ಕನ್ನಡ ಸಾಹಿತ್ಯ ಪರಿಷತ್ತಿನ 


ಕನ್ನಡ ನಿಘಂಟು 


ಐದನೆಯ ಸಂಪುಟ 


“ಶಬ್ದಪಾರಮಾರ್ಗಮಶಕ್ಕಂ” 


ಕೇಶಿರಾಜ 


ಪ್ರೊ. ಜಿ. ವೆಂಕಟಸುಬ್ಬಯ್ಯ 
ಪ್ರಧಾನ ಸಂಪಾದಕ 


TY 
ಕನ್ನಡ ಸಾಹಿತ್ಯ ಪರಿಷತ್ತು 
ಚಾಮರಾಜಪೇಟೆ : ಬೆಂಗಳೂರು-೧೮ 


೧೯೮೮ 


KANNADA NIGHANTU - VOL-V 

Second Edition : 2010 

Published by : Kannada Sahitya Parishat 

Pampa Mahakavi Road, Chamarajapet, Bangalore - 560 018 
Pages : VIII+4491 to 5471, Price : Rs. 350=00 


ಮೊದಲನೆಯ ಮುದ್ರಣ - ೧೯೮೮ 
ಎರಡನೆಯ ಮುದ್ರಣ - ೨೦೧೦ 

ಪ್ರತಿಗಳು : ೨೦೦೦ 

ಬೆಲೆ : ಮುನ್ನೂರು ಐವತ್ತು ರೂಪಾಯಿಗಳು 
@ ಹಕ್ಕುಗಳನ್ನು ಕಾಯ್ದಿರಿಸಿದೆ. 


ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು (೨೦೧೦) 


ಅಧ್ಯಕ್ಷರು 
ಡಾ. ನಲ್ಲೂರು ಪ್ರಸಾದ್‌ ಆರ್‌.ಕೆ. 


ಗೌರವ ಕಾರ್ಯದರ್ಶಿಗಳು 


ಪ್ರೊ. ಎಚ್‌.ಕೆ. ಮಳಲಿಗೌಡ 
ಶ್ರೀ ಟಿ.ಎಸ್‌. ದಕ್ಷಿಣಾಮೂರ್ತಿ 


ಗೌರವ ಕೋಶಾಧ್ಯಕ್ಷರು 


ಶ್ರೀ ಪುಂಡಲೀಕ ಹಾಲಂಬಿ 


ಮುದ್ರಣ: ರಾಜಾ ಪ್ರಿಂಟರ್ಸ್‌ 
ನಂ.೫೯, ೪ನೆ ಕ್ರಾಸ್‌, ಲಾಲ್‌ಬಾಗ್‌ ರಸ್ತೆ 
ಕೆ.ಎಸ್‌. ಗಾರ್ಡನ್‌, ಗಂಗಾಧರಪ್ಪ ಬ್ಲಾಕ್‌ 
ಬೆಂಗಳೂರು- ೫೬೦ ೦೨೭. 


88988 


ಕನ್ನಡ ನಿಘಂಟು ಸಂಪಾದಕ ಸಮಿತಿ 
(೧೯೮೭ ರ ಡಿಸೆಂಬರ್‌ ತಿಂಗಳಿನಲ್ಲಿ ಇದ್ದಂತೆ) 


ಅಧ್ಯಕ್ಷರು ಮತ್ತು ಪ್ರಧಾನ ಸಂಪಾದಕರು 
ಪ್ರೊ. ಜಿ. ವೆಂಕಟಸುಬ್ಬಯ್ಯ, ಎಂ.ಎ. ಬಿ.ಟಿ. 


ಸದಸ್ಯರು 
, ಆರ್‌. ಸಿ. ಹಿರೇಮಠ, ಎಂ.ಎ, ಪಿಹೆಚ್‌.ಡಿ. ಡಾ. ಎಂ. ಚಿದಾನಂದಮೂರ್ತಿ, ಎಂ.ಎ, ಪಿಹೆಚ್‌.ಡಿ. 
. ಸಿದ್ಧಯ್ಯ ಪುರಾಣಿಕ. ಬಿ.ಎ, ಎಲ್‌ಎಲ್‌.ಬಿ. ಡಾ. ಟಿ. ವಿ. ವೆಂಕಟಾಚಲಶಾಸ್ತ್ರೀ, ಎಂ.ಎ. ಪಿಹೆಚ್‌.ಡಿ. 
. ಜಿ. ಎಸ್‌. ಗಾಯಿ, ಎಂ.ಎ. ಪಿಹೆಚ್‌.ಡಿ. ಡಾ. ಕೆ. ವಿ. ರಮೇಶ್‌, ಎಂ.ಎ, ಪಿಹೆಚ್‌.ಡಿ. 
ಹಾ. ಮಾ. ನಾಯಕ, ಎಂ.ಎ. ಪಿಹೆಚ್‌.ಡಿ ಡಾ. ಕೆ. ಕೃಷ್ಣಮೂರ್ತಿ, ಎಂ.ಎ. ಪಿಹೆಚ್‌.ಡಿ. 
ಜಿ.ಎಸ್‌. ಶಿವರುದ್ರಪ್ಪ, ಎಂ.ಎ., ಪಿಹೆಚ್‌.ಡಿ. ಶ್ರೀ ಎನ್‌. ಬಸವಾರಾಧ್ಯ, ಎಂ.ಎ. 


ಪರಿಷತ್ತಿನ ಆಡಳಿತಗಾರರು 
ಶ್ರೀ ಅ. ರಾ. ಚಂದ್ರಹಾಸಗುಪ್ತ 


ಸಹಾಯಕ ನಿರ್ದೇಶಕರು 
ಶ್ರೀ ಕಾ. ತ. ಚಿಕ್ಕಣ್ಣ 


ಸಂಪಾದಕ ವರ್ಗ 


ಪ್ರಧಾನ ಸಂಪಾದಕರು 
ಪ್ರೊ. ಜಿ. ವೆಂಕಟಸುಬ್ಬಯ್ಯ, ಎಂ.ಎ. ಬಿ.ಟಿ. 


ಉಪಸಂಪಾದಕರು 


ಶ್ರೀ ಹೀ. ಚಿ. ಶಾಂತವೀರಯ್ಯ ಎಂ.ಎ., ಬಿ.ಇಡಿ. 
ಶ್ರೀ ಟಿ. ಆರ್‌. ಮಹದೇವಯ್ಯ, ಎಂ.ಎ. 


ಸಹಾಯಕ ಸಂಪಾದಕರು 


ಶ್ರೀಮತಿ ಮ೦ಜುಳಾರಾವ್‌, ಎಂ.ಎ. 
ಶ್ರೀಮತಿ ಎಂ. ಎನ್‌. ಜಾನಕಮ್ಮ ಎಂ.ಎ. 
ಶ್ರೀಮತಿ ಉಮಾದೇವಿ, ಎಂ.ಎ. 

ಶ್ರೀಮತಿ ವಿಜಯಲಕ್ಷ್ಮಿ ಎಂ.ಎ. 

ಶ್ರೀಮತಿ ಎಂ.ಎಸ್‌. ಸುಜಯ, ಎಂ.ಎ. 
ಶ್ರೀ ಬಿ. ಆರ್‌. ಬಸವರಾಜ, ಎಂ.ಎ. 


ಬೆರಳಚ್ಚುಗಾರ್ತಿಯರು : ಶ್ರೀಮತಿ ಎ. ನೇತ್ರಾವತಿ ಬಾಯಿ, ಶ್ರೀಮತಿ ಸಿ. ಎನ್‌. ವಿಜಯಲಕ್ಷ್ಮಿ 


ಸೇವಕರು : ರಾಘವೇಂದ್ರ, ಮಾದಪ್ಪ, ಶಂಕರಪ್ಪ ರೇವಯ್ಯ, 


ಅಧ್ಯಕ್ಷರ ನುಡಿ 


"ನಿಘಂಟು ಎಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹನ್ನಿಘಂಟು' ಎಂದೇ ಖ್ಯಾತವಾಗಿರುವ ಈ 
ಮಹಾನಿಘಂಟಿನ ಎಂಟು ಸಂಪುಟಗಳನ್ನು ಅದು ಪ್ರಕಟವಾದ ೧೫ ವರ್ಷಗಳ ನಂತರ ಮತ್ತಷ್ಟು ಸುಂದರವಾಗಿ 
ಮರುಮುದ್ರಣಗೊಳಿಸಿ ಕನ್ನಡ ಕುಲಕೋಟಿಗೆ ಅರ್ಪಿಸಲು ನನಗೆ ಸ೦ತೋಷವೆನಿಸುತ್ತದೆ. ಕನ್ನಡ ಶಾಸ್ತ್ರೀಯ 
ಭಾಷೆಯ ಸ್ಥಾನಮಾನವನ್ನು ಪಡೆದುಕೊಂಡಿರುವುದು ಅದರ ಸಂಪನ್ನತೆ ಮತ್ತು ಅರ್ಹತೆಗಳಿಂದಾಗಿಯೇ 
ಎಂಬುದನ್ನು ಲೋಕದೆದುರು ಬಿಚ್ಚಿತೋರಿಸುವ ಸಾಧನಗಳಲ್ಲಿ ಮುಖ್ಯವಾದದ್ದು ಈ ಬೃಹತ್‌ ನಿಘಂಟು. 
ಕನ್ನಡದ ಸಮಸ್ತ ಜ್ಞಾನವನ್ನೂ ತನ್ನೊಳಗೆ ಐಕ್ಕಗೊಳಿಸಿಕೊಂಡಿರುವ ಈ ನಿಘಂಟಿನ ವಿವಿಧ ಸಂಪುಟಗಳಲ್ಲಿ 
ಶಬ್ದವೊ೦ದರ ಅರ್ಥ, ವಿವರಣೆ, ಉದಾಹರಣೆ ಒಮ್ಮೊಮ್ಮೆ ಅರ್ಧಪುಟವನ್ನು ದಾಟಿ ಒಂದು ಪುಟವನ್ನು 
ಆವರಿಸಿಕೊಂಡಿರುವುದುಂಟು. 


ಕ್ರಿಶ.೪೫೦ರ ಹಲ್ಮಿಡಿಶಾಸನದಿಂದ ಪ್ರಾರಂಭವಾಗಿ ಈ ಸಂಪುಟ ಯೋಜನೆ ಅನುಷ್ಠಾನಗೊಂಡ 
೧೯೯೫ರವರೆಗೆ ಕನ್ನಡದಲ್ಲಿ ಪ್ರಕಟವಾದ ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರಗಳಿಂದಲೂ ಉಲ್ಲೇಖಗಳನ್ನು 
ನೀಡಲಾಗಿರುವುದು, ಕೆಲವೊಮ್ಮೆ ಒಂದೇ ಶಬ್ಧಕ್ಕೆ ಬೇರೆ ಬೇರೆ ಅರ್ಥಗಳು ಪ್ರಾಪ್ತವಾಗುವ ಸಂದರ್ಭಗಳನ್ನು 
ಜೊತೆಗಿರಿಸಿ ಕೊಟ್ಟಿರುವುದು, ಪ್ರತಿಯೊಂದು ಶಬ್ದವನ್ನೂ ನಾಮಪದ ಅಥವಾ ಕ್ರಿಯಾಪದವೆಂದು ಖಚಿತವಾಗಿ 
ವಿಂಗಡಿಸಿಕೊಂಡಿರುವುದು, ಅರ್ಥ ಸ್ಪಷ್ಟೀಕರಣಕ್ಕೆಂದು ಉದಾಹರಣೆಯಾಗಿ ಕೊಟ್ಟಿರುವ ವಾಕ್ಯ ಅಥವಾ 
ವಾಕ್ಯತುಂಡುಗಳೇ ಮೂಲಕಾವ್ಯವನ್ನು ಓದಬೇಕೆನ್ನುವ ಆಸಕ್ತಿಯನ್ನು ಹುಟ್ಟಿಸುವುದು - ಈ ಎಲ್ಲ ಅಂಶಗಳು 
ಇದರ ಅಪೂರ್ವತೆಯನ್ನು ಎತ್ತಿ ಹಿಡಿಯುವ ಸಾಕ್ಷಿಕಲ್ಲುಗಳಾಗಿವೆ. ನಿಘಂಟು ಎನ್ನುವುದೇ ತುಂಬ ವೈಜ್ಞಾನಿಕವಾದ, 
ಒಂದು ಭಾಷೆಯ ಸೃಜನ ಸಾಹಿತ್ಯದಷ್ಟೇ ಪ್ರಮುಖವಾದ, ಭಾಷೆಯಲ್ಲಿರುವ ಶಬ್ದಗಳನ್ನು ಶುದ್ಧವಾಗಿ 
ಉಚ್ಚರಿಸಬೇಕೆಂದು ತಿಳಿಸಿಕೊಡುವ ರಚನೆಯಾಗಿರುವುದರಿಂದ ಜ್ಞಾನೇಂದ್ರಿಯಗಳಿಲ್ಲದರ ಎಚ್ಚರದ ದುಡಿಮೆಯನ್ನು 
ಬಯಸುತ್ತದೆ. ಕನ್ನಡದ ಅಭಿಮಾನವನ್ನು ಮೈತುಂಬಿಕೊಂಡ ಘನ ವಿದ್ದಾಂಸರ ಸತತ ಪರಿಶ್ರಮದಿಂದ ಈ 
ಯೋಜನೆ ಶಿಸ್ತುಬದ್ಧವಾಗಿ ಯಶಕಂಡಿದೆ. ಮೊದಲ ಮುದ್ರಣದ ೧೦,೦೦೦ ಪ್ರತಿಗಳು ಕೆಲವೇ ವರ್ಷಗಳಲ್ಲಿ 
ಕನ್ನಡಿಗರ ಮನೆಯ ಕಪಾಟುಗಳನ್ನು, ಗ್ರಂಥಭಂಡಾರಗಳನ್ನು, ಶಾಲೆಕಾಲೇಜುಗಳನ್ನು ಅಲಂಕರಿಸಿದ್ದರಿಂದ 
ಕನ್ನಡ ಸಾಹಿತ್ಯ ಪರಿಷತ್ತು ಧನ್ಯತಾಭಾವವನ್ನು ತಳೆಯುವಂತಾಯಿತು. ಆದರೆ ನಿಘಂಟುವಿನ ಉಪಯುಕ್ತತೆಯನ್ನು 
ತಡವಾಗಿ ಅರ್ಥಮಾಡಿಕೊಂಡವರು ಅಂದಿನಿಂದ ಇಂದಿನವರೆಗೆ ಸಾಹಿತ್ಯ ಪರಿಷತ್ತಿಗೆ ದೂರವಾಣಿ ಕರೆ 
ಮಾಡಿ, ಮಾರಾಟ ವಿಭಾಗದಲ್ಲಿ ವಿಚಾರಿಸಿ, ಪುಸ್ತಕ ಮಳಿಗೆಗಳಲ್ಲಿ ಹುಡುಕಾಡಿ ಸಿಗದೆ ನಿರಾಶರಾಗಿದ್ದಾರೆ. 
ಮರುಪ್ರಕಟಿಸುವಂತೆ ಒತ್ತಾಯ ಮಾಡಿದ್ದಾರೆ. 


ಎಂಟು ಸಂಪುಟಗಳಲ್ಲಿ, ಒಂಬತ್ತು ಸಾವಿರಕ್ಕಿಂತಲೂ ಅಧಿಕ ಪುಟಗಳ ವಿಸ್ತಾರದಲ್ಲಿ ಹರಡಿಕೊಂಡಿರುವ, 
ಎಲ್ಲರ ಮನೆಯನ್ನೂ ಬೆಳಗಬೇಕಾಗಿರುವ ಈ ನಿಘಂಟನ್ನು ಮುದ್ರಿಸುವುದಾಗಲೀ, ಮುದ್ರಿತ ಪ್ರತಿಗಳನ್ನು 
ಒಂದೆಡೆ ಜೋಡಿಸಿಡುವುದಾಗಲೀ, ಮಾರಾಟದ ವ್ಯವಸ್ಥೆ ಮಾಡುವುದಾಗಲೀ, ಹೆಚ್ಚಿನ ಪ್ರಮಾಣದಲ್ಲಿ ಒಂದು 


ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದಾಗಲೀ ಅಷ್ಟೊಂದು ಸುಲಭವಾದ ಕೆಲಸವಲ್ಲ. ಈ ಅಸಾಧ್ಯವನ್ನು 
ಸಾಧ್ಯವಾಗಿಸುವ ಧೈರ್ಯೋತ್ಸಾಹಗಳು ಪರಿಷತ್ತಿನೊಡಲಲ್ಲಿ ಚಿಮ್ಮುವುದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ 
ಕಾರಣವಾಯಿತೆಂದರೆ ಅದನ್ನು ಯಾರೂ ಅತಿಶಯೋಕ್ತಿಯೆಂದು ಭಾವಿಸಬೇಕಾಗಿಲ್ಲ. ಕರ್ನಾಟಕ ರಾಜ್ಯ 
ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾತುಗಳನ್ನು ಪ್ರೀತಿಯಿಂದ ಆಲಿಸುತ್ತಿರುವುದು, ಕನ್ನಡ ಸಾಹಿತ್ಯ 
ಪರಿಷತ್ತನ್ನು ಕನ್ನಡದ ಸಾರ್ವಭೌಮ ಪ್ರತಿನಿಧಿಯೆಂದೇ ಭಾವಿಸುತ್ತಿರುವುದು ಕನ್ನಡದ ಭಾಗ್ಯವೆಂದೇ ಹೇಳಬೇಕು. 
ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ.ಎಸ್‌. ಯಡಿಯೂರಪ್ಪನವರು ಹಲವು ಒತ್ತಡಗಳ ನಡುವೆಯೂ 
ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಭಾಗವಹಿಸುತ್ತಿರುವುದು, ಸಮಾರಂಭಗಳಲ್ಲಿ 
ಕೊಟ್ಟ ಆಶ್ವಾಸನೆಗಳನ್ನು ಅತಿಶೀಘ್ರವಾಗಿ ಅನುಷ್ಠಾನಗೊಳಿಸುತ್ತಿರುವುದು, ಪರಿಷತ್ತಿನ ಎಲ್ಲಾ ಯೋಜನೆಗಳಿಗೂ 
ಹಸಿರು ನಿಶಾನೆ ತೋರುತ್ತಿರುವುದು, ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮುಖ್ಯಮಂತ್ರಿ - ಕನ್ನಡ ಸಂಸ್ಕೃತಿ 
ಮಂತ್ರಿಗಳ ಕಚೇರಿಯ ಹೊರಗೆ ಕಡತಗಳೊಂದಿಗೆ ಗಂಟಿಗಟ್ಟಲೆ ಕಾಯುತ್ತಿದ್ದುದನ್ನು ತಪ್ಪಿಸಿರುವುದು, ಅಖಿಲ 
ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ತಾಲ್ಲೂಕು ಸಮ್ಮೇಳನಗಳವರೆಗೆ ಎಲ್ಲವೂ ಅದ್ಧೂರಿಯಾಗಿ ನಡೆಯಲು 
ಬೇಕಾದಷ್ಟು ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡುತ್ತಿರುವುದು - ಇಂಥವನ್ನೆಲ್ಲಾ ಕಂಡಾಗ ಪರಿಷತ್ತಿನ 
ಅಧ್ಯಕ್ಷನಾಗಿ ನನಗೆ ಮನಸ್ಸು ತುಂಬಿ ಬರುತ್ತದೆ. ಆರುಕೋಟಿ ಕನ್ನಡಿಗರ ಪರವಾಗಿ ಅವರಿಗೆ ಕೃತಜ್ಞಶಾ 
ಕುಸುಮಗಳನ್ನು ಅರ್ಪಿಸಬೇಕೆನ್ನಿಸುತ್ತದೆ. "ಕನ್ನಡದ ಮುಖ್ಯಮಂತ್ರಿ' "ಕನ್ನಡಿಗರ ಮುಖ್ಯಮಂತ್ರಿ' ಎಂದು 
ಅಭಿಮಾನದಿಂದ ನುಡಿಯಬೇಕೆನ್ನಿಸುತ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕನ್ನಡದ ಮೇಲಿನ, ಕನ್ನಡ ಸಾಹಿತ್ಯ 
ಪರಿಷತ್ತಿನ ಬಗೆಗಿನ ಈ ಅಖಂಡ ಪ್ರೀತಿ ಹೀಗೇ ಮುಂದುವರಿಯಲೆಂದು ಆಶಿಸುತ್ತೇನೆ. 


ಕರ್ನಾಟಕ ಸರ್ಕಾರ ನಿಘಂಟು ಯೋಜನೆಯ ಮಹತ್ವವನ್ನು ಮನಗಂಡು ಒಂದು ಕೋಟಿ 
ರೂಪಾಯಿಗಳನ್ನು ಸಾಹಿತ್ಯ ಪರಿಷತ್ತಿಗೆ ಉದಾರವಾಗಿ ನೀಡಿದೆ. ಸರ್ಕಾರ ಹಣ ನೀಡಿರುವುದು ಪರಿಷತ್ತಿಗಾದರೂ 
ಇದು ಜನತೆಯ ಹಣ ಮತ್ತು ಇದರ ಅಂತಿಮ ಫಲಾನುಭವಿಗಳೂ ಜನತೆಯೇ. ಈ ಎಚ್ಚರವನ್ನಿರಿಸಿಕೊಂಡೇ 
ಸಾಹಿತ್ಯ ಪರಿಷತ್ತು ಬಹುಬೇಡಿಕೆಯ ಬೃಹನ್ನಿಘಂಟಿನ ಎಂಟು ಸಂಪುಟಗಳನ್ನು ಪುನರ್ಮುದ್ರಣಗೊಳಿಸುತ್ತಿದೆ. 
ಸರ್ಕಾರದ ಉದಾರ ಆರ್ಥಿಕ ನೆರವಿನ ಪರಿಣಾಮವಾಗಿ ನಿಘಂಟಿನ ಬೆಲೆಯನ್ನು ಸಾಮಾನ್ಯರೂ ಕೊಳ್ಳಲು 
ಮನಸ್ಸು ಮಾಡುವಂತೆ ಕಡಿಮೆಗೊಳಿಸಲಾಗಿದೆ. ಭಾಷೆ ಮತ್ತು ಸಾಹಿತ್ಯಾಭಿಮಾನದ ಸಂಕೇತವೆಂಬಂತೆ ಈ 
ಯೋಜನೆಯ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುವ ರಾಜ್ಯ ಸರ್ಕಾರವನ್ನು ಹಾಗೂ ಕನ್ನಡ ಸಂಸ್ಕೃತಿ 
ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀ ಜಯರಾಮರಾಜೇ ಅರಸ್‌ ಮತ್ತು ನಿರ್ದೇಶಕರಾದ 
ಶ್ರೀ ಮನು ಬಳಿಗಾರ್‌ ಅವರುಗಳನ್ನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೃತಜ್ಞತೆಯಿಂದ 
ಸ್ಮರಿಸುತ್ತದೆ. ನಿಘಂಟು ಯೋಜನೆ ಪ್ರಾರಂಭವಾದಾಗ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಶ್ರೀ ಜಿ. ನಾರಾಯಣರಿಂದ 
ಮೊದಲಗೊಂಡು ಮುಕ್ತಾಯವಾದಾಗ ಅಧ್ಯಕ್ಷರಾಗಿದ್ದ ಡಾ. ಸಾ.ಶಿ. ಮರುಳಯ್ಯನವರವರೆಗೆ ಇದನ್ನು ಆಸಕ್ತಿಯಿಂದ 
ಮುನ್ನಡೆಸಿಕೊಂಡು ಬಂದ ಎಲ್ಲ ಅಧ್ಯಕ್ಷರುಗಳಿಗೂ ನಿಘಂಟು ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಸಂಪಾದಕರು, 
ಸಿಬ್ಬಂದಿ ವರ್ಗದವರಿಗೂ ಅಂದವಾಗಿ ಮುದ್ರಿಸಿಕೊಟ್ಟ ರಾಜಾ ಪ್ರಿಂಟರ್ಸ್‌ನವರಿಗೂ ಮತ್ತು ಅವರ ಸಿಬ್ಬಂದಿ 
ವರ್ಗದವರಿಗೂ, ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಆಭಾರಿಯಾಗಿದೆ. ಮರುಮುದ್ರಣದ ಈ ನಿಘಂಟಿನ 
ಸಂಪುಟಗಳನ್ನು ಕನ್ನಡ ಜನತೆ ಪ್ರೀತಿ ವಿಶ್ವಾಸಗಳಿಂದ ಬರಮಾಡಿಕೊಳ್ಳುವರೆಂದು ನಂಬಿದ್ದೇನೆ. 


ಜೆಂಗಳೂರು ಡಾ. ನಲ್ಲೂರು ಪ್ರಸಾದ್‌ ಆರ್‌.ಕೆ. 
೫-೬-೨೦೧೦ ಅಧ್ಯಕ್ಷರು 


ಅರಿಕೆ 


ಕನ್ನಡ - ಕನ್ನಡ ನಿಘಂಟಿನ ನಾಲ್ಕನೆಯ ಸಂಪುಟವು ೧೯೭೯ರಲ್ಲಿ ಬಿಡುಗಡೆಯಾಯಿತು. ಐದನೆಯ ಸಂಪುಟದ 
ಮುದ್ರಣವು ಕೆಲವು ತಿಂಗಳ ಹಿ೦ದೆಯೇ ಪೂರೈಸುವ ಹಂತವನ್ನು ತಲಪಿದ್ದರೂ ಅದರ ಬಿಡುಗಡೆ ಅನಿವಾರ್ಯವಾಗಿ 
ತಡವಾಯಿತು. ಈಗ ಆರನೆಯ ಸಂಪುಟವೂ ಮುದ್ರಣಕ್ಕೆ ಸಿದ್ಧವಾಗಿದೆ. ಇಷ್ಟರಲ್ಲಿಯೇ ಅದರ ಮುದ್ರಣವೂ 
ಪ್ರಾರಂಭವಾಗಿ ಐದಾರು ತಿಂಗಳುಗಳಲ್ಲಿ ಅದೂ ಬಿಡುಗಡೆಯಾಗುವ ನಿರೀಕ್ಷೆಯಿದೆ. ಏಳನೆಯ ಸಂಪುಟದ ಉಳಿದಿರುವ 
ಸ್ವಲ್ಪ ಭಾಗವೂ ಸಿದ್ಧವಾಗುತ್ತಿದೆ. ಸರಕಾರದ ಧನ ಸಹಾಯದಿಂದ ಏರ್ಪಾಟಾದ ನಿಘಂಟಿನ ಯೋಜನೆ ಪೂರೈಸಿ 
ಸಂಪೂರ್ಣ ನಿಘಂಟಿನ ಪ್ರಕಟನೆಯ ಮಹಾಕಾರ್ಯಕ್ಕೆ ಮಂಗಳವನ್ನು ಮಾಡುವ ಸಂತೋಷ ಕನ್ನಡ ಜನರಿಗೆ 
ಬೇಗ ಲಭಿಸಲಿ. ನಿಘಂಟಿನ ಕಾರ್ಯಕ್ಕೆ ತೊಂದರೆ ಬಾರದಂತೆ ಸಕಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. 


ಈ ಕನ್ನಡದ ಕೆಲಸಕ್ಕೆ ಈ ವಯಸ್ಸಿನಲ್ಲಿಯೂ ದುಡಿದು ಈ ಕೆಲಸವನ್ನು ಆಗಮಾಡಿರುವ ಕೋಶಸಮಿತಿಯ 
ಅಧ್ಯಕ್ಷರೂ ಪ್ರಧಾನ ಸಂಪಾದಕರೂ ಆದ ಪ್ರೊ. ಜಿ. ವೆಂಕಟಸುಬ್ಬಯ್ಯನವರಿಗೂ ಅವರಿಗೆ ಬೆಂಬಲವಾಗಿ ನಿಂತ 
ಸಂಪಾದಕ ಸಮಿತಿಯ ಸದಸ್ಯರಿಗೂ ನಿಘಂಟು ಕಛೇರಿಯ ಸಿಬ್ಬಂದಿಯವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. 


ಕನ್ನಡದ ಜನ ಈ ಸಂಪುಟದ ಪ್ರಯೋಜನವನ್ನು ಬೇಗ ಪಡೆಯುವಂತಾಗಲಿ. 


ಬೆಂಗಳೂರು ಅ.ರಾ. ಚಂದ್ರಹಾಸಗುಪ್ತ 
೧೫-೧೨-೧೯೮೭ ಆಡಳಿತಾಧಿಕಾರಿ 
ಕನ್ನಡ ಸಾಹಿತ್ಯ ಪರಿಷತ್ತು 


ಸಂಪಾದಕರ ಮಾತು 


ಐದನೆಯ ಸಂಪುಟವು ಸಿದ್ಧವಾಗಿ ಕೊನೆಯ ಪಕ್ಷ ಐದು ವರ್ಷಗಳಾದುವು. ಆರನೆಯ ಸಂಪುಟವು ಸಿದ್ಧವಾಗಿ 
ನಾಲ್ಕು ವರ್ಷಗಳಾದುವು. ಆದರೆ ಅನಿರೀಕ್ಷಿತ ಕಾರಣಗಳಿಂದ ಅವುಗಳ ಮುದ್ರಣಕ್ಕೆ ತಡೆಯುಂಟಾಗಿ ಕನ್ನಡದ ಈ 
ಕೆಲಸಕ್ಕೆ ಅಡ್ಡಿ ಬಂದಿತು. ಈಗಲಾದರೂ ಐದನೆಯ ಸಂಪುಟದ ಬಿಡುಗಡೆಯಾಗಿ ಆರನೆಯ ಸಂಪುಟದ ಮುದ್ರಣ 
ಪ್ರಾರಂಭವಾಗಿರುವುದು ಸಮಾಧಾನ ತರುವ ವಿಷಯವಾಗಿದೆ. ಇಷ್ಟು ಬೇಗ ಈ ಕಾರ್ಯ ಸಾಧ್ಯವಾದುದು ಇಂದು 
ಪರಿಷತ್ತಿನ ಆಡಳಿತಾಧಿಕಾರಿಗಳಾಗಿರುವ ಶ್ರೀ ಅ. ರಾ. ಚಂದ್ರಹಾಸ ಗುಪ್ತ ಅವರ ದಕ್ಷ ನಿರ್ವಹಣೆಯಿಂದ. ಅವರಿಗೆ 
ನಾನು ಕೃತಜ್ಞನಾಗಿದ್ದೇನೆ. 


ಕೋಶ ಸಮಿತಿಯ ಉಪಾಧ್ಯಕ್ಷರಾಗಿದ್ದ ಪ್ರೊ. ಎಸ್‌. ಎಸ್‌. ಮಾಳವಾಡರು ಈಚೆಗೆ ನಿಧನ ಹೊಂದಿದುದರಿಂದ 
ನಾವೆಲ್ಲ ಅವರ ಅಪಾರ ವಿದ್ವತ್ತಿನ ಸಹಾಯವನ್ನು ಕಳೆದುಕೊಂಡಂತಾಗಿದೆ. ನಿಘಂಟಿನ ಕಾರ್ಯದ ಬಗ್ಗೆಯೂ 
ಕೆಲವು ಶಬ್ದಗಳ ಸ್ವರೂಪದ ವಿವರಣೆಯ ಬಗ್ಗೆಯೂ ನಾನು ಸಲಹೆ ಕೇಳಿದಾಗ ಅವರು ನೀಡುತ್ತಿದ್ದ ಮಾರ್ಗದರ್ಶನವನ್ನು 
ನಾನು ಎಂದೂ ಮರೆಯಲಾರೆ, ನನ್ನ ಕೃತಜ್ಞತೆಯನ್ನು ನಾನಿಲ್ಲಿ ದಾಖಲಿಸುತ್ತಿದ್ದೇನೆ. 


ಕರ್ನಾಟಕ ಸರಕಾರವು ನೀಡುತ್ತಿರುವ ಧನಸಹಾಯವಿಲ್ಲದಿದ್ದರೆ ಈ ಕಾರ್ಯ ಎಂದೋ ನಿಂತು ಹೋಗುತ್ತಿತ್ತು. 
ಸರಕಾರದ ಅಪಾರ ಧನ ಸಹಾಯಕ್ಕಾಗಿ ನಾವೆಲ್ಲ ಅವರಿಗೆ ಕೃತಜ್ಞರಾಗಿರಬೇಕು. ಕೋಶ ಸಮಿತಿಯ ಸದಸ್ಯರು 
ನೀಡಿದ ಸಹಕಾರ ಸಹಾಯಗಳಿಗೆ ನಾನು ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. 


ಶ್ರೀ ಭಗವಾನ್‌ ಇಂಡಸ್ಟ್ರೀಸ್‌ನವರು ಈ ಸಂಪುಟದ ಮುದ್ರಣವನ್ನು ಆಸಕ್ತಿಯಿಂದ ಪೂರೈಸಿಕೊಟ್ಟಿದ್ದಾರೆ. 
ಅದರ ಮಾಲೀಕರಾದ ಶ್ರೀ ಎಂ. ಜಿ. ಸತ್ಯನಾರಾಯಣ ಶೆಟ್ಟಿಯವರಿಗೆ ನಮ್ಮ ವಂದನೆಗಳು. 


ಏಳನೆಯ ಸಂಪುಟದಲ್ಲಿ ಮ, ವ, ಸ, ಹ - ಇಷ್ಟು ಅಕ್ಷರಗಳಿಗೆ ಸಂಬಂಧಪಟ್ಟುದನ್ನು ಬಿಟ್ಟರೆ ಮಿಕ್ಕ 
ಅಕ್ಷರಗಳಿಗೆ ಸೇರಿದ ನಿಘಂಟಿನ ಮುದ್ರಣಪ್ರತಿ ಸಿದ್ಧವಾಗಿದೆ. ಈ ನಾಲ್ಕು ಅಕ್ಷರಗಳ ಸಭಾಪ್ರತಿಯೂ ಸಿದ್ಧವಾಗಿದೆ. 
ಮಿಕ್ಕಿರುವ ಪರಿಶೀಲನೆಯ ಕೆಲಸ ಪೂರೈಸಿ ಈ ಯೋಜನೆ ಯಶಸ್ವಿಯಾಗಿ ಮುಗಿಯಲಿ ಎಂದು ನಾನು ಹಾರೈಸುತ್ತೇನೆ. 


ಐದನೆಯ ಸಂಪುಟದ ಕರಡನ್ನು ತಿದ್ದುವ ಕಾರ್ಯವನ್ನು ನಿಘಂಟಿನ ಸಂಪಾದಕ ವರ್ಗದವರು ನಿರ್ವಹಿಸಿದ್ದಾರೆ. 
ಅವರಿಗೂ ಕಚೇರಿಯ ಮಿಕ್ಕೆಲ್ಲ ಸಿಬ್ಬಂದಿವರ್ಗದವರಿಗೂ ಅವರ ಸೇವೆಗೆ ನಾವು ಕೃತಜ್ಞರಾಗಿರಬೇಕು. 


ಬೆಂಗಳೂರು ಜಿ. ವೆಂಕಟಸುಬ್ಬಯ್ಯ 
ತಾ। ೧೫-೧೨-೧೯೮೭ ಪ್ರಧಾನ ಸಂಪಾದಕ 


ನಾಭಿಕಮಲ 


ನಾಭಿಕಮಲ (ನಾ). (ಪುರಾಣಗಳಲ್ಲಿ ಹೇಳಿರುವಂತೆ) ವಿಷ್ಣುವಿನ 
ಹೊಕ್ಕುಳಿನಲ್ಲಿರುವ ತಾವರೆ: ಶ್ರೀಪತಿಯ ನಾಭಿಕಮಲದಿ ಅಜ 
ಜನಿಸಿದನು (ಪುರಂದ. ೧-೩-೧). [ನಾಭಿ ಕಮಲ] 

ನಾಭಿಕೂಪ (ನಾ). ಹೊಕ್ಕಳುಗುಂಡಿ : ಅಹವಮಹಾಹುಂಕಾರ 
ಕಾಲಕೂಟನಿಟನಿಪ್ರರೋಹಶಂಕಾವಹ ನಾಭಿಕೂಪಾವಲಂಬಿ ಕೂರ್ಚ 
ಕಲಾಸಂ . . . ಲಾಟಿಬಲಂ (ಆದಿಪು. ೧೩-೪೫). [ನಾಭಿ4 ಕೂಪೃ] 

ನಾಭಿಖಂಡನ (ನಾ). - ನಾಭಿನಿಕರ್ತನ : ಮೊದಲಿಗನನನೀಶ್ವರ 
ಕೊಳ್‌ ಮಹಿಮಾಸ್ಟ ದನಾದಂ ನಾಭಿ ನಾಭಿಖಂಡನಕುಶಲಂ (ಸಂರ-ಮಾ, 
೧-೯೨), [ನಾಭಿ + ಖಂಡನ] 

ನಾಭಿಗೋಲ್‌ (ನಾ). ಒಂದು ಅಳತೆಯ ಕೋಲು ; ಎರಡು 
ಮೊಳದ ಅಳತೆಯ ಕಡ್ಡಿ : “ಎರಡು ನೊಟನಾಗಲಾ ನಾಭಿ 
ಗೋ ಲೆಂಡೆನಿಕ್ಕುಂ” (ಮಂಗರಾ, ೯೬-೧೧). 

[ನಾಭಿ - ಕೋಲ್‌,] 

ನಾಭಿಜ (ನಾ). (ವಿಷ್ಣುವಿನ) ನಾಭಿಕಮಲದಿಂದ ಹುಟ್ಟಿ ದನನು ; 
ಬ್ರಹ್ಮ. [ಸಂ.] 

ನಾಭಿತಾನ (ನಾ). [ಸಂಗೀತ] ಏಳಕ್ಕಿಂತ ಕಡಿಮೆಯಿರುವ ಒಂದು 
ಸ್ವರಶ್ರೇಣಿ ; ೫ ನಾಭಿಯಿಂದ ಹುಟ್ಟುವ ಅತಿಮಂದ್ರವೂ 
ಗಂಭೀರವೂ ಗಭೀರವೂ ಗುಂಭವೂ ಆಗಿರುವ ಸ್ವರಗಳಿಂದ ಆದ 
ತಾನ : ಒಂದು ದಿನ ಅವರು ತಮ್ಮ ನಾಭಿತಾನಸಾಧಕವನ್ನು 
ಮಾಡಲಾರಂಭಿಸಿದರು (ಸಂಗೀತ. ೩೫). [ನಾಭಿ ತಾನ್ಯ] 

ನಾಭಿದಫ್ನು (ಗು). ೧. ಪಾದದಿಂದ ಹಿಡಿದು ಹೊಕ್ಕುಳು 
ಮುಳುಗುವಷ್ಟು ಆಳನಾದ (ನೀರಿನ) ಮಟ್ಟಿವುಳ್ಳ : ಪೆಣ್ಬಡೆ 
ನಿಂದುದು ಪೊಕ್ಕು ಜಾನುದಫ್ನೋರುದಫ್ನ ಕಟದಫ್ಪು ನಾಭಿದಫ್ನ 
ಸ್ಮಳದೊಳ್‌ (ಜಗವಿ. ೧೪-೯೫). (ನಾ). ೨.ಹೊಕ್ಳುಳು ಮುಳುಗು 
ವಷ್ಟು (ನೀರಿನ) ಆಳ್ಯಮಟ್ಟಿ : ಮನಃ ಪ್ರಿಯಂ ಸವತಿಯ 
ಮೆ ಯ್ಕೊಳೊತ್ತೆ ಚಂದನಾಂಬುವಂ ಕುಪಿತೆಗೆ ನಾಭಿದಘ್ನ ಮಾಯ್ತ 
ಸಿತ್ತೆ ಮತ್ತವಳ ವಿಲೋಚನಾಂಬುವಿಂ ಸ್ತನದ್ವಯಂ ಸಮಸಮ 
ಮಾಯ್ತೂ ಪೂಗೊಳಂ (ಲೀಲಾನ, ೧೩-೧೫೨); ಸಂತಾಪನುಂ ಮೆಯ್ವೆ 
ಚ್ಚಲ್‌ ತಟ್ಟಾಜುತಿರ್ದತ್ತೆ ನೆ ಪ್ರಥುಳಸರಸ್ಸಂಕುಳಂ ಕಂಠದಫ್ನುಂ 
ಬಿಚ್ಚಿ ತ್ತಾ ನಾಭಿದಘ್ನಂ ತಡೆಯದೆ ಕಟದಫ್ನುಂ ಕರಂ ಜಾನುದಫ್ಲುಂ 
(ಬಾಧಪು. ೧೪-೨೯); ಊಹಿಸದೆ ನಾ ಸ್ಪಟಿಕವೆಂದುತ್ಳಾಹಿಸಲು 
ನೀರಾಯ್ತು ನನೆದೆನು ನಾಭಿದಫ್ನದಲಿ (ಕುವ್ಯಾಸ. ೧೨-೩೮). [ಸೆಂ.] 

ನಾಭಿನಗ (ನಾ). ೧. [ಜೈನ] ಜಂಬೂದ್ವೀಪದ ಮಧ್ಯದಲ್ಲಿರುವ 
ಪರ್ವತ; ಮೇರು. ೨. ಜಂಬೂದ್ವೀಪದ ನಾಲ್ಕು ಕ್ಷೇತ್ರಗಳ 
ಮಧ್ಯದಲ್ಲಿರುವ ನಾಲ್ಕು ಪರ್ವತಗಳು : ನಾಲ್ಕು ನಾಭಿನಗಂ 
ಗಳಿಂದಂ . . . ಚತುರ್ದಶ ಮಹಾವಾಹಿನಿಗಳಿಂದನೆಸೆದು (ಆಓಪು, 
೧-೪೮ ನ), [ನಾಭಿ + ನಗ್ನ] 

ನಾಭಿನಾಲ, ನಾಭಿನಾಳ (ನಾ). ಹೊಕ್ಕುಳಿನ ಬಳ್ಳಿ. ನಾಭಿನಾಳ : 
ನಾಭಿನಾನುಮುಮಾಯ್ತ ರ್ಭಕನಿಕರನಾಭಿನಾ ಳಪ್ರ ಕರನಿಕರ್ತನಮ 
ನಜಾಯೆ ಪೇಟ ದಜಿಸಿಂದಂ (ಆದಿಪು. ೬-೬೭); ಮಗುವು ಬಲವಾಗಿದ್ದರೆ 

* ನಾಭಿನಾಳಕ್ಕೆ ನೀರು ಸೋಂಕದ ಹಾಗೆ ಸ್ನಾನಮಾಡಿಸಿ, . . 

ಮಲಗಿಸಿದರೆ ೫-೬ ಗಂಟಿ ಅದು ಸುಖವಾಗಿ ನಿದ್ದೆ ಮಾಡುತ್ತದೆ. 
(ಗೃಹವಿ. ೧೦೪). [ನಾಭಿ -- ನಾಲ್ಕ] 

ನಾಭಿನಾಳ "ನಾಭಿನಾಲ' ನೋ. 

ನಾಭಿನಿಕರ್ತನ (ನಾ). ತಾಯಿಗೂ ಮಗುವಿಗೂ ಸಂಪರ್ಕ 
ನನ್ನುಂಟುಮಾಡಿದ್ದ ಹೊಕ್ಕುಳುಕುಡಿಯ ನ್ನು ಜನನಕಾಲದಲ್ಲಿ 

*1 


೪೪೯೧ 


20 


25 


30 


35 


40 


ನಾಭೀನಳಿನ 


ಕತ್ತರಿಸುವುದು: ಅತನ ಕಾಲದೊಳು ಶಿಶುಗಳ್ಲೆ ನಾಭಿನಿಕರ್ತನ 
ಮಾಡೊಡೆ (ಬಂವುಂಪು. ೧೧). £ ಹದಿನಾಲ್ಕನೆಯ ಮನುವಾದ 
ನಾಭಿರಾಜನು ಮಕ್ಕಳ ಜನನಕಾಲದಲ್ಲಿ ನಾಭಿನಿಕರ್ತನ ವಿಧಾನ 
ವನ್ನು ತಿಳಿಯಸಡಿಸಿದುದರಿಂದ ಅವನಿಗೆ "ನಾಭಿ' ಎಂಬ ಹೆಸ 
ರಾಯಿತೆಂದು ಪೂರ್ವಪುರಾಣದಲ್ಲಿ ಹೇಳಿದೆ. [ನಾಭಿ --ನಿಕರ್ತನ] 

ನಾಭಿಮಂಡಲ (ನಾ). . ವರ್ತುಲಾಕಾರವಾದ ಹೊಕ್ಕುಳು : 
ಮುನಿಕುಮಾರನ ಸುರುಚಿರಗಂಭೀರನಾಭಿಮ ಂ ಡಲನೆಸೆಗುಂ 
(ಕಾದಂಪೂ. ೭೩೭). [ನಾಭಿ -- ಮಂಡಲ] 

ನಾಭಿನೂಲ, ನಾಭಿಮೂಳ (ನಾ). ೧. ಹೊಕ್ಕುಳಿನ ಕೆಳ 
ಭಾಗ,--ಬುಡ ; ಅನುಕೂಲಪನನನಿಂ ಜೀವನಿಷ್ಟದಿಂ ನಾಭಿಮೂಲ 
ದೊಳ್‌ ಕಹಳೆಯ ಪಾಂಗಿನನೋಲ್‌ ಶಬ್ಧ ದ್ರವ್ಯಂ . ಜನಿಯಿಸುಗುಂ 
(ಶನುದ. ೨). ನಾಭಿಮೂಳ : ೨. ಹೊಕ್ಕುಳಿನ ಕುಳಿ,--ಹಳ್ಳ ; 
ಎಮೆಯಿಂಕ್ಕದೆ ನೋಡುವ ' ನರರಮರರ ಕಣ್ಣ ಳೊಳನಂಗರಾಜನ 
ಬಯ್ತಿ ಟ್ಟಿ ಮರ್ದಂ ಕೊಳೆ ತಳಿದುಡು ನಾಭಿಮೂಳ [ನಾಲಂಂ.ಲ]ಮುಂ 
ಬಾಹುವಮಖಳಮಂಂ ಸುರವಧುವಾ (ಆದಿಪು ೯-೩೫). 

[ನಾಭಿ + ಮೂಲ] 

ನಾಭಿನೂಳ "ನಾಭಿಮೂಲ' ನೋ. 

ನಾಭಿರಾಜ (ನಾ). ಆದಿತೀರ್ಥಂಕರನ ತಂದೆ : ಆತನ ಮಗಂ 
ನಾಭಿರಾಜನೆಂಬೊಂ ಪದಿನಾಲ್ಕನೆಯ ಕುಳಧರಂ ಪಂಚವಿಂಶತ್ಯುತ್ತರ 
ಪಂಚಶತಚಾಪೋತ್ಸೇಧನುಂ (ಚಾವುಂಪು. ೧೧) ; ನಾಭಿರಾಜಂ ಧರಣೀ 
ಯುವತಿಗೆ ಮರುದೇವಿಯೆ ದಲ್‌ ಸವತಿಯೆನಲ್‌ ಸುಖದಿನರಸು , 

೧-೯೮) ; ನಾಭಿರಾಜ ಮರುತಾದೇವಿಗೆ 

೫೪೬) ; ಮನುವಂಶಾಗ್ರಣಿ ನಾಭಿರಾಜ 
ನೊಗೆದಂ ಸಂತಪ್ತ ಸೌಂದರ್ಯಕಾಂಚನನರ್ಣಂ (ಪುಣ್ಯಾಸ್ರ. ೧೦-೧೪). 

(ಇಂ. 

ನಾಭಿಶೂಲೆ (ನಾ). ಹೊಕ್ಕುಳು ನೋವು : ಹಿಂಗು, ಶುಂಠಿ, 

ಸೈಂಧನಲವಣ ಇವಂ ಸಮಾನಂಗೊಂಡು ಚೂರ್ಣವಂ ಮಾಡಿ ಬಿಸಿ 


ನೀರಿನಲ್ಲಿ ಕುಡಿಯೆ, ನಾಭಿಶೂಲೆ, ಹೊಟ್ಟಿ ಬೇನೆ, ಅತಿಸಾರ 
ಮಾಣು ಲಂ (ವಿನೈವಿ, ೧೨೩) ; ಜೀರಕಾದಿ ಚೂರ್ಣ . . , ತೆಗೆದು 
ಕೊಳ್ಳ ಲು ಸಕಲಾಜೀರ್ಣ . . . ನಾಭಿಶೂಲೆ . . . ಸರ್ವಕೋಗವೂ. 


ಹರ (ಸಕವೈ. ೩೬೮). [ನಾಭಿ -- ಶೂಲೆ,] 
ನಾಭಿಸರೋಜ (ನಾ). -ನಾಭಿಕಮಲ: ಅನನ ನಾಭಿಸರೋಜ 
ದೊಳ್‌ ವಚಶ್ರೀೀವರನುತ್ಸ ವಂಬೆರಸು ಪುಟ್ಟಿ ದಂ (ಸಂಚತಂ. ೧-೨). 
[ನಾಭಿ 4 ಸರೋಜ] 
ನಾಭಿಸೂತ್ರ (ನಾ). --ನಾಭಿನಾಲ : ತಾಯಿವುಂಡನ್ನರಸ ನಾಭಿ 
ಸೂತ್ರ ದಿಗೊಂಬುತಿಹುದು (ನನನೋ. ೧೪-೫೧). 
[ನಾಭಿ ಸೂತ್ರ] 
ನಾಭಿಸ್ಥಾನ (ನಾ). ಮಧ್ಯಪ್ರದೇಶ : ಶ್ರೀನಿಳಯಮಿದುನೆ ನಾಭಿ 
ಸ್ಮಾನಮೆನಲ್‌ ನೆಜಕದಯೋಧ್ಯೈಗನತರಿಸರ ತ್ರಿಜ್ಞಾನಧರಂ ಬಗೆದಂ 
(ಆದಿಪು, ಒ-೧). [ನಾಭಿ 4 ಸ್ಥಾನ] 
ನಾಭೀಕೂಪ (ನಾ). -ನಾಭಿಕೂಪ : ಲಾನಣ್ಯಾಂಬುರಸದ್ರ ವ 
ರೂಪಂ ಭಾವಿಪೊಡಾಕೆಯ ನಾಭೀಕೂಪಂ (ಸುಕುಮಾ. ೫-೫೧ ರಗಳ), 
[ಸಂ.] 
ನಾಭೀನಳಿನೆ (ನಾ). - ನಾಭಿಕಮಲ ; ಬಳಿಕ ಕಾರುಣ್ಯದಲಿ ನಾಭೀ 
ನಳಿನದಲಿ ತೆಗೆದನು ವಿರಿಂಚಿಗೆ ನಳಿನಸಂಭವನೆಂಬ ಹೆಸರಾಯ್ತ ೦ದು 
ಮೊದಲಾಗಿ (ಕುವ್ಯಾಅ. ೧೪-೩೦). [ಸಂ. ನಾಭೀನಲಿನ] 


ನಾಭೇಯ 


ನಾಭೇಯ (ನಾ). ೧. ಬ್ರಹ್ಮ: ನಾಭೇಯಂ ಸುರಾಮಾತೃನಿಂದ್ರ 
ನದೀನಂದನನುದ್ಧ ನಂ «೬೬ ನೀತಿಜ್ಯೋತಿನಿರ್ಣೀತಿಯಂ. ಮನಡೊಳ್‌ 
ನಮಾಟಕ್ಕಿ (ಸಂಚತಂ. ೩-೧), ೨. ಆದಿತೀರ್ಥಂಕರ. [ಸಂ.] 

ನಾನು (ನಾ). ೧. ಒಂದು ಪದಾರ್ಥವನ್ನು ಬೇಕಿ ಸದಾರ್ಥ 
ಗಳಿಂದ, ಒಬ್ಬ ವ್ಯಕ್ತಿಯನ್ನು ಬೇಕೆ ವ್ಯ ky ಗಳಿಂದ ಪ್ರ ತೈ (ಕ 
ವಾಗಿ ಗೊತ್ತು ಪಡಿಸಿಕೊಳ್ಳಲು ಇಟ್ಟ ಜ್‌ ಸಂಕೇತವು; 
ಹೆಸರು ; ಅಭಿಧಾನ : “ಆಖ ಹ ಗೋತ್ರಾಭಿಖ್ಯಾಹ್ವಯ 
ಸಂಜ್ಞೆಗಳ ಸಮಾನಾರ್ಥಿಂಗಳ್‌? (ನಸ್ತುಕೋ. ೮೧-೩೬) ; ನಿಮ್ಮ 
ನಾಮವೆನಗೆ ಮಂತ್ರ * ೬ «ನಿಮ್ಮ ನಾಮ ಕಾಮಠಥೇನುನೆನಗೆ 
(ಬಸನೂ೭೬) ; ತೊಡೆನೆಂ ಶಕ್ರನ ನಾಮಮಂ ತುಡುಕಿ ನೀರೊಳ್‌ 
ಮೆಟ್ಟು ನೆಂ ವಹ್ನಿಯಂ (ಜಗವಿ. ೩-೨೧) ; ಎಲೆಯಪ್ಪರೇ ನಿಮ್ಮ 
ನಾಮಮುಂ ಪೇಳಿಯೆನೆ (ನಂಬಿರ. ೭-೪೫); ನಾರಾಯಣ ನಿನ್ನ ನಾಮದ 
ಸ್ಮರಣೆಯ ಸಾರಾಮೃ ತವೆನ್ಸ್ನ ಬಾಯಿಗೆ ಬರಲಿ (ಪುರಂದ,೨-೧೪೮ ಪಲ್ಲವಿ); 
ಭರತಂಗೆ ಛಾಯಾಶರೀರನೆನೆ ಶತ್ರುಫ್ನನಿರ್ದನು ತನ್ನ ನಾಮಲಕ್ಷ್ಮಕೆ 
ಲಕ್ಷಣಂ ತಾನೆನಲ್‌ (ಶ್ರೀರಾಮಾ, ೨೬-೬೯೯) ; ಲೋಕದಲ್ಲಿ ಸಕಲ 
ವಸ್ತು ಗಳಲ್ಲೂ ಅಸ್ತಿತ್ವ, ಪ್ರಕಾಶ, ಇಪ್ಪತ್ವ, ನಾಮ, ರೂಪ--ಈ 
ಐದು ಅಂಶಗಳು ವ್ಯವಹರಿಸಲ್ಪ ಡುವುವು (ಹಂದಸಾ, ೨೨೫). ೨.ಗಂಧ್ಯ, 
ಗೋಪೀಚಂದನ ಮೊದಲಾದುವುಗಳಿಂದ ಹಣೆ ಮೊದಲಾದ ಕಡಿ 
ಗಳಲ್ಲಿ ಧರಿಸುವ ಲಾಂಛನ,--ಗುರುತು : ಮುಖವ ತೊಳಿದು 
ನಾಮವನಿಟ್ಟು ದಲ್ಲದೆ ಪ್ರ ಪ್ರಕಟಿಶಾಸ್ತ್ರ' ವ ನಾನು ನೋಡಿದೆನೆ (ಪುರಂದ. 
೧-೨೨೧-೧) ; ನೇನುನಿದ್ದ ವನಿ”! ಕಾಮವು ಕಡಿಮೆಯೆ ನಾಮವಿದ್ಧ 
ನರೆಲ್ಲ ಮಡಿಯೆ (aid ೯೫-೬೧) ; ತಲೆಯ ಮೇಲೆ ಜುಟ್ಟು 
ಹಣೆಯ ಮೇಲೆ ನಾಮ, ಇನನ್ನಿ ಟ್ಟು ಕೊಂಡೇ ಅಪೂರ್ವ. . . ಸ 
ಎಸ್ಸಿ. ಪಾಸು ಮಾಡಿದ (ಭಾರತಿ. ಕ ಈ ಗುಣಗಳನ್ನು ಅಳವಡಿಸಿ 
ಕೊಳ್ಳುವುದೇ ನಿ ನಿಜವಾದ ಧರ್ಮ, ಇದಿಲ್ಲದೆ ನಾಮ, ಮು » ಲಿಂಗ 
ಜನಿವಾರ, ಗಡ್ಡ ಗಳೆಲ್ಲವೂ ಡಂಭಾಚಾರ (ಯಕ್ಷಪ್ರ- 4 ಷಿ 
ಪುಂಡ್ರಧಾರಣೆಗೆ ಉಪಯೋಗಿಸುವ ಗೋಪೀಚಂದನ ; 


ತಿರುಮಣ್ಣು : ಇಪ್ಪ ಪ್ಪತ್ತೈದು ಪೈಸೆಗೆ ನಾನು ಕೊಡಿ (ರೂಢ). 
೪. -ನಾನುಕಲ್ಪ ಫೆ: ವಿಕಲ್ಪಗಳು ಐದು- ಜಾತಿ, ಗುಣ, 
ಕ್ರಿಯೆ, ನಾನು pd ಶ್ರನಃ ಎಂದು (ಭಾತತ್ತ ಸ್ಯ ತಿಪಿ೫). 


ಇ. [ನ್ಯಾ ಕ] ಒಂದು ಸದಾರ್ಥನನ್ನು ತಿಳಿಸುವ ಪದ; ಕ್ರಿಯಾ 
ಸದಮತ್ತು ಅವ್ಯಯಗಳನ್ನು ಬಿಟ್ಟು ಉಳಿದ ಪದ: ತರನಿಂಡಂ 
ಸಂಧಿನಾಮಸ್ಸಿ ತಿವಿತತಸಮಾಸಕ ಕ್ರಮಂ (ಕಾವ್ಯಾ ಸವ. ೫) ; ಕ್ರಮದಿಂದೆ. 
ಸಂಧಿನಾಮಂ ಸಮಾಸಮಾ ತದ್ಧಿತ 44 ಸಂಧಿ ಶಬ್ದ ನುಸೆದರ್ಪಣ 
ದೊಳ್‌' (ಶನುದ, ೧). ಹಿ. ನಾಲ್ಕು ಬಗೆಯ ಲಿಂಗಗಳಲ್ಲಿ ಒಂದು; 
ಅಸಾಧಿತವಾದ ನಾಮಪದ; ಮೂಲನಾಮುಪದ: ಕ್ರಿಯೆಯಂ 
ನುಡಿಯದದು ವಿಭಕ್ತಿಯನಿಲ್ಲದುದರ್ಥಮುಳ್ಳು ದಂತದು ಲಿಂಗಂ 
ನಿಯತ ಚತುರ್ಛೀದನುದಾರಯೆ ಕೃತ್ತ ದ್ಧಿ ತಸಮಾಸನಾಮಸ್ಥಿತಿಯಿಂ 
(ಶಮದ.೭೨). ೭,(ಆಲಂ) ಮೋಸ; ವಂಚನೆ: "ಸಂಗನಾಮ'ಪರಾ. 

ನಾಮದ ಉಂಡೆ- ನಾಮದ ಗೆಡ್ಡೆ : ನಾಮದ ಉಂಡೆ ತೀರದೆ, 
ತರಿಸು (ರೂಢಿ). ನಾಮದ ಕೋಳಿ ಇ ಹಣೆಯ ಮೇಲೆ 
ನಾಮದಂತೆ ಪಟ್ಟಿಗಳುಳ್ಳ, ಕೋಳಿಯ ಜಾತಿಗೆ ಸೇರಿದ, 
ಒಂದು ಬಗೆಯ ಪಕ್ಷಿ: ಕೊಕ್ಕರೆ, ನಾಮದ ಕೋಳಿ . , . ಬೇಕೆ 
ಬೇರೆ ಗಾತ್ರದ ೧೧ ಕುಟುಂಬಗಳುಳ್ಳ ಉಪವರ್ಗವಿದು (ಪಕ್ಷಿ. 
೧೩೫). ಧಾಮದ ಗೆಜ್ಜೆ -ನಾಮ ಹಾಕಿಕೊಳ್ಳ ಲು ಬಳಸುವ 
ಬಿಳಿಯ ಮಣ್ಣಿನ ಉಂಡೆ: ಜೋಡದಾರರು" ಓಲೆಗರಿ ಪುಸ್ತಕ 


೪೯೨ 


20 


25 


30 


35 


40 


45 


ನಾಮಕರಣಂಗೆರ್ಯ 


ಗಳೂ ತಿರುಪಕೂಡೆಗಳೂ ನಾಮದ ಗೆಜ್ಜೆಗಳೂ ತುಂಬಿದ್ದ ಒಂದು 
ಕೊಠಡಿಯನ್ನು ಧೂಳು ಹೊಡೆಸಿ "ಅವರಿಗಾಗಿ ಸಿದ್ಧ ಮಾಡಿದ್ದರು 
(ಬೈಸರ್ನಿ. 3). ನಾಮ ಹಾಕು-೧, ಹಣೆ ಮೊದಲಾದ ಸ್ಥಾನ 
ಗಳಲ್ಲಿ ನಾಮವನ್ನು ಧರಿಸು, ೨. ಮೋಸ ಮಾಡು: ಎ 
ವರ್ಷಗಳಿಂದ ನನ್ನ ಅಂಗಡಿಯಲ್ಲಿ ಉದ್ಭರಿ ತೆಗೆದುಕೊಂಡು ಕೊನೆಗೆ 
ಆತ ನನಗೆ ನ್‌್‌ ಹಾಕಿ ಓಡಿಹೋದ (ರೂಢಿ). [ಸಂ, ನಾಮನ್‌] 
ನಾಮಂಜೂರ್‌ (ನಾ). ಅಸ್ವೀಕೃತವಾದುದು ; ಫಿರಾಕರಿಸಿದುದು: 
ರಜೆ ನಾಮಂಜೂರ್‌ ಆಯಿತು (ಜೀದಾನ. ೯೧); ಆ ಸಾಹೇಬನು 
೬ ರಜೆ ನಾಮುಂಜೂರ್‌ ಮಾಡಿದೆನು (ಇಸ್ಟಕ. ೬೩). 
[4-ಪಾರೆ. ನಾನುಂಜೂರ್‌] 
ನಾಮಂಜೂರಿ (ನಾ). ಅಸ್ಚೀಕಾರ; ನಿರಾಕರಣೆ; ರಜೆಯು 
ನಾಮಂಜೂರಿಯಾಗುವ ಬಗ್ಗೆ ನನಗೆ ಆಂಜಿಕೆಯೂ ಇರೆಲಿಲ್ಲ (ಹೇನುಂತೆ. 
೨೬೬)... [-ಇಹಿಂ. ನಾಮಂಜೂರೀ] 
ನಾಮಕರಣ (ನಾ) ೧, ಹೆಸರಿಡುವುದು: ಜೇಶಿಯರು ತನ್ನು ನಾಡಿಗೆ 
"ಕರುನಾಡು? ಎಂಬ ನಾಮಕರಣವನ್ನು ಮಾಡಿ (ದ್ರಾನಿವಿರ೯). ೨. 
ಹುಟ್ಟಿದ ಮಗುವಿಗೆ ಹೆಸರಿಡುವ ಒಂದು ಸಾಂಪ್ರ ದಾಯಿಕ ವಿಧಿ: 
ಪ್ರಕಟಿಸುನುಸ್ಟ 0ತಿರೆ ಜಾತಕರ್ಮದೊಸಗೆಯುವುನೊಸೆದು ಮಾಡಿಸೆ 
ಮ ಕರ್ಭಕಜಿನಸೀತಾಂರುಗೆ ನಾಮಕರಣದುತ್ಸ ವಡೊಳುತ್ಸ ವಂಚಿರ 
ಸಾಗಳ್‌ (ಶಾಂತಿಪು. ೧೦-೭೭); ದ್ವಾದಶದಿನಕ್ಕೆ ನಾಮಕರಣೋತ್ಸ 
ವಮಂ ಮಾಡಲೆಂದು ಗಾಗಣ್ಯನೆಂಬ ಪುರೋಹಿತಂ ತಿಕೋಹಿತವೇಸ 
ನಾಗಿ ಬಂದು . . . ತನಯರ್ಗೆ ರಾಮಕೃ ಸ್ಲರೆಂಬ ನಾಮಕರಣಂ 
ಮೊದಲಾಗೆ. ಪಲವುಮನ್ವರ್ಥನಾಮ ಮನಿಟ್ಟು (ಜಗವಿ. ೩-೨೬ ವ) ; 
ಗರ್ಭಾಧಾನ ಪುಂಸವನ ಸೀಮಂತ ಉನ್ನ್ನಯನ ಜಾತಕರ್ಮ ನಾಮಕರಣ 
ಉಪನಿಸ್ಟ್ರ್ರಮಣ ಅನ್ನಪ್ರಾಶನ ಚೌಲ ಉಪನಯನ ಮಹಾನಾಮ್ಯ 
ಮಹಾವ್ರತ ಉಪನಿಷತ್ತು ಶೋ ಭನ ಉದ್ವಾಹನ ಮೃತಿಗಳೆಂಬ 
ಸೋತತಕರರಂಗಳೂಜಕೆಯಂ (ನಿನೇಕ. ೬); ನಾ ನಾಣಿಗೆ 
ಮಾಳ್ಬೆ ನನಾನುರೂಪಕ್ರಿಯಗೆ (ಸಿಭಾಗ. ೧೦-೭-೩೮); ಜನನನಾದ 
ಹನ್ನೊಂದನೆಯ ದಿವಸ ನಾಮಕರಣನನ್ನು ಮಾಡುವುದು (ಆರ್ಯಧ. 
೧೨೩). "ಸೋಡಶಸಂಸ್ಥಾರ' ಪರಾ. ೩. ವಿಧಾನಸಭೆ ಮೊದ 
ಲಾದ ಸಂಸ್ಥೆಗಳಿಗೆ ಸದಸ್ಯರನ್ನು ನೇಮಕ ಮಾಡುವುದು, 
ಚುನಾನಣೆ ನಡೆಸಜಿ ನೇರವಾಗಿ ನೇಮಿಸುವುದು. ೪. ಚುನಾ 
ವಣೆಗಾಗಿ ಒಬ್ಬನ ಹೆಸರನ್ನು ಸೂಚಿಸುವುದು. 
ನಾಮಕರಣ ಮಾಡು-೧. (ಹುಟ್ಟಿದ ಮಗುವಿಗೆ) ನಾಮ 
ಕರಣವೆಂಬ ಸಂಸ್ಕಾರವನ್ನು ನೆರವೇರಿಸು ; ಹೆಸರಿಡು : ನನ್ನ 
ಕಿರಿಹುಡುಗನ ನಾಮಕರಣ ಮಾಡುವಾಗ ಸ್ವಾಮಿಗಳನ್ನು ಕರೆಸಿದ್ದೆ 
(ರೂಢಿ), ೨. ಸಂಘ ಸಂಸ್ಥೆಗಳಿಗೆ ಸದಸ್ಯರನ್ನು ನೇಮುಕಮಾಡು. 
೩. “ಒಂದು ಅಧಿಕಾರಕ್ಕೆ ಚುನಾವಣೆಗೆ ಹೆಸರು ಸೂಚಿಸು; 
ನಾಮಕರಣ ಮಾಡು” (10021016. ಪೆತ್ರಿಶಿ. ೫೬). 
[ನಾನು + ಕರಣ] 
ನಾಮಕರಣಂಗೆಯ್‌, ನಾಮಕರಣಂಗೈ (ಕ್ರಿ). (ಹುಟ್ಟದ 
ಮಗುವಿಗೆ) ನಾಮಕರಣವನ್ನು ಮಾಡು; ಹೆಸರಿಡು : ಇಂತೊ 
ಪ್ಪುನ ಕುಮಾರನುದಯೋತ್ಸವದಿಂ ದೇವಮಾನಣ್ಥಾದಿಗಳಂ ಕೊಟ್ಟು 
ನಾಮಕರಣಂಗೆಯ್ಸು (ಹಮ್ಮೀರ. ೨-೨೫ ಐ). ನಾಮಕರಣಂಗೈ :. 
ಚಂದ್ರಹಾಸನೆಂದಿಳೆಯೊಳೀತಂಗೆ ಪೆಸರಾಗಲೆಂದುಚ್ಚರಿಸಿ ನಾಮಕರಣಂ 
ಗೈದರು (ಜೈಮಿಭಾ. ೨೮-೬೦). 
[ನಾಮಕರಣ 4-ಕೆರ್ಯ,] 


ನಾಮುಕರಣಂಗೈೈ 


ನಾಮಕರಣಂಗೈ "ನಾಮಕರಣಂಗೆರ್ಯ' ನೋ. 

ನಾಮಕರಣಪತ್ರ (ನಾ). ಸಂಘ, ಸಂಸ್ಥೆಗಳ ಸದಸ್ಯತ್ವಕ್ಕೆ 
ಉಮೇದುವಾರರ ಹೆಸರುಗಳನ್ನು ಸೂಚಿಸುವ ಪತ್ರ : “ಹೆಸರು 
ಸೂಚನೆಯ ಸತ್ರ; ನಾಮಕರಣಪತ್ರ ; ಉಮೇದುವಾರಿಕೆಯ ಅರ್ಜಿ? 
(Nomination Paper: ಪತ್ರಿ. ೫೭). [ನಾಮಕರಣ - ಸತ್ರ] 

ನಾಮಕರ್ಮ (ನಾ). ೧. ಎ ನಾಮಕರಣ ೨: ನಾನುಕರ್ಮ 
ಬಹಿರ್ಯಾನ ನಿಷದ್ಯಾನ್ನಪ್ರಾಶನ ವೃಷ್ಟಿ ಕೇಶಾವಾಪ. . . ಎಂಬ 
ಯ್ವತ್ತು ಮೂರು ಗರ್ಭಾದಿ ನಿರ್ವಾಣಸರ್ಯಂತಂಗಳಪ್ಪ ಗರ್ಭಾನ್ವಯ 
ಕ್ರಿಯೆಗಳುಂ (ಆದಿಪು. ೧೫-೧೫ ವ) ; ಜಿನಂಗೆಸೆದುದಂತಾ ನಾಮ 
ಕರ್ಮೊತ್ಸವಂ (ಶಾಂತಿಪು. ೧೦-೭೮) ; ನಾಮಕರ್ಮಮಂಂ ಬಹಿರ್ಯಾ 
ನಮುಂ...ನಿರ್ವಾಣಸರ್ಯಂತಮ ಪ್ಪಯ್ಚತ್ತು ಮೂಡು ಗರ್ಭಾನ್ವಯ 
ಕ್ರಿಯೆ ಯೊಳ್‌ (ಚಾವುಂಪು, ೨೧೨). “ದೀಕ್ಷೆ? ಸರಾ. ೨. [ಜೈನ] 
ನಾಲ್ಕುವಿಧವಾದ ಅಘಾತಿಕರ್ಮಗಳಲ್ಲಿ ಒಂದು; ಆತ್ಮನಿಗೆ 
ಅನೇಕ ಪ್ರಕಾರವಾದ ಶರೀರ, ಅನಯವ, ರೊಪುಗಳನ್ನು 
ಉಂಟುಮಾಡುವ ಹಾಗೂ ತೊಂಬತ್ತು ಮೂರು ಪ್ರಕೃತಿಗಳನ್ನು 
ಹೊಂದಿರುವ ಕರ್ಮ : ನಾಮುಕರ್ಮನುಂ ಸಿಂಡಾಪಿಂಡನಾಮದಿಂ 
ತೊಂಬತ್ತು ಮೂಲಂ ತೆಅನಕ್ಕುಂ (ಶಾಂತಿಪು. ೧೨-೧೧ ವ); ಜೀವ 
ನಿಪಾಕಿಯಂಂ ಪುದ್ಧ ಲನಿಪಾಕಿಯುಂ ಶ್ಲೇತ್ರವಿಪಾಕಿಯು ಮೆಂದಿಂತು 
ನಾಮಕರ್ಮಂ ತ್ರಿನಿಧಮಕ್ಕುಂ (ಗೊನ್ಮುಸಾ. ೨-೭). 

[ನಾಮ 4 ಕರ್ಮ] 

ನಾಮಕರ್ಮ ಪ್ರಕೃತಿ (ನಾ). - ನಾಮುಕರ್ಮ ೨ : ಸತ್ವ 
ಕಥನಮಲ್ಲದುಳಿದ ಬಂಧದೊಳಂ ಚತ್ವಾರಿ ನಾಲ್ಕು ನಾನುಕರ್ಮ 
ಪ್ರಕೃತಿಗಳಪ್ಪುವು.. (ಗೊನ್ಮುಸಾ. ೬-೧೦). "ದೀಕ್ಷೆ' ಪರಾ. ಐ 
ಇದು ಜೀವನಿಗೆ ಅನೇಕ ಪ್ರಕಾರವಾದ ಶರೀರ, ಅವಯವ, 
ರೂಪಗಳನ್ನುಂಟುಮಾಡುತ್ತದೆ. ಆತ್ಮನಿಗೆ ನಾರಕ ಮೊದಲಾದ 
ರೂಪವನ್ನು ನಾಮಕರಣ ಮಾಡುವುದರಿಂದ ಈ ಹೆಸರು 
ಅನ್ವರ್ಥವಾಗಿದೆ. ಇದು ಜೀವನ ಶುದ್ಧಸ್ವಭಾವವನ್ನು ಅಚ್ಛಾ 
ದಿಸಿ ಅವನಿಗೆ ಮನುಷ್ಯ, ತಿರ್ಯಕ್‌, ನಾರಕ, ದೇವ ಮೊದ 
ಲಾದ ರೂಪಗಳನ್ನುಂಟುಮಾಡುತ್ತದೆ. ನಾನಾ ಬಗೆಯಾದ 
ರಚನೆಯನ್ನುಂಟುಮಾಡುತ್ತದೆ. ಇದು ಮೂಲತಃ ೪೨ ಭೇದ 
ಗಳನ್ನು ಹೊಂದಿದೆ. ಉಪಾಂಗಗಳು (ಉತ್ತರ ಭೇದಗಳು) ಸೇರಿ 
ಒಟ್ಟು ೯೩ ಆಗುತ್ತವೆ. ಅವು ಯಾವುದೆಂದರೆ : ೧. ನರಕಗತಿ, 
೨. ತಿರ್ಯಗ್ಗೃತಿ, ೩. ಮನುಷ್ಯಗತಿ, ೪. ಜೇನಗತ್ತಿ, ೫. 
ಏಕೇಂದ್ರಿಯಜಾತಿ, ೬. ದ್ವೀಂದ್ರಿಯಜಾತಿ, ೭. ತ್ರೀಂದ್ರಿಯ 
ಜಾತಿ, ೮. ಚೆತುರಿಂದ್ರಿಯಜಾತಿ, ೯. ಸಂಚೇಂದ್ರಿಯಜಾತಿ, 
೧೦. ಔದಾರಿಕಶರೀರ, ೧೧. ವೈಕ್ರಯಿಕಶರೀರ, ೧೨. 
ಆಹಾರಕಶರೀರ, ೧೩. ತೈ ಜಸಶರೀರ, ೧೪, ಕಾರ್ಮಣಶರೀರ, 
೧೫. ಔದಾರಿಕಶರೀರ ಬಂಧನ, ೧೬. ವೈ ಕ್ರಯಿಕಶರೀರ 
ಬಂಧನ, ೧೭. ಆಹಾರಕಶರೀರಬಂಧನ, ೧೮. ತೈಜಸ 
ಶರೀರಬಂಧನ, ೧೯. ಕಾರ್ಮಣಶರೀರಬಂಧನ, ೨೦. ಔದಾರಿಕ 
ಶರೀರಸಂಘಾತ, ೨೧. ವೈ ಕ್ರಯಿಕಶರೀರಸಂಘಾತ, ೨೨. 
ಆಹಾರಕಶರೀರಸಂಘಾತ, ೨೩. ತೈ ಜಸಶರೀರಸಂಘಾತ, ೨೪. 
ಕಾರ್ಮಣಶರೀರಸಂಘಾತ, ೨೫. ಸಮಚತುರಸ್ಪ ಸಂಸ್ಥಾನ, 
೨೬. ನ್ಯಗ್ರೋಧಪರಿಮಂಡಲಸಂಸ್ಥ್ಯಾನ, ೨೭. ಸ್ವಾತಿಸಂಸ್ಥಾನ, 
೨೮. ಕುಬ್ಬ ಕಸಂಸ್ಕಾನ, ೨೯. ವಾಮನಸಂಸ್ಥಾನ, ೩೦. 
ಹುಂಡಕ ಸಂಸ್ಥಾನ ೩೧. ಔದಾರಿಕಾಂಗೋಪಾಂಗ, ೩೨. 


೪೪೯೩ 


20 


30 


35 


ನಾಮಕೀರ್ತನೆ 


ವೈ ಕ್ರಯಿಕಾಂಗೋಪಾಂಗ, ೩೩. ಆಹಾರಕಾಂಗೋಪಾಂಗ, 
೩೪. ವಚ್ರರ್ಷಭನಾರಾಚ ಶರೀರಸಂಹನನ, ೩೫. ವಜ್ರನಾರಾಚ 
ಶರೀರಸಂಹನನ, ೩೬. ನಾರಾಚಶ್ರರೀರಸಂಹನನ, ೩೭. ಅರ್ಧ 
ನಾರಾಚಶರೀರಸಂಹನನ, ೩೮. ಕೀಲಕಶರೀರಸಂಹನನ, ೩೯. 
ಅಸಂಪ್ರಾ ಪ್ರಾಸೃ ಪಾಟಿಕಾಶರೀರಸಂಹನನ, ೪೦. ಶುಕ್ಲವರ್ಣ, 
೪೧. ಪೀತವರ್ಣ, ೪೨. ನೀಲವರ್ಣ, ೪೩. ರಕ್ತವರ್ಣ, ೪೪. 
ಕೃಷ್ಣನರ್ಣ, ೪೫. ಸುಗಂಧ, ೪೬. ದುರ್ಗಂಧ, ೪೭. ಮಧುರ 
ರಸ್ತ ೪೮, ಆಮ್ಲರಸ್ಕ ೪೯. ತಿಕ್ಷರಸ್ಯ-೫೦. ಕಟುರಸ, ೫೧. 
ಲನಣರಸ, ೫೨. ಕರ್ಕಶಸ್ಪರ್ಶ, ೫. ಕೋಮಲಸ್ಪರ್ಶ, 
೫೪. ಶೀತಸ್ಪರ್ಶ, ೫೫. ಉಸ್ಣ ಸ್ಪರ್ಶ, ೫೬. ಸ್ನಿಗೃಸ್ಪರ್ಶ, 
೫೭. ರೂಕ್ಷಸ್ಪರ್ಶ, ೫೮. ಲಘುಸ್ಸರ್ಶ, ೫೯. ಗುರುಸ್ಪರ್ಶ, 
೬೦. ನರಕಗತ್ಯಾನುಪೂರ್ನೀ, ೬೧. ತಿರ್ಯಗ್ಗ ತ್ಯಾನುಪೂರ್ನೀ, 
೬೨, ಮನುಷ್ಯಗತ್ಯಾನುಪೂರ್ನೀ, ೬೩, ದೇವಗತ್ಯಾನುಪೂರ್ನೀ, 
೬೪. ಪ್ರಶಸ್ತವಿಹಾಯೋಗತಿ, ೬೫. ಅಪ್ರಶಸ್ತನಿಹಾಯೋಗತಿ, 
೬೬, ಅಗುರುಲಘೊ, ೬೭. ಉಪಘಾತ, ೬೮. ಪರಘಾತ, ೬೯. 
ಉಚ್ಛ್ವಾಸ, ೭೦. ಆತಪ್ಕ ೭೧. ಉದ್ಯೋತೃ ೭೨. ತ್ರಸ್ಕ ಬಿ. 
ಸ್ಥಾವರ, ೭೪. ಬಾದರ, ೭೫. ಸೂಕ್ಷ್ಮ, ೭೬. ಪರ್ಯಾಪ್ತಿ, 
೭೭. ಅಷರ್ಯಾಪ್ತಿ, ೭೮. ಪ್ರತ್ಯೇಕಶರೀರ, ೭೯. ಸಾಧಾರಣ 
ಶರೀರ, ೮೦. ಸ್ಥಿರ, ೮೧. ಅಸ್ಥಿರ, ೮೨. ಶುಭ, ೮೩. ಅಶುಭ, 
೮೪. ಸುಭಗ, ೮೫. ದುರ್ಭಗ, ೮೬. ಸುಸ್ವರ, ೮೭. ದುಃಸ್ವರ, 
೮೮. ಆದೇಯ, ೮೯. ಅನಾದೇಯ, ೯೦. ಯಶಃಕೀರ್ತಿ, ೯೧. 
ಅಯಶಃಕೀರ್ತಿ, ೯೨. ನಿರ್ಮಾಣ, ೯೩. ತೀರ್ಥಕರ. 
[ನಾಮಕರ್ಮ- ಪ್ರಕೃತಿ] 

ನಾಮಶಲ್ಪನೆ (ನಾ.) (ಬೌದ್ಧ) ಪ್ರತ್ಯಕ್ಷಕ್ಕೆ ವಿರೋಧಿಯಾದ 
ಜಾತಿ, ಗುಣ, ಕ್ರಿಯೆ, ನಾಮ ಮತ್ತು ದ್ರವ್ಯ ಎಂಬ ಐದು. 
ಬಗೆಯ ಕಲ್ಪನೆ ಅಥವಾ ವಿಕಲ್ಪಗಳಲ್ಲಿ ಒಂದು ; ವಿಕಲ್ಪಗಳು 
ಅಥವಾ ಕಲ್ಪನೆಗಳು ಐದು. ವಿಧ ಜಾತಿಕಲ್ಪನೆ, ಗುಣಕಲ್ಪಸೆ, 
ಕ್ರಿಯಾಕಲ್ಪನೆ, ಜ್ಯ ನಾಮಕಲ್ಪನೆ ಮತ್ತು ದ್ರವ್ಯಕಲ್ಪನೆ ಎಂದು... 
ಶಬ್ದಾರ್ಥಗಳು ವಸ್ತು ಸ್ಥಿತಿಯಲ್ಲಿ ಭಿನ್ನವಾದುವುಗಳು ; ನಾಮ 
ಕಲ್ಪನೆಯು ಇವುಗಳಿಗೆ ಅಭೇದವನ್ನು ಕಲ್ಪನೆ ಮಾಡುವುದು 
(ಭಾತತ್ರ್ವ್ವ. ೨೬೬). "ದ್ರವ್ಯಕಲ್ಪನೆ' ಪರಾ, (ನಾಮ, ಕಲ್ಪನೆ] 

ನಾಮಕಾಣಿಕೆ (ನಾ)- ಶ್ರೀ ವೈಷ್ಣವ ಸಂಪ್ರದಾಯದ ಗುರು 
ಗಳು ತಮ್ಮ ಶಿಷ್ಯರಿಗೆ ಪುಂಡ್ರಧಾರಣೆ ಮಾಡಿಸುವಾಗ ಶಿಷ್ಯರು 
ಅವರಿಗೆ ಸಲ್ಲಿಸುವ ಕಾಣಿಕೆ: ಈ ವೃತ್ತಿಗೆ ಸಲ್ಲುವ ಗಜ್ಜೆ ಬೆದ್ದಲು 
ಶೋಟತುಡಿಕೆ . . . ಏರುಕಾಣಿಕೆ ನಾಮಕಾಣಿಕೆ ಗುರುಳಾಣಿಕೆ 
(ಹುಟ್ಟಿ, ೩). [ನಾಮ-- ಕಾಣಿಕೆ" ಎ ಕಾಣ್ಸೈ)] 

ನಾಮಕಾವಾಸ್ತೆ "ನಾಮಕೇವಾಸ್ತೆ' ನೋ. 

ನಾಮಕೀರ್ತನ (ನಾ). ಜೀವರ ಹೆಸರನ್ನು ಭಕ್ತಿಯಿಂದ ಉಚ್ಚಿ 
ಸುವುದು, ಭಜಿಸುವುದು ; ಭಜನೆ : ಕುಲಜನಾಗಲಕುಲಜನಾಗಲಿ 
ಜಲರುಹಾಕ್ಷನ ನಾಮಕೀರ್ತನದೊಳಗೆ ಬದುಕುವನಾವನಾತನೆ ಸುಕೃತಿ 
ಯೆಂಬನನು (ಕುವ್ಯಾಉ. ೩-೧೨೩). [ನಾಮ - ಕೀರ್ತನ] 

ನಾಮಕೀರ್ತನೆ (ನಾ). - ನಾಮಕೀರ್ತನ: ನಾಮಕೀರ್ತನೆ ಅನುದಿನ 
ಮಾಳ್ಪ ಗೆ ನರಕಭಯಗಳುಂಟಿ (ಪುರಂದ. ೨-೧೦೬ ಸಲ್ಲವಿ); ಪ್ರಯಾಣಿಕರು 
ಪೀರರ ನಾಮಕೀರ್ತನೆಯನ್ನು ಕೇಳಿ. . . ಏನಾಯಿತು ಎಂದು 
ಎಲ್ಲರೂ ಒಟ್ಟಾಗಿ ಕೇಳಲಾರಂಭಿಸಿದರು (ಕಪಾಕುಂ. ೪). 

[ನಾಮ + ಕೀರ್ತನೆ] 


ನಾಮಕೇವಾಸ್ತೆ 


ನಾಮಕೇವಾಸ್ತೆ, ನಾಮಕಾವಾಸ್ತೆ (ಅ). ಹೆಸರಿಗೆ ಮಾತ್ರ: 
ಶ್ಯಾಮರಾಯನ ಕೈಯಾಗ ಏನ ಭಗರಿ ಅದ ಅಂತ ಮಾಡೀರಿ? ಅಂವಾ 
ನಾಮಕೇನಾಸ್ತ್ವೇ ತಂದಿ ಏನ್ಟೈ ವಾ? (ದೀಸಹ. 11, ೩೬೭), ನಾಮ 
ಕಾವಾಸ್ತೆ : ಮನೆಯಲ್ಲಿ ಆತ ನಾಮಕಣವಾಸ್ತೆ ಯಜಮಾನ. ಆದರೆ 
ಆಡಳಿತವೆಲ್ಲಾ ಆತನ ಹೆಂಡತಿಯದೇ (ರೂಢಿ). 

[P ಹಿಂದಿಯಲ್ಲಿ ಇದು ಒಂದು ಪದವಲ್ಲ ] 

ನಾಮಗ್ರಹ (ನಾ). ಹೆಸರನ್ನು ಕರೆಯುವುದು ; ಹೆಸರನ್ನು 
ಹೇಳುವುದು : ಬಂದು ನಿಂದನಿತಆಕೆ ಳ್‌ ನಾಮಗ್ರಹಂ ಮಾಡಿ. . . 
ಕಾರ್ಯನುಂ ನುಡಿದೆ ನಿನ್ನಿಂ ಬಿಟ್ಟು ಚೈನಜ್ಞನಾನನುಮಿಲ್ಲಾಂ 
ಕೃತಕೃತ್ಯನಾದೆಂ (ಸುಕುನೂ. ೩-೧೩). [ನಾನು ಗ್ರಹ] 

ನಾಮಗ್ರಹಣ (ನಾ). - ನಾಮಗ್ರ ಹೆ : ಪಲಂಬರು ಶಿನಬ್ರ್ರಾಹ್ಮ[ಣ]ರ 
ಪೆಸರ್ಗೊಂಡೊಡೆ ಕೇಳದಂತಿರ್ಪ ಪರನೆಯರು ನಿನ್ಮುಡಿಗಳ ನಾಮ 
ಗ್ರಹಣಂಗೊಳಲೊ. ಡನಂತಂತೆ ಪುಳಕಿಸುತೆ ತಲೆವಾಗಿ ಲಜ್ಜಿ ತೆಯಾಗಿರಲ್‌ 
(ನಂಬಿರ, ೧೦-೧೯). [ನಾಮ ಗ್ರಹಣ] 

ನಾಮದ ಬೇರು (ನಾ). ಸುರುಳಿಸುರುಳಿಯಾಗಿ ಸುತ್ತಿಕೊಂಡು 
ಬೆಳೆಯುವ ಒಂದು ಬಗೆಯ ಪೊದರುಗಿಡ; “ಶಾರಿವ, ಶ್ಯಾಮ” 
(ಪಂಡಿತ, ೨೫೫). [ನಾನು ಬೇರು(-ಆ ಚೇರ್‌] 

ನಾಮದ ಸೊಪ್ಪು (ನಾ). ಒಂದು ಬಗೆಯ ಸೊಪ್ಪಿನ ಗಿಡ: 
(ಮೈ ಗಿ. ೫-೯೦). [ಆನಾಮ-- ಸೊಪ್ಪು] 

ನಾಮದಾರ(ಗು). ೧. ಹೆಸರಾಂತ; ಕೀರ್ತಿ ಪಡೆದ; ಪ್ರಸಿದ್ಧವಾದ; 
ಸನ್ಮಾನ್ಯ : ನನ್ನ ೧೮೫೮ನೇ ಇಸನಿನರೆಗೆ ಹಿಂದುಸ್ತಾನದ ರಾಜ್ಯಕಾರ 
ಭಾರವನ್ನು ನಾಮದಾರ ಈಸ್ಟ ಇಂಡಿಯ ಕಂಪನಿಯವರು ಇಂಗ್ಲೆಂಡದ 
ಸರಕಾರದ ವರ ಅಪ್ಪಣೆಯಿಂದ ಸಾಗಿಸಿದರು. (ಮುಂಬಯಿ. ೪-೧೧೨). 
(ನಾ). ೨. ಹೆಸರಿನ ಹಿಂದೆ ಸೇರಿಸುವ ಗೌರವಸೂಚಕವಾದ 
ಒಂದು ಉಪಪದ : ಇಂಥ ದಾರ್ಶನಿಕ ಮಹಾಕಾವ್ಯಕ್ಕೆ “ಮುರಿದ 
ರೆಕ್ಕೆ” (Broken wing) ಎಂಬ ಹೆಸರೇಕೆ... ಎಂಬ ಪ್ರತ್ನೆಯನ್ನು 
ನಾಮದಾರ ಗೋಖಲೆಯವರೇ ಎತ್ತಿದ್ದರು (ಪ್ರಬಂಧ. ೮೯). 

[<-ಪಾಠೆ.ಹಿಂ. ಮರಾ. ನಾಮದಾರ್‌] 

ನಾಮದೇಶಿ (ನಾ). [ಸಂಗೀತ] ಒಂದು ರಾಗದ ಹೆಸರು : 
ನಾಮುದೇಶಿ . ಸಂಪೂರ್ಣ ರಾಗ, ಸಡ್ಜಗ್ರಹವನ್ನು ಕೂಡಿಕೊಂಡಿದೆ 
(ಚತುಪ್ರ. ೧೪೩). [ಸೆಂ. ನಾನುದೇಶೀ] 

ನಾಮಧಾರಕ (ಗು). ೧. ಹೆಸರನ್ನು ಮಾತ್ರ ಹೊಂದಿರುವ ; 
ನಿಜವಾದ ಯೋಗ್ಯತೆಯಿಲ್ಲದಿದ್ದರೂ ಶೂರ, ಪಂಡಿತ ಮೊದ 
ಲಾದ ಬಿರುದುಗಳನ್ನು ಹೊಂದಿರುವ ; ಕವಿಗಳ ನಾಮಧಾರಕ 
ನರಾಧಿ ಸರೋಳಿಯೊಳೀತನೊಳ್ಳಿ ದಂ (ಸಂಸಭಾ. ೧-೧೦). (ನಾ). ೨. 
ಅರ್ಹತೆಯಿಲ್ಲದಿದ್ದರೂ ಅದನ್ನು ತಿಳಿಸುವ ಹೆಸರನ್ನು ಇಟ್ಟು 
ಕೊಂಡಿರುವವನು ವ್ರತಸಂಸ್ಕಾರದಿನಾದರ್‌  ವಿತತಗುಣರ್‌ 
ಬ್ರಾಹ್ಮಣರ್‌ 'ಕ್ರಿಯಾಸಂತತಿಸಂಯಂತರು ಚಿತಸತ್ಕ್ರೀಯಾ ವಿರಹಿತನಾತಂ 
ನಾಮಧಾರಕಂ ದ್ವಿಜನಲ್ಲಂ (ಆದಿಪು. ೧೫-೧೫) ; ಇಜಕಿಯದೆ ಬೇಡಿ 
ದೊಡೀಯದೆ ಬಜರಿದೆ ಕುಲೀನತೆಗೆ ಬೆಸೆದು ಪಾರ್ಥಿವ ಶಬ್ದಕ್ಕೆಅಕಿ 
ವಟ್ಟಿನಿಸಿ ಧರಿತ್ರಿಗೆ ಪೊಲಕಿ ಯೆನಿಸಂ ರಾಜನಾಮುಧಾರಕನಲ್ಲೆ 
(ಸಂರಾಮಾ, ೪-೪೧); ಏನಣಕಿಯಲ ಯೋಗ್ಯನೇ ಚತುರಕವಿಪ್ರತಾ 
ನರಚಿತಾಧ್ವಕೃ. ತಿಪ್ರತಿರೈ ಕಪಾತ್ರ ಸಂಸ್ಕಿತಗುಣದೋಷದುಗೃ ಜಳಭೇದನಮಂ 
ಕನಿನಾಮಧಾರಕಂ. (ಚಂದೃಪು. ೧-೩೮). [ನಾಮ -- ಧಾರಕ] 

ನಾಮಧಾರಿ (ನಾ). ೧. ಹೆಸರು ಪಡೆದವನು ; ಹೆಸರುವಾಸಿ 
ಯಾದವನು ; ಪ್ರಸಿದ್ಧನಾದವನು. ೨. ನಟನೆ ಮಾಡುವವನು; 


೪ರ್ಳಳ 


ನಾಮಪತ್ರ 
ಸೋಗುಗಾರ : ಅತ್ಯಾಶಿಗೆ ಬಕಪ್ರತಿಗೆ ಗ್ರ್ರಾಮಣಿಗೆ ಪಾಸಂಡ 
ಗಾತ್ಮನಿರಾಮಕಾರಿಗೆ ಸೂಟಸಾಕ್ಷಿಗೆ ನಾಮಥಾರಿಗೆ ಪಾರ್ಥ 


ಕೇಳ್‌ ಸರಲೋಕನಿಲ್ಲೆಂದ (ಕುವ್ಯಾಅ. ೪-೨೬). ೩. ಭಗವಂತನ 
ನಾಮವನ್ನು ಯಾವಾಗಲೂ ಮನಸ್ಸಿ ನಲ್ಲಿ ಧರಿಸಿರುವವನು, 
ಅನುಸಂಧಾನ ಮಾಡುವವನು ; ಭಕ್ತ ದೇನನಾನುದ 
ಜೋಡು ನಮ್ಮನು ಕಾವುದ್ಳೈ ನೀ ಮುನಿದಡೆಯು ನಿಮಗಾವು 
ಹೆದಜಕಿವು. ನಾಮಧಾರಿಗಳತುಳಬಲರೆಂದ (ಕುಮ್ಕಾಅ. ೬-೪೩) ; 
ಸ್ವಾಮಿ ಶ್ರೀ ಪುರಂದರನಿಟ್ಮ ಲರಾಯನ ನಾಮಧಾರಿಗಳಿಗೆ ನರಕವುಂಟಿ 
(ಪುರಂದ. ೩-೧೦೯-೩), ೪. ಶ್ರೀವೈಷ್ಣವ ಪಂಗಡಕ್ಕೆ ಹೆಗ್ಗುರು 
ತಾದ ಮೂರು ನಾಮಗಳನ್ನು ಧರಿಸಿರುವವನು ; ತ್ರಿಪುಂಡ್ರ 
ಧಾರಿ. ೫. ಶ್ರೀರಾಮಾನುಜಾಚಾರ್ಯರ ಮತಾನುಯಾಯಿ; 
ಶ್ರೀವೈಷ್ಣವ. [ಸಂ. ನಾಮಧಾರಿನ್‌] 
ನಾಮಧೇಯ (ನಾ). ೧. ನಾಮ; ಹೆಸರು : ಭನಪರಿಣಾನು 
ಪರಾವರ್ತನದಿಂ ಬಂದು ವಿಂಧ್ಯಾಟಿವೀಮುಧ್ಯಡೊಳ್‌ ಸೋಮನಾಮ 
ಥೇಯ ತಾಪಸಂಗಂ ಶ್ರೀದತ್ತೆಗಂ ಸೋಖಿಂಲಸೆಂಚಬೊಂ ಮಗನಾಗಿ 
(ಶಾಂತಿಪು. ೯೯೧ ನ) ; ಸರವಾದೀ[ಶರಭ] ಭೇರು ಣ್ಣ ಪರನಾನು 
ಭೇಯರಪ್ಪ ಶ್ರೀಮತ್‌ ಶ್ರೀನನ್ನಿ ಸಣ್ಣು ತದೇ ನರ್ಗ್ಗೆ (ಸೌಇಇ. ೫%, 
೪೬-೨೭; 1072) ; ಶೃ ಂಗಿಬೇರಪುರ ನಾಮಧೇಯದ ಬೇಡರೂರಿಂ 
ಗರಸು ಗುಹಂ (ಶ್ರೀರಾಮಾ. ೯೭-೫೩೨). ೨. ಯಜ್ಞಯಾಗಗಳ 
ಹೆಸರನ್ನು ಹೇಳುವ ವೇದದ ಭಾಗ : ಮತ್ತಮಾ ನೇದಂಗಳಾ 
ದೊಡೆ ವಿಧಿವಾದ ಅರ್ಥವಾದ ಮಂತ್ರವಾದ ನಾಮಧೇಯ ಗಳೆಂಬ 
ನಾಲ್ಕುಭೇದದಿಂ ಸಮಸ್ತ ಧರ್ಮಂಗಳಂ ಬೋಧಿಪವು . . . ಜನನೀ 
ಜನಕರಂತೆ ಯಾಗಾದಿಗಳ್ಲೆ ಪೆಸರಂ ಪೇಳ್ವುದೇ ನಾಮಧೇಯನಕ್ಕುಂ. 
(ವಿವೇಕ. ೪) ; ವೈದಿಕಜ್ಞಾನವು ವಿಧಿ, ನಿಷೇಧ, ಮಂತ್ರ, ನಾಮ 
ಧೇಯ, ಅರ್ಥವಾದನೆಂದು ವಿಭಜಿತವಾಗಿಡೆ (ಭಾರದ. ೧೨೯). 
[ಸಂ.] 
ನಾಮನಕ್ಷತ್ರು (ನಾ). [ಜ್ಯೋತಿ] ವ್ಯಕ್ತಿಯ ಹೆಸರಿನ ಮೊದಲ 
ನೆಯ ಅಕ್ಷರದಿಂದ ಗೊತ್ತು ಮಾಡುವ ನಕ್ಷತ್ರ; ೪ ಜನ್ಮ 
ನಕ್ಷತ್ರವು (ಅಂದರೆ ಒಬ್ಬನು ಹುಟ್ಟಿದ ನಕ್ಷತ್ರವು) ಗೊತ್ತಿಲ್ಲ 
ದಿದ್ದರೆ ಅವನ ಹೆಸರಿನ ಮೊದಲನೆಯ ಅಕ್ಷರದಿಂದ ನಕ್ಷತ್ರವನ್ನೂ 
ನಕ್ಷತ್ರಪಾದವನ್ನೂ ಗೊತ್ತುಪಡಿಸುತ್ತಾರೆ. ಚು, ಚಿ, ಜೊ, ಲ, 
ಈ ಅಕ್ಷರಗಳು ಕ್ರಮವಾಗಿ ಅಶ್ವಿನಿ ೧, ೨, ೩, ೪ನೆಯ 
ಪಾದ. ಹೀಗೆಯೇ ಎಲ್ಲಾ ಅಕ್ಷರಗಳಿಗೂ ನಕ್ಷತ್ರಗಳನ್ನು ಪಾದ 
ದೊಂದಿಗೆ ಹೇಳಿದ್ದಾರೆ : ಜಾತಕ ಇಲ್ಲದಿದ್ದರೆ ಹೆಸರು ಹೇಳಿ, 
ನಾಮನಕ್ಷತ್ರದಿಂದ ನೋಡಿ ಹೇಳುತ್ತೇನೆ (ರೂಢಿ). 
[ನಾನು 4 ನಕ್ಷತ್ರ) 
ನಾಮನಿರ್ದೇಶ (ನಾ). ೧. ಹೆಸರನ್ನು ತಿಳಿಸುವುದು. ೨.೩ 
ನಾಮಕರಣ ೩: ರಾಷ್ಟ್ರ ಪತಿಯನರು ನಾಮನಿರ್ದೇಶ ಮಾಡಿದ 
ಹೆನ್ನೆರಡುಜನಗಳೂ . . . ಸದಸ್ಯರಾಗಿರತಕ್ಕುದು (ಛಾಧಾನ. ೩೯). 
[ನಾಮ - ನಿರ್ದೇಶ] 
ನಾಮನಿರ್ವಚನ (ನಾ). ಹೆಸರನ್ನು ಹೇಳುವುದು,-ಹೊಗಳು 
ವುದು, ಪ್ರಶಂಸಿಸುವುದು : ಬಸವನವತಾರ ಬಸವನ ನಾನುನಿರ್ವ 
ಚನವೆಸೆವ ಬಾಲ್ಭದ ಲೀಲೆ (ಲಕಿಚಿಂ. ೧-೧೩). 
[ನಾಮ 4 ನಿರ್ವಚನ] 
ನಾಮಪತ್ರ (ನಾ). ಚುನಾವಣೆಗೆ ನಿಲ್ಲಲು ಅಭ್ಯರ್ಥಿ ಸಲ್ಲಿಸುವ 
ಪತ್ರ: ಮುಕುಂದನ ನಾಮಪತ್ರ ಕೊಡಿಸಿದರು. . .ಚಂಚಲೆ ಹಿಂದು 


ನಾಮಪದ 


ಮುಂದು ನೋಡಲಿಲ್ಲ. ತಾನೂ. ನಾನುಪತ್ರ ಸಲ್ಲಿಸಿದಳು. 
(ಭೂಮಿತಾ. ೭೪) ; ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಲು ಇಂದೇ 
ಕೊನೆಯ ದಿನ (ರೂಢಿ). [ನಾಮು ಸತ್ರ] 

ನಾಮಪದ (ನಾ). [ವ್ಯಾಕ] ವಸ್ತು, ವ್ಯಕ್ತಿ, ಸ್ಥಳ ಮತ್ತು 
ಭಾವಗಳನ್ನು ಹೆಸರಿಸುವ ಪದ : ಸಂಗತಿಯಿಂದಂ ನಾಮಪದಂಗಳ | 
ನೇಕಾರ್ಥಗತಿಯೊಳಾಗೆ ಸಮಾಸಂ ಸೆಂಗಳಿಸುಗುಂ (ಕಾಮ್ಯಾನ. ೧೯೯) ; 
ಮರ, ದೇವ, ಎಂದು (ನಾಮ)ಲಿಂಗಮನಿಅಕಿಸಿಮ ಎಂಬ ನಾಮ 
ವಿಭಕ್ತಿಯಂ ಕೂಡೆ, ಮರೆಂ, ಜೀವಂ ಎಂದು (ನಾಮ)ಪದಮಕ್ಕುಂ 
(ಶವದ, ೩೫ ವೃತ್ತಿ) ; ಹೆಸರನ್ನು ಹೇಳುವ ಪದಗಳೆಲ್ಲ ನಾಮಪದಗಳು 
(ನುಧ್ಯಮು ೭) ; ಒಂದು ವಾಕ್ಯದಲ್ಲಿ ಬರುವ ಪದಗಳನ್ನು ನಾಮಪದ, 
ಕ್ರಿಯಾಪದ, ಅವ್ಯಯ ಎಂದು ಮೂರು ` ಭಾಗಗಳಾಗಿ ವಿಂಗಡಿಸು 
ತ್ತಾರೆ (ಕೈಪಿಡಿ. ೩೩). [ನಾಮ ಪದ್ಧ] 

ನಾಮಪ್ರಕೃತಿ (ನಾ). [ವ್ಯಾಕ] ನಾಮಪದದ ಮೂಲರೂಪ; 
ಪ್ರಾತಿಷದಿಕ : ಸುಲಲಿತಾಕ್ಷರಂಗಳಪ್ಪ ನಾಮ ಪ್ರಕ ತಿಗಳಂ ಕನ್ನ ಡಕ್ಕೆ 
ಸರಿಮಾಡಿ, ಸಮಸಂಸ್ಕೃತಮೆಂಬ ಪೆಸರನಿಟ್ಟು, ಶಬ್ದಜ್ಞರ್‌ ಲಿಂಗಮಂ 
ಮಾಟ್ಬರ್‌ (ಶಮದ. ೮೦ ವೃತ್ತಿ); ನಾಮಪದದ ಮೂಲದಲ್ಲಿರುವ 
ಪ್ರಕೃತಿಯನ್ನು ನಾಮಪ್ರಕೃತಿ ಎಂದು ಕರೆಯುತ್ತಾರೆ. (ಮಧ್ಯಮ. ೭); 
ಧಾತುಗಳಿಗೆ ಕೃತ್ವೃತ್ಯಯಗಳು ಸೇರಿ ನಾನು ಪ್ರಕೃ ತಿಗಳಾಗುವುವು 
(ಕೈಪಿಡಿ. ೧೬). [ನಾಮ -. ಪ್ರಕೃತಿ] 

ನಾಮಫಲಕ (ನಾ). ಯಾವುದಾದರೂ: ಒಂದು ಕಟ್ಟಡ, 
ಬೀದಿ ಮೊದಲಾದ ಕಡೆಗಳಲ್ಲಿ, ಇದು ಇಂಥದೆಂದು ಸೂಚಿಸಲು 
ಬರೆದು ತಗುಲುಹಾಕಿರುವ ಹೆಸರಿರುವ ಹಲಗೆ : ಪರಿಷನ್ಮಂದಿರದ 
ಮೇಲೆ ಎಲ್ಲರಿಗೂ ಕಾಣುವಂತೆ ಹಾಕುವ ನಾಮಫಲಕದ ಮೇಲೆ 
ಇವುಗಳಲ್ಲಿ ಯಾವುದನ್ನು ಬರೆಸಬೇಕು ?- ಎಂಬ ಬಗೆಬಗೆಯ ಪ್ರಶ್ನಾ 
ವಳಿ (ಪ್ರಶ್ನೆಯ ಹಾವಳಿ)ಯನ್ನು ನಿದ್ವಾಂಸರು ಎಸೆದರು. (ದ್ರಾವಿನಿ. ೮೧); 
ಅವರು ಹೊಸ ಅಂಗಡಿಯೊಂದನ್ನು ತೆರೆದು ನಾಮ ಫಲಕವನ್ನು 
ತಗುಲು ಹಾಕಿದರು (ರೂಢಿ). [ನಾನು + ಫಲಕ] 

ನಾಮಮೋಹ (ನಾ). ಹೆಸರಿನ ಮೇಲಿರುವ ಪ್ರೀತಿ; ಜಯದ 
ಮದ್ದಿನಲಿ ನಾಮಮೋಹದಲಿ ಭರತನಾದ ಮೂಢ(ಮುಕ್ತ ಕಂ,೨೫೦-೭). 

[ನಾಮು 4 ಮೋಹ] 

ನಾಮಯ್ಯ (ನಾ). ಒಬ್ಬಾತನ ಹೆಸರು : ಬರೆದನ್ನಾ ಮಯ್ಯೆಂ (ಎಕ. 
೫, ಮುಳಬಾ. ೩೮-೮೦ ; ಸು. 890). [ನಾಮ 4 ಅಯ್ಯ] 

ನಾಮರೂಢಿ (ನಾ). ಪದದ ಪ್ರಸಿದ್ಧಾರ್ಥ,--ಮೂಲಾರ್ಥ ; 
ಶಬ್ದದ ನಿಜಸ್ವರೂಪ : ಸ್ವರಮಿದಿರೊಳಿರೆ ವಿಭಕ್ತಿಸ್ವರಕಂ ಪ್ರಕೃತಿ 
ಸ್ವರಕೃಮಕ್ಕುಂ ಲೋಪಂ ವರಸಂಸ್ಕೃತ ಕರ್ಣಾಟಕಮೆರಡಜಕೊಳಂ. 
ನಾನುರೂಢಿಯಟೀಯದ ಪಕ್ಷಂ (ಕನುದ. ೫೨) ; “'ನಾಮರೂಢಿಯಟಕಿ 
ವುದು” ಎಂದರೆ ಅರ್ಥಕೈೆ ಹಾನಿ ಬರುವುದು ಎಂದು ಅರ್ಥ (ಕೈಪಿಡಿ, ೩). 

[ನಾಮ -/-ರೂಢಿ] 

ನಾಮರ್ದ (ನಾ). ೧. ಹೇಡಿ; ಪುಕ್ಕ. ೨. ನಪುಂಸಕ: 
ಆ ನಾಮರ್ದ ನಿನ್ನ ಭಾವ ಯಾವ ಮುಖ ತೆಗೆದುಕೊಂಡು ಇರು 
ತ್ತಾನೆ (ದುಂಬಿಕ್ಕ ೧೭೧). ೩. ಸಾರವಿಲ್ಲದುದು : ನಿಸ್ಸತ್ತ್ವ: 
ಚಿತ್ರದುರ್ಗದ ಜಾಗ ನಾಮರ್ದ ಎಂತ ಕೇಳುತೇನೆ (ಚಿತ್ರಪಾ. ೭೩). 

[ಆ-ಪಾರ. ಹಿಂ. ಮರಾ. ನಾಮರ್ದ) 

ನಾಮಲಿಂಗ (ನಾ). ಇ ನಾಮಪ್ರಕೃತಿ: ಭಾಮಲಿಂಗಕ್ಕೆ-- ಅರಸ 
- » ೬ ಹರಿಣ, ಮೂಷಕ--ಎಂದಿರಿಸಿ ಸಪ್ತ ವಿಭಕ್ತಿಯಂ ಪತ್ತಿಸುವುದು 

[ನಾಮ + ಅಂಗ] 


(ಶನುದ. ೭೨ ಪ್ರಯೋ). 


೪೪೯೫ 


20 


25 


30 


40 


ನಾಮಸ್ಮರಣ 


ನಾಮವಾಚಕ (ನಾ). - ನಾಮಪ್ರುಕೃತಿ: ಬಗೆಬಗೆಯ ಪದಾರ್ಥ 
ಗಳ ಅಥವಾ ವಿಷಯಗಳ ಹೆಸರನ್ನು ತಿಳಿಸುವ ನಾಮ ಸದಕ್ಕೆ ನಾಮ 
ವಾಚಕವೆಂದು ಹೆಸರು (ಮಧ್ಯಮ, ೨೫). [ನಾಮ -- ವಾಚಕ] 

ನಾಮವಿಭಕ್ತಿ (ನಾ). [ನ್ಯಾಕ] ನಾಮಪ್ರ ಕೃ ತಿಗೆ ಕರ್ತೃ, 
ಕರ್ಮ ಮೊದಲಾದ ಅರ್ಥದಲ್ಲಿ ಸೇರುವ ಪ್ರತ್ಯಯ ; ವಿಭಕ್ತಿ 
ಪ್ರತ್ಯಯ : ಹಿಂತೆ ಪೇಟ್ಕಿ ನಾನಾ ತೆಜದ ಲಿಂಗಂಗಳ್ಗೆ ಪರವಾಗಿ 
ನಾಮವಿಭಕ್ತಿಗಳ್‌ ... ಪ್ರಥಮೆಗಂ . . . ಸಪ್ತಮಿಗಂ-ಏಟಾಗಿ 
ಕಾರಕವಶದಿಂ ಪತ್ತುಗುಂ (ಶಬದ, ೯೩ ವೃತ್ತಿ). [ನಾಮ --ವಿಭಕ್ತಿ] 

ನಾನುನಿಶೇಷಣ (ನಾ). [ನ್ಯಾಕ] ನಾಮಪದಗಳಿಗೆ ವಿಶೇಷಣ 
ವಾಗಿರುವ ಪದ ; ವಿಶೇಷ್ಯ ದಲ್ಲಿರುವ ಗುಣ ಮೊದಲಾದ ಧರ್ಮ 
ಗಳನ್ನು ತಿಳಿಸುವ ಸದ; ಗುಣವಾಚಕ : ನಾಮಪದಗಳಿಗೆ 
ನಿಶೇ ಷಣವಾಗಿ ಬರತಕ್ಕವುಗಳಿಗೆಲ್ಲಾ ನಾಮವಿಶೇ ಷಣಗಳೆಂದು ಹೆಸರು 
(ಮಧ್ಯಮ, ೧೮೧). [ನಾಮ ನಿಶೇಷಣ] 

ನಾಮುವನ್ಯತ್ಯ ಯ (ನಾ). ಹೆಸರಿನ ಬದಲಾವಣೆ ; ನಾಮಾಂತರ : 
ಅನನ ನಾಮವ್ಯತ್ಯಯದಿಂದ ಭೂಪತಿಗೆ ಯಾವ ಸಮಾಧಾನವೂ 
ಇರಲಿಲ್ಲ (ಇಪ್ಪಕ. ೨೬೨). [ನಾಮ ವೃತ್ಯಯ] 

ನಾಮುಶೂನ್ಯ (ನಾ). ಹೆಸರು ಕೂಡ ಇಲ್ಲದುದು ; ನಿರ್ನಾಮ 
ವಾದುದು ; ಸಂಪೂರ್ಣವಾಗಿ ನಾಶವಾದುದು ; ನಾಮಶೂನ್ಯರ 
[ವ] ಮೂಡಿಬಿಡುವೆನು ರಾಮಸೇನೆಯನು (೫30. ೨೦-೭). 

[ನಾಮ - ಶೂನ್ಯ] 

ನಾಮಶೇಷ (ನಾ). ಹೆಸರು ಮಾತ್ರ ಉಳಿದಿರುವುದು : ಅಳಿಡು 
ಹೋದುದು ; ನಾಶವಾದುದು : ತೊಗಲುಗೊಂಜೆಯ ಬದಲು 
ಮಠದ ಗೊಂಬೆಗಳನ್ನು ಕುಣಿಸುವುದೂ, ಯಕ್ಷಗಾನ ಹಾಡುತ್ತ, 
ಹಿನ್ನೆಲೆಯಲ್ಲಿ ನಿಂತು ಅರ್ಥ ಹೇಳುವುದೂ ವಾಡಿಕೆಯಾಗಿತ್ತು. ಈ 
ಕಲಾವಿಧಾನವೂ ಇಂದು ನಾಮಶೇಷವಾಗಿದೆ (ಯಕ್ಷಬ. ೧೫) ; 
ಬಡಗಣ ಸಿಂದರ ಆಳಿಕೆ ನಾಮಶೇಷವಾಗಿ ಅವರ ಸಿಂದವಾಡಿಯನ್ನು 
ಸಿಂಘಣನು ತನ್ನ ಸಾಮ್ರಾಜ್ಯಕ್ಕೆ ಕೂಡಿಸಿಕೊಂಡಿರಬೇಕು 
(ಮೂರುಉ. ೭೭). [ನಾಮ -- ಶೇಷ] 

ನಾಮಸಂಕೀರ್ತನ (ನಾ). -ನಾಮಕೀರ್ತನ : ಪೂಜೆ ಮಾಡುವು 
ದಕ್ಕೆ ಕಷ್ಟ ವಾದರೆ ದೇವರ ನಾಮಸಂಕೀರ್ತನವನ್ನಾ ದರೂ ಮಾಡಲಿ 
(ರೂಢಿ). [ನಾನು -- ಸಂಕೀರ್ತನ] 

ನಾಮಸಾದೃಶ್ಯ (ನಾ). ಹೆಸರಿನ ಸಾಮ್ಯ ; ಹೆಸರಿನ ಹೋಲಿಕೆ ; 
ಒಂದೇ ರೀತಿಯ ಹೆಸರಿರುವುದು : ಈ ಬಾಲಕನು "ಶಕುಂತ 
ಲಾವಣ್ಯ? ಎಂದು ನಾನು ಆಡಿದುದನ್ನು ಕೇಳಿ ನಾಮಸಾದೃಶ್ಯದಿಂದ 
ಭ್ರಮಿಸಿದನು (ಕುಂತ. ೧೦೭-೧೨). [ನಾಮ -- ಸಾದೃಶ್ಯ] 

ನಾಮಸೂಚಿ (ನಾ). ಹೆಸರನ್ನು ತಿಳಿಸುವ ಪಟ್ಟಿ: ಹುಲುಸಾಗಿ 
ಬೆಳೆದು ಬಂದ ಸಾಹಿತ್ಯವನ್ನೆಲ್ಲಾ ಆ ವ್ಯಕ್ತಿಯ ಹೆಸರಿನಲ್ಲಿ ಒಂದೆಡೆಗೆ. 
ತರುವುದೇ ನಾಮಸೂಚಿಯ ಧ್ಯೇಯ (ಗ್ರಂಥಾಲ. ೫೧). 

[ನಾನು 4 ಸೂಚಿ] 

ನಾಮಸ್ಮರಣ (ನಾ). (ಇಷ್ಟದೇವತೆ, ಗುರು ಮೊದಲಾದವರ) 
ಹೆಸರನ್ನು ನೆನೆಯುವುದು : ಬಲಿಯು . . . ದಿನಿಜಗಣಗಿಣವ 
ಹರಿಯ ನಾಮಸ್ಮರಣಬಲದಲಿ ಹಲಿಗೆಯ ತಿರುಹಿ ಸುರರ ರಾಜನ 
ವರರಥನ ನೆಲಕಿ ಗೆಲಿದು ಗಂಧರ್ವಾದಿ ನಾಯಕರ (ಸಂಭಸ. ೯-೩೦) ; 
ಈ ಉಪಕಾರವನ್ನು ತಾವು ಮಾಡಿದರೆ ತಮ್ಮ ನಾಮಸ್ಮರಣವನ್ನು 
ಯಾವಾಗಲೂ ಮಾಡುತ್ತ ಇರುತ್ತೆ ನೆ (ರೂಢಿ). 

[ನಾವಂ 4- ಸ್ಮರಣ] 


ನಾಮಸ್ಮರಣೆ 


ನಾಮಸ್ಮರಣೆ (ನಾ). -ನಾಮಸ್ಮರಣ : ಏನ ಓದಿದರೇನು ಏನ 
ಕೇಳಿದರೇನು ಈ ನಾಮಸ್ಮರಣೆಗೆ ಸರಿ ಬಾರದು (ಪುರಂದ, ಧಾ. 
೧-೯೦-೩); ಉಪಾಧ್ಯಾಯನ ನಾಮಸ್ಮರಣೆ ವಿದ್ಯಾರ್ಥಿಯ ಕರ್ತವ್ಯ 
(ಕಒಸಾ. 1೪, ನೀಠಿಕೆ).  [ನಾಮ- ಸ್ಮರಣೆ] 
ನಾಮಾಂಕ (ನಾ).ಹೆಸರಿನಿಂದ ಗುರುತು ಮಾಡಿರುವುದು; ಹೆಸರು 
ಹಾಕಿರುವುದು. [ನಾನು 4 ಅಂಕು] 
ನಾಮಾಂಕಿತ (ಗು). ೧. ಹೆಸರಿನಿಂದ ಗುರುತು ಮಾಡಿದ; 
ಹೆಸರನ್ನು ಕೆತ್ತಿರುವ. ೨. ಹೆಸರು ವಾಸಿಯಾದ ; ಸುಪ್ರಸಿದ್ದ 
ವಾದ: pS ವಕ್ತ್ಯೃಗಳಲ್ಲಿ ಒಬ್ಬರಾದ ಗೋಖಲೆಯವರು 
- “ರೆಂಗಸಜ್ಜಿ ಕೆ” ನೂರುತ್ತಿದ್ದರಂತೆ” (ಕಥಕ. ೭೩), (ನಾ). 
೩. "ಹೆಸರಿನಿಂದ" ಗೊತ್ತು ಮಾಡುವುದು ; ಹೆಸರುಳ್ಳು ದು : ಕಮಳ 
ವಿಂದು ನಿನ್ನ ಮುಖದಂತೆ ಮುಖಮುಮಿಾ ಕಮಳರಿಂತೆ ಸಿಕ್ಕುವ 
ನೆಂದಿಂತಮರ್ದಕೆ ಪೇಟ್ವಿ ದನಜಕಿ ಗುತ್ತ ಮರನ್ಯೋನ್ಯೋಪಮಾನ 
ನಾಮಾಂಕಿತಮಂ (ಕನಿರಾ. ೩-೬೩). ೪. ಹೆಸರನ್ನು ಕೆತ್ತಿರುವುದು : 
ಆ ರಾಜರ್ಷಿಯಂ . . . ತನ್ನ ನಾಮಾಂಕಿತವಾದ ಮುದ್ರಿಕೆಯನ್ನು 
. ಶಕುಂತಲೆಯ ಬೆರಳಿಗಿಟ್ಟು ಹೋದನು (ಶಾಕುಂತ. ೪೭-೪). 
೫. ಹೆಸರು ; ಅನೇಕ ಶಿಲ್ಪಿಗಳು ತಾವು ಮಾಡಿದ ಕಲಾಕೃತಿಗಳ ಕೆಳಗೆ 
ತಮ್ಮ ನಾಮಾಂಕಿತದ ಮೊದಲನೆ, ಅಕ್ಷರವನ್ನು ಮಾತ್ರ ಕೊರೆದಿರುವ 
ಪದ್ಧ ತಿಯನ್ನು ಇಟ್ಟು ಕೊಂಡಿದ್ದರೆಂದು ಕಾಣುತ್ತ ದೆ (ಭಾರದ. ೫೦೬); 


ತಮ್ಮ ಗುರುಗಳಾಗಿದ್ದ ಶ್ರೀತೋಂಟಿದ ಸಿದ್ಧ ಲಿಂಗೇಶ್ವರರ ನಾಮಾಂಕಿತ |: 


ದಲ್ಲಿ "ಸಿದ್ಧಾ ಪುರ' ವೆಂಬ ನಗರವನ್ನು ನಿರ್ಮಿಸಿ (ನೊಳಂಬ. ೬೩). 
ನಾಮಾಂಕಿತ ಮಾಡು- ಹೆಸರನ್ನು ಇಡು; ನಾಮಕರಣ 
ಮಾಡು : ಅವರ ಹೆಸರು ಅಜರಾಮರ ಉಳಿಯಲೆಂದು ಜನಸದವು 
ಆ ಊರನ್ನೇ ಅವರಿಗೆ ನಾಮಾಂಕಿತ ಮಾಡಿದ್ದುಂಟು (ಕನ್ನಜಾ, ೮೫). 
[ನಾಮ + ಅಂಕಿತ] 

ನಾಮಾಂತರ (ನಾ). ಬೇರೆಯ ಹೆಸರು : ರೌಚ್ಯನೇ ದೇವಸಾವರ್ಣಿಕ 
ನೆಂದು ಪುರಾಣಭೇದಗಳಿಂ ನಾಮಾಂತರವುಂಟಾಗಿ (ವಿನೇಕ, ೨೧೮); 
ಊರು ಬಿಟ್ಟು ಹೋದ ಈ ವ್ಯಕ್ತಿ ನಾಮಾಂತರವನ್ನು ಹೊಂದಿ ಬೇಕಿ 
ಊರಿನಲ್ಲಿ ವಾಸಿಸುತ್ತಿ ದ್ವನು (ರೂಢಿ). [ಸಂ.] 

ನಾಮಾಂತರಿತ (ನಾ). [ಕಾವ್ಯ ಮಾ] ಒಂದು ಬಗೆಯ ಪ ಪ್ರಬಂಧ 
ಚಮತ್ಕಾರ; ಹೇಳಬೇಕಾದ ಹೆಸರನ್ನು ಬೇರೆ ಬೇಕೆ ಸದಗಳಲ್ಲಿ 
ಅಡಗಿಸಿ ಹೇಳುವ ಚಿತ್ರಕಾವ್ಯ; ಪ್ರಹೇಳಿಕೆ : ನಾನೂಂತಂತಕ್ಕೆ-- 
ಮೊದಲೊಳೆ ವಿಕಾರ ನಾಳ ದರ್ಶನ ನಿರಾಮುದೊಳ್ಳಾ 
ಯಕಮಂತದು ತಾಂ . ವಿನಿಂದೃಮಲ್ಹಾದಿದೇನಪುತ್ರ೦ ಸದಾನನಾರಿ 
ಪ್ರಮಂಖಂ (ಕಾವ್ಯಾನ ೬೦೦). ಓ ಇಲ್ಲಿ "ವಿನಾಯಕ' ಎಂಬ 
ಹೆಸರಿನ ಅಕ್ಷರಗಳು ಬೇರೆ ಬೇರೆ ಪದಗಳಲ್ಲಿ ಸೇರಿ ಹೋಗಿವೆ. 

(ನಾಮ + ಅಂತರಿತ] 

ನಾಮಾಕ್ಷರ (ನಾ). ಹೆಸರಿನಲ್ಲಿ ಸೇರಿರುವ ವರ್ಣ: ಅನುಜಂ 
ನಾಮಾಕ್ಷರದಿಂದನಂತವೀರ್ಯಂ ಸರಾಕ್ರಮಕ್ರಮದಿಂ ತನ್ನನೆ ತಾನೆ 
ಪೋಲ್ಗುಂ (ಉಂತಿಪು. ೨-೧೧); ಅನುದಿನಮೊಂದೊಂದಾಗಲೆ ವನಿತಾ 
ಮಣಿಯೆಣಿಪುದೆನ್ನ ನಾಮಾಕ್ಷರನುಂ (ಶಾಕುಂತ. ೪೪ ಆಡಿಟ). 

[ನಾಮ ೬ ಅಕ್ಷರ] 

ನಾಮಾನುಕ್ರಮ (ನಾ). ಹೆಸರುಗಳ ಅಕಾರಾದಿಯಾದ ಪಟ್ಟಿ; 
ಪರಿವಿಡಿ; ಆನುಪೂರ್ವಿ : ಅಂಗರಚನಾಶಾಸ್ತ್ರದ ಪಾರಿಭಾಷಿಕ 
ನಾಮಾನುಕ್ರಮದಲ್ಲಿ (ನಾಮೆಂಕ್ಲೇಚರ್‌) ಹೊಂದಾಣಿಕೆ ತಗ್ಗು 
ತ್ತಿದೆ (ಕವಿಕೋ. 1, ೨೨). [ನಾಮ 4 ಅನುಕ್ರಮ] 


೪೯೬ 


5 


25 


30 


35 


40 


ನಾಮಿತ 


ನಾಮಾನುಕ್ರಮಣಿಕೆ (ನಾ). - ನಾಮಾನುಕ್ರಮ : 
ಕೊನೆಯಲ್ಲಿ ನಾವರಾನುಕ್ರ ಮಣಿಕೆಯನ್ನು ಸೂಚಿಸಿದರೆ ಓದುಗರಿಗೆ 
ಅನುಕೂಲವಾಗುತ್ತದೆ (ರೂಢಿ). [ನಾನು ಅನುಕ ಕ್ರಮಣಿಕೆ] 

ನಾಮಾನಶೇಷ (ನಾ). =ನಾಮಶೇಷೆ : ಜರಾಸಂಧನನ್ನು ನಾಮಾನ 
ಶೇಸ ಮಾಡಿದುದು ಒಂದು ವಿಚಿತ್ರವಾದ ತಂತ್ರ; ಗಾರಿಕೆಯ ನಿದರ್ಶನ 
ವಾಗುವಂತಿದೆ. (ಪಾರಾಕೃ, ೬೨). [ನಾನು - ಅನೆಕೀ ಸ] 

ನಾಮಿ, ನೌಮಿ (ನಾ). ಪಕ್ಷದ ಒಂಬತ್ತನೆಯ ದಿನ,--ತಿಥಿ; 
ನವಮಿ: ಪದಮಧ್ಯ ಲೋಸಕ್ಕೆ...ನವನಿ ನಾಮಿ, ನಿಯನು- ನೇಮ 


ಗ್ರಂಥದ 


(ಶನುದ, ೨೬೫ ಪ್ರಯೋ). ನೌಧಿರಿ ; ನನನು, ನೌಬಿ; ಡಶವಿ, 
ದಸವೆ (ಶಬ್ದಾನು. ೧೬೦ ಪ್ರಯೋ). "ಮಾನಾಮಿ' ಪರಾ. 
[ಆಸಂ. ನವಮಾ] 


ನಾನಿ (ಗು). ೧. ಬಗ್ಗಿಸುವ. ೨. [ನ್ಯಾಕ] ದಂತ್ಯಾಕ್ಷರವನ್ನು 
ತಾಲವ್ಯ ಸವನ್ನಾ! ಗಿ ಅಥವಾ ಮೂರ್ಥಕ್ಯದನ್ನಾ ಗಿ. ಹೊಗಿಸುವ: 
(ನಾ). ಸ್ನ ಅಂ ಆಕಾರಗಳನ್ನು ಬಿಟ್ಟು ಉಳಿದ ಸ್ವರಾಕ್ಷರಗಳು : 
ಪರಿಹರಿಸೆಯನರ್ಣಮನಾ ಸ್ವರಂಗಳವು ನಾಮಿ ಯೆ ಂಬುವ ಕ್ಕುಂ 
(ಕಾವ್ಯಾಪ. ೧೨) ; ಅವರ್ಣಂ ಪಿಂಗಿದಾ ಸ್ವರಂ ನಾಮಿಯೆಂದು 
ಪೇಟಲ್ಪ ಡುಗುಂ (ಶನುದ. ೯) ; ಅವರ್ಣವನ್ನು ಳಿದ ಸ್ವರಗಳನ್ನು 
“ನಾಮಿಗಳು” ಎಂದು ಕರೆದಿದ್ದಾರೆ (ಸಂಶೋಧ. ಹಿ 

[ಸಂ. ನಾಮಿನ್‌] 

ನಾನಿ, (ನಾ). ಒಂದು ಬಗೆಯ ತೆರಿಗೆ: ನಾಮಿಯಡ್ಡ ವಂತಿಕೆ 
ನಾನಾ ಸುಲಿಗೆ ಲಾವಣಿಗೆಯೆಂಬೀ ಗಳಬಳನುಂ ನಿಲ್ಲಿಸಿ ಸುಂಕಮಂ 
ಬಾಳಿಸಿದಂ (ಕಳನ. ೭-೩೦). [7] 

ನಾಮಿತ (ನಾ). [ಸಂಗೀತ] ಒಂದು ಬಗೆಯ ಹಾಡುವ ಧಾಟ; 
ಶಾರ್ಜ್ಗದೇವನು ಹೇಳಿರುವ ಹದಿನೈದು ಬಗೆಯ ಗಮಕಗಳಲ್ಲಿ 
ಒಂದು; ನ ಹಿಂದಿನ ಸಂಗೀತಶಾಸ್ತ್ರಕಾರರು ಗಮಕದ ಸಂಖ್ಯೆ 
ಯಲ್ಲಿ ಮತಭೇದವನ್ನು ಹೊಂದಿರುತ್ತಾರೆ. “ಶಾಜ್ಞ ರ್ನಿದೇವನ 
ಪಂಚದಶವಿಧ ಗಮಕಗಳು ,ಹೀಗಿನೆ:- ೧. ತಿರಿಪ-ಸ್ವರ 
ಸಮೂಹದಲ್ಲಿ ಒಂದು ಸ್ವರ ಒತ್ತ ಲ್ಪಟ್ಟು ನುಡಿಯುವುದು. ೨. 
ಸ್ಸುರಿತ-ಜಂಟಿಸ್ವರಗಳಲ್ಲಿ ಎರಡನೇ ರ ಒತ್ತಲ್ಪ ಲ್ಪಟ್ಟು ನುಡಿ 
ಯುವುದು. ೩. ಕಂಪಿತ--ಮುಂದಿನ ಸ್ವರ ತಾಗುವ" ಅಲುಗಿ 
ದರೂ ಆ ಮುಂದಿನ ಸ್ವರಕ್ಕೆ ಪ್ರಾಧಾನ್ಯ ಇಲ್ಲದಂತೆ ಒಂದು 
ಸ್ವರ ಅಲುಗುವುದು ಅಥವಾ ಂಪಿಸುವುದು., ೪. ಲೀನ- 
ಹಿಂದಿನ ಸ್ವರವೊಂದು ಮುಂದಿನ ಸ್ವರದಲ್ಲಿ ಮೃ ದುವಾಗಿಯೂ 
ನಿಧಾನವಾಗಿಯೂ ಐಕ್ಯವಾಗುವುದು. ೫. ತೋಂಕ- 
ದೀರ್ಫಕಾಲ ಒಂದು ಸ್ವರ ನುಡಿದ ನಂತರ ಮುಂದಿನ ಸ್ವರಕ್ಕೆ 
ಲೀನವಾಗುವಂತೆ ತಂತಿ ಎಳೆಯುವುದು (ವೀಣೆಗೆ ಮಾಸಲಾದ 
ಗಮಕ). ೬. ವಳಿ-ನೀಣೆಯ ಒಂದು ಸ್ವರಸ್ಥಾನದಲ್ಲೇ 
ಎರಡು ಅಥವಾ ಮೂರು ಮುಂದಿನ ಸ್ವರಗಳು ನುಡಿಯುವಂತೆ 
ತಂತಿಯನ್ನು ನಿರ್ಣಯದಿಂದ ಜಗ್ಗಿಸುವುದು (ನೀಣೆಗೆ ಮಾಸ 
ಲಾದ ಗಮಕ). ೭. ತ್ರಿಭಿನ್ನ--ನೀಣೆಯ ಒಂದು ಸ್ವರಸ್ಥಾನ 
ದಲ್ಲಿ ಸಾರಣೆ, ಪಂಚಮ ಮತ್ತು ಮಂದ್ರ, ಅನುಮ್ರದ್ರ ತಂತಿ 
ಗಳ ಮೇಲೂ ಒಂದೇ ಬೆರಳು ಅಥವಾ ಬಿಡಿಬಿಡಿಯಾಗಿ ಬೆರಳು 
ಗಳನ್ನೂರಿ, ನಾಲ್ಕು ತಂತಿಗಳನ್ನೂ ಏಕಕಾಲದಲ್ಲಿ ಧ್ವನಿಮಾಡು 
ವಂತೆ ಒಂದೇ ಬೆರಳಿನಿಂದ ಅಥವಾ. ಬಿಡಿಬಿಡಿಯಾಗಿ ಮಾಟು 
ವುದು (ನೀಣೆಗೆ ಮಾಸಲಾದ ಗಮಕ). ೮. ಕುರುಳ- 
ಸ್ವರಸ್ಕಾನದಲ್ಲಿ ತಂತಿ ಜಗ್ಗಿಸಿ ಮತ್ತೊಂದು ಸ್ವರ ನುಡಿಸುವುದು 


ನಾಮು 


(ವೀಣೆಗೆ ಮಾಸಲಾದ ಗಮಕ). ೯. ಆಹತ- ಒಂದು ಸ್ವರಕ್ಕೆ 
ಮಾಟು ಹಾಕಿ, ಮಾಟಲ್ಲದೆ ಇನ್ನೊ ೦ದು ಸ್ವರ ನುಡಿಯುವುದು 
(ವೀಣೆಗೆ ನಾಸಲಾದ ಗಮಕ). ೧೦. ಉಲ್ಲಸಿತ- ಮಧ್ಯೆ 
ಇರುವ ಸ್ವರಗಳು ಗೋಚರವಾಗದಂತೆ ಒಂದು ಸ್ವರದಿಂದ 
ಮತ್ತೊಂದು ಸ್ವರಕ್ಕೆ ಜಾರುವುದು. ೧೧, ಪ್ಲಾವಿತ- 
ಮತ್ತೊಂದು ರೀತಿಯ ಕಂಪನ. ೧೨. ಹುಂಪಿತ ಶಾರೀರ 
ವನ್ನು ಸಂಚಾಗಿ ಪ್ರಾರಂಭಿಸಿ ನಂತರ ಅದೇ ಸ್ವರವನ್ನು ಘಾತ 
ವಾಗಿ ಪ್ರಕಟಿಸುವುದು ಮತ್ತು ಘಾತವಾಗಿ ಸ್ವರ ಪ್ರಾರಂಭಿಸಿ 
ಸಂಚಾಗಿ ಅದೇ ಸ್ವರ ನುಡಿಯುವುದು. ೧೩. ಮುದ್ರಿತ 
ತುಟಿಗಳನ್ನು ಮುಚ್ಚಿ ಶ್ರುತಿಲೀನವಾಗಿ ಹಾಡುವುದು. ೧೪. 
ನಾಮಿತ--ಸಣ್ಣ ಸಂಚುಶಾರೀರದಲ್ಲಿ ಹಾಡುವುದು. ೧೫, 
ಮಿಶ್ರಿತ ಎರಡು ಮೂರು ವಿಧ ಗಮುಕಗಳನ್ನು ಸೇರಿಸಿ ಹಾಡು 
ಪುದು” (ಸಂಗೀಚಂ- ೨೬): ಸ್ವರೆಕೆಂಸವು ಅನಕೋಹಕ್ರಮದಲ್ಲಿ ಮಂದ್ರ 
(ಸ್ಮಾಯಿಯು)ದ್ಹಾ ದರೆ ಅದು ನಾಮಿತ((ನೆಂಬ ಗಮಕ) (ಚತುಸ್ರ.೩೨), 
[ಸಂ.] 

ನಾಮು (ನಾ). ಎಳೆಜೋಳವನ್ನು ತಿನ್ನುವುದರಿಂದ ದನಕರುಗಳಿಗೆ 
ಬರುವ ಒಂದು ಬಗೆಯ ರೋಗ ; ಒಂದು ಸಲ ಜೋಳವನ್ನು 
ಕತ್ತರಿಸಿಕೊಂಡ ಮೇಲೆ ಕೂಳೆಯಲ್ಲಿ ಜಿಳೆಯುವ ಚಿಗುರು 
ಜೋಳವನ್ನು ತಿನ್ನುವುದರಿಂದ ಉಂಟಾಗುವ ರೋಗ : (ಎಸಮ್ಫ. 
x೪, ೪೨). 1 ಇದು ನಾಮುಹುಳ ಎಂಬ ಕ್ರಿಮಿಗಳಿಂದ 
ಉಂಟಾಗುವುದೆಂದು ಹೇಳಲಾಗಿದೆ. ಈ ರೋಗ ಬಂದಕಿ 
ದನಕರುಗಳು ನಡುಗುತ್ತನೆ. ಆಹಾರವನ್ನು ತೆಗೆದುಕೊಳ್ಳು 
ವುದಿಲ್ಲ; ಮೆಲುಕು ಹಾಕುವುದಿಲ್ಲ; ಕಾಲುಗಳನ್ನು ಚಿಮ್ಮುತ್ತ, 
ನೆಲಕ್ಕೆ ಬೀಳುತ್ತವೆ. 
[ದೇ.॥ ತೆಲು.ನಾಮಂ - ಜೋಳದ ಕೂಳೆಯಲ್ಲಿ ಬೆಳೆಯುವ ಚಿಗುರು] 

ನಾಮುಹುಳ (ನಾ). ನಾಮು ರೋಗವನ್ನು ತರುವ ಕ್ರಿಮಿ : 
(ಎಸಮ್ಫೈ- 2, ೪೨). [ನಾಮು --ಹುಳ(-ಪುಲು)] 

ನಾಮೂಷಿ (ನಾ). ಅಗೌರವ ; ಅಸಮಾನ : ಅಣ್ಣಗೆ ನಾಮೂಸಿ 
ಮಾಡಿದ ವಿಧವೆಯ ಮೇಲೆ ರೋಷವನ್ನು ತಾಳಿದ ರಾಘವೇಂದ್ರ 
ಉಪಾಧ್ಯನು . . . ಅರ್ಭಟ ಮಾಡಿದನು (ಪಾಗ್ಗೇವಿ. ೧೨೧). 

[+ ಹಿಂ. ನಾನೂಸೀ ; ಮರಾ. ನಾನೋಶೀ, 
ನಾನೋಸೀ, ನಾಮುಸ್ಕೀ] 

ನಾಮೆ, (ನಾ). ಹೆಸರು; ಕೀರ್ತಿ; ಪ್ರಸಿದ್ಧಿ ; ನಮ್ಮ ಹಿರೇರ 
ಕಾಲಕ್ಕ ಇದ್ದ ನಾಮೆ ನಮ್ಮ ಕಾಲಕ್ಕ ಇಲ್ಲ (ಗಂಮಾಯಿ. ೫೦) ; 
ಈಗಾಗಲೇ ತರಾ ಪ್ರಧಿತಯಶ . ಕಂತ್ರಾ ಟದಾರನೆಂಬ ನಾಮೆ. 
ಯನ್ನು ಪಡೆದಿದ್ದ (ದೀನೆಹೆ. 11, ೨೮); [ವಸ ನಾಮನ್‌] 

ನಾನ್ನೆ (ನಾ). ಕಾಗದ; ಸತ್ರ; ದಾಖಲೆ : "ತಂಡನಾಮೆ', 
“ಪಂಚನಾಮೆ” ಸರಾ. (ಪಾರ. ಹಿಂ. ಮರಾ. ನಾಮಾ] 

ನಾನೋದ್ದಿಷ್ಟ (ಗು). ಹೆಸರಿಸಿದ; ನಮೂದಿಸಿದ : ಸಂಸತ್ತಿನ 
ಯಾವುದಾದರೊಂದು ಸದನದಿಂದ ನೇನುಕವಾದ ಅಥವಾ ನಾನೋ 
ದ್ವಿಷ್ಟನಾದ ಯಾವುದೊಂದು ನ್ಯಾಯಾಲಯವು... ರಾಷ್ಟ್ರ ಸತಿ 
ಯನರ ಆಚರಣೆಯನ್ನು ಪುನರ್ನಿ ಲೋಕನಕ್ಕೆ ಒಳಪಡಿಸಬಹುದು 
(ಭಾಧಾನ. ೨೧೪). , [ಸಂ.] 

ನಾಯ್‌, ನಾಯಿ (ನಾ). ೧. ಶುನಕ; ಶ್ವಾನ : "ಕೌಲೇಯಕಃ, 
ಸಾರಮೇಯಃ, ಶುನಕ, ಶ್ವಾ, ಕುರ್ಕುರಃ, ಭಷಕಃ, ನೃುಗ 
ದಂಶಃ, ಶಾಲಾನೃ ಕಃ ಈ ೮ ನಾಯ೯[ಪಾಠಾಂ, ಮಿ) 


೪೪೭ 


20 


25 


30 


40 


45 


ನಾಯ್‌ 


(ಹಲಾಯು. ೪೭-೧೨೬) ; ಈತಂ ಸ್ವಾಮಿಭಕ್ತ ನೆಂದುಂ ನಾಯ್ವೋಲಿಕೆ 
[ಯೊ] ಕರಮೆಂಬುದಿದಗ್ಗ ಳಮಾ ಹೀನಾಧಿಕಪ್ರಶಂಸಾದೋಷಂ 
(ಕವಿಂ, ೩-೮೮) ; ದುರಾತ್ಮಾ ಎನ್ನನೊಡೆದ ನಿನ್ನ ಕಾಲ್ಗಳಂ 
ಜನ್ಮಂತರದೊಳಂ ನಾಯುಂ. ನಂಿಯುವೂಗಿಯನ್ಟೊ ಸ್ಯ ಕೊಂದು 
ಮಕ್ಕ. ಳ್ವಿರಸು ೮-೧೯) ; ಪಂದಿನೇಂಟಿಯ 
ನಾಯಂತಪ್ಪು ನೆಂದೊಡೆ (ಸಂಸಭಾ. ೫-೪೬ದ) ; ಪೂನಂ ನೂಸೆಂ 
ತಿಂಬಂತಿರೆ ನಾಯ್ನಾಯಂ ತಿಂಬಂತಿರೆ ತಿಂದರನಿಬರಂ ರಕ್ಕಸಿಯರ್‌ 
(ಗದಾಯು, ೪-೪೦); ೩೫ ೫ ಪೋಗಲ್‌ ತ್ರ ಪ್ಪಿ ಹರಿದನಾಯಂ... 
ಸೂರಸೇವಿ ನಾಯಕಂx x x ಕಟ್ಟಿ ಕೊಣ್ಣ ಬಿಡಲೊಲದಿಆಂ ದೊಡೆ 
(ಎಕ. 1೪, ಹುಣಸೂ, ೧೧-೧೭; 1020 1) ; ಪಲವು ನಾಯ್ಸಳ ನಡು 
ವಣ ಪುಲ್ಲೆಯಂತೆ ನಡುನಡುಗಿ (ಧರ್ಮಾಸ್ಸು. ೬-೯೨) ; ಪೊರೆದೇಂ. 
ಬಾಳನೆ ಪಂದಿ Ey (ಸೋಮೇಶ. ೧೮) ; ಹಾಸಗಳ. 
ಹಿಡಿದೆಳೆವ ನಾಯ್ಗಳ , - ಹೆಬ್ಬಲೆ ಬೀಸಿದರು ಬೇಂಟಿಗರು ಬಹಳ 
ಮೃಗಂಗಳನು ಕೆಡಹಿ ಸಳ ಸಟ ೨. (ಆಲಂ) ಹೀನಜಾತಿ 
ಯದು ; : ಕೇಳುವುಟ್ಟಕ್ಕೆ ಸೇರಿದುದು : "ನಾಯಿತುಳಸಿ', 
(ನಾಯಕರ್‌ ಸರಾ. ೩. ನೀಚ; ತುಚ್ಛ ; ಅಯೋಗ್ಯ: 
ಕಡಿಗಳ ಹದಿನೆಂಟನೊಡಗೂಡಿ ಸಂದಿಸಿ ತೊಡಚಿ ಕಟ್ಟಿದೆ ಕೆ 
ಬಂಧನದಲ್ಲಿ ಈ ತೊಡಹದ ನಾಯ ನಿಚ್ಚ ನೀನಿಕ್ಕಿ ಕೆಡಿಸಿದೆಯಯ್ಯ 
(ದೇದಾವ. ೩೭-೭೨) ; ಆಳ ಹೆದಚಿಕಿಸಿ ನುಡಿವ ನಾಯ್ಕಳ ಬೀಳ ಬಡಿ 
ಬಡಬಾಗ್ಗಿ ಸೊರಜಿನ ದಾಳಿಗಳುಕುವುದುಂಟಿ(ಕುವ್ಯಾ ದ್ರೋ, ೨-೭೯). 
ನಾಯಿನ ೧. ಕಳ್ಳ ನೊಕ್ಕಲಾದುದಿಲ್ಲ ನ ನಾಯಿಜಿಂಗುಳಿಯಾದು ದಿಕ್ಲೆಂಬ 
ನಾಲ್ಕು ಡಿಯನಜಕಿ ದೆಯಿಲ್ಛಕ್ಕು. ೦(ಧರರ್ಷಮೃ- ೬-೧೩೩); ನಾಯ ಹಾಲು 
ನಾಯಿಗಲ್ಲದೆ ಪಂಚಾಮೃ ತಕ್ಕೆ ಸಲ್ಲದಯ್ಯಾ (ಬಸವ. ೨೨೩); ಚನ್ನ ಮಲ್ಲಿ 
ಕಾರ್ಜುನನ ಅಜಂದ "ಬಂಕ ಆ ಕಾಯನ ನಾಯಿ ತಿಂದರೇನು 
(ಮಹಾದೇ. ಬ. ೩೯-೩) ; ಬಿಡಿಸುತ್ತುಂ ಬೆಳ್ಳಾ ರಮನಡಿಯಿಡು ಕಾಣದ 
ವೊಲೊಯ್ಯೂನಿಸು ನಾಯಿಗಳಂ ಸಡಲಿಸು ಹಾಸಮನೆನುತುಗ್ಗ ಡದಿಂ 
ಮುತ್ತಿದುದು. ಪುಲ್ಲೆಯಂ ಭಿಲ್ಲ್‌ ಘಂ (ಉದ್ದ! ಟಿ. ೨-೭೦) ; ನಾಯಿ 
ಸಿಂಹಕ್ಕಿ ದಿರೆಫಡ ಹೋಗೆಂಡಳಬಿಜಾಕ್ಷಿ (ರಮ್ಯಾ ವಿ. ೨-೩೯) ; ನಾಕದೆ 
ಸುಖ kis ತಿಳಿದೀತೆ? (ಗಾದೆ). ೩. ಆ "ಸತ ಪುರಿಯೊಳಗೆ ಅತಿ 
ಮದದ ನಾಯಿಗಳು ಹೊಕ್ಕಿರೆ ಕ್ಲಿತಿತಳಕೆ ಸುರಮುನಿಪ ನಾರದ ಯತಿ 
ನರನು ಬರೆ (ಸಂಭಸ, ೭-೨೫); ನಾಯುಸುತನಂಜಿಸುವನೆಂದೀ ನಾಯಿ 
ಬೆದಲಾದನಕಟಿ. (ಕುವ್ಯಾಸ. ೧೪-೫೯) ; ನಾಯೆ ಬಗುಳದೆ ಕೆಲಕೆ 
ಸಾರ್‌ . . ಇ ಎಂದಸಹಾಯಶೂರರ ದೇವ ಜಜಕಿದೀಡಾಡಿದನು. 
ಕೊಟ್ಟಿ ಸಾಲನ ಕೊಡದ ನಾಯಿ 
ಭಾಷೆಯ ತಪ್ಪುವ ನಾಯಿ (ಪುರಂದ.೫-೪೯-೧) ; ನ್ಯಾಯವ 
ನ್ಯಾಯವ ಪೇಳುವ ನಾಯಿಗೆ ನರಕವು ತಪ್ಪೀತೆ (ಕನಕ. ೨೫-೪) ; 
ನಿಶ್ಚೇಯಸಾಭ್ಯಾಸಿಗಳ ನಿಂದಿಪ ನಾಯಿಗೇತಕೆ ನವರಸಾನ್ನವು 
(ಆನ್ಫುತ, ೧-೩೨). 

ನಾಯ ಡಿಂಗರ - ಬಹಳ  ಹೀನನಾದವನು ; ಕಡು ನೀಚ : 
ಕುಲಮುಳ್ಳ ನರಂ ಸೆಜರೆಂಜಲನುಂಡಂದೆಲ್ಲಮನನ ಡಿಂಗರನೆಂಬರು 
ಸಲೆಯಡಗೆಂ ನಾಯೆಂಜಲ ನಲಿದಲಸದೆ ತಿಂದಂದು ನಾಯ ಡಿಂಗರೆ 
ನಲ್ತೆ (ಸಸಾರ, ೫೯೮). ನಾಯ ಡೋಣಿ -ನಾಯಿಗೆ ಆಹಾರಕ್ಕಾಗಿ 
ಇಡುವ ಪಾತ್ರೆ: ಬಲ್ಲಿದಸೆಂಬವನ ಕೆಡಿಸಿತ್ತು' ವಿಧಿ... ದಶ 
ಮುಖನ ನಾಯ  ಡೋಣಿಯಲ್ಲುಣಿಸಿತ್ತು (ಬಸಹೆ. ೩೭೨೯೫), 
ನಾಯ ತೇಜ "ಹೇಯವಾದ ದರ್ಪ ಅಥವಾ ಕೀರ್ತಿ” (ಬಸನ. 
ಕೋಶ) : ಹರಗಣಪಂಕ್ತಿಯ ನಡುವೆ ಕುಳ್ಳಿ ರ್ದು ನಾನು ಒಡೆಯತನದ. 


ತಿಂಬೆಂ (ನಡ್ಗಾರಾ. 


(ತೊರಂಇ. ೫-೫-೬) ; 


ನಾಯ 


ನಾಯ ತೇಜವ ಹೊತ್ತು ಕೊಂಡು . . . ಒಡೆಯರಿಂದಲೂ -ಮಿಗಿಲಾ 
ಗಿಕ್ಕಲು ತೆಗೆದಿರಿಸಿದನು (ಬಸನ: ೪೩೯). ನಾಯ ತೋಟ - ನಾಯಿಗಳ 
ಜಗಳ : ಬೇಟಿಯ ಬೆಂಬಳಿಗೆ ಸಿಕ್ಕವು ನಾಯ ತೋಟಗೆ ತೊಡಕಲು 
ಹಿಂಡಿನ ಗೊಂದಣದಲ್ಲಿ ಹೊಕ್ಕು ಆಡ ತಿಂದಹವು (ಕಲ್ಯಾಶಾಂ, 
೧೧೧-೧೯).  ನಾಯ' ನಡುಚೋನ- ನಾಯಿಗಳ ಮಧ್ಯೆ ಇರುವ 
ಆಹಾರ : ನಾಯ ನಡುಬೋನವನು [ಸಾಕಾಂ. ನಾಯಿಗಳ ನುಡಿ 
ಗೇಳಿ, ನ್ಯಾಯಮಾರ್ಗನ ಬಿಟ್ಟು] ನೆಚ್ಚಿ 'ವೃಢಾಯ ಕೆಡಬೇಡಾ 
(ಕುವ ನಾಯನೂಡು- ನಾಯಿಗೆ ತಿನ್ಸಿಸು,-- 
ಎರೆ : ಕನಿಲೆಯಂ ಕಳಿಕಿದು ನಾಯನೂಡುವ ... ಕಟ್ಟಿಗ್ಗ ರಂತೆ 
(ಫರ್ಮಾನೈ- ೯-೧೬೨). ನಾಯ ಪಾಡು ನಾಯಿಯ ಗತಿ,-ಸ್ಹಿತಿ; 
ಬಹಳ ಹೀನಾವಸ್ಥೆ : ಆತನು ಹೇಳಿದ ಹಾಗೆ ಕುಣಿಯುತ್ತಾ 
ಬಂದರೆ ನಮ್ಮ ಪಾಡು ನಾಯ ಪಾಡಾಗುವದರಲ್ಲಿ ಅವ ಸಂಶಯವೂ 
ಇರುವುದಿಲ್ಲ. (ಬೆನ್ನಬೇ. ೫೯). ನಾಯ ಮಣು - ಮರಿನಾಯಿ ; 
ಕುನ್ನಿ ಸಿಂಹವೆತ್ತ ಉ ನರಿಗಳೆತ್ತಲು ನಾಯ ಮಯತ್ರ 
(ಕುವ್ಯಾಕ. ೯-೭). 
ಸ್ವಾಧೀನದಲ್ಲಿರುತ್ತ ದೆಂಬುದನ್ನು ನಂಬಲಾಗದ. ವಸ್ತು 'ಓಥನಾ 
ಅಧಿಕಾರ ; ಅನಿಶ್ಚಿ ತವಾದುದು : ಈ ಕೆಲಸವೋ ನಾಯಿ ತಲೆಯ 
ಮೇಲಿನ ಬುತ್ತಿ ಇ ಹಾಗೆ ಇದೆ. ಇದನ್ನು ನಂಬುವ ಹಾಗಿಲ್ಲ 
(ರೂಢಿ). ನಾಯಿ ಮುಟ್ಟಿದ ಗಡಿಗೆ - ಪವಿತ್ರವಾದುದು : ನಾಯಿ 
ಮುಟ್ಟಿದ ಗಡಿಗೆ ಮಂಸುರೆಯಾದರೇನು ? ಮಡಿಯರಾದರೇನು ? 
(ಗಾದೆ). 
[ದೇ. ॥ ತಮಿ. ಮಲ. ನಾಯ ; ತುಳು. ನಾಯಿ ; 
ಕೊಡ. ನಾಯ ; ಗೊಂಡಿ. ನಯ್‌, ನಾರ್ಯ, ನಾಯೂ] 
ನಾಯ್ಕ ನೇಯ, (ನಾ). ನ್ಯಾಯ ; ನೀತಿ : ಯತ್ವ ಲೋಪಕ್ಕೆ 
ಅಮಾವಾಸ್ಟಾ- ಅಮಾಸೆ, ಅವಸೆ . . . ನ್ಯಾಯ - ನೇಯ, ನಾಯ 
(ಶಮದ. ೨೮೧ ಪ್ರಯೋ) ; ನ್ಯಾಯ ನಾಯ (ಶಬ್ದಾನು, ೧೬೦ ಪ್ರಯೋ); 


೩-೧೨೯). 


ಬಾಲನೊರ್ವನಂ ಬಳ್ಳು ಪಿಳ್ಳೆಯನೆಂತಂತು ಕೊಂಡುಯ್ಯುದಿದಾನ 
ನಾಯಂ (0: ನಾಕ. ee ಇಬ್ಬರ ನಾಯ ಒಬ್ಬ] ನಿಗಾಯ 
(ಗಾಡಿ). ನೇಯ : ಮೇಲಿನ “ಕಮದ.” ಪ್ರಯೋಗವನ್ನು 
ನೋಡಿ. [-ಆಸಂ. ನ್ಯಾಯ] 

ನಾಯಂಕ (ನಾ). ಎ ನಾಯಕ ೨ ಬಸನೆಯನಾಯಂಕನ 
ಚಿಉಂಡಪ್ಪನ ಮಗ ಧೂಳೆಯ ನಾಯಂಕನು . . , ಭಕ್ತರಿಗೆ ಧಾರಾ 


ಪೂರ್ವ್ವಕವಾಗಿ ಆಲೋಚ್ಸಿ ಕೊಟ್ಟ ಧರ್ಮದ ವ್ರಿತ್ತಿಗೆ (ಸೌಇಇ. 

IX-ii, ೪೨೨-೪; 1397). [Pp ಇದು "ನಾಯಕ' ಎಂಬುದರ 
ಅಸಲಿಖಿತ] 

ನಾಯಂದ "ನಾವಿದ' ನೋ. 


ನಾಯಕ (ನಾ). ೧. ಮುಂದಾಳು ; ಮುಖಂಡ; ಅಗ್ರೇಸರ ; 


ಗಣ್ಯ: “ಆರ್ಯ. . .ನಾಯಕಃ, ಅಧಿಭೂಃ , ಅಧಿಪಃ, ಅಧೀಶಃ, 
ಅಧಿಪತಿ! ಈ ೧೦ ಒಡೆಯಂಗ (ಹಲಾಯು. ೫೭-೧೮೮) ; ರಾಯ 
ರುಂಳಪ್ಪನ ಭುಜಕೌಕ್ಷೇಯಕವೆನಿಸಳನೆನಾಂತ ಗೋವಿನ್ನಚಮೂ 


ನಾಯಕನೊಳ೯ ಸೆಣಸುವವಂ (ಎಕ. ೪11, ಶಿಕಾರಿ. ೧೩೬-೩೬; 1114). 
೨. ದೊರೆ; ರಾಜ: “ನಾಯಕ। ಎ ದೊರೆ? (ಕಾಶಕೃ- ೧೫೮) ; 
ನಾಯಕನಿಲ್ಲದ ಊರಲ್ಲಿ ಕಾಯಕ ಸಿಕ್ಕೀತೆ ? (ಗಾಜಿ). ೩. "ದಳಪತಿ; 
ಸೇನಾಪತಿ: ಎರಡುಮೊಡ್ಸ ಣದ ಮೊನೆಯ ನಾಯಕನಿಕಾಯದನೇಕ 
ವಿಧದ ಬಿಂಕದ ಪದಿರ ಪಜಕಿಗಳುಂ. . . ಒದವುವುದುಂ (ನೇಮಿಪು. 
೧೨-೧೫೦ ವು; ಶತಬಲಿ ಗಂಧಮಾದನ ಶರಭ ಮೈ ಂದಾದಿಗಳು ಕಾದಿತು 


ನಾಯಿ ತಲೆಯ ಮೇಲಿನ ಬುತ್ತಿ -. - ಹೆಚ್ಚು ಕಾಲ 


೪೪೯ಲ 


30 


35 


40 


ನಾಯಕತನಂಗೆರ್ಯ 


ಮುಖ್ಯನಾಯಕರ (ಕಾಶಿರಾ. ೩೫-೧೫). 
ಯಜಮಾನ : 


(ಸೌಗಂಧ. ೫೬-೬). 


೪. ಗಂಡ; ಪತಿ; ಒಡೆಯ; 
ಪ್ರಿಯಕಾಂತೆಯಂ ಬಿಟ್ಟು ಅಗಲುವ ನಾಯಕನಂತೆ 
೫. -ನಾಯಕಮಣಿ ೨ : “ಮುತ್ತಿನ ಸರದ 
ನಡುವಣ ಮಾಣಿಕನುಂ ತರಳಮೆಂಬುದು ಅದನೆ ನಾಯಕಮೆಂಬುದು? 
(ಹಲಸಿಯ. “ಆ ಹಾರಮಧ್ಯದ ರತ್ನ್ನ ನಾಯಕಂ” 
ಕರಮೊಪ್ಪಿ ದುದಂದು ಪುರಂದರನೀಯೆ 
ಪುಳೋನುಸುತೆಯ ಕಟ್ಟಿದ ಕಂಠಾಭರಣಕ್ಕೆ ತಗುಳ್ಳಿ ದ ಪದ್ಮರಾಗ 
ನಾಯಕಮಿದೆಂಬಿನಂ ರನಿಬಿಂಬಂ (ಶಾಂತಿಪು. ೮-೧೧೪); ನಾಯಕಮಿಲ್ಲದ 
ತೊಡನಿನ ನಾಯಕನಿಲ್ಲದ ದಿನಾವಸಾನಂ .. ಮದಶ್ರ್ರೀಯಿಲ್ಲದ 
ಗಜಮದೇಂ ಮನಂಗೊಳಿಸುಗುಮೇ (ಅಜಿಪು. ೬-೯೪) ; ರಾಯರತುನದ 
ನಡುವೆ 'ನೀನನುಗಾಯಕವೊ ನಾಯಕವೊ ಮೇಣುಪನಾಯಕವೊ 
ನೀನಾವನೆಂದನು ಜ ಅಕಿ ದು ಮಂರಹರನ (ಕುವ್ಕಾಸ. ೮-೩೨). 
೬. ಮಾರ್ಗದರ್ಶಿಯಾದುದು ; ಪ್ರೇರಕವಾದುದು ಈ 
ಪ್ರೇರಣಕಿಯಂ ಬುದ್ಧಿಗೆ ನಾಯಕವೇ ಇರುವುದರಿಂದ ಅದರ ಸಂಪೂರ್ಣ 
ಸ್ವರೂಪದ ಆಕಲನವನ್ನು ಒಮ್ಮೆಲೇ ಮಾಡಲು ಬರುವುದಿಲ್ಲ (ಪ್ರಬಂಧ: 
೧೧೩), ೭. ಅಂಕಿತನಾಮಗಳ ಕೊನೆಯಲ್ಲಿ ಸೇರುವ ಸದ. 
೮. [ಕಾವ್ಯಮಾ] ಕಾವ್ಯ, ನಾಟಕ ಮುಂತಾಮವುಗಳಲ್ಲಿರುವ 
ಕಥೆಯ ಮುಖ್ಯ ಪಾತ್ರ ; ಕಥಾನಾಯಕ: ನಾಯಕನನ್ಯನಾಗೆ 
ಕೃತಿ ವಿಶ್ರು ್ರ ತನವಿಗದುದಾತ್ತ ರಾಘವಂ ನಾಯಕನಾಗೆ ' ವಿಶ್ರುತನು 
ಇಷ್ಟ ದು ವಿಸ್ಮಯಕಾರಿಯ ಲ್ರು (ಸಂರಾಮಾ. ೧-೩೭); ನಾಯಕನಲ್ಲಿ 
ಧೀರೋದಾತ್ತ, ಧೀರಲಲಿತ, ಧೀರೋದ್ಧತ, ಧೀರ(ಪ್ರ)ಶಾಂತ ಎಂದು 
ನಾಲ್ಕು ವಿಧ (ಕೈಪಿಡಿ. ೨೦೯); ಇಲ್ಲಿಯೂ ಸಹ ಕವಿಯಾಗಲಿ ಕವಿ 
ನಿರ್ಮಿತನಾದ ನಾಯಕನಾಗಲಿ ರಸಭಾವರಹಿತನಾಗಿ "ಹೇಳುವವ? 
ನಾದರೆ ಸಂಘಟನೆಗೆ ನಿಯಮನಿಲ್ಲ (ಧ್ವನ್ಯಾಲೋ. ೧೪೩); ಅದೇ 
ಕಾತರವನ್ನು ತನ್ನ ಪಠ್ಯಪುಸ್ತಕಗಳಲ್ಲಿ ಬರುವ ನಾಯಕ ನಾಯಕೆ 
ಯರನ್ನೋ, ಕಾವ್ಯಸಂಪತ್ತ ನ್ನೋ, ಶೈ ಲಿಯನ್ನೊ ಅಭಿನಂದಿಸಲು 
ತಿರುಗಿಸಿದರೆ ಆಗ : ಅದರಿಂದ ನಿಜವಾದ ಲಾ ಭವುಂಟಾದೀತು. 
(ತಿಶ್ಷದ. ೮೪). [ಸಂ.] 
ನಾಯಕಗ್ಗ ಲಿ (ನಾ). ಒಂದು ಬಗೆಯ ಕಗ್ಗಲಿಮರ ; ದುರ್ವಾಸನೆ 
ಯುಳ್ಳ ಕಗ್ಗಲಿಮರ; ಹುಚ್ಚು ಕಗ್ಗಲಿಮರ : “ಎಟ್ಟ ದರ. 
ನಾಯಕಗ್ಗ ಲಿ” (ಓಷಧಿ. ೧೫೩). [ನಾಯ್‌ -- ಕಗ್ಗಲಿ] 
ನಾಯಕತಃಖ್ತೆ (ನಾ), ಒಂದು ಕಾರ್ಯಾಲಯದ ಎಲ್ಲಾ 
ಕಾರ್ಯಗಳ ವಿವರವನ್ನು ನಮೂದಿಸಲು ಉಪಯುಕ್ತವಾದ 
ಕಲಮುಗಳನ್ನು ಒಳಗೊಂಡಿರುವ ಪಟ್ಟಿ ; ಸಮಗ್ರವಾದ ವಿವರ 
ಗಳನ್ನು ಬರೆಯಲು ಸಾಧಕವಾದ ಸಲ; ಎಲ್ಲಾ ಕೆಲಸಗಳಿಗೂ 
ಅನ್ವ Foc ಒಂದು ಕ ಕ್ರಮಬದ್ಧವಾದ ನಾಯಕತಃಖ್ರೆ (Master- 
Form ) ಯಿರಬೇಕು. (ಮುದ್ರಕ. ೧೦೪). 
[ನಾಯಕ 4 ತಃಖ್ತೆ (-ಆ ತಖ್ತೆ] 
ನಾಯಕತನ (ನಾ). ಒಡೆತನ; ಪ್ರಭುತ್ವ; ಅಧಿಕಾರ: 
ರಾಜಗಳು ತಮ್ಮ ನಾಯಕತನಕ್ಕೆ ಸಲುವ ಮಂಳವಾಗಿಲ ರಾಜ್ಯದ 
ನಾನಾ ಗೋತ್ರದ - ೬. ಅಶೇಷನಿದ್ವನ್ಮಹಾಜನೇಭ್ಯಃ ಕೊಟ್ಟಿ ಧರ್ಮ 
ಶಾಸನ (ಎಕ. ೫ (8), ಮುಳಬಾ. ಮುಳವಗಿಲ 
ನಾಡಲು ನಮ್ಮ ನಾಯಕತನದ ತೃನನಹಳ್ಳಿಯ ಅತ್ತಿ ಕುಣ್ಣಿ ಪೂರ್ನ್ವ 
(ಮೈ! ಆರಿ.೧೯೨೩, ೧೪-೬; ?). [ನಾಯಕ 4 ತನ] 
ನಾಯಕತನಂಗೆಯ್‌ (ಕ್ರಿ). ಒಡೆತನವನ್ನು ವಹಿಸು ; 
ಮಾಡು : 


೯೨-೪೧೦) ; 


(ನುಂಗರಾ. ೧೦೦-೨೪) ; 


ತಿಂಮ 
೨೮೩-೧೧ ; 1157) ; 


ಅಧಿಕಾರ 
ನಾಯಕತನಂಗೆಯ್ಸ ೦ಗೆ ಚಕ್ರ ವರತ ಮಾದಂತೆ ಮುನ್ನವೆ. 


ನಾಯಕತ್ವ 


ಬ್ರತಮಂ ಕೊಳ ಲೆಂದಿರ್ದವರ್‌ . , . ಜಿನದೀಕ್ಷೆಯಂ ಕೈಕೊಂಡರ್‌ 
(ಧರ್ಮಾನೃ. ೧೦-೨೮೩). [ನಾಯೆಕತನ 4 ಕೆಯ] 

ನಾಯಕತ್ವ (ನಾ). ಮುಂದಾಳುತನ; ಮುಖಂಡತ್ವ : ಬಂಗಾಳ 
ದಲ್ಲೂ ಉತ್ತ ಮವಾದ ನಾಯಕತ್ವವಿರಲಿಲ್ಲ (ಯಕ್ಸಾರ. ಗಿಗ೧೩ ಪೀಠಿಕೆ); 
ಅನೇಕ ಮುಖವಾದ ಜೀವನವೇ ಈ ಕಾದಂಬರಿಯಲ್ಲಿ ನಾಯಕತ್ವ 
ನನ್ನು ವಹಿಸಿದೆ (ಸನುಜೀ. ೨ ಪೀರಿಕ). [ಸಂ.] 

ನಾಯಕನರಕ (ನಾ). ನರಕಗಳಲ್ಲಿ ಮುಖ್ಯವಾದ ನರಕ; 
ಭಯಂಕರವಾದ ನರಕ; ಘೋಶ ನರಕ: ನನ್ಮು ಕೂಡಲಸಂಗನ 
ಶರಣರನನರಿನರೆಂದರೆ ಕುಂಭಿಯ ಪಾತಕ ನಾಯಕನರಕ ತಪ್ಪದು ಕಾಣಾ 
(ಬಸನ. ೫೬೯) ; ಲಿಂಗದ ಕೂಡ ಸಮಾಧಿಯ ಕೊಂಡೆನೆಂತೆಂಬ 
ಭಕ್ತರಿಗೆ ನಾಯಕನರಕ ತಪ್ಪದು (ನೋಳಿನಾ. ೫೦-೨೦೯) ; ಮನ್ನಿಸಳೆ 
ಮುಗನ ಮಾತನಿಡೇಂ ನಾಯಕನರಕವಿರಾಕೆಗೊಚ್ಚತಮಾಯ್ತೋ 
(ಯಶೋಚ. ೩-೭೪); ವೈನಸ್ವತನು ನಾಯಕನರಕದೊಳಗದ್ದುತ ಬಹನು 
(ಕುವ್ಯಾಉ. ೪-೮೬). [ನಾಯಕ 4 ನರಕ] 

ನಾಯಕಮಂಡಳೀಕ (ನಾ). ಮುಖ್ಯ ಪ್ರಾಂತ್ಯಾಧಿಕಾರಿ ; 
ಒಂದು ಜೀಶಭಾಗದ ಒಡೆಯ, ಪ್ರಭು: ಬಂಡಿಜೋಟಿರ್ಗೆಲೇದು 
ನಾಯಕಮಂಡಳೀಕರ್ಗೆಜಕಿದು ನಾಟಕ ಪಂಡಿತರಿಗೆಸಕೆ ದಾಲವಟ್ಟಿ ವ 
ನಿಕ್ಕುವರಿಗೆಜಕಿದು (ಬಸಪು. ೫೯-೨೭). 

[ನಾಯಕ 4: ಮಂಡಳೀಕ (ಎ ಮಂಡಲೀಕ)] 

ನಾಯಕಮಣಿ (ನಾ). ೧. ಶ್ರೇಷ್ಠನಾದ ಮುಖಂಡ ; ಮುಂದಾಳು 
ಗಳಲ್ಲಿ ಉತ್ತಮನಾದವನು : ಭಾರತದ ನಾಯಕಮಣಿಗಳ 
ಜೀವನವನ್ನು ತಿಳಿಸುವ ಗ್ರಂಥಗಳೂ ಇನೆ (ಸಂಗೀತ. 111, ಅಮೆಖ). 
೨. ಹಾರದ ಮಧ್ಯದಲ್ಲಿರುವ ರತ್ನ: ವಜ್ರಬಾಹುಮಹೀನಾಥಂ 
ನಿಜತನೂಜಗುಣಮಣಿಮಾ ಲೆಗೆ ತತ್ತ ರತ ಸ ನಾಯಕಮಣಿ 
ಮಾಡ ಲೆಂದಾತ್ಮೀಯವಿಳಾಸಂಬೆರಸು. ಬಂದು ಪುಂಡರೀಕಿಣಿಗೆ 
ಮುಂದಟ್ಟಿದ ದೂತಂಗೆ ಪ್ರೀತನಾಗಿ ಮೆಚ್ಚಿ ಮೆಚ್ಚಿತ್ತು (ಆದಿಪು, 
೪-೨೩ ವು; ಮೊಗಕ್ಕೆ. ಮೂಗುಂ ಆಭರಣಕ್ಕೆ ನಾಯಕವಮಣಿಯು 
ಮೆಂಬಂತೆ... ಇರ್ದುದು. ಚಕ್ರವರ್ತಿಯ ರಾಜಧಾನಿ (ಶಾಂತಿಪು. 
೩-೨ ಮ). [ನಾಯಕ 4- ಮಣಿ] 

ನಾಯಕರತುನ (ನಾ). -ನಾಯಕಮಣಿ ೨ : ಪತಿಯಳಿದ ಸತಿ 
ಯಂರವು ನಾಯಕರತುನವಿಲ್ಲದ ಪದಕ ಡೈನಸ್ತು ತಿಗಳಿಲ್ಲದ ಕಾವ್ಯ 
ರಚನಾಭಾವದಂದದಲಿ (ಕುವ್ಯಾಜ್ರೋ. ೮-೧೮). [ನಾಯಕ ರತುನ] 

ನಾಯಕರತ್ನ (ನಾ). - ನಾಯಕಮಣಿ ೨: ನ್ರತನೆಂಬುದು 
ನಾಯಕರತ್ಸ ಪ್ರತನೆಂಬುದು ಸುಪ್ಪಾಣಿಯ ಮುತ್ತು (ಉರಿನೆ. ಕ. 
೨೫-೫೩) ; ಕಂಠಮಾಲೆಯೊಳ್‌ ಜಾತಿನಾಯಕರತ್ನ ಮಂ ತೆಗೆದು 
ಬಿಸುಟಿಂತೆ ಧಾತುಗೆಟ್ಟ ದೆ ತನ್ಮು ಬಲಮೆಂದು ಹಲುಬಿದಂ ಧರೆಯೊಳ್‌ 
ಸೊರಳ್ಳು ಮಲಗಿ (ಚೈಮಿಭಾ. ೧೩-೫೮). [ನಾಯಕ ರತ್ನ] 

ನಾಯಕವಾಡಿ (ನಾ). ೧. (ಊರಿನ ಅಥವಾನಾಡಿನ) ಮುಖಂಡ; 
ಮುಖ್ಯಾಧಿಕಾರಿ ; ಒಡೆಯ ; ಅಧಿಪತಿ : ಪಸಾಯಿತತರು ನಾಯಕ 
ವಾಡಿಗಳು ಮಕ್ಕಳುಗಳೊಳಗಾದ ಕಂದಹಕ್ಕ ಬರದಿಹ 'ಸ್ತಳಂಗಳು 
ಸಿರಿಪುರಮಹಮನೆ ಮಂನೆಎ (ಎಕ. 1%, ಕಾನಕಾ. ೧೧೦-೧೭ ; 1306 ?; 
ಹೊಂನಿಗೆ ಆರಗದ ನಾಡ ನಾಯಕವಾಡಿಗಳು ಪೂವ 2: ೫ ೫ ಅನು 
ಭವಿಸಿ ಬಹ ಹುಟ್ಟು ನಳಿ (ಎಕ. ೪11, ಶಿನನೊ. ೭೧-೨೬ ; 1431). 
೨. ಸೇನಾಪತಿ; ದಳಪತಿ : ದುರುಳನ ಮುದವನಳಿನೆನು ಬಾಯ 
ಹೊಯ ಹೊಯ ಕದನದಲಿ ನಡುಗಿಸುವ ನಾಯಕವಾಡಿಗಳನೆನುತ 
ಬದಗನಿದಿರಾದನು . . . ಕೌರವರ ರಾಯ 


(ಕುವ್ಯಾಭಿ ೫-೧೧) ; 


೪೪೯ 


0 


40 


45 


ನಾಯಸಿಣಿ 


ಬೀಡು ಬಿಟ್ಟು ದು ಸಕಲ ನಾಯಕವಾಡಿಗಳ ಗುಡಿಹೊಯ್ದ ವಸುರ 
ನಿಭಾಡಗೆ (ತೊರರಾ. ೬-೧-೧೯) ; ಅಮರನಿಕರವನೀಡಿಅಿಕಿವ ತೋಳು 
ಗಳ ನಾಯಕವಾಡಿಗಳ ಕೈದುಗಳ ಹೊಗರಂಬರವನಳ್ಳಿ ಆಸ ಯೆ (ಸಿಭಾಗ. 
೮-೧೬-೨೩); ಸೆರಳು ಬಿಲುಗಳ ಬಿಉುಬಿನಿಜತವ ಕರದ ನಾಯಕವಾಡಿ 
ಗಳ ನಿಸ್ಸುರದ ಹೀಹಾಳಿಗಳು ಮೆಟಕಿದುದು (ನೂಲರಾ. ೧-೨೯). 
೩. ಸೇನಾನಾಯಕರ ಗುಂಪು,-ಬೀಡು : ಅಭಿಮನ್ಮುವಿನ 
ಹೊಯ್ಲ ಲಿ ಹುರುಳುಗೆಟ್ಟು ದು ಹೆಸರ ನಾಯಕವಾಡಿ ದುಗುಡದಲಿ 
(ಕುಪ್ಯಾದ್ರೋ. ೫-೨೫). 
[ಮರಾ ನಾಯಳವಡೀ. /ತೆಲು. ನಾಯಕವಾಡಿ, ನಾಯಕವಾಳಿ] 
ನಾಯಕಸಾನಿ, ನಾಯಿಕಸಾನಿ (ನಾ). ೧. ನೃತ್ಯಮಾಡು 
ವವಳು ; ನರ್ತಕಿ : (8). ೨. ಸೂಳೆ; ಗಣಿಕೆ: “ವಾಕಿ ಸ್ತ್ರೀ; 
ಪಾತರದವಳು; ನಾಯಕಸಾನಿ? (ಗಂಗಾಮ. ೨೮೬). ನಾಯಿಕಸಾನಿ: 


೨. ಒಂದು ದಿನ... ಆ ನಾಯಿಕಸಾನಿಯ ಮನೇ ಮುಂದೆ ಸುಳಿ 
ದಾಡುವುದೂ . . , . ಕಾಕೊನಿ್ಲದಿನ್ಮಾಗ್ಯೂ ತಾನೇ ನಗುತಾ 
ಹೀಗೆಲ್ಲಾ ಒಲಪು ಮಾಡುತಾ ಬಂದನು (ಮುಸುಗ. ೩). 

[ನಾಯಕ ಸಾನ] 


ನಾಯಕಸಾರ (ನಾ). ಶ್ರೇಷ್ಠ ವಾದ ಪೇಯ : ನಾಯಕಸಾರವೊಲಿದು 
ಕಡುಸೀಯೆನೆ ಕುಡಿಯೆಂದು ತಂದು ಕುಡಿಯಿಸುವರ್‌ ತಸ್ತಾಯಸ. 
ರಸಮಂ (ಶಾಂತಿಪು. ೭೨೯೭). [ನಾಯಕ 4 ಸಾರ] 

ನಾಯಕಸ್ಥಾನ (ನಾ). ಮುಖಂಡನ ಸ್ಥಾನ: ತಾನು ನಾಯಕ 
ಸ್ಥಾನಕ್ಕೆ ಚುನಾನಣೆಗೊಂಡ ನಿಸಯನನ್ನು ಟಿ ಪ್ರತಿಷ್ಠಾ ನಂತ ವ್ಯಕ್ತಿ 
ಅಧ್ಯಕ್ಷನಿಗೆ ತಿಳಿಸಿದನು (ಪುನರು. ೩೬). ಒರಸಿ ನ] 

ನಾಯಕಿ; (ನಾ). ೧. ಬಡತಿ; ಯಜಮಾಸಿತಿ: ನಾಯಕಿಯರ್ಕಳ್‌ 
ತಮ್ಮಯ ನಾಯಕಿಯರನಟ್ಟ ನೀಲನೀರೇರುಹಪತಾ ್ರಾಯತನಯನೆ 
ಯಂರ ತನುವ ಜಾಯಾ ಕಮಜಾತೆಯರ್ಶಳಿ ನೆಂಡನೆಜೊಳ್‌ (ಮಹಾನೇ, 

೨. ಹೆಂಡತಿ; ಪತ್ನಿ: ಮಡಯಂಂಗುತ್ತ ನುಜಾತಿ 
ನಾಯಕಿಯ ಪಾಪಾತ್ಮಂಗೆ ವಾನಂ -- ನೀಡುವಂಸುಡು 
ಪಾಪಿಸ್ಮನ ಬೊಮ್ಮನಂ (ಸೋಮೇಶ. ೩೪). ಡಿ. ರಾಣಿ: “ನಾಯಕಿ 
ಇ ಅರಸಿ” (ಕಾಶಕೃ. ೧೫೮). ೪. ನರ್ತಕಿ ; ನಾಯಕಸಾನಿ: 
ಬರೆ ಪುರದ ನೀದಿಯೊಂದುಪ್ಪ ರಿಗೆಯೊಳ್ನಿ ದು ಹರನೋಲಗದ 
ನಾಯಕಿಯ ವಿಳಾಸಿನಿಯೊಂದು ಸಂಯಾಣದೊಳೆದುದಳಮುಮನ್ನ್ಲಿ 
ಚೆಲ್ಲಂತಿರೆ (ತಿರುರ. ದೇ. ೬-೧೦). ೫. ಫೇಕ್ಯಿ ; ಸೂಳೆ; ಮದನ 
ಕಲೆಗಳಂ ಪಾಟಸುನ ' ಬಗೆಯನೆಳೆಯರ್ಗೆ ಕಲಿಸುವ ನಾಯಕಿಗೆ 
(ಜೈಮಿಭಾ. ೬-೩೬). ೬. ಕಾವ್ಯ, ನಾಟಕಗಳಲ್ಲಿ ಬೂ 
ಸಿ ಸ್ತ್ರೀಪಾತ್ರ; ನಾಯಕನ ಕೆಂಡು: ಶಾಕುಂತಲ, ಸೀತ... ರಾಧ 
Fai ನಾಯಕಿಯರ ಪಾತ ತ್ರನೆಲ್ಲ ಇವಳ ಪಾಲಾಗಿದ್ದು ವು 
(ಕಂಗನಾ. ೧೮). &. ಹೆಂಗಸರ ತೆಸಂತ ಮುಂದೆ ಸೇರುವ ಪದ, 
ಉದಾ: ರಂಗನಾಯಕಿ. [ನಾಯಕ ---ಇ] 

ನಾಯಕಿ, ()- [ಸಂಗೀತ] ಒಂದು ರಾಗದ ಹೆಸರು : ನಾಯಕೀ 
ರಾಗವು... ಸದಾ ಕಾಲದಲ್ಲಿಯೂ ಲಕ್ಷ್ಮ ಮಾರ್ಗವನ್ನು (ರೂಢಿ 
ಯನ್ನು) ಅನುಸರಿಸಿಯೂ ಹಾಡಲಾಗುತ್ತದೆ (ಚತುಪ್ರ, ೧೩೮) ; 
ನಾಯಕಿ ೨೨ನೇ ಮೇಳಕರ್ತ ಖರಹರಪ್ರಿಯದಲ್ಲಿ ಜನ್ಮ (ಸಂಗೀಚಂ 
೧೩೨). [ಸಂ.ನಾಯಕೀ] 

ನಾಯಕಿಣಿ (ನಾ). - ನಾಯಕಸಾನಿ ೨ : ನುತ್ತೆ ಲ್ಲಿಯಾದರೂ 
ದೂರದೇಶದಿಂದ ನಾಯಕಿಣಿಯರನ್ನು ತಂಸಿದ್ಧಕೆ ನೆಟ್ಟಿ ಗಾಗುತ್ತಿತ್ತು 

[ನಾಯಕಿ] 


೧೪-೧೭). 


(ಜೀಯಾನಿ. ೧೫೪). 


ನಾಯಕಿತಿ 


ನಾಯಕಿತಿ "ನಾಯಕಿತ್ತಿ' ನೋ. 

ನಾಯಕಿತ್ತಿ, ನಾಗತಿ, ನಾಯಕಿತಿ, ನಾಯ್ಕಿತಿ (ನಾ). 
೧. ನಾಯಕನ ಹೆಂಡತಿ; ಒಡತಿ: ನಾಯಕಿತ್ತಿಯ ಹಳ್ಳಿ ಕಾಲ 
ಬಯಲು ತಾವರಿಯಕೆಟಕಿ (ಎಕ. ೪, ಬೇಲೂರು. ೭೪-೧೨೨ ; 1261) * 
೨.ಎನಾಯಕಿ ೨೬೮ ಬೊಮೆನಾಯ್ಕನ ಹೆಂಡತಿx x x ಬನೆನಾಯ 
ಕಿತ್ತಿ (ಎಕ. ೪11, ಶಿವಮೊ. ೬೧-೧೩; 1287). ನಾಗತಿ: ೧. ದೊರೆಯ 
ಹೆಂಡತಿಯರಿಗೆ ನಾಯಕಿತಿ ಅಥವಾ ನಾಗತಿ ಎಂದು ಹೆಸರು 
(ಚಿತ್ರಜಾ. ೧೦ ಉಪೋದ್ಭ ತ). ನಾಯಕಿತಿ: ೧. ಮನ್ಮಥ ಸಂವಛರದ 
ಪುಸ್ಕ ಸುಧ ಪಂಚಮಿಯಲು ಕೊಡಕುಣೆಯ ತಿಂಮನಾಯಕನ 
೫2೭ಯೆ ನಾಯಕಿತಿ ಸ್ವರ್ಲೊೋಕಪ್ಪಾಪ್ತಳಾದ (ಎಕ ೪11165) , 
ಸೊರಬ. ೫೭೬-೫ ; ಸು. 1400) ; ದೊರೆಯ ಹೆಂಡತಿಯರಿಗೆ ನಾಯಕಿತಿ 
ಅಥವಾ ನಾಗತಿ ಎಂದು ಹೆಸರು (ಚಿಕ್ರಪಾ. ೧೦ ಉಪೋದ್ಧ್ಯಾತ). 
೨.  ಭೀಮವೆನಾಯಕಿತಿಯರ್ಗೆ ಪರೋಕ್ಷವಿನಯವಾಗಿ ಶ್ರೀ 
ಮನ್ಮಹಾಸಾಮಂತ ಬಾಚಿದೇವಂ ಭೀಮ ಜಿನಾಲಯ ಮೆನ್ನು ಬಸ 
ದಿಯಂ ಮಾಡಿಸಿಯೆಂಂ (ಎಕ. ೫11, ತುಮುಕೂ. ೯-೧೦೨ ; 1151); 
ಆ ಕೊಂತಿದೇವಿಗಧಿಕಂ ಚೋಕನೆನಾಯಕಿತಿ (ಎಕ. ೫1೪, ನಾಗನುಂ. 
೧೪೦-೫೫ ; ಸು. 1225). ನಾಯಿಸ್ಕಿ ತಿ : ೧. ಶ್ರೀಬಳರ ನಾಯ್ಯಿತಿಗೆ 
2೭ ೫ 2ನಿಲಿಸಿ ನಿಶಿದಿ ಚಯಿತ್ರ ಬಹುಳ ೧೦ (ಎಕ. ೪11, ಶಿನನೊ. 
೧೧೦-೭ ; ?). [ನಾಯಕ -. -ಇತ್ತಿ] 

ನಾಯಗ, ನಾಯಿಕ, ನಾಯಿಗ, ನಾಯ್ಗ (ನಾ). ಅಧಿಕಾರ 
ಮಾಡುವವನು ತನ್ನ ಹೆಸರಿನ ಮುಂಜಿ ಸೇರಿಸಿಕೊಳ್ಳುವ 
ಓಂದು ಬಿರುದು : ವಿಜಜನಾಯಗರಾ ಮಗನ್‌ (ಎಇ. 1%, ೧೭-೬; 

ನಾಯಿಂಕ : ನಾಯಿಕರು _ಗುಣಿಕರರು ಮುಂತಾಗಿ 

ಯಿದಕ್ಕೆ ಸಾಕ್ಷಿ (ಎಕ. ೪11, 

ನಾಯಿಗೆ : ' ಗಂಗ 


ಸು. 800). 

ತಿವಮೊ. ೧೦೭-೪೨; 1576 ? ). 

ಪೆರ್ಮನೆಡಿದೇಒರುಂ ಸಿಂಗವುರನಾಯಿಗರುಂ 

ಮಾವಾಣಿಗರುಂ . . . ಅಸ ದಾನಸ್ಯ ಸಾಕ್ಷಿಣಃ (ಎಕ. x೪1, ಗುಬ್ಬಿ. 

733). ನಾಯ್ಸೆ : ಉದಯಪುರ ನಾಯ್ಗರ ಮಗನ್‌ 
[ಸಿ]ಂಗದತ್ತೆ ನು[ಂ] (ಎಇ. 1x, ೨೧-೯; ಸು. 800). 

ನಾಯಿಗನ ಚಕ್ರ -ಒಂದು ಬಿರುದು : ವಿಮಳಕೀರ್ತಿಧ್ವಜಂ 

ನಾಯಿಗನ ಚಕ್ರ ಸರಚಕ್ರವಕ್ರಂ ನಾಮಾದಿ ಸಮಸ್ತ ಪ್ರಶಸ್ತಿ ಸಹಿತಂ 
ಶ್ರೀನುನ್ಮಹಾಸಾಮಂತಂ ಸಿಂಗರಸರುಂ (ಸೌಇಇ. 2೧೭, ೫೬-೧೨; 
1082). [<ಪ್ರಾ. ಣಾಯಗ./ ಸಂ. ನಾಯಕ] 

ನಾಯಚಿಲಕೆ "ನಾಯ್ಬಿಲಿಕೆ' ನೋ. 

ನಾಯಚುಂಚಲು "ನಾಯಿಚುಂಚ' ನೋ. 

ನಾಯತುಳಸಿ "ನಾಯಿತುಳಸಿ' ನೋ. 

ನಾಯತೊಳಸಿ "ನಾಯಿತೊಳಸಿ' ನೋ. 

ನಾಯತ್ತಿ (ನಾ). ಒಂದು ಬಗೆಯ ಮರ; ಕಲ್ಲತ್ತಿಮರ ; 
""ಕಾಳೋದುಂಬರಿಕಾ, ಫಲ್ಲು 1, ಮಲಫೂಃ, ಜಫನೇಫಲಾ - ಈ 
೪ ನಾಯತ್ತಿ'' (ನಾಚಿರಾ. ೧೦೮) ; ಎಸೆದಿಕೆ ನಾಯತ್ತಿಯ ಸಂಧಿಸಿ 
ಸರ್ಪನ ಗೃಹಮಂಮಾಗೆ ಪಡುವಣ ದೆಸೆಯೊಳ್‌ ನಿಸದಂ ಪುರುಷ 
ತ್ರಯ ದೊಳೊಸರ್ಗುಂ ಜಲಮಲ್ಲಿ ಕೂಡೆ ಬೆಳ್ಳೆಲೆ ನೆಗೆಗುಂ 
(ಲೋಕೋಸ. ೫-೨೧) ; ಎಸೆವ ನಾಯತ್ತಿಯಿಂ೦ ಮೂಡ(ಲ್‌)ಲು 
ಪುತ್ತಿರೆ. . . ಮೂಳ ಮಟ್ಟದಿಂ ಪಡುವಧಾರೆ ಭೋರ್ಗರೆದುದಿಸಿ 
ಬರ್ಕುಂ (ಅಟ್ಟಮು, ೧೧-೧೧)... [ನಾಯ್‌ --ಅತ್ತಿ ] 

ನಾಯನ (ನಾ). ತಂದೆ ;ಅಪ್ಪ: ಬೇಗ ಅನ್ನುತ್ತೀರಿ, ನಾಯನ. ನಮಗೆ 
ತಿಳಿದಾಗ ಬೇಗ ಅಸ್ಟೆ, (ಸಣ್ಣ ಕ. ೫11, ೪೪). [-ತೆಲು. ನಾಯನ] 


೭೫-೫೫ ; 


೪೫೦೦ 


20 


25 


30 


40 


45 


ನಾಯಾಟಿ 


ನಾಯನಾರ್‌, ನಾಯಿನಾರ್‌ (ನಾ). ತಮಿಳುನಾಡಿನಲ್ಲಿ ಶಿವಭಕ್ತಿ 
ಯನ್ನು ಪ್ರಚಾರ ಮಾಡಿದ ಅರುವತ್ತು ಮೂರು ಜನ 
ಸಂತರು : ""ನಾಯನಾರ್‌ - ತಮಿಳುನಾಡಿನ ಶರಣರು ; ಅರುವತ್ತು 
ಮೂವರು'' (ವೀಕೈಪಾ. ೨೪-೮) ; ತಮಿಳುನಾಡಿನ ಶೈನಪಂಥದ 
ಸಂತರು, ನಾಯನಾರರು (ಭಾರದ. ೪೦೦); ಈತನು ಮೊದಲು ಜೈನ 
ನಾಗಿದ್ದು ನಾಯನಾರರೆಂದು ಹೆಸರಾದ . , . ಅಪ್ಪರ್‌ ಎಂಬ 
ಯತಿಯ ಶಿಷ್ಯನಾಗಿ ಶೈನಮತವನ್ನ ವಲಂಬಿಸಿದನಂತೆ (ಭಾಇಸ್ರ. ೨೪೬. 
ನಾಯಿನಾರ್‌ : ಪಿಳ್ಳೆಯರ ನಾಯಿನಾರಂದೊಸೆದು ಮುಂದಿರ್ದ 
ವಾಗೀಶನಂ ತಕ್ಕಯಿಸಿ ನಲಿದು (ಮಾಗೀರ. ದೇ. ೩೭೫-೧೩). 

[4 ತನಿ. ಮಲ. ನಾಯನಾರ್‌] 

ನಾಯನೇಅ ಲ್‌ "ನಾಯಿನೇಜಾಲ್‌? ನೋ. 

ನಾಯನ್ನ್ಮ್ಮಾರ (ನಾ). ಎ ನಾಯನಾರ್‌ : ೬೩4 ನಾಯನ್ಮಾರರ 
(ಶೈ ಸಂತರ) ಬಗ್ಗೆ ಸಾಲಕ್ಷೇಪಗಳಿಗಾಗಿ ಶರಭಶಾಸ್ತ್ರಿಗಳು ಮರಾಠಿ 
ಯಲ್ಲಿಯೂ ತಮಿಳಿನಲ್ಲಿಯೂ ಸುಮಾರು ೫೦೦ಕ್ಕೂ ಹೆಚ್ಚು ಹಾಡು 
ಗಳನ್ನು ರಚಿಸಿದ್ದಾರೆ. (ಸಂಗೀತ. ೮). [+ ತನಿ. ನಾಯನ್ಮಾರ್‌] 

ನಾಯಬ, ನಾಯಿಬ್‌, ನಾಯೇಬ (ನಾ). ೧. ಒಬ್ಬ ಅಧಿ 
ಕಾರಿಯ ಪ್ರತಿನಿಧಿಯಾಗಿ ಕೆಲಸ ಮಾಡುವವನು ; ಬದಲಿ 
ಸಹಾಯಕ: (8). ೨. ಕೆಳದರ್ಜೆಯ ನೌಕರ: ನರಿಗಳಲ್ಲಿ ಕೆಲವು 
ದಿವಾನ, ಕೆಲವು ಆಡಳಿತಗಾರ . . . ಕೆಲವು ನಾಯೆಬ (ಕನುಕ. ೧೦); 
ಅಲ್ಲಿಂದ ಹರಿ ನಾಯಬನ ನೆರವಿನಿಂದ ಗೌಹರಳ ಮನೆಗೆ ಹೋದ 
(ಕೊತಕಾ. ೭೦). ನಾಯಿಬ್‌ : ೩. ಪ್ರಾಂತಾಧಿಕಾರಿ : ಒಂದು 
ಪ್ರಾಂತದ ಮುಲ್ಕಿ ನುಂಖ್ಯಾಧಿಕಾರಿಯೇ ಸೈನ್ಯಾಧಿಕಾರಿಯೂ ಆಗಿ 
ದ್ವನು. ಇವನಿಗೆ ನಾಯಿಬ್‌ ಎಂದು ಹೆಸರು (ಇಸ್ಲಾಂಸಂ. ೬೩). 
ನಾಯೇಬ : ೧. ಹರಕುಮಾರ . . . ತಮ್ಮ ಜಮೂನದಾರರ ಬಳಿಗೆ 
ನಾಯೇಬರೆಂದು ಅವರ ಆಸ್ತಿಯ ಭಾರ ಹೊತ್ತ ಕರ್ಮಚಾರಿಯಾಗಿ 
ದ್ದಾರೆ (ಇಸ್ಟ ಕ. ೮೪). 
[4-ಅರ.ನಾಇಬ್‌ ; ಮರಾ. ನಾಯಬ್‌ ; ಹಿಂ.ನಾಯಬ್‌, ನಾಇಬ್‌] 

ನಾಯಬಶಿರಸ್ತೆ ದಾರ (ನಾ). ತಾಲ್ಲೂಕು ಕಚೇರಿ ಮೊದಲಾದ 
ಕಂದಾಯವಿಭಾಗದ ಕಚೇರಿಗಳಲ್ಲಿ ಒಬ್ಬ ಅಧಿಕಾರಿ ; ಗುಮಾಸ್ತರ 
ಮೇಲ್ವಿಚಾರಕ ; ಮುಖ್ಯ ಗುಮಾಸ್ತ : (8). 

[ನಾಯ ಬ 4 ಶಿರಸ್ತೆ ದಾರ] 

ನಾಯಬೇಳ "ನಾಯ್ಬೇಲ' ನೋ. 

ನಾಯಮಾರ "ನಾಯಿಮಾರ' ನೋ. 

ನಾಯಮ್ಮಾರ "ನಾಯಿಮಾರ' ನೋ. 

ನಾಯರ್‌ (ನಾ). ಒಂದು ಮರದ ಹೆಸರು : ಶಂಕರನಾಡನು 
ಅವನ ಕಿರಿಯ ತಂದೆ ಗೋವಿಂದನಾವಡನು ಕೊಟ ನಾಯರ ಮುಲ 
ಬಿಳುಮರ ಮಾಡನೆಂಬ ಗದೆ ಮುಡಿ ೪ (ಸೌಇಇ. 1/1, ೬೨೦-೫೪; 
1546). [?] 

ನಾಯರ್ಬಂಡ (ನಾ). ಒಂದು ನಾಡಿನ ಹೆಸರು : ಶ್ರೀಪೋಗಿಲ್ಲಿ 
ಸೇಂದ್ರಕಮಹಾರಾಜರ” ನಾಯರ್ಬಣ್ಣ ಮಂ೦ ಜೆದುಗೂರಾಳ್ಗಿಯಾ 
ನಾಳುತ್ತು (ಇಆ. XIX, ೧೪೪-೪ ; 680). [<ನಾಗರಖಂಡ,] 

ನಾಯಹತ್ತಿ (ನಾ). ಒಂದು ಬಗೆಯ ಸಸ್ಯ ; ಕಾಡುಹತ್ತಿ : 
“ ಪೈಚುಕಾ-ಕುರುಟಿಗೆ,: ನಾಯಹತ್ತಿಗ (ಓಷಧಿ. ೧೦೩). 

[ನಾಯ್‌ ಹೆತ್ತಿ, (ಎ ಪಟ್ಲ )) 

ನಾಯಾಟ (ನಾ). ೧. ನಾಯಿಯ ಆಟ; ನಾಯಿತನ; 

ನಾಯಿಯ ವರ್ತನೆ. ೨. (ಆಲಂ) ಅತಿ ಕಾಮುಕತೆ: 


ನಾಯಿ 


ಆನಣಸಿಯ ವೆ. ಪೊಸತೇ ನಿನ್ನ 
ರ್ದುದಕ್ಕುಂ (ಲೀಲಾನೆ. ೬-೧೨೦). 

ನಾಯಿ "ನಾಯ್‌ ನೋ. 

ನಾಯಿಉಗನಿಹಂಬು (ನಾ). ಒಂದು ಬಗೆಯ ಬಳ್ಳಿ : (ನೈಡಗಿ, 
೫೦-೯೯೭). [ನಾಯಿ (ನಾಯ) 4 ಉಗನ್ಸಿ -- ಹಂಬು,] 

ನಾಯಿಂದ "ನಾವಿದ' ನೋ. 

ನಾಯಿಂದಗತ್ತಿ "ನಾವಿದಗತ್ತಿ' ನೋ. 

ನಾಯಿಂದಗಿತ್ತಿ (ನಾ). ೧. ನಾಯಿಂದ ಜಾತಿಯ ಹೆಂಗಸು. 
೨. ನಾಯಿಂದನ ಹೆಂಡತಿ : (8) 

[ನಾಯಂಡ ಎ: ನಾವಿದ) +-ಗಿತ್ತಿ] 

ನಾಯಿಕ "ನಾಯಗ' ನೋ. 

ನಾಯಿಕಲನೆಗಿಡ (ನಾ). ಒಂದು ಬಗೆಯ ಗಿಡ: 
ನಾಯಿಕಲಮೆಗಿಡ (ಮೈಡಔಗಿ, ೧೮-೩೨೩). 

[ನಾಯಿ( ಆ ನಾಯ) 4. ಕಲಮೆ?.-ಗಿಡ(ಆಗಿಡು)] 

ನಾಯಿಕಸಾನಿ "ನಾಯಕಸಸಾನಿ' ನೋ. 

ನಾಯಿಕುನ್ಸಿ (ನಾ). ನಾಯಿಮರಿ : ಕಾಯಲಾಜಕಿನು ರಂಗ 
ಕಂಡವರ ಬಾಗಿಲನು ನಾಯಿಕುನ್ನಿ! ಯಂತೆ ನರರ ಹೀಡಿಸುತ (ಪುರಂದ. 
೨-೧೬೩ ಪಲ್ಲವಿ). [ನಾಯಿ( ಆನಾರ್ಯ) ಕುನ್ನಿ) 

ನಾಯಿಕೂಟಿ (ನಾ). ಒಂದು ಬಗೆಯ ಸಸ್ಯ : ನಾಯಿಕೂಟಿ, 
ಕರಿಕೊಮ್ಮೆ (ಮೈಔಗಿ, ೩-೧೨೬), [ನಾಯಿ( £ ನಾಯ್‌) -- ಕೂಟ] 

ನಾಯಿಕೆ (ನಾ). ೧. ಒಡತಿ; ಸ್ವಾಮಿನಿ; ಯಜಮಾನಿ: 
"ನಾಯಿಕೆತನ' ಪರಾ. ೨. ಹೆಂಡತಿ; ಪತ್ಲಿ : ಅನುಕೂಲಮಿತ್ರ 
ನನುರಕ್ತ ನಾಯಿಕಾನೀಕನನುಗತಪ್ರಕೃತಿ ಚರನ ಚಕ್ರ ತ 
ಗಳ ನೆಗಟ್ಬ ನೆಗಬ್ತಿ ತನ್ನ ಚ್ದ ರಸಹಿಯಾ (ಶಾಂತಿಪು.. ೨-೫೦). 
೩. [ಕಾವ್ಯ 'ಮಾ]ನಾಟಿಕ, ಕಾನ್ಯ ಮುಂತಾದುವುಗಳಲ್ಲಿ ಪ್ರಧಾನ 


ನಾಯಾಟಿನಿಂ ಸಾಲ್ವುದು ಸಾಲ್ಲಂತಿ 
[ನಾಯ + ಆಟ] 


ಚಿಕ್ಕಕಾನಲಿ, 


ವಾದ ಸ್ತ್ರಿ ಸ್ರಸಪಾತ್ರ; p ಇದರಲ್ಲಿ ಸಕ ನಿಧಗಳಿವೆ: “ನಾಯಿಕಾ|' 


—೩ (ಅ) ಸ್ವ(ಸ್ಟೀಯಾ), ಅನ್ಯಾ, ಸಾಧಾರಣಸ್ರ್ರೀ. 
ಅಂತರ್ಭೇದ : -ಸ್ವ(ಸ್ವ್ರೀಯಾ) (1) ಮುಗ್ಗಾ. ಮಧ್ಯಾ, 
ಪ್ರಗಲ್ಬಾ (ಭಾವ., ರತ). () ಧೀರ. ಅಥೇಕೆ, ಧೀರಾ 
ಧೀರೆ, ಜ್ಯೇಷ್ಠಾ, ಕನಿಷ್ಮಾ ; ; ಅನ್ಯಸ್ತ್ರೀ-..ಕನ್ಯೆ (ಅವಿವಾಹಿತೆ), 


ಊಢೆ fe (ಜೆಕರೂ. ೯೯). (ಆ) ಕುಲಜಾ, 
ವೇಶ್ಯಾ, ಉಭಯಾ (ದಶರೂ. ೧೭೮). (ಇ) ಉತ್ತಮ, 
ಮಧ್ಯಮ, ಜಘನ್ಯ (ರಸರ. ೫೯). (ಈ) ಕನ್ಯೆ, ಪುನರ್ಭೂ 


(ಉಪಭುಕ್ತ. ಅನುಸಭುಕ ಕ್ವ), ವೇಶ್ಯ (ಕಾಮ. ಕ (ಉ) 
ಬಾಲಾ. ತರುಣೀ, ಪೌಢಾ (ಕಾನ್‌. ೧೬೧). ನಾಯಿಕಾ.೪ ; 
(ಅ) ಅಂತಃಪುರ ನಾಯಿಕೆಯರು : ಏಕಚಾರಿಣಿ, ಜ್ಯೇಷ್ಠಾ, 

ಕನಿಸ್ಮಾ , ಪುನರ್ಭೂ (ಕಾನು. ೧೯೪). (ಆ) ಧೀರಾ, ಲಖಿ. 
ಉದಾತ್ತಾ, ನಿಭೃತಾ(ಸಂ. ೪೨). (ಇ)ಅನುಕೂಲಾ, ದಕ್ಷಿಣಾ, 
ಶಠಾ, ದುಷ್ಟಾ (ಅನಂಗರಂಗ . ಸಂ. ೪೨). ನಾಯಿಕಾ-೮: 
(ಅ) ಸ್ವಾಧೀನಪತಿಕಾ, ವಾಸಕಸಜ್ಞಾ, ವಿರಹೋತೃಂಠಿತಾ, 
ಖಂಡಿತಾ, ಕಲಹಾಂತರಿತಾ, ವಿಪ್ರಲಬ್ಧಾ, ಪ್ರೋಷಿತಪ್ರಿಯಾ. 
ಆಭಿಸಾರಿಕಾ (ದಶರೂ. ೧೧೨ ; ನಾಟ್ಯಶಾ, ೨೪.೨೧೦)” 
(ಸ್ರೀಪಲ್ಸ. ೨೩೬) ಪ್ರಕಟತರ ನಾಯಿಕೆಯರಾ ಸ್ವಕೀಯೆ ಪರ 
ಕೀಯೆ ಸಣೈೆಯೆನೆ ಮೂಲಿ ತೆಹಂ(ರಸರ. ೮೬ ಸೂತ್ರ) ; ನಾಯಿಕೆ 
ಯರಲ್ಲಿ "ಸ್ಟ್ರೀಯೆ' (ತನ್ನವಳು), "ಆನೈ' (ಇತರಳು), "ಸಾಧಾರಣೆ' 
(ವೇಶ್ಯೆ) ಎಂದು ಮೂರು ವಿಧ (ಕೈಪಿಡಿ 5೧೦). [ಸಂ. ನಾಯಿಕಾ] 


೪೫೦೧ 


20 


25 


30 


35 


40 


ನಾಯಿಛತ್ತರಿಗೆ 


ನಾಯಿಕೆತನ (ನಾ). ನಾಯಿಕೆಯ ಅಧಿಕಾರ, -ಗುಣ : ಆ 
ಮನೆಗಳಲ್ಲಿ ನೋಡಬೇಕು ಇವಳ ನಾಯಿಕೆತನ (ಕ್ಷಿತಿಜ. ೩೩). 


[ನಾಯಿಕೆ 4--ತನ] 
ನಾಯಿಕೆಮ್ಮು ಲು "ನಾಯಿಗೆಮ್ಮಲು' ನೋ. 
ನಾಯಿಕೆಮ್ಮು. “ನಾಯ್ಗೆಮ್ಮು' ನೋ. 


ನಾಯಿಕೊಡೆ” (ನಾ). ಗೊಬ್ಬರದ ಗುಂಡಿ, ಹುತ್ತ ಶಿನ್ಪೆ 
ಮುಂತಾದ ಕಡೆಗಳಲ್ಲಿ ಮಳೆಗಾಲದಲ್ಲಿ ನಿಶೇಷವಾಗಿ ಸೆಳೆಯುತ 
ಕೊಡೆಯಾಕಾರದ ಒಂದು ಬಗೆಯ ಸಸ್ಯ: ಅಣಬೆ; ನಾಯಿ 
ಚೆತ್ರಿ : ಮೂಲೆಮೂಲೆಯಲ್ಲೂ ಮಾತಿನ ಮಲ್ಲರು ಹುಟ್ಟಿ ದರು 
ನಾಯಿಕೊಡೆಗಳಂತೆ (ಕಗದ್ಯ. ೧೧೭) ; ಯಾರ ಪ್ರತಾಪಾಗ್ಗಿಯಂ 
ಉದ್ದಂಡ ಬಾಹ್ಲೀಕರನ್ನು ಆಡುನ ಮಕ್ಕಳು ನಾಯಿಕೊಡೆಯನ್ನು 
ಕಿತ್ತೆಸೆಯುವಂತೆ ಕಿತ್ತೆಸೆಯಿತೋ . . . ಆ ದೇವಪುತ್ರ ತುನರ 
ಮಿಲಿಂದನ ಕನ್ಯೆ ಈಕೆ (ಬಾಣಆ. ೮೮) ; ಯಾವ ನೂತನ ಶಿಕ್ಷಣ 
ಪದ್ಧತಿಯೇ ಆಗಲಿ. . . ಅಡು ಆರಂಭವಾಜೊಡನೆ ಎಲ್ಲಾ ಕಡೆ 
ಯಿಂದಲೂ ಪ್ರಶಂಸಾಪೂರ್ಣ ಬೆಂಬಲ ದೊರೆತು, ನಾಯಿಕೊಡೆಯಂತೆ 
ಅದನ್ನನು ಕರಿಸುವ ಸಂಸ್ಥೆಗಳು ಆರಂಭವಾಗುತ್ತವೆ (3ಕ್ಷದ. ೩೨೩). 
[ನಾಯಿ( ನನಾಯ್‌) + ಕೊಡೆ] 
ನಾಯಿಗೆ "ನಾಯಗ' ನೋ. 
ನಾಯಿಗಣ್ಮು (ನಾ). ೧. ನಾಯಿಯ ದೃಷ್ಟಿ. ೨. (ಆಲಂ) 
ಕಾಮದಿಂದ ನೋಡುವ ನೋಟ; ಕಾಮುಕ ದೃಷ್ಟಿ: 
ಅವನು . . . ಪ್ರಾಯಕ್ಕೆ ಬರುತ್ತಿದ್ದ ಆ ಮುಗ್ಗಹುಡುಗಿಯನ್ನು 
ನಾಯಿಂಗಣ್ಣಿ ನಿಂದಲೇ ನೋಡಿದ್ದನು (ಹಲೆಮೆ. ೩೯೧). 
[ನಾಯಿ( ಎನಾಯ್ಯ) 4 ಕಣ್ಣು(-ಕರ್ಣ)] 
ನಾಯಿಗಳ್ಳಿ (ನಾ). ಒಂದು ಬಗೆಯ ಕಳ್ಳಿಗಿಡ: 
ನಾಯಿಗಳ್ಳಿಯ ಪಾಲನುಣ್ಬನುಂ. . . ಮರುಳಲ್ಲನೇ 
೩-೧೮೩). [ನಾಯಿ (< ನಾಯ) 4 ಕಳ್ಳಿ] 
ನಾಯಿಗೆಮ್ಮುಲು, ನಾಯಿಕೆಮ್ಮಲು (ನಾ). --ನಾಯ್ಗೆಮ್ಮು : 
ಆ ಮನೆಯಲ್ಲಿ ಹುಡುಗರಿಗೆಲ್ಲ ನಾಯಿಗೆನ್ಮುಲು ಬಂದುಬಿಟ್ಟಿದೆ 
(ರೂಢಿ). ನಾಯಿಕೆಮ್ಮು ಲು : ನಾಯಿಕೆಮ್ಮಲು ಬಂದರೆ ಮಕ್ಕಳಿಗೆ. 
ಬಹಳ ಹಿಂಸೆ (ರೂಢಿ). [ನಾಯಿ (ಆ.ನಾಯ?)--ಕೆನ್ಮುಲು]) 
ನಾಯಿಗೆಮ್ಮ್ಮು "ನಾಯ್ಗೆಮ್ಮು' ನೋ. 
ನಾಯಿಚತ್ರಿ (ನಾ). -ನಾಯಿಕೊಡೆ: ಮಳೆ ಬಿದ್ದು, ತಿಪ್ಪಿಗುಂಡಿ 
ಗಳಲ್ಲೆಲ್ಲಾ ನಾಯಿಚತ್ರಿಗಳು ಹುಟ್ಟಿ ಕೊಂಡಿವೆ (ರೂಢಿ). 
[ನಾಯಿ (ಎನಾಯ) ಚತ್ರ, (ಎಳೆತ್ರಿಂ)] 
ನಾಯಿಚುಂಚ, ನಾಯಚುಂಚಲು (ನಾ). ಒಂದು ಬಗೆಯ 
ವನಸ್ಪತಿ: “ಕಟುಕಾ- ಕಟುಕರೋಹಿಣಿ, ಹಾಗಲ, ಕಹಿಸೋರೆ, 
ನಾಯಿಚುಂಚ, ಕೊಡಸಿಗಿ (ಓಷಧಿ. ೨೩). ನಾಯಚುಂಚಲು 
“ನೇದಿನೀ-ನಾಯಚುಂಚಲು, ಮೆಂಣಿಯೆ”' (ಓಸಿ. 
[ನಾಯಿ(<ಎ ನಾಯ”) 4-'ಚುಂಚ?'] 
ನಾಯಿಳತ್ತರಿಗೆ (ನಾ). -ನಾಯಿಕೊಡೆ; ಯುದ್ಧದ ಕಾಲದಲ್ಲಿ 
ಇಂತಹ ಬಣ್ಣ ದ ಬುರುಗಿನವರು ನಾಯಿ ಛತ್ತ ರಿಗೆಗಳಂತೆ ಹುಟ್ಟಿ ಕೊಂಡು 
. ಮೆರೆಯತೊಡಗಿದರು (ಭಾರಥಿ. ೪೬); ನಾಯಿಛತ್ತ ರಿಗ್ಯಾಗ 
ಕುಳಿತು "ರುದ್ರಗಂಟ ಮೂಸಿ' ಮೋಜು ಮಾಡುವ ಮಾಯಗಾರ್ತಿ 
ಪಾತರಗಿತ್ತಿ (ದತ್ತನ, ಕಲ್ಲಹೂ, ನಾಯಿ ಛತ್ತರಿಗೆ ಇವೆಲ್ಲ 
ಈ ನರ್ಗದೊಳಗೆ ಬರುತ್ತ ವೆ (ಮುಂಬಯಿ. ೬-೨೭೫). 
[ನಾಯಿ( ಆ ನಾಯ) 4: ಭತ್ತರಿಗೆ(ಆಚತ್ತರಿಗೆ)] 


ಪಾಲನೊಲ್ಲದೆ. 
(ಧರ್ಮಾನ್ಯ. 


» ೧೫೬). 


೩೧); 


ನಾಯಿಂಜನ್ಮ 


ನಾಯಿಜನ್ಮ (ನಾ). ೧. ನಾಯಿಯ ಹುಟ್ಟು ; ನಾಯಿಯಾಗಿರು 
ವಿಕೆ: ನರಿ ನಾಯಿ ಜನ್ಮದಿ ಬಾರದೆ ಈ ನರಜನ್ಮದಲಿ ಬಂದು 
ಸೇರಿದೆ. (ಪುಂಡ. ೨-೮೧-೧). ೨. (ಆಲಂ) ನೀಚಜಾತಿ : ಅಲ್ಪ 
ವಾದುದು: ಸ್ವತಃ ಮಾಡೂ ಧೈರ್ಯವಿಲ್ಲ, ಬೇರೆಯ ನರು ಮಾಡಿ 
ದ್ವನ್ನು ಮೂಸಿ ನೋಡ್ತಾನೆ ನಾಯಿಜನ್ಮದವು, (ನೂರುದಾ. ೧೮೧). 

[ನಾಯಿ (-ಆ ನಾಯ್‌) 4 ಜನ್ಮ] 

ನಾಯಿಡು (ನಾ). ೧. ಗ್ರಾಮದ ಮುಖಂಡ : ಪಟೇಲ; ಊರ 
ಗೌಡ : ಪಟೀಲನಿಗೆ- ಪಟೀಲ . . . ಮಣೆಗಾರ ಅಥವಾ ಅಡಿಗಾರ, 
ನಾಯಿಡು ವಗ್ಗೈರೆ ಹೆಸರುಗಳುಂಟು (ಗ್ರಾಮಾಕ. ೧). ೨. ಹಿಂದೂ 
ಗಳಲ್ಲಿ ಒಂದು ಒಳಪಂಗಡ ಮತ್ತು ಆ ಪಂಗಡಕ್ಕೆ ಸೇರಿದ 
ಗಂಡಸರು ತಮ್ಮ ಹೆಸರಿನ ಮುಂಡೆ ಸೇರಿಸಿಕೊಳ್ಳುವ ಪದ: 
ಕೃಷ್ಣಯ್ಯನಾಯಿಡು ಕಟ್ಟಿಸಿದ ದೇವಸ್ಥಾನ ಇದು (ರೂಢಿ). 
[ದೇ.॥ ತಮಿ. ನಾಯುಡು; ತೆಲು. ನಾಯಂಂಡು, ನಾಯಿಂಡು] 

ನಾಯಿತಕ್ಕಿಲೆ (ನಾ). ಒಂದು ಬಗೆಯ ಮುರ: ವಿಷಮಧಾರಿ, 
ಕುಂಡಲಿ, ನಾಯಿತೇ([ತ]ಕ್ಕಿ ಲೆ (ನೈ ಔಗಿ. ೨೨-೪೧೭). 

[ನಾಯಿ (ನಾಯ್ಯ) 4 ತಕ್ಕಿ ಲೈ(-ಆತಕ್ಕಿಲ್‌)] 

ನಾಯಿತನ “ನಾಯ್ತನ' ನೋ. 

ನಾಯಿತುಳಸಿ, ನಾಯತುಳಸಿ (ನಾ). ತುಳಸಿ ಗಿಡದಲ್ಲಿ ಒಂದು 
ಬಗೆ; ಕಾಡುತುಳಸಿ : (ಮೈಡಗಿ. ೫೭-೧೧೪೭). ನಾಯತುಳಸಿ : 
“ಗಂಧಪರ್ಣಿಜಃ --ನಾಯತುಳಸಿ? (ಓಷಥಿ. ೪೬) ; ನೆತ್ತಿಯಶೂಲೆಗೆ- 
ನಾಯತುಳಸಿಯ ರಸಮಂ ನಿಂಬೇಹುಳಿಯಲ್ಲಿ ಕಾಸಿ ನೆತ್ರಗೊತ್ತ'ಲು 
ನೆತ್ತಿಶೂಲೆ ಮಾಣ್ಣುಂ (ಎನೈವಿ. ೧೯೦). 

[ನಾಯಿಂ(< ನಾಯ್‌) 4- ತುಳಸಿ( - ತುಲಸಿ)] 

ನಾಯಿತೇಗೆ (ನಾ). ಒಂದು ಬಗೆಯ ಮರ; ಭಾರಂಗಿ; ಕರುದೇಗು : 
““ಹೆಂಚಿಕಾ, ಬ್ರಾಹ್ಮಣೀ, ಪದ್ಮಾ.. . ವೆಂದಕಃ೯ ಭಾರಂಗೀ 
ಹೆಸರುಗಳು, ಗಂಟುಭಾರೆಂಗೀ ಎಂಬುವ ಗ್ರಂಧಿಕದ್ರ ವ್ಯವು ಪ್ರಸಿದ್ಧ 
ವಾದದ್ದು, ಕಿರುದೇಗುಗಿಡವೆಂದು ಕೆಲನರನ್ನು ವರು, ನಾಯಿತೇಗದ 
ನುರ'' (ಸಿದ್ಧಾಂತಿ, ೧೩೨). 

[ನಾಯಿ(< ನಾಯ್‌) 4 ತೇಗ್ಯ(-ಆತೇಗ್ಮು)] 
ನಾಯಿತೊಣಚಿ (ನಾ). ನಾಯಿಯ ಮೈಮೇಲಿನ ಕೂದಲಿನಲ್ಲಿ 
ಸೇರಿಕೊಳ್ಳುವ ಒಂದು ಬಗೆಯ ಕೀಟ; ತೊನಸೆ : (8). 
[ನಾಯಿ( ಎ ನಾಯ”) 4 ತೊಣಚಿ( ಆ ತೊನಸೆ)] 
ನಾಯಿತೊಳಸಿ, ನಾಯತೊಳಸಿ (ನಾ). ಎ ನಾಯಿತುಳಸಿ ; 
“ಆಜಕ॥--ನಾಯಿಂತೊಳಸಿ? (ಅಳಾನಿ. ೨-೩೨); “ತೀಕ್ಷ್ಣ ಮಾಣಿ 
ನಾಯಿತೊಳಸಿ? (ಓಷಧಿ. ೭೦). ನಾಯೆತೊಳಸಿ : "" ಸರ್ಣಶತಾ-- 
ನಾಯತೊಳಸಿ? (ಓಷಧಿ. ೯೨). [ನಾಯಿ(< ನಾಯ") 4 ತೊಳಸಿ] 

ನಾಯಿದ "ನಾವಿದ' ನೋ. 

ನಾಯಿದೊಣ್ಣೆ (ನಾ)... ಗಾಡಿಯ ಅಚ್ಚುಮರ. ಹೊರಳದಂತೆ 
ಕಾಪಾಡುವ ದಂಡ : ಗಾಡಿಗೆ ನಾಯಿದೊಣ್ಣೆ ಯೇ ಆಧಾರ (ರೂಢ). 

[ನಾಯಿ(ಎನಾಯ") 4 ದೊಣ್ಣೆ |] 

ನಾಯಿನಾರ್‌ "ನಾಯನಾರ್‌' ನೋ. 

ನಾಯಿನಾರೆ (ನಾ). ಒಂದು ಬಗೆಯ ಮರ : ಮತ್ತಂ ಒಳನಾಡಿನ 
ಒಳಗೆ ನಾಯಿನಾರೆಯ ಧರ್ಮದ ಬಳಿನ ಕಂಟ್ಟಿದ ಮೇಲಣ ತೆಂಗಿನ 
ಮರ ರುದ್ರಾಕ್ಷಿ ಒಡೆಯರ ಮಟ್ಟಕೆ ಒಬನ ಧರ್ಮ ನಡವದು 
(ಸೌಇಇ. 126--11, ೪೬೩-೨೫; 1487); ಸೊಗದೆ, ಸಿಲದೆ, ನಾಯಿನಾರೆ, 
ಇವಂ ಆಡಿನ ಹಾಲಲ್ಲಿ ಕೊಡಿಸುವುದು (ವಿನ್ಫೆವಿ.೧೪೭). [1] 


೪೫೦.೨ 


20 


40 


ನಾಯಿಮರಿ 
ನಾಯಿನಾಲಗೆ ಗಿಡ (ನಾ) ಒಂದು ಬಗೆಯ, ಗಿಡ: ನೆಲ 
ಮುಚ್ಚಿಲು, ಹಸ್ತಿ ಪಾದ, ಹಕ್ಕರಿಕೆ, ಅಸೆಕಾಲುಗಿಡ್ಕ ನಾಯಿ 


ನಾಲಗೆಗಿಡ (ನೈಣಗಿ- ೩೩-೬೪೧). 
[ನಾಯಿ(< ನಾಯ್ಯ) 4 ನಾಲಗೆ 4 ಗಿಡ (ಗಿಡು)] 
ನಾಯಿನಿದ್ದೆ (ನಾ). ನಾಯಿಯ ನಿದ್ದೆಯಂತೆ ಆಳವಿಲ್ಲದ ನಿಶ್ಹೆ ; 
ತಿಳಿಸಿದ್ದೆ : “ನಾಯಿನಿದ್ದೆ ; ಲಘುವಾದ, ಆಗಾಗ ಎಚ್ಚರಗೊಳ್ಳುವ, 
ನಿದ್ದೆ? (008 6100. ಇಂಕಣಿ), [ನಾಯಿ(-ನಾಯ?) + ನಿದ್ದೆ] 

ನಾಯಿಸಿಸೊಪ್ಪು (ನಾ). ಒಂದು ಬಗೆಯ ಸೊಪ್ಪಿನ ಗಿಡ: 

[14+ ಸೊಪ್ಪು,] 

ನಾಯಿನೇರಳೆ "ನಾಯಿನೇಲಲ್‌ ನೋ. 

ನಾಯಿನೇಆಲ್‌, ನಾಯನೇಲಾಲ್‌, ನಾಯಿನೇರಳೆ(ನಾ). ಒಂದು 
ಬಗೆಯ ನೇರಳೆ; ಕಡಿಮೆ (ಯೋಗ್ಯ ತೆಯುಳ್ಳ) ರುಚಿಯನ್ನು 
ಹೊಂದಿರುವ ನೇರಳೆ ; ಕೀಳುನೇರಳೆ ; “ನಾದೇಯಿ, ಭೂಮಿ 
ಜಂಬುಕೆ”(ನಾಚಂಉ. 9). ನಾಯನೇಲಾಲ್‌ ; “ಜಂಬೂಪ್ರಿಯಾ. 
ನಾಯನೇಈ ಲ್‌? (ಓಷಧಿ, ೬೧). ನಾಯಿನೇರಳೆ ; “ನಾದೇಯಿಾ, 
ಭೂಮಿಜಂಬುಕಾ--೨ ಕಾಗಿನೇರಳೇಗಿಡ; ನಾಯಿನೇರಳೇ ಗಿಡ, 
ನೆಲನೇರಳೇ ಗಿಡ? (ಸಿದ್ಧಾಂತಿ. ೧೨)- "ಕುನ್ಸ್ಲೇರಿಳೆ' ಪರಾ. 

[ನಾಯಿ( ಎ ನಾಯ್‌) -- ನೇಜಾಲ್‌] 

ನಾಯಿನೊಳಲೆ “ನಾಯ್ನೊಳಲೆ' ನೋ. 

ನಾಯಿಪಾಡು (ನಾ). ೧. ನಾಯಿಯ ಸ್ಥಿತಿ. ೨. (ಆಲಂ) 
ಬಹಳ ಹೀನವಾದ ಸ್ಥಿತಿ: ಶೋಚನೀಯ ಸ್ಥಿತಿ : ಹೋಕೆಯಿಲ್ಲ 
ದವನು ನಾರೀನೂ ಕಟ್ಟ ಕೊಂಡರೆ ಅವನ ಪಾಡು ನಾಯಿಪಾಡು 
(ತುಂಗಭ- ೧೫); ನಮ್ಮ ಹಿಂದಿನ ಜನ್ಮದ ವಿಷಯಗಳೆಲ್ಲ ಜ್ಞ್ಞಾಸಕನಿರು 
ವುದಾದರೆ ನಮ್ಮ ಪಾಡು ನಾಯಿಪಾಡು (ಜೀವಾತ್ಮ. ೧೮೮); ಅತ್ತ 
ಗುಬ್ಬಕ್ಕಿಯ ಪಾಡೋ ನಾಯಿಪಾಡು (ಒಡ್ಡಿಉ. ೯೫). 

[ನಾಯಿ( £ ನಾಯ) ಪಾಡ್ಯು] 

ನಾಯಿಪಾಲು "ನಾಯ್ಬಾಲ್‌' ನೋ. 

ನಾಯಿಚ್‌ "ನಾಯಬ' ನೋ. 

ನಾಯಿಬದುಕು "ನಾಯ್ಬದುಕು' ನೋ. 

ನಾಯಿಬಾಲ “ನಾಯ್ವಾಲ' ನೋ. 

ನಾಯಿಬಾಳು 'ನಾಯ್ಬಾಳು' ನೋ. 

ನಾಯಿಬೀಟಿ (ನಾ). ಬೀಟಿ ಮರದಲ್ಲಿ ಒಂದು ಬಗೆ ನ (ಮೈಡಗಿ, 

[ನಾಯಿ( ನಾಯ) -- ಬೀಟೈ] 


ಸಸ್ಯ; 


ಮೈಔಗಿ, ೨೭-೫೦೭). 
(ಮೈ ೨೬-೫ 


೨೮-೫೫೦). 

ನಾಯಿಬೆಂಡೆ (ನಾ). ಒಂದು ಬಗೆಯ ಬೆಂಡೆಮರ, 
ಬೆಲ್ಲಕ, ಬೆಳಗಂ, ಕೋಳಿಬೆಂಡೆ, ನಾಯಿ ಬೆಂಡೆ (ಮೈ ಗಿ. ೪೮-೯೬೮). 

[ನಾಯಿ(-ಆನಾಯ?) 4- ಬೆಂಡೆ] 

ನಾಯಿಬೆತ್ತ (ನಾ). ಒಂದು ಬಗೆಯ ಬೆತ್ತ : ಬಲೆಚೆತ್ತ, ನಾಯಿ 
ಬೆತ್ತ (ಮೈಔಗಿ. ೧೫-೨೮೧). [ನಾಯಿ(«: ನಾಯ) 4 ಚಿತ್ತ] 

ನಾಯಿಬೆಳೆಗಿಡ (ನಾ). ಒಂದು ಬಗೆಯ ಸಸ್ಯ; “ನೀತಜಗಂಧ್ರ 
ಸೂರ್ಯಭಕ್ತ'' (ಕಂಡಿತ, ೨೪೨). 

[ನಾಯಿ( £ ನಾಯ”) 4 ಬೆಳ್ಳೆ .-ಗಿಡ(-ಗಿಡು)) 

ನಾಯಿಬೇಲ "ನಾಯ್ಬೇಲ' ನೋ. 

ನಾಯಿಬೇಳ "ನಾಯ್ಬೇಲ' ನೋ. 

ನಾಯಿಮರಸ “ನಾಯಿಮ್ಮರಸ' ನೋ. 

ನಾಯಿಮರಿ (ನಾ). ಮರಿನಾಯಿ ; ಎಳೆಯ ವಯಸ್ಸಿನ ನಾಯಿ; 
ಕುನ್ನಿ: ನೀನು ಸಾಕಿದ ನಾಯಿಮರಿ ಕೊಟ್ಟ ಹಾಲನ್ನು ಕುಡಿ 


ನಾಯಿಮಾರ 


ಯದೆ, ನಿನಗಾಗಿ ಹಟಿಮಾಡುತ್ತಿದೆ (ನಡೆದಾ. ಕೇಡು 
ಗಾಲಕ್ಕೆ ನಾಯಿಮರಿ ಮೊಟ್ಟಿ ಇಕ್ಕಿತು (ಗಾದೆ). 
[ನಾಯಿ( ನಾಯ?) 4 ಮರಿ(-ಆ ಮಜ )] 
ನಾಯಿಮಾರ, ನಾಯಮಾರ, ನಾಯಮ್ಮಾರ (ನಾ). ೧.ಕೇರಳ 
ದೇಶದ ನಾಯರು ಜನಾಂಗ. ೨. ಮಲೆಯಾಳಿ ಜನ : 
ಸುಕಾಲಿಯರು, ಕೊರಚರು, ನಾಯಿಮಾರರು ಮೊದಲಾದ ಬಿಡಿ 
ವರ್ತಕರು (ಸೌಗಂಧಿ, ೧೩೫-೧೪) ; ಇಂತು ನೀಲೇಶ್ವರದ ಗಡಿಮುಖ 
ದೊಳ್‌ ತೊಲಗದ ಕಂಬಮಂ ನಿಲಿಸಿ ನಾಯಿಮಾರರಂ ವಶಗೈ ದು 
(ಕಳನ್ಸ- ೬-೧೧). ನಾಯೆಮಾರ:ಃ ೨. ನೀವು ಯಾವತ್ತು ನಾಯಮಾರೆ 
ರನ್ನು ಕರೆದುಕೊಂಡು ಕೊಡಗಿನ ಸೀಮೆಯನ್ನು ಸಾಧಿಸುವ ಬಗ್ಗೆ 
ಘಟ್ಟ ಹತ್ತಿ ಬಂದರೆ ನಾನು ಕೆಲವು ಕೊಡಗರನ್ನು ನಿಮ್ಮ ಕುಮ್ಮಕ್ಕಿಗೆ 
ಸಾಕಾರ ಮಾಡಿಕೊಡುತ್ತೇನೆ (ಉಜೇಂದ್ರ.೬). ನಾಯಮ್ಮಾರ: 
೨. ನಮ್ಮ ನಾಯಮ್ಮಾರರು ಕಳೆದ ಎರಡು ಗಳಿಗೆಗಳಿಂದ ಎಡೆಬಿಡದೆ 
ಹೋರುತ್ತಿ ದ್ದಾರೆ (ಹುಲಿಹಾ. ೩೨೭). 
[-ತುಳು. ನಾಯಿಮಾರೆ] 
ನಾಯಿನ್ಮು, ನಾಯಿರ್ಮ (ನಾ). ಒಬ್ಬಾತನ ಹೆಸರು : ರೂಪಿನ 
ಮಣಿ ವಿನಯದ ಗೌರವದ ಧರ್ಮ್ಮದಾಗರಮೆನೆ ಸಜ್ಜ ನನುತ ಗೋತ್ರ 
ಕಳತ್ರಕ ರೋಚಿರುಚಿ ನಾಯಿನ್ಮು (ಕಣ. 1, ೨೦-೨೩; 7). 
ನಾಯಿರ್ಮ : ಮಿಳ್ಳಿ ಸೆಟ್ಟಿಗೆ ತಾಂ ತರ್ಮ್ಮಂನಾರ್ಪ್ಟಿನಾರ್ಮ್ಮುನಾ 
ನಾಯಿರ್ಮ್ಮ (ಕಣ. 1, ೨೦-೨೧; 1]. [1] 
ನಾಯಿಮ್ಮರಸ, ನಾಯಿಮರಸ (ನಾ). ಒಬ್ಬಾತನ ಹೆಸರು : 
ಕಾಲದಿಯ ನಾಯಿ ಮ್ಮರಸಂಗೆ ಶಾಸನಮಂ ತೋಟ (ಇಆ. 207111, 
೩೯-೨೨; 999). ನಾಯಿಮರಸ ನಸಶ್ರೀಮನ್ಮನ್ನೆಯ ನಾಯಿ ಮರಸ 
[ನುಂ] -ಮೂಕರಸನುಮಿಲ್ದು (ಸೌಇಇ. XX, ೨೬-೧೨ ; 1040). 
[ನಾಯಿನ್ಮು + ಅರಸ] 
ನಾಯಿಯುಳ್ಳಿ (ನಾ). ಒಂದು ಬಗೆಯ ಸಸ್ಯ ನ ಕಿ), 
[ನಾಯಿ(-ಆ ನಾಯಂ) ಉಳ್ಳಿ |] 
ನಾಯಿಯೆಲವ "ನಾಯೆಲವ' ನೋ. 
ನಾಯಿರಾಗಿ (ನಾ.) ರಾಗಿಯಲ್ಲಿ ಒಂದು ಬಗೆ : (೪). 
[ನಾಯಿ(-ಆನಾಯಂ*) -- ರಾಗಿ] 
ನಾಯಿರ್ಮ "ನಾಯಿಮ್ಮ' ನೋ. 
ನಾಯಿನೇಳ “ನಾಯ್ಬೇಲ' ನೋ. 
ನಾಯಿಸಂತೆ (ನಾ). ೧. ಬಹಳ ಅಗ್ಗಕ್ಕೆ ಪದಾರ್ಥಗಳು ಸಿಗುವ 
ಪೇಟ; ತುಂಬ ಕಡಿಮೆ ಬೆಲೆಗೆ ಮಾಲುಗಳು:ಸಿಗುವ ಸ್ಥಳ. 
೨. ಬಹಳ ಅಗ್ಗ ; "ಹೊಲೆ ಅಗ್ಗ” (ಜಾನಕೋ. ೧೧). 
[ನಾಯಿ( ಆನಾಯ) + ಸಂತೆ,] 
ನಾಯಿಸಾಸಿವೆ (ನಾ). ಸಾಸಿವೆಯಲ್ಲಿ ಒಂದು ಬಗೆ: ಕಾಡು 
ಸಾಸಿವೆ, ನಾಯಿಸಾಸಿನೆ (ಮೈಡಗಿ, ೨೨-೪೧೫). 
[ನಾಯಿ( ಎ ನಾಯಂ”) 4 ಸಾಸಿನ(-£ಸಾಸವೆ)] 
ನಾಯಿಸೊಂಕುಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ : ನಸಗುನ್ನಿ, 
ನಾಯಿಸೊಂಕುಬಳ್ಳಿ , ತುರಚಿ ಅವರಿ (ಮೈಡಗಿ- ೫೫-೧೧೦೪). 
[ನಾಯಿಂ( ಎ ನಾಯಂ*) + ಸೊಂಕ್ಕು( ಎ ಸೋಂಕ್ಸು) 4 ಬಳ್ಳಿ] 
ನಾಯಿಸೊಣಗು (ನಾ). ಒಂದು ಬಗೆಯ. ಸಸ್ಯ : ಈಗ ಸತ್ತು 
ಹೋದ ಆ ವಾರ್ತೆಯಂ ಪುನಃ ಮೊಳೆತು ನಾಯಿಸೊಣಗಿನ ಬಳ್ಳಿ 
ಯಂತೆ ಹಬ್ಬಿ ಯಾರ ಮೈಗೆ ಅಂಟಿಕೊಂಡೀತು (ವಿಧಿನೈ- ೧೨೬). 
[4-ತುಳು. ನಾಯಿಸೊಣಂಗ್‌] 


1, ೯೭೦) ; 


೪೫೦೩ 


20 


25 


30 


35 


40 


45 


ನಾಯ್ತುನ 


ನಾಯಿಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು : (ಮೈಡಗಿ. 
೭೫-೧೫೪೦). [ನಾಯಿ (ಎ ನಾಯ್‌) + ಸೊಪ್ಪು] 
ನಾಯಿಹಂಚೀಕಡ್ಡಿ (ನಾ). ಹಂಚಿಕಡ್ಡಿ ಜಾತಿಗೆ ಸೇರಿದ 
ಒಂದು ಬಗೆಯ ಸಸ್ಯ: ದೊಡ್ಡ ಹಂಚೀಹುಲ್ಲು, ಹಲ್ಲು ಚುಚ್ಚೊ 
ಹಂಚಿ, ನಾಯಿಹಂಚೀಕಡ್ಡಿ (ಮೈಡಗಿ, ೯-೧೫೧). 
[ನಾಯಿ ( £ನಾಯ್‌) 4 ಹಂಚೀಕಡ್ಡಿ (-ಆ ಹಂಚಿಕಡ್ಡಿ)] 
'ನಾಯಿಹಕ್ಕರಿಕೆಗಿಡ (ನಾ). ಹಕ್ಕರಿಕೆ: ಜಾತಿಗೆ ಸೇರಿದ ಒಂದು 
ಬಗೆಯ ಸಸ್ಯ : (ಕಿ)- 
[ನಾಯಿ (ಎ ನಾರ್ಯೇ) 4 ಹಕ್ಕರಿಕೆ( ಆ ಹಕ್ಕ ಕೆ) -ಗಿಡ( <ಗಿಡು)] 
ನಾಯಿಹಾಲೆ (ನಾ). ಒಂದು ಬಗೆಯ ಹಾಲೆಮರ : ಆಡು 
ಮುಟ್ಟಿದ ಗಿಡ ಅಂತಮೂಲ,್ಯ ನಾಯಿಹಾಲೈ, ನೇಪಾಳದ ಬೇರು 
(ಮೈಡಗಿ, ೭೬-೧೫೫೬). 
[ನಾಯಿ (ನಾಯ್‌) + ಹಾಲೈ( ಎ ಪಾಲ್ಮೆ)] 
ನಾಯೆಲವ, ನಾಯಿಯೆಲವ (ನಾ). ಬೂರುಗದ ಜಾತಿಗೆ ಸೇರಿದ 
ಒಂದು ಬಗೆಯ ಮರ : “ಶಾಲ್ಮಲಿಕ1-ನಾಯೆ ಲವ? (ಓಷಧಿ.೧೬೩)- 
ನಾಯಿಯೆಲವ: “ಕೂಟಶಾಲ್ಮಲಿ--ನಾಯಿಯೆ ಲವ? (ಓಷಧಿ. ೨೨). 
[ನಾಯಂ* -/- ಎಲವ] 
ನಾಯೇಬ "ನಾಯಬ' ನೋ. 
ನಾಯೊಡಲ್‌ (ನಾ). (ಆಲಂ) ತುಚ್ಛ ವಾದ ಶರೀರ; ಹೇಯ” 
ವಾದ ದೇಹ : ಈ ಪುರುಳಿಲ್ಲದ ನಾಯೊಡಲಂ ಮರುಳೇ ಕರಮೊಲ್ಮು . 
ಕೂರ್ಪ ಮಾನಿಸರೊಳರೇ (ಧರ್ಮಾಮೃ. ೭-೧೪೨). 
[ನಾಯಂ* 4 ಒಡಲ್‌] 
ನಾಯೊಳಲೆ (ನಾ). ನಾಯ್ಗೊಳಲಿ ೧: 
ಳಕಃ ಈ ೨ ನಾಯೊಳಲೆ? (ಹಲಾಯು. “$ಿಂಚುಳಿಕ 
ಮೆನಲು ಗಂಡೂಪದಾಖ್ಯಮೆನೆ  ನಾಯೊಳಲೆಗಕ್ಕು ನಾಮಂ” 
(ಮಂಗರಾ. ೧೨೨-೮). "ಎರುಬುಹುಳು' ಪರಾ. 
[೫ ಇದು "ನಾಯ್ದೊಳಲೆ' ಎಂಬುದರ ಅಪಲಿಖಿತ] 
ನಾಯ್ಕಿತಿ "ನಾಯಕಿತ್ತಿ' ನೋ. 
ನಾಯ್ಸ "ನಾಯಗ' ನೋ. 
ನಾಯ್ಗೆ ಮನ್ಮು, ನಾಯಿಕೆಮ್ಮು, ನಾಯಿಗೆಮ್ಮು (ನಾ). ಮಕ್ಕಳಿಗೆ 
ಬರುವ ಒಂದು ಬಗೆಯ ಕೆಮ್ಮು; ಒಂದೇ ಸಮನೆ ಕೆಮ್ಮು 
ವಂತೆ ಮಾಡುವ ಒಂದು ಬಗೆಯ ರೋಗ ; ಕೋಡಗ ಕೆಮ್ಮು : 
ಕಿವಿನೋವು, ತಲೆನೋವು, ನಾಯ್ಗೆ ಮ್ಮ, ಬದಿಶೂಲೆ (ಬಗಾಳಿ. 
೪೬-೬). ನಾಯಿಕೆವು್ಮು: ಸಿಡುಬು, ಕ್ಷಯ, ಡಿಫ್ಪ್ರೀರಿಯಾ, ನಾಯಿ 
ಕೆಮ್ಮು, ಸೆಟೆರೋಗ ಮತ್ತು ಟೈಫಾಯ್ನ ಕೋಗಗಳು ಬರದಂತೆ. 
ತಡೆಗಟ್ಟು ವ ವಿಧಾನಗಳು ಇಂದು ನಮಗೆ ತಿಳಿದಿವೆ (ಕೆಲರೋ. ೬); 
ನಾಯಿಕೆಮ್ಮು. . . ಬರದಂತೆ ತಡೆಯಲು ಮಕ್ಕಳಿಗೆ ನಾಯಿಕೆಮ್ಮು 
ಇನಾಕ್ಳು ಲೇ ಷನ್‌ (Inoculation) ಗಳನ್ನು ಮಾಡುವುದು ಉತ್ತಮ 
(ಗೃಹವಿ. ೧೫೧). ನಾಯಿಗೆಮ್ಮಿ: “ನಾಯಿಕೆಮ್ಮು (ನಾಯಿಗೆಮ್ಮು) 
=ಕೋಡಗ್ಗೆ ಮ್ಮ” (ಜಾನಕೋ, ೧೦), [ನಾಯ ಕೆಮ್ಮು] 
ನಾಯ್ಡಿಲಿಕೆ, ನಾಯಚಿಲಕೆ (ನಾ). ಒಂದು ಬಗೆಯ ಚಿಲಿಕೆ 
ಸೊಪ್ಪು ; *ಶುನಕಚಿಲ್ಲೀ--ನಾಯರ್‌ಚಿಲಿಕೆ? (ಓಷಧಿ. 
ನಾಯಚಿಲಕೆ : “ಶ್ವಚಿಲ್ಲೀ- ನಾಯಚಿಲಕೆ? (ಓಷಧಿ. ೧೬೨). 
[ನಾರ್ಯ 4 ಚಿಲಿಕೆ, 
ನಾಯ್ತನೆ, ನಾಯಿತನ(ನಾ). ೧. ನಾಯಿಯ ಗುಣ, ಸ್ವಭಾವ. 
"೨. (ಆಲಂ) ಕೀಳುತನ ; ತುಚ್ಛೆ ಬುದ್ಧಿ ; ಹೀನಬುದ್ಧಿ : 


*ಗಂಡೂಪದಃ , ಕಿಂಚು 
೧೦೯-೩೯) ; 


೧೬೯). 


ನಾಯ್ಲೆಾಯ 


ಇದೊಮ್ಮಿಗೆ ಕೂಗಿ ಡಲಾರ್ತಳಿಲ್ಲ ನಾಯ್ತು ನಜೊಳೆ ವಾಸ ಲೆಂಬುದಲನೊ 
ಕ್ಯುದನುಂಡಳೆ ದೇನಿ ಸಾವಳೆ (ಸಮಸ.'೯-೧೦೭); ವಂಚಿಸಲ್ವಿನಿಸಂ ನೀಂ 
ಪುಸಿನೇಟ್ಸು ಮುಚ್ಚಿ ದೆಯದರ್ಕಾಂ ಬಲ್ಲೆ ನೇ ನಿನ್ನ ನಾಯ್ತ ನಮಂ 
ನಂಬದಿರೆಂದು ದೂಲನವೊಲ್‌' (6ಸರ. ೩-೧೩೪). ನಾಯಿತನಃ 
೨. ಈ ನಾಯಿತನನ ಮಾಣಿಸು ಕೂಡಲಸಂಗಮ ದೇವಾ (ಬಸವ, ೩೫); 
ಬಾಯಿ: ಹುಳುವುದು ಬಯಲ ನುಡಿಜೊಡೆ ನಾಯಿತನ ಬೇಡೆಲವೊ 
ಕೆಡದಿರು (ಕುವ್ಯಾವಿ. ೩-೧೩), [ನಾಯ್‌ 4--ತನ] 

ನಾಯ್ದುಅಾಯ (ನಾ). ಕಗ್ಗಲಿ ಜಾತಿಗೆ ಸೇರಿದ ಒಂದು ಮರ; 
ದುರ್ಗಂಧವುಳ್ಳ ಕಗ್ಗಲಿ. ಮರ ; ಹುಚ್ಚು ಕಗ್ಗ ಲಿಮರ : “ಆರಿ 
ಮೇದ, ವಿಟ್ಟಿ ದಿರ'' (ನಾಚರಾ, ಕಿ). 

[ನಾಯರ್‌ 4 ತಅಿಕಿಯ(-ಆ ತ್ಯ )] 

ನಾಯ್ನೊಳಲೈ, ನಾಯಿನೊಳಲೆ (ನಾ). ೧. (ಕೆಸರಿನಲ್ಲಿಯೂ 
ತೇವದ ನೆಲದಲ್ಲಿಯೂ ಇರುವ ಹಂಚೀಕಡ್ಡಿ ಯನ್ನು ಹೋಲುವ) 
ಒಂದು ಬಗೆಯ ಕೆಂಪುಹುಳು ; ಎರುಬುಹುಳು : ಬಟಲಡಿ 
ಪೊತ್ತು ಕಲ್ಲನುಲುವಂಗೆಣೆಯಾದ 
ನಡುರ್ತು ಕೊಂದ ಕಡುವಲ್ಕಣಿ ಮಾಣ್ಣಿರದಣ್ಮಿ ಬಂದು ನಾಯ್ನೊಳ 
ಳೆಯ ಮೇಲೆ ಸಟ್ಟ ಕಡುನೀರ ಕುಟುಂಬದಿನಗ್ಗಳಿಕ್ಕೆ ಕೈಗಟಾ 
ದಿರೆ ಶಂಖಮೋ [ಗಡ] ಮಹಾತ್ಮ್ಯರಣಾಗ್ರ ದೊಳೇ ಡಗುಳ್ಳಿ ಯೋ 
(ಬಂಹರಿ. ೭-೬೭). ನಾಯಿನೊಳಲೆ : '೧, “ನಾಯಿಸೊಳಲಿ 
ಮಹೀಲತೆ, ಗಂಡೂಪದ, ಕಿಂಚುಲಕ? (ನಾಚಿರಾ. ಕಿ) ; ಕ್ರಿನಿಂ ಜಂತು 
ನಾಯಿನೊಳಲೆ ಶಂಖದ ಪುಟು ಗುಳ್ಳೆ, ಮೊದಲಾದುವಕ್ಕೆ ಸ್ಪರ್ಶನಮುಂ 
(ಶಾಸ್ತ್ರಟೀ. ಗಿ೧೭-೫); ನಾಯಿನೊಳಲೆ ಜಿಗುಜಕಿ ದೊಪ್ಪುಲು 
ಮೊದಲಾಗಿ ಪುಟ್ಟ... ದುಃಖಮನೆಯನ್ನುಗುಂ (ಸಸಾರ... ೨೩೯), 
೨. ನಾಯಿಕೊಡೆ ; ಅಣಬೆ : (8). [ನಾಯ್‌ ನೊಳಲೆ] 

ನಾಯ್ಬಾಲ್‌, ನಾಯಿಪಾಲು (ನಾ). ನಾಯಿಯ ವಶಕ್ಕೆ 
ಸಿಕ್ಕಿದುದು ; ನಾಯಿಗೆ ದೊರಕಿದುದು : ನಮ್ಮ ದೇವರ್‌ 
ಬಂದು ಕಾಯದಿರೆ, . . ಅದುವೆ ನಾಮ್‌ ನಾರ್ಯಪಾಲ್‌ ಶನಂಗಳ್‌ 
(ಅಶ್ವತ್ಥಾ. ೪೨-೮೨೩). ನಾಂಡಿನಿಸಾಲು : ಈ ಅನಾಥಶನ ನಾಯಿ 
ಪಾಲು ನರಿಪಾಲು ಆಗುವ ಮುಂಚೆ ಮುಣ್ಣು ಮಾಡಬೇಕು (ರೂಢಿ). 

ನಾಯಿಪಾಲಾಗು -: ಹಾಳಾಗು ; ನಾಶವಾಗು ಮಕ್ಕಳ 
ಬೇಜವಾಬ್ದಾರಿಯಿಂದ ಅವರ ಆಸ್ತಿ ನಾಯಿಪಾಲಾಯಿತು (ರೂಢ). 
[ನಾಯಂ + ಪಾಲ್‌] 

ನಾಯ್ಯ ಹುಳು, ನಾಯಿಬದುಕು (ನಾ). (ಆಲಂ) ನಾಯಿಯಂಥ 
ಜೀವನ ; ತುಚ್ಛ ವಾದ ಬಾಳು; ಹೇಯವಾದ ಜೀವನ : 
ನಿಂದಿರಾ ಛಃ ಕುನ್ನಿ ಕೈಕೈಯಿಂದೆ ಶಿನಲಿಂಗಪ್ರಸಾದವನಿಂದು ನಾಚಿಕೆ 
ಯಿಲ್ಲದಡೆ ನಾಯ್ಬದುಕು. ಬಂದು (ಬಸಪು. ೬೧-೧೯). ನಾಯಿ 
ಬದುಕು ; “ನಾಯಿಬದುಕು (ನಾಯಿಬಾಳು) ಎ ದುಃಖಪ್ರ ಸಂಚ, 
ಕೆಟ್ಟಿ ಬಾಳು? (ಜಾನಕೋ. ೧೧); ಈ ನಾಯಿಬದುಕಿಗಿಂತ ಸಾಯಂ 
ವುದೇ ಮೇಲು (ರೂಢ). 

[ನಾಯ್‌ -- ಬದುಕ್ಕು( ಬರ್ದುಕ್ಸು)] 

ನಾಯ್ಬ ಸನಿಗತನ (ನಾ). (ಕಾಮ ವ್ಯಾ ಪಾಠದಲ್ಲಿ) ನಾಯಿಯಂತೆ 
ನಡೆವಳಿಯನ್ನು ಹೊಂದಿರುವಿಕೆ ; ಅತಿಯಾದ ಕಾಮಲೋಲು: 
ಪತೆ : ಬಸಿದಪುದು ಮೆಯ್ಯ ಕೀವುಂ ರಸಿಗೆಯು ನೊಡಲಬಿಕಿ ದುದಾ 
ದೊಡಂ ಮಾಣದೆ ನಾಯ್ಬಸನಿಗತನಮಂ ಕಂಡೀ ಕಿಸುಗುಳಿಯೆಂ 
ಜವನುಮುಯ್ಯ ಲೇಂ ಪೇಸಿದನೋ (ಯಳೋಚ. ೩-೭೨). 

[ನಾಯ್‌ -. ಬಸನಿಗತನ] 


ಮಹಾಪ್ರತಾನಿ ನೀಂ ಪೆಟಕ || 


೪೫೦೪ 


40 


45 


ನಾರ್‌ 


ನಾಯ್ಬಾಳ್ಕು ನಾಯಿಬಾಳು (ನಾ). -ನಾಯ್ಬದುಕು : (ಕಿ) 
ನಾಯಿಬಾಳು : ನಿಮ್ಮ ಬಾಳು ನಾಯಿಬಾಳು (ಮುಂಗಾಮು. ೧೦೮); 
ನಮ್ಮ ಬಾಳು ನಾಯಿಬಾಳಲ್ಲದೆ ಮತ್ತೇನು (ಪುನರ. ೨೬೭). 

[ನಾಯೋ 4 ಬಾಳ್ಕು(  ಬಾಟರ್ಗಾ)] 

ನಾಯ್ಬೇಲ, ನಾಯಬೇಳ, ನಾಯಿಬೇಲ, ನಾಯಿಬೇಳ, ನಾಯಿ 
ನೇಳ್ಕ, ನಾಯ್ವೇಳ (ನಾ). ಒಂದು ಬಗೆಯ ಸಸ್ಯ: (6). 
ನಾಯೆಚೇಲ :“ನರಣ--ನಾಯ ಚೇಳು (ಓಷಧ. ೧೪೫). ನಾಯಿ. 
ಬೇಲ : “ಚಿತ್ರವಲ್ಲ ಇಯಿಬೇಲಗ (ಓಷಧಿ. ೫೭) : ನಾಯಿ 
ಬೇಲದ ಸೊಪ್ಪೆ ಒಂದು ಒಳಹಿಡಿಯನ್ನು . . . ಮೆಲ್ಲಲು ಕೆಮ್ಮು 
ಉಬ್ಬಸ ಸಹ ಗುಣನಹುದು (ಸಕನೈ. ೨೦೮). ನಾಯಿಬೇಳ : 
ನಾಯಿಬೇಳದ ಸೊಪ್ಪನ್ನು ಎಣ್ಣೆಯಲ್ಲಿ ಅರೆದು ಕುಡಿಯಲು ಕೆಂಪಿನ 
ಹೆನ್ನೆ ನಾಣುವುದು (ಎನೈವಿ. ೧೭). ನಾಯಿವೇಳ ": ಏನುಳ 
ಮೆನಿಸಿಂದ್ರವಾರುಣಿಯ ಮೂಲನುಂ ಫೃತದೊಳ(೪)ಟ್ಟು ಪೂಸುಗೆ 
ಬಲಿಯ ಕ್ರಮದಿಂ ನಾಯಿನೇಳ[ಸಾರಾಂ. ನಾಯ್ವೇಟ] ಕರಿಯ 
ಮರ್ವಿನೆಗಂ ತಳಿ(ಳೆ)ಯೆ ನಿಷದ ಪುಣ್ಗಳ್‌ ಕಿಡುಗುಂ (ಖನುದ. ೧೦-೫೯). 
ನಾಯ್ದೇಳ : ಕಯ್ಬೆಸೋರೆಯ ಮಿಡಿಯುಂ ಕುಡಿಯುಂ 
ನಾಯ್ಕೇಳೆದ ಕಾಯಂ ಸಣ್ಣುಂ. .. ಪೊಲ್ಲೆಂತಂತೆ ಮಿಥ್ಯಾ 
ದೃಷ್ಟಿಯ ನೆಗೆಟಿಕ್ತಿಯಂ ನೊಂದು ಪೊಲ್ಲೆಂದು ಮುನಿದು ಬಲಿಯ 
ನಿಂತೆಂದಂ (ಧರ್ಮಾಸ್ಳು. ೯-೧೩೨). [ನಾಯರ್‌ 4 ಬೇಲ್ಕ?] 

ನಾಯ್ಕುಣಿಗೆಣ (ನಾ). ಒಂದು ಕೆರೆಯ ಹೆಸರು: ನಾಯ್ಕೆಣಿ 
ಗೇಲಿಯ ತಾಯ್ಕಣ್ಣಿ ಮುಕೂಡಲ್‌ ತಟಿಐ (ಅ. 211, ೧೬೨೪ರ; 
735). [ನಾಯ್ಮ್ಮಣೆ + ಕೆಣಕಿ] 

ನಾಯ್ಬಾಲ್‌ (ನಾ). ನಾಯಿಯ ಹಾಲು .: ಕುಮತಿಗಳು 
ಇಯ್ವಾ ಲನುಂಡಕೊ ತಮವಿಡಿದು ' ಮರುಳ್ಳೊಂ ಡರೋ (ಬಸಪ. 
೫೪-೩೦). [ನಾಯಂ -- ಪಾಲ್‌] 

ನಾಯ್ಬಾಲ್ಕ ನಾಯಿಬಾಲ (ನಾ). ೧. ನಾಯಿಯ ಬಾಲ, 
ಪುಚ್ಸೆ : ಉದಾಸೀನಂ ಮಾಡಿದೆನಪ್ಪೊ ಡೆ ನಾಯ್ವಾಲಮಂ ಪಿಡಿದು 
ತೊಟಿಕಿಯಂ ಪಾಯ ಜಡನ ಪೋಲ್ವೆಂ (ಧರ್ಮಾಮೃ. ೭-೧೨೨). 
ನಾಯಿಬಾಲ ; ೧. ನಾಯಿಬಾಲ ಎಂದಿದ್ದರೂ ಡೊಂಕೇ (ಗಾಡಿ). 
೨. (ಆಲಂ) ತಿದ್ದಲಾಗದುದು ; ಸರಿಪಡಿಸಲಾಗದುದು : ಅನನ 
ಬುದ್ಧಿ ನಾಯಿಂಬಾಲ (ರೂಢಿ), [ನಾಯ್‌ ಬಾಲ] 

ನಾಯ್ಬೇಳ "ನಾಯ್ಬೇಲ' ನೋ. 

ನಾರ್‌, ನಾರ್ಕು (ನಾ). ೧. (ಬಾಳೆ, ಕತ್ತಾಳೆ, ತೆಂಗು, ಸೆಣಬು 
ಮೊದಲಾದವುಗಳ ಸಿಪ್ಪೆಯಲ್ಲಿರುವ) ಎಳೆ, ನೂಲು, ಕತ್ತ: 
ನಾರಿಲ್ಲದೆ. ಪೂಗಟ್ಟು ವೆನೆಂಬ ಪೆರ್ಗಾನಿಲನಂ ಸೋಲ್ಕುಂ (ಧರ್ಮಾನೃ. 
೫-೧೦೬) ; ತೋರಮುಡಿನಿಡಿದು ಕುಡಿಯಂ ನಾರಂ ಸದೆವಂತೆ ತದೆದು 

* ಓದೆದೊಡೆ. ಕೇರು ಪೊರಳ್ವಂತೆ ಕಾಲ ಮೇಲೆ ಪೊರಳ್ಸಳ್‌ 

(ಯಶೋಚ. ೨-೫೦). ೨. ಗಿಡ, ಮರಗಳ ಸಿಪ್ಪೆ ; ತೊಗಟಿ ; 
ವಲ್ಯ : “ವೆಲ್ಕಂ ನಾರಂತದು” (ವಸ್ತು ಕೋ... ೩೧-೬) ; ಅದಟಿಂ 
ಬಡಪಟ್ಟು ಬೆಟ್ಟಿ ದೊಳ್‌' ಪೋಗಿ ತೊಟಲ್ಲು ನಾರ್ಗಳನುಡಲ್‌ ತರು 
ತಿರ್ದೆಲೆ ಮಾಡಲಾರ್ತನಿಲ್ಲಾಗಳೆ ಕ್ಕೋಪನುಂ ನಿನಗೆ ಸಂಚಿತ ಶೌರ್ಯ 
ಧನಂ ಧನಂಜಯಂ (ಪಂಪಭಾ. ೭-೪೭) ; ಈಯಡನಿಯೆಲೆನುದ್ದು 
ಮರನುಂ ಕಾಯಿಂ ನಾರುಂ ಬೇರುನಂಭನನ ಕಾಯರುಜಿೆಯಂ ಕಡೆಗೆ 
ಮಾಣಿಸಲಾಪವೇ ಇನ್ನು (ಬಸಪು. ೧೭-೧೦). &. ನಾರಿನಿಂದ 
ಮಾಡಿರುವ ಬಟ್ಟಿ ; ನಾರುಮಡಿ ; ಪಲೃಲ : ಪುಗಲಿಲ್ಲೀ ಬನ 
ಮಾರ್ಗಮಿಂಬು ನೆಲಸಲ್‌ ನಾರುಂಟುಡಲ್‌ ಮೆಲ್ಲೆ ಕೊಂಬುಗಳೊಳ 


ನಾರ 


ಪಣ್ಬ ಲಮುಂಟು (ಸಂಪಭಾ. ೭-೩೦) ; ಸೀರೆಯಂ. ಬಿಟ್ಟು ನಾರನುಡು 
ವಂತೆ ಸದ್ಧೆರ್ಮಮಂ ಬಿಟ್ಟು ಮಿಥ್ಯಾತ್ವ ಪ್ರ್ರೀತನಾಗಿರ್ಪುದುಂ 
(ಧರ್ಜಾಮೃ. ೧೧-೧೬೨). ನಾರ್ಕು : ೧, ನಾರು, ನೂಲು, ಕ್ರಿವಿಂಜ 
ಕೋಮ(ಜಂ)ಗಳೆಂದು ಪುಟ್ಟು ವುವು ನಾಲ್ಕೂ ತೆಜನಕ್ಕುುಂ (ಹೆಳಾಯು. 
೯೦-೩೯೫) ; ಎಲೆ ನಾರು ಸುಜುಗು ಗೆಣಸುಂ . . . ದಿಂಡುಮೆಂಬಿ 
ನಿತಟಿಕೊಳಂ ಸಲೆ ಕಇರ್ಯಕೊದಗುತೊಪ್ಪು ವ ಚೆಲುವೆಸೆದಿಹ ಬಾಟಕಿ 
ಮರಗಳೊಪ್ಪು ಗು ವನದೊಳ್‌ (ಮಲ್ಲಕಾ. ೪-೨೭೧) ; ಕಲ್ಲಲಿ ನಾರುವಂ 
ಕೊಳಲು . . . ಸತ್ತು ಹುಟ್ಟಿ ಲು ಬಲ್ಲ ನೆಜಿಕ ಜಾಣೆ (ಬಸಪು, ೫೦-೫) ; 
ನಾರು ನೂಲು ಕ್ರಿನಿಜ ರೋಮಂಗಳಿಂದೆ ಸೆಯ್ದಾ ಆ ಸೀರೆ ನಾಲ್ಕು 
ತೆಜನಕ್ಕು (ಮುಂಗರಾ. ೧೦೨-೨೭) ; ಹನಿಗೂಡಿ ಹಳ್ಳ ನಾರೊಡಗೂಡಿ 
ಹಗ್ಗ ಪೆಂಬನುವಿನೊಳ್ಳ ಡೆಗೂಡಿ ಚಕ್ರಿ ಘನತೆವೆತ್ತ ನು (ಭರಚ. ೪೯-೮೨) ; 
ನಾರು ನಾರಿಕೇಳದ ಹೊರಗಿನ ಅಂಶ (ಕನುಕ. ೧೫) ; ಹೂವಿನಿಂದ ನಾರು 
ಸ್ವರ್ಗಕ್ಕೆ ಹೋಯಿತು (ಗಾದೆ). ೨. “ತ್ವಚ್‌, ವಲ್ಯಲಂ, ವಲ್ಕ- 
೩ ನಾರಿನ ಹೆಸರು, ನಾರು? (ಸಿದ್ಧಾಂತಿ. ೧೦೦) ; ನಾರು ಬೇರಂಜನಂ 
ಘಟಕೆ. . . ಮಂತ್ರಯಂತ್ರಂ ತಂತ್ರಸಾರ ಪರಕಾಯ ಪ್ರ ವೇಶಮಂ 
ಬಯಸುವ ವಿಕಾರಿಸಿದ್ದರು ಸರಿಯೆ ಸಿದ್ಧ ರಾವಂಂಗೆ (ಸಿದ್ಧರ. ೧-೯). 
೩. ನಾರನು ಉಟ್ಟಿರೆ ನಾರದನಾದಾನೆ ಬೂದಿಯ ಬಳಿದರೆ ಶಿವನೆ 
(ಇಂಚಾಪ. ೯೫-೬೧). ೪. ಬೇಲ, ಮಾವು ಇತ್ಯಾದಿ ಹಣ್ಣು 
ಗಳು ಹಾಗೂ ಕೆಲವು ಕಾಯಿ, ಎಲೆ ಮುಂತಾದುವುಗಳಲ್ಲಿ ಇರುವ 
ಜುಂಗು: ಬೇಲದ ಹಣ್ಣಿನ ನಾರ ಬಿಸುಟು ತಿರುಳಂ ಮೊಸರಿಸೊಳಗಿಕ್ಕಿ 
(ಸೂಪಶಾ. ೨-೧೨) ; ತನ್ನಯ ರೂಪಿಂಗೆ ಸೆಣಸುವ ಸತಿಯರ ಬೆನ್ನ 
ಪಟ್ಟಿಯನೆತ್ತು ವಂತೆ ರನ್ನ್ನದುಂಗುರವನಿಟ್ಟಿ ಳವೆರಲುಗುರಿಂದೆ ಪರ್ಣದ 
ನಾರನೆತ್ತಿ ದಳು (ಮೋಹತ. ೧೬-೩೨). 
ನಾರ ಸೀಕೆ- ನಾರುಸೀರೆ : ಬಗೆವೊಡೆ ಕಟ್ಟ ದೀ ಜಡೆಗೆ ತಕ್ಕುದೊ 

ಮೇಣ್ಪೊದೆದಿರ್ದ ನಾರ ಸೀರೆಗೆ ದೊರೆಯೋ ತಪಕ್ಕಿದನುರೂಪಮೊ 
(ಕಾದಂಪೂ. ೮೧೯) ; ನಿನ್ನನು ಜರ್‌ ಬನ್ನದ ಕೂಟಿನುಂ ಡರ್‌: ಪನ್ನೆರಡು 
ವರ್ಷಂ ಬೇಡರಂತಡವಿಯೊಳ್‌ ನಾರ ಸೀರೆಯನುಟ್ಟು . . . ಸಂಜೆಯ 
ಮನದಂತಳ್ಳಾ ಡುತಿರ್ದಪರ್‌ (ಪಂಚತಂ, ೨೧೮-೧೪) ; ಆಕಳಿಗೆಮ್ಮೆಯಂ 
ಜನೆಗೆ ಗೋದುನೆಯಂ,. . . ಬಜುಸೀರೆಗೆ ನಾರ ಸೀರೆಯಂ ಶಾಕಟ 
ಕಕ್ಕೆ ಮತ್ತೆ ರಥಮಂ ಪ್ರತಿಮಾಡಿದನೋರ್ವ ಜೀಯಂ (ಸಮಸ. 
೧೦-೧೨೦) ; ಭಸಿತದ ಭಾಳಲೋಟಚನೆ ರುದ್ರಾ ಕ್ಷಿಯ ಭದ್ರಾಂಗಿ 
ನಾರ ಸೀರೆಯ ಧೀರೆ (ಗಿಂಕ, ೯-೧೬ ವ); ಉಜ್ಜ್ಜ್ವಳಮಣಿಕಇಂಚಿಯಿಂದೆ 
ಸೆನ ಮಧ್ಯದೊಳೆಂತುಗೆ ನಾರ ಸೀರೆಯಂ ತಳೆವೆ (ದರಕು. ೮-೨೯) ; 
ನಾರ ಸೀರೆಯನು ಡುನವೆನೆಮಗಾಹಾರವೇ ಫಲಮೂಲತತಿ (ಕುವಸ್ಯಿಅ. 
೨೨-೧೨) ; ಸಂತವಿಸುತತ್ತೆಯನು ಸತಿ ನಿಜಕಾಂತನಿತ್ತಾ ನಾರ, ಸೀರೆಯ 
ನಾಂತುಕೊಂಡಳು (ತೊರಂ. ೨-೩-೪೧). ನಾರಾಗು ಎ ಬಡಕಲಾಗು; 
ಕೃಶವಾಗು ; ನರಗಳು ಕಾಣುವಂತಾಗು : ಕುರಿಗಳು ಸವೆದು 
ನಾರಾದವು (ಮಾರ್ಗದ. ೯೯). [ಬೇ.॥ ತಮಿ. ಮಲ, ನಾರ್‌; ತುಳು. 
ನಾರ್‌, ನಾರು ; ತೆಲು. ನಾರ] 

ನಾರ (ಗು). ೧. ಮನುಷ್ಯನಿಗೆ ಸಂಬಂಧಿಸಿದ; ಮಾನವೀಯ: 
"ನಾರಲೋಕ' ಸರಾ. (ನಾ). ೨. ನೀರು; ಜಲ: "ನಾರದ 
ಪರಾ. ೩. ಆಗತಾನೆ ಹುಟ್ಟಿದ ಹೆಸುವಿನ ಕರು. ೪. ಮನು 
ಷ್ಯರ ಗುಂಪು; ಜನಸಮೂಹ. [ಸಂ.] 

ನಾರಂಗ (ಗು). ೧. ಕಿತ್ತ ಳೆಬಣ್ಣವುಳ್ಳ ; ನಸುಗೆಂಪಾದ ; ಕೇಸರಿ 
ಬಣ್ಣದ : ಸಾರಂಗ ಸಕಳನಟ್ಟಿಯ ಪಟಯಿಗೆಗಳಂತೆ ನಭಕ್ಕೆ 
ಮಿಳಿರ್ದು ಮಿಳ್ಳಿಸಿ ಪಾಜುವ ನೆತ್ತರ ಸುಟ್ಟುರೆಗಳುಮತಿಭಯಂಕರಾ 


೪೫೦೫ 


20 


25 


30 


35 


40 


45 


ನಾರಂದ 


ಕಾರಮಾಗೆ (ಸಂಪಭಾ. ೧೧-೧೪೦ ನ). (ನಾ). ೨. ಒಂದು ಬಗೆಯ 
ಮರ ಮತ್ತು ಅದರ ಹೆಣ್ಣು ; ಕಿತ್ತಳೆ: ಕಟ್ಟ ಲಿಸುತ್ತಿ ರ್ನೆಲೆನಳ್ಳಿ 
ಪಣ್ತೊ ಲೆವ ನಾರಂಗಂ ಫಲಪ್ರಾತದಿಂ ನೆಲನಂ ಮೋಡುವ ಮಾತುಳುಂಗ 
ಮೆಸೆಗುಂ (ಅದಿಪು. ೧-೬೭) ; ನಾಯಿಗೆ ನಾರಂಗಬ[ವ]ಕ್ಕೂದೆ. 
(ಸರ್ನವ. ೧೮೬-೮೫೬) ; ನಾರಂಗಂ . . , ಸೊಗಯಿಂಸುತಂ ನೇರಿದನೆನಿ 
ಸಿರ್ಪುವಲ್ಲಿ ಕಂಪಿಂ ಪೆಂಪಿಂ (ಸಾರ್ಶ್ವಪು. ೧೩-೯೭) ; ಒಂದು ಫಲನದು 
ಸಲಸು ಮೇಣ್ನಾರಂಗಫಲವೊಂದು (ಬಸಪ. ೧೯-೬೬) ; ಅವ ಕಾಲಡೆ: 
ಲಾದೊಡೆಯು: ಫಲನೀವುತಿಹ ಪಲತೆಜದ ನೇಲಿಕಿಲು . . . ನಾರಂ 
ಗಾದಿ ತರುಲತೆಯ . . . ತೀವಿ ಚಲಿಸುವ ಶುಕ ಸಿಕ ಭ್ರ ಮರಾನಳಿಯ 
(ಪ್ರಭುಲೀ. ೩-೩)- ೩. ಒಂದು ಬಗೆಯ ಈಳೆ : ""ಮೇದಿನಿಯೊಳ 
ಗೀಳೆಯೆಂನ್ನಲದು ನಾರಂಗಂ'' (ಕವಿಕಂ. ೭೫); ಈ ರೀತಿಯಿಂ ನಿಂಬೆ 
ಕಿತ್ತೀಳೆ ನಾರಂಗ ಹೇರೀಳೆ ಕಂಚಿ ನಿಂಬೆಯ ಕಾಯೆ ಕುಸುರೆಗಳನಾ 
ರಸವೊಡೆಯದಂತೆ ಹುಳಿದೆಗೆದು (ಸೂಸಶಾ. ೩-೧೦). ೪. ಈಳೆಯ 
ಜಾತಿಗೆ ಸೇರಿದ (ಉಪ್ಪಿ ನಕಾಯಿ ಮೊದಲಾದ ವ್ಯಂಜನಗಳನ್ನು 
ಮಾಡಲು ' ಉಸಯೋಗಿಸುವ ಹೆಣ್ಣನ್ನು ಬಿಡುವ) ಒಂದು 
ಬಗೆಯ ಮರ ಮತ್ತು ಅದರ ಹಣ್ಣು ; ಹೇರಳೆ: ""ಐರಾನತಾ 
ಭಿಧಾನಂ ನಾರಂಗಂ'” (ಖೆಸ್ತು,ಕೋ. ೩೪-೬); “ಐರಾವತ, 
ನಾರಂಗೆಃ . . . ನಾಜೀಯಿಾ, ಭೂಮಿಜಂಬುಕಾ -- ಈ ೪ ನಾರಂಗ” 
(ನಾಚಿರಾ. ೧೦೭); ನೂಲಕಾಯಿಂ ಗಂಧದ ಮನೆ. 
ನಾರಂಗದ ಕಾಯಿ (ಚನ್ನವ. ಕ. ೬೬-೧೫೧) ; ನಿಂಬಿಯ ಕುಲದಲ್ಲಿ 
ನಾರಂಗವೆಂಬುದುಂಟು. ಅದಕ್ಕೆ ಸಕ್ಕರಿಗಂಚಿ, ಕಂಚೀಕಾಯಿ ಎಂಬ 
ಹೆಸರುಗಳಿವೆ (ಕೃಷಿಪ್ರ. ೧೭೮) ; ನಾಯಿಗೆ ನಾರೆಂಗದ ಉಪ್ಪಿನಕಾಯೆ? 
(ಗಾಜಿ). ೫. ಎ ನಾರಂಗವಟ್ಟಿ : ನೇಆಲ ರಕ್ತ ಚಾಮರಂಗಳೊಳಂ 
ಬಿಗಿದ ನಾರಂಗದ ಮೇಲ್ಯಟ್ಟಿನೊಳಂ . . . ಎಸೆವ ಮಂಟಿಪಂಗಳ 
ನಡುವಣ ಪದ್ಮೆರಾಗದ ಪಟ್ಟಿ ವಣೆಯೊಳ್‌ ನಿಲಿಸಿದ ಕಾಮದೇವನನತಿ 
ಪ್ರೀತಿಯಿಂಂದರ್ಟಿಸಿ (ಕಾದಂಉ. ೭೮೩). [ಸಂ.) 

ನಾರಂಗವಟ್ಟಿ (ನಾ). ಕಿತ್ತಳೆಬಣ್ಣದ ಬಟ್ಟೆ ; ನಸುಗೆಂಪುಬಣ್ಣದ 
ವಸ್ತ್ರ: ನಾಂದ ನಾರಂಗವಟ್ಟಿಯ ಮೇ ಲ್ಯಟ್ಟಿ ನಂಬರದೊಳ್ಳಟ್ಟದ 
ಳೆಂಬಂತೆ ಸಂಜೆಸಂಜಾತಸ್ವರಾಗಪಟಿಲಮಂ ಪಸರಿಸೆ (ಉದಂಉ. ೩೭೫); 
ಭೃ.೦ಗಕೆಂ೦ತಳೆಯೆಂ ನಾರಂಗವಟ್ಟಿ ಶೃಂಗಾರನಾಗಿ ನಿಂದಿಹಳು 
(ಸೌಂದಕಾ. ೩-೪೭). [ನಾರೆಂಗ+ ಬಟ್ಟಿ] 

ನಾರಂಗಸೆಂಘ (ನಾ). ಕಿತ್ತಳೆಮುರಗಳ ತೋಪು, ಗುಂಪ್ರ : 
ಸಕಳೋ ದ್ಯಾನಂಗಳೊಳ್‌ ಸಂತತ ರಸಫಳವ್ರಾತದಿಂ ಸೇವ್ಯಮಲ್ಲಿ ಕರಂ 
ಖರ್ಜೂರನೃ ೦ದಂ ಜಾ ಬೀ ಜಪೂರ ಪ್ರಕರಂ ನಾರಂಗಸಂಘಂ (ಪುಸ್ಪ ಫು. 

[ನಾರಂಗ-- ಸಂಘ] 

ನಾರಂಗಿ (ಗು). ೧. ನಾರಂಗೆ ೧: ಆ ನೀಲಸಲಿಲದಲಿ ಕೊರೆದು 
ಇರಂಗಿಪಥ ದಿನಕರನು. ನಡೆಯಿಸುವ ದಿನದಿನದ ಅವನ ರಥ 
(ವ್ಯಾವಾಸೃ- ೪೭-೧೧). (ನಾ). ೨, ನಾರಂಗ ೨: ನಾರಂಗಿಯ 
ಸಸಿಗೆ ನೀರು ತಂದೆಆಕಿದಿಹರೆ ವಿನಾಜುದಮೃ ತವನೀ ನಂತೆ ಹಿರಿಯರ 
ಕಣರುಣ್ಳವೆಂದ (ಸರ್ವಜ್ಞ. ೭೯೮), [4- ಪಾರೆ. ಹಿಂ. ಮರಾ. ನಾರಂಗೀ] 

ನಾರಂದ (ನಾ). ನಾರದ ೧: ನಾರಂದ ಥಟ್ಟಸುತೆದ್ದು ಕೊಡು 
ವಸಿಸ್ಮ೦ಗೆ ಭಾಸೆಯನು ಕೌಶಿಕ ಎಂದನು (ಹಚಕಾ. ೨-೨೪); 
ಪಳುಕಿನ ಕಲು ವೆಂದೆನೆ ಧರೆಗಿಳಿತಂದಂ ಪವನಮಾರ್ಗದಿಂ ನಾರಂದಂ 
(ಪುಣ್ಯುಸ್ರ್ರ- ೫-೬೧) ; ಸಂದಣಿಸಿದ್ದ ಸಭೆ ಸುಮ್ಮನಾಗಲು ನಾರಂದ ನುಡಿ 
ದನು ಕೌಶಿಕಗೆ (ಹರಿಸಾಂ, ೧-೨೬). [8 ಇದು 'ಛಂದಸ್ಸಿಗಾಗಿ 
ಮಾಡಿಕೊಂಡ ರೂಪ.] [ಸಾರದ] | 


ಬಿಲ್ವಕಾಯಿ 


೯-೧೫). 


ನಾರಂಬೇಳಿ 


ನಾರಂಬೇಳೆ "ನಾಜುಂಬೇಳೆ' ನೋ. 

ನಾರಕ (ಗು). ೧. ನರಕಕ್ಕೆ ಸಂಬಂಧಿಸಿದ; ನರಕದ : "ನಾರಕ 
ದುಃಖ? ಸರಾ. (ನಾ). ೨. ಭೂಮಿಯಲ್ಲಿ ಪಾಪ ಮಾಡಿ 
ದವರು ಸತ್ತ ಮೇಲೆ ಪಡೆಯುವರೆಂದು ಹೇಳಲಾದ ಒಂದು 
ಲೋಕ ; ನರಕಲೋಕ : “ನಾರಕಃ, ನರಕಃ, ನಿರಯಃ, ಡುರ್ಗತಿಃ 
ಸಾಮಾನ್ಯವಾಗಿ ನರಕದ ಹೆಸರುಗಳು (ಸಿದ್ಧಾಂತಿ, ೭೪); ವಿಚಾರಿಸದೆ 
ನುಡಿದವರಿಗಿನ್ಮುಡಿ ನಾರಕದ ಫಲ ತಪ್ಪದು (ಕುವ್ಯಾಉ. ೪-೯೧). ೩. 
ನರಕಲೋಕದಲ್ಲಿರುವವನು ; ನರಕಲೋಕವಾಸಿ : “ನಾರಕಾಃ, 
ಪ್ರೇತಾಃ, ಯಾತ್ಯ್ಕಾಃ, ಅತಿವಾಹಿಕಾ ಈ ೪ ನಾರಕರ್‌ 
(ಹಲಾಯು. ೧೦೩-೩); ಎರಡನೆಯ ನರಕಡೊಳ್‌ ಮೂಟುಸಾಗರೋಪ 
ಮಾಯು ಸೃಮನೊಡೆಯ ನಾರಕನಾಗಿ ಪುಟ್ಟ ಸತ್ತು 
೧೭೮-೨೭) ; ಸೀಳ್ಸೀಳೆನುತ್ತೆ ನೂರಕರೈ ತಂದು 8% ಸೀಳ್ವರ್ತಗುಳ್ಳು 
ನವನಾರಕರಂ (ಸುಕುಮಾ, ವಿಶೇಷದಿಂ ನರಕಗತಿಯೊಳ್‌ 
ಪ್ರಥಮಪೃ ಥ್ವಿಯ ನಾರಕರ್‌ ಮಿಥ್ಯಾದೃಷ್ಟ್ರಿ ಗಳ್‌ (ತತ್ತ್ವ್ವಪ್ರ. ೨೧) ॥ 
ನಾರಕನಪ್ಪು ಡೊಂದೆಡೆಯೊಳೊಂದೆಡೆಯೊಳ್‌ ಕೃತಪುಣ್ಯಬಂಧದಿಂ 
ಚಾರುಗುಣಾಮರಾಧಿಪತಿಯಪ್ಪುದು (ಜೀನಸಂ. ೮೬-೨೪) ; ನಾರಕ 
ಕೊಳಧಿಕನಾರಕರಾರೆನೆ ಮನ್ಮನಮೆ ವಿಷಯ ವೈತರಣಿಯೊಳಿಂತೋರಂತೆ 
ಬೆಂದೊಡಂ ಮತ್ತಾ ರಯದಲ್ಲಿಯೆ ವಿಮೋಹಿಸಿರ್ಪುದಜಿಕಿಂದಂ (ಉಸಾರ. 
೧೬೧). ೪. ಪಾತಕ; ಪಾಪ; ದುಷ್ಕೃತ್ಯ : “ದುರಿತಂ ಪಾಪ 
ಮುಧರ್ಮಸ್ವರೂಪಂ . . . ನಾರಕಂಮಳಂ ದುಷ್ಕರ್ಮಂ? (ವಸ್ತುಕೋ, 
೨೦-೧೨). ೫. [ಜೈನ] ದೇವ, ಮನುಷ್ಯ, ತಿರ್ಯಕ್‌ ಮತ್ತು 
ನಾರಕ ಎಂಬ ನಾಲ್ಕು ವಿಧವಾದ ಜನ್ಮಗಳಲ್ಲಿ ಒಂದು; ನರಕ 
ಗತಿ: ನಾರಕ ತಿರ್ಯಗ್ಗತಿ ಸ ೦ ಸಾರಿಗೆ ಪಾಪೋಪಚಯದೆ. 
(ಅಜಿಪು. ೧೧-೩೮) ; ನಾರಕ ತಿರ್ಯಜ್ನರಬ್ಭಂದಾರಕಮೆನೆ ಗತಿಚತುಷ್ಟ 
ಯಂಗಳೆ ಸಲೆ ಸಂಸಾರದ್ರವ್ಯ ಕ್ಷೇತ್ರಾದ್ಯಾರೋಪಿತಭೇದದಿಂದಮುದು 
ಪಂಚಾತ್ಮೆಂ (ಪುಷ್ಪ ಪು. ೧೩-೫೬). "ಚತುರ್ಗತಿ' ಪರಾ. 

[ಸಂ.] 

ನಾರಕದುಃಖ (ನಾ). ನರಕವಾಸದಲ್ಲಿ ಅನುಭವಿಸುವ ದುಃಖ; 
ನರಕದುಃಖ : ನಾರಕದು1ಖಮಂ ಸೆಜಕಿ ಯೊಳೂ ಡುವೆನೋ ಪಲ 
ಕಾಲವಿನಾತನಂ ಎಂದು `ನಿಶಾಚರಂ ರೋಷಾವೇಶಮಾನಸಂ ಮಾನಸ 
ದೊಳೆ ಬಗೆಯುತ್ತು ೦ (ಚಂದ್ರಪು. ೫-೩೭). [ನಾರಕ-- ದುಃಖ] 

ನಾರಕಸೆಟಲ (ನಾ). [ಜೈನ] ನರಕಗಳಲ್ಲಿಯ ನಲವತ್ತೊಂಬತ್ತು 
ಭಾಗ, ಸ್ಮರ! ಐ ರತ್ಸಪ್ರಭೆಯಲ್ಲಿ ಹದಿಮೂರು, ಶರ್ಕರಾ 
ಪ್ರಭೆಯಲ್ಲಿ ಹನ್ನೊಂದು, ವಾಲುಕಾಪ್ರಭೆಯಲ್ಲಿ ಒಂಬತ್ತು, 
ಪಂಕಪ್ರಭೆಯಲ್ಲಿ ಏಳು, ಧೂಮಪ್ರಭೆಯಲ್ಲಿ ಐದು, ತಮಃ 


ನಡ್ಮಾರಾ. 
| 


೧೧-೪೨) ; 


ಪ್ರಭೆಯಲ್ಲಿ ಮೂರು, ಮಹಾತಮಃಪ್ರಭೆಯಲ್ಲಿ ಒಂದು--ಹೀಗೆ' 


ಒಟ್ಟು ನಲವತ್ತೊಂಬತ್ತು ಪಟಿಲಗಳಿವೆ: ನಿನ್ನುಮಂ ಸ್ತಿಮಿತ 
ಸಾಗರಚರಧರಣೀಂದ್ರ 0 ತೀವ್ರದು1ಖಮನನು ಭವಿಸುವುದನಅಕಿದು 
ಮೋಹದಿಂ ಸಮ್ಮಗ್ಗರ್ಶನಮಂ ಕೆಯ್ಯೊಳಿಸಿದನಾ ನಾರಕಪಟಿಲಂ 
ಗೆಳೊಳ್‌ (ಶಾಂತಿಪು. ೭-೮೪ ವು). [ನಾರಕ+ ಪಟಿಲ್ಕ] 
ನಾರಕಶರೀರ (ನಾ). ನರಕಲೋಕನಾಸಿಯ ಶರೀರ: 
ತಾಮನುಕ್ರಮದಜೊಳ್‌ $k ಪುಟ್ಟು ನಾರಕಶರೀರಾಯು ಸ್ಯ 
ಪ್ರಮಾಣಂಗಳ್‌ (ಶಾಂತಿಪು. ೭-೮೬ ವು). [ನಾರಕ 4 ಶರೀರ] 
ನಾರಕಸ್ಮಳೆ (ನಾ). -ನಾರಕಾವಾಸ : ರಾಜನಾದಾತನಿಗವಶ್ಯವು 
ನಾರಕಸ್ಮಳವನು ನರೀಸ್ಷಿಸಬೇಕು ಸರಡಲಿ ನೇದಸಿದ್ಧ ನಿದು (ತಿಮ್ಮುಸ್ವ. 
[ನಾರಕ 4 ಸ್ಮಳ( -ಸ್ಮೃಲ)] 


ಅವು 


೧-೩೦). 


೪೫೦೬ 


15 


2 


35 


40 


ನಾರಣಬ್ಬೆ 
ನಾರಕಾವಾಸ (ನಾ). ನರಕಲೋಕ : ಬೇಸ! ಲೋಕಮಂ 
ತಗುಳ್ಳು ಸುಟ್ಟಿಟಿಲಿಂಡೆ ಖರಾಂಶು ನಾರಕಾವಾಸದೊಳಾಬ್ವಿವೋ 


ಲಪರವಾರ್ಥಿಯೊಳಾಬ್ಬುದುಂ (ಪಂಸಭಾ, ೩-೮೧). [ನಾರಕ 4 ಆವಾಸ] 
ನಾರಕಿ (ನಾ). ನರಕದಲ್ಲಿರುವವನು; ನರಕಲೋಕವಾಸಿ : 
ಅಂತಕಂ ತಾನಾದೊಡೆ ನಾರಕಿಗಳಂ ಬಾಧಿಸುವುದಲ್ಲದಸುರಸಂಹಾರಕನ 
ಸೇನೆಯಂ ಮಾಡುತಿಹ ನನ್ಮು ಪರನಾರನುಂ ಕೊಲ್ಬ ಡಧಿಕಾರನೆತ್ತ 
ಇದು (ಚೈಮಿಭಾ. ೨೭-೩೩) ; ರಾಯನತ್ತಣಿಂ ಬಳಸಿ ವರ್ಷ ಗಾಳಿಯ 
ಸೋಂಕಿಂ ನಾರೆಕಿಗಳೆನಿಸುಂ ಚೇತರಿಸಿ ತಣ್ಣುಗೊಂಡು ಕಟ್ಟು ಬ್ಬರದ 
ಬೇನೆಯಂ. ಸೈರಿ ಪಂತಿರಾಗೆ (ರಾಮಾಸ್ಟ, ೧೦೨-೨೨೯) ; ಮುಂದಿನ 
ಸಾಂಕರ್ಯನಸ್ಥಿತಿಗೂ ಧರ್ಮಗ್ಗಾ ನಿಗೂ ಕಾರಣನಾಗುವುದಲ್ಲದೆ ಹಿಂದಿನ 
ಹಿತೃಗಳೂ ನಾರಕಿಗಳಾಗುತ್ತಾರೆ (ಭಾರದ, ೧೧೨). [ಸಂ. ನಾರಕಿನ್‌] 
ನಾರಗಸೆ (ನಾ). (ಕಾಗದ ಮೊದಲಾದುವನ್ನು ತಯಾರಿಸಲು 
ಉಪಯುಕ್ತವಾದ ಕಚ್ಚಾವಸ್ತುವನ್ನು. ಕೊಡುವ) ಅಗಸೆ 
ಜಾತಿಗೆ ಸೇರಿದ ಒಂದು ಬಗೆಯ ಮರ : ಕಾಗದವನ್ನು ತಯಾರಿಸಲು 
ಉಪಯೋಗಿಸುವ 'ಕಚ್ಚಾ ವಸ್ತುಗಳಲ್ಲಿ ಮುಖ್ಯವಾದುವುಗಳಾವು 
ವೆಂದರೆ, ನಾರಗಸೆ (11701), ಸಣಬು . .:. ಒಣಹುಲ್ಲು ಮುಂಂತಾ 
ದುವು (ಮುದ್ರಕ. ೭೭). ಇವರ ಉಡುಪು ನಾರಗಸೆ ಮತ್ತು ರೇಸ್ಮೆಯ 
ಬಟ್ಟಿ ಯಿಂದ ಮಾಡಿದ್ದು (ಪ್ರನಾಇ. 11, ೧೨೭). 
[ನಾಕ್ಕು( ಎ ನಾರ್‌) + ಅಗಸ್ಥೆ] 
ನಾರಚೆ, ನಾರಸ(ನಾ). ೧. ಬಾಣ; ಶರೆ: ನಡುತಂ ಮೊಗಮಂ ಪೇಚಕ 
ದೆಡೆಯಿಂದೊಂದೊಂದೇ ನಾರಂ ನುಸುಳೆ ಪಡಲ್ಲೆಡೆದುದಿಭನೂಲೆ 
(ಜಗವಿ. ೧೨-೨೦) ; ವಿನರಂಗಳಿಂದಮೊಗೆವ ಗುರುವ ಪೊಗೆ ನಾರಜ 
[ಚಿಕೆ ಮೇಲೆ ಮುಸುಅರದ ಭೃಂಗೀನಿವಹದ ಗಲಗಲ ಗೆಣೆಯೆನೆ 
ಗವಾಕ್ಟುಮಂಗಜನ ದೊಣೆಗೆ ತೊಣೆಯೆನಿಸಿರ್ಕುಂ (ನರ್ಧಪು. ೧-೬೨); 
ಆರು ನಿನ್ನನೊಲೆಳೆಯ ಹರಿಣನ ನಾರಚದಲೆಚ್ಚ ವರು ೬. (ತೊರರಾ. 
೬-೫೧-೭). ನಾರೆಸ: ೧, ""ಪ್ರಕ್ಷೇ ಡನ, ನಾರಾಚಃ--೨ ನಾರೆಸದ 
ಹೆಸರುಗಳು, ನಿಡ್ನುಗೋಲು, ನಿಡುಸರಳು”” (ಸಿದ್ಧಾಂತಿ. ೨೬೪). 
೨. ಒಂದು ಬಗೆಯ ಚೂಪಾದ ಆಯುಧ : ನೀಲಗಪ್ಪ ಡದುಡಿಗೆ 
ಇಳಿಯ ಸೀಲೆ ಕೊಂಕಿಯ ನಾರಸಂ ಸೆಳೆಗೋ ಲು ಒಂದಟ್ಟಿಯೆ ಕರಹು 
ನಾಯಿಗಳ ಬಾಯ್ಯಟ್ಟು ಓಳಿಯಿಂಂದಿವು ಮೆಆಕಿ ಯೆ (ಬಸಪ. ೩೧-೪); 
ನೋದುವ ಬಡಿಕೋಲುಖಿಟ ವ ನಾರಸನಿಂವ ಸಂಪಾದಿಸಿ ಬೇಂಟೆಯ 
ಭರದಿಂ ವ್ಯಾಧಂ ಕಾನನಮನೆಯ್ಸಿ ಪೊಕ್ಕಂ ಭರದಿಂ 
೬-೨೧೦). [ಸಂ. ನಾರಾಚ] 
ನಾರಜ (ನಾ).ಮ ನುಷ್ಯ(ಪದಾತಿ)ಸಮೂಹದಿಂದ ಉಂಟಾದುದು: 
ಅನಿಥೇಯಧ್ವಜಿನೀನಿಶಾಟಿನಿನಹಂ ನಾಗಾಳಿಯಂಂ ಗಾಳಿಯ ಜವದಿಂ 
ಗೆಲ್ಫಿನಮಾರ್ದು ನೂಂಕೆ ನೆಗೆಯಲ್‌ ಸೇನಾರಜಂ ನಾರಜಂ . . . 
ಸಂಹರಿಸಿದಂ ಕಂಜೋದರಂ ಜೋದರಂ (ಜಗವಿ. ೧೨-೧೯). ([ಸಂ.] 
ನಾರಡೆ (ನಾ). ಒಂದು ಬಗೆಯ ಸುಂಕ: ಈ ಗ್ರಾನುದ 
ಚತುಸ್ಸೀಮೆಗೆ ಸಲುವ ನೆಂಜೆ ಪುಂಜೆ ವಾನ್‌ಪಯಿರು .'. . ನಾರಡೆ 
ಬಳುಕುನೀರು ಊರ ಸಂತೆ ಮೊದಲಾದ' ಹಲ ಉಪಾಧಿಗಳು ಸಹ 
11) 


(ನನ್ನಚಾ 


(ಸೌಇಇ. IX—ii, ೭೪-೭೬; 1472). 
ನಾರಣ "ನಾರಯಣ' ನೋ. 
ನಾರಣಬ್ಬೆ (ನಾ). ಒಬ್ಬಾಕೆಯ ಹೆಸರು : . ನಾಗಿಯಬ್ಬೆಗಳಬ್ಬೆ 

ನಾರಣಬ್ಬೆಯ ಕಟ್ಟಿ ಸಿದ ನೈರುತಿಭಾಗದ ಮಂಬ್ತ ದ ಕೆರೆಯ ಎರಡು ಕಡೆ 

ಗೋಡಿನ ನಿಪ್ಪರಿಯೆ ಮೇರೆಯಾಗಿ (ಎಕ. 2011, $೦5. ೩೯-೩೩ ; 920) 

[ನಾರಣ( ಎ ನಾರಯಣ) + ಅಬ್ಬೆ] 


ನಾರಣಾಗಾಲ 


ನಾರಣಾಗಲ (ನಾ). ಒಂದು ಊರಿನ ಹೆಸರು 
ಗಾವುಣ್ಣನುಂ ಪೇಯದ. ಕುಜುವತ್ತಿ 
ಮಾರಯ್ಯ ಂಗೆ ದಾನಸುಗೊಟ್ಟಿ ರುತ್ತ ರಾಯಣದ ಸಂಕ್ರಾನ್ತಿ ಆದಿತ್ಯವಾರ 
ಮಾಗೆ ನಾರಣಾಗಾಲ ಬಿಟಿಂ (ಮೈಆರಿ- ೧೯೩೫, ೧೭-೧೫; 1010); ೪9 
ಇದನ್ನು "ನಾರಾಯಣಮಂಗಲ' ಎನ್ನುವ ಶಬ್ದದಿಂದ ನಿಷ್ಟನ್ನ 
ಮಾಡುವ ಸಾಧ್ಯತೆಯಿದೆ. “ಗಾಲ' ಎಂದು ಕೊನೆಗಾಣುವ 
ಊರಿನ ಹೆಸರಿನ ಭಾಗ "ಮಂಗಲ' ಎನ್ನುವ ಶಬ್ದದಿಂದ 
ವ್ಯತ್ಸತ್ರಿಯಾಗಿರಬಹುದು. [7] 
ನಾರದ (ನಾ). ೧. ಒಬ್ಬ ದೇವರ್ಷಿಯ ಹೆಸರು; ಐ ಬ್ರಹ್ಮನ 
ಮಾನಸಪುತ್ರರಲೊಬ್ಬನಾದ ಈತ ಕಲಹಪ್ರಿಯನೆಂದು ಪ್ರಸಿದ್ಧ; 
ವೀಣಾವಾದನದಲ್ಲಿ ಪಾರಂಗತ: ಕಮಳಸಂಭವನಂದನನೆಂದು 
ನೋಟಿಕರ್‌ ತಳನೆಳಗಾಗೆ ಸಾರೆವರೆ ನೀರದಮಾರ್ಗದಿನಂದು ನಾರದಂ 
(ಸಂಸಭಾ. ೬-೬); ಅವ ಕಾಳಗಡೊಳಂ ಕಣ್ಣಾರದಂ ನಾರದಂ 
(ಹೆಂರಾಮಾ. ೩-೧೮) ; ಇಳಿವ ಜಡೆ ಬಳೆನ ವೀಣಾಕಳಸ್ವನಂ . . 
ಮುಖಮಂಡಳಚಂದ್ರಿಕೆಯೊಸ್ಟೆ ನಾರದಂ ನಡೆತಂದಂ(ಗಿಂಕ. ೪-೩೮); 
ನಾರದನಂತೆ ಕಂಡವರ ಕೊಂಡೆಯ ಮಾತನಾಡಲಿಲ್ಲ (ಪುರಂದ. ೧-೪೧- 
೧೨) ; ನಿಜರಮಣನರಿ ನಾರದಮಂನಿಗೆ ಕೊಟ್ಟಿ ಬಳಿಕೊಡೆಯರುಂಟ ನಿನಗೆ 
(ಜೈಮಿಭಾ. ೭-೨೬). ೨. ಮೋಡ; ಮೇಘ. ೩. ಹದಿನೆಂಟು 
ಮಹಾಪುರಾಣಗಳಲ್ಲಿ ಒಂದು : ಸರನುಶೈವ ಸ್ಕಂದ ಲೈಂಗ್ಯಾನಿರಳ 
ನಾರದ ಮತ್ಸ್ಯ ಕೂರ್ಮ ಸ್ಫುರಿತ ವಾಮನ ಗಾರುಡ ಬ್ರಹ್ಮಾಂಡ 
ನಾರಾಹನಿರತ ಮಾರ್ಕಂಡೇಯ ವೈಸ್ಥವ ವರಭವಿಷ್ಯದ್ಭಾಗವತ 
ವಿಸ್ತರಣ ಪದ್ಮಾಗ್ನೇಯ ಬ್ರಾಹ್ಮ ಬ್ರಹ್ಮಕೈ[ ವೈ] ವರ್ತ ಸಾಂಗದಿಂದ 
ಸ್ಟಾ ದಶಪುರಾಣಂಗಳೊಳಿಸೆವ ಭಸಿತಸೇವಾಸಂಗವಾಯಿತ್ತು. (ಬಸತ. 
೪೩-೭೬). ೪. ಶಿವಗಣಗಳಲ್ಲಿ ಒಬ್ಬ; ಪ್ರಮಥರಲ್ಲಿ ಒಬ್ಬ: 
ನಾರದನೆಂಬ ಗಣೇಶ್ವರನಿಂತೆಂದ (ಎಇ. ೪, ೨೪೬-೨೨; ಸು. 1200). 
೫. [ಕೈನ] ಒಂಬತ್ತು ಜನ ನಾರದರ ಗುಂಪು : "ನವನಾರದ' 
ಪರಾ. [ಸಂ.] 
ನಾರದಪುರಾಣ (ನಾ). ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು; 
p ನಾರದನಿಗೆ ಸನಕ ಸನಂದನಾದಿಗಳು ಮಾಡಿದ ಉಪದೇಶ 
ರೂಪವಾದ ಒಂದು ಪುರಾಣ. ಇದರಲ್ಲಿ ೨೫೦೦೦ ಗ್ರಂಥಗಳಿವೆ. 
ಇಲ್ಲಿ ಸೃಷ್ಟಿಯ ವರ್ಣನೆ, ನಾನಾಧರ್ಮಗಳ ವಿವರಣೆ, 
ಮೋಕ್ಷಸಾಧನೆ, ವೇದಾಂಗ, ಶುಕೋತ್ಸತ್ತಿ, ಪ್ರತಿತಿಂಗಳೂ 
ಮಾಡಬೇಕಾದ ವ್ರತಗಳು ಮೊದಲಾದ ವಿಷಯಗಳಿವೆ : 
ಬೃಹರ್ತಕಲ್ಪ --ನಾರದಪುರಾಣ, ವಾರಾಹಕಲ್ಪ, -- ಮಾರ್ಕಂಡೇಯ 
ಪುರಾಣ: (ಭಾರದ. ೧೪೭). "ಅಷ್ಟ್ರಾ ದಶಪುರಾಣ' ಪರಾ. 
[ನಾರದ 4 ಪುರಾಣ] 
ನಾರದನೀಣೆ (ನಾ). ಒಂದು ಬಗೆಯ ವೀಣೆ: ಬಳಿಕ ವಿಸಂಚಿಕೆ 
. ನಾರದವೀಣೆ . .'. ಕಾಲಕೀಯೆಂಬ ಮೂನತ್ತು ಮೂಲು 
ತಂತ್ರ್ರೀವಾದ್ಯಂಗಳಲ್ಲಿ (ವಿನೇಕ, ೨೫೩). [ನಾರದ -- ವೀಣೆ] 
ನಾರಡಸಂಹಿತೆ (ನಾ). ಎ ನಾರದಸ್ಕ್ರೃತಿ : ರಾಜನು ಜೀಶನನ್ನು 
ರಕ್ಷಿಸುವುದಕ್ಕೆ ಪ್ರಜೆಗಳು ಹಿಂದಿರುಗಿ ಕೊಡುವ ಪ್ರತಿಫಲನೇ ತೆಂಗೆ 
ಗಳೆಂದು (ಸಂ. pM ಗೌತಮುಸಂಹಿತೆ, ನಾರದಸಂಹಿತೆ ಮುಂತಾದ 
ಸ್ಮೃತಿಗಳು ಭಾವಿಸುತ್ತ ನೆ (ಕರ9ಆ. ೩೯೬). [ನಾರದ - ಸಂಹಿತೆ] 
ನಾರದಸ್ಮೃತಿ (ನಾ). ಹದಿನೆಂಟು ಸ್ಮೃತಿಗಳಲ್ಲಿ ಒಂದು; ನಾರದ 
ನಿಂದ ರಚಿತವಾದ ಧರ್ಮಶಾಸ್ತ್ರ: ನಾರದಸ್ಮೃತಿಯು ಕ್ರಿ.ಶ. 
ಶತಮಾನಗಳಿಗೆ ಹಿಂದಿನದೆಂದೂ . . . ಯಾಜ್ಞ $ನಲ್ಕ 


ಎಜಿಕಿಯೆಂಂಗ 
ಬೇಡಗಾವುಣ್ಣನುಂ . . . 


೪೫ 
2 


೪೫೦೭ 


0 


5 


25 


30 


35 


40 


45 


ನಾರಸಿಂಹ 


ಸ್ಮೃತಿಯು, ವಿಷ್ಣುಸ್ಮೃತಿಗಿಂತ ಹಿಂದಿನದಲ್ಲ ಎಂದು ಮುಂತಾಗಿ 
ಪಂಡಿತರು ಅಭಿಪ್ರಾಯಪಡುತ್ತಾರೆ (ಭಾರದ. ೫೦); ಸಾರದೆಸ್ಕೃ ತಿಯ 


ಪ್ರಕಾರ ಬ್ರ ಬ್ರಹ್ಮನೇ ಲಿಪಿಯ ಸೃಷ್ಟಿ ಶ್ಚ ಕರ್ತ: (ಕಠಿಇಆ, ೧೬ ಅಡಿ). 
[ನಾರದ ಸ ತಿ] 
ನಾರದೀಯ ಪುರಾಣ (ನಾ). ಎ ನಾರದಪುರಾಣ: ಬ್ರಹ್ಮಪುರಾಣ 
ಪದ್ಮಪುರಾಣ ವೈಸ್ಥ ನಪುರಾಣ ಶೈ ನಪುರಾಣ ಭಾಗವತಪುರಾಣ 
ನಾರದೀಯ ಪುರಾಣ ಮಾರ್ಕಂಡೇಯಪುರಾಣ ಆಗ್ನೇಯ ಪುರಾಣ 
ಭನಿಸ್ಯುತ್ಪುರಾಣ ಬ್ರಹ್ಮವೈ ನರ್ತಪುರಾಣ ಲೈ ಂಗಪುರಾಣ. ವಾರಾಹ 


ಪುರಾಣ ಸೈಂದಪುರಾಣ ವಾಮನಪುರಾಣ ಕೂರ್ಮಪುರಾಣ ನುತ್ಸ | 
ಪುರಾಣ ಗಾರುಡಪುರಾಣ ಬ್ರಹ್ಮಾಂಡಪುರಾಣನೆಂಬನೇ , . . ಹದಿ 
ನೆಂಟು ಮೂಲಪುರಾಣಂಗಳು (ವಿನೇಕ. ೮). [ಸಂ.] 
ನಾರಯಣ, ನರಯಣ, ನರೇಯಣ, ನಾರಣ, ನಾರ್ಣ (ನಾ). 
೧. ನಾರಾಯಣ: ವಿಷ್ಣು : ದ್ವಿಜಗುರು ದೇನತಾಜ್ಟೂಜನ 
ಪರೋ ನಾರಯಣಚರಣನೂದ್ಯ ತ ಶ್ರೀಮುದ್ವಿಷ್ಟು ಗೋಪ ಮಹಾಧಿರಾಜ 
(ನಿಕ. 1, ೧೯; ಸು. 466); ಕಾವುದಾನತ ಜನವ ಗದುಗಿನ ವೀರ 
ನಾರಯಣ (ಕುವ್ಯಾಆ: ೧-೧); ನಿಜಪುರವ ಹೊಕ್ಕನು ವೀರನಾರೆಯಣ 
(ಕುವ್ಯಾಗ. ೧೩-೧೫). ನರಯೆಣ : ೧. ವಿಗೆ ಕಳವಳಿಸಿ ಪದುಳಿಸಿ 
ಕೊಳುತ; ಭೂಪತಿತಿಲಕ ಚಿಂತಿಸಿ ಸೆನೆವುತಿದ್ದನು ವೀರನರಯಣನ 
(ಕುವ್ಯಾಸ. ೧-೯೪) ; ಭಯಂದಿ ಕುಂತೀಸೂನುಗಳು ಮಲಕಿಗೊಳುತ 
ಲಿರ್ದುದು ವೀರನರಯಣನ (ಕುವ್ಯಾಗ. ೫-೫೭), ೨ ವಿಷ್ಣುವಿನ 
ಪ್ರತಿಮೆ,--ವಿಗ್ರಹ : ಎನಂಜ್ನಲ್ಲಳೊನ್ನು ದೇಗುಲಕ್ಕೆ ನೆಲನ ಕಟ್ಟ ಸಿ 
ಕೊಟ್ಟಿ ಸದ[ಜ್ಞ]ಲಿಗಂ ಒನ್ನು. ನರಯಣನ ದಾನಗೊಟ್ಟಿ (ಸಾಇಇ. 
ನರೇಯಣ : 'ಆೆ. ಸೃಷ್ಟಿಸಿ ನರೇಯಣ 
ಬೆಮ್ಮಾದಿಗಳಲುತ್ಕೃ ಸ್ಟ ಸತ್ಯಾದಿ ಲೋಕದಲ್ಲಿ (ವೈಕುಂನ. ೨-೩). 
ನಾರಣ : , ೧. “ನಾರಣ (ನಾಣ)--ನಾರಾಯಣ (ನಾಣಿ. 
ನಾರಾಯಣೀ)? (ತದ್ಭಕೋ. ೨೧). ೩. ಒಬ್ಬಾ ಫ್ರಿತನ ಹೆಸರು : ನೇಡ 
ವೇದಾಂಗ[ಮನೋದ]ದೆ. ಸಾಸ್ತ್ರಮನಾದಿಮಧ್ಯಾಂತನುಲಯದೆ 
ನಾರಣಂಗಾದುಡು ಕವಿತೆ ಸಹಜಮೇ  (ಸೌಇಣ. X1-i, ೪೨-೩೫; 
ನಾರ್ಣ: ೩. "ನಾರ್ಣಯ' ಪರಾ. 
[<ಸೆಂ. ನಾರಾಯಣ] 


XI-i, ೩೫-೧೦; 933). 


ಸು. 971). 


ನಾರಲೆ (ನಾ). ಒಂದು ಬಗೆಯ ವನಸ್ಪತಿ: ನರುನಲು, ನಾರಲೆ, 
ನರವೆ, ಮಂನ್ನು, ಮಡಿಕೆ (ನೈಔಗಿ, ೬೪-೧೩೦೧). 17] 
ನಾರವಳ್ಳಿ (ನಾ). ಒಂದು ಬಗೆಯ ಮುರ: ಮರಗಳು: ಹೆಸನ 


. ಅರಿಸಿನಬೂರುಗ, ಚಡಲ್ರೆ, ನಾರನಳ್ಳಿ, ನೀರೆವಳ (ನನ್ಮುನು- ೨೩೬). 
[7] 

ನಾರನೆ (ನಾ). ಒಂದು ಬಗೆಯ ಮುರ: ಸಂಕೀರ್ಣ. . 
ಹಿಪ್ಪಲಿ, ಶಿರಂಟು, ನಾರನೆ, ಕೂಲಿ, ಸೆಕ್ಕಿಲು, 
(ನಮ್ಮನು. ೨೩೪). "ನರವೆ' ಪರಾ. [«-ೆಲು. ನಾರುವ] 

ನಾರಸ "ನಾರಚ' ನೋ. 

ನಾರಸಿಂಗ (ನಾ). ವಿಷ್ಣು ನಿನ ಹತ್ತು ಅವತಾರಗಳಲ್ಲಿ ನಾಲ್ಕನೆ 
ಯದು; ನರಸಿಂಹ : ನೃಕೋದರಂ . . . ದೃ ಢಕಠಿನಹೃ ದಯನಪ್ಪ 
ಹಿರಣ್ಯಾಕ್ಷನುಮಂ ಪೋಲ್ವ ನ ೋಗನ0ತಿ ಚಾ ೧೨-೧೫೨ ವ). 
“ನರಸಿಂಗ? ಪರಾ. [-ಆಸಂ. ನಾರಸಿಂಹ] 

ನಾರಸಿಂಹ (ಗು.) ೧. ನರಸಿಂಹನಿಗೆ ಸಂಬಂಧಿಸಿದ: ಸುಧನ್ವಂ 
ಕಟಾಹದುರಿಯೆಂ ನಾರಸಿಂಹಜಪದಿಂ ಜಯಿಸೆ (ಜೈಮಿಭಾ. ೧೨-೧). 
(ನಾ). ೨. ಎನಾರಸಿಂಗ : ನಾರಸಿಂಹನೆಂಬೊ ದೇವನು ನಂಬಿದಂಥ 


* ಕರೇ 
ತುಳಸಿ 


ನಾರಸಿಂಹಪುರಾಣ 


ನರೆರಿಗೆಲ್ಲ ವರನ ಕೊಡುವನು (ಪುರಂದ. ೪-೭ಸಲ್ಲವಿ). ೩. ಕಾಮಿ 
ಕಾಗನುದ ಮೂರು ಭೇದಗಳಲ್ಲಿ ಒಂದು: ಬಳಿಕ ಉತ್ತರ 
ಭೈರವೋತ್ತರ ನಾರಸಿಂಹನೆಂಬನೇ ಕಾಮಿಕಾಗಮದ ತ್ರಿ ಭೇದಂಗಳು 
(ವಿನೇಕ. ೭೪); ಕಾಮಿಕಾಗಮಕ್ಕೆ ಮೂರು ಉಪಾಗಮಗಳಿನೆ 
ಉತ್ತರ, ಭೈರವೋತ್ತರ ಮತ್ತು ನಾರಸಿಂಹ (ಕರಾಅ. ೧೨೬). [ಸಂ.] 
ನಾರಸಿಂಹಪುರಾಣ(ನಾ). ಹದಿನೆಂಟು ಉಪಪುರಾಣಗಳಲ್ಲಿ ಒಂದು; 
ಐ ಇದರಲ್ಲಿ ವಿಷ್ಣುವಿನ ನರಸಿಂಹಾನತಾರದ ಕಥೆ ವರ್ಣಿತ 
ವಾಗಿದೆ: ಸನತ್ಯು ಮಾರಪುರಾಣ ನಾರಸಿಂಹಪುರಾಣ ನಂದಿಪುರಾಣ 
ಶಿನಧರ್ಮಪುರಾಣ ದೂರ್ವಾಸಪುರಾಣ ನಾರದೀಯಪುರಾಣ ಮಾನವ 
ಪುರಾಣ ಉಶನಃಪುರಾಣ ಬ್ರಹ್ಮಾಂಡಪುರಾಣ ವಾರುಣಪುರಾಣ 
ಕಾಳೀಪುರಾಣ ವಾಸಿಸ್ಮ ಪುರಾಣ ಲೈಂಗಪುರಾಣ  ಸಾಂಬಪುರಾಣ 
ಸೌರಪುರಾಣ ಖಾರಾಶರಪುರಾಣ ಮಾರೀಚಪುರಾಣ ಭಾರ್ಗವಪುರಾಣ 
ನೆಂಬನೇ ಆಯಾ ನಾಮಭೇಯಮುಳ್ಳ ನಲಂ ನಿರೂಪಿತಂಗಳಾದ 
ಹದಿನೆಂಟು ಉಪಪುರಾಣಂಗಳು (ವಿನೇಕ. ೯). 
[ನಾರಸಿಂಹ - ಪುರಾಣ] 
ನಾರಸಿಂಹಾವತಾರ (ನಾ). ವಿಷ್ಣು ವಿನ ದಶಾವತಾರಗಳಲ್ಲಿ 
ನಾಲ್ಕನೆಯದು ; ಐ ಹಿರಣ್ಯ ಕಶಿಪುನೆಂಬ ರಾಕ್ಷಸನನ್ನು ಕೊಲ್ಲು 
ವುದಕ್ಕಾಗಿ ಕಂಬದಿಂದ ಹೊರಗೆ 'ಬಂದನೆಂದು ನಂಬಲಾದ, 
ಅರ್ಧಮನುಷ್ಯ ಮತ್ತು ಅರ್ಧಸಿಂಹದ ರೂಪವುಳ್ಳ ಅವತಾರ : 


ಇಲ್ಲಿ ನಾರಸಿಂಹಾವತಾರವು ' ಪ್ರತ್ಯಕ್ಷನಾಗಿಯೇ ವರ್ಣಿತವಾಗಿದೆ 
(ಭಾರದ. ೧೪೫): "ನರಸಿಂಹಾವತಾರ' ಪರಾ, 
[ನಾರಸಿಂಹ ಅವತಾರ] 


ನಾರಳು "ನಾನಲ್‌' ನೋ. 
ನಾರಾಚ (ನಾ). ೧. ಕಬ್ಬಿಣದಿಂದ ತಯಾರಿಸಿದ (ಉದ್ದೆ ವಾದ 
ಐದು ಗರಿಗಳಿಂದ ಕೂಡಿಕೊಂಡಿರುವ) ಒಂದು ಬಗೆಯ ಬಾಣ: 
ನೇಚಿಗೊಂಡುದು ನಾರಾಚಂ ನೆಜಿಗಾಣಲ್ಕಾರ್ತುದಿಲ್ಲ ಬೀರಕೆ ಬೀಯ 
ಕೈ ವಬೆಡಂಗನೊಳಾರ್‌ ದೊರೆ ನೆಅಕಿ ತೋರ್ಕುಮೆ. ಶತ್ರು ಜನಕ 
ಮರ್ಥಿಜನಕ್ಕಂ (ಗದಾಯು. ೧-೧೮) ; "೧. ಬಾಣ. ೨. ತೂಕ 
ಮಾಡುವ ತ್ರಾಸು” (ಗದಾಸಂ. ೯೪ ಟಸ್ಪಣಿ; ಔ "ನಾರಾಚ' 
ಮತ್ತು' "ನಾರಾಚಿ' ಎಂಬ ಎರಡು ಶಬ್ದಗಳ ಉಚ್ಚಾರ 
ಸಾವೂಪ್ಯದಿಂದ ಶ್ಲೇಷೆಯ ಚಮತ್ಕಾರವು ಹೊರಹೊಮ್ಮು 
ನಂತೆ ಕನಿ ಈ ಶಬ್ದವನ್ನು ಉಪಯೋಗಿಸಿರುವಂತೆ ಕಂಡುಬರು 
ತ್ವದೆ. ೨. ಬಾಣ; ಸರಳು : “ಸರ್ವಾಯಸಃ, ಪ್ರಕ್ಷ್ಯೇಳನಃ, 
ಏಸಣಃ, ನಾರಾಚಃ- ಈ ೪ ನಾರಾಚಂ? (ಹೆಲಾಯು. ೬೭-೩೧೩) ; 
ಅಂತು ಗುರುನಂದನಂ . , , ತೊಳಗುವ ನಾರಾಚದಿನೆಚ್ಚ ನೂ 
ಭೀಮನ ನೊಸಲಂ (ಪಂಸಭಾ. ೧೨-೬೯) ; ನಗಧರನ ನಿಶಿತನಾರಾಚ 
ಗಣಂ ನಡೆ ಪಾಯ ರಿಪುಭಟಾರುಣಜಲಧಾರೆಗಳಂ . , ; ಪೂತಸೆಯ' 
ರಾಂತು ಕುಡಿದರ್‌ ಧುರದೊಳ್‌(ಜಗವಿ. ೭-೮೨) ; ಒಳೆಗುಡಿದ ನಾರಾಚ 
ದೇತ ನಂದದಿ ಹೊಜಬಳಸದೊಳಗೊಳಗೇಗುವಾವಗೆಯ ಶಿಖಿಯಂತೆ... 
ಸತಿಯಳಲು ಸೀಗೆಯೊಳಗಣ ಬಾಳೆಗೆಣೆಯಾದುದು (ಹಚಕಾ. ೧೨-೧೩); 
ಕಡುಮನದ ಹಾಯ ನಾಲ್ಕರಂಗದಿ ಹೊಕ್ಕು ಹಾಯಿದವು ರುಡಿತೆ 
ಯೊಳ್ಳಾರಾಚ (ಕೋಗಯ. ೨೪-೧೧) ; ಕತ್ತ ಲೆಯನಟ್ಟ ಬರ್ಪಿನನ 
ನಾರಾಚದಿಂ ಗಾಯಗೊಂಡಿರ್ಷಿರುಳ್‌ ಕಾರ್ದ ನೆತ್ತರ್‌ ಸೋರ್ವ 
ಸೋನೆ ತುಂತುರ್‌ ಮಳೆಯೊ (ಶ್ರೀರಾಮಾ, ೩೧೯೯); ಈ ನಾಲ್ವರ 
ಪ್ರಾಣಗಳನ್ನೂ ಆಹುತಿಗೊಂಡ ನಾಲ್ಕು ನಾರಾಚಗಳೂ ಒಂದೇ 
ಮಾದರಿಯವು (ಶಾಂತಲಾ. ೨೨೧). ಷಿ. ಒಂದು ಬಗೆಯ ಬಾಣ : 


೪೫೦೮ 


20 


25 


35 


40 


45 


ನಾರಾಟ 


ನಾರಾಚಂ ತಗರ್ತಲೆಯಂ , . . ಕವಲ[೦ಬು ನೆಂ] ಬಂಕದಂಬೆತ್ತ 
[ಲುಂ] ತುಜುಗಿ ನಡುವಿನಂ ಸಾರ್ದು ಸಾರ್ದೆಚ್ಚೆ ಚ್ಚು ಕಾದಿದರತಿರಥ 
ಕೊಂದು ಜಾವಂ (ಸಂಪಭಾ. ೧೩-೩೯); “ತಕ್ಕಡಿಯ ಮುಳ್ಳಿ ನಂತಿ 
ರುವ ಬಾಣ? (ಸಂಸದೀ, ೫೨೪). ೪. ಒಂದು ಬಗೆಯ ಆಯುಧ; 
ಈಟಿ : ಹೊಕ್ಕು ತಿನಿದನು ಸಬಳಜಲಿ ಜಡಿನೆಕ್ಕ ಲನನಳನಿಯ ಲಿ ಹರಿಣ 
ವನಿಕ್ಠಿದರು ನಾರಾಚದಲಿ ಸೈನರಿದು (ಕುವ್ಕಾಅ. ೧೩-೨೬) ; ಬಿಲು 
ತೀರು, . . ಭಲ್ಲ ನಾರಾಚ , , . ಖೇಟಕ ಮುಂತಾದ .ಶತ್ರು ಜಯಾತ್ಮ 
ರಕ್ಲಾದಿ ಸಾಧನನಿಶೇಷಂಗಳಿಂದಲುಂ (ನಿನೇಕ. ೨೮೧); ನಾರಾಚನೆಂದೂ 
ಚೂರಿಯೆಂಂದೂ ಅಂಕುಶವೆಂದೂ ಸ್ಟ್ರಾಸನೆಂದೂ . . . ಈ ಮೂನ 
ತರಡು ಅಯುಧಂಗಳ ಹೆಸರು (ಖಡ್ಕಟೀ. ೨-೩೭). ೫. ಓಲೆ 
ಗರಿಯ ಮೇಲೆ ಬರೆಯಲು ಉಪಯೋಗಿಸುವ ಉಕ್ಕಿನ ಲೇಖನಿ; 
ಕಂಟಿ ; “ಪತ್ರಿ ನಾರಾಚಮೆನೆ ಕಂಠಂ (ನುಂಗಂಾ. ೧೦೬-೧೫). 
೬. [ಜೈ ನ]ಆರು ಬಗೆಯ ಸಂಹನನ ನಾಮುಕರ್ಮುಗಳಲ್ಲಿ ಒಂದು. 
"ನಾರಾಚಸಂಹನನ' ಪರಾ. [ಸಂ.] 

ನಾರಾಚಚೊರ್ಣ (ನಾ). ಒಂದು ಬಗೆಯ ಔಷಧದ್ರವ್ಯ ; 
ನಾರಾಚು [ಚತ ಚೂರ್ಣ;- ತಿಗಡೆ ಗ ೧ ತೂಕ, ಹಿಪ್ಪಲಿ ಗಳತೂಕ , . , 
ಸಕೃಕಿನೆರಸಿ ಜೇನುತುಪ್ಪ ದಿಂ ಸೇನಿಸೆ ನಿರೇಕವಹುದು (ಸಕನೈ. ೩೦೨). 

[Ao] 

ನಾರಾಚಜಾಲ (ನಾ). ಬಾಣಗಳ ಸಮೂಹ,--ಸರಂಪಕೆ : 
ನಾರಾಚಜಾಲದಲರಿಭಟನ ಬಿಗಿದು ಕಡಿದು ಬಿಸುಟಿನು ದ್ರುಪದ 
ತನಯನು (ಕುವ್ಯಾದ್ರೋ. ೧-೫೬). [ನಾರಾಚ -- ಜಾಲ] 

ನಾರಾಚವಿಕ್ರಮ (ನಾ). ಬಾಣಪ್ರಯೋಗದ ಸಾಮರ್ಥ್ಯ, 
ಪರಾಕ್ರಮ : ಚೂರಿಸುವ ನಾರಾಚವಿಕ್ರ ಮದೋರೆಣೆಗೆ ನಾರಾಚಿಸಿತು 
ವಿಸ್ತಾರದಲಿ ವಿಸ್ತರಿಸಿದನು ಜಯಸಮರಸಾಹಸವ (ಕುವ್ಯಾಶ. ೩-೬೨). 

[ನಾರಾಚ- ವಿಕ್ರಮ] 

ನಾರಾಚವೃಷ್ಟಿ (ನಾ): ಇ ನಾರಾಚಸೋನೆ ನಾರಣಚವೃ ಸ್ಟ 

ಮಂಗಳಧಾರಾಸ್ನ ಪನಮನೆ ಪೋಲೆ (ಶಾಂತಿಪು. ೧೦-೧೬೪). 
[ನಾರಾಚ ನೃ ಸಿ] 

ನಾರಾಚಸಂಹನನ (ನಾ). [ಚೈನ] ತೊಂಬತ್ತುಮೂರು ನಾಮ 
ಕರ್ಮಪ್ರಕೃತಿಗಳಲ್ಲಿ ಒಂದು ; ಆರು ಸಂಹನನ ನಾಮಕರ್ಮ 
ಗಳಲ್ಲಿ ಒಂದು ; ಐ ಕೀಲು ಮತ್ತು ಅಸ್ತಿಗಳು ಉತ್ಸ ತ್ರಿಯಾಗು 
ಪುದಕೈ ಕಾರಣವಾದ ನಾನುಪ್ರಕೃತಿ :  ನಾರಾಚನಿದ್ದಮು 
ಮಸ್ಪೆಲ್ಲಟ್ಟುಳ್ಳ ತೃ ತೀಯನಾರಾಚಸಂಹನನನುನುಂ. .. ಮಾಳ್ಕುಂ 


(ತತ್ತ್ವ್ವಪ್ರ. ೨೯೬) ; ನಾರಾಚಸಂಹನನ : ಸಾಧಾರಣ ಕೀಲುಸಹಿತ 
ಆಸ್ಥಿ ಸಂಜರದ ನಿರ್ಮಾಣಕ ಕರ್ಮ (ಜೈನಸ. ೩೭೪). 
[ನಾರಾಚ -- ಸಂಹನನ] 


ನಾರಾಚಸೋನೆ (ನಾ). ಬಾಣದ ಮಳೆ; ಸರಳ ವೃಷ್ಟಿ : 

ಹೂಳಿಹೋಯಿತು ನಳನ ಪಡೆ ನಾರಾಚಸೋನೆಯ ಲಿ (೫ಾ3ರ.೧೯-೧೬). 
[ನಾರಾಚ 4- ಸೋನೆ] 

ನಾರಾಜಿ (ನಾ). ಅಕ್ಕಸಾಲಿಗನ ತಕ್ಕಡಿ, -ಶ್ರಾಸು; ಚಿಂತಾಲು : 

“ನಾರಾಚಿ, ಏಸಣಿಕಾ-೨ ತ್ರಾಸಿನ ಪೆಸರುಗಳುಗ (ಸಿದ್ಧಾಂತಿ. ೨೭೦), 
[ಸಂ., ನಾರಾಚೀ] 

ನಾರಾಟಿ (ನಾ)-[ಸಂಗೀತ] ಒಂದು ಧ್ವನಿವಿಶೇಷ; ಗ ಮಾಧುರ್ಯ 

ವಿಲ್ಲದ ಹಾಗು ಬಹುಮಟ್ಟಿಗೆ ತಾಲಸಂಸ್ಪರ್ಶಯುಕ್ತ ನಾದ 

ಧ್ವನಿ : ಸೊಗಯಿಸುವ ಸಪ್ತ ಸ್ವರಂಗಳೊಗೆದವಿಪ್ಪತ್ತೆರಡು ಶ್ರುತಿಗಳು 

ನೆಗಳುತಿರೆ ನಾರಾಟ ಕಾವುಳನೆಂಬ ಧ್ವನಿಗೂಡಿ (ಬಸಪು. ೧೯-೧೦) ; 


ನಾರಾಯಣ 


ಮತ್ತ ಮಾರಾಗಂಗಳಂ ಪಾಡುವಲ್ಲಿ . . . ಕಾವುಳ ಬಬ್ಬೋಳ ನಾರಾಟ 
ಮಿಶ್ರವೆಂಬ ಚತುರ್ನಿಧ ಸುಸ್ವರಗಳಿಂದುರುಳಿಸಿ . . . ಕರ್ಣರಸಾಯನ 
ಮಾಗಿ ಪಾಡಿ (ವಿನೇಕ. ೨೫೨). [ಸೆಂ] 
ನಾರಾಯಣ (ನಾ). ೧. ಜಗತ್ತಿನ ಮೂಲಪುರುಷ ; ಪರಬ್ರಹ್ಮ. 
೨. ಹಿಂದೂಗಳ ಧರ್ಮಗ್ರಂಥಗಳಲ್ಲಿ ವಿವರಣೆಯಾಗಿರುವ 
ಬ್ರಹ್ಮ , ವಿಷ್ಣು ಮತ್ತು ಮಹೇಶ್ವರರೆಂಬ ತ್ರಿಮೂರ್ತಿಗಳಲ್ಲಿ 
ಎರಡನೆಯವನು ; ಜಗತ್ತಿನ ಸ್ಥಿತಿಯ ಅಧಿಪತಿ; ವಿಷ್ಣು: ಕ್ಟಾರ 
ಕ್ಪೀರಾಂಬುಧಿಗಂ , * ಮಂರಚಿನ್ನಾ. ರಾಯಂಣರ್ಗಂ ಸಿರಿಗಂ ಶ್ರೀರಾಮೆ 
ಗನುತನುಗಂ ಭನಾರಿಗನ್ನುಕ್ಕಂ (ವ್ಯಾನ ನ. ೯೦೬); ನಾರಾಯಣ 
ವೃ ದ್ಯ ಬ್ರಾ ಹ್ಮಣನಇಗಿ ಬಂದು ಬಲಿಯ ಭೂನಿಂಯ ಬೇ ಡಿದ (ಬಸವ. 
೬೨೩) ; ನಾರಾಯಣ ಎಂದರೆ. . . ಮಾನವ ಸಮಾಜರೂಪೀ ಭಗವಂತ. 
ನೆಂದು ಅರ್ಥ (ಭಾರದ. ೩೬೪). ೩.ವಿಷು ವಿನ ಪೂರ್ಣಾವತಾರವೆನಿಸಿ 
ರುವ ಕೃಷ್ಣ; ವಾಸುದೇವ: “ವಿಷ್‌, ಕೃಷ್ಣಃ. -ನಾರಾಯಣಃ, 
ಜಗನ್ನಾಥ, ವನಮಾಲೀ, ಗದಾಧರಃ- ಈ ೪೫ ನಾರಾಯಣನ 
ಪೆಸರ್‌?' (ಹಲಾಯು. ೫-೨೫) ; ಅಂತು ದಕ್ಷಿಣಾಕ್ಸಿಸ್ಟ ದನ 
ದೊಳಂ ಸೂಚಿಸುವ ಶುಭಸೂಚನೆಯೊಳಂ , ನಾರಾಯಣನುದಾತ್ತ 
ನಾರಾಯಣನ ಬರವನಲ ದು (ಸೆಂಪಭಾ. ೪-೩೩ ನ); ನಾರಾಯಣಂ 
ಚಾಳುಕೃನಾರಾಯಣನ ಶೂರಕೃತ್ಯಂಗಳಂ ಪೊಗಬುತ್ತಿ ರ್ಸಿನಂ 
(ಗದಾಯು, ೧೦-೧೧ ವ) ; ಕಪಟನಾಟಕಸೂತ್ರ ಧಾರ ನಾರಾಯಣ ಪ್ರೇರಿತ 
ಮುನಸ್ಯನಾಗಿ ವಸುದೇವನಿಂತೆಂದಂ (ಜಗವಿ, ೩-೨೨ ವು; ನಾರಾಯಣನ 
ನುಡಿಯಿಂದ ಮುನ್ನ ಜಲಾಯತಾಸ್ತ್ರ ವ್ರನರ್ಜುನನು ಗಾಂಡಿವದ 
ಲುಗುಳಿಸಿದ (ಕುವ್ಯಾಡ್ರೋ. ೧೯೨೪೬) ; ನಾರಾಯಣ ನಿನ್ನ ನಾಮದ 
ಸ್ಮರಣೆಯ ಸಾರಾಮೃ ತವೆನ್ನ ಬಾಯಿಗೆ ಬರಲಿ (ಪುರಂದ. ೨-೧೪೮ 
ಸಲ್ಲವಿ,. ೪. ಒಬ್ಬ ಖುಷಿಯ ಹೆಸರು: ಆಯಂತಿಯಿಂದಂ 
ನರ ನಾರಾಯಣರೆಸೆ ಸೆಗಟಕ್ಸಿ ವರಿಗ ನಾವಿರ್ವರುಂ (ಪಂಸಭಾ. ೪-೪೫). 
“ಫರನಾರಾಯಣಾಶ್ರಮ?ಸ ರಾ: ಜಿ. ಒಬ್ಬಾತನ ಹೆಸರು : ವಸದಿ 
ಯಾನ್ಯೈಯ್ಲೊನ್ನಾರಾಯಣ ಪೆರುನ್ತ ಚ್ಚ ನ್‌ (ಮೈಆರಿ ೧೯೩೨, ಗು 


ಸು. 825), ೬, ಎ ನಾರಾಯಣೋಪನಿನೆತ್ತು 1 ಬಳಿಕ ಶಿ 

ರುದ್ರ ಬೃಹದಾರಣ್ಯಕ . . . ನಾರಾಯಣ ಹಂಸ... ಮುಕತ 
ವೆಂಬ ಮೊದಲಾದುವೆ ಶತೋಪನಿಷತ್ತುಗಳು' (ವಿವೇಕ, ೪). 
ತ = ನಾರಾಯಣಾಸ್ತ್ರ : ಕೈನೀಡಿದನು » ೬ ೬ ಹೊಂಗಳಿಕಯ 
ನಾರಾಯಣಮಹಾಶರಕೆ (ಕುವ್ಯಾಡ್ರೋ. ೧೯-೧೪). ಆ. [ಜೈನ] 


ಒಂಬತ್ತು ಜನ ನಾಸುಜೀವರಲ್ಲಿ ಒಬ್ಬ: ನಾರಾಯಣನಂ ಮಣಿಮಯ 
ನೀರಾಜನ ದೀ ಪಮಾಲೆ ಬಳಸಿದುವಾಗಳ್‌ (ಸಂರಾಮಾ- ೧೪-೭೩); ನಾರಾ 
ಯಣರೆ ಸಂಪತ್ತಿ ಮೊದಲಾದುವು ಚಕ್ರ ವರ್ತಿಗಳ ಅರ್ಧದಷ್ಟು. ಆದು 
ದರಿಂದ ನಾರಾ ಇಯಂಣರನ್ನು ಅರ್ಧಚಕ್ರಿ; 'ಸೇಳಿಂದೂ ಹೇಳುವರು. ಇವರು 
ಒಂಬಯ್ವರು (ಚೈನಧ. ೧೨೮). “ನಡೆನಾರಾಯಣ' ಪರಾ. [ಸಂ.] 
ನಾರಾಯಣಕವಚ (ನಾ). ಒಂದು ರಕ್ಷಾಮಂತ್ರ: ಪ್ರಣನ 
ರೂಪನೆ ಹೇಳು ನಾರಾಯಣಕನಚನೆಂದೇನು (ಸಿಭಾಗ. ೬-೮-೧); 
ವನು ಇವನಿಗೆ ನಾರಾ! 'ಯಣಕನಚನವನ್ನು ಅನುಗ್ರಹಿಸಿ ಕೊಟ್ಟು ಗುರು 
ವಾದನಲ್ಲ! , (ನಡೆದಾ. 11, ೧೪೦೪). ne. 
ನಾರಾಯಣಗೌಲ "ನಾರಾಯಣಗೌಳ' ನೋ. 
ನಾರಾಯಣಗೌಳ, ನಾರಾಯಣಗೌಲ (ನಾ). [ಸಂಗೀತ] ಒಂದು 
ರಾಗದ ಹೆಸರು: ನಾರಾಯಣಗೌಳ ೨೮ನೇ ಹರಿಕಾಂಭೋಜಿಯಲ್ಲಿ ಜನ್ಯ 
(ಸಂಗೀಚೆಂ. ವೆಂಕೋಬರಾಯರು . , . ನಾರಾಯಣಗೌಳ 
ರಾಗವನ್ನು ಹಾಡುವಂತೆ ಸನ್ನೆ ಮಾಡಿದರು (ಸಂಗೀತ. ೧೩). 


೧೫೯) ; 


೪೫೦೯ 


5 


5 


ನಾರಾಯಣಿ 


ನಾರಾಯಣಗೌಲ ; ನಾರಾಯಣಗೌ ಲವು (೫೨) ಸಂಪೂರ್ಣನೆಂದು 
ಪ್ರಸಿದ್ಧವಾಗಿದೆ ; (ಇದು) ಕೇದಾರಗೌಲ ಮೇಳದಲ್ಲಿ ಹುಟ್ಟದೆ; 
ಸಾಯಂಕಾಲದಲ್ಲಿ ಹಾಡುವಂತಹದು (ಚತುಪ್ರೆ, 
[ನಾರಾಯಣ 4 ಗೌಳ] 
ನಾರಾಯಣತೈಲ (ನಾ). ಸಂಧಿವಾತ ಮೊದಲಾದ ರೋಗ 
ಗಳನ್ನು ಪರಿಹರಿಸುವ ಮೂಲಿಕೆಗಳಿಂದಾದ ತೈಲ : ನಾರಾಯಣ 
ಕೈಲ--ಎಳ್ಳೆಣ್ಣೆ ಸೇರು ೧೦, ಎಕ್ಕದ ಹಾಲು ಸೇರು ೧. . . ಎಣ್ಣೆ 
ಯುಳಿವ ತನಕ ಆಟ್ಟು ., . ಸರ್ವಾಂಗ ಲೇಪಂಗೈಯೆ ಸಕಲಸನ್ನಿಪಾತಂ 
ಗಳು... ಮಾಣುವುವು (ಸಕನೈ. ೧೬೯). [ನಾರಾಯಣ ತೈಲ] 
ನಾರಾಯಣದೇಶಾಕ್ಷಿ (ನಾ). [ಸಂಗೀತ] ಒಂದು ರಾಗದ 
ಹೆಸರು : ನಾರಾಯ ಣದೇಶಾಕ್ಷಿಯು (೩೪) ಸಂಪೂರ್ಣ(ರಾಗ) ; 
ಪ್ರಾತಃಕಾಲದಲ್ಲಿ ಹಾಡಲ್ಪ ಡುತ್ತದೆ, ಶಂಕರಾಭರಣನೆಂಬ ರಾಗದ 
ಮೇಳದಲ್ಲಿ ಹುಟ್ಟಿ ದೆ (ಚತುಸ್ರ. ೬೧). [ನಾರಾಯಣ-- ದೇಶಾಕ್ತಿ] 
ನಾರಾಯಣಬಲಿ (ನಾ). ಆತ್ಮಹತ್ಯೆ. ಅಪಘಾತ ಮೊದಲಾದ 
ನಿಮಿತ್ತದಿಂದ ದುರ್ಮರಣಕ್ಕೊಳಗಾದವರು, ಬ್ರಹ್ಮಚಾರಿ 
ಗಳಾಗಿ ಸತ್ತವರು ಮೊದಲಾದವರ ಉತ್ತರಕ್ರಿಯೆಯ ಕಾಲದಲ್ಲಿ 
ನಾರಾಯಣ ಮೊದಲಾದ ದೇವತೆಗಳಿಗೆ ಕೊಡುವ ಬಲಿ: ವ[ಜ್ಹ] 
ಶ್ವರನ್ನಾ ಮಗ್ರಾ ಮನ್ನ್ನಾರಾಯಣಬಲ್ಯು ಪಹಾರಾರ್ಥಂ ಸೋಡತ 
ಸಂಖ್ಯೇಬ್ಯೋ ಬ್ರಾಹ್ಮಣೇಭ್ಯಶ್ಚ ಸತ್ರನಿಬನ್ಮ ಪ್ರತಿದಿನಮನುನಿಧಾನ 
ಈಗಳುಂ ಕೈದುವಿಂ ಹೊಂದಿದ 


೬೩). 


ಜ್ಯತ್ವಾ (ಕಣ ೪, ೧-೧೩; 578); 
ರ್ಗವನಿ ನಾರಾಯಣಬಲಿಯನೆಸಪುದು (ಸದ್ಮರಾ. ೧೦-೧೫೪). [ಸಂ.] 
ನಾರಾಯೆಣಾಸ್ತ್ಯ (ನಾ). ನಾರಾಯಣನು ಅಧಿದೇವತೆ 
ಯಾಗಿರುವ ಬಾಣ ; ನಾರಾಯಣಮಂತ್ರದಿಂದ ಅಭಿಮಂತ್ರಿಸಿ 
ಪ್ರಯೋಗಿಸುವ ಬಾಣ: ರಾಯಕಟಕವ ಬೆದಲಿಸಿದ ನಾರಾಯ 
ಹಾಸ್ತ್ರದ ಬಾಧೆಯನು ಕಮಲಾಯತಾಂಬಕ ನಿಲಿಸಿ ಸಂತೈಸಿದನು 
ಪಾಂಡವರ (ಕುವ್ಯಾಜ್ರೋ: ೧೯ ಸೂಚನೆ); ಭಂಗಿಸಿದನೆಚ್ಚು 
ನಾರಾಯಣಾಸ್ತ್ರದೊಳು. (ಜೈಮಿಭಾ. ೮-೪೫) ; ಅವನಿಗೆ ಬ್ರಹ್ಮೇತಿ 
ಸಿಟ್ಟು ಬಂದು . . . ಪಾಂಡವಸೇನೆಯ ಮೇಲೆ ನಾರಾಯಣಾಸ್ತ್ರ ವನ್ನು 
ಅಭಿಮಂತ್ರಿಸಿ ಬಿಟ್ಟನು (ನಚಭಾ. ೨೯೧). [ ನಾರಾಯಣ-- ಅಸ್ತ್ರ] 
ನಾರಾಯಣಿ (ನಾ). ೧. ಸ್ತ್ರೀರೂಪವನ್ನು ತಾಳಿದ ವಿಷ್ಣು; 
ಮೋಹಿನಿ : ದಾರುವನದಲ್ಲಿ ಮೋಹಿನಿ ನಾರಾಯಣಿ ಸುಳಿಯ ಲೊಡಂ 
ನೋಹಿತರಾದರ್‌ ಟೋ (ಹಮ್ಮಾರೆ. ೬-೨೬). ೨. ವಿಷ್ಣು 
ನಿನಪ ಕಃ “ಆದಿನಾರಾಯಣಿ' ಪರಾ. ೩ .ಆದಿಶಕ್ತಿ; 
peg ಇ. Wr ಬಗೆಯ ಗಡ್ಡೆ ; ಮಜ್ಜಿಗೆ ಗಡ್ಡೆ ; ಆಸಡಿ; 
ಶತಾವರಿ : ""ಶತಮೂಲೀ, ಬಹುಸುತೂ, ಅಭೀರುಃ, ಇಂದೀವರೀ, 
ವರೀ, ಯಷ್ಯಸಪ್ರ್ರೋಕ್ತಾ, ಅಭೀರುಪತ್ರೀ, ನಾರಇಯಣೀ, ಶತಾವರೀ, 
ಅಹೇಸು--೧೦ ಪಿಲ್ಲಪಿಚ್ಚರದ ಹೆಸರುಗಳು. ಅಂದರೆ ಆಸಡಿಯೆನ್ನು 
ನರು, ಆಸಾಢೀ ಬೇರು ಪ್ರಸಿದ್ಧ, ಮುಜ್ಜಿ ಗೇಗೆಡ್ಡೆ, ಅಜ್ಜಿ ಗೆಡ್ಡೆ'' 
(ಸಿದ್ಧಾಂತಿ. ೧೩೫). ೫. [ಸಂಗೀತ] ಒಂದು ರಾಗದ ಹೆಸರು : 
ಬಳಿಕ. ಸಮಸ್ತ ರಾಗಂಗಳೊಳಗೆ ರಾಮಕ್ರಿಯೆ . . . ನಾರಾಯಣಿ... 
ಮಧ್ಯಮಾವತಿಯೆಂಬ ಮೂವತ್ತ ರಾಗಂಗಳೇ ಮುಖ್ಯ ಮಾಗಿ. 


(ವಿನೇಕ. ೨೫೧); ತಾಳದಂಡಿಗೆವಿಡಿದು ಸುವಾಸಿನಿಯೆರು ಬಂದು 
ನಿಂದು ದೇಶಾಕ್ಲಿ ನಾರಾಯಣಿ ಘೂರ್ಜರಿಯಿಂ ರತೀಶನ ಪಿತನ 
ಪಾಡಿದರು : (ನೋಹತ. ೧೬-೬೩); ನಾರಾಯಣೀರಾಗವು (44) 


ಶಂಕರಾ ಭರಣನೆಂಬ ಮೇಳದಲ್ಲಿ ಹುಟ್ಟದೆ. (ಚತುಪ್ರ- ೬೧)- 
[ಸಂ. ನಾರಾಯಣೀ] 


ನಾರಾಯಣೋಪನಿಷತ್ತು 


ನಾರಾಯಣೋಪನಿಸತ್ತು (ನಾ). ವೇದಾಂತಗಳೆಂದು ಪ್ರ ಸ್ರಸಿದ್ಧ 
ವಾದ ಉಪನಿಷತ್ತುಗಳಲ್ಲಿ ಒಂದು : ಹಂಯೆ ಜಗಮೆಂದೆನೆ 
ಪ್ರಮಾಣವು ಪುರುಷನೀ ನೇದಮ್ಮೆನಲು £ಪುರುಷಮೇ ನೇದಮೆನ್ನಲು] 
ಸಂಭರಿತನೆನೆ  ನಾರಾಯಣೋಪನಿಸತ್ತು  ಫಘೋಸಿಸಲು 
೧೭-೨೧). [ನಾರಾಯಣ 4 ಉಪನಿಸತ್ತು] 

ನಾರಾಶಂಸಿ (ನಾ). ವೀರಪುರುಷರ ಪ್ರಶಂಸೆ; ವೀರಗಾಥೆ: 
ಇತಿಹಾಸ, ಪುರಾಣ, ಗಾಥಾ, ನಾರಾಶಂಸಿಗಳು ಅವುಗಳನ್ನು ಅನುಸರಿಸಿ 
ಹೊರಟವು. ಇದು ಇತಿಹಾಸ, ಪುರಾಣ, ಗಾಥಾ ಮತ್ತು ನಾರಾಶಂಸಿಗಳ 
ಸ್ರಿಯಸ್ಥಾನ (ಭಾರದ. ೧೩೨). [ಸಂ. ನಾರಾಶಂಸೀ] 

ನಾರಿ, (ನಾ). ೧. ಬಿಲ್ಲಿಗೆ ಕಟ್ಟುವ ಹುರಿ; ಸಿಂಜಿನಿ; ಹೆಜಿ: 
“ತಿರು ತಿರ್ನೆಂದೊಡಂ ಬಿಲ್ಲ ನಾರಿ''  (ಕಬ್ಬಿಕೈ. ೩೮); “ತಿರು ತಿರ್ಪು 
ಹೆದೆಯೆನೆ ಬಿಲ್ಲ ನಾರ” (ಶಬ್ದಲುಂ. ೪೪); ನಾರಿ ಹೇಣಿಯಿತ್ತು. ಬಿಲ್ಲು 
ಮುಯಿತ್ತು ಅಂಬೇನ ಮಾಡುವುದು (ಅನಚಂ. ೬೩-೨೭೬); ಆ 
ತವಸಿಯಂ. ಮುಳಿದೆಚ್ಚೊ ಡೆ ಕರ್ವುವಿಲ್ಲು ತಾಂ ಮುಜಿಕಿಯದೆ. , 
ತುಂಬಿಯ ನಾರಿ ಬೇಗದಿಂ ಸಜಿಿಜುದೆ (ಕಬ್ಬಿ 59.೨೩೩); ಪೂನಿನ ಬಿಲ್ಲ 
ಕೊಪ್ಪನೊದೆಬೇಜಕಿಸಿ ತಾವರೆ ನೂಲ ನಾರಿಯಂ ಜೇವೊಡೆಗೆಯಲ್ನು 
(ಶನುದ. ನ.೬೫ ಪ್ರಯೋ); ನಾರಿಯ ತೀಡಿ ಜೇವಡೆಗೈದು ಸಿಡಿಲಂತೆಅಗೆ 
ರಾಘವನು (ಕೌ3ರಾ, ೩೫-೧೯); ನಾರಿಯಂ ಕೀಸಿ' ನರಮಂ ಸೀಳಿ 
ಹೆಜಿಗಟ್ಟು (ಸಮ್ಯಕ್‌. ಮದನಂ ಮಾಲೆಗಾರ್ತಿಯರ 
ಹುಬ್ಬೆಂಬ ಚಾಸಮಂ ಕುರುಳೆಂಬ ನಾರಿಯಂ.. . . ಅಳವಡಿಸಿ 
ಕೊಂಡು (ಜೈ ಮಿಭಾ. ೬-೧೭); ಲವಂ ಪಲನಂ ರಾವುತನಡೆಯಂ. 
ಕಂಡು ಮಾಡ್ಕ ನಾರಿಯಂ ಬಿಲ್ಲೆ ಬಿಗಿದು (ರಾಮಾಶ್ವೆ, ೧೫೪-೧೦). 
೨. ತೆಂಗು, ತಾಳೆ ಮೊದಲಾದ ಮರಗಳ ಗರಿಗಳ ಬುಡ 
ದಲ್ಲಿರುವ ನಾರಿನ ಪೊರೆ: (8). [ಜೀ.॥ ತಮಿ. ತುಳು. ತೆಲು. 
ನಾರಿ; ಕೋಲಾ. ನಾರಾ. ಹಗ್ಗ] 

ಸಾರ್ಕಿ (ನಾ). ಹೆಂಗಸು; ಮಹಿಳೆ; ಶ್ತ್ರೀ: “ವನಿತೆ ವಧು ನಾರಿ 
ಸೀಮುಂತಿನಿಯೋಷಿದ್ದಾಮೆ ಕೇನಳಂ ಸ್ತ್ರೀನಾಮಂ' (ನಸ್ತುಕೋ. 
೫೨-೧) ; ""ನಾರಿಯೋಸಿತ್ಕಾಂತೆ ಮಹಿಳೆಯಬಳೆ ರಾಮೆ ವರವರ್ಣಿನಿ 
ಯೆನಲೈ ಹೆಂಗೂಸೆನಿಕ್ಕು”' ಆಲದ ಬಿಟಲಂತೆ 
ಸೆಲಕೈಲಗದೆ . . . ಬಿಲ್ಲಾಅನಂತೆ ನಾರಿಗಾಸೆ ಮಾಡದೆ ಹಂಸೆಯಂತೆ 
ಸಾರಗ್ರಾಹಿಯುಂ (ಧರ್ಮಾಮೃ- ೫-೯೯); ನಾರಿಗೆ ಗುಣವೇ ಶೃಂಗಾರ 
(ಬಸವ. ೭೪); ನಾರಿಯ ರೂಪಂ ಮನದೊಳ್‌ ಬೇರೂಜಲು (ಪುಣ್ಯಾಸ್ರ್ರ. 
೪-೩೯); ಹೊತ್ತು ಗಳೆಯದೆ ಹೆಜಾಸಿರೇ ನಾರಿಯನು ನಿಮ್ಮಯ ಬಾಣ 
ಗರ್ಭಿಣಿಯ. (ಕುವ್ಯಾಭೀ: ೯-೩೪); ಚಾಪದ ನಾರಿ ಜೆಸಲಾಗಲಿ 
ಮಹಾಸ್ತ್ರ ವನು (ಕುವ್ಯಾಸ್ರ್ರೋ.೩-೬೩); 0 ಮೇಲಿನ " ಧರ್ಮಾಮೃ', 
*ಕುವ್ಯಾ ಭೀ? ಮತ್ತು "ಕುವ್ಯಾದ್ರೋ' ಪ್ರಯೋಗಗಳಲ್ಲಿ 
*ದ್ವಿಭಾಜಾಶ್ಲಿ (ಸೆ? ಎಂಬ ಚಮತ್ಕಾರವನ್ನು ಕವಿಗಳು ಉಪ 
ಯೋಗಿಸಿದ್ದಾರೆ; ಆರು ಹಿತವರು ನಿನಗೆ ಮೂಜುಮಂದಿಗಳೊಳಗೆ 
ನಾರಿಯೋ ಧಾರಿಣಿಯೋ ಬಲುಧನದ ಸಿರಿಯೋ (ಪುರಂದ. ೧-೧೩೨ 
ಸಲ್ಲವಿ); ಒಲಿದರೆ ನಾರಿ ಮಂನಿದರೆ ಮಾರಿ (೧ಡಿ). [ಸಂ. ನಾರೀ] 

ನಾರ್ಕಿ (ನಾ). ಶತ್ರುಗಳಿಲ್ಲದನನು ; ಅಜಾತಶತ್ರು : *"ವನಿತೆಯ 
ಜಾತಶತ್ರು ತಿರುವೆಂಬಿವು ನಾರಿ ಸಮಾಖ್ಯಂ'' (ನಾನಾರ. ೭೫). 

[ಸಂ. (ನ--ಆರಿ)] 

ನಾರಿಕೇರ (ನಾ). -ನಾರಿಕೇಲ. [ಸಂ.] 

ಸಾರಿಕೇಲ, ನಾರಿಕೇಳ (ನಾ). ಒಂದು ಬಗೆಯ ಮರಿ ಮತ್ತು 
ಅದರ ಕಾಯಿ ; ತೆಂಗು, ನಾರಿಕೇಳ: ನಾರಿಕೇಳಂ: ಕ್ರಮುಕಂ 


(ಗಗತಾ. 


. ೧೦-೩೨); 


(ಮುಂಗರಾ. ೮೧-೧); 


೪೫೧೦ 


25 


40 


ನಾರಿವಾಳ 


ತಾಳದ್ರುಮ ನೆಂದಿವು ಭೂಜಾಳಿಗಳೊಳ್‌' ತೃಣಮಹೀರುಹಂಗಳೆನಿಕ್ಳುಂ 
(ನೆಸ್ತುಕೋ. ೩೬-೧೯) ; ಮತ್ತ ಮನೇಕ ಪನಸ ಜಂಬೀರ ನಾರಿಕೇಳ 
ಸಹಕಾರ ಕದಳೀ ಪ್ರ ಮುಖ ಫಲಿತ ಭೂಜರಾಜಿಗಳ* (ಪುಸ್ಪಪು.೫-೮೭ವ); 
ಜೀ ನೂತವಾಹಂಗೆ ನಿಜಸುಧಾರಸಮಂ ಮರಕತಕಳಶದೊಳ್‌ ತೀವಿ 
ನಿಡುದೋಳಂ ಸೆಗಪಿ ನೇಗಣ್ಣೆ ನೀಡುಂ ನೀಡಿದಸಳೆಂಬಂತೆ ರಂಜಿಪ 
ನಾರಿಕೇಳಮಂಂ (ಶಬಶಂ. ೨-೪೨ ವ; ಮಾಚಕಬ್ಬೆ ಮಾರಸಿಂಗಮಯ್ಯ 
ನನರುಗಳು . . . ಶಾಂತಲೆಯ ಕೈಗೆ ನಾರಿಕೇಳಫಲವನ್ನಿತ್ತು ps 
ಧಾರಿಯೆರೆದು (ಶಾಂತಲಾ. ೧೧೨). [ಸಂ] 
ನಾರಿಕೇಲಿ (ನಾ). - ನಾರಿಕೇಲ. [ಸಂ.) 
ನಾರಿಕೇಳ "ನಾರಿಕೇಲ' ನೋ. 
ನಾರಿಕೇಳಪಾಕ (ನಾ). [ಕಾವ್ಯಮಿಾ] ಓದಿದ ಕೂಡಲೇ ಸ್ವಾರಸ್ಯ 
ತಿಳಿಯುವಂತಿರದೆ. ನಿಧಾನವಾಗಿ ಪರ್ಯಾಲೋಚನೆಯಿಂದ 
ತಿಳಿಯಬೇಕಾದ ಕಾವ್ಯೃರಚನಾ ರೀತಿ; ಐ ತೆಂಗಿನಕಾಯಿಯ 
ತಿರುಳನ್ನುಉಪಯೋಗಿಸಬೇಕಾದಕೆ ಮೊಟ್ಟಿ ಸುಲಿದು ಚಿಪ್ಪ ಸ್ಫನ್ನು 
ಒಡೆಯಬೆಳಕಾಗಿರುವಂತೆ, ಕ್ಲೇಶದಿಂದ ಅಭಿಪ್ರಾಯವನ್ನು 
ಗ್ರಹಿಸಬೇಕಾದ ಕಾವ್ಯ ರಚನೆಯ. ಹದ : ಕೆಲವು ಕಾವ್ಯಗಳಲ್ಲಿ... 
ಅರ್ಥವು ಗೂಢವಾಗಿದು ಅದು ತಿಳಿಯಬೇಕಾದರೆ ಬುದ್ಧಿ ಕ್ಲೇಶವಾಗು 
ವುದು; ಈ ಗಭೀರತೆಯ ತಾರತಮ್ಮುವ ನ್ನು ಇಟ್ಟೂ ಕೊಂಡು ಪಾಕವನ್ನು 
"ದ್ರಾಕ್ಪಾಪಾಕ', “ನಾರಿಕ್ಷೇಳಪಾಕ' ನೀ ಎರಡು ಭಾಗ 
ಮಾಡಿದ್ದಾರೆ (ಕೈಪಿಡಿ. ೨೨೫) ; ನರ್ಣನೆ ಕಲ್ಪನೆ ಎರಡೂ ಪ್ರೌಢ 
ವಾಗಿನೆ. ಆದರೂ ನಾರಿಕೇಳಪಾಕದಂತೆ ವಿದ್ವಾಂಸರ ಮನಸ್ಸನ್ನು 
ಆಕರ್ಷಿಸಿದೆ (ಭಾರದ. ೪೫೩). "ದ್ರಾ ಕ್ಷಾಪಾಕ' ಪರಾ. 
[ನಾರಿಕೇಳ( ಎ ನಾರಿಕೇಲ) - ಪಾಕ] 
ನಾರಿಕೇಳಲೇಹ್ಯ (ನಾ). ಎಳನೀರು ಮೊದಲಾದುವುಗಳ ಮಿಶ್ರಣ 
ದಿಂದ ತಯಾರಿಸಿದ ಒಂದು ಬಗೆಯ ಔಷಧಿ : ನಾರಿಕೇಳಲೇಹ್ಯ 
- ಸೇವಿಸಿದರೆ ಕ್ಷಯರೋಗ, ಅವ್ಲ ಪಿತ್ತ, ಆಶ್ಮರಿ, ಪಾಂಡು, 
ಕಾಮಿಲಾ, ಮೇಹ ಈ ರೋಗಗಳು ಗುಣವಾಗುವುವು (ಸಕವೈ. 
[ನಾರಿಕೇಳ ( ಇ ನಾರಿಕೇಲ)-- ಲೇಹ್ಯ] 
ನಾರಿಗಳ್ಳ (ನಾ). ಹೆಂಗಸರನ್ನು ಕದಿಯುವವನು ; ಸ್ತ್ರೀಜೋರ ಕ 
ನೀರರಂಗವ ಬಿಟ್ಟು ನೀನೀ ಚೋರರಂಗವ: ಕಲಿತೆ ಹೊಸತೇ 
ನಾರಿಗಳ್ಳ ನು ತಂದೆ ನೀ ಧುರಗಳ್ಳ ಹಸನಾಯನ್ತ್ತು (ತಿರಾ. ೧೯-೨೮). 
[ನಾರ i 
ನಾರಿಚೋರ (ನಾ). - ನಾರಿಗಳ್ಳ : ನಾರಯೊಬ್ಬಳ ಪೆತ್ತೆಯಂತೆ 
. ನಾರಿಚೋರನ ಕೊಂಡಿಯಂತೆ. (ಪುರಂದ. ೧-೧೧-೨). 
[ನಾರಿ + ಚೋರ] 
ನಾರಿಯಳಿ "ನಾರಿವಾಳ' ನೋ. 
ನಾರಿರನ್ನ (ನಾ). ಎನಾರಿರನ್ನೈ : 


೪೫೨). . 


ನಾರಿರನ್ನಳೆ ಕಂಡೆಯ ವಾರಿಜ 


ನಾಭ . . - ಚೆನ್ನಿಗರಾಯನ (ಪುರಂದ. ೩-೧೬೫ ಸೆಲ್ಲವಿ). 
[ನರಿ 4-ರನ್ನ] 
ಸಾರಿರನ್ನೆ (ನಾ). ಸ್ತ್ರೀಯರಲ್ಲಿ ರತ್ನಪ್ರಾಯಳಾದವಳು ; ಶ್ರೇಷ್ಠ 
ಳಾದ ಹೆಣ್ಣು ; ಸ್ತ್ರೀರತ್ನ್ನ : ನಾರಿರನ್ನೈ ಸುಭದ್ರೆಸಹಿತ ಕುಮಾರನನು 
ಕಳುಹೆಂದನರ್ಜುನನೊ ಡನೆ (ಜಿನಭಾ. ೩೨-೪೭). [ನಾರ್ಗಿ 4ರನ್ನೆ] 
ನಾರಿವಣ "ನಾರಿವಾಳ' ನೋ. 
ನಾರಿವಾಣ "ನಾರಿವಾಳ' ನೋ. 
ನಾರಿವಾಳ್ಕ, ನಾರಿಯಳಿ, ನಾರಿವಣ, ನಾರಿವಾಣ (ನಾ). 


ತೆಂಗು.; ನಾರಿಕೇಳ : ಪಾಪಿಗೆ ಕೋಪಿಗೆ ಭಕ್ತಿಯಾಗೆಂದರಫ್ಪು ದೆ 


ನಾರೀಕೇಲ 


ನಾರಿವಾಳ[ಸಾರಾಂ.ಣ]ವಳ್ಕುವುದೆ ನಾಯಿಗೆ (ಬಸವ. ೬೫೦); ಕಬ್ಬು 
ಬಾಳೆ ನಾರಿವಾಳಕ್ಕೆ ಸಿಹಿನೀರನೆಅಕೆ ದವರಾರಯ್ಯ (ನುಹಾದೇ:ಬ. ೧೦-೨); 
ನಾರಿವಾಳ[ಪಾಳಾಂ, ಇ]ದ ಕಾಯೊಳಗಣ ತಿರುಳನೊಡೆಯೆದೆ ಮೆಲ 
ಬಲ್ಲಡೆ ಬೆಡಗು (ಅನಚಂ. ೧೨೬-೫೭೨). ನಾರಿಯೆಳಿ : “ನಾರಿಯಳಿ 
ನಾಳಿಕೇರಂ ತೆಂಗೆನಿಕ್ಕು” (ಮಂಗಲಾ: ೩೪-೧೦). ನಾರಿವಣ : ಅಲ್ಲದ 
ಹೇಣಕೊಂದಕಂ ಹಾಗ ನಾರಿವಣದ ಕಾಯ ಹೇಟಿಕಿೊಂದಕ್ಕಂ ಹಾಗ 
ಕಾಯಿ ಮೇಲೋಗರದ ಭಂಡಿ ಒಂದಕ್ಕಂ. ಹಾಗ (ಎಕ. ೪, ಬೇಲೂರು. 


೭೫-೧೦೪ ; 1382). ನಾರಿವಾಣ : Mae ನಾರಿವಾಣವಕ್ಕು; ವುಡಿ 
(ಬಸವ. ೩೧); ನಾರಿವಾಣ ತಂದು ನಾಯ ಮುಂದೆ ದ 
ಒಡೆಯ ಲಖಿಯದು ತಿನಲಜಿಯದು (ವಚಸಂ. ೧೮೮-೨೫) ; 


a ಕಪಿ ನಾರಿವಾಣಫಲಕ್ಕೆ ಮುತ್ತಿದ 
ತೆಅದೆ ವೀಣೆಗಳ , . . ನುಡಿಸುತಿರೆ (ಜೀವಂಚ. ೯-೪). 
[ಇಪ್ರಾ. ಣಾರಿಏಲ. / ಹಿಂ. ನಾರಿಯಲ್‌ ; ಮರಾ. ನಾರಳ್‌] 

ನಾರೀಕೇಲ, ನಾರೀಕೇಳ (ನಾ). -ನಾರಿಕೇಲ. ನಾರೀಕೇಳ : 
ಭ್ಯೂಸುರನು . . . ಮೊದಲು ದೇವಾಲಯವ ಹೊಗುತಲಿ ಕದಳಿ 
RS ಪದುಮನಾಭ ನಮೋಯೆನುತ್ತಲಿ ಕರವ 
ಮುಗಿವುತಲಿ (ಸುದಾನು. ೬-೧೧): [ಸಂ.] 

ನಾರೀಕೇಳ “ನಾರೀಕೇಲ' ನೋ. 

ನಾರೀಚೋರ (ನಾ). - ನಾರಿಗಳ್ಳ : ನಾರೀಚೋರೆ ನಡೆನಡೆ ಎನುತ 
ತಿವಿದನು ಬಿಲ್ಲ ಕೊಪ್ಪಿನಲಿ (ಕುವ್ಶಾಅ. ೨೨-೩೬). [ಸಂ.] 

ನಾರೀರೂಪೆ (ನಾ). ಹೆಂಗಸಿನ ಆಕೃತಿ; ಸ್ತ್ರೀರೂಪ : ನಾರೀ 
ರೂಪದ ಯಂಂತ್ರಂ ಚಾರುತರಂ ನೋಡೆ ನೋಡೆ ಕರಗಿದುದು (ಅವಿಪು. 

[ಸಂ.] 

ನಾರು, "ನಾಟ್ಕು' ನೋ. 

ನಾರ್ಕು (ನಾ). ವಾಸನೆ; ಕಂಪು; ಬಿರಿನನೆ ನಾರು ಬೀರದೇಂ? 
ತಟಕದೀ ಎಲೆವನಿ ಇದೇನು? (ಗಿಳಿವಿಂ. ೨೮-೩೯). [ನಾಜಿ] 

ನಾರ್ಕು "ನಾರ್‌' ನೋ. 

ನಾರ್ಕು (ನಾ). (ಕೆಲವು ಬಗೆಯ ಗುಳ್ಳೆ ಅಥವಾ ಕುರುವಿನಲ್ಲಿ 
ಉತ್ಪತ್ತಿಯಾಗುವ) ಎಳೆಯಂಥ ಒಂದು ಬಗೆಯ ಹುಳುವಿನಿಂದ 
ಉಂಟಾಗುವ ಹುಣ್ಣು ; ನಾಡೀವ್ರಣ : ಅದೇ ಕಾಲಕ್ಕೆ ನಾರಿನ 
ಉಸದ್ರ್ರವವಾದರೂ ಹೆಚ್ಚಾಗಲಿ ಕಡಿಮೆಯಾಗಲಿ ಆಗುತ್ತಿರುತ್ತದೆ 

ಅದರಿಂದ ನಾರು, ಹುರುಕು, ಕಚ್ಚಿ ಗ್‌ 

ಮೈಯೊಳಗೆ ಸೇರುತ್ತವೆ 


೯-೪೪). 


(ಕಭಾಗೆ. ೪೧೫) ; 
ಮುಂತಾದ ತ್ವಗ್ರೋಗಗಳು . . - 
(ಮುಂಬಯಿ. ೫-೧೫೮). 
ನಾರ ಹುಣ್ಣು - ನಾಡೀವ್ರಣ : ನೀಲಿಯ ಎಲೆಯ ಅವಿನ 
ಹಾಲಲ್ಲಿ ಅರೆದು ಪೂಸೆ ನಾರ ಹುಣ್ಣು ಮಾಣುವುದು (ವಿನೈವಿ- ೮೦). 
[-ಹಿಂ. ಮರಾ. ನಾರೂ] 
ನಾರುಂಬೇಳೆ "ನಾಟುಂಬೇಳೆ' ನೋ. 
ನಾರುಕಚೂರ (ನಾ). ಒಂದು ಬಗೆಯ 
ಕರೀ ಅರಿಸಿನ, ನಾರುಕಚೂರ (ಮೈ ಔಗಿ. ೨೬-೪೯೯) 
[ನಾರು;(-ಆ ನಾಲು) + ಕಚೂರ] 


ಗಂದಿಗೆಸದಾರ್ಥ : 


ನಾರುಗ (ನಾ). ನಾರಿನ ವ್ಯವಹಾ ಇರದಲ್ಲಿ ತೊಡಗಿರುವವನು ; 
ನಾರಿನ ವ್ಯವಹಾರವನ್ನು ಮಾಡುವವನು : ಉಗ ಪ್ರತ್ಕಯಕ್ಕೆ-- 
ನಾರುಗಂ, ಬೇರುಗಂ (ಶನುದ. ೨೦೪ ಪ್ರಯೋ) ;  ಸಾರುಗಂ, 


ಪಾರುಗಂ, 'ಪರೆಲುಗಂ (ಶಜ್ಮಾನು. ೪೨೪ ತ್ರಯ. 
(ನಾರ್‌ + -ಉಗ] 


೪೫೧೧ 


25 


30 


ನಾರುವಗೋರಟಿ 


ನಾರುಗಿ, (ಕ್ರಿ). .೧. ನಾರನ್ನು ತೆಗೆ: ಎಳೆಯನ್ನು ಬಿಡಿಸು ; 
ಹಿಂಜು : ಸೌರಭಮಂ ದಳಂಗೊಳಿಸೆ ಬಣ್ಣದೆ ನುಣ್ಣಿಸೆ ರಾತ್ರಿಮಾಳಿಕಾ 
ಕಾರೆ ತೊಡರ್ಚಿ ನಾರುಗಿದ ತಿಂಗಳ ತಣ್ಣದಿರಂ . . . ತನಗೆ ನೀಡಿದಳ್‌ 
(ಅನಂಪು. ೪-೧೧೪) ; ತರತರದಿಂದ ನಾರುಗಿದು ತೋಳ್ವಳೆ ಮಾಡುವ 
ಕೊಡ್ಸು ತೆಂದು ಪಾದರಿಯೊಡಗಟ್ಟ ಸೂಡುವ . . . ಅಲಂಪಿನಿಂ 
ಬಯಸಿದರ್‌ ಫನಚಂದ್ರಿ ಕೆಯಂಂ. eet (ಸೂಕ್ತಿ ಸು. ೮-೨೭೭). 
೨. ದೀಹದ ನರಗಳು ಕಾಣುವಂತೆ ಕೃಶವಾಗು ; ನವೆ; 
ಬಡವಾಗು ; ಸೊರಗು : mashed ನಮೆದು ನಾರುಗಿ 
ದಿರ್ಪರೊ ಜೈನದೀಕ್ಸಿತರ್‌ (ಶಾಂತಿಪು- ೮-೧೨೯) ; ಅನಿವಿರಿದು ದುಃಖ 
ದೊಳ್‌ ನಮೆದು ನಾರುಗಿದು ಪೊಗೆದು ಸತ್ತು (ಸುಕುಮಾ. ೫-೧೯). 

[ನಾರ್‌ + ಉಗಿ] 

ನಾರುಗ್ಗಿ (ನಾ). ನಾರಿನ ವ್ಯವಹಾರದಲ್ಲಿ ತೊಡಗಿರುವವಳು ; 
ನಾರಿನ ವ್ಯವಹಾರವನ್ನು ಮಾಡುವವಳು : ನಾರುಗಿ, ನಾರುಗಿತಿ ; 
ಬೇರುಗಿ, ಬೇರುಗಿತಿ (ಕನ್ನಾನಂ- ೧೯೩ ಪ್ರೆಯೋ)- [ನಾರುಗ +0] 

ನಾರುಡು (ಕ್ರಿ). ನಾರುಮೆಡಿಯನ್ನು `ಉಟ್ಟುಕೊಳ್ಳು ; ವಲ್ಕಲ 
ವನ್ನು ಧರಿಸು: ಕ್ರಮವಳಿಯದಿತರ ಕುಮತಕ್ರಮದೆ ತಪಂಗೆಯನ್ನು 
ನವೆದು ನಾರುಟ್ಟಿ ಡಮಕ್ಕುಮೆ ಸಂಗತಿ (ಸಮಸ, ೩-೮೬). 

ಡು) 
ನಾರುಡೆ (ನಾ). ನಾರುಬಟ್ಟಿ : ವಲೃಲ : ಆರಯೆ ಸೂಚಿಕುಂ 
. ನಾರುಡೆಯುಂಚಿನಿಂದಿಳಿದ ನೀರ್ಲೆರೆಯಾಂತ ತಟಾಕವಾರ್ಗಮಂಂ 

(ಶಾಕುಂತ- ೬-೧೪) ; ತುಡಿಸುತಿರೆ ರಘುಕುಲೇಶಂ ಸತಿಗೆ ನಾರುಡೆಗಳಂ, 
ಕಂಡೆ ಕೌಸಲೆಗುಕ್ಳಿ ದುಕ್ಕ ಮಳ್ತಳ್‌,: ಮೊಗಂ ಪುದುಗಲಂಜಲಿಗೆ 
(ಶ್ರ್ರೀರಾನಾ- ೯೨-೩೯೨). [ನಾರು (ಆನಾರ್‌) --ಉಡ್ಕೈ] 

ನಾರುತೆಗೆ, (ಕ್ರ). (ಕೆಲವು ಹಣ್ಣು. ಕಾಯಿಗಳಲ್ಲಿರುವ ಅಥವಾ 
ಎಲೆಯ ಬಿನ್ನ ಮೇಲಿನ) ನಾರನ್ನ ತಗೆ... ಸುಲಿ: ವೀಳೆಯಡೆಲೆಯ 
ನಾರುತೆಗೆದು ಸುಣ್ಣ ಹಚ್ಚು (ರೂಢಿ), (ನಾರು (ನಾರ್‌) ತೆಗೆ] 

ನಾರುತೆಗೈ (ಕ್ರಿ). 'ನಾಕುಹುಣ್ಣಿ ನಲ್ಲಿರುವ ಎಳೆಯನ್ನು ಹೊರಕ್ಕೆ 
ತೆಗೆ: ಅಡವೀಗೊಲ್ಲರು ... - ಈ ಗೊಲ್ಲರಲ್ಲಿ ಕೆಲವರು ಮೈ ಯೊಳ 
ಗಿನ ನಾರು ತೆಗೆಯುವುದರಲ್ಲಿ ತುಮ್ಮಡೀ ಹಚ್ಚಿ ರಕ್ತ Ins 
ಪುದರಲ್ಲಿಯೂ ಕುಶಲರಿರುತ್ತಾರೆ (ಕಭಾಗೆ. ೧೭೩). ಜ್ಯ ತೆಗೆ] 

ನಾರುಬಟ್ಟೆ (ನಾ). = ನಾರುಡೆ : ರಾಮನಿಗೆ ನಾರುಬಟ್ಟಿ ಉಡಿಸಿ 
ಅವನನ್ನು ೧೪ ವರ್ಷ ಕಾಡಿಗೆ ಕಳುಹಿಸತಕ್ಕದ್ದು (ನೀತಿಚಂ- 1, ೧೪). 

[ನಾರ್ಕು(-ಆ ನಾರ್‌) + ಬಟ್ಟಿ 2] 

ನಾರುಬೇರು (ನಾ). ಒಂದು ಬಗೆಯ ವನಸ್ಪತಿ : ನಾರುಬೇರು, 
ಹಾವುಲಿಗೆ, ಹಂಟಗೆ, ಹೌಳಿಗೆ, ಬೆಳಂಗಿ (ಮೈಔಗಿ. ೨-೩೨). [1] 

ನಾರುಬೇಳೆ "ನಾಜುಂಬೇಳೆ' ನೋ. 

ನಾರುಮಡಿ (ನಾ). -ನಾರುಡೆ : ಶುಭ್ರವಾದ ನಾರುಮಡಿಯ 
ನುಟ್ಟು (ಸೌಣಂಧಿ. ೮೯-೧೦) ; ವಿಶೇಷ ಕೆಲಸಗಳಿಗೆ ಹೊರಕ್ಕೆ ಹೋಗು 
ವಾಗ ತೊಡುವ ನಾರುಮಡಿಯೆನ್ನು ತೆಗೆದು ಉಟ್ಟು ಕೊಂಡು 
(ಮರನು, ೬೪). [ನಾರ್ಯು( ನಾರ್‌) + ಮಡಿ] 

ನಾರುಮೋಡ (ನಾ). ನಾರು ನಾರಾಗಿರುವ ಮೋಡ ; ಜಾಳಾಗಿ 
ರುವ ಮೇಘ : ಮಂಗಿಲೆಲ್ಲ ನಾರುಮೋ ಡದಿಂದ ಬಿಗಿದುಹೋಗಿತ್ತು 
(ಯದುರಾ. ೨೬). [ನಾರು(-ಆನಾರರ್ಯ)-- ಮೋಡ] 

ನಾರುವಗೋರಟ (ನಾ). ಒಂದು ಬಗೆಯ ಸಸ್ಯ : ""ಶೀತಪುಷ್ಪಃ-- 
ಕೋಲಿ ಕುಟುಮ, ನಾರುವಗೋರಟಿ'' (ಓಷಧಿ. ೧೬೬)- 

[ನಾರು (-೧ ನಾಜಂ) + ಗೋರಟ್ಟ( ಆ ಗೋರಂಟಿ)] 


ನಾರುವದ 


ನಾರುವದ (ನಾ). ಪಾಕವು ನಾರಿನಂತೆ ಎಳೆಯಾಗುವ ಹದ; 
ಪಾಕವನ್ನು ಮೇಲಕ್ಕೆ ಎತ್ತಿದರೆ ನಾರಿನಂತೆ ಇಳಿಬೀಳುವ 
ಸ್ಥಿತಿ: ಹಿರಿದಾಗಿಯದ ಹಿಸಿದು ನಾರುವದನಂ ಮಾಡಿ ಅರಗಿನಂದ 
ದೊಳು ಸರಿಗೆಯ ಮಾಡಿಕೊಂಡು (ಸೂನಶಾ. ೧-೪೧): 

[ನಾರ್ಕು( ಆನಾರ್‌) .- ಪಠ್ಯ) 

ನಾರುಸಿರು (ನಾ). ದುರ್ವಾಸನೆಯಿಸಿಂದ ಕೂಡಿರುವ ಉಸಿರು ; 
ಕೆಟ್ಟ ಉಸಿರು : "ಅತಿಕೆಟ್ಟಿ ನಾತದ ಉಸಿರು; ದುರ್ಗಂಧಶ್ವಿಸ ; 
ನಾರುಸಿರು?' (Halitosis. ಇಂಕಸಿ). 

[ನಾರು/(-ಆ ನಾಜಿಂ,) + ಉಸಿರ್ಕು( ಎ ಉಸಿರ್‌್‌)] 

ನಾರುಸೀರೆ (ನಾ). ನಾರಿನಿಂದ ತಯಾರಿಸಿರುವ ವಸ್ತ್ರ--ಬಟ್ಟೆ ; 
ನಲೃಲ : “ವಾಲ್ಕಂ, ಕ್ನಿಮಂ-೨ ನಾರುಸೀರ (os. 
೨೦೨) ; ಅಗ್ನಿ ಿಹೋತ್ರನನ್ನು * * ಬಿಟ್ಟು ನಾರುಸೀರೆಗಳನ್ನು ಉಟ್ಟು 

* ಗ್ರಾಮದಲ್ಲಿರುವವನು ಅರಣ್ಯವಿಮಂಖನೆನ್ನಿಸಿಕೊಳ್ಳು ವನು 
(ಕೃವಾಆ- ೧೪೧) ; ನಾರುಸೀರೆ ನುಡಿಗೆ ಶ್ರೇಸ್ಕ (ರೂಢಿ). 
[ನಾರ್ಕು(-ಲ ನಾರ್‌) 4 ಸೀರೈ] 

ನಾರುಸೂತ್ರ (ನಾ). ನಾರಿನಿಂದ ಮಾಡಿದ ದಾರ : ಬಿಡಿಮಾತು 
ಪವಣಿಸಿರೆ. ಮೆರೆಯುವುವು. ಒಲವುಗಂ ಪಿನ ನಾರುಸೂತ್ರದಲ್ಲಿ 
(ಮುಕ್ತಕಂ, ೫೩-೩). [ನಾರ್ಕು(-ಆನಾರ್‌)-. ಸೂತ್ರ] 

ನಾರುಹಂಚಿಹುಲ್ಲು (ನಾ). ಒಂದು ಬಗೆಯ ಹುಲ್ಲು: 
ಹುಲ್ಲು, ನಾರುಹಂಚಿಹುಲ್ಲು (ಮೈಔಗಿ ೬೮-೧೩೯೩). 

[ನಾರು,( < ನಾಜಂ,)-4 ಹಂಚಿಹುಲ್ಲು] 


ನಾಲೆ 


ನಾರುಹುಣ್ಮು (ನಾ). ಇ ನಾರ್ಕು : ಇದೇ ಹೊತ್ತಿಗೆ ಇಬ್ಬರೆ 
ಸಾಲಿಗೂ ನಾರುಹುಣ್ಣಾ ಯಿತು (ಸ್ಮೃೃತಿಚಿ, ೩೬) ; ಈ ವರ್ಗಕ್ಕೆ 
ಜಂತುಹುಳು, ನಾರುಹುಣ್ಣೆ ನ ಹುಳು. , dd 


ಸೇರುತ್ತ ವೆ (ಸರಜೀ. ೪). "ನಾಕು 4 ಹಣ್ಣ (-ಆಪುಣ್‌)] 
ನಾರೂಸ (ನಾ). [ಬೌದ್ಧ) ಶೂನ್ಯತತ್ತ ಎನನ್ನು ನಿರೂಪಿಸುವ 
ಒಂದು ಶಬ್ದ ; ರೂಪದ ಅಭಾವವಿಲ್ಲದುದು ; ಆಕಾರದಿಂದ 
ಕೂಡಿರುವುದು : ಈ ಪರನನಾರ್ಥವಾದ ಶೂನ್ಯತತ್ತ ನನ್ನು 
. ಅರೊಪ, ನಾರೂಪ, ಅವಿಧಿ, ಅಪ ಪ್ರತಿಷೇಧ ಇತ್ಯಾದಿ ಶಬ್ದ 
ಗಳಿಂದ ಉಪದೇಶಿಸುವರು (ಹಿಂದಸಾ. ೪೨), [ಸಂ.) 
ನಾರೆತ್ತು (ಕ್ರಿ). ೧. ನೂಲನ್ನು ತೆಗೆ; ಎಳೆಯಾಗಿ ಬಿಡಿಸು : 
ಕಲ್ಲಲ್ಲಿ ನಾರೆತ್ತು ನರ್‌ ತ್ವರಿತಂ ಬಿನ್ನಣದಿಂ ಬಿಸಿಲ್ಲು ದುರೆಯಂ. 
ತಂದೇಲುವರ್‌ ಮೇರುವಂ ಭರದಿಂದಂ ಪಿಡಿದೆತ್ತು ನರ್‌ ಮಳಲೊಳಂ 
ನೀರ್ಮಾಡುವರ್‌' ಜೋ ಡೆಯರ್‌ (ಧರ್ಮಾಮೃ. ೩-೧೩೪); ಕಾಸ್ಮಮಂ 
ಕೊನರಿಪರ್‌ ಕಲ್ಲಲ್ಲಿ ನಾಕಿತ್ತು ನರ”... ಕಿವಿಗಳೊಳ್‌ ಪೀಯೂಷಮಂ 
ಪಿಂಡಲುರ್ವರೆಯೊಳ್‌ ಸಂದ ಕವಿಪ್ರ ವೇಕರೆ ನಲಂ ಬಲ್ಲರ್‌ ಪೆರ್‌ 
ಬಲ್ಲರೇ (ಲೀಲಾನ. ೧-೧೩). ೨. ಮರ, ಗಿಡಗಳ ತೊಗಟಿಯನ್ನು 
ಸುಲಿ: ನಾಕಿತ್ತುವ ತೆಲದಿಂ ಕೈಯಾರೆ ಕುಕಿಲ್ಹಾರ್ದು ಪೊಯಬ್ಬು 
ಮೆಯ್ಗಳ ತೊನಲಂ ಕ್ರೂ ಕತನದಿಂದನೆತ್ತು ವರ್‌ (ಧರ್ಮಾಮೃ. ೩-೭೨) 
ಗಿಡುಮುರ ಬಳ್ಳಿ ಹೊತು ಪುಲ್ಲು ಮೊದಲಾದುವಾಗಿ ಪುಟ್ಟ ಗೆಯ 
ನಖರಿಯೆಯಂಂ «೬ Aಳೆಯೆಖಂ ನಾರೆತ್ತೆಯುಂ,.. ದುಃಖ 
ಮನೆಯ್ಲಿಸುಗುಂ (ಸಸಾರ. ೨೩೯). [ನಾರ್‌-. ಎತ್ತು] 
ನಾರೋಲಿ (ನಾ). ಒಂದು ಬಗೆಯ ಮರ: ನಾರೋಲಿ, ಮೂಢ 
ಮರ, ಮೂಧ, ಮೂಡಲಿ, ಕನಕಚಂಸಕ (ಮೈ. ಗಿ. ೫೭-೧೧೪೦). [?] 
ನಾರ್ಗವುಂಡು " ನಾಯ್ಲಾಮುಂಡ್ಕು' ನೋ 
ನಾರ್ಗವುಂಡುಗೆಯ್‌ *ನಾಯ್ಗಾ ಮುಂಡುಗೆಯ್‌” ನೋ. 


೪೫೧೨ 


20 


25 


30 


35 


40 


45 


ನಾರ್ಗಾದೆ "ನಾಯ್ಸಾದೆ' ನೋ. 

ನಾರ್ಗಾಮುಂಂಡ "ನಾಲಾ ಮುಂಡ' ನೋ. 

ನಾರ್ಗಾಮುಂಡು “ನಾಲನ್ಲಾ ಮುಂಡ್ಯು' ನೋ. 

ನಾರ್ಗಾಮುಂಡುಗೆಯ* "ನಾಲನ್ಗಾ ಮುಂಡುಗೆಯ್‌' ಫೋ. 

ನಾರ್ಗಾವುಂಡ "ನಾಟಾ ಮುಂಡ ನೋ. 

ನಾರ್ಗಾವುಂಡು "ನಾಬ್ಸಾ ಮುಂಡ್ಕು' ನೋ. 

ನಾರ್ಗಾನುಂಡುಗೆಯ್‌ "ನಾಲಸ್ಲಾ ಮುಂಡುಗೆರ್ಯ' ನೋ. 

ನಾರ್ಗೌಡು “ನಾಟಾ ಮುಂಡ್ಮು' ನೋ. 

ನಾರ್ಣ "ನಾರಯಣ' ನೋ. 

ನಾರ್ಣಯ (ನಾ). ಒಬ್ಬಾತನ ಹೆಸರು: ಅತನ ತಮ್ಮಂ 
ನಾರ್ಣ್ಣಯಂ ಗೋಸಾಸವಿಂಟ್ಹಿ ತಾಣಗುನ್ಮೂರ ಮಹಾ ಜನಂ ಪರಸಿದರ್‌ 
(ಎಕ. ೪111, ಸೊರಬ; ೫೩೨-೫; 964). 
ಲ [ನಾರ್ಣ( ಆ. ನಾರಯಣ) -- ಆಯಂ|( ಆ ಅಯ್ಯ್ಯ)] 

ನಾರ್ಥಕ (ನಾ). ಉಪಯೋಗವಿಲ್ಲದುದು ; ನಿರರ್ಥಕ: ಮುಕ್ತಿ 
ನಾರ್ಥಕನಲ್ಲ, ಸದರ್ಥಕವಾದ್ದು . - ೬ ಅಂಥ ಮುಕ್ತಿಯ ವಿವರನನ್ನು 
ಹೇಳಿದವನಿಗೆ ಶರೆಣುಹೊರಿಗುತ್ತೆ ನೆ (ನಿಬಂಧ. 1, ೯). [ಸೆಂ] 

ನಾರ್ನಪರ್ವರ್ಶಿ (ನಾ). ಉದ್ಯೋಗದಿಂದ ' ನಿವೃತ್ತಿ: ನಿನಗೆ 
ನಾರ್ನಸರ್ವರ್ಶಿ ಆದ ಮೇಲೆ ನಿನ್ನ ಕೆಲಸ ಅನನಿಗೆ ಕೊಡುವ 
(ಮಾಗ್ದೇವಿ- ೧೪೩). [?) 

ನಾಲ್‌, ನ್ಯಾ, ನಾಲ್ಕು (ನಾ). ಸಮಾಸಗಳಲ್ಲಿ "ನಾಲ್ಕು? 
ಎಂಬುದಕ್ಕೆ ಬರುವ ಆದೇಶರೂಪ: "ನಾಲ್ಗಂಡುಗ', 
"ನಾಲ್ಭಾ ಸಿರ' ಪರಾ. ನ್ಯಾ: "ನಾಗಂಡುಗ', "ನಾಗಳ 'ಪರಾ. 
ನಾಲು, : "ನಾಲುತೆಖ' ಷರಾ. [ನಾಲ್ಕು] 

ನಾಲ್ಕ ನಾಳ, (ಗು). ೧. ಲಾಳದ ಕದ್ದಿಯಿಂದ ಮಾಡಿದ, 
ಕೂಡಿಕೊಂಡಿರುವ. (ನಾ). ೨. (ತಾವರೆ, ಕೆಸವು ಮುಂತಾ 
ದುವುಗಳ) ಒಳಗೆ ಟೊಳ್ಳಾ ಗಿರುವ ದಂಟು. &. ಟೊಳ್ಳಾದ 
ಕೊಳವೆ ; ನಳಿಕೆ. ೪. ದೇಹದ ಒಳಗಿರುವ ರಕ್ತ ನಳ, 
ಶ್ವಾಸನಾಳ, ಉಸಿರುಗೊಳವೆ, ಮೂತ್ರನಾಳ ಮುಂತಾದುವು. 
೫. ಹಿಡಿಕೆ; ಹಿಡಿ. ೬. ನೀರು ಹರಿಯುವ ಕಾಲುವೆ ; 
ನಾಲೆ. ೭. ಹರಿದಳ ; ಅರಿದಾಳ. ನಾಳೆ : ೨. "ನಾಳಂ, 
ಕಾಂಡಂ--ಈ ೨ ಕಂಡಿಕೆ'' (ಹಲಾಯು, ೯೫-೪೨೫); ""ದಂಟು ನಾಳ 
ಮುಕ್ಕುಂ'' (ಮುಂಗರಾ, ೧೦೯-೩); ಶಶಿಕಳೆಗಳಂ ಮೆಲ್ವ ಸೈಂಹಿಕೇಯ 
ನಂತೆ. ಸು ಣಾಳನಾಳಂಗಳಂ ಮೆಲ್ಲು (ಕಾದಂಪೂ. Bi ಭಾವಿಸೆ 
ಪ್ರೋಕ್ತಾ ಟು ನಾಳಂ ಕಾವನೆ ಕರ್ಣಿಕೆಯೆ ಕಳಸಮನೆ, . . ಜಲ 
ದೇವಿಯ ಪಿಂಛಾತಸತ್ರ ಮನೆ ಶತಸತ್ರಂ (ಗದಾಯು. ೬-೪೧); ನಾಳಂ 
ಸೊಗಯಿಂಪ ನಾಭೀನಾಳಂ ಮೃ ದುಚರಣಕರತಳಂ ಕೋ ಮಳಸತ್ರ್ರಾಳಿ 
ಯಿಜಿನೆ ನೆನೆಯಿಹಿದಂ ಬಾಳಕನಿಂದಿರೆಯ ಕೈಯ ಕೆಂದಾವರೆಯಂ 
(ಚಂದ್ರಪು. ೩-೧೦೦); ಸೀದವಾ ಮಗ್ಗು ಲಿನ ಮೈಯಲಿ ನೈ ದಿಲಿನ 
ತಾವರೆಯ ಕದಳಿಯ ನಾದಿಕೆಯ ನಾಳಂಗಳುರಿನೊರೆಗುದಿಯ ಸಬುದ 
ದಲಿ (ತೊರರ., ೩-೧೧-೪೭). ಕಿ. ಅವನ ಮುಖವನ್ನು ತಂಬಾಕಿನ 
ನಾಳ ಸರ್ವದಾ ಅಲಂಕರಿಸಿರುವುದು (ಯೋಧಪು-: ೬೭). ೪. ನಾರಿ 
ಯೆಂಬರೂಪಿಂಗೆ ನೀವು ಒಲಿದು ಬಂದಿರಣ್ಣ ಮೂತ್ರವು ಬಿಂದು ಒಸರುವ 
ನಾಳವೆಂದು ಕಂಗಾಣದೆ ಮುಂಂದುಗೆಟ್ಟು ಬಂದಿರಣ್ಣ (ಮಹಾದೇ, ಬ. 
೬೭-೧೬೬); ಜೇಡೆಂ... ಕಾಲನೂಲಿತ್ತದಲಿ ಶುಂಡಿಲ ನಾಳಮಂ. 
ಹೊಕ್ಳೀಣದಿಅ ದರ. ಶುಂಡಾಲಮಂ ತಲೆಗೇಜಂ ಕೊಂಡಿತು (ಬಸಪು. 


೧೮೭೪೪); ನಿಡಿದಪ್ಪ 'ಕೊರಲ. ನಾಳಂಬಡೆದತಿಗಂಭೀರದೀರ್ಫ್ಥಸ್ವರ 


ನಾಲ್ಕ 


ದೊಳ್‌ ತಾಂ ಪೊಡರಿಪ ಮಹೋದರಾಶ್ವಂ ಪಡೆಗುಂ ಫದಿನೇಟುವರ್ನ 
ಮಾಯುವ ಪನಣಂ (ಅಶ್ವಶಾ- ೬-೧೮); ಕಡಿದು ಚಿಮ್ಮಿದ ಬೆರಳುಗಳ 
ಹಿಮ್ಮಡಿಯ ಘಾಯದ ನಾಳ ಹಲದರೆ ಮಡಿದ ಗೋಣಿನ ಬೆಸುಗೆ 
ಬಿರಿದ ಕಪಾಲದೋಡುಗಳ . . . ರಣಮಹಿ ಭಯಾನಕರಸಕೆ ಗುಜ 
ಯ್ತು (ಕುವ್ಕಾಭೀ. ೮-೧೮) ; ಎಜಗಿದಶನೀಘಾತಮೂಪ್ಟಿಯ 
ಬಿಉುಬಿನಲಿ ಬುಡುಬುಡಿಸಿ ನೆತ್ತರಿನೊಲತೆ ಹಾಯ್ದೂದು ವದನದಲಿ 
ನಾಸಿಕದ ನಾಳದಲಿ (ತೊರರಾ. ೫-೫-೩೪) ; ಉದ್ದವಾದ ದಿಂಡುಗಳು 
ನಾಳಗಳು ; ನಾಳಗಳ ಮಧ್ಯೆ ಇರುವ ಸ್ಥಳಗಳು, ಗೂಡುಗಳು (0119) 
. ನಾಳಗಳ ಸಂಖ್ಯೆ, ಅವುಗಳ ಶಾಖೆ, ಕ್ರಮ, ವರ್ಗೀಕರಣದಲ್ಲಿ 
ಉಪಯೋಗಿಸಲ್ಪಟ್ಟ ವೆ (ಕೀಟಬಿ. ೧೯). ೮. ದೋಣಿಯ ಹುಟ್ಟು : 
ಅರಿತ್ರಕಚ್ಛ - ಹಡಗದ ನಾಳ (ಗಂಗಾನು. ೧೪). [ಸೆಂ] 
ನಾಲ್ಕ, ನಾಲ್ಕು, ನಾಳ್ಯ, ಲಾಡ್ಮ, ಲಾಳ್ಯ (ನಾ). ೧. ಕುದುರೆ, 
ಎತ್ತುಗಳಿಗೆ ಕಾಲುಗೊರಸಿನ ರಕ್ಷಣೆಗಾಗಿ ಮೊಳೆ ಹೊಡೆದು 
ಅಳವಡಿಸುವ ಕಬ್ಬಿಣದ ಹಲ್ಲೆ: ""ನಾಲ (ನಾಲು) - ಕಬ್ಬಿಣದ 
ಪಟ್ಟಿ, ಮೊಳೆ? (ಜಾನಕೋ. ೧೧). ೨. ಜೂಜಾಟದ ಅಡ್ಡಿ ಇಟ್ಟವನಿಗೆ 
ಕೊಡುವ ಹಣ ಅದರ ಹತ್ತಿರ ಒಂದು ಪೆಟ್ಟಿಗೆ ಇದ್ದಿತು, 
ಅದಕ್ಕೆ ಕೀಲಿ ಹಾಕಿದ್ದರು. "ನಾಲ' ಹಾಕಲು ಒಂದು ಕಿಂಡಿ ಮೇಲೆ 
ಇದ್ದಿತು (ಕೊತಕಾ. ೨೫); "ನಾಲ ಎಂದರೆ ಹೆಡ್ಡ ದ ಹೆಣ” (ಕೊತಕಾ. 
೨೫ ಅಡಿ). ನಾಲ್ಕು : ೧. ಒಂದು ಕಬ್ಬಿಣದ ಕಂಬಿಯನ್ನು 
ಮಣಿಸಿ ಕುದುರೆಯ . ನಾಲಿನ ಹಾಗೆ ಮಾಡಬೇಕು (ಮುಂಬಯಿ. 
೬-೧೨೦); ನಾಲನು ಬಡಿಸದ, ಜೂಲವ ಹೊದಿಸದ (ಕಸಪು. ೧-೫೦). 
ನಾಳ್ಕೆ : (0. ಲಾಡ್ಮ: (ಐ. ಲಾಳ್ಕ : ೧. ಅಶ್ವರತ್ನದ 
ಆಭರಣದ ರೆಖ್ಯಾ ೬. ೬ ೬೨೪ ಲಾಳದ ಮೊಳೆ (ಎಕ. 21೪, ನಂಜನ. 
೨೯೩-ಪುಟಿ ೧೪೩ ; 1847) ; ಎತ್ತೊಂದು ಲಾಳವ ಕಟ್ಟಸಿ ಕೊಳುವಾಗ 
ಕಪ್ಪೆ ಕಾಲೆತ್ತಿದ ಹಾಗೆ (ಇಂಚಾಸೆ. ೨೦೫-೧೪). 
[4-ಅರ.ಪಾರ.ಹಿಂ.ಮರಾ. ನಾಲ್‌] 
ನಾಲಕಟ್ಟು, ನಾಲುಕಟ್ಟು, ಲಾಳಕಟ್ಟು (ಕ್ರಿ). ೧. ಕುದುಕ್ಕಿ 
ಎತ್ತು ಮೊದಲಾದುವುಗಳ ಗೊರಸಿಗೆ ಹಲ್ಲೆಯನ್ನು ಹೊಡೆ : 
ನಾಲಗಾರ = ನಾಲಬಂದಿ, ನಾಲಕಟ್ಟುವವೆ (ಜಾನಕೋ: ೧೧). 
ನಾಲುಕಟ್ಟು: ೧. ನಾಲಬಂದರು . . . ಕುದುರೆಗಳಿಗೂ ಯೆತ್ತು 
ಗಳಿಗೂ ನಾಲುಕಟ್ಟು ನದೇ ಇವರ ಕುಲದ ಹೋರೆ (ಕಭಾಗೆ. ೨೩೫). 
೨. ಪಾದರಕ್ಷೆಗಳು ಸವೆಯದೆ ಇರುವಂತೆ ನಾಲು ಅಳವಡಿಸು : 
ಅದೇನು ಬೂಟಗೆ ನಾಲುಕಟ್ಟು ನದಿದೆಯೆ ? (ಪ್ರತಿಸ.. ೧). 
ಲಾಳಕಟ್ಟು : ೧. ಈ ಎತ್ತುಗಳ ಕಾಲಿಗೆ ಲಾಳಕಟ್ಟರುತ್ತಾರೆ 
(ಪ್ರೈವಾಇ. 1,.೧೮೧) ; ಲಾಳಕಟ್ಟು ವವನು ; ಲಾಳಗಾರ ; ಹಲ್ಲೆ ಗಾರ. 
(Farrier. oda). [ನಾಲ್ಕ + ಕಟ್ಟು ;) 
ನಾಲಕಿ (ನಾ). ಒಂದು ಬಗೆಯ ಪಲ್ಲಕ್ಕಿ : ಆ ಸೋಮಶೇಖರ 
ನಾಯಂಕಂ . . . ನಾಲಕಿಯೆಂಬ ಮನೋಹರಮಾದ ಮಹಾಯಾನನು 
ನಾರೂಢನಾಗಿ ಸಮಸ್ತ ಸೈನ್ಯಸಹಿತಂ ಸರ್ವಸಂಭ್ರಮದಿಂ ಮಹಾ 
ನವನಿಂಯ ಬಯಲ್ಲೆ ತೆರಳ್ಳು(ಕೆಳನೃ- ೧೦-೭೭). 
[4-ಹಿಂ. ನಾಲಕೀ ; ಮರಾ. ನಾಲಕೀ, ನಾಲಖೇ ; ಪಾರ. ನಾಲ್ಕೀ] 
_ ಹಾಲಗಾರ, ಲಾಳಗಾರ (ನಾ). ಕುದುರೆ, ಎತ್ತು ಮೊದಲಾದುವು 
ಗಳ ಗೊರಸಿಗೆ ಲಾಳ ಕಟ್ಟುವವನು ; ನಾಲಕಟ್ಟುವವನು : 
""ನಾಲಗಾರ = ನಾಲಬಂದ, ನಾಲಕಟ್ಟು ವವ'” (ಜಾನಕೋ. ೧೧). 
ಲಾಳಗಾರ : ಲಾಳಕಟ್ಟು ವವನು; ಲಾಳಗಾರ ; ಹಲ್ಲೆಗಾರ 
(Farrier. ಇಂಕನಿ).. [ನಾಲ + -ಕಾರ[(-ಆ.-ಕಾಜ)] 


೪೫೧೩ 


5 


25 


30 


40 


45 


ನಾಲಗೆ 


ನಾಲಗೆ, .ನಾಲಿಗೆ (ನಾ). ೧. ಮಾತನಾಡಲು ಮತ್ತು ರುಚಿ 
ನೋಡಲು ಸಾಧಕವಾದ ಅವಯವ ; ರಸನೆ ; ಜಿಹ್ವೆ: "ನಾಲಗೆ 
ರಸನೆ ರಸಣ್ಣೆ ಜಿಹ್ಹೆ?' (ನಸ್ತು ಕೋ. ೬೯-೧೫); ನಮ್ಮಿ ರಾನ್ಗೋಳದೊರಾ 
ನಾಲಗೆಯನ್‌ ಕಿಬಿಕ್ಟೊನ್‌' (ಎಇ. 1%, ೧೯-೮; ಸು. 800) ; ಎರ. 
ಟಿ್ಕಾಳಿಂಗನಾಗಂಗಳ್‌ ಪೆಡೆಗಳನೆತ್ತಿ ನಾಲಗೆಗಳಂ ಪೊಳೆಯಿಸುತ್ತ ೦ 
ಬಂದೊಡೆ (ನಡ್ಡಾರಾ. ೧೦೦-೭); ಜೀವನಿಲ್ಲ ಮೊಲಕಿಯಿಲ್ಲಲನಿಲ್ಲ ಪರತ್ರೆ 
ಯಿಲ್ಲೆನಲೃಸಕಳಿಯಂತೆ ನಾಲಗೆ ಪೊರಳ್ವುದು ರಾಜಸಭಾಂತರಾಳದೆೊಳ್‌ 
(ಆದಿಪು. ೨-೧೧) ; ನಾಲಗೆಯಿಲ್ಲದೆ ನುಡಿನೆನೆಬ ಪಜುಗೋಲಿಲ್ಲದೆ 
ತೊಲಯಂ ಪಾಯ್ಕೆನೆಂಬ ಪಚ್ಚ ಸಸಿಯೆಗ್ಗ ನಂ ಪೋಲ್ಕುಂ 
(ಧರ್ಮಾಮೃ- ೧-೬೭) ; ಹಾಡಿ ನಾಲಗೆ ದಣಿಯದು (ಬಸನ. ೪೮೭) ; 
ತನು ವಾದ್ಯಂ ನಾಲಗೆ ವಾದನದಂಡಂ ಕರ್ತೃವಾತ್ಮನವನ ಮನೋವೃತ್ತಿ 
ನಿವಿಂತ್ತ ಮಾಗಿ ಶಬ್ದಂ ಜನಿಯಿಸುಗುಂ (ಶಮದ. ೩೪); ಕಡುಗಾದಾಲಿ 
ಗಳ ಮಣಿಮಕುಟದೊಲಹಿನ ನಾಲಗೆಯ ನಿರ್ದ್ರವದ ಮಾದ್ರಾಧೀಶ 
ನಿಂತೆಂದ (ಕುವ್ಯಾಕ. ೫-೨೦) ; ನಾಲಗೆಗೆ ದ್ರವವಿಲ್ಲ ಕಸೆ ಹೇಳಲಿನ್ಸೇ 
ನರೆಸ (ಸಳಚ,.೩-೧) ; ಶಿನಕವಿ ವಿರೂಪಾಕ್ಷ ನಿನ್ನಂತೆ ವರಕವಿಯ 
ನಾಲಗೆ ವಿ ಮನಂಗಳಂ ಸೆಳೆವವಂ ಕವಿಯಲ್ಲೆ ಭೂತಳದೊಳು 
(ಚೆಬಪು. ೧-೨೭), ೨, (ಆಲಂ) (ಬೆಂಕಿಯ) ಜ್ವಾಲೆ : “ಜ್ವಾಲಾ 
ಶಿಖಾರ್ಚಿ` ಕಿಚ್ಚಿನ ನಾಲಗೆಯು'” (ವಸ್ತುಕೋ. ೭-೯೦); ""ಅರ್ಚಿಃ, 
ಕೀಲಾ, ಜ್ವಾಲಾ-- ಈ 4 ಉರಿಯ ನಾಲಗೆ'' (ಹಲಾಯು. ೧೨-೬೫); 
ಮರೆನೆಂದು ಸೋಗಿ ಸಾರ್ವುದುಮಂರಿಗಳ ನಾಲಗೆಗಳಂತೆ ಮರಬೆಲೆ 
ಯೆಲ್ಲಂ ಪಿರಿದಪ್ಪ ತೇಟ ರೂಪಿಂ... ಕಡಿವುವು. ಮುಳಿಸಿಂ 
(ಧರ್ಮಾಮೃ- ೩-೮೫) ; ಹರಿವ ಹಾವಿಂಗಂಜೆ ಉರಿಯ ಸಾಲಗೆಗಂಜೆ 
(ಬಸವ. ೪೪೬) ; ಕೊಂಡದೊಳಿನ್ನೆಬರಮೆಡೆವಿಡದೆ ಚಟಚಟಪ. ಬೇಳುರಿ 
ನಾಲಗೆಗಳು ನೀಡಿಕೊಂಡಿರ್ದುದು (ರಾಮಾಶ್ಚ. ೧೬೬-೮). ಫಿ. ವಚನ; 
ಮಾತು : ನಾಲಗೆ ಕುಲನುಂ ತುಬ್ಬು ವವೊಲುದಿದೆ. ನೀಂ ಕೆಡಿನುಡಿವೈ 
(ಪಂಪಭಾ. ೧೦-೨೦) ; ಕುಲವ ನಾಲಗೆಯಳಿಂಹಿತೆಂಬ ನಾಣ್ನುಡಿಗಿಂದು 
ನೆಲೆಯಾಯ್ತೊ ಲಾ (ಹಚಕಾ, ೨-೩೨) ; ಎರಡು ನಾಲಗೆಯವರನ್ನು 
ನಂಬಬಾರದು (ರೂಢ). ನಾಲಿಗೆ : ೧. ಆಚಾರವಿಲ್ಲದ ನಾಲಿಗೆ ನಿನ್ನ 
ನೀಡಬುದ್ದಿಯೆ ಬಿಡು ನಾಲಿಗೆ (ಪುರಂದ. ೧-೧೮೩ ಪಲ್ಲವಿ); ಮುಖ 
ಪದ್ಮದಲಿ ಸಿರಿದೇವಿ... ಅಕಳಂಕನ ನಾಲಿಗೆಯೊಳು ವಾಗ್ದೇವಿ 
ಸುಖದಿಂದ ನೆಲಸಿಹರೊಲಿದು (ಕಂನವಿ. ೪-೯೫) ; ಕಣ್ಣು ನಾಲಿಗೆ 
ಮೆನವು ತನ್ನದೆಂದೆನಬೇಡ ತಿ ಕುಲವನ್ನು 
ನಾಲಿಗೆ ಹೇಳುವುದು (ಗಾಜಿ) ; ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲಾ 
ಒಳ್ಳೆಯದು (ಗಾದೆ. ೪. (ನಡುವೆ ಅಲುಗಾಡಿ ಬಾರಿಸುವಂತೆ) 
ಗಂಟಿಗೆ ಅಳವಡಿಸಿರುವ ಲೋಹದ ಅಥವಾ ಮರದ ತುಂಡು, 
ಬಾರಿಸುವ ಸಾಧನ : ನಾಲಿಗಿಲ್ಲದ ಗಂಟಿಯಂತಾಯಿತೀ ಬಾಯಿ, 
ಜಾಲದೊಳು ಸಿಕ್ಕ ಹಕ್ಕಿಯವೊಲಾಯಿತು ಮನವು (ಸಖೀಗೀ. ೯೪-೧) 
ನಾಲಗೆ ಉದ್ದಬಿಡು- ಹತೋಟ ಮಾರಿ ಮಾತನಾಡು ; ಬಹಳ 
ಮಾತನಾಡು : ಸುಮ್ಮನೆ ಇರಬಾರಡೆ? ಎಂದು ಚೌಡಪ್ಪ ತುಸು 
ನಾಲಗೆ ಉದ್ದ ಬಿಟ್ಟಿ ಸುಂದರಿಗೆ ಬುದ್ಧಿ ಹೇಳಿದರು (ಹಳ್ಳಹಾ. ೧೮೪). 
ನಾಲಗೆ ಉದ್ದ ಮಾಡು ಇ ನಾಲಗೆ ಉದ್ದ ಬಿಡು : ನಾಲಗೆ ಉದ 
ಮಾಡಬೇಡ (ರೂಢಿ). ನಾಲಗೆಗೆ ವರ್‌ ಬಾಯಿಯವರೆಗೆ ಬರು; 
ಮಾತನಾಡುವಷ್ಟಾಗು : ಎರ್ಜಿಯ ಮುಳಿಸು ನಾಲಗೆಗೆ ವರೆ 
ಸೈರಿಸಲಾಜದೆ : ವಿದ್ವಿಸ್ಟವಿದ್ರಾವಣನನಿಂತೆಂದಂ (ಪಂಸಭಾ. ೨-೬೯). 
ನಾಲಗೆ ತಪ್ಪು , ನಾಲಿಗೆ ತಪ್ಪು -ಆಡಿದ ಮಾತನ್ನು ನಡೆಸದಿರು ; 
ಮಾತಿಗೆ ತಪ್ಪು : ಕಂಗಳು ತಪ್ಪಿ ನೋಡಿದರೆ ಮಾರಿ ನಾಲಗೆ ತಪ್ಪಿ 


(ಸರ್ವಜ್ಞ. ೧೨೮೨). 


ನಾಲಗೆಗಲಿ 


ನುಡಿದರೆ ಮಾರಿ (ಬಸನ. ೬೩೧); ನಾಲಿಗೆ ತಪ್ಪಿ ದವನು ನಾಯಿಗಿ0ಿತ 
ಕಡೆ (ಗಾದೆ). ನಾಲಗೆ ನಿಡಿದಾಗು- ಬಹಳ ಮಾತನಾಡು : ನಾಲಗೆ 
ನಿಡಿದಾದರ್ಗೆ ಕೂರ್ವಾಳು ೦ ಕೊ[ಕೋತಲುನಿರಾಗಳೆ ಸಾಧ್ಯಂ 
(ರಾಮಾಶ್ವ, ೯೧-೪). . ನಾಲಗೆಯ ತಿಂಡಿ - ಮಾತನಾಡಬೇಕೆಂಬ 
ಚಪಲ ; ನಾಲಗೆಯ ತೀಟಿ : ಜನರು ತಮ್ಮ ನಾಲಗೆಯ ತಿಂಡಿಯನ್ನು 
ಹೀಗೇಕೆ ತೀರಿಸಿಕೊಳ್ಳ ಬೇಕೋ (ಮೂರುದಾ.೧೩೧). ನಾಲಗೆಯ ತೀಟಿ ಎ. 
ನಾಲಗೆಯ ತಿಂಡಿ : ಅನರಿಗೆ ನಾಲಗೆಯ ತೀಟೆ ಬಹಳ (ರೂಢಿ), 
ನಾಲಗೆಯ ನೀರ - ಮಾತನಾಡುವುದರಲ್ಲಿ ಮಾತ್ರ ಗಟ್ಟಿಗ; ಬಾಯಿ 
ಶೂರ : ನಾಲಗೆಯ ವೀರರು ನೀವು' ಮೂಢರು ನಾವು ನುಡಿಗಳಲಿ 
(ಕುನ್ಯಾಕ- ೧೦-೪೫). ನಾಲಗೆಯಾಡಿಸು -೧. ನಾಲಿಗೆಯನ್ನು ಅಲು 
ಗಾಡಿಸು : ನಾಲಗೆಯಾಡಿಸುತುಂ . . . ಕುಣಿದಂ ಶೂಲದ ತಲೆ ಕುಣಿವ 
ತೆಜದೆ ಕುಣಪಾಲಯಂದೆೊಳ್‌ (ಅರ್ಧನೇ. ೫-೨೭). ೨. ಮಾತನಾಡು: 
ಬಾಯಿ ತೆರೆದೆ. ನಾಲಗೆಯಾಡಿಸಿದೆ. ಆದರೆ ಧ್ವನಿ ಹೊರಡಲೇ ಇಲ್ಲ 
(ನಂಟರು. ೫೯) ; "ನಾನೆಂದೂ ಹಾಗೆ ಯೋಚಿಸಿರಲಿಲ್ಲ. ಎಂದು 
ನೆಕ್ಸುದೋವ್‌ ನಾಲಗೆಯಾಡಿಸಿದನು (ಪುನರು. ೧೦೯). ನಾಲಗೆಯಾಡು ಇ. 
(ಅನಗತ್ಯ ವಾಗಿ) ನಾಲಿಗೆಯಿಂದ ತುಟಿಯನ್ನು ಸವರಿಕೊಳ್ಳು 1 
ಕೆಮ್ಮನೆ ಕೆಮ್ಮಿ ಕೆನ್ನೆಯಂ ತುಜಸುತ ಸನ್ನೆಯಿಂ ಕರೆದು ನಾಲಗೆ 
ಯಾಡುತಂ. . .ಐದಿತು ಜಾರೆಯರೊಂದು ಭಾವದಿಂ (ಮಲ್ಲಕಾ.೮-೧೪೦). 
ನಾಲಗೆ ಹರಿಬಿಡು - ನಾಲಿಗೆಯ ಮೇಲಿನ ಹತೋಟಿಯನ್ನು 
ಕೈಬಿಡು ; ಮನಸ್ಸಿಗೆ ಬಂದಂತೆ ಮಾತನಾಡು : ದಳಪತಿ ತನ್ನ 
ಮಾತಿನ ಅರ್ಥ ಎಷ್ಟು ಘೋರವಾಗಿತ್ತೆ ಲುದನ್ನು ಅನುಮಾನಿಸಡೆಯೆಂ 
ನಾಲಗೆ. ಹರಿಬಿಟ್ಟಿ ನು : (ಪುನರು. ೩೫೬) ; ನಿನ್ನನ್ನು ನೋಡಿ “ನಿಮ್ಮ 
ಯಜಮಾನತಿ ಏನು” 'ಅಂತ ನಾಲಗೆ ಹರಿಬಿಡತಾನಲ್ಲ? (ಅಶ್ವನೇ. ೧೫). 
ನಾಲಿಗೆ ಉದ್ದ ಆಗು- ಮಾತು ಹೆಚ್ಚಾಗು ; ಮಿತಿಮಾರಿ ಮಾತು 
ಬರು ಪಾಪ ಅಂತ ಸುಮ್ಮನಿದ್ದರೆ ನಾಲಿಗೆ ಉದ್ದ ಆಗ್ರಾ 
ಇದೆ (ರೂಢಿ). ನಾಲಿಗೆಗೂಟ- (ನೆಯ್ಸೆ ಯವನ) ನೆಯ್ಗೆ ಮುರದ 
ಬಲಗಡೆ ಕಾಲು : (೪. ನಾಲಿಗೆ ಕಿರುಗು-ಸ್ಫುಟಿವಾಗಿ ಮಾತ 
ನಾಡಲು ಅನುಕೂಲವಾಗುವಂತೆ ನಾಲಿಗೆ ಹೊರಳು : ಅವನಿಗೆ 
ಸಾಲಿಗೆ ತಿರುಗುವುದಿಲ್ಲ (ರೂಢಿ). ನಾಲಿಗೆ ಬಿಗಿಹಿಡಿ- ಮನಸ್ಸಿಗೆ 
ಬಂದಂತೆ ಮಾತನಾಡದಿರು ; ಎಚ್ಚರಿಕೆಯಿಂದ ಮಾತನಾಡು ; 
ತಾಳ್ಮೆಯಿಂದಿರು : ಸ್ವಲ್ಪ ನಾಲಿಗೆ ಬಿಗಿಹಿಡಿದುಕೊ, ಎಲ್ಲ ಸರಿಯಾಗುತ್ತೆ 
(ರೂಢಿ). ನಾಲಿಗೆಯುಳಿಸಿಕೊಳ್ಳು - ಮಾತನ್ನು ಉಳಿಸಿಕೊಳ್ಳು, 

- ನಡೆಸು; ಭಾಷೆ ತಪ್ಪದಂತೆ ನೋಡಿಕೊಳ್ಳು : ನಾಲಿಗೆಯುಳಿಸಿ 
ಕೊಂಡು ಕೊಡುವ ಗುತ್ತಿಗೆ ಕೊಟ್ಟು ಬಿಡು (ರೂಢಿ), ನಾಲಿಗೆ 
ಸೇದಿಹೋಗು - ಮಾತು ನಿಂತುಹೋಗು: ಅನರಿಗೆ ಪಾರ್ಶ್ವವಾಯನಿವಿ 
ನಿಂದ ನಾಲಿಗೆ ಸೇದಿಹೋಗಿದೆ (ರೂಢಿ). 
[ದೇ.॥ ತಮಿ. ಮಲ. ನಾ, ನಾಕ್ಕೆ, ನಾವು; ತುಳು. ನಾಲಗೆ, 
ನಾಲಯಿ, ನಾಲಾಯಿ ; ಕೊಡ. ನವು; ತೆಲು, ನಾಲಿಕ, ನಾಲುಕ, 
ನಾಲ್ಕ ; ಕೋಲಾ. ನಾಯ್ಕಿ. ನಾಲ್ಕ] 

ನಾಲಗೆಗಲಿ (ನಾ). ಬಾಯಿಬಡಾಯಿಯನನು ; ಮಾತಿನ ಶೂರ: 
ತಾಳುಗೆ ಪತ್ತಿ ಬತ್ತಿ ಬಾಯ್ಕಾಡಿ ನಾಲಗೆಗಿತ್ತು ಕೊಳ್ಳ ನಾಲಗೆ 
ಗೆಲಿಗಳುಮುಂ (ಲೀಲಾನ. ೫-೧೧೪ ವ). [ನಾಲಗೆ -- ಕಲ್ಮಿ] 

ನಾಲಗೆಗಿಡುಕತನ (ನಾ): ಕೆಟ್ಟಿಮಾತುಗಳನ್ನಾಡುವಿಕೆ ; 
ನಿಂದಿಸುವಿಕೆ; ಹೀಯಾಳಿಸುವಿಕೆ : ಅಸುರಾರಿ ನುಡಿಯದಿರು ಜಡ 
ಖೂಳ ನಾಲಗೆಗಿಡುಕತನ ನಮ್ಮೊಡನೆಯೇ ಎನುತಡರಿ ಮುಂದಲೆ 
ವಿಡಿದು (ಅಕ್ರೂಡ. ೬-೨೫). [ನಾಲಗೆ 4 ಕಿಡುಕ (ಐ ಕೆಡುಕ) 2- -ತನ] 


೪೫೧೪ 


25 


30 


35 


45 


ನಾಲಗೆದ್ರವ 


ನಾಲಗೆಗೀಟತ್‌, ನಾಲಿಗೆಕೀಳು, ನಾಲಿಗೆಗೀಳ್‌ (ಕ್ರಿ). ೧. ನಾಲಿಗೆ 
ಯನ್ನು ಕಿತ್ತು ಹಾಕು: ತಾಳುಗೆ ಪತ್ತಿ ಬತ್ತಿ ಬಾಯ್ಮಾಡಿ ನಾಲಗೆ 
ಗಿತ್ತು ಕೊಳ್ಳ ನಾಲಗೆಗಲಿಗಳುವುಂ (ಲೀಲಾವಪ. ೫-೧೧೪ ವು. 
೨. ನಾಲಿಗೆಯನ್ನು ಚಾಚು, ನೀಡು : ತೆಗಳಿಗೆರ್ಜೊಡಲುಂ 
ನಾಲಗೆಗಿತ್ತ ರೆಬಲಾತ ಬಾಯಂಮಲ್ಲರೆಗಣ್ಣಿ £ಡುಗಳುಂ ತಾಜುವ 
ತಾಳ್ಗ ಳುಮಗುರ್ನಿಸಲ್‌ , ಕಾಡ ಕೋಣನೆಯಿನ್ನ ದುದಅಕಿಲಂ/ (ಜಗವ. 
೧೭-೬೬), ನಾಲಿಗೆಕೀಳು : ೧. ಚಾಡಿಗಳ್ಸೀಳುನುದಿಲ್ಲಿ ನುಡಿದಾ 
ಡುವ ನಾಲಿಗೆಕೀಳುವರಲ್ಲಿ (ಪುರಂದ. ೨-೩೯-೩). ನಾಲಿಗೆಗೀಳ್‌ : 
೧. ಹರನಿಂದೆಗೆಯ್ವ ನನ ಶಿರನರಿವುದಲ್ಲದೊಡೆ ಭರದೆ ನಾಲಿಗೆ 
ಗೀಳ್ವಂದಲ್ಲದೊಡೆ ತಾಂ ಹರಣವಂ ಬಿಡೆ (ಸಾನಂಚ. ೩-೯೯). 
[ನಾಲಗೆ + ಕೀರ್ಟ್ಭ] 
ನಾಲಗೆಗೆಳೆಯೆ (ನಾ). ಕೇವಲ ಮಾತಿನ ಸ್ನೇಹಿತ: ಕೆಲಸಕ್ಕೆ 
ಬಾರದ ಮಿತ್ರ : ನಾಡ ನಾಲಗೆಗೆಳೆಯರೆಂಬುದ ಮಾಡದಿರು (ಕುನ್ಯಾಉ. 
೯-೧೮), [ನಾಲಗೆ + ಕೆಳೆಯ] 
ನಾಲಗೆಗೊನೆ (ನಾ). ನಾಲಿಗೆಯ ತುದಿ; ತುದಿನಾಲಿಗೆ; ಮಟಕಿದು 
ನಾಲಗೆಗೊನೆಗೆ ನಾಮದ ನಿಟುಗೆ ನೆಲೆಗೊಳೆ (ಕುನ್ಯಾಭೀ. ೩-೮೩) ; 
ಅಚ್ಛುತನಾಮ ನಾಲಗೆಗೊನೆಗೆ . ಬರುತಿರಲು (ಸಿಭಾಗ. ೬-೨-೧೬) ; 
ಆತ್ಮನೊಳುದಿಸಿದ ಮಾತ ನಾಲಗೆಗೊನೆಯಲ್ಲಿ ವಿಸ್ತರಗೆಯ್ದ ಇನಿಯಳೆ 
ಕೇಳ್‌ ನಿನ್ನ ಕರ್ಣರಸಾಯಂನವೆನಲುಸಿರುವೆನೀ ಕೃತಿಯ. (ನೋಹತ. 
೧೨-೨). [ನಾಲಗೆ ಕೊನೆ] 
ನಾಲಗೆತೀಂಟಿ "ನಾಲಗೆದೀಂಟಿ' ನೋ. 
ನಾಲಗೆತೀಂತೆ "ನಾಲಗೆದೀಂಟಿ' ನೋ. 
ನಾಲಗೆತುದಿ "ನಾಲಗೆದುದಿ' ನೋ. 
ನಾಲಗೆದಳೆ (ಕ್ರಿ). ನಾಲಿಗೆಯನ್ನು ಷಡೆ, ಹೊಂದು : ಕೆಲಬಲದ 
ವೇಲಾಯತರ ವೆಗ್ಗಳದ ರಾವ್ತರ ಗಡಣ ನಾಲಗೆದಳೆದುದೆನೆ ಹೊಳಿ 
ಹೊಳೆನೆಡಾಯುುಧಭಟಿರು ನೂಕಿದರು (ಕುವ್ಯಾದ್ರ್ರೋ. ೫-೭೧). 
[ನಾಲಗೆ ತಳ್ಳ] 
ನಾಲಗೆದೀಂಟೆ, ನಾಲಗೆತೀಂಟಿ, ನಾಲಗೆತೀಂತೆ (ನಾ). ೧. ನಾಲಿ 
"ಗೆಯ ಚಾಪಲ್ಯ ; ಹೆಚ್ಚು ಮಾತನಾಡುವ ಆತುರ : ನಾಲಗೆ 
ದೀಣ್ಟೆ ಯೇನು ?--ನೆರೆದ. ಒಡ್ಡೋಲಗದಲ್ಲಿ! (ಬೆಟ್ಟಿ ಆ... ೩೬೯). 
ನಾಲಗೆತೀಂಟೆ : ೧. ಕೊಂಡೆಗಕ್ಕೆ ನಾಲಗೆತೀಂಟಿೆ [ಖಾಂ90/ತಿಂತೆ] 
ಮಂಸಗೆ ನರೇಂದ್ರನೆಡೆಗೈದಿ ನಿಂಡೆಳಗಿ ಕರಗಳಂ ಮುಗಿದು (ವನಿ, 
೮-೩ವ). ನಾಲಗೆತೀಂತೆ: ೨. ತಿನ್ನುವುದರಲ್ಲಿ ಅಫಿ ಆಸಕ್ತಿ : 
ಅಂತಂತೆ ನಲಿದು ನಾಲಗೆತೀಂತೆ ಮಿಗಲ್‌ ಕಳಿಳೆಗೆಳಸಿ ಚಂಚುವನಿಟ್ಟೋ 
ರಂತೆ ಸವಿಸವಿದು ಸೊರ್ಕಿ ನಿರಂತಂ ಕರೆಡತ್ತು ಮಾವಿನೊಳ್‌ ಪರಪುಟ್ಟ ೦ 


(ಗಿರಿಕ. ೨-೪೨). [ನಾಲಗೆ ತೀಂಟೈ] 

ನಾಲಗೆದುದಿ, ನಾಲಗೆತುದಿ (ನಾ). - ನಾಲಗೆಗೊಫೆ: ಹೃದಯ ` 
ರಾಮಧ್ಯಾನ ನಾಲ[ಸಾಂಂ. ಲಿ]ಗೆದುದಿ ನಿಜೇಶಸ್ಮರಣೆ . , . ಇದಿರ 
ಬಗೆವಳೆ ಸೀತೆ ಮಾಯಾವಿದರ ಮಾಯೆಗೆ ಸಿಲುಕುವಳೆ (ತೊರಂಾ, 


೫-೩-೩೯). ನಾಲಗೆತುದಿ : ಆಗಲಿ ಎಂದರು ನಾಲಗೆತುದಿಯಿಂದೆ 
ಮನದೊಳು ನೊಂದರು ತಂದೆ (ಇಂಚಾಪೆ, ೧೯-೮೪). 
[ನಾಲಗೆ -- ತುದಿ] 
ನಾಲಗೆದ್ರವ (ನಾ). ನಾಲಿಗೆಯಲ್ಲಿ ತೇವವುಂಟಾಗುವಿಕೆ : ನಾಲಗೆ 
ದ್ರವಕ್ಕೆ 2--ಕೋಷ್ಕ , ಮಧುಕ, ಆಕಲಕರೆ . , , ಕುಂಕುಮ, ಇವಂ 
ನೀರಿಂದ ತೇದು, ನಾಲಿಗೆ "ತೊಡೆಯಲು ಬಿದ್ದ ನಾಲಿಗೆ ಬಕ್ಕು. ದ್ರವ 
ನಕ್ಕು (ವಿನೈವಿ, ೬೫). [ನಾಲಗೆ-/ ದ್ರವ] 


ನಾಲಗೆಯೇಜು 


ನಾಲಗೆಯೇಲು(ನಾ). ನಾಲಗೆಯ ಹುಣ್ಣು,-ಗಾಯ,-ವ್ರಣ,: 
ಸವಿವ ಪಯಂ ತನರಾಜಂ ತನಿವಣ್ಗಳು ಶಿವಾರ್ಪಿತವಲ್ಲದುದಂ ಸವಿದ 
ಶರಣನಂತೆ ನಾಲಗೆಯೇಲು (ನಂಬಿರ. ೧೬-೧೭). 
[ನಾಲಗೆ 4 ಏಲ್ಕು (ಎಏಳ್ಮ)] 
ನಾಲಗೆವೆಲವ (ನಾ). ನಾಲಿಗೆಯ ಶಕ್ತಿಯನ್ನು ಕಳೆದುಕೊಂಡ 
ವನು; ಮಾತನಾಡುವ ಶಕ್ತಿಯಿಲ್ಲದವನು : ಮಿಗೆ ಪದಮಿಡ 
ಲಟಿಕಿಯದ ನಾಲಗೆನೆಟಿವರ್‌ . . . ಬಗೆವೊಡೆ ಕಬ್ಬಿಗರಕ್ಕುಮೆ 
(ಲೀಲಾವ. ೧-೨೩). [ನಾಲಗೆ + ಪಟವ] 
ನಾಲಗೆಸಿಕ್ಟು (ಕ್ರಿ). ನಾಲಿಗೆಗೆ ಅಡ್ಲಿಯುಂಟಾಗು, ತಜಿ 
ಯುಂಬಾಗು ; ನಾಲಿಗೆ ತಡವರಿಸು ; ಕಕ್ಕಸದ, ಮಾತು ಬಂದಾಗ 
ನಾಲಗೆಸಿ[ಪಾರಾಂ. ಸು]ಕ್ಕುವಂತಿದನೆಸಗಿದನು (ಭರಚ. ೩೮-೧೩೩). 
[ನಾಲಗೆ 4-ಸಿಕ್ಕು,( <ಸಿಲ್ಕು,)] 
ನಾಲತವಾಡ 'ನಾಲ್ವತುಂಬಾಡ' ನೋ. 
ನಾಲತ್ತಾಣಿ (ನಾ). ನಲವತ್ತು ಜನರ ಸಭೆ (?) : ಅದ್ಕೆ 
ಸಾಕ್ಷಿ ಕೆಲ್ಲಿಪುಸೂರ್‌ ಪನ್ನಿರ್ವರುಂ ಅಯ್ಸಾಮಂತರುವರ್‌ ನಾಲ 
ತ್ತಾಣಿಉಂ ಇದಾನಟಾದೊನ್ಸ ಇ್ವ ಮಹಾಪಾತಗನಸ್ಪೊ ನ್‌ ” (ಮೈಳರಿ. 
೧೯೨೫, ೧೦೬-೨೧; 7)... [1] 
ನಾಲಬಂದ (ನಾ). ಕುದುರೆ ಮತ್ತು ಎತ್ತುಗಳಿಗೆ ಲಾಳ ಕಟ್ಟು 
ವವನು ಮತ್ತು ಆ ಕಸುಬನ್ನು ಮಾಡುವ ಜಾತಿಗೆ ಸೇರಿದವನು: 
ನಾಲಬಂದರು . . . ಕುದುರೆಗಳಿಗೂ ಯೆತ್ತುಗಳಿಗೂ ನಾಲುಕಟ್ಟು 
ನದೇ ಇವರ ಕುಲದ ಹೋರೆ (ಕಭಾಗೆ. ೨೩೫). 
[-ಪಾಠರ.ಹಿಂ. ಮರಾ. ನಾಲ್‌ಬಂದ್‌] 
ನಾಲಬಂದ, ನಾಲುಬಂದಿ, ನಾಲುಬಂದು, ನಾಳಬಂದಿ, 
ಲಾಲಬಂದಿ, ಲಾಳಬಂದಿ (ನಾ). ೧. ಎತ್ತು, ಕುದುರೆಗಳಿಗೆ 
ಲಾಳ ಕಟ್ಟುವಿಕೆ ; (8). ೨. ನಾಲಬಂದ : (೪. ನಾಲು 
ಬಂದಿ: (8). ನಾಲುಬಂದು: (8). ನಾಳಬಂದಿ : (೪). 
ಲಾಲಬಂದಿ : ೨. ಆಲೆನುನೆ ಕದರುಮಾಡಿದ ಬಡಗಿಯೆಂದ 
೧/೪ ಲಾಲಬಂದಿಯಿಂದ ೧/೨ ಹಳೇ ಪೈಕದವರ ಗ್ರಾಮಾಂತ್ರಗಳಿಂದ 
ವರುಷ ೧ಕೆ ವರ್ತನೆ (ಎಕ. x11, ಮದ್ದಗಿ, ೩೧-೧೨; ಸು. 16567). 
ಲಾಳಬಂದಿ ; (8). 
[-ಪಾಠ. ಹಿಂ. ಮರಾ. ನಾಲ್‌ಬಂದೀ] 
ನಾಲಸ್ತಿ (ನಾ). ೧. ಫಿರ್ಯಾದು ; ತಕರಾರು. ೨. ನಿಂಜೆ; 
ಅಪವಾದ; ದೋಷಾರೋಪಣೆ : ಶ್ಯಾಮರಾಯ ಅವರ ನಾಲಸ್ತಿ 
ಯನ್ನು ಮಾಡುವ ಭೀತಿ ಇತ್ತು (ದೀಗಹ. 11, ೧೦೯). 
[4-ಮರಾ. ನಾಲಸ್ತೀ, ನಾಲಿಸ್ತೀ] 
ನಾಲಾ "ನಾಲೆ ನೋ. 
ನಾಲಾಭ (ನಾ). [ಬೌದ್ಧ] ಶೂನ್ಯತತ್ತ್ವವನ್ನು ನಿರೂಪಿಸುವ 


ಒಂದು ಶಬ್ದ ; ಅಲಾಭವಲ್ಲದುದು ; ಲಾಭ: ಈ ಪರಮಾರ್ಥ 
ವಾದ ಶೂನ್ಯತತ್ತ ನನ್ನು ಅನಭಿಲಪ್ಯ . . . ಅಲಾಭ, ನಾಲಾಭ 

* ಅಪ್ರತಿಸೇಧ ಇತ್ಯಾದಿ ಶಬ್ದಗಳಿಂದ ಉಪದೇಶಿಸುವರು 
(ಹಿಂದಸಾ. ೪೧). ([ಸಂ. (ನಃ ಅಲಾಭ)] 


ನಾಲಾಯಕ್‌ “ನಾಲಾಯಕ್ಕು” ನೋ. 

ನಾಲಾಯಕು “ನಾಲಾಯಕ್ಕು” ನೋ. 

ನಾಲಾಯಕ್ಕು, ನಾಲಾಯಕ್‌, ನಾಲಾಯಕು, ನಾಲಾಯಖ್‌, 
ನಾಲಾಯಖ, ನಾಲಾಯಖು, ನಾಲಾಹಿಕ್‌(ನಾ).೧. ಕೆಲಸಕ್ಕೆ 


ಬಾರದ ವ್ಯಕ್ತಿ; ಅನರ್ಹ; ಅಯೋಗ್ಯ : ನೀನು ಶುದ್ಧ 


೪೫೧೫ 


20 


25 


30 


35 


40 


45 


ನಾಲಿ 


ನಾಲಾಯಕ್ಕು, ಅಯೋಗ್ಯ (ಗರುಜಾ. ೯೨); ಮೊದಲಿನವಳು 
ಮುದುಕಿಯಾದಳು ; ಚಂದವಿಲ್ಲ. ಇಂಥ ಪ್ರವಾಸಕ್ಕೆ ನಾಲಾಯಕ್ಕು 
(ಆ೪8: ೨೭೨), ನಾಲಾಯಕ್‌ : ೧. ಆ ದೂರುಗಳ ಆಧಾರದ 
ಮೇಲೆ ನನ್ನ ಸ್ನೇಹಿತರು. ನಾಲಾಯಕ್‌ ಎಂದು ಅವರ ಎರಡು 
ಇಂಕ್ರಿ ಮೆಂಟನ್ನು ಸರ್ಕಾರದವರು ನಿಲ್ಲಿಸಿದರು: (ಸಂಜಪಂ. ೧೬೩). 
ನಾಲಾಯೆಕು: ೧. “ನಾಲಾಯಕು ಇ ನಿರುಪಯೋಗಿ, 'ಅಯೋಗ್ಯ? 
(ಜಾನಕೋ. ೧೧). ನಾಲಾಯೆ ಖ್‌ : ೧. ನಮ್ಮ ದೇವರ ಮುಂಜಿ 
ಪ್ರಪಂಚದ ಇತರ ಎಲ್ಲ ದೇವರೂ ನಾಲಾಯಖ್‌ (ಧರ್ಮಶ್ರೀ. ೭೩). 
ನಾಲಾಯಖ : ೧. ಅನರು ಈ ಪ್ರಸಂಚಕ್ಕೆ ನಾಲಾಯಖ 
(ಕಾಮಿಕಾಂ. ೯೮) ; ಕೇರಿಯ ಗೃಹಸ್ಮರು ಮಾತ್ರ ಲಗ್ಗವಾಗಲು 
ನಾಲಾಯಖನಾದವನಿಗೆ ಸುಳ್ಳೇ ತಂಗಿಯನ್ನು ಕೊಟ್ಟಿರಿ ಎಂಬ ಧಾಟಿ 
ಯಲ್ಲೇ ಅದನ್ನು ಹೇಳಿರಬೇಕು (ಮೂರುದೂ.೬೯). ನಾಲಾಯಖು : 
೨. ಅನರ್ಹವಾದುದು : ಸಾಗುನಳಿಲಾಯಖುಭೂಮಿಯಲ್ಲಿ . . . 
ಇದ್ದರೆ: ಸಾಗುವಳಿ ನಾಲಾಯಖೆಂದು ವುತ್ತರ ಮಾಡಲಾಗುತ್ತೆ 
(ಭೂಮಿಅ. ೩೪). ನಾಲಾಹಿಕ್‌ : ೧. ನೀನು ದನ ಕಾಯುವುದಕ್ಕೂ 
ನಾಲಾಹಿಕ್‌ (ಬಿಳುನು. ೧). [--ಪಾರ. ಹಿಂ. ಮರಾ. ನಾಲಾಯಕ್‌] 

ನಾಲಾಯೆಖ್‌ “ನಾಲಾಯಕ್ಕು ನೋ. 

ನಾಲಾಯೆಖ “ನಾಲಾಯಕ್ಕು” ನೋ. 

ನಾಲಾಯೆಖತನ (ನಾ). ಅಯೋಗ್ಯತನ ; ಅನರ್ಹತೆ : ಜೀವರ 
ನಾಲಾಯಖತನವನ್ನು ಹಳಿಯುತ್ತ . . . ಥಾಲಿಹಸ್ತ ರಾಗಿ ಪೂಜಾ 
ಪರೇಡಿಗೆ ಹೊರಟಿವು (ದೀಪಹ. 11, ೭). 

[ನಾಲ್ಲಾಯಖ( ನಾಲಾಯಕ್ಕು) 4 -ತನ] 

ನಾಲಾಯೆಖು "ನಾಲಾಯಕ್ಕು? ನೋ. 

ನಾಲಾಹಿಕ್‌ "ನಾಲಾಯಕ್ಕು? ನೋ. 

ನಾಲಿ, ನಾಳ; (ನಾ). ೧. (ತಾವರೆ ಮುಂತಾದುವುಗಳ) 
ಟೊಳ್ಳಾ ಗಿರುವ ದಂಟು,--ಕಾಂಡ. ೨. ದೇಹದ ಒಳಗಿರುವ 
ನಾಡಿ. ೩. ಕೊಳವೆ ; ನಳಿಕೆ. ೪. ತಾವರೆ; ಕಮಲ. ೫. ಆನೆಯ 
ಕಿವಿಯನ್ನು ತೂತುಮಾಡಲು ಉಪಯೋಗಿಸುವ ಒಂದು ಬಗೆಯ 
ಸಾಧನ. ೬. ಇಪ್ಪತ್ತುನಾಲ್ಕು ನಿಮಿಷಗಳ ಕಾಲ; ಒಂದು ಗಳಿಗೆ. 
೭. ಒಂದು ಬಗೆಯ ಜಾಗಟೆ. ೪. ಪಟ್ಟಿ; ಸೀಳು: ತನ್ನ 
ಬಟ್ಟಿಯ ಕೊನೆಯನ್ನು ಒಂದು ನಾಲಿಯಾಗಿ ಹರಿದು ಗಾಯದ ಮೇಲೆ 
ಬಿಗಿದು ತಲೆಯ ಹಿಂದಕ್ಕೆ ಕಟ್ಟಿದನು (ಚಕರ. ೩೧೧). ನಾಳಿಿ : 
೨. “ನಾಳಿಯೆ ನಾಡಿಯೊಳ್‌”  (ಕರ್ಣಾಸಿ. ೩೫). ಷಿ. ಬಿದಿರ 
ಪೊಸನಾಳಿಯೊಳ್‌ ಕಾಸಿದ ಪಾಲಂ ಪೊಯ್ದು ಮತ್ತೆ ಕೊಗ್ಗೆ ಸಲಕಿೊಳ್‌ 
ಮೂಯಿದಿನಂಬರವಿರಿಸಿ  ಬಬಾಕೃದನೊಡೆದೊಡೆ  ನಾಳಿಯಂದದಿಂ 
ಮೊಸರಕ್ಕುಂ (ಲೋಕೋಪ. ೮-೫೦) ; ಸಿಂಬುಳ ನಾಳಿ ಮೂಗುಗುಟ 
ಪೆರ್ಡೊಲಕಿ ಬಾಯ್‌” ಮಲೆದಾಗರಂ ಬಸಿಜ್‌್‌ (ಧರ್ಮಾನ್ನು. ೫-೨೮) ; 


ಪಳಿಕಿನ ಪುಡಿಕೆಗಳೊಳಂ ಹರಿನೀಲದ ನಾಳಿಗಳೊಳಂ . . . ತೀವಿದೆನಿ 
ತಾನುಂ ತೆಲಿದ ಬಂಧುರ ಸುಗಂಧವಸ್ತು ಸಂದೋಹಮಂ ಪಿಡಿದು 
(ಜಗವಿ, ೬-೧೮ ನು; ಬಾವಿಯ ತಡಿಗೆ ಪೋಗಿ... ನೀರ್ಮೊಗೆ 


ಪುಪಾಯಮನಾಂ ಮಿಗೆ ಕಂಡದೊಂದು ಬಳ್ಳಿಯ ಕಡೆಯಲ್ಲಿ ಪೆರ್ಬಿದಿರ 
ನಾಳಿಯನಾರ್ಪಿನೆ ಕಟ್ಟ ಮೆಲ್ಲನಲ್ಲಿಯ ಲಲಿತಾಂಬುವಂ ಪಡೆದು 
ಸೇಂದಿಡೆನಾಗಳ್‌ (ದಶಕು. ೧೪-೧೫). ೬. “ನಾಳಿಯೆ ತಾಂ ಫಲುಗೆ 
ಯೆನಿಕುಮವನಿೀತಳದೊಳ್‌” (ಕವಿಕಂ, ೧೧೫); “ನಾಳಿಯೆನೆ ನಾಡಿ 
ಯೆನೆ ಗಳಿಗೆಯೆಂದಕ್ಕು? (ಕಠರ. ೫೪). ೯. ಒಂದು ಅಳ್ಳತೆಯ 
ಪ್ರಮಾಣ: ಬೆಲ್ಲ ನಾಳಿ೪... ತುಪ್ಪ ನಾಳಿ ಮೆಣಸು ನಾ: 


ನಾಲಿಕ 


ಉಪು ನಾಳಿ ೧ (ಸೌಇಇ. Ix, ೫೪೭-೫ ; 1552) ; ಆ ಆಭರಣ 
ನನ್ನು ಮಾಡುವುದಕ್ಕೆ ನಾಲ್ಕು ನಾಳ ನಜ್ರಗಳನ್ನೂ ಹನ್ನೊಂದು 
ನಾಳಿ ಮುತ್ತುಗಳನ್ನೂ . . . ಇದಲ್ಲದೆ ಇನ್ನೂ ಇತರನಾದ ಸಪ್ತ ರತ್ನ 
ಗಳನ್ನೂ ಉಪಯೋಗಿಸಿದರು (ಹತ್ತುವ, ೩೦). ೧೦. ಕಾಲುವೆ; 
ನಾಲೆ. ೧೧. ನೆಯ್ಸೆಯನನು ಬಟ್ಟೆಯನ್ನು ನೇಯುವಾಗ 
ಉಪಯೋಗಿಸುವ ಒಂದು ಉಪಕರಣ ; ಹೊಕ್ಳುನೂಲನ್ನು 
ಹಾಸುನೂಲಿನಲ್ಲಿ ಸೇರಿಸುವ ಉಪಕರಣ ; ಲಾಳಿ: “ನೇನು, 
ನಾಯದಂಡ--ನೆಯ್ಕೆ ಕಾಚನ ನಾಳಿ” (ನಾರ. 9), ೧೨, (1?) ; 
""ನಾಳಿಇನಾಡೆ ; ಪಾಡಿ [ನಾಳಾಂ. ನಾಟಾಯೆಂದು ನಾಡಿಯೆಂ 
ಬರ್ಥಂ]”” (ಕನುದ.ಪಂ- ೨). ಇಲ್ಲಿಯ "ನಾಡೆ' ಶಬ್ದವು “ನಾಡಿ” 
ಎಂಬುದರ ಅಪಲಿಖಿತವಿರಬಹುಜಿ? 
ಫಾಳಿಯ ಕೋಲ್‌ ಇ (ಬಿದಿರಿನಂಥ) ಟೊಳ್ಳಾದ ಸಸ್ಯಕಾಂಡ 

ಡಿಂದ ತಯಾರಿಸಿದ ಬಾಣ (?) : ನಾಳೀಯ ಕೋಲ್‌ ಜನನಾಳಿ 
ವೆಂಬಿನಂ ಕನಿದುವು (ನಂಠಾನಾ. ೧೩-೬೧). "ನಾಳಿಯಂಬು' ಸರಾ. 
ನಾಳಿಯ ಬಿಲ್ಲು - ಒಂದು ಬಗೆಯ ಬಿಲ್ಲು: ಗಗನತಳನನು ಬಿಗಿದ 
ಬಲುಅಕಿಂಚೆಗಳ ತುಂಬಿದ ಹೊದೆಯ ಕಣೆಗಳ ಬಿಗಿದ ನಾಳಿಯ ಬಿಲ್ಲು 
ಗಳ . . . ಜೋದರಡರಿದರಂದು ಬೊಬ್ಬೀಣದು (ಕುನ್ಯಾಜ್ರ್ರೋ. ೩-೫). 
“ನಾಳಿವಿಲ್‌ ಪರಾ. [ಸಂ.] 

ನಾಲಿಕ, ನಾಳಿಕ (ನಾ). ೧. ತಾವರೆ; ಕಮಲ. ೨. ಬಾಯಿಂದ 
ಊದುವ ಒಂದು ಬಗೆಯ ವಾದ್ಯ; ಕೊಳಲು. ೩. ಬಂದೂಕು; 
ಕೋವಿ: ಪ್ರಾಚೀನ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ 
ಅಗ್ನಿ ಚೂರ್ಣ. (ಇದನ್ನು "೧0೫ 00೪6, ಎಂದು ಒಪ್ಪೆರ್ಟ್‌ ಅವರು 
ಅನುವಾದಿಸುತ್ತಾರೆ)ವೆಂಬ ಪದವಾಗಲ್ಕಿ, ನಾಲಿಕ . ೬ ಎಂಬ 
ಪದವಾಗಲಿ ಸಾಹಿತ್ಯದಲ್ಲಿ ಶಾಸನಗಳಲ್ಲಿ ಇಲ್ಲ (ಕಶಾಅ.೨೭೯). ನಾಳಿಕ; 
೧. ಲೋಲಕುಂತಳೆಯೆಯನಧರಿಸುಯಿಂತೆಂದು ಸಿರಿಪೌಂಯಂ 
ಮಣಿದು ಬಾಣಾ ಖ್ಯ ಶಿನನಂಸ್ರಿಯಂಗನಾಳಿಕಂಗಳಿಗೆ ನಂದಿಸಲು 
(ನವನೋ, ೩೩೨೪೯), [ಸೆಂ] 

ನಾಲಿಕೆ,ನಾಳಿಕೆ(ನಾ).೧.(ತಾವರೆಯ)ನಾಳ; ದಂಟು,೨, ಕೊಳವೆ; 
ನಳಿಕೆ: (0. ನಾಳಿಕೆ: ೩. ಇಪ್ಪತ್ತುನಾಲ್ಕು ನಿಮಿಷಗಳ 
ಕಾಲ ; ಒಂದು ಗಳಿಗೆ: ಅದು ಸಮಯಾವಂಿಕೋಚ್ಛ್ಯಾಸಸ್ತೊಕ 
ನಿಮೇಷನಾಳಿ [ಪಾಠಾಂ. ಡಿ]ಕಾ ಮುಂಹೂರ್ತದಿನಸಪಕ್ಷಮಾಸರ್ತ್ವಯನ 
ಸಂವತ್ಸರಾದಿ ಗಣನಾನುಕ್ರಮದಿಂದಂ ಪೆರ್ಚಿಡೆಣಿಕೆಯೊಳ್‌ 
ಕೂಡಿದುದು (ಆದಿಪು.೬-೪೮ ನ); ಸ್ತೊ (ಕಂ ನೆಳಕಿದೇಲಾಗೆ ಲವಾಕಾಲಂ 
ಮೂವತೆಂಟುವರೆಯೆನಿಪ ಲವಾನೀಕಂ ನಾಳಿಕೆ ತನ್ನಾಳೀಕಾಲಯಂಗಂ 
ಮುಹೂರ್ತಮೆನೆ ವರ್ತಿಸುಗುಂ (ಸಂರಾಮಾ. ೧-೫೦). [ಸಂ. ನಾಲಿಕಾ] 

ನಾಲಿಕೇರ, ನಾಳಿಕೇರ(ನಾ). ಎ ನಾರಿಕೇಲ: ನಾಲಿಕೇರಸಹಕಾರೇಕ್ಷು 
ರಸಪ್ರವಾಹೆದಿಂ , ಬೆಳೆದು ಮಗವರಗಿಪ ತಂಡುಲಂಗಳಂ 
ಕಳೆದುಕೊಂಡು  ಬಾಗಿದೋಗರನುನಾರೋಗಿಸುವಂ  (ಸುಕುನೂ. 
೧೧-೩೫ ನ); ಚಿಲ್ಪುನೆತ್ತುನಮರೀಕರಪಲ್ಲವದೊಳ್‌ ನವೀನಕದಲೀ 
ನವಾಮ್ರು ನಾರಂಗ ನಾಲಿಕೇರಥಫಲಂಗಳ್‌ (ಪಂರಾನೂ.೧೬-೯೪). ನಾಳಿ 
ಹೇರ: “ನಾಳಿಕೇರಃ, ನಾರಿಕೇಳಃ, ಲಾಂಗಲೀ-ಕೆಂಗಿನ ಮರದ 
ಹೆಸರುಗಳು” (ಸಿದ್ಧಾಂತಿ. ೧೫೨) ; ಆಟ್ಯ ಕ್ಷೀರ ದಧಿ ನಾಳಿಕೇರ ಸಹಕಾರ 
ಪೂಗೀಫಲ ಪುಂಡ್ರೇಕ್ಷುರಸಂಗಳಿಂದಂ ಅಭಿಷೇಕಂಗೆಯ್ದು 
(ಆದಿಪು. ೧೬-೧ ವು; ಪೂಗದ್ರುಮು ನಾಳಿಕೇರ ಬಹುಳಂ 
ಪ್ರೋತ್ಸುಲ್ಲ ನಾನಾ ಲತಾಲಲಿತಂ ಕಾನನಮೆಯ್ದೆ ಕಣ್ಣೊಳಿಸುಗುಂ 
ಖುಸ್ಕಾಶ್ರನೋಪಾಂತದೊಳ್‌ (ಕಾದಂಪೂ. ೨೧೬); ನಾಳಿಕೇರಮನ 


೪೫೧೬ 


20 


30 


40 


45 


ನಾಲೀಜಂಘ 


ನಳಂಬಿಸಿರ್ದುವು ಫಲಂ ರಸಪೂರಿತಮಾಗಿ ಮಾಗಿಯೊಳ್‌ (ಜಗವ, 
೧೪-೫) ; ನಳನಳಿಸಿ ಬೆಳೆದ ನನನಾಳಿಕೇರಂಗಳಂ . .. ತೋಯಿತುಂ 
(ನಂಬಿರ. ೯-೧೦೦). [ಸಂ.] 

ನಾಲಿಗೆ "ನಾಲಗೆ' ನೋ. 

ನಾಲಿಗೆಕಚ್ಚು (ಕ್ರಿ). ನಾಲಿಗೆಯನ್ನು ಕಡಿ. 

ನಾಲಿಗೆ ಕಚ್ಚಿ ನುಡಿ -ಹಿಡಿದು ಹಿಡಿದು ಮಾತನಾಡು; ಕಡೆದು 

ತಡೆದು ಮಾತನಾಡು ; ಅವಳು ನಾಲಿಗೆಕಚ್ಚಿ ನುಡಿಯಂತ್ತಿದ್ದಳು 
(ಇಸ್ಪಕ. ೧೮೭). [ನಾಲಿಗೆ (ನಾಲಗೆ) -- ಕಚ್ಚು |( £ಕರ್ಚು,)] 

ನಾಲಿಗೆಕಲ್ಲು (ನಾ). (ಕಟ್ಟಡದಲ್ಲಿ ಅಥವಾ ಬಾವಿಯ ಒಳಗೆ) 
ಮುಂದಕ್ಕೆ ಚಾಚಿಕೊಂಡಿರುವ ಚಸ್ಸಡಿಕಲ್ಲು:: (೪. 

[ನಾಲಿಗೆ (ಎ: ನಾಲಗೆ) 4 ಕಲ್ಲು( ಕಲ್ಕ್‌)) 

ನಾಲಿಗೆಕೀಳು “ನಾಲಗೆಗೀಟ” ನೋ. 

ನಾಲಿಗೆಕೆಡು (ಕ್ರಿ). ರೋಗ ಮೊದಲಾದ ಕಾರಣಗಳಿಂದ ರುಚಿ 
ತಿಳಿಯದಂತಾಗು ; ನಾಲಿಗೆಯಿಂದ ರಸವು ತಿಳಿಯದೆ ಹೋಗು; 
ಅರುಚಿಯುಂಟಾಗು : ಎರಡು ದಿನ ಜ್ವರ ಬಂದಿದ್ದಕ್ಕೆ ನಾಲಿಗೆ 
ಕೆಟ್ಟು ಹೋಗಿದೆ (ರೂಢಿ). [ನಾಲಿಗೆ (-ಆನಾಲಗೆ) + ಕೆಡು] 

ನಾಲಿಗೆಗೀಳ್‌ “ನಾಲಗೆಗೀಟ್‌”' ನೋ. 

ನಾಲಿಗೆಡೋಷ (ನಾ). ಸನ್ನಿ ಮೊದಲಾದ ರೋಗಗಳಲ್ಲಿ, ನಾಲಿಗೆ 
ಯಲ್ಲಿ ತೋರುವ ಜಾಡ್ಯದ ಸೂಚನೆ, --ರೋಗ ಉಲ್ಬಣವಾಗು 
ವುದರ ಗುರುತು : ಅಕಲಕರೆಯೆನ್ನು ತೇದು ಕೊಂಬುದು ನಾಲಿಗೆ 
ದೋಷ ಗುಣ (ವಿನೈವಿ. ೧೦೨). [ನಾಲಿಗೆ ನಾಲಗೆ) 4 ದೋಷ] 

ನಾಲಿಗೆಪ್ರಮಾಣ (ನಾ). ಮತ್ತೊಬ್ಬರ ಮಾತಿನಲ್ಲಿ ನಂಬಿಕೆ 
ಬರುವಿಕೆ ; ಒಬ್ಬರು ಮಾಡಿದ ವಾಗ್ದಾನದಲ್ಲಿ 'ನಂಬಿಕೆ 
ಇರುವಿಕೆ : (4). [ನಾಲಿಗೆ (-ಆನಾಲಗೆ) + ಪ್ರಮಾಣ] 

ನಾಲಿಗೆಬೀಳು (ಕ್ರಿ). -ನಾಲಿಗೆ ಹೋಗು : ಪಾರ್ಶ್ವವಾಯುವಿನಿಂದ 
ಆ ರೋಗಿಗೆ ನಾಲಿಗೆ ಬಿದ್ದಿದೆ (ರೂಢಿ). 

[ನಾಲಿಗೆ( <ನಾಲಗೆ) -- ಬೀಳು,( £ಬೀಲ್‌*,)] 

ನಾಲಿಗೆವಾಸಿ (ನಾ). ಆಡಿದ ಮಾತಿಗೆ ತಪ್ಪದಿರುವಿಕೆ; 
ಸತ್ಯಸಂಧತೆ ; ಪ್ರಾಮಾಣಿಕತನ : ನಾಲಿಗೆವಾಸಿಯಿದ್ದವನ ಮಾತು 
ಹಾಲಿಗಿಂತ ಹೆಚ್ಚು (ಗಾಜಿ). [ನಾಲಿಗೆ(-ಆನಾಲಗೆ) 4 ವಾಸಿ] 

ನಾಲಿಗೆಹೋಗು (ಕ್ರಿ). : ಮಾತನಾಡುವ ಶಕ್ತಿ ಹೋಗು ; 
ಮಾತನಾಡದಂತಾಗು: ಕಳೆದ ವರ್ಷ ಪಾರ್ಶ್ವವಾಯುವಿನಿಂದ ಅವರಿಗೆ. 
ನಾಲಿಗೆ ಹೋಯಿತು (ರೂಢ). 

[ನಾಲಿಗೆ ನಾಲಗೆ) -- ಹೋಗು, (ಪೋ, )] 

ನಾಲೀಕ, ನಾಳೀಕ (ನಾ). ೧. ಬಾಣ; ಶರ. ೨. ಈಟಿ; 
ಭಲ್ಲೆ. ೩. ತಾವರೆ; ಕಮಲ. ೪, ತಾವರೆಯ ನಾಳ 
ದಂಟು, ನಾಳೀಕ : ೩. ನಾಳೀಕನಯನೆ ಎನಗಿದು ಪ್ರಥಮ 
ಜನ್ಮವೌ ಮುಂದೆ. ಸದ್ಗುಣವಪ್ಪು ದು (ಗುರುಚಾ. ೭-೮೫). "“ನಾಳೀಕ 
ಭವ' ಪರಾ. [ಸಂ.] 

ನಾಲೀಜಂಘ, ನಾಳೀಜಂಘ (ನಾ). ೧. (ನಾಳದಂತಿರುವ ಕಾಲು 
ಗಳನ್ನುಳ್ಳ) ಒಂದು ಬಗೆಯ ಪಕ್ಷಿ; ಕೊಕ್ಕರೆ; ಬಕ. ೨. 
ಒಂದು ಬಗೆಯ ಕಾಗೆ ; ಡೊಂಬಕಾಗೆ. ೩. ಕೋತಿ; ಕಪಿ: 
““ಪ್ಲೈ ವಂಗಮ ಶಬ್ದಂ ನಾಲೀಜಂಘಾಖ್ಯೆಯೊಳಂ ಶಾಲೂರದೊಳಂ 
ಯಥಾರ್ಥಕಂ ವರ್ತಿಸುಗುಂ'' (ವಸ್ತು ಕೋ. ೧೩೦-೭೬). ನಾಳೀಜಂಘ: 
&. ಏಳುತ್ತ ೦ ಮೆಲ್ಲನಲ್ಲಿಂ ಮಲಯನಮರ್ದಿರಿ ಕಿಳ್ಬೊಟ್ಟಿ ಯೊಳ್‌. pe 
ಶಾಖಾಗ್ರದೊಳಡರ್ದಲುಗಲ್ಲೂಸೆ.  ಮೇಲೈಕಿಲೆತ್ತಂ ನಾಳೀಜಂಘಂ 


ನಾಲೀಸು 


ಕರಂ ಸಲ್ಲೆಲಕಿದು ನಡುಗಿ ಹಜಕ್ಕಿಂದು ಪುರ್ಬಿಕ್ಕಿತಾಗಳ್‌ (ಯಾಜಕೀ. 
೯-2). [ಂ.] 

ನಾಲೀಸು (ನಾ). ಹೇಯವಾದುದು ; ತಿರಸ್ಕಾರಕ್ಕೆ ಯೋಗ್ಯ 
ವಾದುದು : ಒಂದು ಸಂಗತಿಯಲ್ಲಿ ಮಾತ್ರ ಅನರ ವ್ಯಾಪಾರ ನಾಲೀಸು 
(ಯುಗಿಯು, ೧೩), [4-ತುಳು. ನಾಲೀಸ್‌, ನಾಲಿಸ್‌] 

ನಾಲು, "ನಾಲ್‌' ನೋ. 

ನಾಲ್ಕು "ನಾಲ್ಕ' ನೋ. 

ನಾಲುಕಟ್ಟು "ನಾಲಕಟ್ಟು? ನೋ. 

ನಾಲುಕು "ನಾಲ್ಕು' ನೋ. 

ನಾಲುತೆಅ "ನಾಲ್ಡೆಐ' ನೋ, 

ನಾಲುಬಂದಿ "ನಾಲಬಂದಿ' ನೋ. 

ನಾಲುಬಂದು "ನಾಲಬಂದಿ' ನೋ: 

ನಾಲುಬಡಿಸು (ಕ್ರಿ). ಕುದುರೆ, ಎತ್ತು ಮೊದಲಾದುವುಗಳ 
ಗೊರಸಿಗೆ ಹಲ್ಲೆಯನ್ನು ಹೊಡೆಸು; ನಾಲುಕಟ್ಟಿಸು: ಕುದುರೆಯು 
ನೆಟ್ಟಗೆ ಅದೆ; ಅದರ ಕಾಲು ಮಾತ್ರ ಕುಂಟುತ್ತದೆ! ಆದ್ದರಿಂದ 
ಅದಕ್ಕೆ ನಾಲುಬಡಿಸಿ ನಮ್ಮ ಸರ್ಕಸ್‌ದೊಳಗೆ ಕೂಡಿಸಿಕೊಳ್ಳೋಣ ! 
(ಮೋಹಿನೀ. ೫೬). [ನಾಲ್ಡು( ನಾಲ್ಕ) 4 ಬಡಿಸು] 

ನಾಲುಮಡಿ "ನಾಲ್ವಡಿ' ನೋ. 

ನಾಲುವಿ (ನಾ). (?) : ಹೊಸನಳಲ ಪ್ರಭುನುಖದಾನೋದರಭಟ್ಟೋ 


ಪಾಧ್ಯಾಯರು. ಅನಂತಭಟ್ಟೋಪಾಧ್ಯಾಯರೊಳಗಾಗಿ 
ನಾಲುವಿರುದ್ರಮ ಮುಖ್ಯಧಿದಾವ ತೊದಲುಂ ತೊಂದಿರರು 
ವೈನೂರ್ವ್ವರುವಿರ್ದ್ವುವಿಟ್ಟ ಧರ್ಮ್ಮಮೆಂತೆಂದಡೆ. (ಇಆ. ೫1, 


೨೭೪-೨೬; 1080). [7] 

ನಾಲುಸಾಸಿರ "ನಾಲ್ಬಾಸಿರ' ನೋ. 

ನಾಲೈ, ನಾಲಾ (ನಾ). ೧. ನೀರು ಹರಿಯುವುದಕ್ಕಾಗಿ 
ಮಾಡುವ ತಗ್ಗು, ತೋಡು ; ಕಾಲುನೆ: ನಾವು ಸ್ಕೂಲಿಗೆ 
ಹೋಗುತ್ತಿದ್ದ ಮಾರ್ಗದ ನಾಲೆಯಲ್ಲಿ ಕರಿಯ ಬಲೆ ಎಸೆದು ಮಾನು 


ಹಿಡಿಯುತ್ತಾ ನಿಂತಿರುತ್ತಿದ್ದ (ಚಿಸ್ತಕ. ೮) ; ವ್ಯವಸಾಯದ ಸಲುವಾಗಿ` 


ಯಾವುದೀ ನಾಲೆಯ ಅಥವಾ ಜಲಮಾರ್ಗದ ಉಪಯೋಗ 
(ಭಾಧಾನ. ೨೬೩); ಗೌಡರು ಹಳ್ಳಿಗೆ ಐದು ಮೈಲಿ ದೂರದಲ್ಲಿದ್ದ 
ನಾಲೆಯನ್ನು ಪರೀಕ್ಷಿಸಲು ಹೊರಟಿದ್ದರು (ಗೋಪುರ. ೧೪೯); ನಾಲೆ 
ಇಲ್ಲದ ಊರೂ ಮಾಲೆ ಇಲ್ಲದ ಪ್ರಸ್ತವೂ ಒಂದೇ (ಗಾಜಿ). ನಾಲಾ: 
೧. ನೀರುಗಂಟಿ- ಕೆರೆ ಮತ್ತು ನಾಲಾಗಳಿಂದ ನೀರನ್ನು ಬಿಡುವನನು 
(ಗ್ರಾಮಾಕ, ೧); ಅರವತ್ತು ವರ್ಷದಿಂದ ಮಂದಗೆರೆ ಉತ್ತರನಾಲಾ 
ಬರಬೇಕೆಂತ ಸರಕಾರದವರನ್ನು ಕೇಳಿಕೊಳ್ಳುತ್ತಾ ಇನ್ನಿ (ಹುಟ್ಟಹ, 
೧೭೦). ೨. ಬಂದೂಕಿನ ನಾಳ, ನಳಿಕೆ : ಕೋವಿಗಳು ಒಂದೂವರೆ 
ಮಾರು ಉದ್ದ. ಅವುಗಳನ್ನು ಬಾರುಮಾಡಬೇಕಾದರೆ . . . ನಾಲಾದಲ್ಲಿ 
ಮದ್ದನ್ನು ಸುರಿಯಬೇಕು (ಸಕತೆ.೮೧). [--ಹಿಂ. ಮರಾ. ನಾಲಾ] 
ನಾಲ್ಕೆ (ನಾ). ಒಂದು ಬಗೆಯ ಹುಲ್ಲು : “ಕುರರೀ--ನಾಲೆ, ನಾರುಂ 
ಬೇಳೆ? (ಓಷಧಿ, ೩೪) ; ನೊಸೆ ನೈಹಂಚಿ ಕಣಿಗಿಲೆ ನಾಲೆ ಗರುಗ... 
ಎಸೆದಿಹವಾ ವಿವಿನದೊಳು. (ಶ್ರೀಪಾಲ, ೭-೧೪) ; ನಾಲೆಹುಲ್ಲು, ನಾರು 
ಹಂಚಿಹುಲ್ಲು (ಮೈಡಗಿ, ೬೮-೧೩೯೩). [<ಸೆಂ ನಲ?) 
ನಾಲ್ಯಡಿ, ನಾಕಡಿ(ನಾ). ೧. ನಾಲ್ಕು ಹೆಜ್ಜೆ ,-- ಕಾಲು, -- ಸಾದ: 
ಕಂದ ಕೇಳ್ಳಲುಗುಣಂ ಪಾಲಿಸಂ ನಾಲ್ಕಡಿಯದೊಂದು ಹರಿಯಂ 
ನಿನಗದಲ ಚಿಂತೆ ಬೇಡ (ಜೈಮಿಭಾ. ೧-೧೨). ನಾಕಡಿ : ೨. ನಾಲ್ಕು 
ಅಡಿಗಳ ಉದ್ದ : ಹಲಬರ ನುಂಗಿದ ಹಾವಿಂಗೆ ತಲೆ ಬಾಲನಿಲ್ಲ. . . 


೪೫೧೭ 


ನಾಲ್ಕು 


ನಾಕಡಿಯ ನೈದುವುದು 
(ಬಸನ. ೮೫೬). 
ನಾಲ್ಕಡಿಯವು -'ನಾಲ್ಕು ಕಾಲುಗಳನ್ನುಳ್ಳುವು ; ನಾಲ್ಕು 

ಕಾಲಿನ ಪ್ರಾಣಿಗಳು ; ಚತುಷ್ಬಾದಿ : “ನಾಲ್ಕಡಿಯನೆಲ್ಲಂ ಸಕು 
ಗಳಕ್ಕು? (ನುಂಗಂ, ೫೫-೯). [ನಾಲ್ಕು ಅಡಿ] 

ನಾಲ್ಕರೆ “ನಾಲ್ಕುವರೆ ನೋ. 

ನಾಲ್ಕಳನೆ (ನಾ). ನಾಲ್ಕುಕೊಳಗ ಬತ್ತದ ಬೀಜವರಿ ಭೂಮಿ 
(2) : ಮಳಗರೆಯರ್‌ ಚತ್ತಪ್ಪಕೆಜಕಿಯಂ ಕಟ್ಟಿಸಿ ನಾಲ್ಕಳನೆಯ 
ಭಾಗಂ ಬಿತ್ತುವಾಟಂ ಕೆಜಿಗೆ ಕುಡುವುದು (ಎಕ. ೫1, ಹನಿಯೂ. 
೩೩-೫; ಸ). 890), [ನಾಲ್‌( ಎ ನಾಲ್ಕು) --ಕಳನೈ(-ಆಕಟನೆ)] 

ನಾಲ್ಕಾಣೆ, ನಾಕಾಣೆ (ನಾ). ನಾಲ್ಕು ಆಣೆ; ರೂಪಾಯಿಯ 
ನಾಲ್ಕನೆಯ ಒಂದು ಭಾಗ ; (ಇಂದಿನ) ಇಪ್ಪತ್ತೈದು ಪೈಸೆ ಕ 
ಸುಳ್ಳು ಹೇಳಿದ್ದಕ್ಕಾಗಿ ನಾಲ್ಕು ನಾಲ್ಕಾಣೆ ಜುಲ್ಮಾನೆ ವಿಧಿಸಿ 
ನಾಲ್ಕಾಣೆಯನ್ನೂೂ ಕೋಳಿಗಳನ್ನೂ ವಾದಿಗೆ ಕೊಡಿಸಿ, ಉಳಿವ 
ನಾಲ್ಕಾಣೆಯನ್ನು ಊರೊಟ್ಟಿನ ಹಣಕ್ಕೆ ಸೇರಿಸಿದರು (ಹುಟ್ಟ, ೧೬೭). 
ನಾಕಾಣೆ : ಆರತಿತಟ್ಟೆ ಗೆ ನಾಕಾಣೆ ಬಿದ್ದ ಜ್ಞಾಸಕೆ (ಹುಟ್ಟಿ ಹ. ೭೦). 

[ನಾಲ್ಕು 4 ಅಣೆ] 

ನಾಲ್ಕಾಳು (ನಾ). ೧. ನಾಲ್ಕುಜನ. ೨. ನಾಲ್ಕು ಆಳು ಉದ್ದದ 
ಅಳತೆ; ನಾಲ್ಕು ಪುರುಷಪ್ರಮಾಣ : ನಾಲ್ಕಾಳುದ್ದಕ್ಕೆ ನೀರುಂಟು 
'(ಲೋಕೋಸೆ, ೫-೨೬ ಅಡಿಟ) ; ಆಳ ನಾಲ್ಕಾಳಾದ ಕನ್ಮುರಿಯೊಳುರುಳಿ 
ಮೇಣ್‌ ಬಾಳ್ವುದೇಂ ಕೀಳೊಡೆಯ ಕಾಯ್ದನೆಂದರಿದಂ (ಕಾಲೂರ. 
೧೩೮-೨೯೮). [ನಾಲ್ಕು --ಆಳ್ಕು(-ಆಆಳ್ವ್‌)] 

ನಾಲ್ಕು, ನಾಕು,, ನಾಲುಕು (ನಾ). ಒಂದು ಸಂಖ್ಯೆ ; ಮೂರು 
ಮತ್ತು ಐದರ ನಡುವಿನ ಸಂಖ್ಯೆ : ಶ್ರುತದುಷ್ಟ ಮರ್ಥದುಷ್ಟ ೦ 
ಶ್ರುತಿಕಸ್ಟ್ರಂ ಕಲ್ಪನೋಕ್ತಿ ಕಷ್ಟಮುಮೆಂದೀ ಕೃತಕೃತ್ಯನುಲ್ಲ ವಲ್ಲಭ 
ಮತದಿಂ ನಾಲ್ಕಕ್ಕುಮಿಲ್ಲಿ ಕೃತಿದೋಷಂಗಳ್‌ (ಕವಿರಾ, ೧-೬೨); 
ನಾಲ್ವರು ನಾಲ್ಕುಂ ಸಮುಂದ್ರಂಗಳ್‌ ಮೇರೆದಸ್ಪಿ ದಂತೆ ವಿರಾಟಿಸೊಳ್‌ 
ಕೂಡಿ ಪೋಗಿ ತಾಗಿದಾಗಳ್‌ (ಪಂಸಭಾ. ೮-೯೦ವ)ು;  ಕ್ಲಿತಿಯೊಳ್‌ 
ವರ್ತಿಸುಗುಂ ಕ್ರಮಗತಿಯಿಂಂದಂ ಬ್ರಾಹ್ಮಣಾದಿ ವರ್ಣಂ ನಾಲ್ಕುಂ 
'ನಸ್ತು ಕೋ. ೫೭-೩೦) ; ಮಾನಭಂಗವದೊಂದು ಕಾಣದೆ ದೀನನಾಗಿಹು 
ದೆರಡು ನಾಚಿಕೆ ತಾನಖಾಯದದು ಮೂಳು ನಗೆಗೆಡೆಯಾಗಿಹುದು 
ನಾಲ್ಕು (ಬಸಪು. ೪೦-೭೨) ; ನಿಮ್ಮರಿಭಟಗೆ ನಾಲ್ಕಿಲ್ಲ ಕೈ ಕಣ್ಣಿಲ್ಲ 
ನೊಸಲಿನಲಿ. . , ವೃಥಾ ಭಯನೇಕೆನುತ ಕುರುರಾಯನನುವಾದ 
(ಕುನ್ಯಾಕ. ೪-೨೬). ನಾಕು, ; ಶ್ರೀವೀರಕೇಶನದೀನರ ನಿವೇದ್ಯಕ್ಕೆ 
ಕೊಟ್ಟಿ ಪ್ರಾತ್ತಿ ಎರಡಕ್ಕಂ ಎರೆಯ ಮತ್ತರು ನಾಕು ಕೆಂಗಾಡು ನುತ್ತರು 


ನ ನಿಕಿ 
ಅಯಿದು (ಸೌಣಇ. 1X-i, ೨೫೪-೬೩; 1169); ಸಾಕು ಸಂಡನ 


ಲೋಕದ ಕಡೆಯೆನೆ ಕಾಣ್ಬುದು 


ಕೂಡೆ ಕಾದುವುದೇಕೆ ತಿದ್ದು ವೆನೆನುತ ರಥನನು ನಾಕು ಶರದಲಿ 
ಮುಂದು .. . ಐದಿದನು ದ್ರೋಣ (ಕುವ್ಯಾಜ್ಯ್ರೋ. ೨-೪೨) ; 
ಜೋಕೆ ಮಾಡದೆ ಮೇಲ್ವಾಯಿದು ಕುದುರೆಗಳ ನಾಕು ಕಾಲನು 


ಪಅಕದಿಡಲು ಆಕಾಶದಿಂದ ಬಿರ್ದಂತು ತುರಗಗಳು ಭೂಕಾಂತೆ 
ಯೊಳುರುಳಿದವು (ಅಂಜಚ. ೬-೧೧೮) ; ನಾಕೂ ಮೂಲೀಗೇ ನಾಕೂ 
ಬೆಳ್ಳಿಯ ಗಂಟಿ... ಭೈರುವನ್ತೇರು ಲೋಕಾ ತಲ್ಲಣಿಸೇ ಹರಿದಾವೂ 
(ಹುಟ್ಟ ಹೆ. ೧೧೦). ನಾಲುಕು : ಮೇಲಾದ ನಾಲುಕು ಮತ್ತರು 
ಕೆಯ್ಸಂ... ಧಾರಾಪೂರ್ವ್ವಕನನ್ಮಾಡಿ ಪ್ರತಿಶಾಸನಮಂ ಕೊಟ್ಟಿರು 
(ಸೌಇಇ. 1-, ೫೦-೩೧ ; 1138); ವ್ಯಸನಗಳೇಟಿಮಂ .. . ಕರಣ 
ನಾಲುಕಂಮಂ ತನು ಮೂಜುಮೊಂಬಿವಂ ನುಸುಳಿರಿಸುತ್ತ ಚಿತ್ತದೊಳ 


ನಾಲ್ಕು 


ಗೀಶನ. ನಿರ್ಮಳ ಧರ್ಮಮೂರ್ತಿಯೆಂ ಪಸರಿಸಿ ಭಿನ್ನ ವಿಲ್ಲದಿರುತಿರ್ಪ" 
ಮಹಾಮುನಿಮುಖ್ಯನೊಪ್ಪಿ ದಂ (ಮಲ್ಲಕಾ, ಬೆಳಗಿದವು. 
ಬೊಂಬಾಳದೀಪಿಗೆ ಬಲದೊಳಾನೆಗೆ ಹತ್ತು ರಭಿಕಾವಳಿಗೆ ನಾಲುಕು 
ಹೆಯೆಕೆರಡು ಕಾಲಾಳಿಗೊಂಡೊಂದು (ಕುವ್ಯಾದ್ರ್ರೋ. 
ಅವನಿಜಾಸುತ ಕೇಳು ಸರಿದವು ದಿವಸ ನಾಲುಕು (ತೊರಂಾ. ೬-೪-೨೯); 
ಶಿನನೊಳು ಸೆಣಸುವ ಮಿಸಾನಕೇತನಪರಿವಾರದಂತೆ ನೂತನಾವಯವ 
ಸದ್ದು ಣರೂಪು ನಾಲುಕು ಜಾತಿಯ ಂಗನೆಯರೊಪ್ಪಿ ದರು (ನೋಹತ. 
೧೮-೨೪). 

ಸಾಕಿಪ್ಪತ್ತು - ನಾಲ್ಕರಿಂದ ಗುಣಿಸಲ್ಪಟ್ಟ ಇಪ್ಪತ್ತು; ಎಂಭತ್ತು: 
ನಾಕಿಪ್ಪತ್ತು ಆಗಿ ಹೋತು ನಯೆಸ್ಸು (ಮಣ್ಣುಹೆ. ೧೧). ನಾಲ್ಕನೆಯ, 
ನಾಲ್ಕನೆ, ನಾಲ್ಕನೇ - ನಾಲ್ಕರ ಸ್ಥಾನವನ್ನು ಪಡೆದಿರುವ, 
ಅಂಶಸ್ತಿ ನಲ್ಲಿರುವ; ಚತುರ್ಥ: ಶ್ರುಸಳೇವಳಿಗಳ್‌ ನಾಲ್ಕನೆಯೆನರ್‌ 
ಗೋವರ್ಧನರೆಂಬ ಭಟಾರರುಜ್ಯಯಂತನುಂ ವಂದಿಸಲೆಂದು ವಿಹಾರಿ 
ಸುತ್ತಂ ಬರ್ಸೊರಾ ಕೌಂಡಿನೀನಗರಕ್ಕೆ ವಂದು (ನಡ್ಮಾರಾ. ೭೩-೨೬) ; 
ಶ್ರೀರಾಜ್ಯನಿಜಯಸನ್ಮ ತ್ಸರ ಸತ್ಯವಾಖ್ಯ ಸೆರ್ಮ್ಮನಡಿಗಳಾಳುತ್ತ 


೩-೭೬) ; 


೧೫-೩೩); 


ನಾಲ್ಕನೆಯ. ವರ್ಷದ. ಮಾರ್ಸ್ಯಸಿರನಾಸದ ಖನೆಳಕಿತಲೆದಿವಸವಾಗೆ 
(ಎಕ. ೫11, ಶ್ರೀರಂಗ. ೧೪೮-೩; 9047); ಕ್ಷೇಮುಂಥರನೆಂಬೊಂ 
ನಾಲ್ಕನೆಯ ಕುಲಧರಂ . . ಅಪ್ಪ ಪ್ರಮಾಣ ಸಂನತ್ಸರಾಯು 


ಸೃನುಮಾಗಿ (ಚಾವುಂಪು. ೧೦) ; ಕರುಳ ಮಾಲೆಯ ಯಡದ ಕೈಯಲ್ಲಿ 
ಪಿಡಿದು ಕಂಠಕೆ ತೊಡಹು ಮಾಡ್ದ ನೃಸಿಂಹ ನಾಲ್ಕನೆ. ಅವತರಣ (ಗಗತಾ. 
೧೯-೨೮) ; ನಾಲ್ಕನೇ ವೇಗಾ ಛರ್ದಿ ದೇಹದಲ್ಲಿ ನಡುಕ (ವಿಸಚಿ, ೯-೫), 
ನಾಲ್ಕಯ್ದು - ಕೆಲವು; ಹಲವು: ಅರಸಂ . . . ತನ್ನೇಜಾಡ ವಾರುವ 
ದೊಡವರ್ಪ ನಾಲ್ಯಯ್ಲೂ ಕುದುರೆಗಳ್ವಿರಸು ನೂ ವೈಶಂಪಾಯನನ 
ಬೀಡಾವುದೆಂದಲ್ಲಿಗಲ್ಲಿಗೆ ಬೆಸಗೊಳ್ಳುದುಂ (ಕಾದಂಉ. ೪೩೪). ನಾಲ್ಕರ 
ಚಳಿ -ನಾಲ್ಕು ದಿನಗಳಿಗೊಮ್ಮೆ ತಪ್ಪಜಿ ಬರುವ ಚಳಿಜ್ವರ : 
ದೇಹಾದ್ಯಂತವೂ ಬೆಮರಿಟ್ಟು ನಾಲ್ಕರ ಚಳಿ ಬಂದವರ ಹಾಗೆ ಅನನು 
ಗದಗುಟ್ಟ ನಡುಗಲಾರಂಭಿಸಿದ (ಬನಸಿ. ೪೭). ನಾಲ್ಕಾಕು.- ಕೆಲವು; 
ಹಲವು : ಉಳ್ಳಿ, ಸೈಂಧವ, ಹಿಪ್ಪಲಿ, .. ಬಿಸಿನೀರಿಂದರೆದು 
ನಸ್ಕಂಗೆಯ್ಯೆ ನಾಲ್ಕಾರು ಹನಿ ಸೋಕಿದ ಮಾತ್ರ ದಲ್ಲಿಯೆ ಮೈನುರಹು 
ಎಚ್ಚರಹುದು (ಸಕವೈ. ೧೮೧), ; ತೀರ್ಥಹಳ್ಳಿಯ ಪರಿಸರದ ನಾಲ್ಕಾ 
ರೊರು ಬಾಲ್ಯದೊಳಾಡಿದ ಊರು (ಇಂಚಾಸೆ. ೯-೩೧); ಹೀಗೆಯೇ 
ನಾಲ್ಕಾರು ವರ್ಷಗಳು ಕಳೆದವು (ಹುಟ್ಟಿಹ. ೧೬೨). ನಾಲ್ಕುಕಾಲ-. 
ಕೆಲವು ವರ್ಷ ; ಕೆಲವು ಕಾಲ - ಸಮಯ : ಪ್ರಪಂಚದಲ್ಲಿ 
ನಾಲ್ಕುಕಾಲ ಬದುಕಿರಬೇಕಾದರೆ ನನಗೆ ತೋರುವುದು ಒಂದೇ ಮಾರ್ಗ 
(ನೆಹಭಾ. ೧೧೨). ನಾಲ್ಕುಗೆಯ್‌ -೧. ನಾಲ್ಕು ಭಾಗವನ್ನಾಗಿ 
ಮಾಡು: ರಫ್ತುರ ನಾಗಯ್ಯಂ ತನ್ನ ಮಾಡಿಸಿದ ದೇಗುಲಕ್ಕೈನ್ನು 6 
ಆ ಸನ್ನಿರ್ಮ್ಮತ್ತರ್ಕೆಯ್ಗಂ ನಾಲ್ಕುಗೆಯ್ಸೂ[ದೇವ]ಮನ್ಯ[ಗ್ಗಾ ಗಿ 
ಬಾಟ್ಟುದು (ಸೌಇಇ. ೫1-, ೩೪-೧೩; 925). ೨. ನಾಲ್ಕರಷ್ಟು 
ಮಾಡು : ಒಂದೊಂದು. ಮಾನಸ್ಮಂಭಕ್ಕೆ ನಾಲ್ಕುಗೆಯ್ಲು ಸಮಚತು 
ರಸ್ರ್ರಂಗಳಪ್ಪ ಪದಿನಾಜುಬಾವಿಗಳನಆವಅ ಬಾಹೈಕೋಣದ್ವಯಸ್ಮಿತ 
ಸಾದಪ್ರಕ್ಟ್ಪಾಳನಾರ್ಥಂ ಕಾಂಚನಕುಂಡದ್ವಯಂಗಳಿಂ ನೇಜೆದು 
(ಚಾವುಂಘು. ೪೪). ನಾಲ್ಕುಜನೆ- ಹಲವು ಜನ; ಅನೇಕ ಮಂದಿ; 
ಜನತೆ : ಮಾಡುವ ಕೆಲಸ ನಾಲ್ಕುಜನ ಒಪ್ಪುವ ಹಾಗೆ ಇರಬೇಕು 
(ರೂಢ): ನಾಲ್ಕುಜಾತಿ- ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು 
ಶೂದ್ರ ಎಂಬನಾಲ್ಕು ವರ್ಣ:(1). ನಾಲ್ಕು ತೆಆ- ನಾಲ್ಕುಬಗೆ,- 
ವಿಧ: ಶಿಕ್ಸಾವ್ರತಮಿಡು ನಾಲ್ಕುತೆಅನನೂನಾಗಮದೊಳ್‌(ಶಾಂತಿಪು. 


೪೫೧೮. 


0 


25 


30 


40 


45 


ನಾಲ್ಕು 
೧-೯೦). ನಾಲ್ಕು ದಿನ-ನಾಲ್ಕು ದಿವಸ ಲೇಸೆನಿಸಿಕೊಂಡು 
ನಾಲ್ಕು ದಿನ ಬದುಕಿದರೇನು (ಬಸನ. ೧೫೪). ನಾಲ್ಕು ದಿವಸ ಕೆಲವು 
ದಿನ : ನಾನು ಬಡತನದಿಂದ ಸಂಪತ್ತನ್ನು ಕಂಡೆ. ಅದನ್ನು ನಾಲ್ಕು 
ದಿನಸ ಅನುಭವಿಸಿದೆ (ನಟಸಾ. ೭೩೨) ; ನಮ್ಮ ಮನೆಯಲ್ಲೂ ನಾಲ್ಕು 


ದಿವಸ ಇದ್ದು ಹೋಗು (ರೂಢಿ). ನಾಲ್ಕು ದೆಸೆ-- ನಾಲ್ಕು ದಿಕ್ಕು 
ಎಲ್ಲಾ ಕಡೆ : ವಸುಭೀಶ್ವರನ ನಲ್ಲಭೆ ನಾಲ್ಕು ಜಿಸೆಗಳನೀಕ್ಷಿಸುತ .... 
ಎನಲು (ಬಸಪು. ೪೩-೧೦); ಹೋಗಹೋಗಲು ಮತ್ತೆ ಕುರುಬಲ 
ಸಾಗರದ: ಭಟಿಲಹರಿ ಲಳೆಯಲಿ ತಾಗಿದರು ತುಡುಕಿದರು ತಡೆದರು 
ನಾಲ್ಕು ದೆಸೆಗಳಲಿ (ಕುಪ್ಪಾಕ. ೧೪-೨೫). ನಾಲ್ಕು ನಾಲಿಗೆಯಾಗು - 
ಹೆಚ್ಚಾಗಿ ಮಾತನಾಡುವ ಅನಕಾಶವುಂಟಾಗು,--- ಶಕ್ತಿಬರು : 
ನಗುವವರಿಗೆ ನಾಲ್ಕು ನಾಲಿಗೆಯಾದ ಮೇಲಿನ್ಸೇನಿನ್ನೇನು (ಪುರಂದ. 
೨-೩೭-೨). ನಾಲ್ಕು ಫೀರ್‌, ನಾಲ್ಕುನೀರು - (ಮುಬ್ಬಾ ದ)ನಾಲ್ಯನೆಯ 
ದಿನ ಶುದ್ಧಿ ಗಾಗಿ ಎರೆದುಕೊಳ್ಳುವ ನೀರು ; ಶುದ್ಧಿ ಜಲ : ಬೆಡಗಿನ 
ತುಂಬುಜವ್ವನೆ ನಾಲ್ಕು ನೀರನು ವಿಂಂದಳೊಲನಿಂದ (ಸಾಳ್ವಭಾ. ೩-೩೪); 
ಪುಸ್ಪ ನತಿಯಾಗಿ ನಾಲ್ಕುನೀರೆ, ಮಿಂದು ಒಪ್ಪದಿಂದಾಭರಣವಿಟ್ಟು 
(ಬಿಜ್ಜ ರಾ. ೫-೨). ನಾಲ್ಕುನೀರ್ಮಿ' (ಮುಟ್ಟಾದ) ನಾಲ್ಕನೆಯ 
ದಿನ ಶುದ್ಧಿಗಾಗಿ ಸ್ನಾನೆಮಾಡ : ಜನಕಸುತೆ ನಾಲ್ಕುನೀರ್ನ್ವಿಂದು 
ನಾಡೆ ಬೆಳ್ವೆಸದನಂ ವಿರಾಜಿಸೆ.... ಸಜ್ಜೆ ವನಿಗೆ ಬಿಜಯಂಗೆಯ್ದೆಳ್‌ 
(ಸೆಂರಾಮಾ. ೧೫-೬೨); 


'ಚೆತುರ್ಥದಿವಸಸ್ನಾ ತಾ = ನಾಲ್ಕುನೀರ್ನಿಂದ 
ಸ್ತ್ರೀ (ಸೀತಿನಾ. ೨೩-೧೯) ; ಕೆಲವಾನುಂ ದಿವಸಕ್ಕೆ ರುಗ್ಥಿಣಿಮಹಾಜೇವಿ 
ಲ್ಕುನೀರ್ನಿಂದು ಮಂಗಳವಸದನಂಗೊಂಡು (ಬಂಹರಿ. ೮-೩ ವ). 
ನಾಲ್ಕು ಮಡಿ, ನಾಕು ಮಡಿ- ನಾಲ್ಕುಪಟ್ಟು; ನಾಲ್ಮಡಿ: ಚಲುವಿಕೆಗೆ 
ಹಿಮವಂತಸುತೆಗಗ್ಗಳಿ ರಮಾದೇವಿಯ. ಮಹಾಮಂಗಳತೆಗಿಮ್ಮಡಿ 
ನಾಲ್ಕು ಮಡಿ ಸೊಬಗಿಥ್ರೆ ಸರಸ್ವತಿಯ (ತೊರರಾ. ೩-೭-೧೮); ನಳ 
ಭೂಪನೀ ನರೆಲೋಕಡೊಳಗುತ್ತ ಮನಲಾ ತತ್ಪತ್ತಿ ಪಾರ್ವತಗೆ ನಾಕು 
ಮಡಿ ಮಿಗಿಲೆಂಬ. ನಾಣ್ಣುಡಿ ಕಾಕು ಬಳಸಿತೆ (ತೊರರಾ. ೩-೨-೧೮). 
ನಾಲ್ಕು ಮಾಡು. ನಾಲ್ಕು ಹೋಳುಗಳನ್ನಾಗಿ ಮಾಡು ; ನಾಲ್ಕು 
ಭಾಗ ಮಾಡು : ಈ ಕಬ್ಬಿನ ಜಲ್ಲೆಯನ್ನು ನಾಲ್ಕು ಮಾಡಿ ನಾಲ್ಕು 
ಜನಕ್ಕೂ ಕೊಡು (ರೂಢ). ನಾಲ್ಕು ಮಾತು-ಕೆಲವು ಮಾತು: 
ಸಮಾಧಾನಪರವಾದ ನಾಲ್ಕುಮಾತಿನ ವಿನಾ ಬೇರೆ ಏನು ಮಾಡ 
ಬಲ್ಲಳು? (ಗೀಚುಗೆ. ೬೫). ನಾಲ್ಕು ಯೋಗ ಆತ್ಮಧ್ಯಾನ, ರೌದ್ರ 
ಧ್ಯಾನ, ಧರ್ಮಧ್ಯಾನ ಮತ್ತು ಶುಕ್ಲ ಧ್ಯಾನವೆಂಬ ನಾಲ್ಕು 
ಧ್ಯಾನಗಳು : ನಾಲ್ಕು ಯೋಗವ ಧರಿಸಿ... ಬೋಧಿಸ ನಾಲ್ಕು 
ಗಣದಾಚಾರ್ಯರೆಡಿಗಳ ಏಕಚಿತ್ತದಿ ನುತಿಸಿ ವಂದಿಪೆ (ನಾಗಷ. ೧-೨೮). 
ನಾಲ್ಕು ವರ್ಣ ಇ ನಾಲ್ಕು ಜಾತಿ: ನಾಲ್ಕು ನರ್ಣಂಗಳೊಳು ಬ್ರಾಹ್ಮಣಂ 
ಶ್ರಿಯಂ ವೈಶ್ಯನೆಂಬೀ ಮೊಲು ವರ್ಣಂ ದ್ವಿಜಾಖ್ಯಮಕ್ಕುಂ 
(ನಂಂಗಂಡಣ, ೭೪-೧). ನಾಲ್ಕುನೇದ -ಯುಕ್ಕು, ಯಜುಸ್ಸು, 
ಸಾಮ ಮತ್ತು ಅಥರ್ನಣ ಎಂಬ ನಾಲ್ಕು ವೇದಗಳು; 
ಚತುರ್ವೇದ :: ಶ್ರುತಿಗೂ ನಾಲ್ಕುನೇದವೂ ಹುಸಿಯದೆ . ... 
ಕೂಡಲ ಸಂಗಮನಭ್ಲದಿಲ್ಲೆಂದುದು ವೇದ (ಬಸನ. ೫೩೦); ಮತ್ತ್ಯಾವ 
ತಾರದಿ ನಾಲ್ಕು: ನೇದವ ತಂದ್ಳೊ ವೆಂಕಟೇಶ (ಪುರಂದ. ೨-೬೮-೧). 
ನಾಲ್ಕು ಸಾಸಿರ,ನಾಕು ಸಾವಿರ ಇ ಒಂದು ಸಂಖ್ಯೆ; ನಾಲ್ಕು ಸಾವಿರ: 
ಸೊಟಲೊಳಾದ ಜನದುಲಿಪುನುಂ , . . ರೇನತೀಮಹಾಡೇ ವಿವೆರಸು 
ನಾಲ್ಕು, ಸಾಸಿರ ಮಕುಟಬದ್ಧರಿಂ ಸರಿವೃ ತನಾಗಿಯೊಜ್ಜೋಲಗಂ 
ಗೊಟ್ಟರ್ದ ನರುಣಮಹಾರಾಜಂ ಕೇಳ್ದು (ಧರ್ಮಾಮೃ- ೫-೨೦೭) ; 
ಆಉಸಾಸಿರ ಕಾಲಾಳು ಗಜಗಳೆಂಟು ವಾರುವ ನಾಲ್ಕು ಸಾಸಿರದ 


ನಾಲ್ಕು 


ಮೇರೆಯ ಬಲವ ಖಾನನಿಗೆ ತೋಣಕಿ ಸಿದನು ಕೈರಿತಿಖಾನನೆಂಬನನು 
ನಾಕುಸಾವಿರ ತೇಜಿ. . . ನೂಜಾಇನೆ ನೂಕಿತು 
ಕಾಟಣ್ಣನ ಮೇಲೆ (ಕುಂಉಸಾಂ. ೧೩-೧೦). ನಾಲ್ಕೆಂಟು. ಕೆಲವು; 
ಹೆಲವಾರು: ಇಲ್ಫೆಂಟು ದಿನನುಂ ಮನ್ನಿಸಿ ಗಜಪುರನುಂ ಪೊಕ್ಕು 
ವಿಳಾಸದಿನಿರ್ದು (ಥರ್ಮಾಮೃ. ೨-೨೦೬) ; ನಾಲ್ಕೆಂಟು ದಿನದೊಳು 
ಕಂತುಸನ್ನಿಭನ ನಾ ತಹೆನು (ಕಂನವಿ. ೯-೧೪೫). ನಾಲ್ಕೆರಡು - ಕೆಲವು; 
ಹಲವಾರು : - ಹತ್ತ ಚಯ ಪಕ್ಕದೊಳು ಶಿನ, 
ಪ್ರಸಾದಸಂತುಸ್ಟ ಹೃದಯನಾಗಿ ನಾಲೈರಡು ನರುಸಂ ಸುಖದೊಳಿರೆ 
(ಬಸರ.೨-೧೦); ನೀಂ ನಾಲೈರಡು ಪಗಲೊಳೆನ್ಮೊಗೆಯನ ಕೈಯ ಸನೆಯ 
ಕೋಲ ಕಾಲಾಟನುಂ ಕಾಣ್ಬಿರ್‌ (ಕಬ್ಬಿಕಾ, ೧೮೮). ನಾಲ್ಕೊಂದು 
ಐದು : ಆ ಪ್ರಸಿದ್ಧಪ್ರಸಾದನೆಂಬ ಮಹಾನೃಕ್ಷ ತನ್ನ ಚಚ್ಛ ಕ್ರಿಯ 
ಲೀಲಾವಿನೋದದಿಂದ ಪಂಚಶಕ್ತಿ ಗಳೆಂಬ ನಾಲ್ಕೊಂಡು [ಸಾಂ 
ನಾಲ್ವತೊಂದು] ಹೂವಾಯಿತು (ಘನನ. ೫೪-೪೬) ; ನಾಲ್ಕೊಂದು 
ಕೋಶದಲ್ಲಿ ವಾಸವಾಗಿ ಇದ್ದು . . . ನಾಲ್ಕೊಂದು ಯಜ್ಞವ ತಿಳಿದೆ 
ಮಾಡಿ ನಿತ್ಯ ನಾಲ್ಕೊಂದು ಇಂದ್ರಿಯೆಂಗಳ 'ಬಂಧನವ ಮಾಡು (ನಿಸಾಸು. 
೬-೩)- ನಾಲ್ಯೊಡ್ಡಿ - ಹದಿನಾರು : ನಾನು ಇಲ್ಲಿ ಕೆಲಸ ಮಾಡುತ್ತಾ 
ಇರುವುದು ನೀವು ಕೊಡೋ ನಾಲ್ಕೊಡ್ಡಿ ಒಕ್ಕಾಳಿಗೆ ಎಂದು ತಿಳಿದಿ 
ರೇನು?( ಚಿಳುನ೯೭). ನಾಲ್ಕೊಪ್ಪತ್ತು - ಕೆಲವು ಕಾಲ: ಈ ಅಂಜಿಕೆಗೆ 
ಸ್ವಲ್ಪವೂ ಅಳುಕದ ಒಂದೇ ಒಂದು ಜೀನ ನಾಲ್ಯೊಪ್ಪತ್ತು ಬದುಕಿ 


(ಕಂನವಿ. ೧೧-೮೪) ; 


ಬಸವರಾಜಂ . . 


ಹೋಯಿತು (ಹೊಸಕ್ತಿ. ೧೯೭); ಇನ್ನೂ ನಾಲ್ಕೊಪ್ಪತ್ತು ಬದುಕಿದ್ರ p 


ನಮಗ ತಿನ್ನಲಿಕ್ಕೆ ಆದೇ ಅಸ್ರ್ರಿ (ತಿಡುಗು. ೩). ನಾಲಗ್‌, ನಾಲುವರು, 
ನಾಲ್ಬರ್‌, ನಾಲ್ವರು - ನಾಲ್ಕುಮಂದಿ, ಜನ : ಇಂದ ಕಾವರ್ನ್ನಾ 
ಲ್ವರ್ಮುಲೆಪರುಂ (ಇಆ. ಬಃ, ಪರದರ್ಗಾ 
ಪಾರ್ವರ್ಗಾಯ್ತ ರಸರ್ಗಾ ಕುಡಿಯರಪ್ಪ ನಾಲ್ವರ್ಗಾಗಳ್‌ ಸ್ಥಿರಗೋಪಾ 
ಧ್ಯಾಯಕ್ಸಾಸರಿಪಾಲ್ಯಕ್ಷೇತ್ರಕ ಗಳ್‌ ಕ್ರಿ ಯಿಗಳ್‌ 
ಆ ಸಭಾಮಂಟಸರ ಧರ್ಮರ -. ತನ್ನ ನಾಲ್ವರ್‌ 
ತಮ್ಮಂದಿಕೊಡನೆ ದೇನೇಂದ್ರಲೀಲೆಯಿಂಂದೋಲಗಂಗೊಟ್ಟರೆಯಿಕೆ 
(ಪೇಪಭಾ. ೬-೫ವು; ಆ ಬಲದೇ ವಾಶ್ವತ್ಥಾಮುರುನಿಂರ್ದರನರಿರ್ವರು 
ಮಲ್ಲದೆ ಕೃಪ ಕೃತನರ್ಮರುವಿಂರ್ದರಂತು ಇಲ್ವರೊಳೊರ್ಬಂಗೆ 
ವೀರಪಟ್ಟಿ ಮಂ. ಕಟ್ಟ (ಗದಾಯು. ೩-೫೯ ಐ); ಸರಿದರೀ ನಾಲುವರು 
ರಾಯನ ಮುರಳಲೀಯದೆ ಮುತ್ತೆ ಮಾರುತಿ ಹರಿಸಿದನು ನಿಜರಥವನು 


೧೦೨-೧೪; 7771); 


೧-೬೫) ; 


( ಜ್ರೋ. ೨-೬೭); ನಾಲುನ ರು ನಂದನರಿಗನನೀಪಾಲ 
ತೇಜೋರಾಜಿ ಮಿಗೆ ಸಮ್ಮೇಳವಿಸಿದುದು ಮೆಜತಿದುದನರಭ್ಳ್ಯುದೆಯ 
ದಿನದಿನಕೆ (ತೊರ. ೧-೮-೮೨) ; ಎನ್ನೊಲ್ಬು ಬೇಬ್ಬು ದಂ 


ನೆಟ್ಟಿ ನೀಗುಂ ನಾಲ್ಬರೆಣ್ಬರುಂ ನಾಗರೊಳ್‌ (ಕನ್ಯಾನ. ೩೧) ; ಮಿಕ್ಕ 
ನಾಲ್ವರನ್ನು ಸಾಯ ಬಡಿದನು ಮಂದೆ ಕೌರವರಾಯನನು ತಾಗಿದನು 
ಭೀನುನ ದಾಯ ಬಂದುದು ಸಕಲ ಕುರುತಳತಂತ್ರ ತಲ್ಲಣಿಸೆ. 
(ಕುವ್ಯಾದ್ರೋ. ೨-೮೨); ಚಳಗತಿಯ ವಾಜಿಗಳು ಕೊಂಡೊಯ್ದಿಳುಹಿದವು. 
ತಮಸೆಯಲ್ಲಿ ನಾಲ್ವರು ಕಳಿದರಾ ತೀರದಲಿ ಜಲದಾಹಾರದಲಿ ತನಿಯ 
(ತೊರರಾ. ಅಲನೆಯೊಲಿವುದಕಿಡೆ ಉಪಾಯವು ಹಲವು 
ಮಾತೇನೆಂದು ನಾಲ್ವರು ನಳನ ರೂಪನು ತಾಳ್ಜರಿತ್ತಲು ಧರಣಿವಲ್ಲಭರು 
ನಲಿದು ಬರುತಿರೆ (ನಳಚೆ. ೩-೪೯). 

[ದೇ.॥ ತಮಿ. ನಾಲ್ಕು, ನಾನ್ಫುು, ನಾಲ್‌, ನಾಲು ; ಮಲ. ನಾಜ್ಕು, 
ನಾಲ್‌, ನಾಲು, ನಾನ್‌; ತುಳು. ಹೊಡ. ನಾಲೀ ; 
ತೆಲು. ನಾಲುಗು, ನಾಲು, ನಾಲುನು; ಗೊಂಡಿ. ನಾಲುಂಗ್‌ ; 
ಕುಣ. ನಾಲ್ಲಿ, ನಾಲ್‌] 


೨-೪-೮) ; 


ನಾಲು ; 


(ಕನಿರಾ. | 2 


೪೫೧೯ 


6 


35 


40 


ನಾಲ್ಲರ, 


ನಾಲ್ಕುವರೆ, ನಾಲ್ಯರೆ (ನಾ). ನಾಲ್ಕು ಮತ್ತು ಅರ್ಧ ಸೇರಿ ಆದ 
ಮೊತ್ತ 2 ರತ್ನ ಪ್ರಭೆಯಿಂ ಂ ತೊಟ್ಟು ಲ್ಕೂವರೆ ನರಕಭೂಪಿಂವರಂ 
ಉತ್ಕೃಷ್ಟ ನಂಂಸ್ಥ ಖಂ (ಅಜಿಪು. ೧೧-೬ ಐ) ; ನಾಲ್ಕುನರೆ ನರಕದೊಳ್‌ 
ಬಗೆಯಲ್ಫರನಂದ್ಳು ತತರಂ ಮಹೋ ಷಂ (ನರ್ಧನಾ, ೫-೨೫). 
ನಾಲ್ಕರೆ : ಕರಗಂಗುಮಾಗಳಿ ನಜ್ರನುಂಮಿರಡೆನಿಪುಸ್ನ ನುಯಮಾಗಿ 
ನಾಲ್ಕರೆನೆಲನತ್ತೆರಡರೆಯಗ್ಗಿ ಗಮೈೈಕಿಲ್ಲೊಕಿಕೊಳ್ಳು ಮೆನಿಪ್ಪ ಶೀತನುಯ 
ಮಾಗಿರ್ಕುಂ (ಚಂದ್ರಘು, ೧೬-೯). [ನಾಲ್ಕು 4 ಅರೈ) 

ನಾಲ್ಕುನೆಟ್ಟು (ನಾ). ಖಡ್ಗೆಯುದ್ಧದಲ್ಲಿ ಒಂದು ಪ್ರಕಾರ: 
ಪೂರ್ವಸ್ರಳಇರದಿಂದ ಸೇಲುಗಜೆಯಲ್ಲಿ ಬಂದಿಗೋಲ್ಲಳೆ ಘಾತವು 
ಪುರುಷರಿಂದ ನಾಲ್ಕುಬಾರಿ ಆವದಾನೊಂದು ಮಾಡಲು ತಕ್ಕಂಥಾದು 
ಅದು ನಾಲ್ಕುವಟ್ಟನ ಬದಿತಳನೆಂದು ನುಡಿಯಲ್ಪ ಡುವುದು (ಜ್ಞ ಟೀ. 

[1] 

ನಾಲ್ಕೂಟಿ (ನಾ). (ಪರಸ್ಪರ ಸಂಬಂಧವಿರುವ) ನಾಲ್ಕರ 
ಗುಂಪು ಸಮೂಹ ಈ  ಮುಕ್ಕೂಟಿನಾಟಕಡೊಂದಿಗೇ 
ಸಂಬಂಧಿಸಿದ . . . ಅಣಕನಾಟಕವೂ (ಸ್ಕಾಟಿರ್‌ ನಾಟಕ) ಸೇರ 
ಇಲ್ಫೂ ಟಿ ನಾಟಕವೂ ಆಗಿದೆ. (ಬದ್ಮಪ್ರ. ೫, ಪೀಠಿಕೆ). 

[ನಾಲ್‌( ನಾಲ್ಕು) 4 ಕೂಟ] 

ನಾಲ್ಕೌಷಧಿ (ನಾ). (ರೋಗ ತೀವ್ರವಾಗಿದ್ದಾಗ ನೀಡುವ) 
ನಾಲ್ಕು ಬಗೆಯ ಔಷಧಿದ್ರವ್ಯ; ನ ಸಂಧ್ಯಾಕರಣಿ, ಶಲ್ಯಾಕರಣಿ, 
ಮೃತಸಂಜೀವಿ ಮತ್ತು ಸಂಜೀವಿ : ಗಿಂಯ ಮೇಲಿರುತಿರ್ಪ 
ಅತಸ್ಳಾಶ್ಚರಿಯದೌಷಧಿ ನಾಲ್ಕು ಸಂಧ್ಯಾಕರಣಿ ಶಲ್ಯಾಕರಣಿ ಮೃತ 


೫-೪೦). 


ಸಂಜೀವಿ ಸಂಜೀನಿ . ... ಅದನಜಾದು ತಹುಡೆನಿ ಮರುತಸುತ. 
ಇಲ್ಮೌಷಧಿಯಲಿನ್ನೇನು ಗುಣವೆಂದ (ತೊರರಾ. ಸೆರಿ. ೭೧೦-೪). 
[ನಾಲ್ಕು + ಔಷಧಿ] 


ನಾಲ್ಲಂಡಗೆ "ನಾಲ್ಗಂಡುಗ' ನೋ. 

ನಾಲ್ಲಂಡುಗ, ನಾಗಂಡುಗ, ನಾಘೆಂಡುಗ, ನಾಲ್ಲಂಡಗ (ನಾ). 
ಒಂದು ಅಳತೆ; ನಾಲ್ಕು ಕಂಡುಗೆ : ಸ್ವಸ್ತಿ ಶ್ರೀದಾಟಿಸಿನ್ನರ್‌ ಜಯ 
ಮೆಮ್ಚ ಸಂವತ್ಸರದ ಉತ್ತ ರಾಯಣಸಂಕ್ರಾಸ್ಲಿ ಅನ್ನು ನಾಲ್ಗಣ್ಣುಗದ 
ಬೆಡಿ ನುಣ್ಣನ್‌ ಕೌಣ್ಣಿನ್ಯಗೋತ್ರದ ದೇವದತ್ತರ್ಗ್ಗೆ ಇತ್ತಾರ್‌ 
(ಎಕ. 2೮1, ಸಾವುಗ. ೧೧-೨; 754) ನಾಲ್ಗಣ್ಣುಗೆ ಕೊಡಗಿ ಆಚನ್ಮ್ರ 
ತಾರೆಂಬರಂ ಸಲ್ಲುಂ (ನಿಕ. 111, ನಂಜನೆ. ೧೯೨-೧೨; 968); 
ಇಸಗೊಣ್ಣ ನ ಒರೆಯ್ಗೆ ಮೆಚ್ಚಿ ಕಟ್ಟಿದ ಕೊಡಗೆ ಪಳ್ಳ ಗಟ್ಸ್‌ 
ನಾಲ್ಕಣ್ಣುಗ (ಎಕ.1, ಹುಣಸೂ. ೧೧-೧೨; 10207). ನಾಗಂಡುಗೆ: 
ಚಕ್ಕಗವುಡನ ಕೆಜಿಯ ೫ x x ಗದ್ದೆ ಅದಕ್ಕೆ ಬೆದ್ದಲು ನಾಗಣ್ಣುಗ 
ಶಿವಾಲ್ಯಕ್ಕೆ ಗಡ್ಡಿ ಬೆದ್ದಲುಮಂ . ೬ « ಚಾವುಡಗವುಡ ಬಿಟ್ಟ ದಾನ 
(ಎಕ. 2೭೪1, ತಿಪಟೂ. ೧೫೭-೨೬; ?) ; ಇಬ್ಬರಿಗೂ ಎರಡು ಖಂಡುಗ 
ಎಳ್ಳು ನಾಗಂಡುಗ ಜೋಳ ಆಗೇ ಆಯ್ತು (ಹುಟ್ಟಿಹ. ೧೬೮)- 
ನಾಘಂಡುಗೆ: ಬಡಮೂಡಲ ತಾಕಿನಡು ನಾಘಣ್ನುಗ (ನಕ. ೫1೪, 
ಗುಂಡ್ಲುಪೇ. ೧೨೮-೮೨ ; 1510). ನಾಲ್ಗ ೦ಡಗೆ : ಮಹೀಜೀನಭಟಾರರ 
ಗುಡ್ಡಂ ನಿರನದ್ಭುಯ್ಯುಂ . . ..ಉಜ್ಜೆ ನಿಯೊಳ ನಾಲ್ಗಂಡಗೆ ಭತ್ತಮ 

` ನಿತ್ನರ್‌ (ಎಕ. ೪1, ಚಿಕ್ಕನ. ೭೫-೧೦ ; 10607), 

[ನಾಲ್‌(-ಆ ನಾಲ್ಕು) 4 ಕಂಡುಗ( ಆ ಖಂಡುಗ)] 

ನಾಲ್ಲರ, (ನಾ). ಪಗಡೆಹಾಸಿನ ಚತುರ್ಬಾಹುಗಳಲ್ಲಿರುವ 
ಮನೆಗಳ ಸಾಲು: ತತ್ಪುರ ದಿನ ಶಶಿನೀಧಿಗಳುನ್ನ ತಿಕೆಯೊಳೊಪ್ಪು ನಡೆದ 
ಪಗಡೆಯ ನಾಲ್ಗರದಂತೊಪ್ಪಿ ದುವು (ಜಯಕಾ. ೧-೫೫). 

[ನಾಲ್‌(-ಆ ನಾಲ್ಕು) -- ಗರೈ) 


ನಾಲ್ಲರ, 


ಒಟ 


ನಾಲ್ಲರ್ಕ (ನಾ). ನಾಲ್ಕು ಕೈ : ಪಾಲ್ಗಡಲ ತೆರೆಯ 'ಬೊಂಬಲ್ಲಳಂ 
ಜೇಂಗೊಡನ ಸಾಲ್ಗಳಂ ಮಿಜುಗುವಿಂಗೋಲ್ಕ ಳಗ್ಗ ಳವಾದ ಮೇಲ್ಲಳಂ 
ಸರಕಲಿಪ ಕೀಲ್ಗಳಂ ತಿಳಿದವರ ನಾಲ್ಲರದರಸುನೆನಿಸುವ ಓಲ್ಲಾಡಿನೆತ್ತ 
: ನೀವೆನ್ಮು ಪಾಲ್ಗಕ್ಕಲಾಂ ಬಹುದು ಕಾಲ್ಗಣ್ಣ ಶಾಂತಮಲ್ಲ 
(ವೀಕೈಪು. ೩-೧-೧). [ನಾಲ್‌( ನಾಲ್ಕು) - ಕರ್ಯ] 
ನಾಲ್ಲುಳ, ನಾಗುಳ (ನಾ). ಎ ನಾಲ್ಲೊಳ: ತರುಗುಲ್ಮಾಂಭ್ರಸ 
ವಲ್ಲಿಗಳ್ಗೆ ಜನೆಯೋರೊಂದೊಬ್ಬಳಂ ನಾಲ್ಗುಳಂ ಕರಿಯಳ್ಳಿ ಬ್ಬಳ 
ಮೇಸವಾದನು ಲನೋರೊಂದೊಕ್ಕುಳಂ ಬಿತ್ತ ರದಿಂದಿಕ್ಳುಗೆ 
ಸಾರ್ನಕಾಲಫಲಮಕ್ಕು೦  (ಲೋಕೋಸೆ. ೬-೬೦). ನಾಗುಳ ; 
ಇನಿತಅ ಬೇರಂ ನಾಗುಳನೆನೆ ನೀರುಮನೆಟಕಿದುಕೊಂಡು ಮತ್ತೊಕ್ಕುಳ 
ಮಪ್ಪನಿತಾಗೆ ತೆಗಪಿ ದೇನರಿಂದ ನಾಗುಳ 
ಬ್ರ್ರಾಹ್ಮರಿಂದ ನಾಗುಳ ಉಭಯಂ ಯೆಂಟುಕೊಳಗ ಗದ್ಮೆಯನೂ , ಆತ 
ಬಾಯಣಇಚಾರ್ಯ್ಯರಿಗೆ ಧಾರಾಸೂರ್ವ್ವಕವಾಗಿ ಕೊಟ್ಟ ಮಣುವಿನ 
ಎಣ್ಣು ಕೊಳಗದ ಗದ್ದೆ (ನಿಕ. 2೭1, ಜಾನಣ. ೨೩-೭೯; 1410); 


. ೧೧-೬೧); 
(ಅಶ್ವಶಾ. ೧೧-೬೧) ; 


ಕೊಡಸಿಗನ ತೊಕ್ಕು ನೂಜು ಹಲನೆ ನಾಗುಳ ನೀರಲ್ಲಿ ಕಷಾಯವತ್ತಿ | 


(ನೈದ್ಯಸಾ. 1, ೨೧೫). [ನಾಲ್‌( ನಾಲ್ಕು) 4 ಕುಳ್ಳ] 

ನಾಲ್ಗೆ ಲ (ನಾ). ನಾಲ್ಕು ಕಡೆ, ಪಕ್ಕ ; ಸುತ್ತುಮುತ್ತು : 
ಸುಂಡಿಲಿನೆತ್ತಿ ಸುತ್ತ. ನಾಲ್ಗೆ ಲದೊಳಡರ್ತು ಸಾಯು... 
ಅದೊಂದು ಪಲ್ಲಮಣಕಿ ಲಲ್ಲೆಯ ಚಲ್ಲಮನೇನೊಡರ್ಚಿತೋ (ಧರ್ನುನಾ. 

[ನಾಲ್‌( ನಾಲ್ಕು) + ಕೆಲ್ಕ] 

ನಾಲ್ಗೊಂಟು (ನಾ). ನಾಲ್ಕು ದಿಕ್ಕು ನಾಲ್ಲೊ ೦ಟುಗಳ 
ಪೆಣ್ಗಳಾಣ್ಗಳಿಂ ಹೂನೋಓಮಿನ್ನುಲಿಯ ತುಂಬಿಯಿರಿ ಚಪ್ಪರನೆ 
ತೋಟಿಂ (೪೮ೂರ. ೩೮-೪೪). [ನಾಲ್‌( <ನಾಲ್ಕು) + ಗೊಂಟು] 

ನಾಲ್ಗೊಳ, ನಾಗಳ, ನಾಗೊಳ (ನಾ). ಒಂದು ಅಳತೆ; ನಾಲ್ಕು 
ಕೊಳಗ : ಎಳನೊನ್ಮೆದಿನ್ಯಯ ಮಗನಯ್ಯಪಸಣಮ್ಮೆಯನ ಕೊಟ್ಟಿ 

ಬಸದಿಗೆ ಪಡುವಣ ತೆಣ್ಣತೋಣ್ವನುಂಂ ತೆಮ್ಹೊಲದೊ 
ಳ್ನಾಲ್ಲೊ ಳನೆಡೆ ಸಳ್ಳ ಕಬಿನಿ (ಎಕ. ೫, ಕೋಲಾರ. ೯೦-೯೩; 903). 
ನಾಗಳೆ : ಬೆಣೆಗೆಂಯಸ್ತ ನರದ ಸೋನುಣೊಡೆಯರಿಗೆ ನಾಗಳದ ಗಜ್ಜಿ 
ಬದುಹತಿಯ ಹಕಲು (ಎಕ. ೪1, ಸೊರಬ. ೩೪೯-೭; 1); ಹಿರಿ 
ಮುದ್ದು, ಕಳ್ಳ ಂಗಡಲೇಬೇರು, ಅರಗು ಇವು ಪ್ರತ್ಯೇಕ ೧೬ ಹಲನನ್ನು 
ನಾಗಳ ನೀರಿನಲ್ಲಿ ಕಸಾಯನ ಕಾಯಿಸಿ... ಪಾಕನ ಮಾಡುವಾಗ 
ಹಾಕುನ ಕಲ್ಕದ್ರವ್ಯ (ಸಕನೈ. ೧೨೭); ಗಂಡಿನನಕೇ ಹೆಣ್ಣಿ ನನಿಗೆ 
ಅನರು ಬಡವರಾಗಿದ್ದಲ್ಲಿ ಐಗಳ ಭತ್ತ, ನಾಗಳ ರಾಗಿ, ಒಕ್ಕಳ ಕಾಳು 
ಕೊಡುತ್ತಿ ದ್ವುದುಂಟು (ನನ್ನೂರು. ೭೨) ; ಉಸ್ಪಿ ಲ್ಲದೆ ಮೂೂಗಳ ಗಂಜಿ 
ಕುಡಿಯುವವನಿಗೆ, ಉಪ್ಪಿದ್ದರೆ ನಾಗಳವೂ ಸಾಲದು (ಗಾದಿ). 
ನಾಗೊಳ : ನಾಉ ಪ್ರಿಯವಾಗಿ ನನ್ಮು ಕೊಡಿಗೆ ಹೊಲದಲು ನೊಳಗೆ 
ನಾಗೊಳ ಕೊಟ್ಟಿಉ (ಎಕ. ೫, ಕೋಲಾರ. ೧೫೦-೧೬ ; 1393). 

[ನಾಲ್‌( ನಾಲ್ಕು) + ಕೊಳ] 

ನಾಲ್ಫಾ ಸಿರ, ನಾಲುಸಾಸಿರ, ನಾಲ್ಸಾ ವಿರ, ನಾಲ್ಸಾ ಸಿರ, ನಾಸಾನಿರ 
(ನಾ). ಒಂದು ಸಂಖ್ಯೆ ; ನಾಲ್ಕುಸಾವಿರ : ಸುಶರ್ನುನುನುಂ 
ನಾಲ್ಫಾಸಿರ ರಥಂಬೆರಸು. ದಕ್ಷಿಣದಿಶಾಭಾಗಕ್ಳೆ ನೇಟ್ಸು ತುಲುವಂ ಕೊಳಿಸಿ 
ದಾಗಳ್‌ (ಸಂಸಭಾ. ೮-೮೯ ವ) ; ಪರಮ ಪ್ರಮಾಣಮಣುಸಾಸಿರಂಬರಂ 
ಮತ್ತೆ ಮಧ್ಯಮಸ್ಥಿತಿ ನಾಲ್ಫಾ ಸಿರನುಧಮುಮಾತ್ರಮಿರ್ಲಾಿರಂ ಶರಾ 
ಸನಮದು ಕ್ರಮಕ್ರಮದಿಂದಂ (ಶಾಂತಿಪು. ೬-೧೦೩) ; ಸಾರ್ಶ್ವದೇನರ 
ಬಸದಿಗೆ ಕರಹಡ ನಾಲ್ಫಾ ಸಿರದೊಳಗಣ ಕಬಂಬಡಿ 4೦೦ ರ ಬಟಾಯ 
ಕನ್ನಡಿಗೆಯ. ಸಂಖರಸನ ಮಗಂ (ಇಆ. 2126, ೨೬೩-೪೪; 1054). 


೩-೧೧೪). 


ಮಣ್ಣು 
ಇ 


೪೫೨೦ 


10 


ಜ್ರ 


2 


25 


30 


35 


40 


45 


ನಾಲ್ದೆಜ 


ನಾಲುಸಾಸಿರ: ಕೌಂಗಿನ ಮರಂ ನಾಲುಸಾಸಿರಂ (ಎಕ. ೪1, ಕಡೂರು. 
೫೧-೫೯; 1169), ನಾಲ್ಸಾನಿರ ; ಆಳ ಕೊಂಡನು ಕಲ್ಕನನು 
ತುರೆಗಾಳಿಯನು ನಾಲ್ಸಾವಿರನ ಶುಂಡಾಲಘಟಿಗಳ ತುಂಡಿಸಿದ 
ನೊಂದೆರಡುಸಾನಿರನ (ಕುನ್ಯಾಕ,೧೧-೧೬), ನಾಲ್ಸಾ ಸಿರ ನಾಲ್ಸಾ ಸಿರದ 
ಮೂನೂಜಾರ್ಪತ್ತು ಮುಹಾಧ್ವಜಂಗಳಿಂದಂ . , , ಎಸೆನ ಪತಾಕಾನನಿ 
ತಳನೊಂದುಯೋಜನನುಗಲಂ (ಅವಿಪು. ೧೦-೩೩ ನ) ; ನಾಲ್ಸಾಸಿರದ 
ಮೂನೂಜಾರ್ಪತ್ತು ನುಹಾಧ್ವಜಂಗಳಿಂ (ಅಜಿಪು. ೭-೨೦ ನ) ; 
ಸುನಿತ್ರನಂತೆಗೆಯ್ಯೈ ನೆಂದು ನಾಲ್ವರ್‌ ಸಾಹಸಭಟರಸ್ಪ ಸುಭಟಿರ್ಗೆ 
ನಾಲ್ಸಾಸಿರ ಪೊನ್ನಂ ನುಡಿದು , , . ಮನೆಗೆ ಪೋಪುದು ೦ (ಸುಕುಮಾ, 
೭೧೮ ನ); ತನು ನಾಲ್ಲಾಸಿರನಿಲ್ಲಿಡಿದೆನಿಕ್ಳುಂ (ಸಂರಾನೂ. ೧-೬೭). 
ನಾಸಾವಿರ : ಗುರುಗಳಿದಿರಲಿ ನೀರನೇ ಸಾಕಿರಲಿ ಮೂಡಲೆಯನುತಲಾ 
ಬಿಲುದಿರುನ ಪಿಂಸಿದೈದಿದರು ನಾಸಾನಿರ ಮಹಾರಥರು (ಕು್ಯಾರ್ರೋ. 
೧-೬೬), 
ನಾಲ್ಸಾಸಿರ್ವರ್‌, ಸಾಲ್ಸಾಸಿರ್ವರ್‌ - ನಾಲ್ಕು ಸಾವಿರ ಜನ: 
ನಾಲ್ಕಾಸಿರ್ನರ್‌ ಮುನೋನಯನನಲ್ಲಭಿಯರೊಳಂ , , , ಭೋಗಿಸಿದಂ 
ಲಲಿತಾಂಗನಲ್ಲಭಂ (ಆವಿಪು. ೨-೬೯ ಐ) ; ಆ ಸಾಹಸಭೂಷಣೆ 
ನಾಲ್ಸಾಸಿರ್ವರ್‌. ಕುಡದ ಕೂಸುಗಳ್ಳೆರಸು . , . ಅನುಳದೀಕ್ಷೆಯಂ. 
ಕೆಯ್ಗೊ 0೦ಡಳ್‌" (ಶಾಂತಿಪು. ೪-೮೪). 
[ನಾಲ್‌( ಎ: ನಾಲ್ಕು) 4 ಸಾಸಿರ] 

ನಾಲ್ಡಿಂಗಳ್‌ (ನಾ). ನಾಲ್ಕು ತಿಂಗಳು : ನಾಲ್ಮಿಂಗಳೊಳ್‌ ಜೀರ್ಣ 
ಪರ್ಣದ ಸಂಸೇವನೆ ಮಾಸಪಂಚಕದೊಳಾಯ್ತಾ ತಂಗೆ ವಾತಾಶನಂ 
(ಶಬಶೆಂ. ೨-೯೯). [ನಾಲ್‌( <ನಾಲ್ಕು) 4 ತಿಂಗಳ್‌] 

ನಾಲ್ಮಿನ (ನಾ). ನಾಲ್ಕುದಿವಸ : ಮಾನಂ . . . ನಾಲ್ಮಿನಡ 
ಕೆಲಸಮೊಂದೇ ದಿನಡೊಳಾಗುನಂತೆಸಗುತಿರ್ದಂ (ುಖ್ಲಚ, ೧೭-೧೮). 
“ನಾಲ್ಡಿನಗಾಣ್‌' ಸರಾ. [ನಾಲ್‌( ಎ ನಾಲ್ಕು) 4- ದಿನ] 

ನಾಲ್ದಿನಗಾಣ್‌ (ಕಿ). ಎ. ನಾಲ್ಕು ದಿನಗಳನ್ನು ನೋಡು: 
೨. (ಮುಟ್ಟಾದ ಹೆಂಗಸು) ಮೈಲಿಗೆಯ ಮೂರು ರಾತ್ರಿ 
ಗಳನ್ನು ಕಳೆದು ನಾಲ್ಕನೆಯ ದಿನವನ್ನು ನೋಡು,--ಮುಟ್ಟು ; 
ಅತ್ತ ಭೀಸ್ಮಕರಾಯನಾತ್ಮಸಂಜಾತೆ ನಖಬಣ್ಣ ನ ಕಂಡು ನಾಲ್ಮಿನಗಂಡು 
ವೈದಿಕದಲ್ಲಿ ಮಿಂದಳುತ್ಸ ನದಿ (ನೋಹತ. ೪-೨೭). 

[ನಾಲ್ಡಿನ-- ಕಾರ] 

ನಾಲ್ವೆಸೆ (ನಾ). ನಾಲ್ಕು ದಿಕ್ಕು ; ಸುತ್ತಮುತ್ತ ; 'ಎಲ್ಲ ಕಜೆ : 
ನೀರ್ದಾಣನು೦ ನೋಡಿ ಮೆಲ್ಲನೆ ಸಾರ್ದಲ್ಲ ಬಬಲೈಯಂ ಕಳೆದು 
ಪೋಸೆಂ ಬಲಾಕ್ಕೆಂದು ವಾರಿನಿವಾಸಂಗಳನಲ್ಲಿ ನಾಲ್ಫೈ ಸೆಗಳೊಳ್‌: 
ನೋಟ್ಯುಂ ಮಹೀವಲ್ಲಭಂ (ಕಾದಂಪೂ, ೬೨೯) ; ಕರ್ಕಟಕನುಸಾಯ 
ನಿಪುಣಂ ನಾಲ್ಕೆ ಸೆಯುನುಂ ನೋಡಿ ನದನದೀತಟಾಕಸಕರೋನರಂಗಳ 
ನೊಂದ್ಭುನುಂ ಕಾಣದೆ (ಸಂಚತಂ. ೮೫-೪); ಮಾರ್ಬಲಂ . . . 
ತನತನಗೆ ನಾಲ್ಗೆಸೆಯೊಳಾರು ಮುಸೆಗುತ್ತಿರಲು (ಇಹರ. ಜೀ. 

ತೆರಳಿದುದು ಕಪಿಸೇನೆ ಸಾಗರ ಹೊರಳಿಜಿಗೆನಂದದಲಿ 
ನಾಲ್ಗೆಸೆಗೆ (ತೊರಂಇ. ೪-೮-೨೦) ; ನಾಲ್ಗೆ ಸೆಯಲಿ ಬಲುಪೌಜ ದಾಯ 
ನಜಾತು ಮಾಡಿದರು (ಕಂನವಿ. ೧೩-೨೦); ಬಳಸಿ ನಾಲ್ವೆಸೆಯಲ್ಲು. 
ಜಲರಾಶಿ ಹಬ್ಬಿಹುದು (ನಿಸೀಗೀ. ೧೯-೭). 

[ನಾಲ್‌( ಎ ನಾಲ್ಕು) + ದಸ] 

ನಾಲ್ಗೆ, ನಾಲುತೆಣ (ನಾ). ೧. ನಾಲ್ಕು ರೀತಿ, ಬಗೆ: 
ಅಂಗಜನಿಲಯ ವಿದಂಗನೆ ನಾಲ್ಮೆಜನು (ಜನನ. ೪-೨೫). ನಾಲುತೆಂ ; 
೨. ನಾಲ್ಕು ದಿಕ್ಕು: ಕಾಯ್ದುರಿಯೊಳು ಕರ್ಬುನದ ಮೇಲ ಂಬದಿ 


೪೧-೧೦) ; 


ನಾಲ್ಮೋಳ್‌ 


ಸಾಧನೆಗೆಯ್ದ ಪುಲ್ಸರದಿ ಐದಿದ ದಾರಿ ತಾ ನಾಲುತೆಜಿದೆ ತಾನಾದುದು 
ಬಂದ ದೈತ್ಯರಿಗೆ (ನೋಹತ. ೧೨-೩೯). 
[ನಾಲ್‌( ನಾಲ್ಕು) + ತೆಣ,] 

ನಾಲ್ಲೋಳ್‌ (ನಾ). ನಾಲ್ಕು ತೋಳು : ನಾಲ್ನೋಳ್ಗಳಿನಾಟು 
ಕೋಟ ಭಟಿರಿಂಡೊಪ್ಪ ರ್ದು ಕಣ್ಣಿ ಂಬಾದನುನ್ಮತ್ತ ಭೈರವ 
ನುದ್ಯದ್ವರುಣಾಶೆಯೊಳ್‌ ಪುರದ ಬಾಗಿಲ್ವಾಡದೊಳ್‌ ಶೂಲಿಯಾ 
(ಶಬಶೆಂ. ನಾರಾಯಣನ ನಾಲ್ಕುಂ ತೋಳ್ಗೆ ಪಡಿವರ್ಪ 
ನಾಲ್ಲೋಳಿಂ (ಉಮಾಶ್ವ. ೭೫-೨೪). 


೧-೬೧) ; 


[ನಾಲ್‌( ಎ ನಾಲ್ಕು) + ತೋಳ್‌] 
ನಾಲ್ಲೋಳ (ನಾ). ನಾಲ್ಕು ತೋಳುಗಳನ್ನುಳ್ಳ ವನು ; ವಿಷ್ಣು ; 
ನಾರಾಯಣ. : “ರಕ್ಕಸವಗೆಯನೆಯ್ಲೆ ನಾಲ್ಕೋಳನೆನೆಯಲ 


ರ್ನೊಕ್ಕುಟಂ ನಾಡೆ ತಾವರೆಗಣ್ಣ ನೆಲರುಣಿಯಪಕ್ಕೈಗನೆನಲ್ಬುಪೇ ಂದ್ರಾಖ್ಯೂ” 
(ಶಬ್ದಮಂ, ೭) ; “ನಾಲ್ಲೋಳನೆನೆ ಹರಿಯಕ್ಕು” (ಕಶರೆ. ೫೪) ; ನಿನ್ನ 
ಪದಕೆಳಸಿ ಕಣ್ಣಿಟ್ಟಿ ಗಡ ನಾಲ್ಡೋಳಂ (ಉದ್ಭದೇ, ೨-೨) ; ನಾಲ್ಕು 
ತೋಳ್ಗಳ್‌ ಅವಂಗೆ ಆತಂ, ನಾಲ್ಡೋಳಂ. (ಶಬ್ದಾನು. ೩೧೦ ಪ್ರಯೋ). 
[ನಾಲ್ಲೋಳ್‌ 4 -ಅ,] 

ನಾಲ್ಲೀರ್‌ (ನಾ). (ಮುಟ್ಟಾದ) ನಾಲ್ಕನೆಯ ದಿನ ಶುದ್ಧಿಗಾಗಿ 
ಹಾಕಿಕೊಳ್ಳುವ ನೀರು: ಮರುಡೇವಿಮಹಾದೇವಿ ಯತುಮತಿಯಾಗಿ 
ನಾಲ್ಲೀರಂ ಪಿಂಂದು ಪತಿಯ ಸೂಳ್ಗೆಯ್ದಿ ಸುಖನಿದ್ರಾಮುದ್ರಿತಾಂಕಿತ 
ದೊಳ್‌ ಬೆಳಗಪ್ಪ ಜಾವದೊಳ್‌. . , ಶುಭಸ್ವಪ್ನಂಗಳಂ ಕಂಡೆಚ್ಚತ್ತು 
(ಪೂರ್ವಪು. ೪೧-೧೫). [ನಾಲ್‌( ನಾಲ್ಕು) 4 ನೀರ್‌] 

ನಾಲ್ಮೀರ್ತಳೆ (ಕ್ರಿ). (ಮುಟ್ಟಾದ) ನಾಲ್ಕನೆಯ ದಿನ ಶುದ್ಧಿಗಾಗಿ 
ಎರೆದುಕೊಳ್ಳು ಅಲ್ಲಿ ರೇಣುಕೆ . ಪುಸ್ಪಿ ಣಿಯಾಗಲ್ಲ 
ನಾಲ್ನ್ನೀರ್ತಳೆದ ದಿನದಿರುಳಲ್ಲಿ ರವಿಶಶಿಗಂಡ ಸ್ವಸ್ನವ ನಲ್ಲಗುಲಿದಳು 
(ಪರಶು. ೪-೪೮). [ನಾಲ್ಲೀರ್‌ + ತಳ್ಳ] 

ನಾಲ್ಡೀನಿರ್ಶಾ (ಕ್ರಿ). - ನಾಲ್ನ್ನೀರ್ತಳೆ : ಬಳಿಕ ನಾಲ್ನೀರ್ಮಿಂದಾ 
ಸಮಯದೊಳಾ ಲಲಿತಾಂಗಿಯೊಪ್ಪಿ ದಳು (ಚಂಪ್ರೆಸಾಂ. ೪-೩೦). 

[ನಾಲ್ಲೀರ್‌ 4-ಮಾ,] 

ನಾಲ್ಲೂಟು, ನನೂರು, ನನ್ನೂಲ, ನಾನೂರು, ನಾನೂಜು 
(ನಾ). ನೂರರ ನಾಲ್ಕರಷ್ಟು ; ನಾಲ್ಕುನೂರು $ ಕರ್ಬೊನ್ನ 
ರಥಮುಮಾ ರಥದೊಳೊಡಂಬಡೆ ಪೂಡಿದ ನಾಲ್ಲೂಲು ಗೊಂಕಲು 
ಗಟಕ್ತಿಯುಂ (ಸಂಪಭಾ. ೧೨-೭ ವು. ನನೂರು : ಇಡೆಯ ಗಟಜೊಳಗೆ 
ಹಚಡಿಬಾಚಿಯ ಪಡುವಲು ನನೂರು ಕಂಬ ತೋಟಿ (ಸಾಇಇ. 1x-;, 
೯೧-೩೧; 11ನೆಯ ಶತ?) ನನ್ನೂಳು : ಈ ಭೂಮಿ ಪದಿನಣು 
ಗೇಣ್ಕ್ಯೋಲೊಳ್ಳ್ಯಾಯಿರದ ನನ್ನೂಲು ನಾಲ್ವತ್ತು ಕಮ್ಮಂ (ಎಕ. 

ನಾನೂರು: ಈಗಿನ ಕಾಲದಲ್ಲಿ 

ನಾನೂರು ರೂಪಾಯಿ ಸಂಬಳ ಬಂದರೂ ಸಂಸಾರಕ್ಕೆ ಎಲ್ಲಿ ಸಾಕಾಗು 


1X, ನೆಲಮಂ. ೧-೧೪ ; 1029). 


ತ್ತದೆ? (ರೂಢ): ನಾನೂಯಿ : ಧಾರುಣೀಶರು ಮಡಿದರೊಂದೇ 
ಸಾರಿಗೆಯಲೈ ಅಂ ಮತ್ತೆ ಮಹಾರಥರು ಮೂನೂಲು ಪುನರಪಿ 
ನೂಲು ನಾನೂಯಿ (ಕುನ್ಯಾದ್ರೋ, ೧೮-೫೧) ; ಮೌಳಿಮಣಿಯಲ್ಲಿ 


ಹೊಳೆಹೊಳೆವ ನರಪಾಲರನು ನಾನೂಲರೋಲೆಯ 'ಸೀಳಿದನಲೈ ಚೈದ್ಯ 
ಪಾಂಚಾಲರಲಿ ಕಲಿಕರ್ಣ (ಕುನ್ಯಾಕ. ೧೧-೧೬). 

ನಾಲ್ಲೂರ್ವರ್‌, ನಾನೂರ್ವರ್‌ -ನಾಲ್ಕು ನೂರು ಮಂದಿ : 
ಪನ್ನಿರ್ಚ್ಚ್ಯಾಸಿರದ ನಾಲ್ಲೂರ್ವರ್‌ ವಾದಿಗಳುಂ ಪ್ರ್ರಾಕ್ಯುಬ್ಹಾರ್ಯಕೆ 
ಯೆರ್‌ . * ಮೂಣುಲಕ್ಕೆಯುವಿಂರ್ಪತ್ತು ಸಾಸಿರ್ವರಜ್ಞಿ ಕೆಯರುಂ 
(ಅಜಿಪು. ೮-೨೫ ನ) ; ಪೇರೊರ ಮಹಾಜನಂ ಒಜಿಲ್ಲು ನಾಲ್ಲೂರ್ವ್ಯರು 


೪೫೨೧ 


20 


25 


45 


ನಾಲ್ಮೊಗ 
ಮುರ್ವ್ವೀರಮಣರಖಿಳಗುಣಗಣಸಾರರ್ಪ್ಟಾಲಿಸುಗೆ (ಇಆ... 72೪111, 
೨೭೪-೩೮; ಸು.1022); ಇರ್ಪತ್ತು ಸಾಸಿರದ ನಾನೂರ್ವರ್‌ ವಿಶ್ರಿಯಾರ್ಧಿ 
ಸಂಪನ್ನರುಂ (ಅಜಿಪು. ೮-೨೫ ವು). 
[ನಾಲ್‌(-ಆನಾಲ್ಕು)-- ನೂಟ್ಗು] 
ನಾಲ್ಬಗಲು "ನಾಲ್ವಗಲ”' ನೋ. 
ನಾಲ್ಬಗೆ "ನಾಲ್ವಗೆ' ನೋ. 
ನಾಲ್ಬಟ್ಟಿ "ನಾಲ್ವಟ್ಟಿ' ನೋ. 
ನಾಲ್ಳುಜ (ನಾ). ೧. ನಾಲ್ಕು ಭುಜ್ಯ--ತೋಳು. ೨. ನಾಲ್ಕು 
ಭುಜಗಳನ್ನುಳ್ಳ ವನು 4 ನಿನ್ನು 2 ನಾಲ್ಕುಜನೀತಂ (ಶಬ್ದಾನು, 
೨೯೪ ಪ್ರಯೋ). [ನಾಲ್‌( ಎ ನಾಲ್ಕು) 4 ಭುಜ] 
ನಾಲ್ಮಡಿ "ನಾಲ್ವಡಿ' ನೋ. 
ನಾಲ್ಮಡಿಸು "ನಾಲ್ವಡಿಸು' ನೋ. 
ನಾಲ್ಕೆ (ನಾ). ನಾಲ್ಕುಸಲ ; ನಾಲ್ಕುಬಾರಿ; ನಾಲ್ಫಾವರ್ತಿ : 
ಒರ್ಮೆ, ಇರ್ಮೆ, ಮೂನಮೈ ನಾಲ್ಕೆ, ನೂರ್ಮೆ, ಸಾಸಿರ್ಮೆ 
(ಭಾಷಾಭೂ. ೧೭೭ ಉದಾ) ; ನಾಲ್ಕೆ, ನಾಲ್ವರ್‌, ಅಯ್ಕೆ, ಅಯ್ವರ್‌: 
(ಶಬ್ದಾನು. ೩೫೧ ಪ್ರಯೋ) ; ದಶರಥಂ ತಾನೆಯ್ದಿ ದನು ಮಿಧಿಳೆಯಂ 
ನಾಲ್ಕೆ ದಿನಮಣಿ ಮುಳುಗುವನಿತರಲಿ (ಶ್ರೀರಾಮಾ, ೫೦-೬೨೧). 
[ನಾಲ್‌( ಎನಾಲ್ಕು) +-ನೆ] 
ನಾಲ್ಮೊಗ (ನಾ). ೧. ನಾಲು ಮುಖ: ನಾಲ್ಮೊಗಮಿರದಚ್ಚ 
ದಾವರೆಯ ಚೆಂದಮನಂದೊಳಕೆಯ್ಯೆ . . . ಕಣ್ಣಿಸೆದಂ ಬಿದಿ ನಿಂದು 
ನೋಬ್ಪರಾ (ಕಬ್ಬಿಕಾ. ೧೬೪) ; ತಳೆವುದೆಂಟಾನನದ ರುದ್ರಾಕ್ಷೆಯಂ 
ಕಂಠದೊಳಗೆ ಮೂವತ್ತೆ ರಡ ನಾಲ್ಕೊಗದವೈವತ್ತ ತಳೆವುದು (ಸಾಂದಪ. 
೬-೩೩). ೨. ನಾಲ್ಕುಕಡೆ,--ದಿಕ್ಳು : ಉರವಣಿಸಿತು ದಳಪತಿಯ 
ನೇದುದೆ ಬಲ ಪುರದ ನಾಲ್ಮೊಗದೊಳುಬ್ಬಿ ಜಾದು (ಕಂನವಿ. ೧೮-೧೫೨). 
೩. ನಾಲ್ಕು ಕಡೆಯ ಲಕ್ಷ್ಯ : ವರಸತಿಯರ ಕೂಡೆ ನುಡಿದಾಡ 
ಬೇಕೊಮ್ಮೆ ಸರಸತಿಯೊಳು ನುಡಿಬೇಕು ಪರಸತಿಯೊಳು ಮೌನ 
ಮಂಕ್ತಿ ಸತಿಧ್ಯಾನನಿರಬೇಕು. ನಾಲ್ಕೊಗ [ನಾಕಾಂ. ಮೌನವು] ಬೇಕು 
(ಭರಚ. ೫-೬೯). ೪. ನಾಲ್ಕು ಮುಖಗಳನ್ನುಳ್ಳವನು ; ಬ್ರಹ್ಮ: 
“ ಅಂಚೆದೇರೆಂ, ನುಡಿವೆಣ್ಣಿನಿಯಂ . . . ನಾಲ್ಕೊಗಂ, ತಾವರೆ 
ವಸೆಯಂ--ಈ ೮ ಬ್ರಹ್ಮಂಗೆ ಪೆಸರ್‌?' (ಕಶಸಾ, ೨-೧೫]; “ಅರಲಿಚ 
ನಾಲ್ಕೊಗ ನುಡಿವೆಣ್ಣೆ ಆಕಿಯಂ 31) ಬೇದಬಿದ್ದೆ ಗನುಮೆನೆ ಧಾತ್ರಂ* 
(ಕವಿಕಂ. ೨೯); ಜನ್ನಕ್ಕೈೆ ಕರ್ತನಮರೇಂದ್ರೆ ವೇದಕ್ಕೆ ಕರ್ತಂ ನಾಲ್ಕೊಗಂ 
(ಸೌಂದಪು. ೬-೫); ಈಗಳೇತಕೆ ತಪವೆಂದು ನಾಲ್ಕೊಗ ಮನೋರಾಗದೆ. 
ಸೇಳ್ವನಚ್ಛುತಗೆ (ಮೋಹತ.` ೫-೧೭); ಸಲೆ ನಾಲ್ಕೊಗನಾಗಳ್‌ 
ಮತ್ತಮಿಂತು ನುತಿಸಿದನೊಳ್ಬಿ ೦ (ವಿಸ್ಸುಪು. ೨-೧೪೮) ; ನಾಲ್ಕೊಗ 
ನಗ್ಗಿ ಟ್ಟಿ ಕೆಯೊಳೊಗೆದ. ಒಳ್ನಗೆಯ ಮುಡ್ದುಗುವರಿ! ಸುವ್ವಿ! ಸುವ್ವಿ! 
(ಉನಾಶ್ವ- ೮೮-೫). 
ನಾಲ್ಕೊಗದ ಇ ನಾಲ್ಕುಮುಖಗಳನ್ನುಳ್ಳ ವನು ; ನಾಲ್ಕು 
ಮುಖದ ವ್ಯಕ್ತಿ: ತೊಲಗತ್ತ ಸಾರ್ನಿನ್ನತೆಲದ ನಾಲ್ಕೊಗದರೆಂ ಸಲ 
ಬರೆಂ ಕಂಡಜಿವೆಂ (ಚೈಮಿಭಾ. ೩೨-೩೮). ನಾಲ್ಮೊಗದವ ಇ ನಾಲ್ಕು 
ಮುಖಗಳನ್ನುಳ್ಳ ವನು ; ಬ್ರಹ್ಮ : ನೀ ನಾಲ್ಮೊಗದವನ ನೇಮದಲಿ 
ಪಾಲಿಪುದಾ ಮಹಾಪುರವಾ (ಆನಂರಾ. ೧-೬-೫೦). ನಾಲ್ಮೊಗನಣುಗ -- 
ಬ್ರಹ್ಮನ ಮಗ; ನಾರದ: ನಾಲ್ಕೊಗನಣುಗಂ ಮುಂತೆ ನುರ್ಗಿದಂ 
(ಅದ್ಭುತ, ೧೯-೨೦). ನಾಲ್ಮೊಗನಯ್ಯ - ಬ್ರಹ್ಮನ ತಂದೆ; ವಿಷ್ಣು ಕ 
ನಾಲ್ಕೊಗನಯ್ಯನ ಗುಣ ಫೊಗಳಿ ಹಿಗ್ಗು ವುದೇ (ಜಗದಾ. ೩೬೩). 
[ನಾಲ್‌ (ಎ ನಾಲ್ಕು) + ಮೊಗ] 


ಸಾಲ್ಲಾವು 


ನಾಲ್ಲಾವು "ನಲ್ಲಾವು' ನೋ. 

ನಾಲ್ವಂಡೆ (ನಾ). (? ) : ನಖರೇಶ್ವರದ ಶ್ರೀಮಹಾದೇವರ ಶಾಂತಿ 
ದೇವ ಪೊಜೆಯ ಮಾಾಡು[ವ] ಅಡಿಗಳಿಗೆ ನಡಸಿ ಕೊಡುವ ಭಕ್ತ 
ನಾಲ್ವಂಡೆಯಲು ಮುಡಿ ೨೭ ಕಾಟಗ ೨ (ಸೌಇಇ. 1X-ii, ೪೯-೨೬; 
1444); ಆ ದುಗ್ಗಣಸೆಟ್ಟಿಯರೂ ಅವರ ಅಳಿಯಂದಿರೂ ದಾನಧಾರಾ 
ಪೂರ್ವ್ವಕವಾಗಿ ಧಾರೆಯನೂ ಎದು ಕೊಟ್ಟಿ ಧರ್ಮದ ಬಾಳಿನ ವಿವರ 
ಗುಡ್ಡ ಂಪಾಡಿಯ [ಕೆ]ಉಕೆಯ ಕಳೆಯಲ್ಲಿ ನಾಲ್ವಂಡೆಯಲಿ ಮುವತ್ತ 
ನಾಲ್ಕು ಮುಡಿ ಅಕ್ಕಿ ಗೇಣಿಯಿಕ್ಕುವ ಬಾಳು 

1472). [7] 

ನಾಲ್ಬಗಲ್‌, ನಾಲ್ಬಗಲು (ನಾ). ೧. ನಾಲ್ಕುದಿನ. ೨. 
ಮುಟ್ಟಾದ ನಾಲ್ಕನೆಯ ದಿನ : ಲಲನೆಗೆ ನಾಲ್ವ [ಪಾಳಾಂ. ನಾಲ್ಪ ಲ್ಪ] 
ಗಲಾಗೆ ಕುಂದಣದ ಪುತ್ಥಳಿಯ ದೂಸಟ ಕೆಡಲೆಂದು ಪುಳಿದೊಳೆ 
ವಂದದಿಂದವೆ  ಕೋಮಲೆಯರು  ರುಂಳಕವ ಮಾಡಿಸಲೆಸಗಿದರು 
(ಶ್ರೀಪಾಲ, ೨-೪೯). ನಾಲ್ಬಗಲು : ೨. ಎಳಿಲತೆಯೆಳಸಿ ಮಳೆಗೆ 
ಮೆಯ್ಕೊಡ್ಡುವವೋಲ್ನಾಲ್ಬಗಲಿನ ನೀರ್ಮಿಂದು ಎಳಮಿಂಚಿಂ 
ಕಂಡರಿಸಿದ ಕಾಂತೆಯೆನಲ್ಕಡು ಸೊಗಸಿದಳು (ಜಯಕಾ. ೨-೪೯), 

[ನಾಲ್‌( ಎನಾಲ್ಕು) 4 ಪಗಲು (< ಪಗಲ್‌)] 

ನಾಲಗೆ, ನಾಲ್ಬಗೆ (ನಾ). ೧. ನಾಲ್ಕು ನಿಧ; ನಾಲ್ಕು ರೀತಿ. 
"ನಾಲ್ವಗೆಫಲ' ಷರಾ. ನಾಲ್ಪಗೆ: ೨. ನಾಲ್ಕು ಮನಸ್ಸು : 
ಒಗ್ಗದಿರೆ ನಾಲ್ಬಗೆಗೆ ಹುಡುಕ ಹದುಳದ ಪೊಳ್ತು ಸುಗ್ಗಿಯೊಳ್‌ 
ಮದುನೆನಾಳ್‌' ಮುಗಿಸಿದರ್‌ ಮಾತಂ (ಕಾಲೂರ. ೭೩-೧೩೩). 

[ನಾಲ್‌(-ನಾಲ್ಕು ) * ಬಗ್ಗೆ] 

ನಾಲ್ವಗೆ ಫಲ (ನಾ). ನಾಲ್ಕು ವಿಧವಾದ ಪ್ರಯೋಜನ ; ಧರ್ಮ; 
ಅರ್ಥ, ಕಾಮ ಮತ್ತು ಮೋಕ್ಷಗಳೆಂಬ ನಾಲ್ಕು ಬಗೆಯಾದ 
ಪುರುಷಾರ್ಥ : ಶಿಸ್ಕಜನರ ಪ್ರೇರಿಸಿ ನಾಲ್ವಗೆ ಫಲನೀವ ತಾತಾಚಾರಿ 
ಯರಡಿಗೆಅಗು ವೆನು (ಮೋಹತು ಕಂ [ನಾಲ್ವಗೆ 4-ಫಲ,] 

ನಾಲ್ಪಗೆಮುಕ್ತಿ (ನಾ). ಸಾಲೋಕ್ಯ, ಸಾಮಾಪ್ಯ, ಸಾರೂಪ್ಯ 
ಮತ್ತು ಸಾಯುಜ್ಯವೆಂಬ ನಾಲ್ಕುಬಗೆಯ ಮೋಕ್ಷಗಳು : ಭಕ್ತಿ 
ಯೊಳೆನ್ನ ನಾರಾಧಿಸಿ ನಾಲ್ವಗೆ, ಮುಕ್ತಿಯ ಪಡೆದನನಲ್ಲ ಶಕ್ತಿಯೊಳ್‌ 
ಕಾಳೆಗ ಬೇಕೆಂಬ ಸಮರಸದುಕ್ತಿಯ ನೀ ಬಲ್ಲೆ ಮಗನೆ, (ನೋಹತ. 


(Moan. 12-11, 
೪೬೪-೧೧; 


೩೫-೬೧). [ನಾಲ್ವಗೆ4 ಮುಕ್ತಿ] 
ನಾಲ್ವಟ್ಟಿ, ನಾಲ್ಬಟ್ಟಿ (ನಾ). ೧. ನಾಲ್ಕು ದಾರಿ, ಬೀದಿ. 
೨. ನಾಲ್ಕು ಬೀದಿ ಸೇರುವ ಸ್ಥಳ; ಚೌಕ; ಚೌಪಥ : 


“ಬೌವಟಿಮಲನವುದು ನಾಲ್ವಟ್ಟಿ* (ಚತುಸಿ. ೯೦); ಮತ್ತಮಾ ನಾಡ 
ನಾಲ್ವಟ್ಟಿಯೊಳಲ್ಲಲ್ಲಿ . . . ತೆವರೊಳವಿರಳಮಾದಜವಂಟಗೆದಾಣಂ 
ಗೆಳೊಳ್‌ (ಧರ್ಮನಾ. ೨-೩೨ ಸ) ; ನಾಲ್ಕು ಜನೀತಂ, ನಾಲ್ವಟ್ಟಿ 
(ಕಬ್ಬಾನು. ೨೯೪ ಪ್ರಯೋ). ನಾಲ್ಬ ಟ್ಟಿ; ಟ್‌ ನಾಲ್ಬಟ್ಟಿಯ ಸಿಟ್ಟಿ 
ಫೋಲ್‌ ಕುಲನಗೌಘಂ ನುರ್ಗದು (ಜಗವಿ. ೧-೩೦). 
[ನಾಲ್‌(< ನಾಲ್ಕು) 4 ಬಟ್ಟಿ 1] 

ನಾಲ್ವಡಿ, ನಾಲುಮಡಿ, ನಾಲ್ಕಡಿ (ಹಾ). ೧. ನಾಲ್ಕರಷ್ಟು ; 
ನಾಲ್ಕುಪಟ್ಟು : ಸಕ್ಕದಡೊಳ್‌ ಮುನ್ನುಳ್ಳ ಕಾಳಿದಾಸಂಗನಾ ಲ್ವಡಿ 
ರಚನೆಯೊಳ್‌' ಸ ಸವಣಂ ಕ. ೧-೧೧); ಧರೆಯೊಳ್ಳ್‌ 
ಬೀರದ ಪೆಂಪಿಂ ನರನಿಂದಿರ್ಮಡಿ ಬಕಾರಿಯಿಂ ಮೂವಡಿ ಭಾಸ್ಕರ 
ಸುತನಿಂ ನಾಲ್ವಡಿ ಶಂಕರನಿಂದಯ್ವಡಿ. ನೆಗಟಿಕ್ತಿಯದಟಿರ ಭೀಮಂ 
(ಕಾನ್ಕಾನ. ೬೦) ; ಮೋನದಿಂದಿರ್ದರ್ಗೆ ನಾಲ್ವಡಿಯನೀವುತಂ (ಅನೀರ, 


ದೇ. ೮೫-೬) ; ಪಾವಿಂದಿರ್ನುಡಿ ವಿಸದಿಂ ಮೂವಡಿ ಶಾರ್ದೂಲದಿಂದ 


೪೫.೨.೨ 


20 


25 


30 


35 


40 


45 


ನಾಲ್ವತ್ತು 


ನಾಲ್ವಡಿ ಭಲ್ಲೂಕಾವಳಿಯಿಂದೈವಡಿ ಹೋಹೋನೆಂಬುದು ಖಳ 
ಚರಿತ್ರಮಂ ಭುವನಜನಂ (ಸೂಕ್ತಿ ಸು. ೧-೫೧). (ಗು). ೨. ನಾಲ್ಕು 


ಕೆಯ : ಬೀರಂಗೊಂಡೆಸೆವಾನೆ ಪೆರ್ಬುಲಿಯನೇ ಕೈಗೋವಿಯಿಂ 
ಖಟ್ಲಿದಿಂ ಬೀರಂ ನಾಲ್ವಡಿ ಕೃಷ್ಣರಾಯನಳವಿಂ ಕೊಂದಿಕ್ಕೆ 
(ಮೈಸೂಮೆ, ೧-೬೬); ನಾಲ್ವಡಿಕೃಷ್ಣರೆ ಮದುವೆಯ ಕರೆಯೋಲೆ 


ಸೀಕೆಯಗೌಡರ ಮನೆಗೆ ಬಂದಿತ್ತು (ಇಂಚಾಸ,೭-೨೩). ನಾಲುಮಡಿ : 
೨. ಕನ್ನಡದ ಕಣ್ಣದು, ಮೈಸೂರು, ನಾಲುಮಡಿ ಕೃಷ್ಣನ ಮೈಸೂರು 
(ಟನ, ೫-೭). ನಾಲ್ಕ ಡಿ: ೧. ಒದ್ಡಾಯನೆಮಹಾರಾಜಂಗೆ 
ಪಟ್ಟ ದರೆಸಿ ಸ್ರಭಾನತಿಯೆಂಬಳ್‌ [WA ರೂಪಿನೊಳಬ್ಬ ವಾಸೆಗಂ 
ಸಂಣತರಪ್ಪ ವರ್ಬಗೆದು ನೋಟಕ್ಟೊಡೆ ನಾಲ್ಮಡಿ (ಧನ! ರ್ಗಾನ್ಬು. nes 
ನಿಡಿಯನರಕ್ಕ ಗೋಸುಗ ಕುಚೇಲನಿಗೆ ನಾಲ್ಕಡಿ ಭಾಗ್ಯುವಿತ್ತ ಮಾಧವನ 
ಇಡದಾನಕೆಯ ಪ್ರಾರ್ಥಿಸಿ (ನೋಹತ. ೩೦-೧); ವೀಣಾವಾದನ ಅರಮನೆ. 
ಯಲ್ಲಿ ನಡಿದದನ ಪ್ರ ಭುಗಳು ಈ ಕನ್ಯೈಯಂರಲ್ಲಿ ನೋಡಿದ ಸೌಂದರ್ಯ 
ಸಂತ ನಾಲ್ಮಡಿ ಹೆಚ್ಚಿದ್ದು ಇಂದು (ಶಾಂತಲಾ. ೧೦೯); ವಲ್ಲಭ 
ಭಾಯಿಪಟೀಲರ ಸಂಘಟಿನಾಶಕ್ತಿ, ಕಾರ್ಯನಿರ್ವಾಹಕ ಶಕ್ತಿ ಹಾಗೂ 
ಕರ್ತವ್ಯನಿಸ್ಕೆ ಗಳು ನಾಲ್ಮಡಿಯರಾಗಿ ಬೆಳಗಿ (ರಾಜನ. ೩೫). ೨. ಸಿಂಗರ 
ನಾಯಿತು ಮೈಸೂರು . . . ನಾಲ್ಮಡಿಕೃಷ್ಣನ ಮೈಸೂರು (ಕನ್ನಬಾ. 
೧೪೬-೨೯). [ನಾಲ್‌( ನಾಲ್ಕು) 4- ಮಡಿ] 

ನಾಲ್ವಡಿಸು, ನಾಲ್ಕಡಿಸು (ಕ). ನಾಲ್ಕುರಷ್ಟಾಃ ಗು; ನಾಲ್ಕು 


ಪಟ್ಟ್ರಾಗು : ಪೆಣ್ಣಿಳಿ. . - ವಿರಹವಿಮ್ಮಡಿಸೆ ಸುರ್ಯ ಮೂವಡಿಸೆ 
ಮ್ಯುಬಿಸುರ್ಪಿರ ನಾಲ್ಕೆ ಕಿಡಿಕಿಡಿಯಾಗಿ. (ಚೆಬಪು. ೪೬-೧೦). 
ನಾಲ್ಮಡಿಸು : ನಲಿ ನಾಲ್ಕಡಿಸಿ ಕಂದರ್ಬಾಸ್ತ್ರವೈಡೆಯ್ಲೆ ನಟ್ಟುವು 


(ಶೃಂಗಾರ, ೧-೫೪). [ನಾಲ್ವಡಿ -ಇಸ್ಕು] 

ನಾಲ್ವಣಿಗೆ (ನಾ). (2): ಬಾಳೆಯಹಳಿ ನಗುಲವೆಗ್ಗಡೆಯರು x x x 
ಗೆಯ ನಾಡವರು ನಾಲ್ವಣಿಗೆಯತಿಯ ನಾಡು ಭೂಮಿಯ ನಾಡು 
ವೀರೇಸ್ವರಡೇವರಿಗೆ. . . ಬಿಟ್ಟಿ ದರ್ಮ್ಮಾ (ಮೈ ಆರಿ.೧೯೩೪,೧೧-೧೮) 1). 
(1) 

ನಾಲ್ವತು "ನಾಲ್ವತ್ತು' ನೋ. 

ನಾಲ್ವತುಂಬಾಡ, ನಾಲತವಾಡ (ನಾ). ಒಂದು ಸ್ಕಳದ ಹೆಸರು; 
Pp ಈಗಿನ ಬಿಜಾಪುರಜಿಲ್ಲೆಯ ನಾಲತ್ತವಾಡ : ಶ್ರೀನಾಲ್ವತುಂ 
ಬಾಡದ ಕೊಂಡಿಜುವ ಗೋಮರಸ ಅವರ ಹೆರ್ಗ್ಗಡೆ ಪಶಾಇತ 
ದುರ್ಗ್ಗಿಮಯನ ಅ [ರ್ಥೃ][0] [ಗ] ಲಕ್ಷ್ಮಿ ಬಲಿಕಬೆ [ಗೌಡಿ] ಶ್ರೀಮತು 
ತಂಬೆಧಡೆ ಬಲೇಶ್ಚರದೇನರ್ಗ್ಗೆ ಬಿಟ್ಟಿ... ಮತರು 4೦: (ಸೌಇಇ. 
೫/-1, ೬೮-೯ ; 1053), ನಾಲತವಾಡ : ನಾಲತನಾಡದ ಶರಣರನ್ನು 
ಕುರಿತು (ಅರಳು. ೩೨೮-೧). 

[ನ್ಸಾಲ್ವತು( ಎ ನಾಲ್ವಃ ತ್ತು) ಬಾಡ] 

ಸಾಲ್ವತ್ತರ್‌ (ನು). ನಾಲ್ಕು ಮತ್ತರು ; ಮೂನತ್ತರ 2೭2೫2 ಯ 
ಕಟಗೆ ಏಟು ಮತ್ತರ% ೫ ೫ ಜೃ ಜ್ಗರಿಕಿಯ ಕೋಡಿ ನಾಲ್ವತ್ತರ್‌ ಊರ 
ಧರ್ಮದೇಗುಲದ ಪೊಜಗೆ ಮೂಮತ್ತರ್‌ (ಎಕ. ೫11, ಶಿನಮೊ. 
೧೧೫-೪; 7). [ನಾಲ್‌( ನಾಲ್ಕು) ಮತ್ತ ರ್‌] 

ನಾಲ್ವತ್ತು, ನಲನತ್ತು, 'ನಾಲ್ವತು (ನಾ). ಒಂದು ಸಂಖ್ಯೆ ಕ್ಯ 
ನಾಲ್ಕರ ಹತ್ತರಷ್ಟು : ನಾಲ್ವತ್ತು ಸಾವಿ ನೊಳೊನ್ನು (ಎಇ. ೪೩, 
೧೬೬-೬ ; 793) ; ಈ ಭೂಮಿ ಪದಿನಟು ಗೇಚ್ಯೋಲೊಳ್ಳ್ಯಾಯಿರದ 
ನನ್ನೂಲು ನಾಲ್ವತ್ತು ಕಮ್ಮಂ (ಬಕ, 1%, ನೆಲನುಂ. ೧-೧೪ ; 1029); 
ನಾಲ್ಕರ್ಕೆ-ನಾಲ್ಕಡಿ, ನಾಲ್ವತ್ತು, ನಾಲ್ವೆರಲ್‌ (ಶಮದ. ೧೮೯ 


ಪ್ರಯೋ); ಸಾಲ್ಕತ್ತರ ನೇಲೆ ನಡಿಕೆ ಎಂಭತ್ತರ ಮೇಲೆ ಬಡಿಕೆ (ಗಾದೆ). 


ನಾಲ್ವರಲ್‌ ೪೫೨೩ ನಾವಲಿಗ 
ನಲವತ್ತು : ಈ ಪುಸ್ತಕದ ಬೆಲೆ ನಲವತ್ತು ರೂಪಾಯಿಗಳು (ರೂಢಿ). ನಾಲ್ವಾಡರು, ನಾಲ್ಪಡರು - ನಾಲ್ಕು ಗ್ರಾಮದವರು : ದೇವರ 
ನಾಲ್ವತು : "ನಾಲ್ವತುಂಬಾಡ' ಪರಾ. ಬಸವಂತ ಕಲ್ಲ ಮುಂದೆ ನಾಲ್ವರು' ನಾಲ್ವಾಡರು . . . ಕೋಟೀಸರಾ 
ನಾಲ್ಕತ್ತನೆಯ - ನಲವತ್ತರ ಸ್ಥಾನದಲ್ಲಿರುವ ; ಎಣಿಕೆಯಲ್ಲಿ ಚಾಯಿಂತ್ರಿ ನಿಬರು ನಡಸುವಂಥಾ ಸೀಮೆ ಸ್ವಾಮ್ಮಉ . . . ನಡಸಿ 


ನಲವತ್ತ! ಕ್ಕ ಬರುವ : ನಾಲ್ವತ್ತ ನೆಯ ವಾರುಷಿಕನಾಗಿಹ ಚತುರ್ವದನ 
ನಿಲ್ಲಿಗೆ ಮರಾಳವಾಹನದೊಳಕ್ಕೆ ರ್ನೆರಸಿ ಬಂದೆನ್ನ ಮುಂದೆ ನಿಂದಾಗಳ್‌ 
(ಜೈಮಿಭಾ. ೩೨-೩೭). ನಾಲ್ಪತ್ತಿರ್ವರ್‌, ನಾಲ್ಕತಿಬ್ಬ ರು ನಾಲ್ಪತ್ತಿ €ರ್ನರ್‌ 
= ನಲವತ್ತಿರಡು ಜನರು : ಸಯೋಗಿಕೇವರಿಗಳೊಳ್‌ ಔದಾರಿಕ 
ಮಿಶ್ರಕಾಯ ಯೋಗಿಗಳೊಳ್‌ ನಾಲ್ವತ್ತಿರ್ವರ್‌ (ತತ್ತ್ವ್ವಪ್ರ. ೨೩); 

ಶ್ರೀಮದಗ್ರ ಹಾರಂ ಹೊಂನೆಯನೂರ ಊರೊಡೆಯ | ಮುಖ 
ಮಹಾಜನುಗಳು ನಾಲ್ವತಿಬ್ಬರು . . , ಶ್ರೀನತ್ಟೋಮೇ ಶ್ವರಹತ್ನ ರ 
ಕಾಲಂ ಕರ್ಟ್ಸಿ ಧಾರಾಪೂರ್ವಕಂ ಮಾಡಿ (ಸೌಇಇ. ೫೪, ೧೩-೩; 
1128) ; ಬಾದಾಳ-ನಾಲ್ವತ್ತಿೀರ್ವರ್‌ ಚಂದ್ರ; ರ್‌ (ತಸೂನೃ. ೧೪೧). 
ನಾಲ್ವತ್ತೆಣ್ಗಾವುದ - ನಲವತ್ತೆಂಟು ಗಾವುದ; ನಾಲ್ಯತ್ತೆ. ಣ್ಞಾವುದ 
ನೀಳದ 'ಮೂವತ್ತಾಲಿ ಗಾವುದಗಲದ ಬೀಡಿಂಗೆ ವಾಸ್ತು ವಿಭಾಗಕ್ಕೆಡೆ 
ಯಿಲ್ಲದೆ ಕುಟುಂಬಗಳೊಳ್‌ ಬೀಡಂ ಬಿಡಿಸಿದಾಗಳ್‌ (ಅದಿಫು. 
ನಾಲ್ವದಿಂಬರ್‌, ನಾಲ್ಬದಿಂಬರು, ನಾಲ್ವದಿಂಬಾರು, 
ನಾಲ್ರದಿನ್ವರ್‌- ನಲವತ್ತು ಜನರು: ವೈಶಾಖನಾಸದ ಪ ೯ಮಾಸೆ 
ಯಸನ್ಸೆ ಬ್ಬ ಣುಸೆಯ ನಾಲ್ವದಿಮ್ಮ ್ಲರ್ಟ್ಯೋಪಾಜನೆಮ೨ಂ ಮೋಿಗೊರ 
ವರಂ ಕ ಗೋಕರ್ಣನಣ್ಣೆ ತ. ಭಟರರ್ಗ್ಗೆ ಸರ್ವಬಾಧಾಪರಿಹಾರಂ 
ಕಾಲಂ ಕಟ ಕೊಟ್ಟಿರ್‌ (ಕಣ, 1, ೧೩-೭ ; 865); ಎಳಅರಸರ್ಮ್ಮ 
ಗನ್ಲಿರ್ಮ್ವಲ್ಲಡಿಯೆಂಂ ಕದಂಬೂರಾ ನಾಲ್ಬ ದಿನ್ಫರು ವಿದತ್ತೂರುನಾವಿದ 
(ಎಕ. ೫, ಕೋಲಾರ. ೭-೫; ಸು. 760); ಸಸಿಶ್ರೀತೊನ್ನೆ ಗೊಲೆಉಕ 
೫x ೫ ತೊಜುಕೊಳ ೫ ಸತ್ತೋನ್‌ ೩x ಕೊಳತ್ತೂ ರಾ 7 x ನಾಲ್ವ 
ದಿಮ್ಸಾರು ಇಟ್ಲು ಮೆಚ್ಚಿ ಕೊಟೊದು (ಎಕ. ೫, ಚಿಂತಾಮ.೧೦೫-೬; 2); 
ಇದರ್ಕೈ ಸಾಕ್ಷಿ ಬೆಳತೂರಾ ಮಹಾಜನಮುಂ ಕಡತೂರಾ .: ಮಹಾ 
ಜನಮಂಂ ಕದಂಬೂರಾ ನಾಲ್ವದಿನ್ವರುಂ (ಎಕ. ೫, ಕೋಲಾರ. ೧೧-೧೨; 
ಸು. 753) ; ಸ್ವಸ್ತಿ ಶ್ರೀಮನ್‌ ವಿಷ್ಣು ಗೋವರಸರ್‌ x ದುಗ್ಗಮಾರರ್‌ 

ಸೇನೆ ಮಗ ೫x೫ ನಾಷ್ಟಿದಿನ್ವರ್ಕಸಪ್ರ xxx ಪೊನ್ತೊಲ ಬಿಟ್ಟಿದು 

(ಎಕ. ೫, ಚಿಂತಾಮ. ೧೨೬-೩ ; ಸು. 800). 

[ನಾಲ್‌( ಎನಾಲ್ಕು) + ಪತ್ತು ,] 

ನಾಲ್ವರಲ್‌ (ನಾ). ನಾಲ್ಕು ಬೆರಳು : ಗಿರಿಗೆ ಮೆಳಸಿನ್ನಂ ಕಿಲುದಕ್ಕ 

ಕಾಲೊಳ್ಳು ನಾಲ್ವರಲಳವಿಗ ಕಿಜಿದುಮಕ್ಕ ತುರಗಂ ಬೆಟ್ಟಿದಿಂ 

ಪಿರಿದಕ್ಕ (ಎಕ. 11, ೧೩೩.೧೦೦; 982). 

[೫ ಇದು "ನಾಲ್ವೆರಲ್‌' ಎಂಬುದರ ಅಸಲಿಖಿತ] 

ನಾಲ್ವರ್ತನ (ನಾ). ನಾಡಾಡಿಯ ನಡವಳಿಕೆ ; ನೆಲನಂ ಪೊತ್ತೆತ್ತಿ 

ನಾಲ್ವರ್ತ್ತನದ ಮಹಿಮೆಯಿಂ ಪೋಗುವಂ ಕೂರ್ಮ್ಮರಾಜಂ (ಎಕ.1೪, 

ನಾಗನುಂ. ೯೮-೨೫ ; 1229). 

[P ಇದು "ನಾಬ್ವಿರ್ತನ' ಎಂಬುದರ ಅಪಲಿಪಿತ] 

ನಾಲ್ವಲ (ನಾ). ಒಂದು ತೂಕ; ನಾಲ್ಕು ಪಲ: ಸುಲಿದ ಉದ್ದಿನ 

ಬೇಳೆಯು ನಾಲ್ವಲ (ಸಾಳ್ವಸಾಂ. ೧೧). "ಮೂವಲ' ಪರಾ. 

[ನಾಲ್‌( ಎನಾಲ್ಕು) + ಸಲ್ಕ] 

ನಾಲ್ಕಾಗಿಲ್‌ (ನಾ). ನಾಲ್ಕು ಬಾಗಿಲು, ದ್ವಾರ : ರತಿ ಪಾರ್ವತಿ 

ರಮೆ ರಾಜೀವೋದ್ಭನ ಸತಿಯರ ಕುಳ್ಳಿ ರ್ಪರುಪೀ ಕಗಳೆನಲತಿರಂಜಿಸೆ 

ನಾಲ್ವಾಗಿಲ ಗೋಹುರಂ (ಜಯಕಾ. ೧-೫೫). 

[ನಾಲ್‌( ಎನಾಲ್ಕು) 4 ಬಾಗಿಲ್‌] 

ನಾಲ್ಕಾಡ (ನಾ). ನಾಲ್ಕು ಗ್ರಾ ಮ. 

3 


೧೨-೬೮ ವ. 


20 


30 


35 


40 


45 


ಬಹರು (ಸೌಇಇ. IX-ii, ೪೫೭-೧೪; 1455); ತೋಟಕ್ಕೆ ೫ ೫ ೫% ತೆಳಲ 
ಮಂಡೆ ೪ ನಾಲ್ಬಡರ ಒಪ್ಪ ಮುದ್ದ ಇದೇವರು ಯತಾ ಧರ್ನುವನೂ 
ಪಡುವಕೇರ್ಯ" ಹಲರು ಸೆಟ್ಟಕಾಃ ಇರಕೊ ಪಾಲಿಸುವವರು (ಸೌಇಇ. 
IX-ii, ೪೪೪-೩೮; 1433). [ನಾಲ್‌ ನಾಲ್ಕು )+ ಬಾಡ] 

ನಾಲ್ವೆರಲ್‌, ನಾಬೆರಳು, ನಾಲ್ವೆರಳು (ನಾ). ೧. ನಾಲ್ಕು 
ಜಿನು. ೨. ನಾಲ್ಕು ಬೆರಳುಗಳ ಅಳತೆ: ಅದಜ ಮೇಗಲರ್ದ 
ಪೊಂದಾಮರೆಯಕ್ಕುಮದಂ ನಾಲ್ವೆರಲಂ. ಮುಟ್ಟದೆ ಅದಣ ಮೇಗೆ 
ಸಲ್ಕಂಕಡೊಳಿರ್ದೊಂದು ಬೆಳ್ಗೊಡೆಯನೊಡೆಯೊನಾಗಿ ಮೂವತ್ತೆ ರಡುಂ 
ಚಾಮರಂಗಳಿಂ ದೇವರ್ಕಳ೯ ಬೀಸುತ್ತಮಿಂತಿರ್ಪನ್ನೆಗಂ (ನೆಡ್ಮಾರಾ. 
೧೫೫-೩); ಜಸಳ್ಳಾಗರಮಾದ ಬದ್ದೆಗನಿನಾ ನರಸಿಂಹನಿನತ್ತ ನಾಲ್ವೈರಲ್‌ 
ಮೇಗು ಪೊದಬ್ಲ ಚಾಗದೊಳಮೊಂದಿದ ಬೀರದೊಳಂ ಗುಣಾರ್ಣವಂ 
(ಪಂಪಭಾ. ೧-೫೦) ; ಜನಕಂಗತ್ತಗ್ಗಳಂ ನಾಲ್ವೆರಲ್ಪಲದೊಳ್‌ ಶೌರ್ಯ 
ದೊಳೆಂಬಿನಂ ಧರೆಗೆ ಸಂದಂ ಸಿಂಹಭೂಸಾಳಕ೦ (ಎಕ. ೪111, ಸೊರಬ. 
೧೮೪-೨೧ ; 1033 ?) ; ಆತನ ಸಿರಿಯಂ ಪೇಟಕ್ಟೊಡೆ ಭೂತಳದೊಳ್‌ 

» ದೇವೇಂದ್ರಂಗಂ ಮಾತೇಂ ಬಗೆನಂದು ನಾಲ್ವೆರಲ್‌' ತಾಂಪಿರಿಯಂ 
(ಧರ್ಮಾಮೃ. ೬-೧೧) ; ಉರಗಂ ಕೊಂಡಲ್ಲಿಂ ನಾಲ್ವೆರಲನಿತಂ ಕಳೆದು 
ಕಟ್ಟ ಮೇಗಂ ಬೇಗೆಂ ಸೆರೆವಿಡುಗೆ ಸುಡುಗೆ ಕಡಿದಿರದರಿದಿಕ್ಕುಗೆ. ನೀವಿ 
ಕಳೆಗೆ ನಿರ್ವಿಸಮಕ್ಕುಂ ೨೬೮). ನಾಬೆರಳು : 
೧. ನಾಬೆರಳು ಅಗಲದ ನಿಗಿನಿಗಿ ಉರಿಯುವ ಕೆಂಪಿನ ಬಣ್ಣದ ಬುಗುಡಿ 
ಅಂಚಿನ ಜೋಡುಪಂಚೆ (ಸುನಸಂ. ೫೨). ನಾಲ್ವೆ ರಳು : ೨. ಹಗಲ 
ಮೇಲಣ ಕಂಬಿ ನಾಲ್ವೆರಳುಗಳ ಹವಣಿಗೆ ನೆಗೆದು ಬರುತಿರೆ (ಬಸಪು. 
೪೪-೭) ; ನಾಲ್ವೆರಳು 'ಹಸ್ತಿನಿಗೆ ಮೂನೆರಳು ಚಿತ್ತಿ ನಿಗೆ ಇರ್ವೆರಳು 
ಕುಚಮಧ್ಯ ಶಂಖಿನಿಗೆ ಪದ್ಮಿನಿಗೆ ಒರ್ನೆರಳು ನೋಡ (ಸರ್ವಜ್ಞ.೧೬೩೫). 
[ನಾಲ್‌(-ಲನಾಲ್ಕು 2 + ಬೆರಲ್‌] 

ನಾಲ್ವೆರಳು "ನಾಲ್ವೈರಲ್‌' ನೋ. 

ನಾಲ್ಸರ (ನಾ). ನಾಲ್ಕು ಬಾಣ,--ಶರ : ಅಸಮಾಸ್ತ್ರಸೈಸರಂಗಳ 
ಲಿಸದೀಗಳೀ ನೆಗಬ್ಬ ನಾಲ್ಸರದಿಂದಿಸುವಂ ನಿಯೋಗಿಯೆಂ (ಮಲ್ಲಿಪು. ೫-೨೬). 

[ನಾಲ್‌( ನಾಲ್ಕು ) + ಸರ] 

ನಾಲ್ಸಾದರ "ನಾಲ್ಬಾ ಸಿರ್‌ ನೋ. 

ನಾಲ್ಸಾಸಿರ "ನಾಲ್ಲಾ ಸಿರ' ನೋ. 

ನಾವ "ನಾವೆ' ನೋ. 

ನಾವಧಾನ್ಯ (ನಾ). ಒಂಬತ್ತು ಬಗೆಯ ಧಾನ್ಯ ; ನವಧಾನ್ಯ : 
ನಾವಧಾನ್ಯನ ಕುಡಿಸಿ ಕುಳಿತು ಭಿಸಿ ಹೆಂಡೆ ಮಾಡಿ: (ಎಕ. ೪11, 
ಶಿನಮೊ. ೧೦೭-೧೬ ; 15767 ). [ಸಂ.] 

ನಾವನಿವಾಸಗಾರ್ತಿ (ನಾ). ಅಂಬಿಗಿತ್ತಿ : ಆ ಸಮಯದಿ ಸದ್ಗುಕು' 
ರಾಯ ನೆನೆದ ಪರಾಶರಮುನಿಗಾದ ಹದನ ಭೂಸಭೆಯೊಳು ತನಗಹು 
ದೆಂದು ನಾವನಿವಾಸಗಾರ್ತಿಯರ ಬೀಳ್ಳೊಂಡ (ಮೋಹತ. 

[ನಾವ( ಎ ನಾನೆ) 4 ನಿವಾಸ -- ಕಾಟ 4-3 (£-ಇತ್ತಿ)) 

ನಾವಲಗೆಡ್ಡೆ (ನಾ). ಒಂದು ಬಗೆಯ ಗೆಡ್ಡೆ : ತುಲಸಿ, ನಾನೆಲಗೆಡ್ಲೆ 
ಇವಿಷ್ಟು ಪ್ರತ್ಕೇಕವಾಗಿ ಎ... ೬ ಕಷಾಯವಂ ಕಾಯಿಸಿ, ಶೋಧಿಸಿ 
ಕೊಂಡು (ಸಕವೈ. ೬೨). [ನಾವಲ್ಯ --ಗೆಡ್ಜೆ( ಗಡ್ಡೆ )] 

ನಾವಲಿಗ, ನಾವಳಿಗ (ನಾ). (ಉಕ) ನಾವಿದ; ನಾಪಿತ : ನಾವಲಿಗ 
ನಾದರೂ "ಸ್ವಲ್ಪ ತಡೆಯಿರಿ ರಾಯರೇ”. ಎಂದು .ನಮ್ರಮಾತಿನಿಂದ' 


(ಕಾವ್ಯವ. 


೫-೨೭). 


ನಾವಳಿಗ 


ಸಂತೈಸುತ್ತಿದ್ದ (ಮುಂಗಾಪು, ೮೭) ; ಈ “ಗರುಡೆಯರ” ಮುಂಡನಕ್ಕೆ 
ಬರುವ ನಾವಲಿಗರ ಯಮನ್ಕಾ ಕೂಡ ಹೊರಗಿನ ಕಟ್ಟೆಯ ಮೇಲೆಯೇ 
- ತನ್ನ ಕರ್ತವ್ಯಕರ್ಮನನ್ನು dimerieen ಪೂರೈ ಸುತ್ತಾನೆ 

(ಗೀಚುಗೆ. ಸಿ ನಾವಳಿಗ : (8). [ಲ ನಾವಿಲ್ಯ + -ಇಗ] 

ನಾವಳಿಗೆ "ನಾವಲಿಗ' ನೋ. 

ನಾವಳ್ಳಿ (ನಾ). ಒಂದು ಊರಿನ ಹೆಸರು : ಮೊಳೆಊರಾ ಮಣೆಯ 
ಗಾಮುಣ್ಣರುಂ ನಾನಳ್ಳಿಯರುಂ ಅಣ್ಣುಗಿಯಾಗಾಮಿಗರುಂ . , . 
ಮುಖಮಾಗೆ ಎರಡುಂ ನಾಟಕ್ಕಿ ರಾಜಶ್ರಾವಿತಮಾಗೆ ಪ್ರ ಸಾದಂ 
ಕೆಯ್ದಾರ್‌' (ಎಳ. ೪11, ಶಿಕಾರಿ. ೧೫೪-೧೦ ; ಸು. 685). [7] 

ಸಾನಾಟಿ (ನಾ). ದೋಣಿ, ಹಡಗುಗಳಲ್ಲಿ ಕುಳಿತು ನೀರಿನ ಮೇಲೆ 
ಸಂಚಾರ ಮಾಡುವ ಆಟ. ಕೀಡೆ ನೌಕಾವಿಹಾರ : ಗೆಳೆಯ 
ಮುದ್ದಿಯಾರನು "ನಾವಾಟಿ'ದ ಕಾರ್ಯದರ್ಶಿಯಿದ್ದು ದರಿಂದ 
ಬೇಕಾದಾಗ ವಿಹರಿಸುವ ಆಸ್ಪ ದನಿತ್ತು (ಶ್ರೀರಂಗ, ೫೮). 

[ನಾವ (ನಾವೆ) + ಆಟ] 

ನಾವಾಡಿ (ನಾ). ದೋಣಿ, ಹಡಗು ಮೊದಲಾದ ಜಲಯಾನ 
ಗಳನ್ನು ನಡೆಸುವವನು ; ಅಂಬಿಗೆ : ನಾವಾಡಿಯು ಹುಟ್ಟು ಹೊಡೆ 
ಯುತ್ತ ನಾವು ಸಾಗಿಸತೊಡಗಿದ್ದನು (ಸಕುನುಂ. ೩೦). 

[ನಾವ(-ಆ ನಾವೆ). -ಆಡಿ,] 

ನಾವಾಡಿಗ (ನಾ). ೧. ನಾನೆಯನ್ನು ಅಥವಾ ಹಡಗನ್ನು ನಡೆಸು 
ವವನು ; ನಾವಿಕ; ಅಂಬಿಗ: ನಾವು ಬುಡಮೇಲಾದುದರಿಂದ, 
ಎಲ್ಲರೂ ಮುಳುಗಿದರು . . . ನಾವಾಡಿಗ ಮತ್ತು ಸಂತೋಸಕೂಟದ 
ಜೊತೆಗಿದ್ದ ಒಂದು ನಾಯಿ ಇಷ್ಟು ಬೆಟ್ಟು ಉಳಿದವರೆಲ್ಲರೂ ಗಂಗಾ 
ಜಲದಲ್ಲಿ ಮುಳುಗಿದರೆಂದು ತಿಳಿದು ಬಂದಿದೆ: ರಕ್ತಧ್ವ. ೩೨೩); ನಾವಾ 
ಡಿಗನಿಗೆ ನಾವನ್ನು ಬೇಗನೆ ದಂಡೆಗೊಯ್ಯಲು ಹೇಳವ್ವ (ಅಕ್ಕಾಜಿ. ೭೯) ; 
ಗಂಗೆಯ ದಡದಲ್ಲಿ ನಿಂತು ಅಲ್ಲಿರುವ ನಾವಾಡಿಗರನ್ನುದ್ದೇ ಶಿಸಿ ಜ್ವಾಲೆ 
ಯೆಂದಳು (ಬದುಕೆ. ೪೦). ೨. ಸಮುದ್ರಯಾನದಲ್ಲಿ ಆಸಕ್ತಿ ಯುಳ್ಳ 
ವನು; ನೌಕಾಪ್ರಯಾಣದಲ್ಲಿ ವಿಶೇಷವಾಗಿ ತೊಡಗಿರುವವನು 
ಆ ಕಾಲಕ್ಕೆ ನಾವಾಡಿಗನೆಂದು ಹೆಸರಾದ ಈ ಹೆನ್ರಿಯು ಪೋರ್ತುಗಲ್ಲದ 
ುರ್ದೈನದಂದ ೧೪೬೦ರಲ್ಲಿ ಸತ್ತನು (ಚರಿಸಂ. ೨೧೮) ; ಖಾಂದೆ ಳಾರ್ವಿ 
ಯೆಂದರೆ ಹೆಗಲ ಮೇಲೆ ಶಸ್ತ್ರವಿಟ್ಟು ಕೊಂಡು ಸಮುದ್ರದಲ್ಲಿ ಸಂಡರಿ 
ಸುವ ನಾವಾಡಿಗರೆಂಬ ಅರ್ಥವಿರುತ್ತ ದೆಂದು ಹೇಳುತ್ತಾರೆ (ಕಛಾಗೆ. ೧೮೪). 


[ನಾವಾಡಿ---ಗ್ಯ] 
ನಾವಾರೋಹ (ನಾ). ೧. ಹಡಗಿನಲ್ಲಿ ಪ್ರಯಾಣ ಮಾಡುವವನು; 
ಸಮುದ್ರಪ್ರಯಾಣಿಕ : “ನಾವಾರೋಹಃ, ನಾವಿಕಃ-ಈ ೨ 
ಹಯುಗಲೇಯುವಾತಂ” (ಹಲಾಯು. ೬೫-೨೩೬), ೨. ಅಂಬಿಗ; 
ನಾವಿಕ. [ಸಂ. (ನೌ 4 ಆರೋಹ)] 


ಸಾವಾಸ (ನಾ) [ಯೋಗ] ಆಸನಗಳಲ್ಲಿ ಒಂದು ; ೫ ಈ ಆಸನದ 
ಭಂಗಿಯು ಹುಟ್ಟುಗಳಿಂದ ಕೂಡಿದ ನಾನೆಯನ್ನು ಹೋಲು 
ವುದು: ಮುಖ್ಯವಾದ ಕೆಲವು ಆಸನಗಳು ಅಪ್ಪ ವಿನ್ಯಾಸಗಳು 
೧. ಉತ್ತಾಸಾಸನ ೨. ಚತುರಂಗದಂಡಾಸನ , . . ೨೨, ನಾವಾಸನ 
(ಭಾರದ. ೧೬೭). [ಸಂ. (ನೌ 4 ಆಸನ)] 

ನಾವಿಂದ "ನಾವಿದ' ನೋ. 

ಸಾವಿಕ (ನಾ). ೧. ಹಡಗು, ದೋಣಿ ಮೊದೆಲಾದುವನ್ನ್ನು ನಡೆಸು 
ವವನು; ಅಂಬಿಗ: *ತತ್ಪೋತವಾಹಿ ನಾವಿಕನಕ್ಕುಂ* fh: ಕೋ. 
೨೩-೧೦) ; "ಕರ್ಣಧಾರಃ, Radics ಹಡಗು ಸಡೆಸುವವನೆ ಹೆಸರು» 
(ಊದ್ಮಾಂತ. ೬೧); ಇಳಿದು ರಥದಿಂದ ಮಂಕಾಕಿಸಿಗೆ ಪೊಹಮಟ್ಟು 


೪೫೨೪ 


25. 


35 


40 


ಸಾವಿದ 


ಬಳಿಕ ನಾವಿಕರೊಡನೆ ನಾವದೊಳ್ಗ ಂಗೆಯಂ ಕಳಿದು ನಿರ್ಮಲತೀರ್ಥ 
ದೊಳ್‌' ಮಿಂದು (ಜೈ ೈಮಿಭಾ. ೧೯-೭) ; ಕುರಿಯ ಬಾಲವ ಪಿಡಿದ 
ಗರ್ವದಿ ಶರಧಿಯನ್ನು ತ್ತ ರಿಸರೆಳಸಲು ಸರಿಸಮಸ್ಪು ದೆ. ನಾವೆ ನಾವಿಕ 
bp (ಗಗತಾ. ೧೬-೫೬); ಅಲ್ಲಿ ತಾನು ಕಂಡ 
ಪ್ರವಾಸಿಗಳನ್ನೂ ನಾವಿಕರನ್ನೂ ವಿಚಾರಿಸಿ ತಾನೆ ರಚಿಸಿದ ಆತನ ಗ ಗ್ರಂಥವು 
ವ್ವ ಸ್ರತ್ಯಶ್ಷತಃ ಫಾ ನಿರ್ಮಸ್ಟವೂ ಅಲ್ಲ; ಅದರಲ್ಲಿಯ ಹೇಳಿಕೆಗಳು. ತೀರ 
ನಿಸ್ಭೃಸ್ಟವೂ ಅಲ್ಲ (ದ್ರಾವಿನಿ. ೩೦). ೨. ಹಡಗು, ದೋಣಿ 
ಮೊದಲಾದ ಜಲಯಾನಗಳಲ್ಲಿ ಪ್ರ ಪ್ರಯಾಣ ಮಾಡುವವನು ; 
ಸಾಗರದಲ್ಲಿನ ಪ್ರಯಾಣಿಕ : *ನಾನಾರೋಹಿ, ನಾವಿಕ: ಈ 
೨ ಹಜುಗಲೇಜುವಾತಂ” “ಡೋಣಿಯೇಯವಂ 
ನಾವಿಕಂಗ (ಮಂಗರಾ. ೭೨-೨೬) ; ಪೊಸದೇಶಗಳ ಕಂಡು ಹಿಡಿವೆ 
ಸೆಂಬುಲ್ಲಸದಿ ಸಾಹಸದ ನಾವಿಕಂ ತನ್ನ ಹಡಗಿನ ಸಡೆಯೆ ಕೂಡಿ 
ತೊಡಗುವನು ವಾರಾವಾರಯಾತ್ರೆಯಂ (ಚಿತ್ರಾಂಗ. ೨೧-೫೭೨). [ಸಂ.] 
ಸಾವಿಕಕಳ್ಳ (ನಾ). ಸಮುದ್ರದ ಮೇಲೆ ಪ್ರಯಾಣ ಮಾಡುವ 
ಹಡಗುಗಳನ್ನು ಊಟಮಾಡುವ ಕಳ್ಳ; ಕಡಲುಗಳ್ಳ 5 
ಹೆಡಗುಗಳ್ಳ : ಆ ಕಾಲದಲ್ಲಿ ಪೋರ್ಚುಗೀಸು ಮತ್ತು ಇತರ ನಾವಿಕ 
ಕಳ್ಳರ ಬರಾತ ಸಮುದ್ರಯಾನದ ಪ್ರಯಾಣಿಕರು ನಾಲ್ಕೆ ದು 
ಹಡಗುಗಳನ್ನು ಜತೆಮಾಡಿಕೆವಂರು ಪ್ರಯಾಣಮಾಡುವುದು ಪದ್ಧತಿ 

ಯಾಗಿದ್ದಿತು. (ಕಪಾಕುಂ. ೧). [ನಾವಿಕ -- ಕಳ್ಳ) 
ನಾವಿದ, ನಯಿಂದ, ನಾದಿಗ್ರ ನಾಯಂದ, ನಾಯಿಂದ, ನಾಯಿದ, 
ನಾವಿಂದ್ಯ ನಾನಿಲ, (ನಾ). ಕ್ಷೌರ ಮಾಡುವುದು ವೃತ್ತಿ 
ಯಾಗುಳ್ಳ ವನು; ಕ್ಷೌರಿಕ; ಕೆಲಸಿಗ; ಹಜಾಮ : “ಕ್ಷರ 
ಮರ್ದೀ, ರ ಚಂಡಿಳಃ, ನಾಪಿತಃ - ಈ ೪ ನಾವಿದಂ” 
(ಹಲಾಯು. ೯೬-೪೩೫) ;: ಕದಂಬೂರಾ ನಾಲ್ವಜಿನ್ಪರು ವಿದತ್ತೂರು 
ನಾವಿದ ಪಂದೆನುಂ ಆಲಿಯ ಈರೆದೆತ್ತರಾ ಪೊರುಳ್ತ x xx ೮ 
'ಮಂನಿಗಿತ್ತು (ಎಕ. ೫%, ಕೋಲಾರ. ೭-೬; ಸು. 760): ನಾವಿದರ 
ಗೋಸಾಸಿ ಗುಲುಗಂ ಕಟ್ಟ ಸತ್ತು ಸುರಲೋಕಕ್ಕೋದ (ಎಕ. ೪11, 
ಶಿಕಾರಿ. ೧೯೫-೫; 1007); ಅನ್ನೈಗಂ ನೆರೆಮನೆಯ ನಾವಿದನ ಪೆಂಡತಿಯಪ್ಪ 
ದೂದವಿ ಪಾದರಿಗನಂ ಸಂಳೇತಸ್ಥಾನದೆೊಳಿರಿಸಿ ಪರಿತಂದು (ಪಂಚತಂ. 
೭೫-೨) ; ಕೌಂಡಿನ್ಶನೆಂಬ ಖಷಿ ಮೂಜು ಭುನನವಜಾಯೆ ನಾವಿದ 
ಕಾಣಿಂ ಭೋ (ಬಸನ. ೫೯೦); ನಾವಿದಂ ಕನ್ನೆಯ ಪುರಂ 
ನೊಸಲುಮುಂ ಸಮಲಃಂದಾಗಳ್‌ (ಬಂಹರಿ. ೯-೭ ನ) ; ನಾವಿದ 
ಚಟ್ಟೋಜನ ಮಗ ಸೋವೋಜ ಅಸ್ಷಯಭಂಡಾರವಾಗಿ ನಿತ್ಯಾಭಿಸೇಕಕ್ಕೆ 
ಕೊಟ್ಟಿ ಗ ೧ (ಸೌಇಇ. 13-/, ೩೪೬-೧೮; 1276). ನೆಯಿಂದ : 
ನಯಿಂದರ ಜು೦ಜಾಯನ ಮಗ ತಂನುಯಗೆ ಉಂಬಳಿ ಕೊಟಿ ತೋಟ 
(ಮೈಳರಿ- ೧೯೩೯, ೨೦-೯ ; 1657). ನಾದಿಗೆ : ನಾದಿಗರು, ಗೌಳಿಗರು, 
ಅಗಸರು, ಬೇಡರು ಮುಂತಾದ ಕುಲಗಳಿಗೆ ಈ ಮೇಲಿನ ಕಟ್ಟಿ ಳೆಗಳು 
ಹತ್ತು ವದಿಲ್ಲ (ಕಭಾಗೆ. ೯೬) ; ನಾದಿಗರ ಬಳಿಯಲ್ಲಿ ರಕ್ತ ತೆಗೆಯುವ 
ತುಮ್ಮಡಿ ಇರುತ್ತದೆ (ಮುಂಬಯಿ. ೫-೭೭) ; ಇಲ್ಲಿ ಸ್ಲೇಟನ ಕಲ್ಲುಗಳೂ, 
ಸಾದಿಗರ ಕತ್ತಿಯನ್ನು ಮಸೆಯುವ ಕಲ್ಲುಗಳೂ ದೊರೆಯುತ್ತವೆ. 
(ವಿಜಾನ. ೪೧). ನಾಯೆಂದ : ಇವರು ನಾಯಂದರು ಅಸಗರು 
ಕುಂಬಾರರಿಗೆ ಕಾಲುಗರು ಮೇಲುಕಟ್ಟು ಯಿಲ್ಲಯೆನಲಾಗಿ ಕುಂಬಾರ 
ಸೆಟ್ಟಿಗಳು ಉಂಟುಯೆಂದು . . . ಗೆದ್ದಾಗ ಬರದ ಶಾಸನದ ಕ್ರಮ 
(ಎಕ. 1೪, ಎಳಂದೂ. ೨-೫; ಸು. 1580) ). ನಾಯಿಂದ : ಶಿಖಿ 
ಬ್ರಾಹ್ಮಣ. . . `ನಖ ನಾಯಿಂದ ಒಡಲು ಡೊಂಬ ಬೆನ್ನು ಅಗಸ 
* ಇಂತೀ ಹದಿನೆಂಟು ಜಾತಿ ತನ್ನಲ್ಲಿ ಉಂಟು (ಸರ್ವನ. ೧೬೧-೬೬೭); 


(ಹಲಾಯು. ೬೫-೨೩೬); 


ನಾವಿದಗತ್ತಿ 


ರಾಮನಾಥಪುರದ ಗ್ರಾ ೧ ಆ ದೇವರಿಗೆ ಸಲುವ ಹಳಿಗಳ ಆಡೆದೆರೆ 
ಮಗ್ಗದಿರೆ ಕುಂಮುರ ಗಾಣಿಗರ ನಾಯಿಂದರದೆರೆ ಎರಡು ಗಡಿಯ 
ಸುಂಕವಳಗಾಗಿ (ಎಕ. ೫೪, ಅರಕ. ೧೧೨-೧೮ ; 1383) ; ನಾಯಿಂಂದರ 
ತೆಟಾಗೆ ಕುಂಭಾರತೆಜಿಗೆ : , , ಮುಂತಾದ , . . ಸರ್ವತೆಣಾಗೆಯನು 
ಶ್ರೀನೀರಪ್ರತಾಪಕ್ರುಷ್ಣ ರಾಯರಿಗೆ ಪುಣ್ಯವಾಗಬೇಕೆಂದು (ಎಕ..1೪, 
ಗುಂಡ್ಲು ಸೇ, ೩-೧೯; 1573) ; ಶ್ರೀಮುನ್ಮಹಾಮಣ್ಣ ಲೇಸ್ವರ ರಾಮ 
ರಾಜಯ್ಯುವಿಕಲೇಸ್ವರದೇವಮುಹಾ ಅರಸುಗಳು ನಾಯಿಂದರಿಗೆ ಕೊಟ 
ಶಾಶನ (ಎಕ. ೫1, ಹಿರಿಯೂ. ೨೯-೧೩; 1544) ; ಗೆಂದಿಗ ಬೋಗಾರ 
ತಿಲಗಾತಕ ನಾಯಿಂದರ , ಜಾಲಗಾಜರ ಗೃಹ ಚೆಂದದಿಂ 
ದೊಪ್ಪಿ ದುವಾಗ (ಕಂನವಿ, ೬-೫೪) ; ಬಾಯಿಂದ ಕೆಟ್ಟ ನಾಯಿಂದ 
ಮುರುನ (ಗಾಡಿ. ನಾಯಿದ: ರಾಮರಾಜಯ ೫ ನ ಮಹಾ 
ಅರಸುಗಳು ಶ್ರೀರಂಗಸಟಿಣದ ಸೀಮೆಯ ನಾಯಿದರಿಗೆ: ಕೊಟರು 
(ಎಕ. ೫1೪, ಶ್ರೀರಂಗ. ೧೭೯-೮ ; ಸು. 1576) ; ಕೆದಆುದಡೆ ನಾಯಿಂದರ 
ತಿಪ್ಪೆಯೊಳು ಮುಡಿನಳದ ಬೇರು ಕಾಣಿಪುದೆಯೆನಗೆ (ರಾಘಚ, ೪-೩೭). 
ನಾವಿಂದ :-“ದಿವಾಕೀರ್ತಿ ಚಂಡಿಲನು ನಾವಿಂದನಕ್ಕುಂ? (ಮಂಗರಾ. 
೧೧೧-೧) ; ಗ್ರಾಮ ೧ ಅ ಮಗ್ಗ ದೆಳಕಿ ಮದು ಭಡಗಿ ಕಂಮಾಜ ಅಸಗ 
ನಾವಿಂದ ಕುಂಭಾರ ಮಾದೆಗ ಕಯ್ಯಿ ಗಾಣ ಎತ್ತು ಗಾಣ (ಎಕ. 169), 
ರಾನುರಾಜನೊಡೆಯರು ನಾವಿಂದರ 
ಕೊಂಡೋಜಿಗೆ ಮೆಚ್ಚಿ ಬಿಟ್ಟಿ ದು (ನಕ. ೪1, ತರೀಕೆ. ೧೩-೬; 1545). 
ನಾವಿಲ, : ಯಾ ರಾಯರಾಸ್ಟ್ರದ ವೊಳಗೆ -ತಂಮ ನಾವಿಲಕುಲದ 
೫೫೫ ಯಾ ಬಿರಾಡವ ಕೊಳುತಿದ್ದರು. (ಸೌಇಇ. XX, ೨೩೯-೮; 
ನಾವಿಲರಿಗೆ ಕೊಟ್ಟಿ ಬಿರಾಡ ಕಾಣಿಕೆ (ಸಾಣಣ. ೫೫, 
1547) ; [ರಾ]ಮೆರಾಜ ೩x೫೫ ತಿಂಮರಾಜ ಮಹಾ 
ಅರಸುಗಳು ನಾವಿಲರು ತಿಂಮೋಜ ಕೊಂಡೋಜ ಭದ್ರೋ್ರೋಜಗಳಿಗೆ 
ಕೊಟ್ಟ ಶಾಶನದ ಕ್ರಮವೆಂತೆಂದರೆ (ಸೌಇಇ. 2೮, ೨೫೯-೧೦ ; 1547); 
ಭತ್ತ ಖಂ ೧೨೦ ನಾನಿಲರಿಗೆ ಖಂ ೬೦ (ಎಕ. ೪111, ತೀರ್ಥಹ. ೧೯-೧೦೮; 
1573). 
ನಾಯಿಂದನ ವರಿ - ನಾವಿದವಾರಿ : ನಾಯಿಂದನ ವರಿ ಕುಂಭಾರರು 
ಕಾಣಿಯಾಲರ ಬೇಡಿಗೆ. . . ಅಂತು ಯಾ ತೆಜಾಗೆ ಸಹವಾಗಿ ಆದಿ 
ಯೂರು ಯಿಂಪತ್ತ ಐದು ಹೊಂನು (ಎಕ. 2೭1೪, ಗುಂಡ್ಲುಸೇ. ೧೨೯-೧೦೦; 
1521). [-ಆಪ್ರಾ. ಣಾವಿಅ./ಸಂ. ನಾಪಿತ] 
ನಾವಿದಗತ್ತಿ, ನಾಯಿಂದಗತ್ತಿ (ನಾ). ಕ್ಸೌರಿಕನ ಕತ್ತಿ ; ಕ್ಪೌಃ 
ಮಾಡುನ ಕತ್ತಿ ; “ಕ್ಷುರ” (ನಾಚರಾ. ಕ): “ಕ್ಷುರಂ ಕ್ಷುರಿಕಾ, 
ಈ ೨ ನಾವಿದಗತ್ತಿ” (ಕಾಶಕೃ- ೨೨೪). ನಾಯಿಂದಗತ್ತಿ : (೪. 
[ನಾವಿದ4 ಕತ್ತಿ] 
ನಾವಿದಗೆಯ್‌, ನಾವಿದಗೆಯಿ (ನಾ). ಕ್ಸೌರಿಕನಿಗೆ ಬಿಟ್ಟ ಉಂಬಳಿ 
ಜವಿನಾನು : ನಾನಿದಗೆಯ್ಮತ್ತ ರೆಂಟು ಮನೆಯೊನ್ನು ಪಣಕಿಕಾಣರ್ಗ್ಗೆ 


ಬೆಂಗಳೂ, ೧೬೨-೪; 2408) ; 


1547) 5 
೨೩೯-೨೧; 


ಮತ್ತ ರ್ಸ್ಪನ್ನೆರಡು ಮನೆಯೊನ್ನು ಗುಣಶಾಸನದಿನಾಳ್ವರ ಸತ್ರಕ್ಕೆ 
ಮತ್ತರ್ನ್ಮೂಲು ಮನೆಯೆರಡು. (ಎಇ. XX, ೬೮-೨೯) 1012). 
ನಾವಿದಗೆಯಿ : ನಾವಿದಗೆಯಿ ೨೦೦ ಮನೆ ಕೈ ೬ (ಕೊಲ್ಲಾಶಾ. 
೨೩-೫೪; ?). [ನಾನಿದ 4 ಕೆಯ್ಯ) 


ನಾವಿದಗೆಯಿ "ನಾನಿದಗೆಯ? ನೋ. 

ನಾನಿದದೆಆ್ಕ (ನಾ). -ನಾವಿದವಾರಿ : ಪನ್ನಾಯದೆಅಕೆ ನಾನಿದ 
ದೆಜಕಿ ಇಪ್ತಿನಿಸಳ ತೆಜಕಿಯನು. ಧಾರಾಪೂರ್ವ್ವಕಂ ಮಾಡಿಬಿಟ್ಟ ರು 
(ಎಕ. ೪, ಹುಣಸೂ. ೧೩೭-೪೦ ; 1162). [ನಾವಿದ ---ತೆಅಕ್ಕಿ] 

ನಾನಿದಬಾಳು "ನಾವಿದವಾಳ” ನೋ. 


೪೫.೨೫ 


20 


25 


30 


35 


40 


45 


ನಾವೆ 


ನಾವಿದವಾರಿ (ನಾ). ಕ್ಲೌರಿಕನು ಕೊಡಬೇಕಾದ ಉದ್ಯೋಗ 
ತೆರಿಗೆ: ಮಹಾಜನಂ ಮಹಾದೇನಯ್ಯಂಗೆ ನಾನಿದವಾರಿಯಂಂ ತಳಂಬಿ 
ಗೂಲಿಯಂಮನಾನಕಾಲಮುಂ ಪರಿಹಾರಂ ಮಾಡಿದರ್‌ (ಸೌಇಇ, Ix-i, 
೧೩೨-೨೭ ; 1068). 
[ನಾವಿದ- ವಾರ್ಯಿ (P - ತಮಿ. ನಾರಿ - ತೆಂಗೆ)] 


ನಾವಿದವಾಳ್‌, ನಾವಿದಬಾಳು (ನಾ). - ನಾವಿದಗತ್ತಿ : ಬಾಟ್‌ 
 ಜೀವನಾರ್ಥಂ ; (ನಾವಿದವಾಳ್‌, ಕೂರ್ವಾಳ್‌, ಹರಗುವಾಳ್‌-. 
ಎಂಬಲ್ಲಿ ಕುಳಂ) (ಕನುಡ. ಸಂ. ೧). ನಾವಿದಬಾಳು : ವೀರನ 


ತೋಳ ಬಾಳುಮಂ ನಾವಿದಬಾಳುಮಂ ಸಮನೆ ಪತ್ತಿಸ ಸಾಣೆಯೋ 
ಮದ್ಭು ಜಸ್ರ್ರಜಂ (ಆನಂಪು, ೧೧-೯೩). [ನಾನಿದ + ಬಾಳ್‌] 

ನಾವಿದಿತಿ (ನಾ). ೧. ಕ್ಸೌರಿಕನ ಹೆಂಡತಿ. ೨. ನಾಯಿಂದಜಾತಿಯ 
ಹೆಂಗಸು : ಮಾಲೆಗಾರ್ತಿಯೆಸಗಿತಿ ಯೋಗೀಶ್ವರಿಯರ ಕಿಡಿಕಿಡಿಯ 
ನಾವಿದಿತಿಯರೊಳಂ[ಪೂಂಾಂ. ಕಿಡಿಕಿಯ ನಾದಿತಿಯರ ಮಂಂದಂ, ಕುಕ 
ಗೇಡಿಯ ನಾನರೀತಿಯೊಳ್‌] ನುಡಿಯಲೀಯೆಲಾಗದು ನಧುವಂ (ಮುದತಿ. 
೮-೨೬) ; (ಸೂಕ್ತಿ ಸು. ೮-೧೦೪ ನೋ); ಸ್ವರಲೋಪಕ್ಕೆ--ಘಟ್ಟ ವಳ್ತಿ 
» - - ನಾವಿದಿತಿ, ಹಾದರಿಗಿತಿ (ಶನುದ. ೨೦೯ ಪ್ರಯೋ). 

[ನಾವಿದ4-- ಇತಿ (-ಆ-ಇತ್ತಿ)] 

ನಾವಿಲ್ಲ "ನಾವಿದ್‌ ನೋ. 

ನಾವಿಲ್ಲ (ನಾ)... ೧. ಹಡಗನ್ನು ನಡೆಸುವವನು; ನಾವಿಕ: 
ನಾವಿಲಂ . . . ನಾವಾ ದಿವ್ಯನ್‌ ನಾವಿಲ ಇತಿ ನಾವಿಕ ಇತ್ಯರ್ಥಃ 
(ಶಬ್ಮಾನು. ೪೪೧ ಪ್ರಯೋ). ೨. ಹಡಗಿನಲ್ಲಿ ಪ್ರಯಾಣ ಮಾಡು 
ವವನು. [ನಾನ(ಎನಾನೆ) + -ಇಲ] 

ನಾವೀನ್ಯ (ನಾ). ಹೊಸತನ; ನವೀನತೆ: ಇವುಗಳಲ್ಲಿ ಕೇವಲ 
ಕಲ್ಪನೆಗಳ ಹುಚ್ಚು ಟಿವಿರದೆ ನೈಜಭಾವದ ನಾವೀನ್ಯವು ತುಂಬಿ ಹರಿ 
ಯುವುದು (ಕನ್ನಜಾ. ೮೪) ; ಊರಲ್ಲಿ ಹಳತು ಹೊಸತು ಕೂಡಿ ಬೆರೆತಿರು 
ವಂತೆ ಅವರೆ ಮನಸ್ಸಿನಲ್ಲಿ ಮಾಲಿನ್ಯವೂ, ನಾವೀನ್ಶವೂ ಸಂಗಮಿಸಿರುವವು 
(ಸಮಜೀ. ೬) ; ಆ ಬಾಳಿನ ನಾವೀನ್ಯ ಸೈರ್ಮಲ್ಯಗಳನ್ನ ವನು ಮತ್ತೆ 
ಅನುಭವಿಸಿದಂತಾಯಿತು (ಪುನರು. ೨೭೪). [ಸಂ.] 

ನಾವು "ನಾನೆ' ನೋ. 

ನಾವೆ, ನಾವ, ನಾವು (ನಾ). ನೀರಿನ ಮೇಲೆ ಪ್ರಯಾಣ ಮಾಡಲು 
ಉಪಯೋಗಿಸುವ ಒಂದು ಬಗೆಯ ಯಾನ; ಹರಿಗೋಲು; 
ದೋಣಿ : “ಜೋಗಂ, ಪರೀತಂ,. . . ದೋಣಿಯೆಂಡೆನಲ್‌ ನಾನೆ 
ಯಕ್ಕುಂ? (ಮಂಗರಾ, ೧೨೦-೪) ; ಈ ಸಂಸಾರಾಂಭೋಧಿಯನೀಸುವ 
ನಿನಗಿದುವೆ ನಾನೆ ತಡಿಗಾಣ್ಸೆಯನಾಯಾಸದೊಳ್‌ (ಆದಿಫೆ. ೫-೬೦) ; 
ಅರಿತ್ರಂ, ಕೋಟಪತ್ರಂ-ಈ ೨ ನಾವೆಯ ಸೋಗೆ (ಹಲಾಯು.೧೧೧-೫೦); 
ಪ್ರಸಾದಪರಿಮಳಮಂ ಘ್ರಾಣಕ್ಕೆ ನಡೆಯಿಸುವ ಸಂಸಗೆಯ ಮುಗುಳ 
ನಾವೆಯಂತೊಪ್ಪು ವ ನಾಸಿಕದ . ... ಬಸವರಾಜಂ ಕಾರಣಿಕ ಪುರುಷಂ 
(ಬಸರ, ೨-೨೭) ; ನಾನೆಗಳಿಂದ ನದಿಯೆನು ದಾಟ ಬಳಿಕಲ್ಲಿಂದ ತೆರಳಿದ 
ರಿನರು ಮೂನರು ಕಾಲುನಡೆಗಳಲಿ (ತೊರರಾ. ೨-೪-೧೪) ; ಆದೊಡೆ 
ದ್ವೀಪಾಟಿನಂಗೆಯ್ಯ ನಾನೆಯೊಳ್‌ ಬಂದರಕ್ಕುಂ (ಅದ್ಭುತ, ೪೩-೯). 
ನಾವ : “ನಾ ನಾವಂ, ನಾವಾ, ಈ ೩ ಹಡಗು” (ಕಾಶಕೃ- ೬೮). 
"ನಾವಥಿವಾಸಗಾರ್ತಿ' ಷರಾ. ನಾವು; ಒಬ್ಬ ಕನಿಯು ಒಂಟಿ 
ಯನ್ನು ಆಡವೀನಾವು ಎಂದು ವರ್ಣಿಸಿದ್ದಾನೆ (ಮುಂಬಯಿ, ೩-೬೭) ; 
ಆ ನಾಯಕನು ಆ ಆನೆಯನ್ನು ನಾವಿನೊಳಗೇರಿಸಿ . . . ಆಚೆ ದಂಡೆಗೆ 
ಇಳಿಸಿದನು (ಮುಂಬಯಿ. ೪-೩೧) ; ಇವರೆ ನಾವು ಇನ್ನೂ ಆ ಸಂಗನ 
ದೋಣಿಯಿಂದ ತುಸು ದೂರದಲ್ಲೇ ಹೋಗುತ್ತಿತ್ತು (ಇಂದುಮು. ೬೬). 


ನಾವ್ಯ 


[<ಸೆಂ. ನೌ./ಪ್ರಾ. ಾನಾ./ಪಾರ.ಹಿಂ. ಮರಾ. ನಾವ್‌. /ತಮಿ. 
ನಾನಾಯ್‌;; ತುಳು. ನಾನೆ; ತೆಲು. ನಾವ] 
ನಾವ್ಯ (ಗು). ೧. ದೋಣಿಯ ಮುಖಾಂತರ ದಾಟಬೇಕಾದ; 
ಡೋಣಿ ಹಾಯಿಸಬಹುದಾದ. ೨. ಹೊಗಳುವುದಕ್ಕೆ ತಳ್ಳ. 
(ನಾ). ೩. ಹಡಗು, ದೋಣಿ ಮೊದಲಾದ ಸಾಧನಗಳಿಂದ 
ದಾಟಬೇಕಾದ ಹೊಳೆ ಮೊದಲಾದ ಜಲಾಶ್ರಯ; ಹಾಯ್ದು 
ಕೊಂಡು ಹೋಗಲಾರದಷ್ಟು ನೀರಿರುವ ಹೊಳೆ; ಹೆಚ್ಚು ಫೀರುಳ್ಳ 
ಸದಿ: “ನೌತಾರ್ಯಂ ನಾವ್ಯಂ (ನಸ್ತುಕೋ. ೧೧೦-೭೨) ; “ನಾವ್ಯ 
ಯೆಂಬುದು ಹಣುಗಲಿಕ್ಕುವ ನೀರ್‌” (ಹಲಾಯು. ೧೦೭-೨೭); “ನಾನ್ಯಂ. 
೬. ೬ ಹಡಗು ಅಥವಾ ತೆಪ್ಪ ಅಥವಾ ದೋಣಿ ಮುಂತಾದವುಗಳಿಂದ 
ಹಾಯ್ಕು, ಆಚೇ ದಡಕ್ಕೆ ಸೇರತಕ್ಕ ದುಸ್ತ ರೆಜಲವುಳ್ಳ ಹೊಳೆ ಮುಂತಾ 
ದುವುಗಳ ಹೆಸರು” (ಸಿದ್ಧಾಂತಿ: ೬೨). ೪. ನವೀನತೆ; ನಾವೀನ್ಯ. 
[ಸಂ.] 
ನಾಶ (ನಾ). ೧. ಕಣ್ಣಿಗೆ ಕಾಣಜಿ ಹೋಗುವುದು ; ಅದೃಶ್ಯ 
ವಾಗುವುದು. ೨. ಕೆಟ್ಟುಹೋಗುವುದು; ಹಾಳು; ಅಳಿವು" 
“ವಿಲಯೆಂ ನಾಶ ಯುಂಗಾಂತದೊಳ್‌» (ವಸ್ತು ಕೋ, ೧೨೩-೩೪) ; 
ದುಖಮಿಶ್ರವಾದ ಸುಖ ಇಹಲೋಕದಲ್ಲಿಪ್ಪುದು. 'ನಾಶವುಂಟು ದಿನ 
ಕೊಂದು ಬಗೆಬಗೆಯಾದಂಥ ಸುಖವಾಗಿ ನಾಶವಿಲ್ಲದ ಪ್ರಾಕೃ ತವಾದ 
ಸುಖವನನುಭನಿಸುತ್ತ ಕ್ರಮದಿ ತಿರುಗುವರು (ಪುರಂದ; ೫-೧೬೧-೧೨೩). 
೩. ಸಾವು; ಮರಣ : “ನಿಧನಂ, ನಾಶಃ, ಮೃತ್ಯುಃ... 
ದೀರ್ಫನಿದ್ರಾ - ಈ ೧೨ ಸಾವು? (ಹಲಾಯು. ೧೦೩-೬); “ಮೃತು 
ಮರಣಂ ದೀರ್ಥನಿದ್ರೆ ನಿಧನಂ ನಾಶಂ. . *ವಿನಿವೃತ್ತಿಯೆನೆ ಸಾವಕ್ಕ? 
(ಮಂಗರ್ಲಾ ೧೧೬-೩) ; “ಪಂಚತಾ, ಕಾಲಧರ್ಮಃ . . . ನಾಶ 
ಮೃತ್ಯುಃ, ಮರಣಂ, ನಿಧನಂ - ೧೦ ಸಾಯುಂವುದಳ್ಕೆ ಹೆಸರು 
ಗಳು, ಮರಣ? (ಸಿದ್ಧಾಂತಿ. ೨೭೨). 
ನಾಶ ಮಾಡು - ಹಾಳು ಮಾಡು; ನಾಶಸಡಿಸು: ದೋಸ 
ರಾಶಿ ನಾಶಮಾಡು ಶ್ರೀಶ ಕೇಶವ (ಕನಕ. ೯೮ ಅನುಸಲ್ಲವಿ); ಈ 
ನಿಂಶ್ರಣಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸಿ ಕ್ರಿಮಿ 
ಗಳನ್ನು ನಾಶ ಮಾಡಬೇಕು (ರಬಿ. ೧೪); ಯಾವುದಾದರೂ 
ವಿಸಾಪಹಾರಿ (Disinfಂtant) ದ್ರವ್ಯವನ್ನು ನೀರಿಗೆ ಬೆರೆಸಿ, ನೆಲವನ್ನು 
ತೊಳೆಯುವುದರಿಂದ ನೆಲದ ಮೇಲೆ ತಂಗುವ ಜೀವಿಗಳನ್ನು ನಾಶ 
ಮಾಡಲು ಸಾಧ್ಯವಾಗುತ್ತದೆ. (ಗೈಹವಿ. ೧೩೮) ; ನಾಶ ಮಾಡುವನನು 
ದಾಸನಾದರೆ ಲೇಸು : ಮಾಡಿಯಾನೆ? (ಗಾಜಿ). ನಾಶವಾಗು 
೧. ಹಾಳಾಗು; ನಷ್ಟವಾಗು: ಶರಣನೆಂತೆಂಬೆನಯ್ಯಾ 
ಸಂಚೇಂದ್ರಿಯೆ ನಾಶವಾಗ ([ಪಾಠಾಂ. `ನಷ್ಟವಾಗ, ನಾಸ್ತಿ ಯರಾಗ] 
ದೆನ್ನಕ್ಕ (ಬಸನ, ೫೧೧); ಕ್ಷರ ಎಂದರೆ ನಷ್ಟ ವಾಗುವುದು. ಕ್ಷೀಣ 
ಅಥವಾ ನಾಶವಾಗುವುದು (ದ್ರಾವಿನಿ. ೯೩). ೨. ಸಾಯು; 
ಮರಣ ಹೊಂದು: ಕುದಿಯುವ ನೀರಿಗೆ ಸೀಮೆಯೆಣ್ಣೆಯನ್ನು 
ಹಾಕಿ ತಿಗಣೆಗಳಿರಬಹುದಾದ ಸ್ಥಳಗಳಿಗೆ ಪಿಚಕಾರಿ ಹೊಡೆದರೆ ಇವುಗಳ 
ಮೊಟ್ಟೆ ಗಳು ಮತ್ತು ಮರಿಗಳು , ನಾಶವಾಗುವುವು (ಗೈಹವಿ. ೧೮೭) ; 
ನಾಶವಾಗುವವರೆಗೆ ಆಶೆ ಬಿಡದು (ಗಾಜಿ). [ಸಂ.] 
ನಾಶಕ (ಗು). ೧. ಹಾಳು ಮಾಡುವ; ನಾಶ ಮಾಡುವ: 
ಕ್ಷಯಕಾರಿ, ಖಾದಕ್ಕ, ನಾಶಕ" (೦೦೫:೦51೪೦. ಪಾರಿಸಿ, ೨೪). (ನಾ). 
೨. ಹಾಳು ಮಾಡುವವನು ; ಕೆಡಿಸುವವನು; ನಿರ್ನಾಮ 
ಮಾಡುವವನು : "ಕುಲನಾಶಕ' ಪರಾ, 
[ಸಂ.] 


೪೫.೨೬ 


20 


25 


35 


«0 


45 


ನಾಷ್ಟಾ 


ನಾಶಗುಂದು (ಕ್ರಿ). ಕ್ಷಯಿಸು; ಹಾಳಾಗು: ನೇದನೆಂಬುದನಧಿಕ 
ತರವಾಗಿ ನಾಶಗುಂದಿತು ಕಾಲವಶದಿಂದ (ಸಿಭಾಗ. ೧೧-೨೧-೨). 
[ನಾಶ-- ಕುಂದು] 
ನಾಶಗೊಳಿಸು (ಕ್ರಿ). ಕೊಲ್ಲು; ನಿರ್ಮೂಲಗೊಳಿಸು : ಸಂಹಾರ 
ಮಾಡುವಿಕೆ, ಖೂನೀಮಾಡುವಿಕೆ . . . ನಾಶಗೊಳಿಸುವುದು, ಸಾಯ 
ಗೊಳಿಸುವಿಕೆ (ಸಿದ್ಧಾಂತಿ, ೨೭೨) ; ಇದರಿಂದ ಜಿರಲೆಗಳಿಗೆ ಮಂಕು 
ಹಿಡಿದಂತಾಗುತ್ತದೆ. ಆಗ ಅವುಗಳನ್ನೆಲ್ಲ ಹಿಡಿದು ನಾಶಗೊಳಿಸಬಹುದು. 


(ಅಡುಸೌ, ೪೯) ; ಅವುಗಳ ಧೂನುವು ಅಣುಜೀನಿಗಳನ್ನು ನಾಶ 
ಗೊಳಿಸುತ್ತದೆ. (ಗೃಹವಿ. ೧೮೩). [ನಾಶ ಕೊಳ್‌, 4 -ಇಸ್ಯು] 
ನಾಶನ (ನಾ). ೧. ಹಾಳು; ನಾಶ; ನಿರ್ಮೂಲ; ಧ್ವಂಸ: 


ನಿನ್ನ ಕುಲ ನಾಶನಾಗ! (ಕಾನೂರು. ೧೬೦) ; ನನ್ನ ಹೊಟ್ಟಿ 
ಉರಿಸುತ್ತಿ ಯಲ್ಲ, ನಿನ್ನ ಮನೆ ನಾಶನನಾಗಿ ಹೋಗದೆ. ಇರುವುದಿಲ್ಲ 
(ರೂಢಿ). ೨. ಒಂದು ಬಗೆಯ ನರಶಶಿಕ್ಷೆ! ಮತ್ತಂ ನಾಶನ... 
ದುರ್ಭೋಗ್ಯ ನಾನಾವಿಧಾಸಂಖ್ಯಾತ ತೀವ್ರನೇದನಾರೂಪಂಗಳಾಗಿ ಶಿನ 
ದ್ರೋಹಿಗಳಿಗೆ ನಿಷ್ಕಾರುಣ್ಯದಿಂ ಮಾಳ್ಪ ಶಿಣ್ಬಾಲೇಶಮೆಂದೆನಿಸಿ (ನಿನೇಕ. 
೧೮೧), [ಸಂ] 
ನಾಶಪಡಿಸು (ಕ್ರಿ). ಹಾಳುಮಾಡು; ಧ್ವಂಸಮಾಡು; ನಿವಾರಿಸು ; 
ಇಲ್ಲದಂತೆ ಮಾಡು : ಅದಿತಿಪುತ್ರರಾದ ವಿಂತ್ರ, ಅರ್ಯಮ ಮುತ್ತು 
ವರುಣ ಈ ಮೂರು ದೇವತೆಗಳೂ . . . ಉತ್ತಮವಾದ ಕರ್ಮಜ್ಞಾನ 
ವುಳ್ಳನನೂ ಕರ್ಮವನ್ನು ಆಚರಿಸುವವನೂ ಆದ ಪುರುಷನನ್ನು ಸವಿರಾಿಸಿ 
ಅನನ ಪಾಸನನ್ನು ನಾಶಸಡಿಸುತ್ತ ಅವನನ್ನು ಉತ್ತಮ ಮಾರ್ಗಕ್ಕೆ 
ಒಯನ್ನುಶ್ತಾರೆ. (ಯಶ್ಸಾರ. ೧೩೦) ; ಕೋಣೆಯೊಳಗೆ ನೊಣ ಮತ್ತು 
ಸೊಳ್ಳೆಗಳಿಗೆ ಅವಕಾಶವೇ ಇರಕೂಡದು. ಕೋಣೆಯೊಳಗಿರತಕ್ಕಂತಹವು. 
ಗಳನ್ನು ನಾಶಪಡಿಸಬೇಕು (ಕೆಲರೋ. ೬). 
[ನಾಶ -- ಪಡಿಸು] 
ನಾಶಹೇತು (ನಾ). ನಾಶಕ್ಕೆ ಕಾರಣವಾದುದು : ನಾಶಣೇತು 
ಗಳೊಗೆದುವು ಸುತ್ತಿಲಾದು ಧೂಮಕೇತುಗಳಾಗಳ್‌ (ಚಂದ್ರಪು. ೬-೧೫). 


[ನಾಶ ಹೇತು] 
ನಾಶಹೊಂದು (ಕ್ರಿ). ಹಾಳಾಗು; ಧ್ವಂಸವಾಗು; ನಿವಾರಣೆ 
ಯಾಗು: ಹುಳುಗಳನ್ನು . . . ಹಳ್ಳಗಳಲ್ಲಿ ಸುರಿದು ಸುಡಬೇಕು 


ಹೀಗೆ ಮಾಡುವುದರಿಂದ ಮೊಟ್ಟಿ --ಮರಿಗಳೆಲ್ಲವೂ ನಾಶಹೊಂದುತ್ತವೆ. 
(ತರಜಿ, ೧೩). [ನಾಶ-- ಹೊಂದ್ಸಾ (<:ಪೊರ್ದು)] 

ನಾಶಿ "ನಾಸಿ' ನೋ. 

ನಾಶೀಪುಡಿ "ನಾಸೀಪುಡಿ' ನೋ. 

ನಾಶ್ತಾ, ನಾಷ್ಟಾ, ನಾಷ್ಮಾ (ನಾ). ಬೆಳಗಿನ ತಿಂಡಿ; ಅಲ್ಪಾ 
ಹಾರ; ಉಪಾಹಾರ: ನಿಮ್ಮ ನಾಶ್ತಾ ಸಿದ್ಧವಾಗುತ್ತಿದೆ. ಇನ್ನು 
ಎರಡು ನಿನಿಂಸಗಳಲ್ಲಿ ತರುತ್ತೇನೆ. (ಸನುಜೀ, ೮೩೫), ನಾಷ್ಟಾ: 
ಇನ್ನು ನಾಸ್ಟಾ ನೆ: ಮಾಡಿಲ್ಲ ಕಣಯ್ಯ (ರುದ್ರಿನು. ೧೧). ನಾಷ್ಕಾ : 
ನಾಯಕನು ಶಿನಪೂಜೆ ಮುಗಿಸಿಕೊಂಡು, ನಾಸ್ಮಾ ಮಾಡಿಕೊಂಡು 

« » ದಿವಾನ್‌ಖಾನೆಯಲ್ಲಿ ಕುಳಿತಿದ್ದನು (ನುಲ್ಲಿ. ೨೯); ಹೋಟಲಿಗೆ 

ನಾಷ್ಮೂಳ್ಕೆ ಕರೆದೊಯ್ದ (ಭೀನುಕಾ. ೬೩). 
[.-ಪಾರ. ನಾಶ್ಚಾ, ನಾಸ್ತಹ್‌'; ಹಿಂ. ನಾಶ್ರಾ, ನಾಸ್ತಾ ; ಮರಾ. 
ನಾಷ್ಟಾ, ನಾಸ್ತಾ] 

ನಾಶ್ಯ (ಗು). ಹಾಳಾಗಬಲ್ಲ; ನಾಶವಾಗುವ, 

ನಾಷ್ಟಾ "ನಾಶ್ತಾ' ನೋ. : 

ನಾಷ್ಮಾ “"ನಾಶ್ತಾ' ನೋ. 


[Ao] 


ನಾಸ 


ನಾಸ (ನಾ). ಮೂಗು; ನಾಸಿಕ: ತರಳನೋಟಿದ ವರಸುನಾಸದ 
೬. ೬ « ಕರೆದೆರಾಂಬುಜ ವಜ್ರಚಿಹ್ನೆಯಲೊಪ್ಪಿ ದಳು ದೇವಿ (ಕಾರಾ. 
೨-೩) ; ಕರ್ಣ ಗೀತಂಗಳ ಕೇಳಲಿ ನಿನ್ನ ನಿರ್ಮಾಲ್ಯ ನಾಸವಾಘ್ರಾಣಿಸಲಿ 
ಹರಿಯೆ (ಪುರಂದ. ಕುಮುದವಕ್ಷಿಗಳೊಳಾ ಚಂಪಕಂ 
ನಾಸದೊಳ್‌ . . . ಕೇತಕಿಯುಗುರ್ಗಳೊಳಗೆ ಕ್ರಮದಿಂದೆ ಮಚ್ಚರಿಸಲು 
(ಚೆಬಪು. ೧೦-೪). "ನಾಸೆ' ಪರಾ. (ಸೆಂ. ನಾಸಾ] 

ನಾಸತ್ಯ (ನಾ). ಅಶ್ವಿನಿದೇವತೆಗಳಲ್ಲಿ ಒಬ್ಬ ; ಜೀವತೆಗಳ ವೈದ್ಯ : 
“ನಾಸತ್ಕೌ, ಅಶ್ವಿನೌ, 'ದೆಸ್ರ್‌, ಡೇವಚಿಕಿತ್ಸಳೌ--ಈ ೪ ದೇವರ 
ಪೈದ್ಯರ್‌” (ಹಲಾಯು. ೧೫-೪೪): “ದೇನಚಿಕಿತ್ಸಕರಶ್ಚಿನಿಜೇವರ್‌. 
ನಾಸತ್ಯರಶ್ವಿಗಳ್‌ ದಸ್ರ್ರಾಖ್ಯರ್‌? (ನಸ್ತುಕೋ. ೧೦-೫೩) ; ನರರಾಕೃತಿ 
ಯನಾಂತು ನಾಸತ್ಯರೇಂ ನೆಲಕೆ ಬರನಾಯ್ತೊ (ವೆಂಕಾರಾ, ೩-೯-೧೧) ; 
ಸೂರ್ಯಂ ಸರಣ್ಣೊಯಂ ಕೂರ್ತು... . ತಾಂ ಕುದುರೆಯಾಗಿ ಪೆಣ್ಣುದುರೆ 
ಯಾದಳನೊಂದಿ ನಾಸತ್ಯರಂ ಪುಟ್ಟ ಸಿದನೆಂದಪರ್‌ (ಸೌನಂದ, ೭-೨೬). 

[ಸಂ.) 

ನಾಸವಾತ (ನಾ). ಮೂಗಿಗೆ ಉಂಟಾಗುವ ಒಂದು ಬಗೆಯ 
ರೋಗ : ಹಿಂಗ್ವಾದಿಚೂರ್ಣ - . . ಅಲ್ಲದ ರಸದಿ ಕೊಳ್ಳಿ... 
ಕ್ರಿಮಿ, ಶ್ವಾಸ, ನಾಸವಾತ, ಶೂಲೆ ಎಲ್ಲಾ ಮಾಣ್ಗು 0 (ವಿನೈವಿ. ೫೮೪). 

[<:ಸೆಂ. ನಾಸಾವಾತ] 

ನಾಸಾಂತರ (ನಾ). ಮೂಗಿನ ರಂಧ್ರ ; ಹೊಳ್ಳೆ : ಗಳಸುಂಟಿ(ಟ)ಗೆ 
ಕಿಡುಗುಂ ಪಿಪ್ಪಲಿ ಕಾಮನ ನಸ್ಯದಿಂದೆ ನಾಸಾಂತರದೊಳ್‌ ಕಳೆಯಿಸೆ 
ರಕ್ತ ಮನಂತದು ಕಳೆಗುಂ ಕರನೊದವಿ ತೋಲುವುಪಜಿಹ್ಟಿಕೆಯಂಂ 
(ಲೋಕೋಪ. ೯-೯೮). [ಸಂ.] 

ನಾಸಾಗ್ರ (ನಾ). ೧. ಮೂಗಿನ ತುದಿ; ತುದಿಮೂಗು : ನಾಸಾಗ್ರಡೆ 
ದಿಟ್ಟ ಮಟ್ಟ ಮಿರೆ ೬ ಏಂ ಕರಮೊಪ್ಪಿ ರ್ದನೊ ಪುಸ್ಪ ದಂತಮಂನಿಪಂ 
ಯೋಗೋ ಪಯೋಗಸ್ಥಿತಂ (ಪುಸ್ಪಪು. ೧೪-೩೧) ; ಅರೆಮಂಗುಳಾದ 
ಕಣ್ಗಳ ನಾಸಾಗ್ರದೊಳಿರಿಸಿ . . . ಜಾನಿಸಿದನಾ ಮಂತ್ರಿ ನಿರ್ಜರರಾಜನ 
ಚೇಗದೊಳು (ಕುರಾಸಾಂ. ೩೬-೮) ; ನೂಸಂಗ್ರನ್ಯಸ್ತಾ ಬಕನ ಸುಭಗಂ 
೬... ಭಾಸುರಹರಿಯಂ ಜಾನಿಸುತ (ಯಾದಚಂ.೧೪-೭೬). ೨. ಮೂಗಿನ 
ಆದಿಭಾಗ ; ಹುಬ್ಬಿನ ಮಧ್ಯ ಕ ಭ್ರೂಮಧ್ಯ : ನಾಸಾಗ್ರ ವೆಂದರೆ. 
ಭ್ರೂಮಧ್ಯನೆಂದರ್ಥ (ಉತ್ತ ಟೀ... ೮-೪). [ಸಂ.] 

ನಾಸಾಚ್ಛೇದ (ನಾ). ಮೂಗನ್ನು ಕೊಯ್ಯುವುದು : ಅರಸ ಕರ್ಣ 
ಚೈ ದನೇ ಜಯಸಿರಿಯ ನಾಸಾಚ್ಛೈ ದಿನ್ನ ರನರಿಸದಿರು ಹೊಯ್ಮಾಡಿ 
ಹೊಗಳಿಸು ಬಾಹುವಿಕ್ರಮನ (ಕುವ್ಯಾಶ. ೧-೧೬). [ಸಂ] 

ನಾಸಾಭೇದ (ನನ). ಎ ನಾಸಾಟ್ಛೈ (ದ:  ನಾಸಾಛೇದವಾದನಳಿಂದ 
ನೀ ಮರುಳಾದ ಕಾಮುಕತನದಿ ಕಂಗಾಣದೆ ವಿಭೀಷಣನ ನೇದನ್ಯಾರ್ಗದ 
ಮಧುರವಚನವನಾದರಿಸದುಅ! ಕೆಟ್ಟೆ (ತೊಂಂ. ೬-೧೦-೫೩). [ಸಂ.] 

ನಾಸಾನಿಲ (ನಾ). ಮೂಗಿನಿಂದ ಹೊರಕ್ಕೆ ಬರುವ ಗಾಳಿ; ನಿಶ್ವಾಸ: 
ನಾಸಾನಿಲನ ಕಂಪು ಸುಳಿಯೆ . . . ಏಿತ್ಯನಾಗೆಸೆನ ಪಂಪಾನಿರೂಪಾಕ್ಷ 
ಸೂರ್ಯನಾನಂದನುಂ ನಮಗೀಯಲಿ (ಚಿಬಪು. ೧-೨). [ಸಂ] 

ನಾಸಾಪುಟ (ನಾ). ೧. ಮೂಗಿನ ಹೊಳ್ಳೆ, ರಂಧ್ರ : ಕೋಪದ 
ಪೆರ್ಚಿನೊಳ್‌ ನಡುಗುವೂರುಯಂಗಂ ಕಡುಪಿಂದರಲ್ವ ನಾಸಾಪುಟಂ 
೬ ೬ ೬ ಭುಜಾರ್ಗಳಂ ರಿಪುಗಳಗ್ರ ಹಮಾದುದು ಭೀಮಸೇನನಾ (ಸಂಪಭಾ. 
೬-೬); ಅರಳ್ವ ನಾಸಾಪುಟಿಂ . . . ಹುರಿಯೊಡೆದ ರೋಮ ತೂಗಿ 
ತೊನೆದು ಮೆಯ್ಮಜಕಿವ ಹಂದಿಯನು ಕೌಶಿಕ ಕಂಡನು (ಹಚ. 
೬-೬೦) ; ನಾಸಾಪುಟಿಡೊಳ್‌ ವಿತ್ತ ನಿನಾಶನಮಂ ... ಪತಿಗೆ ಮಾಟ್ಕು 
ಮಾವರ್ತಂಗಳ್‌ (ಅಶ್ವಶಿಾ. ೪-೧೬) ; ಫೂತೃತಿ ಬಲಿದ ನಾಸಾಪುಟದ 


೧-೨೧-೧) ; 


೪೫೨೭. 


30 


35 


40 


45 


ನಾಸಿಕ 


A ದಂತಿಗೆಳೆಸೆದವೊಗ್ಗಿ ನ್ನಲಿ (ಕುವ್ಯಾದ್ರೋ. ೧೭-೧೮) ; ಹೊದಣಕಿದ್ದ 
ಕಂಗಳ ಕಿಡಿಯ ನಾಸಾಪುಟಿದ ಕಬ್ಬೊಗೆಯ ಎದ್ದ ರೋಷದಿ ಮೂರು. 
ಲೋಕವನದ್ದಿ ನುಂಗುವ ಹರನ ಖತಿಯನು ಕದ್ದನೆನೆ ಕಾಲಿಕ್ಕಿ ದನು 
ನಿಜರಥದೊಳಿಂದ್ರ ಜಿತು (ತೊರರಾ. ೬-೪೨-೩೨) ; ಹುಂಕಾರಡೊಡಸೆ 
ನಿಶ್ಚಾಸಮಂ ಬಿಡುವ ನಾಸಾಪುಟಂ ಜ್ವಾಲೆಯಂದದೊಳೊತ್ಬಿಕೆ ಕಿಡಿ 
ಯಿಡುವ ಕೋಪಮಂ ತಾಳ್ಮಂ ಧನಂಜಯಂ (ಜೈಮಿಭಾ. ೧೩-೩೬). 
೨. ಮೂಗು ; ನಾಸಿಕ : ನಾಗಚಂಪಕಕುಟ್ಮಲಾನುಕಾರಿ ನಾಸಾಪುಟ 
ವಿಕಸಿತಮುಕುಲಕೋಭಿತ ಚಂಪಕಂಗಳಂ . . . ನಿಂದು ಮೆಲ್ಲಮೆಲ್ಲನೆ 
ನೋಡುತ್ತ ೦ (ಸುಕುಮೂ. ೯-೧೦೭ ನ) ; ತನ್ನಚ್ಚಿಯ ಮುರಿನೋಟಿದ 
ನಿಶ್ರಾಂತಿಯೆಡೆಯಿದೆನೆ. ನೀಳ್ಡ ನಾನಾಪುಟಿಂ ರಂಜಿಸೆ . , . ವಾಲ್ಮೀಕಿ 
ತಾನಾ ಬಟ್ಟಿ ಯೊಳೆ ಬರಂತುಮಿರ್ದಂ (ರಾಮಾಶ್ಮೈ. ೪೦-೨೨) ; ದೇಶ 
ಚರಿತೆಗಮವರ ಜಸಕಮಂಕುಶವಂಯ್ತು ನಾಸಾಪುಟದ ಕೇಖೆ (ಮಂಕುಕ. 
aot). [ಸಂ.] 

ನಾಸಾಭರಣ (ನಾ). ಮೂಗಿಗೆ ಹಾಕಿಕೊಳ್ಳುವ ಒಂದು ಬಗೆಯ 
ಒಡವೆ; ಮೂಗುತಿ; ಮೂಗುಜೊಟ್ಮು ಸ್ರಿ: ನಸುನಗುಮುಖವು 
ನಾಸಾಭರಣ ಎಸೆವ ಕಪೋಲ. ; . ಶಶಿಸೂರ್ಯರ ಆಭರಣ ಸುಶೋಭಿತೆ 
(ಪುರಂಜ. ೧-೧೯೧-೪). [ಸಂ.] 

ನಾಸಾಮಣಿ (ನಾ). ೧..- ನಾಸಾಭರಣ. ೨. [ಸಂಗೀತ] ಒಂದು 
ರಾಗದ ಹೆಸರು : ಜ್ಯೋತಿರಾಗ ಮತ್ತು ಧೌತಸಂಚಮರಾಗ, 
ಅಮೇಲೆ ನಾಸಾಮಣಿ (ಚತುಪ್ರೆ. ೧೨೯). [ಸಂ.] 

ನಾಸಾರೋಗ (ನಾ). ಮೂಗಿಗೆ ಬರುವ ರೋಗ,--ಖಾಯಿಲೆ : 
ವಾತಜಪ್ರತಿಶ್ಯಾಯ . . . ನಾಸಿಕಾರ್ಬುದ, ಎಂದು ಹೀಗೆ ನಾಸಾ 
ರೋಗ ಹದಿನೆಂಟು ತೆಅನೆಂದು ವೈದ್ಯರು ನಿರೂಪಿಸಿದರು (ನೈದ್ಯಸಾ. 
11, ೧೦೦). [No] 

ನಾಸಾವಂಶ (ನಾ). ಮೂಗಿನ ನಡುಮೂಳೆ, ಕಂಬಿ, -ಸಿಂಬೆ: 
ನಾಸಾವಂಶದೊಳಂತಕವಾಸಮನಾ ಪತಿಗೆ ಮಾಬ್ಕುಮಾನರ್ತಂಗಳ್‌ 
(ಅತ್ವಶಾ. ೪-೧೬) ; ಪ್ರೋಥದ ಕಣ್ಣೆಡೆ ಘೋಣನುದಾ ತೆಲ ಮೂಗೆಸೆನ 
ಕಂಬಿ ನಾಸಾನಂಶಂ . . . ಪೆಸರೋತಿರ್ಕುಂ ಮೂಗಿನೆಹಿಳಗು ಮಶ್ವಾ 
ಗಮಜೊಳ್‌ (ಆಶ್ವಶಾ. ೯-೧೩). [ಸಂ.] 

ನಾಸಾವಳೆಯ (ನಾ). ಮೂಗು ; ನಾಸಿಕ: ಸುಳಿದುದಾ ಕಾಂತಾರ 
ಮೆಧ್ಯಸ್ಮಳ ದೊಳಗೆ ನರಗಂಧ ನಾಸಾನಳಯದಲಿ ನೈಶಾಟಕುಲದಾಟಿನಿಕಿ 
ತಾಟಿಕಿಯ (ತೊರರಾ. ೧-೧೦-೫). [ಸಂ. ನಾಸಾವಲಯ] 

ನಾಸಾವಿರ "ನಾಲ್ಬಾ ಸಿರ' ನೋ. 

ನಾಸಾನಿವರ (ನಾ). - ನಾಸಾಪುಟಿ ೧': ಹರಿಪದಸರಾಜ್ಮುಖಜೀವಿ 
ಗಳು . . . ತತ್ಪಾದತುಳಸೀಪಾವನಾಮೋದನನು ನಿಜನಾಸಾನಿನರವೆಡೆ 
ಗೊಳ್ಳ ದುಸುರುವೆಣಂಗಳವರೆಂದ (ನಿಭಾಗ, ೨-೨-೬). [ಸೆಂ] 

ನಾಸ, ನಾಶಿ (ನಾ). ನಾಸೀಪುಡಿ; ನಸ್ಯ. “ನಾಸೀಪುಡಿ' ಸರಾ. 
ನಾಶಿ : ನಾಶಿ ಬೇಕಾಗಿತ್ತೇನ? (ಬಿನ್ನುಹಿಂ. ೭೧). 

[ನಾಸ. /ತುಳು. ನಾಸ್‌] 

ನಾಸಿಕ (ನಾ). ಶರೀರದ ಪಂಚೇಂದ್ರಿಯಗಳಲ್ಲಿ ಒಂದು; 
ಘ್ರಾಣೇಂದ್ರಿಯ ; ಮೂಗು : “ನಾಸಿಕಂ ಸಿಂಭನಿ. . . ನಾಸೆಯೆನೆ. 
ನೂಗಕ್ಕು” (ಮೊಂಗರಾ. ೯೪-೫); ನಾಸಿಕ ವಾಯುವಿನ ಸ್ಮಾನ (ಬಸನ. 
೮೪೪) ; ಸಾಸಿನೆಯ ಹಾಲು ಸಾಥಕಾಂಗಂ ನಾಸಿಕದ ನೀರ ಬರಿಸಿತ್ತು 
(ಕಲ್ಕಾಶಾಂ. ೯-೧೦೪) ; ಸುಳಿವ ತಂಗಾಳಿಯಿಂ ತೀಡುವ ಸುಗಂಧಮಂ 
ವಾಸಿಸಿದ. ನಾಸಿಕಕೆ ನಾಜಿ ಹೊಲೆಯಿಲ್ಲ ಸೋಂಕಿಂಗೆ ಹೊಲೆ 
ಯಂಂಬಾಲ್ಲ್ರೌ (ಹೆಚಕಾ. ೭-೧೯) ; ಕರದ ಚಳಕದ ಕಾದ ನಾಸಿಕದೆರಲ 


ನಾಸಿಕಾಗ್ರ 


[ಜಾ. ವೆರಳ]ಕೆತ್ತುವ ವಿೂಸೆಗಳ ಭಟಿರೆಚ್ಚ ರುರವಣಿಸಿ. (ಕುನ್ಯಾಕ. 
೨೩-೫) ; ನಾಸಿಕದಲುಸುರಿರಲು ಸೀತೆಯ ಬಿಡುವುದಿಲ್ಲೆ ದ (ಕೌ. 
೨೩-೩೧). "ನಾಸಿಕೆ' ಪರಾ. [ಸೆಂ. ನಾಸಿಕಾ] 

ನಾಸಿಕಾಗ್ರ (ನಾ). ೧. ಮೂಗಿನ ತುದಿ; ತುದಿಮೂಗು : 
ಭ್ರೂಮಧ್ಯದೆಡೆಯೊಳು ನಾಸಿಕಾಗ್ರಡೊಳು ನೇಮದಿಂದ ದೃಷ್ಟಿಯ 
ನಿಲ್ಲಿಸಿ ಪ್ರೇಮದಿ ಪುರಂದರವಿಠಲನ ಭಜಿಸುತ (ಪುರಂದ, ೪-೧೪೪-೩) ; 
ಕೈದಳದೊಳೆಸೆವ. ತಲೆಯಂ. ನಾಸಿಕಾಗ್ರದೆಡೆಗೊಯ್ದು ಮುರಮಥನನಾ 
ಘ್ರಾಣಿಸಿದನು (ಜೈಮಿಭಾ, ೧೩-೫೨). ಪಿ. ಮೂಗಿನ ಆದಿಭಾಗ; 
ಭ್ರೂಮಧ್ಯ : ನಾಸಿಕಾಗ್ರ ಭ್ರೂನಿಟಲ ಮುಧ್ಯದೊಳ್ಳಜ್ವಲಿಸಿ ಬೆಳಗುವ 
ಸ್ವಯಂಪ್ರಕಾಶಲಿಂಗಳ್ಳೆ ಆಕಾಶದಿಂದೊಸರ್ದ ಅಗ್ಗವಣಿಯಿ ೦ 
ಮಜ್ಜ ನವಂ ಮಾಡಿ (ಅದನ. ೨೮-೮೪). [ಸಂ] 

ನಾಸಿಕಾಚೂರ್ಣ (ನಾ). ನಶ್ಯ ; ನಸ್ಯ. (ಸಂ. 

ನಾಸಿಕಾಪುಟಿ (ನಾ). -ನಾಸಾಪುಟ ೧ : ತನ್ನ ಕದಪುಗಳೊದಗೆ 
ಪುರ್ಬುಗಳುಂ ನಯಂಬಡೆ ನಾಸಿಕಾಪುಟಿದಿಂ ನಡೆಯಲು ಶ್ವಾಸವಧರಂ 
ಮಿಡುಕೆ ಮುಖನೆತ್ತಿ (ಬಸಪು. ೪೭-೫೮), [ಸಂ.] 

ನಾಸಿಕಾಭರಣ (ನಾ). ಮೂಗಿಗೆ ಹಾಕಿಕೊಳ್ಳುವ ಮೂಗು 
ಬೊಟ್ಟು, ನತ್ತು, ಬುಲಾಕು ಮುಂತಾದ ಒಡನೆ : ಸ್ತ್ರೀಯರು 
ಗಳಿಗೆ ಶುಭನನ್ನೂ, ಶ್ರೇಸ್ಮತ್ವನನ್ನೂ ಉಂಟುಮಾಡಿ * ೬ ಪ್ರಕಾಶಿಸು 
ವುದೇ ನಾಸಿಕಾಭರಣದ ಗುಣ (ಸಕವೈ. at). [ಸಂ.] 

ನಾಸಿಕಾವಿಜ್ಞಾನ (ನಾ). ೧. ಘ್ರಾಣೇಂದ್ರಿಯದಿಂದ ಉಂಟಾಗುವ 
ತಿಳಿವಳಿಕೆ. ೨. [ಬೌದ್ಧ] ಪ್ರವೃತ್ತಿ ವಿಜ್ಞಾ ನದ ಆರುಬಗೆಗಳಲ್ಲಿ 
ಒಂದು : ಪ್ರವೃತ್ತಿನಿಜ್ಞಾನವು ಚನ್ನುರ್ನಿಜ್ಞಾನ, ಶ್ರೋತ್ರನಿಜ್ಞಾನ, 
ನಾಸಿಕಾನಿಜ್ಞಾನ, ರಸನಾವಿಜ್ಞಾನ, ಇಯನಿಜ್ಞ್ಞಾನ, ಮನೋವಿಜ್ಞಾನ 
ಎಂದು ಅರು ಪ್ರಕಾರವಾಗಿದೆ (ಹಿಂದಸಾ. ೨೯). [ಸಂ.] 

ನಾಸಿಕೆ (ನಾ). ೧. ಮೂಗು ; ನಾಸಿಕ : “ಮೂಗು ನಾಸಿಕಾ ಫ್ರಾಣ 
ಸಿಂಭನೀ ಘೋಣಾಖ್ಯಂಗ (ನಸ್ತುಕೋ. '೭೦-೧೭) ; ಕೊರಲುಂ 
ಜಿಹ್ವಾಮೂಲನುಂಮಂರನುಂಂ ತಾಲುಗೆಯಂ ಮೋ ಸ್ಮ ಮುಂ 
ನಾಹಿಕೆಯುಂಂ ಶಿರಮಂಂ ದಂತಮಂಮೆಂದಕ್ಕರಮುದಯಿಪ ತಾಣ 
ಮಾದುವೀ ಪೇಟಸ್ಸಿಂಟುಂ (ಶಮನದ, ೩೦) ; ಆವರಿಸುವ ಮಧುಕರದ 
ರುಂಕಾರದಿ ತೀನಿ ಕರ್ಣಕೆ ಸುಖಗೊಡುವ ಪಾವನ ಪರಿಮಳದೊಳು 
ನಾಸಿಕೆಯನುಜಕಿ ಕಾನಲಿಕ್ಕಿತು. ಗಂಧವಸರ (ವರ್ಧಚ. ೧-೧೦೮). 
೨. ಆನೆಯ ಸೊಂಡಿಲು, [ಸಂ ನಾಸಿಕಾ] 

ನಾಸಿರ (ನಾ). ೧. ಸೇನೆಯ ಮುಂಭಾಗ; ಮುಂದುಗಡೆಯ 
ಸೈನ್ಯ ; ಮುಂಚೂಣಿ ; ನಾಸಿರದೊಳ್‌ ಸುನಾಸೀರನಂತೆಸೆವ ನಿನಗೆ 
ಸಕಲ ಸುಭಟಿ ಸಾಧಾರಣ ಕನಿಧ್ವಜಂ (ಕಕುನೂ. 
೨. ಮುಂಚೂಣಿಯ ಭಟ, [ಸಂ] 

ನಾಸೀಪುಡಿ, ನಾಶೀಪುಡಿ (ನಾ). ಮೂಗಿಗೆ ಹಾಕಿಕೊಳ್ಳುವ, 
ಹೊಗೆಸೊಪ್ಪಿ ನಿಂದ ತಯಾರಾದ ಪುಡಿ ಚೂರ್ಣ; ನಸ್ಯದ 
ಹುಡಿ : ಅವುಗಳ (ಮೊಸಳೆ) ಮೈಬಣ್ಣವು ನಾಸೀಪುಡೀ ಬಣ್ಣದಂತೆ 
ಇರುತ್ತದೆ (ಮುಂಬಯಿ. ೪-೧೨೮) ; ಕಿಸೆಯೊಳಗಿಂದ ನಾಸೀಪುಡಿಯ 
ಡಬ್ಬಿಯನ್ನು ಹೊರತೆಗೆಯ ಮನಸ್ಸಿನ ಬೇಸರ ಮರೆಯಲು ನಾಸೀ 
ಪುಡಿಯ ಮರೆಹೊಕ್ಕರು (ನೂರುವಾ. ೮೨), ನಾಶೀಪುಡಿ : ಟೊಂಕ 
ದಲ್ಲಿಯ ನಾಶೀಪುಡಿಯ ಡಬ್ಬೆಯನ್ನು ತೆಗೆದು ನಾಶಿ ಏರಿಸುತ್ತಾ ಬಾದ- 
ಆಚಾರ್ಯರು ನುಡಿದರು. (ಜೀನಸ್ತೈ. ೧೦) ; ಮಂಗಳೂರಿನ ಖಾರದ 
ಹಳದೀ ನಾಶೀಪುಡಿ , . . ವಾಸನೆ ನನ್ನ ಮೂಗಿನಲ್ಲಿ ಸೇರಿದಂತಾಯಿಂತು 
(ಚೆಂದುಟಿ. ೧೦೭) ; ಶಿನರಾಮನು . . . ನಾಶೀಫುಡಿ ಬಣ್ಣದ ತನ್ನ 


೮-೧೦). 


೪೫೬೨೮. 


20 


25 


30 


35 


4 


೩ 


45 


ನಾಸ್ತಿಕತೆ 


ಕೋಟು ಹಾಗೂ ಗೆರೆಗೆರೆಯ ಸರ್ಟುಿ ತೆಗೆದಿಡುವನು (ಪ್ರೆತಿಬಿಂ. ೨೯). 
[ನಾಸಿ + ಪುಡಿ] 

ನಾಸೀರ (ನಾ). ೧.-ನಾಸಿರ೧. ೨, ನಾಸಿರ ೨: ಮೋಹದಿ 
ಮುಳುಗಿ ಶೋಕಿಸುತ ನಾಸೀರಮುಳಿದ ಖಿ£ಬ]ಲಂದತಳ್ಳಿ ಬಳ್ಳುತ 
ಸುರೇಶನೇಹಿತ ಕರಂಗಳಂ ಮಂಗಿದು ಕೌಸಲೈಯನ್ನು ಪ್ರಾರ್ಥನೆ 
ಗೈದನು (ನೆಂಕಾರಾ, ೨-೨೩-೯). [ಸಂ.] 

ನಾಸೆ (ನಾ). ೧.- ನಾಸಿಕ: “ನಾಸಿಕಂ ಸಿಂಘಿನಿ ಫ್ರಾಣನಾ 
ಘೋಣಮೆನೆ ನಾಸೆ [ಸಾಕಾಂ. ನಾಸಿಯೆನೆ] ಮೂಗಕ್ಕು” (ಮಂಗರಾ, 
೯೪-೫) ; “ನಾಸೆ (ನಾಸ)- ನಾಸಾ” (ತದ್ಭಕೋ. ೨೧). ೨. ಆನೆಯ 
ಸೊಂಡಿಲು. ೩. ಚಾಚಿಕೊಂಡಿರುವ ಬಾಗಿಲ ಮೇಲುಭಾಗದ 
ತೊಲೆ, ಬಡು ; “ಬಾಗಿಲ ಮೇಲೆ ಹಾಕಿದ ಮರ” (ಅನುರ. 
ಟೀಕೆ). [ಸಂ. ನಾಸಾ] 

ನಾಸ್ತಿ (ನಾ). ಇಲ್ಲದಿರುವಿಕೆ; ಅಭಾವ : ನಿಮ್ಮ ಅನುಭಾವದಿಂದ 
ಎನ್ನ ಭವಂ ನಾಸ್ತಿಯಾಯಿತ್ತು (ಬಸನ. ೮೪೨); ತನುಗುಣ ನಾಸ್ತಿ 
ಮನಗುಣ ನಾಸ್ತಿ ಧನಗುಣ ನಾಸ್ತಿಯಾದಡೇನು ಭಾವ ನಾಸ್ತಿಯಾಗ 
ಬೇಕು (ಅನಡಂ. ೨೩೭-೧೦೭೭) ; ಕರಕುಂಭೋದ್ಭ ವಮೌಕ್ಷಿಕಪ್ರತತಿ 
ಯಂಂಟೀ ನಿಮ್ಮೊಳೆಂಜೆನ್ನಲ್‌ . . . ಸೊಸೆಯಂ. ಕಣ್ಸನ್ನೆಯೊಳ್‌ 
ತೋಣಂದಳ್‌ ಕರಿಕುಂಭಪ್ರ ಶಿಮಾನಕುಂಭಕುಚೆಯಾದಂದಿಂದ ಮದ್ಗೇಹ 
ದೊಳ್‌' ಕರಿಕುಂಭೋದ್ಭ ವ ನಾಸ್ತಿಯೆಂದಳಿದು. ತಾನೇನೆಂಬ 
ತಾತ್ಪರ್ಯ ವೋ (ಮಲ್ಲಕಾ. ೩-೨೨೩); ಲಿಂಗವೆ ಪತಿಯಾಗಿ 
ಸಂಚೇಂದ್ರಿಯಂಗಳು ನಾಸ್ತಿಯಾಯಿತ್ತು (ಸಿದ್ಧೇವ. ೧೦೪-೩೨೩) ; 
ತನ್ನ ಶ್ರಮುದ ಹೊರತು ಅನನ ಬಳಿಗೆ ಮತ್ತೆ ಯಾನ ಧನವೂ 
ಧನೋತ್ಪಾದನೆಯ ಸಾಧನವೂ ಇರಕೂಡದು. ನಾಸ್ತಿಯೇ ಅನನ 
ಆಸ್ತಿಯಾಗಿರಬೇಕು (ನೂನಾದ.'೧೨೪). [ಸಂ. P ಸಂಸ್ಕೃತದಲ್ಲಿ ಇದು 
ನಾಮಪದದ ಅರ್ಥವನ್ನು ಕೊಡುವ ಅವ್ಯಯ] 

ನಾಸ್ತಿಕ (ಗು). ೧. ದೇವರು, ಪರಲೋಕ, ಆಗಮ ಇವುಗಳಲ್ಲಿ 
ನಂಬಿಕೆಯಿಲ್ಲದಿರುವ : “ನಾಸ್ತಿ ಕವಾದ' ಪರಾ. (ನಾ). 
೨. ದೇವರು, ಪರಲೋಕ, ಆಗಮ ಇವುಗಳಲ್ಲಿ ನಂಬಿಕೆಯಿಲ್ಲ 
ದವನು; ನಿರೀಶ್ವರವಾದಿ : ಧರಣೀಪುತ್ರನಿನಾಸದೊಳ್‌ ನಿಲೆ ಬುಧಂ 
RR ನಾನಾನ್ನಪ್ಲಾನರತಂ ನಾಸ್ತಿಕಂ (ಜಾತತಿ. ೧೭-೨೨); ಹಿಡಿದ 
ಶರಣಾಗತರ ಕಾಯದೆ ಬಿಡುವನನ ನಾಸ್ತಿ ಕನ ವಿಪ್ರರ ಜಡಿದು 
ನುಡಿದನ ಗತಿಗಳಾಗಲಿ ರಣದೊಳೋಡಿದರೆ. (ಕನ್ಯಾಡ್ರೋ. ೨-೮); 
ಎಲಾ, ನಾಸ್ತಿ ಕನೇ, ಕಂಡ ಮಾತ್ರನೇ, ಕತ್ತನ್ನು ಕತ್ತರಿಸುವ 
ಕಡಿನಾಯಿಯೇೇ (ಕವಿಕ. 1, 9). ೩. ವೇದಕ್ಕೆ ಪುರಸ್ಕಾರವನ್ನು 
ಕೊಡದಿರುವ ಬೌದ್ಧ ಮೊದಲಾದ ಮತಕ್ಕೆ ಸೇರಿರುವವನು : 
“ಶೂನ್ಯವಾದಿನ್‌, ಸುಗತ॥, ಬಾರ್ಹಸ್ಪತ್ಯಃ, ನಾಸ್ತಿಕ1--ಈ ೪ 
ನಾಸ್ತಿಕನು? (ನಾಚಿರಾ, ೧೨೬), ೪. ವೇದವನ್ನು ಖಂಡಿಸುವ 
ಮತ : ನಾಸ್ತಿಕನೆಂದರೆ ವೇದವನ್ನು ಖಂಡಿಸುವ ಮತ (ಭಾತತ್ತ್ಯ. ೮). 
“ಆಸ್ತಿಕ್ಕ' ಷರಾ. [ಸಂ.] 

ನಾಸ್ತಿಕತನ (ನಾ). - ನಾಸ್ತಿಕತೆ : ಈಗಂತೂ ಎಲ್ಲೆಲ್ಲೂ ನಾಸ್ತಿಕತನ 
ಹೆಚ್ಚಿದೆ (ರೂಢಿ). [ನಾಸ್ತಿ ಕ -- ಇತನ] 

ನಾಸ್ತಿಕತೆ (ನಾ). ದೇವರು ಮತ್ತು ಪರಲೋಕಗಳನ್ನು ನಂಬ 
ದಿರುವಿಕೆ; ನಾಸ್ತಿಕತನ; ನಾಸ್ತಿ ಕತ್ವ : “ನಿಂಥ್ಯಾದೃಷ್ಟಿಃ, 
ನಾಸ್ತಿ ಕತಾ — ತ ಪರರೋಕನಿಲ್ಲನೆಂಬ ಅಪ್ರಾಮಾಣಿಕ ಬುದ್ಧಿಯ 
ಹೆಸರುಗಳು» (ಸಿದ್ಧಾಂತಿ. ೪೫). 

[ಸಂ. ನಾಸ್ತಿ ಕತಾ] 


ನಾಸ್ತಿಕತ್ವ 


ತಾಸ್ತಿಕತ್ಸ (ನಾ). ಇ: ನಾಸ್ತಿಕತೆ. "ಆಸ್ತಿಕತ್ವ' ಸರಾ. [ಸಂ.] 
ನಾಸ್ತಿಕದರ್ಶನ (ನಾ). ವೇದಪ್ರಾಮಾಣ್ಯವನ್ನು ಅಂಗೀಕರಿಸದ 
ತತ್ತ ಶಾಸ್ತ್ರ: ಈ ಮೂಲ ತತ್ತ್ವ್ವಾನ್ಹೇಸಣರೂಪದಲ್ಲಿ 
ಚಾರ್ನಾಕ, ವೈಭಾಷಿಕ, ಸೌತ್ರಾಂತಿಕ, ಯೋಗಾಚಾರ, ಮಾಧ್ಯಮಿಕ, 
ಜೈನದರ್ಶನಗಳಿಂಬ ಆರು ನಾಸ್ತಿ ಕದರ್ಶನಗಳೂ ವೈಶೇಸಿಕ, ನೈಯಾ 
ಯಿಕ, ಸಾಂಖ್ಯ, ಯೋಗ, ಜೈನಿನೀಯ, ಔಸನಿಸದಗಳೆಂಬುವ 
ಆರು ಆಸ್ತಿಕ ದರ್ಶನಗಳೂ ಆನಿರ್ಭವಿಸಿರುತ್ತ ನೆ (ಭಾರದ. ೨೨೯). 
[ನಾಸ್ತಿಕ 4 ದರ್ಶನ] 
ನಾಸ್ತಿ ಕರ್ಮ (ನಾ). ಜೀವರು ಮತ್ತು ಪರಲೋಕವಿಲ್ಲವೆಂಬ 
ಮತ : ಮೂಢಜನರು ಸಾಕ್ಟ್ರೈ(ತೀಸನು ನಾಸ್ತಿ ಕಥರ್ಮನನ್ನು ಜನರಿಗೆ 
ಬೋಧಿಸುತ್ತಾ ನೆಂದು ಅನನ ಮೇಲೆ ಆರೋಪ ತಂದು, ಅವನನ್ನು 
ನ್ಯಾಯಸಭಳಿಯೆ ಮುಂದೆ . . . ನಿಲ್ಲಿಸಿದರು (ನುಂಂಬಯಿ. ೪-೧೮೨). 
[ನಾಸ್ತಿಕ 3. ಧರ್ಮ) ' 
ನಾಸ್ತಿಕಮತ (ನಾ). -ನಾಸ್ತಿಕಥರ್ಮ': ಆಸ್ತಿಕನುತದಲ್ಲಿ ನಾಸ್ತಿಕ 
ಖಂಡನೆಯೂ ನಾಸ್ತಿಕ ಮತದಲ್ಲಿ ಆಸ್ತಿ ಕಖಂಡನೆಯೂ ಇರುವುದರಿಂದ 
ಎಂ ಅಭಿಪ್ರಾಯಗಳು ಇದ್ದುವೆಂದು ತಿಳಿಯಬೇಕು (ಹಿಂದಸಾ. 
೧೭). [ನಾಸ್ತಿಕ + ಮತ) 
ನಾಸ್ತಿಕವಾದ (ನಾ). ಜೀವರು ಮತ್ತು ಸರಲೋಕವಿಲ್ಲವೆಂಬ 
ಅಭಿಪ್ರಾಯವನ್ನು ಸಮರ್ಥಿಸುವ ವಾದ; ನಿರೀಶ್ವರವಾದ: 
ಇಂತಹ ಸಂದರ್ಭಗಳನ್ನು ನೋಡಿದರೆ ನಾಸ್ತಿ ಕವಾದ. ಮಾಡುವವರಿಗೆ 
ಆಸ್ತಿಕ್ಕ ದೃಢವಾಗುವುದೆಂಬ ಅಭಿಪ್ರಾಯ ವ್ಯಕ್ತ ವಾಗುವುದು 
(ಹಿಂದಸಾ.೧೪೬); ಈ ಪ್ರಶ್ನೆಗೆ ಉತ್ತ ರವಾಗಿ ಎರಡು ಪ್ರಮುಖ 
ಪಂಥಗಳು ಜಗತ್ತಿ ನಲ್ಲಿ ಹುಟ್ಟಿ ಕೊಂಡುವು. ಅವೇ ಆಸ್ತಿಕ ನಾಸ್ತಿ ಕವಾದ 
ಗಳು. (ಸಿಕೆಉು. ೪, ಮುನ್ನುಡಿ) ; ಸಾಂಖ್ಯದರ್ಶನವನ್ನು ನಿರೀಶ್ವರವಾದ 
ವೆಂದೂ ನಾಸ್ತಿ ಕವಾದವೆಂದೂ ವೇದಾಂತದಾರ್ಶನಿಕರು ದೂರ ತಳ್ಳಿ ದ್ಹಾಕೆ 
(ಭಾರದ. ೧೧೩). [ನಾಸ್ತಿಕ 4 ವಾದ್ಯ] 
ನಾಸ್ತಿಕವಾದಿ (ನಾ). ದೇವರ ಮತ್ತು ಪರಲೋಕವಿಲ್ಲಷೆಂದು 
ವಾದಿಸುವವನು : ಅನರಲ್ಲಿ ನಾಸ್ತಿ ಕವಾದಿಗಳೇ ಹೆಚ್ಚು ಮಂದಿ (ರೂಢಿ). 
[ಸಂ. ನಾಸ್ತಿ ಕವಾದಿನ್‌] 
ನಾಸ್ತಿಕ್ಕ (ನಾ). ನಾಸ್ತಿಕತೆ : *ಮತಧರ್ಮನಿರೋಧ; ಮತ 
ಧರ್ಮನಿರಾಕರಣೆ ; ನಾಸ್ತಿ ಕೃ? (1೯೮111೧೧. ಇಂಕನಿ); ಆಸ್ತಿ ಕೃದಾಧಿಕ್ಕ 
ನಿನ್ನ ನಾಸ್ತಿಕ್ಯ ದೈನವುಳ್ಳಗೆ ದೇನರುಂಟಿನೆ ಅಶಕ್ಕ (ಗಣೇಶ. ೬೧-೧೫): 
"ಆಸ್ತಿ ಕೃ' ಸರಾ. [ಸಂ] 
ಸ್ತಿತ್ಸ (ನಾ). ಇಲ್ಲದಿರುವಿಕೆ; ಅಭಾವ ; ಹೀಗೆಯೇ ಜ್ಞಾನಾದಿ 
ಚೈತನ್ಯಧರ್ಮ ವ್ಯತಿರಿಕ್ತವಾದ ಅಸ್ತಿತ್ವ, ನಸ್ತಿತ್ವ, ವಸ್ತುತ್ವ-- 
ಮೊದಲಾದ ಧರ್ಮಗಳು. ಅಜೀವದ್ರವ್ಯದಲ್ಲಿಯೂ ಇನೆ (ಭಾರದ. ೧೮೦). 
“ಅಸ್ತಿತ್ವ” ಸರಾ. [ಸಂ] 
ನಾಸ್ಯ (ನಾ). ದನಗಳ ಮೂಗಿಗೆ ಹಾಕುನ ದಾರ; ಮೂಗುದಾರ: 
“ನಾಸ್ಯ ಇ ಎತ್ತುಗಳ ಮೂಗ ನೇಣು? (ನಾಚಿ0೨. ಕಿ). [ಸಂ. ನಾಸ್ಯ] 
ನಾಹ (ನಾ). ೧. ಕಟ್ಟುವಿಕೆ; ಬಂಧನ. ೨. ಸೆರೆ; ತಡೆ; ಅಡ್ಡಿ : 
ದೇಹಕರಣಾದಿ ಪ್ರಪಂಚವು ನಾಹಮೆನಲಳಿದುಳಿದ ನಿತ್ಯನಿರೀಹನಿಮಳ 
ಜ್ಞ್ಯಾನರೂಪನು:- ನಿನ್ನ ನೋಡೆಂದ (ಕುನ್ಯಾಬ್ರೋ. ೧೮-೫೯). ೩. ಬಲೆ; 
ಬೋನು. ([ಸಂ.] 
ನಾಹಂ (ನಾ). ನಾನು ಎಂಬ ಭಾವನೆಯಿಲ್ಲದಿರುವಿಕೆ: ನಾಹಂ 
ಳೋಹಂ ಸೋಹಂ ಎಂಬ ಭಾನರಹಿತನಾಗಿ ಇಪ್ಪನು (ಸಿದ್ಧೇವ. 
[ಸಂ.] 


೧೮೯-೫೭೭). 


೪೫೨೯ 


35 


40 


ನಾಳಿಕಾಪಾತ್ರ 


ನಾಹಲ,. ನಾಹಳ (ನಾ). ಕೀಳುಜಾತಿಯವನು ; ಬೇಡ ; ದಸ್ಕು ; 
ಮ್ಲೇಚ್ಛ ; ಕಿರಾತ. ನಾಹಳ: “ಕಿರಾತಃ . 7 . ನಾಹಳಃ, ಭಟಿಃ, 
ಮಾಳಾ, ಮ್ಲೇಚ್ಛ 1 — ಈ ೮ ಬೇಡರ್ನೊದಲಾಗುಳ್ಳ ಂತ್ಯ ಜಾತಿಗಳ್‌* 
(ಹಲಾಯು. ೯೦-೪೪೫). [Ao.] 

ನಾಹಳ "ನಾಹಲ' ನೋ. 

ನಾಹ್ಯ (ನಾ). ಕಟ್ಟಲ್ಪಡುವುದು; ಬಂಧಿಸಲ್ಪ ಡುವುದು. [ಸಂ.] 

ನಾಳ್‌, (ನಾ). ದಿನ: "ತಿರುನಾಳ್‌, '“ಮದುನೆನಾಳ್‌' ಸರಾ: 
[ದೇ.॥ ತಮಿ. ಮಲ, ಕೊತ. ತೊದ. ನಾಳ್‌] 

ನಾಳ "ನಾಟೀ ನೋ. 

ನಾಳ, "ನಾಲ್ಕ? ನೋ. 

ನಾಳ, "ನಾಲ್ಕ' ನೋ. 

ನಾಳಕಿನಿ (ನಾ). ಕಿವಿಯಲ್ಲಿ ಕೀವು ಸುರಿಯುವ ಒಂದು ರೋಗ; 
ಕಿವಿಯಲ್ಲಿ ತೂತು ಬೀಳುವ ಒಂದು' ರೋಗ : ಉತ್ತರಾಣಿ 
ಸೊಪ್ಪಿನ ರಸ ಇಳುಹಿ ಕಿವಿಗೆ ಬಿಡಲು ನಾಳಕಿನಿ ನಾಣ್ಗುಂ (ವಿವಿ, 
೬೧). [ನಾಳ,( -ನಾಲ) --ಕಿಪ್ಪಿ] 

ನಾಳಬಂದಿ “ನಾಲಬಂದಿ' ನೋ. 

ನಾಳಲು "ನಾನಲ್‌' ನೋ. 

ನಾಳಲುವಾಸೆ (ನಾ). ಒಂದು ಬಗೆಯ ಗಿಡ: “ಪುಷ್ಯ ಕುಂಬಳ, 
ಉತ್ತರಣೆ, ನಾಳಲುವಾಸೆ” (ಓಷೂ. ೧೦೦). [1] 

ನಾಳವಾಸಿಗೆ "ನಾಟವಾಸಗೆ' ನೋ. 

ನಾಳವ್ಯಾಸ (ನಾ). ಬಂದೂಕಿನ ಕೊಳವೆಯ ರಂಧ್ರ),--ಟೊಳ್ಳು p 
“ಬಂದೂಕಿನ ಕೋವಿಯ ನಾಳ ; ನಾಳವ್ಯಾಸೆ? ( ಔಂ೯. ಇಂಕಸಿ). 

[ನಾಳ,( ಎ ನಾಲ, ) 4- ವ್ಯಾಸ] 

ನಾಳಸಂಕೋಲೆ (ನಾ). ಒಂದು ಬಗೆಯ ಕಂತರೋಗ; ಲೋಳ 
ಸಂಕೋಲೆ : ನಾಳಸಂಕೋಲೆ, ಛಳಿಜ್ವರ, ಕೇಸ್ಮೆಜ್ವರ, ಗಂಟಿಲುಬೇನೆ 
ಗಳಿಗೆಸಿದ್ದಣ್ಣನ ಮೂಲಿಕೆಗಳು ಸಿದ್ಧ ಸಧವಾಗಿದ್ದವು (ಸಂಜಸಂ, ೫೪). 

[ನಾಳ (= ನಾಲ) 4-ಸಂಕೋಲೆ( <ಸಂಕಲೆ)] 

ನಾಳಿ, "ನಾಲಿ' ನೋ. 

ನಾಳ್ಕಿ (ನಾ). ಒಂದು ಬಗೆಯ ಸಸ್ಯ : “ಕಹಿದೊಂಡೆ ನಾಳಿಯ ಕ್ಯು» 
(ಮಂಗರಾ, ೩೩-೮) ;“ ಶೈಂಗೀ- ಆತಿಬಜೆ, ಕರ್ಕಾಟಿಕಶ್ಕ ೦ಗಿ, ನಾಳಿ, 
ಗೋಣಿ, ಅರಳಿ, ವೃಷಭಕ, ಖಡ್ಗಮ್ಬುಗ" (ಓಸಿ. ೧೭೦). [1] 

ನಾಳಿಂಧನು (ನಾ) ನಾಡಿಂಧಮು: “ನಾಳಿಂಧನುಂ ಕಳಾದಂ 
ಮುಷ್ಟಿ ಕದನಕ್ಕಸಾಲೆಯೆನಿಸಿಕ್ಕು” (ಮಂಗರಾ, ೧೧೧-೧) ; ಕೀಳುಚಿನ್ನದ 
ಕುಂದನವನೆಂದಿನಂತಾಲೋಚಿಸದೆ ತೆಗೆದು ಕೊಡುವುದೆನಲು ಪೋಲಾ 
ಗದಂತಿತ್ತ ನಾಳಿಂಧಮನ ಕಂಡೆವು (ಭಕ್ತಿ ಸ. 111, ೨೬-೨). 

[ಆಸಂ. ನಾಡಿಂಧನು] 

ನಾಳಿಕ "ನಾಲಿಕ' ನೋ. 

ನಾಳಿಕಾದಳೆನೇತ್ರ (ನಾ). ೧. ತಾನರೆಯ ಎಸಳುಗಳಂತೆ 
ಕಣ್ಣುಳ್ಳ ವನು. ೨. ಶ್ರೀಕೃಷ್ಣ : ಅನನ ಪಿಡಿತರಲು ನಾಳಿಕಾದಳ 
ನೇತ್ರ, ಬಂದಸನುಮವನೊಡನೆ ಸೆಣಸಿ (ನನನೋ. ೨೯-೬). 

[ಸಂ. ನಾಲಿಕಾದಲನೇತ್ರ] 

ನಾಳಿಕಾಪಾತ್ರ (ನಾ). ಕೊಳವೆಯಾಕಾರದ ಪಾತ್ರೆ ; ಬಿದಿರಿನ 
ಅಂಡೆ : ಶ್ರುತಿನಾದಂ ಚರಣಾಯುಧಧ್ವನಿ ಶಿನಾಗಾರಾಳಿ ತೂರ್ಯ 
ಸ್ವನಂ ತತಸೂರ್ಯಸ್ವನನಿಂಂದಂ ಸಿಂಧುಜಲಮಗ್ನಂ ನಾಳಿಕಾಪಾತ್ರ 
ಮುದ್ಧತ ಭೃ ಂಗೀರುತಿ ಶೋಭನಂ ನೆಜಕಿಯೆ (ನೃಷವಿ, ೯-೨೭). 

[ಸಂ. ನಾಲಿಕಾಪಾತ್ರ] 


ನಾಳಿಕಾಯಂತ್ರ 


ನಾಳಿಕಾಯಂತ್ರ (ನಾ). ದೂರದರ್ಶಕಯಂತ್ರ; ದುರ್ಬೀನು: 
ಈ ಸ್ಥಳೀಯವಾದ ಒಂದು ಐತಿಹ್ಯವನ್ನು ಈ ನನ್ಮು ಭರತಖಂಡನೆಂಬ 
ಮಹಾರಾಜ್ಯಕ್ಕೆ ಹೋಲಿಸಿ ಚರತ್ರೆ ಎಂಬ ದುರ್ಬೀನು ಅಥವಾ ನಾಳಿಕಾ 
ಯಂತ್ರದಿಂದ ಶೋಧಿಸಿ ನೋಡಿದರೆ . , , ಅನೇಕವಾಗಬಹುದು. 
(ಸಾಳಗಾ, ೨). [ಸಂ. ನಾಲಿಕಾಯಂತ್ರ] 
ನಾಳಿಕಾವಾದ್ಯ (ನಾ). ಬಂದು ಬಗೆಯ ಊದುವ ವಾದ್ಯ ; 
ನಾಳ ನೊಡಲಾನ ಟೊಳ್ಳು ವಸ್ತು ಗಳಿಂದ ಮಾಡಿದ ವಾದ್ಯ : 
(ಸಾಮಾನ್ಯವಾಗಿ ಬಹುನೆಡನದಲ್ಲಿ) ನಾಳಿಕಾವಾದ್ಯ(ಗಳು) (Rd. 
ಇಂಕಸಿ). ' [ಸಂ. ನಾಲಿಕಾವಾದ್ಯ] 
ನಾಳಿಕೆ "ನಾಲಿಕೆ' ನೋ. 
ನಾಳಿಕೇರ “ನಾಲಿಕೇರ' ನೋ. 
ನಾಳಿಕೇರಗುಳಿಗೆ (ನಾ). ಒಂದು ಬಗೆಯ ಔಷಧ : ಬಹುನುತ್ರಕ್ಕೆ 
ನಾಳಿಕೇರಗುಳಿಗೆಯ ೦ ಕೊಡುವುದು (ಎನೈವಿ. ೧೫೫). 
[ನಾಳಿಕೇರ ( ಇ. ನಾಲಿಕೇರು * ಗುಳಿಗ, ] 
ನಾಳಿಕೇರತೋಯ (ನಾ). ತೆಂಗಿನ ಕಾಯಿಯ ಒಳಗಿರುವ 
ನೀರು ; ಎಳನೀರು: ಫೃತಸ್ಷೀರದಧಿನಾಳಿಕೇರತೋಯಾನ್ರ್ರುರಸೇಕ್ಷಂರಸ 
ಗೆಂಥೋದಕಾದಿಗಳಿಂ ಮಾಡುವ ಸವನನುಂಂ (ಆದಿಪು. ೧೫-೧೩ ವ). 
[ನಾಳಿಕೇರ ( - ನಾಲಿಕೇರ) 4 ತೋಯ್ಭ] 
ನಾಳಿಕೇರಪರ್ಣ (ನಾ). ತೆಂಗಿನ ಮರ : ಅಂತು ಪೊಕ್ಕು ಶತಸತ್ರ 
ಸೂತ್ರೆಂಗಳೊಳಂ.. . , ಶೀರ್ಣನಾಳಿಕೇರಸರ್ಣಂಗಳೊಳಂ ಅಮರ್ಕೆಯುಂ 
ಸೋಲೈಯುಂ ಒಲ್ವುಂ ಚೆಲ್ವುಮಾಗೆ (ಚಂದ್ರಪು. ೭-೧೧೪ ವು. 
[ನಾಳಿಕೇರ ( -ನಾಲಿಕೇರ) 4 ಪರ್ಣ] 
ನಾಳಿಕೇರಫಲ (ನಾ). ತೆಂಗಿನಕಾಯಿ : ನಿರವದ್ಯಾಮಳನಾಳಿಕೇರಫಲ 
ತೋಯಸ್ನ್ನಾನಮಂಂ . . . ಆಯ್ತ ಪಾತ್ರ ಸುರೆಸೇನಾಚಕ್ರನಿಂ ಶಕ್ರನಿಂ 
(ಪುಸ್ಪಪು. ೧೧-೬).  [ನಾಳಿಕೇರ ( ಎ ನಾಲಿಕೇರ)-- ಫಲ್ಯ] 
ನಾಳಿಕೆಸರರಸ (ನಾ). -ನಾಳಿಕೇರಶೋಯ : ನಾಳಿಕೇರರಸಧಾರಾ 
ವೃಷ್ಟಿ ಜೇನೆಯ್ಯ ಸೋನೆ ಸುಧಾಸಾರವಿದೆತ್ತ ಣಿಂ ಪಸರಿಸಿತ್ತೆ ಬಂತು 
ಜೆ ೈತ್ಯಾರಿ ಬಾಜಿಸಿದಂ . . . ವಾಸವಂ (ಜಗನಿ. ೫-೪). 
[ನಾಳಿಕೇರ (ಇ ನಾಲಿಕೇರ) 4-ರಸ] 
ನಾಳಿಕೇರನಟಿಕ (ನಾ). - ನಾಳಿಕೇರಗುಳಿಗೆ : ನಾಳಿಕೇರವಟಕ :- 
ಇದನ್ನು ಮಾಡುವ ಕ್ರಮ ಬಹುಮೂತ್ರಕ್ಕೆ ಗುಳಿಗೆಯಂ ಮಾಡುವ 
ಪ್ರಕಾರವು ತೆಂಗಿನ ಹೊಂಬಾಳೆ, ಬಾಳೇಹೂವು, ಇವು... ಪ್ರತ್ಯೇಕ 
ಹತ್ತು ಸಲದ ಮರ್ಯಾದೆಯಲ್ಲಿ ತೂಗಿಕೊಂಡು ಸಣ್ಣ ನಾಗಿ, ಅರೆದು. 
೭೯೮ ಪಲ ಉದಕವನ್ನು ದೊಡ್ಡ ಕಳಸಿಗೆಯಲ್ಲಿ ಹೊಯಿದು , 
ಕಾಸಿ ಇರಿಸುವುದು (ಎಕೆ ವಿ. ೩೫). [ನಾಕ (ಇ ನಾಲಿಕೇರ) + ನಟಕ] 
ನಾಳಿಕೋದ್ಸವ (ನಾ). ಕಮಲದಲ್ಲಿ ಹುಟ್ಟಿ ದವನು; ಬ್ರಹ್ಮ : 
ಕಾಲಗತಿ ಯಾರನುಳುಹಿದುದಿಲ್ಲ.. . . ಳಿಳ ನನ ಶಿರಗಳೆಸಿತ್ತು 
- ಮುಂನಿಜನರ ಮೈಗೆ ಬೂದಿಯ ಪೂಸಿತು Vaiss. ೮-೫೯). 
[ನಾಳಿಕ (--ನಾಲಿಕ). ಉದ್ಭ ವ] 
ನಾಳಿಗಡಿತ (ನಾ). ನಾಳಗಳನ್ನು ಕತ್ತರಿಸುವಿಕೆ; ನರಗಳನ್ನು 
ಛೇದಿಸುವುದು : ವೈರಿಸೇನೆಯ ನಾಳಿ[ಸಾರಾಂ. ಳೆ]ಗಡಿತದ ನೊರೆಯ 
ರಕುತದ ನೂಕುಧಾರೆಗಳ ಏಳಿಗೆಯಲಾ ಛತ್ರಚಮುರೀಜಾಳ ನನೆದವು 
(ಕುನ್ಯಾಕ. ೧೦-೨೩). [ನಾಳ (ನಾಲಿ). ಕಡಿತ್ಯ] 
ನಾಳಿಗೆ "ನಾಟುಕೆ' ನೋ. 
ನಾಳಿಗೊಂಡ (ನಾ). “ನಿರ್ಮಾಲ್ಯ ವಿರುವ ಗುಂಡಿ” (ತಿವಸಂ. ಕೋಶ): 
ಚೋಳನ್ಫಪ ಲಿಂಗಾರ್ಚನೆಯ ಮಾಡಿ ಪುಷ್ಪ ವನು ನಾಳಿಗೊಂಡದೊಳಂದು 


೪೫೩೦ 


30 


35 


40 


45 


ನಾಳಿನಿಲ್‌ 


ಹಾಯ್ಕೆ ನಿರ್ಮಾಲ್ಯವನು (ತಿನಸಂ. ೨೫೬-೧೮೦) ; ಚೋಳನ್ಸಸ ಬರುತೆ 
ಕೊಂಡದೊಳಾರು ಕೇಳಿರೇ ನಾಳಿಗೊಂಡಕೆ. ಬಂದ ನೀವಾರು ಹೇಳಿರೇ 
ಎನುತೆ ನಮನ್ಮೊಡೆಯರಲ್ಲಿಗೆ ನಡೆಯಿ: ನಡಯೆನು ತೆ (ನಸಂ. ೨೫೭-೨೦೪), 
[ನಾಳಿ? 4 ಕೊಂಡ] 
ನಾಳಿದು, ನಾಡದು, ನಾಡಿದು, ನಾಡಿದ್ದು, ನಾಳಿದ್ದು, ನಾಳಿರ್ದು 
“(ನಾ). ನಾಳೆ ಕಳೆದ ಮರುದಿನ; ಇಂದಿಗೆ ಮೂರನೆಯ ದಿನ: 
ನೀನಿನ್ನುಬ್ಬೆ ಗಂಬಡಿದಿರ ನಾಳೆಯೊ ನಾಳಿದೊ ನಿಜಪ್ರಿಯಸಮಾಗಮ 
ಮಕ್ಳು! 0. (mgd. ೧೮) ; ತರುಣಿಯೆ ಕೇಳಾಜೊಡೆ ನಾಳಿದು ಹಿಮ 
ಕರವಾರೆಂ ಪೋಸೆಂ ಸೋಪೆಂ (ಉದ್ಭದೇ. ೩-೬೩). ' ನಾಡದು : 
ಕೂಡುವೌ ಬಗೆಗೊಳೆ ನಾಳೆ ನಾಡರು ನುಹೋತ್ಸನದಿಂ ನಿಜಜೀವಿ 
ತೇಶನೊಳ್‌ (ಆದಿಪು. ೩-೫೦) ; ಇಂದು ಮಾಡತಕ್ಕ ಕಾರ್ಯವನ್ನು ನಾಳೆ 
ಮಾಡಿದರೇನು ನಾಡದು ಮಾಡಿದರೇನು ಮಾಡದೆ ಇದ್ದ! ಕೇನು 3 
(ಮುಂಗಾಪು. ೬೯). ನಾಡಿದು ; ಸನಸಂದ ಉಲನಾಚಕಮಿವು. ನಾಡಿದು 
ನಾಳೆ ನಿನ್ನೆ' ಮೊನ್ನೆಗಳಾದಂ: (ಶನುದ. ೩೨೨) ; ನಾಳೆ ನಾಡಿದಿನೊಳು 
ಮುಗಿವುದಾ ಗ್ರಂಥ ಭೂಪಾಲನಂಶಾಂಬರಭಾನು (ಛರಚ, ೨೦-೯೨). 
ನಾಡಿದ್ದು : ನಾಳೆ ಬೇಡ, ನಾಡಿದ್ದು ಬಾ (ರೂಢ). ನಾಳಿದ್ದು : 
“ನಾಳಿದ್ದು ಸ-ನಾಡದುಗ (ಜಾನಕೋ, po ಇಂದೆನ್ನ ವಧುವ ನಾಳೆನ್ನ 
ಧನವ ನಾಳಿ[ಸಾಕಂ. ಡಿ]ದ್ಲಿನ್ನ ತನುನ ಚೇಡರೇಕಯಾ (ಬಸನ. ೩೨೨). 


ನಾಳಿರ್ದು ಗುರುಮಕಹೊಳೆನ್ನುಯ್ಯುಗಳ ಪರ್ಬಕ್ಕೆ ನಾಳಿರ್ದು 
ಕರೆಯ ಬಹೆ ನಾ ನಿನ್ನನು (ಬಸಪು. ೧೪-೧೨). 
(ಜೇ ತನಿ. ನಾಳ ನಿನ್ನು] 
ನಾಳಿದ್ದು "ನಾಳಿದು' ನೋ. 
ನಾಳಿಸತ್ರೆ (ನಾ). ರಕ್ತನಾಳ ; ಧಮನಿ; ಸೆಕೆ: «ಕಿ ನಾಳಿಸತ್ರ 
ಮೆನೆ ಸೆರೆಯಕ್ಕು? (ಮಂಗರಾ. ೧೩೪-೩೪). [ಸೆಂ. ನಾಲಿಪತ್ರ] 


ನಾಳಿಪುಣ್‌ "ನಾಳಿವುಣ್‌' ನೋ. 

ನಾಳಿಬೀರ್ಟ್‌ (ಕ್ರಿ). ನಾಡಿಹುಣ್ಣಾ ಗು; ಗುಳಿಬಿದ್ದು ಹುಣ್ಣು 
ಉಂಟಾಗು : ಮನೆಯೊಳ್‌ ಣ್ಣ: ತ್ತೆಯಾಗಿ ಪುಟ್ಟ 'ಬಂಯವನ್ನೆ 
ಪೊಣಕಿಗಳಂ ಪೊತ್ತು ಪೋಗಿ ಬೆನ್ನೊಳ್‌ ನಾಳಿಬಿರ್ದು. ಕೆಣನೆಯಾಗಿ 
ಪುಚಾತು ನಮೆದು ಸತ್ತು (ನಡ್ಡಾರಾ. EN 

[ನಾಳಿ, (ಎ ನಾಲಿ) -- ಬೀರ್ಟ್ಮ] 

ನಾಳಿಯಂಬು (ನಾ). ಒಂದು ಬಗೆಯ ಬಾಣ : ಬೋಳೆಯಂಬೀ 
ಕೈದುಸಾನಿರ.. ನಾಳಿಯಂಬುಗಳಾಖು ಬಂಡಿಯ ಲೆಕ್ಕನಿದೆಯೆಂದ 
(ಕುನ್ಯಾಕ. ೧೮-೨೨) ; ಆತನ ಆಯಂಧಗಳ ಗಣನೆ ಎಷ್ಟೆ ಂತೆಂದಡೆ , . 
ನಾಳಿಯಂಬುಗೆಳು ಹತ್ತು ಸಾವಿರ (ಭೈರಸೂ? ೮೫). “ನಾಳಿವಿಲ್‌'ಪರಾ. 

[ನಾಳಿ| (ನಾಲಿ) -- ಅಂಬ್ಬು] 

ನಾಳಿಯ ಸೊಪ್ಪು (ನಾ). ಒಂದು ಬಗೆಯ ಗಿಡ : 
—ನಾಳಿಯ ಸೊಪ್ಪು? (ಓಷಧಿ. ೮೫). 

ನಾಳಿರ್ದು "ನಾಳಿದು' ನೋ. 

ನಾಳಿವಳುಗು (1). (?) : ನಾಳಿನಳುಗು ಕೊ ೯ ಡೇವಾಲಯದಿಂ 
ಬಡಗಲು ಮಣಲಿಹಂತ ಗದ್ದೆ ಸ ೨ (ಎಕ. 2೮1, ಚಿಕ್ಕನ, ೬೯-೩೦; 
1177). [7] 

ನಾಳಿವಿಲ್‌, ನಾಳಿವಿಲು, ನಾಳಿವಿಲ್ಲು(ನಾ).ಒಂದು ಬಗೆಯ ಬಿಲ್ಲು: 
ಬಾಂಬರಮೆಸೆವ ಕಕ್ಕೆ ಯದ ನಾಳಿನಿಲ್‌ ರುಂಗರುಗಿಪ ಪೊಸಸೊನ್ನ ಪಕ್ಕ 
ರಕ್ಕೆ; ಗಳ. . ಮದಾಂಧಸಿಂಧುಕನರ್ಗನುಸ್ತ 'ಕಮನಗಿದು ಪೊನ್ನ ಕುಶೆ 
Fy ಸಿ: ತರ್ಪ ಜೋದರ ಹಿಂಡು ನಡೆಗೊಂಡುದು (ಚಿಬಪು. ಬ 
ನಾಳಿವಿಲು : ಲೌಡಿಯ ವಜ್ರಮಂಷ್ಟಿಗಳ ನಾಳಿವಿಲುಗಳ 


“ನಾಸಾವತೀ 
[ನಾಳ್ಗಿ ಸೊಪ್ಪು] 


ನಾಳಿವಿಲು 


ರಾಯಜೋದರ ಮೇಳನಣಿಗಳ ಚಿತ ತ್ರಗತಿಶುಂಡಾಲವನು ನೋಡಿದರು 
ಗಜಸೇನಾಸಮಂದ್ರ ದಲಿ (ಕುವ: ಸ್ಯಾಉು. ೧೧-೧೯) ; ಅಲ್ಲಿಯಾತನ ಕೂಡೆ 
ತಟ್ಟಯ ಬಿಲ್ಲುಗಳ ಸೊಂಗುವಿಲುಗಳ ಬಲ್ಲಿತೆನಿಪಾ ನಾಳಿವಿಲುಗಳನಂತೆ 
ಸಂಗಾಡದಿಲ್ಲುಗಳ * « * ಹಿಡಿದಾ ನಿಶಾಟಿರು. ನೆರೆದು ದವನೊಡನೆ 
(ಸಾಳ್ವಭಾ. ೫-೧೩). ನಾಳಿವಿಲ್ಲು : ವರಾಳಕಳಿಂಗಬರ್ಬರರಾನಿಗಳ 
ಥಟ್ಟಂಗೆ ಕೈನೀಸಿದರು. ಕೊಂಡರು ನಾಳಿನಿಲ್ಲುಗಳ (ಕುನ್ಯಾಡ್ರೋ. 
೨-೭೮) ; ಇಡುಗುಂಡು ನಾಳಿನಿಲ್ಲಂಬು ಡೊಂಕಣಿ ಇಟ್ಟ ಬಿಡದೆ 
ಬೀಲುನ ಪಾಶ ಲೌ, , , ಕೈಸಾರೆಯ ಕಡುಗಲಿ ಜೋದರೆಯ್ಸಿ 
ದರು (ಕುಂಾಸಾಂ, ೧೯-೨೧), [ನಾಳಿ, (ನಾಲಿ) + ಬಿಲ್‌] 

ನಾಳಿವಿಲು "ನಾಳಿವಿಲ್‌' ನೋ. 

ನಾಳಿನಿಲ್ಲು "ನಾಳಿವಿಲ” ನೋ. 

ನಾಳಿವುಣ್‌, ನಾಳಿಪುರ್ಣ (ನಾ). ನಾಡಿಹುಣ್ಣು 1 ಗುಳಿ ಬಿದ್ದ 
ಹುಣ್ಣು ; ಚರ್ಮ ಬಿರುಕು ಬಿಟ್ಟು ಆಳನನಿಗುವ ಹುಣ್ಣು : 
ಚಂಚಪೆಸ್ರ ರಸಮಂ ಫೃತಮಿಶ್ರಿತವ ಟ್ಟು ಪೊಯ್ದೊಡಂ ಸರಿಹರಿಸಲ್ಗೆ, 
ಸಾಲ್ಮುಮದು ಬೆನ್ನೊಡೆಡೆಟ್ತಾನ ನಾಳಿಪುಣ್ಣಳಂ (ಲೋಕೋಸ, ೯-೨೧೪); 
ಎಣ್ಣೆ ವಿಡುಗೆ ಮೇಣ್‌ ಫೃ ತಪರಿಸೇಕಂಗೆಯ್ಲೆ ನಾಳಿವುಣ್ಗಳ್‌ ಕಿಡುಗುಂ 
(ಅಶ್ವಶಾ. ೧೨-೨೫). ನಾಳಿಪುಣ್‌ : ಎತ್ತುಗಳ ಬೆನ್ನೊಡೆದು ಅಡ್ಡ 
ನಾ(ಲಾ)ಳಿಪುಣ್ಣಳ್‌ ಮಾಣ್ಟುವು (ಲೋಕೋಪೆ, ೯-೨೧೪ ಟೀಕು) ; 
ನಡುವೆನ್ನೊಡೆದಿರ್ಬಗಿಯಾಗಿ ಪೋಟ್ಸು ನೀರೇಜಾದ ನಾಳಿಪುಣ್ಣೊಡೆದು 
ಸೌಳನೆ ಸೀಳ್ಲುಡು ದೋಣಿವೋಷಿನಂ (ಸುಕುಮಾ. ೫-೧೬). 

[ನಾಳಿ, ( = ನಾಲಿ) 4 ಪುಣ್‌] 
ನಾಳಿವೋಗು (ಕ್ರಿ). ಗುಳಿಬೀಳು; ಫೋಟುಬೀಳು : ಭಿನ್ನಪದಕ್ಕೆ. 
- ಪುರ್ಣ ನಾಳಿವೋನಪುದು, ಪುಣ್ಣಾ ಳಿನೋದಪುದು (ಶಮದ. ೧೫೮ 

ಪ್ರಯೋ). [ನಾಳಿ, (-ನಾಲಿ) 4 ಪೋಗು,] 

ನಾಳೀಕ "ನಾಲೀಕ' ನೋ. 

ನಾಳೀಕಭನ (ನಾ). ಕಮಲದಲ್ಲಿ ಹುಟ್ಟಿ ದವನು; ಬ್ರಹ್ಮ: ನಾಳೀಕ 
ಭವನ ನುಡಿಯಿಂದ ವೈಕುಂಠಪತಿ ಮನುಜಾವತಾರವನ್ನು ತಾಳಿ ದಶರಥ 
ಕುವರನೆನಿಸಿರ್ದ ಪರಿಯನಾಂ ಕೇಳಿ ಕ್ರತುರಕ್ಷಣೆಗೆ ಯಾಚಿಸಲ್‌ ನೃಪತಿ 
ಸಮ್ಮೇಳದಿಂ ಸುತರಿರ್ವರನ್ನು ಕಳುಪಿದ (ನೆಂಕಾರಾ. ೧-೧೭-೧). 

[ಸಂ. ನಾಲೀಕಭನ] 

ನಾಳೀಜಂಘ "ನಾಲೀಜಂಘ' ನೋ. 

ನಾಳೀಸತ್ರ (ನಾ). ಒಂದು ಬಗೆಯ ಗಿಡ: “ಧಾತ್ರೀಪತ್ರಂ- 
ನಾಳೀಪತ್ರಂ? (ಓಷಧಿ. ೮೧). [ಸಂ. ನಾಲೀಪತ್ರ] 

ನಾಳೀವ್ರಣ(ನಾ). ಇ ನಾಳಿವುಣ್‌: ಆ ಪ್ರತಶಿತಾಸಿಸಂಸಾರವ್ರ, ತತಿಚ್ಛೀದ 
ಮಕ್ಕ್ಯುಮಾ ಸಂಸಾರಂ ತೀವ್ರ ತರಡು /ಖದಂ ನಾ ಳೀವ್ರ ಸನ್ನಿ ಶಂ 
ಶರೀಿಸದ ಕಿಡೆ ನೆಗಲಾಂ (ಶಾಂತಿಪು, ೭-೭) ; ಕೊಳಗುಳಿಕೆಯ ಪುಣಿಸಯ 
ಕೋಮಳಿಕೆಯನ( ದ)ಳೆದಳಿಸುವೆತ್ತು ನಾಲಿಗೆಯೆಲೆಯಂ ತಿಲ ತೈಲ 
ದೊಳರೆಡೊಂದನೆ ನಿಲೇಪನಂಗೆಯ್ವಿದಡಸಿ ನಾಳೀವ್ರಣಮಂ (ಅಶ್ವಶಾ, 
೧೨-೧೬). [ಸಂ. ನಾಲೀವ್ರಣ] 

ನಾಳು "ನಾಟಕ್‌ ನೋ. 

ನಾಳುಪ್ರಭು "ನಾಬ್ಬಿ ಭು” ನೋ. 

ನಾಳೆ (ನಾ). -ಈವೊತ್ತಿನ ಮರುದಿನ; ಇಂದಿನ ರಾತ್ರಿ ಕಳೆದ 
ಕೂಡಲೆ ಬರುವ ದಿನ: ಅನ್ನೆಗಮುರೆಸನುನಂರಸಿಯಂಂ ಭಟ್ಟಾ ರರೊಡ 
ನಂದ ಬ್ರಹ್ಮಚಾರಿ ತಸಂಬಟ್ಟಿ ನೆಂಬುದಂ ಕೇಳ್ಸು . . . ನಾಳೆ ನಮ್ಮ 
ಮನೆಯೊಳ್‌ ಪಾನಿಗಟ್ಟು ವಮ್ಮಂದು ಬಗೆದಿರ್ದು” (ನಡ್ಡ್ಹಾಂಇ, ೭೯-೧೧); 
ಗುಣಾರ್ಣನೆನಿಂ ನಾಳೆಯ ಕೇಳದಿರ್ಸಿರೆ ಮಹಾಗಾಂಡೀವನಿರ್ಫೋಷವಂ 9 


೪೫೩೧ 


20 


25 


30 


40 


45 


ನಾಟು, 


(ಪಂಸಭಾ. ೯-೫೬) ; ನಾಳೆ ಬಂದು ಜಾಲಮಂ ಬೀಸಿ ಮತ್ಸ್ಯಂಗಳಂ 
ನಿಡಿವಂ (ಸಂಚತಂ. ೧೫೮-೨೦) ; ನಾಳೆ ಬಪ್ಪುದು ನಮಗಿಂಜಿ ಬರಲಿ 
(ಬಸನ. ೬೯೬) ;' ಇಂದಿಗೆಂತು ನಾಳಿಗೆಂತೆಂದು ಚಿಂತಿಸಲೇಕೆ (ದೇದಾನ. 
೪೬-೯೧); ನಾಳೆ ಪಡುನಣ ತರಣಿ ತೊಲಗದ ಮುನ್ನ ಕೊಲು ವೆನು. ವೈರಿ 
ಸೈಂಧನನ (ಕುನ್ಯಾಡ್ರ್ರೋ, ೮-೩೫) ; ತುರಗನಿವು 'ಾಳಿನಲಿ ಕುಂಡಿನಿ 
ಫರಿಗೆ ಸರೆಗತವಾಗವು ಸರಾ, ೩-೨-೧೯) ; ನಾಳೆಯ ತನಕ ನಾನು 
ನಿರೀಕ್ಷಿಸಿಕೊಂಡಿರಲಾರೆ (ಬಂಕಿನು. ೧೭೬), [ಜೇ.॥ ತಮಿ. ಸಾಳ್ಳೈ ; 
ಮಲ. ನಾಳ ; ಕೊಡ. ನಾಳೆ ; ಗೊಂಡಿ. ನಾಣು] 

ನಾಳ್ಯಡಿವೋಗು « ನಾಟ್ಟ. ಜಿಪೋಗು' ನೋ. 

ನಾಳ್ಕೇಳೋ (ನಾ). Hod ದುರ್ಗದ ಹೆಸರು : ತಣ್ನಾಫುಂ 
ಸೆ ೇಳೋಪ್ರಮುಖಾದಿ ಡುರ್ಗನಿವಹಾನ್‌ ದಗ್ಗ xxx (ಮೈಲರಿ. 
೧೯೨೧, ೧೦-೮೯ ; 967). WE 

ನಾಳ್ಗ ತೆ (ನಾ). ನಾಡ ಕತೆ; ಸಾಮಾನ್ಯವಾದ ಕಥೆ: ನಾಳ್ಗ ತೆಯ 
ನಡೆಸುವ ಪುಣ್ಕಬಾಹಿರರು . . , ಹರಿಭಕ್ತಿ ಶೂನ್ಯರು ನಿಂದಕರು 
ಹೊಟಿವಡಲಿ ಬಣ್ಣಿಫೆ ಹರಕಥಾಮೃ ತವ (ಕಾರಾ. ೪-೨). 

[ನಾಳ್ಕ್‌ (ನಾಡು) -- ಕತೆ] 

ನಾಳ್ಗಾದೆ "ನಾಯ್ಸಾದೆ' ನೋ. 

ನಾಳ್ಗ ನಿಂಗ "ನಾಟ್ಗಾ ಮಿಗ' ನೋ. 

ನಾಳ್ಗಾ ಮುಂಡ "ನಾಟ್ಗಾಮುಂಡ' ನೋ. 

ನಾಳ್ಗಾ ಪುಂಡ "ನಾಟ್ಗಾಮುಂಡ' ನೋ. 

ನಾಳ್ಗಾ ಪುಂಡು “ನಾಟ ಮುಂಡ್ಮು' ನೋ. 

ನಾಳ್ಗಾ ವುಂಡುಗೆಯ್‌ "ನಾಟ್ಗ ಮುಂಡುಗೆಯ್‌' ಫೋ. 

ಸಾಳ್ನುಡಿ “ನಾಟ್ಗುಡಿ' ನೋ. 

ನಾಳ್ಕ್ಮಾತು, ನಾಣ್ಮಾತು (ನಾ).-ನಾಯ್ನುಡಿ ; ಎಲೆಲೇ ಉಳ್ಳುದ 
ನಾಡೆ ಕೊಳ್ಳಿ ಗೊಳುವರ್‌ ನೋಡೆಂಬ ನಾಳ್ಮಾತಿದೇಂ (ರತ್ನಾಶ. ೩೩). 
ನಾಣ್ಮಾತು: ಎನ್ನಯ ನುಡಿಯಂ ಕೊಂಡೀ ಕನ್ನೆಯನೊಲ್ಲಿ ತ್ತೆ ಯೆಂಬು 
ದದು ವಿಶ್ರೆಯಜೋಸನ್ನಿನಗೆ ಬರ್ಕುಮೆಂತೆನೆ ರನ್ನಮನಳೆಗಿತ್ತ ರೆಂಬ 
ಇಣ್ಮಾತಿನವಮೋಲ್‌' (ದಶಕು. ೮-೧೨೫). 

[ನಾಳ್ಡ್‌ (-ಆನಾಡು) 4 ಮಾತು] 

ನಾಳ್ಸ್ರಭು "ನಾಲ್ಪ ಭು' ನೋ. 

ನಾಣು, ನಾರು, (ಕ್ರಿ). ನಾರ್ಪ, ನಾರ್ವ (ಭವಿಕೃ). ೧. ಗಮ 
ಗಮಿಸು; ಸುವಾಸನೆಯನ್ನು ಬೀರು : ರಾಜಾನ್ನದ ಕೂಟುಂ 
ಫೆಸಜ ತೊನೆಯಂಂ ಬೆಣ್ಣೆ ಗಾಸಿದಾಮೋದಸುಗಂಧಸರಿಮಳಂ ನಾರ್ಸ 
ತುಪ್ಪಮಂಂ . . . ಭಟ್ಟಾರರ್ಗೆ ಬಡ್ಗಿಸಿ (ಸಡ್ಮಾರಾ. ೭೮-೧೫) ; 
ಸೊಡರ್ಗುಡಿಯೊಯ್ಯೂನಾಗೆ ಪೊಸಮಲ್ಲಿಗೆ ಮೆಲ್ಲಗೆ, ಕಂಪು ನಾಲಿ, , 
ಗುಣಾರ್ಣವಂ ನೆಜಕಿಯೆ ನಿಟ್ಟಿಸಿದಂ ಬೆಳಗಪ್ಪ ಜಾನನುಂ (ಸಂಪಭಾ. 
೪-೧೧೦) ; ಪೀತನರ್ಣದ ಮಣ್‌ ಆ ಮಣ್ಣಿ ನಿಂದತ್ತ ಪಡುವ ಮೊಗೆ 
ನಂತಪ್ಪ ಧಾರಿ ಲೋಹಗಂಧಂ ನಾಜುಗುಮಂಪ್ಪಕ್ಕುಂ (ಜಿಟ್ಟಮ. 
೧೧-೨೯) ; ಯಾತಟದು ಹೂವೇನು ನಾತರದು ಸಾಲದೆ ಜಾತಿ ವಿಜಾತಿ 
ಯೆನಬೇಡ ದೇೇನವನೊಲಿದಾತನೇ ಜಾತ (ಸರ್ವಜ್ಞ. ೯೭೮). 
೨. ದುರ್ವಾಸನೆಯನ್ನು ಬೀರು; ದುರ್ಗಂಧವನ್ನುಂಟುಮಾಡು : 
“ನಾಜು -ದುರ್ಗಂಥೆಃ, ಅರ್ದ್ರೀಕರಣೇ ಚ (ನನೆಯಿಸು)” (ಶನುಧಾ) ; 
ಸಿಡಿಲ್ಲ ನೆತ್ತ ರೊಳ” ಪೊರೆದು. ನಿರಂತರಂ ಪೊಲಸು ನಾಜುವ ಮೆಯ್ಯುನೆ 
ಕರ್ಚಲೆಂದು 'ಚಚ್ಚೆ ರಮಸರಾಂಬುರಾಶಿಗಿಲಿವಂತಿಬಿಕಿದಂ ಕಮಳ್ಳಿಕ 
ಬಾಂಧನಂ (ಸಂಸೆಭಾ. ೧೧-೫೧); ಕಾಡ ಪಂದಿಗಳ 'ಬಲ್ಲೆಣದಿಂ ಸೊಲಸಟ್ಟ 
ನಾರ್ನ ಜೇನಡೆಗಳ ಪುಣ್ಗಳಿಂ ತೊರೆನ ನೆತ್ತರ ಕೆಯ್ದು ಡುಗ ಲ್ಕೆ 


ನಾಣು 


(ಕಾದಂಪೂ. ೧೮೩) ; ಕಾಗೆಯ ಗೂಡಿನ ಗಂಧಂ ನಾಯಿವೊಡಂ ಮನ 
ವಿಕ್ಕುವೊಡಂ ಹಯಕ್ಕೆ ತಪ್ಪದು ಮರಣಂ (ಆಕ್ಮಶಾ. ೬-೫೨) ; 
ಬಂಡುಬುಡಿಸುನೇಲನಲಿ ದಾರ್ವ್ರಣದೊಡನೆ.. ಸೂಸುವ ಬಸೆಯ 
ನಾಜುವ : ಮೊಡೆನೆಣನ . . . ಹೆಣಸಾಲುಗಳ ಸಂದಣಿಯಡವಿಯ ಕಂಡಿ 
ನರು ನಿನ್ನವರಹರೆ ನೋಡೆಂದ (ತೊರರಾ. ೩-೮-೪) ; ನೀಟಿಕಿಗೆ ರೋಗ 
ಬಂದಾಗೊನ್ಮೆ ಮೈಯೆಲ್ಲ ನಾಲು ತಿಹುದು(ಭರಚ.೩-೬೫-೩೨).ನಾರು,: 
೨. ಆವಾಗ ನಾರುವ ಮೈಯ ಬಿಚ್ಚಿ ತೋರಿ ನಲಿಯುವ ಉಾಲು 
ಕೈಯ್ಯ ಕೋರೆಯ ಮುಸಿಯಖಂಳ ಕೊಸರಿಕೊಂಡಸುರನ್ನ ಉದರನ ಬಗೆ 
ದಂಥ ಅದ್ಭು ತಮಹಿಮ ತಾ (ಕರ್ನಾಕ. ೨೮೨) ; ದುರ್ವಾಸನೆ ನಾರದಲ್ಲಿ 
ಅಹಂಕಾರ ಸೇರದಲ್ಲಿ (ಅರಳು. ೩೮೭-೧೦) ; ನೀರುಳ್ಳಿಯನು ಕಚ್ಚಿ 
ಬಾಯಿ ನಾರುವುದೆಂದು ದೂರಿದರದಳಾವ ಕುಂದು(ಇಂಚಾನೆ. ೯೬-೬೯); 
ಸಮುದ್ರವು ಉಪ್ಪಾ ಗಿಯಿರುಪುದರಿಂದ ಅನೇಕ ಗುಣಗಳು ಉಂಟು. 
'`ಅದರಲ್ಲಿ ಸತ್ತ ಜಂತುಗಳ. ಕಳೇಬರಗಳಿಂದ ದುರ್ಗಂಧ ನಾರುನದಿಲ್ಲ 
(ಅಸಂಶೆ. ೫೪ ಟೀಕು) ; ನೀರಾದರೂ ನಾರಬಾರದು (ಗಾಜಿ); ಕಾಡುವ 
ಬ್ರಾಹ್ಮಣನಿಗೆ ನಾರುವ ಉಸ್ಪಿನ ಕಾಯಿ (ಗಾದೆ). ೩. (ಆಲಂ) 
ಮುಗಿಯದಿರು; ಉಳಿದಿರು : ಎಷ್ಟು ಕೆಲಸ ಹಾಗೇ ನಾರ್ತಾ 
ಬಿದ್ದಿದೆ (ಮುಕಿಮಾ, ೧೮) [ದೇ.॥ ತಮಿ. ಮಲ. ನಾಲು ; ತುಳು. 
ಳೊಡ. ನಾರ್‌] 

ನಾಣು (ಕ್ರ). ಒದ್ದೆ ಮಾಡು : “ನಾಜು-ದುರ್ಗಂಧೇ, ಅರ್ದ್ರೀ 
ಕರಣೇ ಚ (ನನೆಯಿಸು)? (ಕನುಧಾ). [?] 

ನಾಣುಂಬೇಕೆ, ನಾರಂಬೇಳೆ, ನಾರುಂಬೇಳೆ, ನಾರುಬೇಳೆ, ನಾಟು 
ಬೇಳೆ (ನಾ). ಆಡಿನ ವಾಸನೆಯುಳ್ಳ ಒಂದು ಬಗೆಯ ಔಷಧಿ 
ಸಸ್ಯ 5 ಅಜಗಂಧಿಕೆ : ನಾಯಂಬೇಳೆ, ಹೊಂಗೆಬೇರು, ಹಿಪ್ಪಳೆ 
೬೬ ಸ ಇಷ್ಟನು ಪ್ರತ್ಯೇಕ ಎರಡು ವರಹ : ತೂಕವ ಒಂದು ಬಳ್ಳ 
ನೀರಲ್ಲಿ, ಹಾಕಿ ಕಷಾಯನೆತ್ತಿ ಅಸ್ಟಾ ನಶೇಷನವಾಗಿ ಕಾಸಿ ಕೊಡಲು 
ಉದರಶೂಲೆ . . . ಸರಿಹರ- (ನೈದ್ಯಸಾ. 1, ೨೯೫); ಹಿರೀಮದ್ದಿನ 
ಗೆಣಸು, ನಾಜುಂಬೇಳೆಬೇರು, ಬಜೆ . . . ಇವಿಪ್ಟನೂ ಪ್ರತ್ಯೇಕ 
ನಾಲ್ಕು ವರಹ ತೂಕವನು ಸಣ್ಣನಾಗಿ ಚೊರ್ಣಿಸಿ (ಮೈದ್ಯಸಾ. 11, ೫೧). 
ನಾರಂಬೇಳೆ. : ಹಿಪ್ಪಲಿ, ಪಿಸ್ಟಲಿಮೂಲ, ನಾರಂಬೇಳೆ ಇವು 
ಪ್ರತ್ಯೇಕ ಹತ್ತು ಹಲನಂ. . . ಪ್ರಾತಃಕಾಲದಲ್ಲಿ ಗ ೪ ತೂಕವಂ 
ಸೇವಿಸುವುದು (ಸಕನ್ಯೆ. ೨೧೭) ; ತಿಲಪರ್ಣಿಕಾ (ನಾರಂಬೇಳಿ) (ಅಷ್ಟಾಂಗ. 
೧೩೪೨೭೬) ; ನಾರಂಬೇಳೆ ತಿಲಾಸ್ಷೀರಟೇರಂ ತಂದು ಹಾಲೊಳರೆದು 
ಹಾಲೊಳ್ಳೆರಸಿ ಕುಡಿದೆ ಮುಟ್ಟಾಗಡಿ ಇದ್ದ ಸ್ತ್ರೀ ಶೀಘ್ರದಲ್ಲಿ 
ಮಂಟ್ಟಾಗುವಳು (ಕಾನುರಾ. ೧೧-೨೬೮). ನಾರುಂಬೇಳೆ : ೇಬರ್ಬರಾ 
—ಬರ್ಬರಿ, ನಾರುಂಬೇಳೆ” (ಓಸಿ. ೧೦೫). ನಾರುಬೇಳೆ : “ನಾರು 
ಬೇಳೆ, ಅಜನಿಗ (ಆಕಾಸಿ. ೧-೭) ; “ಅಜಗಂಧ - ಅಜಗಂಧಿ; ನಾರು 
ಬೇಳೆ” (ಓಸಧ. ೬), ನಾಣುಬೇಳೆ ; ಹೊಟ್ಟಿ ಶೂಲೆಗೆ : ನಾಲು 
ಬೇಳೆ, ಅಗುಳಸುಂಠಿ, ಗಂಟುಭಾಂರ್ಗಿ ಈ ಮೂಜಿನ್ನೂ ಕಪಾಯನಂ 
ಕಾಸಿ... ಕೊಳ್ಳೆ ಹೊಟ್ಟಿ ಶೂಲೆ ಮಾಣ್ಣುಂ (ವಿನೈವಿ. ೭೧). 

[ನಾಲಿ -- ಬೇಳೆ] 

ನಾಣುಬೇಳೆ "ನಾಯುಂಬೇಳೆ' ನೋ. 

ನಾಟು, ನಾಣ್ಗಾ, ನಾಳ, ನಾಳು (ನಾ). ಸಮಾಸದಲ್ಲಿ 
"ನಾಡು? ಎಂಬುದಕ್ಕೆ ಬರುವ ಆದೇಶರೂಪ : ಕೊಂಡು ಪೋದ 
ಭಂಡಮಂ ಮಾಣು ಫೆಳಿದಂ ತಮ್ಮ ನಾಟ್ಕ ಪೂರ್ವಮಂಪ್ಪ ಭಂಡಮಂ ತೀವಿ 
ಕೊಂಡು . . . ಬಂದಿರ್ದರ್‌ (ನಡ್ಡಾ, ೭೧-೨೫). "ನಾಲ ದೆ? 
*ನಾಟ್‌್ಲಮುಂಡ' ಪರಾ, ನಾ ನಾಣ್ಣುಡಿ', "ನಾಣ್ಬಟ್ಟಿ' 


೪೫೩೨ 


20 


30 


40 


45 


ನಾಬ್ಯಡಿವೋಗು 


ಪರಾ. ನಾಳ : “ನಾಳ್ಗೆ ತೆ, "ನಾಳ್ಳು! ' ಫರಾ. ನಾಳು: 
"ನಾಳುಪ್ರಭು' ಪರಾ. 
ನಾಟ್ಕಳ್‌, ನಾರ್ಕಳ್‌, ನಾಟ್ಗಿಳ್‌ (ಬಹುವ) : ಅರುವಿಲ್ಲದಲ್ಲಿ 

ಕಳ್‌-ಮಳ್ಳಳ್‌ ನಾಟ್ಕಳ್‌, ಕೋಟ್ಕಳ್‌' (ಶನುದೆ, ೧೦೧ ಪ್ರಯೋ) ; 
ಎನೆತುಂ ನಾರ್ಕಳನೂರ್ಗ್ಗಳಂ ಪ್ರಜೆಗಳಂ ' ಸಂತೋಸದಿಂ ಮಾಡಿದಂ 
ವಿನಯಾದಿತ್ಯ ನೃಪಾಳ (ಎಕ. 11, ೧೪೩೮ ; 1143) ; ಕೆಲದೂರ್ಗಳುಮಂ 
ನಾಟ್ಗಿಳುವುಂ ತೊಬಲ್ಲು (ನೆಡ್ಡಾರಾ. ೬೬-೨೦). [ನಾಡು] 

ನಾಟ (ನಾ). ನೋಸವಾದುದು ; ಕ ತಕವಾದುದು :ಆಡೆ 
ವಿರೋ ಧಮಾಗದಿರದಾಗಲೊಡಂ ಬಟಾಕೇನನಾದೊಡಂ ಮಾಡುವಮೆ 
ನ್ನೊಳಿರ್ದಪುವು ಪಾಸಗೆ ನಾಟನುನುಳ್ಳ ವಿತ್ತ ಸೆಂ ಬೇಡಿದ ದಾಯನುಂ 
ಕುಡುವನೆಂಬುದುಂ (ನುಹಾನೇ. ೧೦-೪) ; ಆಟಕೆ ನಾಟ ನುಡಿ ತುಂಬು 
ಕಳ್ಳನೊಳುಂಟು ನಾಟವಾಸಗೆ ಕುಳಂ ಲತೆಯೊಳ್‌ ಕ್ಷಳಂ (ಸಂಜೀವ. ೨೩). 
"ನಾಲವಾಸೆಗೆ' ಷರಾ. [«-ತವಮಿ. ನಾಟ್‌] 

A ನಾಟಲ್‌ "ನಾನಲ್‌' ನೋ. 

ನಾಟವಾಸಗೆ, ನಾಳವಾಸಿಗೆ (ನಾ). ಕಳ್ಳ ದಾಳ; ಕೃತ್ರಿಮವಾದ 
ದಾಳ: “ನಾಟವಾಸಗೆ - ಕಳ್ಳ ವಾಸಗೆ 5 (ಸಂಸ್ಕೃತದೊಳ್‌ “ನಾಳಂ' 
ಶ್ಷಳಂ)'' (ಶಮದ. ಸರಿ. ೧) ; ನಾಟವಾಸಗೆಗಳಂ ಮುನ್ನಮೆ ಸಮಕಟ್ಟ 
ತಾಮುಮಾಮಂಂ ಕೆಲವು ದೆನಸಂ ಗೋಸ್ಕಿ ಯೊಳಿರ್ಪಂ ಬರ್ಕೆಂದು 
ಬಟಾಯ ನಟ್ಟ ದೊಡೆ (ಪಂಸಭಾ.'೬-೬೮ ಎ) ; ಶಕುನಿಯೆಂಬ ಮಂತ್ರಿ 
ಯೆಂದಂ ಧರ್ಮನಂದನಂ ದ್ಯೂತದೊಳತಿ ಪ್ರೀತನಪ್ಪು ದಂ ನಾಟವಾಸಗೆ 
ಗಳಂ ಸಮೆದುಪಾಯಾಂತರದಿಂ . . . ಧನಮಂ ಗೆಲ್ವಂ (ನೇಮಿಪು. 
೧೦-೨೧ ನ) ; ದುರ್ಯೊಧನನಲ್ಲಿಂದಮೆರ್ದು ಪೋಗಿ ಗೂಢದೊಳ್ಳಾಟ 
ವಾಸಗೆಗಳಂ ಸಮೆಯಿಸಿ. . . ಪಾಂಡವರೆಂ ಬರಿಸಿ(ಬಂಹರಿ.೧೧-೨೩ ವ); 
ಮಾಡಿದ ನಾಟಿವಾಸಗೆಯ ದೂಸಲಾನಾಯ್ತ್ರ ಧರಿತ್ರಿ (ಮುಹಾನೇ. ೧೦-೫೩). 
ನಾಳೆವಾಸಿಗೆ : ನಾಳವಾಸಿಗೆಯಿಂದ ಕುರುಪತಿ ಕೌಳಿಕಾಅನ ತೆಜದಿ 
ಪಾಂಡವರಾಳುನಿಗೆಯನು ಸೆಳೆದುಕೊಂಡು (ಸಾಳ್ವಭಾ. ೩೯-೪೦). 
“ಕಳ್ಳ ವಾಸಗೆಗ ಪರಾ. [ನಾಟ ಪಾಸಗ್ಗೆ (ಎ ಪಾಸಂಗೆ)] 

ನಾಬಂ, (ನಾ). ಗಳಿಗೆ; ಇಪ್ಪತ್ತುನಾಲ್ಕು ನಿಮಿಷದಷ್ಟು ಕಾಲ : 
“ನಾಟೂಯೆಂಡು ಗಟಾಗೆ” (ಕಶಸಾ, ೧೩-೨೫೦) ; “ನಾಟೀ ನಾಡಿ 
ಗಾಯ್ತಿವು ಘಟಾಗೆ” (ಸಂಜೀನ, ೨೨) ; ಮಂೂಟಾ, ಬೋಟಿ ನಾಟಿ, 
(ಶಬ್ಮಾನು. ೧೪೦ ವ್ಯಾಖ್ಯಾ). [< ಸೆಂ. ನಾಡೀ] 

ನಾಟಕ್ಕಿ (ನಾ). ಒಂದು ಊರಿನ ಹೆಸರು (?) : ನಾಟಿಯುಳ್‌ 
ಮೂನತ್ತು ಗಣ್ಣುಗ ಭತ್ತ ಪಡೆಯ ತೆಉು ಪೊದು (ಇಆ. XIV, ೨೩೩-೬೫; 
ಸು. 9ನೆಯ ಶತ). [1] 

ನಾಟಾಕೆ, ನಾಳಿಗೆ, ನಾಲಗೆ (ನಾ). ಗಳಿಗೆ; ಘಓಕೆ: ಉದಯಂಬರೆ 
ಬಂದ ಪಿಲಗ್ಗೆದಲ್ಲಿ ತಾನೆನಿತನೆ ಸಲ್ಲು ಮುನ್ನನಿತೆ ನಾಟಾಕೆ ಜನ್ಮಫಟೀ 
ಪ್ರಮಾಣಮಾ ದಿನ ರಜನೀಪ್ರಮಾಣದನುಪಾತನದಿಂ ಸಿಜಲಗ್ಗ ಸಂಜ್ಞೆ 
ಯೊಳ್‌ (ಜಾತತಿ. ೩-೧೯). ನಾಳಿಗೆ : “ನಾಳಿಗೆ - ನಾಡಿಕಾಎಗಳಿಗೆ? 
(ತದ್ಭಕೋ. ೨೧). ನಾಟಕಗೆ : “ನಾಡಿಕೆಗೆ ನಾಟಾಗೆಯೆನಿಪ್ಪುದು” 
(ಸಂಜೀವ. ೨೨) ; ನಾಡಿಕಾ - ನಾಲಾಗೆ (ನಾಟಾಗೆಯೆಂದು ಘಲಾಗಿ) 
(ಶನುದ- ೧೯ ಪ್ರಯೋ). [-ಆಸಂ. ನಾಡಿಕಾ] 

ನಾಲಗೆ "ನಾಟಾಕೆ' ನೋ. 

ನಾಟ್ಕಡಿಗಟಂ "ನಾಟೃಡೆಗಟಕೆ' ನೋ. 

ನಾಬ್ಯಡಿಗಟಕಿ “ನಾಬ್ಕಿಡೆಗಟ' ನೋ. 


ನಾಟ್ಕ ಡಿಪೋಗು "ನಾಟ್ಭಡೆವೋಗು' ನೋ. 
ನಾಟೃಡಿವೋಗು "ನಾಟ್ಕಡೆಪೋಗು' ನೋ. 


ನಾಲ್ಕಡೆ 


ನಾಟ್ಯಡೆ (ನಾ). ನಾಡಿನ ಕಡೆ, ಗಡಿ : "ನಾಡ ಕಡೆ ನಾಲ್ಕಡೆ. . . 
ಆಯ್ತು” (ಸಂಜೀನೆ. ೨೧); ನಾಬ್ಬಗರಣಂ, ನಾಬ್ಯಡೆ, ಕೋಟ್ಕುಟ್ಟು 
(ಭಾಷಾಭೂ. ೧೧೯ ಉದಾ) ; ಡಕಾರಕ್ಕ್ಯಾ ದೇಶಮಾದ ಅಬಿಕ್ಳೈ ಪ್ರಯೋಗಂ 

38 ನಾಡಕಡೆ - ನಾಲ್ಕಡೆ (ಶನುದ. ೧೯ ಪ್ರಯೋ). 
[ನಾಲ*( ನಾಡು) + ಕಡೆ] 

ನಾಟ್ಯ ಡೆಗಟಕ್ಕಿ ನಾಬ್ಯಡಿಗಬೀ, ನಾಟ್ಕಡಿಗಲ್‌, ನಾಲ್ಲಿಡಿಗಬ್‌ 
(ಕ್ರಿ). ೧. ದೇಶವನ್ನು ಬಿಟ್ಟುಹೋಗು ; ನಾಡಿನಿಂದ ಹೊರಗೆ 
ಹೋಗು; ಗಡೀಪಾರಾಗು : ನಾಬ್ಕಡೆಗಬಕಿದುಳಕೆ [ನಾಣಂ. ನಾಟ್ಕಡಿ 
ಗಡಿದೆಡೆ] ಬೇರಂ ಬಿಟಿಕ್ಕಿಯೂಮುಂ ತಿಂದು (ಗದಾಯು. ೭-೩೫). 
ನಾಟ್ಕ ಡಿಗಬಂ : ೨. ದೇಶದಿಂದ ಹೊರಗೆ ಹಾಕು ; ದೇಶ ಬಿಡು 
ವಂತೆ ಮಾಡು; ಗಡೀಪಾರು ಮಾಡು : ಏಲ್ಮಟ್ಟ ನೆಬಕಿದು ನಿಮ್ಮಂ 
ನಾಟ್ಕಡಿಗಲಾದೊಡೆ. ಮದೀಯ ನಾಥಂ ಬೇರಂ ಬಿಟಿಕ್ಕಿಯನೆ ತಿಂದ 
ದೆವಸದೊಳಲೀ್ಕಾಡಿದ ಬೀರನಿಖಾಗಳೇಂ . ಪೊಸತಾಯ್ತೈನ/ (ಪಂಪಭಾ. 
೧೨-೧೭೮). ನಾಟ್ಕಿಡಿಗೆಬಕಿ : ೨. ಆಕ್ರೋಶಂಗೆಯ್ದ ಕಪಿಳಂಗರಸಂ 
ಮುಳಿದು ನಾಲ್ಕ£ಟ್ಕ]]ಡಿಗಟಕಿದೆಂ (ಚಾವುಂಪು.೧೯೩). ನಾಟ್ಗ ಡಿಗಟಕಿ : 
ಶಿ. ಪಡೆನಳ್ಳರ್‌ ನೃಪಗುಣಮಂ ಬಿಡದೆ ನಾಬ್ಬಡಿಗಬಕಿವ ತೆಅದೆ ನಡೆ 
ನಡೆಯೆಂಂಬರ್‌ (ಉದಂಪೂ. ೫೫೬). ಗ ಇದು “ನಾಲ್ಕಿಡಿಗಲೌ' 
ಎಂಬುದರ ಅಪಲಿಖಿತವಿರಬಹುದು. 

[ನಾಟ್ಕಡೆ -- ಕಟಿ, ಎಕಟೂ,)] 

ನಾಟ್ಕಡೆಪೋಗು, ನಾಳೃಡಿವೋಗು, ನಾಟ್ಕಡಿಪೋಗು, ನಾಟ್ಕಡಿ 
ವೋಗು(ಕ್ರಿ). ೧. ನಾಡನ್ನು ಬಿಟ್ಟು ತೊಲಗು; ಗಡೀಪಾರಾಗು: 
ಕಾಟ್ಕೂಚ್ಛು ತಗುಳಿ ತನ್ಮೊಳ್‌ ಕೋಲ್ಕೂಟ್ಟಿ' ವನದ್ವಿಪೇಂದ್ರಚಯಮತಿ 
ಭಯದಿಂ ನೀಟ್ಕರಿಸಿ ನಿಲ್ಲದೆನಸುಂ ನಾಟ್ಯಡೆವೋಪಂತೆ ಪೋಪುದೀ 
ನಗತಟಿದಿಂ (ಕಾವ್ಯಾವ ೨೯೮). ಪಿ. ಹಾಳಾಗು; ನಷ್ಟೈವಾಗು ಪ 
ಮಸುಳೆ ನಿಜಾನ್ವವಾಯ ಪುಹಿಮೋನ್ನ ತಿ ನಾಬ್ಯಡೆವೋಗೆ ಪಾಟಿಕಯಂಂ 
ಪಸುಸೆಯಂಂ . . .`ಭೂಚರರ್ಗೆ ಖೇಚರ ನೀಂ ಚರನಾಗಿ ಬರ್ಪುಡೀ 
(ಸಂರಾಮಾ ೧೧-೧೩೬). ನಾಳ್ಯ ಡಿವೋಗು : ೧. ಪಡೆಮಾತೇಂ ಗಳ 
ಗಂಗೆಗೊಣ್ಣ ಪುರದಾ ಚೋಳಂ ಜಯಗೊಣ್ಣ ನಾಳ್ಯ ಡಿವೋದಂ 
(ಮೈಲರಿ. ೧೯೩೦, ೭೬-೨೩; 1080). ನಾಟ್ಯ ಡಿಪೋಗು : ೧. ಆರಸಂ 
ನಾಲ್ಯ£ಟ್ಸ]]ಡಿಪೋಗವೇಟಕ್ಕೊಡೆ ಭಯಂಗೊಂಡೆನ್ನನಾ ಸಾಧು 
ತಂದರಸಂಗೊಪ್ಪಿ ಸಿ ಪೋದಂ (ಧರ್ಮಾಮೃ. ೧೨-೧೩೫). ನಾಟ್ಕಡಿ 
ವೋಗು : ೨. ಆಳವಾಳಬೊಳಮರತರುಣಿಯರದಕೆ ಪೊಯ್ವಮರ್ದ 
ನುಂಡು ನಂಜು ನಾಬ್ಯಡಿವೋಗೆ (ಲೀಲಾವೆ. ೮-೫೨ ವ). 

[ನಾಬ್ಕ ಜೆ 4 ಪೋಗು,] 

ನಾಲ್ಗ ಡಿಗಟಕಿ “ನಾಲ್ಕಡೆಗಟ' ನೋ. 

ನಾಟ್ಗ ಮುಂಡು "ನಾಟ್ಗಾಮುಂಡ್ಗು' ನೋ. 

ನಾಲ್ಗ ಮುಂಡುಗೆಯ* "ನಾಟ್ಸ ಮುಂಡುಗೆಯ್‌' ನೋ. 

ನಾಟಾ ದೆ, ನಾಣ್ಗಾದೆ, ನಾರ್ಗಾದೆ, ನಾಳ್ಗಾಜಿ (ನಾ). ೧. ಜನ 
ಜನಿತವಾದ ಗಾದೆ; ನಾಣ್ಣುಡಿ ; ಲೋಕೋಕ್ತಿ : ಕೊರಲ 
ಸತ್ವವಿಂಲ್ಲದೊರಲಂ ನುಂಗಿದರೆಂಬ ನಾಟಾ ಜೆಯಂತೆ (ಧರ್ಮಾಮೃ- 
೭೧೧೭೩) ; ಅವಿಸೃತಂ ಮಾಡಿದಂ ದೇವಂಗಾಜಿದೆ ಧರ್ನಿೀಯಂ ಬಡಿದ 
ಕೆಂಬೀ ಸಂದ ನಾಲ ಜಯಂ (ಪುಸ್ಪಪು. ೧೨-೮೬). ನಾಣ್ಗಾದೆ: 
೨. ಸಾಮಾನ್ಯ ವಾದ ಮಾತು ) ಅಲ್ಪವಿಚಾರ : ಕಾದಿ ಕೊಂಬುದು 
ಪಾಳುನಾಡೆಂಬುದೆಂದು ನಾಣ್ನಾಜಿಯಂ ನೀವೆಸಗಬೇಡ (ಸೌಂದಪ. 
೧೨-೯೧) ; ನಾಣ್ಮಾದೆಯಲ್ಲು . . . ಹರಿಗಳಂ ಕುನರರೆಯ್ದೆ ಮೇಗಣ್ಣೆ 
ಭೋಂಕೆನಲಡರಿ ಬಿದಿಯನಲರ್ವೊಡೆಯ ಮೆಯ್ಕ ಣ್ಣ ರುವರಂ ಜಜಕಿ 


೪೫೩೩, 


0 


30 


40 


ನಾಟು ಮುಂಡ್ಕು 


ದರು (ಭಾನಚಿಂ. ೮-೪) ; ಚೆಲ್ವಪೆಣ್ಣಳೆಯ್ತ ರುತಿರ್ದರೀಶನೆಡೆಗೇನವರು 
ನಾಣ್ನಾ ದೆಯನಿತರನರೆ (ವೀಕೈಪು. ೨-೩-೨೭). ನಾರ್ಗಾದೆ ; ೧. ಆದರ 
ದಿಂದಂ ಬೋಧರ್‌ ಬೋಧರನಸ್ಪಿ ದೊಡೆ ಬೂದಿ ಬೂದಿಯೆ ನಾಜಾತ್ತಾ 
ದಮೆನಲ್ನೈಗಳ್ಹ ರ್ನಾರ್ಗಾದೆಗೆ ದೊರೆ ಸಮಯಧರ್ಮದೆಡೆಗುಲಾದವರ್ಗಳ್‌ 
(ಸಮಸ. ೪-೮೯). ನಾಳ್ಗಾದೆ : ೧. ಕಾಮಿಗಳ್‌ ಕಣ್ಣಾಣರೆಂಬ 
ನಾಳ್ಗಾದೆ ಪುಸಿಯೆ (ಪದ್ಮರಾ. ೮-೯೦). [ನಾಟಿ*(-೭ನಾಡು) + ಗಾಜಿ] 
ನಾಟಾ ಮಿಗ, ನಾಳ್ಗಾಮಿಗ (ನಾ). ನಾಡಿನ ಗ್ರಾಮಸ್ಕ : ದಿಟ್ಟಿ 
ಗೆಜಕಿಗಳ ಎಜೆನಾಡ ಗಾನುಂ . . . ಕಲಿಮ್ಮಾರಾನೆಬಕಿದು ಕೊಣ್ಣಾಳುತ್ತಿರೆ 
ಕಣ್ಣು ನಾಯಿ ಮಿಗರ್ಕ್ಯಳುಂ ನಿನ್ನು ನಸವೂರ ಎ೮ದು ಕೊಟ್ಟಿಯೆಂ 
ಕೊಳ್ಳಲ್ಲಿ (ಎಕ. ೪11, ಸೊರಬ. ೧-೩; 7977). ನಾಳ್ಗಾ ಮಿಗೆ : 
ಬಿಟ್ಟಿಗೆ ಎಜಕಿಗೆ ಗೊಳ್ಳಿ ನಾಡ ನಾಳ್ನಾಮಿಗರ್‌ (ಎಕ. ೪111, ಸೊರಬ. 
೫೪೨-೨ ; ಸು. 800). [ನಾಟಿ ( ನಾಡು) -- ಗಾಮಿಗ] 
ನಾಟಾ ಮುಂಡ, ನಾರ್ಗಾಮುಂಡ, ನಾರ್ಗಾವುಂಡ್ಕ ನಾಳ್ಗಾ 
ಮುಂಡ, ನಾಳ್ಗಾವುಂಡ, ನಾಟಿ ಮುಂಡು, ನಾಲ್ಗೂ ಪುಂಡ 
(ನಾ). ದೇಶ ಭಾಗದ ಒಡೆಯ ; ಪ್ರಾಂತಾಧಿಕಾರಿ; ನಾಡಿನ 
ಮುಖಂಡ : -ನಾಟು್ಗ ಮುಣ್ಣನನುಮಿಲ್ದು ಕೊಟ್ಟೋ ರ್‌ (ಎಇ. ೫1೪, 
೧೯೧-೪೯ ; 725); ರೆಣಪಾರೆಗಾಮುಣ್ಣರುಂ ಅನ್ನ ಮಾಸಲ ಉತ್ತಮ 
ಗಾಮಂಣ್ಣರುಂ ನವಿಲೂರೆ ನಾಟ್ಗಾಮಂಣ್ಣರುಂ (ಎಕ. 11, ೩೫-೮; 
ಸು. 800) ; ಇ ಕೊಡಜಕ್ಕಿಯ ಬಳಸಿದೋರ್‌ ನಾಲಾ ಮುಣ್ಣ ಬಿಯ 
ಳನುಂ ಪಿರಿಯೆಮಂಗುಳಿಯ ಕೊಮರಯ್ಯನುಂ (ಎಕ. ೪1, ಚಿಕ್ಕಮ. 
ನಾರ್ಗಾಮುಂಡ : ಬಿಳ್ತೊಲ ಮೂನೂಜಜ 
ನಾರ್ಗಾಮಂಣ್ಣ್ಲ ತೊಣ್ಣಯ್ಯುನುಂ (ಎಇ. XIV, ೩೬೫-೧೪ ; 945). 
ನಾರ್ಗಾವುಂಡ : ಭಾನಿಸೆ ಮುಗುನ್ಮ ಮೂ[ವ]ರ್ತ್ತಕ್ಕೀ ವಸುಧೆಗೆ 
ತಿಳಕಮದ[ಅ]ನಾರ್ಗಾವುಣ್ಣ ೨ ಚಾವುಣ್ಣ ೦ (ಸೌಇಇ. ೫1-, ೭೮-೪೨; 
1045) ; ನಾರ್ಗಾವುಣ್ಣ ಭೂಮಿ ೨೦೦೦ ಗೃ ಹೇಹಸ್ತ ೪೦ (ಇಆ. XV, 
೧೪೧-೨೬; ಸು. 12ಕೆಯ ಶತ). ನಾಳ್ಗಾ ಮುಂಡೆ: (ಲೋಕಸ. ೩೭). 
ನಾಳ್ಗಾ ಪುಂಡ : ಸೂರ್ಯ್ಯಗ್ರಹಣದನ್ನು ಮುಳುಗುನ್ನ ಪನ್ನೆರಡ 
ಆಕೊಳಗೆ ನೆಲೆಯ ಪೊಸವೂರೊಳ್ನಾಳ್ನಾ ವುಣ್ಣ ೦ ಕೊಜಲಗುನ್ನ ೦. . . 
ಪೊಸವೂರೆ. ಮೂಲಸ್ಥಾನದೇವರ್ಗ್ಗೆ ಬಿಟ್ಟ ಪಟ್ಟ ವರ್ದ್ವನದ ತೋಣ್ಣ ವೊನ್ನು 
(ಸೌಇಇ. ೫1-, ೪೭-೧೩; 995). ನಾಟ ಮುಂಡು, : ಬೆಳ್ಳಂ 
ನ್ಹಾಡಿಯ ಗೊಟ್ಟಿ ವಾಡಿಯ ಇನ್ನಿ ನಿತು ಮೂರಜತ್‌ ಕಲ್ಲಾ ನಾಟಾ 
ಮುಣ್ಣುಗಳ್ಳ ಂ/ ತಂಭುಲಶ್ರಾ ವಣಗೆಯ್ಸು ಒಡಂಭಡಿಸಿ ಕೊಣ್ಣುದು 
(ಎಿಕ-೫11, ನಂಜನ. ೨೬೯-೯೭ ; 904) ; ಇದಕ್ಕೆ ಸಕಿಳೆ ಬೆಳ್ಗುನ್ನೂರುಂ 
ಕಿಟುವೆಳ್ಲುನ್ನೂರುಂ . . . ಎಡೆನಾಡ ಮುವರ್ನ್ನಾಟ್‌ಸ್ಲಾಮಂಣ್ಣುಗಳುಂ 
ಸಕ್ಕಿ (ಎಕ. 111, ನಂಜನೆ. ೧೫೫-೯ ; 9709). ನಾಟಾ ವುಂಡ: 
ನಾಡ ಅಣಾಗೇಯಾಯ ನಾಲಿಣ್ಗಾವುಣ್ಣ 2 ೫ ೫ ಗೆಲ್ಲೂರ ಮಾರಗಾವುಣ್ಣ 
ತುಜುಗಳೊಳ್ಳತ್ತು (ನಿಕ. ೪11, ಶಿನಮೊ. ೨೨-೩; 963); 
ಶ್ರೀಧರಯ್ಯನುಂ ನಾಡುಂ ನಾಟಾ ವುಣ್ಣ ೦ ಸಿನ್ಮಗಾವುಣ್ಣ ನುನಿಟ್ಟು 
ಸತ್ತಿ ವಂಗಲದ ಭೂಮಿಯ ಸಮ್ಮನ್ಮಂ ಮಾರಯ್ಕೆನುಂ (ಎಕ. 1x, 
ಹೊಸಕೋ.೧೧೧-೫ ; 997). [ನಾಟೀ* (ನಾಡು) 4 ಗಾಮಂಂಡ] 
ನಾಲು ಮುಂಡು "ನಾಟ್ಗಾ ಮುಂಡ” ನೋ. 
ನಾಟಾ ಮುಂಡ್ಗು, ನಟ್ಲಿವುಂಡು, ನಾರ್ಗವುಂಡು, ನಾರ್ಗಾ 
ಮುಂಡು, ನಾರ್ಗಾವುಂಡು, ನಾರ್ಗೌಡು, ನಾಳ್ಗಾವುಂಡು, 
ನಾಟ್ಲಿವುಂಡು, ನಾಟ್ಗಾವುಂಡು (ನಾ). ನಾಡಿನ ಅಧಿಕಾರ ; 
ಪ್ರಾಂತಾಧಿಕಾರ : ಸೆರ್ಮಾನಡಿ ಗಾಮಂಣ್ಣಣ್ಣಂ ಕೊಣ್ಣುಣಿಗನ್ನಾಡ 
ನಾಟಾ ಮಂಣ್ಮು  ಕಿಜುವುಸುವೂರುಮಂ ಕಲ್ಲಾಡುಗೊಟ್ಟಿಲ್‌ 


೩-೧೨; 8991). 


ನಾಟ್ಥಾ ಮುಂಡುಗೆಯ್‌ 


(ಎಕ.1%,ಹೆಗ್ಗಡ. ೧೦೩-೧೧;ಸು-910). ಸಟ್ಗಿ ಪುಂಡು: "ನಟ್ಗ ಪುಂಡು 
ಗೆಯ್‌' ಪರಾ. ನಾರ್ಗವುಂಡು: "ನಾರ್ಗವುಂಡುಗೆಯ್‌ ಪರಾ. 
ನಾರ್ಗಾಮುಂಡು :  "ನಾರ್ಗಾಮುಂಡುಗೆಯ್‌' ಪರಾ. 
ನಾರ್ಗಾವುಂಡು : “ನಾರ್ಗಾವುಂಡುಗೆಯ*' ಪರಾ. 
ನಾರ್ಗೌಡು : ಮಡಲೂರ ಸಾತಗೌಉಡನ ಮಗನು ಚೌಡಗೌವುಡಂ 
ನಾರ್ಗ್ಗಾಡುರ್ಗ್ಗವುಡುಗೆಯ್ಯುತ್ತ ನರೆ (ಕಣ. 1೪, ೪೮-೨೦ ; 1247). 
ನಾಳ್ಗಾವುಂಡು : “ನಾಳ್ಗಾವುಂಡುಗೆಯ್‌' ಪರಾ. ನಾಲ್ಲ 
ಮುಂಡು: "ನಾಟ್ಗ ಮಂಂಡುಗೆಯ್‌' ಪರಾ. ನಾಟುಣ್ಗ ಪುಂಡು: 
“ನಾಟಿ್ಸಾ ವುಂಡುಗೆಯ”' ಪರಾ. 
[ನಾಟ್‌ (ನಾಡು) 4 ಗಾಮಂಂಡು,] 

ನಾಟಾ ಮುಂಡುಗೆಯ್‌, ನಟ್ಲಿವುಂಡುಗೆಯ”, ನಾರ್ಗವುಂಡು 
ಗೆಯ, ನಾರ್ಗಾಮಂಂಡುಗೆಯ್‌, ನಾರ್ಗಾವುಂಡುಗೆರ್ಯ, 
ನಾಳ್ಗಾವುಂಡುಗೆಯ್‌, ನಾಲ್ಲಿಮುಂಡುಗೆಯ್‌, ನಾಲ 
ಪುಂಡುಗೆಯ" (ಕ್ರಿ). ನಾಡಿನ ಅಧಿಕಾರವನ್ನು ಮಾಡು; ದೇಶ 
ಭಾಗದ ಒಡೆತನವನ್ನು ಮಾಡು : ಶಂಕರಂ ನಾಟ ಮುಂಡುಗೆಯೆ 
(ಎಇ. ೫11, ೨೧೩-೧೫ ; 874) ; ಶ್ರೀಮತ್‌ ಬೊ (?) ಟಿಗದಿ ತಲೆಯುಂ 
ರಾಜಯ್ಯನುಂ ನಾಟಿ್ಗಾಮಂಂಡುಗೆಯೆ) (ಇಆ. 2೭11, ೨೬೧-೧೨; 
973) ; ಬಾಸವುರ ನೂಜಿ ನಾಲ್ಪತ್ತರ್ಕ್ಯ ಮಲ್ಲರಸಂ ನಾಟಾ ಮಂಣ್ಣು 
ಗೆಯ್ಯೆ (ಸೌಇಇ. ೫೫-೩೫-೭ ; 1055). ನಲ್ಲಿ ವುಂಡುಗೆಯ್‌ : 
ಜನನೈಶಮಿ ಬ[ನ]ನಸಿನಾಡನಾಳಿ ಬಿಟ್ಟಿಗೆ ನಲ್ಲವುಣ್ಣುಗೆಯ್ಯೊ . , . 
ಕೂದಲಿಯನಿಉಾದು. , , .: ಮಸೆಯೆರ ಗಡಿ ತುಜುವನಿಳಿಸಿದೋರಣ 
ದೊಳ್ಳಿಲ್ಹು ಸುಗತಿಗೆ ಸನ್ನೊನ್‌ (ಎಕ. ೪111, ಸೊರಬ. ೨೦೨-೨; 
955). ಐ ಇದು "ನಾಟಾ ವುಂಡುಗೆಯ್‌' ಎಂಬುದರ ಅಸಲಿಖಿತ 
ವಿರಬಹುದು. ನಾರ್ಗವುಂಡುಗೆಯ್‌್‌ : ಬನ್ನಣಿಕೆಯ ಸತ್ತ ರಜ 
ನಾಗಾರ್ಜುನ ನಾರ್ಗ್ಗವುೆಂಣ್ಣುಗೆಯೆ (ಎಕ. ೪111, ಸೊರಬ. ೨೩೪-೭; 
999). ನಾರ್ಗಾಮುಂಡುಗೆಯ : ಸಾಮನ್ತ ಬನ್ನಣಿಕೆಯ ಬೊಪ್ಪ 
ರಸಂ. ನಾರ್ಗಾಮಂಂಡುಗೆಯ್ಯ್ಯತ್ತಮಿರೆ (ಕಣ. 1೪, ೩-೧೫ ; 1114). 
ನಾರ್ಗಾವುಂಡುಗೆಯ್‌ : ಬನ್ನಣಿಕೆಯ ಬೊಪ್ಪ ನಾರ್ಗಾವುಣ್ಣು 
ಗೆಯ್ಕೆ (ಎಕ. ೫111, ಸೊರಬ. ೨೩೫-೮ ; 1084). ನಾಳ್ಗಾ ಪುಂಡು 
ಗೆಯ : ಬಿನ್ನವುರಂ ೧೨ ಮುರ್ಚ್ಚ್ಛನೂರು ೧೨ ಅಂತು ೫೪ 
ಬಾಡವುಮಂ ಚಳಿಕಿ ಆಯ್ಕ ಹರಸಂ ನಾಳ್ಗಾವುಂಡುಗೆಯ್ಯೆ (ಎಕ. ೩1, 
ದಾನಣ. ೧೯-೭ ; 104). ನಾಟ್ಗಿಮುಂಡುಗೆಯ್‌ : ಪುಂಗೆಟಃ 
ಮುನೂಜುಮ ಕುಪ್ಪೆಯರಸರಾಳೆ ಮಣಲೆರಗಾಡಿಗ ನಾಟ್ಗಿಮುಣ್ಣು 
ಗೆಯ್ಯೆ (ಕಣ. 1, ೧೪-೫; ಸು. 866). ನಾಲಾ ವುಂಡುಗೆಯ್‌ : 
ಬಿಜ್ಜಂ ನಾಟಾ [ವು]ಣ್ಣುಗೆಯೆ (ಸೌಇಇ. XX, ೧೫-೧೦ ; 904); 
ಜಿಡ್ಜೂರಾಳ್ಗೆಯೆಬ್ಬತ್ತರ್ಕಂ ಬಳ್ಳಿ ಗಾಮೆಯ ಬಾಲಾಗೆ ಸಹಿತ ನಾಟ್ಕ 
ಪುಂಡುಗೆಯ್ಯೆ ಗಿಂಗಿಟಿಯೂರ್ಗ್ಗಾಮುಂಣ್ಣು ಗೆಯ್ಯೆ (ಮೈಆರಿ. ೧೯೨೯, 

; 117917 ). [ನಾಟ್ನಾ ಮಂಂಡ್ಗು + ಕೆಯ್‌,] 

ನಾಟು ಪುಂಡ "ನಾಟಿಸ್ಸ ಮುಂಡ ನೋ. 

ನಾಟಾ ಪುಂಡಫಂತ (ನಾ). ನಾಡಿನ ಗೌಡಿಕೆಯ ಅಧಿಕಾರ, - 
ಪದವಿ : ಶ್ರೀಕಲಿನಿಟ್ಟರಸರ ಬೆಸದೊಳತೀತನಾದೊಡಾತನ ಗಾವುಣ್ಣಿಗ 
ರಸರ್ನ್ನಾಬೀ್ಸಾ ವುಣ್ಣ ಪಂತನುನಿತ್ತೊಡೆ ಜಕ್ಕಿಯಬ್ಬೆ ನಾಲಾ ವುಣ್ಣು 
ಗೆಯರ್ಯುತ್ತಿರೆ (ಎಕ. ೪11, ಶಿಕಾರಿ. ೨೧೯-೧೧ ; 918), "ಗಾವುಂಡಪಂತ' 
ಸರಾ. [ನಾರ್‌ ಪುಂಡ (-ಆನಾಟಿ ಮುಂಡ) - ಪಂತ್ಯ] 

ನಾಟಸ್ಥಾ ಪುಂಡು "ನಾಟಾ ಮುಂಡ್ಮು' ನೋ. 

ನಾಲ್ಗಾ ಪುಂಡುಗೆಯ "ನಾಟಾ ಮುಂಡುಗೆಯ್‌: ನೋ. 


೭೮-೮ 


೪೫೩೪ 


25 


35 


40 


45 


ನಾಯ್ನುಡಿ 


ನಾಟಕ್ಟೋಡೆ (ನಾ.) ಊರ ಹಾದರಗಿತ್ತಿ; ನಾಡಾಡಿಯಾದ 
ವ್ಯಭಿಚಾರಿಣಿ : ಧರಣೀನಂದನ ಗೇ ಹದೊಳ್‌ ಧರಣೆಜತ್ರಿ ಂಶಾಂಶಕಂ 
ಲಗ್ನ ವಾಗಿರೆ ದೋಷಾಕರನಲ್ಲಿ ಕೂಡೆ ,ಕೊಡಗೂಸಾಗಿರ್ದು ನಾಟಕ್ನ್ಯೋಡೆ. 
(ಜಾತತಿ. ೨೨-೩); ಪಾತಕಿ ನಾಣಿಲಿ ಕೆಟ್ಟ ಬೂತು ನಾಬಕ್ಟ್ಬೋಡೆಯವಳ್ಳ 
ದಕ್ಕ್ಯುಂ (ಬಂಹೆರಿ. ೧೧-೧೦೪); ಕೌಮುದಿಯೆಂಬ ಪೊಚ್ಚ ಪೊಸವೆಣ್ಣೆ (ನೆಂಬ 
ನಾಟಿಕ್ಟ್ಟೋಡೆಯೋ (ರಸರ. ೪-೨೪೩). 

[ನಾಟಾ (ನಾಡು) -- ಜೋಡೆ] 

`ನಾಟ್ತುಡುಗುಣಿ (ನಾ.) ನಾಡಾಡಿಯಾದ ಕಳ್ಳ : ಡಕಾರಕ್ಕಾ 
ದೇಶಮಾದ ಅಟಕ್ಕೆ , , . ನಾಬ್ಬಿಗರಣಂ; ನಾಬ್ತು ಡುಗುಣಿ (ಕಮದ. 
೬೬ ಸ್ರಯೋ). [ನಾಟಿ (ನಾಡು) 4 ತುಡುಗುಣಿ] 

ನಾಲಕ್ತೊಲೆ (ನಾ). ಸಾಮಾನ್ಯ ದರ್ಜೆಯ ತೊಲೆ : ನಾಬಕ್ತೂ ಲೆ, 
ನಾಬ್ಬಿ ಗರಣಂ (ಶಣ್ನಾನು. ೯೦ ಪ್ರಯೋ). 

[ನಾಟ್‌ (ನಾಡು) -- ತೊಲೈ] 

ನಾಲ್ಲುಡಿ (ಕ್ರಿ). (7): ಕಡುನುಳಿಸಿಂಡೆ ಬಯ್ಮಣೆ ದಿಟಿಂಬಡ 
ತಾನೆ ಕನ್ನಲ್ಲು : ಬಯ್ಗ್ನೂ ನಾಟ್ಸುಡಿದಡೆ ವೋಲೆಯಂ ಜನನುಮಾತನ 
ಬಾಳ್ಕೆಯ ಲೆಕ್ಕದೋಲೆಯೆಂ ತೊಡದು ಬಿಸುಟ್ಟಿನ್‌ (ಸೌಇಇ. 1x-;, 
೨೯೭-೩೨; 1177). [2] 

ನಾಟ್ಲುಡಿ, ನಾಣ್ಣುಡಿ, ನಾಣ್ಣುಡಿ, ನಾನ್ನುಡಿ, ನಾಳ್ನುಡಿ (ನಾ). 
ನಾಡಿನಲ್ಲಿ ಬಹು ಪ್ರಚಲಿತವಾಗಿರುವ ಮಾತು ; ಜನಸಾಮಾನ್ಯ 
ರಲ್ಲಿ ಬಳಕೆಯಲ್ಲಿರುವ ದೃಷ್ಟಾಂತವಾಕ್ಯ; ಗಾದೆ; ಲೋಕೋಕ್ತಿ: 
ನುಡಿಗಳೊಡಂಬಡಲ್‌ ಬಗೆದವೋಲ್‌' ಬಗೆಯಂ ಮಿಗಲೀಯದೊಂದಜೆ 
ನಾಬ್ಸು [ಸಾಕಾಂ.ಣ್ಲು]ಡಿಯೆ ಬೆಡಂಗೆ ಕನ್ನಡದ ಮಾತಿನೊಳ್‌ (ಕಮಾ. 
೧-೧೪೯) ; ನನ್ನಿಯಾದುದು ಸುತಂಗೆ ಕಥಿನೇಲ್ಸರೆಂಬ ನಾಟ್ಲುಡಿ 
ಜಗದೊಳ್‌ (ಆದಿಪು. ೮-೧೪); ಪೊಕ್ಕೀಲಾಯಲ್‌' ಪೋಗಿ ಮೂಗರಿ 
ವಡೆದರ್‌ ಎಂಬ ನಾಟ್ಲುಡಿ ತನ್ನೊಳ್‌ ಸನ್ನಿದಮಾದುದು (ಪಂಚತಂ.. 
೭೬-೧೭); ದೇವ ನೀಂ ಕೊಟ್ಟ ಕುನ್ನಿ ಬೆಳೆವೆಳೆಯೆ ನಾಯಾಯ್ತೆ ೦ಬ 
ನಾಟ್ಲುಡಿಯಂ ನನ್ನಿ ಮಾಡದೆ (ಧರ್ಮಾಮೃ. ೫-೪೨); ಊರ ಸೀರೆಗಗಸಂ 
ಬಡಿವೆತ್ತ ನೆನಿಪ್ಪ ಜನದ ನಾಯ್ನ್ನುಡಿ ನಿನಗಾಗಲೈ. (ಜಗವಿ. ೬-೭) ; ಜಗ 
ದೊಳ್ಳನ್ನಿದಮಾದ ನಾಟ್ಲುಡಿಗಳಂ ಛಂದಕ್ಕೆ ಬರ್ಪಂತೆ ನೆಟ್ಟಗೆ 
ಮಾತಾಡುವ ಬಲ್ಮೆ... ಇನ್ನಾವಂಗೆ ಪುಣ್ಕೈಕಭಾಗಿಗೆ ಸೈಪಿಂ 
ದೊರೆಕೊಳ್ಳು ಮಾತನೆ ವಲಂ. ಶೃಂಗಾರರತ್ನ್ನಾಕರಂ (ಶೃಂಗಾರ. ೧-೯). 
ನಾಣ್ನುಡಿ: ಪೆಣನನಿಆದು ಪಗೆಗೊಂಡರೆಂಬ ನಾಣ್ಮುಡಿಯಂ ನನ್ನಿ 
ಮಾಡಿ (ಸಂಗಭಾ. ೧೨-೨೯) ; ಪರದರೊಳ್ಳರುಳಿಲ್ಲ ಸೂಳೆ ಸಾಧುವಲ್ಲ 
ಎಂಬ ನಾಣ್ಣು ಡಿಯುಂಟು (ಧರ್ಮಾಮೃ. ೧-೧೭೮) ; ಕೂಳ ಭಣಗಿಗೆ 
ನೆರವು ತಪ್ಪಿ ದುದೆಂಬ ನಾಣ್ನು ಡಿಯಾಯಿತು (ಬಸಪು. ೫೭-೧೨) ; ಬೆಂದ 
ವಸ್ತು ಗೆ ದಹನವುಂಟೇ ಎಂಬ ನಾಣ್ಣುಡಿ ನಮ್ಮೊಳಾದುದಲಾ (ಕುವ್ಯಾಶ. 
೧-೬). ನಾಣನ್ಸಿಡಿ : ತಾನುಳ್ಳೊಡೆ ಮೂಲುಲೋಕನುಂಟು ಎಂಬ 
ನಾಣ್ಣುಡಿಯಂ೦ಟು (ಪಂಚೆತಂ. ೩೯-೧೦) ; ಕುಲವ ನಾಲಗೆಯಲಟುಹಿ 
ತೆಂಬ ನಾಣ್ನುಡಿಗಿಂದು ನೆಲೆಯಾಯ್ತ ಲಾ (ಹಚಕಾ. ೨-೨೨) ; ತತ್ಪತ್ನ್ನಿ 
ಪಾರ್ವತಿಗೆ ನಾಕುಮಡಿ ಮಿಗಿಲೆಂಬ ನಾಣ್ಣುಡಿ ಕಾಕ ಬಳಸಿತೆ 
(ತೊರಲಾ. ೩-೨-೧೮). ನಾನ್ನುಡಿ : [ನುಡಿ] ದುಜೆ ನಂಸ್ಸ್ನಿ ಮಾಡಿದುದೆ 
ಶಾಸನಮೆಂಬ ನೆಗರ್ತ್ರೆನೆತ್ತ ನಾನ್ನುಡಿ ತನಗೊಪ್ಪೆ (ಸೌಇಇ.ಸಸ ೬೬-೩೩; 
1118). ನಾಳ್ನುಡಿ : ಪರಮಾರ್ತಂ ಕೊಂಡಳಿನ್ನು ಮುಂಗುರೆಯ 
ತಾನೆರಡಿಲ್ಲದೆಂಬ ನಾಳ್ನುಡಿ ಪೊರೆದುದಿದರ್ಶಮೆನ್ನು (ಮೈಂ. ೧೯೨೭, 
೩೪-೫ ; 1100) 5 ಪ್ರಾರಬ್ಧ ಸಾಂತ ಗಮನಂ ಮಹಾಪುರುಷಸ್ಯ ಲಕ್ಷಣ 


ವೆಂಬ ನಾಳ್ಲುಡಿಯೆಂ ನನ್ನಿ ಮಾಡಿ (ಸೌಣಲ. IX-, ೨೬೩-೮೬; 1179); 


ನಾಟ್ಪಿಗರಣ 


ಸಂಧಿಯಾಗುವಾಗ ಮೊದಲಿನ ಪದದ ಕೊನೆಯ ಡುಕಾರವು ಳ ಕಾರವಾಗಿ 
ನಾಳ್ನುಡಿ ಎಂದಾಯಿತು. (ನಾಣ್ಣುಡಿ. ೩). 
[ನಾಟಂ( ಎ ನಾಡು) --ನುಡ್ಡಿ) 
ನಾಟ್ಬಿಗರೆಣ (ನಾ). ೧. ಗ್ರಾವಿರಾಣವಾದ ನಾಟಿಕ; ಜನಪದ 
ಇಟಕದ ಒಂದು ಬಗೆ : ನಾಟ್ಟ್ರಿಗರಣಂ, ನಾಟ್ಕಡೆ, ಕೋಟ್ಕುಟ್ಟು 
(ಭಾಷಾಭೂ, ೧೧೯ ಉದಾ) ; ಡಳಾರಕ್ಕಾದೇಶಮಾದ ಅಬಕ್ಕೆ “ee 
ನಾಟ್ವಿಗರೆಣಂ ; ನಾಟ್ರುಡುಗುಣಿ (ಶನುದ. ೬೬ ಪ್ರಯೋ) ; "ನಾಡಿನ 
ಸಗರಣ' ಅಲ್ಲವೆ "ನಾಬ್ಬಿಗರಣ' ಎಂಬುದರಿಂದ ದೇಶದೊಳಗೆ ಆಡಿ 
ತೋರಿಸಲು ಅರ್ಹವಾದ "ಯಕ್ಷಗಾನ' ಪ್ರ ಬಂಧವೇ ಸೂಚಿತವಾಗುತ್ತಿದೆ 
ಎನ್ನಬಹುದು (ಪಾರ್ತಿಸು. ೨೯). ೨. ನಾಟಕದ ಲಕ್ಷಣಗಳನ್ನು 
ಗರ್ಭೀಕರಿಸಿಕೊಂಡ ಒಂದು ವಿನೋದ ಪ್ರ ದರ್ಶನ. 
[ನಾಟ ಆ.ನಾಡು) 4 ಪಗರಣ] 
ನಾಟ್ಸಾಡು (ನಾ). ನಾಡ ಹಾಡು: ಚಟುಲತರಘಟಚೇಟೀ 
ನಿಚೇಷ್ಟಿ ತಂಗಳಂ ಪೆಚಿತಪ್ಪ ಸೂಳೆನಾದದ ನಾಬ್ಬೀಸ್ಬಾ ಡುಗಳೊಳ್‌' ಕೇಳ್ದು 
ಕಿವಿಗಳ ನಿಬ್ಬರಮಂಬೈಗಂಗೊಂಡಿಕ್ಕುಂ (ಚಿಕವಿ. ೬-೧೫೭ ವ). 
[ನಾಟಾ ನಾಡು) -- ಪಾಡು,] 
ನಾಬ್ರಭು, ನಾಳುಪ್ರಭು, ನಾಳ್ಪ್ರಭು (ನಾ). ನಾಡಿನ ಪ್ರಭು, 
ದೊರಿ; ಒಂದು ಪ್ರದೇಶದ ಒಡೆಯ :' ಸಂತತಂ ಪರಿಮಳದಂತೆ 
ವಾಣಿ ಸೆಲಸಿರ್ಕೆ ವಿಕಾಸನಿಲಾಸದಂತೆವೋಲ್‌ ಸಿರಿ ನೆರೆದಿರ್ಕೆ ನಾಟ್ವೃಭ್ನು 
ಜನಾರ್ದನದೇವನ ನಕ್ರ ಪದ್ಮದೊಳ್‌ (ಯಶೋ. ೪-೮೭) ; ಜಗದೊಳ್‌ 
ನಾಟ್ವಭು ಶಾಂತಿವರ್ಮನೆಸೆನಂ ಪ್ರೋದ್ಧಾಮಲಕ್ಷ್ಮೀಗೃ ಹಂ (ಪಸ್ಪಘು- 
೧-೬). ನಾಳುಪ್ರಭು : ಕುಲನುಂ ಪೇಳ್ವಡೆ ನಂದಿಯ 
ಕುಲವಾ ನಾಳುಪ್ರಭುಗಳುಂನತಿಕ್ಕಯನಾರಯ್ಯಲನೂನಂ (ಎಕ. 1V(R), 
ಹುಣಸೂ. ೨೪-೪೫; 1162) ; ಎಡೆದೊಲಕಯೆಪ್ಪತ್ತು ಮಂಡಲಿ 
ಸಾಯಿರದ ನಾಳುಪ್ರಭು ನೇಮವೆಗ್ಗಡೆಯಾತನ . ಮಗಂ ಚಿಣ್ಣಗವುಡ 
ಮಹಾಪ್ರಭು (ಎಕ. ೪11, ಶಿವಮೊ. ೪೩-೩೦; 11727). ನಾಳ್ಬ್ರಭು: 
ನಾಳ್ವಭು ಚಾಳುಕೃವಿಕ್ರಮಕಾಲದ '.೩೫ನೆಯ ವಿಕ್ರುತಸಂನತ್ಸರದ 
೬ * ೬ ವಾರದಂದು, . . ಚಂದ್ರಶೇಖರವೆರ್ಗ್ಗಡೆ ಕಟ್ಟಿಸಿದ ಕೆಜಿಯ 
ಕೆಳಗೆ ಗಟ ಕನ್ಮು ಮೂವತ್ತು (ಎಕ. ೪1], ಶಿವಮೊ. ೮೯-೨೫; 
1111) ; ಹಿಜಿಯಪ್ಪನು ಮಂಡಲಿ ಸಾಯರದ' ನಾಳ್ವಛು ವಡ್ಡ 
ವ್ಯವಹಾರಿಯಡವಿಗೊಡೆಯ ಹೊಯ್ಸಳ ಗೋಯಿಸೆಟ್ಟಯರ ಸುಪುತ್ರ 
ಕಲ್ಲಿಸೆಟ್ಟ (ಎಕ. ೪11, ಶಿನಮೊ. ೩೬-೩; 1180); ಆ ವ್ರಿತ್ತಿಯ 
ಶ್ರೀಮಂನಾಳ್‌ಪ್ರಭುಗಳು ಹುಲ್ಲೂರ ಏಚವೆನಾಯಕಿತಿಯಜ್ಜು ಗಾವುಂಡ 
(ಎಕ. ೩1, ಚಿತ್ರದು. ೨೩-೨೯ ; 1205) ; ಆತನ ತನೂಜಂ ನಾಗರಖಂಡಕೆ 
ನಾಳ್ಚ್ರಭು ಬೊಮ್ಮಿಸೆಟ್ಟಿ (ಕಣ. 1೪, ೨-೧೨; 1241). 
[ನಾಟ ನಾಡು) + ಪ್ರಭು] 
ನಾಲ್ರ್ರಭುತ್ಸ (ನಾ). ನಾಡಿನ ಒಡೆತನ, - ಅಧಿಕಾರ: 
ಶ್ರೀಮಚ್ಚಾಳುಕ್ಕಗಂಗನೆರ್ಮ್ಮಾಡಿ ಕೇಸ(ಶ)ನಗಾವುಣ್ಣ ೦ ನಾಟ್ವಿಭುತ್ವದಿಂ 
ಪೊಟ್ಟಯೂ(ರ್ಗೆ] ಗಾವುಣ್ಣು ಗೆಯಲ್ಯೂತ್ತ ವಿಟ್ಲು (ಎಇ. XVI, ೮೪-೨೨ ; 
1067). [ನಾಟ (<:ನಾಡು) - ಪ್ರಭುತ್ವ] 
ನಾಬ್ಬಟ್ಟಿ,, ನಾಣ್ಬಟ್ಟಿ (ನಾ). ಹಳ್ಳಿಗಾಡಿನ ಹಾದಿ; ಊರ 
ಹಾದಿ: ಕೊಟ್ಟಿನೆ ರಾಗಂ ಮನದೊಳ್‌ ಪುಟ್ಟಿ ಕಿರಾತೇಶಸೊಸೆದು 
ಪಲವುಂ ಸಫೊನ್ನಂ ಕೊಟ್ಟೊ ಡವಂ ಕೊಳ್ಳದೆ ನಾಬ್ಛಿಟ್ಟಿ [ನಾಣಂ. 
ನಾಡ್ಬಟ್ಟಿ]ಯ  ದೆಸೆದೋಜಲಟ್ಟಿ ಮೆನಗಜಿ ಸಾಲ್ಲುಂ (ಜೀನಸಂ. 
೫೭-೩೮). ನಾಣ್ಬ ಟ್ಟೆ ': ಎಂಟಿಡೆಗೆಯ್ದ ಪ್ಪುವು ಕಾರ್ಯಹಾನಿ ಸಥಿಕ 


ರ್ಗೂರೂರೆ ನಾಣ್ಟಿಟ್ಟಿಯೊಳ (ಅನಂತ. ೧-೮೪) ; ಪುಟ್ಟ ದುದಂಜದಲ್ಲ | 


೪೫1೩1 


20 


25 


30 


40 


45 


35. 


ನಿಂದಣ 


ದೊಡೆ ಮುಟ್ಟಿ ದುದಂಜದೆನಿಪ್ಪು ದೊಂದು ನಾಣೃಟ್ಟಿಯ ಗಾಣಿಗೊಂದೊರಿ 
ವಿಶೇಸಮದೆಂತೆನೆ (ಶತಕ. ೧೬೫-೨೨). 
[ನಾರ್ಟ್‌ ( ಆನಾಡು) 4 ಬಟ್ಟಿ] 
ನಾಟ್ವರ್ತನ (ನಾ). ೧. ದೇಶದ ಧರ್ಮ,-- ಸಂಪ್ರದಾಯ ; 
ಡೇಶಾಚಾರ. ೨. ಸಾಧಾರಣವಾದ ನಡೆವಳಿಕೆ; ನಾಡಾಡಿ 
ಯಾದ ಪದ್ಧತಿ: ಎಳವಿದಿರೆ ಬಣ್ಣ ನೊಳ್ನಡು . , . ಸೊಬಗಿನಕ್ಕೆ 
ನಾಟ್ವಿರ್ತನಮೇ (ಆದಿಪು. ೪-೪೪). ೩. ಮುಚ್ಚು ಮರೆ; ಕಸಟಿ; 
ಅಂತಾ ನಾಲ್ವರುಂ ನಾಟ್ಕರ್ತನಮಿಲ್ಲದುಳ್ಳು ದನುಳ್ಳ ೦ದದೊಳಕಾಪು 
ವುದುಂ (ಸುಕುಮಾ, ೭-೧೫ ವ). 
[ನಾಟಂ*( ನಾಡು) 4 ನರ್ತನ] 
ನಾಟಲ್ಬಳಾಸ (ನಾ). ದೇಶೀಯವಾದ ಬೆಡಗು, ಸೊಗಸು : 
ನಾಟ್ವಾಳಾಸದೊಳ್‌ ಪೊರೆದಿರೆ ಬಂದುದಂದೊಡನೆ ಸಜ್ಜ ನವೆಂಡಿರ 
ತಂಡಮೋಳಿಯೊಳ್‌ (ಆದಿಪು. ೧೧-೪೬ ಅಡಿಟ). 
[ನಾಟ್‌ (ನಾಡು) + ವಿಳಾಸ (ವಿಲಾಸ) ] 
ನಿಂಗ (ನಾ). ಶಿವನ ಒಂದು ಆಕಾರ; ಲಿಂಗ: ಗಂಡ ಹೆಂಡಿರ ಜಗಳ 
ಗೆಂಧ ತೀಡಿದ್ದಾಂಗ ನಿಂಗಳ ನೀರು ಎರೆದ್ದಾಂಗ ಹಿರಿಹೊಳೆಯ ಗಂಗವ್ವ. 
ಸಾಗಿ ಹರಿದ್ಹಾಂಗ (ಗರತಿ. ೩೧). [-ಆಸಂ. ಲಿಂಗ] 
ನಿಂಗಪೆ (ನಾ). ಒಬ್ಬಾತನ ಹೆಸರು: ನಿಂಗಸಗೆ ಕೊಟ್ಟಿ ಕೆಲಕಗೊಡಗೆ 
ಮಾನ್ಯ ಧರ್ಮ (ಮೈಆರಿ. ೧೯೨೯, ೧೦೬-೨ ; ?). 
[ನಿಂಗ + ಅಪ (-ಆ.ಅಸ್ಟೆ ;)] 
ನಿಂಗಮುದ್ರೆ (ನಾ). ಲಿಂಗದ ಗುರುತು ಇರುವ ಮುದ್ರೆ; ಲಿಂಗ 
ಮುದ್ರೆ : ನಿಂಗಮುದ್ರೆ ಸ್ತಾಪ್ಯ ಮಾಡಿಸಿ ನಿಮಾಸ್ಟ ವಾಕ್ಕೆ ನಾಮಾ 
ಸ್ಕಾರಾ ಮಾಡಿದನೂ (ಮೈಆರಿ- ೧೯೪೪, ೪೦-೫ ; 17ನೆಯ ಶತ). 
[ಸಿಂಗ + ಮುದ್ರೆ] 
ನಿಂಗರಾಯ (ನಾ). `ಒಬ್ಬಾತನ ಹೆಸರು: ಸಿಂಗರಾಯೆನಬ್ಕಾ ಸತ್ತ 
(ಎಕ. ೫, ಮುಳಬಾ. ೨೬-೧೦ ; ಸು. 890 )).  [ನಿಂಗೆ4ರಾಯ] 
ಸಿಂಗನಂತ (ನಾ). ಲಿಂಗವನ್ನು ಧರಿಸಿದವನು ; ಲಿಂಗಾಯತ ; 
ಲಿಂಗವಂತ : ಜಾತಿ ನಿಂಗನಂತರದು (ಬೆಟ್ಟ ಹೊ. ೪೨). 
[ನಿಂಗ -/- -ನಂತ] 
ನಿಂಗಾಯತ (ನಾ). - ನಿಂಗವಂತ : ಅವನು ನಿಂಗಾಯತ (ರೂಢಿ). 
[< ಲಿಂಗಾಯತ] 
ನಿಂದಕ (ನಾ). ೧. ತೆಗಳುವಿಕೆ ; ದೂಷಣೆ. ನಿಂದೆ: ಕೊಂಡೆಯದ 
ಕೋಂಟಿ ನಿಂದಕದಗಳಿನಂಗಡಿಗೆ ತೊಂಡಿನಟ್ಟ ಳೆ, . . ಅಟಿನುಟಿದ 
ಡೆಂಕಣಿಗಳಿಂಜೊಪ್ಪುವ ತಂಡ ದುಮಾರ್ಗದುರ್ಗನ ಬಸವರಾಜೇಂದ್ರ 
ಕೊಂಡು (ಸಿಂಗಿ. ೪೫-೮). ೨. ದೂಷಣೆ ಮಾಡುವವನು ; ಜರೆ 
ಯುವವನು ; ಫಿಂದಿಸುವವನು : “ಗರ್ಹಕಃ, ಗರ್ಹಮಾಣ ಈ ೨. 
ನಿಂದಕಂ” (ಕಾಶಕೃ. ೧೨೩) ; ವಿರೆಸನಜ್ಞನು ನಿಂದಕಂ ನಿಃಕರುಣಿ 
ಮರ್ದಿಂಗಾದೊಡೊಬ್ಬನು ಪುರಡೊಳಲಸಿದೊಡಿಲ್ಲ (ಬಸಪು. ೪-೫೫) ; 
ನಿಂದಕರ ಸುಡುವ ಎದೆಗಿ್ಚು ನೋಡಾ (ಸಿದ್ಧೇನ- ೧೦೫-೩೨೬) ; 
ನಿಂದಕರಿರ ಬೇಕಿರಬೇಳು (ಪುರಂದ. ೪-೧೨೩ ಪಲ್ಲವಿ); ಒಂದೆಲಗ ಮೆಲ 
ಹೊಲ್ಲ ನಿಂದಕರ ನೆರೆ ಹೊಲ್ಲ (ಸರ್ನಜ್ಞ. ೧೯೦೦). [ಸಂ.] 
ನಿಂದಣ್ಕ ನಿಂದಣೆ (ನಾ). ಧಿಂದನೆ : ತಮಗೆಂದುಂ ಮಾಡಿದ 
ವೈಯಾಸೃ ತೃಮನಕಾದು ನಿಂದಣಗರು ಹಣಂಗೆಯನ್ವ (ನಡ್ಕಾ ರಇ.೧೭೨-೧೧) 
ನಿಂದಣೆ : ರಿಸಿಯರಂ ಕೊಂಜೆನೆಂದು ನಿಂದಣೆಗರುಹಣೆಗೆಯನ್ನು ತಾನು 
ಮಲ್ಲಿಯೆ ಕಿಚ್ಚಂ ಪೊಕ್ಕು ಸತ್ತು (ನಡ್ಮಾಲಾ. ೧೫೬-೧೫). 
[ಆಸಂ. ನಿಂದನ] 


ನಿಂದಣೆ 


ನಿಂದಣೆ "ನಿಂದಣ' ನೋ. 

ನಿಂದನೆ (ನಾ). ದೂಷಣೆ ; ಬಯ್ಸುಳು; ನಿಂದೆ: ವಂದನೆ ನಿಂದನೆ 
ಎಂಬುದು .'. , ಉಪಮಾತೀತನಾದ ಪ್ರಾಣಲಿಂಗೈಕ್ಕನಿಗುಂಟಿ 
(ಸಿದ್ಧೇವ- ೨೧೫-೬೭೧) ; ಹೆರರು ಆಡುವ ನಿಂದನೆಯ ನುಡಿಗಳನ್ನು 
ಯಾವನು ತಾಳಿಕೊಳ್ಳು ನನೋ ಅನನು ಲೋಕನನ್ನೆಲ್ಲ ಜಲಯಂಸುವನು 
(ವ್ಯಾಸಔ. ೨೯) ; ನಿಂದನೆ ಮಾಡುವವನಿಗೆ ವಂದನೆ ಇಲ್ಲ (ಗಾದೆ). 

[ಸಂ. ನಿಂದನ] 

ನಿಂದಾವಾಣಿ (ನಾ). ದೂಷಣೆ ; ಬಯ್ಗುಳು ; ನಿಂಜೆಯ ಮಾತು : 
ಯುದ್ಧ ಕಾಲದಲ್ಲಿ ನಿರಸ್ತ್ರರಾದ ಪಟ್ಟಿ ಜಿಗರ ಮೇಲೆ. ಆಕಾಶದಿಂದ ಅಗ್ನಿ 
ಬಾಣದ ಮಳೆಗರೆದಾಗ, ಮೊದಲ ಬಾರಿಗೆ ಧರ್ಮಬುದ್ಧಿಯ ನಿಂದಾವಾಣಿ 
ಕೇಳಿಸಿತು (ಸಿಬಂಧ. 11, ೨೧೧). [ಸಂ. ನಿಂದಾವಾಣೀ] 

ನಿಂದಾಸ್ತ್ರುತಿ (ನಾ). ೧. ಕಾವ್ಯದ. ಪ್ರಾರಂಭದಲ್ಲಿ ದೇವತೆಗಳನ್ನೂ 
ಹಿರಿಯರನ್ನೂ ಹೊಗಳುವಾಗ್ಯ ಅವರನ್ನು ತೆಗಳಿದಂತೆ ಪದ್ಯ 
ನನ್ನು ರಚಿಸಿದರೂ ಅದರ ಹಿಂಜಿ ಹೊಗಳಿಕೆ ತೋರುವಂತೆ 
ಮಾಡುವ ಒಂದು ರಚನಾಚಮತ್ಕಾರ. ಪಿ ಅಂಥ ಚಮತ್ಕಾರ 
ವುಳ್ಳ ಪದ್ಯ : ಇನ್ನು ನಿಂದಾಸ್ತು ತಿರೂಪವಾದ ವ್ಯಾಜಸ್ತು ತಿಯು : 
ಶರ; ನಿಂದ್ಕ ಮಾಡುತ್ತ ದರೊಳು ಸ್ತುತಿಯಂ ತೋರೆ ಚಂದದಿಂದದು 
ವ್ಯಾಜಸ್ತು ತಿಯಂ ಇಂದು ನೀ ಗಂಗೆ ಪಾಸಿಗಳ್ಳೀನೆ ಸ್ವರ್ಗ ಛಂದ 
ದಿಂದಿದಾವ ವಿವೇಕ (ಕುನಲ. ೬೬). [ಸಂ.] 

ನಿಂದಿ (ನಾ). ಒಂದು ಊರಿನ ಹೆಸರು; ೫ ಈಗಿನ ಹೆಗ್ಗಡದೇವನ 
ಕೋಟಿಯ *ಹಿರಿನಂದಿ' ಎಂಬ ಊರು : ನಿನ್ನಿಯ ಕೊರಸ್ತಿಯರಸರ 
ಮಕ್ಕಳ್ನಾಲ್ನಾಲ್ವರು, ನೆಲದಟಾಬಿನೊಳ್ಳಾದಿ ಸತ್ತೆ ೩೫೫ (ಎಕ. ೪, 
ಹೆಗ್ಗಡ. ೧೧೬೧೯; ಸು: 950). [7] 

ನಿಂದಿತ (ಗು). ೧. ನಿಂದೆಗೊಳಗಾದ ; ದೂಷಣೆಗೊಳಗಾದ. 
೨. ತಿರಸ್ಕಾರಯೋಗ್ಯ ವಾದ ; ಕೀಳಾದ, &. ನಿಷೇಧಿಸಿದ; 
ನಿರೋಧ ಮಾಡಿದ. (ನಾ). ೪. ತಿರಸ್ಥಾರಯೋಗ್ಯ ವಾದುದು; 
ಕೀಳಾದುದು : ಸತ್ಯಾರವಿಲ್ಲದೆ ಅಥವಾ ತಿರಸ್ಕಾರದಿಂದ ಇಟ್ಟಿ 
ಅನ್ನವು ನಿಂದಿತವು (ಆರ್ಯಧ. ೨೧೮). ೫. ದೂಹಿತನಾದವನು ; 
ನಿಂಡೆಗೊಳೆಗಾದವನು : ಆಚಾರವಿಲ್ಲದ ಮಾನವನು ಲೋಕದಲ್ಲಿ 
ನಿಂದಿತನಾಗುವನು (ಶಕ್ತಿವಿ. ೭೩). ೬. (ಆಲಂ)ಕೆಟ್ಟ ಫಲವನ್ನುಂಟು 
ಮಾಡುವವನು : ಶ್ರಿತಯಾಯಾಷ್ಟ ಮುದೊಳ್‌ ತುಷಾರಕರನಿಂದೇ 
ಕಾದಶದ್ರವ್ಯಧರ್ಮತನೂಜಾಸ್ತದೊಳಿಂದ್ರಮಂತ್ರಿ ಶುಭದಂ ಶೇಸಂಗ 
ಳೊಳ್‌ ನಿಂದಿತಂ (ಜಾತತಿ. ೧೦-೧೧). [ಸಂ.] 

ನಿಂದಿತಾನ್ನ(ನಾ). ತಿರಸ್ಕಾರದಿಂದ ನೀಡುವ ಆಹಾರ : ನಿಂದಿತಾನ್ನ್ನ 
—ಶುದ್ಭವೇ ಆದರೂ ಕಾರಣಾಂತರದಿಂದ ಕೆಡುವುದು. ಸತ್ಕಾರವಿಲ್ಲದೆ 
ಅಥವಾ ಪುರಸ್ಕಾರನಿಲ್ಲಜೆ, ತಿರಸ್ಕಾರದಿಂದ ಇಟ್ಟಿ ಅನ್ನವು ನಿಂದಿತವು 
(ಆರ್ಯಧ. ೨೧೪). [ನಿಂದಿತ ಅನ್ನ] 

ನಿಂದಿರಿಕೆ "ನಿಲ್‌' ಪರಾ. 

ನಿಂದಿರಿಸು "ನಿಲ್‌' ಪರಾ. 

ನಿಂದಿಸು (ಕ್ರಿ). ಬಯ್ಯು ; ದೂಷಿಸು; ತೆಗಳು; ಜರೆ: ತನ್ನೆ ಭೋಗ 
ತೃಸ್ಲೆಯಂ ತಾನೆ ತನ್ನ ಮನದೊಳ್‌ ನಿಂದಿಸುತುಂ (ಆದು. ೧೬-೬೦ ವು; 
ಎತ್ತಿ ಕೊಳಲೇಕೆ ಮತ್ತಿಳುಹಲೇಕಯ್ಯಾ . . . ನಿಂದಿಸಲೇಕೆ ಸ್ತು ತಿಸಲೇಕೆ 
(ಬಸವ. ೪೧೯); ನಿಮ್ಮ ನಿಂದಿಸುವವರುಗಳು ದುಸ್ಕರ್ನಿಗಳು (ಕುವ್ಕಾಅ. 
೬-೧೦೯) ; ಹಿಂದೆ ನಿಂದಿಸರನ್ನು ವಂದಿಸುತಲಿರಬೇಕು. (ಪುರಂದ. 
೨-೩೬೫-೨) ; ನಿಂದಿಸುವ ದುರ್ಜನರೆಂಬೊಂದು ಭಯಂಬೆತ್ತು ಸುಕವಿ 
ಕಚಿಸನೆ ಕೃತಿಯಂ (ರಾಜೀ. ೧-೩೧) ; ಇನ್ನೊಬ್ಬರ ಪುಸ್ತಕವನ್ನು 


೪೫೩೬ 


40 


45 


ನಿಂದ್ಯ 


ಹೀಗೆ ತೆಗೆದು ಕೊಂಡು ನಂದಿಸ ಹಚ್ಚುವುದು ಒಳ್ಳೆಯೆದಲ್ಲ(ಜಯಂತ.೨೬). 
ನಿಂದಿಸಿಳೊಳ್‌ ಇ ಜರೆದುಕೊಳ್ಳು $ ಹೀಯಾಳಿಸಿಕೊಳ್ಳು 1 
ತಮ್ಮಂ ತಾಮೆ ಕೃಪಾಶೂನ್ಯರೆಂದು ನಿಂದಿಸಿಕೊಂಡರ್‌ (ಪಂರಾನೂ. 
೧೫-೧೬); ತನ್ನ್ನಂ ತಾನೆ ನಿಂದಿಸಿಕೊಂಡು ತಡನರಿಸಿ ಬೀಟ್ವಿ ಮಂನಿನಾಥನಂ 
ಬೀಟಿಲೀಯದೆ ತರ್ಕೈಸಿಕೊಂಡು (ಧರ್ನಾನೃ. ೪-೧೬೯). 
[ನಿಂದೆ + -ಇಸ್ಕು] 

ನಿಂದನಾ). ೧. ತೆಗಳಿಕೆ ; ಬಯ್ಯುವಿಕೆ; ದೂಷಣೆ : “ತೆಗಟಕಿನ್ನಲದು. 
ತಾಂ... ನಿಂದಾಖ್ಯಂ” (ಕವಿಕಂ. ೧೨೨) ; ಸ್ತುತಿ ನಿಂದೆಗಳು ಬಂದರೆ 
ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರೆಬೇಕು 
ಬ. ೪೫-೧೦೬); ಸ್ತು ತಿ ಇಲ್ಲ ನಿಂದೆ ಇಲ್ಲ ನೆಂಟರಿಲ್ಲ. , . ತಾನೆಂಬ ನೆನಪ 
ಲ್ಲಾಗಿ (ಅದವ. ೪೭-೧೩೨); ಮೆಳಿಕಿವನಭನನ ನಿಂಡೆಯಂ ಕೇಳದತಿರಾಗಿ 
(ಇರರ, ದೇ. ೧೦೬-೧೨); ಅಂತು ನಿಂದೆಯನಾಂತು. ಸ್ತು ತಿವೆತ್ತ ಮಣಿ 
ಗಾಜರ ಪಸರದಿಂ ಮುಂದೆ, . . ಎಸೆವುವಂಬಥಂಗಳ 'ಪಸರಂ (ದಶಕು. 
ಗಿ-೩೬ನ) ; ನಿಂದೆ ಹೊಡ್ಡುದು ನಡೆನಳಿಗಳೆಲಿ (ತೊರರ. ೧-೩-೨೮) ; 
ಒಂದೊಂದು ವೇಳೆ ಮಾತಿನ ಭರದಲ್ಲಿ ಬೇರೊಬ್ಬರ ನಿಂದೆಯ ಮಾತು 
ಗಳಾಗಲಿ ಚಾಡಿಯಾಗಲಿ ಬಾಯಿಂದ ಹೊರಬೀಳಬಹುದು (ಮುಂಬಯಿ. 

೨. ಅನ್ಯಾಯವಾದ ಆರೋಪ, ಅಪವಾದ ; 
ಆಕ್ಷೇಪ : “ಅಪವಾದಃ ೬ ಫಿಂದಾ, ಜುಗುಪ್ಸಾ. ಈ ೮ 
ಅಪವಾದದ ನಾಮಂಗ (ಹಲಾಯು. ೨೪-೧೪೭) ; *ಅವಾರ್ತೆಯಪವಾದಂ 
ಜುಗುಪ್ಸೆ ನಿರ್ವಾದಮಪಕೀರ್ತಿ . .. ಉಸಕ್ರೋಶಮೆನೆ ನಿಂದೆಯಕ್ಕು ೦” 
(ಮಂಗೆರಾ. ೨೬-೪). 

ನಿಂಡೆಯತನ- ದೂಷಣೆ : ಹಾವ ಹಿಡಿವುದಕ್ಕೆ ಗಾರುಡವ ಹೇಳಿ 

ದುದಿಲ್ಲ ಕುತ್ತುವ ಹಸುವಿನ ಕೊಂಬ ಹಿಡಿಯ ಕಲಿಸಿದುದಿಲ್ಲ ತಿಂಬ 
ಹುಲಿಗೆ ಅಂಗನ ತಪ್ಪಿ ಸುವುದ ಕಲಿಸಿದುದಿಲ್ಲ ನಿನಗಿದು ನಿಂದೆಯ ತನವೆ. 
(ಮೋಳಿಮಾ, ೨೦೨-೭೫೪). [ಸಂ. ನಿಂದಾ] 

ನಿಂದೆಗಾಣ (ನಾ). ತೆಗಳುವವನು; ನಿಂದಕ : ನಿಂದೆಗಾಜನೊ ಮೇಣು 
ಲೋಕದ ಬಂದಿಗಾಅನೊ (ಸಿಭಾಗ. ೪-೧೧-೧೫). [ನಿಂಡೆ4 -ಕಇಲ] 

ಸಿಂದೋಪೆನೆ (ನಾ). [ಕಾವ್ಯಮಿಾ] ಉಪಮಾನವಸ್ತುಗಳನ್ನು 
ದೋಷಪೂರ್ಣವೆಂದು ಹೇಳಿ ಅವುಗಳನ್ನು ನಿಂದಿಸುವ ಮತ್ತು 
ಉಸಮೇಯನವನ್ನು ಹೊಗಳುವ: ಒಂದು ಬಗೆಯ ಉಪಮಾ 
ಲಂಕಾರ : ಸರಸೀಜಂ ಸರಜಂ ಶಶಧರಬಿಂಬಮುದತಿಕಳಂಕಿತಂ ನಿನ್ನ 
ಮೊಗಂ ನಿರುಪಮ ಮಾಗಿಯಂ ಮುವಟಕೊಳ್‌ ದೊರೆಯೆ ೦ಬಂದನಆದು 
ಕೊಳ್ಳೆ ನಿಂಯೋಸಮೆಯಂ (ಕವಿಂ. ೩-೭). "ಪ್ರಶಂಸೋಪಮೆ? 
ಪರಾ. [ಸಂ. ನಿಂದೋಸಮಾ] 

ನಿಂದ್ಯ (ಗು). ೧. ನಿಂದಿಸಲು ತಕ್ಕುದಾದ ; ದೂಷಣೆಗೆ ಯೋಗ್ಯ 
ವಾದ : ಪಾಸಸರಿಶೋಧನೆಗಾಗಿ ಪ್ರತಿನಿತ್ಯವೂ ಪ್ರಾಯಶ್ಚಿತ್ತ ವನ್ನು 
ಮಾಡಿಕೊಳ್ಳ ಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಅವರು ನಿಂದ್ಯಲಕ್ಷಣಯಂಕ್ತ 
ರಾಗಿ ಹುಟ್ಟ ಬೇಕಾಗುತ್ತದೆ (ಭಾರದ. ೫೫). (ನಾ). ೨. ನಿಂದಿಸು 
ವಂತಹ ಕೆಲಸ ; ದೂಷಣೆಗೊಳಗಾಗುವ ಕಾರ್ಯ : ನಂದಿಗಳ್‌ 
ನಿಂದ್ಭೃಮೆನೆ ಮಾಗಧರಾಗದೆನೆ ಸೂತರನೀತಿಯೆನೆ . . . ಸಮುದ್ರ 
ಕ್ಷೋಭದಂತೆ ಘೂರ್ಣಿಸುವ ಜನಕ್ಷೋಭಮಂ ಕೈಕೊಳ್ಳದೆ. (ಜಗವಿ, 
೨-೫೩ನ). ೩. ತೆಗಳಿಕೆಗೆ ಯೋಗ್ಯವಾದುದು: ಆತನಿಗೆ ಈ 
ಅಸಹಿಷ್ಣು ತೆಯು. ನಿಂದ್ಭವಾಗಿದೆಯೆಂದು ಬೋಧಿಸಿದ ನೃತ್ತವು 
ಲೀಲಾಚರಿತ್ರೆಯಲ್ಲಿದೆ (ಕರ್ಣಾಟ. ೧೬೭). ೪. ದೂಷಣೆಗೆ ಯೋ! 
ನಾದವನು, --ಅರ್ಹನಾದವನು : ನಿಂದೃನಾನನು ಲೋಕದೊಳಗಭಿ 
ವಂದ್ಯನಾವನು (ಕುವ್ಯಾಅ. ೨೩-೪೨). [ಸಂ] 


(ಮಹಾದೇ. 


೪-೪೯). 


ನಿಂಬ 


ಫಿಂಬ (ನಾ). ೧. ಒಂದು ಬಗೆಯ ಮರ ; ಬೇವು: “ನಿಂಬಮರಿಸ್ಟ ೦ 
ಪಿಚುಮಂದಂ ಬೇವು” (ನಸ್ತುಕೋ. ೩೪-೧೦) ; “ನಿಂಬಮದರಿಸ್ಕಮೆನೆ 
ಸಿಚುಮಂದಮೆನೆ ಬೇವು? (ಮುಂಗಂ. ೩೫-೧೩) ; ಕಕ್ಕೆ ಮುಂಸ್ತೆ ನಿಂಬಂ 
ಕೊತ್ತ ೦ಬರಿಯೆ ೦ಬಿವಂ. . . ಮಟುಗಿಸಿ ಕುಡಿಯೆ ಪೈತ್ತಿ ಕಜ್ವರ ಹರಣಂ 
(ಕೋಕೋಪೆ- ೯-೧೭); ನಿಂಬದ ಕುಸುಮಂಗಳನೌದುಂಬರಪಂಚಕಮ 
ನಂತೆ... ಗಿಣ್ಣ ನ್ನೂ ದಿರ್ಪುದಮೋಘಂ (ಸುಕುಮಾ. ೬-೪೩). ಪಿ. 
ಮಂದಾರ ; ಪಾರಿಭದ್ರ : "ನಿಂಬತರು' ಸರಾ. [ಸಂ.] 

ಸಿಂಬಕೈಸೆ (ನಾ). ಬೇವಿನ ಕಹಿ ತಿಕರುಚಿ : ನಿಂಬಕ್ಳೆ ಸೆಯುಂ 
ಸರ್ಪನ ಸಲ್ಲೊಳು ವಿಸಮೆಂತು ಸ್ವಭಾವಮಂತೆ ಸ್ತ್ರೀಯಿನಿತು. . . 
ಭಯಮಂ, ದರ್ಪಮುಮೆಂದಿವಂ ಬಿಡುನರಲ್ಲದಣಂ ಸ್ತ್ರೀಗೆ ನಿರ್ವಾಣ 
ನಿಂಲ್ಲ (ಶ್ರಾವಕಾ, ೧೧೫-೮). [ನಿಂಬ+ ಕೈಸೆ. (ಕಯ್ದೆ)] 

ನಿಂಬಜೆ (ನಾ). ನಿಂಬವನದಲ್ಲಿ ವಾಸಿಸುವ ದೇವತೆ; ಮಲ್ಲರ 
ಜೀವತೆ ; ರಣದೇವತೆ ; ಚಂಡಿ; ೫ ಈಕೆಯು ನಿಂಬವೃಕ್ಷದಲ್ಲಿ 
ವಾಸಿಸುವುದರಿಂದ ಈ ಹೆಸರು ಬಂದಿದೆಯೆಂದು "ಬ್ರಹ್ಮಾಂಡ 


ಪುರಾಣದ ನಿಂಬಜಾಶಕ್ತಿವಿಜ್ಞಾನ' ಎಂಬ ಭಾಗದಲ್ಲಿ ಹೇಳಿದೆ : |; 


ಭುಜದಲಿ ಶಿರದಲಂದಕೃಡದ ಮಣ್ಣನು ಬೆರೆಳಲುದುರಿಚಿ ಬಾಳುಗೆಂದರು 
ನೆನೆದು ನಿಂಬಜೆಯ (ಕುವ್ಯಾಕ. ೧೯-೪೧) ; ಬಹಳ ರವದಬ್ಬರದಲೆದ್ದನು. 
ನೆನೆದು ನಿಂಬಜೆಯ (ಸ್ರಹ್ನಾಚ. ೩-೫೪); “ಗರುಡಿಯವರ 
ಕುಲದೇವತೆ” (ಪ್ರಭಣ್ಣ). [ಸಂ. ನಿಂಬಜಾ] 

ನಿಂಬತರು (ನಾ). ೧. ಮಂದಾರ ವೃಕ್ಷ  “ಪಾರಿಭದ್ರ 1, ನಿಂಬತರು 1, 
ಮಂದಾರಃ, ಪಾರಿಜಾತಕಃ -- ೪ ಹಾಲಿವಾಣದ ಮರದ ಹೆಸರುಗಳು - 
ಇದಕ್ಕೆ ಗಂಧಬೇವೆಂತಲೂ ಪಾರಿಜಾತವೆಂದೂ ಕೆಲವರು ಅರ್ಥ ಹೇಳು 
ವರು? (ಸಿದ್ಧಾಂತಿ, ೧೧೭), ಪಿ. ಬೇವಿನ ಮರ... (ನಂಬ ತರ್ಕು] 

ನಿಂಬದಳ (ನಾ). ಬೇವಿನ ಎಲೆ, ಸೊಪ್ಪು : ನಿಂಬದಳಂ ಧಾತ್ರೀ 
ಫಳಮೆಂಬಿವನೊಡನರೆದು ಕುಡಿವುದು . . . ಕುಸ್ಮರೋಗವಿಂವಲಾಂ 
ಕಿಡುಗುಂ (ಲೋಕೋಸೆ. ೯-೧೧೦) ; ಮನಂಗೊಳಿಪ ನಿಂಬದಳದಂದದಿಂ 
ಪೊಂಗಡರ್ದ ಬಂಧುರಭ್ರೂಲತೆಯ ಕೋಮಲಲತಾಂಗಿಯರು ಬಂದರು 
(ಸೌಂದಪು. ೭-೫೩). [ನಿಂಬ-- ದಳ್ಳೆ( -- ದಲ)] 

ಸಿಂಬಪತ್ರ (ನಾ). - ನಿಂಬದಳ : ನಿಂಬಪತ್ರವನು ತಲೆ ಉಡಿಯಲ್ಲಿ 
ಚಿಂತೆಯಿಲ್ಲದೆ. ಕಟ್ಟ ಮಾರಿಯಂ ಕುಣಿಸುತ್ತ (ಸ್ರೌಢರಾ. ೩-೪೧) ; 
ಪಾಸಿಗಳಾರವರ್ಗೆ ಹರಿಕೀರ್ತನೆಯಲ್ಲಿಯುಪೇಕ್ಷೆ ಯೋಗ್ಯನೆ ಜ್ಞಾಹಸೆ 
ಚೂತಪಕ್ವಫಲಮಂ ಮಿಗೆ ಬಿಟ್ಟುಲಕಿ ನಿಂಬಪತ್ರಮಂ ವ್ಯಾಪಿಸಿ 
ಭತ್ತಿಪುಪ್ಪ ದವೊಲ್‌' (ಯಾದಚಂ. ೧೨-೩೨). (ನಿಂಬ- ಪತ್ರ] 

ಸಿಂಬಫಲ (ನಾ). ಬೇವಿನ ಹಣ್ಣು : ಕಾವನ ಕೈಯೆರಲೆಯ ಕೋಡಿ 
ಗೆಣೆಯಾದ ಭಾವೆಯ ಕುಡಿವುರ್ವಗಳಿಗೆ ತಾವೆಣೆಯೆಂದು ಗರ್ವಿಸಿ ಕೈಸೆ. 
ಮಾಡಿದನಾ ವಿಧಿ ನಿಂಬಫಲಕೆ (ಶ್ರೀಪಾಲ. ೩-೬೪). [ನಿಂಬ+ಫಲ,] 

ಸಿಂಬಮಾಲೆ (ನಾ). ಬೇವಿನ ಸೊಪ್ಪಿನಿಂದ ಮಾಡಿದ ಮಾಲೆ, 
ಹಾರ : ನಿಂಬಮಾಲೆಯ ಕಿಜುವೀಲಿಯ ಪೆಂಚೆಯದ ಕೇಶಬಂಧ 
ದೊಳಂ... ಪಟ್ಟಿ ಸಟ್ಟಾ ವಳಿಯ ಗಂಡುಡಿಗೆಯೊಳಮೆಸೆದು ಪಸದ 
ನಂಗೆಯ್ನು (ಜಗವಿ. ೪-೮೦ ಐ)... [ನಿಂಬ- ಮಾಲೆ] 

ಶಿಂಬಳ (ನಾ). ಒಂದು ಬಗೆಯ ಆಭರಣ: ಸಾರುತಿರೆ ಕೆಂಬರಲನಿಂ 
ಬಳದ ಕಡುರಂಗು ಹಾರದೆಳಮಂತ್ತು ತಾರಗೆಗಳ ತಿರಸ್ಕರಿಸೆ ಚೀರಮ 
ತ್ತಿತಿಪಾಲ. . . ಪುರವಿಹಾರಕ್ಕೆ ಬರೆ (ಸಾಂದಘು.೧೭-೨೧) ; ನುಣ್ಮಾಣಿಕದ 
ನಿಂಬಳವನಿಟ್ಟು (ರೇವಣ. ೬೩-೧೪). [7] 

ಸಿಂಬಾಲ್ಯ (ನಾ). ನಿರ್ಮಾಲ್ಯ : ಮಜ್ಜನದ ಮಾರಿಯೇ ಪತ್ರೆಯ 
ತಾಪತ್ರಯ ನಿಂಬಾಲ್ಕವ ಲಿಂಗಾರ್ಪಿತವ ಮಾಡುವವನೇನೆಂಬೆ (ಸರ್ವವ. 


೪೫೩೭ 


25 


35 


40 


45 


ನಿಂಬೆ 


೩೨-೧೫೮) ; ಲಿಂಗಭೋಗೋಪಭೋಗಂಗಳೆಂದು ಬಿಟ್ಟ ನಿಂಬಾಲ್ಕವ 
ನರ್ಪಿಸಬಹುದೆ (ಪ್ರಭೋಗ. ೮೩). [< ನಿರ್ಮಾಲ್ಯ] 

ನಿಂಬಾವಳಿ (ನಾ). ನಿಂಬೆಯ ಹೆಣ್ಣಿ ನ ಬಣ್ಣದ ಬಟ್ಟೆ ; ನೀತಾಂಬರ 
(2) :. ಜರತಾರಿಯ ಅಂಚಿನ ನಿಂಬಾನಳಿ ಮಗುಟಿದ. ಮಡಿಯ 
ಉತ್ತರೀಯ' (ನಡೆದಾ. 1, ೫೫೮). 

[< ನಿಂಬೆ ಪಳ್ಳಿ(ಎಪಟ್ಕೂ)] 

ನಿಂಬಿ, "ನಿಂಬೆ' ನೋ. 

ಸಿಂಬ್ಲಿ (ನಾ). (?) : ಕೆಲರು ಕರ್ಮದಿನೆಂಬರಕ್ಕಟಿ ಕೆಲರು ಬೊನ್ಮು 
ದಿನೆಂಬರಯ್ಕೋ . . . ಗೆಲಲು ನಿರಯಮಹಾಸಮರವಂ ಸಲಲು ಮುಕ್ತಿ 
ಯೊಳಣ್ಣ ನೊಗ್ಗೇ ತೊಲಗು ನಿಂಬಿಯ ಸೂಜಕಿಯೆ ಗಣಿಸದಿರುವುವನಿಲ್ಲಿ 
(ಸಾನಂಚ. ೮-೬೨). [1] 

ನಿಂಬೆ, ಇಂಬಿ, ನಿಂಬ್ಬಿ, ಲಿಂಬಿ, ಲಿಂಬೆ (ನಾ). ಈಳೆ ಜಾತಿಗೆ ಸೇರಿದ 
ಒಂದು ಬಗೆಯ ಮರ ಮತ್ತು ಅದರ ಹಣ್ಣು; ಜಂಬೀರ; “ಕರಣಃ, 
ಜಂಬೀರ1--ಈ 3 ನಿಂಬೆ” (ಹಲಾಯು. 3೨-೪೧) ; “ಜಂಬೀರಮೆನೆ 
ನಿಂಬೆ” (ಮಂಗರ. ೩೪-೧೦); ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿನೀರ 
ನೆಲಕಿದವರಾರಯ್ಯೈ (ಮಹಾದೇ.ಬ. ೧೦-೧೩) ; ನಿಂಬೆಯ ಕೌಂಗು ತೆಂಗು 
ಪೊಸ ನೆಲ್ಲಿ. . . ಸುಚಂಪಕಾದಿ ತರುಸಂತತಿ ಶೋಭಿಸಿತ್ತು (ಉದ್ಭಟ. 
೯-೧೩);ನಿಂಬೆಯಂಬಟಿ ಮಾತುಳಂಗ ವಿಳಂಗೆ ನಾರೆಂಗ ಎಂಬ . . . ತರು 
ನಿಕುರುಂಬವನು ನಿಣೆನ್ಫಿಸಿದನು ನಿಶ್ಶೇಷವೆನೆ ಹನುಮ(ತೊರರಾ. ೫-೪-೬); 
ನಿಂಬೆ, ಕಿತ್ತಲೆ... ಇವೇ ಮುಂತಾದ ಹಣ್ಣಿನ ಗಿಡಗಳನ್ನು ತೋಟ 
ಗಳಲ್ಲಿ ಬೆಳೆಯಬಹುದು (ನ್ಯನಮ. ೫೮). "ಗಜನಿಂಬೆ' ಪರಾ. 
ಇಂಬಿ : ರಂಬೆ ವರನಂದಿ ಬರುವಾಗ - ಚಛುವೈಯ್ಯ ಇಂಬೀಹಣ್ಣಿ 
ನ್ಹಂಗೆ-ಹೊಳೆದಾನೂ (ಹುಟ್ಟಹ. ೯೦) ;: ಇಂಬೀವನದಲ್ಲಿ ಸೆರೆಯಿರುವ 
ಸೀತಮ್ಮಗೆ ಉಂಗುರವ ತಂದ ಹನುಮಯ್ಯ (ಹಳ್ಳಿ ಚಾ. ೮). ಫಿಂಬಿ, : 
*ರೋಚನಕ।--ನಿಂಬಿ” (ಓಷಧಿ. ೧೪೦); ನಿಳಬಿ ಗಜನಿಂಬಿ . . . 
ಮಾದಳನಿಂಬಿ ಎಂದು ಇವೆ (ಕೃಷಿಪ್ರ - ೧೭೮). `ಲಿಂಬಿ: ಲಿಂಬಿಯ 
ವನಂ ಮಕಮಾನೆ (ಲೋಕಗೀ. ೨೪). ಲಿಂಬೆ; ಅಲ್ಲ ಹೇರಳೆ 
ಲಿಂಬೆ ಮೆಣಸು ಯಾಲಕ್ಕಿಕಾಯ್‌ ನೆಲ್ಲಿಯಂಬಟೆಕಾಯಿ ಚೆಲುವ 
ಮಾಗಾಯಿು : ಬಿಲ್ವ ಮಂಂಗ್ರುಳ ಸೊಂಡೆ ಚೆಲುವ ಪಾಪಟಿಕಾಯಿ 
ಎಲ್ಲಾ ಧರಾದೇವಿ ತಾ ಬಡಿಸಿದಳಯ್ಯ (ಪುರಂದ. ೨-೧೬೯-೨) ; ಲಿಂಬೆ 
- ಸಹ್ಯಾದ್ರಿಯ ಹಳ್ಳಿಗಳಲ್ಲಿ ಬಹಳ ಬೆಳೆಯೆಂಂತ್ತ ವೆ. ವ್ಯವಹಾರದಲ್ಲಿ ಇದು 
ಬಹಳ ಪ್ರಸಿದ್ಧ ಉಂಟು (ಕಭಾಗೆ. ೪೭) ; ಸಿರ್ಕದ ಬದಲಿಗೆ ಲಿಂಬೇರಸ 
ಸೇರಿಸಬಹುದು (ಅಡುಸೌ. ೧೦೯). 

ನಿಂಬೆಯ ಕಾಯ್‌, ಲಿಂಬೀಕಾಯಿ ಹಣ್ಣಾಗಡೆ ಇರುವ ನಿಂಬೆ: 

ನಾರುವದನಾದ ಕಣಿಕನನು ನಿಂಬೆಯಕಾಯ [ಐಾಕಾಂ. ಹಣ್ಣ] ತೋರ 
ದುಂಡೆಯೆ ಮಾಡಿ (ಸೂಸಶಾ. ೧-೨೬) ; ಅವಳು ತನ್ನ ಪೆಟ್ಟ ಗೆಯಲ್ಲಿ 
ಲಿಂಬೀಕಾಯಿಯಸನ್ನು  ಅಫೀಮನ್ನು ಸಹ ಸಂಗ್ರಹಿಸಿಟ್ಟಿಳು 
(ಅಂಬಿಕೆ. ೭೬). ನಿಂಬೆಯ ಪುಲಿ, ನಿಂಬೆಯ ಹುಳಿ, ಲಿಂಬಿಹುಳಿ -. 
ನಿಂಬೆಯ ಹಣ್ಣಿ ನ ಹುಳಿಯಾದ ರಸ: ನಿಂಬೆಯ ಪುಟಾಯಿಂ ತೇಡಿಚ್ಚು 
(ಖಮದ. ೬-೪೩) ; :ಉತ್ತಮದ ಸೇವಗೆಯ ತೆಅದಿ ಬಾಳೆಯೆ ದಿಂಡ 
ನುತ್ತರಸಿ ನೀರೊಳೊಂದಿನಿಸು ನಿಂಬೆಯಹುಳಿಯ ನತ್ತ ರದೊಳಿಕ್ಕಿ. 
ವೊಂದಿನಿಸು ಹೊತ್ತಿನ ಮೇಲೆ ತೆಗೆದು (ಸೂಸಶಾ. ೪-೬೯) ; ಅಣ್ವಸ್ತ್ರಗಳ 
ಹಿಡಿದು ಹೊರಟನರ ತಲೆಯ ನುಣ್ಣಗೆ ಮಾಡಿ, ಲಿಂಬಿಹುಳಿಯನು 
ಹಿಂಡಿ... ವಿಶ್ವಸಂಸ್ಥೆಯ ಮಂದೆ ಮೆರೆಸೋಣ (ನೆಲಮು. ೧೭-೭). 
ನಿಂಬೆಯ ಹಣ್ಣು, ನಿಂಬಿಯ ಹಣ್ಣು, ನಿಂಬೇಹಣ್ಣು ಇ ನಿಂಬೆವಣ್‌ ; 
ನಿಂಬೆಯ (ಪಾಕಾಂ. ನಿಂಬಿ, ನೇಬಿಯ] ಹಣ್ಣು ಅತ್ತಿಯ ಹಣ್ಣು 


ಸಿಂಬೆಗಿಡ 


ಹುಣಸೆಯೆ ಹಣ್ಣು (ಬಸಪು. ೧೮-೧೬) ; ಕಾಣಿಕೆಗೆ. ಹೊಸ ನಿಂಬೆಯ ಹಣ್ಣ 
ತಂದಿತ್ತು (ಭರಚ- ೫-೨೯) ; ಪದಿನೆಂಟು ಪರಿಯ ಪಕ್ವಾನ್ಸ್ನಂಗಳಂ 
ಮಾಡಿ ಭೋಜನಮಂ ಮಾಡಿಸಿ ಒಪ್ಪಿ ಡಿ ಒಗರಡಿಕೆಯ ಭಾಗವನು ಎರಡೆಲೆ 
ಯೊಳ್‌ ನಿಂಬಿಯ. ಹಣ್ಣಿನ ಪ್ರಮಾಣದ ಸುಣ್ಣ ಮನಿಕ್ಕಿ ವೀಳೆಯಮಂ 


ನೀಡಲ್‌ (ಪುಣ್ಯಾಸ್ತ್ರ. ೩-೧೮ ವು; ನಿಂಬೇ ಹಣ್ಣಾ ದರೆ ಹಂಬಲಿಸಿದರೆ | " 


ಬಂದೀತೇ ?. (ಗಾದೆ); ನಿಂಬೇಹಣ್ಣಿನ ಪಾನಕ ತಂಪು (ರೂಢಿ). 
[-ಆಸಂ. ನಿಂಬೂ, ನಿಂಬೂಕ./ಪ್ರಾ. ಲಿಂಬ./ಮರಾ, ಲಿಂಬೂ. /ತುಳು. 
ನಿಂದಿ, ಲಿಂಬಿ, ಲಿಂಬೆ] 

ನಿಂಬೆಗಿಡ (ನಾ). ನಿಂಬೆಯ ಹಣ್ಣಿ ನಗಿಡ : ನಮ್ಮ ಮನೆಯ 
ಹಿತ್ತಲಲ್ಲಿ ಒಂದು ನಿಂಬೆಗಿಡ ಇದೆ (ರೂಢಿ). [ನಿಂಬೆ-/-ಗಿಡ(-ಆಗಿಡು)] 

ನಿಂಬೆಚೊಟ್ಟಿ (ನಾ). ರಸ ಹಿಂಡಿದ ಮೇಲೆ ಉಳಿಯುನ ನಿಂಬೆ 
ಹಣ್ಣಿನ ಸಿಪ್ಪೆ. [ನಿಂಬೆ ಚೊಟ್ಟಿ] 

ನಿಂಬೆತುಳಸಿ (ನಾ). ಒಂದು ಬಗೆಯ ಸಸ್ಯ ; ತುಳಸಿಯಲ್ಲಿ ಒಂದು 
ವಿಧ; "ಮರತುಳಸಿ'] (ಸಸ್ಮಸಿ. ೯೭). [ನಿಂಬೆ 4- ತುಳಸಿ ( - ತುಲಸಿ)] 

ನಿಂಜಿನಣು*, ನಿಂಬೆಹಣ್ಣು (ನಾ). ಹಣ್ಣಾದ ನಿಂಬೆ; ಜಂಬೀರ 
ಫಲ: ಬೆಣ್ಣೆ ಕಾಸಿದ ತುಪ್ಪ ಹಪ್ಪಳಂ ನಸುನಿಂಬೆನಣ್ಣ ಸಿಕ್ಕಿದ ಹಲವು 
ಪರಿಯೆ ಹೋರಕಂ (ಸಮ್ಮಕಾ. ೭-೨೪). ಥಿಂಬೆಹಣನ್ನಿ : ನವಿಲು 
ಗರಿಯ ಕಣ್ಣುಗಳು . .-. ನಿಂಬೆಹಣ್ಣು ಮೊದಲಾದ ಫಲಗಳಲ್ಲಿ ರಸ 
ವೈಚಿತ್ರವು- ಇವು ಮೊದಲಾದುವು ಹೇಗೆ ಸ್ವಭಾವಸಿದ್ಧ ವೋ ಹಾಗೆ. 
ಮನುಷ್ಯರ ಸುಖದು1ಖಗಳೂ ಆಯಾ ದೇಹಾದಿ ನಸ್ತುಸ್ವಭಾನ 
ಮೂಲಕವು (ಹಂದಸಾ. ೧೧); ನಿಂಬೆಹಣ್ಣಿನ ಪರಿಮಳ ಸಶ್ಶಕ್ಕೆ ಸೇರ 
೬ * ೬ ಮೂಗಿಗೆ ಸ್ವರ್ಗಸುಖವನ್ನೇ ನೀಡುತ್ತದೆ (ನನ್ನೂರು. ೧೮೩). 

[ನಿಂಬೆ 4 ಪಣುರ್ಯ] 

ನಿಂಬೆಹಣ್ಣು "ನಿಂಬೆವಣ್‌' ನೋ. 

ನಿಂಬೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು : ಮಜ್ಜಿ ಗೇಹುಲ್ಲು, 
ನಿಂಬೇಹುಲ್ಲು (ಮೈನ. ೨೭-೫೧೩). [ನಿಂಬೆ4-ಹುಲ್ಲು(ಎಪುಲ್‌)] 

ನಿಃಕಂಟಿಕ (ನಾ). ಎ ನಿಸ್ಕಂಟಿಕ : ನೆಲನಂ ನಿ:ಕಂಟಿಕಂ ಮಾಡಿ 
ಏಿಕ್ರಮ[ದಿಂ] ವಿಸ್ವನರೇಸ್ವರ ಪ್ರಭುತೆಯಂ ತಾಳ್ವಿರ್ದ್ವ ಚಾಳುಕ್ಕಚಕ್ರಿ 
ಮಹೋತ್ಸಾಹದಿನಾಳ್ನನೆಯ್ದೆ ಧರೆಯಂ ಸೆರ್ಮ್ಮಾಡಿ ಭೆ ವಲ್ಲಭ (ಸಾಇಇ: 
XxX, on; 1124). [ಸಂ.) 

ನಿಃಕರಿಸು (ಕ್ರಿ). ತಾತ್ಸಾರಮಾಡು ; ತಿರಸ್ಕರಿಸು (?) : ಅಕೃತ 
ನಿರಾಕೃ ತಿಗಳೆಂಬ ಕೃತಿಯಳಿದು ವ್ಯಾಕುಳ ನಿರಾಕುಳವಡಗಿ ನಿಃಕರಿಸು 
ವುದು ಸ್ವೀಕರಿಸುವುದಲ್ಲದೆ. ಚರಾಚರನಲ್ಲದಖಿಳಾತೀತನಾಗಿ ನಿಂದ ನಿಜವು 
(ಅದನ. ೪೩-೧೧೩); ಭಕ್ತಿಯ 'ಕುಳಸ್ಮಲವನಲಯಂದೆ ಎಲ್ಲರೂ 
ಎಂದಂತೆ ಎಂದರು ಬಲದಲ್ಲಿ ಬಂದರು ಇದ ನಿಃಕರಿಸಿ ಜಂಗಮನೇ ಲಿಂಗ 
ವೆಂದು ಸಂಗಸಾಹಿತ್ಯವಾದ ಬಸವಣ್ಣ (ನುಡಿಮ. ೬೨-೯೧). "ನೀಕರಿಸು?, 
"ನೀಟೃರಿಸ್ಕು' ಸರಾ. [ನಿ1ಕರಣ್ಯ + -ಇಸ್ಬು] 

ನಿಃಕರುಣ (ಗು). ೧೨ನಿಷ್ಯರುಣ೧. (ನಾ). ೨.ನಿಷ್ಕರುಣ ೨ : 
ತಳ್ತ ಕಲ್ಪ ಭೂನಿರುಹನಿಕುಂಜಮುಂಜರಿಗಳೊಳ್‌' ತೊಡಕಿರ್ನನೊ ತೊಟ್ಟ 
ನೆಯ್ದ ನಿ1ಕರುಣ[ಪಾಉಂ,ನಿಕೃರುಣ]ದೆ. ಕಾಯ್ದು ನುಂಗಿದಪನಂತಕಂ 
(ನರ್ಧಪು. ೧೦-೫೭). "ನಿಕ್ಳರುಣ' ಪರಾ. [ಸಂ.] 

ನಿ:ಕರುಣಿ (ನಾ).ನಿಷ್ಕರುಣಿ : ದುರುಳನಧಮನು ದುರ್ಜನಂ... 
ನಿಂದಕಂ ನಿಃಕರುಣಿ ಮರ್ದಿಂಗಾದಡೊಬ್ಬನು. ಪುರದೊಳಲಸಿದೊಡಿಲ್ಲ 
(ಬಸಪು. ೪-೫೫). [ಸೆಂ. ನಿಃಕರುಣಿನ್‌] 

ನಿಃಕರ್ಮ (ನಾ). ಐ ನಿಷ್ಕರ್ಮ್ಯ : ವಿನಿರ್ಮಳನಿತ್ಯನಃಕರ್ಮ ಏಕ 
ಪರೆಮಾನಂದನುೂರ್ತಿ ಗುಜ್ಛೈಕ  ದುರ್ಮುಲದಸ್ಪಧುಃಕರ್ಮಾಕ್ಕ ತ 


೪೫೩೮ 


20 


25 


30 


35 


40 


45 


ನಿಃಕಾಮಿ 


ಗಳನರುಂ ಸಮಾನನೆ ಆಗಮೋಕ್ತಿಯಂಲಿ (ಬಸಪು. ೫೪-೨೦). 
[ಸೆಂ. ನಿಃಕರ್ಮನ್‌] 

ಸಿಃಕರ್ನಿ (ನಾ).ಪನಿಷ್ಕರ್ನಿ ೧ : ಬಸವನ ಮೂರ್ತಿಯ ಕರ್ಮವ 
ಹಟಿಕಿದು ಆನು ನಿ1ಕವಿರಿಯಾದೆನಯನ್ಯಾ (ಸೀಲವ, ೩೨-೧೦೫); ದು ಕರ್ಮಿ 
ಜೀನನಹ ದೇವನತಿ ನಿಃಕರ್ನಿಯಪ್ಪನು (ಬಸಪು.೫೧-೨೭). 

[ಸ0. ನಿಃಕರ್ನಿನ್‌] 

ನಿಃಕಲ, ನಿಃಕಳ (ನಾ). ೧.ನಿಷ್ಫಲ ೧ : ಜಡ ಅಜಡನೆಂಬುಭಯ 
ನನಟಾದು ಸೆಕಲವೋ ನಿಃಕಲನೋ ಬೇಆಸೊಂದು ಹೊಲಬೋ 
ನಿನ್ನೊಲನರವ ನೀನೇ ಬಲ್ಲೆ (ಸರ್ನನ. ೧೦೭-೫೬೨). ೨. ಇಫಿಷ್ಕಲ 
೨ : ಸಕಲ ನಃ ಕಲನಯ್ಯ ನಿ1ಕಲ ಸಕಲನಯ್ಯಾ ಸಕಲನಾಗಿ ಸಂಸಾರಿಯಲ್ಲ 
ನಿಃಕಲನಾಗಿ ನೈರಾಗಿಯಲ್ಲ (ಚನ್ನನ. ಕ. ೬೧೨-೧೩೭೨); ನಿಃಕಲ ನಿರಂಜನ 
ಶೂನ್ಯ ಮಹಾಲಿಲಗ ಸದಾಶಿನ . . . ಎಂಬ ಪ್ರಭುಮೂರ್ತಿಗಳಂ 
ತಾಳ್ಮಂಥ ಆ ಪರಶಿವನುಂ (ಭೈರಸೂ, ೧). ನಿೀಕಳ: ೩. [ಸಂಗೀತ] 
ವೀಣೆ ನುಡಿಸುವುದರಲ್ಲಿ ಒಂದು ರೀತಿ; ಅತಿಸೂಕ್ಷ್ಮವಾದ 
ನಾದವನ್ನುಹೊರಡಿಸುವುದು : ಸಾರಸೆಯ ಸಕಳ ನಿಃಕಳ ಚಾರಣೆಯ 
ಬೆಡಂಗುಸರದ ರಾಗದ ಸನಿಯಂ ಪೂರಿಸೆ ತಿವಿಯೊಳ್‌ ದಿವಿಜಸ್ತ್ರೀರಮಣೆಯ. 
ಮುಂದೆ ವೀಣೆಯಂ ಬಾಜಿಸಿದಳ್‌ (ಚಂದ್ರಪು. ೧೧-೧೩೯). [ಸೆಂ.] 

ಸಿಃಕಲಾತೀತ (ಗು). ನಿಷೃಲಸ್ಥಿತಿಯನ್ನೂ ವಿನಾರಿದ : ಸಕಲ 
ನಿಃಕಲಾತ್ಮಕ ಸಕಲ ನಿಃಕಲಾತೀತ [ನಾಕಾಂ. ನಿಸ್ಕಲಾತೀತನು] 
ಲಿಂಗ ಬಾಹ್ಯಾತ್ಟರಂ ನಾಸ್ತಿ ಲಿಂಗಪೂಜ್ಯಮೇವ ಚ (ಉರಿಷೆ. ಕ. 
೧೯೫-೨೬೫). [ಸಂ.) 

ನಿಃಕಲಾತ್ಮಕ (ಗು). ಭಾಗಗಳಿಲ್ಲದ; ಅಖಂಡವಾದ: ಸಕಲ 
ನಿ3ಕಲಾತ್ಮಕ [ಸಾಕಾಂ. ನಿಷ್ಕಲಾತ್ಮನು] ಸಕಲ ನಿಃಕಲಾತೀತ ಲಿಂಗ 
ಬಾಹ್ಯಾತ್ಟರಂ ನಾಸ್ತಿ ಲಿಂಗಪೂಜ್ಛಮೇವ ಚ (ಉರಿಸೆ. ಕ. ೧೯೫-೨೬೫). 

[ಸಂ.] 

ನಿಃಕಳ "ನಿಣಲ' ನೋ. 

ನಿಃಕಳಂಕ (ಗು).ಅನಿಷ್ಟಲಂಕ ೨ : ಲಿಂಗದಾದಿಯ ಅಂತನನಜಾದಣೆ 
ಗುಣಸಂಗಿಯ ಲ್ಲದೆ. ಯೋಗಿಯಲ್ಲ ನಿಃಕಳಂಕ ಮಲ್ಲಿಕಾರ್ಜುನಾ 
(ನೋಳಿಮಾ. ೪-೧೧); ಭಾಪುರೇ ವೇಮನ ಶುಭಾಂಕಾ! ಭಾಪುರೇ 
ಮನ ನಿಃಕಳಂಕಾ (ಬಸಪು. ೪೬-೭೬). [ಸೆಂ. ನಿಃಕಲಂಕ] 

ನಿಃಕಾಂತ್ಲತೆ (ನಾ). ಬಯಕೆಯಿಲ್ಲದಿರುವಿಕೆ; ಆಸೆಯಿಲ್ಲದಿರು 
ವುದು : ಕುದ್ಧಷ್ಟ್ಯಂತರ ಕಾಂಕ್ಟ್ರಾನಿರಸನಮುಂ ಮೇಣ್‌ ನಿಃಕಾಂಕ್ಷತೆ 
ಶರೀರಾದ್ಕ ಶುಚಿಸ್ವಭಾನಮನಲಾದು (ತತ್ತ್ಯಸ್ರ. ೨೬೫). 

[ಸಂ. ನಿಃಕಾಂಕ್ಷತಾ] 

ಸಿಃಕಾಂಕ್ಲಿತ (ನಾ). [ಚೈನ] ಲೌಕಿಕವಾದ ಬಯಕೆಗಳನ್ನು ಇಟ್ಟು 
ಕೊಳ್ಳ ದಿರುವುದು; ಸಮ್ಯಗ್ಹರ್ಶನದ ಎಂಟು ಅಂಗಗಳಲ್ಲಿ ಒಂದು: 
ನಿ1ಕಣಂಕ್ಷಿತ - ಯಾವ ಪ್ರಕಾರದ , ಲೌಕಿಕಸುಖದ ಇಚ್ಛೆಯನ್ನೂ 
ಮಾಡದಿರುವುದು (ಜೈನಸ. ೪೬೦). [ಸೆಂ] 

ನಿಃಕಾಂಕ್ಷೆ (ನಾ). ೧. ಆಸೆಯಿಲ್ಲದಿರುವುದು ; ನಿಷ್ಯಾಮಬುದ್ಧಿ : 
ಚಿಂತೆ ಸಂತೋಷನೆಂಬ ಕಾಂಕ್ಷೆ ನಿಃಕಾಂಕ್ಷೆಯೆಂಬ ಜೀವ ಪರಮರೆಂಬ 
ಇಂತೀ ದ್ವಂದ್ವಂಗಳೆಲ್ಲವು ದ್ವಾರಸಂಚಾರಕ್ಕೆ ಆನಧಿಯಾದನು 
(ನೋಳಿಮಾ, ೨೩೨-೭೮೫). ಪಿ. ಎ ನಿಃಿಕಾಂಕ್ಷೆತ : ಇಹಲೋಕೆ 
ವಿಷಯೋಪಚಭೋಗಕಾಂಕ್ಷೆಯಂವಂಂ “ಪತ್ತು ವಿಡುವುದು. ನಿಃಕಾಂಕ್ಷೆ 
(ಚಾವುಂಪು. ೨೬೧). [ಸಂ. ನಿಃಕಾಂಕ್ಪಾ) 

ನಿಃ ಕಾಮಿ (ನಾ).=ನಿಷ್ಯಾಮಿ : ಕಾನಿಯಾಗಿ ನಿಃಕಾಮಿಯಾದಳು 
ಸೀಮೆಯಲ್ಲಿ ನಿಃಸೀಮೆಯಾದಳು (ನುಡನೂ. ೧೫-೮) ; ಕಾಮಿಗಳು 


ನಿ:ಕಾಶ 


ನಿಃಕಾಮಿಗಳು ಅಶ್ರಿತರು ಅದೆಂತು ಕಲ್ಯಾಣವ ಹೊಗಬಹುದಯ್ಯ 
(ಮಹಾದೇ. ಬ. ೧-೧) ; ಚಂದ್ರಧರನಂ ನಿ:ಕಾಮಿಯಂ ಸ್ವಾಮಿಯಂ. 
* * * ಹೃದ್ರಾಜೀವದೊಳಿಟ್ಟು ನಾಡೆ ನೆನೆದಂ ಮುದ್ಬಾಜ 
ಮುರ್ವೀಶ್ವರಂ (ಹಮ್ಮಾರ. ೨-೭). [Ao] 
ನಿಃಕಾಶ (ನಾ). ನಿಷ್ಠಾಶ ನ ಸನಿಕಾಶಮನೆಯ್ಕಿದುದನಘಜಿನೇಶನ 
ಘನಸಕಳವಿಮಳಕೇವಳಬೋ ಧಂ (ವರ್ಧಪು. ೧೫-೭). [ಸಂ.] 
ನಿಃಕೃತಿ (ನಾ)-ಎನಿಷ್ಟೃತಿ ೧ : ಸಂಚವಿಂಶತಿಕ್ರಿಯಾಚಯದಲ್ಲಿ . ... 
ಸರಿಗ್ರಹಾನಿನಾಶಾರ್ಥಮಪ್ಪು ದು ಪಾರಿಗ್ರಾಹಿಕೀಕ್ರಿಯೆ ೨೨, ಜ್ಞಾನ 
ದರ್ಶನಾದಿಗಳೊಳ್‌ ನಿಃಕೃ ತಿಯೆಂಂ೦ ವಂಚನೆಯಂಂ ಮಾಯಾಕ್ರಿಯೆ ಪಿಷ 
(ತತ್ತ್ವಸ್ರ- ೨೫೭). [ಸಂ] 
ನಿಃಕ್ರಿ (ನಾ). [ನೀಕ್ಕಿ] ಯಾವುದೇ ವಿಧವಾದ ಕರ್ಮವನ್ನು 
ಮಾಡದಿರುವಿಕೆ ; 'ಕರ್ಮರಾಹಿತ್ಯ : ಅಪ್ಪು ಸಡುವರ್ಣವ ಕೂಡಿ 
ಭಿನ್ನವಿಚ್ಛಿ ನ್ನ ವಿಲ್ಲದೆ ವರ್ಣಭೇದವ ಕೊಟ್ಟೂ -- * ಸೆತ್ಟ್ರಿಯೆಲ್ಲಿ ಭಾವಿತ 
ನಾಗಿ ನೀಃಕ್ರಿಯಲ್ಲಿ ನಿರಂಗನಾಗಿ ಕರ್ಪುರದ ಬುಡದಲ್ಲಿ ಕಿಚ್ಚು ಹುಟ್ಟಿ ದಂತೆ 
ಅದು ಹುಟ್ಟು ನಲ್ಲಿ ಆ ಬುಡಕ್ಕೆ ನಿಶ್ಚಯವಾಯಿತ್ತು (ಮೋಳಿಮಾ. 
೧೫-೫೪); ಪಂಚಭೌತಿಕದ ಸಂಚವನಳಿದನು ಪಂಚೇಂದ್ರಿಯ ಲಿಂಗಸಮ್ಮತ 
ವಾದನು ಕ್ರೀಯಳಿದು ನಿಃಕ್ರಿಯಲ್ಲಿ ನಿಂದನು (ಸನಗೀ. ೧೧೧-೫೪೬). 
“ಸತ್ಕಿ)' ಪರಾ. [ಸೆಂ. ನಿಃಕ್ರಿಯಾ] 
ನಿಃಕ್ರೀವಂತ (ನಾ). 'ಕರ್ಮರಹಿತನಾದವನು ; ನಿಷ್ಕರ್ಮಿ : 
ಕ್ರೀವಂತಂಗೆ ಅಂಗ ಭವಿ ನಿ1ಕ್ರ್ರೀನಂತಂಗೆ ಮನ ಭವಿ ನೇಸವ ಹೊತ್ತು 
ತಿರುಗುವ ಜಂಗಮಕ್ಕೆ ಆಶೆ ಭನಿ (ಮೋಳಿಮಾ. ೧೫೬-೫೮೭). 
[-ಆಸಂ. ನಿಃಕ್ರಿಯಾವತ್‌] 
ನೀಕ್ರೋಧಿ (ನಾ). = ನಿಷ್ಟೊೀಧಿ : ಜಂಗನುನೇನು. . . 
ಕ್ರೋಧಿಯೆ -- - ನಿಃಕಾಮಿ ನಿಃಕ್ರೋಧಿ ನಿರ್ಲೋಭಿ ನಿರ್ಮೋಹಿ 
ನಿರ್ಮದ ನಿರ್ಮತ್ಸರನಯ್ಯ (ದ್ದೇವೆ. ೧೫೫-೪೬೧). 
[ಸಂ. ನಿಃಕ್ರೋಧಿನ್‌] 
ನಿಃಪೆಕ್ಷಸಾತ (ನಾ).=ನಿಷ್ಪಕ್ಷಪಾತ. [ಸಂ.] 
ನಿಃಪತಿ (ನಾ). ಒಡೆಯನಿಲ್ಲದಿರುವವನು ; ' ತಾನೇ ಒಡೆಯನಾದ 
ನನು ; ಪರಮೇಶ್ವರ : ನಿರ್ನೇಪ ನಿಃಪತಿ ನಿರಂಜನನಾಗಿ ವೇದಂ 
ಗಳಉಯವು ಶಾಸ್ತ್ರ ಶ್ರುತಿ ಸ್ಮೃತಿಗಳು ನಿಮ್ಮುನಲಾಯೆವು (ಅನಚಂ. 
೧೫೪-೭೦೬) ; ಮಾರುಗ ಕ್ರೀಗಳೊಳಗೆ ನಿಃ ಸತಿಯಾಗಿ ದೇವ ಕ್ರೀವಿಡಿದ 
ಕಾರಣ ಭಿನ್ನಭಾವವಳಿದು ಶಿವಾಚಾರ ಜೀವವಾಗಿ ಲಿಂಗದೊಳು ಬೆರಸ 
ಬಲ್ಲಡೆ ಯೋಗಿ (ಶಿನಗೀ. ೮೩-೪೦೭) ; ಪ್ರತಿ ಇಲ್ಲದ ಅಪ್ರತಿನು ಪ್ರಸಾದ 
ದಲ್ಲಿ ನಿಷ್ಟ ತಿ(ನಿಃಸತಿ)ಯಾಗಿ ಮಹಾಪ್ರ ಸಾದಿಯೆನಾಜಿನು. ನೋಡಾ(ಸಿದ್ಧೇವ- 
೧೭೭-೫೩೮). [ಸಂ.] 
ಸಿಃಪತ್ತಿ (ನಾ). ಎ ನಿಷ್ಪತ್ತಿ ೨ : ಅಂಗಕ್ಕೆ ಆಚಾರ ಮನಕ್ಕೆ ಅವು 
ಅಅವಿಂಗೆ ಒಂದು ಕುಲುಹು ಆ ಕುಜುಹು ನಿಃಪತ್ತಿಯೆಹನ್ನಕೃ ಶೂಲದ 
ಮೇಲಣ ಘಟ ಚೇತನ ಹೋಹನ್ನಕ್ಕ . . * ಬೋಧಿಸಬೇಡ (ನೋಳಿವೂ. 
೧೫೧-೫೭೦). [Ao] 
ನಿಃಪಸಿವು (ನಾ). ಹಸಿವಾಗದಿರುವುದು : ಭೋಗಮಭೋಗವೆರಡು 
ಪಸಿವು ನಿಃಪಸಿವೆರಡು ರುಚಿಯರುಚಿಯೆಂಬೆರಡು ಭಾವಿಸಿ ನೋಡೆ 
ನರವೀತರಾಗರ್ಗೆ ಸಮವಾಗಿ ತೋಲದಿಹುದೇ (ಸಮ್ಮಕೌ, ೧೧-೪೯). 
[ನಿರ್‌ 4 ಪಸಿವು] 
ನಿಃ ಸಾತ (ನಾ). ನಾಶ; ಧ್ವಂಸ. 
ನಿಃಪಾತ ಮಾಡು - ನಾಶಮಾಡು : ದೇವತೆಗಳು ಯುದ್ಧ ದಲ್ಲಿ 
ಅವರೆಲ್ಲರ ನಿಃಪಾತ ಮಾಡಿದರು (ತುಳಸೀ. ೪೯). [ಸಂ.] 
4 


೪೫೩೯ 


20 


25 


95 


40 


45 


ನಿಃಶರಣ 


ಸಿಃಪಿಚ್ಛ ಸಂಘ (ನಾ).[ಜೈನ]ನನಿಲುಗರಿಯನ್ನು ಉಪಯೋಗಿಸಜಿ 
ಇದ್ದ ಸಾಧುಗಳ ಒಂದು ಸಂಗಡ; ೫ ಈ ಸಂಘವು ಮಧುರಾ 
ಪಟ್ಟಣದಲ್ಲಿ ಶ್ರೀರಾಮಸೇನಮುನಿಯಿಂದ ಕ್ರಿ.ಶ. ೮೯೬ರಲ್ಲಿ 
ಸ್ಥಾಪಿತವಾಯಿತು. ಈ ಸಂಘದವರ ಗ್ರಂಥಗಳನ್ನು ಪ್ರಾಮಾಣಿಕ 
ನೆಂದು ಅನೇಕರು ಅನುಮೋದಿಸಿರುತ್ತಾರೆ : ಈ ಸಂಘದ ಸಾಧು 
ಗಳು ಪಿಚ್ಛವನ್ನು ಉಪಯೋಗಿಸುತ್ತ ರಲಿಲ್ಲ. ಅದಕ್ಕಾಗಿ ಇವರಿಗೆ 
ನಿಃಪಿಚ್ಛ ಸಂಘದವರೆಂದೂ ಹೆಸರಾಯಿತು (ಜೈನಸ. ೭೩). [ಸಂ.] 

ನಿಃಪ್ರತ್ಕೂಹ (ಗು). ಎ ನಿಷ್ಪತ್ಯೂಹ ೧: ನೀಃಸ್ರತ್ಕೂಹನಿಕ್ಟಾನ್ತ 
(ದಿಂ)ಡು ದೃ ವದಿಂದುತ್ತಮನಾದಂ . . . ಶ್ರೀ ವಿಸ್ನುಭೂಪಾಳಕಂ 
(ಎಕ. ೪, ಬೇಲೂರು. ೧೪೦-೧೧; 12001). [ಸೆಂ] 

ನಿಃಪ್ರಪೆಂಚ (ನಾ).ಎನಿಪ್ಪುಪಂಚ ೧: ನಿರ್ಭೆದ್ಯ ನಿಃಪ್ರಪಂಚ . . , 
ಮಹಿಮಾನಂದಾರ್ಣವ ಕೃಪಾಮೃ ತೇಕ್ಷಣ ಪರಶಿವನುಂ (ಭೈರಸೂ. ೧). 

[ಸಂ.] 

ನಿಃಪ್ರಪಂಚಿ "ನಿಃಪ್ರಪಂಚು' ನೋ. 

ನಿಃಪ್ರಪಂಚು, ನಿಃಪ್ರಪಂಚಿ (ನಾ). ಲೌಕಿಕಸಂಬಂಧವನ್ನು 
ಬಿಟ್ಟವನು ; ನಿಷ್ಕಾಮಿ: ಕರಣಂಗಳ ಮೋಹಕ್ಕೆ ಈಡಾಗದೆ ಪ್ರಾಣನ 
ಪ್ರಸಂಚಿನಲ್ಲಿ ಬೆರಸದೆ ಜೀವನ ಬುದ್ಧಿ ಯಲ್ಲಿ ಮೋಹಿಸದೆ ಹಂಸನ ಆಶೆ 
ಗೊಳಗಾಗದೆ ನಿ1ಪ್ರ ಪಂಚುಗಳಾಗಿ (ಮಡಿಮಾ.೩೬-೫೧). ನಿಕ ಪ್ರ ಪಂಚಿ: 
ನಿರಹಂಕಾರಿ ನಿರ್ಮಮಕಾರಿ ನಿಃಪ್ರಪಂಚಿ ನಿರ್ಲೇಪಕನಯ್ಯ (ಸಿದ್ಧೇವ- 
ಕ. ೧೫೫-೪೬೧). [ಸೆಂ ನಿಃ ಪ್ರಪಂಚ] 

ನಿಃಪ್ರಾಡೇಶಿಕ (ನಾ). ದೇಶಾತೀತನಾದವನು ; ಪರಮಾತ್ಮ : 
ಏದೊರೆಯನಾತ್ಮನೆಂದೊಡನಾದಿಯನಂತಂ  ನಿರೆತ್ಕಯಂ ಚಿನ್ಮಯ 
ಸಿಃಪ್ರಾದೇಶಿಕ[ನಾಣಾಂ. ದೇಶಕ]ನೆಂದಾತನುಪಾದೇಯಂ ಮುಕ್ತಿ ಮುಕ್ತ 
ನುಂ ಪರಮಾತ್ಮಂ (ಯಕೋಚ. ೪-೨೬). [ಸಂ.] 

ನಿಃಫಲ (ನಾ).2ನಿಷ್ಟೆಲ ೨ : ಬಡಭಕ್ತರುಗಳಡಿ ಮೇಲೆ ಬಿದ್ಮಡೆ 
ನಿಃಫಲಂ (ಬಸಪು. ೨೩-೩೮); ಹಲವು ಕಾಲಂ ತೊಡಗಿಯಾಲದ ಸೆಲೆ 
ಯೊಳಿದ್ದೆನ್ನಿರವಳಿದು ನಿಃ ಫಲವೆನಿಸಿತಲ್ಲಾ (ಬಸಪ. ೫೭-೧೫). . [ಸೆಂ.] 

ನಿಃಶಂಕ (ನಾ).ಅನಿಶ್ಯಂಕ ೧: ನಿಃಶಂಕ :-ನಾವು ಯಾವ ಸತ್ಯಮಾರ್ಗ 
ವನ್ನು ಅವಲಂಬಿಸಿರುವೆವೋ ಅದರ ವಿಷಯದಲ್ಲಿ ಸಂಶಯವಿಲ್ಲದಿರುವುದು 
(ಜೈನಸ: ೪೬೨). [ಸೆಂ] 

ನಿಃಶಂಕತೆ (ನಾ).೭ನಿಶೃಂಕತೆ: ನೀಂ ನಿಃಶಂಕತೆಯಿನಿನಿತು ದೇಹಿಗಳಂ 
ಕೊಂದಪೆ ನರಕದೊಳ್‌ ನಿವಾರಣೆವಡೆದಯೆ* (ಯಶೋಚ. ೪-೭೦). 

[ಸೆಂ ನಿಃಶಂಕತಾ] 

ನಿಃಶಂಕೆ (ನಾ).ಎನಿಶ್ಯಂಕೆ ೧: ನೀಂ ನಿ1ಶಂಕೆಯನೀ ದೇವಾ ನಃಶರಣ 

ಜನರಿಂಗೆ ಶರಣಾಗೀಗಳ್‌ (ಛರದೋಂಬು. ಕಿ. ೧-೪೮). 
[ಸಂ.. ನಿಃಶಂಕ] 
ನಿಃಶಬ್ದ (ನಾ).ನಿಶೈಬ್ದ : ಭಕ್ತನಿಧಿ ನಿರ್ಜೇಹ ದೇಹಿ ವಿರಕ್ತಗತಿ 


ನಿರ್ನಾವಿಂ ನಾನಿ ಚಿದುಕ್ತಮತಿ ನಿಃಶಬ್ದಶಬ್ದಿ ವಿಭಾವಭಾವಿತನು 
(ಬಸಪು. ೭-೫) ; ಪಗಲಿನ ಜಗದ ಸದ್ಮಳಿದು ಶಿವವಾಯ್ತು ಸಿಃಶಬ್ಬಂ 


(ಶ್ರೀರಾಮಾ. ೧೨೯-೧೨೬). [ಸಂ] 
ನಿಃಶಮ (ನಾ). ನೆಮ್ಮದಿಯಿಲ್ಲದಿರುವಿಕೆ; ಆತಂಕ ಕಳವಳ: 
ನಿಃಶಮಮಂ ಪರಿಹರಿಸೀ ನಿಃಶಾಪ ಪ್ರಸಾದಮುಂ ಕರುಣಾತ್ಮ 
(ಛಂದೋಂಬು. ಕಿ. ೧-೪೮). [ಸಂ] 
ನಿಃಶರಣ (ಗು). ರಕ್ಷಕರಿಲ್ಲದ ; ಅನಾಥ : ನೀಂ ನಃಶಂಕೆಯನೀ 
ದೇವಾ ನಿಃಶರಣ ಜನರಿಂಗೆ ಶರಣಾಗೀಗಳ್‌ (ಛಂದೋಬು. ಕಿ. ೧-೪೮). 
[ಸಂ.] 


ನಿ:ಕರೀರತ್ವ 


ನಿಃಶರೀರತ್ವ (ನಾ). ಶರೀರವಿಲ್ಲದಿರುವಿಕೆ : ನಿಃಶರೀರತ್ವದಿಂ ಪಂಚೇಂ 
ದ್ರಿಯ ವಿಸಯಾನುಭವರಹಿತರಪ್ಪ ಸಿದ್ಧರ್ಗೆ ಮುಕ್ತಿಯೊಳ್‌ ಸುಖ 
ಪೆಂತಕ್ಕುಮೆನವೇಡ (ತತ್ತ್ವ್ವಪ್ರ- ೩೭೪). [ಸಂ.] 
ನಿತಸ್ತ್ರ (ಗು). ೧. ಆಯುಧನಿಲ್ಲದ. (ನಾ). ೨. ಆಯುಧವಿಲ್ಲದ 
ವನು. 
ನಿಃಶಸ್ತ್ರಗೊಳಿಸು- ಆಯುಧರಹಿತನನ್ನಾಗಿ ಮಾಡು; ನಿರಾ 
ಯುಧನನ್ನಾಗಿ ಮಾಡು: ಆನರನ್ನು ನಿ1ಶಸ್ತ್ರಗೊಳಿಸಿ ಕೈಕಾಲುಗಳಿಗೆ 
ಸರಪಳಿಗಳನ್ನು ಹಾಕುವುದರಲ್ಲಿ ತೊಡಗಿದ್ದರು (ಮೇವಿನ. ೮೮). [ಸಂ.] 
ನಿ:ಶಾಶ್ಯ (ನಾ). ನಿಶ್ಶಾಶ್ಯ 2. ನಿಶಾಶ್ಯಂ[ಪಾಳಾಂ, ನಿಶ್ಯಾಕ್ಕಂ, 
ನಿಶ್ಚೋಧ್ಯಂ] ಅನನಸ್ಕರೆಂ- ಈ ೨ ದಿರದುದು?” (ಹಲಾಯು.೧೨೭-೮೫). 
[ಸಂ.] 
ನಿ:ಶೀಲವುತ (ನಾ).[ಜೈನ] ಸಪ್ತ ಶೀಲವುತಗಳನ್ನು ಆಚರಿಸದಿರು 
ವಿಕೆ: ಅಲ್ಲ ಸಿ! ಶೀಲವ್ರತಮನುಸ್ಯತಿರ್ಯಗ್ಗಿ ವಂಗಳ್‌ ದಾನಾನು 
ಮೋದನದಿಂ ಸರಸ್ಪ ರನಿರೋಧನಿರಹಿತಪಂಚೇದ್ರಿಯತಿಯ್ದಾ ತಿಗಳಾಗಿ 
ಪುಟ್ಟ (ಸುಕುನೂ. ೧೧-೫೪ ಬ). "ಶೀಲವ್ರತ' ಪರಾ. [ಸಂ. ? ] 
ನಿಃತೂನ್ಯ(ನಾ).ಎನಿಶ್ಶೂನ್ಯ : ಅಸ್ಟ್ರದಳಕಮಲದ ನೇಲಿಪ್ಪ ನಿಃಶೂನ್ಯನ 
ಮರ್ಮವನಣಸಯಂದೆ. ಪ್ರಾಣಲಿಂಗನೆಂದೆಂಬರು (ಅನಚಂ. ೩೩-೧೪೨). 
[ಸಂ.] 
ನಿಃಶೇಷ (ನಾ).ಎನಿಶ್ಶೇಷ ೨: ನಿಃಶೇಸಂ[ಸಾಕಾಂ. ನಿಶ್ಶೇಸಂ]ನೃಕ್ಷ 
ಮೆನಲುಟಃ ಯದಿಹುದಕ್ಕೆ ನಾಮಂ” (ಮಂಗಂಾ, ೧೩೪-೩೧). [ಸಂ.] 
ನಿ:ಶೋಧ್ಯ (ನಾ). ತೊಳೆದು ಶುಚಿ ಮಾಡಿದುದು ; ಶುಚಿ 
ಯಾದುದು. [ಸಂ.] 
ಸಿಃಶ್ರೀಣಿ (ನಾ).ಎನಿಶ್ರೇಣಿ : “ಅಧಿಕೋಹಿಣೇ ನಃಶ್ರೇಣ[ನಾಕಾಂ. 
ನಿಶ್ರೇಣಿ]ಯೆನಲೇಣಿಯಕ್ಕುಂ” (ಮಂಗರಾ. ೫೯-೧೨), [ಸಂ.] 
ಫಿ:ಶ್ರೀಯಸ(ನಾ).ಎನಿಶೈೆ ಯಸ : “ನಿ; ಶ್ರೇಯಸ[ನಾಕಾಂ. ನಿತ್ರೇ 
ಯಸಂ] ಮಹಾನಂದವೆನೆ ಮೋಕ್ಷಕ್ಕೆ. ಪೆಸರೆಸಿಕ್ಳು ೦” (ಮಂಗರಾ. ೮-೨೩) ; 
ಅಭ್ಯುದಯನಿಃ ಶ್ರೇಯ ಸಾರ್ಥಕ್ರಿಯಾವಿನಾಶಕಪ್ರಯೋಗಮಸಾ ಯಂ 
(ತತ್ತ್ವಸ್ರ: ೨೬೧); ಬ್ರಹ್ಮಜ್ಞಾನಕ್ಕೆ ಅಂದರೆ ಫಲವು ಸಿಃಶ್ರೇಯಸವು 
(ಬ್ರಹ್ಮಭಾ- ೧೧. [ಸಂ.) 
ನಿಃಶ್ನಾಸ (ನಾ). ನಿಶ್ವಾಸ ೧: ಉಚ್ಛಾ ಸಮಂಮಸಜಕಿ ನಿಃಶ್ವಾಸ 
ಸೂತ್ಯತಂ ಸೀತೃತಮಂಂ (ಲಾಸ್ಕರಂ. ೩-೬೭). [ಸಂ] 
ನಿಃಸಮ (ನಾ). ೧. ಅಕಾಲ ; ಅವೇಳೆ. ೨. ಸಮವಲ್ಲದುದು. 
([ಸಂ.] 
ನಿಃಸಂಜ್ಣ (ನಾ).ಎನಿಸ್ಸಂಜ್ಞ ೨: ಪ್ರಶ್ನೆ ನಿದ್ರಿಸಿದರೆ ನಿ1ಸಂಜ್ಞಳಾ 
ದೆನಗೆ ಕಣಸಾದುದು (ಶ್ರೀಣಾಮಾ, ೪೪-೪೫೦). [ಸಂ.] 
ನಿ:ಸಂಪರ್ಕ (ಗು). ಸಂಪರ್ಕವಿಲ್ಲದ : ಭೂಪತಿಯಖ ಚಾರುನನ್ನು 
ಅತ್ಯಂತ ಆನಾಸಕ್ತ ಭಾವದಿಂದ ನಿಃಸಂಪರ್ಕ ಮನುಷ್ಯನ ಹಾಗೆ ದೂರ 
ದೂರದಿಂದ ಲೇ ನೋಡಹತ್ತಿದನು (ಇಸ್ಪಕ. ೨೯೩). [ಸಂ.] 
ಸಿಃಸತ್ವ (ನಾ). ಎನಿಸ್ಪತ್ವ ೩ : ಮೆಣಸು. ., ಚಪಟಾಗಿದ್ದು ಹಾಂಗೂ 
ಪೊಳ್ಳ ಮತ್ತು ನಿಃಸತ್ವ ಇಂಥಾದಿರಬಾರದು (ಮುಂಬವ್ಯಾ. ೫೦). 
[Ao] 
ನಿಃಸರಣ (ನಾ).ನಿಸ್ಸರಣ 3 : ನಿಃಸರಣಂ--ಈ ೨ 
ಹೆಬ್ಬಾಗಿಲ ಮಂಂತು” (ಹಲಾಯು. ೪೮-೧೩೪). [ಸಂ.] 
ನಿಃಸಹ (ನಾ).ನಿಸ್ಸಹ ೨ : ಈ ವಕ್ರ ಚಕ್ರದ ಜೊತೆಗೆ ನಿಃಸಹನಂತೆ. 
ಏತಕೊ ತಿರುಗುವೇ ಯಾ ಕಲ್ಪ ತನ ಸಂಕಲ್ಪ ವೋ ಈ ಹೃ ದಯ ದುಡಿಸಿದೆ 
ಸ್ವಲ್ಪವೇ (ಅರಳು. ೧೯೬-೫). [ಸಂ] 


“ಮುಖಂ, 


೪೫೪೦ 


25 


50. 


55 


40 


4: 


ನಿಕಟವರ್ತಿತ 


ನಿಃಸಾರ (ನಾ).ಪನಿಸ್ಸಾರ ೨ : ತತ್ತಿಯನ್ನು ಹೆಚ್ಚು ದಿನಸ ಇಟ್ಟಿ ಹಾಗೆ 
ಅದರೊಳಗಿನ ರಸವು ಓಣಗುತ್ತ ಹೋಗಿ ನಿಃಸಾರವಾಗುತ್ತದೆ 
(ಮುಂಬಯಿ, ೫-೧೬೫). [ಸೆಂ] 

ಸಿಃಸೀಮೆ (ನಾ). ೧೨ನಿಸ್ಸಿಮೆ, ೨. ನಿನ್ಸೀಮಳಾದವಳು ; ಮೇಕೆ 
ಇಲ್ಲದವಳು ; ಸೀಮಾತೀತಳು : ಕಾನಿಯಾಗಿ ನಿ1 ಕಾನಿಯಾದಳು 
ಸೀಮೆಯಲ್ಲಿರ್ದು ನಿಃಸೀಮೆಯಾದಳು (ನುಡಿನಾ. ೧೫-೧೮). 

[ಸೆಂ. ನಿಃಸ್ಸೀಮಾ) 

ಸಿ:ಸ್ಮಲ (ನಾ). ನಿಸ್ಕಲ : ಲಿಂಗಸುಖ ... . ಪರಮಸುಖ ಇವುಗಳಿಗೆ 
ಸುಸ್ಪಷ್ಟ ವಾದ ಸ್ವರೂಪವನ್ನು ಕ್ರಮವಾಗಿ ಅಂಗಸ್ಥಲದ ವಚನಗಳಲ್ಲಿ, 
ಲಿಂಗಸ್ಮಲದ ವಚನಗಳಲ್ಲಿ "ನಿಶ್ಶಬ್ಧನೇ ಆನುಭಾವ' ಎಂಬ ಸ್ಥಲಕುಲ 
ವನ್ನು ವಿಖಾರಿದ ನಿಃಸ್ಮಲದ ವಚನಗಳಲ್ಲಿ ಕಾಣಬಹುದು (ನೋಳವೊ. 
'೧೮ ಪ್ರಸ್ತಾವನೆ). [ಸಂ.] 

ನಿಃಸ್ವಾರ್ಥ (ನಾ). ಇ ನಿಸ್ವಾರ್ಥ ೨ : . ನಃಸ್ಕಾರ್ಥದಾ ಬಯಂಕೆಗಿಂ 
ಸೆರತು ಕಣ್ಣೇ ನೊಳದೆ ಧರ್ಮಕ್ಕೆ? (್ರೀಂನೂ. ೧೦೮-೨೩೭). [ಸೆಂ.] 

ನಿಕಟ (ಗು). ೧. ಹತ್ತಿರದಲ್ಲಿರುವ; ಸಮಿಸಾಪದ : ನಿಜನಿಕಟಿ 
ಭೂನಿಯನಳಂಕರಿಸಿ ಜಳಜಕುಸುಮುದೆಸಲ ಸಸೆಯೊಳ್ಳುಳ್ಳಿರ್ದು 
(ಮುಲ್ಲಿಪು. ೩-೧೦೧) ; ರಾಮಲಕ್ಷ್ಮಣರಿರ್ವರುಂ ಬಲ್ಲುಗುಡದಿಂ ಮಂಂತೆ 
ವಂತೆ ಯಷ್ಭಮೂಕಸರ್ವತ ನಿಕಟಪ್ರಾಂತದೊಳ್‌' ಬರೆವರೆ (ಅದ್ಭುತ. 
೩೫-೧೨). (ನಾ). ೨. ಹತ್ತಿರ; ಸವಿನಾಪ : “ಸವಿಧಂ ಸನಿಖಪ 
ನಭ್ಯಾಶನಂತಿಕಂ ನಿಕಟಿಂ” (ವೆಸ್ತುಕೋ. ೧೦೯-೬೮) ; ತದಾತ್ರಮ 
ಮನೆಯ್ಲುದನಂತರಂ ನಿಕಟಿಮಂ ಸಾರ್ದೆನ್ನ್ನಂ ನಿನ್ನಂತೆ ಮಾಡೆಂಬುದುಂ 
(ನೇಮಿಪು. ೩-೯೬ ವು; ಮಗುವಿನ ಬಾಳಿಗೂ ತಾಯಿಯ ಬಾಳಿಗೂ 
ಯಾವುದೋ, ಒಂದು ಅತಿ ನಿಕಟವಾದ ಸಂಬಂಧವಿದೆ (ರಾಮಾನೆ. ೮೮); 
ತುಳು ಮತ್ತು ಕನ್ನಡದ ಸಂಬಂಧ ಅತ್ಯಂತ ನಿಕಟಿವಾದು ಜೆಂಬುದರಲ್ಲಿ 
ಸಂಶಯನಿಲ್ಲ (ವ್ರಾವಿವಿ. ೧೪೨). ೩. ಹತ್ತಿರದ ಸ್ಫಳ,--ಪ್ರದೇಶ : 
ಅನ್ನೆಗಂ ಪಿಂತೆ ಕಂಡರಿಯದೆಡೆಗಳನಂತೆ ದೂರನುಂ ನಿಕಟಿಮಂ, 
ಮೇಣಂತೆ ಪೂವೆಜೆಗಳಂ ಮತ್ತೆ ಪಣ್ಣೆಡೆಗಳಂ ಪುಡುಕಿದರ್‌ (ಶ್ರೀರಾಮಾ, 
೨೫೬-೬೫೧). [ಸಂ.] 

ಸಿಕಟಗೊಳ್ಳು (ಕ್ರಿ). ಪತ್ತಿರವಾಗು; ಕೂಡಿಕೊಳ್ಳು : ಅವರ 
ಸರಸ್ಪರ ಸ್ನೇಹ ನಿಕಟಿಗೊಂಡ ಬಗೆಯನ್ನ ವನು ನೆನೆದು ಸುಖಿಸಿದನು 
(ಪನರು. ೨೨೧). [ನಿಕಟಿ ಕೊಳ್ಳು, (-ಆಕೊಳ್ಳ್‌)] 

ನಿಕಟಸರಿಚಯ (ನಾ). ಹತ್ತಿರದ ಪರಿಚಯ ; ಆಪ್ತತೆ : ಜೀವನದ 
ದುರಂತ, ಸಾಂಕೇತಿಕತೆ, ವಿನೋದಸೂರ್ಣತೆ - ಹೀಗೆ ಮೂರು ಮುಖಗಳ 
ನಿಕಟಿಪರಿಚಯವನ್ನು ಲೇಖಕರು ಮಾಡಲೆತ್ನಿಸಿದ್ದಾರೆ (ಆಬೋಲೀ, 1, 
ಸಂಪಾದಕರ ಮಾತು). [ನಿಕಟಿ- ಪರಿಚಯ] 

ನಿಕಟವರ್ತಿ (ನಾ).೧. ಹತ್ತಿರವಾದುದು ; ಸವಿನಾಪದಲ್ಲಿರುವುದು: 
ನಿಮ್ನಗಾತಟನಿಕಟಿವರ್ತಿಗಳಪ್ಪ ಮಹಾದ್ರೋಣಾಮುಖಂಗಳುನುಂ 
SEN ಘೋಷಾಕರಸಂಗ್ರಹಾಕರ ಗೋವ್ರಜಂಗಳುಮನನಸಾಳ್ವ 
ತೆಂಕಿಗೊಳ್ಳ ಇಟ್ಟ ಬೆಸಳೆಯಿಸಿಕೊಳ್ವ ಭೋಗಿಪನಿಯೋಗಂಗಳುನುನಿಂಕು 
ಮಾಡಿ (ಅದಿಫು, ೮-೬೩ ವ). ೨. ಹತ್ತಿರದಲ್ಲಿರುವವನು ; ಸವಿಸಾಪ 
ದಲ್ಲಿರುವವನು : ಒಂದು ದಿನಸ[ಮು]ಶಿಶಿರಕಿರಣನಸರಜಲನಿಧಿತಟಿ ನಿಕಟ 
ನರ್ತಿಯಾದಂ (ಪಂಸಭಾ. 3-೩೧ ಐ). ೩. ಹತ್ತಿರವಾದ ವ್ಯಕ್ತಿ 5 
ಆಪ್ತವ್ಯಕ್ತಿ : ಮಹಾತ್ಮರ ನಿಕಟಿನರ್ತಿಯನಾದ ಅನುಯಾಯಿಗಳಲ್ಲಿ 
ಅನಳೊಬ್ಬಳಾಗಿದ್ದಳು (ಪ್ರಬಂಧ. ೯೧). [ಸೆಂ. ನಿಕಟಿವರ್ತಿನ್‌] 

ನಿಕಟಿವರ್ತಿತ (ಗು). ಹತ್ತಿರದಲ್ಲಿರುವ: ಸೌಮಿತ್ರಿ ವಿಲಯಕಾಲ 
ಮಹಾಮೇಘಸ್ಯಂಡ್ಧ£ಕಟರ್ತಿತವಿದ್ಯುದ್ದಾ ಮುಮಿಬೆನೆ ಧಂತಾಂಶು 


ನಿಕಟಿಸಂಪರ್ಕ 


ಸ್ತೋಮಂ ಪೊಳೆದುಳ್ಳೆ ಬೆಟ್ಟಿ ನೆಟ್ಟಿನೆ ನುಡಿದಂ (ಹೆಂರಾಮಾ. ೬-೧೪೦). 
[ಸಂ.] 

ನಿಕಟಿಸಂಪರ್ಕ (ನಾ). ಹತ್ತಿರದ ಸಂಪರ್ಕ ; ಹೆಚ್ಚು ಗಾಢವಾದ 
ಸ್ನೇಹ: ಅಲೆಕ್ಸಾಂಡರನ ಮರಣಾನಂತರ ಸೆಲ್ಕೂಕಸ್‌ನಿಕೆಟಾರ್‌ 
ಚಂದ್ರಗುಪ್ತ ಮೌರ್ಯನೊಡನೆ ನಿಕಟಿಸಂಪರ್ಕ ಬೆಳೆಸಿದ (ತತ್ವಪ್ರಾ. 
ಸ್ರನೇಶ). [ನಿಕಟ 4 ಸಂಪರ್ಕ] 

ಸಿಕಟಿಸಂಬಂಧ (ನಾ). ಹತ್ತಿರದ ಸಂಬಂಧ,--ನಂಟು: ಜನ 
ಜೀವನಕ್ಕೂ ಈ ಸಾಹಿತ್ಯಕ್ಕೂ ನಿಕಟಿಸಂಬಂಧವಿದೆ (ಕನ್ನಜಾ. ೨೦೬) ; 
ಅವರಿಂದ ನಾನೆಷ್ಟೋ ದೂರದೂರವಾಗಿ ಹೋದಂತೆ ಹತ್ತಿರ ಹತ್ತಿರ 
ವಾಗಿ ಅವುಗಳ ನಿಕಟಿಸಂಬಂಧವು ನನ್ನ ಕಣ್ಮುಂದೆ ಕಟ್ಟಿ ತೊಡಗಿದ್ದಿತು 
(ಹೇಮಂತ. ೨೯೯). [ನಿಳಟಿ4 ಸಂಬಂಧ] 

ಸಿಕಟಸ್ಮ (ನಾ). ಹತ್ತಿ ರದಲ್ಲಿರುವವನು ; ಸಮಾಪದಲ್ಲಿರುವವನು; 
ನಿಕಟವರ್ತಿ : ಅನಿಬರಿಗೆ ಹರಿ ವಿಶ್ವತೋಮುಖನೆನಿಸಿ ಭೋಜನ 
ಮಂಡಲದ ನಡುವನಿಬರಭಿಮುಖನೆನಿಸಿ ತನ್ನಿ ಕಟಿಸ್ಮನೆಂದೆನಿಸಿ ಜ್‌ 
ಉಣು ತಿರ್ದನನಿಬರ ಮಧ್ಯದಲಿ ನಲಿದು (ಸಿಭಾಗ. ೧೦-೧೩-೯). [ಸೆಂ] 

ನಿಕಟಾರ್ಥಕ (ನಾ). ಸಮಿಪದ ಅರ್ಥವನ್ನು ಉಳ್ಳುದು : 
ನಾದರೂಪಗಳ ಮಾತಂತಿರಲಿ; ಸಮಾನಾರ್ಥಕವಾದ ಅಥವಾ ನಿಕಬಾ 
ರ್ಥಕವಾದ ಪದಗಳೂ ಅನೇಕ ವೇಳೆ ಸಿಗುವುದಿಲ್ಲ (ಸಾಹಿಖ್ರೆ. 
ಸ್ಪಸ್ತಾನನೆ). [ಸೆಂ.] 

ನಿಕಟೋದ್ದೇಶ (ನಾ). ಹತ್ತಿರದ ಪ್ರದೇಶ; ಸವಿನಾಪದ ಸ್ಥಳ + 
ಈ ಚಂಪಾನಗರ ನಿಕಟೋದ್ಮೇಶದೊಳ್‌: ಶ್ವೇತಪುರಮೆಂಬ ಪುರಮಂಂಟು 
(ಸುಕುಮಾ. ೭೨೨೯ ಐ). [ನಿಕಟಿ 4 ಉದ್ದೇಶ] 

ನಿಕಟ್ಟಿ (ನಾ). -ನಿಕಟಿ ೨: ನಿಕಟ್ಟಯಲಿಯಿದ್ದು ಪರಿಪರಿಯಿಂದಲಿ 
ಒಲಿಸಿ ಮಾಧವನಿಂದ ಪುರುಷಾರ್ಥ ಪಡೆದು ಸುಖಿಸಿದರು (ವಿಕಕೀ. ೧೮). 


೧೩ 


x 


[ಸೆಂ ನಿಕಟ] 
ನಿಕರ, (ನಾ). ೧. ಗುಂಪು; ಸಮೂಹ : “ನಿಕುರುಂಬಂ ನಿವಹಂ 
- ನಿಕರಂ ಸಂಹತಿ ಸಂಚಯಂ , . . ವ್ರಾತನೇಕಾರ್ಥಕಂ” 
ನೆಸ್ತುಕೋ. ೧೦೨-೨೭); “ಕರಂ ನಿಕಾಯಂ ... ಸ್ತೊ (ಮಕ್ಕೆ 


ನಾಮುಮಕ್ಕುಂ” (ಮಂಗಲಾ. ೧೨೬-೧) ; ಅಂತನನಿಪನಿಕರಂ ಕಯ್ಯಾಂತ 
ವನಿಸನಿಕರಮೊಂದು ಕೋಟಿಗೆ ವಿಂಗಿಲೆಂಬಂತೆ (ಗದಾಯು. ೧-೧೫) ; 
ಶಿಶಿರಕರನಿಕರದಂತೆ ಕುಮುದಪ್ರಕಾಶಕರರುಂ ಎ. ೬ ೬ ಸಾರ್ವಭಾಮೋಪ 
ಜೀವಿಗಳಂತೆ ವಿಷಯಾಸಕ್ತ ರುಮೆನಿಸಿ (ಸುಕುನಾ. ೨-೫ 5) ; ನಾನಾ 
ಏಲಾಸಿನೀನಿಕರದಿಂದಿದಿರ್ಗೊಳಲು ಪುರನುಂ ಪೊಕ್ಕು (ನಂಬರ. ೮-೭೨). 
೨. ರಾಶಿ; ಗುಪ್ಪೆ; ಒಟ್ಟಿಲು. ೩. ಕಟ್ಟು; ಹಿಂಡಿ. 
೪. ತಿರುಳು; ಸಾರ. ೫. ಯೋಗ್ಯ ವಾದ ಪಾರಿತೋಷಕ; 
ಗೌರವದ ಕಾಣಿಕೆ. ೬: ನಿಧಿ. ೭. (?) : ನಿಕರಂ ತೆಂಕಣಗಾಳಿ 
ನಾಗರಿಕನಾಗಲ್‌ ದರ್ಪಕಂ ಪೀಕಮರ್ದಕನಾಗಲ್‌ ಮಧುಮಾಸಮೊಲ್ಲು 
ವಿಟಿನಾಗಲ್‌ . . . ಸೌಭಾಗ್ಯನಾಯಕನಾದಂ ಶಕದೃಷ್ಟ ಷ್ಟ ದಕ್ಷಿಣಗುಣಂ 
ಶೃಂಗಾರಳಾರಾಗೃ ಹಂ (ಅರ್ಥನೇ. ೪-೧೫೪) 
ನಿಕರಕೆ ಗಂಡ - ಗುಂಪಿನಲ್ಲೆಲ್ಲಾ ಪರಾಕ್ರಮಿಯಾದವನು ; 
ಒಂದು ಬಿರುದು: ನಿಕರಕೆ ಗಣ್ಣ ವೈರಿಬಳಮಲ್ಲಂ ಗಡಿಯೆಜ್ಯಮಲ್ಲಂ 
ಮಾರಸಿಜ್ಞನ ನನ್ಮನಂ ದಾಯಾದ್ಯಬನ್ಮನೆಂ (ಎಕ... 111(8), 
೧೧೪-೪ ; 1087). [ಸಂ.] 
ನಿಕರೃ, ನಿಖರ, ನಿಗರ್ಕ, ನಿರಕು, ನಿರಕ್ಕು, ನಿರುಕು (ಗು). ೧. 
ಸ್ಪಷ್ಟವಾದ; ನಿಶ್ಚಿತವಾದ; ಕರಾರುವಾಕ್ಕಾದ್ಧ' ಖಚಿತವಾದ. 
(3. ೨. ನಶಿ ತವಾದ ಘಟ್ಟ,- ಸ್ಥಿ ಸೈ ನಿರ್ದಿಷ್ಟತೆ ; 


ಹೆಗ್ಗಡ. 


೪೫೪೧ 


25 


30 


55 


40 


45 


ನಿಕಷ 


ಸ್ಪತೆ; ನಿರ್ಣಯ : ಅವನಿಗೂ ಅರಸನಿಗೂ ನಿಕರದ ವಾಗ್ವಾದ 
ಗಳಾದವು (ಇಂಗ್ಲಂಡ. ೩೬) ;; ಅವರಿಗೆ ಅದೆಲ್ಲ ನಿಕರಫಾಗಿ ಗೊತ್ತು 
(ನನ್ನಜೊ. ೬೯); ಕೊನೆಗೊಮ್ಮೆ ಮಹಾಬಳೇಶ್ವರದಲ್ಲಿ ಮಾತು 
ನಿಕರಕ್ಕೇ ಬಂತು (ಸ್ಮೃತಿಟಿ, ೮) ; ನಮ್ಮ ಸಂಗ್ರಾಮವು ' ಇಷ್ಟೊಂದು 
ಸಿಕರಕ್ಕೆ ಬಂದು ಮುಟ್ಟ ರುವಾಗ . . , ಉಗ್ರವಾದ ಅಸ್ತ್ರವನ್ನು 
ಪ್ರಯೋಗಿಸಲೇಬೇಕು (ಕರನೀ. ೪೮). ನಿಖರ : ೨. ನಿಖರವಾದ ಉತ್ತರ 
ನೀಡುವ ಆಸಕ್ತಿಯಿಂದ ವಕೀಲ ಕ್ಷಣಕಾಲ ವರೌಷವಾಗಿದ್ದನು. (ಪುನರು. 
೨೪೫) ; ಭೂನಿಂಯೆ ನಯಸ್ಸನ್ನು ನಿಖರವಾಗಿ ಗೊತ್ತು ಪಡಿಸಲು 
ಮಾರ್ಗವೊಂದನ್ನು ಭೂಗರ್ಭಶಾಸ್ತ್ರಜ್ಞರು ಕಂಡುಹಿಡಿದುದು ೧೯ನೆಯ. 
ಶತಮಾನದಲ್ಲಿ (ಭೂಹುಟ್ಟು. ೯೭) ; ನ್ಯಾಯವಾದ ವ್ಯಾಪಾರ ನಡೆಯಲಿ, 
ನಿಖರವಾದ ಬೆಲೆ ಇರಲಿ (ಕೊನೆಭೇ. ೫೪). ನಿಗೆರೈೆ : ೨. ಬಗೆಯ 
ದಾವುದು ವೇದ ಲೋಕಕೆ ನಿಗರದಲಿ ಪ್ರಾಮಾಣ್ಯವಲ್ಲವೆ ಬೆಡಗುಗೊಳಿಸಿದೆ. 
ಬೇಗ ಹೇಳೆನೆ (ಉತ್ತರಾ. ೩೮-೯೫). ನಿರೆಕು : ೨. ಕುಕ್ಕರಿನ ಅಡಿಗೆ 
ಇಬ್ಬರಿಗೆ ಇಸ್ಟ ಅಂತ ನಿರಕು ಆಯ್ತು (ಬಾಳಹೊ. ೪೬). ೩. “ಸತ್ಯ ; pl 
ನ್ಯಾಯ? (ಜಾಸಕೋ. ೧೧). ಸಿರೆಕ್ಕು : ೨. ಅತ್ಯಂತ ಪ್ರಾಚೀನ ಕಾಲ 
ದಲ್ಲಿ ನಮ್ಮೆ ದೇಶದಲ್ಲಿ ಯಾವ ಯಾವ ಗಣಿತಶಾಸ್ತ್ರಜ್ಞ ರದ್ದರು, ಅವರ. 
ಕೃತಿಗಳಾವುವು ಎಂಬ ವಿಚಾರೆದಲ್ಲಿ ನಮಗೆ ನಿರಕ್ಕಾದ ತಿಳಿನ$ಕೆಯಿಲ್ಲ 
(ಗಣಿಚ. ೧೭). ನಿರುಕು : ೨. ಕೆಲವು ನಿರುಕಾದ, ಆಡುವ ಮಾತಿನ 
ಮಟ್ಟವನ್ನು ಅಸ್ಟೆ, (ನೂ ವಿಖಾರಿ ಏರದ, ವಾಕ್ಯರಚನೆ (ಕಒಸಾ. ೩೯) ; 
ಸುಮ್ಮನೆ "ಕರು' ಎನ್ನುವುದಕ್ಕಿಂತಲೂ "ಎಳೆಯ ಕರು' ಎಂದರೆ ಕರುವಿನ 
ವಿಷಯ ಇನ್ನೂ ನಿರುಕಾಗಿ ತಿಳಿಯುತ್ತದೆ. (ಮಧ್ಯಮನು. ೧೦). 
[4-ಮರಾ. ನಿಕರ್‌, ನಿಕರೂ] 

ನಿಕರಿಸು (ಕ್ರಿ). ತಿರಸ್ಕರಿಸು: ಮನ ಬೆದಜ ಭ್ರಾಂತಿಯ ಸದಮದ 

: ಡೊಳು ಸಿಲುಕಿ ನಿಜವ ನಿಕರಿಸುವಾ ಉನ್ಮದಗತಿಯ ಬಿಸುಟು (ಸಡಕಂ. 
೬೯). [-ಆನಿ&ಕರಿಸು] 

ನಿಕರ್ತನೆ (ನಾ). ೧. ಕತ್ತರಿಸುವಿಕೆ; ತುಂಡರಿಸುವಿಕೆ : “ಛೇದನಂ 
ನಿಕರ್ತನ ನಾಮಂ” (ವಸ್ತುಕೋ: ೧೧೪-೨೧) ; ಸುಕದ ಕಣಿಯೆನಿಸಿ 
ಮಾಪುಬ್ಬಕೋಟ ಪರಮಾಯುನಾಭಿ ನಾಮಮುಮಾಯ್ತ ರ್ಭಕನಿಕರ 
ನಾಭಿನಾಳಪ್ರಕರನಿಕರ್ತನಮನಜಾಯೆ ಪೇಟ್ಲುದೆಲಾಂದಂ (ಅದಿಪು. 
೬-೬೭) ; ಆತನ ಕಾಲದೊಳು ಶಿಶುಗಳ್ಳೆ ನಾಭಿನಿಕರ್ತನಮಾದೊಡೆ 
(ಚಾವುಂಪು. ೧೧). ೨. ಸಂಪೂರ್ಣವಾಗಿ ತೊಡೆದುಹಾಕುವಿಕೆ; 
ನಿರ್ನಾಮಗೊಳಿಸುವಿಕೆ. -[ಸಂ.] 

ನಿಕರ್ಷ (ನಾ). ೧. ಅತಿರೇಕ; ಪರಾಕಾಸ್ಕೆ : (4). ೨: "ನೀಚ 
ತನ” (ಗಂಗಾಮ. ೧೪೨). [?./ಮರಾ. ನಿಕರ್ನ್‌, ನಿಕರ್ಶ್‌] 

ನಿಕರ್ಸಣ (ನಾ). ೧. ಪಟ್ಟಿಣದ ಒಳಗಿನ ಅಥವಾ ಸಮಾಸದ 
ಬಯಲುಪ್ರದೇಶ,--ಕ್ರೀಡಾಂಗಣ : “ಸನ್ನಿವೇಶ, ನಿಕರ್ಷಣಂ-೨ 
ಪಟ್ಟ ಣದ ಸುತ್ತಲೂ ಪುರಜನ ಸಂಚಾರುದಿಗಳಿಗಾಗಿ ಬಿಡಲ್ಬ ಟ್ಟ ರುವ 
ಜೈಲು, ಊರು ಹೊರಗಣ. ಮಂಂಗಳ, ಪೌಳೀಬೈ. ಲು” (ಸಿದ್ಧಾಂತಿ. ನೊ. 
೨. ನುನೆಯ ಅಂಗಳ. ೩. ಸಿಕೆಕೊರೆ; ಅಕ್ಕಪೆಕೃದ ಮನೆ 
ಯವರು. ೪. ಎಳೆಯುವುದು; ಜಗ್ಗುವುದು. [ಸಂ.] 

ನಿಕಕೋಷೆಳ (ನಾ). ಒರೆಗೆ ಹಚ್ಚುವ “ಕಲು; ಒರೆಗಲ್ಲು : 
ನಿಶ್ಶಂಕರಾಮಂ ಸುಭಟಿಕನಕ ನಿಕಶೋಪಳಂ ಶರಣಾಗತನಜ್ರಪ್ರಾಕಾರಂ 
(Awa. XV, F-೧0 ; 1125). [ಸಂ ನಿಕಸೋಪಲ] 

ನಿಕಷ (ನಾ). ೧. ಚಿನ್ನ ಬೆಳ್ಳಿಗಳನ್ನು ಒರೆಗೆ ಹಚ್ಚುವ ಕಲ್ಲು; 
ಒರೆಗಲ್ಲು : "ಶಾಣ।, ನಿಕಸಃ, ಕಷಃ - 4. ಒರೆಗಲ್ಲಿನ ಪೆಸರು, 
ಸಾಣೆಯಂ” (ಸಿದ್ಧಾಂತಿ. ೩೧೬) ; ಸಂಗರನಿಕಷದೊಳೆಮ್ಮಂದಮಂ ನೀನೆ 


ನಿಕಷಜ್ಜ 


ಳಾಣ್ಸೈೆ (ಆದಿಪು. ೧೪-೮೨) ; ಈ ಸಂಸಾರದಲ್ಲಿ ಸಾಹಿತ್ಯವು ಕಪ್ಪಾನೆ 
ನಿಳಷದಲ್ಲಿ ತೊಳಗುತ್ತಿ ರುವ ಚಿನ್ನದ ಒರೆಯಂತಿರೆಬೇಕು (ಕಂನಾಸಾ.೧೪). 
೨. ಒರೆ; ಪರೀಕ್ಷೆ: ಅನಂದಿರ ಕಬ್ಬಮಿನ್ನು ಮಿರ್ಪುವು ಗುಣದೋಷಮಂ 
ನಿಕಸಮಿಟ್ಟು ಪರೀಕ್ಷಿಸಿ ನೋಡೆ (ಗದಾಯು. ೧-೪೭) ; ಕಂ - ನಾಡು 
ಇಂಥ ಪ್ರಾದೇಶಿಕ ಹೆಸರುಗಳ: ಯುಕ್ತಾಯುಕ್ತ ನಿರ್ಣಯಕ್ಕೆ ಕೆಲ 
ವೊಂದು ತಾತ್ವಿಕ ನಿಕಸವು ಅವಶ್ಯವಿರುತ್ತದೆ (ಕರ್ನಾಟ. ೫೨೪) ; 
ಮೂಕಶೋಕರಸದ ನಿಕಷ ನಮ್ಮ ಪ್ರಣಯಸಿದ್ಧಿ ಗೆ (ಭಾರಂಗ. ೩೧-೧೫), 
೩. ಒರೆಗಲ್ಲಿನ ಮೇಲಿನ ಬಂಗಾರದ ಗೆರೆ. [ಸಂ.] 

ನಿಕಸಜ್ಜ (ನಾ). ೧. ಒರೆಯಿಟ್ಟು ಸರೀಕ್ಷಿಸುನವನು. ೨. (ಆಲಂ) 
ಗುಣದೋಷಗಳನ್ನು ಅರಿಯುವವನು : ಭಾಸಾಸಂಸ್ಕರಣಪ್ರಮಾಣ 
ನಯನಿಕ್ಷೇಪರ್‌ ಜಿನೇಂದ್ರಾಗಮಾಶೇಸಜ್ಜರ್‌ ನಿಕಸಜ್ಞರಪ್ಪು ದುಚಿತಂ 
ವಿದ್ವತ್ಸಭಾಮಧ್ಯದೊಳ್‌ (ಸುಕುನೂ. ೧-೪೭), [ಸಂ.] 

ಸಿಕಸಣ (ನಾ). ಉಜ್ಜುವುದು; ತಿಕ್ಕುವುದು; ಘರ್ಷಣೆ : 


ಶ್ರೀನಿಜಯಾರ್ಧಾಚಳಖಚರಾವಳಿ  ಮಣಿಮಕುಟಮಕರಿಕಾನಿಕಷಣ 
ಲೇಖಾವಿಳಸಿತಪದಕಮಳನಿಳಾವಂದ್ಯಯಶಂ ಸರಸ್ವತೀಮಣಿಹಾರ)ಿ, 
(ಆದಿಪು. ೨-೧). [ಸಂ.] 


ನಿಕಸದೃಷದ (ನಾ). - ನಿಕಷ ೧ : ಪಾಸಾಣಹೃದಯರಪ್ಪೊಣೆ 
ದೂಷಿಸಿ ಮತ್ಯಾವ್ಯಮಂ ಸರೀ ಕ್ಷಿಸುಗೆ ಗುಣಾನ್ವೇಸಿಗಳಪ್ಪೊಡೆ ಕನಕ 
ಸಿಕಾಶದೊಳೇಂ ನಿಕಸದೃ ಸದಮಜಸದರೊಳರೇ (ಲೀಲಾನ. ೧-೬೯). 

[ಸಂ. ನಿಕಷದೃ ಸರ) 

ನಿಕಷೆ (ಗು). ೧. ಹತ್ತಿರದ; ಸವಿರಾಪದ. (ನಾ). ೨. ರಕ್ಕಸರ 
ತಾಯಿ: “ರಾಕ್ಷಸರ ತಾಯಿ ನಿಕಷಾಗಿ (ಹಲಾಯು. ೨೦-೧೧೯) ; 
“ರಕ್ಕಸರ ವೃ ೦ದಮಂ ಪಡೆದಾಕೆ ನಿಕಸೆ[ಸಾಶಾಂ. ಸೆ]ಯಕ್ಕು? (ಮಂಗಲಾ. 
೭-೨೪). [ಸಂ. ನಿಕಷಾ] 

ನಿಕಸೋಪಲ (ನಾ). - ನಿಕಷ೧ಿ : ಆಕಾಶಂ ನಿಕಸೋಸಲಂ ತನಗೆನಲ್‌ 
* « «,ನಾನಾಪತಾಕಾಧ್ವಜವ್ಯಾಕಿೀರ್ಣಂ ಸುರಶೈಲಮಂ ನೆನೆರಿಂಸಲ್‌ 
ಪೋಲ್ಲತ್ತಯೋಧ್ಯಾಪುರಂ (ನಳಚಂ. ೬೨೯). [ನಿಕಷ-- ಉಪಲ] 

ನಿಕಸ (ನಾ). ಒರೆಗಲ್ಲು : ಸಕಲೇಶನಾದರಸು ಭಕುತ ಮಾದಯ್ಯೂ 
ನಿಗೆ ನಿಕಟಿ ಗುರು ಲಿಂಗ ಜಂಗಮನು ಕಾಯಕದ ನಿಕಸಮಂಟಿಸಕೆ 
ಮೂಗುತಿಯ. (ಕನ್ನಜಾ. ೨೮೦). [ಸಂ.] 

ಸಿಕಸೆ, (ನಾ). -ನಿಕಷೆ ೨ : “ರಕ್ಕಸರ ನೃಂದನುಂ ಪಡೆದಾಕೆ ನಿಕಸೆ 
[ಪಾತಾಂ. ಸೆ]ೆಯೆಕ್ಕು” (ಮಂಗಲಾ. ೭-೨೪).  [ಆ.ಸಂ. ನಿಕಷಾ] 

ನಿಕಸ್ಕೆ (ನಾ). ಒರೆಗಲ್ಲು : “ನಿಕಸೆ-೧. ನಿಕಸಾ. ೨. ನಿಕಸ- 
ಒರೆಗಲ್ಲು” (ತದ್ಭಕೋ. ೨೧). [ಸೆಂ. ನಿಕಸ] 

ಸಿಕ್ಕಾ, ನಿಕಾವು, ನಿಖಾ (ನಾ). (ಮುಸ್ಲಿಮರ ಪದ್ಧತಿಯ ಮೇರೆಗೆ 
ನಡೆಯುವ) ಮದುವೈ,--ವಿವಾಹ : ನನ್ನನ್ನು ಅದೇ ಅವಸ್ಥೆಯಲ್ಲಿ 
ಮುಸ್ಲಿ ಮನೊಬ್ಬನಿಗೆ “ನಿಕಾ ಮಾಡಿಕೊಟ್ಟಿದ್ದು (ಜೋಳಟಿ. ೨೭) ; 
ಗುಲಾಮನಿಗೆ ಕೊಟ್ಟು ನಿಕಾ ಮಾಡಿಸತಕ್ಕದ್ದು (ದೌಲತ್‌. ೧೬೩) ; 
ಹಾಗಾದರೆ ನನ್ನನ್ನು ಯಾವಾಗ ನಿಕಾ (ಮದುವೆ) ಮಾಡಿಕೊಳ್ಳು ವಿರಿ 
(ಕೋಹಿನೂ, ೬೫). ನಿಕಾವು: (8). ನಿಖಾ : ಆಕಿ ನಮ್ಮ ಜಾತಿಯ 
ನನ್ನ ನಿಖಾ ಮಾಡಿಕೊಂಡ್ರೆ ಆಕಿ ಹೊಜ್ಯಾಗೆ ಹುಟ್ಟೂ ಮಕ್ಕಳ್ಳ 
ನೀವು ಮಂಟ್ತೀರಿ (ಎಳಕ, ೧೯) ; ಏನೇನೋ ಹೇಳಿ ನಿಖಾ ಮಾಡಿ 
ಕೊಂಡು ಬಿಟ್ಟಂತೆ (ಉಡುಗೊ. ೮೮). 

[4-ನುರಾ. ನಿಕಾ; ಅರ. ಹಿಂ. ನಿಕಾಹ್‌] 

ನಿಕಾಚನ (ನಾ). [ಜೈನ] ಕರ್ಮಪ್ರಕೃತಿಯ ಒಂದು ಅವಸ್ಥೆ ; 

Pಉದೀರಣಾ, ಸಂಕ್ರಮಣ, ಉತ್ಕರ್ಷಣ, ಅಪಕರ್ಷಣಗಳೆಂಬ 


೪೫೪೨ 


15 


20 


25 


30 


55 


40 


45 


ನಿಕಾಯ 


ಅವಸ್ಥೆಗಳಿಗೆ ಒಳಪಡದಿರುವಿಕೆ : ಈ ಕರ್ನುಪ್ರಕೃ ತಿಗಳೆಲ್ಲ ವಿಶ್ವದಲ್ಲಿ 
ಬಂಧ (ಆತ್ಮನಿಗೆ ಕಟ್ಟಿದ್ದು) . . . ನಿಕಾಚನ (ಉದೀರಣಾ ಸಂಕ್ರಮಣ, 
ಉತ್ಕರ್ಷಣ, ಆಸಕರ್ಷಣ ಆಗದಿರುವುದು) ಈ ಹತ್ತು ಅವಸ್ಥೆಗಳಲ್ಲಿ 
ಇರುತ್ತ ವೆಂದು. ನೇನಿಂಚಂದ್ರಸಿದ್ಧಾ ಂತಚಕ್ರ ನರ್ತಿಗಳು "ಗೊಮ್ಮಟ 
ಸಾರೆ' ದಲ್ಲಿ ಹೇಳುವರು (ಜೈನಸ. ೩೬೯). [ಸಂ] 

ನಿಕಾಮ (ಗು). ೧. ಹೆಚ್ಚಾದ ; ಬಹಳವಾದ ; ವಿಪುಲವಾದ; 
ಅತಿಶಯವಾದ: "ನಿಕಾಮವೆನೆ ಪರ್ಯಾಪ್ತ ೦? (ನಸ್ತುಕೋ. 
೧೦೫-೪೨) ; ಅತಿಮೃ ದುಕೋರಳದಿಂ ಬಟೂಯಂಂ ಮಂಜರಿ 'ನಿಕಾಮು 
ಕೋಮಳನಿಲಾಸದಿಂ ಪುಟ್ಟುನವೋಲ್‌ (ಶಾಂತಿಪು. ೫-೧೬) ; ನಿಸ್ಸೀಮ 
ನಿಕಾಮುಬಾಹುಸಾಹಸಾಡಂಬರಪ್ರ ಳಂಬನೆಂಬ ಪ್ರಳಂಬನುಮಂ (ಜಗವಿ. 
೩-೨೨ಿನು. ಪಿ. ಇಚ್ಛೆ ಸುವ ; ಬಯಸುವ. (ನಾ). ೩. ಯಥೇಷ್ಟ 
ವಾದುದು ; ಬಹಳವಾದುದು : "ಕಾಮಂ, ಪ್ರಕಾನುಂ, 
ಪರರ್ಕಾಪ್ತ ೦, ನಿಕಾಮಂ, ಇಸ್ಟ ೦, ಯಥೇಸ್ಸಿತಂ-- ಈ ೬ ಯಥೇಷ್ಟ 
ವಾದುದರೆ ಹೆಸರುಗಳು. ಬೇಕಾದಷ್ಟು, ಬಹಳವಾದ್ದು” (ಸಿದ್ಧಾಂತಿ. 
೨೯೧). ೪. ಇಚ್ಛೆ ; ಬಯಕೆ. (ಸಂ.] 

ನಿಕಾಮಂ (ಅ). ೧. ಯಥೇಚ್ಛ ವಾಗಿ; ವಿಪುಲವಾಗಿ; ಅತಿಶಯ 
ವಾಗಿ: ಕುಚಂ ಬೆಳ್ಳುವೆಕ್ತುದು ರೋಮಾವಳಿ ರಾಜಿತಂ ನಡು 
ನಿಕಾಮಂ ಪೀೀವರಶ್ರ್ರೋಣಿ ಸಂಪ[ಡೆ]ಗಂ ತೀವಿದುದೀ ಕುಮೂರಿಗೆ 
ವಿಳಾಸಾಳಂಬನಂ 'ಯವ್ವನಂ (ವರ್ಧಮಾ, ೩-೪೬) ; ಮಂಕುರೆದೊಳಾ 
ಪ್ರತಿಬಿಂಬಂ ನಿಕಾಮಮೆಸೆನಂತೆ ತದ್ಯಚೋವಿಸ್ತ ರಡೊಳ್‌' ಸಕಲಜಗಂ 
ಸೊಗಯಿಸುಗುಂ (ಚಂದ್ರಪು. ೨-೮೫). ೨. ಸಾಕಷ್ಟು ; ತೃಪ್ತಿ 
ಯಾಗುವಷ್ಟು. [ಸಂ.] 

ನಿಕಾಮಕೋಮುಳೆ (ನಾ). ತುಂಬ ಕೋಮಲಳಾದವಳು ; 
ಸುಕುಮಾರಿ : ಬಬಲ್ಮುಡಿ ಜೋಲ್ಡು ನೇಲೆ ಸಂಚಳದಳಕಳಿಗಳ್‌ 
ಮಿಳಿರ್ದು ನರ್ತಿಸೆ ನರ್ತಕಿವೋಲ್‌ ನಿಕಾಮಕೋಮನೆ ಪರಿತಂದು . . . 
ಕುಮಾರನನಂದು ನೋಡಿದಳ್‌ (ಸುಕುಮಾ, ೧೧-೧೧). 

[ನಿಕಾಮ -- ಕೋಮಳೆ ( ಸ ಕೋಮಲೆ)] 

ನಿಕಾಮಿ (ನಾ). ಕೆಲಸಕ್ಕೆ ಬಾರದವನು; :ನಿಪ್ಛ್ರಯೋಜಕ : 
ಸುರೇಶ--ಶಕೂರ ಸಮಸ್ಯೆ ಬಗೆಹರಿದರೆ, ಅನನು ತೀರಾ ನಿಃಸತ್ವನಾಗಿ 
ನಿಕಾಮಿಯರಾಗಿ ಬಿಡುತ್ತಿದ್ದ (ದೀಪಹ. 11, ೩೭೧). 

[*-ಮರಾ. ನಿಕಾಮಾ ; ಹಿಂ. ನಿಕಾಮ್‌, ನಿಕಮ್ಮಾ] 

ನಿಕಾಮಿನಿ (ನಾ). ಬಹಳವಾಗಿ ಆಸೆ ಪಡುವನಳು ; ಅತ್ಯಾಸೇಕ್ಷೆ 
ಯುಳ್ಳವಳು : ಭಾವಿನಿಯೆಸೆದಳ್‌ ಸೌಂದರಚಿತಸುರಕಾಮಿನಿ ಐಸಿರಿ 
ಯೊಸಕಡೊಳಳಿನನಗೋಮಿನಿ ಸತತಂ ಭೋಗಾನುಭವನಿಕಾನಿನಿ. 
(ಉದ್ಭದೇ. ೨-೫೮). [ಸಂ. ನಿಕಾವಿಂನೀ] 

ನಿಕಾಯ (ನಾ). ೧. ಗುಂಪು; ಸಮೂಹ; ಸಮುದಾಯ : 
*ನಿಕುರುಂಬಂ ನಿನಹಂ. . . ನಿಕಾಯಂ ಚಯಂ ನಿಕರಂ ಸಂಹತಿ .. . 
ಸಮೂಹಂ ವ್ರಾತಮೇಕಾರ್ಥಕಂ” (ಪಸ್ತುಕೋ. ೧೦೨-೨೭) ; "ನಿಕರಂ, 
ನಿಕಾಯಂ. . . ಸ್ತೋಮಕ್ಕೈ ನಾಮನಂಕ್ಕುಂ” (ನುಂಗಂಣ, ೧೨೬-೧); 
ಆದರದಿಂ ದೇವನಿಕಾಯದೊಳ್‌ ನೆರೆವುಯೊಂದುತ್ಸಾಹನೊಂಂ (ಸೆಂಸಭಾ. 
೧೦-೪೩); ಪರಿಚಾರಿಕಾನಿಕಾಯಂಬೆರೆಸು . . - ಕುಚ್ಚೆ ಯೆಂಬ ಸೈರಂಧ್ರಿ 
ನಡೆತರೆ (ಜಗವಿ, ೬-೧೮ ಎ) ; ನೆರೆದು ಸಿಂಗರಿಸಿದ ಮಹಾರಥ ನಿಕಾಯದಿಂ 
(ನಂಬರ. ೧೧-೧೪೫) ; ಪುತ್ರನಳಿವು ಜನ್ಮನಿಕಾಯದಳಿವಂಗನಾಹನನ 
ಮಾಯಾಹನನವಂಜಬೇಡ (ಪಚಕಾ. ೧೪-೭). ೨. ವಾಸಸ್ಕಳ; ಮನೆ; 
ಗೃಹ. &. ದೇಹ; ಶರೀರ : ಅಂದು ನೀಲಾಚಲ ನಿಕಾಯದ 
ಸೌಂದರಾಂಗದ ಕೌಸ್ತು ಭಪ್ರಭೆಯಿಂದ ಕಾಂಚನರಥವನಿಳಿದನು ದಾನವಾ 


ಸಿಕಾಯ್ಯ ೪೫೪೩ 


ರಾತಿ (ಕುನ್ಯಾಉ. ೮-೫೭)... ೪. ಲಕ್ಷ್ಯ; ಗುರಿ. ೫. ಗಾಳಿ; 
ವಾಯು. ೬. ಭಾಗ; ವರ್ಗ. ೭. ಪರಮಾತ್ಮ ; ಪರಮೇಶ್ವರ. 
೮. [ಬೌದ್ಧ] “ಸುತ್ತಪಿಟಿಕದ ಐದು ಭಾಗಗಳು” (ಬುದ್ಧ ಪ. 
ಮಿಲಿಂದ. ೧೩೧ ಕೋಶ) : ಮೂರು ಹಿಟಕಗಳನ್ನು ಬಲ್ಲ ಭಿಕ್ಷುಗಳೂ ಐದು 
ನಿಕಾಯಗಳನ್ನು ತಿಳಿದವರೂ ನಾಲ್ಕು ನಿಕಾಯುಗಳನ್ನು ಬಲ್ಲವರೂ ಆ 
ನಾಗಸೇನನನ್ನು ಪುರಸ್ಕರಿಸುವರು (ಬುದ್ಧಪೆ. ೨೯ ಮಿಲಿಂದ). [ಸಂ.] 
ನಿಕಾಯ್ಯ (ನಾ). ವಾಸಸ್ಥಾನ; ಮನೆ; ಗೃಹ : ಅವಾಸಃ। . . . 
ನಿಲಯೆಃ, ನಿಕಾಯ್ಕಃ, . ನಿವಸನಂ, ಆಲಯ ಈ 
೩೧ ಮನೆಗ (ಹಲಾಯು. ೪೯-೧೩೬). [ಸಂ] 
ನಿಕಾರ, (ನಾ). ೧. ಧಾನ್ಯಗಳನ್ನು ತೂರುವುದು : “ಉತ್ಕಾರಃ, 
ನಿಕಾರಃ . . . ಅಂದರೆ ಧಾನ್ಯವನ್ನು ತೂರಿ ರಾಶಿಮಾಡುವಿಕೆ” 
(ಸಿದ್ಧಾಂತಿ. ೩೬೪). ೨. ಮೇಲಕ್ಕೆ ಎತ್ತುವುದು. ೩. ಕೊಲೆ; 
ಸಂಹಾರ. ೪. ಅನಾದರ; ತೇಜೋವಧೆ; ತಿರಸ್ಕಾರ; ಅಪ 
ಮಾನ: “ಪರಿಭೂತಿ ನಿಕಾರಮನಾದರಂ ತಿರಸ್ಕಾರಮಭಿಭವ6 ಭಂಗಂ” 
(ನಸ್ತುಕೋ. ೧೧೧-೨) ; ಗೋಪೀಯಂಂವತಿಜನ ಜಾರನಾಚಾರನಿಹೀನನೆ 
ಪೂಜ್ಯನಾಗೆ ನಿನಗೆ ನಿಕಾರಂ (ಜಗವಿ.೧೭-೨೩). ೫. ಕೇಡು; ದ್ವೇಷ ; 
ಮತ್ಸರ. ೬. ನಿರೋಧ. [ಸಂ.] 
ನಿಕಾರ್ಯ "ನಿಖಾರಿ' ನೋ. 
ನಿಕಾರಣ (ನಾ). ಕೊಲೆ; ಸಂಹಾರ : “ಪ್ರಮಾಪಣಂ, ನಿಬರ್ಹಣಂ, 
ನಿಕಾರಣಂ . . . ವಧಃ - ಈ ೩೦ ಕೊಲ್ಲುವುದಕ್ಕೆ ಹೆಸರುಗಳು” 
(ಸಿದ್ಧಾಂತಿ. ೨೬೨). [ಸಂ.] 
ನಿಕಾರವಟ್ಟಿ (ನಾ). ಒಂದು ಬಗೆಯ ಬಟ್ಟಿ; ಶುಭ್ರವಾದ 
ಬಟ್ಟಿ : ನೋಡುವ ನೆನದಿಂ ಮಣಿಮಂಟಪಕ್ಕೆ ನಿಕಾರವಟ್ಟಿಯ 
'ಚೆಂದ್ರೋದಯಮಂ ಸಂದಿಸುವಂತೆಯಂಂ (ಅನಂಪು. ೮-೭ ವು; 
ವಿಂಳಿರ್ದು ಮಸಗಿಸುವ ನಿಕಾರವಟ್ಟಿಯ ಗುಡಿಯ ತುಜುಗಲೊಳಂ 
(ಅಸಂಪು. .೧೪-೨೩ ವ). [ನಿಕಾರ್ಯ(-ಆನಿಖಾರಿ) + ಬಟ್ಟಿ] 
ನಿಕಾರಿ “ನಿಖಾರಿ' ನೋ. 
ನಿಕಾರಿಸು (ಕ್ರಿ). ೧. ಸ್ವಚ್ಛ ಮಾಡು ; ಮಡಿಮಾಡು : ಮೃಡನ 
ಭಕ್ತರಿತ್ತ ವಸ್ತ್ರಮಂ ನಿಕಾ[ನಾಕಾಂ. ಖಾ]ರಿಸಲೈ ನೆನೆದು (ತಿರುತೊಂ. ದೇ. 
೨೩೨-೨೨). ೨. ಮುಚ್ಚು ; ಕಾಣದಂತೆ ಮಾಡು : ನಾರಿ ಹರಿ 
ತಂದಕಟಿ ನೊಂದನು ಕಾರುಣಿಕಸನ್ಯಾಸಿಯೆನುತ ನಿಕಾರಿಸುತೆ[ಪಾಕಾಂ. 
ನಿಕಾರಿಸಿದ, ವಿಕಾರಿಸದೆ]ಸೆಜಗಿನಲಿ ಹೋದಳು ಬಹಳ ಶೋಣಿತವ(ಕುವ್ಯಾವಿ. 
೯-೨೦) ; ಕಾರುಣ್ಯವಾರ್ಧಿಯ ಕಾರುಣ್ಯಜಲಧಿಯ ನೀರನು ಮೊಗೆದೆತ್ತಿ 
ದಂತೆ ಕಾರು ತೋಜಕದುದೆದ್ದ ಜಲಧರಪಟಿಲ ನಿಕಾರಿಸೆ ಗಗನಮಾರ್ಗ 
ವನು (ನರ್ಧಚ. ೯-೬೪). 
[ನಿಕಾರ್ಕ್ಯ( ಎನಿಖಾರಿ)4-- ಕಯ್ಯ ಹಂ. ನಿಖಾರನಾ] 
ನಿಕಾಲ "ನಿಕಾಲೆ' ನೋ. 
ನಿಕಾಲಸು (ಗು). ೧. ಮುಚ್ಚುಮರೆಯಿಲ್ಲದ; ನೇರವಾದ; 
ಸ್ಪಷ್ಟವಾದ: (8). (ನಾ). ೨. ಮುಚ್ಚುಮರೆ ಇಲ್ಲದಿರುವಿಕೆ ; 
ನೀರವಾದುದು : (8) 
[*-ಮರಾ. ನಿಕಾಲಸ್‌, ನಿಖಾಲಸ್‌ ; ಹಿಂ. ನಿಖಾಲಿಸ್‌] 
ನಿಕಾಲಿ "ನಿಕಾಲೆ' ನೋ. 
ಸಿಕಾಲೆ, ನಿಕಾಲ, ನಿಕಾಲಿ, ನಿಖಾಲೆ (ನಾ). ೧. ಇತ್ಯರ್ಥ; 
ಅಂತಿಮನಿರ್ಣಯ ; ಫೈಸಲು ; ಬಗೆಹರಿಯುವಿಕೆ ಎಲ್ಲ 
ಪ್ರಕರಣಗಳ ನಿಕಾಲೆಯು ಒಮ್ಮೆಲೇ ಆಗುವದು! (ಕಳ್ಳ ಕಾ.೨೪) ; ಇದರ 
ನಿಕಾಲೇ ಆಗಲಿ (ನಡೆದಾ. 1, ೨೬೭) ; ಅದರ ನಿಕಾಲೇ ಆಗೂದು ಎಷ್ಟು 


ಉಟಜಂ . . 


2: 


35 


40 


45 


ನಿಕೀರ್ಣ 


ಮಹತ್ವದ್ಮು ಅದ (ದೀಪಹ. 11, ೭೯). ೨. ತೀರುವಳಿ; ಸಂದಾಯ 
ವಾಗುವಿಕೆ : ' ದಿನದಿನದ ಚೆಕ್‌'ಸಾಲದ ನಿಕಾಲೆ ಸುಲಭವಾಗುವಂತೆ 
ಮಾರ್ಪಾಡುಗಳನ್ನು ತೋರಿಸಿ ಸುಲಭ ಮಾಡುವುದು (ಹಣಪ್ರ -೩೦೭). 
ನಿಕಾಲ: ೧. ಎಲ್ಲ ಮೂಲವು ಒಂದೇ ಖಾತೆಯಲ್ಲಿ ಇದ್ದದರಿಂದ ಎಲ್ಲ 
ಕಲವಿಂಗಳ ನಿಕಾಲ ಆಗದ ಹೊರ್ತು ಲೆಖ್ಬದ ಪಟ್ಟಿಯು ಸಿಕ್ಕೆ ತಯಾರ 
ಆಗುವುದಿಲ್ಲ (ಮುಂಬವ್ಕ್ಯಾ. ೭೮) ; ಇಂದ ಗಪ್ಪನ ನಿಕಾಲದಾಗ ತಗದ 
ಬಿಡೂಣ ಅಂತೀನಿ (ದೀಪಹ. 1, ೯೪). ನಿಕಾಲಿ : ೧. ಹಿಂದಕ ಒಮ್ಮೆ 
ಹೋಗಿದ್ದೆ, ಅವರ ಕೇಸು ನಿಕಾಲಿ. ಆಗಿದ್ದಿಲ್ಲ. ವಿಚಾರ ಮಾಡಿಕೋತ 
ಕೂತಿದ್ದರು (ಸನುಜೀ. ೧೫೧). ೩. ಇಲ್ಲವಾಗುವುದು; ಖಾಲಿ 
ಯಾಗುವುದು : ಅಲ್ಲಿ ಕಾಣುವ ನೋಡ ಒಂದೇ ಮಳೆ ಸುರಿಸಿ ನಿಳಾಲಿ 
ಆಗ್ಬೇಕು ಇಲ್ಲಾ ನಮ್ಮ ಕಣ್ಣಿಗೆ ಕಾಣಿಸದ ಹಾಗೆ ದೂರ ಹೋಗ್ಬೇಕು 
(ತಳಿರು. ೯೧). ನಿಖಾಲೆ: ೧, ಇದರ ನಿಖಾಲೆ ಇಂದು ಆಗಿಯೇ 
ಬಿಡಲಿ (ಮೂರುದಾ. ೩೯). 
ನಿಕಾಲೆ ಮಾಡು, ನಿಕಾಲ ಮಾಡು, ನಿಕಾಲಿ ಮಾಡು ಇ ೧. 
ಇತ್ಯರ್ಥಮಾಡು ; ನಿರ್ಣಯಿಸು ; ಬಗೆಹರಿಸು : ಲಗೂನ ಏನರೆ 
ನಿಕಾಲೇ ಮಾಡರೀ (ದೀಸಹ. 11, ೨೧೬); ನಾ ಕುಂಡ್ರೋದಿಲ್ಲ. ಫಟ 
ಇದರ ನಿಕಾಲೆ ಮಾಡಿ (ಕಮ್ಮಟ. ೨) ; ಈ ಪ್ರಕರಣದ ಪತ್ತೆ ಹಚ್ಚಿ 
ನಿಕಾಲ ಮಾಡದಿದ್ದರೆ ಗೌಡಿಕೀ ಬಿಡತೇನಿ (ಗ್ರಾಮಾಯ. ೩೧). 
೨. ತೀರುವಳಿ ಮಾಡು ; ಸಂದಾಯ ಮಾಡು : ಅದನ್ನೇನ ನಿಕಾಲಿ 
ಮಾಡೂ ಅವನೋ, ಏನ ಹಂಗ ಬಡ್ಡೀ ಬೆಳೆಸಿಗೋತ ಇರಾಮ್ನೋ 
(ದೀನ. 1,೧೮೧). ೩. ಕೊಲ್ಲು; ಸಾಯಿಸು : ಇವನ ನಿಕಾಲಿ 
ಮಾಡೂ ವ್ಯಾಳೇದಾಗ ಅಡ್ಡ ಬರಬ್ಯಾಡ (ಮಸಿಬೆ. ೬೩). 
[<ಪ್ರಾ. ಣಿಕ್ಕಾಲ್‌. /ಹಿಂ. ಮರಾ. ನಿಕಾಲ್‌] 

ನಿಕಾವು “ನಿಕಾ' ನೋ. 

ನಿಕಾಶ (ಗು). ೧. ಹೋಲುವ; ಹೋಲಿಕೆಯುಳ್ಳ : ದೇತ 
ಧವಳಾಬ್ದ ಮುಕ್ತಾ ಫಳಶಂಖ ಶಶಾಂಕಕಾ ಶನಿಕಾಶ[ಸು] ವಿನಿರ್ಮಳ 
ರುಚಿರವರ್ಣನುಂ ಸಲೆ ತಳೆದಂ ಹಳಿ ತನ್ನ ಮೆಯ್ಯೊಳಂ ಲೋಕದೊಳಂ 
(ವರ್ಧಮಾ. ೩-೮) ; ಫಲಪುಸ್ಪ ಭಾರಾನನತ ತರುಲತಾಶ್ರೇಣಿ ತಾಂ 
ಮಣಿನಿಕಾಶೋದಕ ನದೀವಕ್ಷದರ್ಪಣದಿ ಮಾರ್ನೊಳೆವವೊಲ್‌ ಬಾಗಿ 
(ಶ್ರೀರಾಮಾ, ೧೫೦-೨೨೨), (ನಾ). ೨. ತೋರಿಕೆ. ೩. ದಿಗಂತ; 
ಬಾನಂಚು ; ದಿಕ್ಕಿನ ಕೊನೆ. ಹತ್ತಿರ; ಸಾನಿರಾಸ್ಯ. ೫. 
ಹೋಲಿಕೆ; ಎಣೆ ಸಾದೃಶ್ಯ : ಆಶಾನಳಯಿತ ಲೋಕಾಕಾಶ 
ಮಿದೇನತಿನಿಶಾಲಮೋ ನಿನ್ನ ಯಶೋರಾಶಿಯನಿಂದಂದ್ಯುತಿಯ ನಿಳಾಶ 
ಮನೊಳಕೊಳ್ಳು ಮಳವಿಗಬಾದಿರ್ದುದುಮಂ (ಕವಿ. ೩-೯೪) ; ಪಾಷಾಣ 
ಹೃದಯರನ್ಪೊಡೆ ದೂಸಿಸಿ ಮತ್ತಾವ್ಯಮಂ ಪರೀಕ್ಷಿಸುಗೆ ಗುಣದ್ವೇಷಿ 
ಗಳಪ್ಪೊಡೆ. ಕನಕನಿಕಾಶದೂಳೆಳನೆ ನಿಕಸದೃ ಸದಮಟಸದರೊಳರೇ 
(ಲೀಲಾವ. ೧-೬೯) ; ಅಮರತರು ನಿಕಾಶೋದಾರ ಗುಣನಿಧಿ (ಸಿಭಾಗ. 
೩-೧-೪೫). ೬. ಬೆಳಕು; ಕಾಂತಿ. ೭. ಗುಟ್ಟು; ರಹಸ್ಯ. [ಸಂ.] 

ನಿಕಾಸ (ನಾ). ಹೋಲಿಕೆ ; ಎಣೆ; ಸಾದೃಶ್ಯ : ಊರುದ್ವಯಂ 
ಕದಳೀಸ್ಕಂಭ ನಿಕಾಸಮಾದುಹು ಕುಮಾರಂಗೊಪ್ಪಿ ತಾರುಣ್ಕದೊಳ್‌` 
(ವರ್ಧಮಾ, ೭-೬೩). [ಸಂ] 

ನಿಕೀರ್ಣ (ಗು). ತುಂಬಿದ; ದಟ್ಟಿ ವಾದ : ಕರಾಳನಕ್ರಚಕ್ರಚರ್ನಿತ 
ನಿಕೀರ್ಣ[ಪಾರಾಂ. ಉದ್ದೀರ್ಣ, ವಿಕೀರ್ಣ, ವಿಶೀರ್ಣ]ನಿರಯಜನಿಕುರುಂಬ 
ಶಲ್ಯಶಕಲಪರಿಪೂರಿತ ಧವಳಪ್ಸ ವದುರ್ಥಿರೀಕ್ಷಣವಿಸಮೆಯಂ (ಆದಿಪು. 
೫-೮೭ ವೆ) ; ಅಶೋಕವೃ ಕ್ಷಮೆಸೆದಪುದು ನಮಜ್ಜ ನಮನಶೋಕಂ ಮಾಲ್ಟ 


ವೊಲನೇಕ ಶಾಖಾನಿಕೀರ್ಣ ಕಿಸಲಯ ಚಯದಿಂ (ಅಜಿಪು.೮-೧೫). [ಸಂ.] 


ನಿಕುಂಚ 


ನಿಕುಂಚ (ನಾ). [ನಾಟ್ಯ] ಹಸ್ತ ವಿನ್ಯಾಸದ ಒಂದು ಬಗೆ ; 
ಐ “ಹೊರಕ್ಕೆಯನ್ನು ತಗ್ಗಿಸುವುದು ವಿ.ದಾನ, ಅಭಯಪ್ರಧಾನ 
ಇವುಗಳನ್ನು ತೋರಿಸುವಾಗ” (ಲಾಸ್ಕರಂ.. ೨೬೪ ಗದ್ಯಾನುವಾದ) : 
ಕಳೆದಿರೆ ನಿಕುಂಚ ಮೇಗಯ್ಯುಳವಟ್ಟೊ ಳಕಯ್ಯ -ಕಳೆಯ ಲಾಕುಂಚಂ 
(ಲಾಸ್ಯ ರಂ, ೨-೧೫೧). "ಆಕುಂಚ' ಪರಾ. [ಸಂ.] 

ಸಿಕುಂಚಕ (ನಾ). ಒಂದು ಅಳತೆ; ಸೇರಿನ ಹದಿನಾರನೆಯ 
ಒಂದು ಭಾಗ; ಚಟಾಕು; ಚಿಟ್ಟಿ : ನಕುಂಚಕಃ - ೧ ಸೊಲಿಗೆಯ 
ಪೆಸರು” (ಸಿದ್ದಾ ಂತಿ. ೨೫೯). [Ao] 

ನಿಕುಂಚಹಸ್ತ (ನಾ)... ನಿಕುಂಚ : ಪತಾಕದ ಕರ[ಜೊ]ಳ್‌ ವಿರಟಿಪ 
ಮಧ್ಯನೆಯ ಮೂಲಮಂ ಪೆರ್ನೆರಲ್‌ ಪತ್ತಿರೆ ಕೇಳ್‌ ನಿಕುಂಚಹಸ್ತ ೦ 
(ಲಾಸ್ಕರಂ. ೨-೬೯). [ನಿಕುಂಚ + ಹಸ್ತ] 

ಸಿಕುಂಚಿತ (ಗು). ೧. ಸಂಕುಚಿತಗೊಂಡ ; ಕುಗ್ಗಿದ ::ಸತಿಗೆಸೆಗುಂ 
ಚತುರೋಕ್ಷಿಪ್ತ ನಿಕುಂಚಿತ ಸತಿತಸಮಭ್ರುಕುಟರೇಚಿತಭ್ರೂಲತೆಗಳ್‌: 
(ಲೀಲಾನ. ೪-೧೧೪) ; ವಿವಿಧ ಗುಲ್ಮನಿಕುಂಜದಲಿ ಭೂನಿವರನಳಯಂ 
ಗಳಲಿ ಭೂರು ಹನಿವಹದಲಿ ನಿರ್ಜರನಿಕು ಂಚಿತಸಲ್ವಲಂಗಳಲಿ . ೬ ೬ ಅರಸಿ 
ನೋಡಿದರಿವರು ಜಾನಕಿಯ (ತೊರ. ೩-೧೧-೩೨). (ನಾ). 
ತ [ನಾಟ್ಯ] ನರ್ತನದ ಒಂದು ಭಂಗಿ; ನೂರೆಂಟು ಕರಣಗಳಲ್ಲಿ 
ಒಂದು; ಐ “ಕಾಲನ್ನು ಚೇಳಿನ ಬಾಲದಂತೆ [ಕೊಂಡಿಯಂತೆ] 
ಹಿಂದಕ್ಕೆತ್ತಿ ಇನ್ನೊಂದು ಪಾರ್ಶ್ವದ ಕೈಯಿಂದ ಅರಾಲಹಸ್ತ 
ವನ್ನು ೬ ೬ * ಮಾಡಿ ತಲೆಯ ಪಕ್ಕದಲ್ಲಿ ಹಿಡಿದು ಇನ್ನೊಂದು 
ಕೈಯನ್ನು ಅರಾಲಹಸ್ತ ದಲ್ಲಿ . . . ಮೂಗಿನ ನೇರಕ್ಕೆ ಎದೆಗೆ 
ಎದುರಾಗಿ ಹಿಡಿಯುವುದು. ವಿ- ಹಾರುವುದು, ಓತ್ಸು ಕೃ 
ಇವುಗಳನ್ನು ತೋರಿಸುವಾಗ” (ಲಾಸ್ಯರಂ. ೨೯೨ ಗದ್ಯಾನುವಾದ): 
ತಲಪುಸ್ಪ ಪುಟಿ, ಲೀನ . . . [ವಿ] ಕ್ಷಿಪ್ತಾ ಕ್ಷಿಪ್ತ , [ನಿ]ಕುಂಚಿತ, ಘೂರ್ಣಿತ 
- ... ಗಂಗಾವತರಣ - ಈ ನೂಚಿಕಿಂಟು ಕರಣಂಗಳ್‌ (ಲಾಸ್ಕರಂ, ೪-೪೨ ವು. 

[ಸಂ.] 

ನಿಕುಂಚಿತಕೇಶ (ನಾ). ೧. ಗುಂಗುರು ಕೂದಲು. ೨. ಗುಂಗುರು 
ಗೂದಲನ್ನುಳ್ಳ ವನು ; ಸುರುಳಿಗೂದಲನ್ನುಳ್ಳ ನನು : ರತಿವೇದಿ 
ಶಾಸ್ತ್ರಕುಶಲಂ ಜೂದಾಳಿ ಚೆಲ್ವಂ ನಿಕುಂಚಿತಕೇಶಂ ಪ್ರಿಯವಾದಿ (ಜಾತಿತ್‌ 

[ನಿಕುಂಚಿತ -- ಕೇಶ] 

ನಿಕುಂಜ (ನಾ). ೧. ಪೊದೆ; ಮೆಳೆ; ಹೊದರು : ಎಕ್ಕಲವಂದಿಯಂ 
ತಿವಿ ತರಸ್ಸುವದಿರ್ದಪುದೀ ನಿಕುಂಜದೊಳ್‌' ಪೊಕ್ಕೀಲಾ (ನಳಹಂ. ೬೪); 
ವಿವಿಧ ಗುಲ್ಮಸಿಕುಂಜದಲಿ ಭೂವಿವರವಳಯಂಗಳಲಿ ಭೂರುಹನಿವಹದಲಿ 
ನಿರ್ಭರನಿಕು ಂಚಿತಪಲ್ವಲಂಗಳಲಿ . , . ಆಲಿಸಿ ನೋಡಿದರಿವರು ಜಾನಕಿಯ 
(ತೊರಂಸ, ೩-೧೧-೩೨) ; ನಡೆ ಸಾರ್‌ ಮುಂದೈದು ಬೆಳ್ಳಾರಮನೆ ಬಿಗಿ 
ನಿಕುಂಜಂಗಳಂ ಸೋದಿಸು (ಶಬಶಂ. ೩-೪೯). ೨. ಬಳ್ಳಿ ಮಾಡ; 
ಲತಾಗೃಹ : *ನಿಕುಂಜಃ, ಕುಂಜಃ - ೨ ಲತಾದಿಪಿ ಹಿತೋದರೇ . 
ಬಳ್ಳಿಗಳು ರೆಂಬೆ ಮುಂತಾದವುಗಳು ಗುಂಪಾಗಿ ಸುತ್ತಿಕೊಂಡು , . , 
ಮನೆಯ ಹಾಗಿರುವ ಬೇಲಿ, ಲತಾಗೃ ಹ? (ಸಿದ್ಧಾಂತಿ.೧೦೯) ; ನನೆಯ 
ಕೊನೆಯ ತಳರೆಮುಗುಳ ವನಲತಾ ನಿಕುಂಜದಿಂ ಪ್ರಸೂನರಜದ ಪುಂಜದಿಂ 
(ಸೆಂಸಭಾ. ೧-೫% ರಗಳೆ) ; ಕನಕಾದ್ರ್ರೀಂದ್ರನಿಕರಿಂಜರಂಜಿತವನಕ್ಕೋ 
ಕೋರ್ಮೆ . . . ಪೋಗಿ ಸೊಟ್ನುಗಳೆನಂ ನಿಚ್ಚಂ ನಿಳಿಂಪೋತ್ತಮುಂ 
(ಸುಕುಮಾ, ೯-೪೦) ; ಮತ್ತ ಮಾ ಮದಗಜಗಮುನೆ ವನ್ಯಗಜಬ್ಬ ಂಹಿತಳ್ಳೈ 
ತಬ್ಲಲಾಸಿ ತನ್ನಂ ತಬಕ್ಕಿಸಿದ ಸಲ್ಲಕೀನಿಕುಂಜಮಂನುಂ. , , ನಿಯೋ 
ಗತೋಕಾಕುಲಚಿತ್ತ ನವಲೋಕಿಸುತ್ತು ೦. (ಪಕಿರಾಮಾ, ೯-೧೨೦ ನು; 
ಶನ್ಮಹಾದ್ರಿನಿತಂಬವನದ ನಿಕುಂಜದಲಿ ನಿರ್ಭಯನಿಹಾರದಲಿ . . , 


೧೬-೩). 


೪೫೪೪ 


25 


3 


8 


ನಿಕುರುಂಬ 


ಆಲಿಸಿನನಾ ಧ್ವನಿಯೆ (ಕುವ್ಯಾಅ.೫-೩೯). ೩. ಗುಹೆ; ಗವಿ: 
“ಗಹ್ವರೆಮಾ ನಿಕುಂಜಮೆನೆ” (ನುಂಗಂ. ೩೦-೨) ; ಮಾಳವಂ ನಿಂಧ್ಯ 
ನಿಕುಂಜಪ್ರಾಪ್ತ ನಾದಂ ಜಳಧಿ ನಿಕಟಿನುಂ ಚೋಳಿಕಂ ವೇಳೆಗೊಂಡಂ 
(ಎಕ. ೪, ಅರಸೀ. ೬೨-೨೯4 1177). [ಸಂ.] 

ಸಿಕುಂಜನನ (ನಾ). ಬಳ್ಳಿ ಮಾಡಗಳಿಂದ ಕೂಡಿದ ವನ; 
ಸೌಂದರ್ಯದ ಒಂದು ನಿಭೃತ ನಿಕುಂಜವನವನ್ನು ಕಚಿಸಿಕೊಳ್ಳ ಬಲ್ಲು 
ದಾದರೆ, ಆಗ ಮಾತ್ರ ಅದರ ಈ ದುಡಿಮೆ, ತನಗೆ ತಕ್ಕ ಗೌರನನನ್ನು 
ಸಂಪಾದಿಸಿಕೊಳ್ಳಿ ಬಲ್ಲದು (ಶಿಬಂಧ. 1, ೨೬). [ನಿಕುಂಜ-- ವನ] 

ನಿಶುಂಭ (ನಾ). ೧. ಒಂದು ಬಗೆಯ ಸಸ್ಯ ; ಜಾಪಾಳ: 
“ಮುಕೂಲಕಃ, ನಿಕುಂಭಃ, ದಂತಿಕಾ, ಸ್ರತೃಕ್ಸ್ರೋಣೀ, ಉದುಂಬರ 
ಪರ್ಣಿ ೫ ದಂತಿಗಿಡದ ಹೆಸರುಗಳು” (ಸಿದ್ಧಾಂತಿ, ೧೪೫). ೨. ಒಬ್ಬ 
ರಕ್ಕಸನ ಹೆಸರು; ಸುಂದೋಪಸುಂದರೆಂಬ ರಾಕ್ಷಸರ ತಂಡಿ : 
ದೈ ತ್ಯಹರಂ ಶರಭಿನ್ನಪಾಕಶಾಸನಗಜಕು ೦ಭನಂ ೬ 8 * ಅಸಮಾನ 
ರೌದ್ರರಸಕುಂಭನನೆಯಿದನಾ ನಿಕುಂಭನಂ (ಜಗವಿ. ೧೫-೫) ; ಬರಹೇಳ್‌ 
ನಿಕುಂಭನಂ ಶುಂಭನಂ . . . ಎನುತ್ತು ರಿದೆದ್ದನು (ಚೆಬಪು, ೪೭೬-೨೧). 

[ಸಂ] 

ನಿಕುಟ್ಟಿಕ (ನಾ). [ನಾಟ್ಯ] ನರ್ತನದ ಒಂದು ಭಂಗಿ; ನೂರೆಂಟು 
ಕರಣಗಳಲ್ಲಿ ಒಂದು; p “ಮೊದಲು ಮಂಡಲಸ್ಥಾನಕದಿಂದಲೂ 
ಅನಂತರ ಚತುರಸ್ತ ಸ್ಥಾನಕದಿಂದಲೂ ೬ ೬ ೬ ನಿಂತು 
ಕೊಂಡು ಬಲಗೈಯನ್ನು ಉದ್ವೇಷ್ಟಿತ ಮಾಡಿ ಹೆಗಲಿನೆಲುಬಿನ 
[ಸ್ಮಂಧಶಿರಸ್ಸಿ ನ]ಹತ್ತಿರಕ್ಕೆ ತಂದು ಅಲಪದ್ಮ ಹಸ್ತ .. . ಮಾಡಿ 
ಎದೆಗೆ ತಂದು, ಬಲಗಾಲಿನಿಂದ ನೆಲವನ್ನು ಗಟ್ಟಿಸಿ, ಆವಿದ್ದ 
ಮುಖಹಸ್ತ್ಯವನ್ನು . .. ಮಾಡಿ ಚತುರಸ್ರದಂತೆ . . . ಹಿಡಿಯು 
ವುದು. ಹೀಗೆಯೇ ಎಡಗಡೆಯೂ ಮಾಡುವುದು. ವಿ ಆತ್ಮ 
ಸಂಭಾವನಾಪ್ರಧಾನವಾದ ವಾಕ್ಯಾರ್ಥವನ್ನು ಅಭಿನಯಿಸು 
ವಾಗ” (ಲಾಸ್ಕರಂ. ೨೯೦ ಗದ್ಯಾನುವಾದ) ? ನಿಕುಟ್ಟಿ ಕ, [ಅರ್ಧ 
ನಿಕುಟ್ಟ ಕ] ಕಟೀಥಿನ್ನ. ೬ ೬ ಗಂಗಾವತರಣ-- ಈ ನೂಣಿಕಿಂಟು ಕರಣಂ 
ಗಳ್‌: (ಲಾಸ್ಕರಂ. ೪-೪೨ ವು; ಒದವಿದ ಕುಂಚಿತಪದಟುಂ: ಪುದಿದುಂ 
ನಿಲೆ ಧಾತ್ರಿಯೊಳ್‌ ನಿಕುಟ್ಟಿ ಕಮೆನಿಕುಂ (ಲಾಸ್ಕ್ರರಂ. ೬-೮೭). [ಸೆಂ] 

ಸಿಕುಟ್ಟಿಕಕರಣ (ನಾ). ನಿಕುಟ್ಟಿಕ : ನಿಕುಟ್ಟಿ ಕಕರಣಮನೊಂದೇ 
ಭಾಗದಿಂದ ಮಾಡಿ ತೋಟಿ ಅರ್ಧನಿಕುಟ್ಟಿ ಕಕರಣಮಕ್ಕುಂ (ಲಾಸ್ಯರಂ. 
೪-೬೦ ವ). [ನಿಕುಟ್ಟ ಕ. ಕರಣ] 

ನಿಕುಟ್ಟಿನ (ನಾ). (ಪುಡಿಯಾಗುವಂತೆ) ತುಳಿಯುವಿಕೆ ; ತುಳಿತ: 
ವನರುಹಲೋಚನ 'ಚೆಂಡಾಂಭ್ರನಿಕುಟ್ಟಿ ನಭುಗ್ಗಮಸ್ತ ಕಗ್ರ್ರೀವನಹೀ ೦ದ್ರೆ 
ನದಭ್ರರುಧಿರನುಂ ನೆಟ್ಟನೆ ಕಾಲಃ ಬಿಗುರ್ತು ಮೂರ್ಛೆವೋದಂ 
(ವಿಷ್ಣು ಪು. ೫-೨-೧೧೬). [ಸಂ.] 

ನಿಕುರುಂಬ (ನಾ). ಗುಂಪು; ಸಮೂಹ: “ನಿಕುರುಂಬಂ ನಿನಹಂ 
» ೬ ೬ ಸಮೂಹಂ ವ್ರಾತಮೇಕಾರ್ಥಕಂ” (ನಸ್ತುಕೋ. ೧೦೭-೨೭) ; 
“ನಿಕರಂ . . . ನಿಕುರುಂಬಮಂತ್ಯರಂ , , : ರಾಶಿ ಚಯ ಕುಳನೆನಲ್‌ 
ಮತ್ತೆ ಸ್ತೋಮಕ್ಕೆ ನಾಮನುಕ್ಕುಳಿ” (ಮಂಗರಾ. ೧೨೬-೧) ; ಅನನರತ 
ನಿಹತ ನರಕರಿತುರಗನಿಕುರುಂಬ ಕೀಲಾಲ ಕಲ್ಲೋಲ ಪ್ರವರ್ತನಾನೇಕ 
ನದನದೀಪ್ರ್ರ ವಾಹಬಾಹುಳ್ಳದುಸ್ತ ರಾವತರಣಮಾರ್ಗಮಂಂ (ಪಂಸಭಾ. 
೧೩-೫೧); ನಗೆಗೆಡೆಯಾದನುತ್ತ ಲಿಸಿಗೆಂದು 'ತಲೆವಾಗಿತಬ್ಬಿ ನೀನಿಕುರುಂಬಂ 
(ಸಳಚಂ, ೧೮೨) ; ಕುಮಾರರನು ಪಾಂಚಾಲರನು ನೋಡುವೆನೆನುತ 
ಭೂಪಾಲ ನಡೆತರಲಿದಿರುವಂದುದು ಯುುವತಿನಿಕುರುಂಬ (ಕುನ್ಶಾಗ- 

[Ao] ಷಾ 


೧೦-೧೪). 


ನಿಕುರುಂಬಕ 


ನಿಕುರುಂಬಕ (ನಾ). - ನಿಕುರುಂಬ : ರಮ್ಮುಹರ್ಮ್ಯನಿಕುರು ಂಬಕದಿಂ 
... ಸೊಗಯಿಕುಂ... ಅಲ್ಲಿಯ ಸೂಳೆಗೇರಿಗಳ್‌ (ಜಗವಿ. ೯೨೯೯) ; 
ತಮ್ಮ ಕೇಕರನಿಕರಂ ಗವಾಕ್ಷನಿಕುರುಂಬಕದಿಂ ಪೊಜಿಪೊಣ್ಮೆ ನೋಡಿದರ್‌ 

[ಸಂ.] 

ನಿಕುರುಂಬೆ (ನಾ). ಪರಿವಾರದಿಂದ ಕೂಡಿದವಳು ; ಪರಿವಾರ 
ಸಹಿತೆ (?) : ಸಕಲ ವಿದ್ಯಾರಂಭಿ ಕನಕಪುತ್ಕಳಿಬೊಂಜಿ ವಿಕಸಿತ 
ಸುಲಲಿತಾಂಬೆ ಸುನಿತಂಬೆ ನಿಕುರುಂಬೆ ಸುರರಂಭೆ ದಂತ ದಾಳಿಂಬೆ 

(ವಿದಾಕೃ- &೪-೧). (ನಿಕುರುಂಬ-- -ಎೈ] 

ನಿಕೃತ (ಗು), ೧. ತಿರಸ್ಕೃತವಾದ ; ಅಪಮಾನ ಹೊಂದಿದ. 
೨. ನಂಚಿತವಾದ: ನೋಸಗೊಂಡ. ೩. ತೆಗೆದುಹಾಕಿದ ; 
ಕಳೆದ. ೪. ಘಾಸಿ ಹೊಂದಿದ; ಕೇಡಿಗೊಳಗಾದ. ೫. ತುಚ್ಚ 
ವಾದ; ನೀಚವಾದ. (ನಾ). ೬. ಅಪಮಾನ ; ತೇಜೋಭಂಗ. 
೭. ದೀನ; ದೈನ್ಯಸ್ಥಿತಿಯಲ್ಲಿರುವವನು : “ನಿ[ಸಾಕಾಂ. ನಿ]ಕೃತಃ, 
ವಿಪ್ರಲಬ್ಧಃ ಎಈ ೨ ದೈನ್ಯಂಬಟ್ಟಿ ವಂ” (ಹಲಾಯು. ೬೩-೨೨೮). 

[ಸಂ.] 

ನಿಕೃತಿ (ನಾ). ೧. ತುಚ್ಛ ತನ; ನೀಚತನ. ೨. ಮೋಸ; ವಂಚನೆ. 
೩. ಅಪಮಾನ: ನೃ ಪಕುಲ ಸಿಕೃ ತಿಗಿದು ಮೊದಲಾಯ್ತ ಲಾ (ಸಿಭಾಗ. 
೧೦-೮೧-೭). ೪. ತೆಗೆದುಹಾಕುವಿಕೆ. ೫. ಬಡತನ ; ದಾರಿದ್ರ್ಯ. 
೬. ಭೂಮಿ. ೭. ಅಷ್ಟ್ರವಸುಗಳಲ್ಲಿ ಒಬ್ಬ. ೮. ಮಾಯೆ: 
“ಈರ್ಸ್ಶಾ... ನಿಕೃತಿಃ, ಮಾಯಾ, ಶಾಂಬರೀ, ಶಠಕಲ್ಪ ನಾಈ 
೧೦ ಮಾಯೆ? (ಹಲಾಯು. ೧೨೨-೫೬). ೯. [ಜೈ ನ]ನಿಕೃತಿ, ಉಪಾಧಿ, 
ಸಾತಿಪ್ರ ಯೋಗ, ಪ್ರಣಿಧಿ, ಪ್ರತಿಕುಂಚನಗಳೆಂಬ ಐದು ಬಗೆಯ 
ಮಾಯೆಗಳಲ್ಲಿ ಒಂದು ; ಹಣದ ವಿಷಯದಲ್ಲಿ, ಒಂದು ಕಾರ್ಯ 
ದಲ್ಲಿ ಆಸೆಯಿರುವವನನ್ನು ಮೋಸಗೊಳಿಸುವುದು. "ನಿಕೃತಿ 
ವಿಚ್ಛೀದಿನಿ' ನರಾ. [ಸಂ.] 

ಶಿಕ್ಕತಿವಿಚ್ಛೇದಿನಿ (ನಾ). [ಜೈನ]ಒಂದು ಬಗೆಯ ವಿದ್ಯೆ ; ಮಾಯೆ 
ಯನ್ನು ನಿವಾರಿಸುವುದು,--- ಕತ್ತರಿಸುವುದು : ಅವಳೋಕಿನಿಗೀ 
ರೋಹಿಣಿ: ಗರುಡವಾಹಿನ ವಿದ್ಯೆ ಸಿಕ್ಕ ತಿವಿಚ್ಛೆ ದಿನಿಯೆಂ (?) ದಿವು 
ಮೊದಲಾಗಿರೆ ... : ಕೇಶವಂಗಂದಿತ್ತಂ (ನರ್ಧಮಾ. ೪-೩೦). 

[ಸಂ. ನಿಕೃ ತಿವಿಚ್ಛದಿನೀ] 

ನಿಕೃತ್ತ (ಗು). ಕತ್ತರಿಸಿದ; ತುಂಡುಮಾಡಿದ: ಜಯಜಯ 
ನಿಕೈ ತ್ತ ಸುರೆಪಕ್ಷದಸ್ಷಮಹೋಗ್ರ ಜಯಜಯ ನೃ ಸಿಂಹಸಂಹರಣಸಟು 
ಶರಭಾ೦ಗ (೧ಜಕೀ. ೧೪-೧೬೯ ರಗಳೆ). [ಸಂ.] 

ನಿಕೃಷ್ಟ (ಗು). ೧. ತುಚ್ಛ ವಾದ; ನೀಚವಾದ ; ಕೀಳಾದ : 
ಪಾಪದಿಂದಿನಿತು ನಿಕೃಷ್ಟ ದುರ್ಗತಿಗಳೊಳ್‌ ಬಲವಂದುದನೀಗಳಾಗಿಯುಂ 
ನೆನೆದು. (ಸುಕುನೂ. ೫-೨೯). ೨. ಬಹಿಷೃರಿಸಿದ ; ಬಹಿಷ್ಕೃತ 
ವಾದ. ೩. ಅಸಂಸ್ಕೃತವಾದ; ಅಸಭ್ಯ ವಾದ, ೪. ಹತ್ತಿರದ; 
ಸೆಮಾಪದ. (ನಾ). ೫. ತುಚ್ಛ ವಾದುದು; ಕೀಳಾದುದು : 
“ಅರ್ವಾಣಂ, ಅಣಕಂ... ನಿಕೃಷ್ಟಂ, ಆ ವಕೃಷ್ಟಂ. ೬. ರೇಫಸಂ 
ಈ ೧೩ ಹೊಲ್ಲಹ ವಸ್ತು” (ಹಲಾಯು. ೫೬-೧೮೨) ; ಉತ್ತಮ 
ಮಧ್ಯಮ ಕನಿಷ್ಟ ನಿಕೃಷ್ಟ ವೆಂಬ ಜಾತಿವಿಕಾರಂಗಳ ಮೇರೆದಬ್ಬದ ದಾಸಿ 
ನೇಶಿ... ಕನ್ನಿಕೆಯರಲ್ಲಿ ಕಂಗೆಟ್ಟು ವರ್ತಿಸುವ ಪಾಪದೃಷ್ಟಿಯ 
ಕ್ರೂರಾತ್ಮಂಗೆ (ಉರಿಸೆ. ೧೦೧೪೯). ೬. ಹತ್ತಿರ; ಸಮಿನಾಪ, 
ತ ಕೆಟ್ಟವನು; ನೀಚ; ತುಚ್ಛ ನ “ನಿಕೃಷ್ಟನೆನೆ ಕಸ್ಟ ವೆಂದೆಂಬವಗೆ 
ನಾಮಮಕ್ಕುಂ” - ಉುಲಜಂ ಕುಲಹೀನನೆಂದು 


(ಜಗವಿ, ೧೬-೮೭). 


(ಮಂಗರಾ. ೬೬-೪) ; 


ಬಗೆಯದೆ ನೆಲಸುಖೆ: ನಿನ್ನಿಂ ನಿಕೃಷ್ಟ ರೆಂಬರುಮೊಳರೇ (ಗದಾಯು. 8-೬); 


೪೫೪೫ 


20 


25 


30 


35 


40 


45 


ನಿಕ್ಕಣಿ 


ದು।ಖದೊಳ್‌ ಪಿರಿದುಮವರಿಂ'ಕಣ್ಣೆಟ್ಟಿ ೦ ಭಟ್ಟಿ ೦ ನಿಕೃಷ್ಟರ ದೂಸಲಕ೦ 
(ಸುಕುಮಾ. ೨-೯) ; ಮಾನವನನನುಸರಿಸಿ ಯಾಚನೆಯ ನೀ. ಗೈಯೆ 
ಕಾಣುವನು ನಿಕೃಷ್ಟ ನೆಂದು ನಿನ್ನ (ಕುಮಾಕೃ. ೩೮-೬).  ([ಸಂ:] 

ನಿಕೃಸ್ಟಚೇಸ್ಟೆ (ನಾ). ತುಚ್ಛ ವಾದ ನಡತೆ; ನೀಚತನ : ನಗೆಗೆಡಿ 
ಯಾಗೆ ದೈವವೆನಗೇನನೊಡರ್ಚಿಸಿತೀಗಳಕ್ಕ ರಾಗಿಗಳ ನಿಕೃಷ್ಟ ಚೇಷ್ಟೆ. 
ಗನುಗೆಯ್ದ ಪೆಂ. (ಕಾದಂಪೂ. ೮೧೯). [ನಿಕೃಷ್ಟ + ಚೇಷ್ಟೆ] 

ಸಿಕೃಷ್ಟಜೀವಿ (ನಾ). ಹೀನ ವ್ಯಕ್ತಿ ; ನೀಚ ವ್ಯಕ್ತಿ : ಮನೆಯ 
ಎಲ್ಲರ ದೃಷ್ಟಿಯಲ್ಲೂ ವಿನುತೆ ಮರ್ಯಾದೆ ಇಲ್ಲದ. . - ನಿಕೃಷ್ಟಜೀವಿ. 
(ದೂರಸ. ೨೨೦). (ನಿಕೃಷ್ಟ ಜೀವಿ] 

ಸಿಕೃಷ್ಪತೆ (ನಾ). ಕೆಳಮಟ್ಟ ; ಕೀಳುತನ: ದಡ್ಮರೆಂಡು ಅವರನ್ನು 
ಪ್ರತ್ಯೇಕಿಸಿದರೆ ನಿಕೃಷ್ಟತೆಯ ಮನೋಭಾವ ಹುಟ್ಟಿಕೊಳ್ಳುತ್ತದೆ 
(ತಿಕ್ಷದ. ೯೪). [ಸಂ. ನಿಕೃಷ್ಟತಾ] 

ನಿಕೃಷ್ಟಾ ಚಾರ (ನಾ). ೧. ಕೆಟ್ಟ ನಡತೆ ; ಹೀನವಾದ ಆಚಾರ. 
೨. ಕೆಟ್ಟ ನಡತೆಯುಳ್ಳ ವನು ; ಹೀನವಾದ ಆಚಾರವನ್ನುಳ್ಳ 
ವನು : ಜಾರರಿಗೆ ಜಡರಿಗೆ ನಿಕೃಷ್ಟಾ ಚಾರರಿಗೆ ಪಿಸುಣರಿಗೆ ಧರ್ಮ 
ವಿದೂರರಿಗೆ ಕಲಿಪಾರ್ಥ ಕೇಳ್‌ ಪರಲೋಕವಿಲ್ಲೆ ೦ದ (ಕುನ್ಮಾಅ- ೪-೨೪). 

[ನಿಕೃಷ್ಟ -- ಆಚಾರ] 

ಸಿಕೇತ' (ನಾ). ಗೃಹ: ನಿಕೇತನ : "ಜಿನನಿಕೇತ' ಪರಾ. [ಸಂ.] 

ನಿಕೇತನ (ನಾ). ೧. ಮನೆ ; ವಾಸಸ್ಥಳ; ಗೃಹ: ' “ಭವನಂ 
ಸದನಂ. . . ಗೇಹವಾಲಯಂ ಕುಟ ನಿಕೇತನಂ . ಗೃಹಮುಟಜಂ" 
(ನಸ್ತಕೋ. ೪೬-೮); *ಸದ್ಮಮೋಕಸಮಾಲಯಂ ಗೃಹಂ ಭವನಂ 
ನಿಕೇತನಂ.. . ಗೇಹಮೆನೆ ಧಿಷ್ಮಮೆನಲಿವು ಮನೆಗೆ ಪೆಸರಕ್ಕು? 
(ಮಂಗರಾ. ೫೮-೭) ; ಪುರಜನಮಂತಃಪುರಜನಮಂಂ ಪರಿಜನಮುಮಕ್ಳೈ 
ತದ್ರಾಜನಿಕೇತನದಲ್ಲಿ ಬಿರ್ದು ಪಡೆದುದು ಮನಕ್ಕೆ ಕಡುಮುಳಿಸಿನೆ. 
ಸಕಮಂ ಮಾಗಧನಾ (ಆದಿಪು. ೧೨-೯೨); ಸೌಧರ್ಮಕಲ್ಪದ ಶ್ರೀ ಪ್ರಭ 
ವಿಮಾನದುಪಪಾತನಿಕೇತನದೊಳ (ಚಂದ್ರಪು.೪-೬೦ ಐ); ಅವಳೆರಡು 
ಕೈಗಳ ಮುಗಿದು ಹೊಜವಂಟಳು ನಿಕೇತನವ (ತೊರರಾ. ೨-೧-೩೦); 
ಸ್ಫಟಿಕ ನಿರ್ಮಲ ಸರೋವರ ಸುಭಗತೀರದಲಿ ಶೋಭಿಸಿದುದಾ ಮುನಿ 
ನಿಕ್ಳೇತನಂ (ಶ್ರೀರಾಮಾ, ೩೪-೧೮೪). ಪಿ. ಫೆಲೆ; ಆಶ್ರಯಸ್ಕಾನ : 
ನೋಟಕ್ಟೊ ಡೆ ನಾಲ್ವತ್ತೆ ಗ್ಯಾವದಗಲನುಂಬ ಪವಣ್ಣೆ ನಿಕೇತನಮದಾಯ್ತ್ತೂ 
ಸಾಕೇತಪುರಂ (ಅಜಿಪು. ೨-೨೨) ; ಎಸೆದಂ ಫಣಿಜಿತ್ಕೇತನನುತ್ಸ ಲಕಾಂತಿ 
ನಿಕೇಶನಂ (ಜಗವಿ. ೧೨-೨). ೩. ದೇವಾಲಯ; ದೇವಸ್ಥಾನ. 


೪. ಈರುಳ್ಳಿ. [ಸಂ.] 
ನಿಕೋಚ (ಸಾ). ಸಂಕುಚಿತಗೊಳ್ಳು ವುದು ; ಮುಚ್ಚಿಕೊಳ್ಳು 
ವಿಕೆ: ಹೆಯಕಂಕನುರಃಕನುಳಾಲಯದಿಂ ಸಿರಿ ಸಂಜೆಪೊಟ್ಟು ಬರೆ 


EN ತಬ್ಭೀತಿಯಿಂದೆ ಮುಚ್ಚು ವವೊಲಾಯ್ತು, ನಳಿನನಿಕೋಚಂ 
(ವರ್ಧಪು. ೮-೨೪). [ಸಂ.] 

ನಿಕೋಚಕ (ನಾ). ಒಂದು ಬಗೆಯ ವೃಕ್ಷ: ಅಂಕೋಲೆ : 
“ಅಂಕೋಲಃ, ನಿಕೋಚಕಃ- ೨. ಅಂಕೋಲೆಗಿಡ' (ಸಿದ್ಧಾಂತಿ-೧೧೮), 

[ಸಂ.] 

ಸಿಕ್ಕ (ನಾ). ಒಂದು ತೂಕ; ನಿಷ್ಕ: “ಸಿಕ್ಕಿಸಲ್ಫೇಳೆಯೆರಡುದು 
ನೊಂದು ಪಾಗಮವು ನಾಲ್ಕಾಗೆ ಪಣಮೆನಿಕೃವು ದಶಂ ತೂಕಕ್ಕೆ ನಿಕ್ಕ 
[ಪಾಕಾಂ. ನಿಲ್ಯ]ವೀರೆಂಬಟಾಗೆ ಸಲಮಕ್ಕು? (ಮಂಗಂಾ. ೧೦೪-೧೧). 

` [ಆ.ಪ್ರಾ. ಣಿಕ್ಟ.1ಸಂ. ನಿಷ್ಕ] 

ಸಿಕ್ಕಣಿ. (ನಾ). (ಉಕ) ಕಾಳನ್ನು ತೆಗೆದ ಮೇಲೆ ಉಳಿಯುವ 

ಭಾಗ್ಯ ಹೊಟ್ಟು : ಇದು ನಿಕ್ಕಣಿರಾಶಿ (ರೂಢಿ). [1] 


ಸಿಕ್ಕರು 


ಸಿಕ್ಕರು (ನಾ). ಚಡ್ಡಿ; ಚಲ್ಲಣ : ಪೋಲೀಸಿನವರಂತೆ ಕಾಖಿಬಣ್ಣದ 
ನಿಕ್ಕರನ್ನು ಹಾಕಿ, ಜಾತ್ರೆಯಲ್ಲಿ ತಂದ ಬಟ್ಟೆಯ ಬೆಲ್ಪನ್ನು ಷರಟನ 
ಮೇಲೆ ಬಿಗಿದು (ಧರ್ಮಶ್ರೀ. ೪). [-€-ಇಂ. Knicker ] 
ನಿಕ್ಕರುಣ (ನಾ). ಕರುಣೆಯಿಲ್ಲದಿರುವುದು ; ನಿರ್ವಯೆ; ನಿಷ್ಕ 
ರುಣೆ : ತಳ್ತೆ ಕಲ್ಪಭೂಮಿರುಹನಿಕುಂಜಮಂಜರಿಗಳೊಳ್‌ ತೊಡಕಿರ್ಪೆನೊ 
ತೊಟ್ಟಿ ನೆಯ್ದಿ ನಿಕ್ಕರುಣ [ಸಾಕಾಂ, ನಿಃಕರುಣ]ದೆ ಕಾಯ್ದುನುಂಗಿದಪ 
ನಂತಕಂ (ಪರ್ಧಪು. ೧೦-೫೭). [-ಆಪ್ರಾ., ನಿಕ್ಕರುಣ. (ಸಂ. ನಿಸ್ಕರುಣ] 
ಶಿಕ್ಕರುಣಿ (ನಾ). ಕರುಣೆಯಿಲ್ಲದ ವ್ಯಕ್ತಿ; ನಿರ್ದಯಿ ; ನಿಷ್ಠರುಣಿ:: 
ರೊಕ್ಕ ಬಡ್ಡಿಗೆ ಕೊಟ್ಟು ವೃವಹಾರ ಮಾಡುವ ನಿಕ್ಕರುಣಿಯಾಗಿ 
ತಿರುಗುವಳು ಹೊಲತಿ (ವಿಸಾಸು. ೫೯-೨).. [-ಸಂ. ನಿಷ್ಕರುಣಿನ್‌] 
ಸಿಕ್ಕಳ (ನಾ). ಸಂಪೂರ್ಣವಾದುದು ; ಅಖಂಡವಾದುದು,: 
ತಲೆಯಲಲೆದರು ಬುಡದೊಳಿದೆ ನೆಲೆಗೊಂಡ ನಿಲವಿನ ನಿಕ್ಕಳ ಮರದ 
ನೆಲೆ ನೋಡುವದು . ನಡುಗಿಸಿ ಸ್ಕಿರದ-ಚಂಚಲದಿಕ್ಕಳ (ಹೈದಸ. 
೫೯-೧೧) ; ಅನಂತರದಲ್ಲಿ, ಅನನು ಪ್ರಕಟಸಿದ "ಅಮೃ ತಾನುಭವ' ಕೈ 
ತನ್ನ ನಿಕ್ಕಳ ಅನುಭನವನ್ನೇ ನೆಲೆ ಮಾಡಿಕೊಂಡಿದ್ದಾನೆ (ಮಸಾಹಿ.೧೫). 
ನಿಕ್ಕಳಾಗು -ದೃಢ ನಾಗು 3 ನಿಶ್ಚಿತವಾಗು ; ಖಾತರಿಯಾಗು : 
ಸತ್ಯ ಸಂಶೋಧನೆಯಲ್ಲಿ ಆರೆದು-ಒರೆದು ಕೊನೆಗೆ ನಿಕ್ಕಳಾಗಿ ನಿಂತು 
ದನ್ನು ಒಪ್ಪಿ ಕೊಳ್ಳ ಲೆಬೇಕಲ್ಲವೇ ?" (ಕರ್ಣಾಪೂ. ೧೯). 
[4-ಮರಾ. ನಿಕ್ಕಳ, ನಿಖಳ, ನಿಖ್ಬಳ. /ಸಂ. ನಿಖಿಲ] 
ಶಿಕ್ಕಳಿಕೆ (ನಾ). (ಉಕ) ದಣಿವು; ಆಯಾಸ: “ನಿಕ್ಕಳಿಕೆ ಬೀಳು” 
ಸರಾ. [?] 
ನಿಕ್ಕಳಿಕೆಬೀಳು (ಕ್ರಿ). (ಉಕ) ದಣಿ; ನಿತ್ರಾಣವಾಗು; 
ಸುಸ್ತಾಗು : ಪ್ರತಿಭಾನ ಪಾಲಿಗೆ ಆ ಸುಖವಿಲ್ಲ. ಅತ್ತು ಅತ್ತು ಆಕೆ 
ನಿಕ್ಕಳಿಕೆ ಬಿದ್ದಳು (ಮಾಲಕಿ. ೧೩). [ನಿಕ್ಕಳಿಕೆ-- ಬೀಳು, (ಎಬೀಲ|)] 
ನಿಳ್ಕಾರಣ (ಗು). ಕಾರಣವಿಲ್ಲದ; ನಿಷ್ಕಾರಣ : “ನಿಕ್ಕಾರಣ- 
ನಿಷ್ಕಾರಣ” (ತದ್ಭಕೋ: ೨೨). [-ಆಸಂ. ನಿಷ್ಠಾರಣ] 
ಸಿಕ್ಕಿ ಸಿಕ್ಕೆ (ನಾ). ನಿಶ್ಚಯ ; ಖಚಿತ : ಕಡೇ ಭುನೆ ಗೋವಿಂದ 
ಸಿಗೆ ಕೊಡಕ್ಳು ಅಂತ ನಿಕ್ಕಿ ಆತು (ತುಂಬಿಕೊ. ೭೬). ಸಿಕ್ಕೆ, : ನಕ್ಕೆ 
ಭಾವವನ್ನು ಬರಿಯಲಿಕ್ಕೈ ಆಡಚಣೆ ಬರುವದು (ಮುಂಬನ್ಯ್ಯಾ ೭). 
“ನಿಕ್ಕುವ' ಪರಾ. 
[5-ಮರಾ. ನಿಳಾ, ನಿಕೇ, ನೀ; ನಕ್ಟೀ; ಹಿಂ. ನಕ್ಕೀ] 
ಸಿಕ್ಕಿ ಸಿಕ್ಕೆ (ಅ) ನಿಶ್ಚಯವಾಗಿ ; ಖಚಿತವಾಗಿ: ನಿಕ್ಕಿ ಅರಿಸಿ 
ಬರೂ ಗಿರಾಕಿರಿ ಅವು (ಅಪನಾ. ೧೬೬). ಸಿಕ್ಕೆ: ೨. ಪೂರ್ಣವಾಗಿ : 
ಅವು ತಿರಿಗಿ ಬಂದು ತೂಕ ಆಗದ ಹೊರ್ತು ಳಬ್ಬವು ಸಿಕ್ಕೆ ತಯಾರ 
ಅಗುವುದಿಲ್ಲ (ಮುಂಬವ್ಯಾ. ೬೮). [ಸಿಕ್ಕಿ] 
ಸಿಕ್ಕುವ (ನಾ). ೧. ನಿಶ್ಚಯ ; ದಿಟ; ಸತ್ಯ : “ನನ್ನಿ, ನಿಕ್ಕುವಂ 
» «ದಿಟಿಂ- ಈ ೬ ಸಲಿಂ” (ಕಶಸಾ. ೧೬-೨೫೪); “ನಿಸದಂ. ಸಿಕ್ಕುವ 
ಮೆಂದುಂ ಖೆಸರಿಸುತುಂ ನನ್ನಿ ಸಾಜನೆನಸುಂ ದಿಟಮೆಂದುಸಿರಲೈ, ಸತ್ಯ 
ಮಳ್ಳುಂ” (ಕವಿಕಂ. ೧೨೧) ; ಬಂಧುರಗುಣಬಂಧುಸಂತತಿಗೆ ಸಿಕ್ಕುವ 
ಮೆಂಬುದದುಪ್ಪ ಕಾರ[ಕಂ] (ಕವಿರಾ. ಸಲೆ ಮೆಲ್ಬು 
ಬಲ್ಪನಟಕಿಗುಂ ಕೈವಾರಮಂ ಕೂಡೆ ಕೂರಿಸುಗುಂ ನಿಕ್ಕುನಮಪ್ಪ 
ಕಾರಣದಿಂ (ಪಂಸಭಾ. ೯-೧೯); ತಂಗಿ ನೀನೆನಗೆ ಕೂರ್ಪುದು ನಿಕ್ಕುವ 
ಮಪ್ಪೊಡೆ . ಲೋ ಮದೀಯ ಶೋಕದಿಂ ಜೀವಮನಬ್ಬೆ. ಪತ್ತು ವಿಡದಂತಿರೆ 
ಮಾಡುವುದಾವುಪಾಯದಿ೦ಂ (ಕಾದಂಉ. ೫೯೧); ಮೊಕ್ಕಳಮೆ ತಿಳಿ 
ಯಿಸುವ ತತ್ಪದ ನಿಕ್ಕುವಮನಾ ಮಂನಿಪರೆಂಬ ರನಕ್ಕೈ ಕಿನಿಗೊಡುತೆಯಿದೆ. 
ಮೆಚ್ಚು ತಲೈದಿದನು ಭೂಜ (ಸಾಳ್ವಭಾ. ೪-೩೩). 


೧-೧೧೬) ; 


೪೫೪೬ 


30 


40 


ನಕ್ತಾ ಜ 


ನಿಕ್ಕುವಂ ಮಾಡು - ಸತ್ಯವನ್ನಾಗಿ ಮಾಡು; ನಿಶ್ಚಯಗೊಳಿಸು: 
ಸೆಟ್ಟಿಯ ಬಳ್ಳ ೦ 'ಕಿಟಾದೆಂಬುದೊಂದು ನುಡಿಯಂ ನೀಂ ಸಿಕ್ಕುವಂ 
'ಮಾಡಿದ್ಯೆ (ಸಂಪಭಾ. ೧೨-೧೭೬೫). 
[?./ತೆಲು, ನಿಕ್ಕುವ, ನಿಕ್ಕ./ಮರಾ. ನಕೀ,; ನಕ್ಕಿ] 
ನಿಕ್ಕುವಂ (ಅ). ಸತ್ಯ ವಾಗಿಯೂ; ದಿಟಿವಾಗಿಯೂ : ಬಾಟಕಿಂಬುದು 
ನಿಕ್ಕುವಂ ಗುಣಗ್ರಾಮಣಿಗಳ್‌ ಪಾಟಾಇಗೆ ತೆಗಟಕೆ ಬಾಟಿಸ್ಕಾ ಬಾಟಕೀನಾ 
ಚಂದ್ರ ತಾರನೋ ಮಾನಸರಾ (ಕವಿರಾ. ೩-೧೭೭); ಪೆಂಡಿರೆಂಬಕೊಳ್‌ 
ಕೂಡುನನಲ್ಲೆ ನಿಂದು ಮೊದಲಾಗಿಕೆ ನಿಕ್ಕುವನೆಂದು ರಾಗದಿಂ 
ಕೂಡಿದನುಯ್ಲಿಂ ಸತ್ಯವತಿಯ ಸತಿಯಂ ಪತಿಯೊಳ್‌ ನದೀಸುತಂ 
(ಸಂಸಭಾ. ೧-೭೩); ನೆಗಟ್ಹೀ ಮನೋಹರನಧೂಸಂಜೋಹವಾ 
ರಾಜಕಪ್ರಸರಂ ನಿಕ್ಕುವಮೆನ್ನದೆಂದು ವಿಹಗೇಂದ್ರಂಗಾಂದೆ 
ತೋಯಿತ್ತು (ಸಂಚತಂ. ೧೨೬-೮); ಇಲ್ಲಿರ್ಪಾಕೆಯೆ ನಿಕ್ಕುವಮನಂತ 
ಮತಿಯಕ್ಕುಂ (ಧರ್ಮಾನ್ನು. ೩-೨೩೭) ; ಸಿಕ್ಕುವಮೊರ್ವಂ ಜನನುತನು 
ದಯಿಪಂ (ಜಯಕಾ. ೨-೪೫); ಮರುಗದಿರು, ನಿಕ್ಕುನಂ ಮುನ್ನ 
ನಿನ್ನ ಪಗೆಯಳಿವೋದಂ (ಗಿಳಿವಿಂ. ೨೮-೪೫). [<ನಿಕ್ಕುವ] 
ನಿಕ್ಕುಳಿಸು (ಕ್ರಿ). ಒಯ್ಯಾರದಿಂದ ಒಲೆದಾಡು ; ಬೆಡಗಿನಿಂದ 
ಬಾಗು : “ನಿಕ್ಳುಳಿಸು--ವಿಲಾಸಾನಿನಮ್ರೇ (ವಿನೋದದಿಂದ ಬಗ್ಗು)” 
(ಶನುಧಾ) ; ನಾಡೆ ನಿಕ್ಕುಳಿಸಿದ ಕೈಯ ಮೆಯ್ಯ ನಜುಗಂಪಿನ ಸೊಂಪಿನ 
ಚೆಲ್ಲಗಾರ್ತಿ (ರಾಮಾಶ್ಚ್ವ- ೧೨೦-೧೯); (ಅತನಿಗೆ ಮೇಲುದನ್ನೋ ಸರಿಸಿ 
ನಿಕ್ಕುಳಿಸಿ . ೬. ಆಹ್ವಾನದಾಲಿಂಗನದ ನಳಿತೋಳ್ಗಳನ್ನು ಮುನ್ನ್ನೀಡಿ, 
ಪ್ರತೀಕ್ಷಿಸುತ್ತಿರುವಳು) (ಜಿಟ್ಟಿಅ. ೮೭-೬); ಒಂದು ಮಟ್ಟನ ಹಿಂದೆ 
ಮರೆಯಾಗಿ ನಿಂತು, ಕಾಲ ತುದಿಯ ಹೆಚ್ಚಿಟ್ಟಿನ ಮೇಲೆ ನಿಮಿರಿ 
ನಿಕ್ಕುಳಿಸಿ ನೋಡಿದನು (ಮಲೆನು. ೪೪೬). [? 4 ಎಇಸ್ಯು] 
ಸಿಕ್ಕೆ, “ನಿಕ್ಸಿ' ನೋ. 


(ತಿಕ್ಕ, “ಸಕ್ಸ ನೋ. 


ಸಿಕ್ತ (ಗು). ೧. ತೊಳೆದ; ಶುದ್ಧಿ ಪಡಿಸಿದ. ೨. ಕಾಪಾಡಿದ. (ನಾ). 
೩. ಶುಚಿಗೊಳಿಸುವಿಕೆ ; ಶುದ್ಧ ಮಾಡುವಿಕೆ. ` [ಸಂ.] 

ನಿಶ್ಚಣ (ನಾ). ೧. ಶಬ್ದ; ಧ್ವನಿ, ೨. ಆಭರಣಗಳ ಧ್ವನಿ 
ಸಪ್ಪುಳು: “ನಿಕ್ವಾಣಃ, ಕ್ವಾಣಃ, ಕ್ವಣಃ, ಕ್ವಣನಂ-೫ ವೀಣಾದಿ 
ಸಕಲವಾದ್ಯ ಧ್ವನಿಗಳಿಗೆ ಹೆಸರುಗಳು” (ಸಿದ್ಧಾಂತಿ, ೫೬) ; ನಮ್ಮಪುಸ್ಪ ಮಂ 
ಮುಡಿಸೆನಗೆಂಬಪೋಲ್ಕಲಿತಕಂಕಣನಿಕ್ವಣಮುಣ್ಮೆ (ರಾಜಕೀ. ೧೦-೪೭) ; 
ಒಂದು ಕಡೆಯಿಂದ ಸ್ವರ್ಣಭೂಷಣಗಳ ಗುಂಜನ, ಮತ್ತೊ ಂದು ಕಡೆ 
ಯಿಂದ ನೂಪುರಗಳ ನಿಕ್ವಣ (ಇಸ್ಟಳ. ೧೪೭). [ಸಂ-] 

ನಿಕ್ಚಣದ್ರನಿ (ನಾ). - ನಿಕ್ಟಣ ೨: ನೃತ್ಯಲೀನಪ್ರಕೃತಿಯ ನೂಪುರ 
ನಿಕ್ಚಣಧ್ವನಿಯ ಹಾಗೆ. . . ತರಂಗಿತವಾಗತೊಡಗಿತು (ಇಪ್ಪಕ. ೬೧). 

[ನಿಕ್ವಣ-- ಧ್ವನಿ] 

ನಿಶ್ಚಣಿತ (ನಾ). - ನಿಕ್ಟಣ ೨ : ಮೃದುಪದನ್ಶಾಸ ಕಿಂಚಿಚ್ಚಲತ್ಯಂಕಣ 
ಕಾಂಚೀಕಿಂಕಿಣೀ ನಿಕ್ವಣಿತಯಂತೆ ವರಾಭ್ಯರ್ಣಮಂ ಸಾರ್ದಳಾಗಳ್‌ 
(ರಾಜಶೇ. ೮-೫೮). [ಸಂ.] 

ನಿಕ್ಚಣಿಸು '(ಕ್ರಿ). ಧ್ವನಿಯನ್ನುಂಟುಮಾಡು ; ನಾದವನ್ನು 
ಹೊರಡಿಸು : ದರ್ಶನಂಡೋರೆನುಗೆ ಓ ವಾಜ್ಮಯಿಯೆ, ನಿತ್ಯಸತ್ಯಂ 
ನಿಕ್ವಣಿಸುವೋಲ್‌ ವಚಸ್‌ತಂತ್ರಿ ಕನಿಯ ಚಿದ್ಯಂತ್ರ, ಸಮಹೃ ದ್ವೀಣೆಯಿಂ 
(ಶ್ರೀರಾಮಾ, ೪೪೫-೧೧). [ನಿಕ್ವಣ 4 -ಇಸ್ಫು] 

ನಿಕ್ಕಾಣ (ನಾ).-ನಿಕ್ವಣ ೨; “ನಿಕ್ವಾಣಃ, ನಿಕ್ವಣಃ, ಕ್ವಾಣಃ, 
ಕ್ವಣಃ, ಕ್ವಣನಂ--೫ ವೀಣಾದಿ ಸಕಲವಾದ್ಯಧ್ವನಿಗಳಿಗೆ ಹೆಸರುಗಳು” 
(ನಿದ್ದಾಂತಿ. ೫೬) ; ಸಾಣಿಸಿದುದಸಮಬಾಣನ 'ಬೀಜಿಯ ಚೆಲ್ವಂ ಪ್ರಗಲ್ಪ 


ನಿಶ್ಷತ್ರಂ 


ಕೋಕಿಲಕಲನಿಕ್ವಾಣಂ. (ಲೀಲಾನ. 
ಗೆಡಿಸುವೆನು (ನರ್ಧಚ. ೧೧-೧೦೭). 
ಸಿಕ್ಷತ್ರಂ (ಅ). ನಿರ್ವೀರ್ಯವಾಗಿ ; ನಿಸ್ತೇಜವಾಗಿ : ಹಗೆಗಳನ್ನೆ ಲ್ಲ 
ನಿಶ್ಷತ್ರಂ ಮಾಡಿ ಏಕಚ್ಛತ್ರ ಚ್ಛಾಯೆಯಲ್ಲಿ ಅಳುತ್ತಿರಲು ನೀರ 
ನುಹೇಂದ್ರನು ಗಂಗರಾಜ್ಯದ ಮೇಲೆ ದಂಡೆತ್ತಿ ಬಂದನು (ಕರ್ಣಾಅ, 
na). [ಸಂ.) 
ಸಿತ್ಷಿಪಿತ (ನಾ). ಇರಿಸಿದುದು ; ಇಟ್ಟುದು: ಬಹುನೃಸರ ಗಂಟಲ 
ಗಾಳನೆಸೆ ನಿಕ್ಷಿ [ಪಾಂಾಂ, ಕ್ಷ] ಪಿತವಾದುದು ಯಂತ್ರ (ಸಿಭಾಗ, 
೧೦-೬೪-೩೫). [ಸಂ. ನಿಕ್ಸಿಸ್ತ] 
ಸಿಕ್ಷಿಪ್ತೆ (ಗು). ೧. ಇಟ್ಟಿ ; ಇರಿಸಿದ: ಏನುಂ ತೊದಳಿಲ್ಲರುನೆ ಶಿಲಾ 
ನಿಕ್ಷಿಪ್ರಾಕ್ಷರಂ ವಿಭೀಷಣರಣದೊಳ ಜಾನಕಿಯ ದೂಸಜಸಿಂ ಲಂಕಾ 
ನಾಥಂ ದಾಶರಥಿಯ ಕೈಯೊಳ್‌ ಮಡಿಗುಂ (ಸಂರಾನೂ. ೩-೨೩) ; 
ವಿದೇಹಗ್ರಹಣದಿಂ ದೇನ ಕುರೂತ್ತರ ಕುರುಗ್ರ ಹಣಮಾದೊಡೆ ತನ್ನಿಸೇ 
ಧಾರ್ಥಂ ಅನ್ಯತ್ರಗ್ರ ಹಣಶಬ್ದ 0 ನಿಕ್ಷಿಸ್ತ ಮಾಯ (ತತ್ತ್ವ 
ನಿಜವಕ್ಷೋ ಜನಿಕ್ರಿಪ್ತ ಕ್ಷೇಡಪೀಡಿತ ಲೋಕಘಾತನಿಯಪ್ಪ ಪೂತನಿ 
ಯುಮಂ . . . ಕರೆದು (ಜಗನಿ. ೩-೨೨ ಐ). ೨. ಕೆಳಗೆ ಬೀಳಿಸಿದ; 
ಎಸೆದ ; ಒಗೆದ. ೩. ಅಡಗಿರುವ ; ಹುದುಗಿರುವ : ಲಗ್ಗೆ ನುಗ್ಗಿ 
ಮೇಲ್ವಾಯುಂವನಿತರೊಳೆ ನೀಮೆಬ್ಬಿಸಲ್ವೇಳ್ಳು ಮಯ್ಯ  ಲಂಕಾಂತ 
ಕಂಗಕಿತ್ರಿಪ್ತ ಲಯೆಶಕ್ತಿಯಂ (ಶ್ರೀರಾಮಾ, ೬೬೭-೧೬೭). ೪, ಹೂಳಟ್ಟ. 
೫. ಕಳುಹಿಸಿದ ; ಸಾಗುಹಾಕಿದ. ೬. ಬಿಟ್ಟಿ; ; ತೆಗೆದುಹಾಕಿದೆ, 
೭. ನಿಯೋಜಿಸಿದ; ನಿಯಮಿಸಿದ ; ನೇಮಿಸಿದ. [ಸಂ] 
ನಿಕ್ಷಿಪ್ತ ಚಿತ್ತ (ನಾ). ಮನಸ್ಸ ನ್ನು ಇರಿಸಿದವನು, ಇಟ್ಟಿ ವನು: 
ಸಕಳವಳಾಸಿನೀನರ್ತಕನರ್ತನಗೀತವಾದ್ಯನೊಕನೆವಿದ್ದಾಿನೀಕ್ಷದ ನಿಕ್ಷಿಸ್ತ 
ಚಿತ್ತನುಂ . . . ಆಗಿ (ನಂಬರ. ೧೬-೧೨೪). [ಸಿಸ್ಷಿಪ್ತ -- ಚಿತ್ತ] 
ನಿಕ್ಷಿಸು (ಕ್ರಿ). ನೋಡು ; ಕಕ್ಷಿಸು; ದಿಟ್ಟಸು : ಚಂದ್ರಮಂಡಲ 
ಪೋಲುವ ಇಂದಿರಾನೊಗವನು ಚಂದದಿಂದಲಿ ಬಿಡದೆ ನಿಕ್ಷಿಸುವ 
ಲೋಚನ (ತೀರ್ಥಮ. ೧೬೨). [ಈಕ್ಷಿಸು ?] 
ನಿಶ್ಚಣ್ಣ (ಗು).ಸ್ಪಷ್ಟವಾದ; ನೇರವಾದ: ಮುಸಲ್ಮಾನರ ಮಗಳನ್ನು 
ಮದುವೆಯಾಗುವಂತಹ ಅಧರ್ಮದ ಕೃತ್ಯವನ್ನು ಮಾಡಲಾರೆನೆಂದೂ 
ರಾಮನಾಥನು ನಿಶ್ಚುಣ್ಣ ವಾಗಿ ಉತ್ತರ ಕೊಟ್ಟಿ ನು (ಕವೀರ. ೮೬). 
[-ಆನಿಶ್ಷೂಣ] 
ನಿಶೂಣ (ಅ). ಸರಳವಾಗಿ; ಸ್ಪಷ್ಟವಾಗಿ ; 
[4-ಮರಾ, ನಿಕ್ಷೂಣ, ನಿನ್ನೂನ] 
ನಿಶ್ಲೇತ್ರ(ನಾ).ನೆಲೆಯಿಲ್ಲದಂತಾಗುವಿಕೆ; ಕ್ಷೇತ್ರ ತ್ರವಿಲ್ಲದಂತಾಗುವಿಕೆ: 
ದಕ್ಷಯಾಗನ ಮಾಡಿ ನಿಕ್ಷೇತ್ರ ನೆರ ? )ದುದಕಟಕಟಾ ಕೇಳಿಯೂ ಏಕೆ 
ಮಾಣರೊ (ಬಸನ. ೫೮೩); "ಶ್ಲೇತ್ರವಿಲ್ಲದಂತಾಗುವುದು ; ನಾಶ 
(2)” (ಬಸನ. ಕೋಶ). [Ao] 
ನಿಶ್ಷೇಪೆ (ನಾ). ೧. ಒಗೆಯುವುದು ; ಎಸೆಯುವುದು. ೨. ಅಳಿಸು 
pbs ಹಾಕುವುದು, ೩. ಇಡುಗೆ; ಠೇವಣಿ; ಠೇವ 
: (Deposit. ಪಾರಸಿ. ೨೪). ೪. ಹುಗಿದಿಟ್ಟ ಹಣ; ಗುಪ್ತ 
ನಿಧಿ: "ಕಡಾರಂ ನಿಕ್ಷೇಪ” (ಕವಿಕಂ. ೩೩೫) ; ನಿಧಿ ನಿಧಾನ 
ನಿಕ್ಷೇಪ ಸಹಸ್ರ ದಣ್ಣಂ ಮೊದಲಾಗಿ ದುಷ್ಪ ನಿಗ್ರಹ ವಿಸಿಸ್ಟ ಪ್ರತಿಪಾಳ 
ನಂಗೆಯನ್ನು ಸುಖದಿಕಾಳುತ್ತಿರೆ (ಎಕ. 21, ಚಿತ್ರದು. ೪೯-೨೧; ಪತ 
ಸಾಯಲಡೆಸಿದ ಬಡತನಕ್ಕೆ ಪಲಾಯನನೆ ನಿಕ್ಷೇಸನಿದೆ ಬಯುಲಾಯಸವು 
ನಮಗೇತಕೆಂದನು ಮಾದ್ರಪತಿ (ಕುವ್ಯಾಕ. ೧೨-೧೬) ; ಸಕಲರಶ್ಮಿಗಳೂ 
ಸೂರ್ಯನಲ್ಲಿ ಶಾಶ್ವತವಾಗಿ ಸ್ಮಾಸಿತಮಾಗಿರುವಂತೆ ಸಕಲ ಸಂಸತ್ತು ಗಳೂ 


೧೩-೪೫) ; ಮಧುರನಿಕ್ಕಾಣದೊಳೆದೆ 
[ಸಂ.] 


ಸ್ರ. ೧೬೪) ; 


ನೇರವಾಗಿ : (8)- 


೪೫೪೭ 


20 


25 


30 


3 


40 


45 


ನಿಶ್ಲೇಷಾಧಿಕರಣ 


ಫೆ ೈಶ್ವಾನರಾಗ್ನಿ ಯೆಲ್ಲಿ ನಿಕ್ಷೇಪಗಳಂತೆ ಸ್ಥಾ ಪಿತಮಾಗಿವೆ (ಯತಾರ, ೩). 
೫. ಇರಿಸುವುದು; ಇಡುವುದು : ಗೆಯ ತಲೆ ಹೋಗಡಣೆ 
ನಹ್ನಿಯ ಹೊಗುವ ನುಡಿ ತಮ್ಮನದು ಬಳಿಕಾ ಸೆಗಳಿಕೆಯೊಳುಳಿದೆಮ್ಮ 
ನಾಲ್ವರ ದೇಹ ನಿಕ್ಷೇಪ (ಕುನ್ಯಾ ಜ್ರ್ರೋ. ೯-೩೨). ೬. ಒಪ್ಪಿ ಗೆಯ 
ಪ್ರಕಾರ ಬಿಡುಗಡೆ ಮಾಡುವುದಕ್ಕಾಗಿ ಯಾವುದಾದಕೊಂದು 
ಸ್ವತ್ತನ್ನು ವಶಕ್ಕೆ ಒಪ್ಪಿಸುವುದು; ಜಾಮಾನು ಆಗುವುದು ; 
ಒತ್ತೆ ಇದುವುದು ಗಿರವಿ ಅಡವು: as nls 
(Debt) (೨) ನಿಕ್ಷೇಪ (84117200) : . - ದ್ಯಾತಸ ಮಾಹ್ವಯ 
ತಾಗ ing) ಎಂದು ಹದಿನೆಂಟು ವಿಧವಾಗಿ ವಿಭಜಿಸಲ್ಪಟ್ಟಿ ತ್ತು (ಭಾರದ. 
೫೬). ವಸ್ತು ಸ್ರುಗಳನ್ನು ಶೇಖರಿಸಿ ಇಡುವುದು : ವಾಯವ್ಯದಲ್ಲಿ 
ಜೆ ಮನೆ (ನುನೆಲ. ೧೮-೫). ೮, [ಜೈನ] ನಾನು, ಸ್ಥಾಪನ, 
ದ್ರವ್ಯ ಮತ್ತು ಭಾವಗಳೆಂಬ ನಾಲ್ಕು ಸಾಧನೆಗಳ ಮಾಲಕ 
ವಸ್ತುವಿನಲ್ಲಿ ಪರಸ್ಪೆ ರ ಭೇದವನ್ನು ಅರಿಯುವ ಉಪಾಯವನ್ನು 
ಅಳವಡಿಸುನುದು; 'ಶಪ್ರಕ್ಕ ತನನ್ನು ನಿರಾಕರಿಸುವುದರ ಮೂಲಕ 
ಪ್ರಕೃ ತವನ್ನು ನಿರೂಪಿಸುವುದು : ಸಮ್ಯುಗ್ಗರ್ಶನಾದಿಗಳ ಜೀವಾದಿಗಳ 
ಸಂವ್ಯವಹಾರದ ವಿಪ್ರತಿಪತ್ತಿಯಂ ಮಾಣಿಸಲುನೇಡಿ ಸಂಕ್ಷೇಪದಿಂ 
ನಿಶ್ಚೇಪಮಂ ಪೇಟ್ಮಿಪರು (ತಸೂನೃ. ೪೧) ; ಪ್ರಮಾಣ ನಯ ನಯ 
ನಿಶ್ಚೇಪಂಗಳಿಂ ಯಥಾನಸ್ಥಿತಿ ಸಮಸ್ತ ವಸ್ತು ಸ್ವರೂಪಮಂ ನಿಶ್ಚಯಮಾ 
ಗಿರಲಳವುದು ಸಮ್ಯಜ್ಞಾನಮೆಂಬುದಕ್ಕುಂ (ಸುಕುಮೂ. ೬-೮ವು); 
ನಯವಾಡಂ ನಯಮಾಗಿ ಕೂಡೆ ಪೊಳೆಯೆಲ್‌ ನಿಕ್ಷೇಪಮಾಕ್ಷೇಪಮಾರ 
ಯಮಿಲ್ಲೆ ಂದೆನಿಸಲ್‌ ಪ್ರಮಾಣಗದಿತಾರ್ಥಂ ಸಂಶಯಂಂಗೊಳ್ಳೆ ವಾದಿ 
ಯೊಳುಂಬಾಗೆ (ಪುಸ್ಪಪು. ೧-೪). 
ನಿಕ್ಷೇಪವಾಗಿರು- ಅಡಕವಾಗಿರು ; ಸೇರಿರು; ಅಡಗಿರು: 
ಮನವು ಮುಜಾಲಿಂಗದಲ್ಲಿ ನಿಕ್ಷೇಪವಾಗಿರಬೇಕು (ಅಖಂಡೇ. ೧೩೯-೧೨೧). 
[ಸಂ.] 

ನಿಶ್ಷೇಪೆಣ (ನಾ). ೧. ಇರಿಸುವಿಕೆ; ಇಡುವಿಕೆ : ಆದಾನನಿಕ್ಷೇಪಣ 
ಸವಿಂತಿ- ಕೊಳುವ ಇಡುವ ಎಡೆಯೊಳಪ್ಪ ಯತ್ನಮಂಂ(ತತ್ತ್ವ 
೨. ಇಟ್ಟ ವಸ್ತು ; ಇಟ್ಟುದು. [ಸಂ.] 

ಶಿಶ್ನೇಸನಿಧಿ (ನಾ). (ರಾಜ್ಯ ಅಥವಾ ಸಂಸ್ಥೆ ತನ್ನ ಸಾಲವನ್ನು 
ಕ್ರಮ ಕ್ರಮವಾಗಿ ತೀರಿಸುತ್ತ ಬರಲು) ಕೊಡಿಹುಕುವ ಹಣ; 
ಇಳಿಕೆನಿಧಿ : ಬಡ್ಡಿಗೆ ಮತ್ತು ನಕ್ಷೇಪಂಧಿಗೆ ಸಂಬಂಧಪಟ್ಟಿ ವೆಚ್ಚಗಳೂ 
ಹೊಣೆಯ ಮೋಚನೆಗೆ ಸಂಬಂಧಪಟ್ಟಿ ನೆಚ್ಚ ಗಳೂ ಸೇರಿ ಭಾರತಸರ್ಕಾರವು 
ಬದ್ಧ ತೆಯನ್ನು ಹೊತ್ತಿ ರತಕ್ಕ ಯಣಭಾರದ ವೆಚ್ಚ ಗಳು (ಭಾಧಾನ- ೫೮). 

[ನಿಕ್ಷೇಪ ನಿಧಿ] 

ನಿಶ್ಷೇಪಾಧಿಕರಣ (ನಾ). [ಜೈನ] ಅಜೀವಾಸ್ರವದ ಭೇದಗಳಲ್ಲಿ 
ಒಂದು ; ಯಾವುದಾದರೂ ವಸ್ತು ನನ್ನು ಭೂಮಿಯ ಮೇಲೆ 
ಅಜಾಗರೂಕತೆಯಿಂದ ಇಡುವಾಗ ಸಂಭವಿಸುವ ಪಾಪಕರ್ಮಕ್ಕೆ 
ಆಧಾರವಾದುದು; ಐ “ಅಜೀವಾಧಿಕರಣಾಸ್ರವ ಭೇದಗಳು೧ಣ 
(೧). ನಿರ್ವರ್ತನಾಧಿಕರಣ, ಇದರಲ್ಲಿ ದೇಹ ದುಃಪ್ರಯುಕ್ತ 
ನಿರ್ವರ್ತನಾಧಿಕರಣ (ಶರೀರದಿಂದ ಕುಕೃತಿ ಮಾಡುವುದು), 
ಉಪಕರಣ ನಿರ್ವರ್ತನಾಧಿಕರಣ (ಶಸ್ತ್ರಾದಿ ಹಿಂಸೋಸಕರಣ 
ಗಳನ್ನು ಮಾಡುವುದು) ಎಂಬ ಎರಡು ಪ್ರಕಾರಗಳು. 
(೨). ನಿಕ್ಷೇಪಾಧಿಕರಣ. ನಿಕ್ಷೇಸ- ಎತ್ತುವುದು. ಇದರಲ್ಲಿ 
ಸಹಸಾನಿಕ್ಷೇಪ, (ಭೀತಿ, ಆತುರತೆ ಮುಂ. ಗಳಿಂದ ಪುಸ್ತಕ, 
ಕಮಂಡಲು ಮೊದಲಾದುವನ್ನು ಒಮ್ಮೆಲೆ ಚೆಲ್ಲುವುದು), ಅನಾ 
ಭೋಗನಿಕ್ಷೇಷ (ಆತುರತೆಯಿಲ್ಲದೆಯೂ ಚೆಲ್ಲುವುದು), 


ಸತಿ). 


ನಿಕ್ನೇಪಿಸು 


ದುಃಪುಮೃಷ್ಟನಿಕ್ಷೇಷ (ದುಷ್ಟತನದಿಂದ ಇಲ್ಲವೆ ಎಚ್ಚರಗೇಡಿತನ 
ದಿಂದ ಉಪಕರಣಗಳನ್ನು ಇಡುವುದು), ಅಪುತ್ಯವೇಕ್ಷಿತನಿಕ್ಷೇಸ 
(ಸ್ವಲ್ಪವೂ ನೋಡದೆ ಉಪಕರಣಗಳನ್ನಿಡುವುದು) ಎಂಬ 
ನಾಲ್ಕು ಪ್ರಕಾರಗಳು. (೩). ಸಂಯೋಗಾಧಿಕರಣ . ಇದರಲ್ಲಿ 
ಉಪಕರಣಸಂಯೋಗ (ಪುಸ್ತಕಾದಿ ಉಪಕರಣಗಳನ್ನು ಬಿಸಿಲಲ್ಲಿ 
ಕಾಯ್ದ ಪಿಂಛದಿಂದ ಒರೆಸುವುದು ಮುಂ.), ಭಕ್ತಪಾನ 
ಸಂಯೋಗ (ಅನ್ನಪಾನಗಳಲ್ಲಿ ಬೇರೆ ವಿಧದ ಅನ್ನಪಾನಗಳ 
ಬೆರಕೆ ಮಾಡುವುದು) ಎಂಬ ಎರಡು ಪ್ರಕಾರಗಳು. (೪). 
ನಿಸರ್ಗಾಧಿಕರಣ - ಇದರಲ್ಲಿ ಮನೋನಿಸರ್ಗ (ದುಷ್ಠ ತೃಗಳಲ್ಲಿ 
ಮನಸ್ಸನ್ನು ತೊಡಗಿಸುವುದು), ವಾಗ್ನಿಸರ್ಗ (ಅಭದ್ರವಚನ), 
ಕಾಯನಿಸರ್ಗ (ಅಯೋಗ್ಯವಾಗಿ ಶರೀರ ಚಲನವಲನ) ಎಂಬ 
ಮೂರು ಪ್ರಕಾರಗಳು. ಈ ಮೇರೆಗೆ ಅಜೀವಾಸ್ರವಾಧಿಕರಣ 
ಗಳು ಒಟ್ಟಿಗೆ ೧೧” (ಜೈನಧ- ೬೪) : ಅಜೀವಾಧಿಕರಣಾಸ್ರ್ರವ ಭೇದ 
ಗಳು ೧೧: (೧) ನಿರ್ವರ್ತನಾಧಿಕರಣ . . . (೨) ನಿಕ್ಷೇಪಾಧಿಕರಣ 
(ಜೈನಧ. ೬೪). [ನಿಕ್ಷೇಪ ಅಧಿಕರಣ] 

ನಿಕ್ಷೇಪಿಸು (ಕ್ರಿ). ೧. ನಿಧಿಯಾಗಿರಿಸು; ಹುಗಿದಿರಿಸು ; ಅಡಗಿಸು: 
ರುದ್ರ ಮುಖದಲ್ಲಿ ವಿಷ್ಣು ಭುಜದಲ್ಲಿ. . . ಜಗವ ನಿಶ್ಷೇಪಿಸಿದ ಕುಕ್ಷಿಯಲ್ಲಿ 
ಅಕ್ಷಯನಗಣಿತನು (ಬಸನ. ೫೩೬) ; ಸರ್ವಪ್ರಸೂನಗಳನಳಿ ಪೀರ್ವುದು 
ಬಿಡದೆನುತಲಿದನೆ ನಿಕ್ಷೇಪಿಸಿದನೊ ಕರ್ಪಿಲ್ಲನೆಂಬ ಬಗೆಯಿಂ ಬೇರ್ವರಿದೆಸೆ 
ದಿರ್ಪುವಲ್ಲಿ ಮುಂಡಿವಾಳಂಗಳ್‌ (ನುಲ್ಲಕಾ. ೪-೫೧೦); ಗಾಳಿ ಮರೆಯಾಗಿದ್ದ 
ಭೂಮಿಯಲ್ಲಿ ಧಾನ್ಯರಾಶಿಯಲ್ಲಿ ಮಾಸವಾಗಲಿ ಪಕ್ಷವಾಗಲಿ ನಿಶ್ರೇಪಿಸಿರಿಸಿ 
೬. ಸೇವಿಸಲು ಬಹುದಿವಸದ ಕ್ಷಯರೋಗ, ಶ್ವಾಸ... ಗುಣಮಕ್ಕು 
(ಸಕವೈ. ೨೫೫). ಪಿ. ಸ್ಥಾಪಿಸು; ಸ್ಥಿರವಾಗಿರಿಸು : ಮನ ಭಾವ 
ಜ್ಞಾನ ನೋಟಿವ ತಂದು ಕರಸ್ಥಲದಲ್ಲಿ ನಿಕ್ಷೇಪಿಸಿ ಆಂತರಂಗ ಬಹಿರಂಗ 
ವೆಂಡಳಯದೆ ಅನಿವಿಂಷನಾಗಿಪ್ಪನು (ಅನಚಂ. ೧೬೭-೭೫೪) ; ತನ್ನ 

ನಂಬಿದ ಸಜ್ಜನ ಸದ್ಭಶ್ತರಲ್ಲಿಗೆ ಲಿಂಗವಾಗಿ ಗನಿಂಸಿ ತಾ ಕಂಡ ಲಿಂಗಾಂಗ 

ನನು ಅಲ್ಲಿಯೇ ನಿಕ್ಷೇಪಿಸಿ ತಾ ನಿರ್ಗಮನಿಯಾಗಿ ಸುಳಿಯಬಲ್ಲರೆ 

ಜಂಗಮಲಿಂಗವದು (ನಚಸಂ. ೧೮೬-೧೬). ೩. ವಿರಾಸಲಾಗಿರಿಸು ; 
ಇಡುಗಂಟಾಗಿರಿಸು : ಈತಂ ತಟಾಕನುಂ ಕಟ್ಟಿ ದಂ ಸದ್ಮನನ್ರಾತನುಂ 
ನಿಕ್ಷೇಪಿಸಿದಂ (ಚೆಬಪು. ೫೬-೧೭). [ನಿಕ್ಷೇಪ 4-ಇಸ್ಫು] 

ನಿಖಂಡಿತ (ಗು). ಕತ್ತರಿಸಿದ; ತುಂಡರಿಸಿದ : ಅಶಿಶಿರಕರರಥತುರಗ 
ಬುರಶಿಬರ ನಿಖಂಡಿತ ಲನಂಗಪಲ್ಲವಮುಮೈರಾವತಕರಲೂನಸಲ್ಲಕೀ 
ಕಬಳಮುಮಪ್ಪು ದಯಗಿರಿಯಿಂ ಸೊಗಯಿಸುವ ಮೂಡಣದೆಗೆಗೆ ನಂದು 
(ಪಂಪಭಾ. ೪-೧೮ ನು. [ಸಂ.] 

ನಿಖರ "ನಿಕರ? ನೋ. 

ನಿಖರತೆ (ನಾ). ಹೆಚ್ಚು ಕಡಮೆಯಿಲ್ಲದಿರುನಿಕೆ ; ನಿಶ್ಚಿತತೆ : 
ಒಂದೇ ಮಟ್ಟಿ ದ ಉತ್ತರ ಬರೆದಿದ್ದರೆ ಅಂಕಿಗಳನ್ನು ಕೊಡುವಾಗ ನಿಖರತೆ 
ಕಲ್ಪಿಸುವುದು ಬಹು ಕಷ್ಟ (ಶಿಕ್ಷಣ. ೩೪೪). 

[ನಿಖರೆ (-ಆನಿಕರ್ಯ)-- -ತೈ] 

ನಿಖರ್ನ (ಗು). ೧. ಕುಳ್ಳುದ; ಗಿಡ್ಡಾದ. (ನಾ). ೨. ಗಿಡ್ಡ; 
ಕುಳ್ಳ. ೩. [ಗಣಿತ] ಒಂದು ದೊಡ್ಡ ಸಂಖ್ಯೆ : ಅಂಕೆಗಳ ಶ್ರೇಣಿ 
ಹದಿನೆಂಟರ ವರೆಗೂ ಹೋಗುತ್ತದೆ. ಈ ಹದಿನೆಂಟು ಶ್ರೇಣಿಗಳು ಯಾವು 


ವೆಂದರೆ: ಏಕಂ. . . ಖರ್ವ, ನಿಖರ್ವ, ಮಹಾಪದ್ಮ, ಶಂಖ ಸಮುದ್ರ, 
ಮಧ್ಯ, ಅಂತ್ಯ ಮತ್ತು ಪರಾರ್ಥ (ಪ್ರನಾಣ. 1, ೩೫೭). 
"ಮಹಾಖರ್ವ' ಪರಾ. [ಸಂ] 


ನಿಖಾ "ನಿಕಾ' ನೋ. 


೪೫೪೮ 


0 


25 


40 


45 


ನಿಖಳಭುವನ 


ನಿಖಾತ (ಗು). ಹೂಳಿದ; ಹುಗಿದಿಟ್ಟಿ : "ನಿಖಾತನಿಧಿ' ಸರಾ. 
[ಸಂ.] 

ನಿಖಾತನಿಧಿ (ನಾ). ಹೂಳಟ್ಟ ದ್ರವ್ಯ ; ಗುಪ್ತನಿಧಿ ; ನಿಕ್ಷೇಪ: 

೪೩. ರಾಜ್ಯದ ಸಾರ್ವಜನಿಕ ಯಣ. ೪೪. ನಿಖಾತನಿಧಿ (ಭಾಧಾನ.3೯೧). 
[ನಿಖಾತ- ನಿಧಿ] ' 

ನಿಖಾರಿ, ನಿಕಾರ್ನ, ನಿಕಾರಿ (ನಾ). ೧. ನಿಕಾರವಟ್ಟಿ : ಬಡು 
ಮುಡಿಯನೆಡಗೈಯೊಳೊಂದಿಸುತ ನರ ನಿಖಾರಿಯ ನೀಣಿಯ ರಭಸದ 
೬ ೬ ೬ ಗಮನದ ಭರದಿ ಕಿಣುಬೆಮರಿಡುತ ನಡೆತರುತಿರ್ದಳು (ಕುವ್ಯಾವಿ. 

ನಿಕಾರ್ಯ : ೧. ತರಿಸಿದನು ನನಣೇಮಮಣಿಭಾಸುರದ 
ಮಂಚದ ಮೇಲೆ ಲಲಿತಾಸ್ತ ರಣದಡಿಕಿಲುವಾಸಗಳ ನಿರ್ಮಳ ನಿಕಾರಗಳ 
(ಕುನ್ಯಾಸ. ೮-೫). ೨. ಸ್ವಚ್ಛತೆ ; ಶುಭ್ರತೆ : "ನಿಕಾರಿಸು? 
ಪರಾ. ನಿಕಾರಿ: ೧. ನನನಿಕಾರಿಯ ನಲ್ಲಿ ಸೀರೆಗಳವಯನದ 
ರಕುತದಲಿ ತೋದವು ಜವನಳಿದು ಸಾರಥಿಗೆ ಸೂಚಿಸೆ ರೆಥವ ಮರಳಿಚಿದ 
(ಕುವ್ಯಾವಿ, ೮-೬೫). [4 ಹಿಂ. ಮರಾ. ನಿಖಾರ್‌] 

ನಿಖಾಲೆ "ನಿಕಾಲೆ' ನೋ. 

ನಿಖಿಲ, ನಿಖಿಳ (ಗು). ಎಲ್ಲ; ಸಕಲ; ಸಮಸ್ತ : ನಿಜಭುಜಪ್ರತಾಪ 
ನಿರ್ಜಿತನಿಖಿಲಭೀಮಸೇನಂ ಭೀಮಸೇನಂ  ಕೌರವನಿದಿರ್ಗೆ ವಂದು 
(ಗದಾಯು, ೭-೩೦ 2); ಮೆಂತ್ರಿಯೆಂಂ ನೃಪತಿಯಂಂ ಬಗೆಗೊಂಡ 
ನುಕೂಲವೃ ತ್ತಿ ಯೊಳಂ ನೆಜಿಕಿದಿರೆ ಕೂಡುಗುಂ ನಿಖಿಲರಾಜ್ಯನಿಭೂತಿಗಳ್‌ 
(ಸಂಚತಂ, ೯೩-೨೨) ; ದಿನಕರಹಿಮ$ರನಕ್ಷತ್ರನಿಖಿಲತಾರಾಗ್ರ ಹಂಗಳ 
ತ್ಯಾಗ್ರಹದಿಂ ಕನಕಮಹೀ ಧರಮಂ ನಿಚ್ಚ ನಿಚ್ಚ ಮೋರಂತೆ ಸಂತತಂ ಬಲ 
ವರ್ಕುಂ (ಸುಕುಮಾ. ೧೧-೬೦); ಚಂದ್ರನರೌಳಿಪ್ರ ಮುಖನಿಖಿಲವಿದ್ದಜ್ಜ ನಂ 
ಮೆಚ್ಚಿ ರುದ್ರ್ರಾಂಕನೆ ಪೇಟ್ಜಿ ೦ (ಜಗವಿ. ೧-೨೨) ; ಪ್ರೇಮವೆ ನಿಖಿಲ 
ಪೂಜೆಯಾಯ್ತು (ಶ್ರೀರಾಮಾ, ೧೭-೪೩೩). ನಿಖಿಳ : “ಸಮಮಖಿಳಂ 
ನಿಖಿಳಂ . . . ಸಮಗ್ರ ಮೆಂದಿವು ಸಮಸ್ತ ನಾಚಿಗಳಕ್ಕುಂ” (ನಸ್ತುಳೋ. 
೧೦೭-೫೭) ; ನಿಖಿಳಜಗಂಗಳೊಳಧಿಕನು ಮಖಂಡಶೌರ್ಯನುಂ (ವರ್ಧಪು. 
೧೫-೩೫) ; ನಿಖಿಳಸರೋರು ಹಕುಟ್ಮಳಮು ಖಲಗ್ಗ ಮಯೂಖಲೇಖೆಯಿಂ 
(ಪುಸ್ಪಪು.೯-೧೦೪) ; ಕಮಳಾಸನನ ಹತ್ತಿರೆ ಕರೆದು ಮನ್ನಿಸಿ ನಿಖಿಳ ನಿರ್ಜರ 
ಜನನ ಸಂತೈಸಿ (ಕುನ್ಯಾಕ. ೬-೨೧). [ಸಂ.] 

ನಿಖಲಜನ (ನಾ). ಸಮಸ್ತ ಜನ: ಎಲ್ಲಾ ಜನ : ಹರುಷದ ಶರಧಿ 
ಯೊಳಗೋಲಾಡುತಿದ್ದುದು ನಿಖಿಲಜನ ನಲಿದು (ಕೌತಿಂಾ, ೪೪-೫೫). 

[ನಿಖಿಲ +. ಜನ] 

ನಿಖಲಸಮತೆ (ನಾ). [ಜೈನ] ತೀವ್ರೋಸವಾಸ, ದಾನವುತ, 
ನಿಖಿಲಸಮತೆ ಮತ್ತು ಸಂನ್ಯಾಸವ್ರಜನಗಳೆಂಬ ನಾಲ್ಕು ಬಗೆಯ 
ಶಿಕ್ಷಾಪ್ರತಗಳಲ್ಲಿ ಒಂದು; ೫ ಸರ್ವಜೀವಗಳಲ್ಲಿ ಭೇದವನ್ನು 
ಎಣಿಸದೆ. ಸಮಾನಭಾನವನ್ನು ಹೊಂದಿರುವಿಕೆ : ತೀವ್ರೋಸ 
ವಾಸನುಂ ದಾನಪ್ರತಮಂಂ ನಿಖಿಲಸಮತೆಯುಂ ಸನ್ಮಾಸವ್ರಜನಮು 
ಮೆಂಬಿವು ಶಿಕ್ಟ್ರಾಪ್ರತನಿಂದು ನಾಲ್ಕೂ ತೆಲನನೂನಾಗಮೆದೊಳ್‌ (ಶಾಂಸಿಪು. 
೧-೯೦). [ಸಂ. ನಿಖಿಲಸೆಮುತಾ] 

ನಿಖಿಳ "ನಿಖಲ' ನೋ. 

ನಿಖಳಪೆರಿವಾರ (ನಾ). ಸಕಲ ಪರಿವಾರ,--ಪರಿಜನ : ಕರ್ಣ 
ನೀನೇ ಮರಳಿ ಸೇನೆಯ ರಕ್ಷಿಸೆಂದುದು ನಿಖಿಳಪರಿವಾರ (ಕುಮ್ಯಾದ್ರ್ರೋ. 
೧೬-೨೦). [ನಿಖಿಳ ( - ನಿಖಿಲ) - ಪರಿವಾರ] 

ನಿಖಳಭುವನ (ನಾ). ಸಮಸ್ತ ಲೋಕ : ಈತ ನರಯಸಿ ನಿಖಿಳ 
ಭುವನಖ್ಯಾತ ನಾರಾಯಣನಲೈ (ಕುನ್ಯಾಅ. ೪-೬೪). 

[ನಿಖಿಳ ( ಇ ನಿಖಿಲ) 4 ಭುವನ] 


೫-೩೬) 


ನಿಖಳೆ 


ನಿಖಿಳೆ (ನಾ). "ಪರಿಪೂರ್ಣೆ" (ಪ್ರಳುಲೀ, ಕೋಶ) : ಅಖಿಲ ಶರಣರು 
ನೋಡಲಚಳಿತಸುಖದೊಳೋ ಲಾಡುತ್ತ ಲಿರ್ದಳು ನಖಿಳೆ ಸದ್ಯೋನ್ಮುಕ್ತೆ 
ಮುಕ್ತಾ ಯಿಗಳು ಜಗವಜಿಕಿಯೆ (ಸ್ರಭುಲೀ, ೧೨-೨೭). [ಸಂ. ನಿಖಿಲಾ] 
ನಿಖಳೇಂದ್ರಿಯ (ನಾ). ಸಮಸ್ತ ಇಂದ್ರಿಯಗಳು ; ಇಂದ್ರಿಯ 
ಸಮೂಹ : ನಖಿಕೇಂದ್ರಿಯ ರೋಚಕ ಬಿಗಿಯೆ ಬೇಗೆಯ ಬೇಸಜಿಿನ 
ಬಿಸುಗುದಿಯ ಸುಯ್ಲಿ ನಲಿ (ಕುನ್ಯಾಅ. ೨೧-೧೫). 
[ನಿಖಿಳ (ಎ ನಿಖಿಲ) -. ಇಂದ್ರಿಯ] 
ಸಿಗ (ನಾ). ಪ್ರಜ್ವಲಿಸುವುದನ್ನು ಸೂಚಿಸುವ ಒಂದು ಅನುಕರಣ 
ಶಬ್ದ. 
ನಿಗನಿಗ (ದ್ವಿರುಕ್ತಿ) : ಕೆಂಡ ನಿಗನಿಗ ಎನ್ನುತ್ತಿದೆ. (ರೂಢಿ). 
ನಿಗನಿಗ ಉರಿ - ಚನ್ನಾಗಿ ಉರಿ : ಒಲೆಗೆ ತರಗು ತುಂಬು, ನಿಗನಿಗ 
ಉರಿಯಲಿ (ರೂಢಿ). 
ನಿಗ "ನಿಗಾ' ನೋ. 
ನಿಗಂಟು (ನಾ). -ನಿಫಂಟು ೧ : “ಗಂಟು - ನಿಘಂಟು ಎ ಅರ್ಥ 
ಕೋಶ” (ತದ್ಭಕೋ. ೨೨); ನಿಘಂಟು - ನಿಗಂಟು; ಸಂಘ - ಸಂಗ 
(ಶಮದ. ೨೫೫ ಪ್ರಯೋ). [ಆ.ಸಂ. ನಿಘಂಟು] 
ನಿಗಂಠ "ನಿಗ್ಗಂಥ' ನೋ. 
ನಿಗಂಠಿ (ನಾ). [ಜೈನ] ಸಂನ್ಯಾಸಿನಿ ನ ಈ ಶ್ರನಣ ಶ್ರನಣಿಯರನ್ನು 
ಜೈನಗ್ರ ೦ಥಗಳು "ನಿಗಂಠೆ', "ನಿಗಂಠೀ' ಎಂದು ಕರೆಯುತ್ತವೆ (ತೀರ್ಥಕ, 
೧೦೮). [<ಸ್ರಾ. ಣಿಗ್ಗಂಥೀ./ಸಂ. ನಿರ್ಗ್ರಂಥೀ] 
ನಿಗಚು “ನಿಮಿರ್ಚು' ನೋ. 
ನಿಗರಣೆ (ನಾ). ಬಿಗಿಯಾಗಿರುವುದು ; ಬೀಗಿರುವುದು : ನಿಗಠಣೆ 
ಬೇಡೆಲೆ ಮಕರಂದೆ ನೃ ಪನೊಳು ಸಗರಣೆ ಸಲ್ಲದು ತಂಗಿ ನಿಗರಣೆ ಸಗರಣೆ 
ನಟನೆಗಳನ್ನರೊಳಗೆ ಸಲ್ವು ವಿಲ್ಲಿ ಮೆಜಿಕಿಯವು (ಭರಚ. ೯-೯೬). 
[[*-ಮರಾ. ನಿಗಟಿಣೇ - ಬಂಧಿಸು] 
ನಿಗಡ (ಗು). ೧. ಸಂಕೋಲೆ ಹಾಕಿದ ; ಸರಪಳಿಯಿಂದ ಬಂಧಿಸಿದ. 
೨. ಇಕ್ಕಟ್ಟಾದ; ಬಿಗಿಯಾದ : "ನಿಗಡಬದ್ಧ' ಸರಾ. (ನಾ). 
೩. (ಆನೆಯ ಕಾಲಿಗೆ ತೊಡಿಸುವ) ಸಂಕೋಲೆ ; ಸರಪಳಿ ; 
ನಿಗಡಂ[ಪಾಕಾಂ. ಫಿಗಳಂ, ವಿಗಡಂ] ಸೊರ್ಕಾನೆಯೊಳ್‌ ವಿಗ್ರಹಮೊದವಿದ 
ನಾದಂಗಳೊಳ್‌, . , ತಲ್ಲ ಉವುದೆಮೆಯೊಳುಂಟಲ್ಲಿ ಬೇಲಲ್ಲ ನಾಡೊಳ್‌ 
(ಅನಂಪು, ೧-೮೫) ; (ಸೂಕ್ತಿ ಸು, ೪-೨೩ ನೋ). ೪. ಬಂಧನ; ಸೆರೆ. 
[Ao] 
ನಿಗಡನಿರುದ್ಧ (ಗು).೧. ಇ ನಿಗಡಬದ್ಧ ೧. (ನಾ).೨. ಬಂಧಿತನಾದ 
ವನು : ನಿಗಡನಿರುದ್ಧ ನಂ ತನಯಶೋಕವಿಲಾಪಿಯನುಗ್ರಸೇನನಂ 
ನಗಧರನೊಲ್ಲು ಸಂತವಿಸೆ (ಜಗನಿ. ೬-೧೦೫). [ಸೆಂ] 
ನಿಗಡನಿರೋಧ (ನಾ). ಸರಪಳಿಯ ಬಂಧನ, ಸೆಕೆ : ಅನ್ನೆಗ 
ವಿಸಾತನನುಜಕಿ ಬಲ್ಬಿ ನ್ನಿಗಡನಿಕೋಧದಲ್ಲಿ ಕುಳ್ಳಿ ರಿಸಿ (ದೆಶಕು. ೮-೧೮೮) ; 
ಬೀದಿಬೀದಿಗಳಲ್ಲಿ ನಿಗಡನಿರೊ ಧಮ ದಗಜತತಿಯ ಬೃಂಹಿತನಾದದಲಿ ಕಳ 
ಕಳತೆನೆತ್ತಿಹುದಾಗಳಇ ಪುರವು (ಸ್ರಭುಲೀ. ೩-೫). *ನಿಗಳನಿರೋಧ' 
ಪರಾ. [ನಿಗಡ-- ನಿರೋಧ] 
ನಿಗಡಬಂಧನ (ನಾ). ಒಂದು ಬಗೆಯ ದಂಡನೆ; ಸರಪಳಿ ಹಾಕಿ 
ಬಂಧಿಸುವಿಕೆ: ಸ್ವಲ್ಪ ಹೆಚ್ಚು ಕಡಮೆಯಾದರೂ ನಿಗಡಬಂಧನನೇ 
ದಂಡನೆಯಾಗುತ್ತಿತ್ತು (ಕಭವಿ. 11, ೩೦೨); . ಅ ಬಾಲಕರ ಮೇಲೆ 
ರಾಜಾನುಗ್ರ ಹವಾದರೆ ಭಾಗಣ್ಣನ ಬಲುಮೆಯಿಂ೦ಂದ ಅವರು ದೊಡ್ಡ 
ಪದನಿಗೇರುನರೆಂದು ಅಸೂಯೆಯಿಂದ ಮೂವರಿಗೂ ನಿಗಡಬಂಧನ 
ಮಾಡಿಸಿದರು (ಕಛವಿ: 11, ೪೩೨). [ನಿಗಡ 4 ಬಂಧನ] 


೪೫೪೯ 


20 


25 


31 


40 


45 


ನಿಗನಿಗನೆ 


ನಿಗಡಬದ್ಧ (ಗು). ೧. ಸರಪಳಿಯಿಂದ ಬಿಗಿದ,--ಬಂಧಿಸಿದ. 
೨. ಇಕ್ಕಟ್ಟಾದ; ತೊಡಕಿನ: ಆ ನಿಗಡಬದ್ಧ ಪರಿಸ್ಥಿತಿಯಲ್ಲಿಯೂ 
ಆಳೆ ಸಾಷ್ಟ್ರಾಂಗಪ್ರಣಿಪಾತ ಮಾಡಿ ತನ್ನ ಅಪರಾಧವನ್ನು 
ತೊಳೆದು ಕೊಂಡಳು (ಬಾಣ. ೨೯೪). [ಸಂ] 

ನಿಗಡಿತ (ಗು). ೧. ಸಂಕೋಲೆ ಹಾಕಿದ; ಸರಪಳಿ ಹಾಕಿದ. 
ಪಿ.ಬಂಧಿತವಾದ; ಬಂಧಿಸಿದ : ಕರ್ನಾಟಿಕದಂತೆಯೇ ಮಹಾರಾಷ್ಟ್ರವೂ 

* ೬ ಜನ್ಮಾಂತರಸ್ಸ್ನೇಹದಿಂದ ನಿಗಡಿತನಾದ ನರನಾರೀಗಣದಿಂದ 
Gl ಸಮೃದ್ಧ ವಾಗಿ ಬೆಳೆದು ಬಂದಿದೆ (ಮಸಾಹಿ. ೩); ತೆರಳುವೊಡಿಚ್ಛ 
ಸನಿದನರಿತಿನಿಯನು ಶೋಕನಿಗಡಿತ ಪಥಿಕನು (ಗಾಥಾಸ. ೧೨೫-೧೦೦). 
[ಸಂ-] 

ನಿಗತಂದಿನಿ (ಕ್ರಿ). (?): ಭೃಗುನುತದೊಳಾದ ಪರಿಣತಿ ಪೊಗಳ 
ಲ್ಹೇನಂಗಮರಿದು ನೆಟ್ಟನೆ ಚಟ್ಟಿಂ ಶ್ರಿಗುಣಿಸುವ ತಿರಿಗಿ ಪಾಯಿಪ 
ನಿಗತಂದಿವಿನೆಡೆಯೊಳಾದಿಬ್ರಿಗುವಂ ನಿಂಗುವಂ 
೧೯೩-೭೩ ; 1160). [? +3] 

ಸಿಗದ (ನಾ). ೧. ಕಂಠಪಾಠ ಮಾಡಿ ಹೇಳುವುದು ; ಉರು 
ಹೊಡೆದು ಹೇಳುವುದು. ೨, ಗಟ್ಟಿಯಾಗಿ ಹೇಳುವ (ಹೋಮದ) 
ಮಂತ್ರ, -ಪ್ರಾರ್ಥನೆಯ ಘೋಷಣೆ. ೩. ಸ್ಪಷ್ಟವಾಗಿ ಹೇಳು 
ವಿಕೆ ಹೇಳುವುದು : “ನಿಗಾದಃ, ನಿಗದಃ -- ೨ ಸ್ಪಷ್ಟವಾಗಿ 
ನುಡಿಯಂನಿಕೆ, ವ್ಯಕ್ತವಾಗಿ ಪೇಳುವಿಕೆ” (ಸಿದಾ ೦ತಿ. ೩೫೯). ೪. 

ಭಾಷಣ : "ನಿಗದಿತ, "ನಿಗದಿಸು' ಪರಾ." [ಸಂ.] 

ನಿಗದಿ (ನಾ). ನಿಶ್ಚಯ; ನಿರ್ಣಯ ; ಗೊತ್ತುಪಾಡು : ನಾವು 
ನಿಗದೀ ಮೇಲೆ ಹಣಾ ಕೊಟ್ಟು ಇದ್ದೇನೆ. (ಉಜೇಂದ್ರ. ೧೧) ; ಎಲ್ಲಾ 
ಪ್ರಾಂತಗಳೂ ನಿಗದಿಯಾದ ಕಾಲದಲ್ಲಿ ಚಿನ್ನವನ್ನು ಟಿಂಕಸಾಲೆಗೆ ತರಬೇಕು 
(ಪ್ರಮಾಣ. 11, ೧೫೭); ನಿಗದಿಯಾದ ಶುಲ್ಕವನ್ನು (ಥೀ) ಕೊಡಬೇಕಸ್ಟೆ 
(ಗಲಿಪ್ರ. ೭೦); ನಿಗದಿಯಾದ ಹಣವನ್ನು ಮಠಕ್ಕೆ ತಂದು ಕೊಡುತ್ತಿ 
ದ್ವರು (ಕಛವಿ, ೧೨೯) ; ನಿಗದಿ ಇದ್ದವನಿಗೆ ಪೊಗದಿ ಇದ್ದೀತೇ? (ಗಾಜಿ). 

ನಿಗದಿ ಮಾಡು ನಿಶ್ಚಯಿಸು ; ಗೊತ್ತುಮಾಡು : ಸಕಲರೂ 

ನಿಗದೀ ಮಾಡಿದ ವಿವರ (ಎಳ. 1%, ಬೆಂಗಳೂ, ೯೬-೮೧; 1402 1); ಸಂಬಳ 
ವನ್ನು ನಿಗದಿ ಮಾಂದ (ಪ್ರನಾಣ. 11, ೨೩೬); ಜನರಿಂದ ಎಷ್ಟು ತೆರಿಗೆ 
ವಸೂಲು ಮಾಡಬೇಕೋ ಅಸ್ಪನ್ನ್ನು ಮೊದಲೇ ನಿಗದಿ ಮಾಡಲಾಗಿದೆ. 
(ಪ್ರತಾಸ. ೯೧). [?] 

ನಿಗದಿತ (ಗು). ೧. ಹೇಳಿದ ;. ಹೇಳಲ್ಪಟ್ಟಿ : ನಿಗದಿತ ಕಾನ್ಯೋಕ್ತಿ 
ಗಳೊಳ್‌ ನೆಗಟ್ಟುವು ಮಾರ್ಗಂಗಳಿಂತುಮೆರಡುಕ್ತಿ ಗಳುಂ (ಕವಿರಾ.೨-೫), 
(ನಾ). ೨. ಮಾತು; ಭಾಷಣ. (ಸಂ.] 

ನಿಗದಿಸು (ಕ್ರಿ). ಹೇಳು; ನುಡಿ:: ಮಿಗೆ ಕನ್ನಡಗಬ್ಬಂಗಳೊಳಗಣಿತ 
ಗುಣಗದ್ಯುಪದ್ಯಸಮ್ಮಿಶ್ರಿತಮಂ ಫಿಗದಿಸುವರ್‌/ ಗದ್ಯುಕಥಾಪ್ರಗೀತಿಯಿಂ 
ತಚ್ಚ ರಂತನಾಚಾರ್ಯರ್ಕಳ್‌ (ಕವಿ, ೧-೨೮) ; ಅಂಕಮದಾದಿ 
ಪುರೋಂಶ ವಿಟಿಂಕಂಗಳೊಳಗ್ರಶಬ್ದವಂ ನಿಗದಿಸುವರ್‌ (ನಸ್ತುಕೋ. 
೧೩೦-೭೭); ನಿಂಗೆ ಕಳ್ಳರಿನಪ್ಪ ಬಾಧೆಯಂ ನಿಗದಿಪುದಾಯಿನೀಕಿಯ 
ಫಲಾಫಲಮುಂ ಬುಧರೊಲ್ಬು ಬಣ್ಣಿ ಸಲ್‌ (ಅಟ್ಟನು, ೭-೧೩೯) ; 
ನಿಗಮಾಗವಂ ಧರ್ಮುಶಾಸ್ತ್ರನಯಶಾಸ್ತ್ರಂಗಳ್‌ ನಿಗದಿಸುಗುಂ ನಿಕ್ಕುನಮಂ 
(ಕೀತಿನುಂ. 11, ೨೫೦). [ನಿಗದ---ಇಸ್ಮು] 

ನಿಗನಿಗನೆ (ಅ). ನಿಗನಿಗ ಎಂದು ಹೊಳೆಯುತ್ತ : ನ್ಯು ಗಲಕ್ಷ್ಮಸಾಮ್ಯ 
ಮೊಗದಿಂ ಮೃ ಗಸೆನ್ನಿಭನಯಂನದಿಂಜಿ ಪೊಸನೆಳ್ಳಿಂಗಳ್‌ ನಿಗನಿಗನೆ ವಿಂಚಿ 
ಮುಂಚುತಲೊಗೆತರೆ ನಿಜಪತಿಗೆ ಕಂಡ ಕನಸಂ ಪೇಟ್ಜಳ (ನುಲ್ಲಕಾ. 

[ಆನಿಗ್ಗ + -ಅನೆ|] 


(ಎಕ. ೪, ಬೇಲೂರು. 


೭-೧೧೪). 


ನಿಗನಿಗಿಸು 


ನಿಗನಿಗಿಸು (ಕ್ರಿ). ಹೊಳೆ ; ಪ್ರಜೃಲಿಸು ; ಪ್ರಕಾಶಿಸು : ನಿಗನಿಗಿಪ 
ಪೊಂಬಾಳೆದೊಡೆ. ಜಾನುಗಳ ಜಂಘಾನಿಭ್ರಮನನಾರ್ಗಣಿಸಬಲ್ಲವರು. 
(ಅನಂರಾ. ೧-೩-೩೫) ; ನಿಗನಿಗಿನ ಗೋ ಪುರಪುರದ್ವಾರಗಳ ದರ್ಪಣಮಕರ 
ತೋರಣನಂಗಣಿತಪ ಪ್ರಭೆಯಂ ನಿಡಾಯಿಸುತಿರ್ದನೆಲ್ಲೆ ಡೆಯ (ಅನಂರಾ, 
ಒ-೨೫-೩). [ವನಿಗೆ ---ಇಸ್ಮು] 

ನಿಗಮ (ನಾ). ೧. ವೇದ; ಶ್ರುತಿಗಳ ಸಮೂಹ : “ಶು ತ್ರಿ ತಿಯಲ್ಲಿಯಂಂಂ 
ನಿಗಮಮೆಂಬುದು” (ಹಲಾಯು. ೧೩೨-೧೦); ನಿಗಮಂಗಳ್‌ ನಿನ್ನು 
ವಿರಿಂಚಿಗಳಯದ ಶಿನನನಣ3ವೊಡೆನ್ನ ಳವೆ (ಗಿರಿಕ. ೫-೪೯) ; ಹೊಲಬು 
ಗೆಡಿಸಿದನಖಿಳನಿಗಮಂಗಳನು. ತನ್ನ ಉಕೆಯಲಿ (ಕಸ್ಕಾಉ. ೮-೧೪); 
ನಿಗಮಂಗಳ್ಳಿಗೆ ಕಾಣಲಾರ್ತವನೆ ಭಮ್ಯಾ ದಾಬ್ದ ಮಂ (ರಾಜಶೇ. ೩-೪೧); 
ಮುಗುದೆಯರೀ ಕೃತಿಗೇಳಿ ನಿಗಮದೊಳೊಗೆದ ನೇಮಂಗಳ ತಿಳಿದೀ ಜಗದೆ 
ಪಾನನೆಯರೆಾರು (ಹದಿಬ.೧-೫೬) ; ನಿಗಮ ಸತ್ಯ ಕೈಲೆಕಇವ್ಯಗಳ ಗವಾಕ್ಷ 
ಗಳಿಂ ಗಗನದೊಳನಂತದರ್ಶನದೆ ಮುಕ್ತಿ ಯನೊಂದು (ಮಂಕುಕ. ೪೬೦); 
ನಿಗಮಗಳು ಉತ್ತ ರಭಾರತದ ಮಡಿಲಲ್ಲಿ ಜನಿಸಿದವುಗಳಾದರೆ. ಆಗಮಗಳು 
ಬಹುಮಟ್ಟ ಗೆ ದಕ್ಷಿಣಭಾರತದಲ್ಲಿ ಜನಿಸಿದವು (ಭಾರದ. ೩೯೬). ೨. ವೇದ 
ಗಳಿಂದ ಉದ್ಭರಿಸಿದುದು; ವೇದವಾಕ್ಯ. ಹ ವೇದಗಳನ್ನು ಅರ್ಥ 
ಮಾಡಿಕೊಳ್ಳಲು, ವಿವರಣಾತ್ಮಕ ಹಾಗೂ ಸಹಾಯಕವಾದ 
ನಿರುಕ್ತ , ಮಾಮಾಂಸೆ ಮೊದಲಾದ ಗ್ರಂಥ. ೪, ನಿಶ್ಚಯ; 
ನೆಚ್ಚಿ ಕ ಭರವಸೆ. ೫. ತರ್ಕಶಾಸ್ತ್ರ ಅಥವಾ ನೀತಿಶಾಸ್ತ್ರ. 
೬. “ವ್ಯಾಪಾರ; ಮಾರಾಟ. ೩, ಆಂಗಡಿಬೀದಿ; ಮಾರುಕಟ್ಟೆ; 
ಸಂತೆ. ೮. ವ್ಯಾಪಾರಿ; ನರ್ತಕ. ೯, ವ್ಯಾಪಾರಿಗಳ ಗುಂಪು ಗಿ 
ವರ್ತಕರ ತಂಡ. ೧೦. ದಾರಿ; ಮಾರ್ಗ: “ಅಧ್ವಾ . . . ಪದ್ಯಾ, 
ನಿಗಮಃ- ಈ ೧೨ ಬಟ್ಟಿ” (ಹಲಾಯು. ೪೩-೧ಂ೫). ೧೧. ನಗರ; 
ಪಟ್ಟಿಣ: “ನಗರಿ ಪುಟಿಭೀದನಂ ಪೂಃ ಪುರಂ ಪತ್ತನಂ ನಿಗಂ 
ಪುರೀಂ ಪ್ರಜಾಸ್ಥಾನಮಾ ದುರ್ಗಮೆನೆ ನಗರಮೆನೆ. ಸಟ್ಟಿಣಂ” (ಮಂಗೆರಾ. 
೫೬-೩) ; ಅನೇಕ ನಗರನಿಗಮ . .'.' ಸಂನಾಹನಿಚಯನಿಚಿತನೂಂಂ... 
ಎನಿಸಿದ ಭರತಕ್ಷೇತ್ರದ ಮಧ್ಯದೊಳ್‌ ಮಧ್ಯದೇಶನುಂಟು (ಜಗವ. 
೨-೧ ವೆ; ತನತು ಪಡಪಾಂಸುವಿಂ ಗ್ರಾಮನಗರ , . . ನಿಗಮಪತ್ತ ನತತಿ 
ಪಾವನಮಾಗೆ ವಿಹಾರಿಸುತ್ತಿ ವರೌನವ್ರ, ತದಿಂ (ಪುಸ್ಪಪು.೧೪-೧೪) ; ಅನನು 
ಬಂದುದು ಯಾವ ಗ್ರಾಮ ಜಗಳ ನಗರಗಳಿಂದ ? (ಬುದ್ಧ ಪ. ೮೦) ; 
ನಿಗಮಗಳೆಂದು. ಹೆಸರು ಸಡೆದ ವ್ಯಾಪಾರಪ್ರ ಧಾನನಾದ ಸಟ್ಟಿಣಗಳ, 
(ಭಾಇಪ್ರ. ೧೯೫). ೧೨. ಪ್ರಾರ್ಥನೆಗಳಲ್ಲಿ ದೇವತೆಯ ble 
ಸೇರಿಸಿಕೊಂಡು ಹೇಳುವುದು; ಸ್ತೊ ತ್ರ. ೧೩. ದೃ ನೈ ಢಸಂಕಲ್ಪ 
ಪ್ರತಿಜ್ಞೆ. ೧೪ . ಹೊಂದುವುದು; ಪ್ರಾಪ್ತಿ. ೫ ಛಂದಸ್ಸು; 
ಛಂದಶ್ಯಾಸ್ರ * ೧೬. (ಒಂದು "ವ್ಯಕ್ತಿ ಕ್ಲೆ ಯಂತೆ ಕಾರ್ಯ 
ನಡೆಸಲು ಅಧಿಕಾರ ಪಡೆದ) ಸಂಸ್ಥೆ: "ನಿಗಮ - ಕಾರ್ಪೊರೇಷನ್‌? 
(Corporation. ಪತ್ರಿಸಿ. ೨೫). ೧೬. [ವ್ಯಾಕ] ಶಬ್ದದ ಪ್ರಕೃತಿ. 
೧೮. [ತತ್ತ ಶಾ] ಅನುಮಾನ ; ಊಹೆ : “ಗಮ | (ಅನುನು 
(Deduction. ಪಾರಿಸ, ೨೬). 

ಸಿಗಮಾಗಮ- ವೇದ ಮತ್ತು ಶಾಸ್ತ್ರ: ಆ ಮಾಧನಂ . 

ಬಿಜಯಂಗೈದನಾ ಮಧ್ಯಮಾರ್ಗದೊಳ್ಳಂಡುದು ಮಹಾಜನಂ ತಾಮರಸ 
ನೇತ್ರನಂ ಡೈಮತಮಗೆ ನುತಿಸಿದರ್ನಿಗನಾಗಮೋಕ್ತಿ ಯಿಂದೆ. (ಜೈಮಿಭಾ. 
೧-೧೩)... [Ao] 

ನಿಗನುಕರ (ನಾ). ಪೌರಸುಸ್ಕಿ ಯು ವಿಧಿಸುವ ತೆರಿಗೆ ಸುಂಕ: 
“ನರಮಾನದ ಮೇಲಿನ ಕರಗಳು” ಎಂಬುದರಲ್ಲಿ ನಿಗಮಕರವು ಸೇರಿರ 
ತಕ್ಕುದಲ್ಲ (ಭಾಧಾನ. ೧೫೪). [ನಿಗಮ -- ಕರ್ಕ] 


೪೫೫೦ 


25 


30 


“40 


45 


ನಿಗಮಮಸ್ತಕ 


ನಿಗಮಗೋಚರ (ನಾ). ವೇದಗಳಿಗೆ ಗೋಚರಿಸುವವನು ; 
ಜೀವರು ; ಪರಮಾತ್ಮ ನೀನೇ ದಯಾಳೋ ನಿರ್ಮಲಚಿತ್ತ 
ಗೋನಿಂದ ನಿಗಮಗೋಚರ ಮುಕುಂದ (ಪುರಂದ. ೧-೫೮ ಪಲ್ಲವಿ), 
[ನಿಗಮ -- ಗೋಚರ] 
ನಿಗಮುಚೋರ (ನಾ). ವೇದಗಳನ್ನು ಕದ್ದ ವನು; ಹಯಗ್ರೀನ 
ನೆಂಬ ರಕ್ಕಸೆ : ನಿಗಮಚೋರನ ಕೊಂದು ನೀರೊಳು ಜಸ 
ನಗವ ಬೆನ್ನಿ ಳಿ ಸೊತ್ತು ಸುರರಿಗಮೃ ತವಸಿತ್ರು . . . ಜಗಡೊಳುದ್ದಂಡ 
ಬಾಹುಕನುದ ದೇವನಾ (ಕರ್ನಾಕ. ೨೮೧). 
[ನಿಗಮ + ಚೋರ] 
ನಿಗಮತತಿ (ನಾ). ವೇದಗಳ ಹ ಸಮೂಹ : ನಿಗಮತತಿ 
ನುತಿಪಾತ್ರ ನಿಖಿಲಮುಂನಿನನಚ್ಛಿ ತ್ರ * ಪಾಲಿಫುದು (ಪ್ರಾ. ಢರಾ. ೪-೧); 
ಕಬಾಕ್ಷನಿತ್ತ ನು ಕಗೆಮುತೂವುಲಯ | (ಗಗತಾ. ೨-೧). 
[ನಿಗಮ - ತತ್ತಿ] 
ನಿಗಮತುರಗ (ನಾ). ನಾಲ್ಕು ವೇದಗಳನ್ನು ತನ್ನ ರಥಕ್ಕೆ 
ಕುದುರೆಗಳನ್ನಾಗಿ ಮಾಡಿಕೊಂಡವನು; ತ್ರಿಪುಳೆಸಂಹಾರಿಯಾಡಿ 
ಶಿವ: Rinks ban ಮೃಗಪಾಣಿ ಮೃತ್ಯುಂಜಯ 
ಜಯ ಸುಪ್ರಭಾವ (ವಿದಾಕೃ. ೬-೧). [arts + sod] 
ನಿಗಮನ (ಘಾ). ೧. ವೇದಗಳಿಂದ ಉದ್ಭರಿಸಿದ ವಾಕ್ಯ; ವೇದ 
ವಾಕ್ಯ. ೨. ಒಳಹೊಗುನಿಕೆ ; ಪ್ರವೇಶ. ೩. ಸ್ದಾ ತ; 
ನಿರ್ಣಯ : ತತ್ವಗಳ ನಿಗಮನವು ತರ್ಕಬದ್ಧ ವಾದದ್ದು (ಈ ಪ್ರಾ 
೨೬೩). ೪, [ನ್ಯಾಯ] ಅನುಮಾನಪ್ರಮಾಣದಲ್ಲಿ ಬಳೆಸುವ 
ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯ ಮತ್ತು ನಿಗಮನ 
ಗಳೆಂಬ ಐದು ನ್ಯಾಯವಾಕ್ಯಗಳಲ್ಲಿ ಒಂದು : “ಕಾರಣಪೂರ್ವಕ 
'ಊಹನ ; ನಿಗಮನ” (20600108. ಇಂಕನಿ) ; ಪರಾರ್ಥಾನುಮಾನವು 
ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯ, ನಿಗಮನ ಎಂಬ ಐದು 
ಅಂಗವುಳ್ಳದ್ದು (ಭಾತತ್ತ್ವ- ೨೭೩) ; ನ್ಯಾಯೆವಾಕ್ಯಗಳಾದ ಪ್ರತಿಜ್ಞಾ 
ಹೇತೂದಾಹರಣೋ ಸನಯನಿಗಮನಗಳಲ್ಲಿ 'ಐದೂ ಅವಶ್ಯಕವಿಲ್ಲ 
(ಹಿಂದಸಾ. ೨೦೨). [ಸಂ.] 
ನಿಗಮನಿಧಾನ (ನಾ). ವೇದಗಳನ್ನು ತನ್ನಲ್ಲಿ ಒಳಗೊಂಡವನು : 
ಈತನಾರೈ ಬಂದವನು . . . ಎಂದರಸ ಬೆಸಗೊಳಲು ಈತನೀಗೆಲೆ ಜೀಯ. 
ನಮ್ಮಾ ಯಾತುಧಾನಶಿರಃ ಪ್ರ ಧಾನಸುನೀತಿನಿಗಮನಿಧಾನ ಸತ್ವನಿಧಾನ 
ನಿವನೆಂದ (ತೊರರಾ. ೬-೧೯-೨೧). [ನಿಗಮ + ನಿಧಾನ] 
ನಿಗಮನುತ (ನಾ). ವೇದಗಳಿಂದ ಸ್ತುತಿಸಿಕೊಂಡವನು, 
ಹೊಗಳಿಸಿಕೊಂಡವನು : ಶರಣು ನಿಸ್ಸಂಕಲ್ಪ ನಿತ್ಯಾನಂದ ನಿಗಮನುತ 
(ಗಗತಾ. ೧-೪೩). [ನಿಗಮ 4 ನುತ] 
ನಿಗಮಸೂತ (ಗು). ನೇದಮಂತ್ರೋಚ್ಚಾರಣೆಗಳಿಂದ ಶುದ್ಧಿ 
ಗೊಂಡ : ಕಮಲಜನ ಹೋಲುನೆಯ ಧಾರುಣೆಯಮರಕರದಲಿ ನಿಗಮ 
ಸೂತೋತ್ತನು ಸುವಾರಿಗಳಿಳಿದನಜಸನ್ನಿಭನ ಮಸ್ತ ಕಳೆ (ಕುಸ್ಯಾಭೀ. 
೧-೩೧). [ನಿಗಮ -- ಪೂತ್ಮ] 
ನಿಗಮನಮಂತ್ರೋಚ್ಚರಣೆ (ನಾ). ವೇದಮಂತ್ರಗಳ ಉಚ್ಚಾರಣೆ; 
ವೇದಘೋಷ ನಿಗಮಮಂತ್ರೋಚ್ಚ ರಣಿಯಲಿ ಪೂಣ್ಣುತಿಗೆ 
ತನ್ನೊಡಲನೊಪ್ಬಿ ಸಿದ (ಕುನ್ಯಾಗ. ೯-೨೨). 
[ನಿಗಮ 4 ಮಂತ್ರ 4: ಉಚ್ಚ ರಣ] 
ನಿಗಮುಮಸ್ತಕ (ನಾ). ವೇದಗಳ ತುದಿ ಕೊನೆಯ ಭಾಗ; 
ಉಪನಿಷತ್ತು ; ವೇದಾಂತ : ನಿಗಮವಮನಸ್ತ ಕದರ್ಥನೇದಿಗಳುಜ್ವಳಾತ್ಮ 
ವಿಚಾರಿಗಳ್‌ ಸೊಗಯಿಪಸ್ಪ ನ ವಿಧೋರುಯೋಗಪರಾಯಣರ್‌ , , . 


ನಿಗಮರಾಜಿ 


ಸೊಗದೆ ಸುಂದರರಾಜನಂ ಸಲೆ ಪಾಡುತೊಪ್ಪಿ ದೆರಾಗಳುಂ (ಹಾಲಾಸ್ಕ. 
೧-೧೦-೬). [ನಿಗಮ -- ಮಸ್ತಕ] 
ನಿಗಮರಾಜಿ (ನಾ). ಎ ನಿಗಮತತಿ ; ನಿಗಮರಾಜಿನಿರಾಜಿತವಾಜಿ 
- ಭಗೆಣಭಾಸುರಭಾಸ್ವರ ಸಜ್ಜ ಭಾಪ್ರಗಂಣಪಾನನ ಪಾಲಯ 
ಮಾಂ ಹರಾ (ಹಾಲಾಸ್ಯ. ೨-೧೪-೫೬). [ನಿಗಮ 4 ರಾಜಿ] 
ನಿಗಮಲಿಪಿ (ನಾ). ಒಂದು ಬಗೆಯ ಲಿಪಿ : ಗಗನಲಿಪಿ ಧೂಮಲಿಸಿ 
ಜಲಲಿಸಿ ಪಿಶಾಚಲಿಸಿ ಖಗಲಿಪಿ ಕದಂಬಲಿಸಿ ಕಾಕಲಿಪಿ ಕವುಸಲಿಸಿ ಥಿಗಮ ಲಿಪಿ 
ವೀಲಲಿಪಿ ಬಿಂದುಲಿಪಿ ಚಕ್ರಲಿಸಿ ಲೇಖಲಿಪಿ ದರ್ಪಣಲಿಸಿ ಮೈೃಗಳಿಸಿ 
ಪ್ರಬಂಧಲಿಸಿ ರಗಣಲಿಸಿ ಶೈಲಲಿಸಿ ದೇವಲಿಪಿ ನಂದಿಲಿನಿ ಈ ಅಗಣಿತ ಲಿಪಿ 
ಗಳ ನೋಡಲಜಿತಯದೆ ಬಿಜ್ಜ ಳರಾಯನ ಸಭೆಯೊಳು ಕಳನಳಗೊಳುತಿದ್ದರು 
ವಿದ್ವಾಂಸರುಗಳೆಲ್ಲಾ (ಛಾಸ್ಕಲ. ೭೭-೫); p ಈ ಲಿಪಿಗಳೆಲ್ಲವು ನಿಶ್ಚಯ 
ವಾಗಿ ಇನೆಯೆಂಬುದಕ್ಕೆ ಆಧಾರ ದೊರೆತಿಲ್ಲ. 
[ನಿಗಮ? - ಲಿಪಿ] 
ನಿಗಮನಂದ್ಯ (ನಾ). ವೇದಗಳಿಂದ ವಂದಿತನಾದವನು,-- 
ನಮಸ್ಕರಿಸಿಕೊಂಡವನು : ನಿಗೆಮನಂದ್ಯನೆ ನಿತ್ಯಸಂತುಷ್ಟ - . 
ಶರಣು (ಕೌಲ. _ ೨೭-೫೭) ; ನಿಗಮೆನಂದ್ಯನು ಕಂಡನುರಿಯೊಳಗಿರ್ದ 
ಮೈಥಿಲಿಯ (ಉೌತಿರಾ, ೪೩-೩೮). [ನಿಗಮ 4 ವಂದ್ಯ] 
ನಿಗಮವಿದೂರ (ನಾ). ವೇದಗಳಿಗೂ" ಸಿಲುಕದವನು ; ವೇದ 
ಗಳಿಗೂ ವರ್ಣಿಸಲಸಾಧ್ಯನಾದವನು,-- ಅನಿರ್ವಚನೀಯನಾದ 
ವನು; ವೇದಾತೀಶತನಾದವನು : ಲಲಿತನಿಹಾರ ನಿಗಮನಿದೂರ ಸುಖ 
ಇಕಾರ ಗತಪಾರ . . . ಸಲಹಬೇಕೆಂದ (ಕುವ್ಯಾಭೀ.' ೩-೮೭). 
[ನಿಗಮ + ನಿದೂರ] 
ನಿಗಮವೇದ್ಯ (ನಾ). ನೇದಗಳಿಂದ ತಿಳಿಯಲ್ಪಡುವವನು ; ವೇದ 
ವೇದ್ಯ ; ವೇದಗಳು ಸ್ಥಾಪಿಸುವ ಪರವಸ್ತು,-ಸರಮಾತ್ಮ : 
ನಿಗಮವೇದ್ಯನ ಭಜನೆಯೇಣದು ಪುರದಾ ಜೈನರುಗಳೆಲ್ಲ ಬಂದು . . . 
ನಿನ್ನಂಗನೆಯಳಿಂದೆಮ್ಮ ಜೈನಕುಲಕಳಿನೆಂದೆನೆ. (ಪ್ರೌಢರಾ, ೧೨-೧೬). 
[ನಿಗಮ 4 ನೇದ್ಯ] 
ನಿಗಮಶಿರೆ (ನಾ). - ನಿಗಮಮಸ್ತ ಕ: ಸ್ವಾನುಭನ ಸಂಸಿದ್ಧ ನಿಜನಿಜ್ಞಾನ 
ದೀಪವೆನಿಪ್ಪ ನಗನುಶಿಕೋನಿತಾಂತರೆಹಸ್ಯ ನೇ ದಪುರಾಣಸಂಹಿತೆಯ . . , 
ಕರುಣಿಸಿದಾ ನಿಖಿಳಮುನಿವಂದ್ಯ ಶುಕಮುನಿಚರಣ ಶರಣೆಂದ (ಸಿಭಾಗ. 
೧-೨-೩೦) ; ನಿಗಮಶಿರಗಳಿಗಂದದಾವಗ ಧಗಧಗಾಯತ ರೂಪನಾಗಿಯೆ 
ಬಗೆಗಗೋ ಚರನಾಗಿ (ಗಗತಾ. ೧೪-೧). [ನಿಗಮ 4 ಶಿರ] 
ನಿಗನುಸ್ತೋಮ (ನಾ). ಇ ನಿಗಮತತಿ : ನಿಗನುಸ್ತೊ ಮುದ ನಿಲಯಂ 
ನಿಗಮಸ್ತೋ ಮಕ್ಕೆ ಬೀಡು ನಿಗಮಂ ನಿತ್ಯಂ ನಿಗನುಸ್ತೋಮದ ಸೌಖ್ಯಂ. 
ನಿಗನುಸ್ತೊ "ಮುಕ್ಕ ಲೋಕನಾಥಂ ಮುಖ್ಯಂ (ಹಮಾರ. ೧-೬೩). 
[ನಿಗಮ .-- ಸ್ತನ] 
ನಿಗಮಾಂತ (ನಾ). ವೇದಾಂತ ; ಉಪನಿಷತ್ತು : ನಿಗಮಾಂತಾಭೀದ್ಯ 
ಸದ್ರೂಪ ಚಿದ್ದೋನಾಳಾರ . . . ನಿಸ್ಕಾಮಪ್ರೇನು ಮಹೇಶ 
ರಕ್ಷಿಸೊಲನಿಂ (೧ಜಕೀ. ೩-೩೯). [ನಿಗಮ 4 ಅಂತ್ಯ] 
ನಿಗಮಾತೀತ (ನಾ). ೧. ಷೇದಗಳಿಗೆ ಸಿಕ್ಕದುದು ; ವೇದ 
ಗಳನ್ನು ನಿನಾರಿದುದು : ಇಂತೀ ಶರಣನ ಮಹಿನೆಯನಂತಿಂತೆಂದುಸಿರೆ 
ಲಳನೆ ನಿಗಮಾತೀತಂ (ಸಮ್ಮಾ ರ. ೫-೫೦). ೨. ವೇದಗಳಿಂದ ತಿಳಿಯ 
ಲಾಗದನನು; ವೇದಾತೀತ: ಆಲಿಸು ಪುನೀತ ನಿಗಮಾತೀತ 
ಮನ್ನಾಥ ಭೂಲೋಕದೊಳು ಭಕ್ತಿ ಮಸುಳಿಸಿತು ದೇನ ಕರುಣಾಲೋ 
ಕನಂಗೆಯ್ದ್ಹೂ ಶಿನಮತನ ಪೆಚ್ಚಿ ಸುವದೆಂದು ಮನಿ ಬಿನ್ನೈಸಲು 
(ಪ್ರೌಢರಾ. ೨-೩). [ನಿಗಮ 4 ಅತೀತ] 


೪೫೫೧ 


20 


25 


35 


40 


45 


ನಿಗಕ್ಯ 


ನಿಗಮಾನೀಶ (ನಾ). - ನಿಗಮತತಿ : ನಿಗಮಾನೀಕನುನಾ ಸ್ಮೃತಿ 
ಪ್ರಚಯಮಂ ಬಲ್ಲರ್‌ ತದರ್ಥಂಗಳಂ ಸೊಗಸಿಂದೋದುತಮೊಂದೆಯಾ 
ದೊಡದನಂಗೀಕಇರನುಂ ನಾಡುತಂ (ಹಾಲಾಸ್ಕ. ೨-೧೫-೨೫). 
[ನಿಗಮ 4- ಅನೀಕ] 
ನಿಗಮಾರ್ಥ (ನಾ). ವೇದಗಳ ಅರ್ಥ,--ತಾಶ್ಸರ್ಯ : ನಿರುತವಿದು 
ನಿಜವೆಂದು ಬಗೆ ನಿರ್ಧರಿಸಿದೆವು ನಿಗಮಾರ್ಥದಲಿ ಸಿನಗುರುತರಾನುಗ್ರ ಹದ 
ಬೀಜಾಕ್ಷರನಿದೀಗೆಂದ (ತೊರ. ೧-೨-೯). [ಸಂ] 
ನಿಗಮಾಳಿ (ನಾ). ಇ ನಿಗಮತತಿ: ಕಾದಿ ಕೈನಲ್ಯವನು ಪಣಿಡರು 
ಸೋದರರು ನಿಗಮಾಳಿ ಕಾಣದ ಪರಮಪಾನನನ (679307. ೨೭-೧). 
(ನಿಗಮ 4 ಆಳ್ಮಿ( ಇ ಅಲ್ಲಿ)] 
ನಿಗಮಿತ (ಗು). ಸಂಘಟಿತವಾದ ; ಸೇರಿದ: 
ಸಮವಾಯ' ಸರಾ. [ಸಂ.] 
ನಿಗನಿಂತಸಮುವಾಯ (ನಾ). ಅನೇಕ ವ್ಯಕ್ತಿಗಳಿಂದ ಅಥವಾ 
ಸಂಸ್ಥೆಗಳಿಂದ ಸಂಘಟಿತವಾದ ಒಂದು ಸಂಸ್ಥೆ : ಒಂದು ರಾಜ್ಯದ 
ಸರ್ಕಾರದ ಪರವಾಗಿ ನಡೆದ ಯಾವುದಾದರೂ ಸಂವಿದೆಯಲ್ಲಿ . . . ಒಂದು 
ನಿಗನಿಂತಸಮವಾಯದ ಸದಸ್ಯರಾಗಿ ... ಯಾವ ಪ್ರಕಾರದಲ್ಲಾ ದರೂ 
ಭಾಗಿಯಾಗಿದ್ದ ಲ್ಲಿ (ಭಾಧಾನ. ೧೮೪). ([ನಿಗವಿಂತ-- ಸಮವಾಯ] 
ನಿಗನೋತ್ತಮಾಂಗ(ನಾ). - ನಿಗಮಮಸ್ತ ಕ: ಉಡುಪೊಡೆ ಸಂತತಂ 
ಪುಲಿದೊವಲ್‌. ನಿಮುಗಲ್ಲಡೊಡಾ ದಿಗಂಬರಂ . . . ನಿಗಮೋತ್ತ ಮಾಂಗ 
ಮುಣ್ಣೊಡೆ ನಿಷಮಲ್ಲದಿರ್ದೊಡೆ ಸಮಸ್ತ ಜಗಂ ನಿಮಗೇನನೆಂದಪರ್‌ 
(ಸಂಪಾಶ. ೨೦). [ನಿಗಮ -- ಉತ್ತ ಮಾಂಗ] 
ನಿಗಮೌಘ್ಯ (ನಾ). - ನಿಗಮತತಿ: ನಿಗಮೌಘವಲಸಿದಡತ್ತ ಲಿತ್ತ ಲು: 
ಸರಿವ . . . ನೆನೆವರಿಗೆ ತನ್ನನು ತೆತ್ತು ಬದುಕುನೆನೆಂಬ ಬೋಳೆಯರರಸ 
ನಡೆತಂದ (ಕುನ್ಯಾವಿ. ೧೦-೫೨). [ನಿಗಮ + ಔಘ] 
ನಿಗರ (ನಾ). ೧. ಮನೋಹರತೆ ; ಚೆಲುವು: “ನಗರ... ಕಣ್ಣೆ 
ವಂದುದು, ಪರಿವಡೆದುದು -- ಈ ೧೪ ಮನೋಹರಂ? (ಕಶಸಾ. ೧೧-೨೧೧); 
“ನಿಗರಂ ನೆಟ್ಟು ಚೊಕ್ಕ ಚೊಕ್ಕಳಿಕೆಯೆಂ . . . ಎನೆ ಮನೋಹರ 
ಮಕ್ಕುಂ” (ಕವಿಕಂ. ೯೯); ಜಗದ್ವ್ಯಾಪಕನ ನಿಲನಿನ ನಿಗರದವೊಲೆಂದ 
(ತೊರರಾ. ೩-೬-೩೩) ; ಕೆಲಕೆ ಸಾರುತ್ತು ರ್ಬುತಂ ನಿಗರೆದಿಂ ನಲಿಗರ್ಚುತಂ 
' ಪುಲ್ಲಂ (ಕೊಟ್ಟೂಬ. ೧೦-೨೧). ೨. ಯೋಗ್ಯವಾದುದು ; ಒಪ್ಪ 
ತಕ್ಕುದು; ಉತ್ತಮವಾದುದು; ಸರಿಯಾದುದು: ಮಗುವು 
ರಾಘವನೆಂದು ತಪ್ಪಿಸಿ: ನುಡಿದ ನುಡಿ ನಿನಗೆ ನಿಗರನೇ (ತೊರರಾ. 
೧-೯-೩೦) ; ಧಗಧಗಿಸಿತುರಿ ಮತ್ತೆ ರುಂಳಪಿಸೆ ನಿಗರವಲ್ಲಿದೆನುತ್ತ ರಕ್ಕಸ 
ನಿಗಡಕೈ ದುವನಿರಿಸಿ ಕೆಲಸಾರಿದನು ಕಲಿಹನುನು (ತೊರರಾ. ೫-೨-೮೫) ; 
ಬಜಾಡೆ ಸೇನೆಯಂನಿನನ ಕೈಯಿಂದ ಗಗನಸಥಿಕರ ಮಾಡಿಸುನದಿದು ನಿಗರ 
ವಲ್ಲೆ ನುಗೆ (ತೊರಂ. ೬-೪೦-೧೭). 

[4 ಶನಿ. ನಕರ್‌ ಎ ಹೋಲಿಕೆ, ಎಣೆ. ಸಾದೃಶ್ಯ ; ಸಮಾನಾಂತರ 
ವಾದುದು, ಸನುವಾದುದು ; ಕಾಂತಿ, ಪ್ರಕಾಶ, 'ಹೊಳಪು ; ಕಾಳಗ, 
ಯುದ್ಧ] 

ನಿಗರ್ಯ (ನಾ). ಗುಂಪು; ಸಮೂಹ: “ನಿಗರ-ನಿಕರೆಎ ಸಮೂಹ” 
(ತದ್ಭ ಕೋ. ೭೭); ' ನಿಟಿನಿಗರ ಬಳಿಕೆಸೆದುದಂದು ವಸಂತಯತುನಿನಲಿ 
(ಅಂಬಿಕಾ. ೧೧-೪) ; ತೋಳಿನಿಂ ಹಿಡಿದೆತ್ತಿ ತನ್ನ ಪೀತಾಂಬರದ ಮೇಲ್ಸೆ 
ರಗಿನಿಂದೆ ಮೈರಜನನೆಲ್ಲಂ ಪೊಡದು ಜಾಳಿಸುವ ಕಣ್ಣಿ (ರನೊರಸಿ ಮಂಡೆಯ 
ನಿಗರ ಮಾಸನಿಸಿ ನುಡಿದಂ (ತುರಂಗ. ೨೬-೧೮) ; ನೀಲಗಿರಿಯ ಮುಗಿಲ 
ನಿಗರದ ಶಿಖರಮನೇಣ ಮೈನಮೆನೆತ್ತ ಶ್ರೀಪುರುಷೋತ್ತಮನಂ ಕಂಡು 


(ರಾಮಾಶ್ವೆ. ೬೬-೧೯). 


“ನಿಗಮಿತ 


ನಿಗರ್ಕ 


ನಿಗರಕೋಲ್ಗಂಡ, ನಿಗರಕೊಳುಗಂಡ, ನಿಗರಕ್ಕೊಳ್ಳಂಡ- ಗುಂಪಿಗೇ 

ಸಾಹಸಿಯಾದವನು ; ಒಂದು ಬಿರುದು: ನಿಗರಕೋಳ್ಸಣ್ಣಂ ಸತ್ಯ 

ಯಂಧಿಸ್ಮಿರೆಂ ಶ್ರೀಮನ್ಮಹಾಸಾಮನ್ತಂ ಭಾನಂ ಬಿಜ್ಜರೆಸರ್‌ , . . 

ತ್ರಿಭೋಗಾಭ್ಯನ್ತೆ ರಸಿದ್ಧಿ ಯಿನ್ನ ಮಾಳುತ್ತ ನರೆ (ಕಣ. 1೪, ೪೧-೧೦ ; 

11ನೆಯ ಶತ) ; ಮನ್ನೆಯರ ಗಂಡ ನಿಗರಕೊಳುಗಂಡ ಬಾಚಿಗಭೂಪ 

ನಂಕಕಾ[ಜ] (ಕಳ. ೧೩-೪-೮೪; 1093) ; ಸಾಣ್ಣೃಗಜಕೇಸರಿ ನಿಗರ 

ಕ್ಯೊಳ್ಗಂಡ (ಸೌಇಇ. 1%-1, 2೬೫-೧೪5 1155). [ಸೆಂ ನಿಕರ] 

ಸಿಗರ್ಯ "ನಿಕರ್ನ' ನೋ. 

ನಿಗರಗತ್ತುರಿ (ನಾ). ಶ್ರೇಷ್ಠವಾದ ಕಸ್ತೂರಿ ; ಉತ್ತಮವಾದ 
ಅಥವಾ ಶುದ್ಧವಾದ ಕಸ್ತೂರಿ : ಪದನಜಶಿದರೆನ ಸಿರಿಗಂಪಿನ 
ಕುರುಳ್ಗೆ ಪುಡಿಗತ್ತುರಿಗೆಯ್ವ ನಿಗರಗತ್ತುರಿಯ ಕಾಲ್ಗಳಿವ ಕಪ್ಪು ರದ 
ತೊಳೆವ ಜನಾದಿಯ ಮೇದಿಸುವ ಪೊಗೆಗೊಳಿಸುವಗರುವಿನ ಪೊರೆವರಲ. 
ಪೊಟ್ಟಳದ ಸೆಂಪಿಟ್ಟಿ ಳಮಾದ ತಂತಮ್ಮ ಮನೆಗಳೊಳ್‌ . . . ಬಾಲೆಯರ್‌' 
ಲೀಲೆಯಿಂಂದಿರೆ (ಧರ್ಮನೂಾ, ೨-೧೦೮ ಐ) ; ನಿಗುರು[ಗರ]ಗತ್ತು ರಿಗಂಪನತಿ 
ಗಳೆನ ತನುವಿನೋರಗೆನರೆಯದಂಗನೆಯರೇಳ್ತಂದು ಬಳಸಿದರು ಸುಗುಣರಧಿ 
ನಾಥನಂ ವರಸುಂದರೇಂದ್ರನಂ (ಸೌಂದಸು.೧೦-೨೪); ನಿಗರಗತ್ತು ರಿಯಡ್ಡ 
ಬೊಟ್ಟು (ರೇನಣ, ೩-೩೭). [ನಗರ 4-ಕತ್ತು ರಿ] 

ನಿಗರಣ (ನಾ). ೧. ನುಂಗುವುದು ; ಕಬಳಿಸುವುದು. ೨. ಪೂರ್ಣ 
ವಾಗಿ ಗ್ರಹಿಸುವುದು. ೩. ಗಂಟಲು, ೪. ಹೋಮದ ಹೊಗೆ. 
೫. ಕುತ್ತಿಗೆ; ಕೊರಳು : ಸುಹೃಜ್ಜನದಯಿಂತಂ ಬೃಹನ್ಸಿಗರೆಣಂ 
ಶ್ಷಯವೃದ್ಧಿ ಧನಾನ್ವಿತಂ ಕುಕ ಕುಬ್ಜ ಶರೀರಿ ಕುಳೀರಸಂಭವಂ (ಜಾತತಿ. 
೧೬-೪). [ಸಂ.] 

ನಿಗರಳ (ನಾ). ಕುತ್ತಿಗೆ; ಕೊರಳು : “ಕೊರಲ್‌ ಕಂಠ ಗ್ರೀವಾ ಗಳ 
ನಿಗರಳಂ ಕಂಧರನೆನಲ್‌”. (ನಸ್ತುಕೋ. ೬೮-೭). [-ಆಸಂ. ನಿಗರಣ] 

ನಿಗರಾಣಿ (ನಾ). (ಉಕ) ಮೇಲ್ವಿಚಾರಣೆ; ಉಸ್ತುವಾರಿ 
ಪರೀಕ್ಪಾಮಂದಿರದಲ್ಲಿ ನಿಗರಾಣಿ ಮಾಡಲು ನಾಲ್ವರು ಅಧ್ಯಾಸಕರಿದ್ದಾರಿ 
(ರೂಢಿ). [4-ಮರಾ. ನಿಗರಾಣೀ ; ಪಾರ. ಹಿಂ. ಸಿಗರಾನೀ] 

ನಿಗರ್ಭ (ನಾ). ಹೊಟ್ಟಿ ; ಬಸಿರು : ನಿಗರ್ಭಪೂರಿತಮಾಗಿರಲ್‌ 
ಸ್ರಾಣಾಯಾಮುವಂತರ್ನೂಖ ಸವಿಷಯಸ್ಸೊ ₹ನು ಚಾರಿತ್ರಪ್ರನರ್ತನ 
ಸೀಮೆಯಲಿ ಪೊಸತೆನಿಸೆ ಪ್ರತ್ಕಾಹಾರಮೊದಗಿರಲು (ಬಸಪು, ೩೫-೧೮). 

[Ao] 

ನಿಗರ್ವ (ನಾ) - ನಿಗರ್ವತೆ. [ಸಂ] ಕ 

ನಿಗರ್ನತೆ (ನಾ). `ಗರ್ವವಿಲ್ಲದಿರುವಿಕೆ; ವಿನಯ : ಸರ್ಮೋನಾಯ 
ದಿಂದೊಡಬಡಿಸಿದೆನು ನಿಗರ್ವತೆಯಿಂಂದ ರಾವಣನು ಸರ್ವಥಾ ಸೀತೆಯ 
ಬಿಡೆನೆಂದವನತಿಗರ್ವದ ಮಾತನಾಡಿದನು (ರಾನುವಿ. ೧೫-೫೬). 

[ಸಂ. ನಿಗರ್ವತಾ] 

ನಿಗರ್ನಿ (ನಾ). ಜಂಭವಿಲ್ಲದಿರುವವನು ; ಗರ್ವವಿಲ್ಲದಿರುವವನು : 
ಆಳದ. ಮಡುನಿನೊಳಾಡುತಲಿದ್ದರು ತಾನು ನಿಗರ್ನಿ ರೋಹಿತನು 
ಅವರು . . . ನಿಗರ್ನಿಗಳು (ಸುವಸಂ. ೧). 

[ಸಂ. ನಿಗರ್ನಿನ್‌] 

ನಿಗರ್ನಿತೆ (ನಾ). - ನಿಗರ್ವತೆ : ದರ್ಪವುಳ್ಳಂಗೀಸು ಮಂಗಳವೊಪ್ಪ 
ದೇನೈ ಜಗದೊಳಾನಂಗಪ್ಪುದಿೀ ಬಲನೀ ನಿಗರ್ನಿತೆಯೆಂದನಾ ಮತ್ಸ್ಯ 
(ಕುವ್ಯಾವಿ. ೯-೨೮), [ಸೆಂ. ನಿಗರ್ನಿತಾ] 

ಸಿಗಲ್ಲ ನಿಗಳ (ನಾ). ೧. ನುಂಗುವುದು; ಕಬಳಿಸುವುದು. 
೨. ಕುದುರೆಯ ಕೊರಳು, - ಕುತ್ತಿಗೆ. ೩. ಬೇಡಿ; ಸಂಕೋಲೆ; 
ಸರಪಳಿ. ನಿಗಳೆ: ೨. ಹಯದ ಕೊರಲೊಳುತ್ತಮ ನಡುವಣ 


(ಇಂಚಾಪ. ೭೨-೪೯) ; 


೪೫೫.೨ 


2|25 


30 


40 


45 


ನಿಗಲ 


ಪ್ರದೇಶ ನಿಗಳಮದಕ್ಕುಂ (ಅಶ್ವಶಾ. ೯-೨೫). ೩೩. ವೇದಕ್ಕೆ ಒಣಿಕೆಯ. 
ಕಟ್ಟು ವೆ ಶಾಸ್ತ್ರಕ್ಕೆ ನಿಗಳನನಕ್ಕುನೆ ತರ್ಕದ ಬೆನ್ನ ಬಾರನೆತ್ತುವೆ (ಬಸನ. 
೭೧೬) ; ಹರನಾಜ್ಞಿಯೆಂಬ ನಿಗಳವ ಹಜಾದು ಕೈ ಲಾಸಗಿರಿಯೆಂಬ 
ಸೆಜ್ಞಾರದಿಂದ ಪೊಳನುಟ್ಟು (ನಂನಾ.೧೩-೬). ೪, ಆನೆಯ ಕಾಲಿಗೆ 
ತೊಡಿಸುವ ಸರಪಳಿ ; ಸಂಕೋಲೆ : “ನಗಳು... ಶೃಂಖಲಾ, 
ಅಂದುಕ। - ಈ ೫ ಆನೆಯ ಕಾಲ್ಗಟ್ಟು? (ಹಲಾಯು, ೩೭-೭೦) ; 
“ಹಿಂಜೀರಮ೦ದುಕಂ ಶೃಂಖಳಂ ಪಾದಬಂಧಂ ನಿಗಳಮೆನಲು ಸಂಕಲೆ 
ಯೆನಿಕ್ಕುಂ” (ಮುಂಗಲ. ೪೬-೨) ; ನಿಗಳಂಬೋಲ್‌ ತೊಡರ್ದಿರ್ದ 
ನೋಹನಿಗಳಂ ನಿರ್ನ್ಯಾಕುಳಂ ಸಿಂಗೆ ಮತ್ತ ಗಜೇಂ ದ್ರಂಬೊಲಲರ್ಗಳಂ 
ನನಮುನಂದಾನಂದದಿಂ ಪೊಕ್ಕಂ (ಕಾನ್ಯಾನ. ೩೪೨) ; ಪೆರ್ಮಾಡಿರಾಯನ 
ಪಟ್ಟಿ ದಾನೆ ಸಪ್ತ ನುದಾವಸ್ಥೆಯಿಂ ಮಂಂದುಗಾಣದೆ . . . ಕಾಲೊ 
ಳೃಂಧಿಸಿದ ಮಾಲೆಯ ನಿಗಳಂಗಳುಂ ಘುಲಫುಲಿಸೆ ಜಾಣಿಂ ಸೆಳೆದುಣ್ಣಿ 
ಪೊಣ್ಮೆ ಘಳಿಲನೆ ಕಂಪಿಸಿ ನಿಟ್ಟೋಡಿಯಾಡಿಗೊಂಡು ಪರಿದು (ಬಾಹೂರ. 


` ಹ, ೩೧೯-೬); ಕಾವನ ಮದದಂತಿಯ ಕಲ್ಲೆ ನಿಗಳನುನೋನದೆ ತಂದಿಕ್ಕು 


ವಂತೆ ಕೋನಿದೆಯೊರ್ವಳವಳ ಪದಯುಂಗಳಕೆ ನೇವುರನನು ರೆಟಿಸಿದಳು 
(ಕುರಾಸಾಂ. ೨೯-೯೪), ೫, ಕಾಲಿಗೆ ಧರಿಸುವ ಒಂದು ಬಗೆಯ 
ಆಭರಣ ; ನೂಪುರ ; ಕಾಲಂದುಗೆ : ನಿಗಳದ ನುಣ್ಣ ರಂ ನೆಗೆನಿನಂ 
ನುಡಿಗಳ್‌ ಕಿವಿಗಿಂಪನೀನಿನಂ . . . ನೀಲಿಿಯರೊಲ್ಲು . . . ಮುತ್ತಿನ 
ಸೇಸೆಯೆನಾಗಳಿಕ್ಕಿದರ್‌ (ಕಬ್ಬಿಕಾ, ೩೪೨) ; ನಿಗಳ ಉಂಗುರ ಗೆಜ್ಜೆ 
ಪೊನ್ನಂದುಗೆ ಪನಳನುಂ ಮುತ್ತು ಪೊಸ `ಅನಕಿಗೆ ಕಿಣಗೆಯುಂ . . . 
ತಂದುಕೊಡುವರು ನಾಳೆಯೆಮ್ಮಯ ತಂಡೆತಾಯಿಗಳೆನಗೆ (ಬಸಪ. 
೧೪-೧೫). ೬. ಕೈಗೆ ತೊಡುವ ಒಂದು ಬಗೆಯ ಆಭರಣ ; 
ತೋಡ : ಮುಂಗೈ ನಿಗಳನನು ತಿರುಹುತ್ತ ನಸುನಗು ತೆದ್ದನಭಿಮನ್ಯು 
(ಕುಪ್ಯಾದ್ರೋ- ೪-೩೪). ೬. (ಆಲಂ) ಬಂಧನ; ಕಟ್ಟು; 
ಪಾಶ ಮೋಹಮಯಂ ನಿಗಳಂ ಕಳತ್ರಂ (ಸಂಸಭಾ. ೪-೧೨) ; 
ಕರಮೆಸೆದಿರ್ದುದು ಚಪಳೆಗೆ ಸಿರಿಗಿಕ್ಕಿದ ನಿಯಮನಿಗಳಮೆನೆ ಭುಜಗಯಂಗಂ 
(ಕಾದಂಪೂ. ೩೧) ; ಪೋಪೊಡಂ ತನಯನಿಮೋಹಮೆಂಬ ನಿಗಳಂ 
ತೊಡರ್ದಿರ್ದಪುದು (ಸುಕುಮಾ. ೧೦-೩೨); ಪಿತೃ ವಾಕ್ಕಪರಿಸಾಲನಾ 
ನಿಗಳದಿಂ ಧರ್ಮದಾಲಾನಕ್ಕೆ ಕಟ್ಟು ಗೊಂಡಿನಕುಲನ ಧೈರ್ಯದೈರಾವತಂ 
ಹೋರಾಡುತಿರ್ಪುದಂ ಕಾಣಂತೆ ಗುರುವಸಿಸ್ಕ ನಾಡಿದನ್‌ (ಶ್ರೀಂನಾ, 
೧೬೯-೪೮೨) ; ಈ ಭೋಗದ ನಿಗಳದಿಂದ ನಾರಾಗಲು ಎಚ್ಚೆತ್ತು ಕೊಳ್ಳು 
ಪುದಕ್ಕೂ ಕಾಲಲಬ್ಜಿ ಬೇಕು (ಸರ4. ೧೩೫). ೮. ಕಾಲುಪೆಂಜೆಯ 
ನನ್ನು ಧರಿಸಿದ ಪರಾಶ್ರವಿಸಿ-ಶೂರ (?) : ಆ ಕಳದ ಕೆಲ 
ದೊಳ್‌ ಸಾರಿಯಂಂ ಕೋಲೊಡ್ಡಿ ಗೆಲ್ವ ನಿಗಳನ ನೆಗಲಕ್ತಿ ಗಿಡಿಪ ಭೃಗುವಂ 
ನಗುವ ಬೇತಾಳನಂ ಬೇಡೆನಿಪ ತಳ್ಳು ಮಿಕ್ಳುವರೆ ಕಲ್ತ ಬಿನ್ನಣಿಗಳಿರ್ದು 
(ಪುಸ್ಪಪು. ೨-೬೦ ನ). ೯. (?) : ಅಲ್ಲಿ ಮಹಾಜನಮಾನ್ಯರೆದು ನಿಗಳ 
ಬಾಟ್ಕನ್ನು ಜೀನಿತಂ ಬೇಡಿಕೊಳ್ಳಿ ಮೆನ್ನೊಡೆ (ಸೌಂ. 1321, ೪೬-೪; 
ಸು. 8ನೆಯ ಶತ) ;  ಏವೂರ ನಿಗಳದೊಂದು ಬಣ್ಣ ಗುದುರೆ ! ಎಮ್ಮ್ಮ್ಮಾ 
ಜಾಯಿಲಂಗೆ ಡೊರೆನರ್ಕುಂ. ಕೊಂಕದ ಬಾಲಂ, ನಿನಿಂರ್ದ ಕೊಡಂಕೆ, 
ಡಗೆವೊಯ್ವ ಳ್ಳಿ, ಗುಜ್ಜು ಗಾಲ್‌, ನಟ್ಟೊಡಲ್‌, 'ಕಟ್ಟಾಯದ ಮೆಯ್ಸಿರಿ 
(ರಾಮಾಶ್ವೈ ೮೪-೨೪)... "ಧಿಗಡ' ಪರಾ. 

ನಿಗಳಂಕ ಮಲ್ಲ- ಕಾಲುಪೆಂಡೆಯವನ್ನು ಧರಿಸಿದ ಪರಾಕ್ರಮಿ, 
ಶೂರ; ಒಂದು ಬಿರುದು: ನೈರಿಭೇರುಣ್ಣಂ ನಿಗಳಂಕಮಲ್ಲಂ ಕಟಿಕದ 
ಗೋನಂ ಅಣ್ಣನ ಸಿಂಗಂ (ನಾಂದೇಡ್‌. ೬-೧೫ ; 1066) ; ನೃಪರೊಳು 
ನಿಗಳಂಕಮಲ್ಲನಾದಗಲದ ವೀರನಾರಳವೊ (ಕೊಲ್ಲಾಶಾ. ೧೫-೫೪ ; 1186). 

[ಸಂ.] 


ನಿಗಳ 


ನಿಗಳ "ನಿಗಲ' ನೋ. 
ನಿಗಳನಿರೋಧಥ (ನಾ). ಸಂಕೋಲೆಯಿಂದ ಬಂಧಿಸುವುದು ; 
ಸರಪಳಿಯ ಬಂಧನ: ನಿಗಳನಿರೋ ಭಂ ನುದಗಜಂಗಳೊಳ್‌., , . ಅಕ್ಕು 
ಮಲ್ಲದೆ ಜನಪದದ ಜನಂಗಳೊಳಿಲ್ಲ (ಜಗವಿ. ೨-೧ ೪). "ನಿಗಡನಿರೋಧ' 
ಸರಾ. [ನಿಗಳ (ನಿಲ) 4ನಿಕೋಧ] 
ನಿಗಳಬಂಧ (ನಾ). - ನಿಗಳನಿರೋಧ : ಸೆಗರನುಂನಿಕುಂಜರೆಂ ಸಂಸಾರ 
ಬಂಧಕಾರಣ ನಿಗಳಬಂಧಂಗಳಂ ಪಠಯೆಂ ಪೊಯ್ಸು . , . ಸನ್ಮಾರ್ಗ 
ವೀಧಿಯೊಳ್‌ ಸರಿದು ಪರಮಗತಿಯನೆಯು್ನ ವುದುಂ (ಅಜಿಪು. ೧೨-೧ ವು. 
[ನಿಗಳ (ಇ ನಿಗಲ) -- ಬಂಧ] 
ನಿಗಳನೋಫ್ಸ (ನಾ). ಸಂಕೋಲೆಯಿಂದ ಬಿಡುಗಡೆ: ಆವುದಚ್ಚರಿ 
ಹೊಜನಡುವ ನಸುದೇವನಂಭ್ರಯ ನಿಗಳನೋಕ್ಷನದಾವುದ್ಯ ನೃಪ 
ಚಿತ್ರಬಂಧಕವಾಟನಿರ್ಭೇದ (ಸಿಭಾಗ. ೧೦-೪-೧೧). 
[ನಿಗಳ( ಇ ನಿಗಲ) 4 ಮೋಕ್ಷ] 
ನಿಗಳನಿಕ್ಕು (ಕ್ರಿ). ಸೆರೆಹಾಕು ; ಬಂಧಿಸು: ಕೇಳ್ವನ ಕಿನಿಯೊಳು 
ಗೂಂಟಿನುನಾಲ್ವಿನೆಗಂ ಬೆಟ್ಟ ತೆನಸುಯೊಟ್ಟ ಜಿವಿರುದಿಂದೇಳ್ವರೆಲಕ್ಕೈಯೊಳ 
ದಟುನೆನ್ವೀಟ್ವಾನೆಗಂ ನಿಗಳನಿಕ್ಕಿದಂ ಭೂತಸ್ರಿ(ನೃ)ಪ (ಇಆ. ೫11, 
೯೬-೧೧; 1187). [ನಿಗಳ್ಳ ಇ ನಿಗಲ) + ಇಕ್ಕು] 
ನಿಗಾ, ನಿಗ್ಗ (ನಾ.) ೧. ಲಕ್ಷ್ಯ; ಗಮನ: ಅವಳ ಗಂಡ ಬಹು 
ಕಾಲದಿಂದ ಮನೆಯ ಕಡೆ ನಿಗಾ ಕಡಿಮೆ ಮಾಡಿದ್ದ (ಪ್ರಹಾರ. ೭); ಈ 
ಕಲಿಗಾಲದ ಮಹರ್ಷಿಗಳ ಮೇಲೆ ಸ್ವಲ್ಪ ನಿಗಾ ಇರೆಲಿ (ಕೆಲನೆ. ೩೭೮); 
ಇವರ ಮೇಲೂ ನಿನ್ನ ನಿಗಾ ಇರಲಿ (ಮುಸಿನಣ. ೩೦). ೨. ಹೊಣೆ; 
ಜವಾಬ್ದಾರಿ: ಮನೆಗೆ ಬೀಗ ಹಾಕಿ... ಮನೆಯ ಮೇಲೆ "ನಿಗಾ' 
ಒಪ್ಪಿಸಿ. . . ಹೊರಟರು (ಸುಖನಿ. ೧೮) ; ಮಗುವಿನ ತಂಜಿಯಾದ 
ನಿಮಗೆ ಸ್ವಲ್ಪವೂ ನಿಗಾ ಇರಬೇಡನೇ ? (ನಂಶನೃ. ೬೯). ನಿಗ್ಗೆ : ೧. 
ಅವರ ನಿಗಕ್ಕೆ ಸುಬ್ಬುವೂ ಬಿದ್ದನು (ಅನತಂ. ೫೧); ಅಮೇಲೇನೇ ನನಗೆ 
ನನ್ನ ತಾಯಿಯ ಜ್ಞಾಪಕ ಅವಳ ಸೊಸೆ ಮೇಲೆ ನಿಗ ಬಂದದ್ದು 
(ಚೆಂಗೂಲಿ, ೩೮). 
ನಿಗಾ ಇಡು- ಗಮನಿಸು; ಲಕ್ಷ್ಯವಿಡು : ಮೇಸ್ತ್ರಿಗಳು ಕೂಲಿಗಳ 
ಎ. ಮೇಲೆ ನಿಗಾ ಇಟ್ಟಿ ಇರುತ್ತಾರೆ (ಸಾಹೇಬ್‌.೧೪) ; ಅವನ ಮೇಲೆ ನಿಗಾ 
ಇಡಬೇಕೆಂದು ಆರ್ಡರ್‌ ಇದೆ (ಭಾರತಿ. ೨೭); ನಿಗಾ ಇಡದ ಹೊಲ 
ಹೊಗೆಯಾಗಿ ಹೋದೀತು (ಗಾಡಿ). ನಿಗಾ ತಳೊಳ್ಳು, ನಿಗಾ ತೆಗೆದು 
ಕೊಳ್ಳು ಎ ಗಮನಕ್ಕೆ ತೆಗೆದುಕೊಳ್ಳು; ಲಕ್ಷ್ಯಕೊಡು : ಹಾಗಿದ್ದರೆ 
ಅಧಿಕಾರಿಗಳಾರೂ ಈ ವಿಷಯದಲ್ಲಿ ನಿಗಾ ತಕೊಳ್ಳ ಲಿಲ್ಲವೇ i] 
(ದೇಶಧು. ೮೨); ನಾನು ಸ್ವಲ್ಪ ನಿಗಾ ತೆಗೆದುಕೊಳ್ಳ ದಿದ್ದರೆ. ಈ ಮನೆ 
ಯಲ್ಲಿ, ಅವರ ಪಾಡು ಏನಾಗಬೇಕು? (ಕೊನೆಛೇ, ೧೧೫). ನಿಗಾ ತಪ್ಪು, 
ನಿಗ ತಪ್ಪು - ಗಮನವಿಡದಿರು ; ನಿರ್ಲಶ್ಷ್ಯದಿಂದಿರು : ಸ್ವಲ್ಪ ನಿಗಾ 
ತಪ್ಪಿ ದರೂ ಈ ಕೆಲಸ ಹಾಳಾಗುತ್ತ ಜೆ(ರೂಢಿ); ನಿಗ ತಪ್ಪಿ ಸ್ವಲ್ಪ ತೇನವಾಗಿ 
ರುವ ಸ್ಥಳದಲ್ಲಿ ಇಡಲ್ಪ ಡುವ ತೆಂಗಿನ ಕಾಯಿ ಹೋಳುಗಳು, ಬ್ರೆಡ್‌, 
ಉಪ್ಪಿ ನಕಾಯಿಂ, ಕಳಿತ ಹಣ್ಣು ಗಳು ಇನನ್ನು ಬೂಜು ಒಳ ಹೊಕ್ಕು... 
ಕೆಡಿಸಿ ಹಾಳು ಮಾಡುವುವು (ಗೃಹವಿ. ೫೬). ನಿಗಂ ನೋಡು- ನೋಡಿ 
ಕೊಳ್ಳು ; ಕಾಯ್ದುಕೊಳ್ಳು ; ಲಕ್ಷ್ಯನಹಿಸು; ಇನರೇ ಅ ಹುಡುಗನ್ನ 
ತಮ್ಮ ಮನೇಲಿ ಇಟ್ಟು ಕೊಂಡು ನಿಗಾ ನೋಡಬೇಕಾಗಿತ್ತು (ಧರ್ಮಶ್ರೀ. 
೨೬). ನಿಗಾ ಮಡಗು - ಲಕ್ಷ್ಯವಿಡು; ಗಮನವಿಡು : ನೀವು 
ಅವರನ್ನ ನಿಗಾ ಮಡಗಿ ನೋಡಿಲ್ಲ (ನನ್ಮುಳ್ಳಿ. ೧9). ಥಿಗಾ ವಹಿಸು 
ಲಕ್ಷ್ಯ ತೆಗೆದುಕೊಳ್ಳು ; ಮುತುವರ್ಜಿ ನಹಿಸು: ಜ್ಞಾನಾಂಬೆ 
ಪಟ್ಟಕ್ಕೆ ಬಂದ ನಂತರ, ಅಜ್ಜಿಯ, ಮೊಮ್ಮಗಳ ವಿಷಯದಲ್ಲಿ ಮೊದಲಿ 


೪೫1೫೩. 


35 


40 


4 


ನಿಗಿನಿಗಿಸು 


ಗಿಂತ ಹೆಚ್ಚು ನಿಗಾ ವಹಿಸಿ ನೋಡಿಕೊಂಡಳು (ಪ್ರತಾಪ, ೧೦೧). 
[.-ಮರಾ. ನಿಗಾ; ಪಾರ. ಹಿಂ. ನಿಗಾಹ್‌] 

ನಿಗಾದ (ನಾ). ೧. ಕಂಠಪಾಠ ಮಾಡಿ ಹೇಳುವಿಕೆ; ಉರು 
ಹೊಡೆದು ಹೇಳುವುದು. ೨. ಗಟ್ಟಿಯಾಗಿ ಹೇಳುವ (ಹೋಮದ) 
ಮಂತ್ರ; ಪ್ರಾರ್ಥನೆಯ ಘೋಷಣೆ. ೩. ಸ್ಪಷ್ಟವಾಗಿ ನುಡಿಯು 
ವಿಕೆ: “ನಿಗಾಡಃ, ನಿಗದಃ ೨ ಸ್ಪಷ್ಟ ವಾಗಿ ನುಡಿಯುನಿಕೆ, ವ್ಯಕ್ತವಾಗಿ 
ಹೇಳುವಿಕೆ? (ಸಿದ್ಧಾಂತಿ, ೩೫೯). "ನಿಗೆದ' ಸರಾ. [ಸಂ.] 

ನಿಗಾಬಾನಿ, ನಿಗಾವಣೆ, ನಿಗಾವಾನಿ, ನಿಗೆನಾನಿ (ನಾ).೧, ಮೇಲ್ವಿ 
ಚಾರಣೆ; ಉಸ್ತು ಮಾರಿ: ತಮ್ಮ ಸೀಮೆ. ಆರೈಕೆ ಬಗ್ಳೂ, ನಿಗಾಬಾನಿ 
ಯಿಂದ ಮಡಗುವುದಕ್ಕೂ, ಲಡಾಯ ಪ್ರಯತ್ನಗಳು ಜರೂರು ಇದೆ. 
(ರಾಜೇಂದ್ರ. ೧೨೩), ನಿಗಾವಣೆ : ೧. ಹೆಂಗಸರ ಗುಂಪಿನಿಂದ 
ಬಿಡುವು ಮಾಡಿಕೊಂಡು, ಮನೋರಮೆ ಮೇಲೆ ನಿಗಾವಣೆಗೆ ಬಂದಳು 
(ಕೇಷಸ್ರ. ೨೦); ಪೋಲೀಸಿನವರ ನಿಗಾವಣೆ ಪ್ರಾರಂಭವಾದ ಮೇಲೆ 
` ಅಲ್ಲಲ್ಲಿಂದೆ ಬಂದ ಬಾತ್ಮಿಗಳಲ್ಲಿ ಯೋಗೀಶ್ವರರು . . , ಹಣ ಪಡೆದರು 
(ಕಲನೆ. ೩೭೮). ನಿಗಾಮಾನಿ: ೧. ಆಜೀ ಮೇರೆ ನಿಗಾವಾನಿ 
ಸಾಮಾನು ತಯಾರು ಮಾಡಿಸುವುದಕ್ಕೆ ಆ ಸಾಹೇಬರು ತಮಗೆ ಬರಸಿ 
ಕಳುಹಿಸಿ ಇದ್ದಾರೆ (ರಾಜೇಂದ್ರ. ೧೩೧); ವೀರರಾಜೇಂದ್ರಸೇಟಿ ಮೋದ- 
ಖಾನೆ ನಿಗಾವಾನಿ ಬಗ್ಗೆ ಮುನ್ನೂರು ಮಂದಿ ಮಡಗಿದರು (ಉಜೇಂದ್ರ. 
೧೪೭). ಸಿಗೆವಾನಿ : ೨. ಎಚ್ಚರಿಕೆ; ಜಾಗರೂಕತೆ: ರಸ್ತಿನ 
ಸಾಮಾನವನ್ನು ನಿಗೆವಾನಿಯಿಂ೦ದ ಮಡಕೇರಿಗೆ ತಲಪಿಸಿ (ರಾಜೇಂದ್ರ -೬೨). 

[-ಮರಾ. ನಿಗಾಬಾನೀ ; ಪಾರ. ಹಿಂ. ನಿಗಹ್‌ಬಾನೀ) 
ನಿಗಾರ(ನಾ).ನುಂಗುವುದು; ಕಬಳಿಸುವುದು: “ನಿಗಾರಃ-ನುಂಗುವಿಕೆ? 


(ಸಿದ್ಧಾಂತಿ. ೩೬೮). [ಸಂ] 
ನಿಗಾಲ, ನಿಗಾಳ (ನಾ, “ಕುದುರೆಯ ಕತ್ತಿನ ಸಮಾಸ ಭಾಗ” 
(ಅಮರ. ಟೀಳಕ). ನಿಗಾಳೆ : “ನಿಗಾಳಃ . . . ಕುದುರೆಯ ಕೊರಳು 


ಮೇಲ್ಗಡೆಗೆ ಹೆಸರು? (ಸಿದ್ಧಾಂತಿ. ೨೫೦). 
ನಿಗಾವಣೆ "ನಿಗಾಬಾನಿ' ನೋ. 
ನಿಗಾವಾನಿ "ನಿಗಾಬಾನಿ' ನೋ. 
ನಿಗಿ (ನಾ). ಒಂದು ಅಫುಕರಣ ಶಬ್ಧ. 

ನಿಗಿನಿಗಿ (ದ್ವಿರುಕ್ತಿ) : ಅದರಿಂದ ಕುಲಿಮೆಯಲ್ಲಿ ನಿಗಿನಿಗಿ ಕಿಚ್ಚಾಗಿ 
ಮುಂಬಯಿ. ೬-೧೯); ನಿಗಿನಿಗಿ ಮುಗಿಲು ನಿಗಿನಿಗಿ ಹಗಲು ಕೆಂಡವ ಕಾರು 
ಪುದು (ನಸದಲೀ, ೨೧-೧); ಸೌಜಿ ಇಜ್ಜ ಲಂಗಳನ್ನು ಹಾಕಿ ಹಚ್ಚಿ ನಿಗಿನಿಗಿ 
ಬೆಂಕಿಯಾಗುವಂತೆ ಮಾಡುತ್ತಾರೆ (ಮನೋನಂ. ೧೯೫). ನಿಗಿನಿಗಿ ಉರಿ. 
ಇಪ್ರಜ್ವಲಿಸು : ಇರುಳ ಕತ್ತಲೆಯಲ್ಲಿ ಈ ನಿಗಿನಿಗಿ ಉರಿಯುವ ಕೆಂಡದ 
ರಾಶಿ... ಕಾಣಿಸುತ್ತದೆ (ನಂಟರು. ೧೩೫). ನಿಗಿನಿಗಿ ಕೆಂಡ 
ಪ್ರಜ್ವಲಿಸುತ್ತಾ ಉರಿಯುವ ಕೆಂಡ ; ಕೆಂಪಾಗಿ ಹೊಳೆಯುವ 
ಕೆಂಡ : ಎದೆಯು ನಿಗಿನಿಗಿ ಕೆಂಡ ಮನವೆಲ್ಲ ಹಳವಂಡವೆಂದುಸುರುತಿತ್ತು 

ಒಗುನಿಂಗುವ ಹೊಗೆಯು (ಸಯಣ, ೮೭-೧೦). 
ನಿಗಿಚು "ನಿಮಿರ್ಚು' ನೋ. 
ನಿಗಿಸಿಗಿಯೆನ್ನು (ಕ್ರಿ). - ನಿಗಿನಿಗಿಸು : ಅದೊಂದು ವಜ್ರದ ಪದಕ,ನಿಜ 

ವಾಗಿಯೂ ಿಗಿನಿಗಿಯೆನ್ನು ತ್ತಿತ್ತು (ಕಂಗನಾ, ೧೯೪), 

[<ನಿಗಿ ೬ ಎನ್ನು( < ಎನ್‌,)] 
ನಿಗಿನಿಗಿಸು (ಕ್ರಿ). ಪ್ರಜ್ವಲಿಸು; ಹೊಳೆ; ಪ್ರಕಾಶಿಸು: ಬಗೆ 
ಬಗೆಯ ಚಾತುರ್ಯಕದ ವಾರನಾರಿಯರ” ನಿಗಿನಿಗಿಸ ತನುಕಾಂತಿಯಿಂದ 
ಲೈತಂದರಸನೊಗುವಿಂಗೆಯ ಚರಣಳಾನತರಾಗಿ (ನೆಂಕಾರಾ. ೧-೬-೩೧) ; 
ನಿಗಿನಿಗಿಸುವ ಉಗುರುಗಳೊಡನೆ ಸಲಿಗೆಯಂಗೈೈ ದಂ (ಸಾಗಂಧಿ.೧೮೫-೨೦); 


[ಸಂ] 


ನಿಗಿರಿಸು 


ಅತ್ತಿನುಬ್ಬೆ ಮತ್ತು ಗುಂಡುಮಬ್ಬೆಯರು ಚಿಗುರೊಡೆದ ಜ್ಯೋತಿರ್ಲತೆ 
ಗಳಂತೆ ನಿಗಿನಿಗಿಸಿದರು. (ದಾನಚಿಂ, ೬೫) ; ಬೆಳಗಿನಿಂದ ಸಂಜೆಯೆ ತನಕ 
ನಿಗಿನಿಗಿಸುವ ಬಿಸಿಲು (ಮಾರ್ಗದ. ೯೭). [<ನಿಗಿ + -ಇಸ್ಕು] 
ನಿಗಿರಿಸು "ನಿಮಿರಿಸು: ನೋ. 
ನಿಗುಂಬಿಸು (ಕ್ರಿ). ೧. ಒಟ್ಟಾಗು ; ಒಟ್ಟುಗೂಡು ; ಗುಂಪಾಗು ; 


ಸಂದಣಿಸು : ಇದಿಕೊಳ್‌ ಕಂಡಂ ನೆರೆದು ನಿಗುಂಬಿಸಿ [ಪಾಂಾಂ. |" 


ವಿಗುರ್ನಿಸಿ] ತಂಡಂಗೊಂಡಿರ್ದ ನರರ ಖಚರರ ಗುಂಡಂ (ಆದಿಪು. ೪-೩); 
ನಭೋಯಾನದಿಂದಮುಮರನಾಹಿನಿ ಬಕ್ಕೆ ಪರಿಕಲಿಸಿಯಂ 0 ತುಳಂಂಬಿಯಂಂ 
ನಿಗುಂಬಿಸಿಯುಂ ಕೇಳಿಸಿಯುಂ ನಡೆದು (ರಾಂತಿಫ. ೧೦-೨೧ ವು); ಪೆಣ 
ಜೆರ್ದೆಯಲ್ಲಿ ತಣ್ಮಲೆವ ಸಂತಸವೆತ್ತಣದೀ ವಿಮಾನವೆತ್ತ ಣದಿದಿರೊಳ್‌' 
ನಿಗುಂಬಿಪಮರಾಳಿಯೆತ್ತ ಣದು (ಚಂದ್ರಪು. ೪-೬೪) ; ಸನಳದ ಕಂಬದ 
ಇಂಬಿನೊಳ್‌ ನಿಗುಂಬಿಸಿ ನಿಂದು ಪಾಡುನ ಕೂಡುವ: ನೋಡುವ ಭಾವ 
ಸಮುಚ್ಚಯದ ಸಜೀನಮಾದ ವಿಚಿತ್ರ ಪುತ್ರಿಕೆಗಳ ಬಿತ್ತ ರಂಗಳಿಂ (ಅನಂಪು. 
೧-೧೦೫ ನ); ಅನುರಕೋಟ ತಳರ್ದುದೊಡನೆಯೆ ನೆರೆದು ನಿಗುಂಬಿಸೆ 
ನಿಯುಕ್ತ ನಿಜನಿಜನಿಭವಂ (ಪುಸ್ಪಪು. ೧೪-೪೩) ; ಕಾನನದುಚ್ಚಳಿಸಿ ಬೆಳೆದು 
ಲಂಬಿಸುವ ಪೆರ್ಬಿದಿರ ರವಕೆ ನಿಗುಂಬಿಸುವ ರವಿರಥತುರಗನ ವಿಡಂಬಿಸುವ 
ಮರ್ಕಟಿನನೀಕ್ಷಿಸುತಸುರರಿಪು ನಡೆದ (ಆಕ್ರೂಚೆ, ೫-೧೩) ; ಮುಮ್ಮೆಯ್ಯ 
ದುಸ್ಯತಿಗಳ್‌ ನಿಗುಂಬಿಸೆ ಬಾಟಕ್ಕಿ ಯೊಂದು ತಗದೆ ನಿಂಟ್ತಾ ಪೊಟ್ತಿಂ 
ಪಾರೆ (ಉಮಾಶ್ವ. ೨೪-೩). ೨. ಒಟ್ಟಿಗೆ ಸೇರಿಸು ; ಒಂದುಗೂಡಿಸು; 
ರಾಶಿಮಾಡು : “ನಿಗುಂಬಿಸು--ಸಂಕೀರ್ಣ ರಾಶೌ (ನಾನಾ ಪದಾರ್ಥ 
ಗಳನ್ನು ರಾಶಿ ಮಾಡು)? (ಶನುಧಾ) ; ಕರಪುಟಿದಲ್ಲಿ ನೆಲ್ಸನ್ನೆ ತ್ತಿ ನಿಗುಂಬಿಸಿ 
ಕೊಂಡು (ಬೆಟ್ಟಿ ಅ. ೧೧೯-೧೧). ೩. ಹೆಚ್ಚಾಗು ; ವೃದ್ಧಿಯಾಗು : 
ಜಗತ್ತ್ವಿತಯ ಚಿತ್ತವಲ್ಲಭನ ವರ್ಧನೋತ್ಸಾ ಹದೊಳ್‌ ನಿಗುಂಬಿಸೆ ಮನೋ 
ಮುದಂ (ಅನಂಪು. ೫-೧೪) ; ಕುಳಿತು ತನ್ನ ಳನಿಯ ತತ್ತ್ವ ಸತ್ವಶ್ಲೆಯ 
ತಿಳಿದನರೊಳು ಪಲ ಪೊತ್ತ ಕಳುಪಿ ಬೀಳ್ಕೊಂಡುದೀ ಮಾನ ನಿಗುಂಭಿ 
[ಜಿ] ಸರೊಳಪೊಕ್ಳ ಸಗ್ಗದ ನೆಲೆಯ (ನರ್ಧಚ, ೯-೩೭). 
[ನಿಗುಂಬು + -ಇಸ್ಕು] 

ನಿಗುಂಬು (ಕ್ರಿ). ೧. ಒಟ್ಟುಗೂಡು; ಸಂದಣಿಸು : "ನಿಗುಂಬಿಸು' 
ಪರಾ. ೨. ರಾಶಿಹಾಕು ; ಒಟ್ಟುಗೂಡಿಸು : “ನಿಗುಂಬು--ಪುಂಜೀ 
ಕರಣೇ(ಒಟ್ಟು ಗೂಡಿಸು)” (ಕನುಧಾ.) ೩. ಕುಪ್ಪಳಿಸು:“ನಿಗುಂಬಿತು - 
ಕುಪ್ಪಳಿಸಿತ್ತು” (ಶಮದ. ಸಂ. ೨). [?] 

ನಿಗುಂಬೂರ್‌ (ನಾ). ಒಂದು ಸಳದ ಹೆಸರು : ಸಪ್ತತ್ಯಭ್ಛುನ್ತರೇ 
ನಿಗುಂಬೂರುನಾನುಗ್ರಾಮಃ (ಮೈಅರಿ. ೧೯೩೫, ೪೦-೬೭; 9517). 

[ನಿಗುಂಬ? -- ಊರ್‌] 

ನಿಗುಚು "ನಿಮಿರ್ಚು' ನೋ. 

ನಿಗುಣ (ನಾ). ಶ್ರೇಷ್ಠವಾದ ಗುಣವುಳ್ಳ ನನು : ಬಿಗಿಪುಗಿದಡ 
ಮರ್ದು ಬಗೆಗೆಸೆನ ಗದ್ಯನಿರಚನೆಗೆ ಬಾಣನಿ[0] ದಂ. ಬಣ್ಣಂ ನಿಗುಣಂಗಂ 
ನಿಗುಣಂ ವೃತ್ತಗುಣಂ ಪದೆ[ದೆ]ಡೆಗೆ ನಾಗವರ್ಮ ಕವೀಂದ್ರ ಂ (ನರ್ಧಮಾ. 
೧-2೬); “ನಿಕೃಷ್ಟ ಮತ್ತು ಉತ್ಕೃಷ್ಟ ಗುಣಿ” (ನರ್ಧಮಾ,ಕೋಶ). 

[ಸಂ.] 

ನಿಗುತು "ನಿಮಿರ್‌' ಪರಾ. 

ನಿಗುರ್‌ "ನಿಮಿರ' ನೋ. 

ನಿಗುರಿ (ನಾ). ನಿರಿಗೆ: ಮುಕುರವನೀಕ್ಷಿಸಿ ಜಗುಳಿದ ಚಿಕುರವ ಸೈತಿಕ್ಕಿ 
ನಿಗುರಿಗಳ ನೀವುತ್ತಂ ಶುಕಪಿಕನಿಕರದ ಗಾನದ£ಿ ವ] ಚಕಿತೇಣಾಂಬಕಿಯು 
ಮಂದದಿ ಲಾಲಿಸುತಿರ್ದಳ್‌ (ಬೀಳನಂ, ೨-೧೪೭). [ಓಇದು “ನಿರಿಗೆ? 
ಎಂಬುದರ ಅಸಲಿಖಿತನಿರಬಹುದು] 


೪೫೫೪ 


20 


25 


30 


35 


40 


45 


ನಿಗೂಢಚತುರ್ಥ 


ನಿಗುರಿಳೆ "ನಿಮಿರ್ಕೆ' ನೋ. 

ನಿಗುರಿಸು "ನಿಮಿರಿಸು' ನೋ. 

ನಿಗುರು; "ನಿಮಿರ್‌? ನೋ. 

ನಿಗುರು, “ನಿಮಿರು? ನೋ. 

ನಿಗುರುತೆಗೆ "ನಿಗುರುಜಿಗೆ' ನೋ. 

ನಿಗುರುದೆಗೆ, ನಿಗುರುತೆಗೆ (ಕ್ರಿ). ಬಿಗಿಯಾಗಿ ಎಳೆ; ನೆಟ್ಟಗೆ 
ಮಾಡು : ಬೆಳೆಯಬೇಕೆಂಜಿನುತ ಕೈಕಾಲ್ಲ ಳನೊಡನೊಡನೆ ನಿಂಗೆ 
ನಿಗುರು[ಪಾಠಾಂ, ರೆ]ದೆಗೆನಳು « ಕೋಮಲತನುವನೊರೆಸುವಳು 
(ಬಸಪು. ೧೫-೯), ಫಿಗುರುತೆಗೆ : ಬಿಗಿದ ಹಾವಿನ ಸುತ್ತ ದು ವಿಕ್ರಮ 
ಶಾಲಿ ನಿಗರ[ಗುರು]ತೆಗೆದು ನೋಯಿಸಲು (ಶ್ರೀಪಾಲ. ೧೧-೭೪). 

[ನಿಗುರು,( £ನಿಿರ್‌,)- ತೆಗಿ] 

ನಿಗುರುಚಾಲ (ನಾ). ಮೇಲೆಕೈತ್ತಿರುವ ಬಾಲ ; ನಿಗುರಿ 
ಕೊಂಡಿರುವ ಬಾಲ : ಕನಸಿನಲಿ ಖಂಡಿತಾ ಕಂಡಿದ್ದೆ, ಕಂಡಿದ್ದ. 
ನಿಗುರುಬಾಲದ ಕಂತ್ರಿನಾಯಿ (ಚೆಂಡೆನು. ೩೧-೧೨), 

[ನಿಗುರು ( ಆ.ನಿಮಿರ್‌,)/- ಬಾಲ್ಕ] 

ನಿಗುರೊಡಲು (ನಾ). ನೀಳವಾಗಿಸಿಕೊಂಡ ದೇಹ; ದೀರ್ಫ 
ಶರೀರ : ನಿಗುರೊಡಲ ಮಂಂಬರಿವ ಚಿಮ್ಮುವ . . . ಮೃಗಮೃಗೀ 
ನಿಕುರುಂಬದೊಳಗಡಹಾಯ್ದುದರಿ (ತೊರಂ. ೩-೮-೪೫). 

[ನಿಗುರು,(<ನಿಮಿರ್‌,)- ಒಡಲು( ಆ ಒಡಲ್‌)) 

ನಿಗುರ್ಗಣೆ. (ನಾ). ನೆಟ್ಟಗೆ ಹಾರುವ ಬಾಣ : ರಣವನದನೇ ನೆಂಬೆನ್ಸೈ 
ಧಾರುಣಿಪತಿಯೆ ವಿಗ್ರಹದ ವಿಸ್ತಾರಣ ನಿಗುರ್ಗಣೆ ವಿಗಡಿಸಿತು ವಿಬುಧರ 
ನಿಡಾಯಿಗಳ (ಕುನ್ಯಾಅ. ೧೨-೨೩). [ನಿಗುರ್‌(-ಆನಿಮಿರ್‌)- ಕಣೆ] 

ನಿಗುರ್ಗುಡಿ (ನಾ). ಮೇಲಕ್ಕೆ ಎತ್ತಿದ ಧ್ವಜ್ಯ--ಬಾವುಟ 
ನಿಗುರ್ಗುಡಿಗಳೇರಿಕೆಯ. ರಾಹದಿಂ (ಪರಶು. ೩೧೯). 

[ನಿಗುರ್‌( <ನಿನಿಂರ್‌) + ಗುಡ್ಡಿ] 

ನಿಗುರ್ಚು "ನಿಮಿರ್ಚು' ನೋ. 

ನಿಗುರ್ದು "ನಿಮಿರ್‌,' ಪರಾ. 

೩ ಫಿಗುಳ್‌ “ನಿಮಿರ್ಕ್‌' ನೋ. 

ನಿಗೂಢ (ಗು). ೧. ಮುಚ್ಚಿಟ್ಟ 
ಸಿಂಹಾಸನಾರೂಢನಾರೂಡಢಯಔವನೆಯುಮಂತರ್ನಿಗೂಢು ಶೋಕೋ 
ದ್ರೇಕಮೂಕೆಯುಮಾಗಿರ್ದ ನಿಜತನೂಜಿಗೆ ಬಬಿಕಿಯನಟ್ಟ ದಾಗಳ್‌ 
(ಆದಿಪು, ೩-೪೬ ನ) ; ಜಡರು ನಿಜನೆಂದಕ್ಷಿಗೋ ಚರದೊಡಲನೇ ಬಗೆನಂತೆ 
ದುರ್ಮತಿ ನುಡಿಸಿದನು ನಿದ್ರಾನಿಗೂಢಶ್ರಮ ನೆನಿಪ ನೃಪನ (ಸಿಭಾಗ. 
೧೦-೫೧-೫೦). ೨. ರಹಸ್ಯ ವಾದ ; ಗುಟ್ಟಾದ : ಒಂದೊಂದು 
ಕಥೆಯೂ ಒಂದೊಂದು ನಿಗೂಢ ತತ್ವವನ್ನು ಉದ್ದೇಶಿಸಿ ಹೊರಟಿದೆ 
(ಭಾರದ. ೧೦೨) ; ಆವರ ಮನಸ್ಸಿನ ಅಂತರಾಳದಲ್ಲಿ ಮೂಡಿದ ನಿಗೂಢ 
ಭಾನನೆಗಳು . ಬಾನಿನಲ್ಲಿ ಮೂಡಿದ ತಾರೆಗಳಂತೆ ಮಿನುಗುತ್ತಿದ್ದುವು 
(ಧೂನುನು, ೧೫). ೩. ಭೇದಿಸಲಾಗದ ; ಮರ್ಮವರಿಯಲಾಗದ. 
(ನಾ). ೪. ಗುಟ್ಟು; ರಹಸ್ಯ : ನೂತನವೂ ನಿಗೂಢವೂ ಆದ 
ಸತ್ಯನನ್ನು ಶೀಘ್ರವಾಗಿ ಅರಿಯಬಲ್ಲ ಶಕ್ತಿಗೆ ಪ್ರತಿಭಿಯೆಂದು ಹೇಳುವರು 
(ಶಿಸ್ಸದ. ೫೬೨). [ಸಂ.] 

ನಿಗೂಢಚತುರ್ಥ (ನಾ). [ಛಂದ] ಒಂದು ಬಗೆಯ ಸದ್ಯಬಂಧ; 
ಚಿತ್ರಕನಿತ್ವ: ಚ್ಯುತದತ್ತಾ ಕ್ಷರನಂಂಂ ಗೋಸಿತಕ್ರಿಯಾಕಾರಕಂ ನಿಗೂಢ 
ಚತುರ್ಥಂ ಪ್ರತಿನಿಯತ ಗತಪ್ರತ್ಕಾಗತಂ ದಲೆಂದಿಂತು ಪೆಜಿವುಮಕ್ಕು ೦. 

೫೮೭). "ಗೂಢಚತುರ್ಥ' ಪರಾ. 
[ನಿಗೂಢ 4 ಚತುರ್ಥ] 


; ಅವಿಚಿಟ್ಟಿ ; ಬಚ್ಚಿಟ್ಟ : 


ಚಿತ್ರಂ (ಕಾವ್ಯಾನ. 


ನಿಗೂಢತ್ವ 


ಸಿಗೂಢತ್ವ (ನಾ). ಅಡಗಿರುವಿಕೆ ; ಗುಪ್ತವಾಗಿರುವಿಕೆ : ಧ್ವನಿ 
ಯಿರುನಲ್ಲಿ ಮಾತ್ರ ಲಕ್ಷಣಾಪ್ರಯೋಜನವು ನಿಗೂಢತ್ವವನ್ನೇ ಆಶ್ರಯ 
ಸಿರುತ್ತದೆ (ಧ್ವ ನ್ಯಾಲೋ. ೪೩). . [ಸಂ.] 

ನಿಗೂಢಾಂಸ (ನಾ). ಸಣ್ಣ ಹೆಗಲನ್ನು ಉಳ್ಳ ವನು; ಕುಗ್ಗಿದ 
ಅಥವಾ ಗುಜ್ಜಾ ದ ಹೆಗಳಿಳ್ಳ ವನು ; ಪಿತೃ ಳಿ ಭೋಗಿ ಕುನಖಂ. 
ಮೆಲ್ಟಿಂದೆ ಬಲ್ಬಿ ಹ ಸಾಧಿಸೆ Ri ನಿಪುಣಂ 'ಹೋದ್ಯಮಿ ನಿಗೂ 


[ನಾಣಂ. ಫು ಸುಗೂ] ಢಾಂಸಂ ಧನುರ್ಗೇಹಜಂ (ಜಾತತಿ, ೧೭-೯). 


[ನಿಗೂಢ -- ಅಂಸ] 
ನಿಗೂಹನ (ನಾ). ೧. ಅಡಗಿಸುವಿಕೆ; ಬಚ್ಚಿ ಡುನಿಕೆ. 
೨. [ಕಾವ್ಯವಿನಾ] ಅರ್ಥಾಲಂಕಾರಗಳಲ್ಲಿ ಒಂದು ; "ಸಟ್ಟಾ ಗಿಡ 
ಬೇಕೆಂದಿರುವ ಸಂಗತಿಯು ಬಹಿರಂಗವಾಗುವ ಸಂದರ್ಭವೊದಗಿ 
ದಾಗ ಉಪಾಯವಾಗಿ ಅದನ್ನು ಮರೆಮಾಚುವುದು : ಉದಾ: 
ಪರಿನಿಡಿಗೆಯ್ಯೆ ಸೊಂದಿಗಿಳಿ ತಂದೆಯ ತಾಯ ಸನಿಖಾಪಡೊಳ್‌ ತನೂ 
ದರಿಯ ರತೋಸಯುಂಕ್ತರುತಮಂ ವಿನತಾನನೆ ನಾಣ್ಚಿ ತಾಳತತ್ವರಶಿಶು 
ನರ್ತನ ಪ್ರಹತಕಂಕಣರುುಂಕೃ ತಹಸ್ತ ತೂರ್ಯಸು ೦ಡರರನದಿಂದದಂ ಮಣಕ 
ಸಿದಳ್‌ ಗಡ ಮುಗ್ಧೆ ಕರಂ ನಿಗ ವೊಲ್‌ (ಶಾಂತಿಪು. ೮-೮೫) ; 
(ಕಾನ್ಕಾನ. ೬೪೧ ನೊ). ಐ ಈ ಪದ್ಯದಲ್ಲಿ ತರುಣಿಯು 
ರತಿಕೂಜಿತವನ್ನು ಮರೆಮಾಚುವುದು ಚಮತ್ಕಾರವಾಗಿ ವಿವರಿಸ 
ಲ್ಪಟ್ಟಿಡೆ : ಗುಣಮನೆ ತರ್ಪುದು ದೋಷದ ಗಣನೆಗೆ ದೋಸಮು 
ಮೋ ಗುಣಗಣನೆಗೆ ತಂದೊಣರ್ವುದು ಲೇಶಂ ವಿಬುಧಾಗ್ರಣಿಗಳ್‌ 
ಕೆಲಬರ್‌ ನಿಗೂಹನಂ[ಪಾಠಾಂ. ಮಂ] ಲವಮೆಂಬರ್‌ (ಕಾವ್ಯಾನ. ೬೩೯); 
ನೆಗಳ್ಲಿಪ್ಪ ವಸ್ತು ರೂಪದ ನಿಗೂಹನಂ ಲೇಶದಿಂದ ಭಿನ್ನಮದಾಗಲ್‌ 
(ಮಾಧನಾ. ೨-೨೫೩). [Ao] 
ನಿಗೃಹೀತ (ಗು). ೧. ಸೆರೆ ಹಿಡಿದ; ಸ್ವಾಧೀನಪಡಿಸಿಕೊಂಡ ; 
ಬಂಧಿಸಿದ. ೨. ನಿಗ್ರಹಿಸಿದ ; ದಂಡನೆಗೊಳಪಡಿಸಿದ'; ತಡೆದ. 
೩. ಆಕ್ರಮಣಗೊಂಡ ; ದಮನಗೊಂಡ. (ನಾ). ೪. [ನಾಟ್ಯ $] 
ವಿವರ್ತಿಶ್ಶ ಕಂಪಿತಗಳೇ ಮೊದಲಾದ ಹತ್ತು ವಿಧವಾದ ತಲಯ 
ವಿನ್ಯಾಸ ಸಗಳಲ್ಲಿ ಒಂದು;p"ತುಟಿಗಳನ್ನು ಒಳತೈಮಾಡಿಬಾಯನ್ನು 
ಮುಚ್ಚು ವುದು. ಹೆಂಗಸರ ಕೋಷಮತ್ತು ಈಸೆಗ್ಯ, ಬಲಾತ್ಕಾರ, 
ಚುಂಬನ ಇವುಗಳಲ್ಲಿ ಇದನ್ನು ವಿನಿಯೋಗಿಸಬೇಕು? (ಲಾಸ್ಕರಂ. 
೨೬೯ ಗದ್ಯ ನುವಾದ) : ವಿವರ್ತಿತ,ಕಂಪಿತ, ವಿಸ ಕೃಷ್ಟ, ನಿಗ ಹೀತ್ಕ ಸಂದಸ್ಟ, 
ಸೆಮುದ್ಗ, ಉದ್ವೃತ್ತ, ವಿಕಾಶ್ಯ, ಆಯತ, ಕಚಿತ ೨4 ಹತ್ತು ಅಧರ 
'ಭೇದಂಗಳ್‌ (ಲಾಸ್ಕರಂ. ೩-೮೧ ವ); ಸಲೆಯೆಧರದ ಮೊಗಮೆರಡುಂ 
Mr ಪೊಂದೆ ನಿಗೃಹೀತಾಖ್ಯಂ (ಲಾಸ್ಕರಂ. ೩-೪೩). [ಸೆಂ.] 
ಹ್ಯ(ಗು). ೧. ಅಡ್ಡಿ ಪಡಿಸಬೇಕಾದ ; ನಿಕೋಧಿಸೆಬೇಕಾದ. 
ಕ ಓಡಿಸಲು ಯೋಗ್ಯ ವಾದ ; ಶಿಕ್ಷೆಗೆ ಅರ್ಹವಾದ. [ಸಂ.] 
ನಿಗೆವಾನಿ "ನಿಗಾಬಾನಿ' ನೋ. 
ನಿಗೋದ (ನಾ). [ಜೈನ] ಸಾಧಾರಣವಾದ ನಾಮಕರ್ಮದ 
ಉದಯದಿಂದ ಉಂಟಾಗುವ ಅನಂತಜೀವಗಳಿಗೆ ಆಶ್ರಯವಾದ 
ಒಂದು ಶರೀರವಿಶೇಷ ; ಐ ಒಂದೇ ವಿಧವಾದ ಕರ್ಮವನ್ನು 
ಮಾಡಿರುವ ಅನೇಕ ಜೀವಗಳಿಗೆಲ್ಲಾ ಒಂದೇ ಶರೀರನಿರುತ್ತ. ಜೆ 
ಈ ಶರೀರದೊಳಗಿನ ಜೀವಗಳಿಗೆಲ್ಲ ಜನ್ಮ, ಮರಣ, ಉಸಿರಾಡು 
ವುದು ಇತ್ಯಾದಿ ಕಾರ್ಯಗಳೆಲ್ಲಾ ಸಮಾನರೂಪವಾಗಿ ನಡೆಯು 
ತ್ವಜೆ.ಒಬ್ಬರು ಯಾತನೆಯನ್ನು ಅನುಭವಿಸಿದರೆ ಎಲ್ಲರೂ ಅದನ್ನು 
ಅನುಭವಿಸಬೇಕು. ಒಂದು ಜೀವವು ಸತ್ತರೆ ಎಲ್ಲ ಜೀವಗಳೂ 
ಸಾಯುತ್ತವೆ. ಏಕೆಂದರೆ ಅವರೆಲ್ಲರೂ ಒಂದೇ ಪಾಪವನ್ನು ಮಾಡಿ 
5 


೪೫1೫೫ 


25 


45 


ನಿಗ್ಗಂಥಪಾನಯಣ 


ರುತ್ತಾರೆ. ಸಾಧಾರಣನಾಮಕರ್ಮದ ಉದಯದಿಂದ ಜೀವನಿಗೆ 
ಉಂಟಾಗುವ ಈ ನಿಗೋದಶರೀರವು ಏಳು ನರಕಭೂಮಿಗಳ 
ಕೆಳಗೆ ಒಂದು ರಜ್ಜು ಪ್ರಮಾಣಕ್ಷೇತ್ರದಲ್ಲಿ ತಮೋಮಯವಾದ 
ಶೂನ್ಯ ಸಸ್ಮಳದಲ್ಲಿರುತ್ತ! ದೆ. ಈ ಸ್ಥಳವನ್ನು ನರಕಕ್ಕಿಂತ ಕೀಳೆಂದು 
ಭಾವಿಸುತ್ತಾ ಕೆ. ಔನಚಾರಿಕವಾಗಿ ಕೆಲವು ಕನಿಗಳು ಇದನ್ನೂ 
“ನರಕ' ಎಂದರೆ ಮಹಾಹಿಂಸೆಯ ಸ್ಥಳನೆಂದು ತಿಳಿದು ky 
ಅರ್ಥದಲ್ಲಿ ಉಪಯೋಗಿಸಿದ್ದಾ ಕೆ; ಸಂಭಿನ್ನ ನುಹಾಮತಿಗಳ್‌ ಗಂಭೀರ 
ನಿಗೋದದೊಳ ತನೋಮಯದೊಳ್‌ ದುಃ ಹಾಂಭೋರಿಯ ಕಡೆಗಾಣದೆ. 
ಜೃಂಭಿತ ದುಸ್ಕರ್ನುದಿಂದೆ ನಮೆದಪರಿನ್ನು ೦ (ಆದಿಪು, ೫-೭೬); ಸಂಭಿನ್ನ ನುಂ 
We ಸಿಗೋಡನುಂಬೊಳ್ಳ ರ್‌ (ಚಾವುಂಪು. ೨೯); ಅನಂ 
ಬೀಳ್ಸುಂ ನಿಗೋದಂಗಳೊಳ* (ಎಇ. ೫೪111, ೧೪೦-೧೬ ; 1082) ; 
ಶಿನತತ್ವನೆಮ್ಮೊಳೆ ವಿಮುಕ್ತಿಯುನೆನ್ಮೊಳೆ ನಿಂದುದೆಂಬ ಗಾನಿಲರ 
ನೆಗಟಕ್ತಿ ದುರ್ಯಶಡೊಳೊಂದಿ ನಿಗೋದಡೊಳೊತ್ತದಿಳ್ಕುಮೆ (ಸಮಪ. 
೧೪-೬೨); ನಿಂಥ್ಯಾಜ್ಞ್ಞಾನದಿಂ ದೃಷ್ಟಿ ಗಾಣದೆ ನಿಗೋದದೊಳಿನ್ನುಂ ದುಃಖ 
ನುನುಣುತ್ತಿರ್ದಪರ್‌ (ಪೂರ್ನಪು.೩೮). "ಧಿತ್ಯನಿಗೋದ' ಪರಾ. [ಸಂ.] 
ನಿಗೋದಜೀನ(ನಾ). [ಜೈ ನ] (ಯಾತನೆಯನ್ನು ಅನುಭವಿಸುವ) 
ಅನಂತಜೀವರ ಶರೀರಂ ಆಶ್ರಯವಾದ ಒಂದು ಶರೀರ 
ವಿಶೇಷ: ಏಕ ನಿಗೋದಕರೀರಡೊಳ್‌ ಅತೀತಕಾಲ ನಿಖಿಲ ಸಿದ್ಧ ರಾತ್ಯ 
ನಂತಗುಣಂ ಭಾನಿಕಾಲಸಿದ್ಧ ರಾಶ್ಯನಂತೈ ಕಭಾಗಮಾತ್ರಮಪ್ಪ ನಿಗೋದ 
ಜೀನಂಗಳಿಪ್ಪುದಳಂ (ತ್ತಸ್ತ. ೨೩೭) ; ನಿಗೋಧ(ದ]ದೊಳಂ 
ಸೊಕ್ಕು ನಮೆವ ಜೀನಂಗಳು ಚತುರ್ಗತಿ ನಿಗೋಧ(ದ]ಜೀವಂಗಳಕ್ಕುಂ 
(ಶ್ರಾನಕಾ. ೬೫-೮). [ನಿಗೋದ-: ಜೀವ] 
ನಿಗೋದಶರೀರ (ನಾ). -ನಿಗೋದಜೀವ : ಒಂದೊಂದು ನಿಗೋದ 
_ ಶರೀ ರದೊಳ್‌್‌ ಅತೀತಕಾಲ ನಿಖಿಲಸಿದ್ಧ ರಾಶ್ಯನಂತಗು ಣೈ ಕೇಂದ್ರಿಯ 
ಜೀವಂಗಳಿರ್ಪುವು (ತತ್ತ್ವ್ವಪ್ರ- ೩೩೧). [ನಿಗೋದ -- ಶರೀರ] 
ನಿಗೋಧ (ನಾ). -ನಿಗೋದ : ಕ್ರೋಧಿಯುಮಿರದ ಸುಗತಿಯಂ 
ಸಾಧಿಸಿ ರೌರವ ನಿಗೋಧಕಿಳಿಗುಂ (ಕಣ. ೪, ೧೧-೩೯ ; ` 1078). 
[ಐ ಇದು "ನಿಗೋದ' ಎಂಬುದರ ಅಪಲಿಖಿತ] 
ಫಿಗ್ಗ "ನಿಗ್ಗವ' ನೋ. 
ನಿಗ್ಗಂಠ "ನಿಗ್ಗಂಥ' ನೋ. 
ನಿಗ್ಗಂಶಧಮ್ಮ (ನಾ). [ಜೈನ] ಜೈನಧರ್ಮ ) ದಿಗಂಬರ ಮತ: 
ಈಗ ಜೈನಧರ್ಮವೆಂದು ಯಾವ ಆಚಾರನಿಚಾರಗಳಿಗೆ ತಿಳಿಯಲಾಗುತ್ತಿ 
ದೆಯೋ ಅದಕ್ಕೆ ಭಗವಾನ್‌ ಪಾರ್ಶ್ವನಾಥ ಹಾಗೂ ಮಹಾವೀರರ ಕಾಲ 
ಗಳಲ್ಲಿ "ನಿಗ್ಗಂಕಧನ್ಮು' “ಅಂದರೆ "ನಿರ್ಗ್ಲಂಥಧರ್ಮ' ಎಂದು ಕರೆಯ 
ಲಾಗುತ್ತಿ ದ್ವಿ ತು (ಚೈನಸ, ೩). [ಇಸ್ರಾ. ಣಿಗ್ಗಂಥಧನ್ನು] 
ನಿಗ್ಗಂಘ : ನಿಗೆಂಕ, ನಿಗ್ಗಂಠ (ನಾ). [ನ] ದಿಗಂಬರ ಜೈನಯತಿ; 
ಸವಣ: (ಸಗ್ಗ ೦ಥ) ಶಬ್ದವನ್ನು ಜೈನರು ಮೊದಲಿನಿಂದಲೂ ತಮ್ಮ 
ಗುರುವರ್ಗಕ್ಕೆ ಉಪಯೋಗಿಸುತ್ತ ಬಂದಿದ್ಧಾರೆ (ಜೈನಪ. ೫೨೧). 
ಸಿಗೆಂಶ : ಕ್ರಿ. ಪೂ. ೩ನೆ ಶತಮಾನದ ಆಶೋಕನ ಶಾಸನಗಳಲ್ಲಿ ಕೂಡ 
"ನಿಗಂಠ' ಶಬ್ದವನ್ನು ಜೈನಸಂನ್ಯಾಸಿಗೆ ಪ್ರಯೋಗಿಸಲಾಗಿದೆ (ತೀರ್ಥಕ. 
೧೦೯). ನಿಗ್ಗಂಶ ; "ನಿಗ್ಗಂಕಧಮ್ಮ' ಪರಾ. 
[<ಪ್ರಾ. ಣಿಗ್ಗಂಥ. /ಸಂ. ನಿರ್ಗ್ರಂಥ] 
ನಿಗ್ಗಂಥಸಾನಯಣ (ನಾ).[ಜೈನ] ಜೈನ ಶಾಸ್ತ್ರ ಪ್ರವಚನ 3 
ಇದೇ ಕಾರಣದಿಂದ ಜೈನಶಾಸ್ತ್ರಗಳಿಗೆ “ನಿಗ್ಗಂಥ ಸಾನಯಣ'(ನಿರ್ಗ್ರಂಥ 
ಪ್ರವಚನ) ಎಂದು ಹೇಳಲಾಗುವುದು (ಜೈನಸ.-೫೨೧). 
[<ಪ್ರಾ. ಣಿಗ್ಗಂಥನಾವಯಣ] 


ನಿಗ್ಗಡಿ 


ನಿಗ್ಗ ಡಿ "ನಿರ್ಗೇಡಿ' ನೋ. 

ನಿಗ್ಗಮು (ನಾ). ಮುಂಜಿ ಚಲಿಸುವುದು,--ನುಗ್ಗುವುದು : 
ಹರಿಣನಂ ಹಳಿವ ಮಾರುತನನೇಳಿಸುವ ಹರಿಸರಳನಿಳಿಕೆಯ್ವ. ದೃಷ್ಟಿಗಳ 
ನಣಕಿಸುವ ಮನದುರನಣೆಯನನಲ್ಲೆ ೦ಬ ನಿಗ್ಗ [ಪಾರಾಂ. ಗಮದ ಸ 
ಬೇಗಂಗಳ ಚಾರುತುರಗಕುಲವನುವಾಗಿ ನಿಂದವು .(ಸೋಮಚ. 
೫-೨೮) ; ಗಮನ ತಟ್ಟೆಯನಾಯ್ತು 'ವೇಗಭ್ರಮಣ ಜಡನಾಯ್ತುಡಿಗಡಿಗೆ 
ನಿಗ್ಗೆ ಮದೊಳಗೆ ರಥವದ್ದುದರಿ (ಕುಪ್ಯಾದ್ರೋ, ೧೦-೨೫). 

[-ಆಸಂ. ನಿರ್ಗಮ] 

ನಿಗ್ಗರ, ನಿಗ್ರ್ಯ ನಿಫು, ನಿರ್ಗ (ನಾ). '೧. ಅಂಕೆ; ಹಿಡಿತ; 

ನ “ನಿಗ್ಗರ --- ನಿಗ್ರಹ ಇ ಹಿಡಿತ” (ತದ್ಭಳೋ: ೭೭). 
» ತೊಂದರೆ ; ಕಷ್ಟ ; ಉಪದ್ರವ : ಅಸುರನ ನಿಗ್ಗ ಕ ತನು ದಿಕ್ಕು 
pe (ತೊರರಾ. ೬-೩೪-೩೯) ; ಈಗಲೇ ಆ ಸಂಸಾರದ 
ನಿಗ್ಗರ ಬ್ಯಾಡ ಮಾರಾಯರೆ (ಬೀದಿಬಿ, ೩೬); ತನಗೆ ಮಗುನಿನ ನಿಗ್ಗರ 
ತಪ್ಪಿ ದರೆ ಸಾಕು ಎಂದಿಷ್ಟೆ ಅನಳ ಎಣಿಕೆ (ನಡಿದಾ.11, ೮೮೪); ಹಡೆದೌವನ 
ಬರಹೇಳ ಅತ್ತಿ ಮನಿ ನಿಗ್ಗರ ಬಾಳ ಇರಲಾರೆ (ಕನ್ನಜಾ, ೧೧೦). 
೩. ಒತ್ತಾಯ ; ಬಲಾತ್ಕಾರ ; ನಿರ್ಬಂಧ: ಎಂದಾದರೂ ತಾಯಿ 
ನಿಗ್ಗರದಿಂದ ಎಣ್ಣೆ ಹಚ್ಚಿ ಎರೆಯಹತ್ತಿ ದರೆ, ಈಕೆ. ದೊಡ್ಡ ದನಿ ತೆಗೆದು 
ಅಳುತ್ತಾಳೆ (ಮುಂಬಯಿ. ೧-೧೪); ನುಗ್ಗಿಯ ಕಯ ಬಗ್ಗಡವೇ 
ನೀನುಣದಿದ್ದರೆ ಬಲು ನಿಗ್ಗರನೇ ? (ಗಾದೆ). ನಿಗ್ರೆ : ೨. ಆ ಕಾಯಕ 
ದಿಂದ ಪದಾರ್ಥ ದೊರೆಯದೆ ನಿಗ್ರವಾಗಿರಲಾ ವೇಳೆಯಲ್ಲಿ ಶಿವನು ರಸವಾದ 
ಸಿದ್ಧನೆಂಬ ಜಂಗಮವಾಗಿ ಬಂದು ವೇಮಯ್ಯೂಸೊಡನೆ ಇಂತೆಂದನು 
(ಭೈರಸೂ, ೩೪೪). ನಿಫ್ರು : ೨. ಆ ನಿಫ್ರವಂ [ನಾಣಂ. ನಿಗ್ರಹವ, 
ನಿಗ್ರಮಂ] ನೋಡಲಾಜದೀಶ್ವರನೊಬ್ಬ ಮಾನವನ ರೂಪಿನಿಂ ಬಂದಿರ್ದಾ 
ಗಳು (ಸಿದ್ಧರಾ: ೨-೫೧). ನಿರ್ಗ: ೧. ನಿರ್ಗವನು ತಾನಿರಿಸಿದಪೆ 
ನಪವರ್ಗಪದವಿಗೆ ಮನವನುಣ್ಣೆ ಸ್ವರ್ಗವನು ಜಿತಶತ್ರುವಾಗಿ ವಿಕಾರ 
ರೂಪವನು ನಿರ್ಗಮಾಗಮವಿಲ್ಲ (ನಿಭಾಗ. ೬-೧೦-೪೧). 
ನಿಗ್ಗರದ ನೇಳಿ- ತೊಂದರೆಯ ಸಮಯ; ಇಕ್ಕಟ್ಟಿನ ಪರಿಸ್ಥಿತಿ: 
ಅಂದ ಬಳಿಕ ನೆಂಕಟಿಡೊರೆಯಂ ಆ ಸ್ವಾನಿಂನಿಸ್ಮ ನಂಡದ ಸ್ರ ತಾಸಿಯಾದ 
ತರುಣನನ್ನು ಇಂಥ ನಿಗ್ಗರದ ವೇಳೆಯಲ್ಲಿ ಬಹು ಮಾನದಿಂದ ನೋಡಿದ್ದು 
ಆಶ್ಚರ್ಯವೇನು ? (ಕುನುದಿ. ೪೬). "ಇಗ್ಗರ' ಪರಾ. 
[-ಆಸೆಂ. ನಿಗ್ರಹ] 

ನಿಗ್ಗ ್ಲರಿಸು (ಕ್ರಿ ಕ್ರಿ). ೧. ತೊಂದರೆ ಕಿಸಡು; ; ಹಿಂಸಿಸು ; ಕಾಡು: 
ನುಗ್ಗುನುರಿ ಮಾಡು ಕುಲಭೂಧರವನಲ್ಲಕಲ್ಲೋಲಮಾಡಂಬುಧಿಯನು 
ಒಗ್ಗರಿಸು ಸಚರಾಚರೋರ್ನಿಯ ಪದಾರ್ಥಮಂ ನಿಗ್ಗರಿಸು ನಟಲಲೋಚ 
ನನನು (ಸನ್ಮುಕಾ, ೫-೩೬) ; "ನಿಗ್ರಹಿಸು; ಕೆಡಹು; ಜಯಿಸು” 
(ಪ್ರ ಣ್ಣ ); ಕರುಣನಿಲ್ಲದೆ ಮೋಹಕೆ ಕಂಟಿಕಿಯಾಗಿ ಏಂದು ನಿಗ್ಗರಿಸಲು 
`ನೀನು ಓರಣನ ಬಿಟ್ಟಿ ಬಳಿಕ ನಾನು ಬಿಡುನೆನು ಸರೆಸಕಲಾಕೋವಿದನ 
(ನೇಮಿಸಂ. Fen ೨. ತೊಂದರೆಗೊಳಗಾಗು; ಹಿಂಸೆಪಡು : 
ಹಳ್ಳಿಗಳಲ್ಲಿ ಸಣ್ಣ ಮಕ್ಕಳನ್ನು "ಭರಮಪ್ಪ ನು ಹಿಡಿದುಕೊಳ್ಳು ವದುಂಟು, 
ಆಗ ಕೂಸುಗಳು ನಿಗ್ಗರೆಸಿ ಅಳಹತ್ತು ವುವು (ಕನ್ನಾ, ೨೨). 

[ನಿಗ್ಗರ-- - ಇಸ್ಟು] 

ನಿಗ್ಗ ವ್ಯ ನಿಗ್ಗ (ನಾ). ಆನೆಯ ಕೋರೆ; ಹಸ್ತಿದಂತ : "ನಿಗ್ಗವಂ 
ಗಜದಂತಂ? (ಶನುದ-ಪರಿ, ೨); ದಿಗ್ಗಜದ ನಿಗ್ಗ ವಮನುಡಿನಂತೆ ವಿಯಚ್ಚರ 
ಪತಿಯ ನಚ್ಚಿನ ಖರದೂಷಣರಂ ಕೊಂದು (ಸಂರಾಮಾ. ೯-೧೯೪ ಸು); 
ಚಂದದ ನಿಗ್ಗವಂಗಳ ಲಸನ್ಮುಸಲಗಳನಾಂತು ಪಾಡುತಂ 
ವೈಣವಂಗಳನೆ ಕುಟ್ಟು ತೆ ಕಣ್ಣಿ ಸೆದರ್‌ ಪುಳಿಂದಿಯರ್‌ (ಉದ್ಭಟ. ೨-೯೦); 


ಕುಂದದೆ] 


೪೫1೫೬. 


20 


25 


30 


40 


ನಿಗ್ರಹ 


ಉಗುರೊಳೌಕುನ ನಿಗ್ಗ ವದೊಳಿಬ್ಬಗಿಯ ಮಾಡುವ ಕಾಲುಗೊಲೆಯಲಿ 
ವಿಗಡಕರಿ ತುಳಿದಾಡಿತಿದಿರಿದಿರಾದ ಸಟುಭಟರ (ಕುನ್ಯಾದ್ರೋ, ೩-೧೬) ; 
ನಿಗ್ಗ ವೆಡೊಳೀಡಿಅಂೆಂ  ಕುಲಪರ್ವತಂಗಳುಂ ನುಗ್ಗು ನುಸಿಯಪ್ಪು ವು 
(ಚಿಚಪು. ೨೮-೧೦) ; ಬನರಂಗೆಯನ್ನು ಗಜಂಗಳ ನಿವಹದ ನಿಗ್ಗನನು 
ದುಡಿದು ಸೂಸಿರೆ ನೆಲದೊಳ್‌ (ಉಜಕೇ, ೫-೭೧). ಥಿಗ್ಗೆ $ ಸಿಂಗದೆಳೆನಣಿ 


ಯುಂಂಗುರೆಂಗಳಂ . . . ಪೆರ್ನಂದಿಗೊರೆಗಳ ಬಡಿಗೋಲ್ಲ ೪೦ ನುಂಗೈದ 
ನಿಗ್ಗಗಳ ಗದೆಗಳಿಂ:. . . ಎಸೆದ ವನಚರರೆಜಿಕಿಯರಂ ಕಂಡಳು (ನುದೇಪು. 
೩೧-೨೩). [1] 


ನಿಗ್ಗವಂಗೀಳು (ಕ್ರಿ). ಆನೆಯ ದಂತವನ್ನು ತೆಗ್ಗೆ--ಕೋರೆ 
ಹಲ್ಲನ್ನು ಕೇಳು : ಕಡಲೇಳನೊಡಗಲಿಸಲೋ ಚಂದ್ರ ಸೂರ್ಯರನು 
ಪೊಡನಿಗಿಳುಸಲೊ « . « ದಿಗ್ಗಜಂಗಳ ನಿಗ್ಗವಂಗಿತ್ತು. ತಂದಿರಿಸಲೋ 
(ಸಾಳ್ವ ಭಾ. ೨೫-೩). [ನಗ್ಗನ-4 ಕೀಳು (ಕೀಟ )] 

ನಿಗ್ಗವಣೆ (ನಾ). (7?) : ನಿನದತ್ಸಂಧ್ಯಾನಕಂ ನಿಗ್ಗ ವಣೆಯ ಪಲಕ 
ಪೂರ್ನಾಚಲಂ ತುಂಗರಂಗಂ ' ತನಗಾದತ್ತೆ ೦ಬಿನಂ ನೀಲಿಯ ಜವನಿಕೆ 
ವೋಲ್‌ ಸಿಂಗೆ ಸಂಧ್ಯಾತಮಂ ಮೆಲ್ಲನೆ ತಾರಾನೀಕಪುಷ್ಪಾ ೦ಜಳಿಯ 
ನೆಸೆವಿನಂ ಸೂಸಿ ತತ್ಪೂ ರ್ವರಂಗಕ್ಕನುಗೈವುದ್ಯನ್ನಿಶಾನರ್ತಕಿಯ ನದನ 
ದಂತಿಂದು ಕಣ್ಣೆಡ್ಡ ಮಾದಂ (ಚಂದ್ರಪು. ೮-೩೦). [3]. 

ನಿಗ್ಗಳ (ನಾ). ಕೀಳಾದವನು (?) : ದಶಮುಖನಿಂದ, ಬಲಿಮುಖ 
ರಗ್ಗಳರೊ ನಿಗ್ಗ [ಪಾಠಾಂ. ರ್ಗ]ರೊ ಚಿತ್ತ ಯಿಂಸು ಸಂಧಿಸದೆ ಭೀತಿಯನು 
(ತೊರರಾ, ೫-೮-೫೮). . [?] 

ನಿಗ್ಗಾವು (ನಾ). ಹೆಚ್ಚಾದ ಕಾವು; ಅಧಿಕವಾದ ತಾಪ: ಚಿತ್ರವಿದು 
ಚೆಂಬೊನ್ನು ವಿಷಯದ ಮೊತ್ತವೇ ಕರುನದರ ನೆನವೇ ಬಿತ್ತಿ ಗೆಯ ನಿಗ್ಗಾವು 
ಮೋ ಹದೊಳೆರೆಯಲದರೊಳಗೆ ಮತ್ತಿ ಬೇರೊಂದಾಳೃ ತಿಯ 
ಪತ್ತುವದೆ (ವಿನೇಭ. ೧೩-೪೨). [-ಆತಿಡಿಕ್ಯ, +d 12 

ನಿಗ್ಗು (ನಾ). (ಕರಾ) ದಟ್ಟಣೆ; ಸಂದಣಿ; ನೂಕುನುಗ್ಗಲು: ಆ 
ಬಂಡಿಯನ್ನು ಭಕ್ತಕೋಟ ಒಳಗೂ ಹೊರಗೂ ಆವರಿಸಿ, ಉಳಿದ 
ಪ್ರಯಾಣಿಕರಿಗೆ ಎಡೆಯಿಲ್ಲದಷ್ಟು. ನಿಗ್ಗನ್ನುಂಟುಮಾಡಿತ್ತು (ಅಳಿ. ೭) ; 
ಎಲ್ಲ ನಿಬ್ಬಣಿಗರೂ ಒಂದೇ: ಕಡೆ ಇರುವುದೆಂದರೆ, ಒಟ್ಟು ನಿಗ್ಗಾಗುತ್ತದೆ. 
(ನುರನು. ೧೭೩). [-ತುಳು. ನಿಗ್‌, ನಿರ್ಗ್‌] 

ನಿಗ್ಗೆಡಿ "ನಿರ್ಗೇಡಿ' ನೋ. 

ನಿಗ್ಗೆ ಡಿತನ (ನಾ). ಅವಿವೇಕ ; ದಡ್ಡತನ : ಎಲೆ ಗಾಂಸ ಸಮಸ್ತ 
ನಂಟರಂ ನುಡದಿಯನಿಷ್ಟರಂ ಕಡಿಸಿ ದುರ್ಗತಿವೋಗದೆ ಬರ್ಪುದೆಂದು 
ನಿಗ್ಗೆಡಿತನದಿಂ |. ಸಬಾಂಭವಜನಂ ತೆಗೆದಬ್ಬ. ದರಾ ಮುನೀಂದ್ರನಂ 
(ಭರ್ಮಾಮೃ. ೮-೮೮), [ಗ್ಗೆ (ಆರರ) ತನ] 

ನಿಗ್ಗೊಳ (ಕಾ ). ಒಂದು ಬಿರುದು (?): ಕೊಜ್ಜುಣಿ ಅರಸರ 
ಅಳು ಎಜುದು ಸತ್ತೊನ್‌ ಭಾನುದಾಸನ್‌ ಜಯನಿಂತ್ರನ್‌ ಊನರ 
ವೈಶಿಕನ್‌ ಒಡಿನೆಚ್ಚಿ ರಾಯಿಳನ್ನಿಗ್ಗೊಳನ್ಮನುಜಾಗರನ್‌ (ಮೈಆರಿ.೧೯೩೯, 


ತಾಂ 


೨೨-೧೪; ಸ. 790). [?] 

ಫಿಗ್ರ "ನಿಗ್ಗರ' ನೋ. 

ನಿಗ್ರಂಥನ (ನಾ). ಸಂಹಾರ ; ಕೊಲೆ. [ಸಂ.] 

ನಿಗ್ರಹ (ನಾ). ೧. ಅಂಕೆ; ಹಿಡಿತ; ಹತೋಟಿ; ದಮನ: 
ಈ ವ್ಯಕ್ತಿತ್ವದಲ್ಲಿ ಸನುಗ್ರತೆಯಿದೆ, ಸಮತೂಕನಿಲ್ಲ; 


ಉತ್ಪಾಹನಿದೆ; ನಿಗ್ರ ಹನಿಲ್ಲ (ಕಸಾಚ.೧೭೧). “ಮನೋನಿಗ್ರಹ” ಪರಾ. 
೨. ಹಿಂಸೆ; ಪೀಡೆ: “ನಿಗ್ರಹಂ ಹೀಡನಂ ಸ್ಪರ್ಶನಂ ಗ್ರಹಣ 
ಮೆನಲು ಹಿಡಿಹೆಂ” (ನುಂಗರಾ. ೧೩೦-೧೭) ; ಪೊಡೆದಾತನನಳಾಯೆ ದಂತೆ 
ಪೊದೆದ ಮಡಿ ಬಟೀಯಂ ಧೂಳಿಯೊಳ್‌ ಮಾಸಿಯಸಗನ ಬಾರಿಯೊಳ್ಳಿರ್ದು 


ನಿಗ್ರಹಂಗೆಯ್‌ 


ಸಿಗ್ರಹಕ್ಕೊಳಗಪ್ಪ 0ತೆ ಚಪಳರ್‌ . . . ದುಃಖಂಬಡುನರ್‌ (ಧರ್ಮಾಮೃ. 
೪-೩೮) ; ಕುಡಿದೌಸಧಂ ಬಾಯ್ಲೆ ನಿಗ್ರಹಂ ಮಾಡಿ ತಾಳ್ಗೊಡಲಿಂಗೆ 
ಸುಖನನೀವಂತೆ (ಹಚಕಾ. ೧೪-೩) ; ಪಲನೆಂದದ ನಿಗ್ರಹದಿಂ ಕೊಲಿಸಿ 
ದೊಡಾ ಮೊಸಳೆ ತನುವನುಟೀದು . . . ಬಟ ಕೊಯ್ಯೂನೊಗೆದುದಾಡಿನ 
ರೂಪಿಂ (ಯಶೋಚ. ೩-೪೯). ೩. ಶಿಕ್ಷೆ; ದಂಡನೆ: ತಳಾಲನಂ' 
ಕರೆದು ಬೇಗಂ ಕಳ್ಳ ನನಾರಯ್ಯೂಲ್ಲದಾಗಳ್‌ ಕಳ್ಳಂಗೆ ತಕ್ಕ ನಿಗ್ರಹನುಂ 
ನಿನಗೆ ಮಾಟಿ ನೆಂದರಸನಾತನಂ ಬಗ್ಗಿ ಸಿ ನುಡಿದೊಡೆ (ನಡ್ಡಾ ೦-೧೫-೧೦); 
ಸೊನ್ನ ನಾವ ಪ್ರಕಾರಡೊಳಮಾಗಿಯಂನಾರಯು್ಲ ತಂದು ಕುಡುನದಂತಲ್ಲ 
ದೊಡೆ ಕಳ್ಳಂಗೆ ಮಾಟ್ಪಿ ನಿಗ್ರಹಮಂ ನಿನಗೆ ಮಾಬಿ್ಟಿಂ (ಸುಕುನಾ. 
೬-೮ ವ); ಹಿಂದಿನ ನಿಗ್ರಹ ರೀತಿಯ ಕಾರ್ಯಕ್ರಮಗಳು ಮಾರ್ಪಟ್ಟು 
ಮಕ್ಕಳ ಮುನೋವಿಜ್ಞಾನನನ್ನ ನುಸರಿಸಿ ಹೊಸರೂಪವನ್ನು ' ತಾಳುತ್ತಿನೆ 
(ಕ್ಷದ. ೬೮೮), ೪, ಸೋಲಿಸುವುದು ; ಪರಾಭವಗೊಳಿಸುವುದು : 
ತಫೋಬಲಂ ಕುಶಿಕಾತ್ಮಜಂಗೆ ನಿಗ್ರಹಕಿರ್ಪೊಡಂ; ನಿನ್ನ ತನುಜಾತರಭ್ಳು 
ದಯಕಾಗಿ ಬಂದಿಹನಿಂದು ಕೇಳ್‌ ಸಾಕೇತಪುರಿಗೆ (ಶ್ರೀಂನೂ, ೩೦-೬೭). 
೫. ಯಾತನೆ ; ನೋವು: "ನಿಗ್ರಹಂಬಡು' ಪರಾ. ೬. ಎಲ್ಲೆ; 
ಮಿತಿ. ೭. ಸಾಲ. ೮. ನಿಂದೆ; ಬಯ್ಗುಳು. ೯. ಬಂಧಿಸು 
ವುದು ; ಸೆರೆ ಹಿಡಿಯುವುದು. ೧೦. ದೇವತೆ. ೧೧. ಹಿಡಿಕೆ; 
ಹಿಡಿ. ೧೨. (ರೋಗವನ್ನು) ಅಧೀನಕ್ಕೆ ತರುವುದು, -ಗುಣ 
ಪಡಿಸುವುದು ; ಚಿಕಿತ್ಸೆ. ೧೩. ಜುಗುಪ್ಸೆ ; ಅಸಹ್ಯ. ೧೪. 
[ನ್ಯಾಯ]ನ್ಯಾಯವಾದದ ಒಂದು ಜೋಷ; ಐ ನೈಯಾಯಿಕನು 
ವಾದದಲ್ಲಿ ದೋಷಯುಕ್ತ ವಾಗಿ ವಾದಿಸಿ ಸೋಲನ್ನು ಅನುಭವಿ 
ಸುವುದು. ೧೫. [ನಾಟ್ಯ] ನೃತ್ಯದ ಇಪ್ಪತ್ತು ಹಸ್ತವಿನ್ಯಾಸ 
ಗಳಲ್ಲಿ ಒಂದು ವಿಧ: ಧೂನನ . . . ನಿಗ್ರಹ, ಉತ್ಕೃಷ್ಟ . . . ಈ 
ಇಪ್ಪತ್ತು ಕರಕರ್ಮ ಭೇದಂಗಳ್‌ (ಲಾಸ್ಯರಂ. ೪-೧೩). [ಸೆಂ] 

ನಿಗ್ರ ಗ್ರೈಹಂಗೆಯ್‌ (ಕ್ರಿ ). ೧. ಹಿಂಸಿಸು ; ಪೀಡಿಸು : ಚಿತ್ರಸೇನೆಯುಂ 
ಸೋ ಮಿಲೆಯೊಳಪ್ಪ ವೈರಸಂಬಂಧದಿಂ . « ವೃಷಭಸೇನಂಗೆ ಭಾರ್ಯೆ 
ಯಾಗೆ ತನ್ನ ನದಾನವೈರಸಂಬಂಧದಿಂ ಚಂದನೆಗೆ ನಿಗ್ರಹಂಗೆಯ್ದ ೪೯ 
(ಚಾವುಂಪು. ೪೦೧) ; ಕುಡು ಕೊಂಡೊಡಮೆಯನೀಗಳೆ ಕುಡದಿರ್ದಡೆ 

- ಹಿಡಿಜೊಯ್ದು ಮೆಟ್ಟು ವೆಂ ಸೆರ್ಗೆಜಕಿಯೊಳ್‌' ಎಂದು ರೌದ್ರಾ 
ರೋನಟುಂ ಪಣ್ಣಿ ನಿಗ್ರ। 'ಹಂಗೆಬ್ಯೊಲೆಂದಿರ್ಪದುಂ (ಧರ್ಮಾಮೃ. 
೧೨-೨೩೦). ೨. ಕಿಸ) ದಂಡಿಸು; ದಂಡನೆಗೆ ಗುರಿಮಾಡು. 
[ನಗ ಹ-4ಕೆಯ,] 

ನಿಗ್ರಹಂಬಡು (ಕ್ರಿ). ಯಾತನೆಯನ್ನು ಅನುಭವಿಸು ; ಹಿಂಸೆ 
ಪಡು : ನಿಗ್ರಹಂಬಡುವೆನುಗಭಯವನನುಗ್ರಹಿಸಿ ಕಾಯಿರೆ ಸದಾ 
ಚಾರಾಗ್ರಗಣ್ಯರು ನೀವು (ಬಸಪು. ೫೬-೪೫). [ನಿಗ್ರಹ-- ಪಡು;] 

ನಿಗ್ರಹನಡಿಸು (ಕ್ರಿ). ತೊಂದರೆ ಕೊಡು ; ಕಾಡು; ಹಿಂಸಿಸು: 
ನಿಗ್ರಹವಡಿಸದೆ ಪ್ರಜೆ ಪರಿವಾರನ ವೆಗ್ಗಳದಿಂ ತುಸ್ಪಿ ಬಡಿಸು (ನೋಹತ. 
೧೩-೧೧). [ನಿಗ್ರಹ 4 ಪಡಿಸು] 

ನಿಗ್ರಹಶಂಕೆ (ನಾ). ಪೀಡೆಯ ಹೆದರಿಕೆ ; ಹಿಂಸೆಯ ಭಯ: 
ತಂತನ್ಮು ಸರ್ವಸ್ವಮುಂ ಕೊಟ್ಟಿ ನುಗ್ರಹಂಬಡೆಯದೆ ನಿಗ್ರಹಶಂಕಾಭರಾ 
ತಂಕಿತಹೃ ದಯರಾಜ ಅಂಗ ವಂಗ... ಮರುಪ್ರಭೃ ತಿಭೂಪಾಲಕರಿಂ 
(ಜಗವಿ. ೨-೩೯ ನ). [ನಿಗ್ರ ಹ-- ಶಂಕೆ] 

ಫಿಗ್ರಹಸ್ಥ್ಮಾನ (ನಾ). [ನ್ಯಾಯ] ನ್ಯಾಯದರ್ಶನಗಳಲ್ಲಿ ಹೇಳಿರುವ 
ಹದಿನಾರು As ಒಂದು;  ವದ್ಯತ್ಸ ಭೆಗಳಲ್ಲಿ ನಡೆಯುವ 
ವಾಕ್ಕಾ ರ್ಥಗಳಲ್ಲಿ ಪರಾಜಯಕ್ಕೆ ಕಾರಣನಾದುದು ; 
ಐ ನಿದ್ವತ್ಸ ಭಿಗಳಲ್ಲಿ *ವಾಕ್ಯಾರ್ಥ'ವೆಂಬ ಹೆಸರಿನಿಂದ 'ಕರೆಯ 


೪೫೫೭ 


20 


25 


30 


35 


40 


45 


ನಿಗ್ರಹಸ್ಥಾನ 


ಲಾಗುತ್ತಿದ್ದ ಚರ್ಚೆಯಲ್ಲಿ ಭಾಗವಹಿಸಿದ್ದ ವಿದ್ವಾಂಸನು ಪರಾಜಿತ 
ನಾದಕೊದು. ನಿರ್ಣಯಿಸಲು ಕೆಲವು ಲಕ್ಷಣಗಳಿದ್ದುವು. ಅವಕ್ಕೆ 
"ನಿಗ್ರಹಸ್ಥ್ಯಾನ' ನೆಂಬ ಹೆಸರು. ಪ್ರಸಿದ್ಧನಾಗಿದ್ದಿ ತು. ಈ 
ತಪ್ಪುಗಳನ್ನು ಮಾಡದೆ. ಎಚ್ಚರಿಕೆಯಿಂದ ಚರ್ಚೆಯಲ್ಲಿ ಭಾಗ 
ವಹಿಸುವುದು ನಿದ್ವಾಂಸನ ' ಕರ್ತವ್ಯ. ನ್ಯಾಯಶಾಸ್ತ್ರದಲ್ಲಿ ೨೨ 
ನಿಗ್ರಹಸ್ಥಾನಗಳನ್ನು ಹೇಳಿದ್ದಾರೆ. ಅವುಗಳು ಹೀಗಿವೆ: 
೧. ಪ್ರತಿಜ್ಞಾ ಹಾನಿ : ಒಂದು ನಿರ್ದಿಷ್ಟ ವಿಷಯವನ್ನು ಪ್ರತಿ 
ಪಾದಿಸುವುದಾಗಿ ಆರಂಭಿಸಿ ಆ ವಿಷಯವನ್ನೇ ಬಿಟ್ಟು ಭಾಷಣ 
ಮಾಡುವುದು. ೨. ಪ್ರತಿಜ್ಞಾಂತರ : ತಾನು ಒಂದು ಗೊತ್ತು 
ನಳಿಯನ್ನು ಪ್ರತಿಪಾದಿಸಲು ಪ್ರಾರಂಭಿಸಿ ವಿರೋಧಿಗಳಿಂದ 
ಬಂದ ಆಕ್ಷೇಪಣೆಗಳನ್ನು ಸರಿಪಡಿಸಲು ಮೊದಲು ಸೂಚಿಸದಿದ್ದ 
ತಿದ್ದುಪಡಿಗಳನ್ನು ಸೇರಿಸಿಕೊಳ್ಳುವುದು. ೩ ಪ್ರತಿಜ್ಞಾ 
ವಿರೋಧ : ಸಾಧಿಸಬೇಕಾದ ವಿಷಯಕ್ಕೆ ವಿರೋಧವಾದ 
ದೃಷ್ಟಾಂತಗಳನ್ನು ಕೊಡುವುದು. ೪. ಪ್ರತಿಜ್ಞಾಸಂನ್ಯಾಸ : 
ತಾನು ಸಾಧಿಸಲು ಹೊರಟಿ ನಿಷಯದ ಬಗೆಗೆ ಎದುರಾಳಿಗಳು 
ಆಕ್ಲೇಸಣೆಯೆತ್ತಲು ಅದನ್ನು ಪರಿಹರಿಸಲಾರಜಿ ತಾನು ಸಾಧಿಸ 
ಬೇಕಾದ ವಿಷಯವನ್ನು ಕೈಬಿಡುವುದು. ೫. ಹೇತ್ವಂತರ: 

ಪ್ರತಿಸಕ್ಷಕ್ಕೆ ಸೇರಿದ ವೃತಿ ಒಯು ಮಾಡಿದ ದೋಷಾರೋಪಣೆ 
ಯನ್ನು ಒಪ್ಪಿ ಕೊಂಡು ತಾನು ಹಿಂಜಿ ಹೇಳದಿದ್ದ ಕಾರಣ 
ಗಳನ್ನು ಹೇಳಿ ಪ್ರಾರಂಭಿಸುವುದು. ೬. ಅರ್ಥಾಂತರ : ತನ್ನ 
ಪಕ್ಷದ ಸಾಧನೆಗೆ ಅನಾನಶ್ಯ ಕವಾದ ವಿಷಯವನ್ನು ಹೇಳಲು 
ಹೊರಡುವುದು. ೩. ನಿರರ್ಥಕ: ಅರ್ಥವೇ ಇಲ್ಲದ ಅಂದರೆ 
ಅವಾಚಕವಾದ ಪದಗಳನ್ನು ಸೇರಿಸಿ ಮಾತನಾಡುವುದು. 
೮. ಅವಿಜ್ಞ್ಯಾತಾರ್ಥ: ಅರ್ಥವಿಲ್ಲದ ಮಾತುಗಳನ್ನು ಉಪ 
ಯೋಗಿಸುವುದು. ೯. ಅಪಾರ್ಥಕ: ತನ್ನ ವಾದಕ್ಕೆ ಬಾಧಕ 
ವಾಗುವಂತೆ ಅಸಂಗತವಾದ ಮಾತುಗಳನ್ನಾಡುವುದು. 
೧೦. ಅಪ್ರಾಪ್ತಕಾಲ : ಇಷ್ಟೇ ವಿಷಯವು ಚರ್ಚನೀಯನೆಂಬ 
ನಿಯಮವಿದ್ದರೂ ' ಅದನ್ನು ಬದಿಗೊತ್ತಿ ಸಂಬಂಧಪಡದ 
ಯಾವುದೋ ವಿಷಯವನ್ನು ಎತ್ತಿ ಮಾತನಾಡುವುದು. "೧೧. 
ನ್ಯೂ ನಃ ಪ್ರತಿಪಾದಿಸಜೇಕಾದ | ವಿಷಯಕ್ಕೆ. ಸ್ವಲ್ಪವೂ ಸಾಧಕ 
ವಾಸದ ಉಪವಿಷಯಗಳನ್ನು ಎತ್ತಿ ಪ್ರನಾಡುವುದು. 
೧೨. ಅಧಿಕ: ಸಾಧಿಸಬೇಕಾದ ವಿಷಯಕ್ಕೆ ಸಾಧಕವಾದ ಹಿತ 
ಮಿತವಾದ ಕಾರಣಗಳನ್ನು ಕೊಡದೆ ಅಪ್ರಾಸಂಗಿಕವಾದ ಅನೇಕಾ 
ನೇಕ ಕಾರಣಗಳನ್ನು ಹೇಳುತ್ತಾ ಹೋಗುವುದು. ೧೩. ಪುನ 
ರುಕ್ತ : ಹೇಳಿದುದನ್ನೆ ಮತ್ತೆ ಮತ್ತೆ ಹೇಳುತ್ತಿರುವುದು. 
೧೪. ಅನನುಭಾಷಣ : ನಿರ್ಣಾಯಕರು ಒಂದು ವಿಷಯವನ್ನು 
ಮೂರಾನರ್ತಿ ತಿಳಿಸಿದರೂ ಅದನ್ನು ಅನುಸರಿಸದಿರುವಿಕೆ. 
೧೫. ಅಜ್ಞಾನ : ವಾದಿಯು ಮೂರುಸಲ ಹೇಳಿದ ವಿಷಯವನ್ನು 
ಸಭೆಯು ತದುಳೊಂಡರೂ ಪ್ರತಿವಾದಿಯು ತಿಳಿದುಕೊಳ್ಳ ದಿರು 
ವುದು. ೧೬. ಅಪ್ರುತಿಟಿ: ಎದುರಾಳಿಯು ಕೇಳಿದ ಪ್ರಶ್ನೆ ಯಂ 
ಉತ್ತರಿಸಲು ಅರ್ಹವಾಗಿದ್ದರೂ ಉತ್ತರ ಕೊಡಲು ಹೊಳೆಯ 
ನಿರುವುದು. ೧೭. ವಿಕ್ಷೇಪ : ಇಲ್ಲದ ನೆಪವನ್ನು ಹೇಳಿ ವಾದ 
ವನ್ನು ನಿಲ್ಲಿಸಿ ಹೊರಟುಹೋಗುವುದು. ೧೮. ಮತಾನುಜ್ಞಿ : 
ಪ್ರತಿಪಕ್ಷಕ್ಸ ಸೇರಿದ ವ್ಯಕ್ತಿಯು ಮಾಡಿದ ದೋಷಗಳನ್ನು 
ಫಿವಾರಿಸದೆ ಆ ವ್ಯಕ್ತಿಯ ಮೇಲೆ ಜೋಷಗಳನ್ನು ಹೇಳುವುದು. 
೧೯. ಪರ್ಯನುಯೋಜ್ಯೋಪೇಕ್ಷಣ : ನಿಗ್ರಹಸ್ಥಾನವನ್ನು ಫಜಿ 


ನಿಗ್ರಹಿಸು 


ದಿರುವವನಿಗೆ ಕೂಡಲೆ ಆ ದೋಷವನ್ನು ತಿಳಿಸದೆ ಉಪೇಕ್ಷೆ 
ಮಾಡುವುದು. ೨೦. ನಿರನುಯೋಜ್ಯಾನುಯೋಗ : ನಿಗ್ರಹ 
ಸ್ಥಾನಕ್ಕೆ ಅವಕಾಶವಿಲ್ಲದಿದ್ದರೂ ಇದೆಯೆಂದು ಆಕ್ಷೇಪಿಸುವುದು. 
೨೧. ಅಪಸಿದ್ಧಾಂತ : ಚರ್ಚೆಯಲ್ಲಿ ಅಂಗೀಕರಿಸಿರುವ ನಿರ್ಣಯ 
ವನ್ನು ತಿರಸ್ಕರಿಸುವುದು. ೨೨. ಹೇತ್ವಾಭಾಸ : (೧. ಬೆಂಕಿ 
ಯೊಂದು ವಸ್ತುವಾದುದರಿಂದ ಅದು ಬೆಟ್ಟಿದಲ್ಲಿದೆ. ೨. ಕೃತಕ 
ವಾದುದರಿಂದ ಶಬ್ದವು ನಿತ್ಯವಾದುದು. ೩. ಕಣ್ಣಿಗೆ ಕಾಣುವುದ 
ರಿಂದ ಶಬ್ದವು ನಿತ್ಯ ವಾದುದು ಎಂಬಂತೆ) ಸಾಧಿಸಬೇಕಾದ 
ವಿಷಯ ; ಸಾಧ್ಯಕ್ಕೆ ವಿರೋಧಕಾರಿಯಾದ ದುಷ್ಟಕಾರಣ 
ಗಳನ್ನು ಕೊಡುವುದು : ಪ್ರತಿವಾದಿ ನಿರುತ್ತರನಾಗಿ, ಪಕ್ಷಪರಿತ್ಯಾಗಂ 
ನಿಗ್ರಹಸ್ಮಾನಮೆಂಬುದಅೌ0 ನಿಗ್ರ ಹಸ್ಮಾನಮನೆಯ್ಲಿಯಂವಿರದೆ . ws 
ಸುಗತಮತಮಂ ಪಿಡಿದಂ (ಾಂತಿಪು: ೮-೧೪೧ವ)ು; ಗೌ ತಮೋಕ್ತ 
ನ್ಯಾಯವು ಪ್ರಮಾಣ Fre ಕ ನಿಗ್ರಹಸ್ಮಾ ನಗಳೆಂಬ ಸೋಡಶಪದಾರ್ಥಂ 
ಗಳಂ ನಿರೂಪಿಸುತ್ತ (ವಿನೇಕ, ೧೦) ; ನ್ಯಾಯದರ್ಶನದಲ್ಲಿ ಪ್ರಮಾಣ 
ಪ್ರಮೇಯ ಸಂಶಯ ಪ್ರಯೋಜನ ದೃಷ್ಟಾ ಅತ ಸಿದ್ಧಾಂತ ಅವಯವ ತರ್ಕ 
ನಿರ್ಣಯವಾದ ಜಲ್ಪ ವಿತಂಡಾ ಹೇತ್ವಾಭಾಸ ಛಲ ಜಾತಿ ನಿಗ್ರಹಸ್ಮಾನ 
ಎಂದು ಹದಿನಾರು ಪದಾರ್ಥಗಳನ್ನು ನಿರೂಪಿಸಿರುವರು (ಹಿಂದಸಾ.೧೧೨). 
"ಸೋಡಶ ಪದಾರ್ಥ” ಪರಾ. [ನಿಗ್ರಹ ಸ್ಮಾನ] 

ನಿಗ್ರಹಿಸು (ಕ್ರಿ). ೧. ಅಂಕೆಗೊಳಸಡಿಸು ; ಹತೋಟಿಗೆ ತರು : 
ಮನಮಂ ನಿಗ್ರಹಿಸುತ್ತ ಸದ್ವಿಷಯದತ್ತ ಲ್‌ ಪೊರ್ದದಂತಾಗೆ ಮಾಡಿ. . 
ಲೋಕೈಶಕನಾಥನ ನಾನಾಗಳನಾಥೆಯೆಂ ಶರಣೆನುತ್ತಾ ಶ್ರೈಸಿದೆಂ ಸ್ಮಾಣುವಂ 
(ಕಾದಂಪೂ. ೯೫೩) ; ಬಹುನಿಧದೊಳಂತಾರುಹತರಾಗ್ರಹಿಸಿ ಕೊಲಲಾಣಅದೆ. 
ಬಳಿಕ ನಿಗ್ರಹಿಸಿ ತಮ್ಮಂ ಕೊಲುವನೋ ಎಂದೆಯ್ದೆ ಮೊಜಸಿಯೊಕ್ಳು 
(ಬಸಪು. ೪೯-೪೦) ; ಎಲೆ ಗಿರಿಜಾತೆ ನೋಡಿವನ ಸಾಹಸಮಂ . . . 
ನಿಗ್ರಹಿಸಿರ್ದ ಶರೀರದಿಂದದೇಂ ಕಲಿಯೊ ಕಡಂಗಿ ಕಾದಿದನಿವಂ ಸಮದಂಡಿ 
ಯೊಳೆಸ್ನೊಳರ್ಜುನಂ (ಕಬರಂ. ೪-೬೬). ೨. ಪೀಡಿಸು ; ಹಿಂಸಿಸು: 
ಬೆಟ್ಟಿ ತ್ತಾಗಿ ಬಯ್ದು ಕಿನಿಸುವುದುಂ ಗಜಲುವುದುಂ ಬಡಿವುದುಂ ನಿಗ್ರಹ 
ಸುವುದುಂ ಇಟಪ್ರದುಂ ಕೊಲ್ವೂದುಂ ಎಂದಿಂತನೇಕ ಲಸ್ಷಣಮಾಗುಳ್ಳು ದು 
ಹಿಂಸಾನಂದಮೆಂಬ ರೌದ್ರ ಧ್ಯಾನಮಕ್ಕುಂ (ಸಸಾರ, ೩೮೧). 

[ನಿಗ್ರಹ 4 -ಇಸ್ಕು] 

ನಿಗ್ರಾಹ (ನಾ). ೧. ಶಿಕ್ಷೆ; ದಂಡನೆ. ೨. ಕೆಡುಕು ಬಗೆಯುವುದು. 
೩. ನಿಂಜಿ. [ಸಂ.] 

ನಿಘ(ಗು). ೧. ಅಗಲ ಮತ್ತು ಎತ್ತರಗಳು ಸಮವಾಗಿರುವ. 
(ನಾ). ೨. ಸಮವಾದ ಪ್ರದೇಶ; ಜಗಲಿ: “ನಿಘ ಶಬ್ದವು 
ಉದ್ದವು, ಅಗಲವು, ಹಳ್ಳವು, ಎತ್ತ ರವುಯಿಲ್ಲದೆ ಸರಿಯಾಗಿರುವ ಜಗುಲಿ 
ಮೊದಲಾದವುಗಳ್ಳ ಹೆಸರು? (ಗುರುಬಾ. ೫೨ ಮೂರನೆಯ ಕಂಡ). 
೩. ಗುಂಡಾದುದು ; ಚಂಡು. ೪. ಪಾಪ, [ಸಂ.] 

ನಿಘಂಟು (ನಾ). ೧. ಶಬ್ದಾರ್ಥಗಳ ಕೋಶ ; ಶಬ್ದಕೋಶ; 
ಅರ್ಥಕೋಶ : ಛಂದನುಲಂಕಾರಂ ನಿಘಂಟು ಕಾವ್ಯ ನಾಟಕಂಗಳುಂ 
CS ಮಂತ್ರವಾದಂ ಮೊದಲಾಗೊಡೆಯ ಶಾಸ್ತ್ರಂಗಳೆಲ್ಲನುಂ ನೆಜಕಿಯೆ 
ಕಲ್ಪಿಸಿ (ವಡ್ಡಾರಾ, ೩-೨೮); ಸಮುದಿತ ಸಂಖ್ಯಾವ್ಯಯರಹಿತಮೆನಿಸಿ 
ವರ್ತಿಪ ನಿಘಂಟುವಿನ ನಾಮಪದೋತ್ತ ಮನರ್ಣಸ್ರಕೃ ತಿಗಳಂ ಸಮ 
ಸೆಂಸ್ಕೃತವೆಸರನಟ್ಟು ಲಿಂಗಂ ಮಾಬ್ಬಿ ರ್‌ (ಶಮದ. ೮೦); ನಿಘಂಟುಗಳಲ್ಲಿ 
ಜನಸಾಮಾನ್ಯರಿಗೆ ಗೌರವ ಹುಟ್ಟು ವುದು ಅಪೂರ್ವ ; ನಿಘಂಟು ಒಂದು 
ಗ್ರಂಥವೆಂದು ಒಪ್ಪ ದವರೇ ಹಲನರಿದ್ದಾರು (ಸಮಾಲೋ. ೨೬೬) ; 'ಮಗ 
ನಿಂದ ಕಾಗದ ಬಂದರೆ ಒಡನೆನಗರ್ಥಕೆ ಬೇಕು ನಿಘಂಟು (ಇಂಚಾನ. 


೪೫೫1೮ 


“| 20 


25 


30 


55 


40 


45 


ನಿಘಾತ 


೧೬೯-೩೪). ೨. ನಿಶ್ಚಿತವಾದುದು ; ಖಚಿತವಾದುದು ; ಖಾತ್ರಿ 
ಯಾದುದು : ಒಂದು ಮೊಳದ ಅಳತೆಯನ್ನು ತಾಮ್ರದ ಸಟ್ಟಿ ಯಲ್ಲಿ 
ನಿಘಂಟು ಮಾಡಿ. ೬. ವಿಭಾಗ ಮಾಡಿದರು. (ತಿಲ್ಬನಾ, ೩೯). 
೩. ಯಾಸ್ಕಾಚಾರ್ಯರಿಂದ ವಿರಚಿತವಾದ ನಿರುಕ್ತವೆಂಬ 
ನೇದದ ಶಬ್ದಗಳ ಕೋಶ. 
ನಿಘಂಟಾಗಿ ಹೇಳು - ಖಾತ್ರಿಯಾಗಿ ಹೇಳು; ಖಚಿತವಾಗಿ 

ಹೇಳು : ಕೆಲವು ವಿಚಾರಗಳಲ್ಲಿ ಹೀಗೇ ಸರಿ ಎಂದು ನಿಘಂಟಾಗಿ ಹೇಳು 
ವುದು ಕಸ್ಟ (ರೂಢಿ). ನಿಘಂಟಾಗು - ಖಾತ್ರಿಯಾಗು; ಖಚಿತವಾಗು; 
ನಿಖರವಾಗು : ನಿಘಂಟನ ಹೇಳಿಕೆ ನಮ್ಮ ಜನಕೆ ಅನ್ನುವಂತೆ 
“ನಿಘಂಟಾಗಗ ಬೇಕಾದರೆ. ಎಷ್ಟು ಕಾಲ ಎಸ್ಟು --ದಂಡಿದರೂ ಸಾಲದು 
(ಸಮಾಲೋ, ೨೬೦). [ಸಂ] 

ನಿಘಂಟುಪ್ರಮಾಣ (ನಾ). ನಿರ್ಧಾರವಾದ ಆಧಾರ; ಖಚಿತ 
ವಾದ ಪುರಾವೆ : ಹರಿಯ ಕಾಲೊಳುಗಂಗೆ ಜನಿಸಿತೆಂದು ಧಾರುಣಿಯ 
ಮೂಢ ಪರಸಮಯಿಗಳು ಬಗುಳುವರು . . . ಅದ ವಿಚಾರನೆಂತೆನೆ 
ನಿಘಂಟುಪ್ರಮಾಣದೊಳೊರೆನೆನು (ವೀಕೈಪು. ೩-೧೪-೨೩). 

[ನಿಘಂಟು 4 ಪ್ರಮಾಣ] 

ನಿಘಂಟುಸಮಯ (ನಾ). ಶಬ್ದಕೋಶ ರಚನೆಯ ತತ್ವ ಅಥವಾ 
ನಿಯಮ ; ನಿಘಂಟು ಶಾಸ್ತ್ರ,--ಸಿದ್ಧಾಂತ : ಅಭಿಧಾನಲಿಂಗಾಂಗೀ 
ಕೃತಮಪ್ಪ ನಿಘಂಟುಸಮಯ ಮುಮಂ ತತಾರ್ಯವೃತ್ತ ಕಮಪ್ಪ ನಾಟ್ಕ 
ನಿದ್ಯೆಯುವುಂ ತ್ರಿದಶವರ್ಗಕ್ಕುಪದೇಶಂಗೆಯ್ಯುತ್ತು ೦ 
(ಶಾಂತಿಪು. ೧೦೨೯೦ ವ). [ನಿಘಂಟು 4 ಸಮಯ್ಯ] 

ನಿಘರ್ಷಣ (ನಾ). ತೀಡುವಿಕೆ; ಉಜ್ಜು ವಿಕೆ; ಘರ್ಷಣೆ : 
ಸಿದ್ಧಾರ್ಥದ ಸೇಸೆಗಳನಿಕ್ಕಿದೊಡೆತ್ತಾ ನುಮುದಿರ್ದು ಬಿರ್ದ ಸಿತಸರ್ಷಪ 
ಸ್ಪರ್ಶನಿಘರ್ಷಣದಿಂ ಪದುಳವಿಂರೆಲಆಂಯದೆ (ಸುಕುಮೂ. ೧೧-೩೫ವು) ; 
ಕರಟಿನಿಘರ್ಷಣದೆ ಮದಂ ಬೊರೆದಾನೆಯ ಕೈಯನಳಿಗಳಾವರಿಸಿದವೊಲ್‌ 
ಮರಳತಕಂಕಣಮೆಸೆದುವು ತಿರುವೊಯ್ದ್ಸಿ 0. ಕರ್ಪುವೆತ್ತ ತತ್ಯರೆಯಂಗ 
ದೊಳ್‌ (ಚಂದ್ರಪು. ೬-೬೦) ; ನಿಘರ್ಷಣಚ್ಛಿ ದನ ತಾಪನತಾಡನಾದಿ 
ಕ್ರಿಯೆಗೆಲ್ಲಂ ಬಂದೊಡೆ ಪೊನ್ನೊಳ್ಳಿತ್ತು (ಜೀನಸಂ. ೫೧-೨೬ ವ). [ಸಂ.] 

ನಿಘರ್ಷಿಸು (ಕ್ರಿ). ೧. ಉಜ್ಜು ; ತೀಡು; ತಿಕ್ಕು. ೨. ಪುನಃ 
ಪುನಃ ಚರ್ಚಿಸು,--ಆಲೋಚಿಸು : ಪ್ರತ್ಯಕ್ಪಾನುಮಾನಂಗಳಿಂ. 
ಕಾರ್ಯಾಕಾರ್ಯಂಗಳನುಪಧಾವಿಶುದ್ಧ ಮಂತ್ರಿಮಂಡಳದೊಳವಿರತಂ 
ನಿಫರ್ಷಿಸಿಯಂ ೦ (ಚಂದ್ರಪು. ೨-೬೦ ವು. [ನಿಘರ್ಷಣ + -ಇಸ್ಕು] 

ನಿಘಸ (ನಾ). ೧. ತಿನ್ನುವುದು; ಆಹಾರಸೇವನೆ ಮಾಡುವುದು : 
“ಜಗ್ಗಿ, ಭೋಜನಂ, ಜೇಮನಂ, ಲೇಪಃ, ಆಹಾರಃ, ನಿಫಸಃ, 
ನ್ಯಾದಃ--೭ ಭೋಜನದ ಹೆಸರುಗಳು, ಊಟ, ಆಕೋಗಣೆ” (ಸಿದ್ಧಾಂತಿ. 
೨೯೧). ೨. ಆಹಾರಪದಾರ್ಥ ; ತಿಂಡಿ. [ಸಂ.] 

ನಿಘಾತ (ನಾ). ೧. ಏಟು ; ಹೊಜಿತ : ಚಕ್ರನಿಘಾತದಿನಿಕ್ಕಿ ಬೀರ 
ಮುರ್ವಿಗೆ ಪಡಿಚಂದಮಾಗಿ ತದೊಟ್ಟ ಜಯಾಂಗನೆಗಾಣ್ಮನಾದಸೆಂ 
(ಸಂಸಭಾ. ೧೨-೨೦೮) ; ಅಡಿ ಕಾಲಿಟ್ಟ ಡಿಗಿಡೆ ನಿಘಾತದಿಂ ಪೊಯ್ದೊ 
ಡಾಂಕೆಗೊಂಡಣ್ಮಿ ಕಾದಿದರ್‌ ಕಡುಗಲಿಗಳ್‌ (ಗದಾಯು. ೮-೯) ; ಶಿರದ 
ಸೀಸಕವನು ನಿಘಾತದಲೆರೆಡು ಶರದಲಿ ಮುತ್ತೆ ಭೂಪತಿಯುರನನೆಗುಳಿದ 
ನೆಂಟಿಆಲಿ ಮಗುಳೆಚ್ಚು ಬೊಬ್ಬಿಅಾದ (ಕುನ್ಯಾಶ. ೩-೪೪). ೨. ನಾಶ ; 
ಧ್ವಂಸ ಪಾತಕವ್ರಾತಪ್ರಜಾತನಿಕೇತನಂಗಳು ತುಡುಗುಣಿಗಳು 
ನಿಘಾತಕರ್ಮಕ್ರಿಯೆಗಳವಿಚಾರಿಗಳು (ಬಸಪು. ೪೦-೬೫); ದಾನವರ 
ಥಟ್ಟಣೆಯ ಕೀಲಣದಾ ನಗರಿಯನು ನೆಗ್ಗಿ ದಂತಿರಲೀ ನಿಘಾತದ ಸೇನೆ 
ಮುಖಕಿದುದು ಭಟನ ಭಾರಣೆಗೆ (ಕುನ್ಯಾಕ. ೧೩-೧೩). [ಸಂ.] 


ನಿಫೃಷ್ಟ 


ನಿಫೃಷ್ಟ (ಗು). ೧. ಉಜ್ಜಿ ದ; ತಿಕ್ಕಿದ: ಪರಿಣಯನಾರ್ಥಂ 
ಭಾಸುರಸುರಮಕುಟನಿಫೃಷ್ಟ 'ಚರಣಕನುಲನನುದ್ಯದ್ವರಡನನಾದಿತ್ಯನನಾ 
ದರದಿಂದಂ ನೆನೆದು (ಸಂಚತಂ. ೨೫೭-೧೭). ೨. ಏಟು ತಿಂದ; ಸೋಲಿ 
ಗೊಳಗಾದ 5 ಸರಾಧೀನನಾದ. [ಸೆಂ] 

ನಿಫ್ನ (ಗು). ೧. ಅಧೀನವಾದ ; ವಶವಾದ. (ನಾ). ೨. ಅಧೀನ 
ನಾದವನು; ನಶವಾದನನು : 'ಅಧಿಕಚಿಂತಾನಿಫ್ಲ ನಾಗಿ ನಿಹಿತಧ್ಯಾನ 
ದಿಂಡೆ ಲಕ್ಷೀನಾಥನಂ . . , ಕಾಣಲೈ (ಸದ್ಮೇ ರಾ. ೧೦-೧೨). 
೩. ಸರರ ವಶದಲ್ಲಿರುವವನು ; ಪರಾಧೀನನಾದನನು : “ನಿಘ್ನಂ 
ಪರವಶವರ್ತಿ? (ನೆಸ್ತು ಕೋ. ೧೦೧-೨೧); “ಪರನಶಂ. ನಿಫ್ನ 0 ಪರಾಧೀನ 
ನೆಂದೆನಲು . . . ಪರರ ವಶದನನಕ್ಕು” 

[ಸಂ.] 


(ಮಂಗಾ. ೬೮-೭). 


ನಿಫ್ರು "ನಿಗ್ಗರ' ನೋ. 

ನಿಚಯ (ನಾ). ೧. ಗುಂಪು; ಸಮೂಹ: “ಪಟಿಳನೆಂಬು(ದದು) 
ನಿಚಯದೊಳಂ” (ನಸ್ತು ಕೋ. ೧೩೮-೧೨೩) ; ದೇವಾಪ್ಸರೋನಿಚಯ 
ನಿಚಿತಮಪ್ಪ ಡೇನವಿಮಾನನುಂ ಪೊಳ್ಕಾಗಳ್‌ (ಸಂಸಭಾ. ೮-೨೭ ವು; 
ಉಜ್ಜಲದಶನನಿಚಯತಾಂಬೂಲಚರ್ವಣಭರಿತಕಪೋಲರುಂ , . . ಅಗಿ 
(ಜಗವಿ. ೪-೮೦ ನ) ; ಮದನಂಗೀಶ್ವರ ಶತ್ರು ಬಂಧುನಿಚಯ ಕೃಂ 
ಜಾರೆಯೇ ಶತ್ರು (ಸೋಮೇಶ. ೮೭) ; ಬಿರುಗಾಳಿ ಬೆದರಿಕೆ ಭೂರುಹ 
ನಿಚಯೆಕೆ ಮಂಜಿನ ಭಯನಬ್ಬ ವನಕೆ (ಇಂಚಾಸೆ. ೧೫೮-೮೦). ೨. 
ನಿಸ್ಸಂದೇಹವಾದ ನಂಬಿಕೆ; ಖಂಡಿತವಾದ ಭಾವನೆ; ನಿಶ್ಚಯ. 

[ಸಂ.] 

ನಿಚಿತ (ಗು). ೧. ಸೇರಿದ; ಕೂಡಿದ: ಪ್ರಚಾರತೆಯಿಂ ಪ್ರಥಮಾ 
ಬಹುನಚನಂಗಳನೇಕವಚನಕ್ಕ ತಲಿಂಗಂಗಳ್‌ ನಿಚಿತವಿಸರ್ಗಮನುಟಂದಂದು 
(ಶನುದ. ೮೭). ೨. ತುಂಬಿದ ; ವ್ಯಾಪ್ತವಾದ : ಆತ್ಮೀಯಚೇತೋ 
ನಿಚಿತಮೋಹಾಂಧತಮಸ್ಲೊ ಮುಮಂ ಕಳೆದು (ಅವಿಪು. ೨-೧೭ ವ); 
ಸಕಲವಿನೇಯಜನ ವಿಲೋಚನ ಚಂಚರೀಕ ನಿಚಯ ನಿಚಿತಾಶೋಳಾನೋಕ 
ಹನುಂ (ಅಜಿಪು, ೭-೨೦ ವು. ೩. ಅತಿಶಯವಾದ ; ವಿಶೇಷವಾದ : 
ಪ್ರಚುರದಿ ಪದಿಸೆಂಟುರಚನೆಯ ಕಾವ್ಯಕೆ ರಚಿಸುವರಾನಂತು ಪೇಳೆ 
ಉಚಿತಳಿ ತಕ್ಕಷ್ಟು ಪೇಳ್ವೆನಧ್ಯಾತ್ಮನೆ ನಿಚಿತಪ್ರಯೋಜನವೆನಗೆ (ಭರಚ. 
೧-೧೫) ; ಅಧ್ಯಾತ್ಮವೇ ನಿಚಿತಪ್ರಯೋಜನವಾಗಿ ಉಳ್ಳ ಭಾರತೀಯರ 
ಸಾಹಿತ್ಯದಲ್ಲಿ ಸರ್ನನ್ಕಾಪಿಯಾಗಿರುವ ಒಂದುಭಾವವನ್ನೇ-ಭಗವತ್ತ್ವೇಮ 
ನನ್ನೇ ಇಲ್ಲಿಯೂ ನಾವು ಎದುರುಗೊಳ್ಳು ತ್ತೇನೆ (ಭಾನಗೀ. ೧೮೬). 
(ನಾ). ೪. ತುಂಬಿದುದು ; ವ್ಯಾಪ್ತ ವಾದುದು : ಉದಯಗಿರಿ 
ಕಟಕಕುಹರಪರಿಕರ [ನಿಶಾಕರ]ಹರಿ[ದ]ಳಿತ ನಿಜಹರಿಣರು[ಧಿ]ರನಿಚಯ 
ನಿಚಿತಮಾದಂತೆ ಲೋಹಿತಾಂಗನಾಗೆ (ಸಂಸಭಾ; ೪-೪೯ನ) ; ಆ ನೇರು 
ಗಿರಿಯ ದಕ್ಷಿಣದಿಶಾಭಾಗದೊಳನೇಕನಗರನಿಗಮಾಗ್ರ ಹಾರಗ್ರಾ ಮನಿಕರ 
ಖೇಟಬರ್ವಟಮಟಟಿಂಬಸತ್ತ ನ ದ್ರೋಣಾನುಂಖಸಂವಾಹನಿಚಯನಿ ಚಿತ 
ಮುಂ (ಜಗವಿ, ೨-೧೫) ; ಯಮನ ನಾಲಗೆಯ ತೆಅದಿಂದಮಿತಭಯಂಕರ 
ಸುತೀಸ್ಸೃ ಶಸ್ತ್ರಂಗಳಿನಾದಮೆ ನಿಚಿತಮಾದ ಶಾಲಾಸನುಂದಯನಮನಿಶಂ 
ಬೆಡಂಗನನಗಯಿಸಿರ್ಕುಂ (ಬಾಧಪು.೧-೧೫೨). ೫. ಗುಂಪು; ಸಂದಣಿ; 


“ಆಚಿತಂ, ನಿಚಿತಂ . . . ಭರಿತಂ, ಪೂರ್ಣಂ ಈ ೯ ಸಂದಣಿ? 

(ಹಲಾಯು. ೧೧೬-೧೭) ; “ಭರಿತಂ ಪ್ರಪೂರ್ಣಮಾಚಿತಂ ನಿಚಿತಮಾಕುಳಂ. 

ಸರಿಕೀರ್ಣಮಾಚ್ಛ ದನಮೆನಲು ಸಂದಣಿಯಕ್ಕು” (ನುಂಗ. ೧೨೮-೯). 
[ಸಂ.] 


ನಿಚಿತಂ (ಅ). ನಿಶ್ಚಯವಾಗಿ : ಪರಕೃ ತಿಯುಕ್ತಿಯನೊಲ್ಲಪಹರಸುವ 
ಕಳ್ಳಂಗೆ ಕಾವ್ಯಕೃತಕೃತ್ಯಮುೀಂ ವರಕೃ ತಿಯುಕ್ತಿಯನಲಯದ 


೪೫೫೯ 


20 


25 


35 


40 


ನಿಚ್ಚ, 


ದುರುಳಂಗಂ ಜಜಕದು ಮೆಜಕಿವುದು ಚಿತಂ ನಿಚಿತಂ (ಕಮ್ಮಾರ. ೧-೧೭). 
[-ಆ.ಿಚಿತ] 
ನಿಚಿತವಚನೆ (ನಾ). ಅತಿಶಯವಾದ ನುಡಿ, ಮಾತು: ಇನಿತೇಟಕ್ಸಿ 
ನಿವಾದಾಡಂಬರದೊಳಳು ಂಬಮೊದವಿ ನಿಲೆ ಪಾಸು ಂಪೊಕ್ಳು ಂಬರಿದು 
ನಿಚಿತನಚನಕದಂಬಕಮೆರ್ದೆಗೊಳಿಸೆ ಸಭೆಯ ವಿಬುಧಾನಳಿಯ ೦ (ಶಾಂತಿಪು, 


೮-೧೨೮). [ನಿಚಿತ + ವಚನ] 

ನಿಚಿತಹರುಷ (ನಾ). ೧. ಹೆಚ್ಚಾದ ಹರ್ಷ,--ಸಂತಸ, ೨. 
ಅತಿಶಯ ವಾದ ಸಂತಸವನ್ನು ಹೊಂದಿದವನು : ನಿಚಿತಹರುಷರು 
ವಿಶ್ವಕರ್ಮಂಗಲುಹಿದರು ಹದನ (ಕುನ್ಯಾಕ. ೭-೧). [ನಿಚತ 4 ಹರುಷ] 


ನಿಚುಲ, ನಿಚುಳ (ನಾ). ೧. ಒಂದು ಬಗೆಯ ಸಸ್ಯ; ಹಬಸೆ ಗಿಡ: 
“ವಂಜುಲಃ, ನಿಚುಲಃ- ಈ ೨ ಹಬಸೇಗಿಡದ . tn (ಹಲಾಯು. 


೩೨-೪೨), ೨. ಒಂದು ಬಗೆಯ ಮರ; ನೀರುಹಲಸು. 
೩. ಒಂದು ಬಗೆಯ ಕಣಿಗಿಲೆ ಮರ; ತೊರೆಗಣಿಗಿಲೆ : *ನಿಚುಲ, 
'ಆಂಬುಜ, ಹಿಜ್ಜ ಲ--ತೊಚಿಕಿಗಣಗಿಲೆ? (ನಾಚಿ, ಕಿ)... ೪, (ಒಳ 


ಅಂಗಿಯ ಮೇಲೆ ತೊಡುವ)ಮೇಲಿನ ಅಂಗಿ ; ಕವಚ. ನಿಚುಳ: 
೧. "ನಿರ್ಜುಳ ನಿಚುಳ[ಪಾತಾಂಂ.. ಲ]ಮಾರಂ" (ಮಂಗಂಣ, ೩೪-೧೦). 
೨. “ನಿಚುಳಃ, ಅಂಬುಜಃ, ಇಜ್ಜ ೮೪-೩ ಗನ್ಸ್ಪೇರಳೇಗಿಡದ ಹೆಸರುಗಳು. 
ಇದನ್ನು ನೀರುಹಲಸಿನ ಗಿಡವನ್ನು ವರು” (ಸ್ದಾ ತಿ. ೧೨೫) ; ಅದ. 
€ದಕೊಂದೊಂದೆಡೆ. ಸಾಳತಾಟಿಲನಳೀಹಿಂತಾಳನಾಳೀತಮಾಳೆದಿಂ ಸಷ ಇ 
ಒಂದೊಂದೆಡೆ ಭೂರ್ಜ ಕೋಳನಿಚುಳಾಕ್ಪೋಣಂಗಳಿಂದೊಪ್ಪು ಗುಂ 
(ವರ್ಧಮಾ, ೫-೪೮). [ಸಂ] 

ನಿಚುಳ "ನಿಚುಲ' ನೋ. _ 

ನಿಜೋಲ, ನಿಜೋಳ(ನಾ). ೧. ಮೇಲಂಗಿ ; ಕವಚ. ನಿಜೋಳ: 
೨. ಹಾಸಿಗೆಯ ಮೇಲೆ ಹಾಸುವ ವಸ್ತ್ರ : “ನಿಚೋಳಃ, ಪ್ರಚ್ಛದ 
ಪಟಃ--೨ ಮೇಲುಹಾಸಿಗೆ, ಹಾಸಿಗೆ ಮೇಲೆ ಹಾಸುವ ನೌರುಬಟ್ಟಿ? 
(ಸಿದ್ಧಾಂತಿ. ೨೦೪). [ಸಂ.] 

ನಿಜೋಲಕ್ಕೆ ನಿಜೋಳಕ (ನಾ). - ನಿಜೋಲ೧. ನಿಚೋಳಕ : 
ಪದನಖದೀಪ್ತಿ ಮಂಜರಿ ನಿಚೋಳಕದಂತಿರೆ ತನ್ನನಾವಗಂ ಪುದಿಯಲೊಡಂ. 


ಗುರ್ವಣೆ , ರಘೂದ್ವಹಸನ್ಸಿಧಿಯಿಂದದೃ ಶೃನುಪ್ಪುದುಂ (ಪಂಠಾಮಾ, 
೫-0೬). [ಸಂ] 
ನಿಚೋಳ "ನಚೋಲ' ನೋ. 
ನಿಚೋಳಕ "ನಿಜೋಲಕ' ನೋ. 
ನಿಚ್ಚ, (ನಾ). ಪ್ರತಿದಿನ ; ಪ್ರತಿನಿತ್ಯ. 
ನಿಚ್ಚಕ್ಕಂ-: ನಿತ್ಯದ ಭಿಕ್ಷೆಗೆ, ಆಹಾರಕ್ಕೆ : ದುರ್ವಾಸಮಹಾ 


ವಮಂನಿಯರೆಮ್ಮು ಮನೆಗೆ ನಿಚ್ಚಕ್ಕಂ ಬರ್ಪರ್‌ (ಸಂಸಬಾ. ೧-೧೧೮ ವು; 
ಚ್ಚಕ್ಕೆ - ಪ್ರತಿನಿತ್ಯವೂ; ಪ್ರತಿದಿನವೂ : ಮನನೇ ಸರ್ಪ ತನುನೇ 
'ಹೇಳಿಗೆ . . . ಇನ್ನಾವಾಗ: ತಿಂದಹುದೆಂದಜಾಯೆ "ನಿಚ್ಚ ಸೈ ಕೈ[ನಾರಾಂ. 
ನಿಚ್ಚ ನಚ ಕೈ) ಮ್ಮ ಆ ಪೂಜಿಸಬಲ್ಲೊಡೆ ಅದೇ ಗಾರುಡ (ಬಸನ: ೧೬೦), 
ಳೈ ನಿಚ್ಚ ನಿರಂತರವಾಗಿ ; ಒಂದೇ ಸಮನೆ : ನಿಚ್ಚಕ್ಕೆ ನಿಚ್ಚ 
ಒತ್ತೆಯ ಬೇಡಿದಡೆ ಅಚ್ಚಿ ಗನಾಯಿತನ್ವಾ ನನ್ಮು ನಲ್ಲಂಗೆ (ಅನಚಂ. 
೨೫-೨೦೬) ; ನಿಚ್ಚಕ್ಕೆ ನಿಚ್ಚ[ಪಾಂಜಂ. ನಿಚ್ಚ ಕೈ, ನಿಚ್ಚನಿಚ್ಚ]ನೆನೆನ 
ಮನನ ಅಂದಂದಿಂಗೆ ಅತ್ತಲಿತ್ತ ಹರಿನ ಮನನ ಚಿತ್ತ ದಲ್ಲಿ ನಿಲಿಸಬಲ್ಲಡೆ. 
ಬಚ್ಚ ಬಜಾಯ ಬೆಳಗು ಗುಹೇಶ್ವರಲಿಂಗವು (ಅನಚಂ. ೭೮-೩೫೧). 
ನಿಚ್ಚಕ್ಕೆ ಬರು-ನಿತ್ಯದ ಕೂಟಕ್ಕೆ ಬರು, ಆಗಮಿಸು : ಸೆಲ 
ಹುಟ್ಟ ದಂದಿನ ಧನಳಾರ ಧನಳಾರದೊಳಗೊಬ್ಬ ಸೂಳೆ ನೋಡಯ್ಯು ತಲೆ 
ಯಿಲ್ಲದಾತ ನಿಚ್ಚ ಕೈ ಬಪ್ಪ ಕರುಳಿಲ್ಲದಾತ ಕುಂಟಿಣಿಯಾದ ನೋಡಯ್ಯ 


ನಿಚ್ಚ, 


(ಆನಂ. ೯೯-೪೪೫). ನಿಚ್ಚದ ಕಾಹು- ಎಡೆಬಿಡದೆ ಕಾಯುವ 
ಕಾವಲು ; ಶಿತ್ಯದ ಕಾವಲು ಮಹಾರಥರುನುತಿರಥರುಂ 
ಜೋದರುಂ ನಿಚ್ಚದ ಕಾಹಿನ ಬಂಟರನಬಾದು. ಪಡಿಬಲಮಂ ಕೂಡಿ 
ತೆರಳ್ಳರ್‌ (ರಾನಾಕ್ತ. ೯೪-೧). ನಿಚ್ಚನಿಚ್ಚಕ್ಕೆ -ನಿಚ್ಛಕ್ಕೆ ನಿಚ್ಚ : 
ಮಣ್ಣ ಪುತ್ಮಳಿಯ ಮಾಣದೆ ಜಲದಲ್ಲಿ ತೊಳೆದರೆ ನಿಚ್ಚ ನಿಚ್ಚ ಕೈ 
[ಸಾಕಾಂ. ನಿಚ್ಚ ನಿಚ್ಚ]ಕೆಸಜಹುದಲ್ಲದೆ. ಅದಜಚ್ಛ್ರುಗೆ ಬಿಡದಣ್ಣಾ 
(ಬಸನ. ೯ಬ). ನಿಚ್ಚಲ್‌, ನಿಚ್ಚಲು ೧. ನಿತ್ಯವೂ ; ಪ್ರತಿದಿನವೂ: 
ಮುಕ್ಯಳಂ ಬೇಡಿ ಪನ್ನೆರಡುವರುಸಂಬರೆಗಂ ನಿಚ್ಚಲುಂ ಶ್ರೀನಿಹಾರಕ್ಕೆ 
ಪೋಗಿ ಶ್ರೀಯಾಜೀನತೆಯನರ್ಚಸುತ್ತ ೦ . . . ಇರೆ (ನಡ್ನಾರಾ. ೧೦೮-೨); 
ಇಪ್ಪತ್ತು ಗದ್ಯಾಣ ಪೊನ್ನೊಟ್ಟು ಪಡದರ್‌ ನಿಚ್ಚಲೊನ್ನು ಸರಿನಡಿಯಂ 
(ಎಕ. ೫, ಕೋಲಾರ, ೫೭-೧೨ ; 925); ನಿಚ್ಚ ಲುಮೋರಂತಿರೆ ಕಾನರ್‌ 
(ಸಂಸಭಾ. ನಿಮಗೆ ಕರಿಗಳ್‌ ಜೊರೆಕೊಳ್ಳನ್ನಂ 
ನಿಚ್ಚಲೊಂದೊಂದಂ ನ ಗವನಟ್ಟು ನೆವು (ಸಂಚತಂ. ೮೮-೯) ; ನಿಚ್ಚಲುಂ 
ತಟಂಟುದಲೆಯಂ ಕಂಡಲ್ಲದುಣನೇಜೆಂಬುದುಂ (ಛರ್ಮಾಮೃ. ಪ-೧೭೬) ; 
ವನಾಂತದಲಾದ ಚಿತ್ತ ವ್ಯಥೆಯ ಕೇಳಿದು ಬೆಂದುದೆನ್ನೊಡಲು ಅ ದಿವಾಕರ 
ನಂತೆ ನಿಚ್ಚಲು ಕಾದು ದುದಯಾಸ್ತ ಮಯದಲಿ ದನುಜಾದಿ ಬಳರೊಡನಟನಿ 
ಗೋಟಿಲೆಯೆಂದು ಬಿಸುಸುಯನ್ನ (ಕುವ್ಯಾಅ. ೧೭-೯) ; ಕೆಂತುರಾಯನ 
ಸತ್ಕುಮಾರಕನು . ೬. ನಿಚ್ಚಲೊಂದೊಂದು. ವಿನೋದ ವಿಶೇಷ 
ನನಚ್ಚರಿಯೆ ನೆ ತೋಲ ತಿರ್ದ (ನೋಡತ-೧೭-೬೪). ೨. ಯಾವಾಗಲೂ; 
ಸದಾ : ಪರಿಣತ' ಜೈನತತ್ತ್ವರುಪದೇಶಕರೆನ್ನಯ ಚಿತ್ತ ಗೇಹದೊಳ 
ಭರವಸದಿಂ ಪ್ರಕಾಶಿಸುಗೆ ನಿಚ್ಚ ಲುಮುತ್ತ ಮಜೋಧರೆತ್ನಮಂ (ಜಾಧಪು, 
೧-೪) ; ನಿಚ್ಚ ಲರ್ಜಿಸಿ ತಂದ ಬತ್ತವು ವೆಚ್ಚಕಿಬ್ಬಳವಾಗಿ ಕುಂದವು ಹೆಚ್ಚ 
ವದೇಜಂ ಜಂಗಮಾವಳಿಗೊಲಿದು ಮಾಡುತ್ತ - . . ಅಸಮಭಕ್ತಿ ಸಮುನ್ನತಿ 
ಯೊಳಿರಲು (ಬಸಪು. ೨೯-೯). [ಪ್ರಾ. ಣಿಚ್ಚ./ಸಂ. ನಿತ್ಯಂ] 

ನಿಚ್ಚ "ನಿಚ್ಚಂ' ನೋ. 

ನಿಚ್ಚ (ಗು). ೧. ಯಾವಾಗಲೂ ಇರುವ; ನಿರಂತರವಾದ; 
ಶಾಶ್ವತವಾದ : "ನಿಚ್ಚೈದೆ' ಪರಾ. (ನಾ). ೨. ಯಾವಾಗಲೂ 
ಇರುವಂಥದು ; ನಿತ್ಯವಾದುದು ; ಶಾಶ್ವತವಾದುದು : ನಿಚ್ಚ 
ಮೆಂದರಿತು ವಿಷಯಾನುಭೋಗಂಗಳನು ಮಚ್ಚಿ ಗುರುತರಪಾತಕಗಳನೆಸಗಿ 
(ನೆಂಕಾರಾ. ೨-೧೯-೩೬). [ಆಸಂ. ನಿತ) 

ನಿಚ್ಚಂ, ನಿಚ್ಚ (ಅ). ೧. ಪ್ರತಿದಿನವೂ; ನಿತ್ಯವೂ : ನಿಚ್ಚಂ 
ಧರಾಧೀಶರಂ ಫಡಲಿಟ್ಟಿ ತಿರೆ ಮಾಚಿಕ್ರಿ ೦ (ಸಂಸಭಾ, ೧೦-೨೫) ; ನಿಚ್ಚಂ 
ಬಂದಾದರದಿಂದೆ ನೋಡಿ ಪೋಸಂ ಗುರುಜನಸರಿನೃ ತನೆನಿಪ್ಪ ನಿಜನಂದನನಂ 
(ಕಾದಂಪೂ. ೪೩೬) ; ಕಲ್ಪ ಭೂರುಹನನಕ್ಕೋರೋರ್ಮೆ * * *ಪೋಗಿ 
ಪೊಟ್ಟುಗಳೆನಂ ನಿಚ್ಚಂ ನಿಳಿಂಪೋತ್ತಮಂ (ಸುಕುಮಾ, ೯-೪೦) ; ಇಂತು 
ಪೊಟ್ಟು ಗಳೆನರ್‌ ನಿಚ್ಚಂ ಪುರೋದ್ಯಾನಡೊಳ್‌ (ಮಲ್ಲಿಪು. ೨-೩೮) ; 
ಅಣುಗುಣ ಶಿಕ್ಪಾವ್ರತಸನ್ಮಣಿಭೂಷಣಭೂಸಿತಾಂಗನರ್ಹದ್ವಚನಪ್ರಣುತ 
ಕುಚಿರುಚರನಾಡಂ ಪ್ರಣಯಮುನೊದವಿಸನೆ ಮೋಶ್ಷಲಕ್ಷ್ಮಿಗೆ ನಿಚ್ಚಂ 
(ಉಸಾರ. ೧೮-೧೦೬) ; ಮೇಲೆ ನಿಚ್ಚಂ ಪರಿವ ದಿನಮಣಿ (ಜೈಮಿಭಾ. 
೩-೨೧). ೨. ಯಾವಾಗಲೂ ; ಸದಾ : ಇದು ನಿಚ್ಚಂ ಪೊಸತರ್ಣನಂ 
ಬೋಲತಿಗಂಭೀರಂ ಕವಿತ್ವಂ (ಅಓಪು. ೧-೨೭) ; ಸಿರಿನೆಣ್ಣವನೊಳ್‌ 
ನಿಚ್ಚಂ ಬೆರಸಿರ್ದಪಳ್‌' (ಕಬ್ಬಿಕಾ, ೧೩), ನಿಚ್ಚ : ೧. ನೊಟಂಬಸೆಟ್ಟ 
ಉತ್ತನೂರ ಮಹಾಜನಂ ಪನ್ನಿರ್ಬ್ಬರ್ಗ್ಯಂ ನೂಟುಗದ್ಯಾಣಂ ಸೊನ್ನ 
ಕೊಟ್ಟಿ ನಿಚ್ಚ ವಯ್ಯರತಿತಿಗಳ್‌"ಪರಿವಡಿಯಂಣ್ಸರ್‌ (ಎಕ. "೫, ಮುಳಬಾ, 
೧೨೨-೯ ; 969) ; `ಈ ವಾಲ್ಮಿಕೇಶ್ವರನು ನಿಚ್ಚ ಸಾವಿರ ಹೊನ್ನ ಪಡಿಯಂ 
ನೆಚ್ಚಕುಡುಗದೆ ಕೊಡುನನಾತನೊಳೊಚ್ಚ ತಂಗೊಂಡೇನನಾದಡೆ 


೫-೮೧) ; 


೪೫೬೦ 


10 


15 


20 


25 


30 


35 


40 


45 


ನಿಚ್ಚ ಟಿ, 


ಬೇಡಿದುದನೀವ (ಬಸಪ. ೨೬-೧೪) ; ನೆಂಚ್ಚದಿರು ಪರಸತಿಯರಚ್ಚೈಯೊಳು 
ಬೆಕೆಯದಿರು ನಿಚ್ಚ ನೆರೆಯೊಳಗೆ ಕಾದದಿರು ಒಬ್ಬರ ಇಚ್ಛೆ ಯಲಿರದಿರು 
(ಸರ್ವಜ್ಞ. ೧೫೪೬). 
ನಿಚ್ಚಂನಿಚ್ಚಂ, ನಿಚ್ಚಂನಿಚ್ಛ, ನಿಚ್ಛನಿಚ್ಛ, ನಿಚ್ಚನಿಚ್ಚಂ (ದ್ವಿರುಕ್ತಿ 

ಪರಮುಜಿನಪತಿಚಾರು ಚಾರಿತ್ರಮುಂ ನಿಚ್ಚಂನಿಚ್ಚಂ ನಿಚ್ಚಳಂ ಮಾಡೆನಗೆ 
(ಸುಕುನಾ. ೧೨-೪) ; ನಿಚ್ಚ ಂನಿಚ್ಛೆ ವಾನಂದಸಂಗತಿಯಿಂದಂ ಸೆಲೆನೆರ್ಚು 
ತಿರ್ದರೆನಸುಂ ಹರ್ಸಾಂಬುನಿಶ್ರಾಂಬಕದ್ವಿಸಯಶ್ರೀವಿಜಯಾವತೀ 
ಯಖನತಿಯಂಂ ವಿಶ್ವಂಭರೋರ್ನೀಶನುಂ (ಕುಸುಮಾ. ೬-೧೫೮) ; ಅಚ್ಚ 
ಶರಣರು ನಿಮ್ಮ ನಿಚ್ಚನಿಚ್ಚ ನೆನೆವರು. (ಬಸನ. ೩೦೧) ; ' ನಿಚ್ಚನಿಚ್ಚಂ 
ಪೊಸತೆಂಬಂತಾಗೆ ಪಾರ್ಥಂಗೊಸೆದು , . . ಸಾಧಿಸಿತುದ್ಯದ್ಯ ಕ್ರ 
(ಪಂಪೆಭಾ. ೭-೭೮) ; ಸೂನುಗೊಲನಿಂ ಸೊಡರ್ವಕ್ಕಿನ ಬೊಟ್ಟ ನಿಟ್ಟು 
ತೂಸಿಉದು. ಪಲರ್ಮೆಯಂ0 ಪರಸಿ ಸೋಗಿರೊಳಿಟ್ಟು ಅಕಿ ನಿಚ್ಚ ನಿಚ್ಚ. 
ಮಲ್ಕನೊಳೆ ಮೆಚ್ಚ ನಿತ್ತು ತನಿನೆರ್ಚುವ ಸೈಫೆನಗೆಂದು ಸಾರ್ಗುಮೋ 
(ಚಂದ್ರಪು. ೩-೪೫). ನಿಚ್ಚನಿರಂತರ - ಯಾವಾಗಲೂ : ಅಚ್ಚವಳ 
ಹಲ್ಲೀಗೆ ಸರಿ ಮುಚ್ಚು ಮಲ್ಲೀಗೆ ನಿಚ್ಚ ನಿರಂತರ ಇದು ಸುಗ್ಗಿ 
(ಮೂರ್ತಿಕಾ. ೪೬-೫). ನಿಚ್ಚ ಮದನಣಿಗ- ಒಂದು ಬಿರುದು (?); 
ನಿಚ್ಚ ಮದನಣಿಗ ಹನುಮಪ್ಪ ನಾಯಕರಾ ಪೌತ್ರರಾದ ಶರಜಾಹನುಮಪ್ಪ 
ನಾಯಕರ ಪುತ್ರರಾದ ಸೀತಾರಾಮಪ್ಪ ನಾಯಕರು (ಎಕ ೪1, ತರೀಕೆ. 
ಪಿ೨-೯ ; 1681). [ನಿಚ್ಚ] 

ಸಿಚ್ಚೆಂಗ (ನಾ). ನಿರ್ಲಿಪ್ತ ಸ್ಥಿತಿ; ನಿಸ್ಸಂಗತ್ವ : ನಾದದ ತಂಬುರಿ 
ಮೋದ ಮಂದಾರವು ನಿಚ್ಚಂಗದ, ಟೊಪ್ಪಿ ಗೊಟ್ಟ ಬೋಧದ ಭಂಗಿ 
ಅನ್ಭ ತದ ಲುಂಗಿ ಸಮಾನಗುಳಿಗೆಯ ನಟ್ಟ (ಪುರಂದ. ೫-೬೬-೨). 

[ಸೆಂ ನಿಸ್ಸುಂಗ] 

ನಿಚ್ಚಗಟ್ಟಿ! ಳೆ (ನಾ). - ನಿತ್ಯಗಟ್ಟಿಳೆ ೧: ನೀವು ಕಿರಿಯ ಉಗ್ರಾಣಕ್ಕೆ- 
ನಿಚ್ಚಗಟ್ಟಿ ಳೆ ಉಗ್ರ್ರಾಣಕ್ಕೆ ಹೋಗಿ ಒಂದು ಬಗಸೆಯಷ್ಟು ಭತ್ತವ 
ದನ್ನೀಗಳೀ ತರಬೇಕು (ಜಿಟ್ಟಅ. ೧೧೪-೨೦). [ನಿಚ್ಚ +e ಳಿ] 

ನಿಚ್ಚೆಗಲಿ (ನಾ). - ನಿಚ್ಚಟಿಗಲಿ: ಕವಿಯಂತೆ ಯತಿಪ್ರಿಯನುಂ ಸಾಗರ 
ದಂತೆ ನಿಸ್ಸಾರದೂರನುಂ ನಿಚ್ಚ ಗಲಿಯಂತೆ[ಧರ್ಮದೊಳ್‌]ನಿಶ್ಶಂಕನು 
ಮಫ್ಪುದು (ಧರ್ಮಾನೃ- ೪-೪೬). [ನಿಚ್ಚ ಟ್ಧ--ಕಲ್ಪಿ] 

ನಿಚ್ಚಗಾಳಿಗ (ನಾ). "ತ್ಯ ದ ಕಾಳಗ, ಹೋರಾಟ : ಚಳಾತಾ 
ವರ್ತನರೆಂಬಿರ್ನರ್‌ ಮ್ಲೆ ಸ್ಸ ರಾಜರ್‌ ತುಚ್ಛ ಸಂಚ್ಛ ದರುಚ್ಚ ವಿಗ್ರಹಮ 
ನೆತ್ತಿ ಕೊಂಡು ನಿಚ್ಚ ಗಾಳೆಗದೊಳಚ್ಚಿ ಗಂಗೊಳಿಸಿ (ಕಣ. ೯೨೩೪ ವ). 

[ನಿಚ್ಚ | --ಕಾಳೆಗ] 

ನಿಚ್ಚಟಿ (ನಾ). ೧. ಕಪಟನಿಲ್ಲದುದು; ನಿಷೃಪಟವಾದುದು : 
“ನಿಚ್ಚ ಟಿ--ನಿಶ್ಶಕ ನಿಷ್ಕಪಟ? (ತದ್ಭಕೋ. ೨೨) ; ಬಿಚ್ಚಿ ಗವಸಣಿಗೆ 
ಯಲಿ ತನ್ನಯ ನಚ್ಚಿ ನಾಯಂಧವನು ಕರ್ಣನ ನಿಚ್ಚಟಿದ ಮನನೈದೆ 
ಹರುಷದಿ ಕೊಟ್ಟಿ ನಮರೇಂದ್ರ (ಸಂಭನ.೨೩-೧೬). ೨. ಯಥಾರ್ಥಕೆ ; 
ನಿಜ; ಸತ್ಯ ಗ್ರಾಮದ ಪದಗತಿಯನಲಯರು ಗ್ರಾಮಕ್ಕೆ 
ಗುರುವಾವುಡೆಂದಟಯರು' ಗ್ರಾಮದ ಕರಣವಿದಿದಲ್ಲಿ ನಿಚ್ಚಟಿ 
ಮಾವುಡೆಂದಲಾಯರು (ಚನ್ನನ. ಕ. ೫೯೨-೧೩೨೬); ಕಿಚ್ಚಿ ನಲಿ ತಣುವಿಲ್ಲ 
ನಿಚ್ಚಟಕೆ ಸಟಿಯಿಲ್ಲ ಮುಂಚ್ಚಳವು ಇಲ್ಲ ಆಗಸಕೆ (ಸರ್ವಜ್ಞ. ೫೫೨). 
೩. ಸಹಜವಾದ ರೀತಿ; ನೈಸರ್ಗಿಕ ಸ್ಥಿತಿ; ಬೆತ್ತಲೆ : ಅಚ್ಚ 
ಬೆಳ್ಳಿಂಗಳೊಳ್ಳತ್ತೊ ರ್ನನಿನಿಯಳಂ ನಿಚ್ಚ ಟಿದೊಳುಳಿನಂತೆ ನೀವಿಯಂ 
ಬರಸೆಳೆದು (ಚೈಮಿಭಾ. ೨೬-೧೯). [-ಆಸಂ. ನಾಶಕ] 

ನಿಚ್ಚಟ್ಟಿ ನಿಶ್ಚಟಿ (ಗು). ೧. ಸ್ಥಿರವಾದ; ದೃಢವಾದ ; ನಿಶ್ಚಲ 
ವಾದ: "ನಿಚ್ಚಟಿಗತಿ' , "ನಿಚ್ಚಟಭಕ್ತಿ' ಸರಾ. (ನಾ). ೨. 


ಸಿಚ್ಚ 


ನಿಶ್ಚಲವಾದುದು; ದೃಢವಾದುದು; ಸ್ಥಿರವಾದುದು : ಅಚ್ಚ 
ಪ್ರಸಾದಿಗಳು ನಿಚ್ಚ ಪ್ರಸಾದಿಗಳು ನಿಚ್ಚ ಟಿದಸನುಸುಖದ ಸರ್ವಪ್ರಸಾದಿಗಳು 
(ಬಸರ. ೭-೧೭೬) ; ನೀರಭೀಸ್ಮನ ನಿಚ್ಚ ಟದ. ಭಕ್ತಿಯನು ನೆನೆನೆನೆದೊಲೆದ 
ಹರಿ ಶಿರವ (ಕುನ್ಯಾಭೀ. ೬-೪೬); ಎನ್ನ ತನುನಂನಧನೆಂಗಳ ಸರಬ್ರಹ್ಮಕ್ಕೆ 
ಮಾಲುಕೊೊಟ್ಟಿ ನೆಂಬ ನಿಚ್ಚಟಿದ ನುಡಿಯೇ ಕಾಲನ ಗಂಟಲ ಗಾಣ 
(ಘನವ, ೧೫-೧೩) ; ಸಚ್ಚಿ ದಾನಂದೈ ಕರಸವಹ ನಿಚ್ಚ ಟದ ನಿಜಸುಖವ 
ನಲಂಯದೆ ಮೆಚ್ಚಿ ಮಾಯಾನುಯನಿಷಯಸಂಖಲೇಶದನುಭನಕೆ ಕಿಚ್ಚ 
ತಿಂಬರು (ಸಿಭಾಗ. ೧೦-೩೬-೫) ; ಅಚ್ಛಳಿದು ಐಕ್ಯಸ್ಮಲವಾದ ಶರಣಂಗೆ 
ನಿಚ್ಚ ಟಿದ ನಿಲವು (ಸರ್ನಜ್ಞ. ೧೫೨). ೩. ನಿರ್ಧರಿತವಾದುದು ; 
ಸ್ಪಷ್ಟವಾದುದು : ಗೆಲ್ಲಂ ನಚ್ಚಟನಾಗಿರೆ ಬಲ್ಲಿತ್ತೆನೆ ಪೊಣರ್ದು 
ಪೊಯ್ಯನ್ವಿದು (ಚಿಕವಿ. ೫-೫೨). ೪. ದೃಢತೆ; ಸ್ಥಿರತೆ ; ಸ್ಕೈರ್ಯ: 
ನಿಚ್ಚಟಿದ ರಾವುತರಂ ಚಲ್ಲಣಂಡೆಗದು೦ ಮಂಂಗುಡಿಯ ರಾವುತರೆಂ 
ಭಂಗಿಸಿ ತಿವಿದು (ನುಳರ. ಹ. ೨೨೭-೧೪); ಉಭಯೆರಾಯರ ನಿಚ್ಚಟಕೆ 
ಮರು ಪೂತುರೆಂದುದು ಮೇಲೆ ಸುರಕಟಕ (ಕನ್ಯಾ ಕ,೪-೩೩); ದಿಟಿಮಲ್ಲ 
ಪುಸಿಪೊಯ್ಲಿ ದಂ ತೆಗೆಯೆನುತ್ತಿ ನಿಚ್ಚ ಟಿದ ಕಲಿಗಳ್‌ ಕಾದುತಿರ್ದರ್‌ 
(ಚೆಬಪು. ೪೮-೨೭). ೫. ದೃಢಮನಸ್ಸಿ ನವನು; ಸ್ಥಿರಮನಸ್ಸ ನ್ನು 
ಳೃವನು ; ನಿಶ್ಚಲ : ಅನಿತ್ಯನ ಹಣದ ನಿಚ್ಚ ಬಿಂಗೆ ವಿಂಥೃನನಾರಾಡಿ 
ದಡೇನು (ನೋಳಿಮಾ. ೪೨-೧೭೬) ; ಬಳಭದ್ರ ಕೇಶವಾದಿಗಳ್‌ ನೇನಿಂ 
ಕುಮಾರಂ ನಿಚ್ಚ ಟಿನಾಗಿ ದೀಕ್ಷೆಗೊಂಡು ದಕ್ಕೆ ಚೋದ್ಯಂಬಟ್ಟು ಪೂಜಿಸಿ 
ಪೊಡೆನಟ್ಟು ಮಗುಲ್ಲು ಪೋದರ್‌ (ಬಂಹರಿ. ೧೩-೨೮ ವ) ; ಸುರೆಗಿಯ 
'ಚಾವುಂಡರಾಯಂ ನಿಚ್ಚಟಂ ನಿರ್ಮಳಂ ನಿರುಪನುಂ ಕಡುಮಾನಿ ಅಚ್ಚ 
ಶಿವಭಕ್ತ ನುತೃಷ್ಟ ನೀಶಧ್ಯಾನಿ (ಸುರರ. ೮೭-೨); ಪಜೆದು ಗೋವಿಂದ 
ಪ್ರತಿಸ್ಠೆಯಂ ನೃಪತಿ ರಾಗದೊಳೆಸಗಿಯದಲ ಗೃ ಹದೊಳಗಣ್ಣೆ ಕರೆಯೆ 
ಪೋಗಜಿಯನಂ ಕಿನಿಸುತೀ ಫೆರ್ಮಳೆಯೊಳಗೆ ನನೆಯದೆಯ್ಸನೆ ನಗುತೆ ನನೆ 
ಯದೆ ಸದನಕೆಯ್ದಿ ದ ನಿಚ್ಚಟಿಂ (ಪದ್ಮರಾ. ೫-೧೦); ಮೆಚ್ಚಿ ದರ ನೀ ವರಿಸಿ 
ಕಾದುವುದಚ್ಚರಿಯ ಮಾತೇನು ಗೆಲನಿನ ನಿಚ್ಚಟನೆ ನೆಲಕೊಡೆಯನಹುದಿದು 
ಸಮಯಕೃ ತವೆಂದ (ಕುನ್ಯಾಗ. ೫-೪೫) ; ಭಕ್ತಿಯ ಮಾಡಿ ಮುಕ್ತಿಯ 
ಹಡೆವೆವೆಂದನುಗೂಡಿ ನಿಚ್ಚ ಟಿರಾಗಿ ಧೀರೋದಾರನೃತ್ತಿಯಲಿ ಖೋಡಿ 
ವೋಗದೆ ನಿರ್ವಹಿಸಿ ಹೇಡಾಡದನರನು ಕಾಂಚೆವು. (ಪ್ರಭುಲೀ: ೧೮-೩೫); 
ಮಾಯಾವಿರೋಧಿಗಳ್ಳರ್ಮದ್ವಯ ೦ಗಳಂ ಬಾಯೆ ನೆಜಕಿ ಪೊಯ್ದವಂ 
ಭಂಗಿಸುವ ನಿಚ್ಚ ಟಿರ್‌ (ಎಕೋಪು, ೭-೩೯). ಹ. ಇನಿಚ್ಚಟಗಲಿ: 
ಇಳಾತಳಕ್ಕೆ ಪಾಯ್ಜೆಸಿಯೊಳೆ ತಾಗಿ ತಳ್ತಿಉವ ನಿಚ್ಚ ಟಿರೊನ್ಬ ದರಾಜಿ 
ರೆಂಗಡೊಳ್‌ (ಸಂಪಭಾ. ೧೧-೬೫) ; ಶಸ್ತ್ರನ ಹಿಡಿವಲ್ಲಿ ರಣಕ್ಕೆ ನಿಚ್ಚಟ 
ನಾಗಿರಬೇಕು (ನೋಳಿಯಾ, ೫೫-೨೨೬) ; ಚಕ್ರವ್ಯೂಹದೊಳಭಿಮನ್ನು 
ನಿಚ್ಚ ಟಿನಾಗಿ ಪೊಕ್ಕು ಪಲರಂ ಗೆಲೆ (ಬಂಹರಿ. ೧೨-೨೫ ವ) ; ಕೋಲಳವಿ 
ಗೊಡ್ಡಿದ ನಿಚ್ಚ ಟಿರ ನೀಗಿದನು (ಕುವ್ಯಾಕ. ೧೫-೨೨) ; ಅವನ ಪುಣ್ಯನೆ 
ಮೂರ್ತಿಯರಾದಂತೆ ನಿಚ್ಚ ಟನೆ ನೀನನನ ಬಂಧನ ಬಿಚ್ಚುನೀ ಗಳಿಗೆಗಳ 
ಕಂಡುದೆ. ಅಚ್ಚರಿ ಕಣಾಯೆಂದು ಕೊಂಡಾಡಿದರು ನಿಜಸಖರು (ಸಾಳ್ವಭಾ. 
೧೬-೨೧). ಥಿಶ್ಚಟಿ: ೨. ಭಕ್ತಿಯಂಳ್ಳ ನರು ಬಲ್ಲರು ನಿಶ್ಚ ಟದ ನಿಜಾಂಗಿ 
ಗಳ (ಮೋಳಿಮಾ, ೧೯-೭೫). ೪. ನೀಟುಗಾಜಶಿಕೆಯ ನಿಶ್ಚಟಿದ ಕನುಠದ 
ಕಠಿಣಣೋಓಯಡ್ಡಣದ ಕನಕಮಣಿಖಚಿತಖೇಟಿಕದುಬ್ಬ ಟೆಯಬ್ಬರದ 
ಹರಿಗೆಕಾಜರ ಮೊತ್ತ ದೊತ್ತಿ ನುಭಯಪಾರ್ಶ್ವದೊಳಿಂಬುಗೊಂಡು (ಹಮ್ಮಾರ. 
೩-೩೩ ವ). ೫. ಅಗ್ನಿಗೆ ತಂಪುಂಟಿ ನಿಸಕೆ ರುಚಿಯುಂಟಿ ಹೇಳಾ .. , 
ನಿಮ್ಮ್ಮ ಶರಣರು. ಮೂಜುಲೋ ಕವಉಾಯೆ ನಿಶ್ಚಟಿರಯ್ಯ (ಅನಚಂ. 
೩೨-೧೩೪): ಇಂತು ತನು ಮನ ಪ್ರಣ ನಿಮಗೆ ಸಂದಿಪ್ಪ ನಿಸ್ಸಂಗಿಯಾದ 
ನಿಶ್ಚಟಿ ಸಿಜಲಿಂಗೈ ಕ್ಟ ಕಾಣಾ (ಅನಚಂ. ೩೬-೧೫೪) ; ಭಕ್ತರೆಂದರೆ 


೪೫೬೧ 


20 


35 


40 


45 


ನಿಚ್ಚ ಬಕ್ಕೆ 


ಶಿನನೊಪ್ಪು ಗೊಂಬನೆ ನಿಶ್ಚ ಟರನಲ್ಲದೆ ನಿಃಕಳಂಕ ಮಲ್ಲಿಕಾರ್ಜುನನವರ 
ಬಲ್ಲನಾಗಿ ಒಲ್ಲನು (ನದಗೋ. ೧೧೫-೯೩) ; ನಿರಾಳದಲ್ಲಿ ನಿಶ್ಚಟಿನಾಗಿ 
ನಿಃಶೂನ್ಯವೆಂಬ ಸಿಂಹಾಸನದ ಮೇಲೆ ಸೋಂಕಿಲ್ಲದೆ ಸೊಬಗಿನಲ್ಲಿ ಮೂರ್ತಿ 
ಗೊಂಡಿಪ್ಪ ಆ ಮುಹಾಪ್ರಭುನಿನ ಪಾದಕ್ಕೆ ನಾನು ನನೋನನೋಯೆಂದು 
ಬದುಕಿದೆನು (ಸರ್ನನ. ೨೦೫-೯೨೪). "ನಿಚ್ಚಲ' ಸರಾ. 
[ ?.ಸಂ. ನಿಶ್ಚಲ] 
ನಿಚ್ಚ ಟಂ, (ಅ). ನಿಜವಾಗಿಯೂ ; ದಿಟವಾಗಿಯೂ ; ತನು ಕಡು 
ಗೋಡುಗೋಡಿದಪುದೆಳ್ಳ ನಿತುಂ ವಿಡುಕಂತದಿಲ್ಲ ಮೂಗಿನೊಳುಸುರೆಂಬ 
ಮಾತು ಪಜಿಕಿಸಟ್ಟುದು. ನಿಚ್ಚ ಟಿಮೆಂದು ಸಂಕೆಯಿಂ ವನಜದಳಾಕ್ಷಿ 
ನೋಡಿ (ವರ್ಧಮಾ. ೫-೫). [ನಿಚ್ಚಟ್ಟ) 
ನಿಚ್ಚ ಟಂ (ಅ). ಸ್ಥಿರವಾಗಿ ; ಶಾಶ್ವತವಾಗಿ : ಕುರುಪ್ರ ಧಾನನೊಳ್‌ 
ಕಟುಪನೆ ನಿಚ್ಚಟಂ ಬಿಸುಟು ನಿನ್ನಯ ಸೇಟ್ದು ದುಗೆಯನ್ನು (ಪಂಪಭಾ. 
೧೪-೧೦); ದೇಹಮನಿದನೆಂತು ನಿಚ್ಚ ಟಿಂ ನಂಬಿದಪೋ (ಶಬ್ದಾನು. ೪೬೧ 
ಪ್ರಯೋ)... [ಇಂಚ್ಚ ಟ್ಟ) 
ನಿಚ್ಚ ಟಗತಿ, (ನಾ). ಶಾಶ್ವತವಾದ ಪದನಿ; ಮೋಕ್ಷ; ಮುಕ್ತಿ: 
ಮನದೊಳಾದ ಹೇನದಿಂ ನಿಚ್ಚ ಟಗತಿಯಪ್ಪು ದಂಂ ಸಂಚ್ಛೆ (ದಿಸಿ ತಂದರ್ಥ 
ಮೆಲ್ಲಮುಮಂ ತಾಯ್ಗ್ಸಂ ಪೆಂಡತಿಗಂ ತಕ್ಕನಿತಂ ಕೊಟ್ಟು . . . 
ವರಧರ್ನುಭಟ್ಟಾ ರಕರಲ್ಲಿಗೆ ಬಂದು (ಧರ್ಮಾಮೃ. ೨-೨೧೧). 
[ಇಚ ಟ್ಯ-- ಗತಿ] 
ನಿಚ್ಚಟಗಲಿ (ನಾ). ನಿಶ್ಚಲನಾದ ವೀರ; ಕೆಚ್ಚೆದೆಯ ವೀರ ; 
ಕಡುಗಲಿ ; ಸಾರ್ಚಿದ ನುದರದನಿಗೆ ಹರಿ ನಿಲ್ಲದೆ ನಿಚ್ಚ ಓಗಲಿಗೆ ಪೆಸರ 
ಕಲಿ ನಿಂದಪನೇ (ಶಾಂತಿಪು. ೨-೧೦೮) ; ಸೆರಗಂ ಬೆರಗಂ ಬಗೆಯದ 
ನಿಚ್ಚ ಟಿಗಲಿಗಳುಮಂ . . . ನೋಡಿ (ಗದಾಯು. ೯-೩೪ ವು; ಅಂತಪ್ಪ 
ನಿಚ್ಚ ಟಿಗಲಿ ಕಲಹನನೇ ಬಯಸಿ ತನಗೆ ಅಧಿಕನನಜಸುವ೦ (ಸಂಚತಂ. 
೩೭-೮); ಬಂಟಿರೊಳ್‌ ನಿಚ್ಚ ಟಗಲಿ (ಧರ್ಮಾನ್ಭು. ೯-೧೦೮); ನಿಚ್ಚಟಗಲಿ 
ನೀಲವರ್ಣನೆಡೆಗೆ ಬಂದು ಕಚ್ಚು ನೆನೆಂದು ಕೋಪದೊಳು ಒತ್ತಿ ಬಿಟ್ಟಾ 
ಬಾಯನು ಕಂಡು (ಕೇಮಿಸಂ. ೧೫-೧೧೩). . [ನಿಚ್ಚಟ್ಟಿ 4 ಕಲ್ಕಿ] 
ನಿಚ್ಚಟಿಗಲಿತನ(ನಾ). ಸ್ಥಿರವಾದ ಶೌರ್ಯ ; ಸಹಜ ಪರಾಕ್ರಮ; 
ಕಡುಗಲಿತನ : ಸ್ವಭಾವಶೂರತ್ವಂ--ನಿಚ್ಚ ಟಿಗಲಿತನನಖಂ (ಸೀತಿನಾ. 
೨೧-೧೫). [ನಿಚ್ಚ ಟಿಗಲಿ4-ತನ] 
ಸಿಚ್ಚಟಿತ್ವ (ನಾ). ದೃಢತೆ; ನಿಶ್ಚಲತೆ; ಸ್ಥಿರತೆ : ಎನ್ನ ಭಕ್ತನ 
ನಿಚ್ಚ ಟಿತ್ವವನೇನನೆಂಬೆನು (ಸಿಭಾಗ. ೧೧-೨೧-೨೬). 
[ನಿಚ್ಚ ಟ್ಟ ---ತ್ವ) 
ನಿಚ್ಚ ಔಭಕ್ರಿ (ನಾ). ದೃಢವಾದ ಭಕ್ತಿ : ನಿಚ್ಚ ಭಕ್ತಿ ಯಿಂ ತನನ, 
ನಾಗಿಸಿ ಸದಾಶಿನನನೊಲಿಸಿ (ನಂದಿಮಾ, ೧೦-೬). [ಸಿಚ್ಚಟ್ಟಿ -- ಭಕ್ತಿ] 
ನಿಚ್ಚಟಿನಕುತಿ (ನಾ). ಇ ನಿಚ್ಚಟಿಭಕ್ತಿ : ನಿಚ್ಚಂ ಶ್ರೀರಾಮನಂ 
ಮೂನಗೆಯ ನಿಚ್ಚ ಟಿನಕುತಿಯಿಂ ತುತಿಸಿ (ರಾಮಾಶ್ಚ- ೧೦೩-೪). 
[ನಿಚ್ಚ ಟ್ಥ + ಬಕುತಿ] 
ನಿಚ್ಚಬಕೆ, ನಿಚ್ಚಟಿಕ್ಕೆ (ನಾ). -ನಿಚ್ಚಟಿತ್ವ : ಜೀಮೂತವಾಹನ 
ನೆಂಬಂಕದ ಚಾಗಿ ನಿಚ್ಚಓಕೆಯಿಂದೀ ಶೈಳದೊಳ್‌ ಶಂಖಚೂಡನಾನಂದದೆ. 
ಕಾದ ಪೆಂಸೆಸೆಯೆ ನಾಗಾನಂದನುಂ ಮಾಡಿದಂ (ಸಂಪಭಾ. ೪-೨೬). 
ನಿಚ್ಚಟಿಕ್ಕೆ : ಪಾಂಡ್ಯನನ್ನನಿನ್ಸೀ ನುಹಿಯೊಳ್‌ ಸೆಜಂ ಕಲಿಯ ನೆಟ್ಟಿ 
ನಿದಿರ್ಜುನ 'ನಿಚ್ಚಟಿಕ್ಕಿಯೊಳ್‌ ಭೀಮನುನಿನ್ನ ನಲ್ಲನೆನೆ ಪೋಲ್ಟೆ[ಗಿ] 
ವಂಗೆಣೆ ಗಂಡರೆಂಬರಾರ್‌ (ಸಂಸಭಾ. ೧೨-೮೪)" 
[ನಿಚ್ಚ ಟ್ಟಿ -- -ಇತೆ] 
ನಿಚ್ಚಟಕ್ಕೆ "ನಿಚ್ಚದಿಕೆ' ನೋ. 


ನಿಚ್ಚಣೆ 


ಸಿಚ್ಚಣಿ (ನಾ). ಏಣಿ; ನಿಚ್ಚಣಿಗೆ : ನಿಚ್ಚಣೆಯ ' ಹಲ್ಲಿಗೆ ಅಂತರನಲ್ಲದೆ 
ಕೀಳು ಮೇಲುಂಟಿ (ನೋಳಿಮಾ, ೧೭೧-೬೩೯) ; ದುರ್ಗಕ್ಕೆ ನಿಚ್ಚಣಿ 
ಸಾರ್ಚುಂದೊಲೆ ನೀರಸೇತು ನಣೆಸಾರಂ ಬದ್ಗರಂ . . . ಎಂಬ ಬಹು 
ಕೋಟಾಯಂತ್ರಸಾನಂಗ್ರಿ  ತಿಂತಿಣಿಗೊಂಡಾಂತಿರೆ ಲಗ್ಗೆ ಗಾರ್ದು. ನಸು 
ಸೇಣಂ ಸಾರ್ದು ಸೂಬಿಕೃಿಸಿದಂ (ಅನಂಪು, ೧೧-೮೩) ; ಷರಮಾತ್ಮಂಗೆಣೆ 
ಯಿಲ್ಲಂಬರಕೆ ನಿಚ್ಚ ಣಿಯಿಲ್ಲ (ಸರ್ನೆಜ್ಞ. ೧೫೨೦). 
[ಸಂ. ನಿಶ್ರೇಣಿ] 
ನಿಚ್ಚಣಿಕೆ, ನಿಚ್ಚಣಿಗೆ (ನಾ). ೧, -ನಿಚ್ಚಣಿ: "ನಿಶ್ರೇಣಿ, ಅಧಿ 
ರೋಹಿಣಿ ಈ ೨ ನಿಚ್ಚ ಣಿಕೆಯ ಹೆಸರು” (ನಾಚಂ9.೧೦೪) ; ಮೋಕ್ಷದ 
ನಿಚ್ಚಣಿಕೆಯೆನಿಪ ಜಿನೇಂದ್ರ ಧರ್ಮಮಂ ಕೇಳ್ಸು (ಧರ್ಮಾಮೃ. ೯-೪೬) ; 
ನಿಚ್ಚಣಿಕೆಯನೇಉ ತೆಗೆವುದಕ್ಕೆ ಮಂಂಜೊಂದಂ ಅಟ್ಟ ಳೆಯಲ್ಲಿ ಬಯಕೆ 
ಅಕ್ಷಿಸಿದ್ದಿತ್ತು (ನೋಳಿಮಾ. ೨೭೮-೩೫) ; ಕೊತ್ತಳದ ಹುಲಿಮುಖದ 
ದಿಡ್ಡಿಗಳ ಸರಿಸದೊಳ್‌ ಪತ್ತಿ ದರ್‌ ಸಾಲ ನಿಚ್ಚಣಿಕೆಗಳ ಮನೇಲೆ (ಚೆಬಪು, 
೪೨-೩೫) ; ಮುಗಿಲಿಗೆ ನಿಚ್ಚಣಿಕೆ ಬೇಕು ಚಂದ್ರ ಸೂರ್ಯ 
ಸಾಲವೋ (ನಾದಲೀ. ೨೮-೧೩) ; ನಿನ್ನ ಹಗ್ಗ ಕೋಲುಗಳು ಕೈಗೆ 
ನಿಲುಕಲಿಕ್ಕಿಲ್ಲ--ನಿಚ್ಚಣಿಕೆ ಒಂದಿರಲಿ (ನೈದ್ಯಂಾ, ೯೪). ೨. ಒಂದಾದ 
ಮೇಲೆ ಮತ್ತೊಂದು ಬರುವ ಕ್ರಮ; ಆರೋಹಣಕ್ರಮ : 
ಮನೋರೋಗಗಳ ಸಂಖ್ಯೆಯನ್ನು ನಿಚ್ಚಣಿಕೆಯ. ಕ್ರಮದಲ್ಲಿ ಸೇರಿಸಿ 
ನೋಡಬಹುದು (ನುನೋರೋ. ೫). ನಿಚ್ಚಣಿಗೆ : ೧. “ನಿಶ್ರೇಣಿಃ, 
ಅಧಿಕೋಹಿಣೀ - ಈ ೨ ನಿಚ್ಚ ಣಿಗೆ? (ಹೆಲಾಯು.. ೫೦-೧೪೬) ; 
ಇದು ಯತುನಿಮಾನಮಂ ತನ್ನುದಗ್ರಚೂಳಿಕೆಯೊಳಾಂತುಕೊಂಡಿರೆ 
ಸಗ್ಗಕ್ಕಿದು ನಿಚ್ಚ ಣಿಗಿಪ್ಪ ವೊಲಿರ್ದುದಲ್ಲೆ ಜಿನಸನನ ಜಲಪ ನಿತ್ರಿತಕಟಕಂ 
(ಆವಿಪು. ೨-೩೧) ; ನಸು ಜೋಲ್ಡು ಕೋದ ಗಜೀಯೆ ನಿಚ್ಚ ಣಿಗೆಯಾಗೆ. 
(ಮಲ್ಲಿಪು. ೩-೧೦೫ ವ) ; ಗಗನಕ್ಕೆ ನಿಚ್ಚ ಣಿಗೆಯನಿಕ್ಕಿ ದವರುಂಟಿ (ಅನಚಂ. 
೧೯೬-೮೮೭) ; ಸುದುರ್ಗದ ಹಿರಿಯಗಳೊ ಬಲಂಗೋರಂಟಿಯೋ 
ನಿಚ್ಚ ಣಿಗೆ[ಸಾತಾಂ, ಕೆಯೋ ದಿನದ ವಂಂರಿಮಂರಿದ ಹುಲಿಮಂಖದ 
ಹೇಮದ ತರದ ತೆನೆಗಳ ನಜ್ರಮಯಬಂಧುರಕವಾಟಸ್ಸು ಟಿದಲೆಸೆದುದು 
ಹಸ್ತಿ ನಾನಗರ (ಕುನ್ಯಾಉ. ೭-೨೮) ; ಅಟ್ಟಿ ನನೇಖುವುದಕ್ಕೆ ನಿಚ್ಚ ಣಿಗೆಯೇ 
ಸೋಪಾನನೆಯ್ಯೆ ಹರೆಸದನನು ಎಯ್ಲೂ: ರಿಶಿ ಶ್ರೀಗುರು "ಹೀಳದ ಸದಾ 


ಚಾರನೇ ಸೋಪಾನನಯ್ಯ (ಸಿಜ್ಜೇನ, ಕ| ಮುಗಿಲ ಮುಟ್ಟು ವ. 


ನಿಚ್ಚ, ಣಿಗೆಗಳನು ತಂದು ಫಿಗುರಿಸಿದರು (ಕಂನವಿ, ೧೮-೧೫೩) ; ಮತ್ತ | 
ದಾಳ್ಮ 0ಗಂ ಬಹುವಿತ್ತ ಸು ಧಾನ್ಯಾತ್ಮಸಂಭನರ್ಕಳನೀಗುಂ ಸತ್ತ ಮುನೊಸ 
ಕೊಳ್ಳ ಮೂಸುಳಿಯೊತ್ತಿರೆ ನಿಚ್ಚ ಣಿಗೆಯಂತೆ ಕುದುರೆಗೆ 'ಧರೆಯೊಳ್‌' 
೪-೧೧-೮೩) ; ಇಹವು ಸರದ ನಿಚ್ಚ ಣೆಗೆ ಎಂದು ಭಾನಿಸಿದರು 
(ಭಾರದ, ೪೦೧). [.ಸಂ. ನಿಶ್ರೇಣಿಕಾ] 
ನಿಚ್ಚಣಿಗೆ " ನಿಚ್ಚ: ಣಿಕೆ' ನೋ. 
ನಿಚ್ಚ ಗೆ? (4 ಕ್ರಿ). ನಿಣಿಯನ್ನಾಗಿ ಮಾಡು ; ಭಕ್ತಿ ರಸಪರಿಸಾಕ 
ಭೇದಮಂ ನಿಚ್ಚ ಸ್ಸೈಣಿಗೆಗೆಯಲ್ಲಿ ಪರಮುಪಸದಮನೆಂದಂ (ಚಿಕನಂ.೫೬-೧೬). 
[ನಿಚ್ಚ ಣಿಗೆ( ೬ ನಿಚ್ಚಣಿಕೆ) -- ಕೆಯ",] 
ನಿಚ್ಚತ (ನಾ). ಸ್ಥಿರತೆ; ಸ್ಪಷ್ಟತೆ: ಬೆನ್ನಲಾಕೆಯ ಕೊಂದು ನಿಚ್ಚತ 
ನನ್ನಿ ಯಿಲ್ಲಿದೆಯಾಯ ವಾರದಿ ಮನ್ನಿಸುತದೊಬ್ಬ ತಿಧಿಗಿಕ್ಕುತಲೇಕಭುಕ್ತ ದಲಿ 
¥ ನಿಜಿತೇಂದ್ರಿಯಂಗಿದು ಬದುಕು ಲೋಕದಲಿ (ಸಂಭಸ.ಸರಿ.೩೪೧). 
[ಜ್ಜ ಟ್ಟ] 
ನಿಚ್ಚತಗೊಳ್‌(ಕ್ರಿ).ಸ್ಪಷ್ಟ ನಡಿಸಿಕೊಳ್ಳು ; ಸ್ಥಿರವಾಗಿಸಿಕೊಳ್ಳು : 
ಪುರುಳಂ. ಕೇಳ್ನ ದಜಿಕೊಳ್ಳ ನೂಹಿಸಿಯಪೋಹಂಗೆಯ್ದೂ ತಾತ್ಪರ್ಯ 
ದೊಂದಿರವಂ ನಿಚ್ಚ ತಗೊಂಡದಂ ಮಜಿಕಿಯದಿರ್ಪಾ, ಧಾರಣಶಕ್ತಿಯಂಂ 


(ಹಾಲಾಸ್ಯ. 


೪೫೬.೨ 


2 


8 


35 


ನಿಚ್ಚ ಯವಿಡಿ 


ಸರರಂ ಬೋಧಿಸುವಾರ್ಪಿನೊಳ್‌ ತಿಳಿವಿನಂ ಸಂಕ್ಷೇಪವಿಸ್ತಾ ರನಿಖಾಯೆರಡುಂ 
ಮಾರ್ಗಮಂಮಾರ್ಗಮಂಂಟಿ ಚಿಕದೇವೇಂದ್ರಂಗೆ ' ಕೈನಂದವೋಲ್‌ 
(ಚಿಕವಿ. ೪-೯೭). [ನಿಚ್ಚ ತ. ಕೊಳ್‌] 

ನಿಚ್ಚ ದಂದುಗ (ನಾ). ನಿತ್ಯದ ವ್ಯವಹಾರದ ಚಿಂತೆ ; ಪ್ರತಿದಿನದ 
ಕೆಲಸದ ಚಿಂತೆ : ತನ್ನ ಕೂಡುವಳಗದ ನಿಚ್ಚ ದಂದುಗದೊಂದು 
ವಿಂಡುಗಿಂ ನಂಜುಂಡ ಬಾನ್ನವಿರಂ, ಗಜನುಂಖನ ಬಿರಿವೊಡೆಯ ಪಾನಂ 

; ತನ್ನ ಬಸನನಂ ಇನ್ನಾನುಂ ಪಗೆಯಂ ಮಟಕಿದು ಸಂತಂ ಪುದು 
ವಾಟ್ಕುಡೆಂದು ಬುದ್ಧಿ ವೇಟಲ್‌ (೮ಉನಾಕ್ತ: ೪೨-೧೧). 
[ನಚ ಸ್ಸ( ನಿಚ್ಚ 0) * ದಂದುಗ] 

ನಿಚ್ಚನರಕ (ನಾ). ಶಾಶ್ವತವಾದ ನರಕ: ಅಚ್ಚ ಭವಿತನದಿಂದ 
ನಿಚ್ಚ ನರಕಕ್ಕಿಳಿವ ಕರ್ಮಚಾಂಡಾಲವಿಪ್ರರು ನೀವು ಕೇರೆ (ಉರಿೆ. ಈ. 
೧೬೧-೨೧೬). [ನಿಚ್ಚ -- ನರಕ] 

ನಿಚ್ಚಸಯಣ "ನಿಚ್ಚನಯಣ' ನೋ. 

ನಿಚ್ಚಪೊಸತು (ನಾ). ಯಾವಾಗಲೂ ಹೊಸದಾಗಿರುವುದು ; 
ನಿತ್ಯನೂತನ ವಾದುದು ; ಪೂಣ್ಮಿರದರ್ಥಕೃ ತಿಪ್ರಬಂಧನುಂ ಕಿವಿಗಿನಿ 
ದಾಗೆ ನಿ[ನಾರಾಂ. ಪೊ)ಚ್ಚ ಪೊಸತಾಗೆ ೬.೬ ೬. ಪೇಟಿಲೊಡರ್ಚಿದೆನೀ 
ಪ್ರಬಂಧನುಂ (ಛಂದೋಂಬು. ೧-೧೧). 

[ನಿಚ್ಚ( ಆ ನಿಚ್ಚ ೦) + ಪೊಸತು] 

ನಿಚ್ಚಪ್ರಸಾದಿ (ನೂ). [ನೀಶೈ] ನಿತ್ಯವೂ ಶಿವಪ್ರಸಾದವನ್ನು 
ಸ್ಟೇಕರಿಸುವವನು ; ; P ಮಗು ಕೆವರ್ಮಲವಾಗಿರುವುದಕ್ಕೆ 
ಪ್ರಸಾದವೆಂದು ಹೆಸರು. ಅದು ಲಿಂಗರೂಪಿಯಾದ ಶಿವನ 
ಅನುಗ್ರ ಹದಿಂದಲೇ ಸಿದ್ಧಿಸುತ್ತದೆ. ಯಾವ ಪದಾರ್ಥವನ್ನು 
ಶಿವನಿಗೆ ನಿವೇದನೆ ಮಾಡುತ್ತೇನೆಯೋ ಅದಕ್ಕೂ ಪ್ರಸಾದವೆಂದೇ 
ಹೆಸರು. ಅದು ಮನಸ್ಸಿನ ನೈರ್ಮಲ್ಯವನ್ನುಂಟುಮಾಡುತ್ತದೆ. 
ಹೀಗೆ ಶಿವನಿಗೆ ಸಮರ್ಪಣೆ ಮಾಡಿದ ಅನ್ನಾಹಾರಗಳನ್ನೇ ಸ್ವೀಕ, 
ರಿಸುವುದರಿಂದ ಮನಃಪ್ರಸಾದವುಂಟಾಗಿ ಅದರಿಂದ ನಿರ್ಮಲ 
ಜ್ಞಾನಪುಂಟಾಗುತ್ತದೆ.: ಅಜ್ಜ ಪ್ರಸಾದಿ ನಿಚ್ಚ ಪ್ರಸಾದಿ ಸನುಯ 
ಪ್ರಸಾದಿಗಳೆಂದನಿ ಜಲಕ್ಕೆ ಕನ್ನ ನಕ್ಕಿ ಕಕನ ಸ ಲಿಂಗಮಜ್ಜನ 
ಕೈಲಕಿನ ಹಗಲುಗಳ್ಳ ರಿಗೆ ಮೆಚ್ಚುವನೆ ಚೆನ್ನಮಲ್ಲಿಕಾರ್ಜುನ (ಮಹಾದೇ. 


ಬ. ೪೭-೧೧೦) ; ಅಚ್ಚ ಪ್ರಸಾದಿ ನಿಚ್ಚ ಪ್ರಸಾದಿ ಎಂದು ತನ್ಮಿಚ್ಛಿಗೆ 
ಬಗುಳುವ ಕುನ್ನಿಗಳ ನೋಡಾ (ಚನ್ನನ ಕ. ೩೫೯-೭೪೯). "ಅಚ್ಚ 
ಪ್ರಸಾದಿ' ಸರಾ. [-ಎನಿತ್ಯಪ್ರಸಾದಿ] 

ನಿಚ್ಚಯ, ನಿಚ್ಚೆಯ (ನಾ). ದಿಟ; ಸತ್ಯ; ನಿಶ್ಚಯ : “ನಿಚ್ಚಯ 


(ನಿಚಯ)--ನಿಶ್ಚಯ? (ತದ್ಭ ಕೋ. ೨೨); ನಿಚ್ಚಳದ ಸುರನರರಿಗಳನೆ 
ನೋಡುತ ಬರಲ್‌ ಪೊಚ್ಚ ಪೊಸತೆನಿಸಿ ತೋರುತ್ತ ಮಿಡೆ ಸಂತಸದಿ ನಿಚ್ಚಯ 
ನಿಂದೆಂತೆಂದು ಪೇಳಲಕ್ಕುಮೆ (ನೆಂಕಾರಾ, ೫-೪-೫). ನಿಚ್ಚೆ ಯ: ಭಕ್ತ 
ಮಾಡುವುದೇ ಕ್ರಿಯೆ ಮತ್ತೆ ಮಾಹೇಶ್ವರಗೆ ಪುತ್ರ ಕೇಳ್‌ ನಿಚ್ಚೆ [ಸಾಠಾಂ. 
ಶ್ಚ]ಯ ಅದಿ ನುಂಂದಿಹ ನಿಸ್ಮೆ ತಥ್ಯಪ್ರಸಾದಿಗಿವು ಮೂಡು (ಗುರುಜೊ 


೩-೧೪೭). [<:ಸಂ. ನಿಶ್ಚಯ] 
ನಿಚ್ಚಯಗೆಯ* (ಕ್ರಿ). ನಿರ್ಣಯಮಾಡು ; ನಿಶ್ಚಯಿಸು ; 
ಗೊತ್ತು ಮಾಡು: ನಿಚ್ಚಯಂಗೆಯಿದ ಸರದನನೊಂಜಿ ಕೊರಳೊಳು 


ಜಗವು ಪೊಗಳಲು [ಸಾಳ್ವಭಾ. ೧೬-೫೨). [ನಿಚ್ಚಯ 4- ಕೆಯ] 
ನಿಚ್ಚಯನಿಡಿ (ಕ್ರಿ). -ನಿಚ್ಛಯಗೆಯ : ಬೆಚ್ಚದೆ ಒಚ್ಚಯನಿಲ್ಲದೆ 
ನುನದಿಂ ನಿಚ್ಚ [ಪಾಂಾಂ. ಶ್ಚ]ಯನಿಡಿದೆಚ್ಚಕೆಯ ಬಲದಿಂ ಎಂದು 
ಬುದ್ಧಿ ಗಲಿಸಿದ ಗುರುನಾಥಂ (ದೀಕ್ಷಾ ಟೋ. ೧೦೬-೨೪). 
[ನಿಚ್ಚೆಯಂ- ಸಿಡಿ] 


ನಿಚ್ಚಯಿಸು 


ನಿಚ್ಚಯಿಸು, ನಿಚ್ಚಯ್ಸು (ಕ್ರಿ) -ನಿಚ್ಛೆಯೆಗೆಯರ” : ನಿಚ್ಚ ಯಿಸಿದರು 
ರಾನುಲಕ್ಷ್ಮಣಸೀತೆಯರ್‌  ಮರಳಲ್ಯಯೋಥ್ಯೆಯೆಂ (ಶ್ರೀರಾಮಾ. 
೨೨೯-೨೫). ಫಿಚ್ಚೆಯೆನ್ಸಿ : ನಿಚ್ಚಯ್ಸ ಲಾಜದುನ್ಮಚ್ಚ ದೊಳಟ್ಟಿ ಗಂ 
ಗೊಂಡು ಮೂರ್ಳೆಯಿಂಂದೆರ್ಚತ್ತಂತೆ ಬೆಚ್ಚನೆ ಸುಯು (ಸುಕುಮೊ. 
೩-೬ ನೆ) ; ಚಿತ್ತದೊಳ್‌' ನಿಚ್ಛೆಯಳ್ಳಿ ನೆರೆಯಲೆಳಸುನಳೊನ್ನು (ಚಂದ್ರಸ- 
೩೮-೨೫). [ನಿಚ್ಚಯ -.-ಇಸ್ಯು] 
ಸಿಚ್ಚಯ್ಸು "ನಿಚ್ಚಯಿಸು' ನೋ. 
ನಿಚ್ಚಲ, ನಿಚ್ಚಳ ಆಗು). ೧. ಅಲುಗಾಡದ ; ಸ್ಥಿರವಾದ; ದೃಢ 
ವಾದ. (3). ೨. ಅಲುಗಾಡದಂಥ ಸ್ಥಿತಿ; ಸ್ಥಿರತೆ; ದೃ ತೆ: 
ಶತ್ವ ಕೈ ಚತ್ವ 0-ನಿಶ್ಚ | ಲ-ನಿಚ್ಚ। ಲ; ನಿಶ್ಚಿಂತ-ನಿಚ್ಚಿಂತ (ನ ೨೬೩ 
ನಲಿ; ಜ್ವಲಿಪ 'ತಂಟಾಗ್ನಿಯೆ ನಡುವೆ ಜ್ಜ [ಕಾಕಾಂ. ಶ್ಚ]ಲದಿ 
ಬಯಲೊಳು ಮುಸುಕಿ ಪೆರ್ಜೊಟಿ'ಗಳು ಪರಿಯೆ ಪಟುತಸನನಾಚರಿಸುವ 
ತಪಸ್ವಿಗಳು (ಬಸಪು.೧೯-೮೧). ನಿಚ್ಚಳ: ೨.“ನಿಚ್ಚಳಮೆಂದು ನಿಶ್ಚ೦ಲದ 
ನಾಮುಜೊಳಂ” (ಕರ್ಣಾಕಿ. ೫೩) ; ಮೆಚ್ಚಿ ಬೆನೆಲೆ ಗಿಳಿ ನಿನ್ನಯ ನಿಚ್ಚಳ 
[ಸಾಣಂ. ಲ] ಮಾದಮಳಳಕ್ತಿ ಗೀವೆಂ ಸೇಟ್ನು ನ್ನಿಚ್ಛೆಯ ದಾವುದು 
(ಉದ್ಭಟ. ೬-೧೦೭) ; ಕರಮೆಸೆನ ಕರ್ಣಚಾನುರಂಗಳೆಯೆಟಲಿಕ್ಕಿದ 
ದೂವೆಯದ ನೇನಳಂಗಳ ನಿಚ್ಚಳಂಗಳ ಪೊನ್ನ ಕಿವರಕಂಗಳ ಜಾಯಿಲ 
ಮೆನಿಪ ಜಾತ್ಯಶ್ವಂಗಳನೇಲ (ಮಹಾಸೇ, ೧೨-೩೨ ವ); ನಿಚ್ಚ ಳದೊಳಿಸಿನ 
ತಿಳಿಗೊಳನ ಕಲಕಾಡಿ ಬಿರಿದಚ್ಚೆ. ಲರ ಧೂಳಿಗಳ ಚೆಲ್ಲಾಡಿ ಸಲೆ ಮದಂ ಸೆಚ್ಚೆ 
* ನಿಚ್ಚ ಮೆಳನೆಲರೆಂಬ ಸೊಳ್ಳಾ ನೆ ತಾನೆ ತನ್ನಿಚ್ಚೆ ಯಿಂಂ ತಕಿಗುತನೆ 
(ಕೈಯಿ, ೩-೨೪); ಮೇರುಗಿರಿ ಚ್ಟ ಳದಲಿಳೆ ಸೆದಿನಾಲ್ಯ ಧರಿಸಿಹುದು 
(ಕೋಗಯ. ಕಕ್ಕಡವು ನಿಚ್ಚಳವಾಗಿ ಉಂಯುತ್ತಿ ತ್ತು 
(ಮುಂಬಯಿ. ೪-೬೯) ; ಗಾಳಿ ಬೀಸದ ಕಡೆಯಲ್ಲಿಟ್ಟಿ ಸೊಡರಿನಂತೆ ಅನನ 
ಬಗೆಯಾಳವು ನಿಚ್ಚ ಳವಾಗಿತ್ತು (ನಾಗಕಾ. ೨). ೩. ಸ್ಪಷ್ಟವಾಗಿರು 
ಪುದು; ಸಂದೇಹರಹಿತವಾದುದು : ನಿಚ್ಚಳದ ಸುರನರರಿಗಳನೆ 
ನೋಡುತ ಬರಲ್‌ ಪೊಚ್ಚ ಪೊಸತೆನಿಸಿ ತೋರುತ್ತ ವಿಂದೆ ಸಂತಸದಿ ನಿಚ್ಚಯ 
ನಿಂದೆಂತೆಂದು ಪೇಳಲಕ್ಳು ಮೆ (ನೆಂಉಾರಾ, ೫-೪-೫) ; ದಾರಿ ನನಗೀಗ 
ನಿಚ್ಚ ಳವಾಗಿ ಕಾಣುತ್ತಿ ಜೆ (ಮುಚ್ಚಿ ಬಾ. ೪೨) ; ಇನ್ನೊ ಂದು ಪ್ರ ಪ್ರಶ್ನೆಯು 
ನಿಚ್ಚಳವಾಗಬೇಕಾಗಿದೆಯೆಂದು ತೋರುತ್ತದೆ (ಪಟ್ಟಜೂ ಕ ಸಸ ॥ 
ಗುರಿಯು ನಿಚ್ಚಳವಾಗಿದ್ದರೆ ೬ ೬ ೬ ಸರಿಯಾದ ಸಾಧನಗಳನ್ನು ಉಪ 
ಯೋಗಿಸುವುದು ಕಷ್ಟ ವಲ್ಲ (ಕಥಕ. ೧೨). 
ನಿಚ್ಚಳಾಗ್ಯು ಇಸ್ಸಷ್ಟವಾಗು : ಪೂಜ್ಯ ಮಹಾತ್ಮಾಜಿಯೆನರ 
ಬಲಿದಾನದ ತರುವಾಯ ಈ ಮಾತು ಇನ್ನಿಷ್ಟು ನಿಚ್ಚಳಾಗಿ ಎಲ್ಲರ 
ಅನುಭವಕ್ಕೆ ಬಂದಿತು. (ಯಕ್ಷಪ್ಪ. ೧೭) ; ನನಗೇನೂ ಆ ಮಾತು 
ಅಸ್ಟೊಂದು ನಿಚ್ಚಳಾಗಿ ಗೊತ್ತಿಲ್ಲ (ಮಾತನಾ. ೨೧). 
[<:ಪ್ರಾ.. ಣಿಚ್ಚಲ./ ಸಂ. ನಿಶ್ಚಲ] 
ನಿಚ್ಚ ಲನಕ್ಕಿ (ನಾ). ಕಣ್ಣು ನುಟುಕಿಸಜಿ ಇರುವ ಒಂದು ಬಗೆಯ 
ಹಕ್ಕಿ ; ಸಗರ; ಶಕುನದ ಹೆಕ್ಕಿ” (ಸ್ರಭಣ್ಣ) : ಧನುರ್ವೇದಿ 
ಯೆಂಂ ಶಬ್ದವೇದಿಯುಮುಪ್ಪ ಬಿಲ್ಲ ಬಿನ್ನ! ಚಯುನೊರ್ವನಂ ಕರೆದು ನಿಚ್ಚಂ 
ನಕ್ರಿಸುತಿರ ನಿಚ್ಚಲನಕ್ಕಿಯನೆಚ್ಚು ಟೀಯ ನೇಟ್ಟುದುಂ(ಪಂಚಕಂ. 
೧೨೬-೨೦). [ನಿಚ್ಚಲ-- ಪಕ್ಕಿ] 
ನಿಚ್ಚನಚ್ಚ (ನಾ). ಯಾವಾಗಲೂ ತೊಡುವ ಆಭರಣ : ಎನ್ನ 
'ಬಲ್ಲಾಲದ ನಚ್ಚಿನ ನಲ್ಲೆ ಳದಿ ಚಂದ್ರಮತಿಗಾ ಎನ್ನ ಚ ಂದಿರಗಾವಿಸೀರೆಯಂ 
ಬಣ್ಣ ಗುಪ್ಪ ಸಮಂ ಹಬ್ಬದ ನಿಚ್ಚ ನಚ್ಚ ಮನೆಲ್ಲಮಂ ಮೆಚ್ಚ ನಿತ್ತು 
ಮಂಯುಗದಂತಿರೆ ಪೇಟಕ್ಕಿ (ಉಮಾಶ್ಯ ೩೮-೨೧). 
[ನಿಚ್ಚ ಸ ಇಂಜ್ಜೆ ೨) 4+ ಪಚ್ಚೆ] 


೪-೫೦) ; 


೪೫೬೩ 


25 


85 


40 


ನಿಚ್ಚ ಳ್ಳ 


ನಿಚ್ಚನಯಣ, ನಿಚ್ಚನಯಣ (ನಾ). ನಿತ್ಯವೂ ಸ್ವಲ್ಪಸ್ವಲ್ಪ 
ದೂರ ಮಾಡುವ ಪ್ರಯಾಣ: ನಿಚ್ಚ ನಯಣದಿಂ ಬಂದು ಕುರುಕ್ಷೇತ್ರದ 
ಪೂರ್ವದಿಗ್ಸಾ ಗಡೊಳ್‌ ಪ್ರಳಯಂ ನೂಂಬಟ್ಟ 0ತೆ ಬೀಡಂ ಬಿಟ್ಟೂ 
(ಸಂಸಭಾ, ೧೦-೩೧ ನ); ಯೆ ಸಚ್ಚನಯಣಂಗಳೊಳ್‌ ಆಟಕೆಯ 
ಕೆಜಿಯ ನದೀನದಂಗಳ ಬೀಡುದಾಣಂಗಳೊಳಿ (ಶಾಂತಿಪು. ೧೧-೭೪ ವ); 
ಸಾಲದೆ ಸೋಲದೆ ಪೊಡೆಮಟ್ಟೋ ಲೈಸದೆ ನಿಚ್ಚ ನಯಣಮಿಲ್ಲದೆ ತನ್ನಿರ್ದಾ 
ಲಯದೊಳಿರ್ದು (ಸಂಚತಂ. ೫೩-೬); ಬಲಾಚ್ಯುತರ್‌ ನಿಚ್ಚ ವಯಣದಿಂದೆ 
ಯ್ಹೈಂದೆರ್‌ (ಪಂರಾಮಾ, ೪-೫೨) ; ನಿಚ್ಚನಯಣಂ ಬಂದಂ ಮುರ 
ಧ್ವಂಸಕಂ (ಜಗವಿ. ೧೬-೬೮) ; ಅಂದಿನ ದಿನಮಲ್ಲಿರ್ದು ಮಲುದಿನಸಂ 
ಪುಂಡರೀಕಿಣಿಗೆ ನಿಚ್ಚಿವಯಣಂ ಬಂದು (ಪುಸ್ಪಪು. ೮-೯೪ ನು. 
ಸಿಚ್ಚಪೆಯೆಣ : ನಿಚ್ಚಸಯಣಂಗಳಿಂ ಯಂನರಾಜನನೇಕ 
ಯೋಜನಂಗಳಂ ಪೆಲಗಿಕ್ಕಿ ಪೋಗುತ್ತ ವಿಂರೆಯಿರೆ (ಕಾದಂಉ. ೫೨೮) ; 
ನಿಚ್ಚ ಪಯಣಣದಿಂ. ಬಂದು (ಎಕ. ೪11, 3ನನೊ. ೪-೨೫; 1122); ನೇಸ 
ರಿಂದುಗಳು ನಿಚ್ಚ ಪಯಣದಲಿ ವಿಶ್ರನಿಂಸುವ ನಿಲ್ದಾಣವಾದ ಸಹ್ಯಾದ್ರಿ 
ಶೃಂಗದ ಇಲ್ಲವೆ ಪನನಮಾರ್ಗದ ಪುಣ್ಯಯಾತ್ರಿಕನಾದ ಮೇಘ 
(ಸಾಸಮಾ. ೯೨). [ನಿಚ್ಚ -೮ನಿಚ್ಚ 0) -- ಪಯಣ] 

ನಿಚ್ಚವಲಿ (ನಾ). ಪ್ರತಿದಿನವೂ ದೇವತೆಗಳಿಗೆ ಸಮರ್ಪಿಸುವ 
ನಿನೇದನವಸ್ತು,--ಬಲಿ : ನಾಡಿಗರ್‌ ದಿನದಿನಂ ಬೇಳ್ಳೊ ೦ದು 
ಹವ್ಯನುನುಂಡುಂಡು ಸವಿಗೊಂಡ. ಬೋಟಕಿಯರೆತ್ತಾ ನುಮೊರ್ವನೀ 
ನಿಚ್ಚ ವಲಿಯೆಡೆಯಿಂ ಪುರುಳ್ಲಾ ಣದೆ. ಪೆಜ್ಜೆ ವಿಟ್ಟು ತಿರುಳಂ ಸಮಂತು 
ಪುರುಳಂ ತೋಲಪ ಜೋಗನೆಣ್ಣೆ ಸಂಚುಗೆ ೈಯಲೊಡಂ ಕಟುಂಬಿ 
ನಿರ್ನೆರಮಾವುಜ್ಞು ಗಕ್ಕೈ ತಡೆನರ್ಪರ್‌ (ಕಾಮಾಶ್ಮ್ಮ. ೫೫-೩೦). 

[ನಕ ಸ್ಪೈ ( ಎನಿಚ್ಛೆ ೦) 4- ಬಲ್ಲಿ] 

ನಿಚ್ಚನಸದನ (ನಾ). ನಿತ್ಯವೂ ತೊಡುವ ಉಡಿಗೆ,--ವಸ್ತ್ರ : 
ತಮ್ಮ ನಿಚ್ಚ ವಸದನದ ಸಿಂಗರಕ್ಕೆಂದಂ. ಸಿಂಗನೆಜಿಗಿ ವಿಂದುಡುಂಡು 
ಕೆಲಕೊಕ್ಕ ಮುತ್ತಾನೆಯ ಆಣಿಮುತ್ತುಗಳಂ . . . ತಿಣಸಿದೊಟ್ಟಿ 
(ರಾಮಾಶ್ಚ, ೭೩-೧೩), (ನಿಚ್ಚ, (ನಿಚ್ಚಂ) 4 ಸಸದನ] 

ನಿಜ್ಜೆನಳೆ (ನಾ). ಪ್ರತಿನಿತ್ಯವೂ ನಿಯಮಿತವಾಗಿ ಬರುವವನು ; 
ಆ ಕೆಜಿಯ ಮೂಡಣಿ ಪದಿನಯ್ಲು ಮತ್ತರು ಬೆದ್ದಲೆಯುನುಂ ನಿಚ್ಚ ವಳ 
ವೋರ್ನ್ವ ಬ್ರಾಹ್ಮಣಂಗೆ ಅಕ್ಕಿ ಮಾ೫,.. ಎಲೆ ೪ ಅ ಪಡಿಯಲು 
ನಡಸುವನ್ನಾಗಿ (ಸೌಇಇ, 1201, ೨೪೫೩೩ ; 1146), 

[ನಿಚ್ಚೆ,( ಎ ನಿಚ್ಚ ೦) + -ವಳ] 

ನಿಚ್ಚಶಿನರಾಶ್ರಿ (ನಾ). ನಿತ್ಯವೂ ಮಾಡುವ ಜಾಗರಣೆ ಮತ್ತು 
ಶಿವಪೂಜೆ: ದೀನಜೀನ ಶಿವರಾತ್ರಿಯ ಸುಖಮಂ ಸವಿಗಂಡೆಂ ಬಿಡಲಾಟಕ 
ನಾಜಿಕಿಂ ಇಂದಿನ ತೆಜದೊಳ್‌ ಬಂದೆಂದಿಂಗಂ ಕುಂದದೆ ನಿಚ್ಚ ಶಿವ 
ರಾತ್ರಿಯಂ ಮೊಳ್ಳೆ ನೆಂಬ ನೇನುನಂ ಕೈಕೊಂಡೆಂ. (ಬಸರ. ೬-೫೩). 

[ಇ ಎಜಿ 0) *.ಶಿನರಾತ್ರಿ) 

ನಿಚ್ಚಳ "ನಿಚ್ಚಲ' ನೋ. 

ನಿಚ್ಚಳ್ಳ(ನಾ). ೧. ನಿರ್ಮಲನಾದುದು; ಶುದ್ಧ ವಾದುದು; ಶುಭ್ರ 
ವಾದುದು : ಬಚ್ಚಲೊಳಗಣ ಬಾಲಹುಳು ಬಲ್ಲುದೇ ನಿಚ್ಚಳದ 
ನೀರಿನನುಭವವ (ಮುಡಾ, ೧೩-೧೬) ; ಪಚ್ಚಿಯ ತೊಲೆ ಪನಳದ ಕಂಬ 
ಬೋದಿಗೆ ನಿಚ್ಚ ಳವಹ ನೀಲದಿಂದ . . . ಮಣಿಮಂಟಿಸವಚ್ಛ ರಿಯಾಗಿರು 
ತಿಹುದು (ಕ್ರಿಪುಸಾಂ. ೭-೮೦) ; ನಿಚ್ಚಲುಂ ತುಂಗಭದ್ರಾನದಿಯೊಳುಂ 
ನಿಂದಾ ನಿಚ್ಚ ಳದ ಧೌತಾಂಬರವನುಟ್ಟು (ಚೆಒಪು. ೩೪-೩೧) ; ಇಳ್ಕೆಲ 
ಜೊಳಿಹ ನಿಚ್ಚಳ[ಪಾಠಾಂ, ೮]ಜ ಕರುಮಾಡದೋರಣದ ನೆಲೆನೆಲೆ 
ಯೊಳೊಚ್ಚೇರೆಗಂಗಳೆಳನೆಂಗಳ ಕಟಾಕ್ಷದ ಮುರೀಚಿಗಳ್ಳೊಗಯಿಂಸಿದುವು 


ನಿಚ್ಚಳಗೊಳಿಸು 


(ಜೈನಿಭಾ. ೬-೧೦). ೨. ಕಾಂತಿ; ಹೊಳಪು: ಇಚ್ಚಾರಿ ಮಕರ 
ತೋರಣ ರತ್ನೃಕೀಲಿತ ನಿಚ್ಚಳ ಹೊನ್ನ ತೋರಣದಿ ಸ್ವಚ್ಛದಿ ಪೊಲಿ. 
ಮಟ್ಟಿಳು (ನೋಹತ, ೨೪-೨೮) ; ಲಲಿತಾಂಗಿಯರ ಕರತಳದ ವಿಮಲ 
ಕಲಶೋದಕವನೊಲಿದೀಂಟುತಿರ್ಜೊಡಂ ಮನತಣಿಯದಧ್ವಗರ್ಗಾ ಹೆಂಗಳ 
ಮಾದಳಿರ ಪಳಿವ ಚೆಂದುಟಿಯ ಸನಿಗೆಳನಗೆಯೊಳಾದರಿಸ ಕಂಗಡೆಯ 
ನಿಚ್ಚಳಕೆ * ೬ ೬ ಬಯಸಿ ಬಯಸಿ (ಜೈಮಿಭಾ. ೩-೧೦); ಮನೆಯೊಳ 
ಅಂಗಳದೊತ್ತಿ ನ ನಿಚ್ಚಳದ ಪಚ್ಚೈಯ ಜಗಲಿಯೊಳ್‌: ಕುಳ್ಳಿರ್ದು (ಚಿಕವಿ, 
೬-೧೫೪ವು. ಹಿ “ಎಚ್ಚರ, ಅರಿವು” (ಜಾನಳೋ. ೧೧): ಇನ್ನೂ 
ನಿಚ್ಚಳವಾಗಿಲ್ಲ. ನಿದ್ದೆಗಣ್ಣ ಲ್ಲಿಯೆ ಇದ್ದ ಹಾಗಿದೆ (ರೂಢಿ). 
ನಿಚ್ಛಳಾಗ್ಗು - ಎಚ್ಚರವಾಗು : ನೀರನ್ನು ತೆಗೆದುಕೊಂಡು 
ಮುಖಕ್ಕೆ ಉಗ್ಗಿ ಕೊಂಡೆ, ನಿಚ್ಚಳಾಗಿ ಎಚ್ಚೆ ತ್ತೆ (ಮೇದಿಮ, ೧೦೫). 
7] 
ನಿಚ್ಚಳಗೊಳಿಸು (ಕಿ). ಟೂ : ಒಂಡೆರಡು ಉದಾಹರಣೆ 
ಗಳಿಂದ ನಾನು ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಂಡ ರೀತಿನೀತಿ 
ಗಳನ್ನು ನಿಚ್ಚ ಳಗೊಳಿಸಬಹುದು (ಶರಚ. ೧೩ ಮುನ್ನುಡಿ). 
[ನಿಚ್ಚಳ] (-ಆನಿಚ್ಚ ಲ) + ಕೊಳ್‌, ---ಇಸ್ಮು] 
ನಿಚ್ಚಳಗೊಳ್ಳು (ಕ್ರಿ). ನಿರ್ಮಲವಾಗು ; ಶುದ್ಧವಾಗು : ಕೆಲದಿನ 
ಮುಡದಿಯಿಂಂದ ದೂರವಿದ್ದ ಪ್ರಭಾಕರನ ಕಿವಿ ಚುರುಕಾಗಿ ಕಣ್ಣು ನಿಚ್ಚಳ 
ಗೊಂಡು ಮನಸ್ಸು ಜಾಗೃತವಾಯಿತು (ತೇಮೋಡೆ. ೧೦೭). 
[ನಿಚ್ಚಳ್ಳ + ಕೊಳ್ಳು ( ಎ ಕೊಳ್‌ )] 
ನಿಚ್ಚಳತೆ (ನಾ). ಕದಲದಿರುವಿಕೆ ; ದೃಢತೆ ; ಸ್ಥಿರತ್ವ : ನುಲನ 
ಪೊದ್ಡದೆ ಜಗಡೊಳೆಲ್ಲಿಯು ಸುಳಿವ ಮಾರುತನಂತೆ ಕಡುನಿಚ್ಚ ಳತೆಗು ೦ದದೆ. 
ತೊಳಲುತಿಹೆನೆಲೆ ಭೂಪ (ನಿಭಾಗ್ಯ. ೧೧-೧೩-೩೧). [ಆಸಂ. ನಿಶ್ಚಲತಾ] 
ನಿಚ್ಚಳಮನ (ನಾ). ೧. ದೃಢವಾದ ಮನಸ್ಸು. ೨. ದೃಢವಾದ 
ಮನಸ್ಸುಳ್ಳ ವನು ; ದೃಢಚಿತ್ತ ; ಸ್ಥಿರಮನಸ್ಯ : ಒರಲ್ಲಳೊಳಂ 
ಬಿದಿರಕ್ಕಿ ಯಿಕ್ಕಿ ನಿಚ್ಚ [ನಾಂಾಂ. ಶ್ಚ]ಳಮನ ಸುವ್ವಿ ಕಾಡೊಡೆಯೆ ಸುವ್ವಿ 
ಮನೋಹರ ಸುವ್ವಿ ಸುಪ್ವಿಯೆಂಂದಳವಡೆ ರಾಗದಿಂ ತಳಿಸಿದರ್‌ ವನದಲ್ಲಿ 
ಪುಳಿಂದಕಾಂತೆಯರ್‌ (ಗಿರಿಕ. ೧-೧೨೩). 
[ನಿಚ್ಚ ಳ[( ಆನಿಚ್ಚಲ) 4 ನುನ] 
ನಿಚ್ಚಳಾಗು, "ನಿಚ್ಚಲ' ಪರಾ. 
ನಿಚ್ಚಳಾಗ್ಯು "ನಿಚ್ಚಳ್ಳ' ಪರಾ. 
ನಿಚ್ಚಳಿತ (ನಾ). ಸ್ಥಿಮಿತವಾದ ಮನಸ್ಸು ಳ್ಳ ವನು ; ದೃಢಚಿತ್ತ : 
ಧ್ಯಾನದೊಳಭವಂ. ನೆಅಕಿದಿನಿಸಾನುಮನರೆಮುಚ್ಚಿ ಕಣ್ಣಳಂ ನಿಚ್ಚ 
[ಪಾಠಾಂ, ಶ್ಚ]9ತಂ ತಾನಿರ್ದು (ಸಂಸಭಾ. ೮-೧೩). [ಆಸಂ. ನಿಶ್ಚಲಿತ] 
ನಿಚ್ಚ ಳಿಸು(ಕ್ರಿ). ೧. ಶುದ್ಧಪಡಿಸು; ಚೊಕ್ಕಟಮಾಡು: ನಿಶ್ವಭೂತಿ 
ಪಾರ್ವಂ ಪೋಗಿ ಮುಷ್ಟಿಯ ಬೇಡಿ ತಂದಾ ತಂಡುಲನನು ನಿಚ್ಚ ಉಿಸಲ್ವಡೆ 
ಯದೆ ಜಲಮಿಶ್ರದಿಂ ಪಿಟ್ಟು ಗುಟ್ಟ. (ಸನ್ಕುಕೌ. ೭-೩೧); ಕುದುಪಲಕ್ಕಿಯ 
ನಿಚ್ಚ ಸಿ ನೆನೆಯಿಕ್ಕಿ ಕುಟ್ಟಿ (ಭೀನುಸೂ.೧೯), ೨. (?) : ರತ್ಯುತ್ಸನವಂ 
ರತ್ಯಂತದೊಳ್‌ ನಿಚ್ಚ ಳಿಪಿನಿಯರ ಮೆಚ್ಚಿ ಂದಂ (ಅನಂಪು. ೮-೫೪). 
[ನಿಚ್ಚಳ +- ಇಸು] 
ನಿಚ್ಚಳೆ (ನಾ): ಸ್ಥಿರವಾದ ಮನಸ್ಸು ಳೃವಳು ; ದೃಢಚಿತ್ತೆ : ಬಚ್ಚ 
ಬಿಚ್ಚೆ ಲ್ಲನನು: ಕೇಳ್ವತಿಯಿಚ್ಛಿ ಯಂ ಶ್ರೀರಾಮಚಂದ್ರಗೆ ನಿಚ್ಚ ಳೆಗೆ 
ಸರಿತರಲುಬೇಕೆನಲಾಗ ಕೌಸಲ್ಯ (ಜಿರಾಮಾ. ೧೩೪-೭೬೧); ನಿಚ್ಚ ಳೆಯ 
ಕೊಂಡೊಯ್ದ ದೈತ್ಯನ ಮೆಚ್ಚದಿರೆ ಕಾನಲನುಗೈದಿಹನಚ್ಚು ತಾಗ್ರಜ 
ನರಿವುದೆನೆ ನೆಲೆಗೇಳಿ ಜಾನಕಿಯಾ (ಜಿಂಾನೂ. ೩೩೧-೫೦). 
[<ಸೇ. ನಿಶ್ಚಲಾ] 


೪೫೬೪ 


20 


25 


35 


40 


45 


ನಿಜ 


ನಿಚ್ಚಿಂತ (ಗು). ೧. ಚಿಂತೆಯಿಲ್ಲದ; ಯೋಚನೆಯಿಲ್ಲದ; ನಿಶ್ಚಿಂತ 
ವಾದ. (ನಾ). ೨. ಚಿಂತೆಯಿಲ್ಲದ ವ್ಯಕ್ತಿ ; ಯೋಚನೆಯಿಲ್ಲ 
ದವನು: ಶತ್ವಕ್ಕೆ ಚತ್ವಂ--ನಿಶ್ಚಲ-ನಿಚ್ಚಲ; ನಿಶ್ಚಿಂತ-ನಿಚ್ಚೆ ತ (ರನುದ, 
೨೬೩ ಪ್ರಯೋ). '[-ಆಪ್ರಾ. ಣೆಚ್ಚಿಂತ./ ಸಂ. ನಿಶ್ಚಿಂತ] 

ನಿಚ್ಚಿತ (ಗು). ೧. ನಿಶ್ಚಯವಾದ ; ಗೊತ್ತು ಪಡಿಸಿದ. -(ನಾ). 
೨. ನಿಶ್ಚಯ; ನಿರ್ಣಯ : “ನಿಚ್ಛಿತಮೆಂದು ನಿಶ್ಚಿತದೊಳಂ? 
(ಕರ್ಣಾಸಿ. ೫೩); ಬೆಚ್ಚು ಭಯ ಸಂಗವನುಳಿದು ನೆಣ ಸಿಚ್ಛಿತದಿ ರುದ್ಧಿ 
ಗಳನಾಂತರನಿಚ್ಚಿಸುತ ಜಿನಮಂನಿಗಳನು ಮೆಚ್ಚಿ ದನು. (ಸಾಳ್ವ ಭಾ, ೪-೩೨). 

[<:ಸೆಂ. ನಿಶ್ಚಿತ] 

ನಿಚ್ಚಿನಿಸು (ಕ್ರಿ). ನಿಶ್ಚಯಿಸು; ನಿರ್ಧರಿಸು: ತನುರುಜೆಯಂ 
ಪುದುಣ್ಗುಳಿಸೆ ಸಂಸ್ಕ ತಿಭೋಗಮಸಾರಮೆಂದು ನಿಚ್ಚಿ ನಿಸಿ ನಿಜಪ್ರಿಯಾ 
ತ್ಮಣೆಗೆ ಸನ್ತ ತಿಯಂ ಕರೆದಿತ್ತು (ನಕ. ೪11, ಶಿಕಾರಿ, ೨೧೯-೨೩ ; 918). 
[ಗ ಇದು. "ನಿಚ್ಚ ಯಿಸು? ಎಂಬುದರ  ಅಪಲಿಖಿತವಿರಬಹುದು] 

ನಿಚ್ಚಿಲಿ (ನಾ). ನೈಜತೆ ಇಲ್ಲದವನು; ಕಟಿ; ಮೋಸಗಾರ (?) : 
ನಿಚ್ಚಿಲಿ ಕಾರಿರುಳೊಳ್‌ ಪೊಐಪಚ್ಚ ಮನುಟ್ಟರ್ದಿಟಿ ೦8 ಕಕ್ಷದೊಳಾ 
ಪಾಟಟ್ಛ ರಭಯದಿಂದುಟ್ಟು ಪಟಚ್ಚರಮಂ ಮನೆಗೆನಂದು ನಿಂದಂಗಣ 
ದೊಳ್‌' (ಶಾಂತಿಪು. ೬-೬೫). [ನಿಚ್ಚ? 4--ಇಲ್ಕಿ] 

ನಿಚ್ಚೆ ಯ ನಿಚ್ಚಯ' ನೋ. 

ನಿಚ್ಚ ದೆ (ನಾ). `ಬಹಳ ಕಾಲ ಮುತ್ತ ದೆಯಾಗಿರುವವಳು ; 
ದೀರ್ಫಸುಮಂಗಲಿ : ಆ ಸತಿಯಂ ಪರಸಿದಂಇಯುಷ್ಕತಿ ನೀಂ ನಿಚ್ಚೆ ದೆ: 
ಯಾಗೆನುತ್ತೆ (ಕಾದಂಉ. ೬೮೩). "ನಿಟ್ಟೆ ಸರಾ. 

[ನಿಚ್ಚ್ಯ 4 ಐದ್ದೆ(-ಆ ಅಯ್ಕೆ,)] 

ನಿಜ (ಗು). ೧. ಸ್ವಕೀಯ; ತನ್ನ: ಅರೆಮಂಚ್ಛಿ, ಕಣ್ಣಳಂ ವನಕರಿ 
ಮೆಲ್ಲದೆ ಲಲಿತಸಲ್ಲಕೀಪಲ್ಲನನುಂ ಸ್ಮರವಶದಿಂದಿರ್ದುದು ನಿಜಕರೇಣುಪೇಚಕ 
ನಿರೂಪಿತಾಯತಕ್‌ಸ್ಪಂ ೩-೮) ; ವಿಂಕೈಸೆನ ಪ್ರಚಂಡ 
ಮಾರ್ತಾಂಡನಲರ್ಜುಗೆನ್ನ ಹೃ ದಯಾಂಬುಜಮಂ ನಿಜವಾಜ್ಮರೀಚಿಯಿಂ 
(ಸಂಸಭಾ, ೧-೩) ; ಏದೊಕೆ ಪೆಂಸೊ ಲಕ್ಷ್ಮಿ ನಿಜವಲ್ಲಭೆ ಜಾಹ್ನವಿ ತನ್ನ 
ಪಾದಪಜ್ಮೋದಕಮಿಂದ್ರ ಮುಖ್ಯದಿನಿಜರ್‌ ಸ್ವಪರಿಗ್ರಹಂ . . . ಎನಿಪ್ಪ 
ದುಗ್ಗ್ಯೋದಧಿತಲ್ಪನಂ ನರನಭಿಷ್ಟು ತಿಗೆಯ್ತೂದು ಭಾರ್ಸ್ಟ್ಯನುಲ್ಲವೇ 
(ಜಗವಿ. ೧-೨೦), ೨. ಸ್ವಭಾವಸಿದ್ಧ ನಾದ; ಸಹಜವಾದ ; 
ಕೃತ್ರಿಮವಲ್ಲದ. (ನಾ). ೩. ಸ್ವಕೀಯತೆ ; ತನ್ನತನ; ಆತ್ಮ 
ಸ್ವಭಾವ : ಎನಗೊಂದು ನಿಜವಿಲ್ಲ ಎನಗೊಂದು ನಿಪ್ಪ ತಿ ಯಿಲ್ಲ ಲಿಂಗನ 
ತೋಟಾ ಉದರನ ಹೊರೆವ ಭಂಗಗಾಜ ನಾನು (ಬಸವ. ೩೦೬); ಹೊರಳಿ 
ದನು ಹುಡಿಯೊಳಗೆ ಸಲೆ ಕಾತರಿಸಿದನು ನೋಹಾಂಧಕಾರಕೆ ಕರಣನನು 
ಕೈಸೂಟಕಿಗೊಟ್ಟಿ ನು. ನಿಜದೊಳೆಚ್ಚ ಇದೆ (ಕುನ್ಕಾಡ್ರೋ. ೭೯). 
೪. ಸ್ವಭಾವ; ಸಹಜತೆ ; ಹುಟ್ಟುಗುಣ ; ಆ .ನಾಡವರ್ಗಳ್‌ 
ಚದುರರ್‌: ನಿಜದಿಂ ಕುಣತೋದದೆಯಂಂ ಕಾನ್ಯಪ್ರಯೋಗಸರಿಣತ 
ಮತಿಗಳ್‌ (ಕವಿ್ಗಾ, ೧-೩೮) ; ನಿಜದೊಳೆ. ಭೂಪರೆಂಬರವಿನೇಕಿಗಳಪ್ಪ ರ್‌ 
(ಸಂಪಭಾ.೧ ೨-೪೦); ನಿಜದಿಂದ ಶ್ರತ್ರಿಯನೆಂದು. ತನ್ನ ನಿಜನನಉದ ಕರ್ಣನ 
ವ್ಯಾಧಭಾನೆ ಬಿಡದಂತೆ ತಾನು ತನ್ನ ನಿಜವನಳಿಂದರೂ . , . ಮುನ್ನಿನ 
ಭ್ರಮೆಗಳ 'ಬಿಡಲಜೀಯದ ಬಡಮನದ ಮನುಜರೆಲ್ಲರೂ ನಿಜಗುಣನ ನಿಜ 
ಭಾವದಲೂ ನಿಲ್ಲದನಂಗೆ ನಿಜಸುಖವು ಸಾಧ್ಯವಪ್ಪು ದೆ ಹೇಳಾ (ವಚಸಂ. 
೯೧-೫೮) ; ಕ್ರನುಡೆ ಗುರು ದೀರ್ಫ್ಥನೇಕಾರಮುಖ್ಯಸಂಧ್ಯಕ್ಷರಂಗಳವು 
ನಿಜದಿಂ (ಶನುದ. ೧೦). ೫. ಯಥಾರ್ಥವಾದುದು ; ದಿಟ, ಸತ್ಯ ಕ 
ಚಿತ್ರದ ರೂಹು ಕಾಣಿರಣ್ಣಾ . . . ಅಪ್ಪಿ ದರೆ ಸುಖವಿಲ್ಲ ಮೆಲಿದರೆ ರುಚಿ 
ಯಿಲ್ಲ ಕೂಡಲಸಂಗನುದೇವಾ ನಿಜವಿಲ್ಲದವನ ಭಕ್ತಿ (ಬಸನ. ೧೨೬); 


(ಕವಿರಾ. 


ನಿಜಕರ್ತ್ನ 


ಆ ಮಾತು ಕಪಟವೊ ನಿಜವೊ ಬಳಿಕೀ ರೀತಿಗಳನಾರೈದು. ನೋಡುವೆನು 
(ಬಸಪು. ೨೮-೪೪) ; ಮಗುವುತನದೊಳು ಕೂಡಿ ಮೆಟಿಕಿವುದು ಜಗವದಲ್ಲದೆ 
ನಿಜವ ಬೆರೆಸುವ ವಿಗಡರಿಗೆ ಪರತತ್ವಚಿನುಮಯರೂಪ ತಾನೆಂದ(ಕುವ್ಯಾಭೀ, 
೩-೫೭); ಅವನು. ನನ್ನ ಮಾತು ನಿಜವೆಂದು ನಂಬಿದನು(ಮುಂಬಯಿ. ೪-೪೪). 
೬. ಸಹಜವಾದ ಸ್ವರೂಪ : ಇನರೆತ್ತ ಬಲ್ಲರು ಲಿಂಗದ ನಿಜವ (ಅದನ. 
೨-೪) ; ಮಾರ್ಕಂಡೇಯನುಹಾಮುನಿ ಸೆ ್ವೀಚ್ಛಾ ಮರಣಿಯೆನಿಸಿಕೊಂಡ 
ನಲ್ಲದೆ ಲಿಂಗದ ನಿಜವನಲಯನು (ಬಸನ. ಟಿ ಈತನ ನೆನಹನೀತನ 
ನಿಜವನಲಕವ ಮಹಾತ್ಮರಾರೆಂದ (ಕುನ್ಕಾಸ. ೯-೩) ; ಭಜಿಸಿ ನೆರೆಯರು 
ನಾರದಾದ್ಯರು ನಿಜವನೀತನನೀತ ನಿನಗಾತ್ಮಜನೆ ಹೋಗೆಲೆ ಮರುಳೆ 
(ತೊರರಾ, ೧-೯-೩೬). ೭. ದಿಟವಾದುದು ; ಸತ್ಯವಾದುದು |; 
ಆತ್ಮ: ಪ್ರಣನದಲ್ಲಿ ನಿಜನ ಕಂಡು ತೋಟದ ಬಸವ (ಸೀಲನ. ೨೭-೮೪); 
ನಿಜವನಅಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೆ (ಬಸನ. ೧೧೩); 
ಮತಿಗಗೋಚರವಾದಖಂಡಪರಿಪೂರ್ಣಾದ್ವಿ ತೀಯ ಚಿನ್ಮಯ ನಿಜನಿದೇ 
* * ಎನುತಡಿಯ ಮೇಲೆ ಬೀಳ್ದು (ಪದ್ಮರಾ. ೩-೩೮) ; ನೀತಿಜ್ಞಂ 
ನಿಜನಿತ್ಯತತ್ತ್ವ್ವನಿಪುಇಂ . . . ರಾಜೇಂದ್ರ: ಚಕ್ರ (ಶ್ವರಂ (ಹಮ್ಮಾರ. 
೧-೨೭). ೮. ಮೋಕ್ಷ; ಕೈವಲ್ಯ; ಪರಮಾರ್ಥ: ಆದುದವಿವೇಶ 
ದಲಿ ಸತ್ವ ತ್ಪಥವೈದಿಕಾತಿಕ್ರ ಮಣವಿನ್ನ್ನು ಎ ಈ ದುರಾಗ್ರ ಹ ನಿಲಲಿ 
ಹಾಯಿಕು ಕೈದುವನು. ಸುಸಮಾಧಿಯೋಗದಲ್ಳದು ನಿಜವನು 
(ಕುನ್ಶಾದ್ರೋ. ೧೮-೫೪). 1 ಈ. ಶಬ್ದದೊಂದಿಗೆ ಬೇಕಿಬೇಕೆ 
ನಾಮಪನಗಳು ಸೇರಿ ಅನೇಕ ಸಮಾಸೆಪದಗಳು ಕಾವ್ಯ ಗಳಲ್ಲಿ 
ಪ್ರಯೋಗವಾಗಿನೆ. 
ನಿಜ ಆಯಗಾರ ಎ ವಂಶಪಾರಂಪರ್ಯವಾಗಿ ಸೇವೆ ಸಲ್ಲಿಸುವ 
ಗ್ರಾಮದ ಅಧಿಕಾರಿ: ಈ ಪಾಳಯಗಾರರ ಅಳಿಕೆಗಳಲ್ಲಿ ಗ್ರಾಮಗಳ 
ಬಾರಾಬಲೂತಿ ಕೆಲಸದವರಿಗೆ ಮಾನ್ಯ ಮಿಂರಾಸಿ ಮೊದಲಾದ ಆಗತೆಗಳ 
ನ್ನುಂಟುಮಾಡಿಕೊಟ್ಟು, ಖಂಡಿತವಾಗಿ ಸರ್ಕಾರದಿಂದ ನೇಮಕ ಮಾಡಿದ 
ವಿವರ ಹೇಗೆಂದರೆ :- ನಿಜ ಆಯಗಾರರು ೧. ಗೌಡ. ೧. ಶಾನುಭೋಗ. 
೧. ಬಡಗಿ... ಆರೆ ಆಯಗಾರರು ೧. ಜೋಯಿಸ. 
(ಕುಂಬಾರ).೧.ನಾಪಿತ(ಕೌ ನ್ಲಿರೆದವನು)(ಟಿತ್ರ. ಪಾ:೮ ಉಪೋದ್ಭ್ಯಾತ).[ಸೆಂ.] 
ನಿಜಕರ್ತ್ರ (ನಾ).(ವ್ನಾ  ಕ(ಆನ್ಯಪ್ರೀರಿಣಿಯಿಲ್ಲದೆ) ತಾನೇ ಕತೃ! ೯ 
ವಾಗಿರುವುದು ; ಸ್ವಯೆಂಕತ್ಯ ೯: ಸಂಸ್ಕೃತದಾ ಧಾತುಗನೇಕಾಕೆರ 
ಕಿಸುಜಾತಂ ನಿಜಕರ್ತೃವೊಳ್‌ ಪ್ರ ಪ್ರ ಯೋಜನದೆಣೆಯೊಳ್‌' (ಶಮದ. ೨೩೧). 
"ಅನ್ಯ ಕರ್ತ್ಯೃ? ಪರಂ. [e+ 4] 
ನಿಜಕಾಯ (ನಾ). ತನ್ನ ದೇಹ; ಸ್ವಂತ ಶರೀರ: ನಿಜಜೀವಂ 
ಪರಲೋಕದೊಳ . , . ನಿಜಕಾಯಂ ಕುರುಭೂವಿಂಯೊಳ್‌ ನೆಲಸೆ 
ಗಾಂಧಾರೀಜ ದುರ್ಯೋಧನಾನುಜ ದುಶ್ಶಾಸನ ಭೀಮಭೀಮಗದೆಯಿಂ 
ಪಂಚತ್ವಮಂ ಪೊರ್ದಿದೈ  (ಗದಾಯು. ೫-೫). [ನಿಜ -- ಕಾಯ] 
ನಿಜಕ ತ್ಯ (ನಾ). ತನ್ನ ಕರ್ತವ್ಯ; ತಾನು ಮಾಡಬೇಕಾದ ಕೆಲಸ: 
ನಿತ್ಯವಲ್ಲದ ದೇ ಹವಿದು ವಶವರ್ತಿಯಾಗಿಹುದರಿದೆನುತೆ ನಿಜಕೃತ್ಯ ಲೋಪಿಸ 
ದಂತೆ ಸನ್ಮಾರ್ಗದಲಿ ಸಂಚರಿಸಿ (ಅಕ್ರೂಚ. ೩-೪೧). [ನಿಜ--ಕೃತ್ಯು] 
ನಿಜಗಲಿ (ನಾ). ಸಹಜಪರಾಕ್ರಮಿ ; ಆಜನ್ಮಶೂರ : ನಿಜಗಲಿ 
ನೀತಿನೈ ಪುಣನಪಾರರಥಾಶ್ವಪದಾ ತಿಕುಂಜರವ್ರ ಜನಖಳಾಯು ಧಾತಿಕುಶಲಂ 
(ವರ್ಧಪು. ೨-೩೧) ; ಸಕಳಮಂ ತನ್ನೊಳಗಿರಿಸಿ ಮೇಣ್‌" ಸಕಳಮಂ 
ತೊಡೆದೆಸೆನ ನಿಜಗಲಿ (ಬಸಪು. ೫೧-೪೫) ; ತ್ರಿಜಗದೊಳದಟುಳ್ಳ ದೈತ್ಯನ 
ಮಡುಹಿದ ಭುಜಬಲನಾರು ಪೇಳೆನಲು ನಿಜಗಲಿಯಿವನೀಗ ನೋಡೆಂದು 
ಮಕರಧ್ವಜನ ವಿಗ್ರಹವ ತೋಳಸಿದ (ಮೋಹತ. ೧೩-೩೫). 
[ನಿಜ - ಕಲ್ಮಿ] 


೧. ಕುಲಾಲ 


೪೫೬೫ 


ಆ 


20 


25 


30 


40 


45 


ನಿಜಚರ್ಮ 


ನಿಜಗಾಣ್‌ (ಕ್ರಿ). ದಿಟವಾದುದನ್ನು ಕಾಣು,--ತಿಳಿ; ಆತ್ಮ 
ಸ್ವರೂಪವನ್ನು ಕಾಣು : ಇಂದು ನಿಜಗಂಡು ಪರಮಾನಂದದ 
ಕಡಲೊಳಗೆ ಮುಳುಗಿ ಸವಿಯಂತಿರ್ಕುಂ (ಭನ್ಯಾಮೃ- ೧೮). 

[ನಿಜ-- ಕಾಣ್‌] 

ನಿಜಗಾರ (ನಾ). ಸತ್ಯವನ್ನು ಹೇಳುವವನು; ಸತ್ಯವಂತ : 
ಕೃಸ್ಣ ನೀನು ನಿಜಗಾರನೆಂದು ಲೋಕದಲ್ಲೆ ಲ್ಲಾ ಪ್ರಸಿದ್ಧ ನಾಗಿದ್ದೀಯೆ ; 
ಹಾಗಿದ್ದ! ರೂ ನನ್ನ ಮೊಮ್ಮಗನ ಸಾವನ್ನ e ಮೆಸುವುದೇ ಕೆ 
(ಪಚ ೩೬೨). [ನಿಜ---ಗಾರ (ಆ ಕೊಟ)] 

ನಿಜಗುಣ (ನಾ). ೧. ಹುಟ್ಟುಗುಣ; ಸಹಜಗುಣ ; ಸ್ವಭಾವ: 
ಬೇಡಲು ಹುಟ್ಟ ದ ಪ್ರಾಣಿಗೆ ಬೇಡಲು ವಿಧಿಯೇ ಸೂಳೆಗೆ ಹುಟ್ಟದ 
ಪ್ರಾಃ ಣೆಗೆ ಹೂಜಿ ಸಜ್ಜ ಜ್ನ ನವಪ್ಪು ದೆ (ಬಸನ. ೧೨೮) ; Aditi 
ಸರಸತಿ ಸೆಟ್ಟಿ ದಾನಂದ ಸನಕಾದಿನಂದ್ಯ (ಪುರಂದ. ೨-೬೭-೫). 
೨, (ಸೃಷ್ಟಿ ಕತ್ಯುತ್ವಾದಿ) ಮೂಲಗುಣಗಳಿಂದ ಕೂಡಿದವನು ; 
ಪರತತ್ತ್ವ ; ಭಗವಂತ; ಪರಮಾತ್ಮ : ತಾನು ತನ್ನ ನಿಜನ 
ದರೂ ಜಾತಿಯಾಶ್ರಮಗುಣಧರ್ಮಜೀ ವಾದಿ ಭೇದಂಗಳೊಳಗಾದ ಮಾಯಾ 
ಮಯಂಗಳೆಂಬ ಮುನ್ನಿನ ಭ್ರಮೆಗಳ ಬಿಡಲಖಾಯದ ಬಡಮನದ ಮನುಜ 
ರೆಲ್ಲರೂ ನಿಜಗುಣನ ನಿಜಭಾನದಲೂ ನಿಲ್ಲದವಂಗೆ ನಿಜಸುಖವು ಸಾಧ್ಯ 
ವಪ್ಪುದಿ ಹೇಳಾ (ನಚಸಂ. ೯೧-೫೮). [ನಿಜ -- ಗುಣ] 

ನಿಜಗುರು (ನಾ). ತನ್ನ ಗುರು, ಆಚಾರ್ಯ : ನಿಜಗುರು 
ಪರೋಕ್ಷವಿನಯಮನಜಾತರಿಪು ತನ್ನ ತಮ್ಮನುಂ ತಾನುಂ. ಭೂಭುಜ 
ರಟಾವಿನಂ . . , ನೆಗಟ್ಲು (ಶಾಂತಿಪು. ೧-೫೦) ; ಅರಸಂ ಪ್ರಿಯರತಿಗೆ 
ಮೆಚ್ಚು ಗೊಟ್ಟು ಸುರಗಿರಿಗೆ ನಿಜಗುರು ವಂದನಾರ್ಥದಿಂ ಬರುತ್ತು ೦ 
(ಚಾವುಂಪು, ೭೩) ; ನಿಜಗುರು ದೀಕ್ಷೆಯಂ ತಳೆಯೆ (ನೀಮಿಪ. ೫-೮) ; 
ಶ್ರೀನಿಜಯ ಜಿನಾಲಯ[೦] ಕಾಲದಿಂ ಜೀರ್ಣ್ಣಮಾ[ದೊಳು] ನಿಜ 
ಗುರೊಪದೇಶದಿಂ ಪೊಸತಾಗೆ ಮಾಡಿಸಿ (ಸೌಇಇ. ೫೫, ೨೦೫-೩೩; 
1247). [ನಿಜ-- ಗುರ್ಭು] 

ನಿಜಗೃಹ (ನಾ). ತನ್ನೆ ಮನೆ; ಸ್ವಂತ ಮನೆ; ಸ್ವಗೃಹ: 
ಮಡಿವಾಳಯ್ಯುಗಳಿಗೆ ನಮಸ್ಕರಿಸಿ ಹೊಣೆಯ ಕೊಂಡು ತನ್ನ ಲಿಂಗ 
ಸಹಿತ ಬೀಳ್ಕೊಂಡು ನಿಜಗೃ ಹಳ್ಳೆ ಬಂದು ಆ ಲಿಂಗದ ಕಯ್ಯಲ್ಲಿ ಕಾಯ 
ಕವ ಮಾಡಿಸಿ (ಕೂನ್ಯಸಂ. ೨೯೩-೧೪). [ನಿಜ ಗೃ ಹ] 

ನಿಜಗೆಂಪು (ನಾ). ೧. ಸ್ವಾಭಾವಿಕವಾಗಿ ಇರುವ ಕೆಂಪುಬಣ್ಣ ; 
ಸಹಜವಾದ ಕೆಂಪು: ನರಸಶ್ಚಿ ಮಾಂಗನೆ ರಮಣನೈತರುತಿರೆ ಮದ್ದ ನ 
ಮಾಡಿ ಅರುಣ[ವರ್ಣದ] ಪೊಂಬಟ್ಟಿಯನುಟ್ಟ 0ತೆ ಪರಿಶೋಭಿಸಿತು 
ನಿಜಗೆಂಪು' (ಕಂನವಿ. ೨. ಸಹಜವಾದ ಕೆಂಪುಬಣ್ಣ 
ವುಳ್ಳುದು: ತಂಗಿ ನಿನ ಮೈಯ ನಿಜಗೆಂಪು (ನಾಪದ. ೭೫). 

[8೫4 ಕೆಂಪು] 
(ನಾ). ತಾನು ಹುಟ್ಟಿದ ಗೋತ್ರ,--ಕುಲ,-. 


೨೩-೬೦). 


ನಿಜಗೋತ್ರ 
ವಂಶ. 
ನಿಜಗೋತ್ರದೀಪಕ - ತನ್ನ ಮನೆತನವನ್ನು ಬೆಳಗುವವನು ; 
ಕುಲದೀಪಕ ; ಕಳಂಬಲದ ಸಲೆ ಕಟ್ಟರೆಂಬುದಾಗದು[ಮೆ]ಸಿಡಿವ 
ಮನ್ನಣೆಯ ಬೆಳ್ಳಿಯ ಬಟ್ಟ ಲ ತಂಬುಲಂ ಜಯಂಗೊಂ »« ಪಡೆದಂ 
ಕದಂಬಕುಳಭೂಷಣನೊಳ್‌ ನಿಜಗೋತ್ರದೀಪಕಂ (ಸೌಇಇ. 
೩೧-೧೦; 1044). [ನಿಜ + ಗೋತ್ರ] 
ನಿಜಚರ್ಮ (ನಾ). ಮೇಲಿನ ಚರ್ಮದ ಅಡಿಭಾಗದಲ್ಲಿರುವ 
ಚರ್ಮ ; ಒಳಚರ್ಮ: (ಹೊರಚರ್ಮದ ಅಡಿಯಲ್ಲಿರುವ) ನಿಜ 
ಚರ್ಮ ( Cutis. ಇಂಕಸಿ). [ನಿಜ-- ಚರ್ಮ] 


XX, 


ನಿಜಜನನಿ ೪೫೬೬ 
ನಿಜಜನನಿ (ನಾ). ತನ್ನ ತಾಯಿ, - ಮಾತೆ: ಕುಳನಣೆಜ 
ನೆಂಬೊಂ . . . ನಿಜಜನನಿ ತನಗಲುಫೆ ತಮ್ಮಯ್ಯ ನಲ್ಲಿಗೆ ಪೋಗಿ ಪೊಡೆ 


ವಡುವಂದುಂ (ಚಾವುಂಪು, ೩೯೮) ; ಧರೆಯೊಳಗಡವಿಪಾಲಾಗೆಂದು ಪಡೆ 
ದಳೊ ತನ್ನ ನಿಜಜನನಿ (ನಳಚ. ೫-೨೫). [ನಿಜ-- ಜನನಿ] 

ನಿಜಜೀನ (ನಾ). ತನ್ನ ಜೀವ, - ಪ್ರಾಣ: ನಿಜಜೀವಂ ಸರ 
ಲೋಕದೊಳ್ಳಿ ಜಮಹಾಮಾಂಸಂ ನಿಶಾಚಾಸ್ಕದೊಳ್‌' . . . ನಿಜಶಿರಂ 
ನಕ್ಷಂಚರೀಹಸ್ತ.ದೊಳ್‌' (ಗದಾಯು. ೫-೫). [ನಿಜ ಜೀವ] 

ನಿಜಜ್ನಾನ (ನಾ). ಸ್ವಸ್ವರೂಪಜ್ಞಾನ : "ನಿಜಜ್ಞಾ ನಮೂರ್ತಿ' 
ಸರಾ. [ನಿಜ + ಜ್ಞಾನ] 

ನಿಜಜ್ಞಾನಮೂರ್ತಿ (ನಾ). ಜ್ಞಾ ನಸ್ವರೂಸನಾದನನು ; ಸತ್ಯ 
ಸ್ವರೂಪಿ ; ಪರಮಾತ್ಮ: ಜ್ಞಾನ ಸುಜ್ಞಾನ ನುಹಾಜ್ಞಾನ ಎಂಬ 
ವೃತ್ತಿ ಜ್ಞ್ಞಾನಂಗಳು ಇಲ್ಲದಂದು ಅಖಂಡ ಸರಿಪೂರ್ಣ ಅದ್ವಯ ನಿಸ್ಕಲ 
ನಿಜಜ್ಸ್ಞಾನಮೂರ್ತಿ ನೀನೆಯಯ್ಯೂ (ಹಪ್ಸೇನೆ ೮-೨೬). 


[ನಿಜಜ್ಞ್ಞಾನ 4 ಮೂರ್ತಿ] 
ನಿಜತನಯ (ನಾ). -ಧಿಜಸುತ : ನಿಜತನಯರಾಲಿಂಗಿಸಿದರಂಗನೆಯ 
(ನಳಚ. ೭-೪೨). [ನಿಜ + ತನಯ] 


ನಿಜತನು (ನಾ). ತನ್ನ ದೇಹ್ಯ ಶರೀರ: ತಾರಾಪತಿವತ್ಕೀರ್ತಿ 
ವಿಹಾರಾ[ಹಾರ] ಪ್ರಭಯಾ ನಿಜತನುಪೂರಾ ಪೂರಾಶ್ರಿತ ಹೃತ್ಯ್ಥೇಶ 
ವಿದೂರಾ (ಕವಿರಾ. ೨-೨೩೫). [ನಜ - ತನು] 

ನಿಜತನೂಭವ (ನಾ). ತನ್ನ ಮಗ ; ಸ್ವಂತ ಮಗ: ನಿಜಕನೂ 
ಭವರೈ ಸಾಸಿರ್ವರ್‌ ಪದಿನಾಟಿಸಾಸಿರ್ವರ್‌ ಮಕುಟಬದ್ಧರ್‌ ತ 
ಬೆರಸಾಗಳ್‌ ವಜ್ರನಾಭಿ ನಿಜದ ರೂಪುಮಂ ನಿರ್ಗ್ರಂಥರೂಪುಮಂ 
ಕೈಕೊಂಡು ನೆಗಟ್ಟ ನಿಂತೀ ಮಾಲಕ್ಕಿಯಿಂ0 (ಅದಿಫು. ೬-೨೭). 

[ನಿಜ 4- ತನೂಭವ] 

ನಿಜತರುಣಿ (ನಾ). ತನ್ನ ಯುವತಿ, ಪತ್ನಿ: ಸಿಷಧಪತಿ ನಿಜ 
ತರುಣಿಸುತರೊಡಗೂಡಿ ಮಂಗಳಕರದೊಳೊಬ್ಪಿ ದ ಸಳಲದೇವಾನಮುರರು 
ನಲಿದಾಡೆ (ನಳಚ. ೯-೬೩). [ನಿಜ-ಓ ತರುಣಿ] 

ನಿಜತೇಜ (ನಾ). ತನ್ನ ಪ್ರಕಾಶ, - ಕಾಂತಿ: ನಿಜತೇಜಂ ಪೊಜ 
ಗಾಗೆ ಸೈರಿಪನೆ ರಾಮಸ್ವಾಮಿಯೆಂಬಂತೆ ನೀರಜವಿಂತ್ರ ಪ್ರಜೆಯಂ ಸಳಂ 
ಚಲೆದು (ಸಂರಾಮಾ, ೧೨-೩೪). [ನಿಜ-- ತೇಜ] 

ನಿಜತ್ವ (ನಾ). ಯಥಾರ್ಥಕೆ ; ಸ್ವಂತತನ ; ವಸ್ತುಸ್ಥಿತಿ: ಬಹಳ 
ಕಾಲ ಜನರ ಸ್ಮೃತಿಯಿಂದ ಮಾಯವಾಗಿದ್ದ ಈ ಅಮುಲ್ಯಗ್ರಂಥ 
೧೯೦೯ರಲ್ಲಿ ಸಿಕ್ಕಿ ಅದರ ಕಾಲ ಮತ್ತು ನಿಜತ್ವ ಕರ್ತೃತ್ವಗಳ ಬಗ್ಗೆ 
ದೀರ್ಫವಾದ ಮತ್ತು ಬಹುಮುಖವಾದ : ವಾಜನಿವಾದಗಳಿಗೆ ಗುರಿ 
ಯಾಯಿತು (ತತ್ವೆಪ್ರಾ. ೧೦೮). [ಸಂ.] 

ನಿಜದಾತಾರ (ನಾ). ತನಗೆ ಕೊಡುವವನು ; ತನ್ನ ಪೋಷಕ: 
ಜಜ್ಞಾರೆ ಮಾಸಾಳುಗಳು ನಿಜದಾತಾರನನಸರಕೊದಗಿ: ಹಣನಿನ ಖಣನ 
ನೀಡಿದರು (ಕುನ್ಯಾಪ್ರ್ರೋ. ೧-೫೨). [ನಿಜ 4- ದಾತಾರ] 

ನಿಜದೋರು (ಕ್ರಿ). ಸ್ವರೂಪವನ್ನು ಕಾಣಿಸು ; ಪ್ರತ್ಯಕ್ಷವಾಗು ಕ 
ಲಿಂಗಾರ್ಚನಂಗೆಯ್ಯ ಕರದಿಸ್ಟ ಲಿಂಗದೊಳಗೀಶ ನಿಜದೋರಿಯನ ಕುರಿತ 
ಇಸ್ಟಾರ್ಥಮಂ ಸಲಿಸಿ (ನನನೋ. ೨೦-೧೯). 

(ನಿಜ + ತೋರು (-ಆತೋಯಿ)] 
ನಿಜಧಾರುಣಿ (ನಾ). `ತನ್ನ ಭೂಮಿ, - ರಾಜ್ಯ ; ಸ್ವಂತ 


ರಾಜ್ಯ : ಸೈರಿಸುವನೆಲೆ ಅಣ್ಣ ಧರ್ನುಕುಮಾರಕನು . . . ಕೊಡು 
ನಿಜಧಾರುಣಿಯೊಳರ್ಧನನು ಪಾಂಡುಕುಮಾರರಿಂಗೆಂದ (ಸಿಭಾಗ. 
೩-೧-೮). [ನಿಜ 4 ಧಾರುಣಿ] 


25 


30 


95 


40 


45 


ನಿಜಸಾಯದಳ 


ನಿಜನಾಥ (ನಾ). ತನ್ನ ಅಧಿಪತಿ, ಅರಸು: ಅತನುಂ ಗಗನ 
ಗಮನನಾಗಿ ವಿವಿಧ ನದನದೀನಗನಗರಜನಪದಾಸ್ಟ ದಂ ನಿಜನಾಥಪುರವರ 
ಮನೆಯ್ದಿ (ಶಾಂತಿಪು. ೫-೩೬ ನ). [ನಿಜ--ನಾಥ] 

ನಿಜನಾಮ (ನಾ). ತನ್ನ ಹೆಸರು ; ಸ್ವಂತ ನಾಮ: ಬರೆಯಿಸಿದಂ 

+ ಮೃಸಭಾಚಲದೊಳ್‌ ಭರತಂ ನಿಜನಾಮಮನೆನೆ ಸರಿಹಸಿತಂ 

ಬುಧಜನಕ್ಕದಲ್ಲದೆ. ಪೆಳತೇಂ (ಅದಿಫು. ೧೪-೭೩). [ನಿಜನಾಮ] 

ನಿಜನಿನಾಸ (ನಾ). ತನ್ನ ನಾಸಸ್ಕಳ್ಯ ಮನೆ; ಸ್ವಂತಸ್ಯಳ 
ಮೂರ್ಛೆ ವೋ ದ ದುರ್ಯೋಧನನನಶ್ವತ್ಕಾಮಕೃ ಪಳ್ಳ ತವರ್ನುಶಕುನಿ 
ಯರ್‌ ನಿಜನಿವಾಸಕ್ಕೊಡಗೊಂಡು' ಪೋದರ್‌ (ಸಂಸಭ್ಯಾ- 
೧೨-೨೨೦ ವ) ಧರಣೇಂದ್ರಂ ವಿದ್ಯುದ್ಧಂಸ್ಭ್ರನಂ ಸಂತೋಸಂಬಡಿಸಿ 
ನಿಜನಿವಾಸಕ್ಕೆ ಪೋದಂ (ಚಾವುಂಪು. ೧೬೨) ; ತನ್ನ ಮುನ್ನಿನ ಸಿಂಹ 
ಸಂಹನನನುನಾ ಸಿಂಹಸನ್ನನಂ ದಿವ್ಯದ್ರವೈಂಗಳಿಂ ಸಂಸ್ಕಾರಿಸಿ ಧರ್ಮ 
ಪ್ರಭಾನನುಂ ದಿವಿಜಲೋಕಕ್ಕೆ ಮೆಣಕಿಯುತ್ತ ೦ ನಿಜನಿವಾಸಕ್ಕೆ ನಂದು 
(ವರ್ಧಮಾ, ೬-೪೬ ವು. [ನಿಜ + ನಿವಾಸ) 

ನಿಜನಿವಾಸಿ (ನಾ). [ವೀಕೈ?] ಸ್ವಸ್ವರೂಪದಲ್ಲಿ ನೆಲೆಯಾದನನು ; 
ಶಿವೈ ಕೃನಾದವನು : ಬಸನಪ್ರಿಯ ಕೂಡಲಚೆನ್ನಸಂಗಮದೇವರಲ್ಲಿ 
ನಿಜನಿವಾಸಿಯಾಗಿರ್ಜಿನು (ಶೂನ್ಯ ಸಂ. ೪೪೧-೬೯). [ಸಂ. ನಿಜನಿವಾಸಿನ್‌] 

ನಿಜಪೆ (ನಾ). ಒಬ್ಬಾತನ ಹೆಸರು : ಮಹಾಬಲಿ ವಂಶ ನಿಜಸನ ಮುಗ 
ಅಣ್ಣಿಗ ಇರ್ಬ್ಬರರಸುಗಳಲ್ಲಿ ಪಡೆದು (ಎಕ. 1೫, ಬೆಂಗಳೂ. ೪೦-೫; 
ಸು. 820). [ನಿಜ-- ಅಪ (-ಆಅಪ್ಪ ;)] 

ನಿಜಪತಿ (ನಾ). ೧. ತನ್ನ ಒಡೆಯ, -ಅಧಿಷತಿ: ನೇಸರ್ಪಡುನಿನ 
ಮಿರ್ದು ನಿಜಪತಿಯಂ ಬೀಟಿಕ್ಕೊಂಡು ಪಯಣಂಬೋಗಿ ಹಸ್ತಿ ನಾಪುರಮಂ 
ಪೊಕ್ಕು . . . ಬೀಡಂ ಮಂಜಿಅಸಿವಂತಿರು ಳೊಳಿಟಾದನಶ್ವತ್ಥಾಮಂ 
(ವಾಯು. ೯-೩೨). ೨. ತನ್ನ ಪತ್ರಿ -ಗಂಡ : ಪರಪುರುಷಸೇವನಾ 
ಕೃತಸುರತವಿಕಾರೆಂಗಳಿಲ್ಲಮಂ ನಿಜಪತಿಯೊಳ್‌ ನೆರೆದಾಗಳೆ ಮಜಕಿಯಲ್ಪ 
ಗೆದಿರವದು ನಗಿಸಿತ್ತು (ಕವಿಂ... ೩-೧೯೬) ; ವಸುಪೂಜ್ಯನೃ ಪತಿಯ 
(ವಿ)ಜಯಾವತೀದೇವಿ. . ೬ ಸೋಡಶಸ್ವಸ್ನಂಗಳಂ ಕಂಡು ತತ್ಸ ಲಗಳಂ 
ನಿಜಪತಿಯಿಂ೦ದಜಾದು , . . ಸಂತೋಷಂಬಟ್ಟಿ ರ್ನಿನಂ(ಚಾವುಪು. ೧೪೫); 
ತನುದ ರಾಹುಗ್ರಹವು ಸೋಂಕಿದ ದ್ಭುಮಣಿಯಂತಿರೆ ಕಂಡು ಧೈರ್ಯದಿ 
ಕಮಲಮಂಖಿ ಕೈಮಂಗಿದು ಬಿಸ್ಸೈಸಿದಳು ನಿಜಪತಿಗೆ (ನಳಚ. ೪-೩೫). 

[೩ಜ.- ಜತ್ತಿ] 

ನಿಜಪಥ (ನಾ). ೧. ಸತ್ಯವಾದ ದಾರಿ; ನಿಜವಾದ ಮಾರ್ಗ ; 
ನೋಕ್ಷಮಾರ್ಗ. ೨. ಮೋಕ್ಷ ; ಕೈವಲ್ಯ : ಕರಣಮಥನಕರ್ಕಶ 
ದಿಂಡೆ ಹೋರುವವರು ಸಲ್ಲರೆಂಬೆನಯ್ಯ ನಿಜಪಥಕ್ಕೆ 
೧೩೧-೧೦೨). [ನಿಜ-- ಸಥ] 

ಸಿಜಪದ (ನಾ). ಶಾಶ್ವತವಾದ ಪದವಿ; ನೋಕ್ಷ: ಎನ್ನ ಮನ 
ಸಂಗನ ಬಸವಣ್ಣ ನ ನಿಜಸದನ ಬೆರಸಿತ್ತು (ಶೂನ್ಯಸಂ, ೪೪೧-೬೪) ; ಎಲ್ಲಾ 
ಕ್ರ್ರೀಗಳನು ಜಂಗಮದಾಸೋಹದಲ್ಲಿಯೇ ತಿಳಿದು ಅಲ್ಲಿಯೇ ಮನ ಮಗ್ಗ 
ನಾಗಿ ಅದೇ. ತನ್ನ ನಿಜಪದವಾಗಿರುತ್ತ ೦ (ನಚಸಂ. ೨೫೭-೪೩); ನಾರಾ 
ಯುಣನೆಂಬ ನಿಜಪದವಟಿಸಯಡೆ ಹೋರಾಡುವೆ ಹಗಲಿರುಳೆಂದೆನ್ನದೆ. 
(ಪುರಂದ. ೩-೧೯೦ ಪಲ್ಲವಿ); ಸದ್ಯರ್ಮಂಗಳಂ ಮಾಡಿ ನಿಜಪದನ ಪಡೆದ 
ಶೊಲನಿಂ (ಪ್ರೌಢಂೂ. ೮ ಸೂಚಳೆ). [ನಿಜ-- ಸದ್ಯ] 

ನಿಜಸಾಯದಳ (ನಾ). ತನ್ನ ಸೈನ್ಯ, ದಳ: ಎಲೆಲೆ ಕಟಿಕಾ 
ಚಾರ್ಯನಕೆಟಾ ಕೊಳುಗುಳದೊಳಪದೆಸೆಯ ಕಂಡನೊ ಗೆಲಿದನೋ 
ರಿಪುನೆಂದುಲಿಯೆ ನಿಜಸಾಯದಳವಂದು (ಕುವ್ಯಾಜ್ರ್ರೋ. ೧೩-೧೬). 

[ನಿಜ -1- ಪಾಯದಳ] 


(ಅಖಂಡೇ. 


ನಿಜಪಾಳಯ 


ನಿಜಸಾಳಯ (ನಾ). ತನ್ನ ಪಾಳೆಯ ; ಸ್ವಂತ ಶಿಬಿರ: ತೆಗೆದವು 
ಬಲವೆರಡು ನಿಜಪಾಳಯಂಗಳಿಗೆ (ಕುವ್ಯಾಡ್ರ್ರೋ. ೨-೧) ; ಸಮಸಪ್ತ ಕರ 
ಬಲ ನಿಜಪಾಳಯಕೆ ತಿರುಗಿದುದು ತೀರಿತು 8ರಣಯಾಟೋಪ 
(ಕುನ್ಯಾದ್ರೋ. ೮೧). [ನಿಜ ಪಾಳಯ (-ಆಪಾಳೆಯ)] 

ನಿಜಪುತ್ರ (ನಾ). ತನ್ನ ಮಗ; ಸ್ವಂತ ಮಗ: ನಜಪುತ್ರಂ 
ಜಿತಶತ್ರುಗಪ್ರತಿಮುಮಂ ಸಾಮ್ರಾಜ್ಯಮಂ ಕೊಟ್ಟು . . . ಮಂಕ್ತ್ಯೂಂಗನಾ 
ಭುಜಪಾಶಕ್ಕೊಳಗಾಗಿ ಪೀರ್ದನೊಲವಿಂ ತದ್ವಕ್ರನೀಯೂಸಮಂ 
(ಸಂರಾಮಾ, ೧೦-೬೨). [ನಿಜ-- ಪುತ್ರ] 

ನಿಜಪುರ (ನಾ). ತನ್ನ ಊರು, ಸೈಳ: ಕಾಳಿದಾಸಂಗೆ ಕಣ್ಣ ಸತ್ತೆ 
ಓಹಿಲಯ್ಯನ ನಿಜಪುರಕ್ಕೊಯ್ದೆ . . . ಎನ್ನನೇಕೆ ಒಲ್ಲೆಯೆಯ್ಯಾ (ಬಸನ. 

ಕ [ನಿಜ + ಪುಕ್ಕ] 

ನಿಜಪುಕುಳ್‌ (ನಾ). ಸತ್ಯಾರ್ಥ; ಒಳತತ್ವ : 'ಅಅಾಯದನನ್‌ ನಿಜ 
ಪುರುಳ್ಗ ೦ಡಮೋಲಾರಯೊಡರುಳದನನ್‌ ಗೆಯ್ವೆ ಅಲಂ (ಕುಲಿ. 
೧-೨೫-೯). [ನಿಜ + ಪುರುಳ್‌,] 

ನಿಜಸ್ರಿಯ (ನಾ). ತನ್ನ ಸ್ನೇಹಿತ್ಯ--ಆಪ್ತ : ತನ್ನ ಮೆಯ್ಯೊಳ್‌ 
ಬಲನೆನಿಪ್ಪರಸು ವಿಶ್ವಾಸದಿನ್ನಿ ಜಮೆನಿಪ್ಪ ಪೆರ್ಗಡೆ ನೆಗಬಕ್ಷಿಯ ಸಂಭ್ರಮೋ 
ನ್ನತದ ಜನಪದಂ ಜಲಶಿಲಾಧಾರನಹ ಸರ್ವಸಂಗ್ರಹದ ದುರ್ಗಂ ರನ್ನ 
ಹೇಮಾದಿ ಭಂಡಾರಂ ಮಹಾವೀರಸ್ಕೈನ್ಯಂ ನಿಜಪ್ರಿಯಂ ಕೂಡಿ ಸಪ್ತಾಂಗ 
ಸಂಪನ್ನನೆನಿಸುವ ರಾಜನಕ್ಕುಂ (ಮಂಗರಾ, ೮೦-೧೦). [ನಿಜ ಪ್ರಿಯ] 

ನಿಜಬಲ (ನಾ). ತನ್ನ ಸೈನ್ಯ,--ದಳ: ಪುಷ್ಕರ ಭರದಿ ಕೋಪ 
ದೊಳಂದು ಕರೆಸಿದನಾಗ ನಿಜಬಲವ (ನಳಚ. ೯-೩೫). [ಜ4+-ಬಲ್ಕ] 

ನಿಜಬಿಂದು (ನಾ). [ವ್ಯಾಸ] ಸ್ವಾಭಾವಿಕವಾಗಿ ಅನುಸ್ವಾರ 
ದಿಂಡೊಡಗೂಡಿರುವ ಶಬ್ದ ; ನಿತ್ಯಬಿಂದುವಾದ ಶಬ್ದ : ಕೆಲವು 
ನಿಜಬಿಂದುಗಳ್‌: ಕೆಲಕೆಲವು. ವಿಕಲ್ಬಾರ್ಥಬಿಂದುಗಳ್‌ ದ್ವಿತ್ವಂಗಳ್‌ 
(ಶಮದ. ೩೬). “ನಿತ್ಯಬಿಂದು ಪರಾ. [ನಿಜ ಬಿಂದು] 

ನಿಜಬೋಧೆ (ಸಾ). ಆತ್ಮನಿಚಾರವಾದ ಉಪದೇಶ, ಬೋಧನೆ : 
ಮೃ ದುತರಭಾವರೋಳ್‌ ಕಲಹಮಂ ಸಲೆ ವರ್ಧಿಸಿ ರೋಷವಾಂತು ನಾಂ 
ಮದಿಸಿದೆನಯ್ಯಾ ಕಾಯೊ ನಿಜಬೋಧೆಯಂನಿತ್ತು (ಅನುಶ. ೩೯). 

[ನಿಜ - ಬೋಧೆ] 

ನಿಜಬ್ಬೆ (ನಾ). ಒಬ್ಬಾಕೆಯ ಹೆಸರು : ಎಳೆಯ ಬಸನಂಗೆ ಒನ್ನು 
ಮತ್ತ ಲ್‌: ಕೆಯ್ಯುಂ ನಾಗಾರ್ಜುನಯ್ಯೂನುಂ ನಿಜಬ್ಬೆಯೆಂ೦ ಪೆಜಗೆ ನಡೆಯಿ 
ಸುವರ್‌' (ಎಕ, ೪11, ಶಿಕಾರಿ. ೨೨೦-೨೦; 1015). [ನಿಜ-- ಅಬ್ಬೆ) 

ನಿಜಭಕ್ತಿ (ನಾ). ಸಟಿಯಿಲ್ಲದ ಭಕ್ತಿ ; ದಿಟಭಕ್ತಿ : ಸಹಜಗುಣ 
ವೆನ್ನಲ್ಲಿಲ್ಲಯ್ಯಾ ನಿಜಭಕ್ತಿಯೆನಗಿಲ್ಲ ತಂದೇ (ಬಸನ. ೨೮೬). 

[ನಿಜ -* ಭಕ್ತಿ) 

ನಿಜಭಗಿನಿ (ನಾ). ತನ್ನ ಒಡಹುಟ್ಟಿದವಳು ; ಸ್ವಂತ ಸಹೋದರಿ: 
ನಿಜಭಗಿನಿಯನುಂದರಿಯಂ  ಗಜಗಮನೆಯನಂದು ಕಾರ್ಮೂಕಾ 
ಚಾರ್ಯಂಗಾ ವಿಜಿತರಿಪುನೀಯೆ (ನೇಮಿಪು. ೯-೧೪). [ನಿಜ ಭಗಿನಿ] 

ನಿಜಭಾನ (ನಾ). ಸಹಜವಾದ ಭಾವನೆ; ಸ್ವಾಭಾವಿಕವಾದ 
ಭಾವ : ಮಾಯಾಮಯಂಗಳೆಂಬ ಮುನ್ನಿನ ಭ್ರಮೆಗಳ ಬಿಡಲಜಾಯದ 
ಬಡಮನದ ಮನುಜರೆಲ್ಲರೂ ನಿಜಗುಣನ ನಿಜಭಾವದಲೂ ನಿಲ್ಲದನಂಗೆ ನಿಜ 
ಸುಖವು ಸಾಧ್ಯನಪ್ಪುದೆ ಹೇಳಾ (ಐಚಸಂ. ೯೧-೫೮) ; ನಿಜಭಾವ ಲಕ್ಷ್ಮಿ 
ಸರಸ್ವತಿ ಒಲಿದಡೆ ಕುಲನನಜಸಲದೇಕೆ (ಬಸನ. ೬೦೨). [ನಿಜ 4- ಭಾನ್ಯ] 

ನಿಜಭುಜಗರ್ನ (ನಾ). ತನ್ನ ತೋಳ್ಸಲದ ಬಗೆಗಿರುವ ಹೆಮ್ಮ 
ಜಂಭ: ನಿಜಭುಜಗರ್ವದಿಂ ಮಕುಟಬದ್ಧ ರನಷ್ಟ ಸಹಸ್ರಮಂ ಕ್ರಮಾಂಬುಜ 
ನತರಾಗೆ ಮಾಡಿ (ನೇಮಿತ. ೨-೧೫). [ನಿಜ ಭುಜ ಗರ್ವ] 


೫೧೭) 


೪೫೬೭ 


25 


35 


ನಿಜರಿಪು 


ನಿಜಭಂಜಚಕ್ರವರ್ಶಿ (ನಾ). ಸ್ವಂತ ಶೌರ್ಯದಿಂದ ಚಕ್ರವರ್ತಿ 
ಯಾಗಿರುವವನು ; ಒಂದು ಬಿರುದು : ಆತನ ಮಗಂ ನಿಜಭುಜ 
ಚಕ್ರವರ್ತಿ ನೂರ್ಮ್ಮಡಿತೈಲನ್‌ (Nau. XX, ೧೯-೨೦ ; 1015). 

[ನಿಜ $+ ಭುಜ ಚಕ್ರವರ್ತಿ] 

ನಿಜಮಂಡಲ (ನಾ). ಸ್ವಂತ ಪ್ರದೇಶ ; ಸ್ವದೇಶ : ಚರಗೃ ಹನುಪ್ಪಮ 
ಮಾಗಿರೆ [ಪರ]ಮಂಡಲದೊಳ್‌ ಸ್ಕಿರಾಲಯಂ ತದ್ಗೃ ಹವರಾಗಿರೆ. ನಿಜ 
ಮಂಡಲದೊಳ್‌ . . . ಮಡಿಗುಂ (ಜಾತತಿ. ೨೩-೩). "ಪರಮಂಡಲ' 
ಪರಾ. [ನಿಜ-- ಮಂಡಲ] 

ನಿಜಮಂದಿರೆ (ನಾ). ಇ ನಿಜಾಲಯ : ಹರೆದುದೋಲಗವಲ್ಲಿ ನಿಜ 
ಮಂದಿರಕೆ ಬಂದಾಲೋಚಿಸುತ ನಿಂಗೆ ತರುಣಿಯರ ಕಳುಹಿಸಲು ಬಂದರು 
ಬಾಣಸಿನೆ ಮನೆಗೆ (ನಳಚ. ೮-೪೫). [ನಿಜ -- ಮಂದಿರ] 

ನಿಜಮತ (ನಾ). ತನ್ನ ಅಭಿಪ್ರಾಯ ; ಸ್ವಂತ ಅಭಿಪ್ರಾಯ : 
ನಿಜಮತಮನೆನಗೆ ಮಾಅಲ್ಯಜಾತ ಜೊರೆಯಲ್ಲವಲ್ಲದಿರ್ದೊಡಮೆನ್ನಿಂ[ದ] 
ಜನಿಸಿ ನುಡಿಯಿಸಿದುವಹಿ ಧ್ವಜನೋವದೆ ಮನ್ನೆ ನೆಗಲ್ಮ ದುಶ್ಚರಿತಂಗಳ್‌ 
(ಸೆಂಸಭಾ. ೯-೨೧) ; ದನುಜರದ್ಳು ತಪವ ಮಾಡಿದರನಿಮಿಷಾನಳಿ ಬೇಂಟಿ 
ಯಾಡಲು ನೆನೆದು ಬಿನ್ನ ಫಿಸಿದರು ಕಮಲಭವಂಗೆ ನಿಜಮುತನ (ಕುನ್ಯಾಕ. 
೬-೪). [ನಿಜ-- ಮತ] 

ನಿಜಮಹಿಮ (ನಾ). ನಿಜವಾದ ಮಹಿಮೆಯುಳ್ಳ ವನು ; ಸತ್ಯ 
ವಾದ ಪ್ರಭಾವವುಳ್ಳ ವ್ಯಕ್ತಿ : ಸರಧನಕಾತವರೆ ನಿಜಮಹಿಮರಾದೊಡೆ 
ಯಾತರದು ಊಚತ್ವ ನೀಚವು ಬಗೆದು ನೋಳ್ಬರಿಗೆ (ಬಿಜ್ಜ ಪು.೧೦೮-೭೬). 
“ಘನಮಹಿಮ' ಸರಾ. [ನಿಜ ಮಹಿಮ] 

ನಿಜಮಾರ್ಗೆ (ನಾ). ೧. ಸತ್ಯ ವಾದುದನ್ನು ಅರಿಯುವ ದಾರಿ, 
ಮಾರ್ಗ ; ಮೋಕ್ಷಮಾರ್ಗ: ನಿಜನಹರ್ಗಂ ನಿಜಮಾರ್ಗಬೋಧಿತ 
ಲಸೆಜ್ಜಿ ವಸ್ವರೊಪಂ ದಲಾ ನಿಜಮಂ ಮಾನಿಜನಂಗಳಲ್ಲದವರೋನೆಂತಿ 


ರ್ದುದಿಂ ತೀರ್ದುಡೆಂದು ಜಡವ್ಯಾಕೃತಿಯಿಂಂ ಗಡಂ ಗಟಿಫುವರ್‌ 
(ನರ್ಧಪು. ೧೬-೮೧). ೨. ಸರಿಯಾದ ರೀತಿ, ಕ್ರಮ; ಯೋಗ್ಯ 
ಮಾರ್ಗ. [ನಿಜ ಮಾರ್ಗ] 


ನಿಜಮಂಕ್ತೆ (ನಾ). ಶಾಶ್ವತವಾದ ಮುಕ್ತಿಯನ್ನು ಪಡೆದವನು ; 
ನಿತ್ಯಮುಕ್ತ ; ಶಿವಶರಣನಾಗಿ ಭವಮರಣಗಳ ನೆರೆ ನೀಗಿ ಶಿವಲಿಂಗವನು 
ಧರಿಸಿಕೊಂಡು ನಿಜಜಂಗಮಕೆ ಶಿವಭಕ್ತ ನಾಗಿ ನಿಜಮಂಕ್ತ ನೆನಿಸಿದ ಸರಿಯ 
ಜಡಮತಣ್ಯಾಕಿತ್ತ ರಿವರು (ಮೈಲಾರ. ೩೧-೨೭). [ನಿಜ ಮುಕ್ತ] 

ನಿಜನೋಹರ (ನಾ). ತನ್ನ ಸೈನ್ಯ,--ದಳ ; ಕರಸಿ ಧೃಷ್ಟದ್ಯುಮ್ನ 
ನಿಜಮೋ ಹರವ ರಚಿಸಿದನು (ಕುನ್ಕಾದ್ರ್ರೋ. ೨-೨೪). 

[ನಿಜ + ಮೋಹರ,] 

ನಿಜಮ್ಮ (ನಾ). ಒಬ್ಬಾತನ ಹೆಸರು : ಸ್ವಸ್ತಿ ಶ್ರೀ ನಿಜನ್ಮುನೆ ಪಡೆದ 

ರಿಯ ಪಳ್ಳಕ್ಕೆ ವೆಳೆಯೆಳ್ಳು ಸತ್ತ ಂ (ಎಕ. ೪, ಮಂಜರಾ. ೨೮-೫; 10007), 


[ನಿಜ-- ಅನ್ಮ |] 
ನಿಜರಕ್ತ (ನಾ). ತನ್ನ (ದೇಹದ) ರಕ್ತ : ನಿಜರಕ್ತ ೦ ರಿಪುಕುಸ್ತಿಯೊಳ್‌ 
ನಿಜಶಿರಂ ನಕ್ತ ಂಚರೀ ಹಸ್ತ ದೊಳ್‌' . . . ನೆಲಸೆ ಗಾಂಧಾರೀಜ ದುರ್ಯೋ 


ಧನಾನುಜ ದುಶ್ಶಾಸನ ಭೀನುಭೀಮಗದೆಯಿಂ ಸಂಚತ್ವವುಂ ಸೊರ್ದಿ 
ದಯಂ್‌ (ಗದಾಯು, ೫-೫). [ನಿಜ --ರಕ್ತ] 
ನಿಜರವ (ನಾ). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ನಿಜರನನ ಮಗ 
ಮ್ಮಹ್ನ ಪರಸರಟಿಿಯ ತುಟುಗೋಳೂರಬಾವಿನೊಳೆಬಪದೆ ಪರಿಯಾಟ್ಟು 
೫ ಸತ್ತ (ಎಕ. 211, ತುಮಕೂ, ೬೯-೧; ಸು. 9001), [1] 
ನಿಜರಿಪು (ನಾ). ತನ್ನ ಶತ್ರು,--ಹೆಗೆ: ಮರುದಾತ್ಮಜ ನಿಜರಿಪು 
ತಲೆಗರೆಣರ್ಹಸನಿಲ್ಲಿ ನೋಡು ಕೊಳದೊಳಗೆಂಬಂತಿರೆ ಪೊಳೆದು ತೋರ್ಪ 


ನಿಜರೂಪ 


ಜಲಚರಪರಿಕರನುಲಪಿದುವು ತಾಮೆ ದುರ್ಯೋಧನನಂ 
೬-೪೬). [ನಜ ರಿಪು] 

ನಿಜರೂಪ (ನಾ). ತನ್ನ ಸ್ವರೂಪ, ಸೌಂದರ್ಯ : ನಿಜರೂಪವಿಜಿತ 
ಮಕರಧ್ವಜನಖಿಳದಿಶಾಂತರಪ್ರ ತಿಷ್ಠ ತಕೀರ್ತಿ (ಚೆಂದ್ರಫ. ೬-೬); ತರು 
ಣೇಂದು ಸುರನದಿ ಜಟಾಮುಕುಟ[ನ]ಸಮಾಕ್ಷವುರಗಕುಂಡಲವೈದುನದನ 
ವೀರೈದು ತೋಳ್‌' ಗರಳಗಳವಿಭಚರ್ಮನೆಡದ ಗಿರಿಸುತೆವೆರಸಿ ತೋಲ ದಂ 

. ಸಿಜರೊಪನು (ಖದ್ದರ, ೨-೬೯). [ನಿಜರೂಪ] 

ನಿಜಲಕ್ಷ್ಮಿ (ನಾ). ತನ್ನ ಸಂಸತ್ತು, ಐಶ್ವರ್ಯ : -ರಾಜನವಿತ 
ತೇಜಂ ವಲನೆಂಬಿನೆಗಂ ಶ್ರೀನಿಜಯಂ ಮೈದುನಂಗೆ ನಿಜಲಕ್ಷ್ಮಿಯಂ 
ನಿವೇದಿಸಿ ನೆಗಲ್ಲಿಂ (ಕಾಂತಿಫು. ೫-೮೦). [ನಿಜ ಲಕ್ಷಿ] 

ನಿಜಲಿಂಗ (ನಾ). [ವೀಶೈ] ಇಷ್ಟಲಿಂಗ; ಪರವಸ್ತು; ಪರ 
ಮಾತ್ಮ : ಸೃಥ್ವಿ. ಅಪ್ಪು ತೇಜ ವಾಯು ಆಕಾಶದಿಂದ ಹೊಂದುವ 
ಹುಟ್ಟುವ ದೇಹದ ಅಂದಗಾಲಿಕಿಕೆಯಲ್ಲಿ ಬಂದುದನಲಿಕಿಯಾ , , , 
ಮುಂದಣ ನಿಜಲಿಂಗನನಲಯಾ (ಮೋಳಿಮಾ, ೧೧-೩೯). [ನಿಜ 4 ಲಿಂಗ] 

ನಿಜಲಿಂಗೈಕ್ಕ (ನಾ). [ನೀಕೈ] ಸರಮಾತ್ಮನಲ್ಲಿ ವಿಕ್ಯನಾದವನು; 
ಕೈವಲ್ಯವನ್ನು ಹೊಂದಿದವನು; ಮುಕ್ತಿ ಪಡೆದವನು: 
ಕುಜುಹಿಲ್ಲದ ಬ್ರಹ್ಮದಲ್ಲಿ ತೆಅಹಿಲ್ಲದಿರ್ಸನು ನೋಡಾ ಅಖಂಡೇಶ್ವರಾ 
ನಿಮ್ಮ ನಿಜಲಿಂಗೈಕ್ಕನು (ಆಖಂಡೇ, ೩೧೫-೨೨). [ನಿಜಲಿಂಗ 4- ಐಕೃ] 

ನಿಜಲೋಕ (ನಾ). ತನ್ನ ಲೋಕ, -ಸ್ಕಳ: ಆ ಸಮಯದೊಳ್‌ 
ದೇವತೆಗಳೆಲ್ಲಂ ನಿಜಲೋಕಕ್ಕೆ. ಪೋದರ್‌ (ಹಾಲಾಸ್ಯ. ೧-೫-೧೬ ನ), 

[ನಿಜ ಲೋಕ] 

ನಿಜವಾಸ (ನಾ). ಸೆತ್ಯದ ನೆಲೆ: ನಜನಿರ್ನಯಲ ಸಮಾಧಿಯ ನಿಜ 

ವಾಸದ ಬಾಗಿಲ ತೋಜಿಸಿದ ಬಸವಣ್ಣ (ಶೂನ್ಯಸಂ. ೪೪೨-೭೫). 
[ನಿಜ 4 ವಾಸ] 

ನಿಜವಾಸಿ (ನಾ). ನಿಜನಿವಾಸಿ “ಕೇಡಿಲ್ಲದ ಪಡವಿ'ಯೆಲ್ಲಿ ಮನವನಿರಿಸಿ 
ತಮ್ಮ ನಿಜವನರಿದು ನಿಜವಾಸಿಯಾಗಿರಬೇಕೆಂದರೆ ಮನದ ಚಾಂಚಲ್ಯ 
ವೊಂದು (ನೋಳಿಮಾ. ೧೦೧ ಪ್ರಸ್ತಾವನೆ). [ಸಂ. ನಿಜವಾಸಿನ್‌] 

ನಿಜವಾಹ (ನಾ). ತನ್ನ ವಾಹನ : ನಿಜನೇತ್ರಂ ಲೋಕನೇತ್ರಂ ನಿಜ 
ಭರಣಮಿಳಾಚಕ್ರ ಭಾರಾವಹಂ. ಮೇಣ್ನಿಜವಾಹಂ ಧರ್ಮಗೇಹಂ' (ಉಾಜಶೇ. 
೧-೨), . [ನಿಜ ವಾಹ] 

ನಿಜನಿಷ್ಟರ (ನಾ). ತನ್ನ ಆಸನ್ಯ--ನೀಠ: ತಮ್ಮೊಡೆಯನ 
ಪದಯುಗಕೆಜಗಿ ಕಡೆಗೆ 'ಸರಿದು ನಿಜನಿಸ್ಟ ರದೊಳೊಗ್ಗೊ ಡೆಯದೆಸೆವ 
ಸಮಯದೊಳು (ತ್ರಿಪುಸಾಂ. ೧೪-೧೫೧). [ನಿಜ + ವಿಸ್ಟ ರ] 

ನಿಜವೃತ್ತಿ (ನಾ). ತನ್ನ ಸ್ವಭಾವ ; ಸ್ವಂತ ಮನೋಭಾವ ; 
ನಿಜವೃತ್ತಿಗೆ ಸದೃಶಮಾದ ಮಗಳ ಮನೋೃತ್ತಿಗೆ ಅತ್ಯುಂತಸಂತುಸ್ಟ 
ಹೃ ದಯನಾಗಿ (ಚಂದ್ರಪು. ೫-೧೩೬ ನ). [ನಿಜ-- ವೃತ್ತಿ] 

ನಿಜನೆಉ (ಕ್ರಿ). ಸತ್ಯವಾಗು ; ಯಥಾರ್ಥವಾಗು ; ದಿಟವಾಗು : 
ಪಶುಗಳ ಮೊತ್ತ ವೊಮ್ಮೆಯು. ಹುಲ್ಲನುದಕವನೊಲ್ಲದಿರ್ದುದಕೆ ಉತ್ತ ಮದ 
ಶಿನಲಿಂಗನೇ ನಿಜನೆತ್ತ ಸಾಕ್ಷಿ ಯೆನಲೈ ಹರುಸಂಬೊತ್ತು ಲಿಂಗಸ್ಟೆ ರುಶನದ 
ನಿಯಮಂಗಳಂ ತೀರ್ಚಿ (ಬಸಪು. ೬೦-೩೩). [ನಿಜ ;- ಸೇನ) 

ನಿಜವುತ (ನಾ). ಸತ್ಯವಾದ ವ್ರತ; ಸಹಜವಾದ ನಿಯಮ : ಶರಣ 
ಸಜ್ಜ ನಿಕೆ ಸಮಯಾಚಾರ ನಿಜವ್ರತವು ದುರಾಚಾರಿಗಳಿಗಳನಡದು (ಬಸನ, 
೮7). [ನಿಜ ವ್ರತ] 

ನಿಜಶರಣ (ನಾ). ಸ್ವಭಾವದಿಂದಲ್ಲೇ _ಭಕ್ತನಾದನನು : ಸ್ವಾದು 
ಉದಕದಲ್ಲಿ ಉಂಟ ಇರೆ ಪಾರಿ ಸಮಯದಲುಂಟಿ-ನಜಶರಣರ. ನೆಲೆ 
(ಶಎನ್ಮಸಂ, ೩೧೧-೨೯. "೧೬... ಸರೇ] 


(ಗದಾಯಖ. 


೪೫೬೮ 


[5 


30 


40 


45 


ನಿಜಸುತ 


ನಿಜಸಂಗೆ (ನಾ). ನಿಜವಾದ ಕೂಟ; ಶಾಶ್ವತವಾದ ಜೊತೆ : 
ವಿವೇಕದ ಸಂಗವೇ ನಿಜಸಂಗನಾಗಿ ಸಿಂದನೆಮ್ಮ ಬಸನೆಯ್ಯನು (ಸೀಲವ. 
೪-9). [ನಿಜ ಸಂಗೃ] 

ನಿಜಸಂಯುಕ್ತ (ನಾ). ಪರಮಾತ್ಮನ ಸತ್ಯಸ್ವರೂಪದಲ್ಲಿ ಐಕ್ಯ 
ನಾದ ವ್ಯಕ್ತಿ; ನಿಜ್ಛೈಕ್ಯ: ಸರಮತತ್ವದ ನಿಜಸಂಯುಕ್ತ ರ ಅನು ನೀನೆಂಬ 
ಶಬ್ದಸುಖಿಗಳ ತೋಲ ಎನಗೆ (ಬಸನ, ೮೮೦). [ನಿಜ-- ಸಂಯುಕ್ತ] 

ನಿಜಸಖಿ (ನಾ): ತನ್ನ ಗೆಳತಿ: ನಿಜಸಖಿಯರೊಡವರಲ್‌ ಸಾಮಜಗತಿ 
ನನದೊಳಗೆ ಪೊಳ್ಳು ಕಂಡಳ್‌ ವಿಖಾನಧ್ವ್ಯಜನಿಭನಂ ಪಾಂಡುವಂ (ನೇಮಿಪು. 
೩-೩೯). [ನಿಜ + ಸಖಿ] 

ನಿಜಸತಿ (ನಾ). ತನ್ನ ಹೆಂಡತಿ, ಪತ್ನಿ: ದುರುಳ ದುಶ್ಶಾಸನನ 
ತೊಡೆಯ ಮೇಲಡಗೆಡಹಿ ಎರೆಡುಬಲದತಿರಥರ ಜಣಕಿದಳಲಿಸಿ ನರಹರಿಯ 
ಲೀಲೆಯಿಂಂದವನುರನ ಬಗಿದು ನಿಡಿಗರುಳ ನಿಜಸತಿಗೆ ಮುಡಿಸಿದೆಲ ಭಾಪುರೆ 
(ಪುರಂದ.೩-೭೫-೪) ; ಬಾಹುಕನು . . , ಮನದಲಿ ಕಾತರಿಸಿ ನಿಜಸತಿಗೆ 
ಹಲುಬಿದ ಮುದನನೆಸುಗೆಯಲಿ (ನಳಡ, ೬-೯). [nಜ+ ಸತಿ] 

ನಿಜಸಮಾಧಿ (ನಾ). ನಿಜವಾದ ಸಮಾಧಿ; ಸರಿಯಾದ ತನ್ಮಯತೆ: 
ಗೊಹೇಶ್ವರಲಿಂಗದಲ್ಲಿ ಬಯಲ ಭ್ರಮೆಯಳಿದು ಜ್ಞಾನಸಮಾಧಿಯನೆಯ್ದ 
ಬಲ್ಲಡೆ ಅದೇ ನಿಜಸಮಾಧಿ ಕೇಳಾ (ಅನಚಂ, ೧೯೨-೮೬೬), 

[ನಿಜ ಸಮಾಧಿ] 
ನಿಜಸಾಕ್ಷಿ (ನಾ). ದಿಟವಾದ ಸಾಕ್ಷಿ, ಆಧಾರ : (8). 
[ನಿಜ-.-ಸಾಕ್ಷಿ] 

ನಿಜಸಾರ (ನಾ). ತನ್ನ ಸತ್ಯ,--ಚೈತನ್ಯ: ಅನುಭಾವದ ಸಾರವೇ 

ನಿಜಸಾರವಾಗಿ ನಿಂದನೆಮ್ಮ ಬಸವಯ್ಯನು '(ಸೀಲವ. ೪-೪). 
[ನಿಜ ಸಾರ್ಯ] 

ನಿಜಸಿರಿ (ನಾ). ತನ್ನೆ ಐಶ್ವರ್ಯ,--ಸಂಪತ್ತು : ಕುಲಾಂಗನೆಯ 
ಪ್ರತಫಲದ. ಪುಣ್ಕೋದಯದಿ ನಿಜಸಿರಿ ಫಲಿಸಿತಿನ್ನೀ ಲೋಕದಲಿ ನಿನಗಾರು. 
ಸರಿಯೆಂದೆ (ನಳಚ. ೯-೮). [ನಿಜ-- ಸಿರಿ] 

ನಿಜಸುಖ (ನಾ). ಶಾಶ್ವತವಾದ ಆನಂದ ; ಮೋಕ್ಷಸುಖ p 
ಮಾಯಾಮಯಂಗಳೆಂಬ ಮುನ್ನಿನ ಭ್ರಮೆಗಳ ಬಿಡಲಜಯದ ಬಡಮನದ 
ಮನುಜರೆಲ್ಲರೂ ನಿಜಗುಣನ ನಿಜಭಾನದಲೂ ನಿಲ್ಲದವಂಗೆ ನಿಜಸುಖವು 
ಸಾಧ್ಯವಪ್ಪುದೆ ಹೇಳಾ (ನಚಸಂ, ೯೧-೫೮) ; ನಿಶ್ಚಿಂತ ನಿರಾಳದಲ್ಲಿ ಆಡುವ 
ಮಹಾದೇವನ ಕರ್ತೃ ವೆ೦ದಣಿಿದ ಕಾರಣದಿಂದ... ನಿಜಸುಖದಲ್ಲಿ ನಿಂದು 
ಕತ್ತಲೆಯ ಹರಿಯಿಸಿ ತಮನ ಹಿಂಗಿಸಿ , . . ಮುಂದೆ ನೋಡಿದಡೆ 
ಜ್ಯೋತಿಯ ಬೆಳಗ ಕಾಣಬಹುದೆಂದರು (ಲಿಂಗನ, ೬೫-೫೬) ; ಭವಭಯ. 
ದಾಹವನು ನೆಆಕಿ ಜಜಕಿದು ಸಿಜಸುಖತುಪ್ಪ ನಹುದೆಂದ (ಭಾಗ, 
೨-೧-೩೮). [ನಿಜ ಸುಖ] 

ನಿಜಸುಖಿ (ನಾ). ಶಾಶ್ವತವಾದ ಆನಂದವನ್ನು ಅನುಭವಿಸುವ 
ವ್ಯಕ್ತಿ : ನಾನಲ್ಲಿದ್ದಡೇನು ನಾವಿಲ್ಲಿದ್ದಡೇನು ನಮ್ಮ ನಮ್ಮ ಸಂಸರ್ಗದಲ್ಲಿ 
ನಿರುಪಮಾಕಾರಮೂರ್ತಿಗಳಾಗಿ ನಿರವಯನನೈದಿ ನಿಜಸುಖಿಗಳಾದೆವು. 
(ನೀಲವ, ೧೫-೩೯); ದ್ವೈತಾದ್ವೈತ ಮಿಸಾ ನಿಂದ ನಿಜಸುಖಿಗಳಯ್ಯಾ 
ನಿಮ್ಮ ಶರಣರು (ನಚಸಂ. ೫೪೧-೨೪). [ನಿಜ -/- ಸುಖಿ] 

ನಿಜಸುತ (ನಾ). ತನ್ನ ಮಗ; ಸ್ವಂತ ಮಗ: ನಿಜಸುತನಪ್ಪ 
ಸುಬಾಹುಗೆ ನಿಜರಾಜ್ಯಮನಿತ್ತು ದೀಕ್ಷೆಯಂ ಕೈಕೊಂಡಂ (ಪಂರಾಮೂ. 
೧೦-೧೮೨); ನಿಜಸುತ ಸಮಾಜವರ್ಯನನಜೇಯಭುಜನೀರ್ಯನಂ. ನೃಪಂ 
ಬರಿಸಲ್‌' (ನೀಮಿಪ. ೩-೧೨೧); ಮುನ್ನ ವಿತಳಕೆ ಗರುಡಭಯವಾಯ್ತೆಂದು 
ತಕ್ಷಕನಿರಿಸಿದನು. ಿಜಸುತನನಮರೇಶ್ವರನನುಜ್ಞೆಃ ಯೆಲಿ(ಕುನ್ಯಾಅ.೨೦-೫೪). 

[ನಿಜ--ಸುತ] 


ನಿಜಸುತೆ 


ನಿಜಸುತೆ (ನಾ). ತನ್ನ ಮಗಳು; ಸ್ವಂತ ಮಗಳು: ನಿಜಸುತೆ 
ಸುತಾರೆಯಂ ಶ್ರೀನಿಜಯಂಗೆ ಸರೆಸ್ಪರಾನುರಾಗಂ ಮಿಗೆ ಕೊಟ್ಟು 
(ನರ್ಧಘು. ೯-೪೮) ; ಭೀಮನೃಪಾಲ ಕರೆಸಿದನು ಬಾಲೆಯರ. ತನ್ನಾಪ್ತ 
ಸಚಿವರೆ ಮೇಳದಲಿ ನಿಜಸುತೆಯ ಕರೆತರಹೇಳಿ. ರತ್ನ್ನಾಭರಣಗಳನಿತ್ತ ವರ 
ಕಳುಹಿದನು (ನಳಚೆ. ೭-೩೭). [ನಿಜ-- ಸುತೆ] 
ನಿಜಸ್ಥಿತಿ (ನಾ). ದಿಟವಾದ ಸ್ಥಿತಿ ಇರವು : ಮದ್ದಿನ ನಿಜಸ್ಥಿತಿ 
ಯನ್ನು ಮುದುಕನಿಗೆ ಹೇಳದೆ ಅವನಿಗೆ ನೆನ್ಮುದಿಯಿರಿರಲಿಲ್ಲ(ಕಂಬಹು. ೨೧). 
[ನಿಜ 3. ಸ್ಥಿತಿ] 
ನಿಜಸ್ಪರೂಪೆ (ನಾ). ೧. ಮೂಲಸ್ವರೂಪ; ಸತ್ಯಸ್ವರೂಪ : 
ಹರಿಸೀಕೆದ ಮೇಗೆ ನಿಜಸ್ವರೂಪಮಿರೆ ನೆಗೆದ ನಾಲ್ಕು ಬೆರಲಳನಿಯೊಳಾ 
ಪರೆಮೇಶ್ವರನಘವಿಘಟನಕರನಾಪ್ತಾ ಗಮ ಪದಾರ್ಥವಾಗಮೃ ತಮು ಖಂ 
(ಶಾಂತಿಪು, ೧೨-೨) ; ಮಾಧವ ನಿನ್ನ ೬.೬ ೬ ನಿಜಸ್ವರೂಪದ ಪನಣುಮ 
ನಾರ್‌ ಬಲ್ಲರ್‌ (ಜಗವಿ. ೩-೧೦೬); ಗ್ರಂಥದ ನಿಜಸ್ವರೂಪವೇನೆಂಬುದನ್ನು 
ತಿಳಿಯಲು ನಾವು ಆಧುನಿಕ ಸಂಶೋಧಕರ ಅಭಿಪ್ರಾಯಗಳನ್ನು 
ನೋಡಬೇಕಾಗುತ್ತದೆ. (ಭಾರದ. ೮೩). ೨. ನಿಜಸ್ವರೂಪವುಳ್ಳ 
ವನು; ಸತ್ಯಸ್ವರೂಪಿಯಾದವನು ; ಪರಮಾತ್ಮ ; ನಿರವಯ. 
ನಿರಾಮೆಯ ನಿರಾಕುಳ ನಿರ್ಬ್ವಂದ್ವ ನಿರ್ಮಲ ನಿಜಸ್ವರೂಪ ನಿರ್ಭಾವ 
೬. » ನಿರ್ಮಾಯ ನಿರಾಳಕಂ (ಸಿದ್ಧೇವ- ೧-೧). [ನಿಜ-- ಸ್ವರೂಪ] 
ಸಿಜಾಂಕ (ನಾ). ತನ್ನ ತೊಡೆ : ಐರಾನತದ ಬೆಂಗೆನಂದ ನಿಜಪರಮ 
ಸ್ವಾಮಿಯಂ . ನಿಬಿಡನಿಬದ್ಧ ಪನಿತ್ರಕನ್ಸಿಮೋಪಚ್ಛ ಮೋಪಚಿತ 
ಸುಖಾಸನಾಂಕಿತಮಂ ನಿಜಾಂಕಮುನೇಜಸಿಕೊಂಡು . . . ನೋಡುತ್ತುಂ 
(ಶಾಂತಿಪು. ೧೦-೬೫ ವು. [ನಿಜ ಆಂಕ್ಮ] 
ನಿಜಾಂಗನೆ (ನಾ). ತನ್ನ ಹೆಂಡತಿ ಸತ್ಲಿ : ತನ್ನ ಮನೆಗೆ ನಂದು 
ನಿಜಾಂಗನಾಮುಖವಿಲೋಕನಂಗೆಯ್ನು (ಸುಕುಮಾ, ೩-೧೫ ವ). 
[ನಿಜ + ಅಂಗನೆ] 
ನಿಜಾಂಗರುಚಿ (ನಾ). ತನ್ನ ದೇಹದ ಕಾಂತಿ, ಪ್ರಕಾಶ : 
ಕನೆಳಾಂಭೋಜರಜಂ ನಿಜಾಂಗರುಚಿಯೆಂ ಕನ್ನೆಯ್ಲಿಲಿಂದಂ ಕಟಿಲ್ಲಿನಿಸಂ 
ತೂಳ್ಳಿ ತೆರಳ್ಳು (ಅದಿಪು, ೧-೬೨). [ನಿಜ-/- ಅಂಗರುಚಿ] 
ನಿಜಾಂಗಿ (ನಾ). ಪರಮಾತ್ಮಸ್ವರೂಸನಾದವನು ; ಸತ್ಯ 
ಸ್ವರೂಪಿ: ಹೊತ್ತು ತುಂಬಿದನಳು ತನ್ನ ನಿತ್ತರಿಸುವ ಬೇನೆಯೆನಲ 
ವಳು ಭಕ್ತಿಯುಳ್ಳ ವರು ಬಲ್ಲರು ನಿಶ್ಚ ಟದ ನಿಜಾಂ[ಪಾಠಾಂ.ಲಿಂಗಾಂ]ಗಿಗಳ 
(ಮೋಳಿವಾ, ೧೯-೭೫). [ಸೆಂ. ನಿಜಾಂಗಿನ್‌] 
ನಿಜಾಂತರಂಗ (ನಾ). ತನ್ನ ಅಂತರಂಗ, ಮನಸ್ಸು ; ಆ ಮಹಾ 
ಪ್ರಕಾಶಮಂ . . . ನೋಡಲಳ್ಳಿ, ಬಳ್ಳುತ್ತು 0 ನಿಮಾಲಿತನೇತ್ರನಾಗಿ 
ನಿಜಾಂತರಂಗದೊಳ್‌ ಅತಿದುರ್ನಿರೀಕ್ಷ್ಯಮಾದೀ ದ್ಯುತಿಯಂ ತೊಲಗಿಪುದು 
ತೋರ್ಪುದಾಕಾರನುನಚ್ಚುತ ನೀನೆಂದಾ ಬ್ರಹ್ಮಂ ಸ್ತುತಿಯಿಸೆ (ಜಗವಿ. 
೧-೪೮). [ನಿಜ-/- ಅಂತರಂಗ] 
ನಿಜಾಂಬಿಕೆ (ನಾ). ತನ್ನ ತಾಯಿ; ಸ್ವಂತ ತಾಯಿ : ಪೊಕ್ಕು 
ನಿಜಾಂಬಿಕಾಜನಕರಂ ಸುತೆ ಬೀಟಕ್ಕೊಳೆ (ಶುಂತಿಪು. ೪-೧೦೪). 
[ನಿಜ + ಅಂಬಿಕೆ] 
ನಿಜಾಂಶ (ನಾ). ಸತ್ಯವಾದ ಅಂಶ, ಭಾಗ : ಲಿಪಿಯ ಚರ್ಚೆಯಲ್ಲಿ 
ನಿಜಾಂಶಕ್ಕೂ ವಿಸಾರಿದ ಗಾಳಿಸವಾರಿಯ ಚಕಮಕಿಯಿದೆ (ದ್ರಾವಿನಿ, ೫೭); 
ಈ ವಾಕ್ಯದಲ್ಲಿ ಎಷ್ಟರ ಮಟ್ಟ ಗೆ ನಿಜಾಂಶವಿದೆ ಎಂಬುದರ ಬಗ್ಗೆ ನಿಖರವಾಗಿ 
ಹೇಳುವುದು. ಕಸ್ಟ (ನೊಳಂಬ. ೪೦). ([ನಿಜ-- ಅಂಶ] 
ನಿಜಾಂಸ (ನಾ). ತನ್ನ ಹೆಗಲು : ಉತ್ತುಂಗಪೀನನಿಜಾಂಸಾರ್ಪಿತ 
ಲಂಬಹಾರಂ (ಸಂಪಃಾ. ೩-೫೪). [ನಿಜ ಆಂಸ] 


೪೫೬೯ 


0 


25 


30 


35 


40 


45 


ನಿಜಾಭ್ಯು ದಯ 


ನಿಜಾಕೃತಿ (ನಾ). ಸಹಜವಾದ ಸ್ವರೂಪ ; ಸ್ವಸ್ಟರೂಪ : ಓಲಗಜ 
ಸಭಾಸದರೀ ದಿವ್ಯನೇನೆಂಬನೇಕೆ ನಿಜಾಕೃತಿಸಂವೃತಿಯಿಂ ಬಂದು 
ಸಿಮ್ಮೊಳ್‌ ನುಡಿದು ಸೋಲ್ತು ಪೋದನೆಂದು ತನ್ನಂ ಬೆಸಕೊಳಿ 
(ಶಾಂತಿಪು, ೮-೧೫೧ ವು. [ನಿಜ ಆಕೃತಿ] 
ನಿಜಾಗಾರ (ನಾ). ತನ್ನ ನೆಲೆ ; ಸ್ವಂತ ಬೀಡು: “ನಿಜಾಗಾರ 
ಗಳೊಳಂ ನಿದಾನದೊಳು ನೆಲೆ? (ಶಬ್ಲನುಂ. ೧೦೬). [ನಿಜ ಆಗಾರ] 
ನಿಜಾಗ್ರಜ (ನಾ). ತನ್ನ ಅಣ್ಣ ; ಸ್ವಂತ ಸಹೋದರ: 
ಅನಿಲಸುತಂ ನಿಜಾಗ್ರಜಂಗೆ ಮುಳಿದು (ಗದಾಯು. ೧-೬೦ನು) ; ನಿಜಾ 
ಗ್ರಜನ ಸಾವು ಬೇನಸಮನಗ್ಗೆ ಳಂ ಮಾಟ್ಟು ಡುಂ (ಸಂಉನೂ, ೧೩-೧೨೫). 
[8೫+ ಅಗ್ರಜ] 
ನಿಜಾತ್ಮಜ (ನಾ). ಇ ನಿಜಸುತ: ಅತ್ಮೀಯಾನ್ವಯೋದ್ಧ ರಣ 
ಸಮರ್ಥನಪ್ಪ . ನಿಜಾತ್ಮಜಂಗೆ ಸಮಸ್ತಗೃ ಹಸರಿಚ್ಛೆ ದಮನೊಪ್ಪಿ ಸುನ 
ಸಕಲದತ್ತಿಯಂನುನುಳ್ಳು ದು ದತ್ತಿ ಯೆಂಬ ಮೂಲನೆಯಾರ್ಯಕರ್ಮಂ 
(ಸುಕುಮಾ, ೬-೨೫ ವ). [ನಿಜ -- ಆತ್ಮಜ] 
ನಿಜಾಧಿಪೆತಿ (ನಾ). ೧. ತನ್ನ ಅಧಿಸತಿ, ಒಡೆಯ. ೨. ತನ್ನ 
ಗಂಡೃ--ಪತಿ : ದೀನಜನದುರ್ಲಭಬುದ್ಧಿಯಸ್ಪ ಪ್ರಿಯಮಿತ್ರೆ ತನ್ನಂತ 
ರೆಂಗಡೊಳ್‌ ಬಗೆದದುವೆ ಪೊಟ್ಟು ಗೆ ಪೋಗಿ ನಿಜಾಧಿಪತಿಗಜೆಲ್ಲಮನಲ 
ಪುವುದುಂ (ಶಾಂತಿಪು. ೯-ಗಿಂ೨ ನ). [ನಿಜ-- ಅಧಿಪತಿ] 
ನಿಜಾನಂದ (ನಾ). ದಿಟವಾದ ಆನಂದ ; ಆತ್ಮಾನಂದ : ಯೋಗಾ 
ಭ್ಯಾಸಬಲದಿಂ ಮನೋಲಯವಾದಲ್ಲಿ ತೋರ್ಪುದೇ ನಿಜಾನಂದಮೆನಿಸು 
ಪುದು (ನಿನೇಕ. ೨೩). [ನಿಜ + ಅನಂದ] 
ನಿಜಾನುಭಾವ (ನಾ). [ನೀತಿ] ತಾನು ಪಡೆದ ಆನಂದಾನುಭವ: 
ಆತನು ಒಳ್ಳೆಯ ಶಿನಾನುಭಾವಿ . . . ಆತನ ಸಟ್ಸ್ಮಲದ ನಿಜಾನು 
ಭಾವದ ವೈಶಿಸ್ಟ್ಯನೇನೆಂಬುದನ್ನು ಅರಿಯಬಹುದು (ಶಂಕಕಂ. 20, 
ವೀರಿಕ). [ನಿಜ + ಅನುಭಾವ] 
ನಿಜಾಪೆತ್ಯ (ನಾ). ತನ್ನೆ ಸಂತಾನ; ಸ್ವಂತ ಮಕ್ಕಳು: ಗತ 
ಬಾಸ್ಟಾ ೦ಭಃಕಣಂ ಬೇಗಮುಣ್ಮುವಿನಂ ಪೊಣ್ಮುವಿನಂ ವಿಸಾಡಡೊದ 
ವಿಂದೆಂದಳ್‌ ನಿಜಾಪತ್ಯರೆಂ (ಸುಕುಮಾ. ೨-೩೬). 
[ನಿಜ-- ಅಪತ್ಯು] 
ನಿಜಾಪ್ತೈನರ್ಗೆ (ನಾ). ತನ್ನ ಬಂಧುಗಳು, ನಂಟಿರು 
ಆತ್ಮಿಯರ ಗುಂಪು: ಬಂಧು ಸನಾಭಿಸಗೋತ್ರಂ . . . ಬಂಧು 
ಸಮೂಹಂ ಕೃತಸಂಬಂಧಂ ಬಂಧುತೆ ನಿಜಾಪ್ರನರ್ಗಂ ನಂಟಿರ್‌ 
(ನಸ್ತುಕೋ. ೫೬-೨೮). [ನಿಜ ಆಪ್ತ + ವರ್ಗ] 
ನಿಜಾಭಿನಾನ (ನಾ). ತನ್ನ ಹಿರಿಮೆಯ ಬಗೆಗೆ ಇರುವ ತಿಳಿ 
ವಳಿಕೆ ; ಸ್ವಂತ ಅಭಿಮಾನ ; , ಸ್ವಾಭಿಮಾನ : ಸುಟ್ಟುರೆಯ 
ವೊಲಪ್ಪು ದರ್ಥಮನುಪಾರ್ಜಿಸುನಲ್ಲಿ ನಿಜಾಭಿಮಾನಮಂ ಧರಿಯಿಸುವಲ್ಲಿ 
ಚಾದಗೆವೊಲಪ್ಪು ದು ತಪ್ಪ ದಮಾತ್ಯಲಕ್ಷಣಂ (ಕಾನ್ಯಸಾ. ೪೨೨), 
[ನಿಜ -- ಅಭಿಮಾನ] 
ನಿಜಾಭಿರೂಪ (ನಾ). (ತನ್ನ) ನಿಜವಾದ ರೂಪ; ಸಹಜ 
ಸೌಂದರ್ಯ: ನಳಿನಮುಖಿ ನಳನಳಿಪ ಮುಕ್ತಾ ವಳಿಯೆಲಂಕಾರವನುಗಿದು 
ಸಭೆಯೊಳಗೆ ಬಿಸುಟಳು ನಿಂದಳಬಲೆ ನಿಜಾಭಿಕೊಪದಲಿ (ಕುನ್ಯಾಸ. 
೧೬-೫೯). [ನಿಜ 4 ಅಭಿರೂಪ] 
ನಿಜಾಭ್ಯುದಯ (ನಾ). ತನ್ನ ಏಳಿಗೆ; ಸ್ವಂತ ಅಭಿವೃದ್ಧಿ : 
ನಿಜಾಭ್ಯುಧಯ ನಿವೇದದೀರ್ಫಕರಮೊಪ್ಪೆ ಜಗತ್ಸಿಯನಾದ ದೇವನಂಕದ 
ಗಣನಾಯಕ ನರದನಕ್ಕಮಗನ್ಮುನ ಗಂಧವಾರಣಂ (ಗದಾಯು. ೧-೧೦). 
[ನಿಜ 4- ಅಭ್ಯುದಯ] 


ನಿಜಾಮ 


ನಿಜಾಮ (ನಾ). ೧. ದೊರೆ; ರಾಜ": ರಾಮ ಬಲ್ಲನು ರಾಜಕಾರ್ಯ 
ಶುಭವು ನಿಜಾಮ ಬಂದರೆ ಬರಲೇಳು (ಸೌಂದಕಾ. ೪-೭). ೨. ಹೈದರಾ 
ಬಾದಿನ ಮಹಮದೀಯ ದೊರೆಗಳಿಗೆ ಇದ್ದ ಒಂದು ಬಿರುದು: 
ವರದಿಳ್ಳೀಶ್ವರನಾಜ್ಞೆಯಿಂದುರೆ ನಿಜಾಮಂ ಲೇಖನಂಗೆಯ್ಸಿ (ಕೆಳನೃ. 
೧೦-೭೦) ; ಅಲ್ಲಿಂದ ಹಾಗೇ ಸ್ವಲ್ಪ ಮುಂದಕ್ಕೆ ಬಂದರೆ ನಿಜಾಮನ 
ರಾಜ್ಯವು ಇದರ ಉತ್ತರ ಮೇರೆಯಾಗುತ್ತದೆ (ವಿಜಾಭೂ. ೪). 

[4-ಅರ. ಓಂ. ಮರಾ. ನಿಜಾನ] 

ನಿಜಾಮಶಾಹಿ (ನಾ). ಹೈ ದರಾಬಾದಿನ ಮಹಮದೀಯ ಜೊರೆ 
ಗಳಾದ ಕೈ ಜಾಮರ ಆಡಳಿತ, ರಾಜ್ಯ ಭಾರ; ಅದರ ಗೋಡೆ 
ತದ್ರೂ ಜ್‌.) ಚಾಂದಬೀಬಿಯ ಗುರುತು ತೆಂ. ಅದರಿಂದ 
ನಿಜಾಮಶಾಹಿಯ ಇತಿಹಾಸವನ್ನು ಕಂಡ ಸರ್ಪ ಹೊರಬೀಳುತ್ತಿತ್ತು 


(ಸ್ಮೃೃತಿಚಿ. ೩೯೭), [೫೫ಾನು ಶಾಖ] 
ನಿಜಾಯತಿ (ನಾ). ತನ್ನ ಹಿರಿಮೆ, -- ಮಹಿಮೆ; ಸತತಂ 
ಪೆರ್ಚಿತ್ತು ನಿಜಾಯತಿಯೊಡನೆ ಮಹಾವಿಭೂತಿ ಪರೆನೋದಯನಾ 


(ಕಮಾ. ೩-೧೫೫). [ನಿಜ + ಅಯಂತಿ] 

ನಿಜಾಯೆತ್ತ್ಯ (ನಾ). ತನಗೆ ಸೇರಿರುವುದು, -ಅಧೀನವಾದುದು: 
ಇಂತು ಸಾಮ್ರಾಜ್ಯಮೆಂ ನಿಸ್ಕ್ಯಂಟಿಕಮುಂಂ ನಿರಾತಂಕಮುಂ ನಿಜಾಯತ್ತ, 
ಮುಮೆನಿಸಿ (ಚಂದ್ರಪು. ೨-೬೧). [ನಿಜ ಆಯತ್ತ್ನ] 

ನಿಜಾಯುಸ್ಕಾಂತ (ನಾ). ತನ್ನ ಜೀನಿತಕಾಲದ ಕೊನೆ 
ಅಂ: ವಿತತಾಷ್ಟಾ ದಶಸಾಗಗೋಪಮ ನಿಜಾಯುಸ್ಕಾಂತದಿಂದಂ 
ಪ್ರಜಾಪತಿ ಭೂಚಕ್ರಿಗೆ ಬಂದು ಪುಟ್ಟಿ (ಶಇಂತಿಪು. ೭-೬೨). 

[ನಿಜ 4 ಆಯುಸ್ಕಾಂತ] 

ನಿಜಾರಿ (ನಾ). ತನ್ನ ವೈರಿ, - ಶತ್ರು: ತತುಪುತ್ರಂ ನೆಗಳ್ನಿಂ 

ನಿಜಾರಿಬಳವೊನ್ನಲು ಬನ್ನಮಂ ಕಂನಮೆಂ (ಕಇಆ. ೭೪-೧೨-೭; 1170). 
[ನಿಜ + ಆರ] 

ನಿಜಾಲಯ (ನಾ). ತನ್ನ ಮನೆ ; ಸ್ವಂತ ಸ್ಥಳೆ: ಮಾತ ಕೇಳಿದ 
ನವನು ಬಲಸಂಗಾತಲೈತಂದವರ ಕಂಚತಿಪ್ರೀತಿಯಿಂ ತಕ್ಕೈಸಿ ಕರೆ 
ತಂದನು ನಿಜಾಲಯಕೆ (ನಳಚ, ೭-೪೧). [ನಿಜ ಆಲಯ] 

ನಿಜಾವಸ್ಟಂಭ (ನಾ). ತನ್ನ ಬಗೆಗಿರುವ ವಿಶ್ವಾಸ; ಆತ್ಮ 
ಪ್ರತ್ಯಯ ; ದರ್ಪ : ಅರಿಕುಳಗಹ[ನೋ] (ರ್ನ್ವೀರುಹೋದ್ಭಾಟ]ಣಂ 
ಮಾಟ್ಬ್ಬ ನಿಜಾವಸ್ಟೃಂಭ[ದಿಂ] ಕಾಳಿಗನ ಮದಗಜ ಬಾಪ್ಪುರಯೆನ್ನು 
ವನ್ನಿಜನಮೆಲ್ಲಂ ಕಿತ್ತಿ ೫೫ ಧಾತ್ರಿಗೆ ಸೆಗಲ್ಲ ಯಶೋದ್ಧಾಮನಾದಿತ್ಯ 
ವರ್ಮಂ (ಸಾಇಇ, XX, ೩೧-೨೭ ; 1044). [ನಿಜ ಅವಸ್ಟಂಭ] 

ಸಿಜಾವಳಿ (ನಾ). ತನ್ನ ಬಿರುದುಗಳ ಮಾಲೆ, -- ಪ್ರಶಂಸೆಗಳ 
ಸಮೂಹ: ಈ ಮೂವರು ಬಂದ ವಂಶಾವಳಿಯುಮಂ ನಿಜಾವಳಿ 
ಯುಮನೊಳ್ಳಿ ತ್ತಾಗಿ ಸೇಟರೀ ನಿನ್ನ ಚೆನ್ನ 'ಭಾಷಿತನುದೊಳ್ಳಿ ತ್ಹಾದುದು 
(ಗದಾಯು, ೨-೮ ನ); -ಶರಕಾಗತ. ಸಂಸಾರಿಕ" ಎಂಬ ಸಜಾವೇಯ 
ಬಿರುದು ಒಳಗಳಿದ  ಟಿಳ್ಕಿನ ಜಳ್ಳುಮೆರೆತವಾಗಿ , . . ಪತಿತವಾಗ 
ಬೇಕೆಂಬ ಉತ್ಕಟಾಭಿಲಾಸೆಯೇನು (ಬೆಟ್ಟಿ ಅ. ೭೪-೧೦). 

[ನಿಜ ಆವಳ್ಳಿ (ಇ ಆವಲಿ)] 

ನಿಜಾನಾಸ (ನಾ). ತನ್ನ ವಾಸಸ್ಥಾನ ; ಸ್ವಂತ ಸ್ಥಳ: ತದ 
ನಂತರಂ ನಿಜಾವಾಸಕ್ಕೆ ಪೋಗಿರ್ದು (ಶಾಂತಿಪು. ೭-೧೦ ನ); ಏಟಿನೆಯ 
ಗೇಹಂ ಕನ್ನೆಯಾದಂದು . . . ಕೂಡೆ ತೀಕ್ಷ್ಣಗು ಲಗ್ನಸ್ಮಿತನಾಗೆ ಪೆಣ್ಣ 
ಕತದಿಂ ಸಾಯ, ಂ ನಿಜಾವಾಸದೊಳ್‌ (ಜಾತತಿ. ೨೩-೮) ; ಸೌಧರ್ಮ 

ಲ 
ಕಲ್ಟೇಶ್ವರಂ * « « ನಿಹಾವಾಸದತ್ತಣ್ಣೆ ಫೋದಂ (ಸುಕುಮಾ. ೯-೩). 
[ನಿಜ + ಆವಾಸ] 


೪೫೭೦ 


20 


25 


40 


45 


ನಿಜೋಜ್ವಲ 


ನಿಜಾಶ್ರಮ (ನಾ). ತನ್ನ ಆಶ್ರಮ; ಸ್ವಂತ ಆಶ್ರಮ : ಮುನಿ 
ಯಮನಂದನನ ಬೀಳ್ಕೊಂಡು  ತಾಪಸವೃಂದಸಹಿತಲ್ಲಿಂದ ಹೊಳಿ 
ವಂಟಿನು ನಿಜಾಶ್ರಮಕೆ (ನಳಚ. ೯-೭೦). [ನಿಜ-- ಆಶ್ರಮ] 
ನಿಜಾಸಿ (ನಾ). ಸ್ವಂತ ಕತ್ತಿ, - ಖಡ್ಗ: ದಿಗ್ವಧೂಪ್ರಸರನೆ 
ಸಾಕ್ಷಿ ಕೀರ್ತಿಗೆ ರಿಪುಬ್ರಜೆ ಮುಂಡಳನೆಯ್ದೆ ಸಾಕ್ಷಿ ಸಾಹಸಕೆ ನಿಜಾಸಿ 
ಸಾಕ್ಷಿ ಗಳ ನೀರಗುಣಕ್ಕೆನೆ (ಸೌಇಇ, ೫೫, ೪೬-೩೨ ; 1072), 
[au+ ಅಸ್ಕಿ] 
ನಿಜೇಂದ್ರಿಯ (ನಾ). ತನ್ನ ಇಂದ್ರಿಯ : ಒಡಲ ಪೊಡರ್ಪು ತುಟ್ಟ ಸದ 
ಮುನ್ನ ನಿಜೇಂದ್ರಿಯನರ್ಗದೇಳ್ಗೆ ಯೊರ್ಗುಡಿಸದ ಮುನ್ನ . . . ನಿಮ್ಮ 
ಸದಮಂ ನೆಜಕಿ ಪೂಜಿಸವೇಳ್ಳುಂ (ಶಂಕರ. ೧೪). [ನಿಜ-- ಇಂದ್ರಿಯ] 
ನಿಜೇಶ್ವರ (ನಾ). ತನ್ನ ಒಡೆಯ,--ಪತಿ: ಗೋಪಿ ಬಂದು, . . 
ನಿಜೇಶ್ವರಂಗಣಾಪಿ ಮಾಡಿಸಿದಳ್‌ ಬಹುಶಾಂತಿಕರ್ಮಮ ೦ (ಜಗವಿ.೩-೩೧). 
[ನಿಜ 4 ಈಶ್ವರ] 
ನಿಜೇಷ್ಟವಸ್ತು -(ನಾ). ತನಗೆ ಇಷ್ಟವಾದ ಪದಾರ್ಥ ; ತಾನು 


ಬಯಸುವ ವಸ್ತು : ಚೇಡಲ್‌ ನಿಜೇಷ್ಟ್ರ ವಸ್ತು ವ- ನೀಡಿದ ಕೈ, ತೆರಪ 
ನುಳಿದ ಬೆರಳ್ಗಳಿನೆಸೆಗುಂ (ಶಾಕುಂತ. ೧೦೫-೧೭೯). 
[ನಿಜ -- ಇಸ್ಟ | -- ವಸ್ತು] 


ನಿಜೇಷ್ಟಸಿದ್ಧಿ (ನಾ). ತನ್ನ ಅಭೀಷ್ಟವು ಸಿದ್ಧಿಸುವಿಕೆ, --ನೆರವೇರು 
ವಿಕೆ: ಜನಮಂಗೀಕಂಪುದು ನೆಟ್ಟನೆ ಸಂಬಂಧಾಭಿಧೇಯ ಶಕ್ಕಾನುಷ್ಠಾನ 
ನಿಜೇಸ್ಟ ಸಿದ್ಧಿ ಗಳ್‌ ನೆಲಸಿ ' ನಿಂದ ಕಾರಣದೆ ಶಬ್ದಮಣಿದರ್ಪಣಮಂ 
(ಶಮದ. ೭ ಪೀಠಿಕೆ): [ನಿಜ ಇಸ್ಟ ಸಿದ್ಧಿ] 
ಜೈಕ್ಕ (ನಾ). ೧. [ನೀಕೈ] ಪರಮಾತ್ಮನಲ್ಲಿ ಐಕ್ಯವಾಗುವಿಕೆ ; 
ಶಿವನಲ್ಲಿ ಲೀನ ಹೊಂದುವಿಕೆ; ಮೋಕ್ಷ: ನಿಸ್ಕಳ ನಿಶೈಕ್ಕ 
ತ್ರಿನಿಧನಿರ್ಣಯ  ಕೂಡಲಸಂಗಮಜೇನಾ ನಿಮ್ಮ  ಶರಣರಿಗಲ್ಲದಿಲ್ಲಾ 
(ಬಸನ. ೭೬೯). ೨. ಪರಮಾತ್ಮನಲ್ಲಿ ಲೀನನಾದವನು ; ಶಿವನಲ್ಲಿ 
ಐಕ್ಯನಾದನನು: ತನುಮನಧನವ ವಿನಾ ಮಾತಾಡಬಲ್ಲರೆ ಆತ 
ನಿಸ್ಪೀಮನು ಆತ ನಿಜೈಕೃನು (ಬಸನ. ೨೧೬) ; ನಿಶ್ಚಿಂತ ನಿರಾಳನಾದ 
ನಿಜೈೆಕೃನ ತಥ್ಯಮಿಥ್ಯದಿಂದ ನುಡಿವ ತುಚ್ಛರ ನುಡಿ ತಟ್ಟ ಬಲ್ಲುದೇ 
(ಸಿದ್ಧೇವೆ: ೨೧೫-೬೩೦). [ನಿಜ ಐಕ್ಟ] 

ನಿಜೈಕ್ಕ ಪದ (ನಾ).-ನಿಜೈಕ್ಯ ೧: ನಿಮ್ಮ ಶರಣರು ಲಿಂಗನೆನಹೆಂಬ 
ಕಿಚ್ಚ ಹಿಡಿಯಲು ಅಂಗಜನ ಅರಮನೆ ಬೆಂದು ಭವ ಹೆಜಕಿಹಿಂಗಿತ್ತು 
ಸೋಡಾ ಇದೇ ಲಿಂಗದೊಲವು ನಿಜೈಕೃಪದ ಉಳಿದವೆಲ್ಲಾ ಹುಸಿಭ್ರಮೆ 
ಕಾಣಾ (ಸಿದ್ಧೇಷ, ೪೨-೧೧೫). ಗಡೈಕ ಸದ್ಯ] 

ನಿಜೈಕ್ಯಾನುಭಾವ (ನಾ). [ನೀಕ್ಕಿ ] ಶಿವನೇ ನಾನು ಎಂಬ ವಸ್ತು 
ಸ್ಥಿತಿಯನ್ನು ತನ್ನ ಮನಸ್ಸಿ ನಲ್ಲಿ ದೃಢವಾಗಿ ಅಳವಡಿಸಿಕೊಳ್ಳು 
ವುದು ಮತ್ತು ಈ ಎಕನ್ಯನುಸೆಂಧಾನದಿಂದ ಉಂಟಾಗು % 
ಆನಂದಾನುಭವ : ಇಷ್ಟಲಿಂಗಸಂಬಂಧ . . . ಪ್ರಾಣದ ಮಜಕಿ 
ಜ್ಞಾನ ಇಂತೀ ಗುಣಂಗಳ ಏಕವ ಮಾಡಿ ಉಭಯ ದ ದೃಷ್ಟಕ್ಕೆ ಒಡಲಿಲ್ಲದೆ. 
ನಿಂದುದೆ ನಿಜ್ಜೆಕ್ಳಾನುಭಾವ (ನೋಳಿಸೂ, ೧೧೨-೪೪೩). 

[ನಿಜೈಕ್ಳ-- ಅನುಭಾವ] 

ನಿಜೋಜ್ಜಲ, ನಿಜೋಜ್ಜಳ (ನಾ). ಸಹಜವಾಗಿ 
ವಂಥದು; ಸಹಜವಾಗಿ ಇರುವಂಥದು: ಕೇಶಿರಾಜನು . 
ಕನ್ನಡದಲ್ಲಿ ನಿಜೋಜ್ವಲವಾಗಿ ಹಲವು ಮುಹಾಸ್ಪಾಣಗಳಿನೆಯೆಂದು ಹೇಳಿ 
ದನು (ಭಾಷಾಶಾ. ೧೦೮), ನಿಜೋಜ್ವಳೆ ೩: ಒಳವು ಮಹಾಸ್ರ್ರಾಣಂ 
ಗಳ್ಳಿ ಳಸತೃರ್ಣಾಟಿಭಾಷೆಯೊಳ್‌' ಕೆಲವು ನಿಜೋಜ್ವಳಮಾಗಿ (ಶಮದ. ೧೫). 

[ಸಂ.] 


ಪ್ರಕ 


ಪ್ರಕಾಶಿಸು 


ನಿಜೋಜ್ವಳ 


ನಿಜೋಜ್ಜಳ "ನಿಜೋಜ್ವಲ' ನೋ. 
ನಿಜೋತ್ತಂಸ (ನಾ). ತನ್ನ ಶಿರೋಭೂಷಣ,--ತಲೆಯ ಒಡನೆ: 
ದಶಕುಲಧರ್ಮನಿರ್ಮಳರೆನಿಸಿದ ಸುಧರ್ಮಾಚಾರ್ಯರ ಪಾದಪದ್ಮಮಂ 
ನಿಜೋತ್ತಂಸಂಗಳಂ ಮಾಡಿ ತದೀಯ ಪಾದಪದ್ಮಂಗಳಂ ಕರಸಲ್ಲವಂಗಳಿ 
ನೊತ್ತು ತ್ತು 0 (ಸುಕುಮಾ, ೩-೪೪ ಐ)... [ನಿಜ-- ಉತ್ತಂಸ] 
ನಿಜೋದಾರತೆ (ನಾ). ತನ್ನ: (ನಿಶೇಷವಾದ) ಉದಾರಗುಣ,-- 
ಔದಾರ್ಯ: ಜನಿತ ಪ್ರ ಪ್ರಗಲ್ಭದೊಳ್‌ ಮಾಂತನದೊಳ್‌ ಮಾಹಾತ್ಮ್ಯ 
ದೊಳ್‌' ನಿಜೋ ದಾಕತೆಯೋಳ್‌ ಅನುಸಮಗುಣದೊಳ್‌ ಶ್ರೀಶಂ ಘನಮೆನೆ 
ಮಾಲೋಪಮಾನಭೇದಮಿದಕ್ಕುಂ (ಕವಿರಾ. ೩-೮೧). 
[ನಿಜ 4 ಉದಾರತೆ] 
ಸಿಜೋನ್ನ ತಿ (ನಾ). ಸ್ವಂತ ಹಿರಿಮೆ, ಅಗ್ಗಳಿಕೆ: ಈಸು 
ಮಹಿಮೆಯ ಮಜಕಸಿ ಲೋಕವಿಳಾಸಚೇಸ್ಟೈಯನನುಸರಿಸಿ ನರವೇಷವನು 
ನಟಿಸಿದನು ಹರಿ ಹೂಳಿದ ನಿಜೋನ್ನ ತಿಯ (ಕುನ್ಯಾಸ. ೧೧-೨೩). 
[ನಿಜ 4-ಉನ್ನ 3] 
ನಿಜೌನ್ನತ್ಯ (ನಾ). - ನಿಜೋನ್ಸ್ನತಿ : ಬಿಡಜಿ ಬಿಡಲೊಂಡೊಂದ ನುಂಗಿ 
ನುಂಗಿದವು ಬಳಿಕೆಡನಿಡದೆ. ಕೈೋಂಕೃ ತಂ ಭೀಂಕೃತಂ ಭೂತ್ಮೃ ತಂ ಹೊಡ 


ಕಂಸ. ಕಾದಿದರು ಹರಿಯಜರು ಖಂಡಿತನಿಜೌನ್ನ ತ್ಯ ಕಲ್ಪ ಕುಜರೂ 
(ವೀಠೈಪು. ೩-೧೨-೯). [ನಜ + ಔನ್ನತ್ಯ) 

ನಿಜ್ಜರ (ನಾ). ಮುಸ್ಟಿಲ್ಲದವನು; ಜರೆಯಿಲ್ಲದವನು; ದೇವತೆ: 
"ನಿಜ್ಜ ರವನಿತೆ' ಪ್ರ [ಆಸಂ. ನಿರ್ಜರ] 


ನಿಜ ಸ ರವನಿತೆ (ನಾ). ದೇವತೆ ; ದೇವತಾಸ್ತ್ರೀ : ಮಜ್ಜ ನವಡಿಸಿ ಸುವರ್ಣ 
ಶೂರ್ಪದೊಳಾಂತು ಸೆಜ್ಜೆ ಗೆ ತಂಡರಾ ಶಿಶುವ ನಿಜ್ಜ ರವಸರ್ಕತೆ್ತೆಯ ಪಕ್ಕ 
ದೊಳಿಟ್ಟಿ ರು ಸಜ್ಜಾತ ಶ್ರಿ ಶ್ರೀ ಸ್ಹನಂತೆ (ಮೋಹತೆ. ೧೭-೨೩). 
[ಣಜ NR ವನಿತೆ]: 
ನಿಜ್ಜನಣೆ (ನಾ). [ನಾಟ್ಕ ಯ] ನೃತ್ಯ ದ ಒಂದು ಭಂಗಿ; ದೇಶೀ 
ಲಾಸ್ಯ ದ ನಂದ್ಕಾ ನತಣಂಬ ಸ್ಮ ನವಿಕೇಷದಲ್ಲಿ ಮೊಳಕಾಲು 
ಗಳನ್ನ ಎರಡು ಕಡೆಗಳಲ್ಲೂ ಬಗ್ಗಿ ಸಿಕೊಂಡಿರುವುದು : ಭಂಗಿ 
ಯನಾಳೆ ನಿಜ್ಞನಣೆ ರೇಖೆ[ನಾಂಾಂ.ಣ ರಾಜಿ] ಮನೋಹರನಣಗೆ ರೂಪು 
ಚೆಲ್ವಿಂಗೆಜೆಯಾಗೆ ತಾಳದನುಕೂಳತೆಯಿಂ೦ ವಳನೋರುವರ್ತನಂ ಸಂಗತ 
ಮಾಗೆ ಗೀತದೊಳಮೊಂದಿದ ವಾದ್ಯದೊಳಂ ಲತಾಂಗಿ 'ಸರ್ವಾಂಗಡೆ ಪಾಡು 
ನಂತೊಸೆದು ಬಾಜಿಸುವಂತೆವೊಲಾಯ್ತ್ತೂ ನರ್ತನಂ (ಪಾರ್ಶ್ವಪು,೧೨-೨೮); 
ಪಯಂಪಾಡು ನಿಜ್ಜ ವಣೆ ಚಾಳೆಯಮುಂಲ್ಲಾಸಂ ತಿರಿಂಪು ತಡವಿತ್ತಡ 
ಮುನ್ನಯನನಿಶೇಷಂ ಡಿಳ್ಳಾ ಯಿಯ. ಪುದಿದುಸುರಮೆಸೆನಿನಂ 
ನರ್ತಿಸಿದಳ್‌ (ಧರ್ಮಪ, ೨-೨೬). , [-ಆಸಂ. ನಿಜವಣಾ] 
ನಿಜ್ಜಾಡಿಸು "ನಿರ್ಧಾಟಿಸು' ನೋ. 
ನಿಜ್ಜೋಡು (ನಾ). ಸರಿಯಾದ ಹೊಂದಿಕೆ; ವಿಶೇಷವಾದ 
ಹೊಂದಾಣಿಕೆ: ಧರ್ಮಜನ ಸತ್ಕಾಭ್ಯುದಯಕೋಸುಗ ಊರ್ವಶಿಯ 
ಶಾಪದಲಿ ಬಂದುದು. ಹೊತ್ತು. ನೂಕಿಜಿನೊಂದುನತ್ಸರನ, ಇದಕೆ 
ನಿಜ್ಜೊ [ನಾಂ20.ನಲ್ಹೊ (]ಡಾಯತ್ತು, ನಿರ್ವಿಘ್ನದಲಿ ನೂಕಿಡೆನನಧಿಯನು 
ತನ್ನದಟುತನನನು ಭೀತಿಗೊಳ್ಳ ದೆ ನೋಡು (ಕು: 
[ಆ ನಿಡಿದ -- ಜೋಡು] 
ನಿಟ್‌, ನಿಡಿ, ನಿಡು (ಸಪೂರೂ) “ಸಿಡಿದು” ಎಂಬುದಕ್ಕೆ 
ಸಮಾಸಗಳಲ್ಲಿ ಬರುವ ಆದೇಶರೂಸ. "ನಿಟ್ಟಾ ಲಿ' ಸರಾ. ನಿಡಿ: 
*ನಿಡಿಗರುಳು? ಪರಾ. ಫಿಡು : ಬಿಸು, ಕಟು, ನಜ ಇತಿ ಇನಾದಿರಾ 
ಕೃತಿಗಣಃ (ಶಬ್ದಾನು. ೩೩೪ ಪ್ರಯೋ). “ನಿಡುಗರುಳ್‌' ಪರಾ. 
[ನಿಡಿದ] 


ಲುಳಿ 


ವಿ. ೬-೪೮). 


೪೫೭೧ 


15 


20 


25 


30 


40 


ನಿಟಿಲಂಜೆಟಕ 


ನಿಟಿಂಬ (ಅ). ಉದ್ದಕ್ಕೆ ; ಸಾಷ್ಟಾಂಗವಾಗಿ; “ಮಗು ತಾಯಿಯ 
ಬಳಿಯಿಂದ ಎಷ್ಟುದಿನ ದೂರ ಉಳಿದೀತು”. ಎಂದು ಆತ ಹೇಳಿದಾಗ 
ಕೋನಮ್ಮನಿಗೆ ದುಃಖ ತಡೆಯುವುದಕ್ಕಾ ಗಳಿಲ್ಲ. ಶ್ಷಣಾರ್ಥದಲ್ಲಿಯೇ 
ಅವರೆ ಕಾಲಿಗೆ "ನಿಟಿಂಬ' ಅಡ್ಡ ಬಿದ್ದಳು. (ಕೈ: ಮಾಂಸ. ೯೭). [1] 

ಸಿಟಿಲ್ಮನಿಟಳ,(ನಾ). - ಎನಿಓಿಲಿ, ನಿಡಿ: "ನೀರಲಕ್ಷ್ಮಿನಟಿಳಾಗ್ರ ಲಲಾನು 


ನಾಶ್ರಿತೋತ್ಸವಕರಂ (ಸೌಇಇ. XX, ೭೬-೩೦ 51118). [ಸಂ] 
ನಿಟ. “ನಿಟಿಲ' ನೋ. - 
ನಿಟಿಳ್ಳ (ನಾ). ಒಂದು ಬಗೆಯ ಮರ; ತಡಸು : “ತಡಸು 


ನಿಟಿಳಂ?, (ಮಂಗರ. ೩೬-೧೪). [?] 
ನಿಟಾಲ (ನಾ). ಎ ನಿಟಿಲ: ಅಂಗುಲಿಗಳುಂ ಕಟ ನಿಟಾಲ ಚುಟುಕ 
೬ ಕೆಕುದ ಗಂಡಂಗಳುಂ ಸಂಘಟಪವೈದನೆಯ 'ಶಿಂಗಳೊಳ್ಳರ್ಭಸ್ತ 
ಮಾದ ಸಿಂಡಕೃಮೈ ದೆ (ವೆಂಕಾಂಾ. ೨-೩೫-೭). [ಸಂ.] 
ನಿಟಾಲಾಕ್ಷ್ಮಿ (ನಾ). ಹಣೆಯ ಕಣ್ಣು ; ನಿಟಿಲಾಕ್ಷಿ: ಪ್ರಳಯ 
ರುದ್ರನ ನಿಟಾಲಾಕ್ಷಿ ಸಂಭವಜ್ವಲೋಜ್ವಳವೀತಿಹೋತ್ರಸ್ಫು ಲಿಂಗನಾತನ 
ದಿಂದ ಚಿಳಿಚಿಳಿಲೆನುತ ಬ್ರಹ್ಮಾಂಡಂಗಳೊಡೆನಂತೆ . . . ಸಿಡಿದು 
(ನೆಂಕಾರಾ; ೩-೬-೧೯). [ನಿಖಾಲ-- ಅಕ್ಷಿ] 
ನಿಚಿಲ್‌, ನಿಟಿಲು, (ನಾ). ಒಂದು ಅನುಕರಣ ಶಬ್ದ : ಕಟನಾಯ್ಕೆ 
ಕೈಯನಿಟ್ಟ ರದೆರಳ್‌ ಸೀಳಾಗಿ ನಿಟಿಸೆಲ್‌ ನಿಟಿಲೆನಲ್‌ ನಿಟ್ಟಿ ಲು 
ನನುಜಕ ಮಂಟದು (ಚೆಬಪು. ೨೧-೬) ; ಅನುಕರಣಾವ್ಯಯಗಳು --. 
ಗಟಗಟ, ಕನಕನ . . . ನಿಟಲ್‌, -ಪಠಿಲ್‌. .-. . ದುಢುಮ್ಮನೆ 
ಇತ್ಯಾದಿ (ಕೈಪಿಡಿ. ೫೨). ಫಿಟಲು,: ಧಂಧಗಂ ಘುಳುಘುಳು 
ಛಟಲ್‌ಭಟಲೆಂಬ ಕಟ ಪಟ ನಿಟಲು ನಿಜಲೆಂಬ . . . ಧ್ವನಿಗಳವನಿಗೆ 
ಭಯನನೀವುತಿರೆ (ಸಾನಂಚ. ೮-೧೩). 
ಸಿಟಿಲ ನಿಟಿಳ (ನಾ). ಹೆಣೆ; ನೊಸಲು : ಕೋಮಲಶ್ಶಾಮಲ 
ಚ್ಞಾಯಾಕಾಯೆ ಮುಪನಿಟಲಕುಟಲಫಟತಜೂಟಿಬಂಧಮಂಂ ' (ಆದಿಪು. 
ಸಿಟಿಲನ್ಯಸ್ತ ಕರಾಬ್ದ ಸಂಪುಟ ವಿನಮ್ರ್ರಾತ್ಮಾಂಗರಂ ಭಕ್ತಿ 
ಲಂಪಟರಂ' ತನ್ಮುನಿ ಧರ್ಮನೃದ್ಧಿ ನಿಮಗೆಂದಾ ನಾಲ್ವರಂತಸ್ತಮೆಃ 
ಪಟಿಮಂ ಪಿಂಗಿಸಿ (ಶಾಂತಿಪು. ೭-೯) ; ನಿಟಿಲಂ ರುಂದ್ರಾರ್ಥಚಂದ್ರ್ರಾಭಂ 
(ಸುಕುಮಾ. ೫-೫೩) ; ಬೆದಜಕಿ ಮನಂ. ವನಸ್ಮಲದೊಳೊಂದಿಭಮಿರ್ದುದು. 
ಮೂರ್ಥಪಿಂಡಮಲ್ಲಿದು. ಶಿಖರಸ್ಥಲಂ ನಿಟಿಲವಲ್ಲಿದು ಪಾಸಜಕಿ. . . 
ಮದಗಜವಲ್ಲಿದಿಂದ್ರನೊಳಿದಿರ್ಚಿದ ನೀಲನಗೇ ೦ದ್ರ ಮೆಂಬಿನಂ (ಸಂರಾಮಾ. 
೧೦-೧೫೯) ; ಬಾಲಪ್ರವಾಳೋಸ್ಮ ನುತ್ಸಳಪತ್ರಾಂಬಕನಪ್ಪ ವೊಂದು 
ನಿಟಿಲಂ [ಸಾಂ90. ೪0) . . . ಉಜ್ಜಳಕೇಶಂ ಧರಣಿ £ಶಸೂನು 
ತಳೆದಂ ಸಾಶ್ಚರ್ಯಸೌಂದರ್ಯಮ೦ (ಚಂದ್ರಪು. ೪-೭). ನಿಬಳ : 
“ನಿಟಿಳಂ ಭಾಳಂ ಅಳಿಕಮಖಗೆ ಲಲಾಟಿಂ” (ನಸ್ತುಕೋ. ೭೦-೧೮) ; 
ಸಂತೋಸಷದಿಂ ಬೀಗಿದಂತುಚ್ಚ ಮಾದ ನಿಟಿಳಮಂನುಂ ವಕ್ಷಸ್ಥಳಮಂಂ 
» ಸೊಗಯಿಸುವ ರೂಪುಂ ಗಾಡಿಯುನುಖಿಳೆಲೋಕಾಶ್ಚರ್ಯ 
ಮಾಗೆ (ವರ್ಧಮಾ, ೭-೭೩ ನ). 
ನಿಟಳನಿಹಿತಾಂಜಳಿ '- ಕೈಗಳನ್ನು: ಬೊಗಸೆಯಾಗಿ ಜೋಡಿಸಿ 
ಹಣೆಯ ಬಳಿ ಇಟ್ಟುಕೊಂಡನನು | ಕೈನುಿಗಿದವನು : ಅಂತು 
ಪುಷ್ಪಾ ೦ಜಲಿವಿಕ್ಷೇಪಮಂ ಮಾಡಿ ನಿಟಳೆನಿಹಿತಾಂಜಳಿಯಾಗಿ 
'(ಚಂದ್ರಪು. ೧೨-೧೭೫ ವು. [ಸಂ.] 
ನಿಟಿಲಂದೆಅ (ಕ್ರಿ). (ಆಲಂ) ಹಣೆಗಣ್ಣನ್ನು 
ಹಂಪೆಯರಸಂ ನಿಟಿಲಂಡೆಜಿಕಿಯಲ್‌ ಬಳಿಕ್ಕ ಎ... 
ಸಂಕುಳವೆತ್ತಣ ಭಾಸ್ಕರೇಂದುಗಳ್‌ (ಸಂನಾಶ. ೩೮). 
[ನಿಟಲ-. ತೆಜಕಿ 


೧೩೧೪೫ ವ) ; 


ನಿಂದು 


ತೆಕ್ಕೆ-ತೆಗೆ: 


ಎತ್ತಣ ತ್ರಿದಶ 


ನಿಟಿಲತಟಿ 


ನಿಟಿಲತಟಿ, ನಿಟಿಳತಟಿ (ನಾ). ಹಣೆಯ ಪ್ರದೇಶ; ನೊಸಲು: 
ಉಪನಯ ನಾನಂತರನೊಂದುಪನಯನಂ ನಿಟಿಲತಟಿದೊಳುಂಟಿನೆ (ಮಲ್ಲಿಪು. 
೪-೧೩೮) ; ನಿಟಿಲತಟಿದೊಳುಯ್ಯಲಾಡುವ  ಮಂಂಗುರುಳನುಗು 
ರ್ಗೊನೆಯಿಂ ತಿರ್ದಿಯಂ (ರಾಮಾಶ್ಚ ೨೦-೧೫). ನಿಟಳತಟಿ: ಏಳಾಗ್ರ 
ಚಿತ್ತ ದೊಳ್‌ ಏಕಪಾರ್ಶ್ವದೊಳ್‌ ಮೆಯ್ಯನಿಕ್ಕಿ ನಿಟಳತಟಿಘಟತಕರಪುಟಿ 
ಯುಗಲನುಂ ಧರ್ಮು ಧ್ಯಾನೋಪಯೋಗನುಮಾಗೆ(ಸುಕುಮಾ.೧೨-೧೮ ವ); 
ಪಂಡಿತತತಿವಿನತಂ ಟಟ NSS ವಾಗ್ಯಧೂಟೀ 
ನಿಟಳತಟಹಟಿನ್ನೂ. ತ್ನ್ನ ಸದ್ರತ್ನ ಶ್ಲ ಪ ೫ ೫ (ಎಕ. 11, ೬೪-೬೭; 1163) ; 
ನಿರ್ಭರಭಕ್ತಿಯಿಂ 'ಸಟಳಟಳಟತಕರಸರೋಜನಾಗಿ (ಪುಸ್ಪಪು. ೯-೨ ನ). 
[allo + ತಟ್ಟಿ] 
ನಿಟಿಲತಟಿನಯನ (ನಾ). ೧. ಹಣೆಯಲ್ಲಿ ಇರುವ ಕಣ್ಣು | 
ಹಣೆಗಣ್ಣು : : ನಿಟಲತಟಿನಯನನ ನಿಟಲತಟಿನಯನಶಿಖಿಯಿಂಂದ ಸು 
ಪುರಂಗಳು ಜೇವವೋಲುತ್ತ | ಟಿವೆನಿಸಿ (ಬಸಪ. ೫೬-೩೨). ೨. ಹಣೆಯಲ್ಲಿ 
ಕಣ್ಣು ಳ್ಳ ವನು; ಹಣೆಗಣ್ಣ ; ಶಿವ: ನಿಟಿಲತಟಿನಯನನೆ ನಿಟಿಲತಟಿ 
ನದಿಯಿಂದ ಪಟುಪುರಂಗಳು ಬೇನವೋಲು (ಬಸಪು. ೫೬-೩೨). 
_[ನಿಟಲತಟಿ + ನಯನ] 
ನಿಟಿಲದೃಕ್ಕು (ನಾ). -ನಿಟಿಲತಟನಯನ ೧ : ಸಿಟಿಲದೃಗ್ವಿಸ್ಸು 
ಲಿಂಗಾಕೀರ್ನಶಮನ ತಜ್ಞ ಟಯ ಗೆಂಗಾಬಿಂದು ನಾಟ್ಯಿಲೀ ಲಾಮಹೋತ್ಯಟಿ 
ಶಾಂತಮಲ್ಲೇಶ ಜಯಸುಪ್ರಕಾಶ (ವೀಕೈಷು. ೫-೧೮-೧). 
[ನಿಟಲ + ದೃಕ್ಶು] 
ಸಿಟಿಲನಯನ (ನಾ). ೧. - ನಿಟಿಲತಟಿನಯನ:೧ : ನಲ 
ನಯನವನುಳಿದ ಬಲುಧೂರ್ಜಟಿಗಳಂದದಲೆಸೆವ ತನ್ನಯ ತಟಿದ ತಾಪಸ 
ನಿಕರದಾ ನದಿಯಿತ್ತ ಡಿಯಲೆಸೆವ ಉಟಿಜನನು ನೋಡುತ್ತ... ದೂರದಲ್ಲಿ 
ಕಂಡನು ಕರ್ದಮವ್ರತಿಯ (ಸಿಭಾಗ. ೩-೧೦-೨೧). ೨. ಎನಿಟಿಲತಟಿ 
ನಯನ ೨: ತಾನೆಯೆಲ್ಲಾ ಇನ್ನು ಗುಗ್ಗುಳವೀ ನಿಟಿಲನಯನಂಗೆ ಈ 
ಕಾಲಾನುಕೂಲಕ್ಕೆನುತ (ಬಸಪು.೪೪-೨೦) ; ನಿಟಿಲನಯನಪ್ರ ತಿಮತನುವಾ 
ಘಟಿದೊಳಗೆ ಕೈದುಡುಕಿ ಪಟುದುರ್ಫ್ಥಟಗರಳಧರನಂ ಪಿಡಿಪಿಡಿದು ತೆಗೆವ 
ಸಮಯದಲಿ (ಬಸಫ. ೫೧-೬೧). [ನಿಟಿಲ-4ನಯನ] 
ನಿಟಿಲನೇತ್ರ (ನಾ). ಎ ನಿಟಿಲತಟಿನಯನ ೨: ನಟಲನೇತ್ರನ ಭುಜ 
ಬಲಕೆ ಸಮಜೋಳಿ ಗಡ ನೀವು (ಕುನ್ಯಾಭೀ. ೯-೩೨); ನಿಓಲನೇತ್ರನ 
ದೇವಿಸುತನೇ ನಾಗಭೂಸಣಪ್ರಿಯನೇ ತಟಲ್ಲತಾಂಕಿತ ಕೋಮಲಾಂಗನೆ 
ಕರ್ಣಕುಂಡಲಧಾರನೆ .'. . ಪಕ್ಷಿವಾಹನ ಸಿರಿಪುರಂದರವಿಟ್ಟಿ ಲನ ನಿಜದಾಸನೆ 
(ಪುರಂದ, ೧-೫-೧). [ನಿಟಲ % ನೇತ್ರ] 
ನಿಟಲಲೋಚನ (ನಾ). - ನಿಟಿಲತಟಿನಯನ ೨ : ಅ ಶಿನಜ್ಞಾನಪ್ರಭಿ 
ಯೊಳಗೆ ನಿಟಿಲಲೋಚನನೆಂಬ 'ನಿತ್ಯನನು ಕಂಡು ಅದೇ ಎನ್ನ ನಿಜವೆಂದು 
ಬೆರಸಿ ಅಭಿನ್ನಸುಖಿಯಾಗಿದ್ಲೆ ನಯ್ಯಾ (ಸಿದ್ಧನ. ೩೩-೮೪) ; ಕಂಟಿಲತನದಲಿ 
ಗೆಲುವೆನೇ ಹುಲುಕುಓಗರಿನದಿರ ಹೊಯ್ದು ತನ್ನನು ನಿಟಲಲೋಚನನಡ್ಡ 
ಹಾಯ್ದಕೆ ಹಿಡಿನೆನೆನುತೆಚ್ಚ (ಕುನ್ಯ್ಯಾಬ್ರೋ. ೨-೩೬) ನೀನಲಾ ಪೂರ್ವ. 
ದಲಿ ಕಾಮನು  ತಾನಲಾ ರತಿ ನಿನ್ನ ಸತಿ ಮುನಿದಾ ನಿಟಿಲಲೋಚನನು 
ಸುಟ್ಟಡೆ ಬೆಂದು ಮತ್ತಿ ೦ದು ಮಾನನಿಧಿ ಜನಿಸಿದೆ ಮುಕುಂದನ ಮಾನಿನಿಗೆ 
ಮಗನಾಗಿ (&ಭಾಗ. ೧೦-೬೬-೧೨). [slo + ಲೋಚನ] 
ನಿಟಿಲಲೋಚನೆ (ನಾ). ಹಣೆಯಲ್ಲಿ ಕಣ್ಣುಳ್ಳವಳು; ದುರ್ಗಾ 
ದೇವಿ; ಆದಿಶಕ್ತಿ, ಪಾರ್ವತಿ : ಸಟುತರಚಿತ್ತೆ ನಿಟಿಲಲೋಚನೆ 
ವಟವೃಕ್ಷದ ಕೆಳಗೆ, ,, ಘೋರತಪದೊಳ್‌ ನಿಂದಳ್‌' (ಗಿರಿಕ.೯-೩೫ ನ) ; 
ನಿಟ್ಟಿ ಸುತಯೆಡಬಲನ ನಿಟಿಲಲೋಚನೆಯು (ಕರಕ. ೨೫-೫). 
[ಸಂ. ನಿಟಲಲೋಚನಾ (ನಿಟಲ-- ಲೋಚನ + -)] 


೪೫೭೨ ನಿಟ್ಟಿಯ್ದೆ 
ನಿಟಿಲಾಂಬಕ (ನಾ). - ನಿಟಿಲತಟಿನಯನ ೨ : ನಿಂಬಿಯಕ್ಕನೆನಲೈ 
ಶರೆಣಪದಾಂಬುರುಹಸೇವಾನಿರತೆ ನಿಟಿಲಾಂಬಕಧ್ಯಾನಪ್ರಮತಕ್ತೆ 


20 


30 


35 


40 


45 


(ಬಸಪು. ೨೪-೧). [ನಿಟಲ + ಅಂಬಕ] 

ನಿಟಿಲಾಕ್ಷ (ನಾ). ಹಣೆಗಣ್ಣ ; ಶಿವ : ಅಕ್ಷಯಂ ನಿಟಿಲಾಕ್ಷನಭನಂ 
ದಕ್ಷ ದಕ್ಷಮಖಕ್ಷಯಕ್ಷಮನುಕ್ಷಗಂ ಪ್ರತ್ಯಕ್ಷವಾಗಿ ಸನುಕ್ಷದಲಿ' ನಿಂದು 
(ಬಸಪು. ೨೭-೩೨) ; ಕುಟಲಕುಹಕವ ಮಾಡದಾತ ಭಕ್ತ ನಿಟಲಾಕ್ಷನ 
ಧ್ಯಾನದಲ್ಲಿ ಇದ್ದಾತ ಭಕ್ತ (ಅಖಂಡೇ: ೭೬-೫೩). 

[ಸಂ. (ನಿಟಲ-. ಅಕ್ಷಿ-- -)] 

ನಿಟಿಲಾಕ್ಷಿ ನಿಟಳಾಕ್ಷಿ (ನಾ). ಹಣೆಯಲ್ಲಿರುವ, ಕಣ್ಣು ; `ಭಾಳ 
ನೇತ್ರ: ನಯುನಯಂಗದಿಂ ಜಗವ ಪೊರೆದು; ನಿಟಿಲಾಕ್ಷಿಯಿಂ 'ರಿಯನಡಿಸು 
ವುದದೇನು ಶಿನಯೋಗಲೀಲೆ ? (ನುಂಕುಕ. ೬೧೩). ನಿಟಳಾಕ್ಷಿ : ಹರನ 
ನಿಟಳಾಕ್ಷಿವ್ಲಿ x x ಣಂ ಮಖರೆಹರನ ಚಕ್ರಮಬ್ದ ಜಸಾಶಂ ವಿಧಿ 
ಪುದು ಧುರದೊಳ್ಳಿ ಪುನೃ ಪರ್ಗೆ ಗೋನಭೂಪನ ಕರನಾಳ್‌ (ಎಕ. ೪111, 
ಸಾಗರ. ೧೦೯-೧೭೬; 104). [ನಿಟಲ- ಅಕ್ಷಿ] 

ನಿಟಿಲಾಗ್ರ (ನಾ). ಹಣೆಯ ಮೇಲುಭಾಗ : ನಿಟಿಲಾಗ್ರಡೊಳ್‌ 
ಪೊದಟ್ಸ ೦ಜನರೇಖೆ ಕಣ್ಣೆಸೆಯೆ (ಸುಕುಮಾ. ೧೦-೩೮). [ನಿಟಲ -.- ಅಗ್ರ] 

ನಿಟಲು, "ನಿಟಿಲ್‌' ನೋ. 

ನಿಟಿಲ್ಲು "ನಿಡಿಲು' ನೋ. 

ನಿಟಲೇಕ್ಷಣ (ನಾ): -ನಿಟಲಾಕ್ಷ್ಮಿ: ಕೋಪಂ ನಾಡೆಯೆನೊತ್ತರಿಸಿ 
ನೀಳ್ದು ನಿಟಿಲೇಕ್ಷಣದೊಳ್‌ ಕೂಡೆ ಬಳೆಬಳೆದು ಸುಳಿಸುಳಿದೀಡಿಟ?ಿದೊಳ 
ಗೊಳಗೆ ಘುಳುಘುಳಿಸಿ ಕುದಿದಾಗಳ್‌ (ಗಿರಿ. ೮-೪೬). [ನಿಟಲ-- ಈಕ್ಷಣ] 

ನಿಟಳ "ನಟಲ' ನೋ. 

ನಿಟಿಳತಟಿ "ನಿಟಲತಟಿ' ನೋ. 

ನಿಟಿಳ್ಲಾತ್ತ "ನಿಚಿಲಾಕ್ಷಿ ನೋ. 

ನಿಬ್ಬಿಡಕಿಲ್‌, ನಿಟ್ಟಿಡಕಿಲು (ನಾ). ಎತ್ತರವಾದ ರಾಶಿ; ಎತ್ತರ 
ವಾಗಿ: ಒಂದರ ಮೇಲೊಂದರಂತೆ ಇಟ್ಟಿರುವುದು : ಕಟ್ಟಾಳ್‌, 
ನಿಟ್ಟಿ ಡಕಿಲ್‌ (ಭಾಷಾಭೂ, ೧೪೦ ಉದಾ); ಟಳಾರಕ್ಕೆ ನಿಟ್ಟಿಡಕಿಲ್‌, 
ನಿಟ್ಟಿ ರ್ಕೆ (ಶನುದ. ೧೮೧ ಪ್ರಯೋ). ಫಿಟ್ಟಿ ಡಕಿಲು : ಪಕ್ಕದ ನಿಟ್ಟಿ ಡಕಿಲ 
ಮೇಲಡ್ಡಣದ ಮೇಗೆ ದಾಡಿಯನನ್ನಿರಿಸಿ (ಮಂತ್ರಶ್‌ ೧೫೪-೪). 

[ನಿಟ್‌(-ಲನಿಡಿದು;) -- ಅಡಕಿಲ್‌] 

ನಿಟ್ಟಿ ಡಕಿಲು "ನಿಟ್ಟಿಡಕಿಲ್‌ ನೋ. 

ನಿಟ್ಟಿ ಡಕಿಲ್ವಲೆ (ನಾ), : ಒಂದು ಬಗೆಯ ಬಲೆ : 
ಕಣ್ಣಿ ನಲ್ಲೆ ನಿಟ್ಟಿ ಡ(ಪಾರಾಂ. ಡಿ,ಡು]ಕಿಲ್ವಲೆ ಗೂಂಟಿನಲೆ , . 
ಗಳೊಪ್ಪಿ ದವು (ಗಿರಿಕ, ೧-೮೦). [ನಿಟ್ಟಿ ಡಕಿಲ್‌ 4-ಬಲೆ,]: 

ನಿಟ್ಟಿಡಿ (ನಾ). ದೂರದೂರಕ್ಕೆ ಹೆಜ್ಜೆ ಯಿಡುವುದು ; ದಾಪುಗಾಲು: 
ನಿಟ್ಟಿಡಿಯಿಂಂದ ಹೋಗಿ, ಚಿನ್ನನಿಗೆ ನಿಂತು, ಆತನಿಗೆ ನಡುಗಣ್ಣಾಗಿದ್ದು, 
ಮಿಕ್ಕಿನನರ್ಗಳನ್ನೆಲ್ಲ ಸರಿಕಿಸಿ (ನುಂತ್ರಶ. ೮೨-೪). 

[ನಿಟ್‌(-ಲ ನಿಡಿದ) + ಅಡ್ಕ] 
ನಿಟ್ಟಿ ಯಿಸು "ನಿಟ್ಟಿಸು' ನೋ. 
ನಿಟ್ಟಿಯ್ದೆ, ನಿಟ್ಟಿಯ್ದೆ, ಸಿಟ್ಟಿಡಿ (ನಾ). ಬಹುಕಾಲ ಸುಮಂಗಲಿ 


ಕಡಿಕೆನಲೆ 
* ನಿಡುವಲೆ 


ಯಾಗಿರುವವಳು, ಮುತ್ತ ದೆಯಾಗಿರುವವಳು ; ದೀರ್ಫ 
ಸುಮಂಗಲಿ : ಅಯಂಷಂವದನನ ಕಾಂತೆಯನೆಯ್ದಿ... 
ಮುತ್ತಯ್ದೆಯೆ ನಿಟ್ಟಿಯ್ದೆ [ಸಾತಾಂ. ಟ್ವೈದೆ]ಯೆ ನೆಣಕಿಯಯ್ದೆಯೆ 

ದ್ವಿತ್ವ ಕ — 


ಸಲೆಯಯ್ದೆ ಯೆಂದು ಪರೆಸುತ್ತಿರ್ದರ್‌' (ಗಿರಿಕ. ೧೦-೯೭); ದ್ವಿತ್ವಳ್ಳೆ 
ನಿಟ್ಟಯ್ದೆ, ನಿಟ್ಟಿಸಟಾ (ಶಮದ.' ೧೮೦ ಪ್ರಯೋ). ನಿಟ್ಬಿಯ್ದ : 
*ನಿಟ್ಟಿಯ್ದೆ ತನ? ಸರಾ. ನಿಟ್ಟೆ ದೆ; ಜಗವೆಲ್ಲ ಅಜಯಲಂ 


ನಿಟ್ಟ ಯ್ಹೈತನ 


ಎನಗೊಬ್ಬ ಗಂಡನುಂಟು ಆನು ಮುತ್ತೆ, ದೆ ಆನು ಸಿಟ್ಟ ದೆ. (ಬಸನ. 
೫೦೩) ; ಒಪ್ಪುವ ಸಿಟ್ಟಿ ಜೆಯರೊಗು" ರಂಜಿಸಿದುದು (ಉದ್ದ ಟಿ. 
೪-೫೪) ; ಸಿಟ್ಟೈದೆ ನುಡಿಯೆ ರಾಯ ಜಾತಿಸ್ಮರಣೆ ಹುಟ್ಟದೇ ನಗೆ 
'ಕೇಳೆಂದು ಪೂರ್ವದ ಕಥೆಯ ಬಿತ್ತ ರಿಸಿದಳು ಮಾನಿನಿ (ನೀಕೈಪು. ೨-೬-೧೬); 
ಕಟ್ಟ ನಷಯಾಸಾಶದಿಂ ನಿಟ್ಟಿವಜೆಯರ ಸಟ್ಟ ಗಟ್ಟ ಜಾರರ ದೇಶ ಕಟ್ಟ 
ವೀರರ . . . ಹುಟ್ಟುಗಡಲೊಳ್‌ ತಿರುಗಿಸುವ ಕಾಮನಖಿಳಜನರೆ 
(ಷತಿಲ, ೨-೨೭). 
ನಿಟ್ಟಿಯ್ದೆಯಾಗು, ಸಿಟ್ಟ ಜಿಯಾಗು ಇದೀರ್ಥಸುಮಂಗಲಿ 
ಯಾಗಿ ಬಾಳು ; ಬಹುಕಾಲ ಮುತ್ತೈಡೆಯಾಗಿರು : ನಿಟ್ಟಿಯ್ದೆ 
ಯಾಗು ಪತಿಯೊಳ್‌ ತೊಟ್ಟಿ ನನುವಶೆಯಾಗು ಶೀಲನತಿಯಾಗು . 
'ನೀನೆಂದಿಟ್ಟರ್‌ ಸೇಸೆಯಂ (ಕಾನ್ಯಾನ. ೨೨೩); ಕಣೆದಿರುವ ಸೆಳೆನಂಗುಲಿಯ 
ಪರ್ವದಾ ನಿಮ್ನ ವಣಿಯರ. ಧನೋನ್ನ ತ ಸುರೇಖೆಯುಳ್ಳ ವಳು ಧಾರುಣಿ 
ಯಲ್ಲಿ ನಿಟ್ಟಿ ಯಾಗಿ ಬಾಳ್ಯಳು ಕಣು (ವೀಕೈಫು. ಇಮಾಂ 
[ಇರ೯( ಎನಿದು, + ಆಯೆ ] 
ಸಿಟ್ಟಿಯ್ದೆತನ, ನಿಟ್ಟಿಯ್ದೆತನ (ನಾ). ಬಹುಕಾಲ ಸುಮಂಗಲಿ 
ಯಾಗಿ ಬಾಳುವ; ; ಮುತ್ತೆ ತ್ರೈ ಜೆಯಾಗಿರುವುದು : ಭೂವನಿತೆ 
ಗೇಜುಂಜವ್ವನಂ ರಾಜ್ಯಲಕ್ಷ್ಮಿಗೆ ನಿಟ್ಟಿ ಸ್ಚ್ರಯ್ದೆ ತನಂ ಜನಕ್ಕೆ ಪಸರಂ ತೇಜಕ್ಕೆ 
ಕಾಯಾ ತನೆಂಥೆ ಗುಣಂಗೊಳ್ಳುದು (ಎಇ. 2111, ೪೪-೩೨ ; 1112). 
ಸಿಟ್ಟಿಯ್ಲೆತನ : ನಿಟ್ಟಿಯ್ದೆತನಂ ತನಗಳವಟ್ಟಿ ಚಲದೇನಿ ನ್ರುಪಂ 
ನರಸಿಂಹಂಗಾದಳು ಸಟ್ಟಿ ಮಹಾಜೀನಿಯೆನಲು ನೆಟ್ಟನೆ ತತುಕಾಂತೆಯಂತೆ 
ನೋನ್ತ್ಯರುಮೊಳರೇ (ಮೈಅರಿ. ೧೯೩೦, ೧-೩೧; ಸು. 1180). 
[ನಿಟ್ಟಿಯ್ದೆ + -ತನ] 
ನಿಟ್ಟಿಯನು ()- ನೆಟ್ಟ ಗಾಗು ; ನೇರವಾಗು ; (ಮರವಟ್ಟು ) 
ಸೆಡೆತುಕೊಳ್ಳು : ಕಾಪಿನಾಳ್ಗಳ್‌ ಬಗೆ ಬಪ್ಪ ನಿತರೊಳ್‌ ಕೆಂಜೊಡರ್‌ 
ವೆಳಗಿನೊಳ್‌ ಸಹದಾಳ್‌ ಕಂಡುದಾಕೃತಿ, ಪೆಣನ ಮಾಳ್ಕೆಯಿಂ, 
ನಿಮಿರಿ ನಿಟ್ಟಿಯ್ಸಿ (ಶ್ರೀರಾಮಾ, ೬೦೩-೭೬). [ಆನಿಡಿದ್ಯು] 
ಸಿಟ್ಟಿರಿಸು (ಕ್ರಿ). ಎ ನಿಟ್ಟಿಯ್ಸು : ಬಾಹುಗಳು ನಿಟ್ಟಿ ರಿಸಿದುವು 
(ದೌಲತ್‌. ೭೧). [7] 
ನಿಟ್ಟಿರುಳಿ (ನಾ). ದೊಡ್ಡ ಅರಳಿಮರ, ,-ಅಶ್ವತ್ಸವೃಕ್ಷ : ಬ! 
ನಡದು ಕಲ್ಮಲರುಳಿ ಕೊಲಿಸನ್ನೇಲ ಕಾರಜಕಿ ಎ ಇಟ್ಟಿ ಗ ಸೊಣೆ ಎ ಬಡೆ 
ಸಿಟ್ಟ ರುಳಿಎ ಕರಡಿಗುಜುಕಿ ಮೇಲ ಕೋಡುಜ್ಗ ಲ್‌ (ಎಕ. 209), ಚಿಕ್ಕಬ, 
೬೬-೨೦ ; 850), 
[ಐ ಇದು "ನಿಟ್ಟಿರಳಿ' ಎಂಬುದರ ಅಪಲಿಖಿತವಿರಬಹುದು] 
ನಿಬ್ಬವಧಿ (ನಾ). bg ದೀರ್ಫಾವಧಿ: ನೆಟ್ಟಿ ನಾ ಧರ್ಮಾರ್ಥ 
ಕಾಮನೋಕ್ಷಂಗಳಂ ಮೆಟ್ಟ ಹರ್ಯಜರಿಂದ್ರಪದವನೊದೆದಾವಗಂ 
ನಿಟ್ಟಿ ನಧಿ ನಿಧಿಗಳ ಶಿಕೋಮಧ್ಯಜೊಳ್‌. ನಿಂದು 'ಹಂಿಸುತ್ತ (ಭಾನಚಿಂ. 
[ನರ್‌( ಎ ನಿಡಿದ) -- ಅವಧಿ] 
ನಿಟ್ಟ ಅಕಿ (ನಾ). ೧. ಎತ್ತರವಾದ ಬಂಡೆ; ಹೆಬ್ಬಂಡೆ: ಕಗ್ಗಲ್ಲ 
ಸೆರೆಯ. ನಿಟ್ಟಿ ಅಕಿ ಅದ ತದನಾಂತರ ಕುಂಟಿಯ ತಡಗೋಡ ಮೇಶೆಲಕೆ 
ಯಾಲ ಅಜಜಿ ತದನಾನ್ತರ ಮುಂಕುಟಿ ಆಲದ ಹಾಳ ಅದರ ತದನನ್ನರೆ 
ಚೈಕೋಲ ತಾಟಮರೆ (ಸೌಇಇ. 1-1, ೪೧-೨೪; ಸು. 11ನೆಯ ಶತ). 
[ನಟ್‌( - ನಿಡಿದ) 4 ಅಜಕ್ಕಿ] 
ನಿಟ್ಟಾಣಿ (ನಾ). ಉದ್ದ ವಾದ ಮೊಳೆ; ದೊಡ್ಡ ಮೊಳೆ: ಏಜ: 
ನಾರಸಿಂಹನ ಕಟಬಂಧದೊರೆಯನ್ನು ಕಳಲ್ಲಿ, ಪುದಿಯ ' ಗೋಡೆಯ 
ನಿಟ್ಬಾ ಣಿಗೆ ನೇಲ್ದಗುಳ್ಳಿ (ಮಂತ್ರಶ. ೧೪೦-೧೧). 
[ನಟ್‌( ಎನಿಡಿದು,) 4 ಆಣಿ] 


೧-೪). 


೪೫೭೩ 


35 


4 


ಕಿ 


45 


ನಿಟ್ಟಾಳ 


ನಿಟ್ಟಾಯ (ನಾ). ಅಧಿಕವಾದ ಪರಾಕ್ರಮ : 
ಉಕ ಗ್ಲೆಯಂ ಪಸರಿಸಲ್‌ . 


ಶ್ರೀಯಂ ಕೂರಿಸ 
* ದುರಿತಮಂ ಸರರ್ನಾರಿಸಲ್‌ ನಿಂದ 
ಸಟ್ರಾ ಯಂ ನಿಟ್ಟಸಲೊಳ್ಬನಬ್ಬಿ ತಣಿಸಲ್ಫೇಟ್ಪ ಗೆ ಬೇಟ 
ಸುಖೋಪಾಯಾ-ತ್ತ ತ್ವಚ್ಚ ರಣಪ್ರ ಣಾನುಮಲಾದೆರ ಶ್ರಿ ಶ್ರೀಮತ್ಜ ನಾಧೀಶ್ವರಾ 
(ಲೀಲಾವ. ೩-೭೯) ; ಜ್‌ 'ಆಯಂ, ನಿಟ್ಟಾ ಯಂ (ಕಲ್ಮಾಕು. ೩೩೯ 
ಪ್ರಯೋ), [8ೀ( ಸಿಡಿದು, + ಅಯ್ಯ] 
ನಿಟ್ಟಾಯು (ನಾ). ೧. ದೀರ್ಫ್ಥವಾದ ಬಾಳು; ದೀರ್ಫಾ 
ಯುಸ್ಸು. ೨. ದೀರ್ಫಾಯುಸ್ಸ ನ್ನು ಉಳ್ಳು ದು : ವಿಇಾಜಸಿದರಂ 
ತನೆ ಕೊಂದ ಪೆಂಪು ಕಟ್ಟ್ರಾಯದ ಪೆಂಪು ಶಕ್ರನೊಡನೇಲದ ಪೆಂಸಿವು 
ಪೆಂಪುನೆತ್ತು ನಿಟ್ಟಾಯುಗಳಾಗಿ ನಿನ್ನೊಳಮರ್ದಿರ್ದುವು (ಪಂಪಭಾ, 
೧೪-೧೭). ೩. ದೀರ್ಫವಾದ ಆಯುಸ್ಸನ್ನು ಉಳ್ಳ ವ್ಯಕ್ತಿ : 
ಸಿಟ್ಟಾಯಂವಾಗು ನೀನೆಂದಿಟ್ಟರ್‌ ಸೇಸೆಯನಗಣ್ಯಪುಣ್ಯಾಂಗನೆಯರ್‌ 
(ಕಾವ್ಯಾನ. ೨೨೩). [ನಟ್‌ (ಎನಿಡಿದು,) -- ಆಯ್ದು) 
ನಿಟ್ಟಾರನೆ (ನಾ). ವಿಶಾಲವಾದ ತೋಟ, ತೋಪು: ಇಂದರ 
ಗಾವುಣ್ಣನ ಮಗಂ ಬರ್ನ್ಮಿಸೆಟ್ಟ ಗೆ ಬಿನ್ನವುರಂ ೧೨೮8 ೂಳಗಣ ಕುಳುವ 
ನೂರುಂ ಸಿಟ್ಟಾರನೆಯಂ ಅಂತೆರಡೂ ವನಂ ಖಚಾಯ ಎಲೆ ಕುಡುವ 
ನೂರ್ಮ್ಮಡಿಆಯ್ಯಹರಸಂ ಬರ್ಮ್ಮಿಸೆಟ್ಟ ಗೆಗೊಟ್ಟ. ಶಾಸನದ ಪೊಲದ 
ಸೀಮೆ (ಎಕ. ೫1, ದಾವಣ. ೧೯-೧೧ ; 1043). 
[ನಟ್‌(ಎನಿಡಿದು,) -- ಆರವೆ] 
ನಿಟ್ಟಾಲಿ (ನಾ). ವಿಶಾಲವಾದ ಕಣ್ಣು,--ನೇತ್ರ : ಎನಿತಾನುಂ 
ಮಣಕ ದೊಂದನೊಂದಿ ನೆನೆಯುತ್ತಿರ್ದಸಳೆಂಬಂತೆ ತೊಟ್ಟನೆ ನಿಟ್ಟಾಲಿ 
ಗಳಾಟಿವಚ್ಚಬಂದು ವಕ್ಷಸ್ಟಂದನಂ ನಿಂದು . . . ಮರನಟ್ಟೊ ರಂದ 
ದಿಂದಿರ್ದಳ್‌ (ಕುಸುಮಾ. ೧೨-೧೩೧) ; . ಮಾರಾಂತ ಸೇನೆಗಳನ್ನೆಲ್ಲ ಅಲ್ಲ 
ಕಲ್ಲೋಲ ಮಾಡಿ . . . ಕೊಂದಿಕ್ಕಿದನು. ನಿಟ್ಟಾ ಲಿಯಿಂದ ನೋಡಿ 
ಯುಧಿಸ್ಕಿ ರೆನನ್ನು ಮುಟ್ಟಿ ಬಂದನು (ಭಾಮಣಿ. ೨೭). 
ನಿಟ್ಟಾಲಿಯಾಗು-ನಿಟ್ಬಾಲಿಗೊಳ್‌ : ಅಶ್ವತ್ಕಾಮಂ . . . 
ಹಸ್ತಿ ನಪುರದೊಳ್‌ ಪಾಂಡವರಿರ್ದರೆಗೆತ್ತು ಮಲ್ಲಿಗೆ ನಿಟ್ಟಾ ಲಿಯಾಗಿ ದಾಟ 
ಯನಿಟ್ಟು ಮುಟ್ಟಿ ನಂದು (ಸಂಸಭಾ. ೧೩-೧೦೬ವ) ; ವಿಶ್ವನಂದಿಯುಂ 
೬ ಪಿಹಾರಿಸುತ್ತು ಮುತ್ತ ರಮಧುರೆಗೆ ನಂದು ಮಾಸೋಪವಾಸದ 
ಪಾರಣೆಯೊಳ್‌ ಚರಿಗೆವುಗೆ ಕಟ್ಟಿದಿಕೊಳ್‌ ನಿಟ್ಟಾ ಲಿಯಾಗಿ ಕೆಂಗಣ್ಮಸಗಿ 
ಬಂದೊಂದೀಂದ ಪಸು ತನ್ಮುನಿಪತಿಯನಿಜಿವುದುಂ (ಶಾಂತಿಪು. ೭-೫೯ ವ). 
[ನಿರ (ಎನಿಡಿದು,) + ಆಲ್ವಿ] 
ಸಿಟ್ಟಾಲಿಗೊಳ್‌ (ಕ್ರ). ಕಣ್ಣನ್ನು ಅರಳಿಸು ; ದಿಟ್ಟಿಸು : 
ಅಂಕೆಯ ನಾಯಕರನಲುವತ್ತು ಸಾಸಿರ್ವರನೊರ್ವನಂ  ಕೊಲ್ವಂತೆ 
ಕೊಂದು ನಿಟ್ಟಾ ಲಿಗೊಂಡು ಯಂಧಿಸ್ಮಿರೆನಂ ಮುಟ್ಟಿ ವಂದಾಗಳ್‌ 
(ಪಂಪಭಾ. ೧೨-೧೧೬ ವ). [ಸಟ್ಟಾ ಲಿ.ಕೊಳ್ಳ್‌ ] 
ನಿಟ್ಟಾ ಸುರ (ನಾ). ಅತಿ ಭೆಯಂಕರವಾದುದು : ಸೂಸಿತಬಲಾನೃಂದ 
ತಡ ಕೇಶಪಾಶದ ತೆಳುವಸುಅ ನಿಟ್ಟಾ ಸುರದ ಹೊಯ ಗಳ 
(ಕುನ್ಯಾಗ. ೧೨-೫). [ak (ನಡದು, ) + ಆಸುರ] 
ನಿಟ್ಟಾಲಿ (ನಾ). ಎತ್ತರವಾದ ಮನುಷ್ಯ : ಪುಣ್ಯದ ಪುರ ಮೆಂಥಿ 
ಗೊಡೆಯ ಆರಸಮಾಸ್‌, ಬಲ್ಜಿಟ್ಟಾರ್‌ (ಪಾರಸಿ. ೩-೬೬). 
[ನ್‌ (ಸಿಡಿದು) 4 ಆಳ್‌] 
ನಿಟ್ಟಾಳ (ನಾ). ಹೆಚ್ಚಾದ ಆಳ ; ತುಂಬ ಆಳ: 
ನೆಸೆಗೆನ್ನನ್‌ ಕಡುಗಲ್ತ ಲೆ ಟಾರ್ಟರಸ್ಗೆ ; ಜಗವಿದಆ ಕೆಟನೆಲೆಯಾ 
ಅಡಿನೆಲನಾ ನಿಬ್ಬಾಳಕೆ (ಬದ್ಮಪ್ರ. ೫೬-೧೨೨೧). 
[ನಿಟ್‌ (ನಿಡಿದ) 4 ಅಳ, (<ಆಟ)] 


ಒಂದೆಸತದಿ 


ಸಿಟ್ಟತ 


ನಿಟ್ಟಿತ (ಗು). ನೆರೆ ನಿಂತ; ಸ್ಥಿರಗೊಂಡ ; ಸುಪ್ಪತಿಷ್ಠಿತವಾದ.: 
ಅಫಹರನು . . . ಜೈಮಿನಿಮುನಿಯ ಕೊಂಡಾಡಿ ನಗುತ ನುಡಿಸಿದನೇ 
ನಿವೇನೈ “ತುಟ ನಿನಗೇಕೆ ಸಿಟ್ಟ ತ ನಿಗಮಮತಸುಗುಣಾಬ್ಮಿ 
ಯನು ಮುನಿಯನಿ ಕಕ್ಷಿಸಿದ (ಕುವ್ಕಾ ಅ. ಓರಿಇ, ೩-೪೩). 

[ಆಸಂ. NE 

ನಿಟ್ಟಿದಿರ್‌ (ನಾ). ನೇರವಾದ ಇದಿರುಭಾಗ; ಕಟ್ಟದಿರು : 
ಕನಲ್ಲಾಖುಗಳಗಿದ ವಿಷಂ ದಿನಸನ ನಿಟ್ಟದಿರ ತಿಮಿರದಂತಿರೆ ಕಿಡುಗುಂ 
(ಯುದ. ೧೨-೩೧). [ಇಟ್‌ (-ಆಡಿದು,) + aoe] 

ಸಿಟ್ಟ ರ್‌ (ಕ್ರಿ). ದೂರದಲ್ಲಿರು : ಮಕ್ಕಳ ತೊಟ್ಟಲ' ಮೇಲೆ ಕಟ್ಟದ 
ಕೆಂಪಿನ ಹಣ್ಣು ಸಿ(ಪುಟ್ಟ ರ್ದು ನಿಲುಕಲು ನೆನ (ಜೂನ; ೮೭-೪೮೩). 

[<ನಿಡಿದ್ದು + ಇರ್‌] 

ನಿಟ್ಟಿರುಳು (ನಾ). ದೀರ್ಥವಾದ ರಾತ್ರಿ : ' ಅರೆವೀದಿಯಲ್ಲಿಯೇ 
ಮುಂಗಾಳು, ಮಂಸುಕಿಸಿತ್ಸೆ ದೊರೆಯ ಹೆಜ್ಜೆ ಯ ಸುಳುವು ತೋರದಿಲ್ಲಿ! 
ನಿಟ್ಟಿ ಸುತ ಕತ್ತಲೆಯ ಟ್‌ ಗಟ್ಟ ಸುತೆ ನಿನ್ನನ್ನೆ ಅತ್ತು 
46 (ನಾದಲೀ: ೧೨-೧೭). 

[ನಿಟ್‌ (<ನಿಡಿದು,) 4 ಇರುಳು (ಇರುಳ್‌) ] 

ನಿಟ್ಟಿರ್ಕೆ (ನಾ). ಬಹುಕಾಲದಿಂದಿರುವ ವಾಸಸ್ಕಾ ಸ್ಥನ : ಬಿಣ್ಬೊಟಕ, 
ನಿಟ್ಟಿರ್ದೆ, ನಿಟ್ಟರ್ಕೆ (ಭಾಷಾಧೂ. ೧೩೭ ಉದಾ); ಕಾರಕ್ಕೆ 
ನಿಟ್ಟಿ ಡಕಿಲ್‌, Ki ರ್ಕೆ (ಶನುದ. ೧೮೧ ಪ್ರಯೋ), 

[ನಟ್‌.(ಎಸಿಡಿದುಗ್ರಿ 4 ಇರ್ಕೆ] 

ನಿಟ್ಟಸು, ನಿಟ್ಟಿಯೆಸು, ಸಿಟ್ಟೈಸು (ಕ್ರಿ). ೧. ನೋಡು ; 
ಕಾಣು : ಬೇಗಂ ತುಡುವ ಬಿಡುವ ಸೂಟಕ್ಕಿಯ್ಯ ವೇಗಂಗಳಂ ಸಿಟ್ಟಿಸ 
ಲಾರ್ಗಂ ಬಾರದಂತಾಗಸದಳಮಿಸೆ (ಪಂಪಛಾ. ೧೨-೨೦) ; ಗೃ ಹಮಿದು 
ಗೃ ಹವನಮೆಂಬುದನಾರ್ಗಕಿ ನಿ ಟ್ವಸ ಲ್ಕೆ ಬಾರದು ಫುರಡೊಳ್‌ 
(ಮಲ್ಲಿ. ೨-೬೨) ; ಸಂಕ್ರಾ' ಕಂತ ನಿಟ್ಟ ಸಲರಿದಪ್ಪ ಮರುಳಂತೆ 
'ಕೊಂಡಾಡಲರಿದಪ್ಪ ಪರಿವ ಯಂತೆ 'ಮಾಣಿಸಲರದಸ್ಪ 
ವ್ರ ವ್ರತಸರರಕ್ಷಣೋಸಾಯವಂ ಚಿಂತಿಸುತ್ತ, ರ್ದಳ್ಳ (ಧರ್ಮಾಮೃ. ೩-೧೮೬); 
ಕೆಟ್ಟಿ ಸಂಸ್ಕೃತಿಯೆಂಬ ನಿಟ್ಟೊಡಲ ದಂತಿ ಕಟ್ಟೊಟ್ಟಿ ಟ್ವೈಸಲಾರ್ಗಮರಿ 
ಜನಪದರು ಸಿಟ್ಟ ಸುವುದಟ್ಟು ವುದು ಕಟ್ಟು ನರು ಸಜಸಜನೆ ಮೆಟ್ಟಿ 
ಸೀಳುವುದು ಸಂಚೌಸ್ಯಮಂತ್ರ' (ಸಾನಂಚೆ. ೧-೪೧) ; ಸರಲ ಸರಿಯಂ 
ಸುರಿವಂತಿಸುವವರ್ಗಳ ಕೈಯೊಳ್‌ ನಿಟ್ಟಿ ಸಬಾರದು ತುಡುವ ಬಿಡುವ 
ಪವಣ್‌ (ಕಬ್ಬಿಕಾ. ೨೬೮) ; ಬೆಟ್ಟಿದ ಮೇಗಣಿಂ ಕೆಬಗೆ ಬೀಬ್ವ 
ಸುನಿರ್ಗುರವಾರಿನೇಗದೋಲೊಟ್ಟಿ ಜೆರಿಂಂ ಬಪ್ಪ ಬರವೇ ನೆಣ 
ಪೋಪುದು ಪೋಪುದೇ ಕರಂ ನೆಟ್ಟನೆ ಬಪ್ಪು ದೆಂಡೊಡದಲಸ್ಮಿರಭಾನನು 
ನಾವನೋ ನರಂ ನಿಟ್ಟ ಸಲಾರ್ಪನಂತೆ ಸಿರಿಯಾಗತಿಯುಂ ಗತಿಯುಂ 
ಸಿ ರೆತ್ವಮುಂ (ಬಾಧಪು. ೫-೨೩) ; ಇರುಳು ಸಿಟ್ಟ ಸಿದ ಹೆಬ್ಬಾ ವಿಗೆ ಹಗಲೆ 
ಬಿದ್ದ ಂತಾದುದೆಮುಗೆ (ನೋಸತ. ೩೯-೨೦). ತ. ದೃಷ್ಟಿಸಿ "ನೋಡು; 
ನೇರವಾಗಿ ನೋಡು; ಗಮನವಿಡು ; ಸು “ನಿಟ್ಟಸು-- 


ನಿರ್ಭರಾಲೋಕೇ? (ಕಮಧಾ) ; ಅಂಜಲಿಕಾಸ್ತ್ರಮೆನನೋಫಾಸ್ತ್ರ ಧನಂ 
ಜಯನಾಕರ್ಣಾಂತಂಬರಂ ತೆಗೆದು. . . ಕಂಧರಸಂಧಿಯಂ ನಿಟ್ಟಿಸಿ 
(ಪಂಪಭಾ, ೧೨-೨೧೨ ವ) ; ತುರಗರತ್ನ ದವಯವನುಂಖದೊಳ್‌' 


ಮಿಟುಗುವ ಚೆಲ್ವಂ ನಿಟ್ಟ ಸಲಖಾಯದೆ ಬೆಜಗಾಗಿ ನೃಪತಿ ನೋಡುತ್ತಿರ್ದಂ 
(ಕುಸುಮಾ. ೮-೪೪) ; ನೆಲನನುಂಗುಟಿದ ಕುಡಿಯೊಳು ಬರೆದು ಸಿಟ್ಟಿಸುತ 
ತನ್ನಡಿಗಳ (ಅಂಜಚ. ೭-೮೩); ಹೊನ್ನ ಪುತ್ತಳಿಯಂತೆ ನಂದಿರ್ದ 
ಕುವರಿಯ ಚೆನ್ನಾಗಿ ಮೊಗವ ನಿಟ್ಟಿ ಸಿದ (ನೋಹತು ೨೫-೩೬) ; ನಿಟ್ಟಿ ಸಿದರೆ 
ಮುತ್ತ ಮುದುಕಿಗಾದರು ಜುಮ್ಮುದಟ್ಟಿ ಸುತಿಹುದು ರೂಪವನ 


೪೫೭೪ 


20 


30 


40 


45 


ಸಿಟ್ಟು, 


(ಛರಚ.೧-೫೧) ; ಈ ಪದ್ಯಕರ್ಥವದಾವುಡಿನಲ್‌ . . . ಮೇಲೆ ಇಟ್ಟಿ 
ಕಾಣದೆ ತವೆ ತಲೆಯ ಬಾಗಿ ನುಡಿಯುಡುಗುವಳಿಗಬ್ಬಿಗಂ ಕವಿಯೆ 
(ಚೆಬಪು, ೧-೨೭); ನೆಜಕಿ ಗುಹೆಯಿಂದೆದ್ದ ಸಿಂಹಗರ್ಜನೆಗಳ್ಳಿ ಪರಿದೋಡಿ 
ಮದಗಜವಿಂಡು ನೆರೆದು ದೂರದಲಿ ಇಟ್ಟಿ ಸುವಂತೆ (ಕಂನವಿ. ೧೪-೯೭). 
೩. ನಿರೀಕ್ಷೆ. ಮಾಡು; ನಿರೀಕ್ಷಿಸು ತೆಅಪಂ ನಿಟ್ಟಿಸಿ ಕುರುಪತಿ 
* ಪೊಯ್ಯೆಲ್‌ (ಗದಾಯು. ೮-೨೬); ನಾಳೆಯಂ ನಿಲುಕಿ ನಿಟ್ಟ ಸ ಸರಿಗೆಲ್ಲ 
ಕೂಗುತಿದೆ ಕತ್ತಲೆಯ ಕಾವಲಿನ ಕೋಳಿ (ಗಿಳಿವಿಂ. ೧೧೯-೧೬). 
೪. ಅರಸು; ಹುಡುಕು : ದಿಟ್ಟದೆಅಕದು ನಸಂತತಿಲಕೆಯ ನಿಟ್ಟಿ ಸಿಯೆ 
ಕಾಣದೆ ವಿಕಲನಾದನು ವಣಿಗ್ವ ರನು (ಸಾಳ್ವೆಭಾ.೧೭-೩೩). ೫, (ಆಲಂ) 
ಪರಿಶೀಲಿಸು : ಶುಭದಿನ ನಕ್ಷತ್ರ ಯೋಗಳರೆಣಂಗಳಂ ನಿಟ್ಟಿಸಿ (ಪಂಹಿಭಾ. 
೫-೨೪ ವ); ಪುಟ್ಟ ದನಂ ಪೊಂದದನಂ ನೆಟ್ಟ ನೆ ಲೋಕೈ' ಕದರ್ಶಿ ತಾನೆನಿ 
ಸಿದನಂ ನಿಟ್ಟಿಸಿ ಮನದೊಳು ದುಂತಘರಟ್ಟಿಸನೆನಗಾಸ್ತನೆನಿದ ಭಾವಿಪುದು 
(ಸಮಪ, ೧-೭೭) ; ಸೆಟ್ಟಿನೆ ಕಾಟದ ಕೊಟಂ ಮುಟ್ಟಿದು ನಾಯುಂ 
ಧರಾತಳಾಗ್ರದೊಳೆನೆ ನುಂಂ ಬಿಟ್ಟು ಬಟಾಕೃಳಿಪವನುಂ ನಿಟ್ಟಿಸುನೊಡೆ 
ಪಂದೆ ಕಷ್ಟನಾ ನಾಯಿಂದಂ (ಧರ್ಮಾಮೃ. ೭-೨೩೨) ; ನಿಟ್ಟಿಸಲು ರವಿ 
ಕಾಣದುದ ಕವಿ ಕಂಡನೆಂಬ ನುಡಿ ಹುಸಿಯಲ್ಲ (ಹಚಕಾ. ೩-೪೦). 
೬. ಕಂಡುಕೊಳ್ಳು; ಗುರುತಿಸು: ನಟ್ಟ ಸುವುದು ನೋಕ್ಷ 
ಮಾರ್ಗಮಂ ಚಿಕಮತನೊಳ್‌ (ಸಮಪ. ೩-೬೭) ; ಸಂಭಿನ್ನ ನೆಂಬ ವಿನೂ 
ತೋತ್ತ ಮನಂ ನಿಮಿತ್ತ ವಿದನಂ ಪೇಟಿಕಿಂಬುದುಂ ನೋಡಿ ಪಾರ್ಥಿನ ಕೇಳೀ 
ಭರತತ್ರಿಖಂಡಪತಿ ತಾನಳ್ಕುಂ ವರಂ ನಿಕ್ಕುನಂ ಎಂಬುದುಮದನೆಂತು 
ನಿಟ್ಟಿ ಜ್‌ (ನೇಮಿಪು. ೬-೧೧೧). '೭,. ದಯೆಯಿಂದ ನೋಡಿ 
ಕೊಳ್ಳು; ಕರುಣೆ ತೋರು ; ಕರುಣಿಸು : : ಶಶಿಯೇ ನಿಟ್ಟಿಸು 
ಪುಸ್ಪ ಬಡೇ ಕೈಃ ಗಾಯಿ ತಂಗಾಳಿಯೇ ಪೊಸತಣ್ವಿ ಕಮನೀಯ 
ಮಾಧವನೆ ತರಾ * ಎಂದು ಚಿಂತಿಸುತುಂ 
ತದ್ವನಿತಾಕದಂಬವಬಿಲುತ್ತಿ ರ್ಪತ್ತು ತಾಂ ಖೇದದಿಂ (ಉದ್ಭ UW. ೭-೬೩). 
ಇಟ್ಟಿ ಯಿಸು :: ೫. ಒಟ್ಟದ ನಿರ್ಜರಬಲದೊಳ್‌' ಕ್ಟ ದಿರಾಗಿರ್ದು 
ನಿಂದರಾರಾರವರಂ ನೆಟ್ಟ ನೆನೆಗಲುಪನೇಳ್ಕಿ ಸೆ ನಿಟ್ಟಿಯಿಸಿಯೆ ಸುಡಿದನಸುರ 
ಕುಲಗುರು: ಭರೆದಿಂ (ಗಿರಿಕ: ೬-೫೬); ಸಿಟ್ಟಿ ಯಿಸೊಡೆ ಮೆಲ್ಲಡಿಗಿವು 
ಬೆಟ್ಟಿ ದುವಂಬುರುಹಮೆನುತುವಿಂಟಃ ಕೆಯ್ದ ಸ ಮುಟ್ಟಿ ವಣಮೆಂಬ 
ತೆಆನಿಂ ಮೆಟ್ಟ ದೆ ಸುರಸತಿಯರಾಡಿದರ್‌ ಸರಸಿಜದೊಳ್‌ (ಪಾರ್ಶೇಫು. 
ಸಿಟ್ಟಿ ಇಸು: ೩. ವಸಂತನಿದಿರ್ವಂದ ಕೋಕಿಲಂಗಳಂತೆ. 
ಪರಮಾನುರಾಗಂಬಡೆದು. ಕೊಟ್ಟಿ ವೆಂದು ನೆಟ್ಟಿ ನೆ ನುಡಿವುದುಂ ನಿಟ್ಟಿಸಿ 
[ಪಾಠಾಂ. ನಿಶ್ಚಯಿಸಿ, ನಿಶ್ಚೈಸಿ] 'ಕೇಳ್ಕುತ್ತವಂದಾಳ್ತು (ನಂಬಿರ. ಗ 
೮, (7) : ತುಟ್ಟಿಯ ದಿನಮಂ ಪೂದಿಂದೊಟ್ಟಿ ಜೆಯಿಂಧಿಂದು(ದ್ವಿ 
ಗುಣಿಸಿ ಕೇಳು ಅಂತದುಮಂ. ನಿಟ್ಟಿಸಿ ಮಾಸ ತ್ರಿ ಶ್ರಿಗುಣಿಸುಪೊಟ್ಟ' ಹ 
ತೆಗೆಯೆ ವೀಸಮತ್ತದು ಬರ್ಕುಂ 4 ನಯಾ. ಉಸಮಾನ 1). 
[<ದಿಟ್ಟಿಸು?] 
ಸಿಟ್ಟು, "ನೀಡ್ಕು' ನೋ. 
ನಿಟ್ಟು, (ನಾ). ೧. ಚೀಲ ಮೊದಲಾದುವುಗಳನ್ನು ಒಂದರ 
ಮೇಲೊಂದರಂತೆ ಪೇರಿಸಿ ಇಟ್ಟಿರುವುದು ; ಅಡಕಿಲು : ಶಿನಪುತ್ರ 
ಜೋಳದ ಚೀಲಗಳ “ನಿಟ್ಟ'ನ ಮೇಲೆ ಬೋರಲಾಗಿ ಬಿದ್ದು! ಕೊಂಡಿದ್ದ 
(ಬರಹಾ- ೧೬) ;: ನನ್ನ ಧಣೀ ನನ್ನ ಮನ್ಯಾಗ ಚೀಲದ ನಿಟ್ಟು ಹಚ್ಚಾ ಚ್ಚ್ಯ್ಯಾನ 
(ಬೆಂದಯ. ೬೧) ; ಜೋಳದ ಚೀಲಗಳ ನಿಟ್ಟು ನಿಮ್ಮ ಮನೆಯೊಳಗೆ 
ಇರುವದಿಲ್ಲ (ಅಶೋಕ. ೨೩೬). ೨. ದಿಕ್ಕು ದೆಸೆ; ಕಡೆ: ಅವ 
ಸಿಟ್ಟ ನೊಳಂ ಐವತ್ತು ಕೋಟ ಯೋಜನಮಾಗಿರ್ಕುಂ (ಚಿಕಟಿ. ೨೯); 
ಚಾಮರಾಜೇಶ್ವರಸ್ವಾವಿಸಾದೇವಸ್ಥಾ ನದಲ್ಲಿ ಪಶ್ಚಿಮನಿಟ್ಟನ ಕೈಸಾಲೆ 


೧೪-೪೧). 


ನಿಟ್ಟು ಡುಗೊಣಕ 


ಲಿಂಗಸಾಲಿನ ಮಧ್ಯದಲ್ಲಿ (ಎಕ. ೩1೪, ಚಾಮರ. ೨೨೭-೪; 1853) ; 
ಭಾರತದ ನಾಲ್ಕು ನಿಟ್ಟಿ ನಿಂದಲೂ ಕೇಳಿ ಬರುತ್ತಿತ್ತು ಭಾರತದ ರಾಸ್ಟ್ರಗೀತೆ 
(ಅತ್ಕಾರ್ಸ. ೧೯೨) ; ನಮ್ಮೂರಿನಿಂದ ನಾಲ್ಕೂ. ನಿಟ್ಟಿನಲ್ಲಿ ದಾರಿಗಳು 
ಹೋಗಿವೆ ಇದರಿಂದ . . , ಹಳ್ಳಿಗೆ ಬೇಕಾಗುವ ವಸ್ತುಗಳು ಬರುವುವು 
(ಕಸಪು. ೬-೧೩) ; ಈ ಹತ್ತು ವರ್ಷಗಳಿಂದ ನಮ್ಮ ಸಾಹಿತ್ಯದ. ಮೋಕೆ 
ಬೇಕೆ ನಿಟ್ಟಿಗೆ ತಿರುಗಿದೆಯೆನ್ನ ಬೇಕು (ತಿಡುಗು. ಆ); ಈ ಎರಡೂ 
ಧರ್ಮಗಳ ಆಧ್ಯಾತ್ಮಿಕ ಹಿನ್ನೆಲೆಯಿಂದ : ಮಹಾತ್ಮರು ಹುಟ್ಟುತ್ತ 
ಹೋಗುನರೆಂದೂ, ಮಾನವಕುಲಕ್ಕೆ. ಒಂದೇ `ಪರಮಸತ್ಕವನ್ನು ಬೇಕೆ 
ಬೇರೆ ನಿಟ್ಟುಗಳಿಂದ ನಿಲುಕಿಸಬಹುದೆಂಬುದನ್ನು ಸಾರಿ ಹೇಳುವರೆಂದೂ 
ಭವಿಷ್ಯ ನುಡಿಯಬಹುದಾಗಿದೆ (ತತ್ವಪ್ರಾ. ೫೯೭); ಪ್ಲಾಟಿಯಂದ ನಿಟ್ಟು 
ಗಳ ಮೆತ್ತು ವುದು ನೆತ್ತರಿನ್‌:ಡೋರಿಕರ ಕಲಿಖ್ಯಾಟಿ (ಪಾರಸಿ ೩೦-೭೦೩) ; 
ಹುಟ್ಟು ನಿಟ್ಟು ಗೊತ್ತಾ ಗಿದ್ದವನಾಗಿದ್ದರೆ, ಅಂತಹವನನ್ನು ನಮ್ಮ 
ಮನಸ್ಸಿನಲ್ಲಿ ಹೊಗಿಸಿ ಧ್ಯಾನಿಸಬಹುದು (ದೇವೀಚಾ, ೫೪) ; ಹೊಸತೇನು 
ಇಲ್ಲ "ಇದರಲ್ಲಿ ಅಹುದು ಆಗಿಲ್ಲ ಗುಟ್ಟುರಟ್ಟು ತನ್ಮುರಿವೆ ಗುರುವು 
ತಂತಮಗೆ ಎಂಬೆ, ಪರಮಾತ್ಮ ಎಲ್ಲ ನಿಟ್ಟೆ (ಮುಕ್ತಕಂ, '೧೫-೨).. 
ಸಿ. ಗುರಿ; ಉದ್ದೇಶ : ಇದರಲ್ಲಿ ಅದಾವ ಕಟ್ಟೂ ಇಲ್ಲ, ನಿಟ್ಟೂ ಇಲ್ಲ 
(ಗೊಲ್ಲೊಳಾ. 1%, ಮುನ್ನುಡಿ) ; ಗಿಡ ಗುಲ್ಮ ತೆವರು ತಿಟ್ಟು ಎನ್ನದಿದ 
ಕೊಂದು ನಿಟ್ಟು (ಗಣೇಶ. ೩೯-೮). ೪, ಕಟ್ಟಳೆ; ನಿರ್ಬಂಧ: ಹೀಗೆ 
ನಿಯಮದ ನಿಟ್ಟು ಕಡಮೆಯಾಗಿ, .. ಈ ಸಮಾಸನಿಯೆಮದ ಕಡಿವಾಣ 
ಕಡಿದು ಹೋಗಿರುವುದು ಸ್ಪ ಸ್ಪ ವಾಗಿರುವ ವಿಷಯ (ಸಂಶೋಧ. ೮೨). 
"ಕಟ್ಟುನಿಟ್ಟು' ಪರಾ. ೫. ಒಂದೇ ಘಟಕವಾದುದು ; 
ಹಂಜ ರೀತಿಯಾದುದು : ಬಡಗಲ ನಿಟ್ಟು ೧ಕ್ಕೆ ೪೧೧ ನೀಳ ಮಾರೂ 
೫೦೯ ತೆನೆಗಳೂ ಈ ಮೇರೆಗೆ ಅಳತೆಮಾಡಿ (ಚಾಮಿನಂ. ೮೮) ; ಕಛೇರಿಯ 
ಕಟ್ಟಿ ಡಕ್ಕೆ ಹೋದೆವು. ಅದು ಒಂದೇ ಒಂದು ದೊಡ್ಡ ನಿಟ್ಟು (ಚೆಂಗಾಳ್ವ- 
೩೧೭). ೬. ಗುತ್ತನಾಗಿರುವುದು; ಅಳತೆಗೆ ಸರಿಯಾಗಿರುವುದು 
(2) : ಹರಣೇಕಂಕಣ ಕಮಲಾಡೀವೀ ಒಂಕೀ ಬಾಪೂರೀ : ನಿಟ್ಟೀ 
ನೊಳಗೇ ಕುಪುಸಾವೂ (ಹುಟ್ಟಿ ಹ, ೧೫೩). 
ಸಿಟ್ಟಿನ ಸೂಡು, ನಿಟ್ಟುಸೂಡು (2) : ದೇವಸ್ಥಾನದ ದ್ವಾರ 
ಪಾಲಕರ ಮುಂಭಾಗದಲ್ಲಿ ಭದ್ರ ಬಾಗಿಲ ಕೈಸಾಲೆಗೆ ಪೂರ್ವದಲ್ಲಿ ಇರತಕ್ಕ 
೯ ಅಂಕಣದ ನಿಟ್ಟಿನ ಸೂಡು ೩ಕ್ಕೆ ೨೭ ಅಂಕಣಗಳ ಕಲ್ಲುಮಂಟಿಪವನ್ನು 
ಕಟ್ಟ ಸಿ (ಮಹಾನಂ. 1, ೧೦೦); ಶ್ರಿನಯನೇಶ್ವರಸ್ವಾನಿಂ ದೇವಸ್ಥಾ; ನದ 
ದ್ವಾರಸಾಲಕರ ಮುಂಭಾಗ ಭದ್ರ ಬಾಗಿಲ ಕೈ: ಸಾಲೆಗೆ ಪೂರ್ವ ಹ 
ನಿಟ್ಟು ಸೂಡು ಳ್ಳಿ ೨೭ ಅಂಕಣ ಕಲುಮಂಬಿಶನನ್ನು. ಕಟ್ಟಿಸಿ. . . 
ನಿಲ್ಲಿಸಿದರು (ಚಾನುನಂ. ೯೫). ನಿಟ್ಟು ಹಾಕು. ಒಂದರ ಮೇಲೊಂದ 
ರಂತೆ ಸಾಲಾಗಿರಿಸು ; ಸೇಂಸಿಡು : ಮೆಣಸನ್ನು ಚೀಲಗಳಲ್ಲಿ ತುಂಬಿ 
ಮಳಿಗೆಗಳಲ್ಲಿ ನಿಟ್ಟು ಹಾಕಿದ್ದರು (ಪ್ರವಾ. 17, A 
ಫಿಟ್ಟುಡುಗೊಜ(ನಾ). ಅಧಿಕವಾದ ಉಡುಗೊರೆ,-ಬಹುಮಾನ : 
ನಿಟ್ಟು ಡುಗೊಜಕಿಯಿತ್ತು ನಾಟ್ಯಿಮಾಲನ ಕೂಡಿ ಕೊಟ್ಟು ಮುಂಂದವನ 
ಕಳುಹಿದ (ಭರಚ. ೩೭-೧೫). [ನಿಟ್‌(-.ನಿಡಿದ್ಯು ನ ಉಡುಗೊಟಕ] 
ಸಿಟ್ಟು ಪವಾಸ (ನಾ). ನಿಷ್ಠೆಯಿಂದ ಕೂಡಿದ ಉಪವಾಸ ; ಕಟ್ಟು 
ನಿಟ್ಟಾ ಗಿ ಆಚರಿಸುವ ಉಪವಾಸ : ಗಂಗೋದಕ ಸಹ ಸಷ 
ಕಾಡ ಹಾಕುವುದಿಲ್ಲ, ಸಿಟ್ಟು ಪವಾಸ | ಈಗ ಹತ್ತು ವರುಷಗಳಿಂದ 
ನಡೆಸಿಕೊಂಡು ಬರುತ್ತಿದೇನೆ a. ೧೪೪). [ನಿಟ್ಟೆ + ಉಪವಾಸ] 
ನಿಟ್ಟು ಸಾಸ (ನಾ). 'ದೀರ್ಫ್ಥಕಾಲದ ಉಪವಾಸ: ಅನಿತಅಲಿ ಕೂಲಿ 
ಹುಟ್ಟ ದೆ ನಿಟ್ಟು ಪಾಸದೊಳೇಳುದಿನನಿರಲು. (ಬಸಪು. 
*ಕಟ್ಟಪಾಸ' ನರಾ. [ಸಟ್‌( ಎ ನಿಡಿದು,) + ಉಪಾಸ] 


೨೬-೧೬). 


೪೫೭೫ 


8 


40 


45 


ನಿಟ್ಟುರುಹು 


ನಿಟ್ಟುರ, ನಿಟ್ಟೂರ, 'ನಿಷ್ಟುರ, ನಿಷ್ಟೂರ, ನಿಷ್ಠೂರ (ನಾ). ೧, 
ಶಠಿನತೆ; ಕಕೋರತೆ ; ನಿಷ್ಮುರತೆ *ಹೆಲ್ಲಣಿಯೆಂದುಂ ನಿಟ್ಟುರ 
ಮೆಂದುಂ ನಿಷ್ಮಿ ರಂಗ (ಕಶಸಾ.೬೭-೪೯೯) ; “ಹೆಲ್ಲೆಣೆ ಇಟ್ಟು ರ ನು ರಂ 
(ಕವಿಕಂ. ೨೦೩) ;. ಸುರಿವ ಮದಂ ಮಳೆ. , , ದಂತಂ ನಿಟ್ಟು 
[ಪಾಊಾಂ, ಸ್ಕಿ ]ರದಿಂಡೆಟಗುವ ಸಿಡಿಲಾಗಿರೆ ಕಾರ್ಗಾಲದವೊಲಿರ್ದುವಲ್ಲಿಯ 
ಕರಿಗಳ್‌ (ಗಿರಿಕ, ೨-೭೬) ; ಪುಟ್ಟ ಸಿದನೇಕೆಯೊ ವಿಧಿ ನಿಟ್ಟು ರದಿಂ 

ಲೋಕದೊಳ್‌ (ಪುಷ್ಪ: ಪು. ೧-೫೧) ; ನಿಸ್ಮು ಕ-ನಿಟ್ಟು ರ; ಪಿಷ್ಟ ಬಟ್ಟು, 
ಹಿಟ್ಟು (ಕನುದ. ೨೮೩ ಪ್ರಯೋ) ;  ಉರನಣಿಸಿ ಬಿಗಿದ ದಲ್ಲಂಬುಗಳ 
ಹ ನಿಟ್ಟು ಕದೀಟಿಗಳನಾಂತು ಲೌಡಿಗಳನಕ್ಕ ೫೦ ತಿರುಪುತಿಹ ವೀರ 
ಶಿನದೂತರೈ; ತಂದರಾಹಾಹ ಬೊಬ್ಬಿ! ಅದು ಕೂಡೆ (ವೀಕೈಪು. ೨-೭-೩೦) ; 
ಕಟ್ಟ ಜಾ. ಸಿಟ್ಟು ರಮೊಂದಿ ನಟ್ಟ ಇಕೆ ಳೈ ಮಿಟ್ಟಿ ೦ ಕರಂ ಬೆಟ್ಟದಂ 
ಟಃ ೨-೧೦೨). ೨. “ಕಠೋರವಾದ ಸಾತ, ಕ್ರೂರನುಡಿ: 
ಕಟ್ಟು ಆದೊಳ್‌ ಬೆಟ್ಟಿ ತ್ತಿ ನೆ ನಿಟ್ಟುರಮಂ ನುಡಿದು (ಚಿಕವಂ. ೬೭-೨೧). 
೩. ನಿರ್ದಯನಾದ ವ್ಯಕ್ತಿ; ಕಠಿಣಮನಸ್ಥ: ನಾಣಿಲಿ ನಿಟ್ಟು ರಂ ಸಿತಗ 
ನಾಟವಿಟಂ . ; , ನಿನಗೆ ಕೂರದರೊಳ್‌ ಬೆರಸಿರ್ಪಂ (ಲೀಲಾವ: ೨-೧೨೩). 
ನಿಟ್ಟೂರ: (೪. ನಿಷ್ಟುರ: ೪. ನಿಂದೆ; ಅಪವಾದ: 
ಕಸ್ಟ, ಪಡಲಾರೆ, ನಾ ಕಾನನದೊಳಿರಲಾರೆ ; ನಿಸ್ಟುರವು ಇದ್ದ ಕಡೆ 
ನಿಲಲಾರೆನು (ಕಎಫು. ೫೧). ನಿಷ್ಟೂರ : ೧, ಎದುರಾಳನ ಸ್ವಭಾನ 
ವನ್ನ್ನಾಗಲಿ, ಯೋಗ್ಯತೆಯೆನ್ನಾಗಲಿ ಲಕ್ಷಿಸದೆ ನಿಷ್ಟೂ ವೆಂದು ಹಿಂತೆಗೆಯದೆ 
ತನ್ನ ಅಭಿಪ್ರಾಯವನ್ನು ಖಂಡಿತವಾಗಿ ಹೇಳುವುದು (ಕಾಂಪೂಚ. ೨೬). 
ನಿಷ್ಮೂ ರಃ ೨. ಅಂದು ನಿಮ್ಮ ಸಮಕ್ಷದಲ್ಲಿ ಅವನನು ಆ ಬಗೆ ನಿಸ್ಕೂರೆ 
ಗಳನು ನಂಡಿದು . . . ಹೋದೆನಲ್ಲ (ವಚಕಾ. ೨೬). ೪. ನನಗೂ ಈ 
ನಿಸ್ಕೂರ, ಕೆಟ್ಟ ಹೆಸರು ತಪ್ಪು ತ್ತಿತ್ತು (ಮುಹಾಗ. ೧೫೩). 
[-.ಪ್ರಾ. ಜೆಟ್ಮು ರ./ಸಂ. ನಿಷ್ಮು ರ] 
ನಿಟ್ಟು ರಗೈ (ಕ್ರಿ). ಖಂಡಿತವಾಗಿ ಮಾತನಾಡು ; ನಿಷ್ಠುರವಾಗಿ 
"ನುಡಿ: ಮುನಿಯದಿರು . ವರಿಗುಳಾಸರಿಂದ ನಿಟ್ಟುರಗೈದು ಮನವ 
ಕದಣೆನಿಸದಿರು . . , ಇನನೇಳ್ವ ಸಮಯಕೈತಹುಡಿ ಎಂದು ಸಖಿಯಳಂ 
'ಬಿನದದಿಂ ಕಳುನಿದಳ್‌ (ವೆಂಕಾರಾ, ೫-೨-೪೦). 
[ನಿಟ್ಟೂರ ಗೈ( ಆಕೆಯ, )] 

ನಿಟ್ಟು ರದನಿ.(ನಾ). ಕಠೋರವಾದ ಧ್ವನಿ; ಕರ್ಕಶವಾದ ಶಬ್ದ: 
ಪೆಟ್ಟಗೆ ಪೆಟ್ಟಿ ಕೋ ಎನುತ ಮಸ್ತಕದಲ್ಲಿ ಕುಟ್ಟಿದ ಗಡಿಯ ಗಾಯದಲಿ 
ಕುಟ್ಟಿದ ನಿಟ್ಟುರದನಿಗೆ ಖಾತಿಯಲಿ ಕಂಗೆಟ್ಟುದು ಸುರ ನಿಶಾಚರರು 
(ನೋಹತ, ೧೨-೩೩). [ನಿಟ್ಟುರ-. ದನಿ] 

ನಿಟ್ಟುರಿಗೊಳ್‌ (ಕ್ರಿ). (ಗಿ: ನಾಲ್ವತ್ತೆ ಣ್ಗ ವುದಸರಿಪ್ರಮಾಣ 
ಕುರುಕ್ಷೇತ್ರದೊಳೆಲ್ಲಿಯುಂ ದುರ್ಯೋಧನನಂ ಅಲಸಿ ಕಾಣದೆ ವಿಸ್ಮಯಂ 
ಬಟ್ಟಿ ನನ ಬಿಟ್ಟ ಬೀಡಿಂಗೆ ನಿಟ್ಟುರಿಗೊಂಡು . . . ಕುರುರಾಜದ್ವಾರೋ 
ಪಾಂತಮನೆಯ್ಲಿ: 'ನಂದಾಗಳ್‌ (ಗದಾಯು. ೬-೨೮ ವ). 

[pಇದು" ಸಿಟ್ಟು ಸ್ರಿವರಿಗೊಳ್‌ ಎಂಬುದರ ಅಪಲಿಖತವಿರಬಹುದು] 

ನಿಟ್ಟುರಿಸು (ಕ್ರಿ). ನಿಷ್ಠುರ ಮಾಡು; ನಿಂದಿಸು ; ಆಕ್ಷೇಪಿಸು: 

ಯಾತರಿಂದೊಂದು ದಿನದಲ್ಲಾ ದಲುಭಯರುಂ ಮಾತಿನಿಂ ನಿಟ್ಟು ರಿಸಲದ 

ಮನದೊಳಿಡದೆ. ನಿಜಪ್ರೀತಿಯಿಂಂ 'ಉಪಿಡಲ್ವೇಳ್ಳುಂ(ವೆಂಕಾರಾ, ೨-೨-೩೨). 
[ನಿಟ್ಟುರ-/ -ಇಸ್ಯು) 

ನಿಟ್ಟು ರುಹು (ಕ್ರಿ). ಪೂರ್ಣವಾಗಿ ಸುಡುು,--ದಹಿಸು; ನಾಶ 
ಮಾಡು ; ಫಲಪದನ ನೆಲಕೊತ್ತಿ ಮಲ ಮೂರು ನಿಟ್ಟುರುಹಿ 
ಮೂಲರಿತ ನಿಜದ ನಿರ್ವಯಲ ಚಿದ್‌ರೂಪ (ಸಿದ್ಧಪು. ೩೭-೭). 

'[<ನಿಡಿದ್ದು + ಉರುಹು( ಎಉರಿಪು,)] 


ಸಿಟ್ಟು ನಡು 
ನಿಟ್ಟು ವಡು (ಕ್ರಿ). ಸಾಲಾಗಿರು: ವ್ಯೂಹದೊಳ್‌' ಸಿಟ್ಟುವಟ್ಟು 
wo. ಸಿಟ್ಟಿ ಸಟ್ಟಿ] ಮಜೆಮಯಮಂಡನಾಯೋಗದೊಳೊಡಂಬಟ್ಟಿ 


ಪಿಡಿಗಳುಮಂ (ಆದಿಪು. ೪-೫೪ ನು. [ನಿಟ್ಟು, + ಪಡು] 

ನಿಟ್ಟು ನರಿ (ಕ್ರಿ). ದೂರಕ್ಕೆ ಓಡು, -ಧಾನಿಸು : ನಿಟ್ಟು ವರಿಯಲು 
ಕೂಡೆ ರಥ ಸಾಲಿಟ್ಟು ಹರಿದವು ಬಿಡಜಿ ಸುಭಟರು ಮುಟ್ಟ ಮೂದಲಿಸುತ್ತ 
ಹೊಯ್ದರು. ಹೊಕ್ಕು ಫರೆಬಲವ (ಕುಪ್ಯಾಜ್ರೋ. ೧-೫೧). 

[ನಿಟ್ಟು 4 ಪರಿ] 

ನಿಟ್ಟು ವೊಟ್ಟು (ಕ್ರಿ). ಸಾಲಾಗಿ ಪೇರಿಸು, -ಅಡಕುಹಾಕು : 
ಖಾದರ್‌ಖಾನನು . . . ದಂಡಿನ ಸುತ್ತಾ ರಸ್ತು ತುಂಬಿದಂಥ ಗೋಣಿ 
ಗಳನ್ನು ಕೋಟಿ ಕಟ್ಟದ ಹಾಗೆ ನಿಟ್ಟು ವೊಟ್ಟ » ಅದರೆ ಆಶ್ರಯ 
ದೊಳಗೆ ಹೊಕ್ಕೊಂಡು, ಸಾಯಂಕಾಲದ ಪರಿಯಂತರ ಜಗಳಮಾಡು 
ತ್ರಿ ದ್ವ ನು (ಉಚೇಂದ್ರ. ೬೦). [ನಿಟ್ಟು + ಒಟ್ಟು 1] 

ನಿಟ್ಟು ಸಿರ್‌, ನಿಟ್ಟುಸಿರು, ನಿಟ್ಟು ಸುರಿ, ಇಟ್ಟು ಸುರು (ನಾ). 
(ದುಃಖ, ನಿರಾಸೆಗಳಿಂದ) ದೀರ್ಥಿವಾಗಿ ಬಿಡುವ ಉಸಿರು ; 
ನಿಡಿದಾದ ನಿಶ್ವಾಸ: ನಿಟ್ಟು ಸಿ೦೦ ಕೊಲ್ವಹಿಯಂಮೆಳುರ್ವ: ದಿಟ್ಟಿಯ 
ನೋಟಿಂ , .,. ಪೆಸರ್ಗೊಳೆ ಕೊಲಲಾರ್ಪ ಖಳನೊಳೆಣೆನಂದಪುವೇ 
(ಪಸ್ಪಪ. ೧-೫೩) ; ನಿಡಿದು ಉಸಿರ್‌, ನಿಟ್ಟು ಸಿರ್‌ (ಶಬ್ದಾನು. ೩೩೯ 
ಪ್ರಯೋ); ಪದೆಪದಂಗಳ ತೊಡರಿ ನಿಟ್ಟು ಸಿರ್ಗಳಿಕ್ಕುತ್ತೆ ಮನ್ಮಥನ ಸಾಣಿ 
ವಿಡಿದಲಗಿನಂತಲ್ಲಲ್ಲಿ ಮರೆಯೊರಗಿದ ಸೊಕ್ಕುಜವ್ವನೆಯರೋ (ವೆಂಕಾರಾ, 
೫-೪-೧೯) ; ತಡೆಯದಿಹ ನಿಟ್ಟುಸಿರ” ಗುರುಗುರಿಸುತಿಹುದು (ಕಾಲೂರ. 
೧೭೨-೩೮೯). ನಿಟ್ಟುಸಿರು: ಬಾಗಿಹುದು ಬಲುಬಿಲ್ಲು ಕಿನಿವರೆಗಾಗಿ 
ರಿಪುಬಲ ನಿಮಿಷನಿಮಿಸಕೆ ನೀಗಿಹುದು ನಿಟ್ಟು ಸಿರನೆಲೆಭೂಪಾಲ(ಕುವ್ಯಾಭೀ. 
೯-೧೪); ತಡೆದುದಾ ಬಹಳಾಗ್ನಿ ಕಣದುಗ್ಗ ಡದ ಧೂಮಾಳೆಲಿತಶಿಖಿಯನು 
ಕಡುಹಿನನಿಲಕುಮಾರಕನ. ನಿಟ್ಟು ಸಿರಿನಾಟೋಪ (ತೊರರಾ. ೬-೧೭-೧೯); 
ಮಗುವು ನಿರಾಧಾರಾ ಹೆಸರು ವಸುಂಧರಾ ಇಸ್ಟ ರಯಾರು ನಿಟ್ಟು ಸಿರಿನ 
ಲ್ಯಾ ? ಉಸುರಿನ ಲೆಳ್ಳ್ಯಾ? (ನಾದಲೀ. ೩೪-೬); ಅವಳು ನಿಟ್ಟುಸಿರು 
ಬಿಟ್ಟ ಇಳಿದನಿಯಲ್ಲಿ ಹೇಳಿದಳು (ಬಾಣಅ. ೨೪೮), ನಿಟ್ಟು ಸುರ್‌ : 
"ನಿಟ್ಟುಸುರ್ವಿಡು' ಪರಾ. ಸಿಟ್ಟು ಸುರೆ : ಏಾಜಾತಸು ಕಂಕನನು 
ನಾಸಿಕಕೇಲಾದುದು ನಿಟ್ಟು ಸುರು ನಿಪಿಸಕೆ ಚೀಲದುದು ಕುರುರಾಯದಳ 
ಶಲ್ಯಾವಸಾನದಲಿ (ಕುನ್ಕಾ ನ್ಯಾಶೆ. ೩-೬೮); ಘರ್ಜಿಸುವ ಸಿಂಹವಪೋ ಹೆರೆಗಳೆದ 
ನಿಟ್ಟು ಸುರಿನುರಗನೊ ಮೇಣೆನಲು ಸೌಮಿತ್ರಿ ಹಲುನೊರೆದ (ತೊರರಾ. 
೨-೩-೬) ; ರಾಯರು ನಿಟ್ಟು ಸುರನ್ನು ನ ಬಿಟ್ಟು ಮೇಜಿನ 
ಮೇಲೆ ಬಿದ್ದಿದ್ದ ಅಂದಿನ ಪತ್ರಿಕೆಯನ್ನು ನೋಡುತ್ತಾ . . . ಹೇಳಿದರು 
(ಯಕ. ೮೩); ಹುಟ್ಟಿ ದಾಗ ಬಾರದ ಇಸ್ಟೊ ೦ದು ಜನನೆಲ್ಲ ನಿಟ್ಟುಸುರ 
ನೀಡುತ ಬರುವರು ತಾಯಿತಂದೆ ಸುಟ್ಟ ಹೊಟ್ಟ ಯಂ ತಣಿಸಲು 
(ಸಿದ್ಧಘು. ೪-೭೯). [ನಿಟ್‌ ಎನಿಡಿದು,)-4 ಉಸಿರ] 

ಸಿಟ್ಟು ಸಿರಿ(ನಾ). ನಿಡುಸುಯ್ಯೂವವಳು: ನಡುಗುತವಳಬ್ಪ ದಳ ನಲ್ಲನಂ 
ಗಾಳಿಯಿಂ ಬಡಿಗೊಂಡ ಬಳ್ಳಿ ಸಾಲಮನಪ್ಪು ವಂತೆವೊಲ್‌' ಪೊಡರದದಿರೊಸ 
ರ್ಗಣ್ಣಿ ನಿಟ್ಟುಸಿರಿ ನೋಡಿದಳ್‌ (ಸೌನಂದ. ೪-೧೯). 

[ನಿಟ್ಟು ಸಿರು( ಎನಿಟ್ಟೊ ಸಿರ್‌) +--,] 

ನಿಟ್ಟುಸಿರು “ನಿಟ್ಟುಸಿರ ನೋ. 

ಸಿಟ್ಟು ಸಿರುಗರೆ (ಕ್ರಿ). ನಿಟ್ಟುಸಿರು ಬಿಡು; ನಿಡುಸುಯ್ಯು : ಕಟ್ಟ 
ಕಡೆಗೆ ಒಂದು ನಿಟ್ಟು ಸಿರುಗರೆದು, ಕ್ಷಣಕಾಲ ಅನನು ಚೇತನಾನಿಹೀನ 
ವಾದ ಕಲ್ಲ ಬೊಂಬೆಯಂತೆ ಸುಮ್ಮನೆ ನಿಂತುಬಿಟ್ಟನು (ಅಂಬಿಕೆ. ೨೦) ; 
“ಅಪಂತು ಭಯಂಕರವಾಗಿದೆ? ಎಂದವಳು ನಿಟ್ಟು ಸಿರುಗರೆದಳು. (ಪುನರು. 
೨೦೯). [ನಿಟ್ಟು ಸಿರು( ಎನಿಟ್ಟು ಸಿರ್‌) 4 ಕರೈ( ಎಕಟಕಿ,)] 


೪೫೭೬ 


40 


ಟ್ಟಿ 


ನಿಟ್ಟು ಸಿರ್ನಿಡು, ನಿಟ್ಟುಸುರ್ವಿಡು (ಕ್ರಿ). - ನಿಟ್ಟುಸಿರುಗರೆ : 
ಬಡಬಾನಲಂ ತನ್ನೊಳು ದಿನದಿನದೊಳನಗಡಿಸು ತಿರ್ಪುದಂ ಬಹಳ ಜಡತನಂ 
ತನಗೆ ಬಂದುದ... . . ನೆನೆನೆನೆದು ಸಿಟ್ಟುಸಿ[ನಾಕಾಂ. ಸು]ರ್ನಿಟ್ಟು 
ಸುಯ್ವಂತುದಧಿ , ತೆರೆಪೆರ್ಚುಗೆಯೊಳಿರ್ದುದು (ಜೈಮಿಭಾ. ೬-೨), 
ನಿಟ್ಟು ಸುರ್ವಿಡು : ಮೇಲಿನ ಪ್ರಯೋಗದ ಪಾಠಾಂತರನನ್ನು 
ನೋಡಿ. [ನಿಟ್ಟು ಗರ್‌ 4 ಬಿಡು] 

ನಿಟ್ಟು ಸುರ್‌ "ನಿಟ್ಟುಸಿರ? ನೋ. 

ನಿಟ್ಟುಸುರು " ಇಟ್ಟು ಸಿರ” ನೋ. 

ಸಿಟ್ಟುಸುರ್ನಿಡು ಟ್ಟು ಸಿರ್ವಿಡು' ನೋ. 

ಸಿಟ್ಟೂ ರ್‌ ನಿಟ್ಟು ಕ ನ 

ಸಿಟ್ಟೂ ರಿ (ಹಾ ದಯೆಯಿಲ್ಲದವನು ; ಕ್ರೂರಿ: (8). 

[ನಿಟ್ಟೂರ <ನಿಟ್ಟೊರ) + -ಇ] 

ನಿಟ್ಟಿ (ನಾ). ೧. ನಿಯಮ; ಕಟ್ಟಳೆ: “ನಿಟ್ಟಿಯೆಂದು ನಿಷ್ಠೆ? 
(ಕಸಾ. ೬೯-೫೬೨) ; “ನಿಟ್ಟೆ ಯೆನೆ ನಿಷ್ಠೆ ಯಕ್ಕುಂ' (ಕವಿಕಂ. ೨೨೪); 
ಜಸನುಂ ಧರ್ಮುಮಂಮುನುಖಾರ್ಜಿಸುನೊಡೆ ಚದುರದುವೆ ನಿಟ್ಟಿ ನಿಮ 
ಗಕ್ಕಟಿ ಮಾನಸವಾಬಕ್ಸಿ ಮಜುಗಿ ಸೋಲ್ರ ಪಿರೆಸಗುವುದರ್ತಿಯೊಳ್‌ ಜಸ 
ಮುಮಂ ಧರ್ಮಮುಮಂ (ಅಜಿಫು. ೨-೭೮) ; ಜೀವಿಯರಿನ್ನೈಗಂ ನೆಗಲ್ಲ 
ನಿತ್ಯನಿಯಾಮುದ ನಿಟ್ಟಿ ಜೇವಪೂಜಾವಿಧಿ ೬ ೬ ಫಳೆದಾಯೆಕಮಾದುದು 
(ಮಲ್ಲಿಪು. ೪-೬೬) ; ಸಳಾರಕ್ಕೆ ಟಿತ್ತಂ- ನಿಷ್ಮಾ -ನಿಟ್ಟಿ (ಶಮದ, ೨೮೩ 
ಪ್ರಯೋ); ಹುಟ್ಟಿದಳು ಹರಿಪಾದಸೇನೆಯ ನಿಟ್ಟಿಯಲಿ (ಸಂಭ. ೬೪೯); 
ನಡೆಸುವರಖಿಳವೇದಸ್ತು ತೃಪಾರಾಯಣವ  ಶಾಸ್ತ್ರವನತ್ಯಧಿಕನಿಟ್ಟಿಯಲಿ 
(ಕಾರಾ ೩೯-೦). ೨. ಶ್ರಶ್ಧೆ ; ಆಸಕ್ತಿ: ಚಿನನಂ ನಿಟ್ಟಿ ಯಿನೋಲ 
ಗಿಪುದು (ಸಮಸ. ೮-೨೨೧) ; ನಾಲ್ಕುಂ ನಿಯಮವಿಧಾನದ ಬಟಕಿಸಂದು 
ನಿಟ್ಟಿ ಯಿಂ ಚರಿಯಿಸಿ(ಮನ್ಸಿಫು. ೪-೪೬); ಪೆಲರಿಂದಪ್ಪ. ಕಾರ್ಯಂ ನಿಟ್ಟಿಯಿ 
ಲ್ಲೆಂಬುದು ತಾತ್ಟ್ರಯರ೦ (ಶೀತಿವಾ, ೨೫-೧೦); ನಿಟ್ಟಿಯ ಬಯ 
ಕಟ್ಟಾ ಳುಗಳೆಲ್ಲರ್‌ ಪೊಲಮುಟ್ಟಿರು (ಕುನುರಾ. ೮-೩೧) ; ರೆಥದುರೆ 
ವಣೆಯಿಂ ರಿಪುಸಾಸರಥಿಯೆಂ . . . ಪತ್ತಿ ಸಿದಸೆವನಿತಥಮೆನ್ನ ಬೆ ನೋಟ್ಟು 
ದೆನ್ಮು ಕಾಳೆಗದನುವಂ ಎಂದು ರಥಿಕರ್‌ ನುಡಿದು ನಿಟ್ಟಿಯಿಂ ನಿಲ್ವುದುಂ 
(ಪಕತು. ೭-೫೩ ನ). ೩. ಮಾಡಬೇಕಾದುದು; ಕರ್ತವ್ಯ 
ಬಿಮ್ಮನೆಯೆ ನಿಂದು ತುಸುವೊಳ್ಳು ಚ ಮುಂಬಟ್ಟಿ. ಯಂ ತನಗೆ ಸಿಟ್ಟಿ ಲೋ 
ನಿಶ್ಚಯ್ಸಿ ನರಲೋಕಗಿಸ್ಮ ಕರ್ತವ್ಯಮಂ (ಶ್ರೀರಾಮಾ. ೮೩೮-೩೧೫). 
೪. ದೀರ್ಫ್ಥಕಾಲ ಇರುವಂಥದು ; ಶಾಶ್ವತವಾದುದು : ತೃಣ 
ಶಿಖರಾಧ್ಯುಹಿತಾಂಭಃಕಣಸಂಚಳಮಮರಚಾಪಚಸಳಂ ವಿದ್ಯುತ್‌ 
ಕ್ಷಣೆಕಂ ನಿಟ್ಟೆ [ಪಾಕಾಂ ಟ್ವ]ಯೆ ತನುಭ್ಛದ್ಧಣ ಯಲೌನನರೂಪನಿಭನ 
ಭೋಗಾಭೋಗಂ (ಆದಿಫು. ೪-೬೫) ; ಸೊಗಯಿಪ ಜವ್ವನಂ ನೆರೆದ ರೂಪು 

- ಇವು ನಿಟ್ಟಿ ಯೆಂಬ ದಂದುಗಮೆರ್ದೆಯುರ್ಚೆ (ಶಾಂತಿಪು. ೯-೩೬) ; 

ನೆಟ್ಟ ನೆ 'ಬಂದಪನೆನ್ನ ಯೆ ನಿಟ್ಟೆ [ನಾರಾಂ. ಟ್ವ]ಯ ನಿಧಿ ಚಂದ್ರ; ನೆಂದು 
ರಾತ್ರ್ರೀವಧು ಇತ ಕಟ್ಟದ ಬಹುರತ್ನದ ಮೇಲ್ಮಟ್ಟಿ ನಿಸಿರುದಂಬರಂ 
ಘು (ಗರಿಕ. ೪-೯೨) ; fy ರುಚಿ ಕಂಟಿಕಂ ತುಡುಕಲಣ್ಮದ 
ದಿವ್ಯಶರೀರಮುಂ ನರಂ ಕರಗಿ ಕಬಿಲ್ಫಿ ಪಂ :ದಿವದಿನೆಂದೊಡೆ ಮರ್ತ್ಯರ 
ಬಾಟಕ್ಕಿ ನಿಟ್ಟಿ [ಪಾಠಾಂ. ಟ]ಯೇ (ಅಸಂಪು. ೩-೭೨) ; ಸಂಸಾರಿಗೆ 
ನಿಟ್ಟಿಯಲ್ಲದು ಸುಖಂ (ಪುಷ್ಪ, ೧೩-೨೭); ನಿನ್ನ ಜವ್ವನಂ ನಿಟ್ಟಿಯೆ 
(ಶಾಂಕೀಶ್ವ. ೫-೧೦೩). ೫, ಶಾಶ್ವತವಾದ' ಪದವಿ; ಮೋಕ್ಷ; 
ಕೈವಲ್ಯ : ಒಟ್ಟಿ ದ ಕಿಚ್ಚು ಚಕ್ರಾಕೃತಿಮಧ್ಯದಿ ನೆಟ್ಟಂತೆ ಏಕಪಾದ 
ದಲಿ ನೆಟ್ಟನೆ ನಿಂದುಗ್ರ ತಪಸಿಗಳಿರ್ದರು ಓಟ ಸ್ಕೈಯ[ಪಾ ಸಾಂ. ಕಟ್ಟಿ ನ] ನರನ 
ಬೇಡುತಲ (ಅಬ್ಬಲೂ. ೩-೪೫). ಹ. (2 ): ಕಟ್ಟಿಯೋ ಹರಿಸೇನೆ 


ನಿಟ್ಟಿ ಕಾಣ 


ನಡೆವಾ ಬಟ್ಟಿಯೋ . . . ಕುಲಗಿರಿಯ ವಂಶದ ಕಟ್ಟಿದೆಯ ಸಕ್ಷನನು 
ಹೋಲಿತು ಸೇತು ಖಳಕೇತು (ಕೌಸರಾ. ೧೬-೨೭). 
ಸಿಟ್ಟಿಗೆ ವರ್‌ - ನಿಯಮಕ್ಕೆ ಒಳಪಡು ; ಲಕ್ಷಣಕ್ಕೆ ಹೊಂದು: 

ಸಿಟ್ಟಿಗೆ ವಂದು ಕೋಮಲಗುಣಂ ಗೆಡೆಗೊಂಡಿರೆ. ಪೂವಿನಂತಿರಾಯ್ಡಿ ಟ್ಟ 
ಪದಂ ಬೆಡಂಗೆನಿಸೆ ಬಣ್ಣ ಸರಂ ಪೊಸತಾಗೆ ನುಣ್ಬೊ ಡಂಬಟ್ಟಿ ರೆ ಬಂದಮೊಂದೆ 
ಚತುರಾಳಿ ಕರಂ ಬಸದಾಗೆ ಬಾಸಿಗಂಗಟ್ಟು ನನಂತು ಕಟ್ಟು ವುದು 
ಕಬ್ಬಮಂ (ಲೀಲಾನ. ೧-೬೨). [ಸಂ ನಿಸ್ಮಾ] 

ನಿಟ್ಟಿ ಕಾಣ (ನಾ). ನಿಷ್ಠೆಯುಳ್ಳ ವ್ಯಕ್ತಿ : ಹಾಳ ಹಾಕುವ ಚಾನುರದ 
ಪೊಡೆನ ದೌಡೆಯ ಜೇಗಟೆಯ ಹಿಂದೆ ಮುಂದೆ ಸಂದಣಿಸಿ ಹರಿದಾಡುವ 
ನಿಟ್ಟಿ [ಟ್ಟಿ ]6ಾಜರ ಮುಖದೊಳಮರ್ಚಿ ಮಾರ್ಫ್ಪೊಳೆವ ಲೋಹದರ್ಪಣದ 
ಕಾಲ್ಲ ಳೊಗೆದಪರಿಿತ ರೂಸಂದಳೆದು (ಹಮ್ಮಾರ. ೩-೩೩ವು). 

[ನಿಟ್ಟಿ +-ಕಾಜ] 

ನಿಟ್ಟೆ ಗೊಳ್‌, ನಿಟ್ಟಿಗೊಳ್ಳು (ಕ್ರಿ). ೧. ಸ್ಥಿರಗೊಳ್ಳು ; ದೃಢ 
ವಾಗು: "ನಿಟ್ಟಿ ಗೊಳಿಸು' ಪರಾ. ೨. ಶ್ರದ್ಧೆಯನ್ನು ಹೊಂದು ; 
ಆಸಕ್ಷನಾಗು : ಲೋಗರು ಮಾಡಿದ ಪಲತೆಜದಾಗಮಮಂ ಕೇಳ್ಸು 
ನಿಟ್ಟಿ ಗೊಳ್ಳ ದವಂ ಕೇಳ್ವಾಗಳೆ. ಸನ್ಮೆತಿಯಂಕ್ಕುಂ (ಸಮಸ. ೩-೫೩). 
ಸಿಟ್ಟಿ ಗೊಳ್ಳು : ೩. (7): ನಟ್ಟಿ ಡನಿಯಲಿ ನೀನು ವೈರಿಫಕೆಟ್ಟ 
ಕೇಳ್‌ ನಿಸ್ಮರುಣದಿಂ ನೆಜಕಿ ಬಿಟ್ಟು ಹೋಗಲು ನಿನ್ನ ಪದವೆಂತಿರ್ದು 
ವಕಟಿನ್ನ ನಿಟ್ಟೆ ಗೊಂಡಗಲಿಸಿತು ರಾಜಶ್ರೇಷ್ಮ ನೀ ಮೈದೋಜ ಕರುಣಾ 
ದೃಷ್ಟಿಯಲಿ ನೋಡು (ಜೀವಂಚ. ೫-೨೦). [ನಿಟ್ಟಿ 4 ಕೊಳ್‌] 

ನಿಟ್ಟಿ ಗೊಳಿಸು (ಕ್ರಿ). ೧. ಸ್ಥಿರಗೊಳಿಸು; ಸ್ಥಾಪಿಸು :: ಇಟ್ಟಿ 
ಮಕುಟದ ಕಟ್ಟಿ ದ ಬಾಸಿಗದ ದೆಸೆಗಧಿಷ್ಕಾ ನಮಂ ಕಟ್ಟುವಂತೆ ಭಾಳಪಟ್ಟಿ 
ದೊಳ್‌ ಸಾಮ್ರಾಜ್ಯಸಟ್ಟಿ ಮಂ ನಿಟ್ಟಿ ಗೊಳಿಸಿದಿಂ ಬಲಕ್ಕೆ (ಅನಂಪು, 
ಒ-೫೮ವು. ಪಿ. ಶ್ರಜ್ಞೆಯನ್ನುಂಟುಮಾಡು ; ಆಸಕ್ತಿ ಹೊಂದು 
ವಂತೆ ಮಾಡು : ಜೈನಯತೀಂದ್ರರಂತು ನಿಟ್ಟೆ ಗೊಳಿಸ ಲೈಂತುಂ ಪೆಜಿರ್‌ 
ಬಲ್ಲರೆ (ಸಮಸ. ೪-೪೫). [ನಿಟ್ಟಿ ಗೊಳ್‌ ಇಸು] 

ನಿಟ್ಟಿ ಗೊಳ್ಳು "ನಿಟ್ಟಿಗೊಳಿ' ನೋ. 

ನಿಟ್ಟೆ ದುರು (ನಾ). - ನಿಟ್ಟಿದಿರ್‌: ಜೀವವನ್ನು ನಮ್ಮ ಭಾವದ ನಿಟ್ಟಿ ದುರಿ 
ನಲ್ಲಿ ಬೊಂಬೆ ಮಾಡಿ ನಿಲ್ಲಿಸುವುದೊಂದು ಕಾರ್ಯ (ವಿಚಾನುಂ: ೫೭). 

[ನಟ್‌( <ನಿಡಿದು,) 4 ಎದುರು( ಆ.ಎದಿರ್‌)] 

ನಿಟ್ಟೆ ಪಡು "ನಿಟ್ಟಿವಡು' ನೋ. 

ನಿಟ್ಟಿಯ್ದೆ "ನಿಟ್ಟಿಯ್ದೆ' ನೋ. 

ನಿಟ್ಟಿ ಯ್ಲೆತನ "ನಿಟ್ಟಯ್ದೆತನ' ನೋ. 

ನಿಟ್ಟೆರ್ದೆ (ನಾ). ವಿಶಾಲವಾದ ವಕ್ಷಸ್ಥಳ : ಬಿಣ್ಟೊಟಕ, ನಿಟ್ಟಿರ್ದ, 
ನಿಟ್ಟಿರ್ಕೆ (ಭಾಷಾಭೂ. ೧೩೭ ಉದಾ). [ನಿರ್‌ (ಎ ನಿಡಿದು,) + ಎರ್ದೆ] 

ನಿಟ್ಟಿ ಲು "ನಿಟ್ಟಿಲ್ವು' ನೋ. 

ನಿಟ್ಟಿ ಲುವು "ನಿಟ್ಟಿಲ್ವು' ನೋ. 

ನಿಟ್ಟಿ ಲೆಹೊನ್ನೆ (ನಾ). ಒಂದು ಬಗೆಯ ಸಸ್ಯ: ನಿಟ್ಟಿ ಲೆಹೊನ್ನೆ, 
ಬೆಟ್ಟಿ ಲೆಹೊನ್ನೆ pS ತೈಲವನಟ್ಟೂ ನಿರೂಹಣಂಗೆಯ್ಯೆ ಅಜೀರ್ಣ 
ಮುಂತಾದ ಸಕಲಜ್ವರಂಗಳುಂ ನಾಶನುಹುದು (ಸಕವೈ. ೧೨೯). 

[ನಟ್‌ (ಎನಿಡಿದು,) + ಎಲೆಹೊನ್ನೆ] 

ನಿಟ್ಟಿಲ್ಫು, ನಿಟ್ಟಿಲು, ನಿಟ್ಟಿಲುವು (ನಾ). ' ಉದ್ದವಾದ ಮೂಳೆ ; 
ಬೆನ್ನುಮೂಳೆ 2 ಮಲದ ೫ ೫ ನಿಟ್ಟಿಲ್ದು (ಎಕ: 1೪, ಹೆಗ್ಗೆಡ. 
೧೧೬-೧೫; ಸು.930); ಪಗೆವರ ನಿಟ್ಟಿಲ್ವಂ ಮುಲಕಿವೊಡೆನಗೆ ಪಟ್ಟ 0ಗಟ್ಟಾ 
(ಪಂಪಭಾ. ೧೦-೧೭) ; ಕಿಟಿಕ್ಟೊಡೆ ಮೇಗಾಲ್‌ವೆರಲುಂಗುಟಿಂ ಬರಿ 
ನೊಸಲ್‌ ನಿಟ್ಟಿಲ್ವು ಗೋನಾಳಿ ಬೆನ್‌ (ಶಾಂತಿಪು. ೪-೧೭) ; ಧೂರ್ತಜನ 


೪೫೭೭ 


ಪ 


20 


30 


40 


45 


ನಿಟ್ಟಿ ಸಳ್‌ 


ಹೃತ್ಸೆಲ್ಲಂ ನಿಟ್ಟಿಲ್ವುಳ್ಳೆ ಬಿರುದ ಪೆಣ್ಣತಿಗ್ಲಂ: (ಎಕ. ೪11, ಶಿಕಾರಿ. 

೩೦-೧೫; 1031); ಸಿಟ್ಟಿಲ್ವುಗಳ್‌ ತೋಟುನಿನಂ ಕಾಯ್ಕಿ ಕ್ಕುಟಃ ೦ದಿ 

ರ್ಕುಟೂಸೆ (ಸುಕುನಾ, ೭-೩೫) ; ನೀಲು ನಿಟಲೆನೆ ನಿಟ್ಟಿಲ್ವಂ [ಮೆಟ್ಟು ತ] 

ಮುಜಂವುತಿರೆ (ಕುಮುಂ-೮-೪೮). ನಿಟ್ಟೆಲು : ದುಷ್ಟ ಚತುಸ್ಪಯರಲಟಿ. 

ಹೊಟಿ ನಿಟ್ಟಿಲು ಗೋನಾಳಿಯಂ ಮುಂದು (ಎಕ. ೪111, ಸೊರಬ. 

ಸು. 1245); ಕರುಳುಗಿಯೆ ತಲೆ ಸಿಡಿಯೆ ನಿಟ್ಟಿಲು 
ಮುಣಿಕಿಯೆ ಮೂಳೆಗಳುದಿರೆ (ಕುವ್ಯಾಭೀ. ೪-೨೮) ; ಕೊಂಡು ಗಡೆಯ 
ನಿಕುಂಭನಿನಕುಲನ ಮನ್ನಣೆಯ ಮನಮಚ್ಚು ಗಾಜನ ಬೆನ್ನನಪ್ಪ ಳಿಸಿದನು. 
ನಿಟ್ಟಿಲು ಭಿನ್ನವಾಗಡೆ ಮಾಣದಿರೆದೆಂದಮರೆಗಣ ನುಡಿಯೆ (ತೊರಂಾ. 
೬-೩೯-೮) ; ನಿಟ್ಟೆ ಲುಗಳನು ನಿಅಿಕಿನಿಟಲೆಂಬಂತೆ ಕಿತ್ತು ಮಸ್ತ ಕವನು 
ತಿಲಿಕಿಕಲ್ಲನಾಡಿ ಬೊಬ್ಬಿಅದ (ಮೋಹತ. ೧೨-೩೭) ; ನಿಟ್ಟಿಲು ಮುರಿ 
ಮುರಿಡೊಟ್ಟಿ ದರೂ (ದೇವೀನು. ೧-೨೪). ಸಿಟ್ಟೆಲುವು: ಸ್ವಸ್ಥ 
ಪದ್ಮಾಸನದಲ್ಲಿ ಕುಳ್ಳಿರ್ದು ನಿಟ್ಟಿಲುವ ಮುಜಂದು .. :. ಅಮೃತವ 
ನುಂಡಿಹೆನೆಂಬನರ ಕೇಡಿಂಗೆ ಕಡೆಯಿಲ್ಲ (ಅನಚಂ. ೯೯೯-೨೨೦) ; ತಿನ್ನ 
ನಿಟ್ಟಿಲುವ ಮುಖ ವೆನೆಂದುರವಣಿಸಿ ಜಜಕಿಯುತ್ತ ಸುತನ 
ಹಿಂಗಾಲ್ವಿಡಿದು ಸೆಳೆದು ಬಿಸುಟಿಂ (ಹಚಕಾ. ೧೨-೩೬) ; ಮುರಹರನ 
ನಿ[ನಾಠಾಂ. ನೆ]ಟ್ಟಿ ಲುವೆ ಕಟ್ಟಿಗೆ ಉರಗರಾಜನೆ ನೇಣು ನರಕೇಸರಿಯ 
ನಖವೇ ಕೊಂಕಿ. . . ಸಿರಿಯೆ ಗಾಳವನಿಕ್ಕುವಾ . ಬಲೆಗಾಅನುಂ ತಾನೆ 
(ಬಸಫು, ೨೧-೨೮) ; ಕೌರವ ನಾಯಿಗಳ ನಿಟ್ಟೆ ಲುವ ಮುದು ನವಾಯಿ 
ಯಲಿ ಘಟ್ಟ ಸದೆ ಕೊಬ್ಬಿದ ತನ್ನ ತೋಳುಗಳ ವಾಯಂಸಖನಲಿ ಸುಡು 
ವೆನು . . . ಎಂದೊಡನೊಡನೆ ವಿಂಡುಕಿದನು ಕಲಿಭೀಮ (ಕುನ್ಯಾಸ. 
೧೪೨೯೧) ; ಕಟವಾಯ್ಕೆ ಕೈಯನಿಟ್ಟಿ ರದೆರಳ್‌ ಸೀಳಾಗಿ ನಿಟಿನೆರಿಲ್‌ 
ನಿಟಿಲೆನಲ್‌ ನಿಟ್ಟಿ ಲುವನುಜಕಿ ಮುಂಜಿಕಿದು (ಚೆಬಪು. ೨೧-೬). 

[ನಿರ್ಭ( ಎನಿಡಿದು, ) + ಎಲ್ವು] 

ನಿಬ್ಬೆವಡಿಸು (ಕ್ರಿ). ೧. ನಿಯಮಕ್ಕೆ ಅಳವಡಿಸು. ೨. ಶ್ರಶ್ಯೆಗೆ 
ಒಳಪಡಿಸು: ಮತ್ತಮೊಳಗಣಾಜುಂ ತಪದೊಳಗಂ ಪ್ರಾಯಶ್ಚಿತ್ತ 
ವಿನಯ. ವೈಯಾಸ್ಫ್ರ ತೃ ಸ್ವಾಧ್ಯಾಯ ಧ್ಯಾನ *ಾಯೋತ್ಸರ್ಗಂಗಳಂ 
ನಿಟ್ಟಿ ಪಡಿಸಿ (ಶಾಂತಿಪು. ೯-೧೦೮ ವು; ಎರಡುಂ ತೆಜದ ಧರ್ಮಮಂ ಮನ 
ದೊಳ್‌ ತಾಳ್ವಿ ಸಾಯ್ಡು ಪತ್ತಿ ದಂಕಮನೊತ್ತಿ ಪಿಡಿದು ಗೆಲ್ವ ಗಾಯ 
ಮಲಕಿವಂಕದಂತೆ ಬೋಧೆಯಂ ನಿಟ್ಟೆ ವಡಿಸಿ (ಬಂಹಂ. ೧೦-೩೧ ವ). 

[ಸಿಟ್ಟಿ ನಡು ---ಇಸ್ಕ್ಯು] 

ನಿಟ್ಟಿ ನಡು, ನಿಟ್ಟಿನಡು (ಕಿ). ೧. ಶ್ರದ್ಧೆಯನ್ನು ಹೊಂದು ; 
ಆಸಕ್ತಿಯನ್ನು ತಾಳು: ನಿನ್ನತುಳನಾಮಜಪಕ್ರಿಯೆಯಲ್ಲಿ ನಿಟ್ಟಿ ವಟ್ಟ 
ನತಿಶಯಾಂಗಿ ಸಾಧಿಸಿದಸಳ್‌ ನಿಜದೇಹವಿದಾಹಮುಕ್ತಿಯಂ. (ಚಂದ್ರಪು, 
೮-೮೩) ; ಅಯುನ್ಧಿಂ ಸಮತೆಯೊಳ್‌ ಸೊಕ್ಕು ಆಟುಂ ಕ್ರಿಯೆಗಳೊಳ್‌ 
ನಿಟ್ಟಿನಟ್ಟು (ಅನಂಪು. ೧೨-೩೨). ನಿಟ್ಟೆ ಪಡು: ೨. ಶ್ರದ್ಧೆಯ 
ನ್ನುಂಟುಮಾಡು ; ನಿಷ್ಠೆಯನ್ನು ಹೊಂದುವಂತೆ ಮಾಡು : 
ಕರೆಡೊಡೆ ಜೂದಿಂಗಂ ಧುರಭರ[ಕಾಖೇಟ]ಕ್ಕೈ ಭೂಭುಜಂಗಾಗದು 
ಮೆಯ್ಯಕೆದಿರಲೆಂಬ ಪುರಾತನಗುರುವಚನಂ ತನಗೆ ಫಿಟ್ಟಿ ಸಟ್ಟು ದಂಡಂ 
(ಪಂಪಭಾ. ೬-೭೧). [ನಿಟ್ಟಿ -- ಪಡು] 

ನಿಟ್ಟಿ ಸರಿಡು (ಕ್ರಿ). ಹೆಚ್ಚುಹೊತ್ತು ಚೆನ್ನಾಗಿ ಕುದಿಯಲು ಒಲೆಯ 
ಮೇಲೆ ನೀರಿಡು : ನೆಟ್ಟ ನೆ ಪುಷ್ಪ ವಾಸನೆಯ ಕಪ್ಪು ರಶಾಲಿಯ ತಂಡುಲಂ 
ಗಳಂ ನಿಟ್ಟಿಸರಿಟ್ಟು ಬಾಗಿ ಮೃದುವಾದ , . . ಅನ್ನೈಮನಲ್ಲದೆ ಮತ್ತಿ 
ನನ್ನಮಂ ಮುಟ್ಟು ವನಲ್ಲಂ . . ..ಸುಕುಮಾರವಲ್ಲಭಂ (ಸುಕುಮಾ. 
೧೦-೧೦೮). [ಎನಿಡಿದ್ದು -- ಎಸರಿಡು] 


ಸಿಟ್ಟೆಸಳ್‌ "ನಿಟ್ಟಿಸಲೀ” ನೋ. 


೨೬೮-೩೩ ; 


ನಿಟ್ಟಿ ಸಳು 


ನಿಟ್ಟೆ ಸಳು "ನಿಟ್ಟಿಸರ್ಜ೯' ನೋ. 
ಇಟ್ಟಿ ಸಳುಗಣ್‌" “ನಿಟ್ಟಿಸಳ್ಳಣ್‌' ನೋ. 
ನಿಟ್ಟಿ ಸಳ್ಗೆ ಣ್‌, ನಿಟ್ಟಿ: ಸುಗಣ ನಿಟ್ಟಿಸಳ್ಳ ಣ್ಣು (ನಾ). ಉದ್ದ 
ವಾದ” ಕೇಕು ಆವಾ ಸಕಳೆಯನ್ನು ಹೊಲುನ ನೀಳವಾದ 
ಕಣ್ಣು : ನಿಟ್ಟಿಸಳ್ಳಣ್ಣಳ ನಿಲಾಗುರುಳಬಲೆಯ , . , ಎವೆಯಲುಗದೆ 
ನೀಡುಂ ನಿಟ್ಟಿ ಪ ನೀಜನ ಬಗೆ (ಜಯಕಾ. 9-೧೦). ಟ್ಟಿ ಸಳುಗಣ್‌ ; 
ಎಳನಗೆಯ ಸಿರಿಮೊಗದ ಚೆಲುವಿನ ಹೊಳೆಹೊಳೆವ ನಿಟ್ಟಿ ಸಳುಗಂಗಳ 
(ಕುನ್ಯಾಭೀ. ೩-೭೬) ;: ನಿಟ್ಟೆ ಸಳುಗಂಗಳ » * ೬ ಪಡೆದ ನಿಜರೂಪನಂ 
ಕಂಡನನನೀಪಾಲನು (ಚೈಮಿಭಾ.೨-೪೮). ನಿಟ್ಟೆ ಸಳ್ಗೆ ಜನ್ನಿ ೬ ಬಾಲೆಯ 
ಕೊರಲು. ಹೊನ್ನೊರಲು ಒಳ ನಿಟ್ಟಿ ಸಳ್ಳಣ್ನಾ ಲೆಯ ಮನೆಗಳೊನ್ಬಿ ದುವು 
(ನೋಹತ. ೨-೫೦) ; ಅಂದವಡೆದಿರ್ದ ನಾಸಿಕದ ನಿಟ್ಟಿ ಸಳ್ಳಣ್ಣ ಕಾಂತಿಗಳ 
ತುಲಗೆನೆಗಳ . . . ಮದನನಂ ಕಣಣದೆಂತಿರ್ಪೆನೋ (ಚೆಬಪು. ೩೫-೨೭). 
[ನಿಟ್ಟಿಸಳ್‌( ಎ ನಿಟ್ಟಿ ಸಲಿ) 4 ಕರ್ಣ] 
ನಿಟ್ಟಿ ಸಳ್ಳ ಣ್ಣು "ನಿಟ್ಟೆಸಳ್ಗಹ್‌' ನೋ. 
ನಿಟ್ಟಿ ಸಲ್‌, ನಿಟ್ಟಿಸಳ್‌, ನಿಟ್ಟಿಸಳು (ನಾ). ಉದ್ದವಾದ ದಳ; 
ನೀಳವಾದೆ ಎಸಳುು--ರೇಕ್ಳು--ಪಕಳೆ; ನೀಕ್ಕ ಕಣ್ಮಲರ್ಗಳೊ 
ಳೊತ್ತ ಲುತ್ಬಳದ ಸಿಟ್ಟಿಸಟಿಂ (ಲೀಲಾನ. ೯-೧೩೧) ; ನೀರೇ ಜದ ನಿಟ್ಟಿ ಸಟ. 
ಹಸೆಗಳಿಂದೆಸೆಯೆ ವಿರಟಿಸಿದ ಲತಾಮಂಟಿಪಮಂ ಕಂಡು (ಕುಸುಮಾ, 
೫-೯೬ ವು ; ಪೂತೆಸೆನ ಜಾದಿಯೆಲರ್ವಂಡನುಜಕೆಯಂಂಡು ತಣಿದು ಕೇತ 
ಕಿಯ ನಿಟ್ಟಿ ಸಟ ಬಂಬಲ್ಲ ಳೊಳ್ಳುಣಿದು (ಉದ್ಭಟ. ೧೦-೧೨೨) ; ವಿಂನು 
ಗುವ ನಿಟ್ಟೆ ಸಬಿಕೊಳ್‌. ನೀರ್ವನಿಗಳನೊಳಕೊಂಡು ಕೋರ್ಪ ಕೆಂದಾ 
ವಕೆಯಂಂ (ಕಬ್ಬಿರಾ." ೭೪).; ದ್ವಿತ್ವ ಕ್ಕೆ... ನಿಟ್ಟಿಯ್ದೆ, ನಿಟ್ಟಿ ಸಟ 
(ತಮದ. ೧೮೦ ಪ್ರಯೊಲ). ಇಟ್ಟಿ ಸಳ; ಐ ಇಟ್ಟೆ ಸಳ್ಗೆ ಣ್‌ "ಸಜಿ. 
ನಿಟ್ಟಿ ಸಳು: 'ಟ್ಟಿಸಳುಗಣು ಪರಾ. 
[ನಿಟ್‌( ಸಿಡಿದು) ಎಸಬ] 
ನಿಟ್ಟಿ ಸಟ್ಫ ವಳಿಗೆ (ನಾ). ಉದ್ದ ವಾದ ಓಲೆಯ ಗರಿಗಳ ಕಟ್ಟು: 
ಓದುವುದಲರಾದ ಕೇದಗೆಯ ಕುತ್ತೆ ಸಬಕೋಲೆಯನೆತ್ತಿ ನಿಟ್ಟೆ ಸಲ್ಲ ವಳಿಗೆ 
ಯಾಗೆ ಭೃ ಂಗವಿಟಿಂಇಜಿ ಮನೋಜನ ವೀರೆವೃ ತ್ತಿಯಂ (ಅನಂಪು. ೧-೯೧). 
[ನಿಟ್ಟಿ ಸರ ಕವಳಿಗೆ,] 
ಸಿಟ್ಟೀರಿಸು (ಕ್ರಿ). ಒಂದರ ಮೇಲೊಂದರಂತೆ ಪೇರಿಸು; ನಿಟ್ಟು 
ಹಾಕು : ಆಎರಡು ನಿಟ್ಟೀರಿಸಿದ ಚೀಲಗಳ ಮೇಲೆ ಹೆತ್ತಿ (ಗಂಗಾಗೌ.೮೨). 
[ನಿಟ್ಟು + ಏರಿಸು( ಎ ಏಜಸು)] 
ಸಿಟ್ಟಿ ಡೆ "ನಿಟ್ಟಯ್ದೆ? ನೋ. 
ನಿಟ್ಟಿ ಬಸು “ನಿಟ್ಟಿಸು' ನೋ. 
ನಿಟ್ಟೊಡಲ್‌, ನಿಟ್ಟೊಡಲು (ನಾ). ೧. ನೀಳವಾದ ಒಡಲು, -- 
ಶರೀರ; ದೀರ್ಫದೇಹ : ವೀರ ಜಿನಕುಮಾರನಂ ದೂರದೊಳೆ 
ಭೋಂಕೆನೆ ಕಂಡು... ಪೊಣ್ಮುನ ಫೂತ್ಕಯಾರಭಸಮಾದಂ ಭೀತಿಯಂ 
ಮಾಡೆ ನಿಟ್ಟೊ ಡಲಂ ನೆಟ್ಟಿ ನೆ ನಾಗರಾಜನಿಳೆಯಿಂಬೆಟ್ಟ ಂದದ20 “ie 
ವರ್ಧಪು. ೧೪-೬೮) ; ಏವೂರ ನಿಗಳದೊಂದು ಬಣ್ಣಗುದುರೆ! , 
ನಿವಿರ್ದ ಕೊಡಂಕೆ, ಡಗೆವೊಯ್ವ ಳ್ಳಿ eR ಗುಜ್ಜು ಗಾಲ್‌, ನಿಟ್ಟೊ ಹ 
(ಉಾನಾಕ್ವ. ೮೪-೨೬). ಸಿಟ್ಟೂಡಲು: ೧. ಸಂಸದಿ ನಿಂದರೆ ನಾದುವೆನು 
ನಿಟ್ಟೊ ಡಲ ರಕುತದಲಖಿಳ ದಿಗುಕಟಿನ (ಕುನ್ಕಾಡ್ರೋ. ೧೬-೩೦); ಬಿಟ್ಟಿ 
ಮಂಡೆಯ ಕೆಂಚುಗೂದಲ ನಿಟ್ಟೊಡಲ . ಸ ಡುನುರುಳು ನೇಸನೆ 
ತೊಟ್ಟು (ಸ್ರಭುಲೀ. ೨೨-೩೪). . ೨. ದೊಡ್ಡ ಶರೀರ: ಕೆಟ್ಟ 
ಸಂಸ್ಕೃತಿಯೆಂಬ ನಿಟ್ಟೊ ಡಲ ದಂತಿ ಕೊಟ್ಟೊ ಟ್ಟಿ ಸಲಾರ್ಗಮರಿದೆನಿಪುದ 
(ಸಾನಂಚ, ೧-೪೧). [ನಿಟ್‌( ನಿಡಿದ) - ಒಡಲ್‌] 


೪೫೭೮ 


25 


30 


40. 


45 


ನಿಡಿ 


ನಿಟ್ಟೊಡಲ (ನಾ). ನೀಳವಾದ ಶರೀರವುಳ್ಳ ವನು; ಎತ್ತರದ 
ವ್ಯ ಕ್ರೈ: ತಪದಿಂದಂ ಬಡಸಟ್ಟಿ ನಿಟ್ಟೊ ಡಲನಂ ರೇ ನಂ ತತ್ಪುರೋರು 
ಸ್ಟಾ ಸಪ್ರನನೆಟ್ಲು ಪಾ ಇಯ ಪಸು ಕೂರ್ಗೋಡಿಂದೆ ಕೋರೆ, 
ಈಡಾನನಕ್ತು, ara: ed [ನಿಟ್ಟೊ ಡಲ್‌---ಅ] 

ನಿಟ್ಟೊ ಡಲು *ನಿಟ್ಟೊಡರ್ಲ? ನೋ. 

ನಿಟ್ಟೊ ರಸು (ಕ್ರಿ). ಸಂಪೂರ್ಣವಾಗಿ ನಾಶಮಾಡು; ಇಲ್ಲವಾಗಿಸು; 
ಧ್ವಂಸಮಾಡು : ಗುರುಲಿಂಗ ಜಂಗಮದ ಕಾಲ ಕಟ್ಟು ನೆ ವ್ರತಭ್ರಪ್ಟರ 
ನಿಟ್ಟೊರಸುನೆ (ಸರ್ನನ. ೧೮೬-೮೬೦) ; ಆ ರನಿಯ ತೇಜಮಂ ಕೊರಗಿಸನೆ 
ಮೇಘನಾ ಮೇಘಮಂ ನಾಯು ನಿಟ್ಟೊರಸನೆ (ಲತಿಚಿಂ. ೩೯-೮೦) ; 
ಧರಧುರದ ದುರ್ವ್ಮಸನಿಗಳ ನಿಟ್ಟೊ ರಸ ತೆಗೆ ನಿನ್ನವರನೆನುತುಬ್ಬರನ ಮಾಣಿಸಿ 
ಹೂಣೆಗರ ಹೊಯ್ಸಿದನು ಕಲಿ ಭೀ ಸ್ಮ (ಕುನ್ಯಾಸ, ೧೦-೨೭),ಗಜರಾಜಿಯ ೦ 
ದಿಂಡುರುಳ್ಳಿ ಸಿ ತೇರ್ಗಳಂ ಛತ್ರಚಮರಾಳಿಗಳ್ವೆರಸಿ 'ನಿಟ್ಟೊರಸಿ. wis 
ಸವಅಕದುದು ಸುಭಟಿರಂ ಮತ್ತ ಗಜವೇನೆಂಬೆನು (ಚಿಬಪು. ೨೮-೨೪) ; 
ತುದಿವಾಲದಲಿ ಫಣಿಗಳನ್ನ ನಿಟ್ಟೊರಸುತ ಲಲಾಟಗಳಿಗೊರಸುವನು. 
ಗೋಮಯೆವ (ಉತ್ತಕ. ೩೨-೩೬); ಚಾಪಾಯುಧನು , . . ಕರಿಘಟಿ 
ತುರಂಗಮಂ ಬರಿಗೈವುತ ನಿಟ್ಟೊರಸಿ ಕೇರ್ಗಳಂ ಪುಡಿಮಾಡಿ... 
ಯುಧ್ಧಸ್ಠಿ ರನ ನಿಲ್ಲುನಿಲ್ಲೆ ಂದೆನುತ ಬಿಲ್ಲುಡುಳು ಸಾಕೋಡಬೇಡೆಂದನು. 
(ತುರಂಗ, ಎ೧). [£ನಿಡಿಡ್ದು 4 ಒರಸು] 

ನಿಟ್ಟೊ ಟ` (ನಾ). (ದಾಪುಗಾಲಿನ) ರಭಸವಾದ ಓಟ; ಅತಿ 
ವೇಗದ ಓಟಿ : ಎಡನಂ ಬಲನಂ ದಿಟ್ಟಿಸುತೆ ನಿಂದು ನಿಲ್ಲದೆ ನಿಟ್ಟೋಟಿ 
ದೊಳೋಡಿತೆಸೆವ ಮುಸಕದ ಶಶಕಂ (ಗಿರಿಕ. ೧-೮೬) ; ಬದುಕಿದೆನೆಂದು 
ನಿಟ್ಟೋಟಿದಲ್ಲಿ ಹಾಯ್ದನು ಬಿಟ್ಟಿ ಮಂಡೆಯಲಿ (ಕುವ್ಯಾನಿ. ೬-೧೨); 
ಸಪ್ತಮದಾವಸ್ಥೆಯಿಂ ಮುಂದುಗಾಣದೆ ಬಲ್ಲ ಂಬಮುಂ ಮುಲಾದು 
ನಿಗಳಮಂ ಪಜದು ನಿಟ್ಟೊ ಟದಿಂ ಬೀದಿವರಿದು (ರಾಜೀ. ೬-೧೧ ವ); 
ಹಸು ಬೆಚ್ಚಿ -ಬೆದರಿ . , . ಗುರುಗಳನ್ನು ಮುಂಳ್ಳಿ ನಲ್ಲಿಯೂ ಕಲ್ಲಿನಲ್ಲಿಯೂ 
ಎಳೆದುಕೊಂಡು ನಿಟ್ಟೋಟನಾಗಿ ಓಡಿ ಹೋಗಿ ಬಳಲಿ ಒಂದು ಕಡೆ 
ನಿಂತುಕೊಂಡಿತು (ನಗೆಗ ೨೫) ; ನೆಬ್ಬಾನೆ ಕಲ್ಲು ನಿಟ್ಟೋಟ ಓಡೀತೆ? 
(ಗಾಡಿ). [ನಿಬ್‌( ಆನಿಡಿದ್ಯು) + ಓಟ] 

ನಿಡವು (ನಾ). (7): ಶ್ರವಣ ಧನಿಸ್ಮೆಯುಂ ಶತಭಿಷಂ ನೆಗಲ್ಲಶ್ತಿ 
(ಪುನರ್ನಸು)ನೈ! ದು ನನ್ಯ ಭರಣಿ ಕೃತ್ತಿಗೆ ಚಿತ್ತೆ ವಿಶಾಖೆ hb 
ವಿವರಣಮಪ್ಪ' ಸರ್ನವೆರಸಾದ್ರ ಪ್ರನುಹಾನಹೆನಾರ್ಷ್ಯಮೆಂಬ ಸತ್ತು ನಿಡವಿಂ 
ಕನಿಸ್ಮ ಮಿವ ಬಿತ್ತಿ ಪುದು (ಜಿಟ್ಟಿನು. ೯-೨೩). [7] 

ನಿಡಿ, "ನಟ್‌' ನೋ. 

ನಿಡ್ಕಿ (ನಾ). ಕಟುವಾದ ವಾಸನೆ; ತೀಕ್ಷ್ಣವಾದ ವಾಸನೆ ; 
ಘಾಟು : (೪. [-ತಮಿ: ನೆಟ] 

ನಿಡಿ (ನಾ). ೧. ಅನ್ನವನ್ನು ಬೇಯಿಸಿ ಬಸಿದ ನೀರಾದ ಗಂಜಿ; 
ಅನ್ನದ ನೀರುನೀರಾದ ಗಂಜಿ: ಓಗರದ ಮೇಲಣ ನಿಡಿ ಇ ಮಾಸಕ್ಕೆ 
ಆಚಾವಮ, ನಿಃಸ್ಟ್ರಾವೆ, ಓಗರದ ಗಂಜಿ ಎಂದೂ ಎಂಬರು (ನಾಚ. ಕಿ); 
ಹಿಚ್ಚೆ-ರೂಟಿ. ಮೇಲಣ ನಿಡಿ (ನಾಚಿರಾ. ಕಿ). ೨, ಮದ್ಯ ಅಥವಾ 
ಹೆಂಡದ ಮೇಲಿನ ತಿಳಿ: ಕಾರೋತ್ತರ, ಸುರಾಮಂಡ-ಮದ್ಯದ 
ಮೇಲಣ ನಿಡಿ (ನಾಟಿ. ಕಿ); ಸುರಮಂಡೇನ- ಕೀಳುಜಾತಿಯಾದರೆ 
ಹೆಂಡದ ಮೇಲಣ ನಿಡಿಯಿಂದ . , . ಪಾಯಯೋತ್‌ ಇ ಕುಡಿಸಬೇಕು 
(ಜಾಹಟೀ, ೨-೧-೮೭ ವ). ೩. ಮೊಸರ ಮೇಲಿನ ಒಡಕು ಒಡಕಾದ 
ನೀರಿನಂತಹ ಭಾಗ್ಯ-- ತಿಳಿ: .ಮಸ್ತು-ನೊಸರ ಮೇಲಣ ನಿಡಿ 
(ನಾಟಿರಾ, 8) ; ಮಂತ ಕಡೆಗೋಲು, ಮೊಸರ ಮೇಲಣ ನಿಡಿ (ಶಮದ. 


೨೫೫ ಅಡಿಟ). ೪. ತಂಪು; ತಣ್ಣಗಾದುದು : ಗಡಿಯಾಗಲಬುಧಿ' 


ನಿಡಿ 


ನೀರಸನೆಕ್ತು ಚಂದ್ರ ಕೆಂಗಿಡಿಯಾಗಲಗ್ನಿ ಮೆಯ್ಯಳಿತು ನಿಡಿಯಾದರಾಗ 
ಬೇಕಲ್ಲದೆ ನೀ ಪೇಳ್ವ ನುಡಿಯೊಳು ಪುಸಿಯಿಲ್ಲ ತಾಯೆ (ನೋಹತ, 
೨೫-೨೯). 

ನಿಡಿ (ನಾ). (7) ಗಡಿ ನಿಡಿ ಹುಟ್ಟು ಕಟ್ಟಳೆಯ ವಿನ... 
ಮೂಡಕೇರಿ ಪಡುವಕೇರಿಯ ಗಡಿ ನಿಡಿಯನು ತಿದ್ದಿ ಮುಗಿದು. ಬರಸಿದ 
ವಿವರೆ (ಸೌಇಇ. 120/1, ೪೫೭-೧೦ ; 1455) ; ಲೊಕ್ಳಿ ನಿಡಿ ಅನುಭ 
ಸನುಭ ಅಕ್ಷೀಣಿ ಆಗಾಮಿ. * * * ಲ ಪಾಷಾಣ ಸಿದ್ದ ಸಾಧ್ಯ ಯೇನು 
ಳಂಥಾದನು ಸರ್ನಮಾನ್ಯನ ೫ ೫ ೫ ರ(6)ಣ್ಳೋದಕದಾನ ಧಾರೆ 
ಪೂರ್ವಕವಾಗಿಯೆಜದು ಕೊಟ್ಟೆ ಉ (Nan. IX-ii, ೪೭೦-೩೭; 1482); 
ಅಂತು ಗೆ ೭೩ ಎಸತಮೂರು ನರಹನ ಭೂವಿಯನು . . . ಮಠ 
ಧರ್ಮಕ್ಕೆ ನಡಸಿ ಅಸ್ಪೃಭೋಗ ತೇಜಸ್ವಾಮ್ಯುಮು ಪ್ರಾಕು ಮರಿಯಾದೆ. 
ಯಲ್ಲಿ ಆಗುಮಾಡಿಕೊಂಡು ಅಸ್ಟ್ಯಾದಶಜಾತಿಗು ನಿಡಿ ಮಾಡಿಕೊಂಡು 

೬. * ಸುಖದಿಂ ಅನುಭವಿಸಿ ಬಹಿರಿ (ಎಕ. ೪111, ತೀರ್ಥಹ. ೬೨-೨೮] 

1635) ; ಅರೈದು ನೂತ ಕುಕ್ಕಡಿಯ ತಂದಂ ಮೂರೇಳು ಸಾಸಿರದರು 
ನೂರು ನಿಡಿಯ ಸೇರಿಸಿ ಹೊಯ್ದ ಸಣ್ಣ ಡಿಯ. ಹುಂಜ ಈರೈದು 
ಹಣಿಗೆಯಿಂ ನೇಯ್ದ ಚಿತ್‌ಕೊಡೆಯ (ಮೈಲಾರ. '೯೦-೧). (3 

ನಿಡಿಗಣ್‌ "ನಿಡುಗಣ” ನೋ. 

ನಿಡಿಗಣ್ಣ "ನಿಡುಗಣ್ಣ' ನೋ. 

ನಿಡಿಗಣ್ನು *ನಿಡುಗರ್ಣಿ' ನೋ. 

ನಿಡಿಗರುಳು "ನಿಡುಗರುಳ್‌' ನೋ. 

ನಿಡಿಗಲ್ಲು "ನಿಡುಗಲ್‌' ನೋ. 

ನಿಡಿಗುರುಳ್‌ "ನಿಡುಗುರುಳ್‌' ನೋ. 

ನಿಡಿಗುರುಳು "ನಿಡುಗುರುಳ್‌' ನೋ. 

ನಿಡಿಗೊಂಡೆಯೆ (ನಾ). ಉದ್ದವಾದ ಗೊಂಡೆ : ಎನಗೆ ಇನ್ನನೊಲಿಸ 
ಬೇಕೆಂಬ ಸಂಭ್ರಮದ ಕಾಂಚೀದಾಮ ಕಟಿಸೂತ್ರ, ಕೇಯೂರ ನಿಡಿ 
ಗೊಂಡೆಯೆ[ಸಾಉಾಂ, ನಿಡುಗೊಂಡೆಹ]ವೆಂಬಾಭರಣ ಆನುಲೇಪನ ವಸ್ತ್ರಂ 
ಗಳೆನಗೆ ಅಲಂಕಾರವಾಯಿತ್ತು (ಘನವ. ೨-೧). 

[ನಡಿ, (ಸಿಡಿದು) + ಗೊಂಡೆಯ] . 

ನಿಡಿಗೊರಲು "ನಿಡುಗೊರಲ್‌' ನೋ. 

ನಿಡಿದ; (ನಾ). ೧. ಉದ್ದವಾದುದು; ನೀಳವಾದುದು: 
“ನಿಡಿದೆಂದೆನಲ್‌' ಹಿರಿದುದ್ದ ವಾದುದು” (ತಕರ. ೫೫); ನಕುಲನಂ 
ತೊಟ್ಟಿಲ ಸವಿತಾಪದೊಳ್‌ ನಿಡಿದಪ್ಪ' ನೇಣಿಂ ಕಟ್ಟ ಪೋದಂ (ಪಂಚೆತೆಂ. 
೧೮೮-೨೦); ನಿಡಿದೊಂದು ಕೋಲನು ಕಡಿದು ಎರಡು ಮಾಡಿ... 
ಹೊಸೆದೊಡೆ ಹುಟ್ಟದ ಕಿಚ್ಚು ಹೆಣ್ಣೋ ಗಂಡೋ (ಜೀದಾನ. ೬೯-೧೪೪); 
ನಿಡಿದಾದ ಕಪ್ಪು ಗಣ್ಗಳ ವಾರನಾರಿಯರಡಿಯಿಟ್ಟ ರು (ನೋಹತ. 
೧೫-೨೬). ೨. ವಿಸ್ತಾರವಾದುದು; ವಿಶಾಲವಾದುದು: 
ಕನ್ನ! ಡನುಡಿಯ ನಿಡಿದಾದ ಬೆಳವಣಿಗೆಯಲ್ಲಿ ಜನಭಾಷೆಯ ಸ್ವರೂಪ ವಿವಿಧ 
ಶತಸೂನಗಳಲ್ಲಿ ಹೀಗೇ ಇತ್ತೆ ದು ಹೇಳುವುದು ಸದ್ಯದ ಪರಿಸ್ಥಿತಿಯಲ್ಲಿ 
ಕಸ್ಟ್ಯಸಾಧ್ಯವಾಗಿದೆ (ದ್ರಾವಿವಿ. ೭೬). ೩. ದಪ್ಪುವಾದುದು ; ಸ್ಕೂಲ 
ವಾದುದು : ನಡು ನಿಡಿದಲ್ಲದೆಯಂಂ ಮೇಣ್‌: ಕಡುಕಿಲಂದಲ್ಲದೆಯಂ 
ಮೊದವಿ ಸಿಂಹದ ಕಟವೋಲ್‌ ಕಡು ಚೆಲ್ವೆನೆ ಕಟ ಕಪ್ಪೆಯ ಸೊಡೆನೊಡಿ 
ವೋಲ್‌. ತೋರ್ಪೊಡೆವೊಡಾತಂ ಧನ್ಯಂ (ಲೋಕೋಪ. ೧೧-೪). 
೪. ವಿಸ್ತಾರ; ಹರಹು: ನುಡಿಗೆ ಗಿಣಿ ನಿಲದೆ ಮುರನೇಲದವು ಕಣ್ಣುಗಳ 
ನಿಡಿದು£ದಿ]]ಗೆ ಮಿಗಂ ಪುಲ್ಲ ಕಚ್ಚಿದುವು(ನಂದಿಮಾ, ೯-೩೭). ೫. ನೀಳ; 
ದೀರ್ಫತೆ : “ಚೆಲ್ಲೆಯೆನೆ ನಿಡಿದು” (ಕಚ್ಚಿ ಕೈ. ೫೦) ; ಎಡಹಿದೊಡಿಲ್ಲ 
ನಿದ್ರೆ ನಿಡಿದಾದೊಡಮಿಲ್ಲುಸಿರಿಕ್ಕುತಿರ್ಪುಸಿರ್‌ ತಡೆದೊಡಮಿಲ್ಲ 


೪೫೭೯ 


20 


30 


45 


ನಿಡಿದು, 


ಕೆನ್ಮಿಡೊಡನಿಲ್ಲದದಸ್ಥಿರನಿಂತು ಕೆಟ್ಟು ಪೋಸೊಡಲಿದಕೇಕೆ ಕಾಮ 
(ಸಂನಾಶ. ೮೩) ; ದೊಡ್ಡ ಸಿಂಹಗಳು ಮೂಗಿನ ತುದಿಯಿಂದ ಬಾಲದ 
ತನಕ ಐದು ಐದೂವರೆ ಮೊಳ ನಿಡಿದು ಇರುತ್ತವೆ (ಮುಂಬಯಿ, ೪-೨೦೮). 
ನಿಡಿದಾಗು-- ಉದ್ದ ವಾಗು: ಸ್ಮೂಣತೀತಿ ನಿಡಿದಾದಪುಡೆಂಬುದು 
(ಕಾಶಕೃ. ೩೭). ಸಿಡಿದು ಮಾಡು ಉದ್ದ ಮಾಡು : ಕೂನುನೆರಸಿದ 
ಕುಚ್ಬಾ ಕಾರನುಂ ಕೈಕೊಂಡು ಬರೆ ತಜ್ಜ ನಂಗಳ್‌ ನೋಡಿ ನಗೆ 
ವಿಗುರ್ವಣೆಯಿಂ ಕಲಂಬರ ಫ್ರಾಣಮಂ ಸೂಕರಘ್ಟಾಣದಗ್ರದಂತೆ 
ಸಿಡಿದು ಮಾಡಿಯಂಂ . . . ಬಂದು (ಮುಹಾನೇ. ೭-೧೩೨ ನ). ನಿಡಿಯ ಎ 
ಉದ್ದ ವಾಗಿರುವವನು ; ಎತ್ತರವಾಗಿರುವವನು : ತತ್‌ಕ್ಷೇತ್ರ 
ಪ್ರಮಾಣಬಲಪ್ರಕಾಶನಿಶ್ರಿಯಾಶರೀರನುಂ ಇರ್ಮೊಬ ನಿಡಿಯನುಂ ಶುಕ್ಲ 
ಲೇಶ್ಯಾಪರಿಣಾಮನುಮಪ್ಪ ಹಮಿಂದ್ರ ನಾಗಿರ್ಪಿನಂ (ಚಾವುಂಪು. ೧೧-೧೧); 
ನಿಡಿಯಂ ಚಳತ್ಕೃ ತರರೀರಂ ತುಂಗನಾಸಂ , . . ತೌಲಿಗೇಹೋದ್ಭ ವಂ 
(ಜಾತತಿ.೧೭-೭) ; ಕಡುಗುಜ್ಜ ೦ ಕಪಟಿಮನಂ ನಿಡಿಯಂ ಚಪಳಂ ಸಮಂತು 
ಸಮುಸಂಸ್ಥಾನಂಬಡೆದೊಡಿ ನಿಧಿಪುರುಸಂ  (ಲೋಕೋಸೆ. ೧೧-೨೮). 
ನಿಡಿಯಟ್ಟಳೆ - ಅಗಲವಾದ ಅಟ್ಟಣೆ ; ವಿಸ್ತಾರವಾದ ಅಟ್ಟಳಿ: 
ಮಲ್ಲಿಗೆಯ ಬೆಳರ್ವಂದರೋಳಿಯಂತೆಸೆದವದಅಿಕೊಳು ತೆಳ್ವಳುಕಿನ ನಿಡಿ 
ಯಟ್ಟಿ ಳೆಗಳು (ಕುರಾಸಾಂ. ೪-೯೧). ನಿಡಿಯ"ನಾಲಗೆ- ಉದ್ದ ವಾದ 
ನಾಲಗೆ: ನಿಡಯ ನಾಲಗೆಯೆಂ ಪಿಡಿದು. ಪೆರ್ಮಡುಗಳೊಳಿದಿರುಂ 
ಬಟೂಯಂವಿಖಾಸಿಸುತ್ತು ೦ (ಅಜಿಪು.೧೦-೧೧ ವು ; ಗುಣವಚನದತ್ವಮಿತ್ವಕ್ಕೆ 
೬ ನಿಡಿಯ ನಾಲಗೆ, ಪಿರಿಯ ಮಗಂ, ಕಿಜಿಿಯಂ ಮಗಂ (ಶನುದ, 
೧೬೮ ಪ್ರಯೊಲ): ನಿಡಿಯ ಭೂತ - ದೊಡ್ಡ ದಾದ ಭೂತ: ಕಡಿಖಂಡ 
ಮಾಡಿ ಕಾನನದೊಳು ಚರಿಸುವ ನಿಡಿಯೆ ಭೂತಗಳನು ಬರಿಸಿ ಕುಡಡೆ 
ಮಾಣಿನು ತಾನೆಂದಾಗ್ರ ಹವನು ಪಿಡಿದು ನುಡಿದನಿಂತೆಂದು (ಅಂಜಚೆ. 
೧೩-೭೧). ನಿಡಿಯ ಮರಣ ಎತ್ತರವಾದ ವೃಕ್ಷ: ಗುಂಡಿಗೆಯೆಂ 
ಮೊಂದು ನಿಡಿಯ ಮರದ ತುತ್ತ ತುದಿಯೊಳಿರ್ದುದು (ವಡ್ಡಾರಾ.೯೧-೧೬). 
ನಿಡಿಯ ಮಾತು-ಹೆಚ್ಚಾದ ಮಾತು: ಮೃಡನ ಮೋಹದ ಭಕ್ತ 
ನಿಡುಮ್ಯಾರ ದೇವಯ್ಯನೊಡನೆ ವಾದಿಸಿ ಸೋಲ್ತ ಶ್ರನಣಪಡೆಯನೆಲ್ಲವ 
ತಡೆಗಡಿದನೆಂಬುದ ಕೇಳಿ ನಿಡಿಯ ಮಾತೇನೆಲೊ ನಿನಗೆ (ಭೈರವೇ. ೫-೬೧). 
ನಿಡಿಯರ್‌ (ಬಹುವ) : ಕಡುಗಲಿತನಮೂಂ ಚಾಗದ ಪಡೆಮಾತುಂ 
ವಿದ್ಯೆಯು ರ್ಕುಮೊರ್ವನೊಳೆಂತುಂ ನಡೆಯವು ಭೂವನಾಂತರದೊಳ್‌ 
ನಿಡಿಯರ್ಗಂ೦ ನಿಡಿಯರೊಳರಿಡೇಂ ವಿಸ್ಮಯಮೇ[ಪಾಠಾಂ. ನಿಡಿಯೆಂಗಂ 
ನಿಡಿಯನೊಳನಿಡೊಂದಚ್ಚ ರಿಯೇ] (ಆದಿಪು, ೧೨-೧೦೪) ; ಲೋಕಡೊಳ್‌ 
ಕನಿಗಳುಂ ಚಾಗಿಗಳುಂ ಒರ್ವರೊರ್ವರ್ಗೆ ನಿಡಿಯರ್ಗೆ : ನಿಡಿಯರೊಳರ 
ದೇನಪೂರ್ನಂ' (ಧರ್ಮಾನೃ. ೪-೨೧೯) ; ಧರೆಯೊಳು. ನಿಡಿಯರ್ಗಂ. 
ನಿಡಿಯರುಂಟು ಚೂಡಾರತ್ನ (ನೀತಿಸಾ. ೨೩೦). ನಿಡಿಯ ರಸ. 
ಹೆಚ್ಚಾದ ರಸ; ಅಧಿಕವಾದ ರಸ; ತುಡುಕಿ ತರಣಿಯನಗಿವ ರಾಹುವಿ 
ನೆಡಬಲದ ಕಟಿನಾಯುಲೊಸರುವ ನಿಡಿಯ ರಸವೆನಲೆಸೆವ ದಾಡೆಯ 
ಹುರಿಯ ಹುಬ್ಬುಗಳ pe ರೆಳ್ಕಸರಾಯಂನೆಸೆದಿರ್ದ (ತೊರರಾ. ೩-೭-೩). 
ನಿಡಿಯಲರ್ಗಣ್‌ ಇ ನೀಳವಾದ ಹೂವಿನಂತಿರುವ ಕಣ್ಣು 
ನಿಡಿಯಲರ್ಗಣ್ಣ ಳ ಬೆಡಂಗಿಯರ್ಕಳನರ್ಕಂ ನಡೆ ನೋಡಿ ಪೋಗಲಾಲದೆ 
ತಡೆಯೆ ಪಗಲ್‌ ಹಿರಿಯಪ್ಪ ವು (ಕಾವೈಸಾ. ೧೭೮ ಶೂದ್ರಕ) ; ಉಂಕೆ 
ಪೊಳೆವ ನಿಡಿಯಲರ್ಗಣ್ಗಳ್ಳಿ ಮಳಮಳಿಪ ನೋಟಿನುಂಮನುಂತೆ ತೊದಳಿ 
ಸುನ ನುಡಿವ ನುಡಿಗಳ್ಗೆ ತೊದಳುಮಸೆಕೈಯಿಂ ತಳೆಯೆ ನೇಚೆಯೆ 
ಕೆಯ್ಗೆಯ್ಮು (ಸಂಸಭಾ. ೬-೮೧ ಬಿ) ; ಆ ಸುಕುಮಾರನನೀಕ್ಷಿಸ ನೀಲಿಯ 
ನಿಡಿಯಲರ್ಗಣ್ಟೊಗರು (ಜಯಕಾ. ೪-೧೪). ನಿಡಿಯಲರ್ಗಣೆ -. 
ಉದ್ದವಾದ ಹೂವಿನ ಬಾಣ : ವಿಟಿರಂ ಬಿಡದಿಸಲ್‌' ತೆಗೆದ ಮದನನ 


ನಿಡಿದ್ಯು 


ನಿಡಿಯಲರ್ಗಣೆಗಳನೆ ಪೋಲ್ತು ವಾಕೆಯ ಕಣ್ಗಳ (ಕಾನ್ಯಾನ, ೧೫೦). 
ನಿಡಿಯವು (ಬಹುವ).- ೧. ಉದ್ದವಾದುವು : ಕಾಯ್ದೆ ಕರ್ಬೊನ್ನ್ನ 
ನಿಡಿಯವುಂ ತೋರನುಂಮುಪ್ಪ ಕೀಲ್ಲಳಿಂದಂ ನೊಯ್ಯೊಲ್ಲನುಂಂ ರಂತರ 
ಮುರ್ಚಿ ಪೋಗಿ (ನೆಡ್ಮಾರಾ. ೫೦-೬); ಕಡುನಿಡಿಯ ವಹ. ಜಾಜುನೆಟ್ಟ 
ದಲಡಿವಡೆದು ನಡೆತಂದವೋಯೆನೆ , , , ಚಾಣೂರಮುಖ್ಯರು ನಡೆದುಬಹ 
ಹವಣಿಯೆ ತದಾಸ್ಮಾನನನು ಮೆಚ್ಚಿ ಸಿತು (ಸಾಳ್ವ ಭಾ. ೨೨-೫೪); ಇನಿಯವು, 
ಪಿರಿಯವು, ಕಡಿಯವು, ನಿಡಿಯವು, ಕಿಉಾಯ ವು (ಶಬ್ದಾನು. ೨೩೬ 
ಪ್ರಯೋ). ೨. ಎತ್ತರವಾದುವು : ನಾಲ್ವತ್ತೊ ಂಬತ್ತು ದಿನಸದೊಳ್‌ 
ಸಮಚತುರಸ್ಪ್ರಸಂಸ್ಥಾನ ಸಂವಾಹನಂಗಳಜುಸಾಸಿರಬಿಲ್‌' ನಿಡಿಯವಾಗಿ 
ದಿನತ್ರಯದೊಳ್‌ ಬದರೀಫಳ ಮಾತ್ರಾಹಾರಿಗಳುಂ . . . ಆಗಿ (ಅವಿಫು. 
ನಿಡಿಯಸಿಯೋಜಿ ಎ. ಉದ್ದ ವಾದ ಕತ್ತಿ ಯ ಒರೆ, 
ಕೋಶ:ಹಿಡಿಕೆರ್‌ ತೀವಿದ ಕೂರ್ಗಣಿ : ಮಡಕಾಲ್ವರನುಲೆನ ಕಚ್ಚಿ 
ನಿಡಿಯಸಿಯೊಲಕಿ . ೬ ಬೆಡಂಗಸೊಳಕೊಳ್ಳಿ (ಸಂಸಭಾ. Ws 
ನಿಡಿಯ ಸೊಬಗು ಎ ಅತಿಶಯವಾದ ಸೊ ಬ ಗು ಚೆಲುವು: 
ಅಡಗಿದವಾ ಕೋಕಿಲಗಳ ನುಡಿಗಳು ಒಡೆದು ತರುನಿಕರೆಗಳು 
ಬಡವಾದಳು. ಭಾಗೀರಥಿ ಲೋಕದ ನಿಡಿಯ ಸೊಬಗು ಮಸುಳಿಸಿತು 
(ಅಂಜಚ. ೪-೧೪೦). ನಿಡಿಯಳ್‌ ಎ. ಎತ್ತ ರವಾಗಿರುವವಳು : ಕಡು 
ನಿಡಿಯಳ್‌ ಕರಮೆ ಗುಜ್ಜೆ ಮೇಣ್‌ ಕರಮಸಿಯಳ್‌ ಕಡುದೊಡ್ಡೆ 
ಯೆನಿಪ್ಪೊಡಂ ನೋಲಕ್ಪೊಡೆ ಪುರುಷಾ ಕಾರೆಯಪ್ಪೊ ಡಂ ಕಷ್ಟೆಯನಳ 
(ಲೋಕೋಸೆ. ೧೧-೬೦) ; ನಿಡಿಯೆಂ, ನಿಡಿಯೆಳ್‌ (ಶಬ್ದಾನು, 
ಪ್ರಯೋ).  ಫಿಡಿಯೆಸಟ್ಲಿಣ್‌ -ನಿಡಿಯಲರ್ಗಣ್‌ ; ನಾಸಿಕಮಡ್ಡಂ 
ಬಂದಂದಮಸೀಕ್ಷಿಸಿ ಪೆಜನಿಂ[ದಂ]ದೀಕ್ಷಿಸು[ವು]ವವಳ ನಿಡಿಯೆಸಬ್ಸಣ್ಣ ಳ್‌ 
(ಕಾ. ೩-೨೩೩). ನಿಡಿಯೊಡಲು ಎ, ದೊಡ್ಡ ದಾದ ಶರೀರ; 
ದೀರ್ಫಕಾಯ : ನಿಡಿಯೊಡಲ ಮುರಿವಿರಾಸೆಗಳ ಕೆಂಪಡರ್ದ ಕಂಗಳ 
ಹೊಳೆವ ದಾಡೆಯ ದಡಿಗದಾನವ (ಕುವ್ಯಾದ್ರ್ರೋ. ೧೫-೪೪); ಅಂಬುಧಿಯೆಂ 
ನಿಡಿಯೊಡಲನುಜಕಿ ಬೆಗಿದಂಬರವ ಚುಂಬಿಸುವ ರಚನಾಡಂಬರದ 
ವಡಬಾಗ್ನಿಯ ಪೊಲುಪ್ಪ ರಿಸಿದನು ಹನುಮ (ತೊರಂ. ೫-೫-೨೫). ನಿಡು 
ಜೊಂಜೆ ಪಟ್ಟಿ ಪಚ್ಚಡ - ದೊಡ್ಡ ದೊಡ್ಡ ಗೊಂಬೆಗಳ ಚಿತ್ರವಿರುವ 
ರೇಷ್ಮೆ ವಸ್ತ್ರ: ನಿಡುಬೊಂಜೆಸಟ್ಟಿ ಪಚ್ಚ ಡವಿತ್ತು ವೀಳೆಯಗೊಡುತ. 
ಜಾಳಿಗೆ ನೂಜಗೊಟ್ಟ (ಭರಚ.೨-೯೯). 
[ದೇ.॥ ಶಮಿ.ನೆಟ್ಟಿ ವ, ನೆಟ್ಟು, ನೆಟ್ಟಿ; ; ಮಲ. ನೆಡು, ನಿಡು; 
ತುಳು. ನಿಡಿ, ನಿಡು, ನೆಡಿ; ತೆಲು. ನಿಡಿವಿ, ನಿಡು, ನಿಡುದ, ನಿಡುಪು] 
ನಿಡಿದ್ಯು (ಅ).೧. ಎತ್ತರವಾಗಿ; ಉತ್ತುಂಗವಾಗಿ ; ನಿಡಿದಡರೆ ಮಿಗೆ 
ಬಳೆದ ನೊಲೆಗೊಡನುಂ ಪೊಜವಾಜುಮೆಲೆಗೆ ಮಾನಿಂಡಯ ಂಚೆಲ್ವೊಡರಿಸಿರೆ| 
ನಿಳ್ಳಿ ನೀಂ ತಿಜವೆಡೆಯೊಳ್‌ ತೆಜವಾದುದಲ್ಲಿ ಲಲಿತಲತಾಂಗಿ (ಪಾಠ್ಯ; ೯ಪು. 
೯-೪೭). ೨. ದೃಢವಾಗಿ; ಗಾಢವಾಗಿ. 
ನಿಡಿಯಪ್ಪು ಇ ೈಢವಾಗಿ ಅಪ್ಪು ; ; ಗಾಢವಾಗಿ ಆಲಿಂಗಿಸು: 
ಸಂಬುಗೆ ತತ್ತಾರ್ಥನಸವಳಂಬಿಸಿ ನಿಡಿಯಪ್ಪೆ ಸನಿಂತಿಗಳ್ಳುಂ ವರ್ಯಾಯಂ 
ಬಿಡಿದು ಕ[ಡೆ]ಯ ನಿರ್ವಾಣಂಬರಮಂತೆಯ್ದೆ ಸಪ್ತ ಸರಮಸ್ಕಾನಂ 
(ವರ್ಧಮಾ, ೬-೩೦). [ಆಡಿದ] 
ನಿಡಿದೇಹ (ನಾ). ನೀಳವಾದ ಶರೀರ ; ದೀರ್ಫಕಾಯ ; ನಿಡಿದೇಹ 
ಸ್ವರ್ಣಚ್ಛಾಯೆ ಮಂಜಿಸ್ಯೆ ಬಾಯ್ವಿಡುವ ಪೆಣ್ಮೇನ ತಂದವಳು 
ಪಿಡಿನಡುನಿನ ಮಾಯಾಂಗನೆಗಿತ್ತು (ನೋಹತ. ೧೧-೩೭). 
[ನಿಡಿ (ನಿಡಿದ) -- ದೇಹ] 
ನಿಡಿದೋಳ್‌ "ನಿಡುಜೋಳ್‌' ನೋ. 


೫-೪೧). 


೧೬೭ 


ನಿಡಿದೋಳು "ನಿಡುದೋಳ್‌' ನೋ. 


೪೫೮೦ 


ಕ 


30 


40 


ನಿಡುಕರ 


ನಿಡಿನಾಲಗೆ "ನಿಡುನಾಲಗೆ' ನೋ. 

ನಿಡಿನಿಲ್‌ (ಕ್ರಿ). ನೆಟ್ಟಗೆ ನಿಲ್ಲು; ಎತ್ತರವಾಗಿ ನಿಲ್ಲು: ಮಡಿನಸನ 
ವನುಟ್ಟು ಪೂರ್ವದಿಗ್ವನಿತೆಯ ಮುಡಿಯೊಳು ಹೊತ್ತ ಹೊಂಗಳಸ ನಿಡಿ 
ನಿಂದ ರಥದ ಮೇಲಡರ್ಚಿದ ರನ್ನಗನ್ನಡಿಯಂತೆ ಸೂರ್ಯ ಮೂಡಿದನು 
(ನೋಹತ. ೧೮-೧೦೯). [ವಿಂದ್ಯ ನಿಲ್‌) 

ನಿಡಿಯಮಾಾರ (ನಾ). ಒಬ್ಬಾತನ ಹೆಸರು : ನಿಡಿಯನರಾರ[0] ಪಡೆ 
ದೊನ್‌ (ಕಣ. 1, ೪-೬ ; ಸು. 8ನೆಯ ಶತ). [?) 

ನಿಡಿಲು, ನಿಟಿಲ್ಲು (ನಾ). [1]: ಮರ ನೆಕ್ಕಿ ನಿಡಿಲು ಹಾಡಿ ಹಕ್ಕಲು 
(ಸೌಇಎ. ೧೯೩೨, ೩೧೯-೮ ; 1336) ; ಮಾದವ ಕಲ್ಲಂಬಿಯ ಕೆಯ್ಯಲು 
ಅರಸು ಭಂಡಾರಿ ತಾ ಕೊಂಡು -ಬಾಳು ನೀರು ತೋಟಿ ಮನೆ ಮಕ್ಕಿ 
ಮ([ರ]ನೆಕ್ಕಿ ನಿಡಿಲು ಯಿನತಿನಿ *  % ತಂನ ಹೆಸರಲು , . ನೀರ 
ನೆಜದು ಬಿಟ್ಟ ನು. (ಸೌಇಣ. 2-1, ೪೦೭-೩೦ ; 1364) ; ಮನೆಯ 
ಹಿಂದಣ ಚಿಟ್ಟು ತಿಪ್ಪೆ ಮಕ್ಕಿ ಮೆಕ್ಕೆ ಬಯಲು ಕಳೆ ಕೆಜಿ ಮಕ್ಕಿ ಮರ 
ನೆಕ್ಕಿ ನಿಡಿಲು ಸಂ ಸಕ್ಷೇಪ , ಸಸಿತವಾಗಿ(ಸೌಇಇ, 18-//,೪೨೩-೧೮; 
1400). ಥಿಶೌಿಲ : ಒಳಗಣ ಚತುಸೀಮೆಯಿಂದೊಳೆಗುಳ ಮಕಿ 
೫.೫೫ರ ನಿಕಿ ನಿಟಿಲು ನಿಧಿ ನಿಕ್ಷೇಪ ಜಲ ಪಾಶಾಣ ಸಿಧ ಸಾಧ್ಯ ಅಕ್ಷಣಿ 
ಆಗಾಮಿಯಿಡಿಕವಾದಯಿಂತೀ ಅಸ್ಪ ಭೋಗಕ್ಕೆ ಬಹ ಸಾ(೦)ನ್ಯೂ ಸಹಿತ 
ವಾಗಿಯೆ ಉದು ಕೊಟು (ಸೌ. 1-11, 9೪೧೯-೧೮ ; 1380). [?] 

ನಿಡಿನಲೆ "ನಿಡುವಲೆ' ನೋ. 

ನಿಡಿವಾಸೆ "ನಿಡುವಾಸೆ' ನೋ. 

ನಿಡಿವುರ್ವು "ನಿಡುವುರ್ವು' ನೋ. 

ನಿಡಿಹುಲ್ಲು (ನಾ). ಎತ್ತರವಾಗಿ ಬೆಳೆಯುವ ಒಂದು ಬಗೆಯ 
ಹುಲ್ಲು ನಡೆದಂತೆಲ್ಲ ಕುರುಚಲುಹುಲ್ಲುನೆಲ ನಿಡಿಹುಲ್ಲು ತುಂಬಿ 
ಸೊದರುನೆಲವಾಯಿತು (ಹಸುಹೊ. ೧೬೮). 

[ನಿಡಿ(-ಆ.ನಿಡಿದ್ಯು) -- ಹುಲ್ಲು(-ಪುಲ್‌)) 

ನಿಡು "ನಿರ್ಟ' ನೋ. 

ನಿಡುಂಗೊಂಜೆ (ನಾ). ಒಂದು ಊರಿನ ಹೆಸರು; ಐ ಈಜಿಗೆ 
ಸಿಕ್ಕಿರುವ ಚಳಕ. Lo ಜಿನವಲ್ಲಭನ ಶಾಸನದಲ್ಲಿ ಈ 
ಶಬ್ದ ಬಂದಿದೆ : : ಸಮಸ್ತ ಸಕಳಕಳಾಳಾಪಪ್ರವೀಣಂ . . . 
ಶ್ರಿ (ಪತ್ರ ಕೃಗೋತ್ರಂ ಸುಣಿ ಸ್ಪೈ ಕಜ್ಜಿ ನಿರುಂಗೊನ್ನೆಯೆಭಿಮಾನಡಂ್ರನೆ 
ಮರ ಭೀಮಪಯ್ಯೂನ ಬೆಳ್ಳೊಲದಣ್ಣಿಗೆಳಿಿಯ ಜೋಯಿಸ ಸಿಂಘನ 
ಮರ್ನು[0] (ಪ್ರಕರ್ಣ: ೫೦-೩-೬೯). “ಡುಗುಂದ' ಸರಾ. [?] 

ನಿಡುಂಬರೆ (ನಾ). ಸಿಪಾಯಿಗಳಗಾಗಿ ಕಟ್ಟದ ಪಾಳೆಯ ; ದಂಡಿನ 
ಪಾಳೆಯ : ತನ್ಮು ರಾಜ್ಯದಲ್ಲಿ ನಿಡುಂಬರೆ ಕಟ್ಟುವ ಕೆಲಸದಲ್ಲಿ 
ಮುನ್ನೂ! ರು ಚೆಲುವಾನು ಆಳು ಉಂಟಿಷ್ಟೆ (ರಾಚೀಂದ್ರ. 

[4-ತುಳು. ನಿಡುಂಬರೆ, ನಿಡುಂಬರ] 

ನಿಡುಕ (ನಾ). ೧. ಉದ್ದ ವಾಗಿರುವವನು ; ಎತ್ತರವಾದ ಶರೀರ 
ವುಳ್ಳ ನನು: ಕ ಪ್ರತ್ಯಯಕ್ಕೆ--ಬಡಕಂ, ನಿಡುಕಂ, ಒಣಕಂ (ಕಮದ. 
೨೦೫ ಪ್ರಯೋ); ನಾತಿದೀರ್ಥಃ--ಅತಿ ನಿಡುಕನಲ್ಲದಾತಂ (ಸ್ರ ಕಟೇ, ೫-೪). 
೨. ಗೊಮ್ಮಟರೂರ್ತಿ : ಬಿಳಿಯ. ಕೊಳದ ಕಾರಕಳದ ನಿಡುಕರೆನಿತೊ 
ಬಂಧುರೆಂ!  (ಗಿಳಿವಿಂ. ೮೧- ೩೭); “ನಿಡುಕರು ಇ ನಿಡುನಿಂದಿರುನ 
ಗೊನ್ಮುಟಮೂರ್ತಿಗಳು? (ಗಿಳಿವಿಂ. ಟಿಪ್ಪಣಿ). 

[ನಿಡು( ನಿಡಿದ) +-ಕೈ] 

ನಿಡುಕರ (ನಾ). ಉದ್ದವಾದ ಕೈ ; ನೀಳವಾದ ಹಸ್ತ : ನಡೆದು 
ಬಂದಡಿಗಳನೆರೆಡುನುಂ ಕಡಿದು ತರ್ಕೈಸಲು ಬಯಸಿದಾ ನಿಡುಕರಂಗಳ 
ನರಿದು (ಬಸಪು. ೬೫-೨೯). [ನಿಡು( ಎನಿಡಿದು,) -- ಕರ್ಮ) 


೭೫). 


ನಿಡುಕುಂಗೋಣ್‌ 


ಸಿಡುಕುಂಗೋಣ್‌(ನಾ). (?) : ಕೆಕ್ಕಳಗಣ್‌ ಕೆದಅಿದ ಕೆಂಗೂದಲ್‌. 
ಮೊಕ್ಕ ನೊಸಲ್‌ ನಿಡುಕುಂ[ನಾಕಾಂ, ನೆನುಕುಂ]ಗೋಣ್‌ ಬಿಡು ಬಾಯ್‌ 
- ಎಸೆವ ಸಲ ರಕ್ಕಸಿಯರ ತಂಡಂ ನಡೆತಂದುದು. ತದ್ದು ರಧರಣಿಯೊಳು 
(ಜಯಕಾ. ೭-೨೭), [1] 
ನಿಡುಕೊರಳು "ನಿಡುಗೊರಲ್‌' ನೋ, 
ನಿಡುಕೋಲ್‌ "ನಿಡುಗೋಲ್‌' ನೋ. 
ನಿಡುಗಂಪು (ನಾ). ಹೆಚ್ಚಾದ ಸುವಾಸನೆ; ಅತಿಶಯವಾದ 
ಕಂಪು : ಎಡೆಯಾಡುವಂಗನೆಯರ ಪದದಳಿರ್ಗೆಂಪು. ಕೊಡಹಿದ ನಿಡು 
ಮಂಡಿಯಲರೆ ನಿಡುಗಂಪು (ಕಂನವಿ. ೬೯೬). 
[ನಿಡು( ಆ ನಿಡಿದ್ಯು) + ಕಂಪು] 
ನಿಡುಗಂಬ (ನಾ). ಉದ್ದ ವಾದ ಕಂಬ; ದೊಡ್ಡಸ್ಮಂಭ: ಸಿರಿದಪ್ಪ 
ಕಲ್ಲ ನಿಡು[ಸಾರಾಂ. ಕಡು]ಗಂಬಮನೊಂದೆ ಕರಾಗ್ರದಿಂದಮೆತ್ತಿದ 
೬ ಅದಟಿದು ಪೋದುದೇ (ನರ್ಧಪು.೩-೧೫); ಮೃಗಾಕ್ಷಿ ನಿಂದೀಕ್ಷಿಸು 
ತಿರ್ಸೆಡೆಯೊಳ್‌ ಪೋಲ್ತಳ್‌ ನೀಲದ ನಿಡುಗಂಬಡೊಳಮುರ್ದ ಸೊನ್ನ 
ಪೊಸ ಪುತ್ಕ' ಳಿಯಂ (ಪುಷ್ಪಪು. ೫-೩೧) ; ಗಿರಿಯೆಂಬ ನಿಡುಗಂಬದ ಕೊನೆ 
ಯೊಳು “ತ್ತಿ ಸಿದ ಹೆಜ್ಜೊ ಡರೆಂದೆಂಬ ಮಾಳ್ಕೆಯೊಳು . . . ನಡು 
ಬೊತ್ತಿ ನೊಳೆಸೆದುದು ಬಿಂಬನುಂಭೋರುಹಸಬನು. (ಶ್ರೀಪಾಲ. ೪-೪೮) ; 
ಘನಕೇಶಸಾಶ ಸಡಿಲಿ ಮಡಕಿಳಿದೊರ್ವ ವನಿತೆ ನಿಂದೀಕ್ಷಿಸುತೆಸೆದಳು. ಜನಪ 
ಕೇಳ್ಸೀಲದ ನಿಡುಗಂಬದೊಳೊಂದಿ ಮಿನುಗುವ ಪೊನ್ನ ಪುತ್ಕಳಿಯಂತೆ. 
(ತ್ರಿಭುತಿ. ೧೧-೨೦). [ನಿಡು(ನಿಡಿದ್ಯು) + ಕಂಬೃ(-ಆಕಂಭ)] 
ನಿಡುಗಡಿ(ಕ್ರಿ). ನೇರವಾಗಿ ಕಡಿ; ನೆಟ್ಟಿಗೆ ಕತ್ತರಿಸು : ದವಿಂತಾರಿಯ 
ರಥಚಕ್ರರಸ್ಷಕರಪ್ಪ ಖಬ್ಲು ವೈ ೦ದಂ ಬಳೆಯೊಳ್‌ ತೊಡರ್ದ ಖಟ್ಲೂ 
ವೃಂದಮಂ ಕೊಡುನಿನಂ ನಿಡುಗಡಿದಂತಿರೆ (ಶಾಂತಿಪು. ೪-೪೪ ವು. 
[<:ನಿಡಿದ್ದು -- ಕಡ್ಡಿ] 
ನಿಡುಗಡ್ಡ (ನಾ). ನೀಳವಾದ ಗಡ್ಕ 
ತೋಟಿತ ನಕ್ಕವನು ಭೃಗು ನೀನಲಾಯೆನುತ ಬವರಿಗಡ್ಡ ನ ಹಜಾದು 
ಅಗ್ನಿಗೆ ಹವಿಯ ಮಾಡಿದನಿನನಲಾ ನಕ್ಳವನು ಪೂಸಸೆನುತ್ತ: ಹೊಡೆದನು 
ಬಾಯ ಹಲು ಕಳೆಯೆ (ನಿಭಾಗ. ೪-೨-೨೬). 
[ನಿಡು( ಆ ನಿಡಿದ) -- ಗಡ್ಡ) 
ನಿಡುಗಣ್‌, ನಿಡಿಗರ್ಣ, ನಿಡಿಗಣ್ಣು, ನಿಡುಗಣ್ಣು (ನಾ). ವಿಶಾಲ 
ವಾದ ಕಣ್ಣು ; ನೀಳವಾದ ನೇತ್ರ : ತುಜುಂಗೆನೆ ನೀಳ್ವ ಪುರ್ವ 
ನಿಡುಗಣ್‌ ಪೊಜಿಕಿಯಲ್ಲದೆ ಬಟ್ಟ ತಪ್ಪ ಬಾಯ್ದೆ ಕಿ (ಪಂಪಭಾ, ೧-೧೦೮) ; 
ನಿಆದಲೆ ನೀಳ ಪುರ್ವ ನಳಿತೋಳ್ಲಿಡುಗರ್ಣ ಸುಲಿಪಲ್‌ (ಧರಾನ್ಳು. 
೪-೧೪೨) ; ಚೆಲ್ಲೆಗಣ್ಣಳಲರ್ಗಣ್ಗಳ ನಿಡುಗಣ್ಗಳ ಬೆಡಂಗಿಯೆರ್‌ (ಜಗವಿ, 
೪-೧೨೪) ; ಅರಳ್ವ ನಿಡುಗಂಗಳ ನಿಹಾರದ ಕರದ ಚಳಕದ ಕಾದ ನಾಸಿಕ 
ದೆರಲಿ ಕೆತ್ತುವ ನಿಖಾಸೆಗಳ ಭಟಿರೆಚ್ಚ ರುರನಣಿಸಿ (ಕುನ್ಯಾಕ. ೨೩-೫) ; 
ಮೊಳೆತುದು ಕೋಸಾಗ್ನಿ ಪೊಗೆದುದುಸಿರೊಳ್‌ ನಿಡುಗಣ್ಗಳ ಕಡೆಯೊಳ್‌ 
ಕಿಡಿಗೆದರ್ದುದು ಬಳಿಕಲರ್ದುದು ಮಂಖದೊಳ್‌ (ಶಬಶಂ. 
ನಿಡಿಗಣ್‌ : "ನಿಡಿಗಣ್ಣ' ಸರಾ. ನಿಡಿಗೆಣ್ಣು : ನಿಉಸಗುರುಳಳೆ 
ನಿಡಿಗಣ್ಣ ಳೆ ಕೆಂಬಾಯಿಜಿಆಕಿಯಳೆ ಕುಡಿಯುರ್ವಿನವಳೆ (ನರ್ಧಚ. ೩-೧೮) ; 
ನಿಡಿಗಣ್ಣ ಹುಲ್ಲೆಗಣ್ಣ ನರ್‌ . . . ನಗೆನೋಟಿಡ ಕೋರಧನ್ಮಿಲ್ಲಿಯ 
ಕೆಯ್ದಿತೊಗ್ಗಿ ನಲಿ. (ಬೋಸ. ೨೪-೧೨). ಥಿಡುಗಣನ್ನಿ : ನಿಡುಗಣ್ಣ 
ನೋಟ ನನರಸಿಕರ ಗೆಲನಿನೋಟ . . . ದ್ವಿಜತನೂಜೆಯ ವಿಲಾಸನು 
ನದೇನೆಂಬೆನು (ಸನ್ಕುಳೌ. ೬-೧೧) ; ತಾವರೆಯೆಸಳನೇಳಿಪ ನಿಡುಗಣ್ಣು 
ನೋಹತ. ೧೮-೬೨) ; ತನದ ಕಾಮೋದ್ರ್ರೇಕದಲಿ ಕೂಡುವ ಸನು 
ಪ್ರಣಯಿಗಳ ನಿಡುಗಣ್ಣೆ ನೆಗಳರೆಮಂಗಿವುತಿಕಿ 


೪-೩೭). 


(ಸಾಳ್ವಭಾ. ೮-೩೬) ; 


ತ್ನ; ದೊಡ್ಡ ದಾಡಿ : ನಿಡುಗಡ್ಡ ವನು | 


೪೫೮೧ 


20 


35 


40 


45 


ನಿಡುಗಲ್‌ 


ನಿಡುಗಣ್ಣ ಕುಣಿಕೆಯುಮನೊತ್ತಿ ದೊಡಪಾಂಗದತ್ತಣಿನಿಳಿಗುಮಾ ಜಳಂ 
(ಕುನಾಪು. [ನಿಡು(-ಆನಿಡಿದು,) -- ಕಣ್‌] 

ನಿಡುಗಣೆ(ನಾ).ಉದ್ದ ವಾದ ಬಾಣ, ಸರಳು ; ಬಿಲ್ವಿಡಿದು ಜೇಗೈದು 
ನಿಂದು ನಿಡುಗಣೆಗಳಂ ತೆಗೆದೆಚ್ಚು (ಜೈಮಿಭಾ. ೧೨-೨೩). 

[ನಿಡು( ಆ ನಿಡಿದ) -- ಕಣ] 

ನಿಡುಗಣ್ಣ ಅಂವಕ್ಕಿ (ನಾ). ಗರಿಯಲ್ಲಿ, ನೀಳವಾದ ಕಣ್ಣು ಸ್ಲಿಗಳನ್ನು 
ಉಳ್ಳ ಹೆಕ್ಕಿ; ನನಿಲು; ಸೋಣೆ : ನುಡಿನಕ್ಕಿಯ ಬಹುದಂಗಳೆ 
ಹಳ್ಳಿ i ನಿಡುಗಣ್ಣಅಂವಕ್ಕಿಯ ಬಳಗಂ ಬಳಿದುಾ ನೃಪಸತಿಯ 
(ಜಯಕಾ. ೨-೧೪). [ನಿಡುಗಣ್‌-- ಗಜ - ಪಕ್ಕಿ] 

ನಿಡುಗಣ್ಣ, ನಿಡಿಗಣ್ಣ (ನಾ). ನೀಳವಾದ ಕಣ್ಣು ಗಳನ್ನು ಉಳ್ಳ 
ನನು : ನಿಡಿದು ಕರ್ಣಿ ಅವಂಗೆ ಆತಂ,: ನಿಡುಗಣ್ಣ bs (ಶಬ್ಮಾನು. Kd 
ಪ್ರಯೋ). ನಿಡಿಗಣ್ಣ : ಹಿಡಿದ ಪೂಸರಳುಗಳಿನೆ . . . ನುಡಿವ ಪಿಕಾಳಿ 
ಗಳಿವೆ ತಳತಳಿಸುನ ನಿಡಿಗಣ್ಣ ನಿಲ್ಲೆಂದಳಳುತ (ನೋಹತ. ೯-೩೩). 

[ನಿಡುಗಣ” -- -ಅ] 

ನಿಡುಗಣ್ಣಿ (ನಾ). ನೀಳವಾದ ಕಣ್ಣುಗಳನ್ನು ಉಳ್ಳವಳು : ನಿಡು 

ಗಣ್ಣಿ, ನಿಡುನೆರಲಿ . . . ಬಿಳಿಕಿ, ಮುದುಕಿ (ಶಬ್ದಾನು. ೧೯೪ ಪ್ರಯೋ). 
[ನಿಡುಗಣ್ಣ ---ಇ್ಯ] 

ನಿಡುಗಣ್ಣು "ನಿಡುಗಣ್ಣ' ನೋ. 

ನಿಡುಗಯ "ನಿಡುಗೈ' ನೋ. 

ನಡುಗೆರುಳ್‌, ನಿಡಿಗರುಳು (ನಾ). ಉದ್ದ ಮಾದ ಕರುಳು ; ದೊಡ್ಡ 
ಕರುಳು : ನಿಡುಗರುಳ್ಳ ಂಡ ವಿಂದುಳಡಗು 'ಸುಂಟಗ ಮಜ್ಜೆ ಮಾಂಸಂಗಳ 
ನೆಣಮುಯಂ . pS (ಜೈಮಿಭಾ. ೨೨-೨೩). ನಿಡಿಗರುಳು : ೫ 
ದುರುಳ ಮೆಶ್ಯಾಸನನ ತೊಡೆಯ : ಮೇಲಡಗೆಡಹಿ ಎರಡು. ಬಲದತಿರಥರ 
ಜಜಕದಳಲಿಸಿ ನರಹರಿಯ ಲೀಲೆಯಿ೦ದನನುರವ ಬಗಿದು ನಿಡಿಗರುಳ ನಿಜ 
ಸತಿಗೆ ಮೆಂಡಿಸಿಡೆಲ ಭಾಪುರೆ (ಪುರಂದ. ೩-೭೫-೪) ; ತರಳನ ಕೂರ್ಗಣೆ 
ಯಿಂದೆ ದೈತ್ಯರ ನಿಡಿಗರುಳೊಡೆಹಾಯನ್ಹ ಕುಪ್ಪಳಿಸಿ... ಭೀಕರ 
ವಾಯ್ತು (ಮೋಹತ. ೩೫-೧೪). [ನಿಡು( £ನಿಡಿದು,) -- ಕರುಳ] 

ನಿಡುಗರ್ಪ (ನಾ). ಅತಿಶಯವಾದ ಕಪ್ಪುಬಣ್ಣ : ಭವದಧರ 
ಪುಬಾಂಚಚೊ ಣದಿಂ ರಾಜಸಂ ತ್ವತ್ವವಿಮಲಹಸನಾಂಶುಶ್ವೀತದಿಂ 
ಸಾತ್ಮಿಕಂ ನಿನ್ನೆ ಪೆಗಳ ' ನಿಡುಗರ್ಪಿಂ ತಾಮುಸಂ ಪುಟ್ಟ ತೆಂದಾಡುವರಖಿಳ 
ಮನೀ ಂದ್ರರ್ಕೂರ್ತು ಪಂಪಾಭವಾನೀ (ಉದ ಟ. ೩-೧೦೫). 

[ನಿಡು(<ನಿಡಿದು,) 4 ಕರ್ಪು,] 

ಸಿಡುಗಲ್‌, ನಿಡಿಗಲ್ಲು, ನಿಡುಗಲ್ಲು (ನಾ). ೧. ನಿಡಿದಾದ ಕಲ್ಲು; 
ದೊಡ್ಡ ದಾದ ಶಿಲೆ; ಹೆಬ್ಬಂಡೆ : ಮರಳಿ ಗಿರಿಗಿರಿಶಿಬರದಲಿ ನಿಬ್ಬರದ 
ನಿಡುಗಲ್ಲಳಲಿ ಬಲು ಹಾಸಜಕಿಗಳಲಿ , . . ಬನರದ ಬಿನ್ನ್ನಣಿಗರಚ್ಚ ರಿಯ. 
ಸನುರೋಚಿತನ ಮೆಜಕಿದರು (ತೊರ. ೪-9-೨೨). ನಿಡಿಗಲ್ಲರಿ : ನಿಡಿ 
ಗಲ್ಲು ನಿಶಿತ ಹಾಸಜಕಿಗಲ್ಲು ಚೌಕದ ಬಡಿಗಲ್ಲು ಬಟುಗಲ್ಲು ಬೀಳೆ. . . 
ಶ್ರೀಕೃಷ್ಣ ಹುಡಿಯೇಳಲೆಚ್ಚು ಹಾಲಿಿಸಿದ (ನೋಹತ. ೪೦-೭೩) ; ಜಡ 
ದೊಳಗೆ ಮುಣುಗಿ ದಟ್ಟ ಡಿಯಾಗಿ ಮೂಗನು ಪಿಡಿದು ನಿಡಿಗಲ್ಲಿನಲಿ ವಾಸ 
ವಾಗಿ ಗಿಡ ಲತೆ ಎಲೆ. ಮೆದ್ದು (ವಿಸಾಸು, ೮೯-೧). ನಿಡುಗಲ್ಲು: ೧. 
ಅದ್ರಿಯ ' ನಿಡುಗಲ್ಲುಗಳನದಜಕೊಳಗೆ ಎಡೆಯಾಡಂತಿಹ ದೋಣಿ ದುಗ್ಗಿ 
ಕಪ್ಪ ಲು 'ಹೊಡ್ಡ ಹಡಗುಗಳಿರವ ನೋಡಿದರು (ಭರಚ. ೨೩-೯೬); ಕರೆ. 
ಸಿದರು ಹುಡಿಗಲ್ಲು ನಿಡುಗಲ್ಲು ಬಡಿಗಲ್ಲು . | ನಂಗಳ್ಞಾಗಳನು (ನವನೋ, 
೩೩-೩೩). ೨. ಒಂದು ಊರಿನ ಹೆಸರು (? ): ಈ ನಿಡುಗಲ್ಲಂ 
ಕವಡೆ ನೀನಲ್ಲ ನಾಮನೆಂದಿರುಂಗೋಳದಧರಿತ್ರಿ ತ್ರೀ ನಾಥನಿತ್ತ ನೀಯಲೈಳ್ಳಂ 
ತಂತ್ರಪಣಳನಾನುಂ ಸುಖದಿ (ಸೌಇಇ, 1169) ; 


೪-೨೪೧). 


IX—1, ೨೭೦-೫೨ ; 


ನಿಡುಗಲ್ಲು 


ನಿಡುಗಲ್ಲ ರಾಜ್ಯಕೆ ಮುಖ್ಯವಹ ಸಿವರದ ಪಟ್ಟಿಣದಲು (ಸಾಇಇ. 
22-11, ೪೧೦-೧೮ ; 1365), [ಸಿಡು( ಎನಿಡಿದು,) + ಕಲ್ಕ್‌) 
ನಿಡುಗಲ್ಲು "ನಿಡುಗಲ್‌' ನೋ. 
ಸಿಡುಗವಣೆ (ನಾ). ಉದ್ದವಾದ ಕವಣೆ; ದೊಡ್ಡ ಕವಣೆ ಮತ್ತು 
ಅಂತಹ ಕವಣೆಯಿಂದ ಆಡುವ ಆಟ : ಗುಡುಗು ಗುತ್ತಿನ ಚೆಂಡು 
* » « ಹರಿಹಲಗೆ ನಿಡುಗನಣೆ ಕೆಡಹು ಕುಟ್ಟ ಗನಾದಿಯಾದವ ಗಡ 
ವಿನೋದದಲಾಡಿದರು (ಕುನ್ಯಾಅ. ೬-೨). 
[ನಿಡು( ಸಿಡಿದು, ) + ಕವಣೆ] 
ನಿಡುಗಳಿಲೆ (ನಾ). ಉದ್ದ ವಾದ ಎಳೆಯ ಬಿದಿರು: ನಿಡುಗಳಿ 
[ಪಾಕಾಂ ಳ]ಲೆಯ ಮೊನೆಯುರ್ಚದ ಜಡಧರಮೆಸೆದುದು(ಶಬಶಂ. 3-೩೭). 
([ನಿಡು(-ನಿಡಿದ್ಯು) + ಕಳಿಲ( ಎ ಕಟುಲೆ)] 
ನಿಡುಗಾರಣೆ (ನಾ). ಗೋಡೆಯ ಅಂಚಿನಲ್ಲಿರುವ ಡೊಡ್ಡ ದಾದ 
ಹಸೆಯ ಗೀಟು, -- ಕಾರಣೆ: ಹೊರೆದ ಕಸ್ತು ರಿಸಾರಣೆಯ ನವಪರಿಮಳದ 
ಪನ್ನೀರ ಚಳೆಯದ ಪರಿಸರದ ಕುಂಕುಮದ ನಿಡುಗಾರಣೆಯ . . . 
ಧೂಮಗಂಥಧೋತ್ಕರಸಮುದ್ರ ದೊಳದ್ದ ನೊಲ್ಲದೆ ಪಥವ ಪವಮಾನ 
[ನಿಡು( <ನಿಡಿದು, ) + ಕಾರಣ] 
ಸಿಡುಗಾಲ್‌, ನಿಡುಗಾಲು (ನಾ): ಉದ್ದವಾದ ಕಾಲು : "ನಿಡು 
ಗಾಲ? ಪರಾ. ನಿಡುಗಾಲು : ಐತಾಳರ ನಿಡುಗಾಲುಗಳು ಬೀಸು 
ಬೀಸಾಗಿ ನಡೆದವು (ಮರಮ, ೮೭). [ನಿಡು( ಕಡಿದು) .- ಕಾಲ್‌] 
ನಿಡುಗಾಲ, (ನಾ). ಉದ್ದವಾದ ಕಾಲುಗಳನ್ನು ಉಳ್ಳವನು : 
ಕುಡುವಿಲ್ಲಂ, ನಾಲ್ಕೋಳಂ, ,ಸಿಡುಗಾಲಂ (ಶಬ್ದಾನು. ೩೨೭ ಪ್ರಯೋ). 
[ನಿಡುಗಾಲ್‌ +--ಆ,] 
ಸಿಡುಗಾಲ (ನಾ). ಹೆಚ್ಚು ಸಮಯ; ದೀರ್ಫಕಾಲ : ಒಂಜೀ 
ಸ್ಥಳದಲ್ಲಿ ನಿಡುಗಾಲ ವಾಸಮಾಡುವುದು ಒಳ್ಳೆ ಯದಲ್ಲ (ವ್ಯಾಸಔ. ೭೬). 
[ನಿಡು(ಎನಿಡಿದು,) 4 ಕಾಲ] 
ಸಿಡುಗಾಲು "ನಿಡುಗಾಲ್‌' ನೋ. 
ನಿಡುಗಾಲುನೆ (ನಾ). ಉದ್ದ ವಾದ ಕಾಲುವೆ; ದೊಡ್ಡ ಕಾಲುವೆ: 
ಹರಿವ ನಿಡುಗಾಲುನೆಯನಗಲಕೆ ಜರುಹಿ ರಕ್ಕೈಸಡೋಟಗರ ಹೊಯ್ದೊರಸಿ. 
ಬನದಲಿ ಬೀದಿವರಿದಾಡಿದನು (ತೊರರಾ. ೫-೪-೧೪). 
[ನಿಡು(-ಆನಿಡಿದ್ಯು) -- ಕಾಲುವೆ ಕಾಲ್ವಾಯ್‌)] 
ನಿಡುಗಿಂಡಿ (ನಾ). ಉದ್ದ ವಾದ ಗಿಂಡಿ, ಬಟ್ಟಲು: ಮಿಸುನಿಯ 
ನಿಡುಗಿಂಡಿ ಕರಂ ಪರಿರಂಜನೆಯಂ ಪಡೆದತ್ತು (ಜಯಕಾ, ೨-೧೫); ಎಡಗೈ 
ಯೊಳಾಂತ ' ಹೊಂಬಟ್ಟಿ ಅಕ್ಷತೆ ಪುಷ್ಪ ನಿಡುಗಿಂಡಿ ಬಲದ ಹಸ್ತ ದೊಳು 
ತೊಡಿಗೆಯ ಪ್ರಭೆ ದಿಕ್ಳುದಿಕ್ಕಿಗೆ ಪಸರಿಸಿ ನಡೆಯೆ ನಡೆದನಾ ರಾಯ 
(ಭರಚ, ೩-೬). ([ನಿಡು(-ಆ ನಿಡಿದ್ದು,) + ಗಿಂಡಿ] 
ನಿಡುಗಿಚ್ಚು (ನಾ). ಅತಿಶಯವಾದ ಉರಿ, ಕಿಚ್ಚು : ದಶಕಂಥರನ 
ನಗರಾಂಗನೆ ವಿರಾಗದಲಿ ಪರಮಖ್ರಾಯಶ್ಚಿತ್ತ ಕಂಗೀಕರಿಸಿ ಹೊಗಲು 
ದ್ಯೋಗಿಸಿದ ನಿರ್ಭರದ ನಿಡುಗಿಚ್ಚಿನವೊಲಿರ್ದುದು ದಹನ ರಿಪುಪುರದ 
(ತೊರರಾ. ೫-೮-೬೪). [ನಿಡು(ಎನಿಡಿದು,) 4 ಕಚ್ಚು] 
ನಿಡುಗುಂಡು (ನಾ). ದಪ್ಪವಾದ ಕಲ್ಲು; ಹೆಬ್ಬಂಡೆ: ಜಾಳಿಸಿದ 
ಹದವಿಲ್ಲು ಮುಮ್ಮೊನೆ ಬೋಳೆಗಳ ನಿಡುಗುಂಡುಗಳ ಬಡಿಕೋಲುಗಳ 
ನೆಕ್ಕಡವನುರು ಪಾರಿಯದ ಕುಪ್ಪಸವ ಮೇಳವಿಸಿ ಹೊಟಿವಂಟಿನನನೀಪಾಲ 
ಬೇಂಟಿಗೆ (ಕುವ್ಯಾ ಅ, ೨೩-೮); ಸಾಲ ಮುಗಗಿಲಟ್ಟ ಣೆಯ ಡೆಂಕಣಿಯ 
ಪಂದಿದಲೆಯೋಳಿಗಳ. ಮರುಳಕೈಗಳ ತೂಗದೊಲೆಯ ಧ್ವಜಾಳಿಗಳ ನೆಟ್ಟ 
ಸಬಳಗಳ ನಿಡುಗುಂಡುಗಳ ಸಂದಣಿಯ . . . ದಿವಿಜಪತಿ ಕಂಡು (ಚೆಬಪು. 
೪೨-೨೨). [ನಿಡು(-ಆನನಿಡಿದ್ಯು) -- ಗುಂಡು] 


(ತೊರರಾ. ೧-೧೩-೫). 


೪೫೮.೨ 


20 


25 


30 


35 


40 


45 


ನಿಡುಗೆಟಕ್ಕಿ 


ನಿಡುಗುಂದ (ನಾ). ಒಂದು ಊರಿನ ಹೆಸರು: ಸ್ವಸ್ತಿಶ್ರೀ ನಿಡು 
ಗುನ್ನದ ಮಹಾಜನಕ್ಕೆ ಪತ್ತು ಗದ್ಯಾಣಗೊಟ್ಟು: (ಎಕ. ೪1, ಮೂಡಗೆ. 
೧೯-೧; ಸು. 1025); ಆ ನಾಡಿಂದ ವೂರ ಬಸವನ ಹಳ್ಳಿ ಕೊಡಗಿನಾಡ 
ಬಾರಸಿ ಹಂಸೆರೆಡು ನಿಡುಗುಂದ ಹಳ್ಳಿಗಳು ಸಹಿತ (ಎಕ. ೪, ಬೇಲೂರು. 
೫೮-೮೨; 1117). *ನಿಡುಂಗೊಂಡೆ' ಪರಾ, [1] 

ನಿಡುಗುಂದಗೆ (ನಾ). ಒಂದು ಊರಿನ ಹೆಸರು : ನಿಡುಗುನ್ನಗೆ 
ಸನ್ನೆರಡುಮಾನಾಳುತ್ತಿಲ್ದ (ಎಇ. 1೪11, ೨೧೩೨೯; 874); ನೈಷ್ಠಿಕ 
ಸ್ಥಾನಂ ಮಾಡಿ ಪೂರ್ನಭುಕ್ತಿಯೊಳು ನಡೆವ ಪಾನುಂಗಲ್ಲಯ್ನೂ ಅಲ 
ಕಮ್ಟಣಂ ನಿಡುಗುನ್ನಗೆ ಸನ್ನೆರಡಅ ಬಳಿಯ ಪಳ್ಳವುರಂ ತಳನೃತ್ತಿಯಾಗೆ 
(ಕ. 1, ೧೭-೩೩; ಸು, 1055). [?] 

ನಿಡುಗುಂದಿ (ನಾ). ಒಂದು ಊರಿನ ಹೆಸರು : ಆಡುನೆ ನಸಂತಂ 
ಕೊಟ್ಟೂ ರೊದವಿದ ನಿಡುಗುಂದಿ ಮಿಕ್ಫ ವಿಕ್ರಮ ಪುರವೆಂಬುದುನುಗ್ರ ಹಾರ 
ಸಂಪತ ದವಿಗಳೊಳಮಗ್ರ ಗಣ್ಯನೂರ್ಜಿತಪುಣ್ಯಂ (ಪಂಸಭಾ. ೧೪-೪೧) ; 
ಅಂದಣಿಗೆಯ ಕಲ್ಲಗೌಂಡನುಂ ನಿಡುಗುಂದಿಯ ಸನುಸ್ತ ಪ್ರಜೆ. ಪಿ(ಹಿ?)ಟ್ಟು 
ಕಾರೆರುಂ (ಕಕುಲ. ೧೭-೧೫ ; ಸು, 1050); ಅಗ್ರ್ರಹಾರೆಂ ನಿಡುಗುಂದಿಯ 
ಮೆಹಾಜನಂ ನಾಲ್ಲೂವ್ವರುಂ ಪೂರ್ವ್ವಸ್ಮಿತಿಯಿಂಂ ನಡೆವ ಪಾರಿಖಾಯದ 
ಹೊಂಗೆ ಮೂಾಟುವರೆ ನೀಸನಮಂ ಸರಸ್ಕಾನದ ಮಹಾಜನದಭ್ಯಾಗತ 
ಪೂಜೆಗೆ ಬಿಟ್ಟಿ ರು (ಸೌಇಇ. 1-i, ೧೧೭-೪; 1076). [1] 

ನಿಡುಗುಡಿ (ನಾ). ನೀಳವಾದ ಕುಡಿ ಚಿಗುರು: ಬಳ್ಳಿ ವರಿಡೆ ಬಳ್ಳಿ 
ನಂದರದ ಬಳ್ಳಿಗಳೊಳ್‌ ನಿಖಿರ್ನ ನಿಡುಗುಡಿಗಳಳ್ಳಿ ಆಯೆ (ಲೀಲಾವ. 
೩-೨೧ ವು.  [ನಿಡು(ಎನಿಡಿದು,) -- ಕುಡಿ,] 

ನಿಡುಗುರುಳ್‌, ನಿಡಿಗುರುಳ್‌, ನಿಡಿಗುರುಳು, ನಿಡುಗುರುಳು 
(ನಾ). = ನಿಡುಗೇಶ : ಮೆಣಕಿವರ್‌ ಸುರ್ಕುಂಗುರುಳ ಸುಟಂಗುರುಳ 
ನಿಡುಗುರುಳುರುಳಿಗುರುಳ ತುಂಬಿಗುರುಳ ಗೋಪಸ್ತಿ, ಯರ್‌ (ಜಗವಿ. 

ನಿಡಿಗುರುಳ್‌ : ನಿಡಿಗುರುಳ್ಳಿ ಸೆವ ಧೂಪದ ಪೊಗೆಗಳಂ 
ಕೊಟ್ಟು . . . ಮಧುಸಾನಮಂ ಮಾಡಿ ಕಪ್ಪು ರನೀಳೆಯಂಗೊಂಡು 
ಸೊಗಯಿಸಿದರು (ಚೈಮಿಭಾ. ೩೦-೧೭). ನಿಡಿಗುರುಳು : ನಿಚುಗುರುಳ 
ಸುಕ್ಕುಂಗುರುಳ ನಿಡಿಗುರುಳ , , . ಕೋಮಲೆಯರೆಚೆನಿಡದೊದಗಿ ಬರು 
ತಿರ್ದರು (ಚಬಫು, ೩೭-೪೬). ನಿಡುಗುರುಳು : ಬಾಲೆವೆಂಗಳು . . . 
ನಿಡುಗುರುಳಿನ ಮುತ್ತಿನ' ಕುಚ್ಚಿ ನಿಂದ ಬಲ್ಬಡಗಾಗಿ ಮೆಣ! ದರರ್ತಿಯಲಿ 
(ಕಂನವಿ. ೨೪-೪೨). 
[ನಿಡು( ಆ ನಿಡಿದ) + ಕುರುಳ*,] 

ನಿಡುಗುರುಳು "ನಿಡುಗುರುಳ್‌' ನೋ. 

ನಿಡುಗೆಡೆ (ಕ್ರಿ). ೧. ಉದ್ದವಾಗಿ ಬೀಳು: ನೀಲಗಿರಿಯೆಡೆವೊಕ್ಕುದೆನೆ. 
ಖಳನೋಡಲು ನಿಡುಗೆಡೆಯೆ (ಕುವ್ಯಾಬ್ರೋ.೧೭-೧). ೨. ಅಡ್ಡ ಬೀಳು; 
ಸಾಸ್ಟ್ರಾಂಗ ಬೀಳು: ಕೃಷ್ಣ ಜಯಜಯಯೆನುತ ನಿಡುಗೆಡೆದ(ಕಸ್ಯಾಭೀ. 
೭-೧೬). [ ಆ.ನಿಡಿದ್ದು 4-ಕೆಡೆ,] 

ನಿಡುಗೆಟಕ್‌ (ನಾ). ೧.ಒಂದು ಕೆರೆಯ ಹೆಸರು: ನಿಡುಗೆಜಕಿಯ ಬಯಲ 
ನೋಡಿ. ಗಲಕ್ಷಿಯ ಎಲಿಕಿಯ ಹಯ್ಯ ಪುಣುಸೆಯ . ನಡುವೆ ಪದಿನಯ್ಮು 
ಕೊಳಗ ಬೆಡಿ ಗಲಕ್ಷಿಯೆಂಂ (ಎಕ. 1೪, ಹೆಗ್ಗಡೆ. ೧೬-೧೬; 1021). 
೨. ಒಂದು ಊರಿನ ಹೆಸರು: ಮೂಡಲು ತಾವರೆಗೆಜಿಯ ತೆಂಕಣ 
ಕೋಡಿ ಸೀಮೆ ತೆಂಕಲು_ನಿಡುಗೆಜಿಕಿಯೊಳಗಣಿಂ ಮೇರೆಯಾಗಿ (ಎಕ. ೪11, 
ಶಿಕಾರಿ. ೧೩೮-೪೯; 1194). [ನಿಡು(-ಆನಿಡಿದ್ಯು) 4-ಕೆಟಕ] 

ನಿಡುಗೆಜಕ್ಕಿ (ನಾ). ಉದ್ದವಾದ ಗೆರೈ,--ಸಾಲು: ನಿಡುಗೆಜಕೆ 
ಯಾಗಿ ನಾಲ್ವೆಸೆಗೆ ಸಾಲಾಗಿ ಚೆಲ್ವಡರಿದ ಸೆಜ್ಜೆ ನನೆಗಳು ಇಡಿಕಿುದಿದ್ದುವು 


೪-೧೨೫). 


(ಭರಚ, ೧೫-೨೦). [ನಿಡು(ಎನಿಡಿದು,) + ಗೆಜಕಿ] 


ನಿಡುಗೇರಿ 


ನಿಡುಗೇರಿ (ನಾ). ಉದ್ದ ವಾದ ರಸ್ತೆ; ದೊಡ್ಡ ಬೀದಿ; ಹೆದ್ದಾರಿ: 
ದಿವ್ಯಧೂಪದೀ ಪಗಳ ಗಡಣದಿಂ ಗಾಡಿನೆತ್ತೆ ಸೆದವಾ ನಗರದ ನಿಡುಗೇರಿಗಳೆ 
ಡೆವಿಡದೆ (ಕುಂಸಾಂ. ೨೧-೧೭), [ನಿಡು(-ಆನಿಡಿದ್ಯು) -- ಕೇರಿ] 

ನಿಡುಗೇಶ (ನಾ). ಉದ್ದವಾದ ಕೂದಲು; ನೀಳವಾದ ಕೇಶ: 
ನಿಡುಗೇಶದೊಳು ಮುದ್ರಿಕೆಯೊಳು ಲಾಮಂಚದೊಳು . . , ದೇವಕೀ 
ತನಯನೊಳು ಬಾಲಕಾಭಿಖ್ಯೆಯಕ್ಳುಂ (ನುಂಗರಾ. ೧೫೩-೬೧); ನಿಡು 
ಗೇಶವ ಬಗಿಬಗಿದು ಕಮ್ಮೆಣ್ಣೆಯನೊಡನೆಣಕೆದು (ಕುರಾಸಾಂ. ೨೯-೮೨) ; 
ನಿಡುಗೇಶವಾಅಃಪ ಮಡದಿರನ್ನೆಯರೊಪ್ಪಿ ದರು (ಕಂನವಿ, ೨೫-೧೩೩) ; 
ಮುತ್ತು ಮಾಣಿಕನೇಕೆ ಮುತ್ತೆ ,ಕುರುಳುಗಳೇಕೆ ಉತ್ತ ಮದ ಉಡಿಗೆ ಉಡ 
ಲೇಕೆ ನಿಡುಗೇಶ ತೊತ್ತಿ ಗೇಕೆಂದ (ಸರ್ವಜ್ಞ. ೧೩೮೭). 

[ನಿಡು( ಎನಿಡಿದು,) + ಕೇಶ] 

ನಿಡುಗೇಸ (ನಾ). ಇ ನಿಡುಗೇಶ : ನೀರಶೈವಾಗಮದ : ನಡವಳಿಯ 
ಕುಡಿವರಿಸಿ ಬೆಳಹುವನೆನಿಪ್ಪಂತೆ ನಿಡುಗೇಸ ಕವಲಿಅಂದು ಬೆಳೆದುದು 
(ಸೌಂದಪು. ೨-೩೦); ತೀರಮನಡರ್ದು ನಿಡುಗೇಸಂಗಳೊಳ್‌ ಸುರಿವ 
ನೀರನಾಜಕಿಸಿ (ಚೆಬಪು. ೪೫-೬೯). [ನಿಡು( <ನಿಡಿದು) -- ಕೇಸ್ಟ] 

ನಿಡುಗೈ, ನಿಡುಗಯ (ನಾ). - ಫಿಡುಕರ: ತಿಸುಳಿಯಂ ಗೆಲ್ವು 
ದರ್ಕೆ ಮುಡಿಗಿಕ್ಳು ವಂತೆ ನಿಡುಗೈಗಳಂ ಮುಡಿಗಿಕ್ಕಿ ನಡೆದು (ಕಬ್ಬಿಕಾ. 
೨೩೨). ನಿಡುಗಯ್‌" ; ಮಿಂಚುದಲೆ ಒಣಕರುಂ ನಿಡುಗಯ್ಯ 
ದೆಡಿಗರುಂ (ವಾಗೀರ. ದೇ. ೨೫೪-೨೨); ರಾಣಿ ಬಂದುದನ್ನು ಕಂಡ 
ನಾಗಯ್ಯ ಗಂಗರಾಜರು ಎದ್ದು ನಿಂತು ನಿಡುಗಯ್ಲೆಳಲ್ಲಿ ಬಾಗಿ ನಮಿಸಿ. 
ದರು (ಸನತಿ. ೨೭). [ನಿಡು( ನಿಡಿದು,) + ಕ್ರೈ( ಕೆಯಾ )] 

ನಿಡುಗೊಂಬು (ನಾ). ೧. ಉದ್ದ ವಾದ ಕೊಂಬೆ, ಟೊಂಗೆ : 
ತೋರಗೊಂಬಿನ ನೊಗಂ ನಿಡುಗೊಂಬಿನ ಮೂಂಕು ಕಣ್ಣಿ ಚೆಕ್ಟಿಸೆ ನಡೆ 
ತಂದುವಂದಸುಗೆಯೆಂಬ ನೆಗಟಿಕ್ತಿಯ ತೇರ್ಗಳ (ಕಬ್ಬಿಕಾ. ೨೧೩); 
ನಿಡುಗೊಂಬಿನೆಲೆದುಟುಗಲ ಪೊದಜ ಪೊರೆಯೊಳ್‌ ಮೆಯ್ಲ ರೆದಿರ್ದ ಗಂಧರ್ವ 
ಸೌಂದರಿ ನೆಲೆನಡೆದಕ್ಷೀಣರೂಪಯುಕ್ಷಿಣಿಯಂತೆಸೆಯೆ  ಮಿಸುಪ ವಟಿ 
ವಿಟಿಪಿಯಿಂ (ಶಬಶಂ.೩-೩೫ ನ), ೨. ಕೊಂಬಿನಾಕಾರದ ಉದ್ದವಾದ 
ಒಂದು ವಾದ್ಯ ; ಕಹಳೆ: . ಚಿನ್ನದ ಚೀಖುಗಳ ನಿಡುಗೊಂಬುಗಳ 
ಚಿಂಬಕನ ನಿರ್ಭೋಷ ಡೋಟಿಗಳಿದುವು ನೆಲನನುದಧಿಯ *ಾಖಾಸಿದವಡಿ 
ಮಳಲನೆನೆ ಹುರಿಯೇಜಕಿತಬ್ಬರನಿವರ ಬಲದಲಿ (ಕುಮ್ಯಾಕ. ೨೧-೬). 

[ನಿಡು( <ನಿಡಿದು, ) + ಕೊಂಬು] 

ಸಿಡುಗೊಂಬೆ(ನಾ). - ನಿಡುಗೊಂಬು ೧: ಆ ಉದ್ಯಾನದಲ್ಲಿ ಬೆತ್ತ ಲಯ 
ನಿಡುಗೊಂಬೆಗಳ , , . ವೃಕ್ಷಗಳು ದಟ್ಟವಾಗಿ ಬೆಳೆದಿದ್ದವು (ಫುನರು. 
೫೬೩). [ನಿಡು(-ಆನಿಡಿದ್ಯು) -- ಕೊಂಬೈ] 

ನಿಡುಗೊನರು (ನಾ). -ನಿಡುಗುಡಿ: ' ಎಸಳ ಕಣುಂಕೆಯೆಳೆಯ 
ನಿಡುಗೊನರಿಟ್ಟ ಸಿತೋತ್ಸ ಲಲೋಚನೆಯರ್‌ ಮಿಗೆ ಸಂತಸದಿಂ ತುಣುಗೆವೆ 
ಯೆತ್ತಿ ನಿರೀಕ್ಷಿಸಲ್‌ (ಜಯಕಾ. ೮-೧೭). 

[ನಿಡು(-ಆ ನಿಡಿದ) + ಕೊನರ್ಸು(  ಕೊನರ್‌)] 

ನಿಡುಗೊನೆ (ನಾ). - ನಿಡುಗೊಂಬು ೧: ಮುತ್ತುಗ ನಿಡುಗೊನೆ 
ನಿಕರ ಹೂವಾದಂತೆ ನೆತ್ತರ ಬಣ್ಣ ತೋಜಸಲು ಚಿತ್ತ ಜನಾತ್ಮಸಂಭವನ 
ಶೀರ್ತಿಸಿದ ಖಳೋತ್ತಮ ಕಡು ಮೆಚ್ಚಿ ನಗುತೆ (ಮೋಹತ. ೩೫-೪೧). 

[ನಿಡು(.ನಿಡಿದ್ಯು) 4 ಗೊನೈ( ಎ ಕೊನ್ನೆ)] 

ನಿಡುಗೊರಲ್‌, 'ನಿಡಿಗೊರಲು, ನಿಡುಕೊರಳು, ನಿಡುಗೊರಲು 
(ನಾ). ಉದ್ದ ಮಾದ ಕೊರಳು ; ನೀಳವಾದ ಕುತ್ತಿಗೆ: ನಿಡು 
ಗೊರ[ಪಾಕಾಂ. ಡ]ಲಿತ್ತಲಿ  ಶರಭಕ್ಕೆ ಕರಭನೆಣೆಯೆನಿಸುಗುಮೇ 
(ಧರ್ಮನಾ. ೧-೫೪) ; ನಿಂದರೆಗಣ್ಮುಗಿದಾತ್ಮಚಂಚುವಂ ನಿಡುಗೊರಲಿಂ 


೪೫೮೩ 


20 


30 


ನಿಡುಟಾಲ್‌ 


ಮರಲ್ಟಿ ನಿಜಸಕ್ಷದೊಳೊಯ್ಯನೆ ಸಾರ್ಚಿ (ರಾಜೀ. ೬-೯). 
ನಿಡಿಗೊರಲಂ: ನಿಡಿಗೊರಲ ತುರ್ಪುರವ ಕೆಡಲುತನೆಣೆಯೆತ್ತಿ ಪೊಯ್ಯುತ್ತ 
ಅ ಕುಕ್ಳುಟದ ಸರ್ಪಗಳೆರಡು ಹೆಣಗುವವು (ನಾಗಷ. ೧೩-೧೦೦). 
ನಿಡುಕೊರಳು : ಸೇರುರಂ ನಿಡುಕೊರಳು [ಪಾಣಂ. ಗೊರಲು]. , , 
ಖಂಡಗಳ್‌ ತೋಲ ಬಟುವಾಗಿರ್ಹ ವಾರುವಂ ರಾಜವಾಹನಮಪ್ಪ 
ತೇಜಿಯ್ಳುಂ (ಮಂಗಂಣ. ೪-೨೨). ನಿಡುಗೊರಲು : ಮೇಲಿನ 
"ನುಂಗರಾ' ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ನಿಡು(-ಆ ನಿಡಿದ) 4 ಕೊರಲ್‌] 
ನಿಡುಗೊರೆಲು "ನಿಡುಗೊರರ್ಲ' ನೋ. 
ನಿಡುಗೊಲೆ (ನಾ). (ಆಲಂ) ಸಂಪೂರ್ಣ ನಾಶ: ಯಾನ ಭಾರತ 
ಸ್ತ್ರೀಯು ಸೀತಾ ಸಾವಿತ್ರಿಯರ ಮಟ್ಟಿ ಕೈೇರಬೇಕೆಂದು ಆಶಿಸಿದ್ದೇವೋ 
ಅಂತಹರ ಶೀಲದ ನಿಡುಗೊಲೆಯಾಯಿತು (ಅಮಗಾಂ. ೬೧). 
[ನಿಡು (ಸಿಡಿದು) + ಕೊಲೆ] 
ನಿಡುಗೊಳ (ನಾ). ವಿಶಾಲವಾದ ಕೊಳ; ದೀರ್ಥಿಕೆ: ಅದಕ್ಕೆ ಸೀಮೆ 
ಪಡುವಲುಂ ಬಡಗಲುಂ. ನಿಡುಗೊಳಂಗಳೆ ಮೇರೆ (ಎಕ. ೪11, ೫೫. 
[ನಿಡು (-೭ನಿಡಿದ್ಕು) 4 ಕೊಳ್ಳ] 
ನಿಡುಗೋಡು (ನಾ). ೧. (ಪ್ರಾಣಿಯ) ಉದ್ದ ವಾದ ಕೊಂಬು, 
ನೀಳವಾದ ಶೃಂಗ : ನಿಗೆ ಬೆಚ್ಚಿಸಿದಂತೆ. ತೋಟುವಗ್ಗ ದ ನಿಡು 
ಗೋಡು . . . ಕುಡಿವಾಲಮಂದೆಸೆಯೆ ಕರ್ಬಸುಗಳ್‌ ಪರಿಗೊಂಡುವಾಚಿ 
ಯೊಳ್‌ (ಪಂಪಭಾ. ೨. = ನಿಡುಗೊಂಬು ೧: 
ಚಳಿಗಾಜದೆ ಪೇರಾಲದ ಕೆಳಗಿರ್ಪನಿತಅಕೊಳೆ ಚಪಲಕಪಿ ನಿಡುಗೋಡಂ 
ಸೆಳೆದಲುಗೆ ಸೂಸುನೆಲೆನನಗಳಿನೊರ್ವಂ ನೆನೆದು ನಡುಗಿ ಸಿಡಿಮಿಡಿಗೊಂಡಂ 
(ರಾಜಕೇ. ೯-೨೪). [ನಿಡು (-ಆನಿಡಿದ್ಯು) 4 ಕೋಡ್ಕು] 
ನಿಡುಗೋಣ್‌ (ನಾ). ಉದ್ದ ವಾದ ಕುತ್ತಿಗೆ : ನಿಡುಗೋಣುಂ ಕುಸಿ 
ಗೋಣುಮಾದೊಡಿಣಿ ದೊಡ್ಡಿತ್ತಾದೊಡೆ . . . ಅದನಾಳ್ವಾತಂ ಸುಖಂ 
ಬಾಬ್ವಿನೇ (ಲೋಕೋಪ. ೧೧-೯೮). "ನಿಡುಗೋಣ' ಪರಾ. 
[ನಿಡು( <ನಿಡಿಜು,) 4 ಗೋಣ”) 
ನಿಡುಗೋಣ (ನಾ). ಉದ್ದ ವಾದ ಕುತ್ತಿಗೆಯನ್ನುಳ್ಳ ವನು : ನಡು 
ಗೋಣಂ ಶಠಕನಂಗನಿರ್ಗತಶಿರಾಜಾಲಂ ಘಟಿಪ್ರೋದ್ಭ ವಂ (ಜಾತತಿ.. 
೧೭-೧೧). (ನಿಡುಗೋಣ೯-. -ಅ,] 
ಸಿಡುಗೋಲ್‌, ನಿಡುಕೋಲ್‌, ನಿಡುಗೋಲು (ನಾ). ೧. ಉದ್ದ 
ವಾದ ಕೋಲು: (8). ೨. ನಿಡಿದಾದ ಕಣೆ; ಉದ್ದ ವಾದ 
ಬಾಣ; ನಿಡುಸರಳು : ಫಲುಗುಣಂ ಕಾಣುತತ್ಯುಗ್ರದಿಂ ವ್ಯಗ್ರದಿಂ 
ಸೆಳೆದು ಕೋದಂಡಮಂ ತೀಡಿದಂ ಪೂಡಿದಂ ಪೊಳೆನ ಕೆಂಗಳಲೀಯ 
ನಿಡುಗೋ[ಪಾಸಾಂ. ಕೋ]ಲ್ಲಳಂ ಸಾಲ್ಗಳಂ ಕಟ್ಟಿದಂ ಗೆಗನಪಥಕೆ 
(ಜೈಮಿಭಾ. ೨೫-೩೧). ನಿಡುಕೋಲ್‌: ೨. ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. ನಿಡುಗೋಲು: ೨. « ಸ್ರಕ್ಟೇಡನಃ, 
ರಾಚ - ೨ ನಾರಸದ ಹೆಸರುಗಳು, ನಿಡುಗೋಲು, ನಿಡುಸರಳು? 
(ಸಿದ್ಧಾಂತಿ. ೨೬೪). ([ನಿಡು (-ಆನಿಡಿದ್ಯು) -- ಕೋಲ್ಡ್‌] 
ನಿಡುಗೋಲು "ನಿಡುಗೋಲ?' ನೋ. 
ನಿಡುಚಾಖೆ (ನಾ). ಉದ್ದವಾದ ಚಾನೆ ; ದೊಡ್ಡ ಮಂದಲಿಗೆ : 
ಗಾಳಿ ಸೋಂಕದ ಹಾಂಗೆ ಗಿಡುಗಳಿಗೋಳಿಯಲಿ ನಿಡುಚಾಪೆಗಳ 
ನಾಲಕೀಳನಾಗಳೆ. ಕಟ್ಟ (ಬಸಪು. ೩೮-೧೧). [ನಿಡು(-ಆ ನಿಡಿದ್ಯು) 4 ಚಾಪೆ] 
ನಿಡುಚಾಲ್‌ (ನಾ). ಉದ್ದವಾದ ಸಾಲು, ಶ್ರೇಣಿ; ದೊಡ್ಡ 
ಸಬು: ಕಡುಚೋಜಿಗಂ, ನಿಡುಚಾಲ್‌ (ಕಬ್ದಾನು. ೯೩ ನ್ಯಾಖ್ಯಾ). 
ಕ [ನಿಡು (-ಆನಿಡಿದು,) -- ಸಾಲ್‌] 


೧೨೫-೩೮; 1019). 


೮-೧೦೪). 


ನಿಡುಚೀಲ 


ಸಿಡುಚೀಲ (ನಾ). ನೀಳವಾಗಿರುವ ಚೀಲ; ದೊಡ್ಡ ಚೀಲ: 
ನೀಡಗಲದ , ಗಗನದ ನಟ್ಟ ನಡುವೆ ಮುಚ್ಚೋಡಿಯ ನಿಡುಚೀಲದಂತೆ 
ಕೂಡಿ ಗಾಳಿಗಳು ಮೂಜುಹುವದಜಕೊಳು ತುಂಬಿದೀಡಿನಂತಿಹುವಾಲು 
ವಸ್ತು (ಭರಚ, ೬೭-೬೯), [ನಿಡು (ಎನಿಡಿದು,)+ ಚೀಲ] 
ನಿಡುಚು (ನಾ). ಉದ್ದ; ನೀಳ: ಈ ಪಣಿಗಳು . , . ಕರಿದಾದ 
ನಿಡುಚಾದ ಕೂದಲುಗಳುಳ್ಳ ವರಾಗಿದ್ದಾರೆ (ತುಳುನಾ. ೨೧೫). 
[ನಿಡು (ಆಸರ) ಹ] 
ನಿಡುಜಂಘೆ (ನಾ). ೧. ಉದ್ದ ವಾದ ಕಣಕಾಲು. ೨. ದೊಡ್ಡ 
ಹೆಜ್ಜೆ ; ದಾಪುಗಾಲು: ಎಲ್ಲಗೆಯ್ನುವನ್ಲಿ ಹೊಗುವೆನದೆಲ್ಲಿ ಸಾರುವೆ 
ಫೆನುತ ಕಳನಳದಲ್ಲಿ ಮಿಗೆ ಕುಲುಜಂಘೆಯಂ ನಿಡುಜಂಭೆ [ಪಾಕಾಂ, ಗೆ] 
ಗಳನಿಡುತ ಕುದುಕುವರಿಯಲಿ ಪರಿದು (ಬಸಪು: ೨೬-೩೧). 
[ನಿಡು ( ಎಸಿಡಿದು,) +. ಜಂಘೆ] 
ನಿಡುಜಡೆ, ನಿಡುಜಿಜಿ (ನಾ). ೧. ಉದ್ದ ವಾದ ಜಡೆ; ನೀಳವಾದ 
ಹೆರಳು : ಕಾಮಿನಿಯ ನಿಡುಜಣೆ ರಂಜಿಸಿದುದು (ಉದ್ಭ ಟ. ೯-೧೧೩); 
ಕಣ್ಣಿನಂದತ್ತು ಬೆನ್ನಂ ಮುಸುಕಿ ಪೊಜಕಿವಾಅಗಿಳಿದ...ನಿಡುಜಡೆ 
(ಚೆಬಸು. ೧೦-೭೩) ; ಆಳಿವೆದೆಯಂ. ಸಡಿಲ್ಫಿ ನಿಲಿಸಿದ ತನುಚಾಪಲತೆಯಂತೆ 
ತನುಲಿತೆ ನಿಡುಜ[ನಾಕಾಂ. ಜೆ]ಡೆಯಿಂ ಕಡು ಬೆಡಂಗುವಡೆಯೆ (ರಾಜಕೆ!. 
೫-೧೯ ನ) ; ನಿಡುಜಡೆ ಬಡನಡು ಕುಡಿಹುಬ್ಬು ಕುಣಿಸುತ್ತ . . . ಪೊಡನಿ 
ಯೊಳೆನ್ನ್ನ ಸೋಲಿಸುವರಿಲ್ಲೆಂದು ಮಡದಿ ಒಪ್ಪಿ ದಳು (ಸೌಂದಕಾ. ೩-೩೩). 
೨. ನೀಳವಾದ ಜಟ್ಟಿ - ಜಡೆಗಟ್ಟಿ ದ. ಕೂದಲು :ನಿಡುಜಡೆ ಕರ್ಣ 
'ದೊಳ್‌ ಪಳಿಕಿನೊಪ್ಪುವ ಕುಂಡಲಂ . . : ಒಳ್ಬ ಡರ್ದಿಕೆ ಬಂದನೊರ್ವ ನವ 
ತ್ತ A ತಾಪಸಂ (ದಶಕು. ೮-೧೪೦) ; ನಿಡುಜಡೆಯ ಶಶಿ 
ಕಲೆಯ . . . ಮೃ ಡನನು ಕಂಡುದಮರಗಣ (ಸಿಭಾಗ. ೪-೩-೨೭) ; ಭಿಟ 
ಛಿಬಿಲೆಂಬ ಮಥ UA ದ ಬಿಸಿಲಿಂಗೆ ನಿಟಿಲಾಕ್ಷೆ ಭೀತಸ್ಥನಾಗಿ ಕುಟಿಲ 
ವೆರ್ಚಿತ shui rss ಫೆರೆಗೊಳಿಸಿದನು. (ಮೋಹತ.. 
೧೯-೪೭). ನಿಡುಜೆಡೆ : ೧. ಮೇಲಿನ !ರಾಜಶೇ: ೫.೧೯ವ' 
ಪ್ರಯೋಗದ ಪಾಠಾಂತರನನ್ನು ನೋಡಿ. ೨. ಅಡರ್ದು ನಿಡು 
ಜಿಡಿಯೆಡೆಯೊಳಹಿಯಡಂಗೆ ತನ್ಮಸ್ತ ಕಸ್ಮೈಫಣಮುಣಿ ಪದಪಂ ಪಡೆದುದು 
ತನ್ಮುನಿಪನ ತಲೆಯೆಡೆಯಣ ಚಿಜ್ಜ್ಯೋತಿ ಜಿಗಿದು ಪೊಲಪೊಣ್ಮಿದ ವೋರ್ಲ 
(ಉಜಶೇ. ೧-೧೩೫). [ನಿಡು ( ನಿಡಿದ) + ಜಡೆ|] 
ನಿಡುಜಲ್ಲಿ, ನಿಡುರುಲ್ಲಿ (ನಾ). ಉದ್ದವಾದ ಗೊಂಡೆ, 
ಗೊಂಚಲು:: ಅಲ್ಲಲ್ಲ ಕಟ್ಟದ ಚೋಹಗಳಿಂ ನಿಡುಜಲ್ಲಿಗಳಿಂದ ಪಟ್ಟಿ ಗಳ 
ಪಲ್ಲವಕೋಟಿಗಳಿಂದಾ ಗಿರಿದುರ್ಗದಲ್ಲಿ ಶೂಲಗಳು ಮೆಟಕಿದವು (ಕುರಾಸಾಂ* 
೨೧-೧೩). ಸಿಡುರುಖಲ್ಲಿ : ಮುಡಿನಾಳದ ನಿಡುರುಲ್ಲಿಗಳನು ಕಟ್ಟಿ 
ಲೊಡನೊಸ್ಟಿ ದುದಾಗಸವ ಒಡೆದವನಿಗೆ ಬಪ್ಪ ಸುರತರುವಿನ ಬೇರ ಗಡಣ 
ವಿಜೆಂಬಂದದೊಳು (ರಾನುವಿ. ೭೭೨೯). 
[ನಿಡು (ಎನಿಡಿದು,) + ಜಲ್ಲಿ] 
ನಿಡುಜಾಗರ' (ನಾ). ಹೆಚ್ಚುಕಾಲ ಮಾಡುವ ಜಾಗರಣೆ ; ಬಹಳ 
ಹೊತ್ತು, ಎಚ್ಚ ಕವಾಗಿರುವಿಕೆ : ಅಲಸದೆ ಮಾಡಿ ಬೇಸಣದೆ ಸಾಲ್ಕು 
ಮಿದೆನ್ನದೆ. ಹಿಚ್ಚೊ ಗಕ್ಕೆ ಸಂಬಲಿಸದೆ ನಿದ್ದೆಗೆಟ್ಟು [ನಿಡು]ಜಾಗರದೊಳ್‌ 
ತೊಡರ್ಜು ತು ೧-೧೩೬). 
[ನಿಡು (-ಎನಿಡಿದು,) -- ಜಾಗರ್ಯ) 
ನಿಡುಜೆಡೆ “ನಿಡುಜಡೆ' ನೋ. 
ನಿಡುರುಲ್ಲಿ "ನಿಡುಜಲ್ಲಿ' ನೋ. 
ನಿಡುಡೆಂಕಣಿ: (ನಾ). ದೊಡ್ಡ ಡೆಂಕಣಿ : ಪಗೆಗಳ ಶೃಂಗಲನುಂ 
ಹೊಣೆಗೆ ಗೆತ್ತಿ ತತ್ತು ರವರೇಶನಾನಂದಲತಾಳಿಗೆಗಳ ಪರ್ಚಿಪುದೆಂತು ೦ ಬಗೆಗೆ 


೪೫೮೪ 


30 


35 


40 


45 


ನಿಡುದೆನೆ 


ನಿತುಂ ಖಿಂಕದಿಂದೆ ನಿಡುಡೆಂಕಣಿಗಳ್‌ (? ) (ದಶಕು. ೧-೩೫) ; ಬಾಲಗಳ 
ರುಣಜಜೆಯ ನಿಡುಡೆಂಕಣಿಯ ಕಟ್ಟಾಡಿಕೆಯ ಕಪಿಸೇನೆ ಸರಿಸದ 
ಲೀಡಿಅಂದು ಹತ್ತಿ ದುದು ಕೊತ್ತ ಳದಾಳುವೇರಿಯಲಿ (ತೊರಂಾ, ೬-೧೧-೬). 
[ನಿಡು (ಎನಿಡಿದು,) + ಡೆಂಕಣಿ] 
ನಿಡುಡೊಳ್ಳು, ನಿಡುದೊಳ್ಳು (ನಾ). ಮುಂದಕ್ಕೆ ಚಾಚಿ ಬೆಳೆದ 
ಹೊಟ್ಟಿ ; ಬೊಜ್ಜು ಹೊಟ್ಟಿ: (8). ನಿಡುದೊಳ್ಳು : ತುಂಡಿಲಃ, 
ಬಟ್ಟಿ FN eH, ಚಿ ನನು (ನಾಚರಾ. ಕಿ). 
[ನಡು( ನಡದು, ಜೊಳ್ಳು (ಟೊ) 
ನಿಡುತೋಳ್‌ “ನಿಡುದೋಳ್‌' ನೋ. 
ನಿಡುದಂಡೆ (ನಾ). ಉದ್ದವಾದ ಸರ, ಮಾಲೆ: ಕೊಂಡಲ್ವೂನಿನ 


ಗಾಲಿ ನನೆಯೆ ನಿಡುದಂಡೆ ಮನೋಹರಮಾದಚ್ಚು ತರಂಗೊಂಡಿಕ್ಕಿ ದ 
ಹೊಸಹೆೊಂಗೇದಗೆಯೆಸಳ್ಗಳ್‌ ನನಶಸ್ತ್ರತತಿ , . . ಒಪ್ಬಡುದು 
(ಜಯಕಾ. ೫-೬). [ನಿಡು(<ನಿಡಿದು, ) + ದಂಡೆ,] 


ನಿಡುದಡ (ನಾ). ಎತ್ತರವಾದ ದಂಡೆ, ಜಗಲಿ: ಹೆಡಗಯ್ಯ ಬಿಗಿದ 
ನೇಣಂ ಕೊಯ್ದು ಬಿಸುಟು ನಿಡುದಡದಲ್ಲಿ[ಸಾಣಂ. ಬಿಸುಟಿಳೆದು 
ಹಿಡಿತಂದು]ಮೂಡ ಮುಂತಾಗಿ. ಕುಳ್ಳಿರಿಸಿ ಹಿಂದಡದಲ್ಲಿ ಕುಸಿದು ನೀಡಡಿ 
ಯಿಟ್ಟು ನಿಂದು ಖಡ್ಗವ ಸೆಳೆದು ಜಡಿದು ನೋಡಿ (ಹಚಕಾ. ೧೩-೧೨). 

[ನಿಡು( ನಿಡಿದ) 4 ದಡ್ಕ(-ಆತಡ್ಡ)] 

ನಿಡುದನಿ (ನಾ). ಡೊಡ್ಡ ಸ್ವರ; ಜೋರಾದ ಧ್ವನಿ; ಗಟ್ಟಿಯಾದ 
ಧ್ವನಿ: “ಕೀಜ್ಯ ಕೂಜ್ಯ ಕುಜಿ- ಅವ್ಯಕ್ತ ಶಟ್ಟೇ, Ns 
(ಕಾಶಕೃ. ೧೪); ಹಾ ಎನುತೊಜಲುತಿಹ ಸಡುದನಿಗಳು ಕೇಳಿ (ಬಸಪ, 
೪೬-೨೨); [oo ಹರಿಯದು ವಿವಿಧವಾದ್ಯದ ನಿಬ್ಬರದ ನಿಡುದನಿಯು 
(ಕುನ್ಯಾಭೀ. ೮-೫) ; ಇಟ್ಟಿ ಚಿಪ ಜನದ ಕಡೆಗಾಲ್ಗಳಿಂದಾ ಸುತಂ ಪೊಡೆಗೆಡೆ. 
ಯಲು ಕಡುತವಕದಿಂ ಬರ್ಸ ಮಂತ್ರಲಕ್ಷಂ ಕಂಡು ನಿಡುದನಿಯೊಳೊದಟಿಾ 
ತೇಜಿಯ ದಾಂಟಿಸಿದಂ (ಭಾವಚಿಂ. ೮-೧೮) ; ನನಗಾವ ನಿಡುದನಿಯೂ 
ಕೇಳ್ಳುದಿಲ್ಲ! (ಬಿಗಾಳಿ, 9೫-೧೮)... [ನಿಡು(-ನಿಡಿದ್ಯು ದನ] 

ನಿಡುದನಿಗೆಯ್‌ (ಕ್ರಿ). ಗಟ್ಟಿಯಾಗಿ ಧ್ವನಿ ಮಾಡು ; ದೊಡ್ಡದಾಗಿ 
ಕೂಗು: ಫೀಜತಿನಡುದನಗೆಯ್ದಪುದು (ಕಾಶಕೃ- ೧೪). 

[ನಿಡುದನಿ4-ಕೆಯಂ”,] 

ನಿಡುದಲೆ (ನಾ). ಉದ್ದವಾದ ತಲೆ: ಈ ಮೆಡಿಟರೇನಿಯರೂ 
ಅಸ್ಪ «ಲಿಯನರಂತೆ ನಡುದಲೆಯವರೇ ಆಗಿದ್ದರು. (ದ್ರಾವಿನಿ. ೨೯); ಉದ್ದ 
ವಾದ ತಲೆಯುಳ್ಳ ; ನಿಡುದಲೆಯ (Dolichocephalic. ಇಂಕತಿ). 

[ನಿಡು( ನಿಡಿದ) -- ತಲೈ] 

ನಿಡುದಲೆಯ(ನಾ). ಉದ್ಭ ವಾದ ತಲೆಯುಳ್ಳ ವನು : ಕುಖುಗಯ್ಯಂ, 
ನಿಡುದಲೆಯಂ (ಶಬ್ದಾನು. ೯೭ ಪ್ರಯೋ). [ddd ಅ] 

ನಿಡುದುರುಬು (ಕಾ). ನೀಳವಾದ 'ಹೆರಳು ; ಉದ್ದ ವಾದ ಮುಡಿ: 
ನಿಡುದುರುಬಿನೊಯ್ಯಾರಿ ಬೈತಲೆಯ ಶೃ 

[ನಿಡು( ಎನಿಡಿದು, )+ dl ಹುಂಬ] 

ನಿಡುಡೆಂಗು (ನಾ). ಎತ್ತರವಾದ ತೆಂಗಿನ ಮರ: ಜಿನಗೆ ಗಗನನ 

ತುಡುಕುವ ನಿಡುದೆಂಗಿನೆಳೆನೀರ ತೆಗೆತೆಗೆದಭಿಸೇಕಗೈದ (ಭರಚ. ೧೬-೭೨). 
[ನಿಡು(-ಆನಿಡಿದ್ಯು) + ತೆಂಗ್ಯು] 

ನಿಡುದೆನೆ (ನಾ). ೧. ದೊಡ್ಡ ಕದಿರು; ದಪ್ಪ ವಾದ ಹೊಡೆ. 
೨. ಕೋಟಿಯ ಮೇಲಿರುವ ದೊಡ್ಡ ಬುರುಜು, ಗುಮ್ಮಟ. 
೧, ೨: ನಿಡುದೆನೆಯಿಂ ಪ್ರಾಕಾರದೊಳುಡುಗದ `ಕಣೆಯಿಂದೆ ' ಡೊಣೆ 
ಯೊಳೆಣೆಯೆನಿಸಿದುವಂ ಶಾಳಿಗಳಂ . . . ಬೆಳೆವ ನೆಲನೆ ಪೊಲನಾ 
ನೆಲದೊಳ* (ಪುಸ್ಪಪು, ೨-೧೩). [ನಿಡು(- ನಿಡಿದ) + ತೆನೆ] 


ಶೃ ಂಗಾರಿ (ಮಹಾವಿ, ೬-೧೮). 


ನಿಡುದೆಕಿ 


ನಿಡುದೆರೆ (ನಾ). ೧. ದೊಡ್ಡ ಅಲೆ; ದೀರ್ಫವಾದ ತರಂಗ : 
ಇಂಗಡಲ ಸಿಡುದೆರೆಗಳೋ ಬೆಳುದಿಂಗಳೊಳುದಿರುಳುಗಳೊ . . . ಎನಲು 
ಮುಂಗಡೆಯೊಳಂತುಗಿನ ಪೊನ್ನ ಸೆಜಿಂಗುಗಳ ವಸ್ತ್ರಂಗಳುನ್ನತ ಕಂಗೆ 
ಮಂಗಳನಾಯುತ್ತಿ (ಬಸಪ. ೧೧-೩೪) ; ಪಾಡುವುದು ಅಳಿರನದಿ ಕೈಗಳ 
ನೀಡುವುದು ನಿಡುದೆರೆಗಳಿಂ ದೆಸೆ ನೋಡುವುದು ನೆಯ್ದಿಲುಗಳರಳಿಂ 
೬೬೬ ಕಾಸಾರವದು (ಸಾಳ್ವಭಾ, ೧೬-೯). ೨. ಅಗಲವಾದ ತೆಕೆ, 
ಪರದೆ : ಸಲ್ಲವದ ನಡುಜಿಯ ಧನಳಚ್ಛ ತ್ರ ಚನುರದೊಳೊದಗಿತತಿರಥರು 
(ಕುನ್ಕಾಕ. ೩-೧೩). [ನಿಡಂ( ವಿಡಿದು, ೬8] 

ನಿಡುದೊಡೆ (ನಾ). ದಪ್ಪವಾದ ತೊಡೆ; ತೋರವಾದ ತೊಡೆ: 
ಬಿಡದೆ ಜಂಘಾಕಾಂಡನ ನಿಡುಡೊಡೆಯೊಳಗೊಡನೊಂದಿಸುತುದಬ್ಬಿನಿಂದ 

» * ಕೂಡಿ ರಾಜಿಪ ಕಡುಚೆಲ್ವನಿಟಿಕೊಪ್ಪಿ ದರು (ಕಂಸವಿ. ೬-೧೨೫). 
[ನಿಡು(-ಆ ನಿಡಿದ್ಯು) + ತೊಡೆ] 

ನಿಡುದೊರಳೆ (ನಾ). ದಪ್ಪವಾದ ಗುಲ್ಮ; ಜೊಡ್ಡ ತೊರಳೆ: 

ಕಾಳಿಜದ ಹೆಮ್ಮೊರಡಿ ಕೆನ್ನೆತ್ತರಿನ ಮಡು. ನಿಡುದೊರಳೆಗಳ ಹೇರಾಸಿ 
» ಭೂತಕೋಟಓಯ ನೆರವಿಗು ಣಬಡಿಸಿದವೊಲಿರ್ದುದು ಖರನಿರೋಧಿಯ 

ಕದನ (ತೊರರಾ. ೬-೪೫-೬೧). 

[ನಿಡು( ಎನಿಡಿದು,) -- ಕೊರಳಿ] 

ನಿಡುದೊಳ್ಳು “ನಿಡುಡೊಳ್ಳು' ನೋ. 

ನಿಡುಜೋಳ್‌, ನಿಡಡೋಳ್‌ ನಿಡಿದೋಳು, ನಿಡುತೋಳ್‌, ನಿಡು 
ಬೋಳು (ನಾ). ನೀಳವಾದ ಬಾಹು; ಉದ್ದ ವಾದ ಶೋಳು : 
ಬಳ್ವಳ ಬಳೆದ ವಿಕ್ರಾಂತತುಂಗನ ನಿಡುದೋಳ್ಗ ಳ್‌ ಗಣಿಕಾಜನಕ್ಕೆ ಕಾಮ 
ಪಾಶಂಗಳುಮುರಾತಿಜನಕ್ಕೆ ಯಮಖಾಶಂಗಳುಮಾದುವು (ಸಂಪಭಾ. 
೨-೩೯ ವು; ಪಡೆಯೆಂ ಮತ್ತುಣ್ಯದಿಂದೀ ಸದಮನಿನಿತುಳಾಲಕ್ಕೆನುತ್ತು 0 
ನರೇಂದ್ರಂ ನಿಡುದೋಳಿಂದಪ್ಪಿ ಭೋಂಕಲ್‌ ಭಯೆಡೆ ಫೆಡುಗುತು. ಕಣ್ಣಳಂ 
ಮುಚ್ಚಿ. (ಕಾದಂಉ. ೬೮೮) ; ನಿಡುಡದೋಳ್‌ ನೀಳ್ದುವು ನೀಳ್ಕ. ಲುದ್ಧ ತ 
ತಚ್ಚ ಕ್ರಂಗಳಂ ನಾಡೆಯುುಂ ತೊಡೆಗಳ್ಲೊ ತರ್ನಿದುವುಗ್ರ 'ನಂತಿಯನದಿರ್ಸಲ್‌ 
(ಮಲ್ಲಿಪು. ೪-೧೩೯) ; ವೀರಶ್ರ್ರೀಯಂ ನಿಡು[ಪಾಂಾಂ, ಡಿ]ದೋಳ್‌ ಕೂರಿ 
ಹಿದುದು ಕೈೈದುಗಲ್ಲು (ಅರ್ಧನೇ. ೨-೩೩); ಕೊಬ್ಬಿದ ಭುಜಯುಂಗಳದಿ 
ವೀರರಸೆದಿಂದುಬ್ಬಿಜ ನಿಡುದೋಳ್ಗಳೆಡೆಯ ಪರ್ಬಿದ ಉಂತಿತಾಣಗಳಿನೆ. 
ನೆಣಗೊಬ್ಬಿ ಲಿ ಗರುವನೊಪ್ಪಿ ದನು (ಮೋಹತ. ೩೩-೫೭) ; ನಿಡುಜೋಳ್‌ 
ನೀಳ ತರಂಗಮಾನನಮರಲ್ವಂಭೋರುಹಂ » ೬ ೬ ಎಂಬಂತಿರೆ ಸಿಂಧು 
ರಾಜನೊಸೆದೇಳ್ತ ೦ದಂ ಗಭೀರಾನ್ವಿತಂ (ರಾಜೀ. ೧೨-೧೦೦). 
ನಿಡಿದೋಳ್‌ : ಇವಾತನ ನಿಡಿದೋಳ್‌ '(ಕನುದ. ೫೩ ಪೆ ಬ್ರೈಯೋ). 
ನಿಡಿದೋಳು : ನಿಡಿದೋಳಿನಿಂದೆ ಕೃಷ್ಣಾ ಗ್ರ ಜಾತನ ಸಿರಿಮಾಡಿಯಲ್ಲಿ 
ಪೆಟ್ಟಿ ನಿಕ್ಕಿದನು (ಮೋಹತ. ೪೦-೬೦). ನಿದುತೋಳ್‌ : ಉತ್ಕಲಿಕಾ 
ಸಹಸ್ರ್ರವಿಸಮರಾಗಸಾಗರಮನೀಸಿದಪನೆಂಬಂತೆನ್ನ ನಪ್ಪೆ ವಟಿಯಾಸೆಯಿಂ 
ದೂರದೊಳ್‌ ನಿಮಿರ್ವ ನಿಡುತೋಳ್ಗಳುಂ ತನ್ನೊರ್ಲ ತೋಟ , 
ಬರುತಿರ್ದಂ : (ಕಾದಂಉ. ೫೬೫). ಸಿಡುದೋಳು: ಉಗಿದು 
ಹಾಯು್ಯಿವ ಖಳನ ನಿಡುದೋಳುಗಳು ಬಳಲಿದವು (ಕುನ್ಯಾಸ. ೧೫-೨) ; 
ನಿಡು[ಪಾಕಾಂ, ಡಿ]ದೋಳು ಶೋರಮುಡುಹು . . . ಬಿಡದೆ ಮಣಿಯೆ 
ರಾಮನಭಿರಾಮತೆ ಕಣ್ಣಿಡಿದುದು ಕಮಲನೇತ್ರೆ, ಯುರ. (ಕುರಾಸಾಂ. 
೮-೮೮) ; *ಾದುಕೊಳೆ ಕತುತಾರ್ಥಟ್ಟ ಕೃಷ್ಣನು ಚಕ್ರ, ದಲ್ಲಿ, . . 

ದೈತ್ಯೇಶ್ವಃ ಕನ ಇಡಿಕಿಐಕಿದೊಂಬೈ ನೂರಿ ತೊಂಬಳತ್ತಿ ೦ಟು ನಿಡುಷೋಳ ಕತ್ತರಿ 

ಸಿದುವು (ಮೋಹತ. ೪೦-೮೦) ; ಮುಡಿಯ ಮುತ್ತಿನ ಬಲೆ. , , ನಿಡು 

ಜೋಳ ಬಳೆ ತಾತಿ ಕಡಗ ಕಂಕಣವಾಂತ ಕಡುಚೆಲುವೆಯರೆಸೆದಿಹರು 

(ಕಂನದಿ, ೬-೧೦೪). [ನಿಡು(-ಲ ನಿಡಿದ) 4 ತೋಳ] 


೪೫೮೫ 


0 


20 


30 


40 


ನಿಡುನಿದ್ರೆಗೈಸು 


ನಿಡುಜೋಳ (ನಾ). ಉದ್ದವಾದ ಕೈಗಳುಳ್ಳವನು; ದೀರ್ಫ 
ಬಾಹುಗಳುಳ್ಳ ನನು : ಕುರುವಿಲ್ಲ, ನಿಡುದೋಳ,  ಅರಮಗ 

(ಶಬ್ದಃ ನು ೮ ಸ ಖ್ಯಾ) [ನಿಡುದೋಳ್‌-. -೪) 

ನಿಡುದೋಳು “ನಿಡುಜೋಳ್‌” ನೋ. 

ನಿಡುನಡಿಕೆ (ನಾ). ' ಕುದುರೆಯ ನಡಗೆಯಲ್ಲಿ ಒಂದು ಬಗೆ : 
“ರೇಚಿತಂ . . . ಬಿಡುನಡೆ, ಜಾರುನಡಿಕೆ, ನಿಡುನ್ನಡಿಕೆ? (ಸಿದ್ಧಾಂತಿ, ೨೫೧). 

[ನಿಡು (-ಆನಿಡಿದ್ಯು) 4 ನಡಿಕೆ (-ಆ.ನಡಗೆ)] 

ನಿಡುನನೆ (ನಾ). ನಿಡಿದಾದ ಮೊಗ್ಗು ; ದೊಡ್ಡ ಮುಗುಳು: 
ನಲವಿಂದಂ ಸೂಡಿ ಪೊಂಜಾದಿಯ ನಿಡುನನೆಯಂ ' ವೇಣಿಯೊಳ್‌ ಸೆಕ್ಸಿ 
(ಲೀಲಾನ. ೫-೬೯), [ನಿಡು (-ನಿಡಿದ್ಯು) --ನನ್ಮೆ] 

ಸಿಡುನರ: (ನಾ). ಉದ್ದ ನಾದ ನರ; ನೀಳವಾದ ಸೆಕೆ: ಅಡಗುಗಳ 
ತಿರುಳಿಂಜೆ ನಿಡುನರದ ಕರುಳಿಂದೆ ಕಡಲಿಡುನ ನೆತ್ತರಿಂದೆಜೆವಿಡದೆ ಸತ್ತ ರಿಂದ 
ಡಿದಿರ್ದದಾ ರಣದಲೋರಣದ ಮಾರಣದ ಕಾರಣದ ಪೂರಣದೊಳು 
(ಚೈಮಿಭಾ. ೧೨-೪೪). [ನಡು ( ೭ನಿಡಿದ್ಳು) 4 ನರ (-ಆ.ನರವು)] 

ನಿಡುನಾಲಗೆ, ನಿಡಿನಾಲಗೆ (ನಾ). ೧. ಉದ್ದವಾದ ನಾಲಗೆ; 
ನೀಳವಾದ ಜಿಹ್ವೆ : ಮಾಡಿದನೇಕೆಯೊ ಮೇಲಂ ನೋಡದೆ ಬಿದಿ 
ವಿಸಮಫಣಿಗಣಲ್ಲಳ ಪಲ್ಲಂ ರೂಡಿಸಿದ ತೇಟಕ್ಕಿ ಮುಳ್ಳ ೦ ನಾಡಲಃಕೆಯ 
ದುರ್ಜನಂಗೆ ನಿಡುನಇಲಗೆಯಂ (ಧರ್ಮನಾ. ೧-೬೨) ; ಸ್ಯೂಸ್‌ಜೇವನೇ 
ಗಳುವ್ಪ ಕಡುವಿಂಗಿಲ್‌' ದ್ವೇಷಿಪನ್‌ ನಿಡುನಾಲಗೆಯೆ ಗಟಪಿದಾ ಸೊರ 
ನುಡಿಗಳನ್‌ (ಅಂತಿಗೊ. ೬-೧೧೦). ೨. (ಆಲಂ) ಹರಟುವ ನಾಲಗೆ. 
ನಿಡಿನಾಲಗೆ : ೧. “ನಿಡಿನಾಲಗೆ - ದೀರ್ಫಜಿಹ್ವೆ, ಉದ್ದವಾದ 
ನಾಲಗೆ” (ಪ್ರಭಣ್ಣ)- [ನಿಡು (<ನಿಡಿದು,) 4 ನಾಲಗೆ] 

ನಿಡುನಿಗ್ಗ ವ (ನಾ). ಉದ್ದ ವಾದ ಹಸ್ತಿ ದಂತ, ಆನೆಯ ಕೋರಿ: 
ಹೊಳೆವ ನಿಡುನಿಗ್ಗವದ ಬೆಳುವೆಳಗು ಕುಡಿಮಿಂಚುಗಳ ಬಳಗ . . . 
ಮಳೆವೊನಲ್ಮದಧಾರೆಯಾಗೆ  ಳಾರ್ಗಾಲನೆಂಬೊಲು ಮೈಮೆವಡೆದಿರ್ದ 
ಮತ್ತಮಾತಂಗವಿಟ್ಟಿ ಳಿಸಿದ ಜನಂಗಳಂ ತೂಳು ಸೀಳ್ಕೈದಿ ವಿಸೆಟಿಂಬರಿದು 
ಬರುತಿರ್ದುದು (ಸೌಂದಘು. ೩-೧೪). 

[ನಿರು (ನಿಡಿದ) -. ನಿಗ್ಗವ] 

ನಿಡುಸಿದ್ದೆ (ನಾ). ೧. ಹೆಚ್ಚು ಹೊತ್ತು ಮಾಡುವ ನಿಜ್ರಿ; ಗಾಢ 
ನಿದ್ರೆ: ನಿಡುನಿಜ್ಜೆಯಲ್ಲಿ ಗುಹೆಯೊಳಗೆ ಮೆಯ್ಮಕದಿರ್ದ ಕಡುಗಲಿ 
ಮೃ ಗಾಧೀಶನಾಡು ಪೊಲನಂ. ಮಿಗಗಳೊಡಗೂಡಿಯುಲುಹುಮಾಡುವ ತೆಲಿ 
ದಿನೆನ್ನ ಮಲವೆಯೊಳೆನಗೆಯಾಳ್ವೆಸನನು ಬಿಡದೆ ಮಾಡುವರು (ಸಮ್ಮಳೌ. 
೨-೬); ನನ್ನ ಸಿಡುನಿದ್ದೆ ಮುಗಿದು, ಎಚ್ಚರವಾಗುವಾಗ ಅವಳಂತು 
ಚಾನಡಿಯಲ್ಲಿರಲಿಲ್ಲ (ಮೂಕಜ್ಜಿ . ೨೩೪). ೨, (ಆಲಂ) ದೀರ್ಥವಿದ್ರೆ; 
ಸಾವು; ಮರಣ : ಅರಸಾ ನಿನ್ನ ಸುಹೃ ದ್ಯೂವರಜಯತರುಣಿಯನಗೆ 
ನಿಡುನಿದ್ದೆಯನೊದವಿಸಿ ಭರದಿಂ ಬರ್ಪೆನೆನುತುಮೆನ್ನಂ ನಿನ್ನೆಡೆಗಟ್ಟಿ ದರ 
(ಜಯಕಾ. ೬-೯). [ನಿಡು ( ಎನಿಡಿದು, ) ದ್ನ) 

ನಿಡುನಿದ್ರೆ (ನಾ). ೧. ಇನಿಡುನಿದ್ದೆ ೨: *ನಡುನಿಶ್ರೆಗೈಸು' 
ಪರಾ. ೨. ನಾಶ; ಅಂತ್ಯ : : ಜಗದ ನಿಡುನಿದ್ರೆಯಲಿ ಮೋಹರದೆಗೆದ 
ಮುಗಿಲೋ ಮೇಣಪಿಳಕುಲದಿಗಿಭವೆಂಟೊಂದಾಯ್ತೊ, ಕೈಕಾಲ್‌ 
ಮೂಡಿತೋ ನಭಕೆ (ಕುವ್ಯಾಃ ಬ್ರೋ. Ar). 

[ನಿಡು( ಸಮ್ಯ) 4-8] 

ನಿಡುನಿದ್ರೆಗೈಸು (ಕ್ರಿ). ೧: (ಆಲಂ) ವಧಿಸು; ಸಾಯಿಸು; 
ಕೊಲ್ಲು : ಧೃಷ್ಟ ದ್ಯುಮ್ನು ನರಮನೆಗಾಗಿ ನಹಿಲದಲಿ. ಬಂದು ಬಾಗಿಲ 
ಮುದು ಕಾಹಿನ 'ಮೆಂದಿಯನು ನಿಡುನಿದ್ರೆಗೈಸಿದನು (ಕುವ್ಯಾಗ.೯-೨೭). 
೨. ನಿಹ್ಕ್ರಿಯಗೊಳಿಸು : ಸಿದ್ರೆಗೈವವನೊಡಲ ಧರ್ಮವ ಹೊತ 


ನಿಡುನೀಳ್‌ 


ನೆಂದಡೆ ಕರಣನನು ಸಿಡುನಿದ್ರೆಗೈಸಿ ನಿಜಾನುಭವದಲಿ ನಿಂದ ನರಯೋಗಿ 
(ತಿಭಾಗ, ೬-೧೫-೨೭). 
[ನಿಡುನಿದ್ರೆ --ಕೈಸು (-ಆಕೆಯ್ಸು)] 
ನಿಡುನೀಳ್‌ (ಕ್ರಿ). ಉದ್ದವಾಗಿ ಇಳಿಬೀಳು,--ಜೋಲುಬೀಳು : 
ನಿಡುನೀಳ್ವ ಸೆಜಗ 'ಸಾಗಿಸುತೊಮ್ಮೆ, ಕೈಲಾಗುಗೊಡುತ ಮುಂದನಧಾನ 
ವೆಂದು ನುಡಿಯುತ ತಂಜಿಯ ಹಿಂದುಮಂಂಡೆಡಬಲನಿಡಿದು ಕುಮಾರ 
ಕೆಯ್ನಿದರು (ಭರಚ. ೪೫-೩೧). [<ನಿಡಿದ್ದು + ನೀಳ] 
ನಿಡುನೆನಪು (ನಾ). “ಬಹುಕಾಲ ಮರೆಯದಿರುವ ಜ್ಞಾಪಕ ಶಕ್ತಿ; 
ನಿಡುನೆನಪು” (1078-7107107. 'ಇಂಕಸಿ). 
[ನಿಡು( ಎನಿಡಿದು,) 4 ನೆನಪು] 
ನಿಡುನೇಜೆಯ (ನಾ). ಉದ್ದವಾದ ಬರ್ಜಿ; ಡೊಡ್ಡ ಈಟಿ: 
ನಿಡುನೇಜೆ[ಪಾಂ20, ಜಿ]ಯದಿನದೊರ್ವಂ ಜಡಿದಿಉದೆತ್ತಿದೊಡೆ, ಮತ್ತವಂ 
ಕರವಾಳಿಂ ಪೊಡೆದಂ (ಜೇ. ೬-೬೪). 
[ನಿಡು (ನಿಡಿದ) + ನೇಜೆಯ( ಆ ನೇಜಯ)] 
ಸಿಡುನೇಣ್‌(ನಾ). ಉದ್ದವಾದ ಹಗ್ಗ ; ನಿಡಿದಾದ ಪಾಶ: ಆಂ 
ನಿನ್ನೆಂ ತೆಗೆದು ಬಾಟುಪ್ಪನೆನಗೆ ರಸಮಂ ಮೊಗೆದು ಕುಡೆಂದು ನಿಡು 
ನೇಣಂ ಪಲವುಂ ಸೋರೆಗಳುಮಂ ತಂದು ತೀವಿಸಿ (ನಡ್ಮಾರಾ. ೧೮೭-೧೭). 
[ನಿಡು ( ಎನಿಡಿದು,) ನೇಣ] 
ನಿಡುನೊಗೆ (ನಾ). ದೊಡ್ಡ ನೊಗ: ಕಡಿಯಣನನಾನೆಗಳ ಮೋಜಕಿಗೆ 
ತೊಡಸಿದರು ದಂತಿಗಳ ಹೆಗಲಲಿ ನಿಡುನೊಗನ ಶಟ್ಟಿ ದರು (ಕುನ್ಯಾದ್ರ್ರೋ. 
[ನಿಡು ( ನಿಡಿದ) -- ನೊಗ] 
ನಿಡುಸೋಟಿ (ನಾ). ೧. ಒಂದೇ ಸಮನೆ 'ನೋಡುವ ದೃಷ್ಟಿ ; 
ನೆಟ್ಟ ನೋಟ: ಅರಸುಗಳ ನಿಡುನೋಟಿನಲ್ಲಿಯ ಗರುವೆಯರ ನಸುನೋಟ 
ತಮ್ಮೊಳು ಬೆರಸಿ ಹೊಯ್ಮಾಡಿದವು ಖಾಡಾಖಾಡಿಯಂದದಲಿ (ಕುನ್ಯಾಆ. 
೧೩-೪೪). ೨. (ಆಲಂ) ದೂರಾಲೋಚನೆ; ದೂರದೃಷ್ಟಿ p 
ಹಲನರಂತೆ ತನ್ನ ಭವಿಷ್ಯದ ಕಡೆಗೆ ನಿಡುನೋಟ ಚಾಚಿದವನಲ್ಲ (ಚಿಗುಕ.೬). 
[ನಿಡು (-ಎನಿಡಿದು,)4 ನೋಟ] 
ನಿಡುಪೆಗೆ “ನಿಡುವಗೆ' ನೋ. 
ನಿಡುಪೆಚ್ಚಳ (ನಾ). ದೊಡ್ಡ ಸಿಕ್ರಿ, ಹಿಂಭಾಗ ; ಬಾಲದ 
ವಿಸ್ತಾರವಾದ ಬುಡ : ಕೂರಂಬಿನಲಿ ಕೋದನು ಗಜದ ಮಸ್ತಕನ 
ನಿಲುಕಿ ನೆತ್ತಿಯನೊಡೆದು ನಿಡುಪಚ್ಚಳಕೆ ಹಾಯ್ಜವು ಬಾಣ (ಕುನ್ಯಾಮ್ರೋ. 
೩-೭೪). [ನಿಡು ( ಇ ನಿಡಿದ) + ಪಚ್ಚಳ] 
ನಿಡುಪತಾಕೆ (ನಾ). (ಎತ್ತರದಲ್ಲಿರುವ) ದೊಡ್ಡ ಬಾವುಟ, 
ಧ್ವಜ : ಗಗನಡೊಳಿಡಿದ ಸತ್ತಿಗೆಯ ಮುತ್ತಿ ಗೆಯ ಢಾಳಿಸುವ ಚನುರಂ 
ಗಳ ನಿಡುಪತಾಕೆಯ ವಿವಿಧ ಧಾತುಗಳ ಕೇತುಗಳ , , . ಭೂರಿಗಳ 
ಪದಪಿಂಡೆ ಪಡೆ ನಡೆದುದು (ಚೈಮಿಭಾ. ೨೦-೩೭). 
[ನಿಡು ( ಎನಿಡಿದು,)+ ಪತಾಕೆ] 
ಸಿಡುಪನೆ (ನಾ). ಉದ್ದವಾದ ಕೋರೆ ಹಲ್ಲು; ದೊಡ್ಡದಂತ : 
ತಲೆಯೊಲೆದು, ಸೊಂಡಿಲಂ ತೊನೆದು, ನಿಡುಪನೆಗಳಂ ತೂಗಿ, ಮೊರಗಿವಿ 
ಗಳಂ ಬೀಸಿ, ಭೀಳಿಟ್ಟೊ ಡನೆ ಮುನ್ನುರ್ಗಿ ಹೋರಾಡಲನುವಾದುದಾ 
ಹೋರಿಹೇರಾನೆ (ಶ್ರೀರಾಮಾ, ೪೫೮-೩೫೭). 
[ನಿಡು ( ನಿಡಿದ) + ಪನ್ನ] 
ನಿಡುಪು, (ನಾ). ದೀರ್ಫತೆ; ಗಾಢತೆ : ಮುಖೇಂದು ಬಿಗುರ್ತಿರೆ 
ಸುಯ್ಯ ಬೆಂಕೆಯುಂ. ನಿಡುಪ ಪುತ್ತ ಮಳುಂಬನುಖ್ಪಿ ನೆಗಮಾಶನದೆಲ್ಲಿದನೆತ್ತ, 
ಪೋದನಾವೆಡೆಯನಧೀಶನೆಂದು ಪಲವಾಡಿದರಂದಜಿತಇಂಗನಇಜನಂ (ಅಜಿಪು. 
೬-೧೨೧) ; ಸುಯ್ಯ ನಿಡುಪು[ನಾಣಂ. ಕ]ಡುಗದಿರೆಯುಂ ಮೆಯ್ಯರೆ 


೮-೪೫). 


೪೫೮೬ 


40 


45 


ನಿಡುಬವರಿ 


ಮಲ್ಲ ದೆಯುಮಿಂತು ಸಂದಂದಿನಿಬರ್‌ ಬಯ್ಯಲೆ ಫೊಯ್ಯಲೆ ಕುರುಳಂ 
ಕೊಯ್ಯಲೆ ಪೋಯ್ತಿಂತು ವಿನಯವತಿಗಂ ಪತಿಗಂ (ಇನ್ಯಾವ. ೩೧೧). 
[ನಿಡು (ಎನಿಡಿದು,) + -ಪ್ಪು] 
ನಿಡುಪ್ರೈ (ನಾ). (?) : ಜಡಿನ ಗುಳ ರೆಂಚೆಗಳ ಘಂಟಿಯ ತೊಡಪುಗಳ 
ನಿಡುಪುಗಳ ಶುಂಡಿಲ ಕಡುಶಿಲೆಯ ದಡಿನಲೆಯ ಮಿಂಚುನ ಕೊಂಬುಗತ್ತಿ 
'ಗಳೆ ಕುಡಿಹದದ ಕಡುಮದದ ಕರಿಗಳು . . . ನಡೆದವು ಪದ್ಮಸಂಖ್ಯೆ 
ಯಲಿ (ಅಂಬಿಕಾ. ೪೦-೯). [?] 
ನಿಡುಪುರ್ಬು "ನಿಡುವುರ್ವು' ನೋ. 
ನಿಡುಪುರ್ಪು "ನಿಡುವುರ್ವು' ನೋ. 
ನಿಡುಪೊಂಗು (ಕ್ರಿ). ದಪ್ಪ ವಾಗಿ ಊದು; ಅತಿಯಾಗಿ ಬಾತು 
ಕೊಳ್ಳು : ತೊಡೆದು ತಿಲತೈಲನುಂ ಕರಪು(ಪ್ರ)ಡಿ ಸಾಸಿವೆ. "ರೋಡು 
ಸರದ ತಿರುಳೆಂಬಿವನಿಟ್ಟ ಡಸಿ ಬಿಗಿತಾಗಿ ಕಟ್ಟಿಲ್‌ ನಿಡುಪೊಂಗುಡಿದಿರ್ದ 
ಕೆಯ್ದೆ ಭಂಗಂಬಡುಗುಂ (ಲೋಕೋಪ. ೯-೧೩೨); “ಮುಟಿಂದ ಕೆಯ್ಗೆ 
-೮ ಠಾವಿಂಗೆ ಎಳ್ಳೆ ಣ್ಣೆಯಂ ತೊಡೆದು ಸಾಸಿನೆಯ ಚೂರ್ಣಂ, 
ಲೋಯಿಸರದ ತಿರುಳ್‌ ಈ ಎರಡುಮಂ ಇಕ್ಕಿ ಬಿಗಿತಾಗಿ ಕಟ್ಟಿಲ್‌ 
ಸತ್ವವಿಲ್ಲದಿರ್ದ ಕೈಗೆ ಸತ್ವವಪ್ಪುದು” (ಲೋಕೋಪ. ಟೀಕೆ), 
[-ಆನಿಡಿದ್ದು 4 ಪೊಂಗು,] 
ನಿಡುಪೊಳ್ತು “ನಿಡುಖೊಟ್ಟು” ನೋ. 
ನಿಡುಪೊಳ್ತುಗಳಿ (ಕ್ರಿ). ದೀರ್ಫಕಾಲನನ್ನು ಕಳೆ; ಬಹಳ 
ಹೊತ್ತನ್ನು ತಳ್ಳು : ತಾವೆಲ್ಲ ನೆಲಸಿರ್ಪರನರೆನಲ್‌ ಪೇಳಿದರ್‌ ಭಾವ 
ದಿಂದಿಲ್ಲಿಯೇ ನಿಡುಪೊಳ್ತು ಗಳೆದನರ್‌ ಬೇಗದಿಂದೀಗೆ ಮನೆಗೆಯ್ದಿ ದರ್‌. 
ತಾವೆನಲ್‌ (ಶಿವಸಂ. ೯-೬೯). 
[ನಿಡುಪೊಳ್ತು ( ಎನಿಡುಪೊಬ್ಬು) 4-ಕಳೆ,] 
ನಿಡುಸೊಟ್ಟು, ನಿಡುಪೊಳ್ತು (ನಾ). ಹೆಚ್ಚುಹೊತ್ತು ; ಬಹಳ 
ಕಾಲ: ನೇಸಜಕೊಡನಾ ಕೌರವನ್‌ ಮುಲುಗೆ, ನಿಡುಪೊಟ್ಟು ಪಕ್ಕದೊಳ್‌ 
ಕುಳ್ತು (ಅಶ್ವತ್ಥ. ೨-೩೩). ನಿಡುಪೊಳ್ತು : "ನಿಡುಪೊಳ್ತುಗಳಿ” 
ಸರಾ. [ನಿಡು(-ಆನಿಡಿದ್ಯು) + ಪೊಟ್ಟು ] 
ನಿಡುಬತ್ತ ಉಿಕೆ (ನಾ). ದೊಡ್ಡ ಮೂಡಿಗೆ, -- ಬತ್ತಳಿಕೆ : ಪೊಳೆನಂಬು 
ಬೆನ್ನ ನಿಡುಬತ್ತ ಉಿಕೆ ವಿರಾಜಿಸೆ ಪುಳಿಂದನಂದೊಳಪೊಕ್ಕಂ (ರಾಜಕೇ. ೫-೨೪). 
[ನಿಡು(<ನಿಡಿದು,) 4 ಬತ್ತ ಳಿಕೆ(- ಸತ್ತ ೪ಕೆ)] ಲ 
ಸಿಡುಬತ್ತಿ (ನಾ). (ದೀಪದ) ಉದ್ದವಾದ ಬತ್ತಿ; ನೀಳವಾದ 
ಬತ್ತಿ : ತೆಗೆತೆಗೆದು ಹೊತ್ತಿಸಿದ ನಿಡುಬತ್ತಿ ಗಳ ತೆಕಿದಲಿಯಲಗುವೆಳಗುಟಕ 
ರುಗರುಗಿಸಿ ಧಾನುಸ್ಯಹಸ್ತ ದೊಲೆಸೆದನಂಬುಗಳು (ತಿಮ್ಮಅ. ೬-೪೦). 
[ನಿಡು(-ಆನಿಡಿದು) + ಬತ್ತಿ] 
ನಿಡುಬಯ್ತಲೆ (ನಾ). ಉದ್ದವಾದ ಬೈತಲೆ ; ನೀಳವಾದ 
ಬೈತಲೆ : 'ಚೆನ್ನಪೊಂಗರ ಕುಡಿ ಮುಂಜೆಜಂಗು ನಿಡುಬಯ್ತ ಲೆ [ಪಾರಾಂ. 
ಬೈತಲೆ] ಬಾರ್ತೆಯೆ (ಅನಂಪು. ೮-೪೯) ; (ಸೂಕ್ತ್ಮಿ ಸು. ೪-೩೬೭ ಫೊಲ). 
[ನಡು(ಎನಿಡಿದ್ದು, )4-ಬಯ್ತ ಲೆ] 
ನಿಡುಬನಣಿ (ನಾ). ಸತತವಾದ ತಿರುಗಾಟಿ; ನಿರಂತರವಾದ 
ಚಲನೆ : ಮೊಗನುಂ ಮೆಯ್ಯೂಂ ಸೊಗರುಂ ಮಿಗೆ ಸೊಗಸಂ ಪಜೆಯೆ 
ಕಂಡು 'ಕಳೆವಳದಿಂದನ್ಸೆ ಗಮಿಂದುಕಾಮಸೂರ್ಯರ್‌ ಜಗುಲ್ಸರ್‌ ಕಜಕಿ 
ರೂಪುಗೇಡು ನಿಡುಬನಣಿಗಳಿಂ (ಚಿಕವಿ. ೩-೧೦). 
[ನಿಡು( ಆ ನಿಡಿದ್ಯು) -- ಬವಣಿ( ಎ ಬವಣೆ)] 
ನಿಡುಬನರಿ (ನಾ). ಮಲ್ಲಯುದ್ಧ ಮುಂತಾದುವುಗಳಲ್ಲಿ ದೀರ್ಫ 
ವಾಗಿ ಸುತ್ತುವ ಒಂದು ಬಗೆಯ ವರಸೆ, ಚಲನೆ: ಸ್ಲವಗಗತಿ 
'ಜಂಘಾಕ್ರಮಣ ನಿಡುಬನರಿ ಭಂಜನೆ ಲಾಗು ಲಳಿ ಲುಳಿ ಶ್ರಿವಳಿ ವಂಚನೆ 


ನಿಡುಬಾವಿ 


ಯುತ್ಪತನ ಪತನಪ್ರಬಂಧದಲಿ ದಿವದರಸುಗಳ ಸೂನುಗಳು . , , ಕಾದಿದ 
ರೆಖಿಳಚಿತ್ರದಲಿ (ತೊರರಾ. ೪-೪-೨೬). [ನಿಡು (-ನಿಡಿದ್ಯು) 4 ಬವರಿ] 

ಸಿಡುಬಾನಿ (ನಾ). ಆಳವಾದ ಬಾವಿ; ದೊಡ್ಡ ಬಾವಿ: ಫೊಸ 
ದುರ್ಗನಂ ಪಾಟಿಸಿ ಪಿರಿಯ ನಿಡು ಬಾವಿಗಳನಗುಳಿಸಿದನದಲಕೊಳಗೆ (ಬಸಪು. 
೧೬-೧೧). [ನಿಡು(-ಆನಿಡಿದು)) + ಬಾವಿ] 

ನಿಡುಬಾಸೆ "ನಿಡುವಾಸೆ' ನೋ. 

ನಿಡುಬಾಳು, (ಕ್ರಿ). ಬಹುಕಾಲದವರೆಗೆ ಬದುಕು, ಜೀವಿಸು: 
ಶ್ರೀಜಯನ್‌ ನಿಡುಬಾಳಿ ನಮ್ಮನೊಲಿದಾಳ್ಗೆ ; ಕನ್ನಡಿಗರುಸಿರಾಗಿ ಕನ್ನಡಂ 
ಬಾಳ್ಗೆ (ಹೊಂಗಳು. ೩೮-೨೨), 

[<:ಸಿಡಿದ್ದು -- ಬಾಳು; (ಬಾರ್ಬಿ )] 

ನಿಡುಬಾಳ್ಕು (ನಾ). ಬಹಳಕಾಲದ ಬದುಕು ; ದೀರ್ಫಾವಧಿಯ 
ಜೀವನ : ಶ್ರೀವಾದಿರಾಜರು ಹೀಗೆ ನೂರಿಪ್ಪತ್ತು ವರ್ಷಗಳ ಕಾಲ ನಿಡು 
ಬಾಳನ್ನು ಬಾಳಿ ೧೬೦೦ರಲ್ಲಿ ಸಶರೀರರಾಗಿ ವೃ ಂದಾವನ್ನಪ್ರವೇಶ ಮಾಡಿದರು 
(ಜಗದಾ. ೯9). [ನಿಡು(-ನಿಡಿದು,) 4-ಬಾಳ್ಳು( ಆ ಬಾುಲ್ಯ)] 

ನಿಡುಬಿಡುವು (ನಾ). ದೀರ್ಫಕಾಲದ ರಜೆ, ಸೂಟಿ: ಬೇಸಗೆಯ 
ಬೇಗೆ, ಶಾಲೆ ಕಾಲೇಜುಗಳ ನಿಡುಬಿಡುವಿನ ಬೇಸರಗಳಿಂದ ಜೀವ ತೀರ 
ಬೇಸರಿಸಿದಾಗ ಮಳೆಗಾಲದ ಕಾರ್ಮೋಡಗಳು ಸುಳಿಯುತ್ತಲೆ. . . 
ಚೇತರಿಸಿಕೊಂಡೇಳುವುದು (ಮುಂಗಾಪು. ೩೨). 

[ನಿಡು(-£ನಿಡಿದು,) 4 ಬಿಡುವು(-ಆ ಬಿಡ್ಡು)] 
ನಿಡುಬಿಲ್‌ (ನಾ). ಉದ್ದ ವಾದ ಬಿಲ್ಲು;. ದೊಡ್ಡ ಧನುಸ್ಸು. 
ನಿಡುಚಿಲ್ಬಾಗು- ದೊಡ್ಡ ಬಿಲ್ಲಿನಂತೆ ಬಗ್ಗು ; ದೊಡ್ಡ ಕಮಾನಿ 
ನಂತಾಗು : ನಿಡುಬಿಲ್‌ ಬಾಗಿದ ಬಾನ ಗೋಲಮನ್‌ ಬೆನ್ನೊಳಗಿನ್ನುಂ 
ನರಲುತೆ ಪೊಜಿವನ್‌ (ಬದ್ಧ ಪ್ರ. ೨೩-೪೮೭). 
[ನಿಡು( ಎನಿಡಿದು,) 4 ಬಿಲ್‌] 

ನಿಡುಬೆನ್‌, ನಿಡುಬೆನ್ನು (ನಾ). ಉದ್ದ ವಾದ ಬೆನ್ನು; ನೀಳವಾದ 

ಹಿಂಭಾಗ : ನಿ[ಸಾಣಂ, ನ]ಡುಬೆರನ್‌, ಉಡುಮೊಗಂ (ಭಾಷಾಭೂ. 


೩೧ ಪ್ರಯೋ). ಸಿಡುಬೆನ್ನು : ಆ ಮಂದಿರದಲ್ಲಿ ಸಭಿಗೆಂಬಂತೆ 
ನಿಡುಬೆನ್ನಿನ ಕೆತ್ತನೆಯ ಕುರ್ಚಿಗಳನ್ನು. ಸಾಲಾಗಿ ಜೋಡಿಸಿತ್ತು 
(ಪುನರು, ೩೪೫). [ನಿಚು( ಆ ನಿಡಿದು,) + ಬೆನ್‌] 


ಸಿಡುಬೆನ್ನು "ನಿಡುಬೆನ್‌' ನೋ. 
ನಿಡುಬೆರಳು "ನಿಡುವೆರಲ್‌” ನೋ. 
ಸಿಡುಬೇಸಅ* (ನಾ). ಅತಿಯಾದ ಬೇಜಾರು, ಬೇಸರ 
ನಿಟ್ಟು ಸಿರು ನಿಡುಬೇಸಃನ ಕಡಲಿಟ್ಟ ೪ನ ಕಂಬನಿಯ , . : ಗೋಳಿನಲಖಿಳ 
ಜನ ನಡೆತಂದುದರಮನೆಗೆ (ನಿಭಾಗ, ೪-೧೨-೫). 
[ನಿಡು( ನಿಡಿದ, ) -- ಬೇಸಜ್ಜು] 
ನಿಡುಬೊಗರೆ (ನಾ). ದೊಡ್ಡ ಬುಗುರಿ: ಹರಿಯ ನರನರೂಥಮನೆತ್ತಿ 
ಕರಯುಗಳದಿಂ ನಭಕೆ ತಿರುಪಿಟ್ಟಿ ನಿಡುಬೊಗರೆಯಂತೆ (ಚಬಪು. ೨೫-೨೬). 
[ನಿಡು(-ಆ ನಿಡಿದು, ) 4 ಬೊಗರೆ(-ಆ ಬೊಗರಿ)] 
ನಿಡುಬೊಟ್ಟು (ನಾ). ದೊಡ್ಡ ಬೊಟ್ಟು : ನಿಡುಬೊಟ್ಟಿಸೆಯೆ 
ದರ್ಬೆ ಕರಮತಿಶಯದಿಂ ಬೆರಳೊಳ್‌ ರಂಜಿಸೆ ಕಾಶಇಂಬರಮೆಸೆದಿಕೆ ಬಂದು 
ನಿಂದು ಭೂಸುರನೊರ್ವಂ. . , ವೇದರುಕ್ಕಂ ಪೇಟ್ವಕ್ಷತೆಯನೀವುದುಂ 
(ಘನೋನ್ಸು.೧೭೯೫). 
[ನಿಡು( ಎಸಿಡಿದು,) -- ಬೊಟ್ಟು (ಬಟ್ಟ )] 
ನಿಡುಬೊಬ್ಬೆ (ನಾ). ದೊಡ್ಡ, ಕೂಗಾಟ; ಭಾರಿ ಗದ್ದಲ : 
ಕುಂದಲಾ ಶಿವಭಕ್ತಿ ಲೋಕದೊಳೆಂದು ನಿಡುಬೊಚ್ಚೆ ಗಳನಿಡುತಾನಂದಿಸು 
ತಾ.ರುತ, (ಬಸಪು, ೩೨-೨೩). [ನಿಡು( <ಎನಿಡಿದು,) -- ಬೊಬ್ಬೆ] 
7 


೪೫೮೭ 


20 


25 


30 


35 


40 


45 


ನಿಡುಮುಸುಕು 


ನಿಡುಭರಿಕೆಯ್‌ (ನಾ). ನೀಳವಾದ ಸೊಂಡಿಲು: ಕಡಿದ ಕದ್ಮಾಳ 
ಕುಮ್ಮರಿಯಂತೆ ಕಂಸಾರಿಯಡಿಯಿಂದ ಮಡಿದ ಸರ್ಪಗಳ ಪಡೆಯಂತೆ 
ಮೆಜಿಕಿದುದು ಕಡಿನಡೆದಾನೆಯ ನಿಡುಭ [ಸಾಕಾಂ. ಡಿಬ]ರಿಕೆಯ್ಲೆ ಳಾಚಿ 
ಯೊಳು (ಕುರಾಸಾಂ. ೧೬-೬೦). [£ಡು( ಎನಿಡಿದು,) % ಭರಿಕೆಯ್‌] 
ನಿಡುಮಗುಡ (ನಾ). ಭಾರಿಯಾದ ಕಿರೀಟಿ: ನಿಡುಮಗುಡಂ 
ತೆಜಿಂಬೊಳೆವ ನುಣ್ಬಣೆ $047 ಪೊದಟ್ಟ ಕನ್ನಡಿಗದಸಿಂ ಮೊಗಂ 
ಕಣಗುಮೇಂ ಗಳ ಕಣ್ಗಳ ಮಂಗಳಂಗಳಂ (ಚಿಕವಿ. ೩-೮೮). 
[ನಿಡು(<:ನಿಡಿದು,) 4 ಮಗುಡ] 
ನಿಡುಮುರ(ನಾ). ದೊಡ್ಡ ಮುರ; ಹೆಮ್ಮರ : ನಿಡುನುರದ ತುದಿಗೋಡು 
ಗಳೊಳ್ಳಟ್ಟದ ತೃ ಇಪುಲೀಚಿಹ್ನೆಂಗಳಿನಜಕಯಲಾದ ಕಾಡ ಪಟವಾವಿಗೆ 
ಗಳೊಳಂ ೨೬೬); ಮೇಗೆಮೇಗುಬ್ಬೇಳ್ವ ಸುಯ್ಲಿನ 
ತಾಗುವಳ್ಳೆಯ ತೋದ ಬೆಮರಿನ ಬಾಗುಗಳ ನಿ[ಪಾಂಂ. ಗಿ]ಡುಮುರನ 
ಮಟಕಿಗಳಲಟ್ಟಿ ದನು ಮೃ ಗವ (ತೊರರಾ. ೩-೮-೫೨). 
[ನಿಡು(-ಆ ಸಿಡಿದು, ) 4 ಮರ] 
ನಿಡುಮಾಲೆ (ನಾ). ಎ ನಿಡುದಂಜೆ : ಇವನೆಜೆಯೊಲಿಯದ ಭಾನಗಳು 
ಕರಿಗಲ್ಲಿನ ನಿಡುಮಾಲೆಗಳು ! (ಕವಿಕಾ. ೪೨-೮). 
[ನಿಡು( ಎನಿಡಿದು, ) + ಮಾಲೆ] 
ನಿಡುಮಾಳ (ನಾ). ವಿಶಾಲವಾದ ಬಯಲು; ವಿಸ್ತಾರವಾದ 
ಮೈ ದಾನ: ಎರಡೂರೆೆಯೆ(ಂ) ನಿಡುಮಾಳ(ಮ)ಂ ಪ್ರಾಂತರಮೆಂಬುದು 
(ಹೆಲಾಯು. ೪೩-೧೦೬) ; ನಿಡುಮಾಳಂ' ಮುಂದೆ ನೀರಿಲ್ಲಣಮೆ ಮಗು 
ಬಿಕ್ವೂಡಂ ಪಿಂತಣೂರ್ಗೆಂಟು (ರನುದ. ೧೮೧ ಪ್ರಯೋ). 
[ನಿಡು(-ಆ.ನಿಡಿದ್ಯು) 4 ಮಾಳ್ಕ] 
ನಿಡುಮಾನ್‌ (ನಾ). ಭಾರಿಯಾದ ಮಾನು ; ದೊಡ್ಡೆ ನಿಖಾನು: 
ಸೆಜಿನೆಗೆವ ನಿಡುವಿರಾನ್ಸ ೦ಗಳಿಂ ನಿಳ್ಳಿ ನೋಡಿ ಘುಳುಘುಳಿಸಿ ಮೊಲಕಿವ 
ನೆವದಿಂ ಪಲ್ಮೊಜಿಕಿದು (ರಾಜತೇ. ೨-೮ ವ). 
[ನಿಡು( ಎನಿಡಿದು, ) -- ನಿಸಾನ್‌] 
ನಿಡುಮುಗಿಲ್‌ (ನಾ). ದೊಡ್ಡ ಮೋಡ : ನಡೆವುವು ನಭಕ್ಕೆ ಮಿಂಚುವ 
ನಿಡುಮುಗಿಲಮರಿಯರ ಕಣ್ಣೆ ಕುಡಲೆಂದಗದೊಳ್‌  ಬಿಡದೋದುವ 
ಖೇಚಂಯರೆ ಕಡೆಗಣ್ಣಳ ಬೆಳಗನೇಜಸ ತೋಲಕಿದ ತೆಬದಿಂ (ಅರ್ಥನೇ. 
[ನಿಡು( ಆನಿಡಿದ್ಳು) 4 ಮುಗಿಲ] 
ನಿಡುಮುಡಿ (ನಾ). ೧. ಉದ್ದವಾದ ಜಡೆ, --ಹೆಳಲು : ನಿಡು 
ಮುಂಡಿಯರಸಂಚೆನಡೆ ತಳಿರಡಿ ಬಟ್ಟಿ ದೊಡೆ ಬಡಬಾಸೆ ನುಣ್ಣೋಳ್ಗಳ, .. 
ಜವ್ವನೆಯರೆಯ್ಲಿ ದರಾಗ (ತ್ರಿಭುತಿ. ೧೪-೧೯) ; ಎಡೆಯಾಡುವಂಗನೆಯರ 
ಪದದಳಿಗ್ಗೆಂಪು ಕೊಡಹಿದ ನಿಡುಮಂಡಿಯಲರ ನಿಡುಗಂಪು . . . ತೀವಿ 
ಕೊಂಡಡಗಿಹುದಾ ಬೀದಿಯೊಳಗೆ (ಕಂನವಿ. ೬-೯೬) ; ನಿಡುಮುಡಿಯಲರ 
ವಾಸನೆ ಕರಕಮಲದೆ ಪಿಡಿದ ಕಪ್ಪುರದ ನೀಳ್ಳಗಳ ಕಡುಪರಿಮಳ , , . 
ಬಿಡದೆ ಡೆಸೆಯ ತುಂಬಿದುದು (ಕಂನವಿ. ೨೧-೨೩). ೨. ನೀಳವಾದ 
ಜಟೆ, ಜಡೆಗಟ್ಟಿದ ಕೂದಲು : ನಿಡುಮಂಡಿಯೊಳು ರಂಜಿಸುವ 
ಹಸುಳೆವೆಜಯಂತೆ ವಿರಾಜಿಪ ಬೆಳರ್ಗೇದಗೆಯೆಸಳಿಂ . . . ದುರ್ಗಾಂಬಿಕೆ 
ಯಂತೊಸ್ಪಿ ದಳು (ಜಯಕಾ. ೨-೧೧). 
[ನಿಡು( <ನಿಡಿದು, ) + ಮುಡ್ಯಿ] 
ನಿಡುಮುಸುಕು (ನಾ). (ಮುಖವನ್ನು ಮುಚ್ಚುವ) ದೊಡ್ಡ 
ಬಟ್ಟಿ, ಮುಸುಕು: ಮೆಲ್ಲನೆಬ್ಬಿಸೆ ಸುಮ್ಮನಿರುತನಿರೆ ನಿಡುಮುಸುಕ 
ನೋಸರಿಸೆ ದೇಹದುಸಿರಿಲ್ಲದಿರೆ (ಬಸರ. ೯-೧೫೦) ; ಸಿಡಿವ ತಲೆಗಳ ಬಳಿ 
ವಿಡಿದು ಧಾರಿಡುವ ರಕುತದಲೆರಡುಬಲದಲಿ ಹಿಡಿದ ದೀವಿಗೆ ನಂದಿದವು 
೬. ೬ ಸುಭಟಿರ ನಿಡುಮುಸುಕು ಮೋಹಿಸಿತು (ಕುಮ್ಯಾದ್ರ್ರೋ. ೧೬-೧೭); 


(ಕಾದಂಉ. 


೨-೬೪). 


ನಿಡುಮೂಗ 


ಹೊತ್ತ ದುಗುಡದ ನಿಡುಮುಸುಕುಗಳ ಬಿಗಿದ ಬೆಳಗಿನ ಬಿಟ್ಟಿ ಕಣ್ಮುಗಳ 
ಒಡೆಯನಿದಿರಲಿ ಕುಳ್ಳಿ ರದೆ (ಕುನ್ಯ್ಯಾಕ, ೧-೧೮). 
[ಸಿಡು( <ನಿಡಿದು, ) 4 ಮುಂಸುಕು( ಎ ಮುಸುಂಕು,)] 
ನಿಡುಮೂಗ (ನಾ). ಉದ್ದವಾದ ಮೂಗುಳ್ಳ ವನು ; ನೀಳವಾದ 
ಮೂಗುಳ್ಳ ವನು : ಹೆಟಿಗಾಲಂ, ನಿಡುಮೂಗಂ, ಕುಸಿಗೊರಲಂ, 
ಸನಟಿವಾಯಂ (ಶನುದ. ೭೬ ಪ್ರಯೋ). . [ನಿಡುಮೂಗು +-ಅ,] 
ನಿಡುಮೂಗಿ (ನಾ). ನೀಳವಾದ ಮೂಗಿರುವ ವ್ಯಕ್ತಿ : ಮೆಲ್ವಿನ್ನಣಿ, 
ಕಡುಗೇಡಿ, ನಿಡುಮೂಗಿ, ಹೆಚಿಗಾಲಿ (ಶನುದ. ೧೬೫ ಪ್ರಯೋ) ; ಕಡು 
ಗೆಲಸಿ, ನಿಡುಮೂಗಿ, ಚಲವಾದಿ (ಶನುದ, ೧೮೬ ಪ್ರಯೋ). 
[ನಿಡುಮೂಗು ---ಇ್ಯ] 
ನಿಡುಮೂಗು(ನಾ). ಉದ್ದ ವಾದ ಮೂಗು; ನೀಳವಾದ ನಾಸಿಕ: 
ಈ ನಿಡುಮೂಗನು ನಾನೇ ಬಯಸಿದೆ ಈ ಹಿರಿಕಿವಿಯನು ನಾನೇ ಬಯಸಿದೆ 
(ಗಣೇಶ. ೫-೨೪) ; ಅವರೆಲ್ಲರಿಗಿಂತ ಅತ್ಯಂತಾಸಕ್ತಿ ನಹಿಸಿದ್ದ ವನೆಂದರೆ. 
ಕುರುಗಡ್ಜದ ನಿಡುಮೂಗಿನ ಮಂದ್ರಧ್ವನಿಯ ಎತ್ತರದ ವ್ಯಕ್ತಿ 
(ಪುನರು.೩೦೧),  [ನಿಡು( ಎ:ಿಡಿದು,) -- ಮೂಗ್ಳು) 
ನಿಡುಮೂತಿ (ನಾ). ನೀಳವಾದ ಮೂತಿ ಮುಖ: 
ಮೂತಿಯ, ನೀಳಮೂಗಿನ (5010). ಇಂಕಸಿ). 
[ನಿಡು( ನಿಡಿದ) -- ಮೂತಿ] 
ನಿಡುಮೆದೆ (ನಾ). ದೊಡ್ಡ ರಾಶಿ,--ಒಬ್ಬಿಲು : ಚೆಕ್ಳೆಲೆಯ ನಿಡುಮೆದೆ 
ಘನಸಾರಚೂರ್ಣದ ರಾಶಿಗಳೊಡನೆಸೆದವು. ಚಪ್ಪೆ ರದೊಳು (ರಾಮನಿ. ೭-೩೭). 
[ನಿಡು( ಎ ಸಿಡಿದು, ) 4- ಮೆದೆ] 
ನಿಡುಮೆಯ (ನಾ). ಎನಿಡುವೊಡಲು : ಆಡದ ಮೆಯ್ಸೆ ಕ್ಲ ನಿಚು 
ಮೆಯ್ಸಳುಮಾಡಿದುವಂತೆ ಮೆಟ್ಟು ವಳ. ನೋಡಿದರೆಲ್ಲರಂ ' ಪಿಡಿದು 
ಮೆಟ್ಟಿ ದಳ (ಸಂಸಭಾ. ೭-೯೧). [ನಿಡು( ಸಿಡಿದು, ) 4 ಮೆರ್ಯ] 
ಸಿಡುಮೊಗೆ (ನಾ). ಉದ್ದವಾದ ಮುಖ; ನೀಳವಾದ ಮುಖ. 
ನಿಡುಮೊಗದವಳ್‌ - ನೀಳವಾದ ಮುಖವುಳ್ಳ ವಳು; ಕೋಲು 
ಮುಖದವಳು : ನಿಡುಮೊಗದವಳ ತೃ ಪಾತುರೆ ತುಡಲು ಇಲಾಟಸುವ 
ಳೊಂದೆ ಕಾಲೊಳ್‌ ನಿಲುವಳ್‌ , , , ತನ್ಮೇಸಮ ಧೃಮದ್ರೇಕ್ಯಾಣಂ 
(ಜಾತತಿ. ೧೯-೨). '[ನಡು( ಎನಿಡಿದಂ,) -- ಮೊಗ] 
ನಿಡುಮೊಲೆ (ನಾ). ದೊಡ್ಡ ಮೊಲೆ; ತೋರಸ್ತನ ; ಉದ್ದ ವಾದ 
ಮೊಲೆ : ಬಾಂದಳಕಡರ್ದೇಳ್ವ ನಿಡುಮೊಲೆಗಳಿಂ ಬಲನನೆಪ್ಪ ಳಿದಲ್ತಿರು 
ತಿರುಗಿ ಬೀಸುತ್ತೆ ಯೋಜನಸ್ತನಿ ಕನಲ್ಹಾಕ್ಷಣದೊಳು. (ಚೈಮಿಭಾ. 
೧೬-೩೬). [ನಿಡು( ಆ ನಿಡಿದ) -- ನೊಲೆ,] 
ನಿಡುಮೋಹರೆ (ನಾ). .ಜೊಡ್ಡ ಗುಪು,--ಸಮೂಹ : ದೊರೆ 
ಮುಂಗಿಲು  ತೆರೆಮಂಗಿಲು ನಿಡುಮೋಹರದ ಮುಗಿಲುಪ್ಪರದ 
ಮುಗಿಲುಬ್ಬರದ ರುಖಾಡಿಯ ಜೋಡಿಗಳ ಜಂಗಳದ ಮಂಗಿಲಿನಲಿ ತರಣಿ 
ಶಶಿತಾರಾಗ್ರ ಹಂಗಳ ಹರವು ನಿಂದುದು (ತೊರಂಇ. ೪-೬-೫). 
[ನಿಡು(-ಆ ನಿಡಿದ) + ಮನೋಹರ] 
ತಿಡುರೂಪು (ನಾ). ದೊಡ್ಡ ಆಕೃತಿ: ತೊಡೆ ಮಡ , . . ಬೆನ್ನು 
ನಡುಗಳನತ್ತಿ ತ್ತ ಮುರಿದು ಅಡಗಿಸುವರು ನಿಮಿರಿಸುವರು ಮೇಣದ 
ನಿಡುರೂಪೊ ಮೈಯೊಯೆಂಬಂತೆ (ಭರಚೆ. ೩-೫೨), 
[ನಿಡು( ಎನಿಡಿದು,) + ರೂಪು] 
ನಿಡುವಕ್ಕರಿಕೆ (ನಾ). ದೊಡ್ಡ ಹಕ್ಕರಿಕೆ,--ಪಕ್ಕರೆ : ಮಲೆಯಾಳ. 
ಜನಪದದ ಅರಸಿನಂತಿಕೆ ಚೇರವುಯವೆನಲುರವಣಿಸಿ ನೂಕಿದರು ನಿಡು 
ವಕ್ಕರಿಕೆಗಳ ಗರುವಾಯಿಗಳ ಘನಮದದ ತೇಜಿಗಳ (ಕುನ್ಯಾಭೀ, ೪-೫೧). 
[ನಿಡು( ಎನಿಡಿದು) + ಸಕ್ಕರಿಕೆ( ಇಪಕ್ಕರಕ್ಕೆ)] 


ನಿಡು 


೪೫೮೮ 


20 


25 


30 


35 


45 


ನಡುವಲ್‌ 


ನಿಡುವಗೆಲು (ನಾ). ದೀರ್ಫವಾದ ಹಗಲು : ನಿಡುನಗಲಿನ ಬೆಳಕಿನಲ್ಲಿ 
ನಡುನಿತಿಬೆಳುದಿಂಗಳಲ್ಲಿ ಕರಿನಿಶಿಕಲ್ತ ಲೆಗಳಲ್ಲಿ ಕೊಳನ ನೋಡುತೆ 
(ವಿಸೀಗೀ- ೬೬-೧). [ನಡು( ನಿಡಿದ) 4 ಪಗಲು(<: ಪಗಲ್‌)] 
ನಿಡುನಗೆ, ನಿಡುಪಗೆ (ನಾ). ೧. ದೀರ್ಫೆಕಾಲದ ಶತ್ರು ; ಬದ್ಧ 
ದ್ವೇಷಿ : ನಿಡುನಗೆ ಸೈಪಿನಿಂದೆ ದೊರೆಕೊಂಡುದು (ಪಂಸಭಾ.೧೧-೧೪೨); 
ಪಗೆಗೆ ಮೊದಲಿಗನೆ ನಾಂ ನಿ[ನಾಂಂ. ನಾಂಗಿ, ನಾನಿ]ಡುವಗೆ ಕೌರವನಂತ 
ದಕ್ಕೆ ನೀಮೆಲ್ಲಂ ದಾಯಿಗತನಮನಿಲ್ಲಿ ತೋಜಲ್ಪ ಗದು (ಗದಾಯು. ೭-೬೨). 
ನಿಡುಹಗೆ: ೨. ದೀರ್ಫಕಾಲದನೈರ ; ಬದ್ಧ ಜ್ವೀಷ ; ಬಹು 
ಕಾಲದ ಶತ್ರುತ್ವ : ತಂತಮ್ಮ ನಿಡುಪಗೆಗಳರ್ಸಿ, ಕೆಳೆಗಳನ್‌, ಫೊರ್ದುಗೆ 
ಗಳನ್ನ, ದೇವತೆಗಳನ್‌, ಮಿಗೆ ನಲಿಪ . , . ಪಲವಗೆಯ ಬಣ್ಣ ಗಳ್‌ ಸೂಟ 
ಸುವುದೇನೆಂದು ಕಲಿಸಿದೆನ್‌ ಅನರ್ಗೆ (ಬದ್ದಸ್ರ್ರ. 
[ನಿಡು( ಎ ನಿಡಿದ) 4 ಪಗ್ಗೆ] 
ಸಿಡುನಜ್ಞೆ (ನಾ). ದೊಡ್ಡ ಹೆಜ್ಜೆ, -ದಾಪು: (ನಿಡುನಕ್ಜೆ ಗಳಿಂದ 
ಮುನ್ನುಗ್ಗಿ, ಚೆಲ್ಲಮ್ಮನ ಕಟ್ಟಿ ದಿರಲ್ಲಿ ನಿಂತು,) (ಬಿಟ್ಟಿ ಆ. ೧೨-೪). 
(ನಿಡು( ಆ ನಿಡಿದ) + ಪಜ್ಞೆ] 
ನಿಡುವಟ್ಟೆ (ನಾ). ನಿಡಿಬಾದ ದಾರಿ; ದೀರ್ಫವಾದ ಮಾರ್ಗ : 
ಸಂಪಾತಿ ತಾಂ ಕುಳ್ತು, ೫ಾಪದ ನಿಮೋಚಗದ ನಿಡುವಟ್ಟಿಯಂ ನೋಡು 
ತಿರ್ದೆನ್‌ (ಶ್ರೀರಾಮಾ, ೩೬೩-೪೩). 
[ಸಿಡು( <ನಿಡಿದು,)-೬ ಬಟ್ಟಿ] 
ನಿಡುವ, ನಿಡುಹಣೆ (ನಾ). ಅಗಲವಾದ ಹಣೆ; ವಿಶಾಲವಾದ 
ನೊಸಲು: "ನಿಡುವಣೆಯ' ಪರಾ. ನಿಡುಹಣೆ : ಚಂದ್ರಬಿಂಬದ 
ಮೇಲೆ ಕಂದು ಇಾಣುತಲಿಯದು ; ಕಂದ ಮುದ್ದನ ಅಚ್ಚ ನಿಡುಹಣೆಗೆ 
ಚೋ; ಕಂದ ಮುದ್ಮನ ಅಜ್ಚ ನಿಡುಹೆಣೆಗೆ ತಾಯೆ" ತರಳೆ ಚಂದದಿಂ 
ಬೊಟ್ಟಿಟ್ಟ ಕತ್ತುರಿಗೆ ಡೋ! (ಕಎಪು. ೪-೨). 
[ನಿಡು(ಎನಿಡಿದು,) 4 ಪಣ್ಣೆ] 
ನಿಡುವಣೆಯ (ನಾ). ಅಗಲವಾದ ಹಣೆಯುಳ್ಳ ವನು; ವಿಶಾಲ 
ವಾದ ನೊಸಲುಳ್ಳ ನನು : ನಿಡುವಣೆಯಂ, ನುಣ್ಮೊಜೆಯಳ್‌ , . . 
ನಿಡುಜಡೆಯಳ೯, ಫಲಕ ವಜೆಯಳ್‌ (ಶಬ್ದಾನು. ೩೨೮ ಪ್ರಯೋ). 
[ನಿಡುವಣೆ -- -ಅ;) 
ನಿಡುನಯೆಣ (ನಾ). ದೀರ್ಥ್ಛನಾದ ಪ್ರಯಾಣ : ನಡುಡೋಳ್‌, 
ನಿಡುವಯೆಣಿಂ, ನಡುಸೆಟಿಂಗು (ಶನುದ. ೧೮೧ ಪ್ರಯೋ) ; ಪೆಡಸಾರ್ದ 
ಚೆನ್ನಬಸನಂ ನೆಲೆವಿಡಿದಂ ಪಡಿಬರಿಸಿದ ಕೂಪುಖಾನಂ ನಿಡುವಯೆಣಂ 
ಪೋದಂ (ಅಸ್ರತಿ, ೩-೯೦ ವು; ಏಗೆಯ್ದೆನೆನುತೆ ವಿಚಾರದಿಂ ಅಪ್ಪು ದಪ್ಪದು 
ನಿಡುನಯೆಣಂ ಇರ್ಕೆ ರಾಭನಂ ಪೇಟ್ವಂ ಅಲ್ಲದೊಡೆ ತಾಂ ತಮಗೆ ನೆಲೆ 
ಗೆಯ್ವರ್‌ (ಉಾಮಾಶ್ವ. ೨೭-೨೯). [ನಿಡು( <ನಿಡಿದು,)- ಪಯಣ] 
ನಿಡುವರಿ (ನಾ). ವೇಗದಿಂದ ಕೂಡಿದ ಗತಿ, ಚಲನೆ; ನಿಟ್ಟೋಟ: 
ಮದಗಜದ ನಿಡುನರಿಯ ತೇರಿನ ಕುದುರೆಕಾಜರ ಕಾಹಿನಲಿ ಕೊಬ್ಬಿ ದುದು 
ಸಿಬ್ಬರವಣಗಿ ಬಹೆವಿಧನಾದ್ಯನಿರ್ಫೋಸ (ಕುನ್ಯಾಡ್ರ್ರೋ. ೨-೬೮) ; ನಿಡಂ 
ವರಿಯೆ ಗಜ ತೂಳೆದವು ತೋಳಿನ ಬಾಳ ಹೊಯ್ಲಿ ನಲಿ (ತೆೊರರಾ. 
೩-೬-೧೫). [ನಿಡು( ಸಿಡಿದು) + ಪರ್ಕಿ] 
ನಿಡುವಲ್‌, ನಿಡುಹಲ್ಲು (ನಾ). ೧. ನೀಳವಾದ ಹಲ್ಲು. ೨. 
ಆನೆಯ ಉದ್ದ ವಾದ ಕೋರೆದಾಡೆ, ದಂತ: ಘನಕರಿಘಟಿಗಳ 
» « » ಪೆಟ್ಟು ನೆರ್ಚಿ ನಿಮಿರ್ಜ ನಿಡುವರ್‌ ಬೆಳಗೆ, ತುಂಬಿಕೆಯೊಳಿಂಬು 
ಗೊಂಡ ತುಂಬುನೀರಂ ಫೂತೃರಿಸಿದಪುವೆಂಬಂತಿರೆ ಎಡೆಬಿಡದೆ. ಬಲ್ಸರಿ 
ಸುರಿಯೆ ನುಟಗಾಲಂ ಚೆಲ್ವಾಯನ್ತು (ಉಪೂಶ್ವ -೩-೧೦), ನಿಡುಹಲ್ಲು; 
೧. ಕತ್ತೆಯ ರೊಪಿನಿಂ . . . ಪರಿದು ಬಹ ಭರಕಿತ್ತರೆದ ಸೆರ್ನುರಗಳವು 


೨೬-೫೫೭). 


ನಿಡುವಲಗೆ 


ಬುಡಗೆಡೆಯೆ ಬಾಯಂನು ತೆಜದು ನಿಡುಹಲ್ಲುಗಳ ತೋಯುತಲಿದಿರೆ ನಡೆ 
ತರಲು (ಸಾಳ್ವಭಾ. ೨೧-೫೪). [ನಿಡು( <ನಿಡಿದು,) + ಪಲ್‌] 
ನಿಡುವಲಗೆ (ನಾ). ದೊಡ್ಡ ಹರಿಗೆ, ಗುರಾಣಿ: ಹಿಡಿದ ಸೆರ್ಬಾಳ 
ನಿಡುವಲಗೆಯ ತುಡುಕಿ ಗಗನನನಲೆನ ಮೌಳಿಗಳ ಚಲ್ಲಣದ ಕುಡಿಯ 
ತೊಂಗಲ ಹಲವು ವಿಧದ ನಾನಾಧ್ವಾನವಿಡಿದ ಗರ್ಜನೆಯ ರಕ್ಕಸಭೂತ 
ವೇತಾಳರನತಮಂ ಕಾದಿರ್ದರು (ಸಿದ್ಧಉಾ, ೬-೪೪). 
[ನಿಡು( ಎ ನಿಡಿದು,) 4 ಪಲಗೆ] 
ನಿಡುವಲೆ, ನಿಡಿವಲೆ (ನಾ). ಒಂದು ಬಗೆಯ ದೊಡ್ಡ ಬಲೆ: 
ತಡಿಕೆನಲೆ , , , ನಡುನಲೆ ತಡೆನಲೆ ಸಿಡಿವಲೆ ನಿಡುವಲೆಗಳೊಪ್ಪಿ ದವು 
ಲುಬ್ಬ ಕರೊಳ್‌ (ಗಿಲಕ. ೧-೮೦); ಇಡುವಲೆ ಸಿಡಿವಲೆ.. , . ಕಳ್ಳಡವಲೆ 
ನಿಡುನಲೆ ಸಾಲ್ವಲೆ ಬಿಡುನಲೆಗಳೆನಿಫ್ಪು ನೆಸೆದುವಾ ಬೇಂಟಿಗರೊಳ್‌ 
(ಶಬಶೆಂ. ೩-೨೪). ನಿಡಿವಲೆ : ಕೋಲುನಲೆಗಳ ಸಿಡಿವಲೆಯ ನಿ[ಪಾಶಾಂ. 
ವಿಂ]ಡಿವಲೆಯ , . . ಬೇಟಿಗಾಆರು ಬಳಸಿದರು ಶಿವನ (ಕುನ್ಯಾಅ. 
೫-೩೩); ನಿಡಿವಲೆ ಪಣಜಿ ಬೆಳ್ಳಾರ ಬಡಿನಲೆ ಬಲುವಲೆಗಾಜರು ಕೂಗಿ 
ಬೊಬ್ಬಿಡುತಲೈದಿದರು (ಮೋಹತ. ೧೯-೧೬). 
[ನಿಡು( ಆ ನಿಡಿದ) 4- ಬಲೆ,] 
ನಿಡುವಳ್ಳಿ (ನಾ). ದೊಡ್ಡ ಹಳ್ಳಿ : ನಡುನಣ ಖಂಡದೊಳಿಪ್ಪತ್ತ 
ನಾಲ್ಕೋಟ ನಿಡುವಳ್ಳಿ ಗಳನಾಯೆನ್ನ ಕೊಟ್ಟು ಅಡಿಗಡಿಗಿನರೆ ಸೇನೆಯ 
ಮಾಳ್ಪು ಡೆಂದನರೊಡೆಯರ್ಗೆ ನೇಮಿಸಿ ಬಿಟ್ಟಿ (ಭರಚ. ೪೪-೨೬). 
[ನಿಡು( ಎನಿಡಿದು,) + ಪಳ್ಳಿ] 
ನಿಡುವಾನಿ (ನಾ). ಒಂದು ಸ್ಮಳದ ಹೆಸರು : ನಿಡುವಾನಿಯ ತುಜು 
ಗೋಳೊಳ್‌ ಬಿದಿರ್ಹಕದ ಏಚಗಾವುಣ್ಣನ ತಮ್ಮ ಕಣ್ಣು 
ಹೊಳೆನ. ೧೨೯-೩; 970), [?] 
ನಿಡುವಾಯಿದೆ (ನಾ). ಬಹಳ ಕಾಲದ ಗಡುವು; ದೀರ್ಫಕಾ 
ವಧಿ : ಡಿಪಾಸಿಟ್‌ (ಪುದುವಟ್ಟು ಅಥವಾ ಕೇವಣಿ) ಲೆಕ್ಕ ಎರಡು ಬಗೆ 
ಯಾಗಿ ಇರಬಲ್ಲದು : ಒಂದು ನಿಡುವಾಯಿದೆ (ಗಟ್ಟಿ) ಡಿಪಾಸಿಟ್ಟು ; 
ಇನ್ನೊಂದು ಕಿರುವಾಯಿಡದೆ (ಚಾಲ್ತಿ) ಡಿಸಾಸಿಟ್ಟು (ಹಣಸ್ರ. ೩೩); 
ಇನ್ನೊಂದು ಬೇಂಕಿನವರು . . . ನಿಡುವಾಯಿದೆಯ ಸಾಲ ಒದಗಿಸಿದರು. 
(ಅಪೂಸ. ೭). [ನಿಡು(-ಆ ನಿಡಿದ) 4 ವಾಯಿದೆ] 
ನಿಡುವಾಸೆ, ನಿಡಿವಾಸೆ, ನಿಡುಬಾಸೆ (ನಾ). ಹೆಂಗಸರ ಹೊಟ್ಟಿ ಯ 
ಮೇಲೆ `ಸಾಲಾಗಿರುವ ಕೂದಲು,--ರೋಮಕರೇಖೆ : ತಿರೆಯೋಳ 
ನತ್ತ ಕಶೆಗೊಂಡು ಪೊಡೆನಂತೆ ತಳ್ತು ಪಾಯ್ವ ನಿಡುವಾಸೆಯಿಂಂ ರಂಜಿಸಿ 
ನೀರಾಟಕೆಳಸಿ (ಉಾಜಕೇ. ೨-೮ 2). ನಿಡಿವಾಸೆ: ನೇರ್ಪುವಟ್ಟಿ ನಿಡಿವಾಸೆಯ 
ಳ್ಳರ್ದೆಗರಳಿಯಾಸೆ ಕಟ್ಟಿ ನಿವಾತು ವಿಟರ್ಗೆ ಕೇತು (ಉದ್ಭದೇ. ೫-೧೮). 
ನಿಡುಬಾಸೆ : ಕಂಬುಗೊರಳ ಬಲ್ಮೊಲೆಗಳಸಿಯ ನಡುಗಿಂಬಾದ 
ನಿಡುಬಾಸೆಗಳ ಪೊಂಬಣ್ಣ ವೆಟ್ಟಿ ದಂತೆಸೆನ ಜಘನಗಳ ಪೊಂಬಾಳೆದೊಡೆಯ 
ವರೆಸೆಯೆ (ಜೀನಂಸಾಂ. ೧೯-೮೨) ; ಶಿನಜ್ಞಾನದೀಪದ ಕುಡಿಯೊಳನಂರ್ದ 
ಧೂಮ ಚ್ಛ ವಿಯೊಯೆಂದೆನಲ್‌' ಕಪ್ಪಡರ್ಜ ನಿಡುಬಾಸೆ ಕಣ್ಣೆ ಸೆದುದು 
(ಚೆಬಪು, ೪-೧೨). [ನಿಡು( ಎ ನಿಡಿದು,) + ಬಾಸ] 
ನಿಡುವಾಳ್‌ (ನಾ). ಉದ್ದವಾದ ಕತ್ತಿ; ನೀಳವಾದ ಖಡ್ಗ: 
ಮಡದಿ ಗಂಡನ ಕಣಣುತೇಳುತಲಿ . . . ನಿಡುವಾಳ್ಮ[ಳ]ತ್ತ್ವಸರವಾಂತು 
ಕಡುಜನದಿ ಬೆನ್ನಟ್ಟಿ ದಳು (ಸಾಳ್ವಭಾ. ೧೬-೩೩) ; ಮಾರನ ತರಿದ ನಿಡು 
ವಾಳೊ ನಾಸಿಕವೊ ನೋಡ! (ಗೊಲ್ಲೊಥಾ. ೪-೧). 
[ನಿಡು( ಎನಿಡಿದಂಿ,) 4 ಬಾಳ್‌] 
ನಿಡುವಾಳೆ (ನಾ). ಒಂದು ಬಗೆಯ ಉದ್ದವಾದ ಬಾಳೆಮಾನು: 
ಪಿಡಿದಿರ್ದ ಬಾಳ್ಗಳುಣ್ಮಿದ ನಿಡುವಾಳೆಯಂ ಬಿಳಿಯ ಸತ್ತಿ ಗೆಗಳ್‌ ನೊರೆ. 


(ಎಕ. Xv, 


೪೫೮೯ 


20 


25 


30 


35 


40 


45 


ನಿಡುವುರ್ಪು 


ವಿಂಡಂ... ಸೆಗಲಕ್ತಿ ಪೆರ್ಚಿದ ಕಡಲೆಂಬಿನಂ ಮಸಗಿ ಬಂದುದು ಫೆರ್ಬಡೆ 
ಕರ್ಬುವಿಲ್ಲನಾ (ಕಬ್ಬಿಕಾ. ೨೦೭) [ನಿಡು( ನಿಡಿದ) 4 ಬಾ: ಳೆ] 
ನಿಡುವುಟಿ (ನಾ). ಒಂದು ಸ್ಥಳದ ಹೆಸರು: ಕಾದಿ ತ ೬ ಯಣ್ಣ 
ಸತ್ತೊಡೆ ನಿಡುವುಟಿಯನೆ ಕಲ್ಲ. ಡಾಗೆಯಿತ್ತ 
೧೩೭೨೯; ?). [1] 
ನಿಡುವುರಿ (ನಾ). ದೊಡ್ಡ ಉರಿ; ಮಹಾಜ್ವಾಲೆ : ನಿಯೋಗಾನಳಿ 
ಮೃಗಂಗಳಂ ಮಧುನೆಂಬ ಬೇಂಟಿಗಂ ಸುಡಲೆಂದು. ಬನದೊಳಿಟ್ಟ ದಾವಾಗ್ನಿ 
ನಿಡುವುರಿಯ[ಪಾ9ಂ. ಯೆಖರಿಯಂರಿವ]ನಾಲಗೆಗಳಿನೆ ಕೆಂಪುದೀವಿ ದಟ್ಟ 
ಯಿಸಿರ್ದ ತಳಿರ್ನೊದರ್ಗಳ  ಕೆಳಗನಾನರಿಸುತೆಳಲ್ವ .ತಳಿರಿಂದಕೋಕ 
ದ್ರುಮಂಗಳ್‌ ಕರಂ ಮೆಣಿಕೆದುವು (ಚೆಬಪು. ೪೫-೧೯). 
[ನಿಡಂ( ಸಿಡಿದು, ) 4 ಉರಿ,] 
ನಿಡುವುರ್ಬು "ನಿಡುವುರ್ವು' ನೋ. 
ನಿಡುವುರ್ವು, ನಿಡಿವುರ್ವ, ನಿಡುಪುರ್ಬು, ನಿಡುಪುರ್ವು, ನಿಡು 
ವುರ್ಬು, ನಿಡುಹುಬ್ಬು, ನಿಡುಹುರ್ಬು (ನಾ). ಉದ್ದ ವಾದ 
ಹುಬ್ಬು ; ನೀಳವಾದ ಭ್ರೂ: ನಿಜನುಂಖಾಂಬುಜಮಂಮಂಬುಜನೂಂ 
ಮೊಡನಲರ್ವಿನಂ ನಿಜದ ಚೆಲ್ವಮರೆ ನಿಡುನುರ್ನ್ವುಗಳ” ನಿಮಿರ್ಪಿನಂ (ಆಪು. 
೭-೨೭ ರಗಳ) ; ಕರಂ ಪೊಳೆನಸಾಂಗೆ ಕಣ್ಣಿ ಂದಳುರ್ತುಳುಂಕೆ ಸಿಡುವುರ್ವ 
ಗಳ್‌ ಪೊಡಕೆ . . . ಪಿಡಿದು ಮೆಟ್ಟು ವಳ ನೋಬ್ಬಿರಂ (ಸಂಸಭಾ. 
೪-೮೯) ; ಇವಳ ಲಲಾಟಿಮೆಂಬ ಸಸಿಯಂ ನೇಕ. ನೋಡುನೆವೆಂದೊಡೀ 
ಮನೋಭವನೆಮಗಡ್ಡ ಮಾಗಿ ನಿಡುವುರ್ವುಗಳೆಂಬ ಸೊದಬ್ಸಿ ಚಾಪಮಂ 
ಸುವಿಟಿಜನೋಸದಾಮಮನುದಗ್ರದಿನಿಕ್ಕಿದಂ 
ನಿಡುಜೋಳ”, ನಿಡುವುರ್ವ ; ನಡುವಗಲ್‌, 
ನಿಡಿವುರ್ವು : ನಿಜಿಂಗುರುಳ್ಳಿ ಅಕಿನೊಸಲ್ನಿಮಿರ್ದ 
ಕಣ್ಣಿಡಿವುರ್ವ ಮಿಲುಪ ಕದಪು ನಿಡು 
ಪುರ್ಬು : ಪೊಳಿನ ಕಂಗಳ ತುಲುಗಿದೆವೆಯ ನಿಡುಪು[ಪಾಳಾಂ.ಪು]ರ್ಬು 
ಗಳ ಪೆಜಕಿನೊಸಲ . - ಮೋಹನದ .ಚಿಲ್ಲಿ ನೊಬ್ಬು ಳಿಯೆನಿಪ 
ರಾಘವನ ಸಿಂಮೊಗನನೆಂತು ನೋಡದೆ ಮಾಣ್ಸೆಂ (ಜೈಮಿಭಾ. ನೀನನ. 
ನಿಡುಪುರ್ವು : ಮಿಜುಗುವ ಸಡುಪುರ್ನಿಗೆ ತಾನಿಕ್ಷುಚಾಪಂ ದೊರೆ 
ಯೆಲ್ಲಂ (ನ . ೬-೭೪); ನಿಡುಪುರ್ನುಕೋದಂಡನೇಆಃಸಿ ಕಡೆಗಣ್ಣ 
ಸರಳಿಂದಲೆಸೆವುತ . . . ಅಂಗಜಪಡೆಯು ಹಿನ್ನೆಲೆಯಾಗಿ ನಿಂತಿತು ಕಲಹ. 
ಕಾಯತದಿ (ನಾಗಷ. ೪-೩೦). ನಿಡುವುಬರ್ಬಿ :  ಮನೋಭವನ 
ಕಾರ್ಮೂಕವ ಪೋಲ್ವ ನಿಡುವುರ್ಬುಗಳು ಸೊಗಯಿಸುವಲರ್ಮೆಯ*, . . 
ಬೆಳರ್ಮುಸುಂಕಿದ ಸೆಳ್ಳು ಗುರ್ಮನೋಹರಮಾಗೆ ಪರವೆಯಿಸೆದಳು 
(ಸೌಂದಸು. ೭-೧೦). ನಿಡುಹುಬ್ಬು ನ ಕುಂಭಿನೊಸಲಿನ ತಳಿತೆನೆಯ 
ನಿಡುಹುಬ್ಬುಗಳ ಕೋಮುಲಸುಮುಕ್ತಾ ಫಲಕೆ ಸೆಣಸುವ ದಂತಪಂಕ್ತಿ ಗಳ 
೬ ಮುನ್ನಿನ ರೂಪ ತೋಜಕಿಂದ (ಕುನ್ಯಾಭೀ. ೩-೭೭) ; ಕಬ್ಬು 
ವಿಲ್ಲಗೆ ಹೇಳು ಭರತರಾಜನ ನಿಡುಹುಬ್ಬನೋಲೈ ಸೆಂದು ಗಿಳಿಯೆ (ಭರಚ. 
೬-೪೫) ; ಕಡೆಗಣ್ಣು ಸನಿನುಡಿ ನಿಡುಹುಬ್ಬಿನ ಬೇಟ ಬಡನಡು ಕಡು 
ನಿತಂಬಗಳ ಬಿಡದೆ "ಬಕುಳ ಕುಣಿಸುವ ಚಲನ ಮುದ್ದು! ಮಡದಿರನ್ನೆ 
ಯರೈ। ದಿದರು (ಕಂಸನಿ. ೨೧-೭೫) ; ಬಡನಡು ಕಿರಿದೊಡೆ. ಗಿಂದಲೆ ತುರುಗೆಷ 
ನಿಡುಮುಬ್ಬು - ಅಂಚೆಯ ನಡೆ ನುಡಿಯ ಜಾಣೆಯರು (ಸೌಂದಕಾ. 
೩-೭೬). ನಿಡುಹುರ್ಬು : ಕಣ್ಗಳಿಗೆ ತಾವರೆಯ ನಿಟ್ಟೆ ಸಲ ವಿಳಾಸಮಂ 
ಪಟ್ಟಿ ಗಟ್ಟಿ ದಂತೆ ನಿಡುಹುರ್ಬಿಂಗಂ ಕರ್ನಿಲ್ಲ ಬಿಂಕಮಂ ಸುಂಕಮಿಕ್ಕಿದಂತೆ 
ನಗೆಮೊಗಕ್ಕೆ ಚಂದ್ರ ಮಂಡಲದೊೊಪ್ಪ ಮಂ ಕಪ್ಪಮಿಕ್ಕಿದಂತೆ, . 
ಶೃಂಗಾರಕ್ಕೆ ಸೀಮೆಯಾಗಿಪ್ಪ ೪ (ಪಣ್ಕಾಸ್ತ್ರ. ೨-೩೨ ನ). 
[ನಿಡು(-ಆ ಸಿಡಿದು, ) 4 ಪುರ್ವ] 


(ಎಕ. xv, ಹಾಮ್‌ 


(ಧರ್ಮಾಮೃ. 
ನಡುಮನೆ (ಭಾಷಾಧೂ. 


೭-೨೦೦) ; 


೧೪೩ ಉದಾ). 


(ಕುರಾಸಾಂ. ೧-೧೦೪). 


ನಿಡುವೆತ್ತಕೆಟಕ 


ನಿಡುನೆತ್ತಕೆಣ (ನಾ). ಒಂದು ಸ್ಥಳದ ಹೆಸರು: ಉತ್ತರತಃ 
ನೇಸಜುಪಳ್ಳೆ ೦ ಸೆಜಿ೨ವೆಣ್ಣಿ ಕಿಳುಬಳ್ಳಿಯೂರ್ಕೈಲಕ ಸೆಳ್ಳ ಕೆಜಕೆ ನಿಡುನೆತ್ತ 
ಕೆಕೆ ಕೊಲ್ಲಿ ಸಹಿತಾ (ಎಕ. 111, ಮಂಡ್ಯ, ೧೧೩-೬೦ ; 713). 
[? ಕೆಜಿ] 
ನಿಡುನೆರಲ್‌, ನಿಡುಬೆರಳು (ನಾ). ಉದ್ದವಾದ ಬೆರಳು ; ನೀಳ 
ವಾದ ಅಂಗುಲಿ: ನೀಳ್ಡ ಕಣ್ಮರಲ್‌' ನಿಡುನೆರಲಿಂಪು ಸೊಂಪಿಡಿದ 
ಚೆಂದುಟ,.. ಒನ್ಬಿರೆ ಕಣ್ಣೆ ತೋಜಖಕಿದಳ (ರಾಜಕೀ. ೧೧-೮೫). 
ಸಿಡುಬೆರಳು : ಕಡಲ ಮುನ್ನಜಯದ 'ಸೆಂಗಳಚ್ಛ ರಿನಟ್ಟು ನಿಡು 
ಬೆರಳಿಟ್ಟು ನಾಸಿಕಕೆ ಮುಡಿಯೊಲೆದೊಲೆದು ನೋಡಿದರದಲಕೊಂದು 
ಬಲ್ಲ ಡೆಗೆ ಬಗೆಯೊಳು. ಮೆಚ್ಚಿ (ಭಂಚ, ೨೩೨೪೩). 
[ಸಿಡು( ಆಡದ, )+ ಚೆರಲ್‌] 
ನಿಡುನೆರಲ (ನಾ). ಉದ್ದವಾದ ಬೆರಳಿರುವವನು: "ನಿಡುನೆರಲಿ' 
ಸರಾ. [ಸಿಡುವೆರಲ್‌ ---ಅ,] 
ನಿಡುನೆರಲಿ (ನಾ). ಉದ್ದವಾದ ಬೆರಳಿರುವವಳು; ನೀಳವಾದ 
ಅಂಗುಲಿಯವಳು : ನಿಡುಗಣ್ಣಿ, ನಿಡುನೆರಲಿ, ಬಡಕಿ, ಮುದುಕಿ 
(ಶಬ್ಲಾನು. ೨೯ ಪ್ರಯೋ). [ನಿಡುವೆರಲ-- -ಣ್ಣ] 
ನಿಡುನೇರು (ನಾ). ಉದ್ದವಾದ ಬೇರು; ನೀಳವಾದ ಬೇರು: 
ಇಡಿಕಿಜಿಿದಿಹ ಪುಸ್ಪ ದೊಳು ಗಂಧವಿರಲಾಜಡಿ ತುಡುಕುವುದೆಂದು ನೆಲದಿ 
ನಿಡುವೇರಿನೊಳು ಪರಿಮಳನೆತ್ತು ರಂಜಿಪ ಮುಡಿವಾಳವಸರವಪೊಸ್ಟಿ ದುವು 
(ನೋಹತ. ೩-೧೬), [ನಿಡು(-ಆ ನಿಡಿದ್ಯ)-- ಬೇರು (ಆಬೇಂ್‌)] 
ನಿಡುವೈಹಾಳಿ (ನಾ). ದೀರ್ಫ್ಥವಾದ ಸಂಚಾರ; ನಿಡಿದಾದ 
ಸುಳಿದಾಟಿ: ಸೂಳಗಿವ ನಿಟ್ಟು ಸುರೆ ನಿಡುವೈಹಾಳಿಯಲಿ ತಜಗೆಲೆಯ 
ಪೊಲು ಹೊಳ್ಕಾಳು ಹಣಜಕಿತು ಲಕ್ಷ್ಮಸಂಖ್ಯೆಯಲಭ್ಛ ಮೆಂಚೆಲಕೆ (ತೊರರಾ. 
೬-೨೬-೩೧). [ನಿಡು( ನಿಡಿದೆ, |) ನೈಹಾಂ] 
ನಿಡುಪೊಡಲು (ನಾ). ನೀಳವಾದ ಹೊಟ್ಟಿ ; | ಕೃಶವಾದ ಒಡಲು : 
ಮಡಿದ ಕೊಡಕೆಗೆಳೊಡ್ಡಿ ದುರನೊಪ್ಪಿ ಡಿಯ ನಡುನಿನ ಕೊಂಕಿದುಗುರಿನ 
ನಿಡುವೊಡಲ ನಿರ್ಮಾಂಸಜಂಘಿಯ . . . ನಾಯ್ಯ ನೂಕಿದವು ಹಾಸದ 
ವಿಳಾಸದಲ್ಲಿ (ಕುನ್ಯಾಆ, ೧೩-೨೦), 
[ನಿಡು( ಎನಿಡಿದು,) + ಒಡಲು(-ಆ ಒಡಲ್‌)] 
ನಿಡುವೊಡೆ (ನಾ). ಉದ್ದವಾದ ತೆನೆ; ನೀಳವಾದ ಕಣಿಶ: 
ಪಾಮರಿಯರ ಪೆರ್ಮೂಡಿಯಿನಲ್ಲೊ ಕ್ಕು ನಸುವಾಡಿದ ನೆಲ್ಲ ನಿಡುವೊಡೆ 
ಗೆಳಿಂ... ಮುನೋಹರಮಾದ ಮಾಧವೀಮಂಟಪದ ಮೊಗಶಾಲೆಯೊಳ್‌ 
ಕುಳ್ಳಿ ರ್ದು (ಲೀಲಾನ. ೫-೫೯ ನ). [ನಿಡು( <ನಿಡಿದು,) -- ಪೊಡೆ] 
ನಿಡುವೊನಲ್‌ (ನಾ). ದೊಡ್ಡ ಪ್ರವಾಹ: ರಸದಾಳಿಯೊಸರ್ದು 
ನಿಡುವೊನಲೆಸೆಗುಂ (ಹಸ್ತಿ ಮಾ, ೧-೩೧). [ನಿಡು( ನಿಡಿದ) -- ಪೊನಲ್‌] 
ನಿಡುವೊಯ"್ಲು (ನಾ). ನೇರವಾಗಿ ಬೀಳುವ ಹೊಡೆತ, ಸೆಟ್ಟು: 
ನಿಡುವೊಯ್ಲೂ ಓರೆವೊಯ್ಲೂಪ್ಪ ರದ ಹೊಯ್ದ ಬ್ಟೇಜು ಮೊಯ್ಲಿ ನಲೊದಗಿ 
ದರು ಭಟಿರಸಮಸಮರದಲಿ (ತೊರಂ. ೪-೪-೨೪). 
[ನಿಡು(-ಆ ಸಿಡಿದು, ) -- ಸೊಯನ್ನ ಎಟ್ಟೀಯ ಲ್‌)] 
ನಿಡುವೊಸಗೆ (ನಾ). (ಮದುವೆಯ) ದೊಡ್ಡ ಉತ್ಸವ, 
ಮೆರವಣಿಗೆ : ಜೂಕೆನಟ್ಟಿಯಂ ಪಿಡಿದು ಮಂಗಳವರೆಯ ನಾದಕ್ಕೆ 
ನಡೆನಡೆಯೆ ನಿಡುವೊಸಗೆ, ತೆಕ್ಕನೆಯೆ ತೋರ್ಡುವುತ್ಪಾ ತತತಿ (ಶ್ರೀರಾಮಾ, 
೫೧-೬೪೮), [ನಿಡು( ನಿಡಿದ) + ಒಸಗೆ] 
ನಿಡುಶ್ಚಾಸ (ನಾ). ನಿಟ್ಟುಸಿರು; ದೀರ್ಫೆಶ್ವಾಸ: ಬಲನಿಳಿದು 
ಹೋದ ಹೆಬ್ಬುಲಿಯಂತೆ ನಿಡುಶ್ವಾಸ ಬಿಡುವ ಈರ (ಮುಂಗನು. ೭೧). 
[ನಿಡು( £ನಿಡಿದು, ) -_ ಶ್ವಾಸ] 


೪೫೯೦ 


20 


25 


3 


$ 


3: 


40 


| ನಿಡುಸಿಂಬಿ (ನಾ). ಇ ನಿಡುಸುರುಳಿ : 


ನಿಡುಸುಯ್‌, 


ನಿಡುಸರ; (ನಾ). ದೊಡ್ಡ ಕೂಗು; ಗಟ್ಟಿಯಾದ ಸ್ವರ; ದೀರ್ಫ 
ಧ್ವನಿ: ತುಡುಕಿ ನೆಗಹಿದ ಕಯ್ಯ ನಿಷ್ಕಾರಣಂ ನೃ ಪತಿ ಹೊಡೆದನೆಲೆ 
ಕೌಶಿಕಮುನೀಂದ್ರ್ರ ಮೊಳಕಿಯೋ ಎಂಬ ನಿಡುಸರದ ಮಡದಿಯರ 
ದನಿಯನಾಲಿಸಿ  ಪರ್ಣಶಾಲೆಯಂ ಸೊಲಮಟ್ಟನು (ಹಚಕಾ, ೭-೨೬) ; 
ಕೋಗಿಲೆಯ ನಿಡುಸರಂ ಖಾರಿನದ ಕಲ್ಲುಣಿಸು ಗೂಗೆಗಳ ಕಣ್ಣೊಳಸು 
೬. ಗಹನಗೆಹ್ವರದೊಳಳುವ ಶಿಶುನಂ ನೋಡಲಾಗಿ ಬಂದೆಡೆಗೊಂಡ 
ದುಃಖಾತಿರೇಕಮೆಂಬಂತೆ ಕಾಣಿಸುತಿರ್ದುದು (ಚೈಮಿಭಾ. ೨೮-೩೮) ; 
ನಿಡುಸರದಿಂ ಕೂಗಿ ಕರೆಕರೆದು ಕಾಣದೆ (0ಜಕೀ, ೧೩-೧೦೨ ವ). 
[ನಿಡು (-ಆ ನಿಡಿದ) -- ಸರ] 
ನಿಡುಸರ್ಯ (ನಾ). ಉದ್ದವಾದ ಮಾಲೆ; ದೊಡ್ಡ ಹಾರ: 
ಹೊಡೆದವಮರರ ಭೇರಿ ಹೂವಿನ ನಿಡುಸರದ ಸೋನೆಗಳ ದಿವಿಜರ ಮಡದಿ 
ಯರು ಸೂಸಿದರು ರಘುಕುಲನುತ್ತಮಾಂಗದಲಿ (ತೊರ. ೧-೧೦-೧೯). 
[ನಿಡು( ಆ ನಿಡಿದ)  ಸರ್ಯ] 
ನಿಡುಸರಂಗೊಳ್‌ (ಕಿ). ದೊಡ್ಡ ಧ್ವನಿ ಮಾಡು; ಹೆಚ್ಚು ಕಾಲ 
ಕಿರಿಚು; ಒಂದೇ ಸಮನೆ ಕಿರಿಚು : ಒಡನೆದ್ದು ನಾ ಬಾಗಿಕೊಳ್ಳ ಪಿ 
ಉಂಸೆಗಳು ನಿಡುಸರಂಗೊಂಡು ಕರೆದುವು ಸಗರ ಬಳ್ಳುಗಳು ಈ 
ತೆಜದೊಳುತ್ಬಾ ತವಾಗುತಿರೆ ನಡೆತಂದು (ಏಕಾಂರ. ಹ. ೨೮೨-೨೫). 
[ನಿಡುಸರ, 4 ಕೊಳ್‌] 
ಫಿಡುಸರೆಳ್‌, ನಿಡುಸರಳು (ನಾ). - ನಿಡುಗೋಲ್‌ ೨ : ಅನುಸಾಲ್ವಂ 
ಕನಲ್ಲು ಜಗದಳಿವಿನಂದು ಸುಳಿವ ಬಿಜುಗಾಳಿಯಂ ಸೋಲಿಸುವ ನಿಡು 
ಸರಳ್ಗಳೆ ಗಲಿಯ ಭರದನಿಲಭಾತದಿಂ ಬಯಲಾ ದುದಳನಿಯೆನಲಿಸುಗೆಯೆಂ 
ಟಾ ಸವಜಿಂದಂ ಬಂದ ರಿಪುನೋಹರವನು (ಜೈಮಿಭಾ. ೧೨-೪೦). 


ನಿಮಸರೆಳು : “ಪ್ರಶ್ಷೇಡನಃ, ನಾರಾಚ।--೨ ನಾರಸದ ಹೆಸರುಗಳು, 
ನಿಡುಗೋಲು, ನಿಡಂಸರಳು? (ಸಿದ್ಧಾಂತಿ, ೨೬೪); ಕೈಗಿಡದಿರಿಸು 


ನಿಡುಸರಳ ತುಡು ಕೆಲಕೆ ಸಿಡಿಯದಿರ್ಪೊಡೆ ಸಾರ್ಚು (ಜೈಮಿಭಾ.೨೮-೪೫); 

ಸಿಡಿಲು ಹೊಡೆದಂತಾಗಿ ದೇನಿಯ ನಿಡುಸರಳು ತಾಗಲಿಕೆ ಕೋಪದ 

ಸಡಗರವನೇನೆಂಬೆ (ದೇವೀನು. ೩೦೮-೩೧); ತುಡು ನಿಡುಸರಳ (ಚಂದ್ರಸ- 

“ನಿಡುಗೋಲ್‌' ಷರಾ. 

[ನಿಚು (ಎ ನಿಡಿದ) - ಸರಳ್‌( ಎ ಸರೆಲ್‌,)] 

ನಿಡುಸರಳು "ನಿಡುಸರಳ್‌' ನೋ. 

ನಿಡುಸಾಣ (ನಾ). ಗರಡಿಯಲ್ಲಿ ಉಪಯೋಗಿಸುವ ಒಂದು ಬಗೆಯ 
ಸಾಧನ: ಗರುಡಿನನೆಯಂ ಪೊಕ್ಕು 'ವಾಸಿಪಂಥದೊಳಲ್ಲಿ ದುಡಿನನರಿ 
ಗಿಮ್ಮಡಿಯೆ ಸಾಸದಿಂ ದಂಜೆಗಳ ನೂಕುತ್ತೆ ತಿರುಹುತ್ತಿ ಲೋಡು ನಿಡು 
ಸಾಣಂಗಳ (ಪರಶು. ೪-೧೦). [ನಿಡು( ಆನಿಡಿದು)) + ಸಾಣ] 

ನಿಡುಸಾಲ (ನಾ). ದೀರ್ಫಾವಧಿಯ ಸಾಲ, ಕಡೆ: ಲೇವಾಜೀನಿ 
ಕೆಲಸಗಳ ಜೊತೆಗೆ ನಿಡುಸಾಲ ಕೊಟ್ಟು ಹೊಸ ಕೈಗಾರಿಕೆಗಳಿಗೆ ಬಂಡವಾಳ 
ಒದಗಿಸುವ ಕಾರ್ಯವನ್ನು ಮಾಡುವ ಬ್ಯಾಂಕುಗಳು ಬೇರೆ (ಹಣಸ್ರ.೬೯). 

[ನಿಡು(-ಲ ನಿಡಿದ) ಸಾಲ,] 

(ಹಗ್ಗ,' ಮೊ.ವನ್ನು) ಸುರುಳಿ 
ಸುತ್ತು ; ಸಿಂಬಿ ಸುತ್ತು ; ಬಟ್ಟಿ ಸಿಂಬಿಯಾಗಿ ಅಥವಾ ನಿಡುಸಿಂಬಿಯಾಗಿ 
ಸುತ್ತು (0011, 'ಇಂಕಸ). [ನಿಡು(-ಆನಿಡಿದು)) 4 ಸಿಂಜಿ, ] 

ಸಿಡುಸುಯ್‌,, ನಿಡುಸುಯ್ಯು (ಕ್ರಿ). ದೀರ್ಥವಾಗಿ ಉಸಿರನ್ನೊ 
ಬಿಡು ; ನಿಟ್ಟುಸಿರು ಬಿಡು : ನೊಗಂ ಮೊಗದತ್ತ ಸಾರ್ಟ ಬೆಚ್ಚಗೆ 
ನಿಡುಸುಯ್ದ ನಲ್ಲಳ ನುಂಖಾಂಬುಜಸೌರಭದೊಳ್‌ ಪೊದಬ್ಜದೇಂ ಮಗ 
ಮಗಿಸಿತ್ತೊ . . , ಕದಂಬದಂಬುಲ೦ (ಪಂಸಭ್ಹಾ ೪-೧೦೭) ; ನಿಡು 
ಸುಯ್ಕೂಂ ಗುಡುಗುಡನೆ ಸುರಿವ ಕಣ್ಬನಿಗಳಂ ಮಿಡಿವುತ್ತಂ ಮತ್ತ 


೨೮-೧೮). 


ನಿಡುಸುರ್ಯ, 


ಮಿಂತೆಂದಳ್‌ (ಕಾದಂಪೂ. ೯೩೨) ; ಒಡೆದಿರೆ ರೋಮ , . . ನೀರಡಿಕೆ 
ಪಿರಿದಾಗೆ ರೊಂಪಿಸೆ ನಿಡುಸುಯ್ಕೆ ಹಯಂ ಕರಂ ಜ್ವರಾರ್ತನೆನಿಕ್ಕುಂ 
(ಲೋಕೋಪ. ೯-೨೩೪). ನಿಡುಸುಯ್ಯು ನ ಕಣ್ಣಿನ ಮುಂದಿರುವ ಈ 
ದೈನಂದಿನ ಚೆಲುವಿನ ಬಗೆಗೆ ಕುರುಡಾಗಿರುವ ಈ ಜನಕ್ಕೆ' ಸೌಂದರ್ಯಾನು 
ಭವ ಶಕ್ತಿ ಲಭಿಸುವುದೆಂದಿಗೆ ಎಂಬ ಹಂಬಲದಲ್ಲಿ ನಿಡುಸುಯ್ಯೂನ ಕನಿ 
(ಸೌಂದಸ. ೨೭). [-ಆನಿಡಿದ್ದು 4 ಸುಯೆಂ*,] 

ನಿಡುಸುರ್ಯ (ನಾ). ನಿಡಿದಾದ ಉಸಿರು; ನಿಟ್ಟುಸಿರು; ದೀರ್ಫ 
ಶ್ವಾಸ : ದೆಸೆಗೆಟ್ಟಿ ಲರ್ಗಣ್ಣ ನೋಟಮುಣ್ಮಿದ ಬೆನುರೋಳಿನಟ್ಟಿ ನಿಡು 
ಸುಯ್‌ ತೊದಳಿಂಗೆಡೆಗೊಂಡ ಮಾತು ಕುಂದಿದ ಲತಿಕಾಂಗನೊಂದಿದ 
ವಿಕಾರನುದೀಕೆಯೊಳೀಗಳಾದುದು (ಸೆಂಸಭಾ. ೪-೬೦) ; : ಓರೊರ್ಮೆ 
ರೆಣರಣಕವ್ಯಥಾವ್ಯಜನಸಲ್ಲನಭಂಗನಾದಪ್ಪು ಡೆಂದಂಜಿ ನಡುಗುನಂತೆ ನಿಡು 
ಸುಯ್ಯ ಗಾಳಿಯಿಂ0 ನಡುಗುವ ಲತಾಮಂಟಿಪದೊಳಿರ್ಪಳ್‌ (ಕಾದಂಉ. 
೩೩೪) ; ನಿಡುಸುಯ ೯ ಸುಯ್ಯೊಳ್‌ ಹೃ ದಯದ ನಡುಕಂ ಮಿಡುಕಿನೊಳ್‌ 

« ಬೆರಸಿತರಸನೊಳಾಗಳ (ಲೀಲಾನ. ೩-೫೩) ; ನಿಡುಸುಯ್ಯೂಣ್ಮಲ್‌ 

ಕಸಟಿದೆ ಕೊಡುನೆಲೆಯೆಂ ಬಿಸುಟು ಮುಳಿದು ಪೊಯ್ಯಲೈ (ಉದ್ಭಟ. 
೧೦-೮೪) ; ಬೇಯೂರ್ಗೆ ಪೋದ ನಲ್ಲರ ನೆನೆದು ದೂಜಿಸಿಸುವ ನೀಆಕಿಯರ 
ನಿಡುಸುಯ್ಯ ಗಡಣದಿಂ (ಕಬ್ಬಿಕಾ, ೫೪) ; ನಿಡುಸುಯ್ಯಿಂ ಭುಗಿಲೆನೆ 
ಪೊಅನುಡೆ ಪೊಗೆ. . . ಗರ್ಜನಕ್ಕಿಳೆ ನಡುಗೆ ಮಹಾಹನಮನೆಸಗಿದರ್‌ 
ಧುರಗಲಿಗಳ್‌ (ಶಬಶಂ. ೪-೭೭) ; ಕುಚಂಗಳೊಳಿನ್ನುಂ ಮಿತಿನಿರಾರಿ 
ಬರ್ಪ ನಿಡುಸುಯ್ಗಳ್‌ ಕಂಪಮಂ ಪುಟ್ಟಿಕುಂ (ಶಾಶುಂತ. ೧೬-೩೦); 
ನಿಡುಸುಯ್ಲಳ್‌ ತುಟಿಗೆಂಪನಿಲ್ಲೆ ಏಸೆ ಚಿಂತಾಜಾಗರಂಬೆತ್ತು 
೮೨-೧೩೬). [ನಿಡು(<ನಿಡಿದು,) 4 ಸುರ್ಯ] 

ನಿಡುಸುಯಲ್‌, ನಿಡುಸುಯ್ಲು (ನಾ). ೧. -ನಿಡುಸುರ್ಯ 
ಎಜಗಿ ನೋಡುವುದೊಂದಜಲಿ ಎರಡಜಲಿ ಚಿಂತನೆ ನಿಡುಸುಯ [ನಾರಾಂ. 
ಯಿಂ]ಲ್‌ ಮೂಜಣಲ್ಲಿ, , , ಮೇಣ್‌ ಹತ್ತಜಲಿ ಮರಣ ಇವು ದಶಾವಸ್ಥೆ 
ಗಳೆನಲು ಹೇಳುವವು dT ೩೫-೩೨). ನಿದುಸುಯ್ಸಾ 
೧. ಆಕ್ರೂರನೊಡನೆ ಹರಿ ಪೊಜಮಡಲಾಗಡೆ. ಪೋಮಟ್ಟು ದದೊರ್ವಳ 
ನಡುಸುಯ್ಯ, ಸವಿಸಾರನೊಡನೆ. ಜೀವಸಮಿನಾರೆಂ (ಜಗವಿ. ೫೯೮); 
ಸೂಳುರಿಯ ನಿಡುಸುಯ್ಣ ಕಬ್ಬೊಗೆ ಜಾಳಿಗೆಯಲೇಕಾವಳಿಯ 
ಮುಕ್ತಾಳಿ ಕಂದಿತ್ತು (ಕುವ್ಯಾಸ. ೧೦-೨೩) ; ನಿಡಿಲೆ£ಡೆಸಿನಿಸ ನಿಡು 
ಸುಯ್ಗ ಗಳು ಪೊಲನುಡುಕಿರಲು ನೂಗಿನಲಿ . . . ಎಡೆಬಿಡದೆ ಗದ್ದದ 
ನಿನಾದಗಳಡಸಿರಲು ಕಂಠದಲಿ ಜಾಹ್ನವಿ ನುಡಿದಳಾ ಸಮಯದಲಿ ಕೌರವ 
ಸಮಿತಿಯಿದಿರಿನಲಿ (ತಿನ್ಮುಆ. ೧೧-೩೬) ; ನಿಡುಸುಯ್ಲ ಧಾಳಿಯ ಜಳಕೆ 
ಚೆಂದುಟರಸವೊಡನೆ ಬಜತುದು. (ಕಂನವಿ. ೯-೧೭೨). ೨. ಏದುಸಿರು; 
ಉಬ್ಬಸ: ನಿಡುಸುಯ್ಸ 0. ತನ್ನನೊತ್ತ ೦ಬರಿಸೆ ನಿಲುಪುತುಂ . . 
ಪಾಣ್ಛೈಯೊರ್ವಳ್‌ ನಿಜಮಣಿಭನನದ್ವಾರದೊಳ್‌ ಬಂದು ನಿಂದಳ್‌ 
(ಸೂಕ್ತ್ಮಿಸು, ಫ್ಞ-೬!) ; ಕಾಡಾನೆಯ. ಅಳಿಗಾಲದ ಸಿಡುಸುಯ್ಲಂತೆ 
ಕೇಳಿಸಿತಂತೆ (ಹಸುಹೊ, ೨೮೦), [ನಿಡುಸುಯ್ಸ, ---ಅಳ್‌] 

ನಿಡುಸುಯಿಲ್‌, ನಿಡುಸುಯಿಲು (ನಾ). ಇ ನಿಡುಸುಯರ್ಕಾ: ಎಆಗಿ 
ನೋಡುವುದೊಂದಣಲಿ, , , ನಿಡುಸುಯಿ[ಸಾಣಾಂ. ಯ]ಲ್‌ ಮೂಜಬಲಿ 
(ಬಸಪ. ೩೫-೨೨). ನಿಡುಸುಯಿಲು : ಬಿಡಜಿ ಭುಸ್ಸೆನುತಿರ್ಹ 
ಫಣಿಸನ ನಿಡುಸುಯಿಲುಗಳಿಗಳುಕಿ ದ್ರುಗುಶಿಖಿಕಿಡಿಗಳೊಗೆ ಭುಗಿಭುಗಿಲು 
೪ಟಳಟಲೆನುತ ನಿಗೆ ನೆಗೆಯೆ (ಬಸಪು. ೧೭-೧೯). 

[ನಿಡುಸುಯ್‌, -- -ಇಲ್ಫ್‌] 
ನಿಡುಸುಯಿಲು "ನಿಡುಸುಯಿಲ್‌' ನೋ. 


(ಶಾಕುಂತ, 


ನಿಡುಸುಯ್ಯು "ನಿಡುಸುಯ್‌,' ನೋ. 


೪೫೯೧ 


5 


45 


ನಿಡುಹಾಸು 


ನಿಡುಸುಯ್ಯೆ ಲರ್‌ (ನಾ). ನಿಟ್ಟುಸಿರಿನ ಗಾಳ. 
ಮೇಲುದು 
(ಕಾದಂಉ, ೩೬), 


ನಿಡುಸುಯ್ಯೋರಿಂ 
ತೊಲಗೆ ಚಾಮರದೆಲರ್ಗೆ ನಿಮಿತ್ತ ತೆಯನೊಡರ್ಚಿಯಂಂ 
ಆ ನಗೇಶ್ವರನ ನಿಡುಸುಯ್ಯೊಲರ್ಗಳಿ ಪೊಜಮಟ್ಟು 
ನೆಂಬಂತೆ ಗುಹಾಮುಖದಿಂ ಸೊಟಿಮಟ್ಟು ಜೀವಮಂ ಬಿಡುವ ಜರದ 
ಜಗರಂಗಳುಮಂ , , , ನೋಡಿ (ಜಗನಿ. ೩೮-೫ ವ) ; ಒಳಗಡೆವೊತ್ತು ವ 
ಮದನಾನಳನಂ ಚನುರೀಜಧಾರಿಣೀಚಾಳಿತ ಕೋಮಳತಾಳವೃ ಂತಮಂದಾ 
ನಿಳಮುರಿಸಿ ದುದೊದವಿ ನೃ ಸನ ನಿಡುಸುಯ್ಯಲರಿಂ (ನರ್ಧಪು. ೫-೧೬). 
[ನಿಡುಸುಯೆಂಳ್‌ -- ಎಲರ] 
ನಿಡುಸುಯ್ಲು "ನಿಡುಸುಯಲ” ನೋ. 
ನಿಡುಸುರಗಿ (ನಾ). ಉದ್ದ ವಾದ ಕತ್ತಿ; ನೀಳವಾದ ಖಡ್ಗ 
“ಗಣ್ಣ? (ಚತು. ಕಿ. 1, ೪). [ನಿಡು(ವನಿಡಿದು,) 4 ಗ] 
ನಿಡುಸುರುಳಿ (ನಾ): ಯಾವುದಾದರೊಂದು ವಸ್ತುವಿನ ದೊಡ್ಡ 
ಸುರುಳಿ, ಸುತ್ತು : ವಿದ್ಯುತ್ಛವಾಹದ ಚಲನೆಗಾಗಿ ಮಾಡಿರುವ 
ತಂತಿಯ ನಿಡುಸುರುಳಿ (0011, ಇಂಕಸಿ.); ನಿದ್ಯುತ್ತ್ರವಾಹವನ್ನು ಹೊತ್ತ 
ನಿಡಂಸುರುಳಿಯು ಎಲ್ಲಾ ವಿಧದಲ್ಲಿಯೂ ದಂಡಕಾಂತಕ್ಕೆ ಸಮನಾಗಿರು 
ಪುದು (ಭೌತವಿ, ೩೩೫). [ನಿಡು( ಎನಿಡಿದು|) -- ಸುರುಳಿ) 
ನಿಡುಸೂಟಿ (ನಾ). ಅಧಿಕವಾದ ವೇಗ : ಇರ್ಜಿಸೆಯ ಕುಜುರೆಗಾಲರ್‌ 
ಚೂಣಿಯೊಳ್‌' ಕಾಣುತಾರ್ದು ನಿಡುಸೂಟಿಯೊಳ್‌ ನಿಲ್ಲದೋರ್ವಾಫೆ 
ಯೊಳ್‌ ನಿರಾರ್ದು ಸದಳಂಗಳಂ ಸುಲಿದು ಸೆಅಕೆತುಜುಗಳಂ ಪಿಡಿದರ್‌ 
(ಚೆಬಪುು, ೪೮-೨೫). [ನಿಡು(-ಆನಿಡಿದು) -- ಸೂಟ) 
ನಿಡುಸೂಳ್ಕ, ನಿಡುಸೂಳು (ನಾ). ದೊಡ್ಡ ಧ್ವನಿ; ಗಟ್ಟಿಯಾದ 
. ಶಬ್ದ; ಕಡುಗಂಪು, ನಿಡುಸೂಳ್‌ (ಶಬ್ದಾನು. ೮೭ ಪ್ರಯೋ). ನಿಡು 
ಸೂಳು: ಗಬ್ಬರಿಸಿದುದು ಗಗನವನು ಬಲುಬೊಬ್ಬೆ ಬಹುವಿಧವಾದ್ಯ 
` ರಭಸದ ನಿಬ್ಬ ಕಡ” ನಿಡುಸೂಳು. ಸೂಳೈಸಿದುದು ದಿಗತಟನ (ಕುವ್ಯಾಕ. 
೨೩-೩). "1ಿಡು(-ನಿಡಿದು, *-ಸೂಳ್ಳ್‌) 
ನಿಡುಸೂಳು "ನಿಡುಸೂಳ” ನೋ. 
ನಿಡುಸೆರೆ (ನಾ). ದೀರ್ಫವಾದ ಕಂಠನಾಳ : ಅರಸ ಬಳಲಿದನೇನ 
ಮಾಡುವೆ ದುರುಳ ನುಡಿದನ ನಾಲಗೆಯ ನಿಡುಸೆಕೆಯ ಬಿಡಿಸುವೆ ಮಾವ 
ಸ್ಸ ರಿಸಿಯೆಂದನಾ ಭೀಮ (ಕುನ್ನಾ ಕ, ೧೨-೩೦). 
[ಇಿಡ್ಯ( ನಿಡಿದ) 4 16] 
ನಿಡುಸೊಂಡೆ (ನಾ). ಸೊಂಜೆಯ ಗಿಡದಲ್ಲಿ ಒಂದು ಬಗೆ: 
ಕುಟಿಜಂ ನೀ(ಗಿ)ಡುಸೊಂ [ನಾಉಂ. ಗೊಂ, ಗೊ]ಡೆಯೆನಿಫ್ಪಿ ನೆಲ್ಲನುಂ. 
ಗುಣನಿಧಿ ಸಾಧಿಸಿಟ್ಟಿಡಿದು ಕತ್ತು ರಿಗೂಡಿದ ಚೂರ್ಣಮಾದೊಡಂ (ಖನುದ. 
೧೬-೧೦೪),  [ನಿಡಂ( ವನಿಡಿದು|)-4ಸೊಂಡೆ,] 
ನಿಡುಸೋಗೆ (ನೂ). ೧. ಉದ್ದ ವಾದ ಸೆರಗು :' ತೆಳುಡೊಗಲ ನಿಡು 
ಸೋಗೆಯಂಡುಗೆಯನೆಳಗುರುಳ ಸಿಂಗಾರದುಳುಬಿನ , . . ಕೊಡಗೂಸು 
ಪೂತನಿನಿಕರಮೊಸ್ಟಿ ದವು (ಕುವ್ಯಾಭೀ. ೫-೩೪). ೨. ಕಣ್ಣಿ ಸ್ಲಿನ ಕುಡಿಗೆ 
ಮಾಡಿದ ಗೆರೆಯ ಅಲಂಕಾರ: ಡೇನೆಕಾಮಿನಿಯೋರ್ನೆಳಾ ಶಿನಡೀವಿ 
ಯಕ್ಸಿಗೆ ಕಜ್ಜಳವ ಪರಿಭಾವಿಸಿದ ನಿಡುಸೋಗೆ ದೃಗುಪುತ್ರಿಕೆಯ 
ಸೋಮರ್ನಡಿಯ ಭಾನವಾಗಿಕೆ (ಸಾಳ್ವ ಭಾ. ೩೨-೨೩). 
[ನಿಡು( ಎನಿಡಿದು,) 4 ಸೋಗೆ] 
ನಿಡುಹಣೆ "ನಿಡುವಣೆ' ನೋ. 
ನಿಡುಹಲ್ಲು "ನಿಡುವಲ?” ನೋ. 
ನಿಡುಹಾಸು (ನಾ). ಉದ್ದ ವಾದ ಹಾಸು: 
ಹೋಗುವ ದಾರಿಯ ಉದ್ದಕ್ಕೂ... 
(ಸಂಯಾತ್ರೆ. ೫೬). 


ರಾಯನ ಸಿಂಹಾಸನಕ್ಕೆ 
ಕೆಂಪುನೊಖಮಲ್ಲಿನ ನಿಡುಹಾಸು 
[ನಿಡು ( ನಿಡಿದ) 4 ಹಾಸ್ಕು( ಆಪಾಸ್ಟು)] 


ನಿಡುಹುಬ್ಬು 


ಸಿಡುಹುಬ್ಬು "ನಿಡುವುರ್ವು' ನೋ. 

ನಿಡುಹುರ್ಬು "ನಿಡುವುರ್ವು' ನೋ. 

ನಿಡ್ನಳ (ನಾ). (?) : ಮನಸ್ಸಿನಲ್ಲಿ ನಿಡ್ನಳಮಲ್ಲದೆ ಸತ್ವಮಿನಿಸುಂಟಿ 
ಯೆಡೆಯಲ್ಲಿ ಮಾತಿನೊಳು ದೀನತ್ವಮಲ್ಲಜಿಯುಂಟಿ ನಿಸ್ಕು ರಂ ನೋಡೆ 
ನಿಜಸರವಶತ್ವಮಲ್ಲದೆ ರತಿಯೊಳೆಚ್ಚ ಉಂಟೀ ಮನ್ಮನೋವಲ್ಲಬೆಗೆ ಭಾವಿಸೆ 
(ಸಮ್ಮಜಾ. ೩-೧೭) ; ಬಲ್ಮೆಯಿಂಂ ನಿಡ್ಡಳದ ತನ್ನಳಲ ಕಂಬನಿಯೊಳೆರೆನಂ 
ಕಡ್ಡದೀ ಬಾಳ್ವೆಯಾಟದಿ ನಲ್ಮೆಯಂ ಪಡೆಯಲ್‌' (ಕಾಲೂರ, ೧೬೭-೩೭೨). 

(1) 

ನಿತಂಬ (ನಾ). ೧. (ಸ್ತ್ರೀಯರ) ಸೊಂಟದ ಕೆಳಗಿನ ಹಿಂಭಾಗ; 
ಕಟಪ್ರದೇಶ; ಪಿರ್ರೆ; ಕುಂಡೆ : “ಆರೋಹಃ, ನಿತಂಬಃ, ಕಟೀ- 
ಈ ೩ ಕಟಗಿ (ಹಲಾಯು. ೮೪-೩೫೮); ನನಿತೆಯ ಪುಳಿನನಿತಂಬೋದ್ದೇಶಂ 
ಮನಸಿಜಮದಗಜಕುಂಭನಿಕಾಶಂ (ಸುಕುಮಾ. ೫-೫೧ ರಗಳೆ); ಮುಡಿಯ 
ಭಾರಕ್ಕೆ ಕೊರಲೆಸೆವ ಕುಚಭಾರಕ್ಕೆ ಬಡನಡು ನಿತಂಬಭಾರಕ್ಕೈಸಿನ ಬಟ್ಟಿ 
ನುಣ್ಣೊಡೆ ಚೆಲುವನಾಂತವಯವದ ಸೌಕುಮಾರತೆಯ ಭಾರಕ್ಕೆ 
ಸರ್ವಾಂಗವೂ ಬಿಡದೆ ಬಳುಕುತಿನೆ (ಹಚಕಾ. ೪-೧೬). ೨. ಬೆಟ್ಟಿದ 
ಇಳುಕಲುಪ್ರದೇಶ ; ಸಾನು : “ನಿತಂಬಃ, ಕಟಿಕಃ, ಸಾನು, ಪ್ರಸ್ಮಂ, 
ತಟಿಂ, ಭೃಗುಃ-ಫ್ರ ಹ ತಬ್ಬಿಲ್‌? 
ಕಟಕಂ ಭೃಗು ಪ್ರಸ್ಥಂ ತೆಟಿಂ ನಿತಂಬಂ ಗಿರಿಯ ಹೊರೆಯಕ್ಕು? 
(ಮಂಗರಾ, ೩೦-೨) ; ಆ ಗಿರಿಯ ತೆಂಕಣ ದರಿಯ ರುಚಕನುನೋಫಘಂ 


(ಹಲಾಯು.' ೨೬-೧೨) ; “ಸಾನು 


ವಿಮಳಂ ರುಚಕೋತ್ತ ರಮುಂಚಿತಸುಪ್ರಬುದ್ಧ ೦ ಭದ್ರಂ ರುಚಿನನ್ಮಂದರ |, 


ಮಪವರಕಚಾರುತರ ಸುಪ್ರ ತಿಸ್ಮ ಮೆಂಬ ನಿತಂಬಂ (ಶಾಂತಿಪು. ೯-೧೬೫); 
ಅಭ್ರ್ರಂಕಸೋತ್ತು ಂಗಸಂಗತ ಗಿರಿವರೆ ನಿತಂಬಸಂವಾಸಕಬರಶಿಬಿರಸಂಕೀರ್ಣ 
ಮುಮಪ್ಪು ದೊಂದು ಮಹಾಟನಿಯನೆಯ್ದಿ ವರ್ಪುದುಂ (ಸಂಚತು. 
೨೩-೧೨) ; ದಶನದನಂ . . . ಕ್ರಮದಿಂ ಕೈಲಾಸಪರ್ವತಮನೆಯ್ದಿ 
ವಾಲಿದೇನರೆ ಸಾಮರ್ಥ್ಯಮಂ ನೆನೆದು ಪೊಗಟುತ್ತು ಮಾ ನಗದ ನಿತಂಬ 
ದೊಳ್‌ ಬೀಡುವಿಟ್ಟಿ ರ್ಪುದುಂ (ಸಂರಾಮಾ. ೧೦-೧೮೪ ನ); ಆ ಪೊಂಬೆಟ್ಟಿ ದ 
ನಿತಂಬದೊಳಿಂಬುವಡೆದ ಜಂಬುಜಂಬೀರಪನಸಪಾಟಿಳಿರೆಸಾಲತಮಾಲ . , 
ಕಮಳಷಂಡಂಗಳಿಂದಿಡಿದು ಕಡುಬೆಡಂಗಾದ ಸಾರ್ವರ್ತುಕಮಾದ ಸದಮಳ 
ತಪೋವನದ (ರಾಜೀ. ೧-೧೨೫ ವ). ೩. [ನಾಟ್ಯ] ಮೂವತ್ತು 
ಬಗೆಯ ನೃತ್ತ ಹಸ್ತಗಳಲ್ಲಿ ಒಂದು; 0 "ಪತಾಕಹಸ್ತಗಳೆರಡರಲ್ಲಿ 
ಒಂದನ್ನು ಮೇಲ್ಮುಖವಾಗಿಯೂ ಇನ್ನೊಂದನ್ನು ಕೆಳಮುಖ 
ಇಗಿಯೂ ಮಾಡಿ ಕೈಗಳನ್ನು ಭುಜ ಮತ್ತು ನಡುಗಳಿಗೆ 
ಕ್ರಮವಾಗಿ ಸುತ್ತಿಸುವುದು” 
ಚತುರಸ್ರ, ಉದ್ವೃತ್ತ, ತಲನುಂಖ, ಸ್ವಸ್ತಿಕ, ವಿಪ್ರಕೀರ್ಣ, ಆರಾಳಕಟಕಾ 
ನಖ, ಅವಿದ್ಧ ವಕ್ರ, ಸೂಚ್ಛಾಸ್ಯ, ರೇಚಿತ, ಅರ್ಧರೇಚಿತ, ನಿತಂಬ, 
ಪಲ್ಲವ... ಲಲಿತ-ಈ ಮೂವತ್ತು ನೃತ್ಯಹಸ್ತಂಗಳ್‌ (ಲಾಸ್ಯರಂ. 
೨-೪೪2). ೪. ನೂರೆಂಟು ಕರಣಗಳಲ್ಲಿ ಒಂದು; ೫ "ಪತಾಕ 
ಹಸ್ತಗಳೆರಡರ ಬೆರಳುಗಳನ್ನು ಕೆಳಕ್ಕೆ ಮಾಡಿ ಹಿಡಿದು ಸರಿವರ್ತ 
ದಿಂದ ಬೆರಳುಗಳನ್ನು ಮೇಲಕ್ಕೆ ಮಾಡಿ ತಲೆಯ ಹತ್ತಿರ ನಿಲ್ಲಿಸಿ, 
ಕೈಗಳನ್ನು ನಿದುರಾಗಿಯೂ, ಬೆರಳುಗಳನ್ನು ದೇಹಕ್ಕಭಿಮುಖ 
ವಾಗಿಯೂ ಮಾಡಿ ಭುಜದ ಸಮಕ್ಕೆ ಇಳಿಸಿ, ನಿತಂಬಹಸ್ತವನ್ನು 
೬ ೬ ೬ ಮಾಡುವುದು” (ಲಾಸ್ಕರಂ: ೩೦೨ ಗದ್ಯಾನುನಾದ) : ತಲಪುಪ್ಪ 
ಪುಟ, ಲೀನ, ನಿವರ್ತಿತ. . . ಅಸಕ್ರಾಂತ, ನಿತಂಬ . . . ಗಂಗಾವ 
ತರಣ-ಈ ನೂಲಕಿಂಟು ಕರಣಂಗಳ್‌ (ಲಾಸ್ಯರಂ. ೪-೪೨). [ಸಂ.] 
ನಿತಂಬದ್ಧ ಯಸ (ನಾ). ನಿತಂಬದವರೆಗೆ ಬರುವಷ್ಟು (ನೀರಿನ) 
ಆಳ ; ಸೊಂಟದವರೆಗೆ ಮುಳುಗುವಷ್ಟು (ನೀರಿನ) ಆಳ : 


ಲಾಸ್ಕರಂ, ೨೫೦ ಗದ್ಯಾನುವಾದ) : 
4 


೪೫೯೨ 


30 


35 


40 


45 


ನಿತಾಂತ 


ಜಳಕೇಳಿ ನಿಮಿರ್ಗೆ ಭರತನ ಲಳಿತಾಂತಃ ಪುರದೊಳೆಂಬ ತನ್ನಟ್ಕಆಕೊಳಾ 
ಜಳದೇವಿ : ಬೆಸಸೆ ಗಂಗಾಜಳಮಾಯ್ತು ನಿತಂಬಿನೀನಿತಂಬದ್ವಯಸಂ 
(ಆದಿಫು. ೧೧-೧೪೪). "ಊರುದ್ವಯಸ' ಸರಾ. [ಸಂ.] 

ನಿತಂಬಬಿಂಬ (ನಾ). ದುಂಡನೆಯ ಪೊರವಾರು ; ವೃತ್ತಾಕಾರದ 
ಪಿಕ್ರಿ: ಆಕೆಗಳ ಸೀನರತುಂಗನಿತಂಬಬಿಂಬದೊಂದಗಲದ ವೃದ್ಧಿ ಸೆರ್ಚೆ 
ಸೆಲೆನೆರ್ಚಿದುದೀ ಕೊಳಂ (ಶಾಂತಿಸು.ಆ-೨೮) ; ತೆರೆನಿಡಿದೀಸುವೆಳೆನೇಡಿತಿಯ 
ಗುರುತರನಿತಂಬಬಿಂಬನುಂ ಮಂಳುಂಗಿ ತೋರ್ಪ ಕರಿಣೆಯ ಶಿರಂಗೆತ್ತು 
(ರಾಜಕೀ. ೬-೨೪ ನ). [ನಿತಂಬ ಬಿಂಬ] 

ಸಿತಂಬಸ್ಮ (ಗು). ನಿತಂಬದ ಮೇಲಿರುವ. [ಸಂ.] 

ನಿತಂಬಹಸ್ತ (ನಾ). ಎನಿತಂಬ ೩ : ನೆಲೆನಡೆದ ಪತಾಕಂಗಳ್‌ ನೆಲೆ 
ಮೊಗಮಾಗೊಂದು ನೇಗುಮೊಗಮಾಗೊಂದುಂ ಸಲೆ ಭುಜದಿನಿಳಿದು 
ಕಟಗಳೊಳಲಸದೆ ತಿರುಗಲ್‌ ನಿತಂಬಹಸ್ತ ಮದಕ್ಕುಂ (ಲಾಸ್ಕರಂ, ೨-೫೫), 

[ನಿತಂಬ -- ಹಸ್ತ] 

ನಿತಂಬಿನಿ (ನಾ). ೧. ಸ್ಥೂಲವಾದ ನಿತಂಬವನ್ನುಳ್ಳ ವಳು p 
ಚೆಲುನೆ; ಸುಂದರಿ : “ಸ್ಕೂಲನಿತಂಬವುಳ್ಳ ನಳು ನಿತಂಬಿನೀಯೆಫಿಸುಗು? 
(ನಾಚಿರಾ. ೧೧೬) ; ಪರಿಜನನೆಟ್ಟು ಕಯ್ಲಡೆ ನಿತಂಬಿನಿ ಮೆಲ್ಲನೆ ವಾಮ 
ಜಾನುನಂ ಕರೆತಳದಿಂದಮೂಲ . . . ಅತಿಸಂಭ್ರಮದಿಂದಮೇಟಕಿ 
(ಉದಂಪೂ. ೩೯೬) ; ಸುಗುಣಾವಲಂಬಿನಿಯರ ಶಿರೋನಮುಣಿಗೆ ತುಂಬಿತು 
ನವಮಾಸ ಮುಣಿಮಂಚಡೆಣೆಯ ನಿತಂಬಿನಿ ತನುವ ಸಾರ್ಚಿದಳು (ಮೋಹತ. 
೧೭-೧೨); ನೋಡದೊ, ನಿತಂಬಿನಿ, ತೊರೆಯ ನಡುನಣಾ ನಿನ್ನ ನೈಬಣ್ಣದ 
ಪುಳಿನಪುಂಜದೆಡೆಯಲ್ಲಿ, ಬೆಳ್ಮಾವರೆಯ ಬೆಳ್ಳ (ಶ್ರೀರಾಮಾ. ೧೫೪-೫೧). 
೨. ಹೆಂಗಸು ; ಸ್ತ್ರೀ : “ರಾಮಾ, ನಾಮಾ . . . ರಮಣೀ, ನಿತಂಬಿನೀ, 
ವನಿತಾ, ದಯಿತ್ಯಾ ಪ್ರತೀಪದರ್ಶಿನೀ, ವಧೂಃ, ವೆಶಾಾ ಯಂನತಿೀಃ 
ಈ ೨೮ ಸ್ತ್ರೀಯರ್‌” (ಹೆಲಾಯು. ೭೯-೩೨೮) ; “ಭಾಮಿನಿ ನಿತಂಬಿನಿ 
* * - ಮೆಹಿಳೆಯಬಳೆ ರಾಮೆ ವರವರ್ಣಿನಿಯೆನಲೈ ಹೆಂಗೂಸೆನಿಕ್ಕು? 
(ಮುಂಗರಾ. ೮೯-೧). [ಸೆಂ ನಿತಂಬಿನೀ] 

ನಿತಂಬಿನೀಕದಂಬ (ನಾ). ಚೆಲುವೆಯರ ಗುಂಪು; ಸುಂದರಿಯರ 
ಸಮೂಹ : ಒದನಿಸಲಾರ್ತುದಲ್ಲಿ ಜಳಕೇಳಿಯೊಳಿರ್ದ ನಿತಂಬಿನೀಕದಂಬದ 
ಮುಖನಬ್ಬ ಮಂ ನಯನಮುತ್ಸ ಲಮಂ (ಪುಸ್ಪಪು. ೬-೧೫). [ಸೆಂ.] 

ನಿತಂಬಿನೀಜನ . (ನಾ). - ನಿತಂಬಿನೀಕದಂಬ : ನೆಗಬ್ಬ ನೃಪಂ 
ತನಗಹಿತನಾಗೆ ಮೈಮಲಕಿದು ಸೆಗಬ್ಬಿ ಭೂಸಂ ನಿಜಸೈನೈನಿತಂಬಿನೀಜನಾ 
ಕ್ರಂದನಮುಂ ಕೇಳುತ್ತು ಮಿರ್ಪಂ ಪಗಲುಂ (ಸಂಚತಂ. 
೨00-೬). [fo] 

ನಿತಂಬಿನೀನಿವಹ (ನಾ). - ನಿತಂಬಿನೀಕದಂಬ: ಶುದ್ಧಾ ಂತನಿತಂಬಿನೀ 
ಸಿನಹಮೊಲ್ಲೆ ಳಸುತ್ತಿ ರೆಯ ೦0 ಧರಾಂಗನಾಕಾಂತನ ಚಿತ್ತ ನೇಕಅಾಯೆ 
ಮೊಂದದಣಂ ಸುರತೋಪಭೋಗಮಂ (ಕಾದಂಪೂ. ೨೦). [ಸಂ] 

ನಿತಪ್ತ (ಗು). ಕಂದಿದ; ಕಾಂತಿಗುಂದಿದ : ಉಚ್ಛ್ರ್ಯಾಸಂತಪ್ಪಾಧರ 
ರುಚಿಯಂ. ಮನುಜೇಂದ್ರಾಂಗನೆಯನೆಯ್ದಿ ಕಂಡಿತೆಂದಳ್‌' (ಯಶೋಚ. 
೨-೩೫). [ಸಂ.] 

ನಿತರಾಂ (ಅ). ಅತಿಯಾಗಿ ; ಸಂಪೂರ್ಣವಾಗಿ : ಶತರಾಜ್ಯಲಾಭದಿಂದ 
ಮುಮತಿಪ್ರಿಯಂ ಮಾತಿದೆನಗೆ ಸತ್ಯಂ ಸತ್ಯಂ ನಿತರಾಂ ಪ್ರಮಾದಿಯೊಳ್‌ 
ವಿಸ್ಮಿತಮಾಗದ ನೇಹಮೆನ್ನೊಳಂ ವಸಿಪುದರಿಂ (ಸ್ವಸ್ನನಾ. ೫೮). [ಸಂ] 

ನಿತಾಂತ (ಗು). ೧. ಅಧಿಕವಾದ ; ಹೆಚ್ಚಾದ ; ಅತಿಶಯವಾದ : 
ಮೇಘನಾದಂ ತನ್ನ ಮಗಂ ಸಿಂಹನಾದಂಗೆ ರಾಜ್ಯಭಾರಮನಿತ್ತು ತಪೋಭಾರ 
ದೊಳ* ತಾಂ ನಿಂದು ಶುಭಭಾನನಿತಾಂತಶುದ್ಧಾ ೦ತರಂಗಂ NE ಕಲ್ಲೆಲೆ 
ನಿಂದು (ಶಾಂತಿಪು. ೭-೧೦೭ ವ); ಕವಿಪ್ರತತಿ ನಿತಾಂತಸೇವ್ಯತೆಯಿನೊಂದಿ 


ಇರುಳುಂ 


ನಿತಾಂತಂ 


ಸರೆಸ್ವ ತಿಯಂದದಿಂ ಸರಸ್ವತಿ ದಯೆಗೆಯ್ಲೆ ನನ್ಮೊಳನುಕೂಲಕೆಯಿಂದನೆ 
ನಿರ್ಮಳತ್ವಮುಂ (9:ದಂಪೂ: ೨) ; ನೋಕ್ಷನಿತಾಂತೇಟೈ ಯಿನನಿಬರುಮನಿ 
ವರ್ಶಿತರಾದರ್‌ (ವಿಸ್ಮುಪು. ೪-೧೩೭) ; ಹನ್ನೆರಡುನರ್ಷಗಳಲ್ಲಿ ಕನ್ನಡ 
ಕಲಿತು ಇಂಥ ನಿತಾಂತಸುಂದರನಚನಗಳನ್ನು ರಚಿಸಿದುದು. ಮರುಳು. 
ಶಂಕರನೇನನ ಸಾಹಸನೆಂದೇ ಹೇಳಬೇಕು ui; ೩೪೫) ; ಭೂದೇವಿ 
ವಿಸ್ಮಯ ಮೂಕಳಾಗಿ ನೋಡುತ್ತಿ ರುನಂತೆ ಎಲ್ಲೆ ಡೆಯಲ್ಲೂ ನಿತಾಂತವತೌನ 
ವ್ಯಾವಿಸಿರುತ್ತದೆ (ಬೆತಂಬಾ, ೯೩); ಈ ಸಡ್ಜರ್ಶನಗಳ . . . ಉದ್ದೇಶ 
ಬಂಧ, ಬಂಧಕಾರಣ, ಮೋಕ್ಷ, ಮೋಕ್ಷೋಪಾಯಗಳ ನಿತಾಂತ ವಿಮರ್ಶೆ 


(ಭಾರದ. ೧೨೨). (ನೂ). ೨. ಹಿರಿದು ; ದೊಡ್ಡದು : “ಕಾನುಂ, 
ಪ್ರಕಾಮುಂ, ಪರ್ಯಾಸ್ತಂ, ನಿತಾಂತಂ . . . ಅತಿಮರ್ಯಾಹಂ, ಅತಿ 


ವೇಳಂ-ಈ ೮ ಹಿರಿದಾಗಿರ್ದುದು” (ಹಲಾಯು. ೧೧೯-೩೩) ; “ನಿತಾಂತ 
ಮತ್ಯುರ್ಥಮತಿನೇಳಂ ಪ್ರಕಾನುಮತಿಮರ್ಯಾದಮೆನಲು ಪಿರಿದೆನಿಳು” 
(ನುಂಗಲಾ, ೧೨೯-೧೪). [ಸೆಂ] 

ನಿತಾಂತಂ (ಅ). ಬಹುವಾಗಿ; ಹೆಚ್ಚಾಗಿ; ಅತಿಶಯವಾಗಿ ; 
ಬಹಳವಾಗಿ : ನುತಶಿಶಿರಕಿರಣಕಾಂತಿಪ್ರತತಿಯನೊಡಗೂಡಿ ಮಾಡಿದ 
ವೊಲಾಯಿತ್ತಿ ಂತತಿಶಯನಿಸಾ ನಿನ್ನ ಮುಖಂ ನಥಿತಾಂತನೆಂಬಾಗಳಜಿಕಿ 
ಗಭೂತೋಪಮೆಯ೦ (ಕವಿಂ7. ೩-೭೮) ; ಆ ರಾಶಿಯೆಂ ನೋಟಸ್ಟೊಡೆ 
ಕೃ ಶತನುನಕ್ಕು ೨ ನರಂ ಶಜ್ಮ ಹಂ ಸ್ರಿ (ಗೃ ಹನಃಾದಂದುಗ್ರ! ರಾಲೋಕಿಸೆ 
ಲ ಶತನು ತ್ಕಾ ಂತೆಯಕ್ಕು ° ಚಡ (ಜಾತತಿ, ೨೧-೪) ; ಆಗ್ರಹಿಸಿ 
ತರ್ಕಶಾಸ್ತ್ರ ಸಮಗ್ರ ತೆಯಂ *ತೋರ್ನೆರಲ್ಲ ನೀಮೆನೆ ಕುಳಿಕಾಹಿಗ್ರ ಸ್ತ ಸ್‌ 
ನುಡಿವುನಸಗ್ರ ಹನೆಂದುರ್ಗುಗೊಂಡರೆಂತೆ ನಿತಾಂತಂ (ಸ ಸುಕುನಾ. ೨-೧೯); 
ಈ ಧರೆಯೊಳ್‌ ದೌರ್ಜನ್ಯರೆಲ್ಲಂ ಪರಕೃ ತಿನುತಿಗಂ ಸಲ್ವರಲ್ಲಂ ನಿತಾಂತಂ 
(ಷೆಣ್ಯಾಸ್ರ್ರ. ೧-೨೪); ಸತ್ಕಾವ್ಯದಂತಬ್ಬಿಯಂತೆ ನಿತಾಂತಂ ಸರೆಸಂ ವಿರಾಜಿಸಿ 
ದನಾ ರಾಜೇಂದ್ರಪಂಚಾನನಂ (ರಾಜಶೇ. ೩-೧೦). [ಸೆಂ.] 

ನಿತಾಂತನಂದ್ಯ (ನಾ). ಅತ್ಯ ಂತ ಪೂಜ್ಯ ; ; ಅಧಿಕ ಗೌರವಕ್ಕೆ 
ಪಾತ್ರನಾದವನು : ಜನವರ ಮೂಲರಾದ ಆದಿತೀರ್ಥಂಕರರು, 
ಯಹಭದೇವರು ವೈ ೈಷ್ಣ್ಯವ ಆಗಮಗಳಿಗೂ ಸಿತಾಂತನೆಂದ್ಯರಾಗಿರುನ 
ರೆಂಬುದು ನಮಗೆ ಕಂಡುಬರುವುದು (ಭಾರದ. ೧೬೮). 

[ನಿತಾಂತ-- ನಂದ್ಯ] 

ನಿತಾಂತಶಠ (ನಾ). ಅತ್ಯಂತ ತಿಳಿಗೇಡಿಯಾದವನು ; ಮಹಾ 
ಮೂರ್ಜ : ನಿಷ್ಮು ರನೊಳ್‌ ನಿತಾಂತಶಕನೊಳ್‌ ಿಸ್ನೇಹಮಂ ತೋರ್ಪ 
ಸಂಚಳನೊಳ್‌' ಸದ್ದು ಣಹೀನನೊಳ" ನೆರೆವ ಕೂಟಿಂ ನಂಜಿನೂಟಂ ಸಖೀ 
(ರಾಜರೇ. ೧೧-೧೫೧). [ನಿತಾಂತ .- ಶಠ] 

ನಿತ್ತ `ನಿಲ್‌' ಸರಾ. 

ನಿತ್ತಧರ್ಮು (ನಾ). ಪ್ರತಿದಿನವೂ ಮಾಡುವ ಧರ್ಮ, —ುಣ್ಯ 
ಕಾರ್ಯ : ಈ ನಿತ್ತ ಧರ್ಮ್ಮಮಾನ್ಯಾರೋರಾ ಕುಲನ್ನು" ಸೆಬ್ಬು ಕಿ 
(ಎಕ. ೪1, ಕೊಪ್ಪ. ೩೭೧೮) ಸು. 6759). [ಸಂ ನಿತ್ಯಧಮಸ್ತ 

ನಿತ್ತರಣೆ (ನಾ). ಉದ್ಧಾರ; ರಕ್ಷಣೆ : ಸಳ್ಳ ಜೊಳಗಣ ಬಳಂಬೆಯಂತೆ 
ದ್ರೋಹನ ನಿತ್ತರಣೆಯಂತೆ (ಫರ್ಮಾನು. ೯-೨೩). 

([ಆಸಂ. 'ನಿಸ್ತ ರಣ] 

ನಿತ್ತರಿಸು (ಕ್ರಿ). ೧. ಸಹಿಸು; ಸೈರಿಸು; ತಾಳಿಕೊಳ್ಳು 
ಇನ್ನೆ ವರೆಗಮಿರ್ದೆ ವಿನ್ನೆಮಗೆ ನಿತ್ತ ರಿಸಲ್‌ ನೆಹನಿಲ್ಲ ತಾಅಲಾದುವು ತನು 
ಕೂಟ ನೀರ ದೆಸೆಯಿಲ್ಲದೊಡಲ್ಲ ಳನೆಂತು ತಾಳ್ಗುನಂ (ಆದಿಪು. ೯-೮೯); 
ಇತ್ತಂ ವಿಶ್ವನಂದಿಗಂ ವಿಶಾಖನಂದಿಗಂ ಒಂದು ನಂದನ ನ್ಯತಿಕರಣದಿಂ 
ಕಲಹಮಾಗೆ ನಿಶಾಖನಂದಂ ಸಿತ್ತರಿಸಲಾಳದೋಡುವುದುಂ (ಚಾವುಂಪು. 
೧೪೧); ನಿಸಿತಾಸ್ತ್ರಾಘಾತದಿಂ ಸತ್ತ ಭೂಪರ ಸೆಂಡಿರ್‌ ಬಿಸುಸುಯ್ಕೆ 


೪೫೯೩ 


25 


35 


40 


45 


ನಿತ್ತರಿಸು 


ನೀಳ್ದ ಶಿಖಿ ತಂನಂ ಮುಟ್ಟಿ ನೊಂದಿಂದು 
(ಎಕ, ೪181, ಸಾಗರ, ೧೦೯-೩೫; 1042) ; ಹೊತ್ತು. ತುಂಬಿದವಳು 
ತನ್ನ ಸಿತ್ತರಿಸುವ ಬೇನೆಯನಜಿಕಿವಳು. (ನೋಳಿನಾ. ೧೯-೨೬); ಮದನ 
ದಹನಂ ಪತ್ತೆ ನಿತ್ತರಿಸಲಾಜದೆ ಲಲನೆಯ ಲಾನಣ್ಯರಸದ ಬಯಲೊನಲೊ 
ಳೋಲಾಡಿ ಬಿಟ್ಬಿಂತೆಯುಂ. ೬ ೬ ೬ ಕಂದರ್ಪದೇವನಿರ್ಪುದುಂ (ಲೀಲಾವ. 
೩-೬೦) ; ಸುರನದಿ ಬತ್ತೆ ನಿತ್ತರಿಸಬೊರ್ಮೊದಲಲ್ಲಿಯ ಬಾಳೆಮಾಂಗಳೇ 
ಧರಣೀತಳಕ್ಕೆ ಬಿಬ್ಬಿ ಪುವು. (ಜಗವಿ, ೧೮-೪೮) ; ಬೊಜಗನೊರ್ವಳೊಲ್ವಳಂ 
ನುಡಿದು ಬೇಳಾಗಿ ಕೇಳಿನನಡೊಳೆಸಬಿ ಸಸೆಯೊಳ್‌ ಸೊರಳ್ಳು ಸೊತ್ತು ಗಳೆ 
ದಿರುಳಿನ ಜೊನ್ನದುರಿವರಿಗೆ ನಿತ್ರರಿಸಲಾಜದೆ (ಅನ:ಪು. ೮-೩೨ ನ) ; 
ಸಿಡಿಮಿಡಿಗೊಂಡು ತನ್ನ ಮನೆಯೆ ವಿತ್ತಮೆಲ್ಲಂ ಫೋಗಲಿಯೆಂದು ಬಾಿಸೆ 
ಎಲ್ಲಂ ಪೋಯ್ತಾ ನೆರೆಮನೆಯನನರ್ಧಂ ಪೋಯ ಮತ್ತೆ ನಿತ್ತರಿಸದೆನ್ನು 
ನೆರಡುಕಣ್ಣೊಡೆದು ಪೋಗಲಿ ಎಂದು ಬಾರಿಸೆ (ಧರ್ಮಸ.9-೧೫ ನ); ಉತ್ತರ 
ಸಗರದೊಳೊಬ್ಬ ಸಾತಕ ತನ್ನ ಸೆತ್ತ ತಾಯಿಗೆ ಆಳುಪಿದರೆ ಸಿತ್ತರಿಸದೆ 
ಊರ ಜನಕ್ಕೆ ಹೋಗೆಂದು ಅತ್ತ ನೂಕಲಾಗನರು (ನನ್ನಾ. ೧೩-೨೩). 
೨. ಪಾರಾಗು : ಪರಹಿತನಿದಾತ್ಮಹಿತಮೆಂಬೆರಡು ಮನುಟತದಟಲನೆಮಗೆ 
ಮಾಡಿದನಂ ನಿತ್ತರಿಸಂ ತಿರ್ಯೆಗ್ಗಾ ತಿಯೊಳೆರಡಿಲ್ಲದೆಯಿಂ ವಿಜಾತಿಪುಟ್ಟಿದೆ 
ಮಾಣಂ (ಕಾದಂಉ. ೪೮೪) ; ತಿರಿಕ ನಾರಕ ಮಾನವಾಮರಲೋಕದೊಳ್‌ 
ನೆಲೆಗೊಂಡು ನಿತ್ತರಿಸಡೆಲ್ಲಿಯೆಂಂ (ಧರ್ಮಾನೈ. ೧-೬೫) ; ಸಿರಿಗೆಡಲು 
ಜಡತೆ ಭಾರತಿಗಿರದಾಡವೊಲಾತ್ಮನೇದಿಗೆತ್ತಾನುಂ ದುಶ್ಚರಿತಂ ತೋಜಿಃ 
ದೊಡದು ನಿತ್ತರಿಕುನೆ ಕಳ್ತಲೆ ತಮೋರಿಗಿದಿರಾದಪುದೇ 
೨೯-೧೭೫) ; ಒತ್ತಾಗಿ ಬಲೆಯ ಬೀಸಿದನು ನಿತ್ತರಿಸದೆ ಪಕ್ಷಿ ಬಲೆಯೊಳು 


ನಿತ್ತ ರಿಸಲ್ತಾ ನಣಮಾಜದೆ 


(ಉಸಾರ. 


ಬೀಳಲು ಸುತ್ತಿ ಹಾಕಿದ ಕಲ್ಲಿಯೊಳಗೆ (ಕಪೋತ. ೭-೨೪). ೩. ಸಾಗಿಸಿ 
ಕೊಂಡು ಹೋಗು; ಫಿಭಾಯಿಸು ; ನಿರ್ವಹಿಸು : ಅರಿದು ಗೆಲಲ್ಫೈ 
ಪಾರ್ನನ ಶರಾಸಸನಿದ್ಯೆಯಸೆಂದು ನೊಂದು ನಿತ್ತರಿಸದೆ . . . ಭಾಸ್ಕರ 


ಸುತನೊಯ್ಯುನೋಸರಿಸೆ (ಸಂಪಭಾ. ೩-೭೧); ತದ್ಭಾರನುಂ ಪೊತ್ತು 0 
ನಿತ್ತರಿಸುತ್ತಿರ್ಪುದಜಿೌಸಂದೆ. ನೀನೆ ಪಿರಿಯ್ಕೆ ಶ್ರೀದಾನಚಿಂತಾಮಣೀ: 
(ಅಜಿಪು, ೧೨-೯) ; ನಾಮನರೊಳ್‌ ಪಗೆಯನೆತ್ತಿ ಕೊಂಡು ನಿತ್ತರಿಸಲಜಿಂ 
ಯೆವು (ಸಂಚತಂ. ೨೪೨-೧೫); ಮುಹೋಗ್ರನೆಂಬ ಫೆಸರಂ ಕೈಕೊಂಡನಂ 
ಪೊರ್ದಿ ಬಿತ್ತರದಿಂ ನಿತ್ತರಿಸಲ್ಮೆ ಬಾರದೆನುತಂ ನಿಶ್ಚಯಿಸಿ. ಬಿಟ್ಟುಂ 
ಜಿನೇಶ್ವರನ೦ ಶಂಕರನಂ ಗುಣಾಕರನನತಣ್ಳಾನಂದದಿಂ ಪೊರ್ದುವರ್‌ 
(ಸಮಸ ೮-೧೦೭) ; ಕರಗಸ ಗಾಳ ನಿಚ್ಚಣಿಗೆ ದಬ್ಬುಕವೆಂಬಿವನಿಕ್ಕಿ ಕಾದಿ 
ನಿತ್ತರಿಸದೆಯೋಡಿಹೋದ ಬೆಳ್ಳಿ ರಳೆಯ ಬೇಂಟಿಯಲು ಕೊಲಲುವೊಲ್ಲದೆ 
ಕಾವನು ವಿಕ್ರ[ಮ]ಭೂಭುಜ (ಸೌಇಇ. 1X-i, ೨೭೬-೩೩; 1185) ; 
ಅರರೆ ಚತುರ್ಬಲಂ ಬೆರಸು ಭೋಂಕನೆ ನೂಂಕಿದ ವೀರತಾರಕಾಸುರ 


ನೊಳ್‌ . . . ಅನನೊಡರ್ಚುವನಾವನಾಂತು ನಿತ್ತರಿಸುವ೦ (ಗಿರಿಕ. 
೬-೭೫) ; ಆ ನಾಗನಾಂತ ಪೊಜಕಿಯಂ ಭೂನಾಗಂ ಪೊತ್ತು ದೇವ 
ನಿತ್ತರಿಸುವುದೆ. (ಅನಂಪು. ೩-೯೦); ಎನ್ಮುಯ ನಂಶದಿಕ್ಕರಿಗಳೆಂಟು 


ನಿಂಳಾತಳಭಾರನುಂ ಕೊರಳ್‌ ಕೊಮನ್ಮಿಸಿ ಪೊತ್ತು ನಿತ್ತರಿಸುತಿರ್ದೇಡನಿರಾ 
ನೆಲನೆಯ್ದೆ ಕಾಯ್ದು ಸುಡುತಿರ್ದಪುದೆಂದಿಡುವಂತೆ ಪುಯ್ಭುಲಂ ತಮ್ಮ 
ಕರಾಗ್ರ; ದೊಳ್‌ $id ನೆಬಲ್ಲೆ ತೊಲ ಲ್ಲ ವಾನೆಗಳ್‌ (ಬಾಧಪು. 
೪-೮೩) ; ಬಹಳ ಭಂಗಂಬಡೆದು ಕದನಮಂ. ನತ್ತ ರಿಸಲಾಜದಾಳ್ವಿ £ರಿಯಿಂ 
ಕೆಡೆದರಗಳೊಳಗಾಗಲಸುರಭಟರು (ಚೆಬಪು. ೨೪-೩೦) ; ಎತ್ತಿ ಕೊಂಬಳು 
ಪೆಣನನು ಮತ್ತೆ ದಣಿಯದೆ ಮತ್ತ ಕೊಡುವಳು ನುಗನಿಗೆ ನಿತ್ತರಿಸುವೆ 
ನಾಫಿನ್ನಾವಪರಿಯೆಂದು ಹೆತ್ತ ತಾಯಿ ಹಲುಬುನಳು (ಫನ್ಯಚ. ೯೨). 
೪. ಪಾರುಮಾಡು ; ದಾಟಿಸು; ಉದ್ಭಾರಮಾಡು : ಬಾಲತ್ವ 
ಡೊಳ್‌  ಉಪಾಸಕಾಧ್ಯಯನನುನೋದಿ ಲಬ್ಧ ಸಂಸ್ಕಾರನಾದಾತಂ 


ಫಿತ್ತವ್ಯವಸ್ಥೆ 


ತನ್ನುನುಂ ಸೆಜರುಮುಂ ಕೊಂಡು ನಿತ್ರ [ಪಾತಾಂ. ಸ್ಪ]ರಿಸುಗುಂ 
(ಚಾವುಂಪು. ೯೩) ; ಸುರಿನ ಕೂರ್ಗಣೆಯಿಂದ ಕೂರ್ಗಣೆಯೆಚ್ಚು ನಿತ್ತರಿಸಿ 
ಮಾರ್ಬಲನ ರೆಕ್ಷಿಸಿದ (ನೋಹತ. ೪೦-೫೦). ೫. ಉಳಿ; ಸುರಕ್ಷಿತ 
ವಾಗಿರು ; ತಪ್ಪಿಸಿಕೊಳ್ಳು : ಅರಣ್ಯದೊಳ್‌ ಫಿತ್ತರಿಸಂತು ನಾಡ 
ಗಡಿಯೆಂ ಮಜಕಿದುಂ ಪುಗದಂತನಂಗೆ ಭೂಪೋತ್ತನುನಾಜ್ಞೆಯೆಂಬ 
ಮಣಿಮಂಡನಮಂ ನಡುನೆತ್ತಿಗಿತ್ತು ದಿಗ್ಭಿತ್ತಿಗೆ ಕೀರ್ತಿಚಂದನನಿಲೇಸ 
ಮನಿತ್ತನಿದೇನುದಾತ್ರ್ಮನೋ ' (ನಂಉಾನಾ. ೪-೭೬೪); ಕರಡಲಾರ್ಪ್ರನೇ 
ಕನಕಶೈಳಂ ದೂರವಾಗಿರ್ದ್ದು ನಿತ್ತರಿಸಿತ್ತು (ಎಕ. ೪, ಬೇಲೂರು. ೫೮-೩೯ ; 
1117). ೬. ತಡೆಯಲ್ಪಡು ; ಅಡ್ಡಿ ಹೊಂದು : ಎಣ್ಣೆ ಸೆಯಿಂ ಬಿಡೆ 
ಬೀಸೆ ಗಾಳಿ ನಿತ್ತರಿಸದೆ ಬೀಸಿದಂದು ಮಟಕೆಯಿಲ್ಲ[ಸಾರಾಂ. ನಿಸ್ತರಿಸಿದೆಂದು 
ನುಟಿಕ]ನೆಲಂ ಪುಡಿನಿಟ್ಟು ಪಾಣುಗುಂ (ಅಟ್ಟಿ ನು. ೪-೨). ೭. ಕಳೆ; 
ವಿರಾರು: ಪೊತ್ತು ನಿತ್ತರಿಸಲಾ ಕನ್ನೆ ಕೈಸಾರ್ವದಿನೆ ತ್ರ (ಜಿನಮು. ೩-೧೯). 
೮. ಬೀಸು; ತೀಡು : ಕಂಪನವುಂಕಿ ಪೊತ್ತು ನಿತ್ತರಿಸೆರಲೆಂಬಿನೇವುವೊ 
ಮದೀಯ ಮನೋಗತಕಾಮರಾಗಸಾಗರದೊದನಿಂಗೆ ನಲ್ಲಳ ವಿಲೋಕನ 
ಚಂದ್ರಿಕೆಯೊಂದೆ ಸಾಲಜೇ (ಸಂಸಭಾ. ೫-೧೧).  [ನಿಸ್ತರಿಸು] 

ನಿತ್ತವ್ಯವಸ್ಥೆ (ನಾ).ನಿತ್ಯವೂ ನಡೆಯುವಂತೆ ಮಾಡಿದ ಏರ್ಪಾಡು: 
ಶ್ರೀರಣಸಾಗರಾಳುಪೇನ್ಸ್ಟ್ರರಾ ರಾಜ್ಯದುಳ್ಳಿ ಕವುಳಪ್ಪಳ್ಳುಟಕ್ಕಿ ಆಕಿಯೆ 
ಪದಿನೆಣ್ಣು ಪಟ್ಟಿ ಣಮುಂಮು” ನಿತ್ತಮ್ಯವಸ್ಥೆ . - . ಈ ವ್ಯವಸ್ಥೆ ಆಗೆ ಊರು 
ರಕ್ಷಿಫ್ಪುದು (ಸೌಇಇ. ೪11, ೨೮೪-೩; ?). [-ಸಂ. ನಿತ್ಯವ್ಯನಸ್ಥಾ] 

ನಿತ್ತಿರಿಕೆ "ನಿಲ್‌' ಸರಾ. 

ನಿತ್ತು "ನಿಲ್‌' ಸರಾ. 

ಿತ್ರೆ (ನಾ). ಒಂದು ಬಗೆಯ ಸಸ್ಯ ನ (ಸೈಡಗಿ, ೨-೩೬). [1] 

ನಿತ್ಯ; (ಗು). ೧. ಪ್ರತಿದಿವಸದ ; ದಿನನಿತ್ಯದ : "ನಿತ್ಯಜೀನನ', 
“ನಿತ್ಯಜ್ವರ' ಪರಾ.(ನಾ). ೨. ಪ್ರತಿದಿವಸ; ಸ್ರತಿದಿಣೆ: ನಿತ್ಯದಲ್ಲಿ 
ಹಲವು ಕೆಲಸ ಭೃತ್ಯನಂತೆ ಮಾಡಿ ರಿಕ್ತ ಹಸ್ತದಿಂದ ಮನೆಗೆ ಸೇರುನೆ 
(ಕನಕ.೪೭-೧) ; ದೇವಿಚರಿತನನಿದನು ನಿತ್ಯದಲೋದಿಕೊಂಡಿರಲು ಈನಳ್ಳೆ 
ಬೇಡಿದ್ದ ಬಯಕೆಗಳ (ಜೀನೀನ. ೧೧-೧೮) ; ನಿತ್ಯ ಸಾಯಂನವರಿಗೆ 
ಅಳುವವರು ಯಾರು? (ಗಾದೆ). 

ನಿತ್ಕಾಲು- ಪ್ರತಿದಿನ; ದಿನಂಪ್ರತಿ: ಸಂಚಪಾಂಡವರಾ ವರಜನನ 
ಗಳಾ ಕಾಲಕಾಲದೊಳಾಪುವುದ್ಭ ನದಾಳಿದವರನರಾಲಯಕೆ ನಿತ್ಯಾಲು 
ಪೌಕೋಹಿತರು ನಾವಹುದೆಂದ ಧರ್ಮಜನು (ಜಿನಭಾ. ೨೦-೫). 
(ಸಂ. ನಿತ್ಯಂ] 

ನಿತ್ಯ (ಗು). ೧. ಶಾಶ್ವತವಾದ ; ನಿರಂತರವಾದ ; ಯಾವಾಗಲೂ 
ಇರುವ ; ಅನಂತವಾದ: ಇಂತೀ ತತ್ವದಾದಿ ತಾನೆಂತೆನಲು ಆ ಪರ 
ಬ್ರಹ್ಮನಸ್ಪ ನಿತ್ಯನಿರಾಳ ನಿಶೂನ್ಯಲಿಂಗವೇ ತನ್ನ ಲೀಲಾನಿಲಾಸದಿಂದ 
ತಾನೆ. . . ಮಹಾಲಿಂಗನೆಂದೆನಿಸಿತ್ತು (ನುಹಾದೇ. ಕ, 
ದೇಹ ಕರಣಾದಿ ಪ್ರ. 


೧೪೬-೩೪೧) ; 
ಪಂಚವು ನಾಹಮೆನಲಳಿದುಳಿದ ನಿತ್ಯ ನಿರೀಹವಿಮಳ 
ಜ್ಞ್ಞಾನರೂಪನು ನಿನ್ನ ನೋಡೆಂದ (ಕುಸ್ಯಾದ್ರೋ- ೧೮-೫೯). "ಅನಿತ್ಯ (4 
ಫರಾ. ೨. ದಿನವೂ ಮಾಡುವ ; ತೈ ನಂದಿನ ಆಚರಣೆಯ, 
"ನಿತ್ಯ ಕರ್ಮ' ಸರಾ. (ನಾ). ೩. ಶಪ್ಚತವಾದುದು : ಸ್ಥಿರ 
ವಾದುದು ; ಎಂದೆಂದಿಗೂ ನೆಲಸಿರುವಂಥದು : “ನಿತ್ಯಂ ಥ್ರ್ರುನಂ 
ಶಾಶ್ವತಮದು ಸನಾತನಮನಶ್ವರಂ ಸ್ಥಿರಮೆನಿಕ್ಕು” (ನುಂಗರಾ. ೮-೨೫); 
ಸತಿಸುತರು ನಮುನೆ... ಭೋಗೈ ಕಸಂಸದವು ನಿತ್ಯವಲ್ಲ. (ನಳಚ, 
೪-೩೯); ನಿತ್ಯವಲ್ಲ ನಿತ್ಯನಲ್ಲ ಅನಿತ್ಯ ದೇಹನಿದಣ್ಣ (ಪುರಂದ. ೨-೯೪ 
ಸಖ್ಲಎಿ) ; ಸತ್ತು ಚಿತ್ತು ಆನಂದ ನಿತೃಪರಿಪೂರ್ಣ' ಅಖಂಡನೆಂಬ ಆಜಿ 
ಲಕ್ಷಣಯಂಂಕ್ಷವಾದ ಮಹಾಲಿಂಗನೇ ಪತಿ ನಾನೇ ಶರಣಸತಿ (ಅಖಂಜೇ, 


೪ರ 


20 


25 


30 


35 


40 


45 


ನಿತ್ಯ 


೨೪೬-೧) ; ವಾಗರ್ಥಗಳ ಸಂಬಂಧ ನಿತ್ಯನಾದುದು. ಹಾಗೆಯೆ 
ಸಾರ್ವತೀಪರಮೇಶ್ವರರ ಸಂಬಂಧವೂ ನಿತ್ಯವಾದುದೇ (ಭಾರದ. ೪೫೦); 
ಮುಕ್ತಿ ಕಾಲದಲ್ಲಿ ಅವನೊಳಗೇ ಸೇರಲಿರುವುದರಿಂದ ಜೀವ ಜಗತ್ತುಗಳು 
ನಿಥ್ಛೆ ಅಥವಾ ವಸ್ತು ಕಲ್ಪಿ ತನೆನಿಸಲಾರವು. ಆದರೆ ಅವು ಸತ್ಯ ಸಿತೃಶಾಶ್ವತ 
ನಸ್ತು ಗಳೇ ಆಗಿರುವುವು (ಕ್ತಿ ಎ. ೧೪). ೪, ಶಾಶ್ವತವಾಗಿರುವವನು; 
ಸರಮಾತ್ಮ ; ದೇವರು : ನಿತ್ಯಂ ನಿರೀಂದ್ರಿಯ ಸಂಸ್ರತ್ಯಯನವಿನಾಶಿ 
(ನುಲ್ಲಿಪು. ೧೪-೬೮) ; ಕೂಡಲಸಂಗಯ್ಯನೇ ನಿತ್ಯ ಉಳಿದ ದೈವನೆಲ್ಲಾ 
ಅನಿತ್ಯ (ಬಸನ. ೫೫೨) ; ಸರಮಾತ್ಮನೆನ್ನ ನೆಂದೊಡೆ ಚರಮಾಂಗಪ್ರವಿತ 
ನಖಿಲಲೋಕಸಮಾನಂ ನಿರನಯವಂ ನಿತೃಂ[ಸ9090, ನಿರಂಜನ] ನಿರ್ದುರಿ 
ತನನಂತ ಪ್ರಬೋಧದರ್ಶನಸೌಖ್ಯಂ (ಯಶೋಚ. ೪-೨೦) ; ಸುರಗಿರಿಯ 
ಶಿಖರದೊಳು ಇರುತಿಹನ ನಿರ್ಮಲನ ನಿಕ್ಕನ ನಿರುಪನುನ. . . ಗುರುತರಿ 
ವರಾರೆಂದ (ಗಗತಾ. ೧೩-೧). ೫. ಸಿ ರನಾದ ಪದವಿ ಮೋಕ್ಷ: 

ಧ್ರುವಂ ಸನಾತನಂ ನಿತ್ಯಮವಿನಶ್ವ ಕನಸ ಪ್ರತಿಚ್ಛನ ಶಾಶ್ವತಸ್ಕಾ ನಮೆಮುಗಳ್ಕೆ 
ನಿರಾಕುಳಂ (ನಸ್ತು ಕೋ. ೨೧-೨೦). ೬ ಮೋಕ್ಷವನ್ನು ಡೆದವನು] 
ಜೀವನ್ಮುಕ್ತ : ನಿತ್ಕನೆಂದೆನಿಸಯ್ಯ ಎನ್ನ (ಅ ಬಂತೇ. ೭೮-೬೦) ; ಸತ್ಯರ 
ನುಡಿ ತೀರ್ಥ ನಿತ್ಯರ ನಡೆ ತೀರ್ಥ . . . ಹರಿನ ನೀರೆತ್ತಣದು ತೀರ್ಥ 
(ಸರ್ವಜ್ಞ. ೮೦೦). ೭. (ಸಂಧ್ಯಾವಂದನೆ, ಪೂಜೆ ಮುಂತಾದ) 
ನಿತ್ಯ ಶರ್ನು; ನೇಮ : 'ಗುರುವಚನವಲ್ಲಡೆ ನತ್ಯವೆಂಜಿನಿಸದು ಗುರು 
ನಡೆ ನೇಮವೆಂದೆನಿಸದು (ಬಸನ. ೭೨) ; ಅಂಬರದಿ ಉಡುಗಣಂ 
ಗಳ ಸಹಿತೆ ವಿಭವದಿ ಉಡುಗಣಾಧೀಶ್ವರನು ಮೂಡಿದ ಸೊಡನಿಪತಿ ನಿತ್ಯ 
ವನು ಸಲಿಸಿದನು (ಕಾತರ. ೧೬-೨೧) ; ನಿತ್ಯವಿಲ್ಲ ನೇಮವಿಲ್ಲ ಮತ್ತೆ 
ದಾನಧರ್ಮವಿಲ್ಲ ವ್ಯರ್ಥನಾಗಿ ಕೆಡದೆ ಪುರುಷೋತ್ತಮನ ನೆನೆಯಿರೊ 
(ಪುರಂದ, ೨-೧೦-೧) ; ನಿತ್ಯನೈನಿ ತ್ತಿ ಕದ ಕರ್ಮಗಳ ಸನುಮತದಲಾರ್ಜಿ 
ಸಲು (ಗಗತಾ. ೧೬-೩೧); ಮಾನವನ ಕಾಯಿಕ. , 
ನೈಮಿತ್ತಿಕ, ಕಾಮ್ಯ, ನಿಷಿದ್ದ, ವಿಹಿತ, 
ಅಡಕವಾಗುತ್ತವೆ. (ಧರ್ನುಸಾ. ೧೩೦). ಲೆ. ಪ್ರತಿದಿನದ ಸೇವೆ; 
ನಿತ್ಯವ್ಯವಸ್ಥೆ : ಇನ್ರ್ಟೀ ಚತು[1]ಸೀಮೆಯೊಳಗಣ ಬಾಳನೂ ತೆಂಗಿನ 
ತೋಟನನೂ ನಿತ್ಯಕೆ ಬಿಟ್ಟಿನು (ಸೌಇಇ, IX-ii, ೪೪೮-೧೫ ; 1442). 
೯. ಒಂದು ಬಗೆಯ ಸಸ್ಯ; ಪ್ರಿಯಾಲ :. “ಸನ್ನ 1--ಪುರಾಣಿ, 

ನಿತ್ಯ? (ಓಸಧಿ. ೧೩೪). ೧೦. ಕಡಲು; ಸಮುದ್ರ. ೧೧. [ನ್ಯಾ ಕ] 
ವಿಕಲ್ಪವಲ್ಲದುದು ; ಅಗತ್ಯ ವಾದುದು : % ಪ್ರತಿಸೇಧದ ಧಿ 
Mn ತಟಿಂ ೦ಚೆ ವಿಭಕ್ತಿ ಜಟ ಯೆಯೊಳಾ ಸಪ್ರತಿಷೇಧದ 
ದೆಂಬುದು ತೋಲ ಮೇಣ್‌ ದ್ವಿತ್ವನ್ಯ ನೃತ್ತಿ ನಿತ್ಯಮೆನಿಕ್ಳು! 0 (ಶನುದ, ೭೧); 
ಇದುನರೆಗೆ ಹೇಳಿದ ಸಂಧಿಕಾರ್ಯಗಳ್ಳು, ಸ್ರ ಪ್ರಕೃತಿಗೆ ಪ್ರತ್ಯಯವು ಸೇರು 
ವಾಗಲೂ ಸಮಾಸದಲ್ಲೂ ನಿತ್ಯವಾಗಿ ಬರುತ್ತ (ನುಧ್ಯಮ. ೨೧). ೧೨. 
[ವಿಶಿಷ್ಟಾ]ನೂರು ಬಗೆಯ ಜೀವಾತ್ಮರಲ್ಲಿ ಒಂದು ಬಗೆ; 
ಐ ವಿಶಿಷ್ಟ್ರಾದ್ವೈತಸಿದ್ಧಾಂತದಂತೆ ಜೀವರಲ್ಲಿ ನಿತ್ಯ, ಮುಕ್ತ 
ಮತ್ತು ಬದ್ಧ ಎಂಬುದಾಗಿ ಮೂರು ವಿಧ. ಯಾವಾಗಲೂ 
ಸಂಸಾರಕ್ಕೆ ಸಿಲುಕದ, ಜೀವರು ನಿತ್ಯ ರು- ಗರುಡ ಮೊದಲಾದ 
ವರು. ಇಸಂಗ ನಿತ್ಯಸೂರಗಳೆಂದೂ ಹೆಸರು. ಸೆಂಸಾರದಲ್ಲಿದ್ದು 

ಪ್ರಕೃತಿಸಂಬಂಧವನ್ನು ಬಿಡಿಸಿಕೊಂಡನರು ಮುಕ್ತ! ರು_ಶುಕ್‌ 
ನಾಮೆಜೀನ, ನ್ಯಾಸ ಮತ್ತು ಆಳ್ವಾರರು ಮೊದಲಾದವರು, 

ಪ್ರಕೃ ತಿಸಂಬಂಧದಿದ ಸಂಸಾರದಲ್ಲಿರುವವರು ಬದ್ಧರು : ಈ 
ಜೀವಾತ್ಮತತ್ತ್ವವು . ನಿತ್ಯ, ಮುಕ್ತ, ಬದ್ಧ ಎಂದು ಮೂರುನಿಧ. 
ಯಾವಾಗಲೂ ಸಂಸಾರನೆಂಬ ಪ್ರಕೃ ತಿಸಂಬಂಧವಿಲ್ಲದ ಅನಂತ, ಗರುಡ, 
ವಿಷ್ವಕ್ಸೇನ ಮೊದಲಾದ ಭಗವಂತನ ಪರಿಜನರು ನಿತ್ಯರು (ಹಿಂದಸಾ. ೨೪೭). 


೬ ನಿತ್ಯ 
ಕೃತಿಗಳೆಲ್ಲ "ಕರ್ಮ' ಸದದಲ್ಲಿಯೇ 


ನಿತ್ಯ, 


ನಿತ್ಯಾನಿತ್ಯ - ಶಾಶ್ವತ ಮತ್ತು ಅಶಾಶ್ವತ; ಸ್ಥಿರ ಮತ್ತು 
ಅಸ್ಥಿರ : ಆದಿ ಅನಾದಿಯ ನಿತ್ಯಾನಿತ್ಯವ ತಿಳಿಯಲಜಯದೆ ವಾಯಕ್ಕೆ 
ಪರಬ್ರಹ್ಮನ ನುಡಿವ ವಾಯುಪ್ರಾಣಿಗಳನರೆತ್ತ ಬಲ್ಲರೋ ಆ ಪರಬ್ರಹ್ಮದ 
ನಿಜದ ನಿಲವ (ನುಹೂಜೇ: ಬ. ೧೦೧-೨೩೫) ; ಅಮೃ ತಬಿಂದುವ ಸೇವಿಸಿ 
ನಿತ್ಯಾನಿತ್ಯ ಗೆದ್ದು ನಿರ್ಮಲ ನಿರಾವರಣನಾದೆನು (ಸಿದ್ಧೇನ.೧೨೭-೩೮೦); 
ಧರ್ಮ ಧರ್ಮೀಗಳಿಗೆ ಅಭೇದವನ್ನು ಸ್ವೀಕರಿಸಿರುವುದರಿಂದ ನಿತ್ಯಾನಿತ್ಯ 
ವ್ಯವಸ್ಥೆಯಿಲ್ಲದೆ ಹೋಗುವುದು (ಹಿಂದಸಾ. ೨೭೭): ಹಿತ್ಯಾನಿತ್ಯವಸ್ತು 
ಶಾಶ್ವತವಾದ ಮತ್ತು ಅಶಾಶ್ವತವಾದ ವಸ್ತು ; ಸ್ಥಿರ ಮತ್ತು 
ಅಸ್ಥಿರ ವಾದ ವಸ್ತು: ಭಜಿಸು ನಿತ್ಕಾನಿತ್ಯನಸ್ತುವ ನಿಜಯನಹೆ 
ಇಹಪರಕೆ ತತ್ವದ ನಿಜನಿದೆಲೆ ಧೃತರಾಷ್ಟ್ರ ಚಿತ್ರ್ರೈಸೆಂದನಾ ಮುನಿಪ 
(ಕುಸ್ಯಾಲು. ೪-೧೦). ನಿತ್ಕಾನಿತ್ಯವಸ್ತುನಿವೇಕ - ಯಾವುದು ಶಾಶ್ವತ, 
ಯಾವುದು ಅಶಾಶ್ಚತವೆಂದು ತಿಳಿಯುವ ಜ್ಞಾನ: ನಿತ್ಯಾನಿತ್ಯ 
ವಸ್ತುನಿವೇಕವೆಂದರೆ ಈ ಪ್ರಪಂಚದಲ್ಲಿ ಇದು ಶಾಶ್ವತ, ಇದು ಆಶಾಶ್ವಿತ 
ಎಂದು ತಿಳಿಯುವುದು (ಹಿಂದಸಾ. ೨೨೦) ; ನಿಶ್ಯಾನಿತ್ಯವಸ್ತು ವಿವೇಕ, 
ಈ ಲೋಕದ ಮತ್ತು ಪರಲೋಕದ ವಸ್ತುಗಳ ಉಪಭೋಗದಲ್ಲಿ 
ವಿರಕ್ತಿಯ ಮೋಕ್ಷದಲ್ಲಿ “ಇಚ್ಛೆಯುಳ್ಳ ವನಾಗಿರುವದು 
(ಬ್ರಹ್ಮಭಾ. ೧೨). [ಸಂ.] 
ನಿತ್ಯ (ಅ). ಯಾವಾಗಲೂ ; ಸದಾ; ಎಡೆಬಿಡದೆ : ನಿತ್ಯ ಸಂಗರ 
ನಿಷ್ಣಾತ ಭೃತ್ಯಪುಂಗವಸಂಘದಿಂ ಸತ್ಯಮಂಗಲಸಂಪನ್ನ ೦ ಸತ್ಯಮಂಗಲ 
ಮೊಂದಿದಂ (ಚಿಕವಿ. ೨-೧೩೪) ; ಈ ಸಮಸ್ತಮೂರ್ತಿ ಶ್ರೀಶರಂಗನೆಂದು 
ವಾಸನಾಮುಯದಿಂದ ನೀ ಸೇವಿಸುತ ನಿತ್ಯ (ವಿದಾಕೃ. ೬೭-೪). 
[-ಆಸಿತ್ಯು) 
ನಿತ್ಯಂ (ಅ). ಯಾವಾಗಲೂ ; ಸದಾ : “ಸಂತತಂ, ಸತತಂ, ಅನಿಶಂ, 
ನಿತ್ಯಂ, ಅಜಸ್ರಂ, ಶಶ್ವತ್‌ . . . ಅಸಕ್ತೆ ೦-ಈ ೧೧ ಸಂತತಂ” (ಹಲಾಯು. 
೧೧೬-೧೩) ; ನಿತ್ಯಮಣುವ್ರತಮನದ ಪ್ರತ್ಯಾಖ್ಯಾನಂ . . . ಕಿಡಿಕುಂ 
(ಪಾರ್ಶ್ವಪು. ೫-೨೬) ; ಕಂದನೀತನ ರಕ್ಷೆಯೊಳ್‌, ಪ್ರಳಯಾಗ್ನಿ ಚಕ್ರ 
ಕೇಂದ್ರದೊಳಿರ್ಪ ಸುಧೆಯವೊಲ್‌, ನಿತ್ಯಂ ಸುರಕ್ಷಿತಂ (ಶ್ರೀರಾನಾ- 
೩೦-೭೪). [ಸಂ.] 
ನಿತ್ಯಕಟ್ಟ ಲೆ “ನಿತ್ಯಗಟ್ಟಳೆ' ನೋ. 
ನಿತ್ಯಕರ್ಮ (ನಾ). ೧. ಪ್ರತಿದಿನವೂ ಕ್ಲು ಪ್ರಕಾಲದಲ್ಲಿ ಮಾಡುವ 
ಸಂಧ್ಯಾವಂದನೆಯೇ ಮುಂತಾದ ಕರ್ಮ; ಐ ಕರ್ಮಗಳನ್ನು 
ಐದುವಿಧಗಳಾಗಿ ವಿಂಗಡಿಸಿದ್ದಾರೆ. (೧). ನಿತ್ಯಕರ್ಮ--ಪ್ರತಿ 
ನಿತ್ಯವೂ ಮಾಡಬೇಕಾದ ಕರ್ಮ. ಸಂಧ್ಯಾವಂದನೆ,ಬ್ರಹ್ಮಯಜ್ಞ 
ಮೊದಲಾದುವು. (೨). ನೈಮಿತ್ತಿಕ ಕರ್ಮ--ಒಂದು ನಿಮಿತ್ತ 
ದಿಂದ ಮಾಡುವ ಕರ್ಮ. ಗ್ರಹಣಸ್ನಾನ, ಉಪಾಕರ್ಮ 
ಮೊದಲಾದುವು. (೩). ಪ್ರಾಯಶ್ಚಿತ್ತಕರ್ಮ--ಪಾಸಪರಿಹಾರ 
ಕ್ಕಾಗಿ ಮಾಡುವ ಗಂಗಾಸ್ನಾನ, ರಾಮಸೇತುದರ್ಶನ ಮೊದಲಾ 
ದುವು. (೪). ಕಾಮ್ಯಕರ್ಮ -. ಯಾವುದಾದರೊಂದು 
ಇಷ್ಟಾರ್ಥವು ಸಿದ್ಧಿಸಲೆಂಬ ಆಶೆಯಿಂದ ಮಾಡುವ ಕರ್ಮ. 
ಸತ್ಯನಾರಾಯಣವ್ರತ ಮೊದಲಾದುವು. (೫). ನಿರ್ಮಲಕರ್ಮ 
ಚಿತ್ರ ಶುದ್ಧಿ ಗಾಗಿ, ಎಂದರೆ ಫಲಾಭಿಲಾಷೆಯಿಲ್ಲಜೆ ಮಾಡುವ 
ಪಂಚಾಕ್ಷರೀ ಜಸ ಮೊದಲಾದುವು. ಕೆಲನರು ಇದನ್ನು ನಿಷಿದ್ಧ 
ಕರ್ಮವೆಂದು ಹೇಳಿದ್ದಾರೆ, ಎಂದರೆ ಇದು ಮಾಡಬಾರದ 
ಕರ್ಮ, ಅಭಿಚಾರಿಕ ಕರ್ಮ. ಅವರು ನಿರ್ಮಲಕರ್ಮವನ್ನು 
ಬಿಡುತ್ತಾರೆ : “ನಿತ್ಯಕರ್ಮಮದು ಯನುನುಕ್ಯುಂ? (ವಸ್ತಾಕೋ. 
೫೮-೩೬) ; ನಿತ್ಯಕರ್ನುಂಗಳನು ಚರಿಸುವ ನಿತ್ಯದೌಪಾಸನನ ಬೇಳುವ 


೪೫೯೫ 


20 


25 


30 


35 


40 


ನಿತ್ಕಗಟ್ಟಳೆ 


; ರಾಕ್ಷಸವಿಪ್ರಗೃ ಹಗಳಲಿ (ಉಶಿರಾ, ೩1೯-೭); ಮತ್ತಮಾ ಗೃ ಹಸ್ಮ 
ನಿಂದನುಶ್ಠಿ ಸಲ್ಪಕ್ಕ ಕರ್ಮವಾದೊಡೆ ನಿತ್ಯನೈಮಿತ್ತಿಕ ಪ್ರಾಯಶ್ಚಿತ್ತ 
ಕಾಮ್ಯ ನಿರ್ಮಲನೆಂದು ಪಂಚನಿಧವಾಗಿಹು ದದಜಲ್ಲಿ ಸಂಧ್ಯಾನಂದನಾದಿ 
ಕವೇ ನಿತ್ಯಕರ್ಮುವೆನಿಸುವುದು -(ವಿನೇಕ, ೧೩೮) ; ಕರ್ಮಗಳಲ್ಲಿ ನಿತ್ಯು, 
ನೈನಿಂತ್ತಿಕವೆಂದು ಎರೆಡು ವಿಧ. ಸಂಧ್ಯಾನಂದನ, ಶ್ರಾದ್ಧಾದಿಗಳು 
ನಿತ್ಯಕರ್ಮಗಳು.. ವಿಷ್ಣು ಪಂಚಕ ' ಮೊದಲಾದವು. ನೈಮಿತ್ತಿಕಕರ್ಮ 
(ಹಸಾರ. ೯-೧೬ ತಾತ್ಪರ್ಯ) ; ನಾಡದಿದ್ದೊಡೆ. ದೋಷ ಬರುತ್ತ ದೆಂದು 
ಶಾಸ್ತ್ರಗಳಲ್ಲಿ ಹೇಳಿರುತ್ತದೆ. ಆ ಕರ್ನುಂಗಳ ಸಮೂಹಕ್ಕೆ ನಿತ್ಯಕರ್ಮ. 
ನೆನಬೇಕು (ನಿಗನು, ೧-೪-೧) ; ದೇವ, ನಿನ್ನ ನಿತ್ಯಕರ್ಮ ನುಗಿಯುವ. 
ನೇಳೆಗೆ ನಾನು ಬಂದುಬಿಡುತ್ತೇನೆ (ನುಹಾಣ. ೧೭೬). ೨. ಪ್ರತಿನಿತ್ಯವೂ 
ಸಂಪ್ರದಾಯ ಮಾಡಿಕೊಂಡಿರುವ ಕ್ರಿಯೆ : ದಿನನಿತ್ಯದ ನ್ಯಾವ 
ಹಾರಿಕವಾದ ಕೆಲಸ. [ನಿತ್ಯ, + ಕರ್ಮ] 

ನಿತ್ಯಕೃತ್ಯ (ನಾ). ಪ್ರತಿದಿನವೂ ಮಾಡುವ ಮುಖಪ್ರಕ್ಷಾಳನ, 
ದಂತಧಾವನ, ಸ್ನಾನ ಮೊದಲಾದ ಕೆಲಸ: ನುಂಗಳಗಾಯಿಕಾ 
ಮುಧುರಗಾನದಿಸೆಟ್ಟ ಆನೆಯ ನಿತ್ಯಕೃ ತಂಗಳ  ನುಂಗಳಾಚರಣನುಂ 
ಸೆಗಲುತ್ತೆ (ಪುಷ್ಪಪು. ೩-೧೨೧) : ಇಲ್ಲಿ ಹೇಳಿರುವ ಅನೇಕ ನಿತ್ಯಕೃತ್ಯಗಳು 
ಕೇನಲ ದ್ವಿಜರಿಗೆ ಮಾತ್ರ ನಿಯನಿಂತವಾದವುಗಳಲ್ಲ (ಭಾರದ. ೫೪). 

[ನಿತ್ಯ + ಕೃತ್ಯ] 

ನಿತ್ಯಶ್ಲೇತ್ರ (ನಾ). ಸದಾ ಪವಿತ್ರವಾದ ಸ್ಥಳ; ತೀರ್ಥಯಾತ್ರಾ 

ಕ್ಷೇತ್ರ: ಜಾತರಿ ಕೂಡುವುದು ನಿತ್ಯಕ್ಷೇತ್ರನೆನ್ನು ವರು (ಸಿದ್ಧ ಪು. ೫-೬೬). 
[ನಿತ್ಯ್ಯ-- ಕ್ಷೇತ್ರ] 

ನಿತ್ಯಗಟ್ಟಿಲೆ "ನಿತ್ಯಗಟ್ಟಿ ಳೆ' ನೋ. 

ನಿತ್ಯಗಟ್ಟ ಕಿ, ನಿತ್ಯ ಕಟ್ಟಲೆ, ನಿತ್ಯಗಟ್ಟಲೆ, ಶಿತ್ಯಗಟ್ಲಿ (ನಾ). ೧. 
ಪ್ರತಿದಿವಸವೂ ಮಾಡುವಂಥದು; ದಿನವೂ ನಡೆಸುವ ಕೆಲಸ, 
ಕಾರ್ಯ : ಯಾವುದಾದರೂ ಆಪತ್ತಿಗೋ ಮದುನೆಯಂಥ ದೊಡ್ಡ 
ಖರ್ಚಿಗೋ ಇರಲಿ ; ಹುಡುಗರು ನೀವು ನಿತ್ಯಗಟ್ಟ ಳಿಗೆ ಖರ್ಚುಮಾಡಿ 
ಬಿಟ್ಟ ರಿ ಎಂದು ಹಾಗೆ ಹೇಳಿದೆನಪ್ಪ (ನುಸಾಗ, ೨೮೮). ಸಿತ್ಯಕಟ್ಟಿಲೆ: 
೧. ಅನರೆಲ್ಲರೂ ರತ್ನಮುಯೆವಾದ ತಮ್ಮ ಬಿಡಾರಗಳಿಗೆ ಹೋಗಿ 
ವ್ಯಾಯಾಮ ಮುಂತಾದ ನಿತ್ಯಕಟ್ಟಿ ಲೆಯ ಕೆಲಸ ಮುಗಿಸಿಕೊಂಡು . . . 
ಅಂದಿನ ರಾತ್ರಿಯನ್ನು ಕಳೆದರು (ನಚಭಾ.' ೯೧). ೨. ಪ್ರತಿನಿತ್ಯವೂ 
ದೇವಸ್ಥಾನದಲ್ಲಿ ಮಾಡುವ ನೈವೇದ್ಯದ ಏರ್ಪಾಟು : ಸಾಂಪ್ರ 
ದಾಯಿಕ ದೇವಾಲಯಗಳಲ್ಲಿ ಈಗಲೂ ಅನೆಲ್ಲ ಸೇನೆ-ನಿತ್ಯಕಟ್ಟ ಲೆ. 
ಉತ್ಸವಾದಿಗಳು ನಣೆಯರುತ್ತಿ ರುವುದರಿಂದ, ಅವುಗಳನ್ನು ಪ್ರತ್ಯಕ್ಷವಾಗಿ 
ಈಗಲೂ ನೋಡಬಹುದಾಗಿದೆ (ಕರ್ಣಾಜ. ೧೭೪). ನಿತ್ಯಗಟ್ಟಿ ಲೆ ; 
೧. ಹೆಂಗಸರು ತನ್ಮು ಮನೆಯ ಮುಂದಿನ ನೀರಿನಲ್ಲಿಯೇ ಪಾತ್ರೆತೊಳೆ 
ಯುವುದು ಮೊದಲಾದ ಸಿತ್ಯಗಟ್ಟಿ ಲೆಯ ಕೆಲಸಗಳನ್ನು ಮಾಡಿಕೊಳ್ಳು 
ತ್ತಾರೆ (ತಿಬಂಧ. 11, ೧೩೫) ; ಬರುನ ಚಿಲ್ಲರೆ ಹಣವು ನಿತ್ಯಗಟ್ಟಿ ಲೆಯ. 
ಚಿಕ್ಕಪುಟ್ಟ ಖರ್ಚುಗಳಿಗೆ ಕರಗಿ ಹೋಗಿಬಿಡುತ್ತಿತ್ತು (ಚಿತೆಸ. ೧೨೮). 
ನಿತ್ಯಗಟ್ಲಿ : ೧. ನಿತ್ಯಗಟ್ಟಿ ಸಂಚಾರ ಮಾಡುವ ಕ್ರನು-ನಾಲ್ಕು 
ಗಳಿಗೆ ಎಂಟು ಗಳಿಗೆ, ಎರಡು ಗಳಿಗೆ ಈ ಪ್ರಕಾರದಲ್ಲಿ ಉದಯ 

ಕಾಲದಲ್ಲಿ ಸಂಚಾರಮಾಡುವುದು, ಹೀಗೆ ಮಾಡಿದಲ್ಲಿ ಶರೀರವು ಲಘುವಾಗು 

ವುದು ; ಕೈ ಕಾಲಿನಲ್ಲಿ ತ್ರಾಣಹುಟ್ಟು ಪುದು (ಸಕವೈ. ೨೯). ೨. ಆಯಾ 

ದೇವಸ್ಥಾನದ ತಾರತನ್ಯುನಿದ್ದಂತೆ ನಿತ್ಯಗಟ್ಲಿ ಪಡಿತರ ದೀಪಾರಾಧನೆ 

ಬ್ರಹ್ಮೋತ್ಸವ ಮುಂತಾದ ಅನೇಕ ಉತ್ಸವಗಳಿಗೂ . . . ಅನೇಕ 

ವಸ್ತ್ರಾಭರಣ ಪಾತ್ರೆಗಳನ್ನು ಕೊಟ್ಟಿ ರು (ಚಾಮನಂ. 1, ೪೩). 

[ನಿತ್ಯ * ಕಟ್ಟಳ್ಳೆ) 


ಶಿತ್ಯಗಟ್ಟಿ 


ಶಿತ್ಕಗಟ್ಲಿ "ನಿತ್ಯಗಟ್ಟ ೆ' ನೋ. | 

ಶಿತ್ಯ ಜೀವನ (ನಾ). ದೈನಂದಿನ ಜೀವನ; ಪ್ರತಿನಿತ್ಯವೂ ನಡೆಸುವ 
“ಬಾಳು, ಬದುಕು : ನಿತ್ಯಜೀವನದಲ್ಲಿ ಅಭಿವ್ಯಕ್ತವಾಗುವ 
ಸಚ್ಚಿ ದಾನಂದಸ್ವರೂಸವನ್ನ ರಿಯಬೇಕೆಂಬುಡೇ ಭಾರತೀಯ ಕಲಾವಿದರ 
'ಮುಹೋದ್ಸೇಶ (ಭಾರದ. ೫೮೧). [ನಿತ್ಯ 4 ಜೀವನ] 

ಸಿತ್ಕಜೀವಿ (ನಾ). ೧. ಚಿರಂಜೀವಿ; ಚಿರಾಯು. ೨. ಅಶ್ವತ್ಥಾಮ, 
ಬಲಿ, ವ್ಯಾಸ, ಹನುಮಂತ, ವಿಭೀಷಣ, ಕೃಪ ಮತ್ತು 
ಪರಶುರಾಮ ಎಂಬ ಸಾವಿಲ್ಲನೆಂದು ನಂಬಲಾದ ಏಳು ಜನ 
ಪುರಾಣಪ್ರಸಿದ್ಧವ್ಯಕ್ತಿಗಳು. "ಚಿರಂಜೀವಿ' ಪರಾ. 

[83+ ಜೀವಿ,] 

ಶಿತ್ಕಜ್ಜರ (ನಾ). ಪ್ರತಿನಿತ್ಯವೂ ಬರುವ ಜ್ವರ; ದೈನಂದಿನ ಜ್ವರ: 
ಇದನ್ನೇ ಗೋಮೂತ್ರದಿಂದೇಳುದಿನ ತೆಗೆದುಕೊಳ್ಳಲು ನಿತ್ಕಜ್ವರಂ 
ಮಾಣ್ಣು 0 (ಸಕವೈ. ೧೧೩). [ನಿತ್ಯ --ಜ್ವರ] 

ಸಿತ್ಕತೆತ್ತ (ನಾ). ಶಾಶ್ವತವಾದ ತತ್ತ್ವ ; ಪರಮಾತ್ಮತತ್ತ್ವ : 
ನೀತಿಜ್ಞಂ ನಿಜನಿತ್ಯತತ್ತ್ವನಿಪುಣಂ ನಿಷ್ಕಾ ಪರಂ , . . ರಾಜೇಂದ್ರ 
ಚಕ್ರ್ರೇಶ್ವರಂ (ಹಮ್ಮಾರ. ೧-೨೭). [ನಿತ್ಯು--ತತ್ತ್ವ್ವ] 

ನಿತ್ಕತತ್ತ್ವವಾದ (ನಾ). ಶಾಶ್ವತವಾದ ತತ್ತ್ವವು ಉಂಟಿಂಬ 
ವಾದ : ಬುದ್ಧಮತದಲ್ಲಿ ನಿತ್ಯತತ್ತ್ವವಾದವೂ ಒಂದಿರಬಹುದು 
(ಹಿಂದಸಾ, ೪೫). [ನಿತ್ಯತತ್ತ್ವ 4 ವಾದ್ಯ] 

ಶಿತ್ಯ ತಾಪ್ರತಿಭೆ (ನಾ). ಸದಾಕಾಲವಿರುವ ಪ್ರತಿಭೆ; ಸದಾ ಎಚ್ಚರ 
ಗೊಂಡಿರುವ ಪ್ರತಿಭಾಶಕ್ತಿ : ವಾಲ್ಮೀಕಿ... ಧ್ಯಾನಡೆಸಳ್‌ 
ಮುಳುಗಿರಲ್‌, ವಿಂಚಿತಯರ್‌ 'ಕಾವೃದಿವೃಪ್ರಜ್ಞೆ » ನವನವೋನ್ಮೇಸಷ 
ಶಾಲಿನಿ, ನಿತ್ಯತಾಪ್ರತಿಭೆ (ಶ್ರೀರಾಮನೂ. ೨-೫೦). [ಸಂ. ನಿತ್ಯತಾಪ್ರತಿಭಾ] 

ನಿತ್ಯತೃಪ್ತ (ನಾ). ೧. ಯಾವಾಗಲೂ ತುಸ್ಟಿಯನ್ನು ಹೊಂದಿರು 
ವವನು ; ಸದಾ ತೃಪ್ತನಾಗಿರುವವನು : ಅವನು ನಿತ್ಯತೃಪ್ತ. 
ಯಾವ ಚಿಂತೆಯನ್ನೂ ಇಟ್ಟು ಕೊಂಡಿಲ್ಲ (ರೂಢಿ). ೨. ಜೀವರು ; 
ಪರಮಾತ್ಮ : ನಿತ್ಕತೃಪ್ತಂಗೆ ನೈನೇದ್ಭದ ಹಂಗೇತಕ್ಕೆ (ನುಹಾದೇ. ಬ. 
೧೩೩-೩೦೪) ; ಅರ್ಸಿತನ ಮಾಡುವಡೆ ನೀನು ನಿತ್ಯತೃಪ್ತನು (ಅವಚಂ. 
೯೫-೪೨೪) ; ಭೂವಂದಿತಂ ನಿತ್ಯುತೃಪ್ತಂ ಸನುಸ್ತ್ರಮುಖಜೀವಾನುಕಂಪಿ 
ಯೆಂದೆನಿಸಿ ರಾಜಿಪ ಸುಕೃತಭಾನಿ ಹಂಪೆಯ. ಶಂಕರಪ್ರಭು ಮದೀಯ 
ಮತಿಗೀಗೆ ಪ್ರಸನ್ನ ತೆಯನು (ಹಚಳಾ. ೧-೯) ; ನಿತ್ಯುತೃಪ್ಪನಿಗೆ ಹಸಿನಿನ 
ಭಯ ಉಂಟೀ (ಸಿದ್ಧೇನ, ೨೧೭-೬೮೩) ; ನಿಗಮಗೋಚರ ಬಂದ ನಿತ್ಯ 
ತೃಸ್ನನು ಬಂದ (ಪುರಂದ. ೧-೪೮-೬) ; ನಿತೃತೃಪ್ತ ಸರ್ವಸಾರಭೋಕ್ತ 
ಪುರುಸೋತ್ತಮ . . . ಹರಿಗೆ ನಾನೋಪಚಾರದಿಂದ ಭಕ್ತಿ ನೆಗ್ಗಳವಾಗಿ 
ಮಜ್ಜ ನಾದಿಯ ಮಾಡಿ (ನಿನಾಕೃ. ೫೯-೨೩). (ನಿತ್ಯ, --ತೃಸ್ತ)] 

ನಿತೃತೃಪ್ತತ್ವ (ನಾ). ಸದಾಕಾಲ ತೃಪ್ಲಿಯಿಂದಿರುವಿಕೆ: ಸರ್ವಜ್ಞತ್ವ, 
ನಿತ್ಯತೃಸ್ತತ್ವ . . . ಅನಂತಶಕ್ತಿತ್ವಗಳೆಂಬ ಸಡ್ಡುಚೈಶ್ವರ್ಯಸಂಪನ್ನ 
ನಾದ ಪರಮೇಶ್ವರನು . . . ಭಕ್ತಾನುಗ್ರಹ ಮಾಡುತ್ತಾನೆಂಬುದು 
ಶೈೈವಾಗಮದ ಸಿದ್ಧಾಂತ (ಭಾರದ. ೩೪). [ಸಂ] 

ನಿತ್ಯತೃಪ್ತಿ (ನಾ). ಯಾವಾಗಲೂ ಇರುವ ಆನಂದ; ನಿರಂತರವೂ 
ಇರುವ ತುಸ್ಪಿ,-ತೃಪ್ತಿ ಕರದ ನಿರಹಂಕರದ ಪಾತ್ರೆಯ ಧರಿಸಿಯದ 
ಕೊಳು ನಿತ್ಯತೃಪ್ತಿಯ ಭರಿತ ಸಿದ್ಧ ರಸಾಮೃ ತನ ಸೇವಿಸುತಲದರಿಂದೆ ಪರಮ 
ಸೌಖ್ಯಮೆನಿಪ್ಟ ತೃಪ್ತಿಯ ವರಿಸಿ (ಗಗತಾ. ೧೬-೨೧) ; ಮನೆಯವರೆಲ್ಲ 
ಆರೋಗ್ಯ, ನಿತ್ಯತೃಪ್ತಿ . . - ಇನೆಲ್ಲವನ್ನೂ ಸುಸೂತ್ರವಾಗಿ ಸಾಗಿಸು 
ಪುದು ಹೆಚ್ಚಾಗಿ ಹೆಣ್ಣುಮಕ್ಕಳ ಸಂಸ್ಕೃತಿ, ಚಾತುರ್ಯ, ಕಾರ್ಯದಕ್ಷತೆ 


ಇವನ್ನು ಅವಲಂಬಿಸಿರುವುದು ಸತ್ಯ (ಗೃಹವಿ, ೧೫೨). [ನಿತ್ಯ *ತೃಷ್ತಿ] 


೪೫೯೬ 


20 


25 


30 


35 


40 


45 


ನಿತ್ಯದ್ರವ್ಯ 


ನಿತ್ಯತೆ (ನಾ). ೧. ಶಾಶ್ವತವಾಗಿರುವಿಕೆ ; ಸ್ಥಿರತೆ; ಅನಂತತೆ: 
ಮನುಸ್ಯ ಕೀಟಿಜನ್ಮಸನಿರದೆಯ್ದಿ ಬಾಳುನರ ನಿತ್ಯತೆಯೇನಿದಲಕೊಳ್‌ 
ಕೃ ಪಾಪ್ರಸಾದವನಿರದಿತ್ತು ಕಾಯಿ ಸರೆಮಪ್ರಭುವೇ ಮಹದ್ಮೆ ಪುರೀಶ್ಚರಾ 
(ಶತಕ. ೧೮೮-೭೦) ; ಎಲ್ಲ ಇದೆ, ಎಲ್ಲ ಇದೆ ಸಿತ್ಕತೆಯ ಗಬ್ಬದಳಿ ; 
ಮುಂದೆಯದು ತೋರುವುದು ಬಿಡುಗಡೆಯ ಹಬ್ಬದಲಿ 1 (ಪಾಂಸಜ. 
೬-೨). ೨. ಚಿರಂಜೀವಿತ್ವ. (ಸಂ. ನಿತ್ಯತಾ] 

ನಿತ್ಯತ್ಸ (ನಾ). ೧. -ನಿತ್ಯತೆ ೧: ಶಿನನ ಸರ್ವಕರ್ತೃತ್ವ, ಸರ್ವಜ್ಞತ್ವ, 
ಪೂರ್ಣತ್ವ, ನಿತ್ಯತ್ವ, ವ್ಯಾಪಕತ್ವ್ಯ ಎಂಬ ಶಕ್ತಿಗಳು ಸಂಕೋಚನಾಗಿ 
ಕ್ರಮೇಣ ಪಂಚಕಂಚುಳಗಳಾಗುತ್ತವೆ (ಭಾರದ. ೨೧೪); ಸಮಸ್ತ 
ಜಗತ್ಕಾರಣವಾದ ಈ ಬ್ರಹ್ಮಳ್ಳೆ ವ್ಯಾಪಿತ್ವ, .ನಿತ್ಯುತ್ವ . . : ಎಂಬೀ 
ಜಾತಿಯ ಧರ್ಮಗಳನ್ನು ಜೇಳಿದಂತೆಯೇ "ಆಗಿರುತ್ತದೆ (ಬ್ರಹ್ಮಭಾ. 
1, ೨೪೯); ನೋಸ್ಟದಲ್ಲಿ ಜೀವಾತ್ಮನು ತನ್ನ ಸ್ವಾಭಾವಿಕಸ್ಸಿ ತಿಯಲ್ಲಿರುವನು. 
ಅದೆಂತೆಂದರೆ ವಿಭುತ್ವ ದ್ರವೈತ್ವ ನಿತ್ಯತ್ವ . .. ಮೊದಲಾದ ಧರ್ಮಗಳೊಡನೆ 
ಯಾವತ್ಕಾಲ ನಿರ್ದು ॥ಖಿಯಾಗಿರುತ್ತಾ ನೆ (ಹಿಂದಸಾ. ೧೨೪). 
೨. ಮೋಕ್ಷ ಪದವಿ: ನಿನ್ನಂಥ ಬಗೆವೆ ತಾಯಿಂಗಳಿರುತಿರಲ್‌ ವ್ಯಾಧಿಗಳನೇ 
ಗೆಯ್ದ ಪನೆನುತ್ತವನಿಗೆ ಮೆಆಕಿಯಲನ್ಮುನ್ವೈಗಂ ನಿತೃತ್ವಮಂ ಕೊಟ್ಟ 
(ಬಸಪು, ೧೫-೩೬) ; ಚಿಪ್ಪಳಿದು ಮುತ್ತು ಬೆರೆಸಲಾಗಿ ನಿತ್ಯತ್ವ ಪದವಾಯಿ 
ತ್ರೈ ಂಬೆನು (ಸಿದ್ಧೇವ. ೧೯೬-೫೯೭). ಷಿ. [ವ್ಯಾಸ] ಅವಿಕಲ್ಪವಾಗಿ 
ರುವಿಕೆ ; ಅಗತ್ಯ ; ಕಡ್ಡಾಯವಾಗಿರುವಿಕೆ : ಅಕಾರಾಂತ 
ನಪುಂಸಕಲಿಂಗದ ಏಕನಚನದಲ್ಲಿ ದ್ವಿತ್ವದ ನಿತ್ಯತ್ವಕ್ಕೆ ಹೆಚ್ಚಿನ ಒಲವ 
ಹೊಸಗನ್ನಡದಲ್ಲಿದೆ. (ಸಂತೋಧ. ೬೧). [ಸೆಂ] 

ನಿತ್ಯದರಿದ್ರ (ನಾ). ಯಾವಾಗಲೂ ದರಿದ್ರನಾಗಿರುವವನು ; ದಟ್ಟ 
ದರಿದ್ರ: ಜೋತಿಷ್ಯರು ನಿತ್ಯದರಿದ್ರರಾಗಿ ತಸೋಬಲಮಿಬ್ಲದೆ . . . 
ಭ್ರ್ರಾಂತರಾಗಲೆಂದು ೬. ೬ ಶಾಪನಂ ಕೊಡಲು (ನಿನೇಕ. ೨೭೧); 
ಸಿತ್ಯದರಿದ್ರನಿಗೆ ನಿಶ್ಚಿಂತೆ (ಗಾಡಿ). [ನಿತ್ಯ್ಯ ದರಿದ್ರ] 

ನಿತ್ಯದರಿದ್ರತನೆ (ನಾ). ಯಾವಾಗಲೂ ಬಡತನದಿಂದ ಕೂಡಿರು 
ವುದು ; ಬಹೆಳ ದಾರಿದ್ರ ಕಿ: ತನ್ನ ನಿತ್ಯದರಿದ್ರತನಕ್ಕೆ ಮರಮರ 
ಮರೆಗಿದಳು (ಜಯಂತ. ೮೯). [ನಿತ್ಯದರಿದ್ರ ---ತನ] 

ನಿತ್ಯದಾನ (ನಾ). ದಿನವೂ ಮಾಡುವ ದಾನ : ಹೆತ್ತ ತಾಯಿತಂದೆಗಳ 
ಚಿತ್ತ ವ ನೋಯಿಸಿ ನಿತ್ಯದಾನವ ಮಾಡಿ ಫಲನೇನು (ಪುರಂದ, ೪-೧೯೬-೧). 

(ನಿತ್ಯಾ; + ದಾನ] 

ನಿತ್ಯ ದೀಸಾವಳಿ (ನಾ) ಪ್ರತಿನಿತ್ಯವೂ ಬೆಳಗುವಂಥ ದೀಪಗಳ 
ಸಮೂಹ: ದೀಪಗಳ ನಿತ್ಕದೀವಾನಳಿಯ ಶಾರದಸಂಧೈಯಲ್ಲಿ ಕರಗಿ 
ಕನಸಾಗಿತ್ತು ಆ ಹಕ್ಕಿ (ಶಿಲಾಲ, ೩೦-೪). [ನಿತ್ಯ ದೀಪಾವಳಿ] 

ನಿತ್ಯದುಃಖಿ (ನಾ). ಯಾವಾಗಲೂ ದುಃಖದಿಂದ ಇರುವವನು ; 
ಸದಾದುಃಖಿ : ವಾಸ್ತನವಾಗಿ ನಿತ್ಯಸುಖಿಯಾದ ಜೀವನು ಮಲಸಂಬಂಭ 
ದಿಂದ ನಿತ್ಯದು !ಖಿಯಾಗಿ ನರಳುತ್ತಿ ರುವನು (ಶಕ್ತಿವಿ, ೬೨); ನಾಸ್ತಿಕನು 
ಇಹವೂ ಪರವೂ ಇಲ್ಲದೆ ನಿತ್ಯದು1ಖಿಯಾಗುವನು (ಹಿಂದಸಾ, ೨೭೨). 

[ನಿತ್ಯ ದುಃಖಿ] 

ನಿತ್ಯದೇಹ (ನಾ). ಶಾಶ್ವತವಾದ ಜೀಹ, ಶರೀರ : ಕೊಲೆಗಡಿಕರಿಗೆ 
ನಿತ್ಯದೇಹನನೊಲಿದು ಕೊಟ್ಟರೆ ಲೇಸು(ಕುನ್ಯಾಕ.೩-೭).[ನಿಕ್ಸು 4 ದೇಹ] 

ನಿತ್ಯದ್ರವ್ಯ (ನಾ). ದೈನಂದಿನವಾಗಿ ಗಳಿಸಿದ ವಸ್ತು, ಪದಾರ್ಥ: 
ಕಾಯಕದಿಂದ ಬಂದುದು ಲಿಂಗಕೃರ್ಪಿತನಲ್ಲದೆ ದುರಇಸೆಯಿಂದ ಬಂದುದು 
ಅನರ್ಸಿತ ಇದು ಕಾರಣ ಸತ್ಯಶುದ್ಧ ಕಾಯಕದ ಸಿತ್ಯದ್ರವ್ಯವಾದರೆ 
ಚಂದೇಶ್ವರಲಿಂಗಳ್ಳೆ ನೈವೇದ್ಯ ಸಂದಿತ್ತು ಕೇಳಯ್ಯ (ಶೂನ್ಯಸಂ, 


೨೫೩-೧೫). [ನಿತ್ಯ; -- ದ್ರವ್ಯ] 


ಶಿತ್ಯನರಕ 


ನಿತ್ಯನರಕ (ನಾ). ಶಾಶ್ವತವಾದ ನರಕ : ಎರಡನೆಯವರು ನಿತ್ಯನರಕ 
ವೆಂಬ ತಮೋಲೋಕಪ್ಪಾಪ್ತಿ ಗೆ ಸಾಧನವನ್ನು ಸಂಪಾದಿಸಿಕೊಂಡು 
ಸಿತ್ಯದುಃಖಾನುಭನಕ್ಕೆ ಸಿದ್ಧ ರಾಗುವರು (ಹಿಂದಸಾ, ೨೭೫). 

[ನಿತ್ಯ --ನರಕ] 

ನಿತ್ಯನಾರಕಿ (ನಾ). ೧. ನಿತ್ಯವೂ ನರಕಯಾತನೆಯನ್ನು 
ಅನುಭವಿಸುವವನು. ೨. [ದ್ವೈತ] ಶಾಶ್ವತವಾಗಿ ನರಕವನ್ನು 
ಅನುಭವಿಸುವವನು; ಮೋಕ್ಷವನ್ನು ಪಡೆಯುವ ಅವಕಾಶವನ್ನೇ 
ಕಳೆದುಕೊಂಡಿರುವನನು : 0 ತಮೋಯೋಗ್ಯ ರಿಗೆ ಶ್ರೀಹರಿಯು 
ಕೊಡುವ ಕಠಿನದಂಡನೆಯೇ ನಿತ್ಯನರಳೆ. ಇಂಥ ನರಕದಲ್ಲಿರು 
ವವನು ನಿತ್ಯನಾರಕಿ : ನಿತ್ಯನಾರಕಿಗಳೆಂದರೆ , . . ಭಗವಜ್ಜ್ವೇಷ 
ಸರಿಪಾಕದಿಂದ ನಿತ್ಯನರಳಲೋಕಸ್ರಾಸ್ತಿ ಯಾಗಿ, ನಿತ್ಯದು 1ಖಾನುಭನ 
ದಲ್ಲಿರುವವರು (ಹಿಂದಸಾ. ೨೪೮). 

[ಸಂ. ನಿತ್ಯನಾರಕಿನ್‌] 

ನಿತ್ಯನಿಗೋದ (ನಾ). [ಜೈನ] ಶಾಶ್ವತವಾದ ನರಕಕ್ಕಿಂತ ಕೀಳಾದ 
ಸ್ಥಳ : ಅ ನರಕಭೂನಿಂಗಳೇಟಜಂ ಕೆಬಗೇಕರಜ್ಞ ್ಯಂತರದೊಳನೇಕದುಃಖ 
ನಿಗೋದಮಪ್ಪ ನಿತೃನಿಗೋದಂ ತಮೋಮಯಮಾಗಿರ್ಕುಂ (ಸುಕುಮಾ. 
೧೧-೫೦ ಪ) ; ಆ ನರಕಂಗಳೇಟಅ೨ಂ ಕೆಲಗೆ ನಿತೃನಿಗೋದಮೆಂಬ ನರಕ 
ಮಿರ್ಪುಡೆ (ಮಲ್ಲಿಪು. ೧೩-೧೫೪). "ಧಿಗೋದ' ಸರಾ. [ಸಂ.] 

ನಿತ್ಯನಿಯಮ' (ನಾ). ದೈನಂದಿನ ನಿಯಮ ; ದಿನವೂ ಅನು 
ಸರಿಸುವ ಪದ್ಧತಿ, ನಿಧಿ : .ಲೋಕಗುರುವುಂ ನಿಜಗುರುವುನುಪ್ಪ 
ಕ್ಷೇಮಂಕರಾವನೀಶ್ವರಂಗನನತೋತ್ತ ಮಾಂಗನಾಗಿ ಕಂಡು ನಿತ್ಯನಿಯನುದಿ 
ನೋಲಗಿಸುತ್ತುಮಿರ್ದು (ಶಾಂತಿಫು. ೮-೧೧೪ ವ). [ನಿತ್ಯಾ 4 ನಿಯಮ] 

ನಿತ್ಯನೂತನ (ನಾ). ಸದಾ ಹೊಸದಾಗಿರುವುದು ; ಯಾವಾಗಲೂ 
ನವೀನವಾಗಿರುವುದು : ವಚನಸಾಹಿತ್ಯವು ನಿತ್ಯನೂತನವಾಗುತ್ತ ನಡೆ 
ದಿರುತ್ತಡೆ (ಮುಹಾಸಾ. ೧೩) ; ಗತಕಾಲದ ಇತಿಹಾಸಸಾಕ್ಷಿಯಾಗಿ ಪವಿತ್ರ 
ಸಂಪಾಶ್ಷೇತ್ರದಲ್ಲಿ ಹೇಮಕೂಟ ನಿಂತಿದ್ದರೆ. . . ಪುರಂದರದಾಸರೆಂಬ 
ಹೇಮಕೂಟ ಕನ್ನಡಸಾಹಿತ್ಯುಕ್ಷೇತ್ರದಲ್ಲಿ ನಿಂತಿದೆ. ಎರಡೂ ಶಾಶ್ವತವೇ, 
ಆದರ್ಶನೇ, ನಿತೃನೂತನವೇ ! (ಹೇನುಕೂ. ೧ ಮುನ್ನುಡಿ). 

[ನಿತ್ಯ -- ನೂತನ] 


ಸಿತ್ಯನೇಮ (ನಾ). ದಿನಗಟ್ಟಿ ಳೆಯ ವಿಧಿ,--ನಿಯಮ ; ದಿನವೂ]; 


ಮಾಡುವ ಕಟ್ಟಿ ಳೆ : ಗುಣವಿರಹಿತನಾಗಿ ಚತುರ್ನಿಧಫಲ ಹೊಜತೆಯಾಗಿ 
ನಿತ್ಯನೇಮನೆಂದು ಮಾಡುವ ಭಕ್ತಿ ವಿದಂಗೆ ಮಾಡಿಯೂ ಮಾಡದಿದ್ದ ಡೇನು 
ದಗ್ಗ ಪಟಿದಂತೆ ನಿ:ಕಳಂಕಮಲ್ಲಿಕಾರ್ಜುನಾ (ನೋಳಿಮಾ. ೧೪-೫೦) ; 
ತನ್ನ ಲಿಂಗಕ್ಕೆ ಮಾಡುವ ನಿತ್ಯನೇಮವನು ತಾ ಮಾಡಬೇಕಲ್ಲದೆ ಬೇಲ 
ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೆ (ಬಸನ. ೧೮೩) ; ವಿತ್ಯನೇಮಂಗಳ 
[ಪಾಂಾಂ, ನೇಮನಿತ್ಯಗಳ, ನಿತ್ಯನಿಯಮಂಗಳ] ಮಾಡುವಡೆ ನಿನಗನಂತ 
ನಾಮಂಗಳಾದವು ಗುಹೇಶ್ವರ (ಅವಚಂ. ೯೫-೪೨೪); ಸತ್ಛುತಪ ನಿತ್ಯನೇಮ. 
ಯುಕ್ತಿ ಶೈವಾಗಮಾವೇಶ ಲಿಂಗಾರ್ಚನಾಸಕ್ತಿ ಯಿಂ೦ ಬೆಳೆದ ಫುಣ್ಯ 
ಜೊಳರ್ಧಮಂ ಸುಧಾಭುಕ್ತರಜಂಯಲು ಕೊಡುವೆನಾ ಹರಿಶ್ಚಂದ್ರ 
ಹುಸಿಯಂ ನುಡಿಯದಿರಲಿ (ಹಚಕಾ.೨-೨೭); ತಂದ ಫೃುತನಂ ಚಿತ್ತ ಜಾರಿಗೆ 
ನಿತ್ಯನೇನುಂ ಪೊತ್ತು ಸಾವಿರದೀವಿಗೆಗಳಂ ಪೊತ್ತಿ ಸುತಮಿರಲು (ಬಸಪು., 
೫೦-೫೨). [ನಿತ್ಯ 4 ನೇಮ] 

ನಿತ್ಯಪದ (ನಾ). ಶಾಶ್ವತವಾದ ಪದವಿ; ಮೋಕ್ಷ; ಮುಕ್ತಿ: 
ನಿತ್ಯಸುಖ ಬಲುಹಿಂದಲ್ಲುಳಿದಾ ನಿತ್ಯಪದ ಬ್ರಹ್ಮಾದಿ ಭೋಗಗಳತ್ತ 
ಸಾರಿರದವನು ತುಷಮಾತ್ರದಿ ತೃಣೇಕರಿಸಿ (ಗಗತು. ೧೬-೨೨). 

[ಸಿತ್ಯು 4- ಪದ್ಯ] 


೪೫೯೭ 


20 


45 


ನಿತ್ಯಬಿಂದು 


ನಿತ್ಯ ಪಯಣ (ನಾ). ದಿನವೂ ಮಾಡುವ ಸಂಚಾರ, - ಪ್ರಯಾಣ: 
ನಿತ್ಯಸಯಣ ಬುತ್ತಿ ಗೇಡು (ಗಾದೆ). [ನಿತ್ಯ -- ಪಯಣ] 
ನಿತ್ಯ ಪರಿಪೂರ್ಣ (ನಾ). ಪರಮಾತ್ಮ ; ದೇವರು : ನಾನು'ತುರ್ಯ 
ತುರ್ಯಾತೀತವಪ್ಪ ಸಚ್ಚಿ ದಾನಂದನಿತ್ಯಪರಿಪೂರ್ಣವೇ ತನ್ನಿರವೆಂದು 
ತಿಳಿಯೆ (ನುಹಾದೇ. ಬ. ೧೦೨-೨೩೫) ; ಸಚ್ಚಿದಾನಂದ ನಿತ್ಯುಪರಿಪೂರ್ಣ 
ನಿರಂಜನ ನೀನಾದ ಕಾರಣ ನಿನ್ನ ನಿಷ್ಕಲ ಶಿವತತ್ತ್ವ ವೆಂದೆನು ಕಾಣಾ 
(ಸದ್ದೇನ ೯-೩೨) ; ಆ ಸಚ್ಚಿ ದಾನಂದನಿತ್ಯಪರಿಪೂರ್ಣವೆನಿಪಾ ಸಮರ್ಥ 
ಬ್ರಹ್ಮನೇ ಭಾವಿಸಲ್‌ (ವೀಕೈಫು. ಲ-೧ಗಿ-೯). 
[ನಿತ್ಯ -- ಪರಿಪೂರ್ಣ] 
ನಿತ್ಯ ಪರೀಕ್ಷಣ (ನಾ). ದಿನವೂ ಮಾಡುವ ಪರೀಕ್ಷೆ: ನಿತ್ಯಪರೀಕ್ಷಣ 
ಸ್ಮಳವಿಪರ್ಯಯಪ್ರ ತಿಪತ್ತಿ ದಾನಂಗಳಿಂ ನಿಯೋಗಿಗಳಂ ಕಾಮದುಘರ್‌ 
ಮಾಡಿಯುಂ (ಚಂದ್ರಪು. ೨-೬೧). [ನಿತ್ಯ -- ಪರೀಕ್ಷಣ] 
ನಿತ್ಯಪುಣ್ಯ (ನಾ). [ದ್ವೈತ] ಶಾಶ್ವತವಾದ ಪುಣ್ಯ ; ನಾಶರಹಿತ 
ವಾದ ಪುಣ್ಯ ; IP ಪುಣ್ಯ ಮತ್ತು ಪಾಪಗಳು ಅನುಭವಿಸುವುದ 
ರಿಂದ ನಾಶವಾಗುತ್ತವೆ. ಆದುದರಿಂದಲೇ ಪುಣ್ಯ ಮಾಡಿದರೂ 
ಜನ್ಮಾಂತರ ತಪ್ಪುವುದಿಲ್ಲವೆಂದು ಬೇರೆ ಸಿದ್ಧಾಂತಗಳು ಹೇಳು 
ತ್ತವೆ. ಜ್ವೈತಸಿದ್ಧಾಂತದಲ್ಲಿ ನಾಶವಾಗದಿರುವ ಪುಣ್ಯ 
ಪುಂಟಿಂದೂ ಅದು ಬ್ರಹ್ಮಾದಿಗಳಲ್ಲಿರುವುದೆಂದೂ ಹೇಳಿಜಿ. ಅದೇ 
ನಿತ್ಯಪುಣ್ಯ : ಧರ್ಮಾಧರ್ಮನೆಂಬ ಪುಣ್ಮಪಾಪಗಳಲ್ಲಿ ನಿತ್ಯಪುಣ್ಯವು 
ಬ್ರಹ್ಮಾದಿ ಸಜ್ಜಿ ವಸ್ವರೂಪವು (ಹಿಂದಸಾ. ೨೮೮). 
[ನಿತ್ಯಾ + ಪುಣ್ಯ] 
ನಿತ್ಯ ಪುಷ್ಪ (ನಾ). ದಿನವೂ ಹೂವು ಬಿಡುವ ಒಂದು ಬಗೆಯ ಗಿಡ 
ಮತ್ತು ಅದರ ಹೊವು; ಫಿತ್ಯಮಲ್ಲಿಗೆ : ಅಂಗಳದಿ ಬೆಳೆಸಿದ್ದ 
ಬಂಗಾರಗೊಂಡೆಹೂ, ಸಚ್ಚೆ, ದಾಸಾಳ, ಕರಿತುಳಸಿ, ಬಿಳಿನಿತ್ಯಪುಪ್ಪು ಎಲ್ಲ 
ದಿಕ್ಕಾಪಾಲು (ನನ್ಯಧ್ವ. ೫-೨೫). [ನಿತ್ಯ; -- ಪುಸ್ಪ] 
ನಿತ್ಯಪೂಜೆ (ನಾ). ಪ್ರತಿದಿನವೂ ಮಾಡುವ ಅರ್ಚನೆ, -ಸೇವೆ, - 
ಆರಾಧನೆ : ಅದಿತ್ಯಬಿಂಬದರ್ಹದೃಶ್ಟ್ರಾ ರಕಂಗೆ ಶಾಸ್ತ್ರೋಕ್ತಕ್ರಮದಿಂ 
ನಿತ್ಯಸೂಜೆಯುಂ. ಅಸ್ಟಾ ಹ್ನಿಕಮುಂ ೬. ೬ « ಮಾಡುತ್ತುಂ (ಚಾವುಂಪು. 
೩೭೩). [ನಿತ್ಯ + ಪೂಜೆ] 
ಸಿತ್ಯಪುಯಾಣ (ನಾ). - ನಿತ್ಯಪಯಣ : 
ನಿತ್ಯಪ್ರಯಾಣಂಗಳಿಂ ಬಂದು (ಆದಿಫು. ೧೩-೭೭ ಪ). 
(ನಿತ್ಯಾ; + ಪ್ರಯಾಣ] 
ನಿತ್ಯ ಪ್ರಲಯ (ನಾ). ೧. ಪ್ರತಿದಿನವೂ ಉಂಟಾಗುವ ಪ್ರಳಯ. 
೨. ನಿದ್ದೆ ; ನಿದ್ರೆ: ಪ್ರತಿದಿನಸದಲ್ಲೂ ಪ್ರಾಣಿಗಳಿಗೆ ಬರುವ ಗಾಢನಿದ್ರೆ 
ಯೆಂಬ ಸುಸುಪ್ಪ್ಯೂವಸ್ಮೆಯೇ ನಿತ್ಯಪ್ರಲಯ (ಹಿಂದಸಾ. ೧೯೭); 
ಸುಸುಪ್ತಿಯು ನಿತ್ಯಪ್ರಲಯ. ಎನ್ನಿಸುವುದು (ಭಾತತ್ತ್ವ. ೬೧೩). 
[ನಿತ್ಯ 4 ಪ್ರಲಯ] 
ನಿತ್ಯ ಪ್ರವರ್ತಿತ (ಗು). ದಿನವೂ ನಡೆಯುವ : ಸ್ವಸ್ತ $ನನರತ ಪರಮ 
ಕಲ್ಯಾಣಾಭ್ಯುದಯ ಸಹಸ್ಪಫಳಭೋಗಭಾಗಿನಿ ನಿತ್ಸ್ಯಪ್ರವರ್ತ್ತಿತ ದಯ 
ದಾನಧರ್ಮ್ಮೋದ್ಯೋಗಿನಿ (ಸೌಇಇ. XX, ೪೬-೧೧ ; 1072). 
[ನಿತ್ಯ * ಪ್ರವರ್ತಿತ] 
ನಿತ್ಯಪ್ರಸಾದಿ (ನಾ). -ನಿಚ್ಚಪ್ರಸಾದಿ : ಅನಿತ್ಯವಿಲ್ಲದ ನಿತ್ಯಪ್ರಸಾದಿ 
ಕೂಡಲಸಂಗಮದೇವರಲ್ಲಿ ತಾನೇ ಪ್ರಸಾದಿ (ಬಸನ. ೯೪೨). 
[ನಿತ + ಪ್ರಸಾದಿ] 
ನಿತ್ಯಬಿಂದು (ನಾ). ೧. [ವ್ಯಾಕ] ಕಡ್ಡಾಯವಾಗಿ ಬರುವ 
ಅನುಸ್ವಾರ. ೨. ಯಾವಾಗಲೂ ಅನುಸ್ವಾರ ಸಹಿತವಾಗಿಯೇ 


ದಕ್ಷಿಣಾಭಿಮುಖನಾಗಿ 


ನಿತ್ಕಬ್ರಹ್ಮ ಚಾರಿ 


ಇರುವ ಶಬ್ದ : ಕೆಲವು ಪದಂಗಳ್‌ ಸ್ವಭಾವದಿಂ ನಿತ್ಯಬಿಂದುಗಳ" 
(ಶನುದ. ೩೬ ವೃತ್ತಿ); ನಿತ್ಯಬಿಂದುಗೆ--ಬೆಡಂಗು, ಕಡಂಗು, ಅಡಂಗು . . . 
ಕರಂಡಗೆ, ತಂದಲ್‌' (ಕನುದ, ೩೬ ಪ್ರಯೋ). “ನಿಜಬಿಂದು' ಪರಾ. 
[ಸಿತ್ಲ + ಬಿಂದು] 
ನಿತ್ಯಬ್ರಹ್ಮ ಚಾರಿ (ನಾ). ಬ್ರಹ್ಮಚರ್ಯವುತವನ್ನು ಶಾಶ್ವತವಾಗಿ 
ಪಾಲಿಸುವವನು: ಪರ್ವತಗಳೂ ಗಿಡಮರಗಳೂ ಸಿದ್ಧಿಯನ್ನು ಪಡೆದಾವು! 
ಏಕೆಂದರೆ ಅವು ನಿತ್ಯಸಂನ್ಯಾಸಿಗಳು, ನಿತ್ಯಬ್ರ ಹ್ಮಚಾರಿಗಳು(ವಚಭಾ. ೩೨೯). 
[ನಿತ್ಯಾ + ಬ್ರ ಹ್ಮಚಾರಿ] 
ನಿತ್ಯಮಲ್ಲಿಗೆ (ನಾ). -ನಿತ್ಯಪುಷ್ಪ : ಮನೆಯ ಮುಂದಿರುವ ನಿತ್ಯ 
ಮಲ್ಲಿಗೆಯ ಬಳ್ಳಿಯ ತುಂಬಾ ಹೂವುಗಳು ಅರಳಿನೆ (ರೂಢಿ). 
[ನಿತ್ಯ 4 ಮಲ್ಲಿಗೆ] 
ನಿತ್ಯಮಹ (ನಾ). ದಿನವೂ ನಡೆಯುವ ಪೂಜೆ; ಪ್ರತಿದಿನದ ಪೂಜೆ: 
ಮುನಿಜನಪೂಜಾನ್ನದಾನಾದಿ ಕರಣಜಿನಗೃ ಹಜನಸತತೋಪನೀಯ ಮಾನ 
ಪಾದ್ಯಗಂಧಾಕ್ಷತಕುಸುಮಚರು. ಧೂಪದೀಪಫಲಾದ್ಕರ್ಚನಾತ್ಮಕಮಪ್ಪ 
ನಿತ್ಯಮ ಹಮುಂ (ಆದಿಪು. ೧೫-೧೩ ನ) ; ನಿತ್ಯ(ಮಹ)ಮೆಂಬುದು ನಿಚ್ಚಂ 
ಯಥಾಶಕ್ತಿಯಿಂ ಜಿನಗೃ ಹಂಗಳ್ಗೆ ತನ್ನ ಮುನೆಯಿಂ ಗಂಧಪುಷ್ಟಾ ಕ್ಷತಾದಿ 
ಗಳನುಯೊ್ವಿದುಂ . . , ಶಾಸನಂಗಳಂ ಬಿಡುವುದುಂ (ಚಾವುಂಪು. ೨೧೧); 
ಅಲ್ಲಿ ಯಥಾಶಕ್ತಿ ಯಿಂ ಸದಾ ಜಿನಗೃ ಹಕ್ಕೆ ನಿಜಗೃ ಹದಿಂ ಅಸ್ಪವಿಧಾ 
ರ್ಚನೆಯಂ ನಡೆಯಿಸುವುದು ಚೈತ್ಯಚ್ಛೈ ತ್ಯಾಲಯಂಗಳಂ ಮಾಡಿಸಿ ಶಾಸನ 
ಪೂರ್ವಕದಿಂ ಗ್ರಾಮಕ್ಷೇತ್ರಾದಿಗಳಿಂ ಕುಡುವುದುಂ ಜಿನಪೂಜೆಯಂ 
ಮಾಬ್ಬು ದುಂ ನಿತ್ಯಮಹನೆಂಬುದು (ತತ್ತ್ವಪ್ರ.೨೮೭). [ನಿತು ಮಹ] 
ನಿತ್ಯಮುಕ್ತ (ನಾ). ೧.ಶಾಶ್ವತವಾಗಿ ಬಿಡುಗಡೆಯನ್ನು ಹೊಂದಿದ 
ವನು; ಮೋಕ್ಷವನ್ನು ಪಡೆದವನು: ನುನ ಘನವಸ್ತು ವಾದ ಬಳಿಕ 
ಮನವಚನಕಾಯ ಎಂಬ ತ್ರಿಕರಣಶುದ್ಧಾ ತ್ಮನೆಂಜೆ ನಿತ್ಯಮುಕ್ತ ನೆಂಬೆ 
(ಸಿದ್ಧೇವ- ೨೧೫-೬೭೩). ೨. ಪರಮಾತ್ಮ ; ದೇವರು: ಭ್ರಾಂತಿಗಳು 
ಕೆಡಲಾತನೆಂದುವುಂ ತಾನಪ್ಪ ನಿಂತುಅದೆ ನಿತ್ಯಮಂಕ್ತ ನುಮಪ್ಪ ತದ್ಬ್ರಹ್ಮ 
ನೆಂತು ಜೀವನ್ಮುಕ್ತ ನೆನಿಪನೆಂಬುದು ನಿಜಂ ಶ್ಲ್ಲೋಕದ್ವಯಂಗಳರ್ಥಂ 
(ವೀತೈಪು. ೫-೧೬-೩೨) ; ಪುಣ್ಯಪಾಪಾನುಸಾರವಾಗಿ ಜೀವರಿಗೆ ಫಲವ 
ನ್ನೀಯತಕ್ಕವನಿವನು, ಇವನು ನಿತ್ಯಮುಕ್ತನು (ಭಾರದ. ೨೩೭). 
[ನಿತ್ಯ -- ಮಂಕ] 
ನಿತ್ಯ ಮುತ್ತಯ್ದೆ, ನಿತ್ಯಮುತ್ತ್ವೈ ದೆ(ನಾ).೧. ದೀರ್ಛಸುಮಂಗಲಿ: 
(8). ೨. (ಆಲಂ)ಸೂಳೆ; ವೇಶ್ಯೆ : (ಬ. ನಿತ್ಯಮುತ್ತೈ ದೆ : 
೧. ಚಿತ್ತೈಸಿದ ವ್ಯಾಸರಾಯ" ಚಿತ್ತಜನಯ್ಯನ ಸಭೆಗೆ ನಿತ್ಯಮುತ್ತೈದೆ 
ಯರೆಲ್ಲ ಎತ್ತೆ ರತುನದಾರತಿಯ (ಪುರಂದ, ಅನುಪಲ್ಲವಿ). 
"ನಿತ್ಯಸುಮಂಗಲಿ' ಪರಾ. [ನಿತ್ಯ 4 ಮುತ್ತಯ್ದೆ] 
ನಿತ್ಯಮುತ್ತೈದೆ "ನಿತ್ಯಮುತ್ತಯ್ದೆ' ನೋ. 
ನಿತ್ಯಮೈತ್ರಿ (ನಾ). ಸ್ಥಿರವಾದ ಸ್ನೇಹ ; ಶಾಶ್ವತವಾದ ಗೆಳೆತನ: 
ವ್ಯಾಕರಣಪಟುಗಳಿಂತೀ ರೇಖೆಗಳಿಂತೆಂಬು ವಿನನ ಜತೆಯೆರಡದಿಗಳ್‌ ಸಾಕು 
ಗಡ ನಿತ್ಯಮೈತ್ರಿಗೆ ಲೋಕಾವಳೀಗೀತನಲ್ತೈ ಪ್ರಥಮಂ ಸುಜನಂ 
(ನಸ್ತನಂ. ೭-೪೭). [ನಿತ್ಯ + ಮೈತ್ರಿ] 
ನಿತ್ಯಯಾತ್ರೆ (ನಾ). ೧. ದಿನವೂ ಭಿಕ್ಷೆಗಾಗಿ ಹೋಗುವುದು ; 
ನಿತ್ಯವೂ ಭಿಕ್ಷೆಬೇಡುವುದು: ನಿತ್ಯಯಾತ್ರೆ ಮಾಡುವಾಗ ಪುತ್ರರ ಮೇಲಿನ 
ಚಿಂತೆ ಎತ್ತ ನೋಡಿದರತ್ತ ಉದರದ ಚಿಂತೆ (ಪುರಂದ. ಧಾ. ೨-೭೫-೨); 
ರಮಣಾಚಾರ್ಯರು ಸತ್ತ ಮೇಲೆ ದಾಸರು . . . ವಾರಕ್ಕೊಮ್ಮೆ ನಿತ್ಯ 
ಯಾತ್ರೆಗೆ ಹೋಗುತ್ತಿದ್ದನರೂ ಕೂಡ ಈಚೆಗೆ ಅತ್ತ ಸುಳಿಯಂವುದನ್ನು 
ನಿಲ್ಲಿಸಿಬಿಟ್ಟ ದರು (ರಗಿಣಿ. ೪೬). ೨. ಜೀವನೋಪಾಯ ; ಉದರ 


೧-೨೧೪ 


೪೫೯೮ 


5 


30 


35 


40 


ನಿತ್ಯವಾದ 


ನಿರ್ವಾಹ: ನನ್ನಂತಹ ಕಳ್ಳನಿಗೆ ಸುಖಜೀವನದ ಸುದ್ದಿಯೇತರದು ? 
ಈ ರೀತಿ ಚಿಂತಿಸುತ್ತಾ ಕುಳಿತರೆ ನಿತ್ಯಯಾತ್ರೆಯು ಸಾಗದು(ಬೆನ್ನ ಬೀ.೨೪). 
(ನಿತ್ಯ; 4 ಯಾತ್ರೆ] 
ನಿತ್ಯಯೌವನ (ನಾ). ೧. ಯಾವಾಗಲೂ ಇರುವ ತಾರುಣ್ಯ. 
೨. ಸದಾಕಾಲ ಯುವಕನಾಗಿರುವವನು ; ಮುಸಿ ಲ್ಲದನನು H 
ನಿತ್ಯಯರೌವನನುಮಾಗಿ ಮಣಿಚೂಳಾಮರೇಶ್ವರನಿರೆ (ಶಾಂತಿಪು. ೭-೭೭ ನ). 
[ನಿತ್ಯ -ಯೌವನ] 
ನಿತ್ಯರುದ್ರ (ನಾ). ಶಾಶ್ವತನಾದ ಶಿವ: ಜಗದಲ್ಲಿ ಹೊತ್ತು ಹೊರುವ 
ವಿಥ್ಯನಂತರಿಗೆ ತತ್ವದ ಸುದ್ದಿಯ ಹೇಳಿದರೆ ನಿತ್ಯರುದ್ರನಾದಡೂ ತಪ್ಪ ದು 
ನರಕವೆಂದೆ ನಿಃಕಳಂಕ ನುಲ್ಲಿಕಾರ್ಜುನಾ (ನೋಳಿಮಾ. ೨೩-೮೯). 
[ನಿತು 4ರುದ್ರ] 
ನಿತ್ಯರೂಪ (ನು). ಶಾಶ್ವತವಾದ ರೂಪವುಳ್ಳ ನನು ; ನಾಶವಿಲ್ಲದ 
ಆಕಾರವುಳ್ಳ ವನು: ಗಣನಿಕರದಿಂದ ವೈಭವವೆರಸಿ ಯಮನ ಪಟ್ಟಿ ದತ್ತ 
ನಡೆದನಾ ನಿತ್ಯರೂಪಂ (ಎೀತೈಪು. ೨-೩-೪೪). [ನಿತ್ಯ 4 ರೂಪ] 
ನಿತ್ಯರೋಗ (ನಾ). ಯಾವಾಗಲೂ ಇರುವ ವ್ಯಾಧಿ; ಸದಾಇರುವ 


ಕಾಯಿಲೆ: ಕುಲಹೀನಂ . . . ವಂಚಕಂ ನಿತ್ಯರೋಗಾಕುಳನೆಂಬೀ 
ನಾಮನಾಮಾವಳಿಗೆ ನಿಳಯನಕ್ಕುಂ ಪ್ರತವ್ರಾತಹೀನಂ (ನಡ್ಡಾರಾ. 
೧೦-೩೧). [ನಿತ್ಯ 4 ರೋಗ] 


ನಿತ್ಯರೋಗಿ (ನಾ). ಯಾವಾಗಲೂ ಕೋಗದಿಂದಿರುವೆ ವ್ಯಕ್ತಿ ; 
ಸದಾ ರೋಗಿ: ಅವರ ಹೆಂಡತಿ ನಿತ್ಯರೋಗಿ (ಸಂಸ್ಕಾರ. ೪೨) ; 
ನಿಷ್ಟ ಲವಾದ ಯಾವುದೋ ಪರಿಶೋಧನೆಯ ಸಂಬಂಧದಲ್ಲಿ ಇತರ ಉಪ 
ಕರಣಗಳ ಜೊತೆಗೆ ತನ್ನ ಶರೀರದ. ರಕ್ತವನ್ನೇ ಯಥೇಚ್ಛವಾಗಿ ಬೆರಸಿ 
ಉಪಯೋಗಿಸಿದನೆಂದೂ ಅಂದಿನಿಂದ ಅವನು ನಿತ್ಯರೋಗಿಯಾದನೆಂದೂ 
ಜನರು ಹೇಳಿಕೊಳ್ಳು ತ್ತಿದ್ದರು (ಯೋಧಪು. ೫೩)... [ನಿತ್ಯ್ಯ4- ರೋಗಿ] 

ನಿತ್ಯಲಂಪಟಿ (ಗು). ಸದಾ ಆಸಕ್ತಿಯುಳ್ಳ ; ಯಾವಾಗಲೂ 
ಆಸೆಯುಳ್ಳ : ವಿಭ್ರಮನುತಿರೌದ್ರಮಾಯ್ತೂ ಸುಮನಸ್ಸುಮನೋ 
ಭರನಿತ್ಯಲಂಪಟಭ್ರ ಮರಮನೇಕಭೂತನಿಳಯಂ ಸಮರಂ ಕುಮರಂಕ 
ರಾಮುನಾ (ಗದಾಯು. ೧೦-೩). [ನಿತ್ಯ 4 ಲಂಪಟ] 

ನಿತ್ಯಲಿಂಗಾರ್ಚನೆ (ನಾ). ಪ್ರತಿದಿನವೂ ಮಾಡುವ ಲಿಂಗಾರಾಧಕೆ: 
ನಿತ್ಯಲಿಂಗಾರ್ಚನೆಯ ಮಾಡದವರ . . . ಎನಗೊಮ್ಮೆ ತೋಟದಿರು 
(ಬಸನ. ೪೫೪). [ನಿತ -- ಲಿಂಗಾರ್ಚನೆ] 

ನಿತ್ಯನಂತ (ನಾ). ಶಾಶ್ವತವಾದವನು; ನಿತ್ಯನಾದವನು; ದೇವರು; 
ಪರಮಾತ್ಮ : ಮಾತುಮಾತಿನೊಳಗೇಕೆ ಅಜಾತನ ಸಂವ್ಯಾಜ್ಯ ಆ 
ನಿತ್ಯವಂತನದೇತಜಕೊಳಗಿದ್ದಿ ಹನೆಂಬುದನಲಿಯದೆ ಉದರದ ಹುತ್ತ ಕ್ಕಾಗಿ 
ಮುಹಾಸುಸದದಣಸೆಯ ಸಂಬಯಸಲೇಕೆ 

[ಸಂ. ನಿತೃವತ್‌] 

ನಿತ್ಯನರದ (ನಾ). ಸದಾಕಾಲ ವರ ಕೊಡುವವನು : ಶರಣಜನ 
ಪುಣ್ಯಫಲಂ ಭಕ್ತ ಜನಭಾಗ್ಭೋದಯಂ ' ಭೃ ತೃಕುಲನಿತೃವರದಂ . . . 
ತಿರುವಾರೂರ ಶಿವಾಲಯಕ್ಕೆ ಬಿಜಯಂಗೆಯ್ದ ೦ (ನಂಬಿರ. ೧೬-೯೪) ; 
ನಿತ್ಯನರದ ಪುರಂದರವಿಠಲನ ನೆನೆದರೆ ಸ್ಮಿರವಾದ ಮುಕುತಿಯಹುದು 
(ಪುರಂಜ. ೪-೧೩೦-೩)... [ನಿತ್ಯ -- ನರದ] 

ನಿತ್ಯವಸ್ತು (ನಾ). (ಜೀವಾತ್ಮ ಮುಂತಾದ) ಶಾಶ್ವತವಾದ 
ವಸ್ತು, ಪದಾರ್ಥ : ನಿತ್ಯನಸ್ತು ಗಳು ಪರಮಾತ್ಮನಿಗೆ ನಿತ್ಯಪ್ರ ತಿಬಿಂಬ 
ಗಳಾಗಿಯೇ ಇರುವುವು (ಹಿಂದಸಾ. ೨೭೧). [ನಿತ್ನು 4 ವಸ್ತು] 

ನಿತ್ಯವಾದ (ನಾ). [ತತ್ತ್ವಶಾ] ಶಬ್ದವನ್ನು ಉಚ್ಚರಿಸಿದಾಗ ಹೊರ 
ಡುವ ಧ್ವನಿಯು ನಿತ್ಯವಾದುದು ಎಂಬ ತತ್ವ; ॥ ತಾರ್ಕಿಕರೃ 


(ಮೋಳಿಮಾ, ೧೭೩-೬೫೦). 


ನಿತ್ಯವಾದ 


ವರ್ಣಗಳು ಅನಿತ್ಯ ೈವೆನ್ನುತ್ತಾರೆ. ಅವರ ಸಿದ್ಧಾ ಅತದಂತೆ 
ನಿಘಂಟು ಎಂಬ ಶೆಂರಕ್ಕೆ ಮೊದಲನೆಯ ವರ್ಣವಾದ ಲಾ 
ಎಂಬುದು ಉಚ್ಚ ರಿತವಾದ ಮರುಕ್ಷಣದಲ್ಲಿ ನಷ್ಟವಾಗುತ್ತ, ಜಿ. 
*ಘಂ' ಎಂಬ ವರ್ಣೋಚ್ಛಾ ರಣೆಯ ಕಾಲದಲ್ಲಿ *ನಿ' ಇರುವುದಿಲ್ಲ. 
“ಟು' ಎಂದಾಗ "ನಿ? ಸತ್ತು “ಘಂ' ಇರುವುದಿಲ್ಲ. ಆಗ 
“ನಿಘಂಟು” ಎಂಬ ಮೂರಕ್ಷರಗಳು ಸೇರಿ ಕೋಶವೆಂಬ ಅರ್ಥ 
ವನ್ನು ಹೇಗೆ ಕೊಡುತ್ತವೆ ಎಂಬ ಅನುಪಪತ್ತಿ ಸಹಜವಾಗಿ 
ಬರುತ್ತದೆ. ಅದಕ್ಕೆ ಅವರು ಮೂರು ನಾಲ್ಕು ಬಗೆಯ ಸಮಾ 
ಧಾನವನ್ನು ಹೇಳಿದ್ದಾ ಕಿ. ಪೂರ್ವವರ್ಣವು ನಷ್ಟವಾದರೂ 
ಸಂಸ್ಕಾ! ರವಿಶೇಷದಿಂದ ಉತ್ತರವರ್ಣದ ಜೊತೆಯಲ್ಲಿ ಅದು 
ಇದ್ದ ಆಕೆಯೆ ಗ್ರಹಿಸಲ್ಪಟ್ಟು "ಕೊನೆಯ ವರ್ಣದ ಉಚ್ಚಾರಣೆ 
ಯಾದ ಮೇಲೆ ಎಲ್ಲಾ ವರ್ಣಗಳೂ ಸೇರಿದಂತಾಗಿ ನಿಘಂಟು 
ಮೊದಲಾದ ಪದಗಳು? ಗ್ರಹಿಸಲ್ಪ ಬಟ್ಟು ಅರ್ಥವನ್ನು ಕೊಡುತ್ತವೆ. 
ಆದುದರಿಂದ ವರ್ಣಗಳು ಅನಿತ್ಯವೇ ಎನ್ನುತ್ತಾರೆ. ಪೈಯಾ 
ಕರಣರು ಈ ವಾದವನ್ನು ನಿರಾಕರಿಸಿ ವರ್ಣಗಳು ನಿತ್ಯ: ನೆನ್ನು 
ತ್ತಾರೆ. ಈ ನಿತ್ಯ ವಣನಗಳೇ ಶಬ್ದಗಳನ್ನು (ಪದಗಳನ್ನು ) 
ನಿರ್ಮಿಸುತ್ತವೆ. ಆಧ್ರಿಗಳಿಗೆ ಅರ್ಥದೊಂದಿಗೆ ಸಂಬಂಧವಿರುತ್ತ ಡೆ 
ಈ ಸಂಬಂಧಕ್ಕೆ ಶಕ್ತಿ ಎಂದು ಹೆಸರು. ಈ ವಾದವನ್ನೇ 
ವಾಾಮಾಂಸಕರೂ ವಮೇದಾಂತಿಗಳೂ ಸಾಂಖ್ಯರೂ ಯೋಗ 
ಶಾಸ್ತ್ರಜ್ಞರೂ ಅಂಗೀಕರಿಸಿರುತ್ತಾಕಿ. ಒಬ್ಬರು ಹೇಳುವ 
ಸಂಗೀತ, ಭಾಷಣಗಳನ್ನು ಯಂತ್ರಗಳ ಸಹಾಯದಿಂದ ಸೆರೆ 
ಹಿಡಿದು ಮರುಪ್ರಸಾರ ಮಾಡುವ ಟೀಪ್‌ ರಿಕಾರ್ಡುಗಳು 
ಶಬ್ದ ನಿತ್ಯ ವಾದವನ್ನು ದೃಢೀಕರಿಸುತ್ತವೆ. 

ಪೈಯಾಕರಣರು ಹೇಳಿರುವ ಸ್ಫೋಟವಾದದಲ್ಲಿ ಅನಿತ್ಯ ವಾದ, 
ನಿತ್ಯವಾದ ಎಂಬ ಎರಡು ಬಗೆಗಳಿವೆ. ಅನಿತ್ಯ ವಾದವೆಂದರೆ 
ಉತ್ಪತ್ತಿವಾದ. ಗಂಟೆಯನ್ನು ಬಾರಿಸಿದರೆ ಅನುರಣನರೂಪ 
ವಾಶ "ಧ್ವನಿಯು ಹೊರಡುವಂತೆ ವಕ್ಷೃ ಒಂದು ಮಾತನ್ನು 
ಹೇಳಿದರೆ ಅದೂ ಇದೇ ರೀತಿ ತರಂಗಾಕಾರವಾಗಿ ಒಂದಾದ 
ಮೇಲೆ ಒಂದರಂತೆ ಧ್ವನಿಯು ಹೊರಟು ಶ್ರೋತೃ ನಿನ ಕಿವಿ 
ಯನ್ನು ಸೇರುತ್ತವೆ. ಮೊಟ್ಟಮೊದಲು ವಕ್ಚೃವಿನ ಬಾಯಿಂದ 
ಹೊರಟ ಪದವು ಸ್ಫೋಟನೆಂಬ ಹೆಸರನ್ನು ಪಡೆಯುತ್ತದೆ. 
ಕಿವಿಯವರೆಗೂ ಒಂದು ಶಬ್ದದಿಂದ ಮತ್ತೊಂದು ಶಬ್ದವು 
ಹುಟ್ಟುತ್ತಾ ಬರುವ ಶಬ್ದ ಜನ್ಯಶಬ್ದಕ್ಕೆ ಧ್ವನಿಯೆಂದು ಹೆಸರು. 


ಅದರಿಂದಲೇ ಅರ್ಥವು ವ್ಯಂಗ್ಯವಾಗುತ್ತದೆ. ಈ ಪಕ್ಷದಲ್ಲಿ 
ವ್ಯಂಗ್ಯವಾದ ಅರ್ಥಕ್ಕೆ ಧ್ವನಿಯೆಂದು ಹೆಸರು. ನಿತ್ಯ ವಾದದಲ್ಲಿ 
ಕಿವಿಗೆ ಬೀಳುವ ಅಕ್ಷರಕ್ಕೆ ನಾದನೆಂದು ಹೆಸರು. ಇಲ್ಲಿ ಇಡೀ 


ಪದದ ಶ್ರವಣಾನಂತರ ಪೂರ್ವವರ್ಣಶ್ರವಣಗಳ ಸಂಸ್ಕಾರವೆಲ್ಲ 
ಕಡೆಯ” ವರ್ಣಶ್ರವಣಸಮಕಾಲದಲ್ಲಿ ಕೂಡಿಕೊಂಡು ಅಖಂಡ 
ಸ್ಫೋಟವನ್ನು ಪ್ರಕಾಶಿಸುತ್ತದೆ. ಹೀಗೆ ಅಂತ್ಯವರ್ಣಸಂಸ್ಕಾರ 
ವನ್ನು ಅಪೇಕ್ಷಿಸಿ ಸ್ಫೋಟಕ್ಕೆ ಅಭಿವ್ಯ ಜತರ ವರ್ಣಗಳು 
(ಗೌಃ ಎಂಬಲ್ಲಿ ಗ.-ಉ-/ ॥) ಟನಿಯನಿಸುತ್ತ ವೆ. ಆಲಂಕಾರಿಕರ 
ಅನಿತ್ಯಪಕ್ಷದ ಆಧಾರದಿಂದ ವ್ಯಂಗ್ಯಾರ್ಥವನ್ನೂ ನಿತ್ಯ 
ಪಕ್ಷದ ಆಧಾರದಿಂದ ವ್ಯಂಜಕವಾದ ಶಬ್ದ ಮತ್ತು ಅಥಿಗಳನನ್ನ 
ಧ್ವನಿಯೆಂದು ವ್ಯವಹರಿಸುತ್ತಾರೆ: ವೈಯಾಕರಣರ ಸ್ಫೊ ವಾದದಲ್ಲಿ 
i ಅನಿತ್ಯವಾದ (ಇಉತ್ಪತ್ತಿವಾದ), ।। ನಿತ್ಯವಾದ (ಇ ಅಭಿವ್ಯಕ್ತಿ 
ವಾದ)ನೆಂಬ ಪಕ್ಷದ್ವೆಯಗಳಿವೆ (ಧೃನ್ಮ್ರಾಲೋ. ೩೮ ಅಡಟ). [ಸಂ.] 


೪ರ್ಜ೯ 


5 


30 


40 


45 


ಸಿತ್ಯಸಂಧಿ 


ಸಿತ್ಯವಿಧಿ (ನಾ). ೧. - ನಿತ್ಯಕರ್ಮ ೧: ಅನರು ಸಂಧ್ಯಾವಂದನೆ. 
ಮೊದಲಾದ ನಿತ್ಯವಿಧಿಗಳನ್ನು ಪೂರೈಸಿಕೊಂಡು “ಬಂದರು 
(ಕಳಹು. ೯). ೨. ನಿತ್ಯಕರ್ಮ ೨: ನಿತ್ಯವಿಧಿಗೆದು ಅತ್ತಿತ್ತ 
ತಿರುಗುವಾಗಲೂ ದೊಡ್ಡಮ್ಮನ ಬೈಗಳು ಉದಿದೆಯೆಂದು ಯಶೋದೆಗೆ: 
ಗೊತ್ತು (ವಾತ್ಸಲ್ಯ. ೨೮೯) ; ಇದು ನಮ್ಮ ಜನಗಳ ಜೀವನದ ಸಾಮಾನ್ಯ 
ನಿತೃವಿಧಿ ಎನ್ನಬಹುದು (ಭಾರದ. ೬). "ನಿತ್ಯನಿಯಮ' ಪರಾ. 
[ನಿತ್ಯ --ವಿಧಿ] 
ನಿತ್ಯನಿಭೂತಿ (ನಾ). (ವಿಶಿಷ್ಟಾ) ವಿಷ್ಣುವಿನ ಶಾಶ್ವತವಾದ 
ಪ್ರಭಾವ, ದಿವ್ಯ ಪರಿಣಾಮ : ಶ್ರಿ ಸ್ಮನಮತವೂ ಪಾಂಚ 
ರಾತ್ರ್ರಾಗಮವೂ ಮೋಕ್ಷ(- ಎನರೆಮುವದುವೂ" ದೇವರ ನಿತ್ಯವಿಭೂತಿ 
ನಾಜಾ ೬ ೬ ೬ ಹೇಳುವುವು (ಭಾರದ, ೩೬೪) ; ಈಶ್ವರಸಂಕಲ್ಪಾ ನುಸಾರ 
ಪ್ರಾಳೃ ತಮಂಡಲದಂತೆ ಬಹುವಿಧ ಸನ್ನಿವೇಶಗಳು ಸೃಷ್ಟಿ ಸಲ್ಪ ಡುವುವು, 
Kd ನಿತ್ಯವಾದ ಸನ್ನಿ ವೇಶಗಳೇ ಎಧಿಕವಾಗಿರುವುದರಿಂದ ಇತ್ಯವಿಧೂತಿ 
ಯೆಂದು ಪ್ರಸಿದ್ಧಿ (ಹಿಂದಸಾ. ೨೩೮). [ನಿತು 4 ವಿಭೂತಿ] 
ನಿತ್ಯನೇಷೆ (ನಾ). (ಮುಖ್ಯವಾಗಿ ಯಕ್ಷಗಾನಾದಿಗಳಲ್ಲಿ) ಯಾವ 
ಸಂದರ್ಭದಲ್ಲಿಯೂ ಯಾವ ಕಥೆಯಲ್ಲಿಯೂ ವ್ಯತ್ಯಾ ಸವಾಗದ 
ಪಾತ್ರ ವೇಷ: ನಿತ್ಯ - ನೈಮಿತ್ತಿಕಗಳೆನ್ನಬಹುದಾದ 1% ಭೇದ 
ಗಳನ್ನು ಹೀಗೆ ಕಾಣಿಸಬಹುದು ಪ್ರಸ್ತ ವನೆ- ನಿತ್ಯ (೧) ೧. 
ಕೋಡಂಗಿಗಳು. ೨. ಬಾಲಗೋಸಪಾಲರು, ನಿತ್ಯವೇಷ ಅಲ್ಲವೆ ಕಟ್ಟು ವೇಷ 
(ಪಾರ್ತಿಸು. ೩೨). [ನಿತ್ಯು--ವೇಷ] 
ನಿತ್ಯವ್ರತ (ನಾ). - ನಿತ್ಯನೇಮ : ಅನಗ್ರಹಂ ನಿತ್ಯವ್ರತದೊಳ್‌ 
ಆಸವಾಸಕ್ತಿ. ಮಧುವ್ರತದೊಳ್‌ (ಚಂದ್ರಪು. ೩೯ ವ); ಅತಿಥಿಸತ್ಕಾರವು 
ಪ್ರತಿಯೊಬ್ಬ ಮನುಷ್ಯನ ನಿತ್ಯವ್ರತವಾಗಿತ್ತು (ಭಾರದ. ೧೦೫). 
(ನಿತ್ಯಾ; + ಪ್ರತ] 
ನಿತ್ಯಶುದ್ಧ (ನಾ). .ಯಾವಾಗಲೂ ಪರಿಶುದ್ಧನಾಗಿರುವವನು : 
ನಿತ್ಯಶುದ್ಧಂಗೀ ದ್ವಿಜಾದಿ, ಕುಲೋಕ್ತ ಸಂಸ್ಕಾರದಲಿ ಸಿದ್ಧಿ ಯದೆತ್ತ ಇದು 
(ಸಿಭಾಗ. ೧೦-೭-೩೯) ; ತಾನು ನಿತ್ಯುಶುದ್ಧ ನೆಂಬ ಜ್ಞಾನ ಮತ್ತು ಅದರ 
ಸಾಕ್ಸ್ಟಾತ್ಕಾರವೇ . . . ಸಾಂಖ್ಯೂದರ್ಶೆನದ ಮುಖ್ಯಾಂಶಗಳು (ಭಾರದ. 
೧೫೧). [ನಿತ್ಯ ಶುದ್ಧ] 
ನಿತ್ಯಸಂಕಟ (ನಾ). ನಿರಂತರವಾದ ಸಂಕಟ ; ಎಡೆಬಿಡದ 
ಹೂತನೆ : ಕೈಯಲ್ಲಿ ಹರಿಯದ ರಾಜನನ್ನು ಅಶ್ರಯಿಸಿರುವುದರಿಂದ 
ನಮಗೆ ಈ ನಿತ್ಯಸಂಕಟಿ ಬಂದಿದೆ (ವಚಭಾ. ೪೫). ' [ನಿತ್ಯ 4 ಸಂಕಟ] 
ನಿತ್ಯಸಂಗತಿ (ನಾ). ದಿನವೂ ನಡೆಯುವ ಸಂಗತಿ: ಇಂತಹ ಅನುಭವ 
ನಿತ್ಯಸಂಗತಿಯಾಗಿ ಸತ್ಯದ ಕಥೆಯಾಗಿ ನಾವು ಒಲಿದ ಮದುಮಕ್ಕಳು 
ಭಾವೈಕರಸರಾಗಿ ಸಂಸಾರಷಿದನು ಹೂಡಿದೆವು (ಇಂಚಾಪ. ೩೭-೭೫). 
[ನಿತ್ಯ 4+ ಸಂಗತಿ] 
ನಿತ್ಯಸಂದಿ (ನಾ). ಇನಿತ್ಯಸಂಧಿ : ಶ್ರೀಚೆಲಸಿಳರಾಯಂರಿಗೆ ನಿತ್ಯಸಂದಿ. 
ತೆಪ್ಪ ತಿರುನಾಳು ಚಅಪು ತಿರುನಂದಾನನ ಮೊದಲಾದ ಕೈಂಕರ್ಯದ 
ಶೆಲವಾಗಿ ಸಹಿರಣ್ಳೋದಕ ದಾನ ಧಾರಾಪೂರ್ವಕವಾಗಿ ನಿಮಿಗೆ ಸಮರ್ಪಿ 
ಸಿದೆವಾಗಿ (ಎಕ. x೪, ಶ್ರೀರಂಗ, ೯೫-೨ ; 1535). 
[ಐ ಇದು "ನಿತ್ಯಸಂಧಿ' ಎಂಬುದರ ಅಪಲಿಖಿತ] 
ನಿತ್ಯಸಂಧಿ (ನಾ). ದೇವರಿಗೆ ದಿನವೂ ಮಾಡುವ ಒಂದು ಬಗೆಯ 
ಸೇವೆ : ಕೆಜಿಯ ಕಟ್ಟಸಿ' ಮಾಡಿದ ನಿತ್ಯಸಂಧಿ | ೪ ಮಯಿಲನಳಿಯ 
ಸಂಮಂಧ ನಿತ್ಯಸಂಧಿ ಖಂ ೧/೪ (ಎಕ. ೫೪, ಶ್ರೀರಂಗ. ೯೫-೩ ; 
1535) ; ಔ ಮೇಲುಕೋಟಿ ಶ್ರೀ ನಾರಾಯಣಸ್ವಾಮಿ ಜೀವ 
ಸ್ಥಾನದ ಕೈಪಿಡಿಯ ೧೬೭ನೆಯ ಪುಟದಲ್ಲಿ ಜೀವರಿಗೆ ಮಾಡ 


ನಿತ್ಯಸಂಧ್ಯಾಕರ್ಮ 


ಬೇಕಾದ ದಿನವಹಿ ಸೇವೆಗಳನ್ನು ವಿವರಿಸುತ್ತ - "ಈ ಕಾಲದಲ್ಲಿ 
ಪ್ರಬಂಧಸೇವಾಕಾಲಕ್ಕೆ  "ಅರುಳಪ್ಪಾಡ'ನ್ನು ಪ್ರಸಾದಿಸು 
ವುದಕೈ ಅರ್ಚಕರು ಹೇಳುವುದು. ಅಧ್ಯಾಪಕರು "ನಿತ್ಯಾನು 
ಸಂಧಾನ' ಪ್ರಬಂಧವನ್ನು ಹೇಳುವುದು” ಎಂಬ ಧಿರ್ದೇಶವಿದೆ. 
ಸಂಧಿ ಮತ್ತು ಸಂಧಾನಗಳು ಪರ್ಯಾಯಪದಗಳಾಗಿರುವುದ 
ರಿಂದ ಇಲ್ಲಿರುವ "ನಿತ್ಯಸಂಧಿ' ಎಂಬ ಪದಕ್ಕೆ ದೇವರ ಸನ್ನಿಧಿ 
ಯಲ್ಲಿ ಪಠಿಸುವ ಒಂದು ನಿರ್ದಿಷ್ಟವಾದ ಪ್ರಬಂಧವೆಂದು 
ಹೇಳಲು ಅವಕಾಶವಿಜಿ, [ತ್ಯ -- ಸಂಧಿ] 

ನಿತ್ಯಸಂಧ್ಯಾಕರ್ಮ (ನಾ). ದಿನವೂ ಮಾಡಬೇಕಾದ ಸಂಧ್ಯಾ 
ವಂದನೆಯೇ' ಮೊದಲಾದ ವೈದಿಕಕಾರ್ಯ : ಮಾಧ್ಯಾಹ್ನಿಕಾದಿ 
ನಿತ್ಯಸಂಧ್ಯಾಕರ್ಮಂಗಳನ್ನು ನಿಯಮಪೂರ್ವಕವಾಗಿ ಮಾಡಿದವನಾಗಿ 
* ೬ ೬ ಭೋಜನ ಮಾಡಬೇಕೆಂದು ಬಲ್ಲವರ ಮತವು (ಸಕವೈ. ೪೯). 

[ನಿತ್ಯ 4 ಸಂಧ್ಯಾಕರ್ಮ] 

ನಿತ್ಯಸಂನ್ಕಾಸಿ (ನಾ). ನಿರಂತರವಾಗಿ ಸಂನ್ಯಾಸವ್ರತವನ್ನು 
ಪಾಲಿಸುವವನು : ಪರ್ಪತಗಳೂ ಗಿಡಮರಗಳೂ ಸಿದ್ಧಿಯನ್ನು ಪಡೆ 
ದಾವು! ಏಕೆಂದರೆ ಅವು ನಿತ್ಯಸಂನ್ಯಾಸಿಗಳು, ನಿತ್ಯಬ್ರಹ್ಮಚಾರಿಗಳು ; 
ಅವುಗಳಿಂದ ಯಾರಿಗೂ ಏನೂ. ಬಾಧೆಯಿಲ್ಲ ! (ನಚಭಾ. ೩೨೯). 

[ನಿತ್ಯ ಸಂನ್ಯಾಸಿ] 

ನಿತ್ಯಸಂಶಯ (ನಾ). ಬಹುಕಾಲದ ಸಂಶಯ; ಬೇರೂರಿದ 
ಸಂಶಯ : (Chronic-doubt. ಇಂಕತಿ). . [ನಿತ್ಯಾ + ಸಂಶಯ] 

ನಿತ್ಕಸಂಸಾರ (ನಾ). [ಜ್ವೈತ] ಸುಖದುಃಖಗಳಿಂದ ತುಂಬಿರುವ 
ಜೀವನ, ಬಾಳು : ನಿತ್ಯಸಂಸಾರವೆಂಬ ನಿತ್ಯಸುಖದು ಖಮಿಶ್ರಾ 
ನುಭವಸ್ಥಾನಗಳಲ್ಲಿ ಸಾಧನಾನುಸ್ಮಾ ನದಿಂದ ಮಿಶ್ರಾನುಭನಕ್ಕೆ ಸಿದ್ಧರಾಗು 
ವರು (ಹಿಂದಸಾ. ೨೭೫). "ನಿತ್ಯಸಂಸಾರಿ' ಪರಾ. [ನಿತ್ಯ -- ಸಂಸಾರ] 

ನಿತ್ಯಸಂಸಾರಿ (ನಾ). [ದ್ವೈತ] ಜೀವಾತ್ಮರುಗಳಲ್ಲಿ ಇರುವ 
ಮೂರು ಭೇದಗಳಲ್ಲಿ ಒಂದು ; ಸಂಸಾರದಲ್ಲೇ ತೊಳಲುವವನು; 
ಮುಕ್ತಿಯಿಲ್ಲದವನು : ಜೀವಾತ್ಮರಲ್ಲಿ ಉತ್ತಮ ಮಧ್ಯಮಾಧಮ 
ಭೇದದಿಂದ ಮುಕ್ತಿಯೋಗ್ಯರು, ತಮೋಯೋಗ್ಯರು, ನಿತ್ಯಸಂಸಾರಿ 
ಗಳೆಂದು ಭೇದವಿರನಿವುದು (ಹಿಂದಸಾ. ೨೭೬೪). [ಸೆಂ. ನಿತ್ಯಸಂಸಾರಿನ್‌] 

ಶಿತ್ಕಸಭೆ (ನಾ). ದಿನವೂ ನಡೆಯುವ ಸಭೆ: ನಾಯಕರು ನಿತ್ಯಸಭೆ, 
ನೈಮಿತ್ತಿಕ ಸಭೆ, ಯುದ್ಧ ಸಭೆ, ಶ್ರಾದ್ಧ ಸಭೆ ಮೊದಲಾದವುಗಳಲ್ಲಿ ಯಾವಾ 
ಗಲೂ ಓಡಾಡುತ್ತಿರುತ್ತಾರೆ (ಸಿಬಂಧ. 11, ೨೦೧). [ನಿತ್ಯ 4-ಸಭಿ] 

ನಿತ್ಕಸುಂದರ (ನಾ). ಸದಾ ಚೆಲುವಿನಿಂದ 'ಕೂಡಿರುವವನು : 
ಸತ್ಯವನ್ನು ನಿತ್ಯಸ್ಮರಣೆಯಿಂದ ಆರಾಧಿಸುವವನು ನಿತ್ಯುಸುಂದರನಾಗಿ 
ಶೋಭಿಸಬಲ್ಲನು (ಶಕ್ತಿವಿ. ೩). [ನಿತ್ಯ 4- ಸುಂದರೆ] 

ನಿತ್ಯಸುಖ (ನಾ). ಶಾಶ್ವತವಾದ ಸುಖ: ನಿತ್ಯಸುಖಮಾತ್ಮರೂಪ 
ಮನಿತ್ಯಸುಖಂ ಮೋಹರೂಪವೆಂಬ ವಿನೇಕಂ ಸತ್ಯಸ್ವರೂಪಮದಟಕಿ 
ಳಗತ್ಯುಂತಾನುಭವವಿಭವಮಕ್ಕೆಮಗರುಹಾ  (ಸಂರಾನಾ. ೭-೪೭) ; 
ಧರ್ಮಾರ್ಥಕಾಮಂಗಳಂ ಕ್ರಮದಿಂ ಪೆರ್ಚಿಸಿ ಪೆತ್ತು ನಿತ್ಯಸುಖಮಂ 
ಸತೀರ್ತಿಯಂ, ತಾಳ್ಗು ರಾಜ್ಯಮನಾರಾಳ್ವರೊ ಪದ್ಮರಾಜನವೊಲುರ್ವಿ 
ಭಾಗದೊಳ್‌ ಭೂಭುಜರ್‌ (ಪುಸ್ಪಪು. ೩-೨೧) ; ನಿತ್ಯಸುಖನಹ ಸಂಕರುಪ 
ಹಾಂಸ್ರಿಯನು ನೆನೆ (ಶಿಭಾಗ. ೬-೧೦-೪೦). [ನಿತ್ಯ ಸುಖ] 

ಸಿತ್ಯಸುಖಾನುಭನ (ನಾ). ಶಾಶ್ವತವಾದ ಸುಖದ ಅನುಭವ : 
ಸಂಶಯವ ಕಳೆದು ನಿತ್ಯಸುಖಾನುಭವಪದದೊಳಗೆ ನಿಲಿಸಿದುದೆನ್ನ ಜನ್ಮದ 
ಫಲಸಮಗ್ರ ವೆನಲೈ ಸಲೆ ಸಂಪನ್ನವಾಯ್ತೂ (ಸಿಭಾಗ. ೫-೮-೪೨), 

[ಿತ್ಕಸುಖ -/- ಅನುಭವ] 


೪೬೦೦ 


20 


35 


40 


45 


ನಿತ್ಯಾತುಮ 


ನಿತ್ಯಸುಖಿ (ನಾ). ಸದಾಸುಖಿ; ಯಾವಾಗಲೂ ಸುಖದಿಂದ 
ಇರುವವನು : ವಾಸ್ತ ನವಾಗಿ ನಿತ್ಯಸುಖಿಯಾದ ಜೀವನು ನುಲಸಂಬಂಧ 
ದಿಂದ ನಿತ್ಯದು ಖಿಯಾಗಿ ನರಳುತ್ತಿರುವನು (ಶಕ್ತಿವಿ. ೬೨), 
[ಸಂ. ನಿತ್ಯಸುಖಿನ್‌] 
ನಿತ್ಯಸುಮಂಗಲಿ (ನಾ). ೧. ದೀರ್ಫಸುಮಂಗಲಿ ; ಮುತ್ತೈದೆ. 
೨. (ಆಲಂ) ಸೊಳೆ; ವೇಶ್ಯೆ : ಅಲಂಕರಿಸಿಕೊಂಡಿರುನ ರೀತಿ ನೋಡಿ 


ದರೆ ತಿಳಿಯ ವುದಿಲ್ಲನೇನೋ ಗುಗ್ಗೂ ? ಅವಳು ನಿತ್ಯಸುಮಂಗಲಿ 
ಕಣೋ (ಹೂಹೆಣ್ಣು, ೧೧೯). ([ನಿತ್ಚು--ಸುಮಂಗಲಿ] 
ನಿತ್ಯಸೂರಿ (ನಾ). ಜೀವನ್ಮುಕ್ತನಾದವನು ; ಮುಕ್ತಿಯನ್ನು 


ಹೊಂದಿದವನು : ಯಾವಾಗಲೂ ಸಂಸಂಕನೆಂಬ ಪ್ರಕೃ ತಿಸಂಬಂಧವಿಲ್ಲದ 
ಅನಂತ, ಗರುಡ, ನಿಸ್ವಕ್ಸೇನ ಮೊದಲಾದ ಭಗವಂತನ ಪರಿಜನರು ನಿತ್ಯುರು . 
ಇವರೇ ನಿತ್ಯಸೂರಿಗಳು (ಹಿಂದಸಾ. ೨೪೭). [ನಿತ್ಕು + ಸೂರಿ] 

ನಿತ್ಯಸೌಖ್ಯ (ನಾ). - ನಿತ್ಯಸುಖ: ಪರೆನೂಂನಿಗಳಿಲ್ಲರುಂ ಲಿಂಗಮಂ 
ಧರಿಸಿಯಂಜಕಿ ದುರಿತನನೊರಸಿ ಪೂರ್ವನಳಿದು ಮಿಗಿಲೆನಿಸಿಹರು ನರ 
ಸುರೋರಗರೆಲ್ಲ ಲಿಂಗಧಾರಿಗಳಾಗಿ ನಿತ್ಯಸೌಖ್ಯದೊಳಿರ್ಪರು (ಪ್ರಾಢರಾ. 
೪-೨). [ನಿತ್ನು--ಸೌಖ್ಯ] 

ಶಿತ್ಯಸ್ಥಿತಿ (ನಾ). ದಿನವೂ ನಡೆಯುವ ಕಟ್ಟಳೆ: ಬರೆಯಲುಂ ಬಾಜಿ 
ಸಲು ಬಲ್ಲ ಶಬ್ಬಸಂಸ್ಕಾರವುಳ್ಳಾತ ನಾಗದೇಸಿಗರ್ಗೈ ನಿತ್ಯಸ್ಥಿತಿಯೊಂದು 
ಪೊಬ್ರಲಹಾರನುುಂ ಫೆರಿಸಕ್ಕೊನ್ನು ಕಪ್ಪ ಡವುವನಿಕ್ಕಿಯೋದಿಸಿ ಗುಣ 
ಶಾಸನದಿನಾಳ್ವಳಕ್ಳರಿಗನೃ ತ್ರಿ ಮತ್ತ ರಿರ್ಪೃತ್ತೈದು (ಎಇ. ೫೫, ೬-೨೬; 

1012). [ನಿತ್ಯ + ಸ್ಥಿತ] 

ನಿತ್ಯಸ್ಮರಣೆ (ನಾ). ನಿರಂತರವಾದ ಸ್ಮರಣೆ, - ಚಿಂತನೆ, ಧ್ಯಾನ ಕ 
ಸತ್ಯವನ್ನು ನಿತ್ಯಸ್ಮರಣೆಯಿಂದ ಆರಾಧಿಸುವನನು ನಿತ್ಯಸುಂದರನಾಗಿ 
ಶೋಭಿಸಬಲ್ಲನು (ಶಕ್ತಿವಿ. ೩). [ನಿಶ್ನು-- ಸ್ಮರಣೆ] 

ನಿತ್ಯಸ್ವತಂತ್ರ (ನಾ). ಯಾವಾಗಲೂ ಸ್ವತಂತ್ರನಾದವನು ; 
ಸದಾ ಸ್ವತಂತ್ರ : ನಿತ್ಯಸ್ವತಂತ್ರನು ನೀನೆ ದೃಷ್ಟ ಲಿಂಗಜಂಗನು ಒಂದೆ 
ಎಂದಿಫ್ಪೆ ನು ಪರಮಪ್ರಭುನೆ (ಬಸವ. ೮೨೧). [ನಿತ್ಯ + ಸ್ವತಂತ್ರ] 

ನಿತ್ಯಹರಿದ್ವರ್ಣ (ನಾ).ಸದಾ ಹೆಸುರುಬಣ್ಣದಿಂದ ಕೂಡಿರುವುದು; 
ಯಾವಾಗಲೂ ಹಸುರಿನಿಂದ ಕೂಡಿರುವುದು : ಎಂದೆಂದೂ 
ಹೆಸುರಾಗಿರುವ ಸಮಭಾಜಕವೃತ್ತದ ನಿತ್ಯಹರಿದ್ವರ್ಣದ ಕಾಡುಗಳು 
(ಭೂವಿನ. ೧೪೮). [ನಿತ್ಯ್ಯ-- ಹರಿದ್ವರ್ಣ] 

ನಿತ್ಕಾಂಧಕಾರ (ನಾ). ಶಾಶ್ವತವಾದ ಕಗ್ಗ ತ್ತಲೆ, -ಗಾಢಾಂಧ 
ಕಾರ: ಕ್ರೂರಮೃ ಗಪ್ರಕೀರ್ಣಕಟಿಕಂ ನಿತಸ್ಯಾಂಧಕಾರಂ ಮಣಿಪ್ರಭನ 
ಸ್ಥಾನನಿಕುಂಜವೆನ್ನಿದಆಕೊಳೆಂದೊಪ್ಪಿ ರ್ದುದೌನ್ನ ತೃದಿಂ ನಭಮುಂ 
ಚುಂಬಿಸು ತಿರ್ನದೊಂದು ಕುಧರಂ (ಬುಲ್ಲಕಾ. ೩-೧೪). 

[ಿತ್ನಾ 4 ಅಂಧಕಾರ] 

ಶಿತ್ಕಾಗ್ನಿ (ನಾ). ಶಾಶ್ವತವಾದ ಅಗ್ನಿ; ಅಗ್ನಿಹೋತ್ರ ಮಾಡುವು 
ದಕ್ಕಾಗಿ ವೈದಿಕರು ಉಪಯೋಗಿಸುವ ಅಗ್ಲಿ : ನೀಲಕಂಠಭಕ್ತರು 
ಅಲ್ಲಿಗೆ ಹೋಗಿ ಅಲ್ಲಿರುವ ನಿತ್ಯಾಗ್ನಿಗೆ ಪ್ರದಕ್ಷಿಣೆಯಂ ಗೈದು... 
ಮಲಗಿದರು (ಪುಂವಿ. ೧೪೨). "ಅಗ್ನಿಹೋತ್ರ? ಪರಾ. 

[ನಿತ್ಯ + ಆಗ್ನಿ] 

ನಿತ್ಯಾತುಮ (ನಾ). -ನಿತ್ಯಾತ್ಮ : ಇಂದಿದನು' ವರ್ಣಿಸುವ ಕೇಳು 
ವರಿಂದಧಿಕಸುಕೈ ತಿಗಳದಾರು ಮಂಂಕುಂದ ನಿತ್ಯಾತುನುಪದಾಬ್ಜ ನರ 
ಪ್ರಸಾದದಲಿ (ಸಿಭಾಗ. ೯-೧೧-೫೩) ; ರಕ್ಷಿಸೆನುತಾ ಕಾಂತೆ ಮೈಯಿಕ್ಕಿ 
ದಳು ನಿತ್ಯಾತುಮನ ಚರಣದಲಿ (ಸಿಭಾಗ. ೧೦-೩-೫೪). 

[ಸೆಂ ನಿತ್ಯಾತ್ಮನ್‌] 


ನಿತ್ಯಾತ್ಮ 


ನಿತ್ಕಾತ್ಮ (ನಾ). ಶಾಶ್ವತನಾದವನು ; ಪರಮಾತ್ಮ : ದೊರಕುವುದು 
ಸರ್ವಾರ್ಥಸಿದ್ಧಿ ಗಳುರುದಯಾನಿಧಿ ಸಕಲಜಗದೀಶ್ವರನೆನಿಪಸ ನಿತ್ಯಾತ್ಮ 
ವಿಶ್ವಂಭರನ ಕರುಣದಲಿ (ಸಿಭಾಗ. ೫-೮-೪೮). [ಸಂ. ನಿತ್ಯಾತ್ಮನ್‌] 

ನಿತ್ಯಾನಂದ (ನಾ). ೧. ಶಾಶ್ವತವಾದ ಆನಂದ ; ಸ್ಥಿ ರವಾದ 
ಸಂತೋಷ : ವೇಜಾಂತಶ್ರವಣಮನನನಿದಿಧ್ಯಾಸನಗಳಿಂ ಕೋರ್ಪುಡಿ 
ನಿತ್ಯಾನಂದವೆನಿಸುವದು (ನಾನಾಗು. ೨೬-೨) ; ಮುಕ್ತಿಯೋಗ್ಯರಾದ 
ಜೀವರು ಭಗವತ್ಚ್ರಸಾದದಿಂದ ವೈಕುಂಠಲೋಕಕ್ಕೆ ಹೋಗಿ ನಿತ್ಯಾನಂದ 
ವನ್ನು ಅನುಭವಿಸುವ ಹಾಗೆ (ಹಿಂಸಾ. ೨೪೪). ೨. ಶಾಶ್ವತವಾದ 
ಆನಂದವನ್ನು ಪಡೆದವನು ; ಪರಮಾತ್ಮ: ಆರು ಏಳದ ಮುನ್ನ 
ಎಬ್ಬಿಸಿ ಶೃಂಗಾರ ಮಾಡಿ. . . ನಿತ್ಯಾನಂದಗೆ ನಿಲುವುಗನ್ನಡಿಯ ತೋಟ 
(ಪುರಂದ.೫-೧೧೮-೨); ನಿತ್ಕಾನಂದಂ ನಿಯಂತನರಜಂ ನಿಸ್ಕಳಂ . .. ಭುನನ 
ಶರಣಂ ತ್ವಾಂ ಶರಣ್ಯಂ. ಪ್ರಪದ್ಯೇ (೦ಇಜಕೇ. ೧೩-೫೮); ಶರಣು ನಿಸ್ಸಂಕಲ್ಪ 
ನಿತ್ಯಾನಂದ ನಿಗಮನುತ (ಗಗತಾ. ೧-೪೩). [ನಿತ್ಕು + ಅನಂದ] 

ನಿತ್ಯಾನುನೇಯ (ನಾ). ಕಡ್ಡಾಯವಾಗಿ: ಊಹಿಸಿ ತಿಳಿಯ 
ಬೇಕಾದ ವಿಷಯ : ಸೃಸ್ಟಿವಿಸಯಕವಾದ ವೇದಾಂತವಾಕ್ಯಗಳಿಗೆಲ್ಲಾ 
ಕಾರ್ಯಕಾರಣನನ್ನು ಅನುಮಾನ ಪ್ರಮಾಣಗಳಿಂದಲೇ ನಿರ್ಣಯಿಸುವುದು 
ಉಡ್ಡೇಶನೆಂದೂ . . . ಪ್ರಧಾನ, ಪುರುಷ, ಅವುಗಳ ಸಂಯೋಗ 
ಇವು ನಿತ್ಯಾನುಮೇಯಗಳೆಂದೂ ಸಾಂಖ್ಯರು ಭಾವಿಸುತ್ತಾರೆ 
(ಬ್ರಹ್ಮಭಾ- ೭೬). [ನಿತ 4 ಅನುಮೇಯಂ] 

ನಿತ್ಕಾಭಿಯೋಗ (ನಾ). ಸದಾ ಕೂಡಿರುವಿಕೆ ; ಶಿತ್ಯಸಂಬಂಧ : 
ಸತಿಯು ಪತಿಯೊಡನೆ ಕೂಡಿ ಬಾಳುವೆ ಮಾಡುವಂತೆ, ಜೀವನು ಶಿವನೊಡನೆ 
ಕೂಡಿ ನಿತ್ಯಾಭಿಯೋಗ ಹೊಂದಿರುವನು (ಶಕ್ತಿವಿ. ೮೧). [ಸೆಂ] 

ನಿತ್ಕಾರ್ಚನ (ನಾ). ದಿನವೂ ಮಾಡುವ ಪೂಜೆ: "ನಿತ್ಯಾರ್ಚನಂಗೈ' 
ಪರಾ. [ನಿತ್ಯ -- ಅರ್ಚನ] 

ನಿತ್ಯಾರ್ಚನಂಗೈ (ಕ್ರಿ). ದಿನವೂ ಪೂಜೆಯ ನ್ನು ಮಾಡು,-- 
ಸೇವಿಸು : ಹಿಮುಗಿರೀಶ್ವರ' ನಂದಿಗರುಹಿ ನಿತ್ಯದಿ ನಿನ್ನ ರಮುಣನಂಭ್ರ 
ಯನು ಸದ್ಭಕ್ತಿಯಿಂ. ಭಜಿಸಿವೊಲಿಸುವದೆಂದು ಪೇಳಿ ಪೋಗೆ ಕ್ರಮನಿಡಿದು 
ನಿತ್ಯಾರ್ಚನಂಗೈ ಪುತಿರಲು (ನನಮೋ. ೬-೧೯). 

[ನಿತ್ಯಾರ್ಚನ 4 ಕೈ/(-ಆಕೆರ್ಯ,)] 

ಸಿತ್ಯಾರ್ಚನೆ (ನಾ). - ನಿತ್ಯಾರ್ಚನ : ಜೀವನು ಶಿವನೊಡನೆ ಕೂಡಿ 
ನಿತ್ಯಾಭಿಯೋಗ ಹೊಂದಿರುನನು. ಹೀಗೆ ಅವನು ನಿತ್ಯಸಂಬಂಧದಿಂದ 
ನಿತ್ಯಾರ್ಚನೆಯಲ್ಲಿ ನಿರತನಾಗುವನು. ಈ ಬಗೆಯ ನಿತ್ಯಾರ್ಚನೆಯೇ ಈ 
ವೇದಾಂತದಲ್ಲಿ ಯಜ್ಞ ವೆನಿಸಿದೆ (ರಕ್ತಿವಿ. ೮೧). [ನಿತ್ಯ 4 ಅರ್ಚನೆ] 

ನಿತ್ಕಾರ್ಥ (ನಾ). ತಪ್ಪಜಿ ಇರುವುದು ಎಂಬ ಅರ್ಥ ; ಕಡ್ಡಾಯ 
ಎಂಬ ಅರ್ಥ : ಸಲೆಯೆಂಬುದು ನಿತ್ಯಾರ್ಥದೊಳಂ . . . ವರ್ತಿಸುಗುಂ 
(ಶಮುದ. ೩೧೩ ವೃತ್ತಿ). [ನಿತ್ಕು + ಅರ್ಥ] 

ಸಿತ್ಕಾರ್ಥಾವಲಂಬಿ (ನಾ). ಸಿತ್ಯಾರ್ಥವನ್ನು ಹೊಂದಿಕೊಂಡಿರು 
ವುದು : ಸಲೆಯೆಂಬುದು ನಿತ್ಯಾರ್ಥಾನಲಂಬಿ , . . ಅನುಮಾನಾರ್ಥ 
ಯುಗಳನುವು ಶಾಜ್ದಿಕರಿಂ (ಶನುದ. ೩೧೩). 

[ಸೆಂ. ನಿತ್ಯಾಥ್ಥಾವಲಂಜಿನ್‌] 

ನಿತ್ಕಾಲಂಬ (ನಾ). ಸದಾಕಾಲದಲ್ಲಿರುವ ಆಶ್ರಯ; ಯಾವಾ 
ಗಲೂ ಆಧಾರವಾಗಿರುವಿಕೆ : ಶೀಲಂ ಪಾಲಿತಸಟ್ಟಿ ಕಾರಮೆನಿಸಿರ್ದಾ 
ವಶ್ಯಕಳ್ಳಾಯ್ತು ನಿತ್ಯಾಲಂಬಂ (ಚಂದ್ರಫು. ೧-೫). [ನಿತ್ಯ್ಯ-- ಅಲಂಬ] 

ನಿತ್ಯಾವರಣ(ನಾ). ಸದಾ ಆವರಿಸಿಕೊಂಡಿರುವಿಕೆ; ಯಾವಾಗಲೂ 
ಸುತ್ತುಗಟ್ಟಿರುವಿಕೆ ; "ನಿತ್ಯಾವರಣದೇವತೆ' ಪರಾ. 

[ನಿತ್ಯಾ ೬ ಆವರಣ] 


೪೬೦೧ 


5 


35 


40 


45 


ನಿಶ್ಕೋಪಹಾರ 


ನಿತ್ಯಾವರಣದೇವತೆ (ನಾ). ಸದಾಕಾಲವೂ ಪ್ರಧಾನದೇವರ 
ಸುತ್ತಲೂ ಇರುವ ಪರಿವಾರದೇವತೆ : ಇಲ್ಲಿ ಅರ್ಕೆಶ್ವರಗೆ ನಿತ್ಯಾ 
ವರಣದೇವತೆಗಳಾದ ಗಣಪತಿ ಭೈರವ ಮೊದಲಾದ ಯಾವ ಗಣಗಳುಂಟೊ 
ಆವರ ಪೂಜೆಯೇ ಈ ಕ್ಷೇತ್ರದಲ್ಲಿ ಸರ್ವಕಇರ್ಯಗಳಿಗೂ ಸಾಧನೆಯಾಗು 
ವದು (ಅರ್ಶಮಾ, ೧೮). [ನಿತಳ್ಳಾವರಣ -- ದೇವತೆ] 

ನಿತ್ಯಾವಳಿ (ನಾ). ವರ್ತನೆಯಾಗಿ ಪ್ರತಿನಿತ್ಯವೂ ಪೂಜೆಗೆ ಹೋಗು 
ವುದು : ಬೆಳಗಿನ ಸ್ನಾನ ಬಗೆಹರಿಸಿ. . . ನಾಕು ನಿತ್ಯಾನಳೀ ಮನೆಯ 
ದೇನರ ತಲೆಯೆ ಮೇಲೆ ತಣ್ಣೀರು ಸುರುವಿ... ಮನೆಗೆ ಬರುತ್ತಿದ್ದೆವು 
(ನೀಸಹೆ. 11, ೧). [4-ಮೆರಾ. ನಿತ್ಯಾನಳ] 

ನಿತ್ಯೆ (ನಾ). ೧. ಗಿರಿಜೆ; ಪಾರ್ವತಿ: ಸತ್ಯ ಸತ್ಯೆ ನಿರ್ವಿಕಾರೆ . . , 
ಪಾಲಿಸಮ್ಮ ಸರ್ವಮಂಗಲೇ (ಹಾಲಾಸ್ಯ. ೨-೧೬-೪೭). ೨. ಕಶ್ಯಪನ 
ಮಗಳು ; ಮನಸಾಜೇವಿ. [ಸಂ. ನಿತ್ಯಾ) 

ನಿತ್ಯೇಷ್ಟಿ (ನಾ). ನಿತ್ಯವೂ ಮಾಡುವ ಯಾಗ,--ಯಜ್ಞ ಕ 
ನಿತ್ಯೇಷ್ಟಿ ಕಾಮ್ಯೋಸ್ಟಿ ನೊದಲಾದವುಗಳಂ . . . ಕ್ಷತ್ರಿಯನಾದೊಡೆ 
ಅಧಿಕೃತಮಾಗಿ ಮಾಳು ದು (ವಿನೇಕ. ೧೪೩). "ಕಾಮ್ಯೇಷ್ಟಿ' ಸರಾ. 

[ನಿತ್ಯ + ಇಷ್ಟಿ) 

ನಿತ್ಯೈ ಕೇಶ್ಚರನಾದ (ನಾ). ಶಾಶ್ವತನಾದ ಒಬ್ಬನೇ ದೇವರಿದ್ದಾ 
ನೆಂಬ ವಾದ : ಯಾರು ಬೇಕಾದರೂ ಈಶ್ವರನಾಗಬಹುದೆಂಬ 
ಸಿದ್ಧಾಂತದಲ್ಲಿ ಕಲಹವನ್ನು ತಿಳಿದು ಈಶ್ವರವಾದಿಗಳು ನಿತ್ಕೈ ಕೇಶ್ವರವಾದ 
ನನ್ನು ಅಶ್ರಯಿಸಿರುವರು (ಹಿಂದಸಾ. ೨೭೪). 

[ನಿತ್ಯ 4 ಏಕ 4- ಈಶ್ವರ 4 ವಾದ್ಯ) 

ನಿತ್ಯೋತ್ಸವ (ನಾ). ೧. ದಿನವೂ ನಡೆಸುವ ಮಂಗಳಕಾರ್ಯ, 
ಉತ್ಸವ: ಅಂತು ವಿಜಯೆಮಂಗಳಂ ನೆಗಟ5ಿ ಗೋಕುಲನುಂ ಸೊಕ್ಕು 
ನಂದನಂದನಂ ಗೋಪಾಲವಿನೋದಮೆ ನಿತ್ಯೋತ್ಸವಮಾಗೆ ಸುಖದಿಂದಿ 
ರ್ಪನ್ನೆಗಂ (ಜಗವಿ. ೪-೫೮ ವ); ಭೂಲೋಲ ನರಸೇಂದ್ರನ ನಿತ್ಯೋತ್ಸವ 
ಡೋಲಗಸಿರಿಯೆ ಬಣ್ಣಿಸುವೆ (ಕಂನವಿ.೮ ಸೂಚನೆ) ; ಆಲಂಬನದಿ ನಿರುಪಮ 
ಶಿವಮಯಾವನಿಯಿತ್ತು ನಿತ್ಯೋತ್ಸುವವ ಪಾಲಿಸು (ಜಿರಾನೂ. ೧-೩) ; 
ಮೂರ್ತಿಪೂಜೆಯು ಸ್ವ-ಪರ ಶ್ರೇಯಸ್ಸಾ ಧಕವಾದ ನಿತ್ಯೋತ್ಸವ ಮೊದ 
ಲಾಗಿ ರಥೋತ್ಸವ ಪರ್ಯಂತವಾದ ವಿಶೇಷೋತ್ಸವಾಚರಣೆಗಳಿಂದ . .. 
ಸಿದ್ಧರಿಗೂ ಕೂಡ ಜ್ಞ್ಯಾಪಕವಾಗಿಯೂ ಬೋಧಕವಾಗಿಯೂ ಇಡದೆ 
(ಭಾರದ. ೮೨). ೨. ನಿತ್ಯೋತ್ಸವಕ್ಕೆ ಪಾತ್ರನಾದವನು : ತೆತ್ತೀಸ 
ಕೋಟ ದೇವರ್ಕಳ ಒಡಗೂಡಿ . . . ನಿತ್ಯೋತ್ಸವ ಬಂದ ಕಾಣಿರೇನೆ. 

ರಂದ. ೧-೧೪೦-೭). [ನಿತ್ಯ 4- ಉತ್ಸವ] 

ನಿತ್ಕೋದಯ (ನಾ). ೧. ದಿನವೂ ಉದಯಿಸುವವನು: 
ನಿತ್ಯೋದಯೆಂನುಮಪ್ಪ ಗಳಸ್ತಿ ಮಾಲಿಗರ್ಫುಮುನೆತ್ತಿದ ಹಸ್ತ ಕಮಲ 
ದೊಳ್‌ (ಸಂಚತಂ. ೨೫೭-೫). ೨. ಯಾವಾಗಲೂ ಅಭ್ಯುದಯ 
ವುಳ್ಳ ನನು : ಪ್ರಕೃ ತಿಯೊಳ್‌ ನಿತ್ಯೋದಯನುಂ ನಿಸರ್ಗದೊಳ್‌ 
ರಿಪುವರ್ಗಡುರ್ಗನಿರ್ಭೇದಿಯಖಂ . . . ಅಜೇಯನುಮಪ್ಪ ದಮಿತಾರಿಗೆ 
ಷಾಡ್ನುಣ್ಳುದೊಳ್‌' ಯಾನಮುಮಂಪಾಯಚತುಷ್ಟಯದೊಳ್‌ ದಂಡಮುಂ 
ನುಲ್ಲದುಟಿದ ಗುಣಸಂಚಕನಮುಂಮಂಪಾಯತ್ರಯಮಂಂ ದೊರೆಯಲ್ಲವು 
(ಶಾಂತಿಪು, ೨-೫೧೫). [ಸಂ] 

ನಿತ್ಯೋಪಹಾರ (ನಾ). ಪ್ರತಿನಿತ್ಯವೂ ಅರ್ಪಿಸುವ ನೈನೇದ್ಯ ಸ 
ಮತ್ತಮಾ ಹಂಥಿರ್ವ್ವರ್‌ ಗಾವುಂಡುಗಳ್‌ ನುಂಖ್ಯಸಮಸ್ತ ಪ್ರಜೆಗಳುಂ 
ದೇವರ ನಿತ್ಯೋಪಹಾರಕ್ಕೆಂದು ಚಂದ್ರಾರ್ಕ್ಯಸ್ಮಾ ಯಿಯಾಗಿ ಮೇಟಿ 
ಗೊಳಗವ ಕೊಟ್ಟಿ ರ್‌ (ಸೌಇಇ. ೫%, ೨೪೮-೬೮ ; 1226). 

[ನಿತ್ಯಾ 4 ಉಪಹಾರ] 


ನಿತ್ರಾಣ 


ನಿತ್ರಾಣ (ನಾ). ೧. ದುರ್ಬಲತೆ; ಶಕ್ತಿ ಹೀನತೆ: ಆಣಿಗಸಜಯ 

ವಿಲ್ಲಲೇ ಕೀಳಾಣಿ:ಟಿಂಕದೊಂಲ್ಲಲೇ ನಿತ್ರಾಣದಲಿ ಸಂಗರವ ಹೊಗೆಯೆಲೆ 
೬ ಉಪೇಕ್ಷೆಯ ಕೇಣವನು ದಾನದಲ್ಲಿ ಮಾಡೆಲೆ ರಾಯ (ಕುವ್ಯಾಸ. 

೧-೪೪). ೨. ದುರ್ಬಲವಾದುದು; ಅಶಕ್ತವಾದುದು: 
ನಿತ್ರಾಣವಾದ ಬಿಳಿಯ ಕುದುರೆಯೂ . . . ನಿಧಾನವಾಗಿ ಸಾಗುತ್ತಿದ್ದುದ 
ರಿಂದ ಅವನು ಅಸರಿಚಿತವೃಕ್ತಿಯನ್ನು ಮಾತಾಡಿಸಬೇಕೆಂದು ಕಾತರ 
ನಾಗಿದ್ದನು (ಪುನರು. ೨೬೩). ೩, ಅಶಕ್ತ ನಾದವನು ; ದುರ್ಬಲ 
ವ್ಯಕ್ತಿ : ಪ್ರಾಣದಾಸೆಯ ಮಜಕಿದು ತನ್ನೊಳು ಕೇಣವಿಲ್ಲದೆ ಕಾಡೆನುತೆ 
ಸಿತ್ರಾಣನನು ನಿಬ್ಬರದ ನುಡಿಗಳಲಿಉದನಾ ಕರ್ಣ (ಕುನ್ಯಾ ಕ. ೧೩-೩೬); 
ಕಾಣದಿರೆ ಕುಂಡಲನ ಕೆಟ್ಟೆ ನೆಂದೆನುತ ನಿತ್ರಾಣನಾದನು ಮುನಿಪ 
(ತುರಂಗ. ೬-೧೫); ಇದುವರೆಗೂ ಮಾತಾಡಲು ಶಕ್ತಿಯಿಲ್ಲದೆ ನಿತ್ರಾಣ 
ನಾಗಿದ್ದ ಕನಕಸಭೆ, ಸ್ವಲ್ಪ ಚೇತರಿಸಿಕೊಂಡ (ಪ್ರತಾಪ. ೧3). [ಸಂ.) 

ಸಿತ್ರಾಣಿ (ನಾ). ನಿತ್ರಾಣ ೩ : ಮೇಣ ತಿದ್ದಿದ ರೂಪಿಗಡಗಿಬಹಂತೆ. 
ಕುಂದಾಣ ಬಹಂತೆ ಭೂಷಣಕೆ ಕ್ಷೀಣಕರ್ಮಗಳ ಕೈಮಾಟಿಕೆ ಬಂದು 
ನಿತ್ರಾಣಿಯಾಗಿರುತಿಹನಾತ್ಮ (ಭರತ. ೬೮-೧೧೧). [ಸಂ.. ನಿತ್ರಾಣಿನ್‌] 

ನಿತ್ರಾಣಿಸು (ಕ್ರಿ). ಶಕ್ತಿಗುಂದು; ಅಶಕ್ತ ನಾಗು ;. ದುರ್ಬಲ 
ವಾಗು : ಏಣಲೋಚನೆಯ ಬಲ್ಮೊಲೆಯ ಭಾರಕೆ ನಿತ್ರಾಣಿಸಿ ನಡು 
ನಿಲ್ಲದೆನುತೆ ಕೇಣಮಿಲ್ಲದೆ ರತ್ನಕೀಲಿತ ಸ್ವರ್ಣದೊಡ್ಮಾಣವ ತಂದಿಕ್ಕಿದರು 
(ಮೋಹತ. ೨೩-೪೪). [ನಿತ್ರಾಣ4+--ಇಸ್ಕು] 

ನಿದರ್ಶ (ನಾ). - ನಿದರ್ಶನ ೨ : ನಿದರ್ಶಮಂ ಮಾಡಿದಂದದಂ ನೀಂ 
ಮಂದಂಗೊಳುತ್ತಂ ಮದೀಯ ಪೆಣ್ಣಂ ವಿವಾಹಮಾಗೆಂದು . 
ಪೇಳಲ್‌ (ಹಾಲಾಸ್ಯ. ೪-೯-೫೫). [ಸಂ.] 

ನಿದರ್ಶನ (ನಾ). ೧. ಉದಾಹರಣೆ ; ದೃಷ್ಟಾಂತ : 
ಸಂಸ್ಕೃತಿಯ ಅನಿತ್ಯತೆಗಿದುವೆ ನಿದರ್ಶನಂ (ಚಂದ್ರಪು. ೪-೫೧ನ); ಈ 
ನಿದರ್ಶನ [ಪಾರಾಂ.ನಿಡರುಶನ]ದಿಂಡ ಪಾಂಡನಸೇನೆಯನು ಕಗ್ಗೊ ಲೆಯೊಳಗೆ 
ಕೊಲಲೇನು ಹೊಲ್ಲೆ ಹ (ಕಮ್ಯಾಗ. ೯-೭); ಹಳೆಯ ತಮಿಳು ಮತ್ತು 
ಕುರುಖ್‌ ಭಾಷೆಗಳು ಈ ಮಾತಿಗೆ ಉತ್ತ ಮನಿದರ್ಶನ (ದ್ರಾವಿವಿ. ೨೩೬); 
“ಕಾವ್ಯೇಷು ನಾಟಕಂ ರಮ್ಬುಂ” ಎಂಬ ಪ್ರಶಸ್ತಿ ಮೇಲಿನ ಹೇಳಿಕೆಗೆ 
ಒಂದರಿ ನಿದರ್ಶನ (ಭಾಮಾ. ೬). ೨. ನೋಟ; ದೃಶ್ಯ. 
೩. ತೋರಿಸುವುದು; ಕಾಣಿಸುವುದು. ೪. ಸೂಚನೆ; 
ಶಕುನ: ಎಂದುವಿಲ್ಲದದೊಂದುಮಾರ್ಗಂ ಮಂಂಡೆಸೆಯೊರೆ ನೋಡಿ 
ಚೋದ್ಭನುನೊಂದಿ ದರುಶನವಿದು ನಿದರ್ಶನವಾಯ್ದಲಾ ಎನಗೆ ಎಂದು 
ತನ್ನೊಡತಣ ಶಬರರಂ ಪಿಂದಿರಿಸಿಯೊರ್ವನೆ ಬರುತ (ಬಸಪು. ೧೮-೫). 
೫. ಗಮನ; ಲಕ್ಷ ಗೋವಿಂದರಾಯರ ಧರ್ಮಬಾಹಿರತೆ 
ನೀತಿಬಾಹಿರತೆಯನ್ನು ಶ್ರೀಗಳವರ ನಿದರ್ಶನಕ್ಕೆ ತರಬೇಕು(ಸನುಜೀ. ೩೭). 
೬. - ನಿದರ್ಶನಾ ಲಂಕಾರ: ಸತತಮದಲಾಯ ನಿದರ್ಶನಗತವಿಂಂತಕ್ಕು 0 
ಪ್ರಮೋದದಿಂ ಕವಿಜನದೊಳ್‌ (ಕವಿಂ. ೧-೮೬) ; ಸರಸೋಪಮಾನೋಪ 
ಮೇಯವಾಕ್ಕಾರ್ಥವನುರೆ ಐಕ್ಯ ಮಾಡೆ ನಿದರ್ಶನವು (ಕುಸಲ. ೪೪-೧). 

[ಸಂ.] 

ನಿದರ್ಶನಾಲಂಕಾರ (ನಾ). [ಕಾವ್ಯಮಿಸಾ] ಅರ್ಥಾಲಂಕಾರಗಳಲ್ಲಿ 
ಒಂದು; ೫ ಇದನ್ನು ಅಲಂಕಾರಶಾಸ್ತ್ರದಲ್ಲಿ ಮೂರು ಬಗೆ 
ಯಾಗಿ ವಿವರಿಸಿದ್ದಾರೆ. ಹೆಸರು ಒಂದೇ ಆದರೂ ಲಕ್ಷಣಗಳು 
ಬೇಕಿ ಬೇರೆ. (೧). ಹೇಳಬೇಕಾದ ವಾಕ್ಯಾರ್ಥವೊಂದನ್ನು 
ಹೇಳಿದ ಮೇಲೆ ಅದಕ್ಕೆ ಸಮಾನವಾದ ಮತ್ತೊಂದು ವಾಕ್ಯಾರ್ಥ 
ನನ್ನು ಉದಾಹರಣೆಯಾಗಿ ಕೊಡುವುದು. ಹೇಗೆಂದರೆ ಸತ್ಪುರು 
ಸರು ಜನರ ಗುಣಗಳನ್ನು ಇದ್ದುದನ್ನು ಇದ್ದಂತೆಯೇ ಚೆನ್ನಾಗಿ 


ಮಹೀಪತಿ 


೪೬೦೨ 


34 


3 


40 


ನಿಜಾಘ 


ಗ್ರ ಹಿಸುತ್ತಾರೆ. ಕನ್ನಡಿಯು ತನ್ನ ಮುಂದಿರುವ ವ. ಪಸ್ತುವನ್ನು 
ಇರುವ ರೀತಿಯಲ್ಲಿಯೇ ಸರಿಯಾಗಿ ಪ್ರತಿಬಿಂಬಿಸುತ್ತದೆ. ಇಲ್ಲಿ 
ಕವಿಯು ಹೇಳಬೇಕೆಂದಿರುವ ವಾಕ್ಕಾ ್ಯರ್ಥಕ್ಕೆ ಅನುಗುಣವಾದ 
ವಾಕ್ಕಾರ್ಥವನ್ನು ನಿದರ್ಶನವಾಗಿ ೪2 ದ್ದಾನೆ. ಇದು "ಕವಿ 
ರಾಜಮಾರ್ಗ ದ ಫಿದರ್ಶನಾಲಂಕಾರ. (೨). ಒಂದು ವ್ಯಕ್ತಿ 
ಅಥವಾ ವಸ್ತು ತನ್ನ ಸಹಜಸಿದ್ಧ ವಾದ ಕ್ರಿಯೆಯಿಂದ ಜನರಿಗೆ 
ಸಂದರ್ಭಾನುಸಾರವಾಗಿ ನೀತಿಯೊಂದನ್ನು ಬೋಧಿಸುವುದು. 
ಸೂರ್ಯನು ಉದಯಿಸಿದ ಕೂಡಲೇ ತನ್ನ ಸ್ರೀತಿಷಾತ್ರವಾದ 
ತಾವರೆಗಳನ್ನು ಅರಳಿಸುತ್ತಾ ನೆ. ಇದರ ಉದ್ದೇಶವು- ಒಬ್ಬನಿಗೆ 
ಅಧಿಕಾರವಾಗಲಿ ಐಶ್ವರ್ಯವಾಗಲಿ ಒದಗಿದರೆ ಕೂಡಲೆ ಅವನು 
ತನ್ನ ಆಫ್ಟೇಷ್ಟರಿಗೆ ತನ್ನ ಏಳಿಗೆಯ ಫಲವನ್ನು ಹಂಚಿಕೊಡ 
ಬೇಕು. ಎಂದರೆ ಕೈಲಾದಷ್ಟು ಸಹಾಯ ಮಾಡಲೇ ಬೇಕು 
ಎಂಬುದೇ ಆಗಿದೆ. ಇದು ದಂಡಿಯ ನಿದರ್ಶನಾಲಂಕಾರ. (a). 
ಎರಡು ಸಮಾನವಾದ ವಾಳ್ಯಾ ರ್ಥಗಳನ್ನು ಹೇಳಿ ಅದೇ. ಇದು 
ಎಂದು ಆರೋಪ ಮಾಡುವುದು ವಾಕ್ಯಾ 'ರ್ಭಾರೋಪ- ರೂಪ 
ಕಾಲಂಕಾರದಲ್ಲಿ ಎರಡು ಪದಾರ್ಥಗಳಿಗೆ "ಮುಖವೇ ಚಂದ್ರ? 
ಎಂಬಂತೆ ಆರೋಪನಾಗುತ್ತ ದೆ. ಇಲ್ಲಿ ಎರಡು ವಾಕ್ಕಾ ್ಯರ್ಥಗಳಿಗೆ 
ಅದೇ ಇದು ಎಂದು ಮಾಡುವ ಆರೋಪ. ಉದಾ: ಉದಾರ 
ಯಾದ ವ್ಯಕ್ತಿಯಲ್ಲಿ ಸೌಮ್ಯಸ್ವಭಾವವಿರುವುದೂ ಪೂರ್ಣ 
ಚಂದ್ರನಲ್ಲಿ ನಿಷ್ಠಳಂಕತ್ವವಿರುವುದೂ ಒಂದೇ. ಇಲ್ಲಿ ಸಮಾನ 
ವಾದ ಎರಡು ವಾಕ್ಯಗಳಿಗೆ ಒಂದೇ ಎಂಬ ಪದದಿಂದ ಐಕ್ಕಾ 
ಕೋಪವಿದೆ. ಇನು ಕುವಲಯಾನಂದಕಾರರೇ ಮೊದಲಾದ 
ನವೀನಾಲಂಕಾರಿಕರು ಹೇಳಿರುವ ನಿದರ್ಶನಾಲಂಕಾರ : ಗುಣ 
ದೋಷಾದಿಗಳಿಂದನುಗುಣಮಾಗಿರೆ ಪೇಟ್ಲು ತದನುಸದೃ ಶದಿನೊಂದಂ 
ಪ್ರಣಿಹಿತನಿದರ್ಶನಕ್ರ ಮಜೆಣಿಸುವುದಕ್ಕುಂ ನಿದರ್ಶನಾಲಂಕಾರಂ (ಕವಿಂ. 
೩-೧೪೧) ; ಉಪಮೇಯನಾಕ್ಯಾರ್ಥಮಂಂ ಉಪಮಾನವಾಳ್ಕಾರ್ಥಮುಂ. 
ಏಕಮೆಂದಾರೋಪಿಸಿ ಪೇಟ ನಿದರ್ಶನಾಲಂಕಇರಂ (ಅಸ್ರತಿ, ೬೧-೧೬) ; 
ಉಪಮಾನೋಪಮೇಯವಾಳ್ಕ್ಯಾರ್ಥವು ಐಕ್ಕದಿಂದಾರೋಪಿಸೆ ನಿರರ್ಶನಾ 
ಲಂಕಣರೆ (ಕುವಲ. ೪೪-೧೯ ಟೀಕೆ). [ನಿದರ್ಶನ ಆಲಂಉಾರ] 

ನಿದರ್ಶಿಸು (ಕ್ರಿ). ಉದಾಹರಿಸು : ನನಗೆ ಕೊಂಚಮಟ್ಟಿಗೆ ಪ್ರವೇಶ 
ವಿರುವ ಕಾವ್ಕಮಿನಾಮಾಂಸಾಶಾಸ್ತ್ರದಿಂದ ಇದನ್ನು ನಿರರ್ಶಿಸುವುದು ಸಾಧ್ಯ 
(ಸಮಾಲೋ. ೧೩೫). [ನಿದರ್ಶನ -/- -ಇಸ್ಕ್ಯು] 

ನಿದಾಘ (ಗು). ೧. ಸುಡುವ; ಉರಿಯುವ; ಬಿಸಿಯಾದ: 
ತಲೆಯ ಮೇಲೆ ನೆರಳು, ಕಾಲಿನ ಮೇಲೆ ಶೀತಲವಾರಿ, ಸುತ್ತ ನಿದಾಘ 
ರವಿಕಿರಣಸಮುದ್ರ (ಊಚಕೆ. ೨). (ನಾ). ೨. ಬಿಸುಪು; ಕಾವು; 
ಉಷ್ಣತೆ: “ನಿದಾಘಃ, ಘರ್ಮಃ, (ಉಚ್ಛತೆ)- ಈ ೨ ಬೆಂಕೆಯೆ ಫೆಸರ್‌ 
(ಹಲಾಯು. ಅನಂತನೀರ್ಯನಿಳ್ಸ್ಸ್ವಾಕುಳುಲಾಮೃ ತಾರ್ಣವ 
ಸುಧಾಕಿರಣಂ ರಣನೇರು  ಲೋಕಲುಂಟಾಕನಿದಾಫತಾಪಹರನರ್ಷಣ 
ಮೇಘನುದಾತ್ತರಾಘವಂ (ಸಂರಾಮಾ. ೫-೭೨) ; ನವಘನಮಾಲಾರವ 
ದಿಂದವನೀದೇವಿಯ ನಿದಾಘಪರಿತಾಪಮಡಂಗುವವೋಲ್‌ ಸಖಿಯ 
ಸುಭಾಷಿತರೆವದಿನಡಂಗಿದುದು ದೇವಕೀಹೃತ್ತಾಪಂ (ಜಗವಿ. ೨-೭೦). 
೩. ಬಿಸಿಲುಕಾಲ; ಬೇಸಗೆ: “ನಿದಾಘಃ, ಗ್ರೀಸ್ಮಃ--ಈ ೨ ಬೇಸಗೆ” 
(ಹಲಾಯು. ೨೦-೧೧೬) ; ಪಾದರಿ ಪೂತುವು ತೋರಿದುವಾದುವು ಮಲ್ಲಿಗೆ 
ಗಳೆಯ್ದೆ ಪಣ್ತುವು ಮಾವಿಂಬಾದುದು ನಿದಾಘಮಧುವಿನ ಭೇದಮದೀ 
ಬನದೊಳಾತಹಳ್ಳೆ ಡೆಯುಂಟೇ (ಆದಿಪು. ೧೧-೮೭) ; ಪರ್ನಿದುದತಿಶಯ 
ಜೈಗ್ಸ್ಯ್ಯಾನಿವಾಭಂ ನಿದಾಘೆಂ (ಜಗವಿ. ೧೭-೭೧) ; ಆಂತು ನಿದಾಘದ 


೮-೪೦) ; 


ನಿವಾಘಯತಶು 


ಚಾತಳದಂತೆ ಬಾಯ್ವಿಟ್ಟು ಪಲಂಬುತ್ತಮೆತ್ತ ಪೋದಳೋ 
ನೋಟ ನೆಂದು (ಪುಣ್ಯ ಸ್ರ. ೧೨-೩೫ ನ) ; ಅರಸನಲುಕಿದನೆಂಬ ಜಯ 
ದುಬ್ಬರದ ಚೆಳೆಸಿರಿಗಿದೆ ನಿದಾಘದ ಬಿಟುಬಿಸಿಲು ಕೊಳ್ಳೆ ಂದು ಕೈಗೊಂಡೆ 
ಚ್ಚ ರತಿರಥರು (ಕುನ್ಯಾವಿ. ೮-೪) ; ಪುಡಿ ತನಿಗೆಂಡದ ಬೂದಿಯ ಪಡಿ 
ನೆಲಮಟ್ಟೊ ಆಯ ತೊಲೆಯಲರ್‌ ಬಿರೆಯಿಯ ಬಾಯಿಡೆಯೆಲರ್ಗೆಣೆ 
ಯೆಂರಿಗಿದು ಸರಿ ಕಡುವಿಸಿಲೆನಿಸಿರೆ ನಿದಾಘಮೇಂ ಪಸರಿನಿತೋ (ರಜಕ. 
೫-೩೪). ೪. ಕಡುಬಿಸಿಲು ; ಉಗ್ರವಾದ ಬಿಸಿಲು : “ಕಡುನಿಸಿಲು 


ಘರ್ಮಂ ನಿದಾಘಮೆನಿಕ್ಕು” (ನುಂಗಂಾ. ೧೦-೨). ೫, ಬೆವರು; 
ಸ್ವೇದ. [ಸಂ.] 
ನಿದಾಘುಯತು (ನಾ). ಬೇಸಗೆ; ಬೇಸಗೆಯ ಸಮಯ; 


ಗ್ರೀಷ್ಟಖುತು: ವಸಂತದ ಕಡೆಯ ನಿದಾಘಯತುಕಾಲದೊಳೊಂದುದಿನಂ 
ಸಕಲನಿಯೋಗದೋಲಗದೊಳೊಪ್ಪಿ ರ್ದ ಸಮಯುದೊಳ್‌ ಕಾಲವಿಕ್ರಮ 
ನೆಂಬ ಬೇಡನಾಯಕಂ ಬಂದು ನಿಂದಿರೆ (ಹಮ್ಮಾರ. ೪-೩೬ ನ). 
[ನಿದಾಘ -- ಯತು] 
ನಿದಾಘಕಾಲ (ನಾ). -ನಿದಾಘ ೩ : ಕುಲಗಿರಿ ಕಾಯ್ದ ಕರ್ಬುನದ 


ಬೆಟ್ಟು ಪೊಲಿರ್ದುವು . . . ದಿಶಾವಿನರಂ ಸಲೆ ಕಾಜುಗಾಅನಟ್ಟೊ ಲೆಯ'| 


ವೊಲಿರ್ದುವೇಂ ಪ್ರಳಯಕಾಲಮೊ ತೀವ್ರನಿದಾಘಕಾಲಮೋ (ಸೂಕ್ತಿ ಸು. 
೧೦-೧೦೧). [ನಿದಾಘ 4 ಕಾಲ] 

ನಿದಾಘಜ್ಜಾಲೆ (ನಾ). ಬೇಸಗೆಯ ಉರಿ, ತಾಪ, ಬೇಗುದಿ : 
ಏನನೆಂಬೆನು ಪಾರ್ಥನುಗ್ರತಪೋನಿದಾಘಜ್ವಾಲೆಯನುಸಂಧಾನವನು 
ತತ್ಪ್ರರಿಸರದ ಪಾವನತಪೋಧನರ ವರೌನವುಣಕಿ ಸೀದುದು(ಕುನ್ಯಾಅ.೫-೧೨). 

[ನಿದಾಘ 4 ಜ್ವಾಲೆ] 

ನಿದಾಘತಪ್ತೆ (ಗು). ಬಿಸಿಲಿನ ಬೇಗೆಯಿಂದ ಬೆಂದ ಸುಟ್ಟ ಕ 
ನಡುನೆತ್ತಿ ಬಿರಿದು ಮುತ್ತು ಗಳೊಡೆದುಚ್ಚ ೪ಸುತ್ತೆ ಪಾಜಕ ಪನಿಗೆತ್ತು 
ನವಿಲ್‌ ತುಡುಳೆ, ನಿಜಚಂಚುವಂ ಸುಡೆ ವಿಂಡುಕಿದುದು ನಿದಾಘತಪ್ತ ಕರಿ 
ಸಂಕುಳದಾ (ರಾಜಶೇ. ೫-೪೧).  [ನಿದಾಘ-- ತಪ್ತ] 

ನಿದಾಘತಾಪೆ (ನಾ). - ನಿದಾಘಜ್ವಾಲೆ : ಉರಿವ ನಿದಾಘತಾಪ 
ದೊಳೆ ಮೇರುನಗಂ ಪೊಲಕಿ ವೋಗೆ ಸುತ್ತಲುಂ ಕರಗಿ ಬಟಾಕ್ಕಿಳಾವಳಯ 
ದೆಣ್ಣೆ ಸೆಗಂ ನೆಜಕೆ ಸೂಸಿ (ಚಂದ್ರಪು. ೯-೭೦). [ನಿದಾಘ-4 ತಾಪ್ಯ] 

ನಿದಾಘವ್ಯೋಮು (ನಾ). ಬೇಸಗೆಕಾಲದ ಆಕಾಶ; ನಿರ್ಮಲ 
ವಾದ ಗಗನ: ನಿದಾಘಮ್ಭ್ಛೋಮದಿ ಮೆಲ್ಲಗೆ ಮೆಲ್ಲಗೆ ತನ್ನೊಂದಿಚ್ಛೆ ಗೆ 
ತೇಲುವ ಮೇಘದ ಆಲಸ್ಕಕೆ ಅರಸನ ಅಳುಕಿಲ್ಲ (ಪಾಂಚಜ. ೩೬-೮). 

[ನಿದಾಘ-- ವ್ಯೋಮ] 

ನಿದಾಘಸಮಯ (ನಾ). ಇನಿದಾಘ ೩: ನಿಜಸ್ನು ಷಾವಿರಹನಿಧುರೆ 
ಪೊಣ್ಮುವ. ಕಣ್ಣ ನೀರ್ಗಳಂ ನಿದಾಘಸಮಯಸರಸಿಯಂತಲಿಸಿ ಮಿಗಲೀಯ 
ದೊಳಗಡಂಗಿಸಿ ಸಭಿಯೊಳಿಂತೆಂದಳ್‌ (ಶಾಂತಿಪು. ೬-೩೬ ನ) ; ನಿದಾಘ 
ಸಮಯನುಧ್ಯಂದಿನಪ್ರಾಪ ಸಪ್ತಸಸ್ತಿ ಪ್ರತಾಸವಿಹ್ವಲೀ ಭೂತಜಿ(ನಕಂ 
ಸಂಜೀವಕಂ ನಿಲ್ವೂದಂಂ (ಸಂಚತಂ. ೨೩-೧೭); ಅಂತತಿಪ್ರಬಲಮಾದ 
ನಿದಾಘಸಮಯದೊಳ್‌ ದಿನಮಂ ಕೆಲವಂ ದಶರೆಥತನುಜರ್‌ ದಶಪುರ 
ದೊಳಿರ್ದು ಪೋಗಲೊಡಂ ನೊಂದನದರ್ಕೆ ವಜ್ರಕರ್ಣ೦ (ಸಂಂಾಮಾ, 
೭೯೮); ಅಪ್ರತಿಮಪ್ರತಾಪದಾ ರಾಜತೆಯಂ ನಿದಾಘಸಮಯಾರ್ಕ 
ನೊಳೂರ್ಜಿತಸಾರ್ವಭೌಮಮೆಂಬೀ ಜಸಮಂ ದಿಶಾಕರಿಯೊಳಲ್ಲದೆ ವೈರಿ 
ನೃಪಾಳರಲ್ಲಿ ರಾರಾಜಿಸಲೀಯದಿಂತು ನೆಗಬ್ಜ ೦. . *ಬಿಜ್ಜ ಳಂ (ಶಾಸಮಂ, 
೮೧೫; 1172; ಎಣ, ೫೪, ೩೨೦-೧೭ ನೋ). [ನಿದಾಘ 4 ಸಮಯ] 

ನಿಡಾಘಾಕ್ರಾಂತ (ಗು). ಬೇಸಗೆಯ ರುಳಕ್ಕೆ ಗುರಿಯಾದ, 
ಸಿಕ್ಕಿದ; ಗ್ರೀಷ್ಮದ ತಾಪಕ್ಕೆ ಒಳಗಾದ : ನಿದಾಘಾಕ್ರ್ರಾಂತಭೂಜಾಳಿ 
8 


೪೬೦೩ 


ನಿದಾನ, 


ಶೌರಿಯ ಸಂಕಲ್ಪದೆ ಪತ್ರ ಪುಷ್ಪ ಫಲಭಾರಾಕ್ರಾ ಂತಮಾಗಿರ್ದುವು (ಇಗವಿ. 
೩-೬೭). (ನಿದಾಘ- ಆಕ್ರಾಂತ] 

ನಿದಾನ, (ನಾ). ೧. ನಿಧಿ; ಐಶ್ವರ್ಯ ; ಸಂಪತ್ತು: ಬಡನಂ 
ನಿದಾನಮಂ ಪಡೆದಂತೆ ಕುರುಡಂ ಕಣ್ಬಡೆದಂತೆ ಮನದೊಳ್‌' ಪಿರಿದು 
ನಂತ್ಸಾಹಮಂ ಪಡೆದಳಾತ್ಮಜರ ಬರವಿಂದೆ (ಸುಕುನೂ. ೨-೭೨), ೨. 
ಸಂಕಲ್ಪ; ನಿರ್ಣಯ ; ನಿಶ್ಚಯ : ಇದು ನಿದಾನನೆನುತ್ತ ಮನದೊಳು. 
ಮದನನೈಯನು ತಿಳಿದು. ಬಾರೈ ಸದಮಲಾತ್ಮಕಕ್ರೂರಹಿತನಕ್ರೂರ 
ನಾನುದಲಿ (ಕೋಗಯ. ೧೨-೧೫); ದಾನವ-ಮಾನವ-ಸುರರೊಳಗೆ ನೀನೇ 
ಭಟ ಎಂಬ ನಿದಾನವನ್ನು ಕೇಳಿ ತಿಳಿದು, ನಾನು ಸಂಗ್ರಾಮದಾನವನ್ನು 
ಬಯಸಿ ಬಂದಿದ್ದೇನೆ (ಬದುರೆ.೫೭). ೩. ತಡ ; ವಿಳಂಬ; ಸಾವಕಾಶ: 
ಮದಗಜಯಾನಮದೆನಿತುಂ ನಿದಾನಮಾದತ್ತ ನಿತ್ತು ಕೇಸರಿಮಧ್ಯಂ ಪಡೆಪಿಂ 
ಪೊಂಗಿದುದು (ಚಂದ್ರಭ್ಯು. ೪-೩೮); ಅಣ್ಣ ನ ನಿದಾನವು ನಂಜರಾಜಯ್ಯನ 
ಮನಸ್ಸಿನಲ್ಲಿ ಅಸಮಾಧಾನನನ್ನು ಹುಟ್ಟಿಸಿತ್ತು (ಒಡಿಕ. ೬೬) ; ಇದು 
ನಿದಾನದ ದಾರಿ (ಮುಸಿಮಾ. ೨೬). ೪. ತಾಳ್ಮೆ ; ಸೈರಣೆ: ನಿಜಾನ 
ವಿದ್ವವನು ಸ್ವಾಧೀನ ತಪ್ಪಾ ನೇ? (ಗಾದ). [-ಸಂ. ನಿಧಾನ] 

ನಿದಾನ್ಯ (ನಾ). ೧. ಹಗ್ಗ; ರಜ್ಜು ; ಮಿಣಿ. ೨. ಕಾರಣ ; 
ನಿಮಿತ್ತ: ಧರ್ಮಮೆ ದೇಹಿಗ(ವಿಂ)ಹಪರಶರ್ಮಕ್ಕೆ ನಿದಾನಂ (ಪುಷ್ಪ ಪು. 
೩ ೧೦೮) ; ಏನು ನಿನಗೀ ವನಕೆ ಬರವು ನಿದಾನನನು ಹೇಳೆನಲು ಕುಂತೀ 
ಸೂನು ನುಡಿದನು ತನ್ನ ಪೂರ್ವಾಪರದ ಸಂಗತಿಯ (ಕುನ್ಯಾಆ- ೧೩-೪೪); 
ಎಷ್ಟು: ದೋಷಗಳಿದ್ದರೂ ರಸಿಕತೆಯ ತಿರಸ್ಕಾರಕ್ಕೆ ತಕ್ಕದ್ದಲ್ಲ. ಅದು 
ನಾಗರಿಕತೆಗೆ ನಿದಾನ (ಸಾಹಿಜೀ. ೬೪). ೩. (ರೋಗದ) ಮೂಲ 
ಕಾರಣ ; ಆದಿಕಾರಣ : “ನಿದಾನಮೆಂಬುದು ಕುತ್ತದ. ಕಾರಣಂ” 
(ಹೆಲಾಯಖ. ೧೦೦-೪೫೮). ೪. ಕೋಗಮೂಲನನ್ನು ಕಂಡುಹಿಡಿ 
ಯುವಿಕೆ; ರೋಗಸರೀಕ್ಷೆ: “ರೋಗಂಗಳಂ ತಿಳಿವುದು ನಿದಾನಮಕ್ಕುಂ” 
(ಮುಂಗರಾ-೧೧೫-೨); ನಿದಾನಪ್ರಾಗ್ರೂ ಪಲಕ್ಷಣೋಪಶಯಾತ್ರಿ ಗಳೆಂಬೈ ದು 
ತೆರದಿಂದಲೂ ರೋಗವ ಪರೀಕ್ಷಿಸುವುದು. ನಿದಾನವೆಂಬುದು ರೋಗಕ್ಕೆಲ್ಲಾ 
ಆದಿಕಾರಣವಾದಂಥಾದ್ದು (ಸಕವೈ. ೨೧) ; ಆ ಡಾಕ್ಟರುಗಳ ನಿದಾನ 
ಕ್ರಮದಂತೆ. ಆ ರೋಗಿಗಳು ಪೂರ್ಣನಿರೋಗಿಗಳಾಗಿದ್ದರು. (ಮನೋರೋ. 
೧೦). ೫. ಕೊನೆ; ಅಂತ್ಯ ; ಮುಕ್ತಾಯ : *ಮಂಗಿದ ಬಗೆಯೊಳು 
ನಿದಾನಮೆನಿಸಿರ್ಕು” (ಮಂಗರಾ. ೧೪೨-೧೯). ೬. (ಜೈನ) ಭವಿಷ್ಯ 
ಜನ್ಮದಲ್ಲಿ ನಿರ್ದಿಷ್ಟಸುಖವು ಬೇಕೆಂಬ ಅಪೇಕ್ಷೆ ,--ಬಯಕೆ : 
ಮನಮ್ಮಲ್ಲಿಯೆ ಕೀಲಿಸೆ . . .. ಗತಜೀವಿತನಂತನಿವೇಕದಿಂ . . . ಬಂದಿಲ್ಲಿ 
ನಿದಾನದಿಂದತಿಬಲಂಗೆ ಮಹಾಬಲನಾಗಿ ಪುಟ್ಟದಂ (ಆದಿಪು. ೨-೪೨) ; 
ಪಲಕಸಲಂ ತಸಂಗೆಯ್ಸವಸಾನಕಾಲದೊಳ್‌' ನಿದಾನಪೂರ್ವಕಂ ಸತ್ತ ಶನಿ 
ಘೋಷನಾಗಿ ಪುಟ್ಟ (ಶಾಂತಿಪು. ೭-೪೪ ವು; ಈ ಸಮಾಧಿಯ ಫಲದಿಂದೆನ 
ಗಿಂತಪ್ಪೈಶ್ವರ್ಯಮಕ್ಕೆಂದು ಸಂಸಾರಭೋಗಮಂ ಬಯಸುವುದು ನಿದಾನ 
ವೆಂಬುದು (ಸಸಾರ. ೩೬೧). *ನಿದಾನಂಗೆಯ? ಪರಾ. p ಇದ 
ರಲ್ಲಿ ಪ್ರಶಸ್ತನಿದಾನ, ಅಪ್ರಶಸ್ತನಿದಾನ ಮತ್ತು ಭೋಗಕೃತ 
ನಿದಾನ ಎಂದು ಮೂರು ಬಗೆಗಳಿವೆ. ಮರಣಕಾಲದಲ್ಲಿ ತಾನು 
ಬಲಶಾಲಿಯಾಗಜೇಕು, ಮುಂದೆ ಧನಿಕರ ಮನೆಯಲ್ಲಿ ಹುಟ್ಟ 
ಬೇಕು ಎಂಬಿತ್ಯಾದಿ ಅಭಿಲಾಷೆಯುಳ್ಳು ದೇ ಪ್ರಶಸ್ತ ನಿದಾನ. 
ಮುಂದಿನ ಜನ್ಮದಲ್ಲಾದರೂ ತನ್ನ ವೈರಿಯನ್ನು ಕೊಲ್ಲಬೇಕು 
ಎಂಬಿತ್ಯಾದಿಯಾಗಿ ಕ್ರೋಧಾವೇಶದಿಂದ ಇ ಷ್ಟ ಪಡುವುದು 
ಅಪ್ರಶಸ್ತ ನಿದಾನ. ತಾನು ದೇವತೆಯಾಗಿ ದಿವ್ಯ ಭೋಗಗಳನ್ನು 
ಅನುಭವಿಸಬೇಕು ಎಂಬಿತ್ಯಾದಿಯಾದ ಅನೇಕ್ಷಯೇ ಭೋಗ 
ಕೃತನಿದಾನ. [೫] 


ನಿದಾನಂಗೆಯ* 


ನಿದಾನಂಗೆಯ (ಕ್ರಿ). [ಜೈನ] ಯಾವುದಾದರೊಂದು ನಿರ್ದಿಷ್ಟ 
ಸುಖವು ಭವಿ ಷ್ಯ ಜಸನಿದಲ್ಲ ಸಿಗಲಿ ಎಂದು ಅಪೇಕ್ಷಿಸು,- 
ಬಯಸು: i ಶ್ರೀಯಾದೇವತೆಯ ವಿಭೂತಿಯಂ ಕಂಡು 
ನಿದಾನಂಗೆಯ್ಮು ಕೆಲವುದಿನಸನ 'ಾಲಂಗೆಯನ್ನು (ನಡ್ಡಾರಾ. ೧೦೭-೨೩); 
ಎನ್ನ ನೊದೆದ ನಿನ್ನ ಕಾಲ್ಗಳನೆನ್ನ ಮಕ್ಕಳುಮಾನುಮೊಂದಾಗಿಯುಮೇ 
ನಾಗಿಯಂ ಸೀಳ್ಸು ಪೋಟ್ಡು ತಿಂಬೆನೆಂದಾರ್ತಧ್ಯಾನದಿಂ ನಿದಾನಂಗೆಯನ್ನ 
ಸತ್ತು (ಸುಕುಮಾ. ೫-೮ ವ); ನಂದಯಂಶೆಗಂತಿಯರ್‌ ಎಮಗೆ ಮಜುಭವ 
ದೊಳಮಿವರೆ ಮಕ್ಕಳಕ್ಕೆ ೦ದು ನಿದಾನಂಗೆಯ್ಕೆ (ಸೇಮಿಪು. ೬-೫೮ ಪ) ; 
ಆ ಭೀರುನಾನ ಜನ್ಮದೊಳಂ ಮತ್ತೆನಗೆ ನವನಯಸದೊಳ್‌ ತಾಂ 
ಜನಿಯಿಂಸದಿರ್ಕೆಮು ನಿಷಾದಗರ್ಭಂ ಗರ್ಭಂ ಎಂದು. ನಿದಾನಂಗೆಯನ್ನು 
(ಚೆಂದ್ರಫು, ೩-೭೭ ನ); ಈತನನಾನೀ ಭವದೊಳ್‌' ಘಾತಿಸಲಣಮಾಜದಿ 
ರ್ದೊಡಂ ಮಜುಭವದೊಳ್‌ ಘಾತಿಸುವೆನಕ್ಕೆನುತ್ತಾ ಪಾತಕನೀಯಂದದಿಂ 
ನಿದಾನಂಗೆಯ್ದ ೦ (ವರ್ಧಪು. ೩-೨೨). [ನಿದಾನ್ಮ1-ಕೆಯ | 

ಸಿದಾನಂಬಡೆ (ಕ್ರಿ). ನಿಧಿಯನ್ನು ಹೊಂದು; ಐಶ್ವರ್ಯವನ್ನು 
ಪಡೆ: ಗಂಡಂ ಬೆಸಸಿದೊಡೋಸದೆಗೊಂಡರ್ಹತ್ಪೂ ಜೆಯಂ ಸುದಾನ 
ನುಮಂ ಕೈಳೊಂಡೊಲ್ಲು ಮಾಡುತಿಪ್ಪಾ ಪೆಂಡತಿಯಂ ಪಡೆದವಂ 
ನಿದಾನಂಬಡೆದಂ (ಸಮಸ. ೫-೧೨೮). ([ನಿದಾನ್ಯ -ಪಡೈ) 

ಸಿದಾನಫಲ (ನಾ). [ಚೈನ] ಪೂರ್ವಜನ್ಮದ ಅಂತ್ಯ ಕಾಲದಲ್ಲಿ 
ಕೈಕೊಂಡ ನಿದಾನದ ಪರಿಣಾಮ: ಇಂತು ವಗ ಮೂ, 
ನಿದಾನಫಲದಿಂದಾ ತಿ ತ್ರಿವೇದಿಯ ಗರ್ಭದೊಳ್‌ ನೆಲಸುವುದುಂ (ಸುಕುಮಾ. 
೫-೪೮ ನು). [ಇನಾಸ ಕಲ] 

ಸಿದಾನವಂತ (ನಾ). ೧. ತಾಳ್ಮೆಯಿಂದ ಕೂಡಿದವನು ; ಸೈರಣೆ 
ಯಿಂದ ಕೂಡಿದವನು: (8). ೨. ತಡಮಾಡುವವನು ; ಸಾವ 
ಕಾಶ ಮಾಡುವವನು: (ಕ). [ನಿದಾನ್ಯ---ವಂತ] 

ನಿದಾನಶಲ್ಯ (ನಾ). [ಜೈನ]ವುತಗಳನ್ನು ಆಚರಿಸುವವನಿಗೆ 
ಉಂಟಾಗುವ ಮೂರು ಬಗೆಯ ಶಲ್ಯಗಳಲ್ಲಿ ಒಂದು; ಭವಿಷ್ಯ 
ಜನ್ಮದಲ್ಲಿ ಇಂಥ ವಿಷಯೋಪಭೋಗಗಳು ದೊರೆಯಬೇಕೆಂದು 
ಬಯಸುವುದು ; ಐ ಮಾಯಾಶಲ್ಯ, ಮಿಥ್ಯಾತ್ವಶಲ್ಯ ಹಾಗೂ 
ನಿದಾನಶಲ್ಯ ನೆಂಬ ಮೂರು ಬಗೆಗಳಿವೆ. ನಿದಾನಶ ಲ್ಯ ದಲ್ಲಿ 
ಪ್ರಶಸ್ತನಿದಾನ, ಅಪ್ರಶಸ್ತನಿದಾನ ಮತ್ತು ಭೋಗಾರ್ಥನಿದಾನ 
ಎಂದು ಮತ್ತೆ ಮೂರು ಭೇದಗಳಿವೆ. ಇವು ಸಃ ಸಂಸಾರಕ್ಕೆ ಕಾರಣ 
ವಾಗಿವೆ: ನಿಜನಿತ್ಯಾನಂದಾತ್ಮೈಕತ್ವಭಾವನಾಸಂಜಾತಪರನಾನಂದಾ 
ಮೃತಸೇವೆಯಿಲ್ಲದೆ ದೃಷ್ಟಶ್ರುತಾನುಮಾನಂಗಳೆನಿಪ: ಪಂಚೇಂದ್ರಿಯ 
ವಿಷಯಂಗಳಪ್ಪ ಭೋಗೋಪಭೋಗಂಗಳಂ ಬಯಸುವುದು ಸಿದಾನಶಲ್ಯ 
ವಹುದು (ಶ್ರಾವಕ. ೧೨೫-೩). [ನಿದಾನ್ಮ 4-ಶಲ್ಕೂ,] 

ಸಿದಾನಶಾಸ್ತ್ರ (ನಾ). ವ್ಯಾ ್ರಧಿಯ ಮೂಲಕಾರಣವನ್ನು ತಿಳಿಯುವ 
ಶಾಸ್ತ್ರ; ೋಗನಿವಾನಶಾಸ್ತ: “ಕಾರಣವಿಜ್ಞಾನ ; ನಿದಾನಶಾಸ್ತ್ರ” 
(Actiology. ಪಾರಸಿ. ೨). [ನಿದಾನ್ಯ ಶಾಸ್ತ್ರ] 

ನಿದಾನಸ್ತ (ನಾ). - ನಿದಾನವಂತ : (೪. (ನಿದಾನ, +--ಸ್ತ] 

ನಿದಾನಿ (ನಾ). - ನಿದಾನವಂತ. : (8). [ನಿದಾನ,+-ಇೃ] 

ಸಿದಾನಿಸು, (ಕ್ರಿ). ೧. ತಡಮಾಡು ; ವಿಳಂಬಮಾಡು : ಪ್ರಾಣ 
ಹೋಗುವಾಗಲೂ ಅದನ್ನು ತೆಗೆಯಲು ಸಿದಾನಿಸುತ್ತಿದ್ಧನು (ಹುಟ್ಟಿ ಹ. 
೧೫೮); ಸ್ವಲ್ಪವೂ ನಿದಾನಿಸದೆ ಈ ಕೆಲಸವನ್ನು ಮಾಡಿ ಮುಗಿಸು(ರೂಢಿ). 
೨. ಸಾವಧಾನದಿಂದ ಕೇಳು,--ವಿಚಾರಿಸು : ಇತ್ತ ನಿಜಭಾಷೆಗೆ 
ಪರಾಭವ ಹತ್ತಿರಾಯಿತು ನರ ನಿದಾನಿಸೆನುತ್ತೆ ಮುರರಿಪು ರಥವ ಬಿಟ್ಟನು 
ಕಡೆಯ ಮೋಹರಕೆ (ಕುವ್ಯಾದ್ರೋ. ೧೪-೨೫) ; ಸ್ತಳದ ಹನ್ನೆರಡುಮಂದಿ 


೪೬೦೪ 


20 


25 


30 


35 


40 


45 


ನಿದಿಧ್ಯಾಸ 


ಆಯಗಾರರ ನಿದಾನಿಸಿ ಯುಥಾಪ್ರ' ಕಾರ ನಿಮ್ಮ ಸ್ಮ ಳ ಮಿರಾಸಿ ನಿಮಗೆ 
ಕೊಟು (ನಿಕ. ೫11, 39. ೧೧೨-೩೧; Vi, ೩. ನಿರ್ಧರಿಸು: 
ಒಂದು ಹರ ಹಿಡಿನಂಬು ಶಕ್ರನದೊಂದು ಕೌಬೇರಾಗ್ನಿ ಮಾಯುವ 
ದೊಂದು ಪಾರ್ಥನ ಬತ್ತಳಿಕೆ ದಿವ್ಯಾಸ್ತ್ಯ ತುಂಬಿಹವು . . . 
ಕೊಬ್ಬರು ಗುಂಜಾ ನಿದಾನಿಸಲಿಂದು (ಕುನ್ಯಾದ್ರೋ. ೧೫-೧೫) ; ಶಲ್ಯ 
ಮಾಡಿದ ಭಾಷೆಯನರೊಡನೆ ಆವನಂಘೈಸುವನೊ ಪಾರ್ಥನೊ ಪಾವಮಾನಿ 
ಯೊ ನಕುಲನೋ  ಸಹದೇನನೋ ತಾನೋ ನಿದಾನಿಸಲಲಯೆ 
ನಾನೆಂದ (ಕುನ್ಯಾಶ- ೧-೨೯) ; ಮಾನನಿದಾನೆಯ ಮಂದಶ್ವಾಸಮನೇ 
ನವಸುರಭಿಸನಿಸಾರಂಗೆತ್ತು ನಿದಾನಿಸಿಯಂಗಜನೆಂಬ ಮಹಾಕಾಳೋರಗ 
ನೆಯ್ತೊರುತ (ಜಯಕಾ. ೩-೫೧). [ನಿದಾನ 4- ಇಸು] 

ನಿದಾನಿಸ್ಸು (ಕ್ರಿ). ೧. ರೋಗ ಮುಂತಾದುವುಗಳ ಮೂಲಕಾರಣ 
ವನ್ನು ಪರೀಕ್ಷಿಸು : ಪುರುಷರ ಬಲದ ಕೈಯ ಹೆಬ್ಬೆರಳ ಮೂಲದಲ್ಲಿ 
ಮೂರು ಬೆರಳ ತುದಿಗಳಿಂದೊತ್ತಿ ಪಿಡಿದು ನಾಡಿಯನ್ನು ನಿದಾನಿಸಬೇಕು 
(ಸಕವೈ -೧೦) ; ಅಲ್ಲಲ್ಲಿಯ ವೈದ್ಯ ಡಾಕ್ಟ ರುಗಳಿಂದ ನಿದಾಸಿಸಿದ್ದಾ ಯಿತು. 
ಆದರೆ ಪ್ರ. ಕೃತಿಯಂ ಸರಿಯಾಗಲಿಲ್ಲ (ಶ್ರೀರಂಗೆ.೩೧) ; ಒಬ್ಬ ರಾಜಕನ್ನಿ ಕೆಗೆ 
ಭಟ್‌ ನಿಚತ್ರ ವಾದ ರೋಗ . .. ಆ ರೋಗ ಅವಳು ನಕ್ಕ ಕಿ 
ಿನಾರಣೆಯಾಗುವುದಂದು. ರಾಜವೈದ್ಯರು ನಿದಾನಿಸಿದರು (ಕಥಕ. ೬೮). 
೨. -ನಿದಾನಂಗೆಯ್‌ : ಕೀಯ ಪದ್ಮಾನತಿಯೋರ್ವ ಸೂಳೆಗೆ 
ಯಾರ್ವರು ಕೈಗೆಯ್ವದ ಕಂಡು ಪಿರಿದು ಮನದಿ ರಾಗದಿ ನಿದಾನಿಸಿ ತಾ 
ಸುರನೇಶೈೆಯಾಗಿರ್ದು (೫ಇಂತೀಚ. ೨-೫೪). [ನಿದಾನ್ಮ +-ಇಸ್ಸು] 

ಸಿದಾನೆ (ನಾ). ಭವಿಷ್ಯ ಸೈ ಜನ್ಮದಲ್ಲಿ ಯಾವುದೋ ಒಂದು ನಿರ್ದಿಷ್ಟ 
ಅಪೇಕ್ಷೆಯನ್ನು ಹೊರಿದಿದವಳು : ನಂದಯಶೆಗಂತಿಯರ್‌ ಎನುಗೆ 
ಮುಯಭನಡೊಳನಂವಕೆ ಮಕ್ಕಳಕ್ಕೆಂದು ನಿದಾನಂಗೆಯ್ಕೆ . . . ತಾನುಂ 
ನಿದಾನೆಯಾದಳ* (ಸೀಮಿಪು. ೬-೫೮ ವ). [ನಿದಾನ್ಮ-+-ಎ] 

ನಿದಾರುಣ (ಗು). ಬಹು ಉಗ್ರವಾದ; ಅತಿ ಕ್ರೂರವಾದ: 
ನಿದಾರುಣ, ನಿಷ್ಕಾರಣಹಿಂಸೆಯನ್ನು ನೀರಿನಲ್ಲಿಯೂ ನೆಲದ ಮೇಲೆಯೂ 
ಆಕಾಶದಲ್ಲಿಯೂ ಗುಹೆ .ಗಹ್ವರಗಳಲ್ಲಿಯೂ ದೇಶದೇಶಾಂತರಗಳಲ್ಲಿಯೂ 
ಮನುಸ್ಕನು ವ್ಯಾಪ್ತಗೊಳಿಸಿಬಿಡುತ್ತಿ ದ್ವನು (ಸಿಬಂಥ. 1, ೮೭). [ಸೆಂ.] 

ನಿದಾಹ (ನಾ). ಬೇಸಗೆ : "ನಿದಾಹಸಮಯ' ಪರಾ. 

[-ಆಸಂ. ನಿದಾಘ] 

ನಿದಾಹಸಮಯೆ (ನಾ). ಬಿಸಿಲುಕಾಲ; ಬೇಸಗೆಯ ಸಮಯ : 

ಚೋಳಶಕೀರ್ತಿವಲ್ಲಿಪಲ್ಲವ ನಿದಾಹಸಮಯದಿವಸಕರಂ (ಕಇಆ. ೨೧-೭-೧೮; 


ಒಂದ 


1083)... [ನಿದಾಹ1-ಸಮಯ್ಯ] 
ನಿದಿ (ನಾ). -ನಿಧಿ : ನಿಧಾನನಿದಾನ, ನಿಧಿ-ನಿದಿ (ಶನುದ. ೨೫೫ 
ಪ್ರಯೋ) ; ಧರೆ, ದರೆ ; ನಿಧಿ, ನಿದಿ (ಶಬ್ಲಾನು. ೧೪೩ ಪ್ರಯೋ). 
(ಸೆಂ. ನಧಿ] 


ಸಿದಿಗ್ಮ (ಗು). ೧. ಬಳಿದ; ಪೂಸಿದ; ಸವರಿದ. ೨. ಒಟ್ಟು 
ಗೂಡಿಸಿದ ; ಸಂಗ್ರಹಿಸಿದ ; ಕಲೆಹಾಕಿದ. (ನಾ). ೩. ಒಟ್ಟು 


ಗೂಡಿಸಿದುದು; ರಾಸಿಹಾಕಿದುದು : “ಇದಗ ಸಂಕೀರ್ಣಮಾಚಿತು 
ಸಮುಚಿತ್ತ 0? (ವಸ್ತುಕೋ. ೧೦೫-೪೫) ; “ನಿದಿಗ್ಭ, ಉಪಚಿತ್ಯ ಒದಗಿ 
ಸಲ್ಪಟ್ಟು ದು? (ನಾಚಿಂ. ಕ). [ಸಂ] 


ನಿದಿಗ್ಗಿಕೆ (ನಾ). ನೆಲಗುಳ್ಳ ದ ಗಿಡ ಮತ್ತು ಅದರ ಕಾಯಿ ; ಕಂಟಿ 
ಕಾರಿಕೆ “ಇದಿಗ್ವಿಕಾ, ಕಂಟಕಾರಿಕಾ, ವ್ಯಾಭ್ರೀ- ಈ 4 ನೆಲಗುಳ್ಳಿ ೦೫ 
(ಹಲಾಯು. ೧೦೧-೪೬೫). [ಸಂ, ಸಿದಿಗ್ಗಿ ಕಾ] 

ನಿದಿಧ್ಯಾಸ (ನಾ). [ಯೋಗ] ಅರಿತ ವಿಷಯಕ್ಕೆ ಸಂಬಂಧಿಸಿದ 
ಆಳವಾದ ಚಿಂತನೆ, ಸತತವಾದ ಅನುಸಂಧಾನ ; ೫ ಮೋಕ್ಸ್ಪಾ 


ನಿದಿಧ್ಯಾಸನ 


ಪೇಕ್ಷೆಗೆ ಮೂರು ಸಾಧನಗಳಿವೆಯೆಂದು ಯೋಗಿಗಳು ತಿಳಿಸು 
ತ್ತಾ ತೆ (೧) ಶ್ರವಣ--ಗುರುಗಳಿಂದ ವೇದಾಂತದ ಅರ್ಥವನ್ನು 
ಕೇಳುವುದು. (೨) ಮನನ--ಆ ಅರ್ಥದ ಚಿಂತನೆ. (೩) ನಿದಿ 
ಧ್ಯಾಸ(ನ)--ಮತ್ತೆ ಅದರ ನಿರಂತರವಾದ ಧ್ಯಾನ. ಈಚೀಚೆಗೆ 
ಎಲ್ಲ ಆಳವಾದ ಚಿಂತನೆಗೂ ಈ ಸದ ಉನಸಯಕ್ಷ ವಾಗುತ್ತಿದೆ; 
ತ್ರಿನಿಧವಿಘ್ನ ಗಳಿಗೆ ಪರಿಹಾರನನು ಕೇಳೆ (ದಾಂತಶಾಸ್ತ್ರಶ್ರ ಶ್ರವಣದಿಂದ 
ಜ್ಞಾನಮುನೆ ಮ್ಮನನದಲಿ ಸಂಶಯವೂ ತನೆ ನಿದಿಧಾ, ಸಲಿ. ನಿಷರೀತನೆದ 
ಭಾವನಜಾರ್ವುದಿಂತರಿಜವರೆ ಯೋಗ್ಯರು ಮುಕ್ತಿಗೆ (ಗಗತ. ೧೩-೧೬); 
ಘನಮಹಾಪಾತಕವು ಕಳೆದವು ದಿನಕರನ ತೆರನಂತೆ ತೋರಲು ಘನ 
ಮಹಾತ್ಮರು. ಪೇಳ್ವರೆದನನು ನಿದಿಧ್ಯಾಸಭೂಯೆಂದ  (ಜ್ಞಾನಸಿಂ. 
೧೨-೨೭) ; ಜ್ಞಾನಿಗಳಿಗೆ. ಮನಸ್ಸು ಬಹಿರ್ಮೂಖಬಾಗಿದ್ದರೂ ಅವರಿಗೆ 
ಸರ್ವವೂ... ನಿದಿಧ್ಯಾಸವೆನಿಸಿಕೊಳ್ಳು ವುದು (ಅನ್ಯುತ. ೬-೫೧ ಟೀಕು); 
ಅಹಂ ಬ್ರಹ್ಮಾಸ್ಮಿ ಆಹಂ ಬ್ರಹ್ಮಾಸ್ಮಿಯೆಂಬ ಸ್ವಜಾತಿಯ ವೃತ್ತಿಗಳಲ್ಲಿ 
ಆತ್ಮನು ಸಂಧಾನನ ಮಾಡಿಕ್ಕೊಂಡರೆ ನಿದಿಧ್ಯಾಸವೂ (ಈಶ್ವ್ರ 
[Ao] 

ನಿದಿಧ್ಯಾಸನ (ನಾ). - ನಿದಿಧ್ಯಾಸ : ಮನನದಿಂ ಶ್ರವಣದಿ ನಿದಿಧ್ಯಾಸನದಿ 
ನಿವ[ಪು]ಗಳನೊತ್ತಿ ವಿದ್ಯಾವಿನಯಸ್‌ೌಶೀಲ್ಯದಲಿ ನಡೆವುದು (ಕುನ್ಯಾಅ. 
೧೫-೧೬) ; ಶ್ರವಣ ಮನನವಾ ನಿದಿಧ್ಯಾಸನನೆನೆ ತ್ರಿ ಪುಟಭೀದಂಗಳಿಂದಂ 
ಪುಟ್ಟ ರಾಜಿಸಿರ್ಪ ಪರೋಕ್ಷದನುಭನಂ ಬಾಧಕಕ್ಕಲ್ಲಿಯಿರಾ ನೆಪಡೊಳಿಂತಾಗೆ 
ವೇದಾ ಂತವಾಕೃಶ್ರವಣವಾಗಿ ಪ್ರಧಾನವಹುದೈ (ವೀತೈಪು. ೫-೧೧-೧೧); 
ಮನಕ್ಕೆ ಗೋಚರನಾದ ವಸ್ತು ವಿನಲ್ಲಿ ಭಾವಾಭಾವಂಗಳಿಲ್ಲದೆ ಕಲ್ಪಿತಾ 


, ೨೧-೧೦). 


ಕಲ್ಪಿ ತಂಗಳಿಲ್ಲದೆ ಮುನೋಲಯಮಾಗುನದೀ ನಿದಿಧ್ಯಾಸನವೆನಿಸುವದು 
(ನಾನಾಗು, ೩೦-೧೮) ; (ಆತ್ಮನನ್ನು) ಶ್ರವಣ ಮಾಡಬೇಕು, ಮನನ 
ಮಾಡಬೇಕು . 


- ನಿದಿಧ್ಯಾಸನ-ಇವುಗಳನ್ನು ಮಾಡಬೇಕು (ಬ್ರಹ್ಮಭಾ. 
1, ೫೨) ; ಸಾಟಿ ಎಂದರೆ ಧ್ಯಾನ (ಭಾತತ್ತ್ವ- ೪೩೯). [ಸಂ.] 
ನಿಮುಗಟ್ಟ (ನಾ). ಓಂದು ಊರಿನ ಹೆಸರು": ತತಃ ಕಿಚ್ಚಾದನ್ತಕೇ 
ನಿದುಗಟ್ಟ ನಾ ದಕ್ಷಿಣಾನ್ತ ಭಾಗಂ (ಮೈಲರಿ, ೧೯೪೨, ೭೫-೧೧೫ ; 819). 
(1) 
ನಿದೇಶ (ನಾ). ಆಜ್ಞೆ ; ಆದೇಶ; ಅಪ್ಪಣೆ: ಈ ಭಾಗದಿಂದ ಕೊಡ 
ಲಾಗಿರುವ ಅಧಿಕಾರಿಗಳಲ್ಲಿ ಯಾವುದೊಂದನ್ನಾ ಜರೂ 'ಚಲಾಯಿಸುವ 
ಸಂಬಂಧವಾಗಿ ಉಚ್ಚ ತಮನ್ಯಾಯಾಲಯದನರು ಆಯಾ ಸಂದರ್ಭದಲ್ಲಿ 
ಉಚಿತವಾಗಿರಬಹುದಾದಂತೆ . .. ಯಾವ ನಿದೇಶನನ್ನಾಗಲಿ, ಆದೇಶ 
ವನ್ನಾಗಲಿ ಅಥವಾ ನಿರೂಪಲೇಖವನ್ನಾಗಲ ಸಾದರು ಮಾಡಲು 
ಶಕ್ತ ರಾಗಿ ಇರತಕ್ಕುದು (ಭಾಧಾನ, ೧೯). "ನಿರ್ದೇಶ ಪರಾ. [ಸಂ.] 

ನಿದ್ದಂಡಿ (ಗು). ಸೋಮಾರಿಯಾದ; "ಮಬ್ಬ; ಆಲಸಿ” 
(ಜಾನಕೋ. ೧೧). [ನಿದ್ದೆ] 

ನಿದ್ದಿಸು (ಕ್ರಿ). ನಿದ್ರೆಮಾಡು; ನಿದ್ರಿಸು : ಪದುಮವಿಂತ್ರನ ಉದಯ 
ಹರಿಗಭ್ಳುದಯದಂತಿರೆ ರಾಮ ನಿದ್ದಿಸದುದಯದಿಂದುಪವಾಸನಟ್ಟನು 
ಮೂಣಂದಿನ ತನಕ (ಕಾಶಿ. ೧೫-೩೮) ; ಸ್ವಾಗತವನಲ್ಲಿ ಕೊಳ್ಳುತೆ 
ನೀಗುತೆ ಕಷ್ಟ್ರವನನಂ” ಸೊಗದೆ ನಿದ್ದಿಸಿದರ್‌ (ಮೈ ಸೂಮೆ, ೬-೧೩೩) ; 
ಎಂದುಂ ನಿದ್ದಿಸದ ಆ ಸ್ಯೂಸನಾಯಂಧಂ. ., ಅನನ ಮೇಲ್‌ ಕಟ್ಟಿ ಆಗಿ 


. ಎತ್ತಿ ಬಡಿಯಿತ್ತು. ಅವನನ್‌ (ಬದ್ದ ಪ್ರ. ೨೦-೪೧೪). "ನಿದ್ರಿಸು? 
ಪರಾ. [ನಿದ್ದೆ ---ಇಸ್ಫ್ಯು] 
ನಿದ್ದೆ (ನಾ). ಎಚ್ಚರವಿಲ್ಲದಿರುವ ಸ್ಥಿತಿ ; ನಿದ್ರೆ: “ನಿದ್ರಾ, ಶಯನಂ, 


ಸ್ವಾಪಃ, ಸ್ವ ಅ. ಕತ ನಿದ್ದೆಯ ಹೆಸರುಗಳು” ye 
ಇಂದೆನಗೆ yy ಬಾರದು ಬಂದಪುದಾಲಸ್ಭ್ರಮಸದಳಂ (ಸುಕುಮಾ. ೭-೧೬); 


೪೬೦೫ 


4 


45 


ನಿದ್ದೆಗರೆ (ಕ್ರಿ). ನಿದ್ರೆಮಾಡು ; 


ನಿದ್ದೆಗುಳಿಗೆ (ನಾ). ನಿದ್ರೆಯನ್ನು ಬರಿಸುವ ಮಾತ್ರೆ 


ನಿದ್ದೆ ಗುಳಿಗೆ 


ಸಸಿವಜೀಯದೆ ತೃನೆಯಳಯದೆ ದೆಸೆಯಜಾಯದೆ. ನಿದ್ದೆಯಲಿಯ 
ದಿರುಳುಂ ಪಗಲುಂ[ವಾಠಾಂ. ಮದನ ಮನದಿ ಪಲವುಂ ಉಾಲಂ]ಕುಸುಮದೆ 
ಲಿಂಗಮನೊಸೆದರ್ಚಿಸಿದ ಫಲಂ ಕಿರ್ಚಿನೊಳಗೆ ಬೇನಂತಾಯ್ತೆ (ಗಿರಿಕ. 
ಹಸುಳೆ ನಿದ್ದೆಯ ಹಾವ ಹೊಯ್ದೆ ಬ್ಬಿಸುವರೇ (ಕುವ್ಯಾಕ, 
೯-೬) ; ಪುಂಡರೀಕಾಕ್ಷಿ ನಿದ್ದೆಯೊಳಾನೊಜಗಿರೆ ಕಂಡೆನು ಬಲು ಕಟ್ಟ 
ಕನಸ (ಮೋಹತ. ೪-೮೯) ; “ಕಲ್ಕಿ ! ಕಲ್ಮಿ 1” ಎನ್ನುತ ಚೀರಿ ಕನಸೊ 
ಡೆಡೆದ್ದೆ ! ಇನ್ನೆಲ್ಲಿಯ ನಿದ್ದೆ? (ಸಾಂಚಜ ೭೧-೨೧) ; ಮುದ್ದೆಯಂತೆ 
ನಿದ್ದೆ. (ಗಾಡ). 

ನಿದ್ದೆ ಕಾಯು ನಿದ್ದೆ ಕಟ್ಟು : ಇಡೀ ರಾತ್ರಿಯೆಲ್ಲಾ ನಿದ್ದೆ 
ಕಾಯಲಂ ನನ್ನಿಂದ ಸಾಧ್ಯವಿಲ್ಲ (ರೂಢಿ). ನಿದ್ದೆ ಮಂಪರು- ನಿದ್ರೆ 
ಯಿಂದುಂಟಾದ ಜಡತ್ವ,--ಆಲಸ್ಯ : ನಿದ್ದೆ ಮಂಪರಿನಲ್ಲಿ ಅವಳು 
ಬಡಬಡಿಸುತಿದ್ದಾಳೆ (ರೂಢ). ನಿದ್ದೆ ಮಾಡು ಇ ನಿದ್ದೆ ಗೆಯ" : ಜಗದ 
ಕೂಡ ಬಂದೆವು ಜಗಳಾಡಿ, ಕೊಟ್ಟಿರಿ ನಿಮ್ಮ ತೊಡಿ, ಅಲ್ಲಿ ನಿದ್ದೆಮಾಡಿ 
ಎದ್ಜೇನೀಗ ಯಾವುದೋ ಹೊಸಾ ನಸುಕಿನ್ಯಾಗ (ಹಾಡುಪಾ. ೪೦-೧). 
ನಿದ್ದೆ ಹತ್ತು - ನಿದ್ದೆಬರು : , ನೀ ಏನೂ ಹೆದರಬೇಡ ಚಂದ್ರಭಾಗೀ, 
ಡಾಕ್ಟರರು ಹೇಳಿದ್ದಾರಲ್ಲ-ಅವಳಿಗೆ ನಿದ್ದೆ ಹತ್ತಿದೆ (ಮೂರುದಾ. ೩೧೩) ; 
ರಾಸಮಣಿಯಂ ನಿಶ್ಚೇಷ್ಟಿ ತಳಾಗಿ ನಿದ್ದೆ ಹತ್ತಿ ಮಲಗಿದ್ದಳು (ಇಪ್ಪಕ- 
೩೯೫). ನಿದ್ದೆ ಹರಿ. ಎಚ್ಚ ರನಾಗು ; ನಿದ್ರೆತಿಳಿ: ನಿದ್ದೆ ಹರಿಯುವ 
ಹೊತ್ತು ಸರಕಾರ, ಹೊತ್ತು (ನನಲ್ಲ. ೧೪-೬). ಇದ್ದೆ ಹಾರು 
ಎಚ್ಚರವಾಗು ; ನಿದ್ರೆ ಕೆಡು: ರಾತ್ರಿ ನಿದ್ದಿಹಾರಿ ಒಂದು ನಿನಿಷ 
ಸಹ" ಅವನ ಕಣ್ಣಿಗೆ ಕಣ್ಣು ಹಚ್ಚೆಲಾಗಿ್ಲ (ಇಪ್ಟಕ. ೩೯೪). 

[<ಪ್ರ.ಣಿದ್ಮಾ./ಸೆಂ. ನಿದ್ರಾ] 


೮-೬೯); 


ನಿಜ್ಜೆಕಟ್ಟು (ಕ್ರಿ). ನಿದ್ರೆಯನ್ನು ಹತ್ತಿ ಕ್ಳು,--ತಡೆ; ನಿದ್ದೆ ಮಾಡದೆ 


ಇರು ; ಜಾಗರಣೆ ಮಾಡು : ಇತ್ತೀಚಿನ ದಶಾವತಾರ ಇಡೀ ನೋಡ 
ಲಾರದೆ ನಿದ್ದೆಳಟ್ಟ ಲು ಟ್ರಾ ಜೆಡಿ ಅದಬ್ಲೂ ಉಂಟು (ಹುಚ್ಚಾಟ. ೮೨). 
ಗ ಕಟ್ಟು $1] 


ನಿದ್ದೆಕಣ್ಮು “ನಿದ್ದಿ. ಗಣ್ಣು' ನೋ. 
ನಿದ್ದೆಗಣ್ಮೂ, ಇದ್ದೆ ಕಣ್ಣ (ನಾ). ನಿದ್ರೆಯಿಂದ ಮುಚ್ಚಿ; ಕೊಳ್ಳು 


ತ್ತಿರುವ ಕಣ್ಣು ; , ನಿದ್ರೆಯಿಂದ ಅರೆಮುಚ್ಚಿ ದ ಕಣ್ಣು ಕ ಇದ್ದ 
ಗಣ್ಣೊ. ಳೆರ್ದು ಗೊಗೆಡಲೆಯನುದ್ದ ೦ ನೆಗಪಿ ಪಂಪ ಕದ್ದ! ಅಗಳುಕುಂ. ಕ 
ಕಂಡು (ಲೀಲಾನೆ. ೫-೧೧೪ ವು; ಗುಡ್ಮೆಲಿಗೆ ಹೊನ್ನ 'ಹಿಡಯೇಕೆ ಸೂಳೆಗೆ 
ನಿದ್ದೆಗಣ್ಣಿ ಆಕೆ (ಸರ್ವಜ್ಞ. ೧೮೯೩) ; ಗದ್ದಿಗೆಯ. ಬಳಿ ಕೆಡವಿದರು... 
ನಿದ್ದೆಗಣ್ಣಿ ನ, ಒದ್ದೆ ಳೂದಲ ಡೊಂಬನಾ (ಕಎಪು. ೪೦-೨೯) ; ಟೈವಾಜ್ಞೆ 
ಯೆಂದು ನಾನು ಬಗೆದಿದ್ದು ನಿದ್ದೆಗಣ್ಣ ಲ್ಲಿದ್ದ ನನ್ನ ಭ್ರಮೆಯೋ . , . ನನ್ನ 
ಅಹಂಕಾರದ ಮೋಸವೋ ಬಗೆಹರಿಯಲಿಲ್ಲ (ಹೊಸಕ್ತಿ. ೨೫೨) ; ಬೀಗರ 
ಪರಕೀಯ ಮುಖಗಳನ್ನು ನಿದ್ದೆಗಣ್ಣಿ ನಿಂದಲೆ ಬಂದು ಸೋಜಿಗದಿಂದ್ಯ 
ಕುತೂಹಲದಿಂದ ಕಜ್ಮುಕದ್ದು ನೋಡುತ್ತಿದ್ದೆ (ನೈ. ೭). ನಿದ್ದೆ ಕಣ್ಣು: 
ನಿದ್ದೆಕಣ್ಣ 2 ನಾನಿದ್ದೆ ಗಂಡನೆಂದು ಬುದ್ಧಿ ಯಿಲ್ಲದೆ ಕೂಡಿದೆ. (ಪುರಂದ. 
[ನಿದ್ದೆ 4-ಕಣ್ಣು (-.ಕಣ್‌)] 

ನಿದ್ರಿಸು : ಮಗ್ಗುಲೊಳಗಿದ್ದವನ 
ಕೂಟಿಕೊದಗಲಾಜದೆ ನಿದ್ದೆಗರೆದು ವದನಕ್ಕೆ ನಂಸಿಸುಣ್ಣವ ಬರೆಯಿಸಿ. 
ಕೊಂಡ ಚದುರೆನೆಣ್ಣ ಲ್ಲನೆ ನೀನು (ಕಂನವಿ. ೬-೧೮೬). 

[ನಿದ್ದೆ 4-ಕರೆ,] 


೧-೬೦-೩). 


: ನಿದ್ದೆಗುಳಿಗೆ 
ಕೊಟ್ಟೂ ಇದನ್ನೆಲ್ಲ ಗುಣಪಡಿಸಬಹುದೇ ? (ಮೂರುದಾ. ೩೧೪). 
(ನಿದ್ದೆ *-ಗುಳಿಗೆ] 


ನಿದ್ದೆ ಗೆಡಿಸು 


ನಿದ್ದೆಗೆಡಿಸು (ಕ್ರಿ). ನಿದ್ರೆಯನ್ನು ಕೆಡಿಸು; ಎಬ್ಬಿಸು : ನಿದ್ದಿಗೆಡಸಿ 
ಮುಡೆ ಕಾರಣವಾಗಿ ಹೆಂಡತಿಗೂ ಶಿಷ್ಕನಿಗೂ ಶಾಪ ಕೊಟ್ಟಿ ಯಷಿಗಳು 
ನನ್ನ ಬೆನ್ನು ಕಟ್ಟ ನಿಂತಿದ್ದಾರೆ (ಗಾಳಿಸ, ೧೫೯). 

[ನಿದ್ದೆಗೆಡು-- -ಇಸು,] 

ನಿದ್ದೆಗೆಡು (ಕ್ರಿ). ನಿದ್ರೆ ಇಲ್ಲದಿರು ; ನಿದ್ರೆ ಮಾಡದಿರು ; ನಿಜ್ರೆ 
ಕಟ್ಟು ; ಅಲಸದೆ ಮಾಡಿ ಬೇಸಲದೆ ಸಾಲ್ಗು ವಿಂಡೆನ್ನದೆ ಮೆಯ್ಸೊಗಳ್ಕೆ 
ಸಂಬಲಿಸದೆ ನಿದ್ದೆಗೆಟ್ಟು [ನಿಡು]ಜಾಗರದೊಳ್‌ ತೊಡರ್ದೇಕನಾದದೊಳ್‌' 
ಬಲಿದುಪನಾಸದೊಳ್‌ ನಮೆದರಿ (ಸಂಸಭಾ. ೧-೧೩೬) ; ನಿದ್ವೆಗೆಟ್ಟೊಡೆ 
ನಾಳೆ ಹಸಿವಿಲ್ಲದೆನ್ನವಂ ಇದ್ದಂತೆ ಇಪ್ಪ ನೇನುವನುಣ್ಣ ನೆನ್ನವಂ (ಕಣ್ಣರ. 
ದೇ. ೧೩೨-೧೧) ; ಫಿದ್ದೆಗೆಟ್ಟ ನನೋ ಬುದ್ಧಿ ಗೆಟ್ಟಿ ನನೋ? (ಗಾದೆ). 

[ನಿದ್ದೆ ೬ಕೆಡು,] 

ಸಿದ್ದೆಗೆಯ್‌ (ಕ್ರಿ). ಮಲಗು; ಫಿದ್ರೆಮಾಡು : ಪುಟ್ಟಿ ಂ ಸತ್ತೊಂ 
[ಕೆಟ್ಟ] ಕೊಟ್ಟೊಂ ಬಾಟ್ವಿ ನ್ನಮಿಂದ್ರಿಯಾಳಿಗೆ ಪಸರಂಗೊಟ್ಟು ೦ 
ಮೆಯ್ಮೆಚ್ಚಿದವೋಲುಟ್ಟು ಂಡ00 ನಿದ್ದೆಗೆಯನ್ನು. ಸುಖಮಂ ಪಜೆಯಾ 
(ಶಾಠಿತಿಪು. ೮-೧೩೪) ; ನಿದ್ದೆಗೆಯ್ತಂದೆ. ಇನ್ನಾವ ದುಗುಡಂ ಬೇಡ 
ಇದ್ದ ಸೆಂ ಕಾಹಾಗಿ ಒಂದುಂ ಭಯಂ ಬೇಡ (ಕಣ್ಣರ. ದೇ. ೧೩೨-೭); 
ಸತಿಪತಿಗಳ್‌ ಸುಖದಿಂ ಸರ್ಯಂಕಾಗ್ರಡೊಳ್‌ ನಿದ್ದೆಗೆಯ್ವಾಗಳ್‌ 
(ಹೆಮ್ಮಾರ. ೨-೧೬ ಐ); ಉದ್ಯೋಗ ನೆನಹಾರ ನೃ ಪಸೇನೆಯಾಳ್ವರು 
ಮಧ್ಯರಾತ್ರೆಗೆ ಬರ್ಪನಕ ನಿದ್ದೆ ಗೆಯ್ದ ಂತೆ ಮಂದಿರದೊಳು ಹಾದರನಿದ್ದೆ 
ಯಂಗನೆಗಳೊಸ್ಪಿ ದರು (ನೋಹತ. ೧೮-೨೯). [ನಿದ್ದೆ --ಕೆಯ್‌] 

ನಿದ್ದೆಗೇಡು (ನಾ). ನಿದ್ರೆಯಿಲ್ಲದಿರುವಿಕೆ ; ನಿದ್ದೆಗೆಡುವಿಕೆ : 
ಕುಂಭಕರ್ಣನಿಗೆ ನಿದ್ದೆ ಗೇಡಿನಿಂದ ನಾಲ್ಕೈದು ದಿವಸ ಮೈಯಲ್ಲಿ ತುಸು 
ಸ್ವಸ್ಥವಿದ್ದಿಲ್ಲ (ಮುಂಗಾಪು, ೯೮). [ನಿದ್ದೆ 4-ಕೇಡು] 

ನಿದ್ನೆಗೊಳ್‌ (ಕ್ರಿ). ೧. ನಿಜ್ರೆಮಾಡು. ೨. (ಆಲಂ) ಸಾಯು; 
ಮರಣ ಹೊಂದು : ನಾಲ್ಗಳಿಗೆಯೊಳೆ ರಕ್ಕ ಸಬಲದೊಳಡ್ಡ ವಡೆ ನಿದ್ದೆ 
ಗೊಂಡುದು (ಅದ್ಭುತ. ೪೭-೧೨). [ನಿದ್ದೆ -- ಕೊಳ] 

ನಿಷ್ಜೆತಿಳಿ "ನಿದ್ದೆದಿಳಿ' ನೋ. 

ನಿಷ್ದೆದಿಳಿ, ನಿದ್ದೆತಿಳಿ (ಕ್ರಿ). ನಿದ್ರೆಯಿಂದ ಎಚ್ಚರಗೊಳ್ಳು ಕ 
“ಎಚ್ಛೆರಗೊಳ್‌” (ಶ್ರಭಣ್ಣ). ನಿದ್ದೆತಿಳಿ : ನಿದ್ದೆ ತಿಳಿದೆರ್ದುವು ನಲ್ಲ 
ವೊಣರ್‌ ನಿಶಾಂತೃದೊಳ್‌ (ಸೂಕ್ತಿಸು. ೯-೬೦) ; ಸುನೀತಿದೇವಿ ನಿದ್ದೆ 
ತಿಳಿದು ಎದ್ದು ಕುಳಿತಳು (ನನಲ್ಲ. ೨೩ ಪಲ್ಲವಿ). [ನಿದ್ದೆ + 39,] 

ನಿದ್ದೆನೆಲೆ (ನಾ). ನಿದ್ರೆಯ ಆಳ, ನೆಲೆ : ಇಜ್ಮಿನೆಲೆ ನಮಗಿಲ್ಲ; 
ತಿಳಿದೀತೆಂತು ಸಾವಿನ ಆಳವು? (ಹಾಡುನಾ. ೫೦-೧೦). [ನಿದ್ದೆ ನೆಲೆ] 

ಸಿದ್ದೆಬರು (ಕ್ರಿ). ನಿದ್ರೆಯು ಆವರಿಸು ; ನಿದ್ರೆಬರು : ಆ ಪಂಡಿತನಿಗೆ 
ದಿನದಿನಕ್ಕೆ ಚೆನ್ನಾಗಿ ಜಾಡಿಸಿ ಹಾಸಿಗೆ ಹಾಸದಿದ್ದರೆ ನಿದ್ದೆ ಬರುತ್ತಿದ್ದಿ ಲ್ಲ 
(ನುಂಬಯಿ, ಭವಾನಿಚರಣನಿಗೆ ನಿದ್ದೆ ಬರುತ್ತಿರಲಿಲ್ಲ 
(ಇಪ್ಪಕ. ೩೯೫). [ನಿದ್ದೆ 4-ಬರು (ಆ. ವರ್‌) 

ನಿದ್ದೆಮೊಬ್ಬು (ನಾ). ನಿದ್ರೆಯ ಜಡತೆ ; ನಿದ್ರಾಲಸ್ಯ : ನಿಡ್ಲೆ ನೊಬ್ಬಿ 
ನಲ್ಲಿ ಅವನು ಏನು ಮಾತಾಡುತ್ತಿ ದ್ಧಾನೆಂದು ಅವನಿಗೇ ಗೊತ್ತಿಲ್ಲ (ರೂಢಿ). 

(ನಿದ್ದೆ -ಮೊಬ್ಬು(-ಆಮರ್ಪು)) 

ನಿದ್ದೆವೋಗು, ನಿದ್ದೆ ಹೋಗು (ಕ್ರಿ). ನಿದ್ರೆ ಮಾಡು ; ಮಲಗು: 
ಅಂತು ಬಗೆಯ ಬಗೆವಗೆಯ ನೆನಪಿನ ಕಳವಳದಿಂ ನಿದ್ದೆಪೋದ ರಾಯಂ 
- »  ಕನಸಂ ಕಂಡು ಪೊಟ್ಟಿ ಅಕೆ ಯೊಳೆಲ್ದು ನಿತ್ಯಕರ್ಮಂಗಳಂಗೆಯ್ದೋಲ. 
ಗಮಂ ಪುಗುತಂದಂ (ರಿಮಾಶ್ವ. ೭೫-೧೫) ; ಅವನು ನಿದ್ದೆ ಮೋಗುನ 
ಕಲ್ಮಂಚವಿರುವ ಸಜ್ಜೆಗೆ ಹೊಸದಾಗಿ ಕಟ್ಟ ಸಿರುವ ಗುಪ್ತಮಾರ್ಗದ 
ಬಾಗಿಲುಗಳನ್ನು ಬಲ್ಲಿರೇನು? (ಮಂತ್ರಶ. ೫೩-೧೭). ನಿದ್ದೆಹೋಗು: 


೪-೧೫೪) ; 


೪೬೦೬ 


25 


ನಿವ್ರಾಪರ್ಶನಾವರಣೀಯ 


ನಿದ್ರಾಣಃ, ಶಯಿತಃ ೨ ನಿದ್ದೇ ಹೋಗುವವನ ಹೆಸೆರು(ಹಿದ್ದಾಂತಿ.೩೩೧). 
[ನಿದ್ದೆ *ಪೋಗು,] 

ನಿದ್ದೆಹೋಕ (ನಾ). ಸದಾ ನಿದ್ರೆ ಮಾಡುವವನು ; ಸೋಂಬೇರಿ 
ಮನುಷ್ಯ : *ತೂಕಡಿಕೆಯ, ಗಮನನಿಲ್ಲದ, - ಮನುಷ್ಯ; ಸೋಂಬೇರಿ; 
ನಿದ್ದೆಹೋಕ” (51000)/086. ಇಂಕಸಿ). 

[ನಿದ್ದೆ -ಹೋಕ (ಎಪೋಕ)] 

ನಿದ್ದೆಹೋಗು "ನಿದ್ದೆವೋಗು' ನೋ. 

ನಿದ್ರಸ್ತ್ರ (ನಾ). ಮಲಗಿರುವವನು ; ನಿದ್ರಿಸುವವನು : ತಾನ 
ತೊಟ್ಟ ಲವಾಗಿ ತಾನ ಮಲಗಿದ್ದ ತನ್ನ ಕೈಲೆ ತೂಗಿ ನಿದ್ರಸ್ತನಾದ ತಾನ 
ಎಚ್ಚರಾಗಿ ಎದ್ದ ಕೂತಿದ್ದ ಹಿಂಗ ಅಲ್ಲನುಸ್ರಭುಲಿಂಗ ಲೀಲಾ ತೋರಿದ್ದ 
(ಲೋಕಗೀ, ೧೦೪). [-ಆಸಂ. ನಿದ್ಭ್ರಾಸ್ಯ] 

ನಿದ್ರಾಂಗಿ (ನಾ). ನಿದ್ದೆಮಾಡುತ್ತಿರುವವಳು ; ಮಲಗಿರುವವಳು: 
ಎಡಗಯ್ಯಂ ತಲೆಗಿಂಬಿನೊಳ್‌ ಮಡಗಿ... ಮೃ ದೂಲತಲ್ಪ ದೆಡೆಯೊಳ್‌ 
ನಿದ್ರಾಂಗಿ ಕಣ್ಣೊನ್ಬ ದಳ (ಮಸಿ. ೭-೧೧೦). 

[ಸಂ. ನಿದ್ರಾಂಗೀ (ನಿದ್ರಾ ಅಂಗ -)] 

ನಿದ್ರಾಕುಲ, ನಿದ್ರಾಕುಳ (ನಾ). ನಿದ್ರೆಯಿಂದ ಆವೃತವಾದವನು; 
ನಿದ್ರೆಗೊಳಗಾದವನು : ತೋಳುಗಳ ತಲೆಯೊಳಾನಿಸಿ ಗುಣುಗುಲಾಸಿ 
ರಥದೊಳಗೆ ಸಾರಥಿವೆರಸಿ ನಿದ್ರಾಕಂಲ[ಪಾಠಾಂ. ಳ]ರು ಜೊಮ್ಮಿನ ಮೇಲೆ 
ಮೈಮಣಕೆದಿರ್ದರತಿರಥರು (ಕುನ್ಯಾವಿ. ೮-೮೫). ನಿದ್ರಾಕುಳ : ಎಲೆಲೆ 
ಕವಿ ಕಳ್ಳ ಉುಕಾಲನ ತಲೆಯ ಹೊಯ್‌: ಹೊಯ್ಯೆೈನುತ ನಿದ್ರಾಕುಳರು 
ಗರ್ಜಿಸುತಾಗುಳಿಸಿ ತೂಕಡಿಸಿದರು ಮರಳಿ (ಕುನ್ಯಾಗ, ೯-೩೭). [ಸೆಂ.] 

ನಿದ್ರಾಕುಳ "ನಿದ್ರಾಕುಲ' ನೋ. 

ನಿದ್ರಾಜನಕ (ಗು). ೧. ನಿದ್ರೆಯನ್ನು ಬರಿಸುವ : ಅಫೀಮು, 
ಭಂಗಿ ಮತ್ತು ಇತರ ನಿದ್ಭ್ರಾಜನಕ ಔಷಧಗಳು ಮತ್ತು ನಿದ್ರಾಜನಕಗಳು 
(ಭಾಧಾನ. ೨೯೨). (ನಾ). ೨. ನಿದ್ರೆಯನ್ನು ಬರಿಸುವಂಥದು : 
ಅವನಿಗೆ ನಿದ್ರೆಬರಿಸಿ ತಾನು ತಪ್ಪಿಸಿಕೊಂಡು ಹೋಗುವ ಸಲುವಾಗಿ... 
ನಿದ್ರ್ರಾಜನಕವೆಂದು ತಿಳಿದಿದ್ದ ಒಂದು ಪುಡಿಯನ್ನು ಬ್ರಾಂದಿಗೆ ಬೆರೆಸಿ 
ಸೈಲ್ಕೋವ್‌ನಗೆ ಕೊಟ್ಟು ದಾಗಿಯೂ . ಅವಳು ಹೇಳಿದಳು 
(ಪುನರ. ೪೪)... [ಸಂ] 

ನಿದ್ರಾಣ (ಗು). ೧. ನಿದ್ರೆ ಮಾಡುತ್ತಿರುವ; ನಿದ್ರೆಯಲ್ಲಿರುವ. 
(ನಾ). ೨. ನಿದ್ರೆ ಮಾಡುವವನು : “ನಿದ್ರಾಣಃ, ಶಯಿತಃ--೨ 
ನಿದ್ದೇ ಹೋಗುವವನ ಹೆಸರು? (ಸಿದ್ಧಾಂತಿ. ೩೩೧). [ಸಂ.] 

ನಿದ್ರಾದರ್ಶನಾವರಣೀಯ (ನಾ). [ಜೈ ನ] ನಾಲ್ಕು ಬಗೆಯ 
ಘಾತಿಕರ್ಮಗಳಲ್ಲಿ ಒಂದು ; ನಿದ್ದೆಯು ಆವರಿಸುವುದು : ನಿದ್ರಾ 
ದರ್ಶನಾವರಣೀಯ ಕರ್ಮೊೋದಯದಿಂದಮೆನಿತನೆಚ್ಚ ಉಸಿದೊಡಂ ದೃಷ್ಟಿ 
ಗಳಂ ತೆಜಕಿಯಲು ಶಕ್ತನಲ್ಲಂ (ಗೊನ್ಮುಸಾ, ೩-೫). "ಘಾತಿಕರ್ಮ', 
"ದರ್ಶನಾವರಣೀಯ' ಸರಾ. ಐ ರಾಜದ್ವಾರದಲ್ಲಿ ನಿಯುಕ್ತ 
ನಾದ ದ್ವಾರಪಾಲಕನು ರಾಜದರ್ಶನಕ್ಕೆ ಪ್ರತಿಬಂಧಕನಾಗಿ 
ರುವಂತೆ ದರ್ಶನಾವರಣೀಯವು ಜೀವನಿಗಿರುವ ದರ್ಶನಗುಣಕ್ಕೆ 
ಆನರಣವನ್ನುಂಟುಮಾಡುತ್ತದೆ. ಅಂದರೆ ಪ್ರತಿಬಂಧಕವಾಗಿದೆ. 


ಇದರಲ್ಲಿ ಚಕ್ಷುರ್ದರ್ಶನಾನರಣೀಯ, ಅಚಕ್ಷುರ್ದರ್ಶನಾವ 
ರಣೀಯ, ಅವಧಿದರ್ಶನಾನರಣೀಯ, ಕೇವಲದರ್ಶನಾನ 
ರಣೀಯ, ನಿದ್ರಾ, ನಿದ್ರಾನಿದ್ರಾ, ಪ್ರಚಲಾ, ಪ್ರಚಲಾ 


ಪ್ರಚಲಾ ಮತ್ತು ಸ್ಪ್ಯಾನಗೃದ್ಧಿ ಎಂಬ ಒಂಬತ್ತು ಬಗೆಗಳಿವೆ. 
೧... ಚಕ್ರುರ್ದರ್ಶನಾವರಣಕರ್ಮದ ಉದಯದಿಂದ ಚಕ್ಷು 
ರಿಂದ್ರಿಯದಿಂದ ನೋಡಬಹುದಾದ 'ಮೂರ್ತದ್ರವ್ಯಗಳನ್ನು 


ನಿಜ್ರಾನಿಜ್ರೆ 
ನೋಡಲಾಗುವುದಿಲ್ಲ. ಸ್ಪ 
ಕಣ್ಣನ್ನು ಬಿಟ್ಟು (ಚಕ್ಷುರಿಂದ್ರಿಯವನ್ನು ಬಿಟ್ಟು ಉಳಿದ 
ಇಂದ್ರಿಯಗಳಿಂದ ಹಾಗೂ ಮನಸ್ಸಿನಿಂದ) ಗ್ರಹಿಸಬಹುದಾದು 
ದನ್ನು ಗ್ರಹಿಸಲಾಗುವುದಿಲ್ಲ.. ೩. ಅವಧಿದರ್ಶನಾವರಣೀಯ 
ದಿಂದ ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಇವುಗಳ ಚೌಕಟ್ಟಿಗೆ 
ಒಳಪಟ್ಟಿರುವ ರೂಪದ್ರವ್ಯಗಳನ್ನು ಇಂದ್ರಿಯಗಳ ಸನ್ನಿಕರ್ಷ 
ವಿಲ್ಲದಿದ್ದರೂ ಸಮ್ಯಗ್ವರ್ಶನ ಅಥವಾ ಸಮ್ಯಕ್ಟಾರಿತ್ರದ ವಿಶು 
ದೃತೆಯ ಪ್ರಭಾವದಿಂದಲೇ ಗ್ರಹಿಸುವ ಅವಧಿಜ್ಞಾ ನವು ತಿರೋ 
ಹಿತವಾಗುತ್ತದೆ. ೪, ಕೇವಲ ದರ್ಶನಾವರಣೀಯದಿಂದ 
ನಿರವಧಿಕವಾದ ತ್ರಿಕಾಲವರ್ತಿಯಾದ ಸಮಸ್ತ ಪದಾರ್ಥಗಳನ್ನೂ 
ಅವುಗಳ ಪರ್ಯಾಯ(ವಿಕಾರ)ಗಳನ್ನೂ ಕೈಗನ್ನಡಿಯಂತೆ ಸ್ಪಷ್ಟ 
ವಾಗಿ ತಿಳಿಯಬಹುದಾದ ಕೇವಲಜ್ಞಾ ನವು ನಿರುದ್ಧವಾಗುತ್ತ ದೆ. 
(ಈ ಕೇವಲಜ್ಞಾ ನವು ಜೀವನ್ಮುಕ್ತನಾದ ಯೋಗಿಗೆ ಉಂಟಾಗುವ 
ಒಂದು ಬಗೆಯ ಅತೀಂದ್ರಿಯ ಜ್ಞ್ಯಾನ). ೫. ನಿದ್ರಾ--ಇದರ 
ಉದಯದಿಂದ ಸಾಮಾನ್ಯ ನಿದ್ರೆಯು ಬರುತ್ತದೆ. ೬. ನಿದ್ರಾ 
ನಿದ್ರಾ-ಇದರ ಉದಯದಿಂದ ಮೇಲೆ ಮೇಲೆ ಗಾಢನಿದ್ರೆ ಬರು 
ತ್ತದೆ. ೭. ಪ್ರಚಲಾ--ಇದರ ಉದಯದಿಂದ ಕುಳಿತುಕೊಂಡಿರು 
ಇಗಲೇ ತೂಕಡಿಕೆಯುಂಟಾಗುತ್ತದೆ. ೮. ಪ್ರಚಲಾಪ್ರಚಲಾ-- 
ಈ ತೂಕಡಿಕೆಯೇ ಪದೇ ನದೇ ಅನುಸ್ಯೂತವಾಗಿ ಬರುತ್ತಿರು 
ತ್ತದೆ. ೯. ಸ್ರ್ಯಾನಗೃದ್ಧಿ-ಇದರಿಂದ ಸ್ವಪ್ನದಲ್ಲಿ ನೀರ್ಯಾ 
ತಿಶಯವುಂಟಾದಂತಾಗಿ ಭಯಂಕರಕಾರ್ಯಗಳನ್ನು ಮಾಡು 
ವಂತೆ ಭಾಸವಾಗುತ್ತದೆ. [ಸೆಂ.] 
ಸಿದ್ರಾಸಿಬ್ರೆ (ನೌ). [ಜೈನ] ದರ್ಶನಾವರಣೀಯಕರ್ಮಗಳಲ್ಲಿ 
ಒಂದು; ಮೇಲಿಂದ ಮೇಲೆ ನಿದ್ರೆ ಬರುವುದು : ಪೂರ್ನೋಕ್ತ 
ವಿಧಾನದಿನಂತರ್ಮುಹೂರ್ತದಿಂ ನಿದ್ರಾನಿದ್ರಾಪ್ರ ಚಳಾಪ್ರ ಚಳಾಸ್ತ್ಯಾನ 
ಗೃದ್ಧಿ ನರಕಗತಿ ತತ್ಟ್ಯಾಯೋಗ್ಯೂನು ಪೂರ್ಪಿತಿರ್ಯಗ್ಗ ತಿ ತತ್ಪ್ರಾಯೋಗ್ಯನು 
ಪೂರ್ವೇ ಕೇಂದ್ರಿಯವಿಕಳೇ ಂದ್ರಿಯಜಾತ್ಯಾತಪೋದ್ಯೋತಸ್ಥಾವರ ಸಾಧಾ 
ರಣಸೂಕ್ಷ್ಮಂಗಳೆಂಬ ಪದಿನಾಆಂಂ ಕರ್ಮಪ್ರಕೃ ತಿಗಳಂ ನಿರವಶೇಷಂ 
ಕಿಡಿಸಿ (ಆದಿಪು. ೧೦-೧೪ ವ) ; ಮತ್ತ ಮಂತವರ್ಣಹೂರ್ತದಿಂ ನಿದ್ರಾನಿದ್ರಾ 
ಪ್ರಚಳಾಪ್ರಚಳಾ . . . ಸಾಧಾರಣ ಸೂಕ್ಷ್ಮಂ[ಗಳೆಂಬ] ಪೋಡಶಕರ್ಮ 
ಪ್ರಕೃತಿಗೆ ವಿಳಯಂ ಮಾಡಿ (ಶಾಂತಿಪು. ೧೧೧೧೧೧ 7) ; ಚಕ್ಷುರ್ದರ್ಶನಾ 
ವರಣೀಯಂ . . . ನಿದ್ರಾ ನಿದ್ರಾನಿದ್ರಾ ಪ್ರಚಲಾ ಪ್ರಚಲಾಪ್ರಚಲಾ 
ಸ್ತಾ ಕನಗೃದ್ಧಿಭೇದದಿಂ ನವನಿಧಭೇದಮಪ್ಪ ದರ್ಶನಾವರಣೀಯಮುಂಮಂ 
(ಸುಕುಮಾ. ೩-೩೯ ಪು); ನಿದ್ರಾನಿದ್ರೈಖಖುದಯದೊಳೆರ್ದಿರ್ದೊಡಮೆಂತುಂ 
ಕಣ್ಣಂ ತೆಟಕಿಯ ಲಾಜದೊಜಗಿಸುವುದುಮಕ್ಕ್ಯುಂ (ಸಸಾರ. ೧೦); ಅತ್ಮನ 
ದರ್ಶನಶಕ್ತಿ ಯನ್ನು ಮುಚ್ಚುವ ಕರ್ಮವು ದರ್ಶನಾನರಣೀಯಕರ್ಮ 
ವೆನಿಸುವುದು. ಇದು ಚೆಕ್ಷುರ್ದರ್ಶನಾವರಣೀಯ . , , ನಿದ್ರಾನಿದ್ರಾ, 
ಪ್ರಚಲಾ, ಪ್ರಚಲಾಪ್ರಚಲಾ ಮತ್ತು ಸ್ತ್ಯಾನಗೃದ್ಧಿ ಎಂದು ಒಂಬತ್ತು, 
ವಿಧವಾಗಿದೆ. (ಟೈನನ. ೩೬೬). [ಸಂ. ನಿದ್ರಾನಿದ್ರಾ] 
ನಿದ್ರಾಪ್ರ ಬೋಧಿಸಿ (ನಾ). ನಿದ್ರೆಯಿಂದ ಎಚ್ಚರಿಸುವಂಥದು : 
ನಿದ್ರಾಪ್ರಬೋಧಿನಿಯೆಂಬ ದಿವ್ಯಬಾಣದಿಂ ಸುಗ್ರೀವೆಂ ಹನುಮಂ ಮೊದ 
ಲಾಗೆ ಮಿಕ್ಕ ನಾಯಳರ ಸಿದ್ರಾಮಂದ್ರೈೆಯೆಂ ಕಳೆವುದು೦ (ಸಂರಾಮಾ. 
೧೩-೧೩೨ ಮ). [ಸಂ. ನಿದ್ರಾಪ್ರಬೋಧಿನೀ] 
ನಿದ್ರಾಭಂಗ (ನಾ). ನಿದ್ರೆಗೆ ಉಂಟಾಗುವ ಅಡ್ಡಿ,- ತಡೆ : ಶ್ವಾಸ 
ನಳಿಳೆಗೆ ಸಂಬಂಧಪಟ್ಟಿ ಕೆಮ್ಮು , ಮೂಗಿನಲ್ಲಿ ರಕ್ತ ಸೋರುವುದು ಮತ್ತು 
ರಾತ್ರಿಯ ವೇಳೆ ನಿದ್ರಾಭಂಗಗಳುಂಟಾಗುತ್ತವೆ (ಕಲರೋ. ೭೩). [ಸಂ.] 


೨. ಅಚಕ್ಚುರ್ದರ್ಶನಾವರಣೀಯದಿಂದ 


೪೬೦೭ 


20 


25 


35 


40 


ನಿದ್ರಾಲಾಪ 


ನಿದ್ರಾಭರ (ನಾ). ನಿದ್ರೆಯ ಆಧಿಕ್ಯ, ಹೆಚ್ಚಳ : ತರುಣಿಯರ 
ಮಜಕಿಗೊಂಡವರ . ಸಿದ್ರಾಭರದೊಳಿರ್ದರ ಕೊಲುವುದುಚಿತವೆ. 
(ನಳಚ. ೨-೨೨). [ಸಂ] 

ನಿದ್ರಾಭಾರ (ನಾ). ಇ ನಿದ್ರಾಭರ ನಿದ್ರಾಭಾರ[ನಾಠಾಂ. ನ] 
ಮುದ್ರಿತಂಗಳುಂ ಕಿಂಚಿದಾಕುಂಚಿತಪರ್ಣಂಗಳುಮಾದುಪವನದ ತರುಲತಾ 
ಗುಲ್ಮಜಾಲಮಂ ಸೋಂಕಿ ಬಂದು (ಚಂದ್ರಪು. ೮-೪ನ);; ನಾರಿ ನಸು 
ನಗುತೊಳಗೆ ಹೊಕ್ಕು. ಬಕಾರಿ ಮಂಚದೊಳಿರಲು ಸಿದ್ರಾಭಾರನಿಹ್ವಲ 
ಕರಣನನು ಹೊದ್ದಿ ದಳು ಲಲಿತಾಂಗಿ (ಕುನ್ಯಾವಿ. ೩-೩೮), [ಸಂ.] 

ಸಿದ್ರಾಭಾವ (ನಾ). ೧. ನಿದ್ರೆಯ ಸ್ಥಿತಿ : ನಿದ್ರಾಭಾವ[ಸಾಂಂ. ರ] 
ಮುದ್ರಿತಂಗಳು ಕಿಂಚಿದಾಕುಂಚಿತಪರ್ಣಂಗಳುಮಾದುಪನನದ ತರುಲತಾ 
ಗುಲ್ಮಜಾಲಮಂಂ ಸೋಂಕಿ ಬಂಸು (ಚಂದ್ರಪು. ೮-೪ ನು. ೨. ನಿದ್ದೆ 
ಯಿಲ್ಲದಿರುವಿಕೆ. [ಸಂ. (ನಿದ್ರಾ ಭಾವ ; ನಿದ್ರಾ ಅಭಾವ)] 

ನಿದ್ರಾಭಿಭೂತ (ನಾ). ನಿದ್ರೆಗೆ ವಶವಾದನನು : ನಿದ್ರಾಭಿಭೂತನಾದ 
ಕಲ್ಯಾಣಮಲ್ಲನು . . ೬ ಅರನಿದ್ದೆಯಲ್ಲಿ ಎಚ್ಚೆತ್ತು ೬ ಬಾಯಿಗೆ 
ಬಂದ ಹಾಣೆ" ಮಾತನಾಡಿಕೊಂಡನು (ಬೆನ್ನೈಬೇ. ೧೫೪). [ಸಂ.] 

ನಿದ್ರಾಮುಗಂದ (ನಾ). ನಿದ್ರೆಗೆ ಒಳಗಾದವನು,--ವಶವಾದ 
ವನು : ಬಿಗುಹು ಸಹಿತವೆ ಹೊನ್ನ ಮರಗೋಡುಗಳ ಮೇಲಡಗೆಡೆದು 
ನಿದ್ರಾಮಂಗುದರಾದರು ರಾವುತರು ತೂಕಡಿಸಿದವು ತುರಗ (ಕುನ್ಯಾವಿ, 
೮-೮೪). [-ಆಸಂ. ನಿದ್ರ್ರಾಮುಗ್ಧ] 

ನಿದ್ರಾಮುಡ್ರೆ (ನಾ). ನಿದ್ರೆಯು ಆವರಿಸಿರುವ ಸ್ಥಿತಿ; ಎಚ್ಚರ 
ವಿಲ್ಲದಿರುವಿಕೆ : ಕುಂಭಕರ್ಣತತಿಕುಪಿತನಾಗಿ . . . ನಿದ್ರಾಪ್ರಬೋಧಿನಿ 
ಯೆಂಬ ಧಿವ್ಯಬಾಣದಿಂ ಸುಗ್ರೀವಂ ಹನುಮಂ ಮೊದಲಾಗೆ ಮಿಕ್ಕ 
ನಾಯಕರ ನಿದ್ಭ್ರಾಮುದ್ರೆಯಂ ಕಳೆವುದುಂ (ಪಂರಾಮಾ, ೧೩-೧೩೨ ವು; 
ಭರತಂ, ಬಳಲ್ಹ ಶಿಶು ನೋವಂ ಮರೆತು ನೆಮ್ಮದಿಯನರಿತು ಮುಗ್ಧ 
ನಿದ್ರಾಮಂದ್ರೆಯಪ್ಪಂತೆ . . . ತೇಲಿದನು ಶಾಂತಿಯ ತುರೀಯಕೆ 
ಟ್ರೀರಾಮಾ. ೧೬೪-೩೪೫). [ಸಂ. ಸಿದ್ರಾಮಂದ್ರಾ] 

ಸಿದ್ರಾಮೌನೆ (ನಾ). ನಿದ್ರೆಯಿಂದ ಉಂಟಾಗುವ ಸಿಶ್ಯಬ್ಧತೆ, 
ನೀರವತೆ : ಭಾನು ಭುವನದ ಜನದ ನಿದ್ರಾಮೌನಮುದ್ರೆಯನೊಡೆದ 
ನುತ್ತರಥೇನುವಿಗ್ರ ಹಣವನು ಮಾಡಿದನಂದು ಈುರುರಾಯ (ಕುವ್ಯಾವಿ, 

ಸೇನೆ ಮೈಮಲಕಿದೊಲಗಿದದಟಿ ನಿದಾನವೊಗೆದಲಂಹಿತ್ತು 
ನಿದ್ರಾಮೌನ ವಿಭ್ರಮಿಸಿತ್ತು ಬಲು ಸಂಸಾರದಂದದಲಿ (ಕುವ್ಯಾವಿ, ೮-೮೭). 

[ಸಂ.] 

ನಿದ್ರಾರಸ (ನಾ). ನಿಬ್ರೆಯಿಂದ ಉಂಟಾಗುವ ಆನಂದ : ಅನೇಕ 
ವಿಳಾಸಿನೀವಿಳಾಸಾವಾಸಭವನಡೊಳಾ ದಂಪತಿಗಳನ್ಯೋನ್ಯಾಂಗಸ್ಪ ರ್ಶ 
ಸುಖೋನ್ಮೀಳಿತನಿಲೋ ಚನರಂತಂತೆ ನಿದ್ರಾರಸವಶಗತರಾಗಿರ್ದರ್‌(ಆದಿಪು. 
೫-೨೨ ನ), [No] 

ಸಿದ್ರಾರೂಢ (ನಾ). ನಿಗ್ರೆಯನ್ನು ಹೊಂದಿದವನು : ಅನನು ತನ್ನ 
ಕೋಣೆಗೆ ಹಿಂದಿರುಗಿ, ಹಾಸಿಗೆ ಮೇಲುರುಳಿಕೊಂಡು, ನಿದ್ರಾರೂಢ 
ನಾದನು (ಪುನರು. ೮೧). [ಸಂ.] 

ನಿದ್ರಾಲಸ್ಯ (ನಾ). ನಿದ್ರೆಯಿಂದ ಬರುವ ಜಡತೆ, ಆಲಸ್ಯ : 
ಸಿದ್ರಾಲಸ್ಯಾಕ್ಷೀಪಕ್ಷ್ಮನಾತೇತರನು . . . ನಿತ್ಯಯೌವನನುಮಾಗಿ ನೂಣಿಡೂ 
ಳಾನುರೇಶ್ವರನಿರೆ (ಶಾಂತಿಪು. ೬-೭೭); ಗುಲ್ಮ ಸ್ವಲ್ಪ ದೊಡ್ಡ ದಾಗಿರು 
ತ್ತದೆ. ನಿದ್ರಾಲಸ್ಕ ಹೆಚ್ಚಾಗಿರುತ್ತದೆ (ಕೆಲರೋ. ೬೫). [ಸಂ] 

ನಿದ್ರಾಲಾಸ (ನಾ). ನಿದ್ರೆಯಲ್ಲಿ ಮಾತನಾಡಿಕೊಳ್ಳುವ ಅಭ್ಯಾಸ; 
ಕನವರಿಕೆ : “ನಿದ್ರೆಯಲ್ಲಿ ಮಾತನಾಡಿಕೂಳ್ಳುವ ಅಭ್ಯಾಸ; ನಿದ್ರಾಲಾಪ" 

[ಸಂ.] 


೪-೬೧); 


(Somniloquy. ಇಂ). 


ನಿದ್ರಾಲಿಂಗನವಿಮುಖ 


ನಿದ್ರಾಲಿಂಗನನಿಮುಖ (ನಾ). ನಿದ್ರಿಯಿಂದ ಎಚ್ಚೆತ್ತವನು ; 
ನೇಸಆಃ*” ಮೂಡುವುದುಂ ಪಟುಪುಣ್ಯಸಾಠಕ ಸಮಂಚ್ಚಾರ್ಯಮಾಣ 
ಮಂಗಳನಚನರಚನಾಸನುಕೃಷ್ಣಶ್ಸ ಥಬಾಹು ನಿದ್ರಾಲಿಂಗನನಿನುಂಖನಾಗಿ 
ಸಜ್ಜೆ ಯಿಂದಜೆಯ್ದಿ (ಶಾಂತಿಪು. ೮-೧೧೪ ನ). [ಸಂ.] 

ನಿದ್ರಾಲು, ನಿದ್ರಾಳು (ಗು). ೧. ನಿದ್ರೆಯಲ್ಲಿರುವ ; ನಿದ್ರಿಸುವ. 
೨. ಆಲಸ್ಯ ಭಾವವುಳ್ಳ ; ಸೋಮಾರಿಯಾದ. ನಿದ್ರಾಳು : 
(ನಾ). ೩. ನಿದ್ರೆಯೇ ಸ್ವಭಾವವಾಗಿ ಉಳ್ಳವನು: *ಸ್ವಸ್ನಕ್ಕ, 
ಶಯಾಳುಃ, ನಿದ್ರಾಳುಃ-4 ಸಿದ್ರೆಗೈಯಂವ ಸ್ವಭಾವವುಳ್ಳ ನನ ಹೆಸರು 
ಗಳು? (ಸಿದ್ಧಾಂತಿ. ೩೩೧) ; ಕಾಳುನುಡಿಯಿನಿತೇಕೆ ನೀವ್‌ ನಿದ್ರಾಳು 
ವಾಗಿರ್ದವನನೆಬ್ಬಿ ಸಲಾಅದನರು (ತೊರರಾ. ಪರಿ. ೬೯೯-೧). [ಸೆಂ.] 

ನಿದ್ರಾಲೋಲ (ನಾ). ನಿದ್ರೆಯಲ್ಲಿ ಸುಖಿಸುವನನು ; ಸುಖದಿಂದ 
ನಿದ್ರಿಸುತ್ತಿರುವವನು : ಆ: ವಿಸಯೆ . . , ನಿದ್ರಾಲೋಲನಾಗಿ 
ಮಲಗಿಹ ಚಂದ್ರಹಾಸನಂ ಕಂಡು ಸೈನೆಜಗಾದಳು. (ಜೈಮಿಭಾ- ೩೦-೧೯), 

[ಸೆಂ] 

ನಿದ್ರಾವಾತರೋಗ (ನಾ). ಇದ್ರಿಯನ್ನುಂಟುಮಾಡುವ ಒಂದು 
ಬಗೆಯ ವಾತರೋಗ : ಎಲ್ಲ ಕಡೆ ಹರಡಿದ್ದ ಭಯಂಂಕರ ನಿದ್ರಾವಾತ 
ರೋಗವನ್ನು (ಸ್ಲೀಪಿಂಗ್‌ ಸಿರ್ಕನೆಸ್‌) ತಡೆಗಟ್ಟ ಲಾಗಿದೆ. (ಕವಿಕೋ. 1, 
೬೧). [ಸಂ.] 

ನಿದ್ರಾನಿದ್ರಾನಣ (ನಾ). ನಿದ್ರೆಯನ್ನು ಪರಿಹರಿಸುವವನು : 
ನಿದ್ರಾವಿದ್ರಾವಣನ ಲೋಚನದ್ವಯರಸನದಂತೊಡನೊಡನೆ ಮಾಣ್ಟುದು 
ಮಶನಿಘೋಷಂ ಮನದೊಳ್‌ ನಿಶ್ಯ ೦ಕನಾಗಿ (ಶಾಂತಿಪು. ೬-೪೨ ವು.[ಸೆಂ.] 

ನಿದ್ರಾವ್ಯಸನ (ನಾ). ನಿದ್ರೆ ಮಾಡಬೇಕೆಂಬ ಆಸಕ್ತಿ : ಎಸಲು 
ಸಮ್ಮೋಹನದ ಶರ ಪಸರಿಸಿತು ಬಲದಲಿ ಬಹಳ ನಿದ್ರಾನ್ಯಸನ (ಕುಸ್ಯಾವಿ. 

[ಸಂ.] 

ಸಿದ್ರಾವ್ಯಾಕುಲ (ನಾ). - ನಿದ್ರಾವ್ಯಸನ : ಆ ಕಮಲಜನ ತುರಗ 
ನಿದ್ರಾವ್ಯಾಕುಲದಿ ಮಲಗಿರಲು ಕಂಡು (ನಳಚ. ೨-೧೫). [ಸೆಂ.] 

ನಿದ್ರಾಸಕ್ತ (ನಾ). ನಿದ್ರೆಯಲ್ಲಿ ಆಸಕ್ತ ನಾದವನು : ಸರಳ ಸೊಕ್ಕವ 
ಗಡಿಸಿ ಸಲೆ ಮೈಮಣಕಿದನಿತ್ತಲು ದ್ರೋಣ ರಥದಲಿ ಪರಮನಿದ್ರಾಸಕ್ತ 
[ಪಾಂಾಂ: ಗುಪ್ತ ]ನಾದನು ತನ್ನ ಮಗ ಸಹಿತ (ಕುನ್ಯಾವಿ, ೮-೮೬), [ಸಂ.] 

ನಿದ್ರಾಹವ (ನಾ). ನಿದ್ರೆಯಲ್ಲಿ ಮಾಡುವ ಕಾಳಗ : ಕೊಂದನು ಶ್ವಾಸ 
ದಲಿ ಕೆಲಬರು ಸಂದರಾಗುಳಿಕೆಯಲಿ ಕೆಲಬರು ನಿದ್ರಾ ಹವದಲಳಿದರು 


೮-೮೨). 


ಗಣನೆಯಿಲ್ಲಿದಕೆ (ತೊರರಾ. ಸರಿ, ೭೦೦-೧). [ಸೆಂ.] 
ನಿದ್ರಾಳು "ನಿದ್ರಾಲು' ನೋ. 
ನಿದ್ರಿತ (ಗು). ಮಲಗಿದ ; ನಿದ್ರಿಸಿದ. [ಸಂ.] 


ನಿದ್ರಿಸು (ಕ್ರಿ). ನಿದ್ದಿ ಮಾಡು ; ಮಲಗು': ಕುಸಿದಂ ರಿಪುನಿಜಯ[ದೆ] 
ನಿದ್ರಿಸಿದಂ ಕಂಡೆಂದಿನಂದಮುಂ ತಪ್ಪಿ ದನಾಳ್ವೆಸಕಗಿಯೆ ನುಡಿದನೆಂಬೀ 
ಪಿಸುಣನಣಂ ಕೇಳ್ಲಿನಿಲ್ಲ ಬೀಡಿನೊಳವನಾ (ಸಂಸಭಾ. ೭-೪೨); ಪುಳಿಂದರು 
ಬಳಸಿ ಬೇಂಟಿಯನೆಯ್ದಿ ಬನದೊಳು ತೋಹಿನಲ್ಲಿರ್ದು ಕಿಲಾದು ನಿದ್ರಿಸಲಲ್ಲಿ 
ರುದ್ರನ ಕುಣುಪುವೆರಸಿ ತಪಸ್ವಿವೇಸಂ ಮೆಜಯೆ ಶಿವನೆಯಿಂತಂದು 
(ಬಸಪು. ೧೮-೩) ; ಮುಜಕಿಪೊಂದದೆಳ್ಳ ಅದ ಕಣ್ಣೆಆಕಿಯದ ನಿದ್ರಿಸದ 
ಬೆರೆಯದಗಲದ. ಕಣ್ಣಂ ಪೊಲಸೂಸದೊಳಗಿರದ ಸಯ್ವೆಜಗಿನ ಸಮರಸದ 
ಭಾನಮೇಂ ರಂಜಿಸಿತೋ (ಶಬತಂ. ೨-೧೦೪) ; ಒಮ್ಮೆಲೆ ನಾನು... 
ನಿಶ್ಚಿಂತೆಯಿಂದ ನಿದ್ರಿಸುತ್ತಿದ್ದ ನಿಮ್ಮನ್ನು ಕಂಡೆ (ಮುಂಗಾಮು. ೧೯). 
"ನಿದ್ದಿಸು' ಪರಾ. ' [ನಿದ್ರೆ---ಇಸ್ಮು] 

ನಿದ್ರೆ (ನಾ).೧. ಎಚ್ಚರವಿಲ್ಲದಿರುವ ಸ್ಥಿತಿ ; ನಿದ್ದೆ: ಆಂತಿಉಾವಾಗಳ್‌ 
ಕೆಲವುದಿನಸಂ ಕಾದು ಪಿರಿದುಂ ಪಯಣಂ ಬಂದು ಬಟಲ್ಲೂ ಕೋರೈಸಿ 


೪೬೦೮ 


3. 


40 


45 


ನಿದ್ರೆಗೆಯ್‌ 


ನಿದ್ರೆಗೆಯ್ದ ವರ್‌ ತೊಟ್ಟನೆ ನಿದ್ರೆಯಿಂದೆಟ್ಸಿ ತ್ತು (ಗೆದಾಯು. ೯-೩೨ ಐ) ; 
ಪಸಿವಂಗೆ ತೃಷೆಗೆ ನಿದ್ರೆಗೆ ಬಿಸಿಲ್ಲೆ ಸೀತಕ್ಕೆ ತಮಗೆ ಯತ್ನಂ ಮಾಟ್ಬಿ ಂತು 
ಸದಾ ಪ್ರಯತ್ನಮಂ ಭವ್ಯಸಮಿತಿ ನಿಜಸಮಯಿಗೊಲ್ಲು ಮಾಲ್ಟ ೦ 
ನಿಚ್ಚ ೦ (ಸಮಸ. ೪-೭೨) ; ಶ್ವಾನನ ನಿದ್ರೆ ಅಜ್ಞ್ಞಾನಿಯ ತಪದಂತೆ ಆಯಿ 
ತೆಯ್ಯಾ ಎನ್ನ ಮತಿ (ಬಸನ. ೨೮೦) ; ದೈವದ ನೆಲೆಯನಜಿಯದನಂಗೆ 
ದಿಟಿವಿದು ತಿಳಿಯೆ ಬಾರದು ನಿದ್ರೆ (ಕುವ್ಯಾಉ. ೩-೩) ; ನಿದ್ರೆಯಿನಾಗ 
ಳೊಂದಿರಲನೆಂ ಬಹೀಪತಿಯ ವಾಜಿ ಬಂದು ತುಳಿಯಲ್‌ (ಹಾಲುಸ್ಯ, 
೩-೮-೨೧) ; ಅವಳ ಕೆಲಸ-ಬೊಗಸಿ, ಊಟ-ಉಪಚಾರ, ನಿದ್ರೆ-ಜಾಗರಣೆ 
ಮೊದಲಾದುವುಗಳು ತನ್ನ ಸಲುವಾಗಿ ಗಂಡನ ಸುಖಕ್ಕಾಗಿ (ಕನ್ನಜಾ. 
೧೧೯). ೨. ಆಲಸ್ಯ ; ಸೋಮಾರಿತನ : ನಿದ್ರೆ ಯಿದ್ದೆಡೆಯಲ್ಲಿ ಬುದ್ಧಿ 
ಯೆಂಬುದಿಲ್ಲ ನೋಡಾ ಕಾಯವೊಂದೆಸೆ. ಜೀನವೊಂದೆಸೆ ಗುಹೇಶ್ವರ 
ಲಿಂಗ ತಾನೊಂಡೆಸೆ (ಅನಚಂ. ೨೬೧-೧೧೮೬). ಹಿ. [ಕಾವ್ಯ ನಿಖಾ] 
ಸಂಚಾರಿಭಾವಗಳಲ್ಲಿ ಒಂದು: ಚಿಂತೋಗ್ರತೇಷ್ಯಾಧೃತಿ ನಿದ್ರಾನೇಗ 
11 ಇಂತೆಯ್ದೆ ಸಂಚಾರಿಭಾವಂ (ಕಾನ್ಯಾನ. ೭೮೫) ; ನಿದ್ರೆ ಧೃತಿ 
ತರ್ಕ . . . ಅಸಸ್ಮಾರವೆಂಬ ಮೂನತ್ತು ಮೂಲಿ ಸಂಚಾರೀಭಾವಂಗಳಿಂ 
ಪರಿವರ್ಧಿಸಿ (ವಿನೇಕ. ೨೨೭); “ಮನಃ॥ಸಂವಿರಾಳನಂ. ನಿದ್ರೆ” ; ಇಡು 
ಜೊಂಪು. ಮೈ ಮುರಿಯುವುದು, ಆಗುಳಿಕೆ ಇವೆಲ್ಲ ಇಲ್ಲಿ ಉಂಟು 
(ಭಾಮಾ. ೩೪೭), ೪. [ಯೋಗ]ಚಿತ್ರವೃತ್ತಿಗಳಲ್ಲಿ ಒಂದು: 
ನಿದ್ರೆ ಎಂದರೆ ಜಾಗ್ರತ್ಸ್ವಪ್ನ ಕಾಲಗಳಲ್ಲಿ ಬರುವ ಯಾವ ವಿಧ ಜ್ಞಾನವೂ 
ಇಲ್ಲದಿರುವ ಸ್ಥಿತಿ (ಹಂದಸಾ. ೧೦೪) ; ಪ್ರಮಾಣ, ವಿಷರ್ಯಯ, 
ವಿಕಲ್ಪ, ನಿದ್ರೆ, ಸ್ಮೃತಿ-ಈ ೫ ಅಂತಃಕರಣ ವೃತ್ತಿಗಳು (ಭಾರದ. ೧೨೭). 
"ಸಂಚಾರಿಭಾವ' ಸರಾ. ೫. [ಜೈ ನ]ಒಂಬತ್ತು ಬಗೆಯ ದರ್ಶ 
ನಾವರಣೀಯಗಳಲ್ಲಿ ಒಂದು: ಧ್ಯಾನಪರಿಣತಪರಿಮಿತಪ್ರದೇಶನಿರ್ಜ 
ರಾದಿಕ್ರಿಯಾಕಲಾಪಕಲಿತನುಚಿತಕತಿಪಯಸಮಯುಂಗಳಿನಾತ್ಮದ್ವಿ ಚರಮ 
ಸಮಯದೊಳ್‌ ನಿದ್ರಾಪ್ರಚಲೆಗಳಂ ಕಡಿಸಿ (ಆದಿಪು. ೧೦-೧೪ ವ) ; ಚಕ್ಷು 
ರ್ದರ್ಶನಾನರಣೀಯಂ . . . ನಿದ್ರಾ ನಿದ್ರಾನಿದ್ರಾ . . . ನವವಿಧಭೇದ 
ಮಪ್ಪ ದರ್ಶನಾವರಣೀಯಮುಮಂ (ಸುಕುಮಾ, ೩-೩೯ ನ); ಆತ್ಮನ 
ದರ್ಶನಶಕ್ತಿಯನ್ನು ಮುಚ್ಚುವ ಕರ್ಮವು ದರ್ಶನಾವರಣೀಯಕರ್ಮವೆನಿ 
ಸುವುದು. ಇದು ಚಕ್ಷು... ನಿದ್ರಾ, ನಿಡ್ರಾನಿದ್ರಾ. . . ಎಂದು 
ಒಂಬತ್ತು ವಿಧವಾಗಿದೆ (ಜೈನಸ, ೩೬೬). 
ನಿದ್ರೆ ಮಾಡು --ನಿದ್ರಿಸು:; ಮಲಗು : ಕೆಲವರಿಗೆ ಊಟ ಮಾಡಿದ 
ಕೂಡಲೆ ನಿದ್ರೆ ಮಾಡುವುದು ಅಭ್ಯಾಸ (ರೂಢಿ). ನಿದ್ರೆಹತ್ತು ಹಾ 
ನಿದ್ದೆಹತ್ತು ; . ನಿದ್ರೆಬರು : ಚಂತೆ ಪ್ರಾಪ್ತಿಯಾದ ಕಾರಣ ಆತಗೆ 
ನಿದ್ರೆ ಹತ್ತದೆ (ಮುಂಬಯಿ. ೫-೪೧). [ಸಂ. ನಿದ್ರಾ] 
ನಿದ್ರೆಗೆಡು (ಕ್ರಿ). ಇ ನಿದ್ದೆಗೆಡು: [ಅಂತು ಬೆಗಡುಗೊಂಡು ನಿಲಲುಂ 


ನಿತ್ತರಿಸಲುಮಾಜದಿ] ಗಾಳಿಗೊಡ್ಡಿ ದ ಸೊಡರಂತೆ ನಡುಗಿ, . . ತಳಾಅ 
ನಂತೆ ನಿದ್ರೆಗೆಟ್ಟು. ಸಮ್ಮಕ್ತ್ವಚೂಡಾಮಣಿಗಿಂತೆಂದಂ. (ಧರ್ಮಾಮೃ. 
೧-೧೬೮). [ಸದ್ರಿ ಕೆಡು] 


ಸಿದ್ರೆಗೆಯ್‌, ನಿದ್ರೆಗೈ (ಕ್ರ). -ನಿದ್ದೆಗೆಯ್‌: ಮಹೇಂದ್ರಸಿಂಹ 
ನೊರ್ವನೆ . . . ಪ್ರಿಯಂಗುಪಂಡಮೆಂಬ ವನಮನೆಯ್ಲೂ ತದ್ವನನುಧ್ಯಸ್ಮ 
ಗೃ ಹಡೊಳಿರುಳಿರ್ದು » ಡೇವತೆಯ ಮುಂದೆ ನಿದ್ರೆಗೆಯ್ದೊಂ 
(ನಡ್ಗಾರಾ. ೫೪-೧೨) ; ಅಂತಿಅಿಕಿವಾಗಳ ಕೆಲವುದಿವಸಂ ಕಾದು ಸಿರಿದುಂ 
ಸಯಣಂ ಬಂದು, ಬಟಲ್ಲು ಕೋರೈಸಿ ನಿದ್ರೆಗೆಯ್ದ ನರ್‌ ತೊಟ್ಟಿನೆ 
ನಿದ್ರೆಯಿಂದೆಟ್ಟಿತ್ತು (ಗದಾಯು. ೯-೩೨ ನು); ರಕ್ಕಸಿಯ ಮನೆಗೆ ಹೋಗಿ 
ನಿದ್ರೆಗೆಯನ್ನು ಬಂದೆನೆಂದರೆ ಇದ ಕಂಡು ಬೆಜಗಾದೆ 
ಪುರದುರ್ಗಂಗಳ ಬರ್ಮೆಮಾಡದೆ . . 


(ಅನಚಂ, ೭-೨೭); 


೬ ಆತುರದಿಂದುಂಡತಿನಿಜೆ,ಗೆಯಂ 


ನಿದ್ರೆಗೆಯ್ಸು 


ಮದನಂಗಾಳಾಗಿಹಂ ಲೋಕದೊಳ್‌ ದೊರೆಯೇ ಸೊಕ್ಕಿದ ಕೋಣನೈ 
(ಸೋಮೇಶ. ೫೫) ; ಬಡಮುನಿಸು ಇಂತೊಂದು ಬಾರಿಯು ನುಡಿಯ 
ಲಿಲ್ಲದಹಂಗೆ ಹದುಳಿಸಿ ಕಡೆಯೊಳಾಂ ತಿಳುಹಿದನೆನೆಲೆ ನೀ ನಿದ್ರೆ ಗೆಯ್ವು ತಿರು 
(ಬಸಪು. ೪೭-೨೨) ; ನಿದ್ರೆಗೆಯ್ದಿರೆ ಭೂಪಾಲಂ ರುದ್ರಜಂಗನುವೇಸೆದಿಂ 
(ಹಾಲಾಸ್ಯ, ೧-೪-೫೦). ನಿದ್ರೆಗೈೆ: ಶರಣ ನಿದ್ರೆಗೈದಡೆ [ಸ7090/ ಗೆಯ್ದ ರೆ] 
ಜಪ ಕಾಣಿರೋ ಶರಣನೆದ್ದು ಕುಳಿತರೆ ಶಿನರಾತ್ರೆ ಕಾಣಿರೋ (ಬಸನ. 
೮೭೨) ; ಸಿದ್ರೆಗೈದರನಿಕಾವುದೇನಿದು ಪಂಥವೇ ಪೌರಾಣಮಾರ್ಗದಲಿ 
(ಕನಿನ್ಯಾಗ ೯-೧೧) ; ನಿದ್ರೆಗೈ ನವನೊಡಲ. ಧರ್ಮನ ಹೊದ್ದ ನೆಂದ್ಯಣೆ 
ಕರಣನನು ನಿಡುನಿದ್ರೆಗೈಸಿ ನಿಜಾನುಭವದಲಿ ನಿಂದ ವರಯೋಗಿ (ನಿಭಾಗ. 
೬-೧೫-೨೭) ; ನಿದ್ರೆಗೈದಿಂದುಹಾಸನ ಕಂಚುಕದ ಕೊನೆಯೊಳಿರ್ದ 
ಪತ್ರನನೋದಿಕೊಂಡು ಚದುರಿಂದದಂ ತಿರ್ದಿ (1 
"ನಿದ್ದೆಗೆಯ' ಪರಾ. ([ಿದ್ರೆ ಕೆಯ] 

ನಿದ್ರೆಗೆಯನ್ಸು (ಕಿ). ನಿಬ್ರೆ ಮಾಡಿಸು: ಪರಿಚಿತಚಕ್ರವಾಕಮಿಥುನಂಗಳ 
ನೊಯ್ಕೆನೆ ನಿದ್ರೆಗೆಯನ್ಸುವಳ (ಕಾದಂಉ. ೨೪). [ನಿದ್ರೆಗೆಯ--ಸೂ,] 

ನಿದ್ರೆಗೇಡು(ನಾ). -ನಿದ್ದೆ ಗೇಡು : ಬರೀ ಗುಲ್ಲು, ನಿದ್ರೆಗೇಡು (ಗಾಜಿ). 

[ನಿದ್ರೆ 1-ಕೇಡು] 

ನಿದ್ರೆಗೆ "ನಿದ್ರೆಗೆಯ್‌' ನೋ: 

ಸಿದ್ರೆತಿಳಿ (ಕ್ರಿ). - ನಿದ್ದೆದಿಳಿ : ನದ್ರತಿಳಿದು ಕಣ್ಮೆಆೆದು ನೋಡಿ ಬೆಚ್ಚಿ 
ಬೆಗಡುಗೊಂಡು (ಬಸರ. ೪-೨೪) ; ಸತಿ ನಿದ್ರೆತಿಳಿದೆದ್ದು ನಡನಡುಗಿ ಹಾ 
ಎನುತೊಟಿಲುತಿಹೆ ನಿಡುದನಿಗಳಂ ಕೇಳಿ ಪತಿಯೆದ್ದೊಡನೆ ರಕ್ತಂ ಸುರಿವ 
ಕರವಂ ಸರ್ಪನಂ ಕಂಡು (ಬಸಪು. ೪೬-೨೨) ; ಸರಸರನೆ ಸತಿ ಗೊಪೆಯ 
ನಗೆವುದ್ಧ ರದ ದನಿಯಂ ಕೇಳಿ ಧಿಕ್ಕನೆ ತರುಣನಾಗಳೆ ನಿದ್ರೆತಿಳಿದೆದ್ದು 
(ಬಸಪು. ೪೭-೪); ನಿದ್ರೆ ತಿಳಿದೇಳ್ವ ವೋಲುನ್ನಿ ದ್ರೇಕ್ಷಣೆಯೆಳ್ಳು ಚೌಡ 
ದೇವನ ಪದಭಾಸ್ವದ್ರಾಜೀವಕೆ ಮಣಿಯೆ (ವೃಷವಿ, ೨೧-೪೨). 

[ನಿದ್ರೆ +39] 

ನಿದ್ರೋಪಾಸಕ (ನಾ). ನಿದ್ರೆಯನ್ನು ಅಪೇಕ್ರಿಸುವವನು ; ನಿದ್ರೆ 
ಯಲ್ಲಿ ಆಸಕ್ತನಾದವನು : ತಗುಣೆ, ಸೊಳ್ಳೆ ಮೊದಲಾದವು ನಿದ್ರೋ 
ಪಾಸಕರನ್ನು ಚೆನ್ನಾಗಿಯೇ ಬಾಧಿಸುತ್ತಿದ್ದಿರಬೇಕು (ನಂಟರು. ೪೨). 

[ಸಂ] 

ನಿಧತ್ತಿ (ನಾ). [ಜೈನ] ಉದಯಾವಳಿಯಲ್ಲಿ ಇರಿಸಲೂ ಮತ್ತು 
ಬೇರೆ ಕರ್ಮಪ್ರಕೃತಿಯೊಂದಿಗೆ ಸಂಕ್ರಮಿಸಲೂ ಆಗದಿರುವ 
ಕರ್ಮಪ್ರಕೃತಿ; ೫ ಬಂಧ, ಉತ್ಕರ್ಷಣ, ಸಂಕ್ರಮಣ, ಅಪ 
ಕರ್ಷಣ, ಉದೀರಣಾ, ಸತ್ತ್ವ, ಉದಯ, ಉಪಶಮ, ನಿಧತ್ತಿ 
ಮತ್ತು ನಿಕಾಚನ ಎಂಬ ಹತ್ತು ಕರ್ಮಸುಕೃತಿಗಳಿವೆ. ಇವಕ್ಕೆ 
ದಶಕರಣವೆಂದೂ ಹೆಸರು: ಈ ಕರ್ನುಪ್ರಕೃ ತಿಗಳೆಲ್ಲ ವಿಶ್ವದಲ್ಲಿ ಬಂಧ 


ಭಾ. ೩೦ ಸೂಚನೆ). 


(ಆತ್ಮನಿಗೆ ಕಟ್ಟಿದ್ದು) . . . ನಿಧತ್ತಿ (ವೃದ್ಧಿ, ಕಡಿಮೆ ಆಗದೆಯೇ, 
ಉದೀರಣ ಅಥವಾ ಉಪಶಾಂತವಾಗುವುದು), ನಿಕಾಚನ (ಉದೀರಣಾ, 
ಸಂಕ್ರಮಣ, ಉತ್ಕರ್ಷಣ, ಅಪಕರ್ಷಣ ಆಗದಿರುವುದು) ಈ ಹತ್ತು 
ಅವಸ್ಥೆಗಳಲ್ಲಿ ಇರುತ್ತವೆಂದು ನೇನಿಂಚಂದ್ರಸಿದ್ಧಾಂತಚಕ್ರ್ರವರ್ತಿಗಳು 
"ಗೊಮ್ಮಟಿಸಾರ'ದಲ್ಲಿ ಹೇಳುವರು (ಜೈಸಸ. ೩೬೯). '[ಸಂ./ ಪಾಣಿ 
ನಿಯ ಸೂತ್ರಗಳ ಪ್ರಕಾರ ಈ ಶಬ್ದದ ಸ್ವರೂಪ "ನಿಹಿತಿ'ಎಂದಾಗ 
ಬೇಕು] 

ನಿಧನ, (ನಾ). ಹೂಳಿಟ್ಟಿ ದ್ರವ್ಯ ; ನಿಧಿ; ನಿಧಾನ: ಜ್ಯೋತೀಯ 
ಎತ್ತಿ ನೀತೀಲಿ ಕೈಮುಗಿದು. ನೀತ್ಯೂಳ್ಳ ಕಂದಯ್ಯ ಗೆ ನಿಧನಾವೆ ಹೆಚ್ಚಾಲಿ 
ಎಂದು ಜಗಜ್ಯೋತಿಗೆ ಕೈಯ ಮುಗಿಡೇವು (ನನ್ನೂರು. ೧೯). "ನಿಧನ 
ವೆತ್ತು' ಪರಾ. [-ಲಸಂ. ನಿಧಾನ] 


೪೬೦೯ 


3: 


40 


45 


ನಿಧನಸ್ಮ 


ನಿಧನ (ನಾ). ೧. ನೆಲೆ; ಆಶ್ರಯಸ್ಥಾನ : ಅನಿಧನನಿಧನನಿಧ 
ನೋದ್ಭವ ಶಿವ ಶರ್ವಶ್ಚ್ರ ಎಂದೆನುತ (ವೀಕೈಪು. ೬-೪-೨೭). ೨. ವಂಶ; 
ಕುಲ; ಮನೆತನ. ೩. ಅಂತ್ಯ ; ಕೊನೆ; 'ಮುಕ್ತಾಯ. ೪. 
ಸಾವು; ಮರಣ : “ನಿಧನಂ. ನಾಶಿ, ಮೃತ್ಯುನಿ, ಮರಣಂ , . . 
ದೀರ್ಫ್ಥನಿದ್ರಾ--ಈ ೧೨ ಸಾವು” (ಹಲಾಯು. ೧೦೩-೬); ಧನಮೆಂಬುದು 
ವಿಭುಗೆ ಯಶೋಧನಮದನಿಂತಬಿಪಿ ಕಳಿಸಿ ಕಿಡೆ ಮಾಡಿರ್ದಾತನ ಪಡೆದ 
ಧನನುದೇತಟ ಧನಮದಜಕಿಂ ಸಿಧನಮೆಯ್ಲಿದರ್‌ ಪಲರರೆಸರ್‌ (ಆದಿಪು. 
೧೪-೭೪) ; ಓಲೆಗಾಣುತ ಭರತ . . . ಹಾಳುಮೆಲಕ್‌ವಾ ಪುರವ ಹೊಗುತವೆ 
ಕೇಳಿ ಪಿತೃ ನಿಧನವನು ಹಲುಬುತ ಗೋಳುಗುಟ್ಟೂತ ಬಂದು ಕೈಕೆಯ ಕೇಳಿ 
ದನು ಹದನ (೫3ರ. ೪-೧೦) ; ಪಿತೃದೇನನಾ ದೈನ್ಯಮಂ ದುಃಖಮಂ 
ನಿಧನಮಂ ಕೇಳ್ನೆನ್ನ ರಿಕ್ತ ಮತಿ ತತ್ತ ರಿಸಿತು. (ಶ್ರೀರಾಮಾ. ೧೭೦-೫೦೭); 
ಪ್ರಭುಗಳು ರಾಜಧಾನಿಗೆ ಬಂಧುದೂ ರಣಜಮಾತೆಯನರ ನಿಧನ 
ವೃತ್ತಾಂತವೂ . . . ಬೊಪ್ಪಣನಿಗೆ ತಿಳಿದು ಬಂದುವು (ಶಾಂತಲಾ. ೧೭೯); 
ಕೌಲ್ವರನಂತಹ ಪ್ರತಿಭಾನ್ವಿತ ಸಸ್ಯವಿಜ್ಞಾನಿಯೊಬ್ಬನ ನಿಧನದಿಂದ . 
ನಿಜ್ಞಾನಜಗತ್ತಿ ಗೇ ಅಪಾರನಸ್ಟ ವಾಗಿದೆ (ಸಸ್ಕಕ. ೪೧). ೫. ನಾಶ: 
ಸಿಧನಮನೆಯ್ಲಿಸಿದಂ ಸುಗುಣಧನಂ ತತ್ತ್ವ್ವೈ ಕಸಾಧನಂ ವಿಜಿತಾರಿಪ್ರಧನಂ 
ಚಕ್ಷುರಚಕ್ಷುರವಧಿಕೇವಳದರ್ಶನಾವರಣಮಂ. ನಾಲ್ಕಂ , (ಚಂದ್ರಪು. 
೧೪-೭೫) ; ವೈರಿಪಾಂಚಾಲಕರೊಳ್ಳೈ ವರು ಧಾರುಣೀಶ್ವರರಸುವ ಬಿಟ್ಟರು 
ಚಾರುಚಾಪಳಚಾತುರಂಗದ ನಿಧನನಿರ್ಣಯವ ಆರು ಬಲ್ಲರು. (ಕುಪ್ಯಾಕ, 
೧೦-೨೫). ೬. ಸಾಮಗಾನದ ಐದು ಭಾಗಗಳಲ್ಲಿ ಒಂದು :ಉದ್ಗೀಥ, 
ಪ್ರಸ್ತಾವ, ಹಿಂಕಾರ, ಪ್ರತಿಹಾರ, ನಿಧನನೆಂಬ ೫ ಪ್ರಕಾರವಾಗಿ ಸಾಮ 
ಗಾನವು _ ಭಾಗಿಸಲ್ಪಟ್ಟಿ ರುವುದು (ಹಸಾರ, ತಾತ್ಸೈರ್ಯ). 
೭. ಅಫಿರುದ್ಧರೂಪನಾದ ಪರಮಾತ್ಮ : ಸಂಹಾರಕರ್ತನಾದುದರಿಂದ 
ನಿಧನನೆಂದು ಸಂಕರ್ಷಣನಿಗೆ ಹೆಸರು (ಹಸಾರ. ೬-೧೪ ತಾತ್ಪರ್ಯ). 
೮. ಬಡವ; ದರಿದ್ರ. ೯. [ಜ್ಯೋತಿ] ಜಾತಕದಲ್ಲಿ ಲಗ್ನದಿಂದ 
ಎಂಟಿನೆಯ ಸ್ಥಾನ : ಶಶಲಕ್ಷ್ಮಂ ಕ್ಷೀಣಂ ದ್ವಾದಶದೊಳ್‌ ನಿಲೆ ಜನ್ಮ 
ಲಗ್ನದೊಳ್‌ ನಿಧನಡೊಳಕ್ಕಶುಭರಿರೆ ಕೇಂದ್ರದಿಂ ತೊಲಗೆ ಶುಭಗ್ರಹ 
ಮಂದೆ ಸಾಯನ್ನು ಮಾ ಪುಟ್ಟ ದವಂ (ಜಾತಿ, ೬-೫) ; ನಿಧನದೊಳಧಿಕ 
ಕ್ಷೀಣಂ ವಿಧು ನಿಲೆ ರವಿತನಯನುದಯಜೊರ್ಳ ಹತ್ತ ನೆಯೊಳ್‌' ರುಧಿರಂ 
ನಾಲ್ಕನೆಯೊಳ್‌ ಬನಿ ನಿಧನಂ ಮನುಜಂಗೆ ಲಗುಡಪಾತದಿನಕ್ಕು ೦ (ಜಾತತಿ. 
೨೩-೧೧)... [ಸಂ.) 

ನಿಧನರಹಿತ (ನಾ). ಸಾವಿನಿಂದ ದೂರವಾದವನು; ಅಮರ: 
ನಿಧನರಹಿತನೆ ಕೇಳ್ವಡೆನ್ನಾಶ್ರಯದೊಳಿರ್ದು ಬುಧರೊಡರ್ಚಿದ ಕಾರಣ 
ದೊಳಾದುದೈಯ ಗೋವಧೆ. (ವೀಕೈಪು. ೪-೨-೧೨). [ನಿಧನ್ನ 4-ರಹಿತ] 

ನಿಧನವೆತ್ತು (ಕ್ರಿ). (ಹೂಳಿಟ್ಟ) ನಿಧಿಯನ್ನು ಎತ್ತಿ ತೆಗೆ. 
ಹೊರದೆಗೆ: ಉಟದು ವಧೂಸಂಕುಳಮೋಕುಳಿಯಂ ಪೊಜಮಟ್ಟು 
ಪೋಪುದಂ ಪೆಜಗೆ ಕರಂಗಿಟಾದಾಗಿ ನಿಧನವೆತ್ತಿದ ಕುಟಯೆಂತಿರ್ದತ್ತು 
ಕಣ್ಣೆ ಪೂಗೊಳನಾಗಳ್‌ (ಚಂದ್ರಫು. ೭-೧೪೮). [ನಿಧನ 1-ಎತ್ತು |] 

ನಿಧನವೈದಿಸು (ಕ್ರಿ). ಸಾವನ್ನುಂಟುಮಾಡು ; ಕೊಲ್ಲು; 
ಸಾಯಿಸು : ಬುಧರೊಳಗೆ ಹಗೆಗೊಳುವ ಬುಧರಂ ನಿಧನವೈದಿಪ ಬುಧರ 
ನೇಳಿಸ , . . ಬುಧರಂ ವಿಧಿಗೊಳಿಪ ಬುಧರ್ಗೀವರಂ ಕವರ್ವಧಮ 
ಭೂಪರಿಗಂಟದಿಹುದೆ ವಿನಾಶಕರವೆಂದ (ಕುವ್ಯಾಉ. ೩-೫೩). 

[ನಿಧನ್ಮ ಇದಿಸು( ಎ ಎಯ್ದಿಸು)] 

ನಿಧನಸ್ಮ (ನಾ). [ಜ್ಯೋತಿ]ಎಂಟನೆಯ ಸ್ಥಾನದಲ್ಲಿ ಇರುವವನು: 
ರವಿ ಲಗ್ನ್ನಾವಸಥಕ್ಕೆ . . . ನಿಧನಸ್ಮನಾಗೆ ವಿಕಲಾಕ್ಷಂ ಸ್ವಲ್ಪ ಪುತ್ರಾ 
ನ್ವಿತಂ (ಜಾತತಿ. ೧೮-೩). [ಸಂ] 


೬-೧೪ 


ಸಿಭನೋಷದ್ಭ ನ 


ನಿಭನೋದ್ಭಷ (ನಾ). ಜಗತ್ತಿನ ಲಯವನ್ನುಂಟುಮಾಡುವವನು; 
ಲಯಜನಕ; ಲಯಳಾರಣ : ಅನಿಧನ ನಿಧನ ನಿಧನೋದ್ಭವ ಶಿನ 
ಶರ್ವಶ್ವ ಎಂದೆನುತ ಪರಮಾತ್ಮ ಮಹೇಶ್ವರ ಮಹಾಶೇಜ ಎನುತ 
(ವೀಕೈಪು. ೬-೪-೨೭). ನ ಪ್ರಪಂಚದ ಸೃಷ್ಟಿ, ಸ್ಥಿತಿ, ಲಯಗಳಿಗೆ 
ಪರಮೇಶ್ವರನೇ ಕಾರಣನೆಂಬುದು ಶೈವಸಿದ್ಧಾಂತ. 

[ನಿಧನ್ಯ*-ಉದ್ಭ ವ] 

ನಿಧಾನ (ನಾ). ೧. ಹುಡುಗಿಟ್ಟ ಧನೃ--ದ್ರವ್ಯ ; ನಿಕ್ಷೇಪ: 
ಪಿರದಪ್ಪ ನಿಭಾನಂ ಸಾರ್ತರೆ ಮನುಜನ ಫುಣ್ಯದುದಯದಿಂ (ಸನುಪ, ೪-೫); 
ಸೆಲನನಗುಲ್ಲರೆಲ್ಲಂ ನಿಧಾನಮಂ ಕಾಣ್ಬರೇ (ಧರ್ಮಾಮೃ. ೫-೨೩೯) ; 
ನೆಲದ ಮುಳಿಯ ನಿಧಾನ[ಪಾರಾಂ, ನಿಶ್ಷೇಪ]ದಂತೆ ಫಲದ ಮಲಯ 
ರುಚಿಯಂತೆ (ಮಹಾದೇ.ಬ. ೧೦-೨); ಮಾಡುವ ನೀಡುವ ಭಕ್ತನ 


ಕಂಡರೆ ನಿಧಿ ನಿಧಾನವ ಕಂಡಂತಾಯಿತ್ತು (ಬಸನ, ೭೫೮) ; ಬಡನಂ 
ನಿಧಾನಮಂ ಕಂಡಂತೆ ಹರುಸಮಂ ತಾಳ್ಗು (ಪುಣ್ಯಾಸ್ತ್ರ. ೨-೮ ವ) ; 


ನೆಲನ ಮಜಕಿಯ ನಿಧಾನ ಮುಗಿಲೊಳಡಗಿದ ಮಿಂಚು ಸಲೆ ಭಸ್ಮಜೊಳ 
ಗಡಗಿ ತೋರ್ಪ ಹುತವಹನವೊಲು ನಲಿದು ಶಿವಶರಣರಿರ್ಪರು (ಚಿಂ. 
೩೮-೧೫೭) ; ಇದೋ ನಿಧಾನವನ್ನು ಎಡವಿ ಕಂಡ ಹಾಗೆ, ಸಮಯ ಒದಗಿ 
ಬಂದಿದೆ! (ಬಡುರೆ. ೩೭). ೨. (ಚಿನ್ನ, ಬೆಳ್ಳಿ ಮೊದಲಾದ ನಿಧಿ 
ಯನ್ನು) ಹೂಳಿಟ್ಟಿ ಸ್ಥಳ ಅಥವಾ ಪಾತ್ರೆ. ೩. ಅಷ್ಟಭೋಗ 
ಗಳಲ್ಲಿ ಒಂದು ; ಸಂಪತ್ತು : ಐಶ್ವರ್ಯ : “ಸೇವಧಿಃ, ನಿಧಿಃ-- 
ಈ ತಿ ನಿಧಾನಂ೫ (ಹಲಾಯು. ೧೪-೮೨) ; ನಿಧಾನಮನೀಡಾಡಂವಂತೆ 
ಕೂಸಂ ಗಂಗೆಯೊಳೀಡಾಡಿ ಬಂದಳ್‌ (ಪಂಪಭಾ. ೧-೯೫ ವ) ; ಶ್ರೀಮತ್‌ 
ಕನ್ನಯ್ಯಂ ಕದಂಬಳಗೆಸಾಯಿಂರಮುಮಂ ನಿಧಿ ನಿಧಾನ ನಿಕ್ಷೇಪ 
ಸಹಸ್ರ ದಣ್ಣಂ ಮೊದಲಾಗಿ ದುಷ್ಟ ನಿಗ್ರಹ ವಿಶಿಷ್ಟ ಪ್ರತಿಪಾಳನಂಗೆಯ್ದೂ 
(ಎಕ. ೫1, ಚಿತ್ರದು. ೪೯-೧೯; ೨47) ; ನಿಧಾನ ತಪ್ಪಿ ಬಂದರೆ ಒಲ್ಲೆ 
ನೆಂಬವರಿಲ್ಲ (ಬಸನ. ೮೫೪). ೪, ಆಶ್ರಯಸ್ಕಾನ ; ನೆಲೆ : “ನಿಜಾಗಾರ 
ಗಳೊಳಂ ನಿಧಾನದೊಳು ನೆಲೆ” (ಶಬ್ದಮಂ. ೧೦೭) ; ಅಧಿಕತರರಾಗದೀಧಿತಿ 
ನಿಧಾನಮೆನಲೆಸೆವ ಚಕ್ರಿಚರಣಾಂಬುಜನಾ ಮಧು ಕೈಟಭಮದನುರ್ದನ 
ರುಧಿರಾರುಣಚಕ್ರಿ ಚರಣಮಂ ನೆನೆಯಿಸುಗುಂ (ಕಾದಂಪೂ, ೨೭) ; ಶೌಚ 
ಸಂಪತ್ತಿಗೆ ಕುಳಭವನಂ ಸಂತತಾನೂನದಾನಕ್ಕೆ ನಿಧಾನ೦ (ಎಇ. x೪1, 
1058) ;  ಅನತಿಶಯಗರ್ಭಸುಖಿಸುಜನನಿಧಾನಂ ... , 
ತನೂಭವಂ ನಿನಗೆ ಪುಟ್ಟು ಗುಂ (ಸುಕುನೂ. ೯-೧೧೦), ೫, (ಮಾಡ 
ಬೇಕಾದ) ಕೆಲಸ; ಕಾರ್ಯ: ತನ್ನನಿಕ್ಕಿ ನಿಧಾನವ ಸಾಧಿಸಲಜಯದ 
ಹಂದೆಗಳಿದ್ದು ಫಲವೇನು (ಚನ್ನನ. ಕ. ೪೦೧-೮೪೮), ೬. ತಡ; 
ವಿಳಂಬ; ಸಾವಕಾಶ; ಮನ ಸುವಿಧಾನದಿಂದೈ ದುವಜೆ ಸ್ವಲ್ಪ 
ನಿಧಾನವಿರಲೆನ್ನೆ ದುರೊಳೆಂದನು ಭೀಮ ರಾಸ್ಷಸಗೆ (ಜಿನಭಾ. ೧೪-೧೧). 
೭. ತಾಳ್ಮೆ; ಸಹನೆ: ನಿಧಿ ಇದ್ದರೂ ನಿಧಾನವಿರಬೇಕು (ಗಾದೆ). 
೮. ನಿಶ್ಚಯ ; ನಿರ್ಧಾರ; ದೃಢಸಂಕಲ್ಪ : ಇದು ನಿಧಾನವು 
ಭೀಮ ಪಾರ್ಥರಿಗಿದು ಮಂಹೂರ್ತವು ವೀಳೆಯವ ತಾ ಕಟನನಜಯದ 
ವೀರಸೇಸೆಯ ನಿಕ್ಕಿ ಕಳುಹೆಂದ (ಕುನ್ಯಾಸ. ೨-೫೦); ದೇನಕಿಯ 
ಮೇಲಾಣಿ ಪರವಸುದೇವನಂಸ್ರ್ರಗಳಾಣೆ ಮನುಮಥದೇವನಾಣಿ ನಿಧಾನ 
ವನು ಕೇಳಬಲೆ ನಿನ್ನಾಣೆ (ಕುನ್ಯಾಉ, ೭-೧೩). ೯. (?) : ಉಂಡೆವೈ 
ಹಲಳಾಲಕಿಂದಿನಲು ಂಡದೂಟಿ ಕಣಾ ನಿಧಾನವು ಖಂಡಪರಶುವಿನಾಣಿನುತ 
ನುದವೇಲಯದನು ಭೀಮ (ಕುಪ್ಯಾಆ. ೧೦-೩೫). 
ನಿಧಾನವಾಗು - ತಡವಾಗು ; ವಿಳಂಬಗತಿಯಿಂದ ಕೊಡಿರು : 
ಹುಟ್ಟು ಹಾಕುವ ಜಾಗದಲ್ಲಿದ್ದ ಮನುಷ್ಯ . . . ನಿಧಾನವಾಗಿ ಬರು 
ತ್ತಿದ್ದ (ನುಹಾತ್ಮಾ್‌ ೧೨೧) ; ಕಲ್ಲುಬಂಡೆಗಳಿಲ್ಲದ ಆಳವಾಗಿಯೂ ನಿಧಾನ 


೫೫-೧೧ ; 


೪೬೧೦ 


30 


40 


45 


ನಿಧಿ 


ವಾಗಿಯೂ ಹೆರಿಯಂನಲ್ಲಿ ಮಾತ್ರ ನದಿ ಸಂಚಾರಯೋಗ್ಯವಾದುದು. 
(ನನಡಿ. ೧೯). [ಸಂ] 

ನಿಧಾಸತ್ರಿವುಡೆ (ನಾ). ಯಕ್ಷಗಾನದ ವಾದನಪದ್ಧ ತಿಯಲ್ಲಿ ಪ್ರಚ 
ಲಿತವಿರುವ ಒಂದು ತಾಳಗತಿ : ತ್ರಿಶ್ರಜಾತಿ ತ್ರಿಪುಟಿತಾಳದಲ್ಲಿ ಬರುವ 
ಪ್ರತಿಯೊಂದು ಸಶಬ್ಧ ಮುತ್ತು ನಿಶ್ಶಬ್ಧಕ್ರಿಯೆಗೂ ಎರಡೆರಡು ಅಕ್ಷರ 
ಕಾಲ ಕೊಡುವುದರಿಂದ ನಿಧಾನತ್ರಿವುಡೆಯಾಗುತ್ತಡೆ (ಸಂಶೋಧ. ೧೬೦). 
"ತ್ರಿಪುಡ' ಸರಾ, [ನಿಧಾನ ತ್ರಿವುಡೆ,( ಎ ತ್ರಿ ಪುಡ)] 

ನಿಧಾನಿ (ನಾ). ತಾಳ್ಮೆಯುಳ್ಳ ವ್ಯಕ್ತಿ : ಅನನು ತುಂಬಾ ನಿಧಾನಿ 
(ರೂಢಿ). ([ನಿಧಾನ---ಣ್ಯ] 

ನಿಧಾನಿಸು (ಕ್ರಿ). ೧. ಸಾವಕಾಶ ಮಾಡು ; ತಡ ಮಾಡು : 
ಒಂದರಿ ನಿಮಿಷ ನಿಧಾನಿಸಿ, ಅದಕ್ಕೆ ಲೆಬ್ಬ ಮಾಡಲು ಅವಕಾಶ ಕೊಡ 

೨೦೩). ೨. ಆಲೋಚಿಸು ; ನಿಚಾರ ಮಾಡು; 
ವಿಚಾರಿಸು: ಆ ನುಡಿಯ ಮಾರ್ಕೊಂಡು ಶಿನಶಿನದೇನನಾಡಿದೆ ತಾಯೆ 
ನೀನೆಂದೂ ನಿಧಾನಿಸಲಚಲಸುಖಿಗಳು ಶಿನನ ಕರುಣದಲಿ (ಪ್ರಭುಲೀ. 
೮-೨೩) ; ನಿಧಾನಿಸೆ ವೈದಿಳಾಂಗದಲಿ ಗುರುನಲಾ (ಕುನ್ಯಾಸ. ೧೬-೩೫): 
ಮಗನೆ, ಸಮಗ್ರ್ಯಬಲ ನೀನಹೆ ನಿಧಾನಿಸಲಿಂದು (ಕುನ್ಯಾಡ್ರ್ರೋ. ೪-೪೨): 
ದೇನ ನೋಡೀ ಸಂಭ್ರಮವು ತಾನಾನ ರಾಯರಲುಂಟು ಸೇನಾರಾವವಿದು 
ಲಯಸಾಗರದಲು ೦ಟೀ ನಿಧಾನಿಸಲು (ತೊರಂಾ. ೬-೨೦-೫೬) ; ಶರ್ಯಾತಿ 
ತಾಂ ತಲೆವಾಗಿ ರಾಜಿಯೊರ್‌ ನಿಧಾನಿಸಲ್ಕೈಂದು ತನ್ನಾ ವಾಸಕ್ಕೆ ನಡೆತಂದು. 
ಅರಸಿಗೀ ಕತೆಯ೦ ಪೇಬ್ಜಿಂ (ರಾಮಾಶ್ವ- ೬೬-೨೯). ೩. ನಿರ್ಧರಿಸು: 
ಹೊಳಿಗೊಳಗೆ ಹದನಿದು ನಿಧಾನಿಸಲಜಾಯೆಸೆನ್ನ ಸುನಿನಲಿ ಹೈದಯದ 
ಸೆಜಕಿ ಬಿಡದು ಶಿನಶಿನಯೆನುತ ಮಲುಗಿದನು. ಧೃ ತರಾಸ್ಟ್ರ (ಕನ್ಯಾ ಸ. 
೧೨-೬೯). ೪. ಎದುರಿಸು ; ಪ್ರತಿಭಟಸು : ಇಂದಿನೀ ಮೋಹರದ 
ಮುರಿನಸದಳ ನಿಧಾನಿಸಲರಿಜಿನಲು ಮನದೊಳಗೆ. ನಿಶ್ಚೈಸಿದನು. ಮಂರವೈರಿ: 
(ಕುಷ್ಯಾಡ್ರೋ. ೪-೨೬). [ನಿಧಾನ4-ಇಸ್ಸು] 

ನಿಧಾನೆ (ನಾ). ನೆಲೆಯಾದವಳು ; ಆಶ್ರಯ ನೀಡುವವಳು : 
ಕಲಕೀರವಾಣಿಯರ್‌ . . . ಕಾಯಜನಿಧಾನೆಯರ್‌ (ಜೈಮಿಭಾ. ೩೦-೩). 

[ಸಂ. ನಿಧಾನಾ] 

ನಿಧಿ (ನಾ). ೧. ಅಷ್ಟಭೋಗಗಳಲ್ಲಿ ಒಂದು; ಸಂಪತ್ತು ; 
ಐಶ್ವರ್ಯ: “ಸೇವಧಿಃ, ನಿಧಿಃ--ಈ ೨ ನಿಧಾನಂ' (ಹಲಾಯು. 
೧೪-೮೨); “ನಿಧಾನಮದು ನಿಧಿ ಶೇವಧಿಯೆನಿಕ್ಳುಂ? (ನುಂಗಂಣ.೧೭-೧೭); 
ನಿಧಿ ದೊರೆಕೊಳ್ಳೊಡಂ ಕುಲಧನಂ ದೊರೆಕೊಳ್ಳೊಡಂ (ಆದಿಪು.೧೨-೨೦); 
ಶ್ರೀಮತ್‌ ಕನ್ನಯ್ಯುಂ ಕದಂಬಳಿಗೆ ಸಾಯಿರಮುಮಂ ನಿಧಿನಿಧಾನನಿಕ್ಷೇಪ 
ಸಹಸ್ರದಣ್ಣ ೦ * ಮೊದಲಾಗಿ ದುಷ್ಪ ನಿಗ್ರ ಹನಿಶಿಸ್ಟ ಪ್ರ ತಿಪಾಳನಂಗೆಯ್ಲೂ 
(ಎಕ. 21, ಚಿತ್ರದು. ೪೯-೧೯ ; 947); ಭೋಗವಜಕಯದ ತರುಣನಂ 
ಸಿಧಿಗೆ[ನಾರಾಂ. ತರಳನಂ ನಿಧಿಗೆ, ನಿಧಿಗೆ ತರುಣನಂ]ಕೂಡೆ ತೃಪ್ತನಾಗಿ 
ತನ್ನಂ ಕೊಡುವುಡೆಂಬಾಗಳ್‌ (ಹಚಕಾ. ೧೦-೧೮) ; ಸುರಭೇನುವೊಸೆದು. 
ಬಂದಂತಿರೆ ನಿಧಿ ಬ೦ದಂತಿರಮರಭೂಜಂ ಬಂದಂತಿರೆ (ಪುಸ್ಪಪು. ೧೩-೧೨೨) ; 
ಏತಕ್ಕೂ ಜಾರದ ಚಿಪ್ಪುಗಳನ್ನೊ, ಚೂರುಗಳನ್ನೊ, ಮಕ್ಕಳು ದೊಡ್ಡ 
ನಿಧಿಯಂತೆ ಕೂಡಿಟ್ಟು ಕೊಂಡಿರುವುದನ್ನು ನೋಡಿರುತ್ತೆ (ವೆ (8ಕ್ಷದ. ೭೫). 
೨. ಹುದುಗಿಟ್ಟಿ ಧನ,--ದ್ರವ್ಯ ; ನಿಕ್ಷೇಪ : ಮಾಡುವ ನೀಡುವ 
ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತ್ತು (ಬಸನ, ೭೫೮); ಪುಟ್ಟ 
ದಂದಿಂದ ಪುರುಳುಗಾಣದವರು. ನೆಟ್ಟನೆ ನಿಧಿಯ ಕಂಡಂತೆ ಕಟ್ಟಿ ಆಕದೊಳಿ 
ನಿಯನ ಕಾಣುತ ಮರನಟ್ಟು ಮೈಮಣಕಿತು ನಿಟ್ಟಿ ಪಳು (ಹದಿಬ. ೭-೪೧). 
೩. ನಿಯತಕಾರಣಕ್ಕಾಗಿ ಬಳಸಿಕೊಳ್ಳ ಲು ನಿರಾಸಲಾಗಿಡುವ 
ಹಣ; ಪುದುವಟ್ಟು : ಆ ನಿಧಿಗಳಲ್ಲಿ ಕೂಡುವ ಒಟ್ಟು ಹಣವೂ , , . 


(ಶಾಲಿನು, 


ನಿಭಗಾರ 


ಪೋಷಣೆಗೆ ಒದಗುತ್ತದೆ (ಹಣಸ್ರ. ೧೫೧) 
“ನಿಧಿಯೆನಲು ರಾಶಿ” (ನುಂ. 
೫. ಆಶ್ರಯ; ನೆಲೆ ಸ್ವಾಭಾವಿಕಶುಭಗುಣನಿಧಿಗಂಬುಜನಾಭ 
ಸಿಗಾನೆಜಗುವೆನು (ಹಬ. ೩-೧). ೬. ಕೆಡಲು; ಸಮುದ್ರ. ೭; 
[ಗಣಿತ] ಒಂಬತ್ತು ಎಂಬ ಸಂಖ್ಯೆಯ ಸಂಕೇತ: “ನಿಧಿ ಮಣಿ 
ಗ್ರಹ ರಂಧ್ರಮಿರಲು ವೊಂಬತ್ತು ” (ಮಂಗರಾ, ೧೦೪-೮); ನಸುಧಾಭಾನಂ 
ಕೇಶವ ದಿಶ ನಂಕಂ ಭಾವ ರಂದ್ರ ನಂದ ಪದಾರ್ಥಂ . . . ನಿಧಿ ರತ್ನ 
ನವಮ ವೊಂಭತ್ತೆ ನಿಕುಂ (ನೈನಖಾ. ೯-೯) ; ನವ ಪದಾರ್ಥ ರಂಧ್ರ 
ನಂದ ಲಬ್ಧ ನಿಧಿ ನನನಿಧಿ. . . ನಾಟ್ಯಾಂಗ ಇಂತಿನಿತುಂ ೯ಕ್ಕೆ 
ಪೆಸರು. (ಪೃನಹಾ, ಕೋವಿದರು ಕೇಳ್ಳೊಳ್ಳಿ ತೆನಲುಡು 
ದೇವ ನಿಧಿ ನಯನೇಂದುಸಂಖೈಗಳೋನಿ ಶಕನರುಷಂಗಳಾಗಲು (ಬಸಪ. 
೬೧-೯೨). "ಜಲನಿಧಿ', "ವಿಷನಿಧಿ' ಪರಾ. ೮. ಒಂದು ದೊಡ್ಡ 
ಸಂಖ್ಯೆ : ಎಕ್ಕಂ ದಹಂ ಶತಂ. . . ಕ್ಷೋಭ ಮಹಾಕ್ಷೋಭ ನಿಧಿ 
ಮಹಾನಿಧಿ ಸಾಗರ ಮಹಾಸಾಗರ ಹರಿ ಮಹಾಹರಿ ಶಂಖೆ ಮಹಾಶಂಖೆ 
ಫಣಿ ಮಹಾಫಣಿ ಕ್ರತು ಮಹಾಕ್ರತು ವೆಂಬಿವೇ ಉಗ್ಗ, ಡಣೆಗಳು (ವಿವೇಕ. 
ಬ; ಶೋಭ ಮಹಾಕ್ಷೋಟ ನಿಧಿ ಮಹಾನಿಧಿ ಹ ಮಹಾಸಾಗರಾ 
ಪರಿಮಿತ . . . ಇವು ೩೨ ವುಘಡಣೆ ಹೆಸರುಗಳು (ಭಾಸ್ಕರ. ೧೧-೮). 
೯. [ಜೈನ] ಚಕ್ರವರ್ತಿಗೆ ಲಭಿಸುವ ನವನಿಧಿಗಳು; ಚಕ್ರ 
ವರ್ತಿಗೆ ಇಷ್ಟಾರ್ಥವನ್ನು ಕೊಡುವ ದಿವ್ಯವಸ್ತು ಗಳು ; 

ಐ(೧). ಕಾಲನಿಧಿ--ಖುತುಗಳಿಗೆ ಅನುಸಾರವಾಗಿ ಫಲಪುಷ್ಬಾದಿ 
ಗಳನ್ನು ಕೊಡುವುದು. (೨). ಮಹಾ ಇಕಾಲನಿಧಿ (ಪಂಚ 
ಲೋಹದ) ಭಾಜನವನ್ನು ಕೊಡುವುದು. (೩). ಪಾಂಡು 
ನಿಧಿ-ಆಹಾರಕ್ಕೆ ಬೇಕಾ 4 ಧಾನ್ಯಗಳನ್ನು ಕೊಡುವುದು. 
(೪)-ಮಾನವ ನಿಧಿ- ಬೇಕಾದ ಆಯನಿಧಗಳನ್ನು ಕೊಡುವುದು. 
(೫). ಶಂಖನಿಧಿ__ಚತುರ್ವಿಧ ವಾದ್ಯಗಳನ್ನು ಕೊಡುವುದು. 
(೬). ಪದ್ಮನಿಧಿ- ಬೇಕಾದ ಬಟ್ಟಿ ಸ್ನೈಗಳನ್ನು ಕೊಡುವುದು. 
(೭). ನೈಸರ್ಸನಿಧಿ-ಒಳ್ಳೊ ಕೆಯ ಭವನಗಳನ್ನು ಕೊಡು 
ವುದು. (೮). ಪಿಂಗಲನಿಧಿ ಬಡೆ, ವಸು ಗಳನ್ನು ಕೊಡುವುದು. 
(೯). ನಾನಾರತ್ಸ ಅನೇಕ ಪ್ರಕಾರವಾದ ರತೃ ಗಳನ್ನು ಕೊಡು 
ವುದು. ಇವುಗಳು ಯಾವಾಗಲೂ ನಾಶವಾಗುವುದಿಲ್ಲ. 'ನಿಧಿಪಾಲ 
ರೆಂಬ ದೇವಪುರುಷರು ಇವುಗಳನ್ನು ಕಾಯುತ್ತಿರುತ್ತಾರೆ. 
ಒಂದೊಂದೂ ಒಂಬತ್ತುಯೋಜನ ಆಗರಿವಾಗಿದೂೂ, ಹನ್ನೆ! ರಡು 
ಯೋಜನ ಉದ್ದ ವಾಗಿಯೂ ಎಂಟುಯೋಜನ ಆಳವಾಗಿಯೂ 
ಇದ್ದು ಗಾಡಿಯ ಆಕಾರದಲ್ಲಿರುತ್ತವೆ: ನಿಧಿಯೆಂಬುದು . ಪರಮ 
ಗುಣನಿಧಿಯನರ್ಹದ್ದೇವನನಾರಾಧಿಸೆ ತನ್ನ ನಿಧಿದ್ರನ್ಯಂಗಳಂ ಪತ್ತು 
ವಿಟ್ಟು ದೀಕ್ಷೆಯೊಳ್ನೆ ಗಟಿಕ್ಕೊಡೆ. ದಿವೃನಿಜಯ ಪರಮನಿಧಿಗಳ್ನ ಧೀಶ್ವರ 
ನಕ್ಕುಂ (ಚಾವುಂಪು, ೨೩೦). "ನವನಿಧಿ' ಪರಾ. 

ನಿಧಿಯೊಡೆಯ - ಐಶ್ವರ್ಯದ ಅಧಿಪತಿ: ನಧಿಯೊಡೆಯಂರ್‌ ನೀವಿಂರ 
[ಲಾ]ಮಧನರ್‌ ಪೋದಪ್ಪೆ ಪೆಂಬುದುಂ ನೇ. ೧೪-೬೮). [ಸಂ.) 

ನಿಧಿಗಾಣ್‌ (ಕ್ರಿ). ಹೂಳಿಟ್ಟಿ ಹಣವನ್ನು ಕಾಣು : ಕರಂ ಮೇಳಿಸಿ 
ದಪ್ಪು ಜೆನ್ನೈರ್ದೆಯನೆಂದು ಬೊದಿಲ್ಲೆ ನೆ ಹಾಯ್ದು ನೀರೊಳಾ ಬಾಳನ 
ನಾದಮಾದರಡೆ ಕಂಡೊಸೆದಂ ನಿಧಿಗಂಡನಂತೆನೋಲ್‌ ( 
ಮುರ್ದನಗಟಲ್ಲೊ ದಂ ನಿಧಿಗಂಡಂತೆ ಪೆರ್ಚಿ (ಧನಾ ಬ್ಯ 
ದಾರಿದ್ರ ನಾದರದಿಂದಂ ನಿಧಿಗಂಡವೋಲ್‌ ಕ್ಷಪಣಕತ್ವಂ ಪಿಂಗಿ ಸದ್ಭಕ್ತ 
ನಾಗಿರುತ (ವ ದೇ. ೨೬೩-೨) ; ನಿಧಿಗಂಡ ಬುದ್ಧಿ ನಂತಂ ಅದ 
ಸಾನಾಬುದ್ಧಿ ಯಿಂದ ರಕ್ಷಿಸುವಂದದಿ (ಛ; [ನಧಿ 4 ಕಾಣ್‌] 


೪. ಒಟ್ಟಲು; ರಾಶಿ; 
“ನಿಧಿಗೊಳು' ಪರಾ. 


೧೦೯-೩). 


೧೧-೩) 5 


೧-೧೨೮) ; 


೩೪). 


೪೬೧೧ 


25 


30 


35 


40 


45 


ನಿಧಿಸಮಿತಿ 


ನಿಧಿಗೊಳು (ಕ್ರಿ). ಉಶಿಮಾಡು ; ಒಟ್ಟುಗೂಡಿಸು : ಆ ನೆನಹಿ 
ನೊಸಗೆಗಳ ನಿಧಿಗೊಳುತ, ಗುಡಿಯೆ, ಜೆ ನನ್ನ ಮಾನಸ ನಿನ್ನ 
ಶ್ಯಾಮಸು ಲದರಗರ್ಭದಬೊಳಗವನು ತಡತಡಕಿ ತೀರಡಂತೆ (isi 
೧೦೯) ; ಆ ಧೂಸನಾ ದೀಸವಾ ತಾಳಮೇಳಗಳ ಆ ಸರ್ವಸಂಘಾತದಿ 
ಮೂಡಿಬಹ ದಿವ್ಯತೆಯ ದಿನದಿನವು ನಿಧಿಗೊಳುತ ಕಳಕಳಿಪುದೀ ಬಿಂಬದಿ 
(ಮಲೆದೇ. ೩೦-೧೦). [ನಿಧಿ ಕೊಳು(ಕೊಳ್ಳ್‌)) 

ನಿಧಿತೆಗೆ "ನಿಧಿದೆಗೆ' ನೋ. 

ನಿಧಿದಾಣ (ನಾ). ನಿಕ್ಷೇಪವಿರುವ ಸ್ಥಳ; ಸುಡುವೆಡೆ(ಕಾ)ಗಾಡು 
ಪುತ್ತಿ ನೊಳಮಕ್ಷಕುಜಂ ನಿಧಿದಾಣ ಕೋಟಿರಂ ಕಡೆಸಿಡಿದೊಂದೆ ಭೂಜನಟಿ 
ಕಾನನಮೊಪ್ಪು ವ ವೇಣುಕುಂಜನೆಂಬೆಡೆಗಳೊಳಿರ್ದ ಪಾವು ಕೊಳಲಪ್ಪು 
ದಸಾಧ್ಯನಿಂಳಾತಳಾಗ್ರ್ರದೊಳ” (ಖಮದ. ೩-೪೧). [ನಿಧಿ ತಾಣ] 
ನಿಧಿದೆಗೆ, ನಿಧಿತೆಗೆ (ಕ್ರ). ೧. ಹೂತಿಟ್ಟ ಹಣವನ್ನು ಹೊರತೆಗೆ : 
ಬಾರದ ಕವಿತೆಯನುಸುರ್ವಂ ಧಾಡುನೆಯೋಳಗಿ್ನ ದಾತನೇತಕ್ಕ ಂಜುವನಾ 
ರಾಯರ್‌ ವಿಡಿದೊಯ್ದೊಡೆ ಬಾರದ ನಿಧಿದೆಗೆದು aoa doriodt 

ನಿಧಿತೆಗಿ : ೨. ಜೋಳವನ್ನು ತುಂಬುವಾಗ 

ದೇವರಿಗೆಂದು ಒಂದು ಭಾಗವನ್ನು ತೆಗೆದಿರಿಸು; ೫ ಹೀಗೆ ತೆಗೆ 

ದಿರಿಸಿದ ಜೋಳವನ್ನು ರಾಶಿಯ ಮೇಲೆ ಹಿಡಿಹಿಡಿಯಾಗಿ 

ಚೆಲ್ಲುತ್ತ ಹೋಗುವರು: ಇದರಿಂದ ರಾಶಿಯ ಜೋಳ ಹೆಚ್ಚಾ 


(ಮಲ್ಲಳಾ. ೧-೯೧). 


ಗುವುದೆಂದು ಭಾವನೆ. ಹೀಗೆ ಹಾಕಿ ಉಳಿದ ಜೋಳವನ್ನು 
ದೇವಸ್ಥಾನಕ್ಕೆ ಸಲ್ಲಿಸುವರು: ನಿಧಿತೆಗೆದು ರಾಶಿಯನ್ನು ತುಂಬು 
(ರೂಢಿ). [ನಿಧಿ- ತೆಗೆ] 


ನಿಧಿನಾಗರ (ನಾ). ಐಶ್ವರ್ಯವನ್ನು ಕಾಯುವ ಸರ್ಪ,- ಹಾವು : 
ಥಟ್ಟಿನೆರಗಿ ಗರುಡನ ತೆರ ಅಹಮೆಂಬೀ ನಿಧಿನಾಗರನೊಯ್ದಿ ಹೆ. ನೀ 
ಮುದವಿದ್ಯೂರ್ತಸ್ಪರ್ಶವ ಮನ ಪಡೆಯೆ (ಗಣೇಶ. ೨೫-೧೪). 

[ನಧಿ 4 ನಾಗರ, (-ಆನಾಗರು)) 

ನಿಧಿಪತಿ (ನಾ). ನವನಿಧಿಗಳಿಗೆ ಒಡೆಯ ನಾದವನು; ಐಶ್ವರ್ಯದ 
ಅಧಿದೇವತೆ ; ಕುಬೇರ: ನಧಿಪತಿಪಿತಸುತಶಿಕ್ರಿತಶೀಲನೆ ಕುಧರಸ್ಸೃ 
ಕುಶಲವಿಡೆನ್ನೆ (ಶತಸಾಂ, ೬೨-೭). [ನಿಧಿ ಪತ್ನಿ] 
ನಿಧಿಸತಿತ್ವ (ನಾ). [ಜೈ ನ]ನವನಿಧಿಗಳಿಗೆ ಒಡೆಯನಾಗಿರುನಿಕೆ ; 
ಮಗಳನ ಕೆಯ್ಯ ಚಕ್ರ ಮೆನಗಾವ ಪುರಾತನಪುಣ್ಯದಿಂದೆ ತೊಟ್ಟಿಗೆ ಜೊರೆ 
ಕೊಂಡುದೀ ಇಧಿಸತಿತ್ವ ಮುಮೆತ್ತ ಚೆನಾಯ್ತ್ತ (ಮುಹಾನೇ. ೧೫-೧೩೦). 

[ಸಂ.] 

ನಿಧಿಪುರುಷ (ನಾ). ೧. ನವನಿಧಿಗಳುಳ್ಳ ವನು; ಅತುಳ್ಳೈಶ್ವರ್ಯ 
ವನ್ನು ಹೊಂದಿರುವವನು : ದಧಿ ಭವತಃ ತಕ್ರ್ರಂ ಸುಧೆ ಫೃತಮೆಂಬಿ 
ವನೆ ಮಾಜ ಗಳಿಸಿದ ಧನದಿಂ ನಂಸಹಿಸಕನಸುತೊರನರಥ ಭಳಕುಖಂ 
ಬೆತ್ತು ಘೋಷಜನಮೆಸೆದಿರ್ಕುಂ (ತ್ರಿ ಪುವಿ. ೧೫-೪). ೨. [ಜೈನ] 
ಚಕ್ರವರ್ತಿ : ನಿಧಿಪುರುಷಂ ಪುಟ್ಟುವುದುಂ ನಿಧಿಗಂಡುದು ನಿಖಿಳ 
ಲೋಕಮೆನೆ : ಜನನದೊಳತ್ಯಧಿಕೋತ್ಸ ನದಿಂದಧನರ್ಗಧನತೆ ತಲೆದೋಜಿ 
ದೆಂತು ಪಾರ್ಥಿವನಿತ್ತ ೦ (ಸಾರ್ಶ್ರೇಪು. ೭-೮೪). [ನಿಧಿ ಪುರುಷ] 

ನಿಧಿವಾಸ (ನಾ). ಮುಖರಂಧ್ರಕ್ಕೂ ತಾರರಂಧ್ರಕ್ಕೂ ನಡುವೆ 
ಒಂಬತ್ತು ' ಭಾರತೀಯ ಅಂಗುಲಗಳು ಇರುವ ಕೊಳಲು : 
ಜಾತಿವಾಸ ಸುಜಾತಿವಾಸ . . . ದಿಗ್ವಾಸ ನಿಧಿವಾಸ ಯಹಿವಾಸ . . . 
ಶಿವಶಕ್ತಿ ನಾಸ ಭುನನಾಧಿಪವಾಸನೆಂಬ ಹದಿನೆಂಟು ತೆಜದ ವಾಸಂಗಳ 
ಲಕ್ಷಣನಲತು (ವಿನೇಕ, ೨೩೭). [ನಿಧಿ-- ವಾಸ್ಯ) 

ನಿಧಿಸಮಿತಿ (ನಾ). [ಚೈ ನ]ನವನಿಧಿಗಳ ಗುಂಪು, ಸಮೂಹ : 
ಪೊಸ ಪೊನ್ನ ನೇದ ನಾಲ್ಕುಂ ದೆಸೆಗಳೊಳಂ ಬೆಳ್ಳಿ ನೆಸದ ಬಾಗಿಲ್ವಾಡಂ 


ನಿಧೀಶ 


ಪಸರಿಸಿದ ಸಕಳಮಂಗಳವಿಸರಂ ನಿಧಿಸಮಿತಿ ಯಕ್ಷರಕ್ಷಕರೆಸೆ।ಂ (ಚಂದ್ರ ಪು. 
೧೫-೫೫), [ನಿಧಿ + ಸಮಿತಿ] 

ನಿಧೀಶ (ನಾ). ೧. ಐಶ್ವರ್ಯಕ್ಕೆ ಅಧಿಪತಿಯಾದನನು; ಕುಬೇರ. 
೨. [ಜೈನ] ಚಕ್ರವರ್ತಿ : ಆಗ್ರಜನತ್ಯುನ್ನತಪುಪ್ಪ ಮಸ್ತಕದ 
ಮೇಗೋರಂತೆ ಪಾಯ್ಯಾತ್ಮಬಾಪ್ಪ ಜಲೌಘಂಗಳಿನಂದು ಬಾಹುಬಲಿ 
ತನ್ನಿಂದಂ ಫಿಧೀಶಂಗೆ ನಂಶಜರಾಜ್ಯಾಭಿಷವೋತ್ಸವಂ ನೆಗಟ್ಟುದೆಂಬಾ 
ಶಂಕೆಯ ೦ ಮಾಡಿದಂ (ಆ೩ಫ. ೧೪-೧೩೩), [ನಿಧಿ + ಈಶ] 

ನಿಧೀಶ್ಚರ (ನಾ). ೧. ಐಶ್ವರ್ಯಕ್ಕೆ ಅಧಿಸತಿಯಾದನನು ; 
ಕುಬೇರ. ೨. ಇನಿಧೀಶ ೨: ಏಲಾಲವಂಗಲವಲೀನೇಲಾನನಭೂನಿಂ 
ಯೊಳ್ಳ ನಿಧೀಶ್ವರಸೈ ನ್ನವ್ಯಾಲಗಜಂಗಳ  ನನಗಜಲೀಲೆಯನನುಕರಸೆ 
ಕಣ್ಣೆ ನಂದುವು ಸಲವುಂ (ಆದಿಪು. ೧೩-೨) ; ನಿಧೀಶ್ವರನಖಂಡಿತಮಂಡಳ 
ನಾಥನದ್ರಿ ನಿನ್ಯಸ್ತನಿಜಪ್ರಶಸ್ತಿ ಕೃ ತಶಾಂತಿಮಹೀಪತಿ ಸಿದ್ಧದಿಗ್ಹ ಯಂ 
(ಶಿಇಂತಿಪು, ೧೧-೬೪). [ನಿಧಿಸ- ಈಶ್ವರ] 

ನಿಧುವನ (ನಾ). ೧. ಕಂಪನ ; ಅಲ್ಲಾಡುವಿಕೆ; ನಡುಕ. ೨. 
ಸುರತ ; ಸಂಭೋಗ : “ಸಂನೇಶನಂ, ನಿಧುವನಂ, ಸಂಪ್ರಯೋಗಃ 

- ಮನೋಹನಂ-ಈ ೭ ಸುರತಂ” (ಹಲಾಯು, ೯೩-೪೧೫) ; ಬಳವಿ 

ವಡೆದಟ್ಕಟುಮುನೋರೊರ್ವರೊಳ್‌ ನೆಜಕಿದನೇಕವಿಧನಿಧುವನಸುಖಸುಧಾ 
ರಸಾಧೀನಚಿತ್ತರು೦ (ಆದಿಪು. ೪-೫೨ ವ) ; ಪಸಂತೆಯಂಂ ರಮುಣಿಯಂ 
ಮೆಂಬಿರ್ವರ್‌ ಗಣಿಕೆಯರ್ಗಾಸಕ್ತನಾಗಿ ಧನಮಂ ನಿಧುವನಕ್ಕೆ ಸಲಿಸಿ 

ನಿಧುವನಸಮುದ್ಭೂತಂ ನೂತಂ ಮೃಗಾ 

೨-೪೯) ; ಇನ್ನು ಕೆಲವೇ ನಿನಿನಿಷಗಳಲ್ಲಿ 
ರತಿಮನ್ಮಥರು ಅವರನ್ನು ನಿಧುವನದ ಶಿಖರಾನುಭನಕ್ಕೂ ಒಯು 
ತ್ತಿದ್ದರೊ ಏನೋ? (ಮಲೆನು, ೨೫೮). [ಸಂ.] 

ನಿಧುವನನಿಕೇತನ (ನಾ). ಮಲಗುವ ಮನೆ; ಸುರತಾಲಯ ; 
ಶಯ್ಯಾಗೃಹ : ಚತುರೋಕ್ತಿ ಜಳಮನೆಟಕಿ ದು ಮುಳಿಸಂ ಕಳೆಜಿಗೆವಂತೆ 
ತೆಗೆದು ಬಗ್ಗನೆಲದೊಳ್ಳೇ ಟಿವೆಂಬ ಸಸಿಯಂ ಬೇರ್ವರಿಯಿಸಿ ನಿನಯದಿಂದೊಡ 
ಗೊಂಡು ಬಂದು ನಿಧುವನನಿಕೇತನಮಂ ಪುಗಿಸಲ್‌ 
೧೧-೧೪೦ ವ), [ನಿಧುವನ--ನಿಕೇತನ] 

ನಿಧ್ಯಾನ (ನಾ). ನೋಡುವಿಕೆ; ನೋಟ; ದೃಷ್ಟಿ: “ನಿಭಾಳನಂ, 
ನಿಶಮನಂ, ನಿಧ್ಯ್ಭಾನಂ . . . ದ್ಯೋತನಂ - ಈ ೮ ನೋಟಿಂ” 
(ಹಲಾಯು, ೯೩-೪೧೨). [ಸಂ.] 

ನಿನತು "ನಿನತ್ತು' ನೋ. 

ನಿನತ್ತು, ನಿನತು, ನಿನ್ನತು, ನಿನ್ನದು (ಸ). ನಿಮತು, ನಿಮತ್ತು, 
ನಿಮ್ಮತು, ನಿಮ್ಮದು, ನಿಮ್ಮುತು (ಬಹುನ) : ನಿನಗೆ ಸೇರಿ 
ದುದು: "ನಿನತ್ತೆಂದುಂ ನಿನ್ನದು? (ಕಶಸಾ, ೬೮-೫೩೨) ; ನಿನ್ನದು 
ಎನ್ನದು ತನ್ನದು ಎಂಬನರ್ಕೆ ನಿನತು ಎನತು ತನತು ಎಂದಾದೇಶ 
ಮಕ್ಕುಂ; ಮೇಣೆಂಬ ನಿಕಲ್ಬದಿಂದವರ್ಕೆ ದ್ವಿತ್ವನಂಂಟು ನಿನತ್ತು 
ಎನತ್ತು ತನತ್ತು - ಎಂದು (ಶನುದ, ೧೪೭ ನೃತ್ತಿ) ; ನಿಸೆಪಿ, ನಿನತ್ತು 
(ಶಬ್ದಾನು. ೨೮೪ ಪ್ರಯೋ) ; ನಿನ್ನ ರೂಪು ಕಾನಿಂನಿಯೆರಡಚ್ಚೈ ಯೊಳ್‌ 
ನೆಲನುಮಾಗಸನುಂಂ ದೆಸೆಯಂಂ ನಿನತ್ತು ರೂಪನೆ ತಳೆದೊಪ್ಪಿ ತೋಲು 
ವುದು ನೀಆಕಗೆ ನಿನ್ನಯ ಮಾಯೆಯೇಂ ನೈಪಾ (ರಸರ. ೧-೬೩) 5 ಎನ್ನ 
ಮತಿಯೊಳಗುಗಾಣದ ನಿನತ್ತೆ ೦ದು ನುತಿಗೆಯ್ಕು ಕಂಗಳ ಹಬ್ಬವಾಗೆ 
ನಿನ್ನಯ ಗುರುವರನ ನೋಳ್ಪಡುಣಜ್ಜು ಗಿಸಿ ಬಂದೆನೆನಲು (ರಾಘಚ. 
೧೪-೪೨). ನಿನತು : “ನಿನತೆಂದು ನಿನ್ನದಕ್ಕುಂಗ (ಕವಿಕಂ. ೨೧೯) ; 
ನಿನ್ನದೀ ಮೇದಿನಿ ಪಟ್ಟಿ ಮುಂ ನಿನತೆ (ಸಂಪಭಾ. ೯-೬೪) ; ' ಎನಗೆ. 
ಕೂರ್ಪುದನಾ ಘಟಿಸಂಭನಂ ನಿನಗೆ ಕೂರೆನಟಲ್‌ ನನತಲ್ಲು ಕೇಳೆ[ನ] 


(ಪಂರಾಮಾ, ೧೫-೪೭ ವು; 
ನ್ವಯಸಿಂಧುರಂ (ಬಂಹಂ. 


(ರಾಜಶೇ, 


೪೬೧೨ 


25 


35 


44 


45 


ನಿನದಿಸು 


ತುಮಾಅದ ಶೋಕಮನಿರ್ವರುಂ ಮುಂನಿವರಂ ತನೆ ಕೊಂದೊಡನೀಗುವಂ 
(ಸಂಸಭಾ., ೧೨-೩೬) ; ಸರಸತಿ ನಿನ್ನ ಭಾಗ್ಯನರೆಯಾದುದೆ. ಹಾ 
ನಿನತೋಲೆವಾಗ್ಯವೋಸರಿಸಿದುದೇ ಧರಿತ್ರಿ (ನರ್ಧಪು. ೯-೭೦) ; ಅನ 
ರೂಪದಲಿ ನೋಡಿದೊಡೆ ವಿಂಿಗಿಲು ಸೊಗಸು ನಿನತು? (ನನ್ನಸ. ೧೬-೨) 
ನಿನ್ನತು : ಕನೀ ಎಂಬುದೊಂದೇ ಸೆಸರ್‌ ಸಾಲಜೀ ನಿನ್ನತೆಲ್ಲಕ್ಕಮೇಂ 
ಪೇಳೆಲೇ ! (ಸಂಸನ. ೧೩-೩೩). ನಿನ್ನದು: ಕೌರನನುಳಿವು ನಿನ್ನದು 
ಕಂದ ಕದನವ ಜಯಿಸು ಹೋಗೆಂದ (ಕುನ್ಯಾಜ್ರ್ರೋ. ೧-೨೩); 
ಕುಂತಿಯು ತನ್ನ ಮಕ್ಕಳ್ಳಿ ನರ ತಂದು ಮುದ್ದು ಕೃಷ್ಣನ ಕರದಿ ಕೊಟ್ಟೂ 
ಪರಿಭಾರನಿದುಯಿದ್ದು ನಿನ್ನದೆಂದು ಪೇಳಲ್‌ (ತುರಂಗ. ೧೩-೪೮). 
ಸಿನುಶು : ಸಾನೆ ನಿನುತಿಚ್ಚಿಯೆನೆ ಪೊಣರ್ದಾವಂ ತಳ್ತಿಲಸಿದು. ಗೆಲ್ವಂ 
(ಸೆಂಪಭಾ. ೧೧-೩೧) ; ಕೃ ತಾರ್ಥನೆನಾಜಿನಿನ್ನಿಮೆತು ದೆಸೆಯಿಂಂದನ್ಯರ್‌ 
ನಿಮ್ಮಂತು ಮಾನ್ಯರೆ ಧನ್ಯರೇ (ಪುಷ್ಪ ಪು. ೧೨-೧೧); ಬಲ್ಮೆಯಾಕ್ರ್ರೋ(ಶಕ್ಕೆ 
ಮಣಿಯದಿಹ ಶಿರ ನಿನುತು (ಅನುತಂ. ೨೨-೭). ನಿಮತ್ತು : ನಿನತು 
ಎನತು ತನತು - ಎಂಬ ನಕಾರಕ್ಕೆ ಬಹುನಚನದೊಳ"” ಮತ್ತಮಂಟು -- 
ನಿಮತು ಎಮುತು ತಮತು; ನಿಕಲ್ಪದಿಂದವಜ ದ್ವಿರ್ಭಾವಮಂಮಂಂಟು - 
ನಿಮತ್ತು ಎಮತ್ತು ತಮತ್ತು -ಎಂದು (ಶನುದ. ೧೪೭ ವೃತ್ತಿ); ಪ್ರೇನುದಿಂ 
ಶರ್ಕರಾಮೃತದೊಳ್ಳೂ ಟದಪೋಲ್‌' ನಿಮತ್ತು. ಸವಿಗೂಟಿಂ ಪಿಂಗೆ 
ಕಾವಾಾಗ್ನಿ ಗಾ ಹುತಿಯೆಪ್ಪ ೦ದಮದಲ್ಲೆ (ರಸರ. ೪-೧೭೮). ನಿಮ್ಮತು : 
“ನಿಮ್ಮತೆಮ್ಮತು ತಮ್ಮತೆನೆ ಬಹುವಚನಮಕ್ಕುಂ? (ಕಬ್ಬಿ ಕೈ. ೬೦). 
ನಿಮ್ಮದು: ತನು ನಿಮ್ಮದೆಂಬೆ ಮನ ನಿಮ್ಮದೆಂಬೆ ಧನ ನಿಮ್ಮದೆಂಬೆ. 
(ಬಸನ. ೩೦೮) ; ನಿಮ್ಮದೊಂದು ಗಿರಾಕಿ ಕಳೆದೆ ನಾನು (ಬೆಂಗಬ. ೨೩೦). 
ನಿಮ್ಮುತು: ದೇವಾ ಸುಭದ್ರೆಯುಂ ಪದ್ಮಾವತಿಯುಂ ನಿಮ್ಮೂತಿರ್ವರೆರಸಿ 
ಯರಸ್ಮದ್ಭೂ ವಲ್ಲಭಾಗ್ರಜೆಯರಿನ್ಸಾನೆಡೆ ವೈ ತರ್ಕ್ಯವಿಸಯ ವಿನಾ ಕೊಳ್ಳೊಡೆ 
ಯೊಳಿ್‌ (ಮುಹಾನೇ. ೩-೧೨೦) ; ನಿಮ್ಮೂತಿರ್ವರುಂ, ಎಮ್ಮುತೈೈನವರುಂ, 
ತಮ್ಮತಖುನರೆಂ (ಶನುದ, ೧೪೮ ಸ್ರಜೋ). 
[ನೀನ್‌] 
ನಿನದ (ನಾ). ಧ್ವನಿ; ಸಪ್ಪುಳು; ಶಬ್ದ: “ನಾದಂ ಸ್ವರಂ ಘೋಷಂ 
* ಧ್ವಾನಮಾ ನಿನನಮಾ ಧ್ವನಿಯೆನಿಕ್ಕುಂ” (ಮಂಗರಾ. ೯-೩೧); 
ಕನಕಕಾಂಚೀನಿನದಪ್ರಗಣಿತಮಗಲ್ಪ ನಲ್ಲಳ ಜಗನವಿಂದೆನ್ಸೈರ್ದೆಯನೆಂತು 
ಪೊಕ್ಳಳಿಪುವುದೋ (ಸಂಸಭಾ, ೪-೭೩); ವನರುಹವದನದ ಮದಸಿಕನಿನದದ 
. ಮಳಯರು ಹಗಂಧದ ವನಿತಾನಿಕರಕ್ಕೆ ದೇಮನಭಿನನಕಾಮ 0. 
1057); ನೆರಪುವ ಗೋಧನಮನ 
ಲಂಕರಿಸುವ ಘೋಷ ನಿವಾಸಿಗಳಿಂದನಾಯತನ್ತ ಕಳಕಳನಿನದಂ (ಜಗವಿ, 
೪-೮೦); ಈ ನಿನದನೆಮ್ಮಂದಿನಗ್ಗದ ವಾನರನ ಗರ್ಜನೆಗೆ ಗುರು 
ವಾಯ್ತ್ಸೇನನೆಂಬೆನೆನುತ್ತ ಮೆಲ್ಲನೆ ವಿಂಡುಕಿದನು ಹನುಮ (ಕುವ್ಯಾಅ. 
೧೦-೧೩); ಮದಗಜದತ್ತ ಬೊಚ್ಚೆಯ ನಿನಡದಲಿ ತಿರುಗಿದನು (ಕರಂ. 
೨-೩೨-೩೧); ಪಣ್‌ ಎಂದುಂ ಬೀಯದ ಫಲವೃ ಕ್ಷಂಗಳೆತ್ತ ೦ ತುಟುಗಿ 
ಜೆಳೆದಿರೆ. ಭ್ರಮದ್ಭ್ರಮರ ನಿನದಮೆಂದುಂ ಕಿವಿಗಿನಿದಂ ಕಜೀಿಯೆ, ಯಸ್ಯಾ 
ಶ್ರಮೋಪನನಂ ಸೀತೆಗೆ ಕಣ್ಣಿ ವಂದತ್ತು (೦೫ಮಾಶ್ಚ. ೪೩-೧೩). (ಸಂ. 
ನಿನದಂಗೆಯ್‌ (ಕ್ರಿ). ಸದ್ದು ಮಾಡು ; ಧ್ವನಿ ಮಾಡು : ನಿನದಂ 
ಗೆಯ್ದಲ ಪುತ್ತು ನೆಯ್ದೆ ೬. ನೆರೆದುಜೋರಂತಾ ರೆಥಾಂಗವ್ರಜಂ 
(ಕುಸುಮಾ. ೪-೭೪). [ನಿನದ4-ಕೆಯ್‌,] 
ನಿನದಿಸು (ಕ್ರಿ). ನುಡಿ; ಧ್ವನಿಸು ; ಮೊಳಗು : ೨ನೆಯ ಶತಮಾನದ 
ಆಡುನುಡಿಯ ಸ್ವರೂಪ ನನಗೆ ತಿಳಿದು ಬಂದಿಲ್ಲವಾಗಿ, ಈ ಪ್ರಹಸನದ 
ಮಾತುಗಳು ಆ ಆಡುನುಡಿಯನ್ನು ನಿನದಿಸುತ್ತಿ ನೆಯೆ ? (ದ್ರಾವಿನಿ. ೮೧); 
ಇಗರ್ಜಿಯಿಂದ ಹೊರಟಿ ಗಂಟೆಯ ಧ್ವನಿ ಸುತ್ತಲಿನ ಗುಡ್ಡಗಳಲ್ಲಿ ನಿನದಿಸು 


(Mau. 2-1, ೧೧೮-೨೩೯; ಸು. 


ನಿನಾದ 


ವಾಗ ನಿರ್ಮಲೆಯ . . . ಮನಸ್ಸು ಪುಲಕಿತವಾಯಿತು (ಬೂರುದಾ- 
೯೧) ; ನಸಂತನ್ಮನಯವಾದ ಮಾತು ಅವಳ ಕಿವಿಯಲ್ಲಿ ನಿನದಿಸುತ್ತಿತ್ತು 
(ಕನುನೆ. ೧೯೭) ; ಭಾಗವತರ ತಬಲನಂತೂ ಕಿವಿಯಲ್ಲಿ ನಿನದಿಸುತ್ತಿದೆ 

(ಕತ್ತ್ವಬೆ, ೩೫). [ನಿನದ---ಇಸ್ಫು] 
ನಿನಾದ (ನಾ). -ನಿನದ: ನುಂನಿಕುಮಾರರೋದುನ ವೇದನಿನಾದದಿಂ 
ಪಿಗತನಿದ್ರೆಯಾಗಿ ಪಾಂಡುರಾಜಂಗಮಲ್ಲಿಯೆ ಮಂನಿಜನಂಗಳ್ಳ ಮಸಿ 
ದೊಡೆ (ಪಂಪಭಾ. ಸೊಣ್ಮಿತುಚ್ಛ ಎ೦ಖಲಂ ಗೋತ್ರ 
ಗಿರಿಚ್ಛಾ ತ್ರಾನುವಾದಾಧ್ಯಯೆನಗುರುಜರಾಸಂಧಣಿಸರೀನಿನಾದಂ (ಜಗವಿ. 
ಕೃತಮುಂಗಳತೂರ್ಯನಿನಾದ 


೧-೧೪೦ ಪ) ; 


೬೩೯); ಆ ಪುರಣೊಳಗುಣ್ಮೆ ಸೊಕ್ಕೆ 
ವೆತ್ತಲುಂ. (ಪುಷ್ಪ. ನಾದ ನಿನಾದ ಗಗನಭೇದಿಯಾಗಿತ್ತು 
(ದೀಸಹ. 11, ೩೮೮). [ಸಂ.] 
ಸಿನಾದಗೊಳ್ಳು (ಕೈ). ಧ್ವನಿಗೊಳ್ಳು : ಛಂಜೋಬಂಧಗಳಲ್ಲಿ ಈ 
ಸಹಜ ನಾದನುಯ ವರ್ಣಗಳು ಲಯದ ಜಾಡ ಹಿಡಿದು ಹೊಂದಿಕೊಳ್ಳು 
ವುದರಿಂದ ಲಯವು ನಾದಮಯವನಾಗುತ್ತದೆ ; ನಿನಾದಗೊಳ್ಳು ತ್ತದೆ 
(ಛಂದೋನಿ. ೧೩). [ನಿನಾದೆ 4 ಕೊಳ್ಳು (-ಆಕೊಳ್ಳ್‌)] 
ನಿನ್ನತು "ನಿನತ್ತು' ನೋ. 
ನಿನ್ನದು "ನಿನತ್ತು' ನೋ. 
ನಿನ್ನೆ, ನೆನ್ನೆ (ನಾ). ೧. ಈ ದಿನದ ಹಿಂದಿನ ದಿನ ; ಈವತ್ತಿನ 
ಹಿಂದಿನ ದಿನ: “ನಿನ್ನೆಯೆಂ ಬಲ್ಲಿಯು 0 ಕಲ್ಯುಮೆಂಬುದು? (ಹಲಾಯು- 
ನಗೆ ನಿನ್ನೆ ತಣಿಯೆಯಂಣಲಿಕ್ಕಿದೆಸೆಂದು ಮುಂಳಿದು ಬಡಿದಟ್ಟ. 
ಕಳೆದೊಂ ಸರಾ ೭೭-೧೭) ; ಅನಅಯದೆ. ನಿನ್ನೆ ನೋಯಿಂಸಿದೆಂ 
(ಸಂನಭಾಾ ೮-೭೩); ಸತ್ತ ಕಟಾವಿನ ಮಾಂಸವೆಂ ಮಾಂದನವೆತ್ತಿ 
ಯಾರೋಗಿಸುವ ನೇಮಂಜೊತ್ತು ಬಂದೆನು ನಿನ್ನೆ (ಬಸಪು. ೫೬-೩೪); 
ಮೊನ್ನೆ ಮದುವೆಯಾದೆನೈ ಕಜಕಿವುದೊಂದೆರಡೆಮ್ಮೆ ನಿನ್ನೆ ಕೊಂಡೆನು 
ಕ್ಷೇತ್ರ: ಸತ ಬಹುದು (ಪುರಂದ. ೨-೬೧-೨) ; ಅಕೋಡಾಡಿ ಹೋದಿರಿ 
ನಿನ್ನೆ ನೀವಿಂದೇನ ಮಾಡಬೇಕೆಂದೆಣಿಸಿದಿರಿ (ಭರಚ. ೪೨-೧೫) ; ನಾವು 
ಲೀಲಾಮಾತ್ರಜೀವರು, ನಮ್ಮ ಜೀವಪನಲೀಲಿಗೆ ! ನಿನ್ನೆ ನಿನ್ನೆಗೆ, ಇಂದು 
ಇಂದಿಗೆ, ಇರಲಿ ನಾಳೆಯು ನಾಳೆಗೆ! (ನವಿಲು. ೫೧-೧೪). ೨. ಸ್ವಲ್ಪ 
ದಿನಗಳ ಹಿಂದಿನ ದಿನ; ಈಚಿನ ದಿನ: ಬನರಂಗೆಯ್ವಮಮೋಘಮೆಂಬ 
ಬಗೆಯಿಂ ನೀಮೆಲ್ಲಮಾದಂ ರಣೋತ್ಸವದಿಂ ನಿನ್ನೆಯೆ ಪೋದ ಗೋಗ್ರಹಣ 
ದಂದೇನಾದಿರ್‌ (ಸಂಪಭಾ. ೯-೫೬). ೩. ಹಿಂದಿನ ದಿನ; ಮುನ್ನಾ 
ದಿನ : ಯೇಸು ಸಇವಂದಿನ ನಿನ್ನೆಯ ಗುರುವಾರದ ರಾತ್ರಿ 
ಯೂದನು. ಅವರನ್ನು ಬಿಟ್ಟು ಹೊರಟು ಹೋದನು (ಗೊಲ್ನೊಥಾ. ೪1, 
ಮುನ್ನು0). ನೆನ್ನೆ : ಇಲ್ಲಿಯನರೆಗೂ ಯೋಗ ಕೂಡಿ ಬಂದಿರಲಿಲ್ಲ. ನೆನ್ನೆ 
ಮನಸ್ಸು ಮಾಡಿದೆ. (ಸಿಕೆಉ. ೧೪೧). 
ಕನ್ನಡದಲ್ಲಿ ಅವ್ಯಯವಾಗಿಯೂ ಉಪಯೋಗವಾಗುತ್ತ. ಫೆ 


೮-೫೦) ; 


೧೩೫-೨೩) 


[ಹಲ ತಮಿ. ನೆರುನಲ್‌, ನೆರುನೈ, ಸೆನ್ನಲ್‌, ಸೇಜ್ಮಾ; ಮಲ. 
ಇನ್ನಲೇ ; ಕೊಡ. ನಿನ್ನಾಂದಿ ; ತಲ್ಲು ಸನ್ನ ಗೊಂಡಿ. ನಿನ್ನೆ] 
ನಿಪ (ನಾ). ನೀರು ತುಂಬುವ ಪಾತ್ರೆ; ಕೊಡ: "ನಿಸಂ ಕುಂಭಂ 


ಕುಟಿಂ ಕಳಶಮೆಂದೆನಲು ಕೊಡಮೆ(ನೆ)ನಿಕ್ಕುಂ” (ಸುಂಗಂಇ. ೬೨-೨೨). 
[ಸಂ.] 
ನಿಪಕ (ನಾ). ಜಾಣ ; ಚತುರ: ಆತಾಸಿಯೂ ನಿಪಕನೂ ಆದ ಭಿಕ್ಷುವು 


[ಗೋಜಿದ ಈ ಸಂಸಾರದ] ಗೋಜನ್ನು ಬಿಡಿಸುವನು (ಬುದ್ಧಪ. ೪೫ 


ಮಿಲಿಂದ). [--ಪಾಲಿ. ನಿಪಕ] 
ನಿಪಠ(ನಾ). ಓದುವಿಕೆ; ಸಠನ; ಅಭ್ಯಾಸಮಾಡುನಿಕೆ ; “ನಿಪಾಕ 
ನಿಪಠಃ, ಪಾಠಃ-೩ ಓದುವಿಕೆ? (ಸಿದ್ದಾಂತ, ೩೬೫). [ಸಂ.] 


1p ಕಾಲವಾಚಕಶಬ್ದಗಳು |, 


೪೬೧೩ 


25 


ನಿಪಾತ 


ನಿಪತನ (ನಾ). ಕೆಳಗೆ ಬೀಳುವುದು ; 
ಸರಾ. [ಸೆಂ] 

ನಿಪತನಂಗೆಯ್ಸ್ಳು (ಕ್ರಿ). ಕೆಳಗೆ ಬೀಳುವಂತೆ ಮಾಡು,- ಬೀಳಿಸು,- 
ಕೆಡಹು : ನಿನ್ನನೀ ರಥದಿಂಡೆ ನಿಪತನಂಗೆಯ್ಸದೊಡೆ ತನಗೆ ಪರಲೋಕ 
ದೊಳ್ವಿ ಸರೀ ತಗತಿಯಾಗದಿರ್ದಪುದೆ ಸೇಳೆಂದು ತೆಗೆದೆಚ್ಚು ಬೊಬ್ಬಿಅಕಿದನು 
(ಜೈಮಿಭಾ. ೧೪-೧೩). [8938 ] 

ನಿಪತಿತ (ಗು). ಕೆಳಕ್ಕೆ ಬಿದ್ದ ; ಸತಿತವಾದ: ಸಂಗತೋರಗಖಗ 
ಮೃಗಾವಾಸಂಗಳೊಳು ರಿಶಿ ಎನ ದ್ಥಾರಕಲ್ಲೊ 
ರ್ನೀತಳಂಗೆಳೊಳು ಸೊಂಗಿ ನಡೆವುತೆ (ಬಸಪ. ೧೯-೩೫) ; ಶೀತಳಪ್ರದ 
ವಾಗಿ ರಾಜಿಸುವಾ ತರುಚ್ಲಾಯೆಗೆ ಮನಸಿಜಾರಾತಿ ಒಯ್ಯನೆ ಬಂದನನಿ 
ಯೊಳು ನಿಪತಿತಪ್ರಸನಜಾತವಾಸನನಾಗೆ ಕುಳ್ಳಿ ರ್ದು (ಬಸಪು.೨೬-೪೨). 


ಪತನ: "ನಿಪತನಂಗೆಯ್ಸು ೫ 


[ಸಂ] 
ನಿಪತ್ತಿ (ನಾ). - ನಿನತನ : "ಪುಣಿಪತ್ತಿ' ಪರಾ. 
[ಸಂ.) 
ನಿಪನ (ನಾ). (?) : ಆಗತಮೆನಿಸಿದ ನಿಪನದನಾಗತನುತ್ತ ದಜಿಕೊಳು 


ತ್ರಮಂ ಮಧ್ಯಮಮೊಂದಾಗೆ ಕಥಿಷ್ಮ್ಮಾರ್ಥಮನೊಂದಾಗತ ನಾಲ್ಕುಂ 
ತೆಲಕ್ಕಮುಯ್ಲೆಯ್ಲುಕ್ಕುಂ (ಅಶ್ವಶಾ. ೬-೮೩). 1?) 
ನಿಪಾಠ (ನಾ). ಓದುವುದು ; ಅಧ್ಯಯನ: “ನಪಾಠಃ, 
ಪಾಠಃ-೩ ಓದುವಿಕೆ? (ಸಿದ್ಧಾಂತಿ, ೩೬೫). [ಸಂ.] 
ನಿಪಾತ (ನಾ). ೧. ಕೆಳಗೆ ಬೀಳುವುದು ; ಪತನ: ಘನಶರೌಘ 
ನಿಪಾತಗಳೊ ಘನಜನಿತ ವರುಷಾಸಾರಗಳೊ ತಾನೆನೆ ಭಟಿದ್ದಯದಾಹವಾ 
ಕೃತಿ ಮೋಹಿಸಿತು ಜಗವ (ತೊರರಾ. ೬-೨೮-೨೫). ೨. (ಬಾಣದಂತೆ) 
ಎಸೆಯುವಿಕೆ,--ಪ್ರಯೋಗಿಸುವಿಕೆ : ತಮದಂಬನರ್ಕಶರದಿಂದಾಶೀ 
ವಿಸೋಗ್ರಾಸ್ಟ್ರಮಂ ಖಗರಾಜಾಸ್ತ್ರನಿಪಾತದಿಂ ಕಿಡಿಸಿ ದಿವ್ಯಾಸ್ತ್ರಂಗಳಿಂ 
ಗೆಲ್ವ ೦ (ಸಂರಾನಾ, ೧೪-೨೦). ೩. ಮೇಲೇರಿ ಬರುವಿಕೆ; ಧಾಳಿ. 
೪. ಮರಣ. ೫. ನಾಶ; ಹಾಳು. ೬. ವೇದಕ್ಕೆ ಸಂಬಂಧ 
ಪಟ್ಟಂತೆ ನಿಭಾಗಿಸುವ ಶಬ್ದಗಳಲ್ಲಿ ನಾ ಲೃನೆಯ ವಿಧ: 
ಯಾಸ್ಕರೇ ಮೊದಲಾದವರು ಪದಗಳನ್ನು ನಾಮ ಆಖ್ಯಾತ ಉಪಸರ್ಗ 
ನಿಪಾತ ಎಂದು ನಾಲ್ಕು ವಿಧಗಳಾಗಿ ಉಪದೇಶಿಸಿರುವರು(ಹಿಂದಸಾ.೧೪೭). 
೭. (ವ್ಯಾಕ] ನಿಯಮಕ್ಕೆ ಒಳಸಡದ ಶಬ್ದ; ವ್ಯಾಕರಣ 
ಸೂತ್ರಕ್ಕೆ ಶೈಿವಡದ ಶಬ್ದ; ಸಂಸ್ಕೃತದಲ್ಲಿ “ಸಿಂಹ, kos 
ಮೊದಲಾದ ಶಬ್ದಗಳನ್ನು ಹೀಗೆ ಗುರುತಿಸುತ್ತಾ, ಕೆ. ೮. ಭಯ, 
ನಿಸ್ಮಯಾದಿ ಭಾವಗಳನ್ನು ಸೂಚಿಸುವ ಅಕ್ಕಟಾ, ಅಯ್ಯೋ, 
ಅಃ, ಆ, ಎ, ಏ, ಒ, ಓ ಮುಂತಾದ ಉದ್ಗಾರವಾಚಕ ಪದ: 
ಅರಮೆ ಎಲೇ ಏ ಓಹೋ ಅರೆ ಎಂಬ ನಿಪಾತಮಂಂ ನಿಶಂಕಾಪರನಖಂ 
ದೊರೆಫೆತ್ತ ವಧಾರಣನುಂಂ ಸ್ವರೂಪದಿಂ ನಿಲ್ಯುಮವಿಕೃ ತಂಗಳನೆಂದುಂ 
(ಕಾನ್ಯಾನ. ಎ, ಏ, ಒ, ಓ ಎಂಬೀ ಯುಗಲಾಕ್ಷರಂಗಳುಂ ವಿಶಂ 
ಕಾವಧಇರಣ ನಿಪಾತಂಗಳಲ್ಲದೆ ನಿಜದಿನೊಳವೊ (ಶನುದ. ನ. ೧೮ ವೃತ್ತಿ) ; 
'ಅವ್ಯಯಂಗಳನ್ನು (1) ಸಾಮಾನ್ಯ, (11) ನಿಪಾತ . . - (೪) ಕೃದಂತ 
ಎಂದು ವಿಭಾಗ ಮಾಡುತ್ತಾರೆ (ಕೈಪಿಡಿ. ೫೨). iP ಅವ್ಯ ಯಗಳಲ್ಲಿ 
ಕೆಲವನ್ನು ಪ್ರತ್ಯೇಕಿಸಿ ನಿಪಾತಸೆಂಬ ಸಂಜ್ಞೆ ಯನ್ನು! ಹೇಳಿರು 
ವುದು ಬಿದರ್‌ ಇವುಗಳ ಮುಂದೆ ಸ್ಮ ಕರ, ಬದರ ಸಂಧಿ 
ಕಾರ್ಯಗಳು ಬರುವುದಿಲ್ಲ. 
ನಿಪಾತ ಮಾಡು ನಾಶ ಮಾಡು; ಹಾಳುಮಾಡು: ತಾವು ಅನ 
ರೀತಿಯಿಂದಾದರೂ ಶತ್ರುವನ್ನು ನಿಪಾತ  ಮಾಡೋಣವಾಗಲಿ 
(ಬನ್ನೀ. ೬೨). ನಿಪಾತವಾಗು - ಹಾಳಾಗು ; ನಾಶವಾಗು : ರಜಸ್ವಲೆ 


ನಿಪಕಃ, 


೪೬); 


ನಿಪಾತಕ 


ಯಾಗಿದ್ದ ದ್ರೌಪದಿಯನ್ನು ಸಭೆಗೆ ಎಳೆದು ತರಿಸಿ ನಮ್ಮ ಎದುರಿಗೇ 
ಅಪಚಾರ ಮಾಡಿದ ಸಾಸಿಗಳು ಎಲ್ಲರೊ ನಿಪಾತವಾದರು. (ಆಗ್ರಹ. ೧೨). 
[ಸಂ.] 

ನಿಷಾತಕ (ಗು). ೧. `ಪಾಸದ; ದುಷ್ಕರ್ಮದ : ಆಕ್ರಮಣಕಾರರ 
ನಿಪಾತಕ ಸರಿಣಾಮಗಳನ್ನೆ ಲ್ಲ ತಡೆಯ ಇವರು. ತನ್ನು ಕಲೆಯನ್ನು 
ಉಳಿಸಿಕೊಂಡು ಬರುತ್ತಾ ರೆ (ಭಾರದ. ೫೫೧). (ನಾ). ೨, ಪಾಷ 
ದುಷ್ಕರ್ಮ. [ಸಂ.] 

ನಿಪಾತಗೊಳಿಸು(ಕ್ರಿ) ಹಾಳುಮಾಡು; ನಾಶಮಾಡು: ಮಹಮ್ಮದೀ 
ಯರನ್ನು ನಿಸಾತಗೊಳಿಸಲು ಒಂದು ದಂಡು ಬಂದಿತು (ಸೈಗಂಬ. ೮೦), 

ಳ್ಳ -ಇಸ್ಬು] 

ನಿನಾತತ್ಸಣ (ನಾ). ಕೆಳಗೆ ಬಿದ್ದ ಸ್ಲಂಥ ಹುಲ್ಲುಕಡ್ಡಿ ; : ಯೆಕ್ಷನಿಟ್ಟಿ 
ನಿಸಾತತೃ ಣವಂ ನೆಗಪಲಾಜದೆ ಧಾತುಗೆಟ್ಟಿರು ವಿಷ್ಣು ಧಾತರು ತಾವೆ 
ಘನವೆಂದು (ಬಸಪು. ೫೪-೪೫). [ನಿಪಾತ್ಯ 7) 

ನಿಸಾತನ (ನಾ). ೧. ಕೆಳಗೆ ಬೀಳಿಸುವುದು. ೨. ಕೆಳಗೆ ಬೀಳು 
ವುದು. ೩. ಎಸೆಯುವುದು. ೪. ಕೆಳಕ್ಕೆ ಹಾರುವುದು. 
೫. ಕೊಲೆ; ಸಂಹಾರ: ಹರಿದುಬ್ಬಿ ಹಾಯ್ಕೊಡೆ ವೇಡೆಯನರಿಗೆ ಹಬ್ಬ 
ಮಾಯ್ತೆ ೇನೆಂಬೆನಗೆಣಿತ ಮೃ ಗನಿಪಾತಸವೆ (ಕನ್ಯಾ ಅ. ೧೩-೨೫). (ಸಂ. 


ನಿಷಾತಾನ್ಯಯ (ಸಾ) ಎ ನಿಷಾತ ಳೆ : ಕಿಪಾತಾನ್ಯಯಗಳು. ಇದ್ರೆ 


ಭಯ ನಸ್ನಜವದಿ ಭಾವಗಳನ್ನು ತಿಳಿಸುತ್ತವೆ (ಕೈಪಿಡಿ. ೫೨). 
[ನಿಪಾತ 4" ಅವ್ಯಯ] 

ನಿಪಾತಿಸು (ಕ್ರಿ). ೧. ಹಾಳುಮಾಡು ; ನಾಶಮಾಡು: ಅಕನ 
'ವೇಗನುಮಂ ಸಂಗ್ರ್ರಾಮುಜೊಳ್‌ ನಿಸಾತಿಸುವನಾವನೊರ್ಪನಾತಂಗೆ 
ನಿಮ್ಮ ಮಗಳಂ ಕುಡಿಮೆಂದು ದೇವಗುರುವೆಂಬ ಸೈವಿಂತ್ತಿ ಕಂ ಪೇಟ್ವಿ 0 
(ನಡ್ಡಾರಾ. ೬೧-೨೪). ೨, [ವ್ಯಾ ಕ] ನಿಪಾತಶಬ್ದ ವೆಂದು ತಿಳ್ಳಿ 
ವರ್ತಿಸು ; ಅವ್ಯ ಯವೆಂದು ಭಾವಿಸು: ಪೊಸತು ಪಟದಿಳದು 
'ಪೊಜಗೊಳಗು Ki ನಜಕೊಳತ್ತಮಂತಕ್ಕೆ ನಿಸಾತಿಸೆ ಪಡೆಗು 
ಮನಜಗೊಳೊಳಗಿಂಗಸಂಗದಿ ಸಮನಿಸಿರ್ಕುಮುಳ್ಳಾ ದೇಶಂ (ಕನ್ಯಾನ. 
೨೩೯). [ನಿಸಾತ + -ಇಸ್ಯು] 

ನಿಷಾನ (ನಾ). ೧. ಕುಡಿಯುವುದು. 
ಜಲಾಶಯ. ೩. ಸಣ್ಣ ಹೊಂಡ ; ಬೆಂಚೆ: “ನಪಾನಂ, ಉದ 
ಪಾನಂ, ವಾಪೀ, ಅಹಾವ। -ಈ ೪ ಬೆಂಚೆ? (ಹಲಾಯು. ೧೧೩-೬೨). 
೪. ಬಾವಿ, ೫. ಪಶುಗಳು ನೀರು ಕುಡಿಯಲು ಏರ್ಪಡಿಸಿರುವ 


೨. ನೀರಿರುವ ಸೈಳ; 


ತೊಟ್ಟಿ : : “ಆಹಾವಃ, ನಿಪಾನಂ _೨ ಭಾವೀ ಬಳೀ ಪಶುಗಳು ನೀರು 
ಕುಡಿಯುವ ಬಸ್ಗೆ ಕಟ್ಟಿಲ್ಪಟ್ಟಿ ನೀರ ತೊಟ್ಟಿಯ ಹೆಸರುಗಳು” 
(ಸಿದ್ಧಾಂತಿ. ೮೫). (ಸಂ.] 


ನಿಪೀಡನ (ನಾ). ೧. ಹಿಂಡುವುದು ; ಹಿಸುಕುವುದು, ೨. ಪೀಡಿ 
ಸುವುದು ; ಹಿಂಸಿಸುವುದು : "ನಿಪೀಡಿಸು' ಪರಾ. [ಸಂ.) 

ನಿಪೀಡಿತ (ಗು). ಹಿಂಡಿದ; ಹಿಸುಕಿದ; ಒತ್ತಿದ: ಆ ಮಸ್ತಕದ 
ಕೋಷೋತೃರದ ರುಂಳ ರುಾಡಿಸಿತು ಶುಭ್ರಸ್ಸು ರಣದಂತ ನಿಪೀಡಿತಾಧರ 
ನಾದನಾ ಭೂಪ (ಕುನ್ಯಾಗ. ೫-೩೭). [ಸಂ.] 

ನಿಪೀಡಿಸು (ಕ್ರಿ). ಯಾತನೆಸಡಿಸು ; ಹಿಂಸಿಸು; ಕಾಡು: 
ಸಿಜನೆಂಬ ಬಲ್ಲ ಹಮದೊತ್ತಿ ನಿಪೀಡಿಸೆ (ಬಾಧಪು. ೧೬-೩೮). 

[ನಿಪೀಡನ* -ಇಸು] 
ಸಿಪೀತ (ಗು). ಚೆನ್ನಾಗಿ ಕುಡಿದ : ಸುಧೆಯಂ ತೆಗೆದುಂಬ ಮರಾಳನೆತ್ತ 
kK ನಿನೀತಚಂದ್ರಿಕಾಮೃ ತಸುಚಕೋರನೆತ್ತ ಬಿಸಿಲಂ ಕುಡಿದಂದಮದೆತ್ತ 

ಲೋಕಡದೊಳ್‌ (ವೃಷವಿ, ೯-೪೨). [Ao] 


ಮನ 


೪೬೧೪ 


20 


25 


40 


45 


ನಿಪುಣ 


ನಿಪುಣ (ಗು). ೧. ನುರಿತ; ಪ್ರನೀಣನಾದ. (ನಾ). ೨. 
ಪಾರಂಗತ; ಜಾಣ: “ಕೃತಹಸ್ತಂ..,. ಪ್ರನೀಣಂ ವಿಚಕ್ಷಣಂ 
ನಿಷ್ಣಾತಂ ಕೃತಮತಿ ನಿಪುಣಂ ನಿಜ್ಞಂ ಕೃತಕರ್ಮಂ ಕೋವಿದಂ 
[ವಿದಂ ಜ್ಞಂ] ಜಾಣಂ” (ನಸ್ತುಕೋ. ೯೯-೫) ; ಕಿಜಂದಜಕೊಳೆ ನಿರಿದು 
ಮರ್ಥಮನಜಕಿಪಲ್‌ ನೆಅಕ್ಕೀವಾ)ತನಾತನಿಂದಂ ನಿಪುಣಂ (ಕವಿಂ 
೧-೧೫) ; ಬುಧಕರ್ನ್ಟ್ಯಂಶಮಾ ಸ್ಥಿತಿಯೊಳ್‌ ಕೂಡಿರೆ ಪಂಡಿತಂ ನಿಪುಣ 
ನಕ್ಳುಂ. , , ತದ್ವ ಸೈ ಧೂಟೀನರೆಂ (ಜಂತಿ. ೨೨-೧೮) ; ಕಪಟಿನನು 
ನೆಜಕೆ ಮಾಡಿ ಜೂಜಿನೊಳು ಪರಿಳಾರ್ಯುವ ಜಿ. ೈಸಿಕೊಡುನೆನು. ನಿಶ್ರಣ 
ಕೆನ್ನ ಂಡೆದಲಿ ii ಶಕುನಿ (ಕುನ್ಯಾಸ, 
೧೨-೧೯); ಯಾವನೋ ನಾಸ ಕಲಾವಿದನು ನರುಷಗಟ್ಟ, ಲೆ ದುಡಿದು 
ಅದರಲ್ಲಿ ತನ್ನ ಕಲಾಪ್ರೌಢಿಮೆಯ ಭಟ್ಟ ಇಳಿಸಿದ್ದನು (ಕಂಬಹು. ೧). 
೩. ನೈಪುಣ್ಯ ; ಕುರಿತ; ಕೌಶಲ್ಯ ; ತಾಂ ಪಟ್ಟುವಟ್ಟಿ ಕ್ಷೇತ್ರ 
ದೊಳು ಕೃಷಿ ನೊದಲಾಗೊಡೆಯ Pees ಭ್ಳತ್ಯಾದಗೆ ನ್ದ 
ಕೂಪುಗಂಡಲ್ಲದೆ ನಿಪುಣಮಾಗಿ ಗೆಯ್ಯರೆಂದು ದೂರದೊಳಿರ್ದು ಮೆಯ್ದೊ 
ರ್ಪುದು ರೂಸಾನುಖಾತಂ (ಶ್ರಾನಳಾ. ೨೨೭) ; ಅಪರಿಮಿತ ಸೂಕ್ಷ್ಮ 
ದೊಳಖಿಳಮಂ ಕಪಟಿನಾ ಟಿಳಸಾತ ತ್ರನಿದ್ಯಾನಿಪುಣದಿಂ ಪ್ರಕಟಿಸುವ ತತ್‌ 
ಚೈತನೈಭಾವಿ ಶಿನಂ (ಬಸಪು. ೫೧-೩೧). [ಸಂ.] 

ನಿಪುಣತನ (ನಾ). ಕುಶಲತೆ ; ನೈಪುಣ್ಯ : ಜಪ ಮಾಡಿದರೇನು ಫೀ 
ತನ ಮಾಡಿದರೇನು ಕಪಟ ಕಲ್ಮಷ ಕಳೆಯಲಿಲ್ಲ ನಿಪುಣತನ ಪಡೆಯಲಿಲ್ಲ 
(ಪುರಂಡ. ೩-೧೫೫-೨). ([ನಿಪುಣ-- -ತನ] 

ನಿಪುಣತೆ (ನಾ). ೧. - ನಿಪುಣತನ : ಕೃ ತಿಪರಿಚಯಮುಂ (ತರ್ಕುಂ) 
ಪ್ರತೀತಿ(ಯೆಂ) ವಾಗ್ವಿದಗ್ಗ ತೂ ನಿಪುಣತೆ (ಯೊಳ್‌) (ಕಮಿಾ, ೧-೧೧), 
ಸಾಂಖ್ಯತತ್ತ ಒದ ಕೃಪೆಯ ಮಾಡಿದನಾತ್ಮಯೋಗದ ನಿಪುಣತೆಯಲಿ 
(ನಿಭಾಗ, ೧-೨-೪) ; ರಥಾರೋಹಣ ನಿಪುಣತೆಯೊಳ್‌ ಪಾರ್ಥನಂ ಪಳಿವ 
ಪಾರ್ಥಿವಸಮದಯಂ ಮಂದಂದಳೆಡೀಜ ಪನ್ನ ತಿಕೆಯಿಂಂ ಪರಿಯಿಂಪಾಗಳ್‌ 
(ರಾಜರೇ. ೬-೧೧ ಪ). ೨, ಜಾಣತನ; ಬುದ್ಧಿ. ವಂತಿಕೆ : ಅವರಲ್ಲನೇಕರು 
ಕೃಷಿಯಲ್ಲಿಯೂ ಅದೇ ನಿಪುಣತೆಯನ್ನು ಇಟ್ಟು ಕೊಂಡಿದ್ದ! ರೆಂದು 
ಕೇಳಿದ್ದೆ. £ನೆ (ಚೆಂಗಾಳ್ವ. ೩೪೨) ; ಶಕ್ತಿ (ಇ ie ಪ್ರತಿಭೆ), ಸೆ ನಡವಳಿಕೆ, 
ಶಾಸ್ತ್ರ » ಕಾವ್ಯ ಮೊದಲಾದುವುಗಳ 'ಐರಿಶೀವನೆಯಿಂದ ಬರುವ ನಿಪುಣತೆ 
(ವಶ್ಯ) 1 (ಸ ಅಭ್ಯಾಸ)-ಇವು ಮೂರು ಒಟ್ಟಿಗೆ ಕಾವ್ಯ 
ನಿರ್ಮಾಣಕ್ಕೆ "ಮಾ. ೧೭೯). ಪಿ ಸಾಮರ್ಥ್ಯ; ದಕ್ಷತೆ. 

[ಸಂ. ನಿಪುಣತಾ] 

ನಿಪುಣತ್ವ (ನಾ). - ನಿಪುೆಣತನ : ಅಪರಿಮಿತಕರ್ಮಗಳ ಅನುಸರಿಸಿ 
ನಡೆವುದಕೆ ನಿಪುಣತ್ಯ ಮೊದಲೆ ಇಲ್ಲ (ಕನಕ. ೬೩-೧); ಆ ಲಲಿತತ್ವಂ 
ನಿಪುಣತ್ವಮಾ ರತಿವಿಲಾಸೌತ್ಸುಕ್ಕಮೇನಾದುದುಜ್ವಲ ಸಾಮಂತಕಿರೀಟಿ 
ರತ್ನರುಚಿಸಂಘಟ್ಟಾ ೦೪ ಪಂಕೇರುಹಾ (ವಿಷ್ಣು ಪು. ೫-೫-೧೧೬). 

(ಸಂ.] 

ನಿಪುಣಿಸು (ಕ್ರಿ). ಪಾರಂಗತನನ್ನಾಗಿ ಮಾಡು; ನಿಪುಣನನ್ನಾ. ಗಿ 
ಮಾಡು : ಶಸ್ತ ಸ್ವವಿದ್ಯೆಗೊನಜಂ ಕಣಾ ನೀನಾಗು, ನಿನ್ನೊ ಅವರೆಲ್ಲರ 
ನಿಪುಣಿಸಾ ಎಂದನನ ಕುರುಕುಲದ ಶಸ್ತಾ ಸ್ವಾ ಗಮಾಚಾರ್ಯನಾ 'ಗಿಸಿಹನಂತೆ 
(ಹೆಬ್ಬೆ. ೨-೨೧). [ನಿಪುಣ+ ಎ. ಇಸು] 

ನಿಪುಣ" (ನಾ). ಜಾಣೆ; ಬುದ್ಧಿವಂತೆ : ನೃಪಪುತ್ರಿ ಶೂರಸೇನಾಧಿಸ 
ನಿದಿರೊಳ್‌' ರಥಿನಿ ನಿಲ್ವುದುಂ. ಚತುರಕಳಾಲಪನೆ ನೈ ಸೇಶ್ವರವರ್ಣನ ನಿಪುಣೆ 
ಪತಿಂನರೆಯ ಮುಂದೆ ನಿಂದಿಂತೆಂದಳ್‌ (ಶಂತಿಪು, ೫-೧೨೬) ; ಅಕ್ಕ 
ಮುದನಶಾಸ್ತ್ರದಿ ನಿಪುಣೆಯರು ಸಿಕ್ಕ ಮಾಧನನ ಕಂಡರೆ ಅವರ್‌ ಬಿಡರು. 
(ಪುರಂದ. ೩-೧೯೬-೧). [ಸೆಂ. ಣಾ) 


ಲೋಳಬೊಳಿಲ್ಲ . 


ಕಾರಣ 


ನಿಪುತ್ರಿಕ 


ನಿಪುತ್ರಿಕ (ಗು). ೧. ಮಕ್ಕಳಿಲ್ಲದ; ಸೆಂತಾನವಿಲ್ಲದ: ಖಾನಾ 
ನಳಿಯ ಊಟಿ ಮಗನಿಗೆ ಒಗ್ಗ ದೆಂದು ತಮ್ಮ ತಂಗಿಯಾದ ವನಮಾಲಾ 
ನನ್ನು ಜೊತೆಗೆ ಇಟ್ಟಿ ರು. ವನಮಾಲಾ ಸಿಪುತ್ರಿಕ ವಿಧವೆ (ಜಯಂತ. ೧೫೩). 
(ನಾ). ೨. ಮಕ್ಕಳಿಲ್ಲದಿರುನಿಕೆ ; ಸೆಂತಾನನಿಲ್ಲದಿರುವಿಕೆ : 
ಪುರದೊಳಗೆ ಅನಾಯ ಸಿಪುತ್ರಿಕನಿಲ್ಲ ನಾಡಿಂಗೆವು ಪಟ್ಟಿ ಣಕ್ಕೈವು ಅಸತು 
ಅಕಾಂತುಳಯೆನು ಹುಟ್ಟಿದಡೆವು  ಆರಸುಮಂಸೆಯೆ (ಕೂ ಲ್ಲಾರಾ. 
೨೦-೩೪; 1265). ೩. ಮಕ್ಕಳಿಲ್ಲದವನು ; ಸಂತಾನವಿಲ್ಲದವನು : 
ಅಹುಜೀ ನಾ ನಿಪುತ್ರಿ 4? ಇಹಪರಯೊಳು ನಿರ್ಗತಿಕ? (ಉ್ರಾಂಚಧ್ಯ. 
೩೮-೩). 'ಅಪುತ್ರಿಕ' ನ [ಸೆಂ] 

ನಿಪ್ಪುತ್ರಿಳತೆ (ನಾ). ಎ ನಿಪುತ್ರಿಕೆ ೨: ಆ ಸಂಹಾಸವು ತನ್ನ ನಿಪುತ್ರಿಕತೆ 

0ತೆ ಸಿಟ್ಟಿಗೆ ಅಧಿಸಿದ ನುಖಲಕ ಅನನ 


ಸರಾ. 


ಗಂಗಯ ೧೮೫). 

[ಸಂ. ನಪುತ್ರಿಳತಾ] 

ನಿಪ್ಪಟ (ಗು). ಅಧಿಕವಾದ ; ಅತಿಶಯ ನಾ : ನೆಚ್ರಡ ಹರಳೊಳೆಡಳ 
ಬಾಗಿರುವ ದ್ರಷಾಗ್ನಿಯಂತಾ ಫಾಲಗುಲ್ಬ ಮಾ ನಿಪ್ಪಟಿ ಬ್ರಹ್ಮಚರ್ಯದ 
ದೀಧಿತಿಯ ನೋಡ! (ಗೊಲ್ಲ ೪-೮೮). 

ನಿಪ್ಪಟಿನೀರು-- ಬರೀ ನೀರು; ತುಂಬಾ ನೀರು: ಈ ದಿನ 

ಸಾರು ನಿಪ್ಪ ಟಿ ನೀರಾಗಿದೆ (ರೂಭಿ). [ಪ್ರಾ ಣಿಪ್ಪಟ್ಟ] 

ನಿಪ್ಪ ಟಂ (ಅ)..ಅಧಿಕವಾಗಿ ; ಅತಿಶಯವಾಗಿ : ನಿಪ್ಪ ಟನೆ ಜೀರ್ನ್ನ 
ಮಾಡುದನುಪ್ಪಬ್ಬಾಯ್ತನ ಮಹಾಜಿನೇಂದ್ರಾಲಯಮಂ ನಿಪ್ಪೊ ಸತು 


ಮಾಡಿದಂ ಕರನೊಪ್ಪಿಕೆ ಡುಳ್ಳ ೦ ಮನಸ್ವಿ ಬಂಳಾಪುಕಯೊಳ್‌ (ಎಕ. 11, | 


೩೪೫-೪೦ ; ಸು. 1159). "ನಿಪ್ಪುಟಿಂ” ಪರಾ. [ಎನಿಪ್ಪಟ] 
ನಿಪ್ಪಟ್ಟು, ನಿನ್ಬಿಟ್ಟು (ನಾ). ಒಂದು ಬಗೆಯ ಕರಿದ ಕಾರದ 
ತಿಂಡಿ: ಏನು ಬೇಕಾದರೂ ಕೇಳು ಮಗು. ನಾಚಿಳೆಸಟ್ಟು ಕೊಳ್ಳ ಬೇಡ. 


ನಿಪ್ಪಟ್ಟು ಬೇಕೆ? (ಪೊನಟಂ. ೪). ಸಿಪ್ಪಿಟ್ಟು : ಸೀತೆ ಹೆದರಿ 
ಅವರ ಕೈಗೆಲ್ಲ ಒಂದೊಂದು ನಿಪ್ಪಟ್ಟು ಕೊಟ್ಟು . . . ಹೊರಕ್ಕೆ 


ಕಳಿಸಿದಳು. (ಅನಕಂ. ೬೦). 
[ಜೇ.॥ ತೆಲು. ನಿಪ್ಪಟ್ಟು, ನಿಪ್ಪಟಿ; ಕೋಲಾ. ಸಿಪಟಿ, ನೀಪಟಿ] 

ನಿಪ್ಪೆಟ್ಟೆ (ನಾ). ಒಂದು ಬಗೆಯ ಮಂಚ (?) : ಚಪ್ಪರನುಂಚ 
ಗುಜ್ಜರಿಗಾಲಮಂಚ ಮೇಲುಪ್ಪರೆನುಂಚ ಹೂಮಂಚ ಸಿಪ್ಪಟ್ಟಿ ಶಕುನಿ 
ತೂಗುವ ಮಂಚ ಸೆಳೆಮುಂಚವೊಪ್ಪ ವಾಂತೆಸೆದುವು (ಭರಚ. ೧೫-೨೬). 

11] 

ನಿಪ್ಪೆಡಂ (ಅ). ಅಧಿಕವಾಗಿ ; ಅತಿಶಯವಾಗಿ (7): ಒಪ್ಪುನ 
ಮಾರ್ಗಶೀರುಸದ ಪುಣ್ಣಿ ನುಯೊಳ್‌ ಕುಲಸಿಹಾಗೆ ಶುಂಠಿಯಂ ತುಪ್ಪ 
ಮನುಫ್ರೃ ಜೇನ ಫೃತ ಸರ್ಕರೆಯಂ ನಿಡಿದಿರ್ದು ಮಾಜಾಕೊಳ್‌ ತಪ್ಪದೆ 
ಮೂಲುತಿಂಗಳೊಳೆ ಲಾಭಮನುನ್ನತನುಂಟುನೂಡುಗುಂ ನಿಪ್ಪಡ' 
ಮಲ್ಸದಿರ್ಪ [ಸಾಉಾಂ, ಪೊಪ್ಪಜೆ] ಸರದಂಗೆ ಧನಂ ಕಿಡದಂತೆ ನಿಶ್ಚಯಂ 
(ಬಿಟ್ಟನು. ೬-೩೯), [ಆನಿಪ್ಟಟಿ 7) 

ನಿಪ್ಪೆಡಿ (ನಾ). ಎಲೆಗಳಿಲ್ಲದ ಕೆಂಪುಹೂವುಗಳನ್ನು ಬಿಡುವ ಒಂದು 
ಬಗೆಯ ಗಿಡ ; “ಕ್ರಾಕರ” (ಸಂ. 54). [2] 

ನಿಪ್ಪತಿ (ನಾ). ಒಡೆಯನಿಲ್ಲದಿರುವಿಕೆ. 

ನಿಪ್ಪತಿಯಾಗು- ದಿಕ್ಕಿಲ್ಲದಾಗು: ಮನದ ಯುಕ್ತಿ ನಪ್ಪ ತಿಯಾಗಿ 

ನಿಜನನೊಡಗೊಂಡಿರ್ಪ ಭಕ್ತ ರಿಗೆ ತೊತ್ತಾಗಿ ಬಾಳ್ವೆನೆಂಬುದು ನಿಜೈಕ್ಯಂಗೆ 
ಭೃ ತ್ಕಾಚಾರವು (ಮೈಲಾರ, ೨-೩೧). [«:ಸೆಂ. ನಿಃಪತಿ] 

ಸಿಪ್ಪೆರಿ (ನಾ). ನೀರು ಹರಿಯುವ ಹಳ್ಳ ನಾಗಿಯಬ್ಬೆಗಳಬ್ಬೆ 
ನಾರಣಬ್ಬೆಯ ಕಟ್ಟ ಸಿದ ನೈರುತಿಭಾಗದ ಮುಲ್ತಿದ ಕೆಜೀಯ ಎರಡು 


೪೬೧೫ 


20 


30 


33 


40 


ನಿಪ್ಪಸರ 


ಕಡೆಗೋಡಿನ. ನಿಪ್ಟರಿಯೆ ಮೇರೆಯಾಗಿ (ಎಕ. ೫11, 3೮೦. ೩೯-೩೭; 920). 
[P ಇದು "ನೀರ್ವರಿ' ಎಂಬುದರ ಅಪಲಿಖಿತನಿರಬಹುಜಿ ?] 

ನಿಪ್ಪಲ್‌ (ನಾ). ಮಕ್ಕಳಿಗೆ ಶೀಕೆಯಲ್ಲಿ ಹಾಲು, ಹಣ್ಣಿನ ರಸ 
ಮುಂತಾದುವುಗಳನ್ನು ಕುಡಿಸುವಾಗ ಉಪಯೋಗಿಸುವ 
ಮೊಲೆತೊಟ್ಟಿನ ಆಕಾರದ ರಬ್ಬರಿನ ಸಂಧನ : ಶೀತೆಗಳು, 
ನಿಪ್ಪಲ್‌ಗಳು, ಹಾಲನ್ನು ತಯಾರುಮಾಡುವ ಇತರೆ ಪಾತ್ರೆಗಳು ಇವೆಲ್ಲವು. 
ಗಳನ್ನೂ. ಪರಿಶುದ್ಧವಾಗಿ ತೊಳೆದು ಶುಚಿಯಾಗಿಟ್ಟು ಕೊಳ್ಳೆ ಬೇಕು 
(ಗೈಹವಿ. ೧೦೭). [5--ಇಂ. Nipple] 

ನಿಪ್ಪಸರ (ನಾ). ೧. ಅತಿಕಯ ; ಅಧಿಕ್ಯ ; ಹೆಚ್ಚಳ; ಲಲನೆ... 
ಸಿಚ್ಚೆಲುವಿಂಸೆ ಕಂತು ನಿಪ್ಪ ಸರದಿಂ ಸರದಿಂ ಸರದಿಂಪುಬೋಜಕಿ ಕೋಗಿಲೆ 
ವಿಧು ಬೀಟಿ ಭೀತಿಕರನುಂ ಕರಮಂ ಕರನುಂ ಕಫೋಲದೊಳ್‌ ನಿಲಿಸು 
ವಳೆಯ್ಲೆ (ಜಗನಿ. ೧೧-೧೯) ; ಆಡುತೆ ಪಾಡುತೆ ಶಿನನಂ ಪರಸುತೆ 
ಒಪ್ಪುವ ಮುತ್ರೈಬೆಯೆರಿಕ್ಕೆಗಳಂ ನಿಪ್ಪಸರದ ಳನಿಗಳ ತೆಕ್ಕೆಗಳಿಂ . , . 
ಸೊನ್ನಾ ೦ಬಲದಧಿಸತಿಯೊಪ್ಪಿ ರ್ನೆಂ (ತಿರುನಾ. ಹೆ. ೧೧೧-೨೨) ; ಒಪ್ಪ ನ 
ಕರಸ್ಮಲ ಉರೆಸ್ಸಲದಚಲರಲ್ಲಿ ನಿಪ್ಪ ಸರದಚ್ಚ ಶಿನಲಿಂಗವ್ರ ತಿಗಳಲ್ಲಿ ಪಂಚಾ 
ಕ್ಷರಿಯಿ ರೂಪುಗೊಂಡಂದದಿಂ ಕೆಲರು... ಕೋಟಿನೃ ಸಭಧ್ವಜದ ನಡುವೆ 
ಕೂಡೆ (ನಿಕಾಂಲ. ಹ. ೨೮೬-೧೨); ಹೊಸ ಹೊಗರೆ ಜವ್ವನ ಸಿರಿಯ 
ಜೋಡಣೆ ಜನಮುನನನಾನರಿಸಿದುದು ನಿಪ್ಪ ಸರದಲಿ ಪಾಂಚಾಲನಂದನೆಯ 
(ಕುನ್ಯೂಆ. ೧೩-೨೬) ; ಬಸಂಜಿ ಬಾಯ್ಗೆ ಳ ಹೊಯ್ದುಳಿನ ನಿಪ್ಪಸರ 
ದಾಕ್ರಂದನದ ನಾರೀವಿಸರ ಬಳಸಿತು ನೀರಧೀರೋದ್ಧತ ದಶಾನನನ. 
(ತೊರರಾ, ೬-೫೧-೯೧). ೨. ವೇಗ; ಶೀಘ್ರತೆ : ಅಸಿಯ ಲಿಟ್ಟಿ ರೆದಂತೆ. 
ಬಲ ನಿಪ್ಪಸರದಲಿ ನುಗ್ಗಾಯ್ತು ನೀಗಿದರಸುವನೀ ದುಶ್ಯಾಸನನ 
ನಂಬುಗೆಯ ಪರಿವಾರ (ಕುನ್ಶಾಕ. ೧೯-೨೦); ಈ ಸೈನ್ಯಸುಭಟರ ನೆರವಣಿಗೆ. 
ನಿಪ್ಪ ಸರದಲಿ ಮುಸುಕಿತು ಧನಂಜಯನ (ಕುಮ್ಯಾಶ. ೨-೫೩); ಮಿಸುಪ 
ಸಂಪಗೆಯ ಕುಸುಮದ ಸುರಭಿಗೆಜಗಿ ನಿಪ್ಪ ಸರದಿಂ ಮೂರ್ಛೆಯೊಂದಿದ 
ಪರಮೆನಜಯಂತೆ (ಅರಾ. ೫-೫-೨೬): ಚಸ್ಪ ರಿಸಲರಿದೀ ನಿಸಾಟಿನ 
ನಿಪ್ಪ ಸರದಿಂ ಪಾಂಡವರಿಗಣಿದಪ್ಪಿ ತೆಂದರೆ ಸಾಮವೇ ಹಿತವೆಂದು ನಡೆತಂದ 
(ಪಾಳ್ವಛಾ. ೩೦-೨೭), ೩. ರಭಸ; ಜೋರು; ಆವೇಗ: ಕೇಳು 
ಭೂವಿಂರುಹದ ಶಿಖರ ವಿಶಾಲದೊಳು. ನಿಪ್ಪಸರದಿಂ ಸಲೆ, ಬೀಳುತಿಹ 
(ಸ್ವರೂಪಾ, ೧-೨) ; -ಮಸಗಿದುದು. ಬಹುವಾದ್ಯಚಯ ನಿಪ್ಪ ಸರದಲ್ಲಿ 
ನಿಸ್ಸಾಳತತಿ ಗರ್ಜಿಸಿದುವು (ಸಂಭಪ.೩೦-೫) ; ಮುತ್ತೆ ಹೊಯ್ದನು. ಭೀಮ 
ಸೇನನ ನೆತ್ತಿ ಯನು ನಿಸ್ಟ ಸರದಲಿ ಕಳೆ ಹತ್ತಿ ರೋಂಿಸಿ. ತಿರುಗಿಬಿದ್ದನು 
ಬಿಗಿದ ಮೂರ್ಛೆಯಲ್ಲಿ (ಕುನ್ಯಾಗ, ೭-೩೬) ; ಬೆಸುಗೆಗಳಚಿದ ಶಾಲ್ಮಲಿಯ. 
ಭೂರಸೆದವೊಲು ಬಯಲಾಯ್ತು ಬಲ ನಿಪ್ಪ ಸರದಲಿ 'ಬೊಬ್ಬಿಡಲು ಬಿರಿ 
ದುದು ಗಿರಿ (ತೊರಂ.೬-೨೭-೧೯): ದರ್ಪಕ ದೈತ್ಯನಲ್ಲಭನೊಳಗಿದಿರಾಂತು. 
ನಿಪ್ಪಸರದೆ ತೋಳ ಮೊದಲ ಚಪ್ಪೆ ಳೆಗೊಳಿಸಿ ದಂಡೆಯ ಹೂಡಿ ನಿಂದಿರು 
ವೊಪ್ಪ ವನೇನ ಬಣ್ಣಿಪೆನು (ನೋಹತ, ೧೨-೮೪), ೪. ನಿಷ್ಠುರ; 
ಉರವಣೆ :: “ಉರವಣೆಯೆಂದುಂ, ನಿಪ್ಪ ಸರಮೆಂದುಂ ನಿಸ್ಮು ರಂಗಿ 
(ಕರಸಾ.೭೧-೬೨೮)) ನಿಪ್ಪ ಸರದಸಿ ಬಯಲ ದೇಹಿಯೆನಸ್ಪ ಲಜಾಯದಿದೇನು 
ಜೋದ್ಯವೊ (ಪ್ರಭುಲೀ. ೧೯-೩೫) ; ಅಪ್ಸು ವೊಡೆ ನಿಜಕಾಂತನಿಲ್ಲದೊಡೆ 
ಮನ್ಮಥಂ ನಿಪ್ಪ ಸರದಿಂದಿಸುವ ಕುಸುಮಾಸ್ಟ್ರಕನ್ಯರಂ ಬಪ್ಪ ನರಳವನಜಾಯೆ 
ದೊಡಗೂಡನೇಳ್ಪು ದಿದಕಂಜುನೆಂ ತಾನೆಂದಳು ೨೩-೧೩). 
೫. ನಿಷ್ಮುರತೆಯಿಂದ ಕೂಡಿದವನು : ಪ್ರತಿಬಲದಗ್ಗ ಳೆ ರಿಪುಗೆ 
ನಿಪ್ಟಸರ ಕಲಿಯುಗಳಾಮಂ ಶ್ರೀಮತ್‌ ಕನ್ನಯ್ಯಂ (ಎಕ. ೩1, ಚಿತ್ರದು. 
೪೯-೧೫ ; 947); ಸುಖಗೆಟ್ಟು ಕುಸುಮಕ್ಕೆ ಕೋಪಿಸುವ ಸ್ಮ್ಯಾಣುವಂ 
ಹೊರೆವ ನಿಪ್ಪಸರ ಜೋ (ಸಿದ್ಧರಾ, ೧-೫೯). [<:ಸಿಡಿದು, 4: ಪಸರ] 


ಭಾ. 


ಸಿಪ್ಪಸರಂಬೆಣು 


ಫಿಸ್ಪುಸರಂಬೆಣು (ಕ್ರಿ). ಆಧಿಕ್ಯವನ್ನು ನಡೆ; ಅತಿಶಯನನ್ನು 
ಹೊಂದು: ಪೊಸತಂಡಸದಿಂ ಕಿಳ್ತ ೦ ದಸಿಯಂ ಜೀರ್ಕೊಳವಿ ಚಿಮ್ಮಿದಂತಿರೆ. 
ಮುನ್ನುಂಡಸಮಸಿತಭಸಿತನುದು ಸಿಪ್ಪುಸರಂಬೆತ್ತೆ ಚ್ಚು ಪಾಯು 
ದೇಂದಾಗಳ್‌ (ನೃಷವಿ. ೨೯-೧೩೫). [ನಿಪ್ಪಸರ-4-ಸೆಲು,] 
ನಿಪ್ಪೆಸರಿಸು (ಕ್ರಿ). ಹೆಚ್ಚಾಗು ; ಹರಡು ; ವ್ಯಾಪಿಸು: ಈ ಇಂದಿನ 
ನಮ್ಮವನು ಕೊಲೆಗಾದ ಬಳಿಕ ಕೆರಳ್ಳು ಕಡಂಗಿ ನಿಪ್ಪ ಸರಿಸುವ -ಕಡುಪಿನ 
ಅವನ ಪಕ್ಷದವರ ಮಂತ್ರತಂತ್ರಗಳು ಕಾರ್ಯೆರೂಸಕ್ಕೇರಿ ಬಂದು 
(ಮಂತ್ರಶ. ೧೩೪-೯).  [ನಿಪ್ಪಸರ---ಇಸು,] 
ಫಿಪ್ಪಾಳೆಯ (ನಾ). ಪಾಳೆಯನನ್ನು ತೆಗೆಯುವಿಕೆ; ಊರು 
ಬರಿದಾಗುವಿಕೆ : ಭೃಗು ಜಾಬಾಲಿ ಜಮುದಗ್ಸ್ಯಾದಿ ದಿನ್ಮಮುನೀಂದ್ರ 
ಗಣವಿದೆಲ ಓಲಗಿಸುವುದು ದುಷ್ಕೃತಿಗೆ ನಿಪ್ಪಾ [ಸಾಕಾಂ, ಸ್ಟಾ]ಳೆಯವು 
ಬಳಿಕಹುದು ಮಂತ್ರನಿಶಾಲಬೀಜದಿಯಹುದು ಸಂತತಿ ಕಾಂತೆ ಕೇಳಿಂದ 
(ಕುಪ್ಕಾಆ. ೪-೩೧), [ನಿರ್‌ ಪಾಳೆಯ] 
ಶಿಶ್ಪಿಟ್ಟು 'ನಿಶ್ಚಟ್ಟು' ನೋ. 
ನಿಪ್ಪು; (ಕ್ರ). (ಕರಾ) ಹೊಡೆ ; ಜಪ್ಪು. 
ಸಿಪ್ಪಿಸಿಕೊಳ್ಳು - ಹೊಡೆಯಿಸಿಕೊಳ್ಳು ; ಜನ್ಸಿಸಿಕೊಳ್ಳು : ಅನನ 
ಹತ್ತಿರ ಜಗಳಕ್ಕೆ ಹೋಗಿ ನಿಪ್ಪಿಸಿಕೊಂಡು ಬಂದೆಯಾ? (ರೂಢಿ). 
“ಜಪ್ಪಿಸು' ಪರಾ. [1] 
ಸಿಪ್ಪು, (ನಾ). ಕೆಂಡ: ಉರಿಯಂವ ಬೆಂಕಿಗಿಂತ ನಶಿ ನಲ್ಲಿ ಗಡ್ಡೆ ಚೆನ್ನಾಗಿ 
ಬೇಯುತ್ತದೆ (ರೂಢಿ). [ದೇ.॥ ತಮಿ. ನೆರುಪ್ಪ ; ಮಲ. ನೆಂಪು, 
ಕೇರಪ್ಪು; ತೆಲು. ನಿಪ್ಪು, ನಿಪ್ಪುಕ; ಕೋಲಾ ನಿಪೃ] 
ನಿಪ್ಪುಗು (ಕ್ರಿ). ನೀರು ಒಳಗೆ ನುಗ್ಗು,--ಪ್ರವೇಶಿಸು (?) : 
ಸಮುದ್ರಂ ಬಹಿತ್ರಂ ಬೆದಜುವಂದು ತಿಟ್ಟಿಸೆ ತಿಜಿದು ಕಲ್ಲೆಯಂಂ 
ಕವಿಯುಮಾಗೆ . . . ಕೀಲ್‌ ಕಟಲೆ ಬಿಗುಪು ಬಟಲೆ ನಿಪ್ಪೆಗೆ ಭಯಂ 
ಖುಗೆ ನಾವಿಕಾಜನಮೆರ್ಜಿಗೆಟ್ಟು ಬಾಯಿಟ್ಟು ಸುಯ್ದು ಪೊಯ್ಸುು 
ಬಟಲ್ಲೆಬಿಲ್ಲು ಮಮ್ಮಲಮಜುಗೆ ಚಾರುದತ್ತಂ ಕಂಡು (ಬಂಹರಿ. 
೪-೧೪), [P ಇದು "ನೀರ್ಪುಗು' ಎಂಬುದರ ಅಪಲಿಖಿತವಿರ 
ಬಹುಜಿ?] 
ನಿಪ್ಪು ಟಂ (ಅ). ಸಂಪೂರ್ಣವಾಗಿ ; ಪೂರ್ತಿಯಾಗಿ : ವಿರಲಫಲಂಗ 
ಳಾದುವಖಿಲೌಸಧಿಗಳ್‌ ರಸವೀರ್ಯಪಾಕಮಂಂ ವಿರಳಮೆ ವೃಕ್ಷರಾಜಿಗಳೊ 
ಡಲ್‌ ಪಸಿವಾರ್ದಳುರ್ದಳ್ಳಿ ನಿಪ್ಪು ಐಂ ಕರಗಿದುದೆಮ್ಮ ಬಾಟ್ವ, ತೆಅನಾ 
ವುದೊ (ಅದಿಫ.೮-೬೨). “ನಿಪ್ಪುಟಿಂ' ಸರಾ. (ಸಂ. ನಿಸ್ಬುಟ] 
ನಿಸ್ಸೆಣ (ನಾ). ನಿಡಿದಾದ ಹೆಣ : ಹನುಮನಂಗದ ನಿಪ್ಪೆಣನ 
ಕೊಂಡಗ್ನಿಸುತ ಸಹಿತೈದಿದನು ನೃಪನ (ತೊರರಾ. ೬-೪೮-೨೯), 
[<:ನಿಡಿದು, + ಪೆಣ] 
ನಿಪ್ಪೊಸ (ಗು). ಹೊಚ್ಚಹೊಸ; ಬಹಳ ನೂತನವಾದ: ಪೊಸ 
ಪೊಸ ಕಾದಲೆಯರ್‌ ನಿಸ್ಪೊಸ ಪೊಸರುಚಿ ರಸನೆಗಂತೆ ಕಾಳ್ಗ ಳೆಪಂಗಳ್‌' 
ಪೊಸಪೊಸ ಬವಣೆಗಳು. ತೃಟಿದ ಸುಖಂಗಳುಮಾಳ್ವವರಮೆ ಕವಿ ಕವಿ ನಿಸದಂ 
(ಸಂಸಪ. ೪೫-೮೫) ; ಪೊಸ ಪುಣುಸೆಯ ಪಗಿನಿಂ ಸಿಪ್ಪೊಸ ಬೇವಿನ 
ಬಿತ್ತನರೆದು ಬಲ್ಲರ್ಬೇಗಂ ಪಶುವಿನ ಮೂಗಿನಲೆರೆದಜೆ ಬಸವಳಿದ ಜ್ವರಾ 
ತಿಸಾರಮಾಗಳೆ ಕೆಡುಗುಂ (ಗೋನೈದ್ಯ.೧೯೯-೯). "ನಿಪ್ಪೊಸತು' ಪರಾ. 
[ಸಿಡಿದು 4 ಪೊಸ] 
ಸಿಪ್ಲೊಸತು (ನಾ). ಹೊಚ್ಚ ಹೊಸದು ; ಅತಿ ಹೊಸೆದು: ಪೊಸತಂ 
ಮಾಡಿಟ್ಟಿನೋ ನಿಪ್ಪೊಸತು ದಲಿದಲಕೊಂದಂದಮೆಂಬಂತದೇಂ ರಂಜಿ 
ಸಿತೋ ವಿದ್ಯಾಧರಾಧೀಶ್ವರನ ಕೆಲದ ವಿದ್ಯಾಧರಸ್ರಿ (ಸಮೂಹಂ (ಅದಿಪು. 
೧-೪೨) ; ಸಿಪ್ಪೊಸಕೆನಿಪ ದೇಸೆ ಮಾಸಲಮೆಸೆದಿರೆ ಸಭೆ ಮೆಚ್ಚೆ ಪೊಚ್ಚ 


೪೬೧೬ 


20 


25 


50. 


35 


40 


45 


ನಿಬಂಧ 


ಪೊಸತಾಯನ್ತು ರೆಸಂ (ಅಜಿಪು. ೪-೩೩) ; ಸಿಪ್ಪ ಟನೆ ಜೀರ್ಣ್ನ್ನಮಾದು 
ದನುಪ್ಪಟ್ಟಾಯ್ತನ ಮಹಾಜಿನೇಂದ್ರಾಲಯಮಂ ನಿಶ್ಪೊ ಸತು ಮಾಡಿದಂ 
ಕರಮೊಪ್ಪಿರೆ ಹುಳ್ಳಂ ಮನಸ್ವಿ ಬಂಕಾಪುರೆಡೊಳ್‌' (ಎಕ. 11, ೩೪೫-೪೧; 
ಸು. 1159) ; ನೋಡು ವೊಡಿಲ್ಲ ಕಣ್ಣ ಲಸಿ ನಿಪ್ಪೊಸತಂ (ಲೀಲಾವ. ೨-೭೯); 
ತೆಳ್ವಸಿಟಾನಿಸಂ ಪೊಂಗದು ನಿಪ್ಪೊ ಸತು ಸತಿಯ ಗರ್ಭವಿಲಾಸಂ (ಅನಂಪು. 
೪-೧೩೧) ; ನಿಸ್ಬೊ ಸತಪ್ಪ ರತ್ನಚಯಮಂ ನಿಡಿದಾಯನ್ನು ಸುಧಾರಸಂಗಳಿಂ 
ತೊಪ್ಪನೆ 'ತೊಯ್ದೆ ವೊಲ್‌ ಪೊಳೆವ ಪಲ್ಗಳಂ (ಬಾಧಪು. ೨-೫೦) ; ಒಂದಿ 
ನಿಸುಂ ತಡನಂ ಮಾಡದೆ ತಮಗುಳ್ಳ ನಿಸ್ಪೊ ಸತಪ್ಪ ಸುವಸ್ತು ನನೆಮ್ಮುಯ 
ಜೊಪ್ಪ ಗೆಲ್ಲಾ ಲೋಕನಲನನವೊಲ್‌ ಕಪ್ಪ ೦ದೆತ್ತ ವರಲ್ಲಡಿ ನಿರ್ನೆರ 
ಮಾಗಿರ್ದವರಿಲ್ಲ (ಜಯಾ. ೬-೩) ; ನಿಪ್ಪೊಸತೆನಿಸ. ನೈನೇದ್ಯದಿಂದೊನ್ನೊ 
ಲೇಸಪ್ಪ ಭಳ್ಟಾ ಸಳಿಯಿಂಜೊನ್ನೆ . . . ಜನಪನಂಬಿಕೆಯನರ್ಚಿಸಿದ 
(ಭರಚ. ೧೯-೧೨೦). 
ಸಿಪ್ಪೊಸವು (ಬಹುವ) : ರಸಭಾವಾಭಿನಯಂಗಳ್‌ ಪೊಸನೆ 
ಪುಗಿಲ್‌ ಪೊಸವೆ ಚಲ್ಲಿಗಳ್‌ ಸೊಸನೆ ನಯಂ ಸೊಸನೆ ಕರಣಂಗಳುಂ 
ನಿಪ್ಪೊಸವೆನೆ ಪೊಸಯಿಸಿದಳಾಕೆ ನಾಟ್ಯಾಗಮಮಂ (ಅವಿಫು. ೯-೨೫). 
[-ಆನಿಡಿದು; 4 ಪೊಸತು] 
ನಿಬಂದಿ, ನಿಬಂಧಿ (ನಾ). ಒಂದು ಬಗೆಯ ತೆರಿಗೆ: ಗಾಣವಾರಿ 
ಗಾಣಂ ಪ್ರತಿಮಾನ ೧ ಅಸಗರೊಕ್ಕಲು ನಿಬಂದಿ ಹಿಡಿಯದೆ ಸೀರೆ ೧ 
ಉಪಿನ ಕಾವಲಿದೆಜಕಿ ಪ್ರತೇಕಂ ಪಣ ೫ ಉಪ್ಪು ಕೊಳಗ ೫ ಯಿಂತಿವು 
ಮೊದಲಾಗಿ . . . ದೇವರ ಶ್ರೀಪಾದಕ್ಕೆ ಧಾರೆಯನೆಜಕೆದು ಬಿಟ್ಟಳು 
(ಸೌಇಇ, 1%-, ೧೪೫-೩೬; 1079) ; ಹಲುಗೂರು ಬೋಡರ ಹಳ್ಳಿ 
ಯಲು ನಾಉ ಕೋಟ ಖಾಣ ನಿಬಂದಿ ದರುಸನ ಕಾಣಿಕೆ ಮುಂತಾದ 
ಕಾಣಿಕೆಗಳು (ಎಕ. 1%, ಕನಕಾ. ೭೨-೨೭ ; 1277). ನಿಬಂಧಿ : ಖಾಣ 
ಎಳ್ಳು ಕಳುಕು ಕಂಡಿಕೆವಣ ಖಾಣ ನಿಬನ್ಮಿ ನೂಲ ಹದಿಕೆ 
ಅಡಕೆಯ ಸುಂಕ (ಎಕ. ೪1, ತರೀಕೆ. ೨೦-೨೯; 
[ಸೆಂ ನಿಬಂಧ] 
ನಿಬಂಧ (ನಾ). ೧. ಕಟ್ಟು; ಬಂಧ: “ಆನಾಹಮದು ನಿಬಂಧಂ? 
(ನಸ್ತಾಕೋ. ೭೩-೩೫) ; ದಾಶರಥಿಸುತ ಕೇಳ್‌ ಕಪರ್ದಿಯ ಮೈಸಿರಿಯ 
ಮಿಕ್ಕನು * ಶಿರೋನಿನ್ಯಾಸನಿಮುಲಜಟಾನಿಬಂಧದ [ಪಾಂ ನಿಬದ್ಧ ತ್ಕ 
ವಿಬಂಧದ]ನಾಟಿಕಾಂಗದಲಿ (ತೊರರಾ. ೨-೪-೧೩). ೨. ಕರಾರು; 
ನಿಯಮ; ಕಟ್ಟಳೆ. ೩. ಕಾರಣ; ನಿಮಿತ್ತ: ನೂತನರುಂ 
ಪುರಾತನರುನುಪ್ಪ ಮುಹಾಕವಿಗಳ್ಳವಿತ್ವನಿಖ್ಯಾತಿಗೆ ಶಾಸನಂ ಬರೆದ 
ಸತ್ಕೃ ತಿಬಂಧನುದರ್ಕೆ ಸಜ್ಜ ನಪ್ರೀತಿನಿಬಂಧನಲ್ಲದೊಡದೇಂ ದುರಿಕಕ್ಷಯಂ 
ಕಾರಣಂ ಜಿನೆಖ್ಯಾತಿಸಿಬಂಧನೆಂಬ ಬಗೆ ಕೈಮಿಗೆ ಪೇಲ್ಜಸೆನೀ 
ಸ್ರಬಂಧಮುಂ (ಮಲ್ಲಿಫ. ೧-೫೧). ೪. ಒಂದು ನಿರ್ದಿಷ್ಟ ವಿಷಯದ 
ಮೇಲೆ ಬರೆಯುವ ಗ್ರಂಥ; ಪದವಿಗಾಗಿ ಬರೆಯುವ ಸಂಶೋಧ 
ನಾತ್ಮಕ ಬರೆವಣಿಗೆ: ಅನರ ಪ್ರೋತ್ಸಾಹದ ಮತ್ತು ಮಾರ್ಗದರ್ಶನದ 
ಫಲವೇ ಈ ನಿಬಂಧ (ಕಶಇಅ. ಮೊದಲ ಅಕ). ೫, ಆಧುನಿಕ ಗದ್ಯ 
ಸಾಹಿತ್ಯದ ಒಂದು ಪ್ರಕಾರ ; ಪ್ರಬಂಧ : ನಾನು ಹಿರಕ್ಲಿ ಟೋಸ 
ನನ್ನು ಕುರಿತು ಒಂದು ನಿಬಂಧವನ್ನು ಬರೆದಿದ್ದೆ. ಆ ಸಿಬಂಧವನ್ನು 
ಕುರಿತು ಶ್ರೀ: ಅರವಿಂದರು ಹತ್ತು ಬರಹಗಳನ್ನು ಬರೆದರು (ಸರಸ. ೭). 
೬. ಒಂದು ಬಗೆಯ ತೆರಿಗೆ: ನುನ್ನೆಯ ನಿಬನ್ಸ ದ ಕಿಳುಡಿಟಕಿಗಳವಾವು 
ವೆನ್ನಡೆ (ಸೌಇಇ. ೫೫, ೪೬-೩೫; 1074) ; ಅಲ್ಲಿ ತನಗೆ ನಡವ ಮನ್ನೆ 
ಯಂದ ನಿಬನ್ಮದ ಹೊನ್ನೊಳಗೆ ವರ್ಷಂಪ್ರತಿ ಮೂಜುಗದ್ಯಾಣ. 
ಪೊನ್ನನಾಚಂದ್ರಾರ್ಕ್ಯತಾರಂಬರಂ ಸಲ್ವನ್ತಾಗಿ ಧಾರಾಪೂರ್ನ್ವಕವಾಗಿ 
ಕಾಲಂ ಕಟ್ಟಿ ಬಿಟ್ಟಿರ್‌ (ಸೌಇಇ. ಸ, ೧೦೪-೨೨; 1133); 


1185). 


ನಿಬಂಧನ 


ಪಾಂಡ್ಯನಾಡ ಪಡಿಕೇಣಿಯ ಸ್ಥಳದ ಕೋಗಳಿನಾಡ ದವಸಾಯದೊಳಗೆ 
ವರಿಶಂ ಪ್ರತಿ ನಿಬಂಧವಾಗಿ ಸಲುವ ಗದ್ಯಾಣವೆರಡು (ಸೌಇಇ. 12-/, 
೩೪೧-೧೦; 1226); ಅ ನಾಡಧಿಕಾರಿಯ ನಿಬಂಧ ಆ ನಾಡ ಸೇನಬೋನರ. 
ನಿಬಂಧ ವೊಲಗಾಯಿತ್ತ ಕೈ ತೆರುವ ಗ ೨೦೫ ಪ ೭ (ಎಕ. 2೪, ಬೇಲೂರು. 
ತೊಡರು ಗ ೧ ಖಾಣ ನಿಬಂಧ ಸ ೯ ಅನ್ತೂ ಗ 
[ವ್ಯಾಕ] 


೨೯೮-೬೬; 1279) ; 
೧೬ ಸ ೬ (ಎಕ. ೪1, ಕಡೂರು. ೬೮-೩೫; 7). ಪಿ 
(ವಾಕ್ಯ) ರಚನೆ, ಪ್ರಕ್ರಿಯೆ. [ಸಂ.] 

ನಿಬಂಧನ (ನಾ). ೧. ಕಟ್ಟುವುದು; ಬಂಧನ : ನಿಮಿತ್ತನಿಬಂಧನಮಪ್ಪ 
ಶಾಸ್ತ್ರದೊಳಂ ಪುರಾಣದೊಳಂ. ತನ್ನ ಕಂಡ ತೆಜನನಿಂತೆಂದು ಬಿನ್ನಪಂ 
ಗೆಯ್ದಂ (ಚಾವುಂಪ. ೨೯೬). ೨. ನಿಯಮ ; ಕಟ್ಟಳೆ; ಹೀನಗತಿ 
ಪಡಿತಳದ . ಹೊಯ್ಸ ತ್ತಾ ನಘಾಯದಲೊದಗಬೇಕೆಂಬೀ ನಿಬಂಧನವಾರ. 
ಲಳಿದುದು ಕೃಷ್ಣ ಹೇಳು (ಕುವ್ಯಾಗ. ೮-೩೦). ೩. ನಿಬಂಧ ೪. 
೪. (ವ್ಯಾಕ] (ವಾಕ್ಯ) ರಚನೆ, ಪ್ರಕ್ರಿಯೆ. [ಸಂ.] 

ನಿಬಂಧನಶಾಸನ (ನಾ).(ರಾಜ್ಯಾಡಳಿತದ) ಕಾನೂನಿಗೆ ಸಂಬಂಧ 
ಪಟ್ಟ ಶಾಸನ, -ಕಟ್ಟಿಳೆ : ಎಲ್ಲ ಅನಿರೀಕ್ಷಿತ ವಿಸಮಸನ್ನಿವೇಶ 
ಗಳಲ್ಲಿಯೂ ರಜ್ಯರಕ್ಷಣೆ ಮಾಡುವ ಕರ್ತವ್ಯವು (ರಾಜ) ರಾಷ್ಟ್ರಾಧ್ಯಕ್ಷ 
ನದು. ನಿಬಂಧನಶಾಸನವು ಅನ್ಯತ್ರ ದಿಗ್ದರ್ಶನ ಮಾಡಿಸದಿರುವ ಕಡೆ 
ಆತನು ರಾಜ್ಯಕ್ಕೆ ಪರಮಗತಿ (ರಾಜ್ಯಶಾ, ೯೮). [ನಿಬಂಧನ-- ಶಾಸನ] 

ನಿಬಂಧನೆ (ನಾ). - ನಿಬಂಧನ ೨ : ಕೋಪಿಸಿದಂತವರ್ಕೆ ಪರಿಭಾನಿಸೆ 
ಜನದನುರಾಗಮದೆ ನಿಬಂಧನೆಯಲ್ಲೀ (ಚಂದ್ರಫು. ೪-೨೧) ; ಅವಳ 
ನಿಬಂಧನೆ ಬಲ್ಲೆಯಲ್ಲಾ ! ಅವಳ ಚಿಕ್ಕ ಮನೆಗೆ ಹೋಗು (ಆರ್ಯಕ.೩೮); 
ನಿಬಂಧನೆಯು ಅಸ್ಮಿ ರನಿರದೆ, ಜನರ ಗೌರವಾದರಗಳನ್ನು ದೊರಕಿಸಿ 
ಕೊಂಡರೆ. ಪರಂಪರೆ ಎಂಬುದು ತಾನಾಗಿ ನಿರ್ನಿತವಾಗುತ್ತದೆ 
(ರಾಜಸ.೫೪);ರಾಜ್ಯನಿಬಂಧನೆಯ ನಿಷಯದಲ್ಲಿ-ಅಧ್ಯಕ್ಷನಾದವನು ಅಪರಾಧ 
ಮಾಡಿದನೆಂಬ ಕಾರಣದಿಂದ ಶಾಸನಸಂಸ್ಕೆಯು ಆತನನ್ನು ಅಧಿಕಾರಪದವಿ 
ಯಿಂದ 'ಚ್ಯುತಮಾಡಬಹುದು (ರಾಜ್ಯಶಾ. ೯೯) ; ಸಂಸತ್ತು ವಿಧಿದ್ವಾರಾ 
ತನಗೆ ಉಚಿತ ತೋರುವ ನಿಬಂಧನೆಗಳ ಮತ್ತು ಷರತ್ತುಗಳ ಸಮೇತ 
ನೂತನರಾಜ್ಯಗಳನ್ನು ಸಂಘಕ್ಕೆ ಸೇರಿಸಬಹುದು (ಭಾಧಾನ. ೨). 

[ಸಂ. ನಿಬಂಧನ] 

ನಿಬಂಧಿ "ನಿಬಂದಿ' ನೋ. 

ನಿಬಡ್ಡಿ "ನಿಬ್ಬಡ್ಡಿ' ನೋ. 

ನಿಬದ್ದಿ (ನಾ). ದಿಟ; ಸತ್ಯ: “ಶಚಂ, ಶಚಿ . . . ಶಚ್ಕ೦ ಈ ೬ 
ನಿಬದ್ಧಿಯ ನುಡಿ” (ಶಾಶಕೃ. ೯೩) ; ಸಕಲಭೋಗೋಪಭೋಗಂಗಳೆಲ್ಲವ 
ಸರಕ ಮಾಡಿ ಶ್ರದ್ಧೆ ನಿಬದ್ಧಿಯೆಂಬ ರುದ್ರ ಮಾಲಇಡುತ್ತಿರಲಾಗಿ 
ವಿರಕ್ತಿ ಯೆಂಬ ಚೀಟಿಗೆ ಒಪ್ಪ ವಿಲ್ಲದಿರಲಲ್ಲಿ (ಸುಂಕಬಂ. ೬೫೩-೨೩). 

[ದೇ.॥ ತಮಿ. ನಿಪತ್ತಿ ; ತೆಲು. ನಿಬದಿ, ನಿಬದ್ಧಿ , ನಿಬ್ಬದ್ದಿ] 
ನಿಬದ್ದಿವಿಡಿ (ಕ್ರಿ). ಗೀತಕ್ಕೆ ಹೊಂದು, -ಮೇಳವಾಗು : ಶುದ್ಧ 
ಸಾಳಂಗ ಸಂಕೀರ್ಣ ಠನಣೆಗಳೆಂಬ ಮದ್ದಣೆಗಳುಲಿಯೆ ಕಂದಾವುಜ 
ಪಟಾವುಜ ನಿಬದ್ದಿ ನಿಡಿದಿರ್ದ ಕುಡುಖಾವುಜನಡಾವುಜಂಗಳು ಶಬ್ದದುಗ್ಸಡ 


ಣೆಯ ವೃದ್ಧಿ ನಡಿಯಿಸೆ * ೬ « ವಿಮಳಹಿಮಕೃ ದ್ಭರನ ಸಮ್ಮುಖ 
ದೊಳೊಪ್ಪಿ ದವು ತತನಿತತಘನಸುಷಿರವೆನಿಪ ವಾದ್ಯ (ಸೌಂದಪು. ೮-೬). 
[ ಇ.ನಿಬದ್ಧ 4-ಪಿಡಿ,] 


ನಿಬದ್ಧ (ಗು). ೧. ಕಟ್ಟಿದ; ಒಟ್ಟಿಗೆ ಸೇರಿಸಿದ ; ಹೊಂದಾಣಿಕೆ 
ಯಿಂದ ಕೂಡಿದ; ಬಂಧಿಸಿದ; ಮದಲೇಖೆಯ ಮಾತಿಸೊಳ್‌ 
ನಿರ್ಭರಾನಂದೆಯಾಗಿ ಕಾದಂಬರಿ ಮಹಾಶ್ವೇತೆಗಂ ಚಂದ್ರಾಪೀಡ ಚರಣ 
ತಳನಿಬದ್ಧ ಜೀವಿತಮಪ್ಪ `ರಾಜಲೋಕಕ್ಕಂ ಪ್ರಿಯತಮಾಕೃ ತಿಯಂ ಕೋಲ 


೪೬೧೭ 


20 


35 


40 


45 


ನಿಬದ್ಧಮಂಗಳ 


ಲೊಡಂ (ಕಾದಂಳು. ೬೩೧); ಸದಾನುರಾಗನಿಬದ್ಧ ರಾಗುತವರ್ಕಳುಂಡೊಕ್ಳ 
ಪ್ರಸಾದನನು ಸಿದ್ಧಿ ತಾರ್ಥಮಿದೆಂದು ಮೊಗೆಮೊಗೆದುದ್ದ ರಿಸುತಂ ಹೆಡಗೆ 
ಗಳಿನಭಿವೃದ್ಧಿ ಕರಮಾಗಲೈ ತಂದು (ಬಸಪು. ೫೬-೯); ವಿಕಟರತ್ಮಿನಿಬದ್ಧ 
ರತ್ನ ಪ್ರಕರಮಧ್ಯದ ಸಔಸ್ತು ಭದ ಫೋಲ್‌ ಚಕಿತಬಾಲಮೃಗಾಕ್ಷಿ ಮೆಜಕಿ 


ದಳು ಯಂವತಿಮಧ್ಯದಲಿ (ಕುನ್ಯಾಸ. ೧೪-೪೮) ; ಏನೆಲವೊ ಶುಕ 
ನಮ್ಮೊಡನೆ ಮಾಯಾನಿಬದ್ದ್ಯೋ ಕ್ಷಿ ಗಳೆ ತನ್ನನು ನೀನಜಕಿಯದವನೇ 
ವಿಚಾರಿಸಿ :ಗಳಹದಾಜೆಯ ಲಾ (ತೊರರ. ೬-೮-೪೩). ೨. ಅಡಚಣೆ 


ಉಂಟುಮಾಡಿದ; ಅಡ್ಡಿ ಪಡಿಸಿದ ; ತಡೆದ. ೩. ಬರೆದ ; ರಚಿಸಿದ. 
೪. ನಿರ್ಬಂಧಕ್ಕೊಳಗಾದ. (ನಾ). ೫, ಕಟ್ಟಿದುದು ; ಬಂಧಿಸಿ 
ದುದು ; ವೃದ್ಧ ಬಾಲವಧೂಜನರು ಸಹಿತಧ್ವಗಮನಶ್ರಮವನುಳಿದು 
ನಿಬದ್ಧೆ ವೆನೆ ಮನೆಮಾಡಿದರು ವೃಂದಾವನಾಂತದಲಿ (ಸಿಭಾಗ. ೧೦-೧೧-೧೯); 
ಸಪ್ರಕೃ ತಿಜನ್ಫವಾದ ಕರ್ಮನಶವಾಗಿ ಎಲ್ಲ ಕಾರ್ಯಗಳೂ ನಡೆಯುತ್ತಿ ವೆ. 
ಸ್ವಾಭಾವಿಕವಾದ ಸ್ವಕರ್ಮದಿಂದ ಸರ್ವವೂ ನಿಬದ್ಧ ವಾಗಿದೆ (ಭಾರದ. 
೧೧೫). ೬. ಸಟ್ಟಿಳೆ; ನಿಯಮ : “ಸತ್ಯಂ ನಿಬದ್ಧ ಮೆನೆ ಕಟ್ಟ ಳೆ? 
೭. ಹೊಂದಾಣಿಕೆಯಾದುದು ; ಕೂಡಿ 
ದುದು : ಪದರಚನಾತಿಶಯಂ ರೀತಿ ಪಲದುವುಂ ನಿಯತನರ್ಣಗುಂಫನ 
ಗುಣದೊಂದೊದವಿಂ. ಮೂದೆಜನಕ್ಕುಂ ವಿದರ್ಭ ಪಾಂಚಾಲ ಗೌಡನಿಸಯ. 
ತೊದಳೊಂದಿಲ್ಲದೊಳ್ಳಾತು ಶಾಸ್ತ್ರೋತೃರ 
ಪಾಂಡಿತ್ಯಂ ಭವದ್ವಂಶಜರೊಳಿದು ನಿಬದ್ಧ ೦ ನಿತಾಂತಂ ಪ್ರಸಿದ್ಧಂ 
(ರಾಜಶೇ- ೬-೧೩೬). ೮. [ಸಂಗೀತ] ಯತಿ ಹಾಗೂ ಛಂದಸ್ಸಿ 
ನಿಂದ ಕೂಡಿ ನಿಯತಾಕ್ಷರಗಳನ್ನುಳ್ಳ ನಾಲ್ಕುಸಾಲಿನ ಒಂದು 
ಬಗೆಯ ರಚನೆ : ನಾಭಿಗತಮುಕೋಗತಂ ಶಿರೋಗತಮೆಂಬ ತ್ರಿಸ್ಮಾನ 
ಶುದ್ಧಿ ಯೊಡೆದು ಸಿಬದ್ಧಾ ನಿಬದ್ಧ ಭೇದಮನುಳ್ಳೆ ರೆಡುಂ ಮಾರ್ಗದೊಳ 
ಮನುನಾಸಿಕಾನುಕಂಪನ ಗದ್ಗದ ಗರ್ಫರಾದಿ ದೋಷಂಗಳಂ ಪೊರ್ದಲೀ 
ಯದೆ . . . ಪಾಡಿ ಪರೀಷಜ್ಞ ನಮಂ ತಲೆದೂಗಿಸುವುದುಂ (ಮಹಾನೇ. 
೪-೫೪ ವ); ಜಾತಿತಾಳದ ಮಾನದಿಂಪಿನ ಧಾತುವಂಗಂ ಮಾತು ರೀತಿ 
ಸಮೇತವಾಗಲೊಡರ್ಚಿ ಸಿದ್ಧ ನಿಬದ್ಧ ರೂಪದಲಿ (ಬಸಪು. ೧೯-೧೨); 
ಕೀರ್ತನೆಗಳು ಮತ್ತು ಪಿಳ್ಳಾಂ ಗೀತೆಗಳು ಇವುಗಳಲ್ಲಿ ಬಹುತೇಕವಾಗಿ 
ವೈವಿಧ್ಯತೆಗೆ ಅವಕಾಶವಿದೆ. . . ಇವೆಲ್ಲವೂ ನಿಬದ್ಧ, ಅನಿಬದ್ಧ ಮತ್ತು 
ರಾಗಾಲಾಪನದ. ಉದ್ದೇಶದಿಂದಲೇ ರಚಿಸಲ್ಪಟ್ಟ ವೆ. (ಹೇಮಕೂ, ೧೦೫). 
[ಸಂ.] 
ನಿಬದ್ಧಗಾಯೆನ (ನಾ). [ಸಂಗೀತ] ನಿಯಮಗಳಿಗೆ ಹೊಂದಿ 
ಕೊಂಡ ಹಾಡುಗಾರಿಕೆ : ರಾಗಮಾಧುರ್ಯನನ್ನು . . . ಸವಿಯಲು 
ವಿಧವಿಧವಾದ ಮಾರ್ಗಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅದರಲ್ಲಿ ಪ್ರಧಾನ 
ವಾದುವು ಸಿಬದ್ಧ, ಅನಿಬದ್ಧ ಗಾಯನ. ಆ ನಿಬದ್ಧ ಗಾಯ ನವು ನಿಯಮ 
ಪೂರಿತ, ಕಲಾಐದನ ಕೌಶಲ್ಯಕ್ಕೆ ಸಾಧನ (ಭಾರದ. ೫೪೧) ; ನಿಬದ್ಧ 
ಗಾಯನದಲ್ಲಿ (೧) ಬರೇ ರಾಗಲಯಪ್ರ ಧಾನವಾದ ಪ್ರೌ ಢಬಂಧಗಳೂ 
(ಧ್ರುವ, ಪದ, ವರ್ಣ . . . ಇತ್ಯಾದಿ) (೨) ಕಾವ್ಯಗಾನ ಸಮಮಿಳಿತ 
ವಾದ (ಕೀರ್ತನ, ಪದ, ಭಜನ್‌ . . . ಜಾವಳಿ ಇತ್ಯಾದಿ) ಕೃತಿಗಳೂ 
ಸೇರುತ್ತವೆ (ಭಾರದ, ೫೪೨). [ನಿಬದ್ಧ -- ಗಾಯನ] 
ನಿಬದ್ಧಮಂಗಳ (ನಾ). ಕಾವ್ಯಾರಂಭದಲ್ಲಿ ಕವಿಯು ಜೀವತಾ 
ಸ್ತುತಿರೂಪವಾಗಿ ರಚಿಸುವ ಮಂಗಳ ಅಥವಾ ನಾಂದೀಪದ್ಯ ; 
ಕವಿಯೇ ರಚಿಸಿದ ಮಂಗಳಪದ್ಯ ನ ಮೇಗ್ಮೆಬದ್ದಾ ನಿಬದ್ಧ ಭೇದದಿಂ 
ಮಂಗಳಂ ದ್ವಿನಿಧಮಕ್ಕುಂ ತನ್ನಿಂ ಮಾಡಿ ಪಟ್ಟಿ ನಾಂದೀನಿಬದ್ಧ ಮಂಗಳಂ 
ಸರಕೃ ತಮನಿಬದ್ಧ ಮಂಗಳಂ (ತತ್ತ್ವಸ್ರ- ೪). 
[ನಿಬಬ್ಯೆ -- ಮಂಗಳ( - ಮಂಗಲ)] 


(ನುಂಗಂಾ, ೧೦೫-೧೪). 


ನಿಬದ್ಧ ೦ (ಕಾವ್ಯಾನ. ೩೮೧) ; 


ನಿಬದ್ಧಾಂಜಳಿ 


ನಿಬದ್ಧಾಂಜಳಿ (ನಾ). ಜೋಡಿಸಿದ ಕೈ : ಸೂರ್ಯಮಿತ್ರ ಜಿನೇಂದ್ರನಂ 
ತ್ರಿಃಪ್ರದಕ್ಷಿಣಂಗೆಯ್ದೂ ಭಕ್ತಿ ಭರವಿನಮಿ ತೋತ್ತ ಮಾಂಗ ನಿಬಿಡ ಸಿಬದ್ಮಾಂಜ 
೪ಿಗಳಾಗಿ (ಸುಕುನೂ. ೮-೬೬ ನು). [ನಿಬದ್ಧ 1. ಅಂಜಳಿ( ಎ ಆಂಜಲಿ)] 

ನಿಬದ್ಧಿ (ನಾ). (ಸಂಸಾರ) ಬಂಧನಕ್ಕೆ” ಒಳಗಾದವನು : ಿಬದ್ಧಿ 
ಯೆಂಬುದೊಂದನುಸನುಜೋಧಿ ಪುಟ್ಟ ದೊಡೆ ಫೇಟೋ ಮನೆಯೊಳ್‌ 
ತೊಡರ್ದಿಂತು ನಿಲ್ವುದೇ (ಜೀನಸಂ. ೨೧೦-೫೮). [ನಿಬದ್ಧ] 

ನಿಬದ್ಧಿಸು (ಕ್ರಿ). ೧. ಒಟ್ಟಾಗು; ಸೇರಿಕೊಳ್ಳು ; ಕೂಡಿಕೊಳ್ಳು $ 
ಬುದ್ಧಿ ಸಾಗರನ ಕಂಡೆಮಗೇನು ಪ್ರಸ್ತ ನಿಬದ್ಧಿ ಸಿ ನಾವು ನಮ್ಮೊಳಗೆ ಬುದ್ಧಿ 
ಸಾಗರನೊಡೆಯನ ಮುಂದೆ ತಾಂಡವ ಪದ್ಧತಿಯೆಂದು ತೋಲದೆವು 
(ಭರಚ. ೧೪-೧೭) ; ಶುದ್ಧ, ಚಿತ್ತದೊಳು ನಮೋಸ್ತು ಗೈ| ದರಿ ಧರ್ಮನೃ ದ್ಧಿ 
ಯೆಂದುಲಿಕ ಹರಸಿದರು ವೃ ದ್ಧಿ ತಪ್ಪದು ನನ್ನು ಹರಕಯಂದೆನುತ ನಿಬದ್ಧಿ 1 
ಬೀಳ್ಕೊಂಡನಿಂದ್ರ, (Wd ಮಾಲು. ೨. ನಿಬದ್ಧಗಾಯನವನ್ನು 
ಮಾಡು: ಶುದ್ಧ ಜೊಳಗೆ ಜಿನಸಿದ್ಧರೆ ಪಾಡಿ ನಿಬದ್ಧಿ ಸಿ ಸಂಕೀರ್ಣದೊಳಗೆ 
ವೃದ್ಧ ಸಂಸನ್ನಯೋಗಿಗಳ ಪಾಡಿದರೆಹೊ ಶುದ್ಧ ಸಂಕೀರ್ಣಕೋನಿದರು 
(ಭರಚ, ೬೪-೧೮). [ನಿಬದ್ಧ *--ಇಸ್ಟು] 

ನಿಬರ್ಹಣ (ನಾ). ೧. ಕೊಲೆ; ಸಂಹಾರ: “ಮಾರಣಂ, ನಿಶರಣಂ, 
ನಿಬರ್ಹಣಂ, ಸೂದನಂ . . . ಹಿಂಸಾ, ಸಂಜ್ಞಸನಂ-- ಈ ೨೧ ಕೊಲೆ? 
(ಹಲಾಯು, ೭೮-೩೨೩) ; ಕಂಸಂ ತದೀಯ ಬಾಲಹಿಂಸಾಪರನಾಗಿ . . , 
ಪಾಸಜಕಿ ಯೊಳ್‌ ಕೂಸನಪ್ಪಳಿಸಿ ಬಾಲನಿಬರ್ಹಣಗರ್ಹಣಾತಿರೇಕದಿಂ ಗತ 
ಶ್ರೀಕನಾಗಿ ನಿಜರಾಜಮಂದಿರಮಂ ಸೊಕ್ಕಂ (ಜಗವಿ. ೨-೫೪ ವ), 
೨. ನಾಶ; ಹಾಳು: ಸರಭಸಿತಧಾರಿಗಳ ಭಾವೋತ್ಕರದ ಪರಿಯಲಿ 
ಪೂರ್ವಲಿಖಿತಾಕ್ಷರನಿತಾನನಿಬರ್ಹಣಕಳಾನಿಪುಣನಾಗುತ್ತ (ಬಸಪು.೩೮-೪೩). 
"ನಿನರ್ಹಣ' ಸರಾ. [ಸಂ.] 

ನಿಬಾಯಿಸು “ನಿಭಾಯಿಸು' ನೋ: 

ನಿಬಿಡ ` (ಗು). ೧. ದಟ್ಟವಾದ ; ಸಾಂದ್ರವಾದ; ಒತ್ತಾದ: 
ನಿಜಪರಮಸ್ವಾಮಿಯ ೦ ನಿಷಾದಿಯಂತೆ ನಿಬಿಡ ನಿಬದ್ಧ ಪವಿತ್ರಕೌ್‌ಮೋ 
ಸಚ್ಛಡೋಪಚಿತಸು ಖಾಸನಾಂಕಿತನುಂ ನಿಜಾಂಕಮನೇಜಾಸಿಕೊಂಡು 
(ಶಾಂತಿಪು. ಶ್ರೀಲಲನಾಸ್ತ ನಭರನಿಬಿಡಾಲಿಂಗನಕು ಕು 
ಮಾಂಕಿತೋರಸ್ಸ್ನ ಲನುರ್ವೀಲೋಕಮಂಡನಂ ಮಹಿಮಾಲಂಬನ ಚಾರು. 
ಚರಿತನಭಿನವಪಂಪ೦  (ಸಂರಾನಾ. ೧೦-೧) ; ಉತ್ತು ಂಗನಿಬಿಡ 
ಸ್ತನಕಳಸಯುಗದಂದವಂ ನೆನೆವ ಅಂಗನೆಯ ' ಗಂಭೀರನಾಭಿಸುರಂಗ 
ವನು ನೆನೆನನು' (ಬಸಪ. ೪೧-೨೨) ; ನೀರಸತರುನಿಬಿಡನಿಪಿನ್ನ ಹಸುರ 
ಹೆಸರ ಕಾಣದಿರುವ ನೆಲವು (ನೂಂದಳಿ, ೩೪-೧೦), (ನಾ). ೨. ದಟ್ಟ 


೧೦-೬೫ ಪು; 


ವಾದುದು; ಸಾಂದ್ರವಾದುದು ; ಒತ್ತಾದುದು : FO 
ನಿಬಿರೀಸಂ, ದೃಢಂ, ಗಾಢಂ - ಈ ೪ ತೆಅಪಿಲ್ಲದುದು? 
(ಹಲಾಯು. ೧೧೯-೩೩) ; ನಿಬಿಡಮಾದ ನೆಳಲುಳ್ಳ ಪುಸ್ಪ ನೃ ಕ್ಷಂಗಳಿಂದ 


(ಗರನು, ೯-೫೯-೬) ; ಚಿತ್ತ ಘನ ನಿಬಿಡ ವನ; ಹೊತ್ತು ಗೊತ್ತಿಲ್ಲ; 
ಮಿಸುಗುಡದೆ ಮನ ತನ್ನ ನುಂಗಿದೆ ತಾನು (ಉಯ್ಯಾಲೆ. ೪-೪) ; ತೆರೆಯ 
ಮೇಲೆ ತೆರೆಯೆದ್ದು ಬರುವಂತೆ, ರಹದಾರಿ ನಿಬಿಡವಾಗತೊಡಗಿತು (ವೀಸಹ. 
11, ೨೦೪) ; ಸದ್ದಾಗದಂತೆ ಅಡ್ಡದಇರಿಯಿಂದ ನಿಬಿಡವಾದ ಕಾಡಿಗೆ 
ಕರೆದುಕೊಂಡು ಹೋದನು (ನುಳಿನಾ. ೧೦೫). ೩. ಅಧಿಕನಾದುದು ; 
ದೇವತತಿಗಂಜಿಕೆಯಂ ನಿಬಿಡವೆನೆ ಮಾಡದೊಡೆ ನರಕಬಾಧೆಗೊಳಗಪ್ಪೆ ನರಸ 
(ದಶಕು. ೭-೫೭). ೪. ವಿಪುಲವಾದುದು ; ಬಹಳವಾದುದು : 
ಈ ನಿವಿನದಲ್ಲಿ . ಉಗ್ರವಾದ ಹಿಂಸ್ರ್ರಪಶುಗಳು ನಿಬಿಡವಾಗಿರುವವು 
(ಕಗದ್ಯ. ೧೦೦), ೫. [ಕಾವ್ಯಮಿಸಾ) ಕಾವ್ಯದ ಹತ್ತು ಗುಣಗಳಲ್ಲಿ 
ಒಂದು; ಶಿಥಿಲವಲ್ಲದ ಪದರಚನೆ ; ಪದಗಳು ಒಂದಕ್ಕೊಂದು 


೪೬೧೮ ನಿಬಿಡೀಕೃತ 
ಸಾಂದ್ರವಾಗಿ ಅಂಟಿಕೊಂಡಿರುವುದು; ತಶ್ಲೇಷವೆಂಬ 
ಕಾವ್ಯಗುಣ :` ಸಮ ಮಧುರ ನಿಬಿಡ ಕಾಂತ ಸುಕುಮಾರಸುಸಮಾಹಿತ 


20 


30 


40 


ಪ್ರಸನ್ನೋ ದಾರಪ್ರ ಮಿತಗ್ರಾ ನ್ಯೋಜಸ್ವಿಕ್ರಮದಿಂ ದಶಭೇ ದಮಲ್ಲಿ ದಕ್ಷಿಣ 
ಮಾರ್ಗಂ (ಕಮಾ, ೨-೫೪). "ನಿವಿಡ' ಪರಾ. [ಸಂ.] 
ನಿಬಿಡಂಚಿಆು (ಕ್ರಿ). ದಟ್ಟವಾಗು ; ಸಾಂದ್ರವಾಗು ; ಒತ್ತಾಗು: 
ಆಮೂಲಾಗ್ರ ಭಾಗಂಬರಮ ತಿನಿಬಿಡಂಬೆತ್ತಿ ರಲ್‌ (ಕುಸುಮಾ, ೧-೨೫). 
[ನಿಬಿಡ ಪೆಜಂ,] 
ನಿಬಿಡತೆ (ನಾ). ಒತ್ತೊತ್ತಾಗಿ ಇರುವ ಸ್ಥಿತಿ; ಸಾಂದ್ರತೆ; 
ದಟ್ಟಣೆ : ಪೆಂಪುನೆತ್ತ ಪರಿನಿತ ಫಳೆಪರ್ಣಪುಸ್ಪ ಗುಚ್ಛ ೦ಗಳಿನತಿನಿಬಿಡತೆ 
ಯನಪ್ಪು ಗೈದು ರನಿಶಶಿಕರಂಗಳೆಡೆಯಾಟಕ್ಕೆ ತೆಜಪುಗೊಡದೆ (ಶಬಶಂ. 
೩-೩೫ ವು ; ಈ ವಚನಗಳನ್ನು * ಬಿಡಿಯಾಗಿ ಓದಿದಾಗ ಆದ ಪರಿ 
ಣಾಮದ ನಿಬಿಡತೆಯೇ ಇಡಿಯಾಗಿ ಓದಿದಾಗ ತಿಳಿದೀತು (ಕರ್ನಾಕ. ೭೯). 
(ಸಂ. ನಿಬಿಡತಾ] 
ನಿಬಿಡತ್ವ (ನಾ). - ನಿಬಿಡತೆ : ಇಂತಪ್ಪ ಪುರವೀಧಿಯೊಳಗೆ ನಿಬಿಡತ್ವದಿಂ 
ದಂತಿವಾಜಿವರೂಥಗಳನಡರಿಯಧಿಕಭೂಕಾಂತರಾತ್ಮಜರು ವೈಯ್ಯಾಳಿ ಕೇಳಿ 
ಮೇಳದೊಡನೆಯೆಡೆಯಾಡುತಿಹರು (ನನನೋ. ೨-೪೯). [ಸಂ.] 
ನಿಬಿಡಬಂಧ (ನಾ). [ಕಾವ್ಯವಿನಾ] ವರ್ಣಗಳು ಒಂದನ್ನೊಂದು 
ಅಗಲದೆ ಒತ್ತಾ ಗಿರುವ, ಶ್ಲೇಷೆಯಿಂದ ಕೂಡಿದ ಒಂದು ಬಗೆಯ 
ರಚನೆ: ಮಗೆ ಿದಿಡಬಂಧಮೆಂಬುದು ತಗುಳ್ಳುವು ವರ್ಣಂಗಳಗಲದಿಕೆ. 
(ಕವಿಂ. ೨-೬೪). [ನಿಬಿಡ 4 ಬಂಧ]' 
ನಿಬಿಡಮತಿ (ನಾ). ದಡ್ಡ ; ಮಂದಮತಿ : ನಿಬಿಡಮತಿ ನೃಪವರಂ 
ಬಂದು ಬನದೊಳಾಂ ಬೇಳ ಹೋಮಮಂ ಕಂಡು... ಬೆಕ್ಕಸಂಬಟ್ಟು, 
ನೋಡಿದಂ ಮದ್ರೂಪರಿ (ದಶಕು. ೧೦-೧೦೩). [ನಿಬಿಡ -. ಮತಿ] 
ಸಿಬಿಡಸ್ಯೂತ (ನಾ). ಒತ್ತಾಗಿ ಹೊಲಿದಿರುವುದು ; ದಟ್ಟಿ ವಾಗಿ 
'ಹೊಲಿದೆರುವುದು : ಇದು ಜತುಮಂದ್ರಾಮಂದ್ರಿತಮಿದು ನಿಬಿಡ 
ಸ್ಫೂತನಿದೆ ಮಹಾಗ್ರಹಧ್ಭ ತನಿಂತಿದು `ಜಸಸದ್ದ ಮಾಪ್ಟುದು 
ಪರಕೃ ತಿನು ತಿಯೊಳಖಿಳ ಖಳಜನವಕ್ತ ೦ (ಚಂದ್ರಪು. ೧-೪೦). 
[ನಿಬಿಡ 4 ಸ್ಫೂತ] 
ನಿಬಿಡಿ, ನಿಬ್ಬಡಿ, ನಿಬ್ಬಿಡಿ (ನಾ). ಗಟ್ಟಿಯಾದುದು ; ಸಾಂದ್ರವಾ 
ಮದು (?) ಕಾರಣಕಾರ್ಯದಲ್ಲಿ ನ್ಯಾಪ್ತವಾಗಿದೆ. ವಿಸ್ತಾರ 
ಬೊಮ್ಮಾಂಡಡೊಳು ನಿಬಿಡಿಯಾಗಿ ದ್ವೀರಸ್ವ ಪಂಚ ಪಂಚ ಚತುರಷ್ಟಾ, 
ಚಮಂತಾಗಿ ಚಾರುಪ್ರಕಾಶದಿಂದ ಅಭಿವೃಕ್ತಿಯೊ ಆರು ಎರಡರಿಂದ 
ತಿಳಿಯಬೇಕು (ವಿಸಾಸು. ೩-೧). ನಿಬ್ಬಡಿ: ಶಬ್ದಾದಿಗಳಲ್ಲಿ ಉಬ್ಬಿ 
ಉತ್ಸಹನಾಗಿ ಮಬ್ಬು ಕವಿದಂತೆ ಗಬ್ಬುದೇಹದಲ್ಲಿ ಹಬ್ಬಿದ ಪಾಸದ 
ಸಿಬ್ಬಡಿ ತಿಳಿಯದೆ . . . ನಿನ್ನ ಶಬ್ಧವನ್ನು ಬಿಟ್ಟು ಕೊಬ್ಬಿ ದನನಾದೆ 
೩೮-೨). ನಿಬ್ಬಿಡಿ 4 ಅಬ್ಬಿದ ಜ್ಞಾನದಲ್ಲಿ ಪೊರೆಯೆಂದಿನೊ 
ನಿಬ್ಬಿಡಿಯಾದ ಇಹಸುಖನೆ ಒಲ್ಲೆ ನೆಂದು ಅರ್ಭಕನಾಗಿ ಕೇಳಿಕೊಂಡಿರಲು 
(ನೋಕ್ಷದೀ, ೭೫-೧). [ನಿಬಿಡ?] 
ನಿಬಿಡಿತ (ಗು). ತುಂಬಿದ; ಭರ್ತಿಯಾದ ; ಆವರಿಸಿದ : ನಿತರ 
ತ್ಸೀತ್ಯಾರಪಕ್ಟ್ರಂ ಜಳನಿಬಿಡಿತವಾಸಸ್ಸು ಟೀಭೂತನಿನ್ನೊ "ನ್ನೆತಮುಂದ್ಯ 
ದ್ರೋಮಹರ್ಷಸ್ತ ನನಿನಿಹಿತದೋ ಸ್ವಸ್ತಿ ಕಂ ಲೋಚನೋಷ್ಯದ್ದಿ ದ್ವಿತಯ 
ವ್ಯತ್ಯಸ್ತ ನರ್ಣಸ್ಥಿತಿ ತಿಮಿತಕಪೋಳಾವಳಗ್ನಾಳಕಂ ಯೌನತನಾದಂ ಕಣ್ಣೆ 


ನೋಕ್ಷದೀ. 


ವಂದಿರ್ದುದು ಕೃ ಕೃ ತಸಲಿಲಕ್ರ್ರಿ ₹ಡಮುಸ್ತೊ ಷ್ಟ ನೀಡಂ (ಆದ್ರ ಪು. ೭-೧೪೯), 
[ಸಂ.] 
ನಿಬಿಡೀಕೃತ (ಗು). ತುಂಬಿದ; ಭರ್ತಿಮಾಡಿದ ; ಇಡಿಕಿರಿದ. 
[ಸಂ.] 


ನಿಬಿಡೋಕ್ತಿ 


ನಿಬಿಡೋಕ್ತಿ (ನಾ). [ಕಾವ್ಯಮಾ] ಶ್ಲೇಜಗುಣದಿಂದ ಕೂಡಿದ 
ಮಾತು, ಉಕ್ತಿ : ಅದ್ಭು do ನಿಬಿಡೋಕ್ರಿ ಗಳಿಂದಮಲ್ತೆ (ಕಮಾ. 
೨-೯೯). ಗಂಡಸ ಉಕ್ತಿ] 

ನಿಬಿಡೋರು (ನಾ). ದಪ್ಪವಾದ ತೊಡೆ; ತುಂಬಿಕೊಂಡ ತೊಡೆ : 


ಕುರುರಾಜ ನಿರ್ವ್ಯಾಜನಿಬಿಜೋರುದ್ವಯಭಂಗ ಪ್ರತಿಜ್ಞಾಭಾರನುಂ.. . . 
ಸಾಹಸಾಂಕನುಮೆನಿಸಿದ ಭೀಮಸೇನನಂತು ಆರೂಢಕೋಪನುಂ 
ಪ್ರತಿಜ್ಞಾರೂಢನುಮಾಗೆ (ಗದಾಯು. ೨-೧ ನು. [ನಿಬಿಡ ಊರು] 


ನಿಬಿರೀಸ (ನಾ). ದಟ್ಟಿವಾದುದು ; ನಿಬಿಡವಾದುದು : “ನಿಬಿಡಂ, 
ನಿಬಿರೀಸಂ, ದೃಢಂ, ಗಾಢಂ- ಈಳ ತೆಲನಿಲ್ಲದುದು? (ಹಲಾಯು. 
೧೧೯-೩೩) ; ಖಲಸಮೂಹಚ್ಛಾಯೆ ಬಲುಹಿಂದ ಪರ್ಬಿದುದೊ ನಭ 
ದಂಜನಾಸಾರ ಕಲೆಯೊಯೆನಲಂಧಕಾರಂ ಪರಸಿತೆಣ್ಣೆ ಸೆಗೆ ನಿಬಿರೀಸಮಾಗಿ 
ಜವದಿ (ನೆಂಕಾರಾ. ೫-೨-೩೨) ; ಅವನೀತನೂಜಾತೆಯೈ ತರುತಮಿರೆ 
ಲೋಕನಿವಹ ನಿಬಿರೀಸಮೆನೆ ನೆರೆದು :ಪಂಥಾನಕುಂ ಪವಣೇಯದಿದೆ 
(ನೆಂಕಾರಾ. ೬-೬೩-೧೧). [ಸಂ.] 

ನಿಬುದ್ದಿ, ನಿಬ್ಬುದ್ದಿ (ನಾ). ಹೆಡ್ಡತನ ; ಮಂದಬುದ್ಧಿ ಸ 
ಟೋ ಕೆಲವಟಿಕೊಳ್‌ ವತ್ವಮಿಲ್ಲ. ಅಚ್ಛೆ ಮಲ್ಲಿಕಾ- ಅಚ್ಚೆ ಮಲ್ಲಿಗೆ 

ಸಿಬ್ಬುದ್ದಿ 


* ನಿರ್ಬುದ್ಧಿ-ನಿಬ್ಬುದ್ದಿ 


- ನಿರ್ಮುದ್ಧಿ -ನಿಬುದ್ಧಿ (ಶನುದ,೨೯೨ ಪ್ರಯೋ). 
ದ್ವತ್ವಾಗ್ರಕೇಫನೋಸಕ್ಕೆ -ಆರ್ಥ-೨ಗ್ಗ 

ಕೀಲಾರಂ, ಕೀರಾರಂ . , 2 ಟ್ಬುದ್ದಿ, 

ಮಾಲೆಜೋರಣಂ . . . ಇತಿ ಶೀಲಾರಾದಿರಾಕೃ ತಿಗಣಃ (ಶಬ್ದಾನು. ೩೭೮ 
ಪ್ರಯೋ). [<ಸಂ; ನಿರ್ಬುದ್ಧಿ] 

ನಿಬುದ್ಧಿ (ನಾ). ೧. ಸ್ಪಷ್ಟವಾದ ತಿಳಿವಳಿಕೆ; ಜ್ಞಾನ; ಬುದ್ಧಿ, 

೨. ಬುಡ್ಡ ವಾದ: ಸಿ "ನ ನಗೊಪಕರಿಸವಿೆನಂರೀ ಇಬುದ್ಧಿ [ಪಾಂ 

ನಿಬದ್ಧ ಕೆ, bs ತ್ತಿಗೆ] ನಿನ್ನ ಮನದನುಮಾನವಾವುದು ಹೇಳು ಕೇಳುವೆ 


(ಕಮದ, ೨೬೧ ಪ್ರಯೋ) ; 


ನೆಂದಸೆಸುರೆಮುಂನ ಸ ೩-೭-೩೨). [ಸಂ-] 

ನಿಬ್ಬ (?) (ನಾ). ಒಂದು ಬಗೆಯ ಹಕ್ಕಿ (?) ; ಪಿಕ್ಕುಳಿಕ 
ಚೆಂಬೋತ ಗೀಜಗ ಕುಕ್ಕು ಕೋಗಿಲೆ ಕಾಮಂರುಳೆ ಬೆಳ್ಳ ಕ್ಕಿಯೆ ಲಗೊಲೆ. 
ಹುಲ್ಲಬಂದಿಗ ನಿ[ಸಾಠಾಂ. ಳಿ]ಬ್ಬ ನೀರ್ಮುಳುಕ . , . ಕೆಂಡವಕ್ಕಿಗಳವ 
ಅತೊಳೊಪ್ಪಿ ದವು (ಸಾಳ್ವಭಾ. ೫-೨೨). [7] 

ನಿಬ್ಬಂದಿಗ (ನಾ). ಬಂಧನಕ್ಕೆ ಒಳಗಾದವನು : “ನಿಬ್ಬಂದಿಗ 
ನಿರ್ಬಂಧಿಕ? (ತದೃಕೋ. ೨೨) ; ಪೀನಗ್ರಹಣದಿಂದೆ ಕೆಲವಲಸೊಳ್‌ 
ನತ್ವವಿಲ್ಲ- ಅಚ್ಛಮಲ್ಲಿಕಾ-ಅಚ್ಚ ಮಲ್ಲಿಗೆ ತಳ ನಿಬ್ಬಂದಿಗ-ನಿರ್ಬಂಧಿಕ 


(ಶಮದ. ೨೯೨ ಪ್ರಯೋ). [ಆಸಂ. ನಿರ್ಬಂಧಿಕ] 

ನಿಬ್ಬಗಡಿ (ನಾ). ಒಂದು ಬಗೆಯ ಆಹಾರ (?) : ನೆಬಲು ಮೂಢ 
£ಡ]ಪಂಧಿ£ದ] ಬಲಾಕ್ಕುಂಬ ಪುರೀಮಂಡಳಂ ಬಜಕಿಗೂಳನುಂಬ 
ನಿಬ್ಬಗಡಿಯೆಂಂ ಕಳಿಯುಂ ಕೂಟನುಂಬ ಆಯಂಬಿಲನುಂಮೆಂದಿನಂ 
ತನ್ನ ಶಕ್ತಿ ಯಿಂ ಮಲಸದಾವುದುಂ ಮಾಡಿದೊಡಂ ಪ್ರೋಷಥೋಪವಾಸ 
ಮೆಂಬೆರಡನೆಯ. ಶಿಕ್ಸಾಪ್ರತಮಕ್ಕುಂ (ಸಾರ. ೩೧೬). [2] 

ನಿಬ್ಬಡನ (ನಾ). ಅತ್ಯಂತ ಬಡವ; ಕಡುಬಡವ : ಬಡನನೆ ರತ್ನ 
ತ್ರಯನುಂ ಪಡೆದಾತಂ ಪುಣ್ಯಮೂರ್ತಿ ಸಿರಿಯೊಡೆಯೆಂ ನಿಬ್ಬಡನಂ 
[ನಾಲಂ ನೋಲ್ಬಡೆ ತಾಂ]ರತ್ನತ್ರಯನುಂ ಪಡೆಯದನಂ ಭಾಗ್ಯಹೀನ 
ನವನೆ ದರಿದ್ರ ೦ (ಸಮಪ. ೬-೬೭). [ನಿಡಿದು, + ಬಡವ] 

ನಿಬ್ಬಡಿ "ನಿಬಿಡಿ' ನೋ. 


ನಿಬ್ಬಡ್ಡಿ, ನಿಬಡ್ಡಿ (ನಾ). ಬಡ್ಡಿರಹಿತವಾದುದು ; ಬಡ್ಡಿಯಿಲ್ಲ 
ದುದು: ಒಡಿಯಾ ನಾನು ಸಾಲ ತೆಗೆದುಕೊಂಡಿದ್ದೆ (ರೂಢಿ). 
ನಿಬಡ್ಡಿ 


ಲ್ಪ, ಹಣ ಸಾಲ ಮಾಡಬಹುದು, ಅದನ್ನು ತನ್ನು ಸಾಹು 
9 


೪೬೧೯ 


20 


25 


30 


35 


40 


45 


ನಿಬ್ಬರ, 


ಕಾರರೇ ಒಂದೆರಡು ವರ್ಷಗಳ ಮಟ್ಟ ಗೆ ನಿಬಡ್ಡಿ ಯಿಂದಲೇ ಕೊಟ್ಟಾರು 
(ಜಾರುದಾ. ೪). [<ನಿರ್‌ + ಬಡ್ಡಿ] 
ನಿಬ್ಬಣ "ಬಿರ್ದಿನ' ನೋ. 
ನಿಬ್ಬ ಬಗಿತ್ತಿ (ನಾ). ಮದುವೆಯ ಗುಂಪಿನ ಮೆರವಣಿಗೆಯಲ್ಲಿ 
ಇರಲು ಬೀಗರ ಗುಂಹಿನವಳು ಹಳೆಗಾಲದಲೊಬ್ಬ 
ಪುರುಷಂಗೆ ಎಳೆಯ. ಕನ್ನಿಕೆಯ ಮದುವೆಯ ಮಾಡಲು ಕೆಳದಿಯರೈ ವರು 
ನಿಬ್ಬಣ ಬಂದರು , . . ಕೂಡೆ ಬಂದ ನಿಬ್ಬಣಗಿತ್ತಿ ಯರೆಲ್ಲಾ ಹೆಂಡಿರಾದರು 
(ಅನಚಂ, ೨೧-೮೬); ಅವಿರಳ ವಿಟಿನ ಮದುವೆಗೆ ನಿಬ್ಬಣಗಿತ್ತಿಯನರೆಲ್ಲಾ 
ಬಂದು ಕೆಂಡದಂಡೆಯೆನೆ ಮುಡಿದು (ಅನಣಂ. ೧೩೭-೬೨೮), 
[ನಿಬ್ಬಣ (ಆ ಬಿರ್ದಿನ) +-ಗಿತ್ತಿ] 
ನಿಬ್ಬಣಗೂಡು (ಕ್ರಿ). ಮದುವೆಯ ಮೆರವಣಿಗೆಯ ಗುಂಪಿನಲ್ಲಿ 
ಒಂದಾಗು ; ಧಿಬ್ಬಣದೊಂದಿಗೆ ಸೇರು: ಗುಣನಿಧಿ ಶ್ರೀಕೃಷ್ಣ 
ರಾಮರು ಸಕಲ ನಿಬ್ಬಣಗೂಡಿ ಪೊಕ್ಯರಾಲಯನ (ಮೋಹತ, ೧೩-೭೧). 
[ನಿಬ್ಬಣ (<ಬಿರ್ದಿನ) -- ಕೂಡು] 
ನಿಬ್ಬಣಜನ (ನಾ). ಮದುವೆಗೆ ಬಂದ ಆಪ್ತ್ರೇಸ್ಟ್ರಜನ : ಮದುವೆಗೆ 
ಬಂದ ನಿಬ್ಬಣಜನಂ ಬಿಡದಚ್ಚ ರಿನಟ್ಟಿ ರಲ್ಕ ರಂ ಮುದದೊಳದೃ ಶ್ಯಮಾಗಿ 
ಮುನಿ ಪೋಗೆ (ಉದ್ಭ! ಟಿ. 
(ಇಬ್ಬ (ಆ ಬಿರ್ದಿನ) -- ಜನ] 
ನಿಬ್ಬಣಿಗ " ದಿಬ್ಬಣಿಗ' ತೋ. 
ನಿಬ್ಬಯಲು (ನಾ). ವಿಸ್ತಾರವಾದ ಬಯಲು : ಅಪರಭಾನುವಾಳ್ಮೆ 
ನು ಸಿಬ್ಬಯಲೊಳಗೆ ನೋಡ! (ವೈಶಾಖಿ. ೭೦-೧೬೪). 
[ ಸಿಡಿದು, 4 ಬಯೆಲು(-ಆಬಯಲ್ಫ್‌)] 
ನಿಬ್ಬರ್ಯ (ಗು). ೧. ಅತಿಶಯವಾದ; ಅಧಿಕವಾದ. ೨. ಕಕೋರ 
ವಾದ; ಸಹಿಸಲಸಾಧ್ಯ ವಾದ. ೩. ತೀಕ್ಷ್ಣ ವಾದ; ಹರಿತ 
ವಾದ. ೪. ಹುರುಪಿಕಿಂದ ಕೂಡಿದ. ೫. ಶಬದ ; ಪೂರ್ಣ 
ವಾದ. ೬. ಊದಿಕೊಂಡ; “ಉಬ್ಬಿದ” (ಜಾನಕೋ. ೧೧). 
(ನಾ). ೭. ಅತಿಶಯ ; ಅಧಿಕ್ಯ; ಹೆಚ್ಚಳ: ಆತುರದಿಂ ಶೀತಾಂಶು 
ತಾರಾವಳಿವೆರಸಿಟುತಂದುರ್ವರಾಭಾಗಡೊಳ್‌ ನಿಬ್ಬರದಿಂ ಭಾಸ್ವೃತ್ತ ಫೋ 
ಮೂರ್ತಿಯನೆ ತಳೆದದೋಲ್‌ ತಾಪಸಾವೃತ್ತದಿಂ ಭಾಸುರಮಾಗಿರ್ಪಂ 
ದಯಾಂಭೋನಿಧಿ ಕಸಿಲವುಹಾಚಾರ್ಯನಾಚಾರ್ಯವರ್ಯಂ(ಕುಸುಮಾ. 
ದಂಡಾಧೀಶ್ವರಂ ಮನಗದಡಿ ಬೊಮ್ಮಯ್ಯಾಗಳನೀಕ್ಷಿಸಿ 
ಹದುಳಿಸದೆ. ನಿಬ್ಬರದ ಶೋಕಾಶ್ಟಾಂತನಾಗುತ್ತ (ಬಸಪು. ೩೬-೧); 
ಸಭ್ಯತಾಲತೆ ಹೂತು ಹಸರಿಸಿ ಹಬ್ಬಿ ಫಲವಾದಂತೆ ಕಾಯವ ನಿಬ್ಬರ 
ದಲೀಡಾಡಿದೆಳು ಹರಿಪದಸಯೋಜದಲ್ಲಿ (ಕುಪ್ಪ ಅ. ೧೬-೩೪) ; ಸುಳಿ 
ಸುಳಿದು ಕಣ್ನೊ ಪ್ಪ ನಂದಣದ ಗೊಂದಣದ ಕಳಕಳದ ವಾದ್ಯರವದಬ್ಬರದ 
ನಿಬ್ಬರೆದಲಾ ಪುರಂ. ರಂಚಿಸಿದುದು (ಚೆಬಪು, ೧೧-೩೫) ; ನಂಬುಗೆಯ 
ಕೊಂಬುದು ನಿಬ್ಬರದಿಂದೆ ಬರ್ಪವೋಲ್‌ (ಚಿಕವಿ. ೬-೧೫೮). 
೮. ಕಠೋರತೆ ; ಕಠಿನತೆ : ಧರೆಯೊಳುದಯಿಸಿ ನೀವೆನುತ ನಿಬ್ಬರಣ 
ಶಾಪವನಾಗಳೀಯಲು (ಬಸಪು. ೩೪-೧೧) ; ನಿಬ್ಬ! ರದ ಮನವೆಂದು ಕಸು 
ದೇವಂ ಕರಿಯ ಕಬ್ಬಿನೆತ್ಯಧಿಕ ಬಲ್ಲಗೆಯಂನ್ಮದನೆನಿಪ್ಪ ಬ್ಬ ಹಯ ಬಾಣಮಂ 
ತೊಟ್ಟೂ ತೆಗೆದಾಕರ್ಣಪೂರಕ್ಕೆ ನಿಲಿಸಿ ಬಿಡಲು (ಲಶಿಚಿಂ. ೧೪-೫೦); 
ಒಬ್ಬನೇ ನೀನೆನ್ನ ಸನುರದ ಹಬ್ಬನನು ನೋಡೆನಲು ನುಡಿಗಳ ನಿಬ್ಬರವ 
ತಾ ಕಂಡು ದ್ರುಪದನು ಪಾರ್ಥಗಿಂತೆಂದ (ಸಂಭಸ. ೧೮-೯೬) ; 
ಸತಿ ನಿಬ್ಬರದ ನುಡಿಗಳದೇಕೆ ಹೃದಯನವನಲದು ಮತ್ತವಿವೇಕತನದಲಿ 
ಮುಳಿಯ ಬೇಡೆಂದೆನುತೆ ಳೈ ಮುಗಿದ (ಅಕ್ರೂಚ. ೪-೮೧). 
೯. ತೀಕ್ಷ್ಣತೆ; ಹರಿತ: ಹೆಬ್ಬೊಗೆಯನಡಗಿ ಸತತ ಪಿರಿಯುರಿ ಹಬ್ಬು 


೮-೭೯). 


೧-೧೧೬) ; 


ಸಾಕು 


ನಿಬ್ಬರ, 


ತಡರುತ ಭಾಳನೇತ್ರನ ಸಿಬ್ಬರದ ಭಾಳಾಂಬಕಾಗ್ನಿಗೆ ಸಮವೆನಿಸುತಿರಲು. 
(ಬಸಪು. ೪೪-೨೧) ; ಕಿಬ್ಬದಿಯ ಕೀಲಿಸಿದ ಕಾಮನ ನಿಬ್ಬರದ ಕೂರಂಬಿ 
ನಲಿ ತನುವಿಬ್ಬರಿವವೊಲು ನಿಮಿಸ ಕುಳ್ಳಿ ರಲಾಅದಳವಳಿದು (ಪ್ರಭುಲೀ, 
೫-೨೧) ; ಪ್ರಾಣದಾಸೆಯ ಮಜಕಿದು ತನ್ನೊಳು ಕೇಣವಿಲ್ಲದೆ ಕಾಜಿನುತ. 
ನಿತ್ರಾಣನನು ನಿಬ್ಬರದ ನುಡಿಗಳಲಿಲಾದನಾ ಕರ್ಣ (ಕುನ್ಯಾಕ. ೧೩-೩೬). 
೧೦, ಹುರುಪು; ಉತ್ಸಾಹ; ಹುಮ್ಮಸ್ಸು : ಕುಡುದಾಡೆಯಂ 
ನಿಬ್ಬರದಿ ಮಸೆದು ಕೊಲಡಂ ಹೊಯ್ದು , , . ಹೆಬ್ಬಂದಿ ವಿನಿನಯೊಳು. 
ನಿಂದುದಾ ಶಬರರಿಗೆ ಮೃತ್ಯು ತಾನೆಂಬಂದದಿ (ಹಚಕಾ. ೬-೬) ; ಒಬ್ಬ 
ರೊಬ್ಬರುಘೇ ಉಘೇ ಚಾಂಗು ಭಲ ಎನುತಿರಲು ನಿಬ್ಬರದ ನಿಡುಬೊಚ್ಚೆ ಗಳ 
ನಿಡುತುಬ್ಬರಿಸುತಬ್ಬರಿಸುತಾರುತ ಬಿಬ್ಬಬಾಚಯ್ಯೆಗಳು ಸೊಬ್ಬೂರೊಳಗೆ 
ಹುಗುತಿರಲು (ಬಸಪ. ೫೬-೧೪); ಕೆಂಸೇಟದಕ್ಷಿಯೆಲೆರೆಡು ಕೋಡಿಯ 
ಕೊಗುತಲಡೆ ಕಿದಿಗಳ ತುಸಾರಚಿಯ ಸ್ಫುರದಹಂಳಾರೆಪ್ರ ತಾಪಜ್ವರದಿ 
ಸ್ಕೈ ಕಾಹೇಲುತಡಿ ನಿಬ್ಬರದ ಬರೆವಿಂದೀತನಡು ಕಲಿಕರ್ಣ ನೋಡೆಂದ 
(ಕುನ್ಯಾಕ. ೧೨-೧೫) ; ಬೊಬ್ಬೆ ಯೊಳಂಗಣಾತಗೆ ನೀರರಸವುಕ್ಕಿ ನಿಬ್ಬರದಲಿ 
ಕೋಲ ಕಣಕದ (ಮೋಹತ.: ೨೮-೧೪) ; ನಿಬ್ಬರದಿ ತಾ ಪಿಡಿದ ಖಡ್ಗದಿ 
ಬೊಜ್ಬಿಅಿದು ಧನಪತಿಯ ಸಚಿವನನುಬ್ಬಿ ಹೊಯ್ದನು ಚಿನಕೆಡಿದು ದೆಸೆ 
ದೆಸೆಗೆ ಚಿಮ್ಮಿದನು. (ಉತ್ತಕ. ೧೩-೨೫) ; ನಿಬ್ಬರದಿಂದಲಿ ಸರ್ನರ 
ಕೂಡುಂಬೊ ಹಬ್ಬವನುಣಿಸುನಿ ಹರಿಯೆ (ವಿಜಾಕೃ. ೯-೧) ; ಕೊಬ್ಬಿದ 
ಖಂಡವ ತಿಂದು ಭೂತಗಳಾಗ ನಿಬ್ಬರದಲಿ ಕುಣಿದಾಡಿ ಹೆಬ್ಬನಾಯಿಂತು 
ನಮಗೆಂದು ಮರುಳುಮನ ಉಬ್ಬಿ ಹರಸಿ ಹಾಡಿದವು (ಮಾದೇಸಾಂ. 
೨-೧೩೫). ೧೧. ವೇಗ; ರಭಸ ; ಜೋರು: “ನಿಬ್ಬರ--ನಿರ್ಧರೆ ಎ 
ರಭಸ” (ತದ್ಭ ಕೋ, ೨೨); ಶ್ರವಣಕುಲವಂ ನಿಬ್ಬರದಿ ತಾಗುವ :ಹೊಯಿಲು 
ಗಳುಮಾದವಾ ವೈಜವೆ ವಿನಿರ್ಮಳಭಕ್ತಿಮಾನಸೆಯಾಜಿ ಕಾರಣವು 
(ಬಸು. ೫೨-೨೦) ; ಒಬ್ಬ ದೈತ್ಯನ ಕೊಲಲು' ನಮಗಿಸಿತುಬ್ಬಸಂಗಳು 
ಕೋಟ ಹುಟ್ಟಲು ಹಬ್ಬ ನಮಗಹುದಿಂದು ಸಂಶಯವಿಲ್ಲ ಕೆಡಸುವೊಡೆ 
ನಿಬ್ಬರದಲಟ್ಟು ವುದು ಹನುಮನ (ಕಾರಾ. ೩೮-೩೧) ; ಅದ್ಭುತವಾದ 
ಕನಸ ಕಂಡು ರಾಯನು ಉಬ್ಬಿ ಹೆದಅ ಕಣ್ಣ ತೆಲಕಿದು ಬೆಬ್ಬಳಿಯಾಗಿ 
ನೋಡಲು ನಾಲ್ಕುದೆಸೆಯನು ನಿಬ್ಬರದಲ್ಲಿ ತಬ್ಬಿದಳು (ಹರಿಸಾಂ. ೨-೨೦); 
ಕರದ ವಾಫೆಯ ಸಡಿಲ ಬಿಡೆ ನಿಬ ನ್ಬಿರಡೆ ಗಮನದೊಳ್ಳೆದಿತವನಿಯೊಳುರವಣಿಸಿ 
(ನಳಚ. ೭-೬) ; ಅಬ್ಬರಿಸುತ ' ಬರ್ಸ ಹೆಂಗಳ ಬೀಳ್ಕೊ ಂಡೊಬ್ಬಳು 
ಕೆಳದಿಯ, ಕೂಡಿ ನಿಬ್ಬರದಲಿ ಕಾಮನರ್ಧಾಂಗಿ ನಡೆದಳು ಹೆಬ್ಬನವನು 
ಸಿಟ್ಟಿಸುತೆ (ನೋಹತ. ೯-೨೨); ನಿಬ್ಬರದಿ ದಕಮಂಖನು ಮಾಡುವ 
ವೊಬ್ಬುಳಿಯ ದೇವೋಸಳಕರಣವ ಬೊಬ್ಬಿಡುತ ಕೊಂಡೊಯನ್ನು ಯಾಶನ 
ನುಳುಹಿ (ಉತ್ತಕ. ೧೯-೩೬) ; ಸರಿದು ಪೊಸಳೋಗಟಿಯಂ ಮುತ್ತಿರ 
ಲೊಡಮಾ ನಂಜರಾಜನಂಜುವಿನಂ ನಿಬ್ಬರದಿಂದೆ ನಾಗಮಂಗಲ 
ದರಸಂ ಬೆನ್ನಟ್ಟ ಬಂದನಂಗುಸರಾಜಂ (ಚಿಳವಿ, ೨-೭೩) ; ಸಿಬ್ಬರದಲಿ 
ಬಂದ ನೀಲಕುದುರೆಯನೇರಿ ಹೆಬ್ಬೂರ ಚೆಲುವರಾಜೈಯ್ಯ (ಸೌಂದಳಾ: 
೧-೬೧). ೧೨, ಅಗಲವಾದುದು; ದೊಡ್ಡ ಬಾದುದು; ವಿಸ್ತಾರ 
ವಾದುದು: ಕೊಬ್ಬಿ ಕೋಮುಲನಾದಿಗುರಿದ ನಿಬ್ಬರದ ನಿಡುಗಣ್ಣು 
ಗಳ ಕಾಗಬ್ಬನಣಕಿಯದೆ ಕಬ್ಬಿಸಿಚ್ಛೆಗೆ ಮೆಲುವ ಮರುಳಂತೆ . , .ಮಾಟ 
ನಿಸ್ಫ ಲವೆಂದಳಾ ವಿಮಳೆ (ಸ್ರಭುಲೀ, ೩-೭), ೧೩. ನೀಳವಾದುದು; 
ನಿಡಿದು : ನಿಬ್ಬರದ ನಿಡುಸುಯ್ಲ , ಖೋಡಿಯ ಮನದ ಕಳ್ಳುದಿಯ 

೬ ೬ ಖೇದದ ಮಬ್ಬಿನಲಿ : ಹೆಣಗಿದರು , ಪವನಜಫಲುಗು ಣಾದಿಗಳು 
(ಕುನ್ಯಾಸ. ೧೬-೫೬) ; ಹೆಬಬ್ಬಿ ಪುಗಳ ನಿಚ್ಚಿರದುಸುರು (ಅರಸಾ. ೫-೨೧೫). 
೧೪. ಭಾವೋದ್ವೇಗ; ಉದ್ರೇಕ; ತಳಮಳ: “ಳವೆಳಗೆಂದೆನ್ನ 
ಲದುನೆ ನಿಬ್ಬರೆನುಕ್ಕುಂ”  (ಕವಿಕಂ. ೨೪೩); ಕಜಕಿಕಂಕನಡಗೆಳಗಿ 


೪೬೨: 


35 


40 


45 


೦ ನಿಬ್ಬ ರದಿಟ್ಟಿ 
ಕದನದುದ್ಯೋಗಕ್ಕೆ ಪೊಜಮಡಲ್ಕೆ ಂದಿರ್ದುದಾ ಸಮಯದಲ್ಲಿ ಗುಜ 
ನೆಜಕಿದಿರ್ದುದಬ್ಬರಿಸ ಪರಸಮಯಿಗಳಿಗೆಲ್ಲ ನಿಬ್ಬರೆ[ಸಾತಾಂ,, ನಿರ್ಭರ] 
ನಡೇವೊಗಳ್ವೆನು (ಸೋಮಚ. ೫-೩೩); ಕಂಡೆನರಸನ ನಿಬ್ಬರೆವ 
ಬಳಿಕಂಡಲೆದುದತಿಶೋಕಶಿಖಿ ಕೈಗೊಂಡುದಿಲ್ಲರೆಘಳಿಗೆ ಬಳಿಕೆಚ್ಚತ್ತು 
ಕಂಜೆಅಕಿದು ಖಂಡಿಸಿದನೆನ್ನು ಬ್ಬೈಯನು (ಕುಪ್ಯಾಗ, ೪-೬). ೧೫, ಕಷ್ಟ; 
ತೊಂದರೆ: ಕಬ್ಬುವಿಲ್ತು ಂಬಿವೆದೆ ಪೂಸರಲ್ಪೂ ಣೈಸಲ್‌ ನಿಬ್ಬರಮಿಜಿಂದು 
ಮದನಂ ಮಾಲೆಗಾರ್ತಿಯರ ಹುಬ್ಬೆಂಬ ಚಾಪಮಂ ಕುರೆಳೆಂಬ ನಾರಿಯಂ 
ಕಣ್ಣೆಂಬ ಕೂರ್ಗಣಿಯನು ಉಬ್ಬರದ ಸಾಹಸೆದೊಳಳನಡಿಸಿಕೊಂಡು 
(ಜೈಮಿಭಾ, ೬-೧೭) ; ಕಿಬ್ಬದಿಯೊಳಗೋಡಿದಂತಾ ನಿಬ್ಬರದಿ ಬೆಂಡಾಗಿ 
ಭೂಪತಿ . . . ಇಬ್ಬರಂಗದ ನೋನ ನಿಲ್ಲಿಸಿ ತಬ್ಬಿದನು ವೈರಾಗ್ಯವ 
(ಕೈಷ್ಣಾಉ. ೯-೧೩). "ನಿರ್ಭಾರ' ಪರಾ. 

ನಿಬ್ಬರವಾಗು - ಅತಿಶಯ ವಾಗು ;. ಮದಗಜದ ನಿಡುವರಿಯ 

ತೇರಿನ ಕುದುರೆಕಾಲರ *ಇಹಿನಲಿ ಕೊಬ್ಬಿ ದುದು ನಿಬ್ಬರನಾಗಿ ಬಹು 
ವಿಧವಾದ್ಯನಿರೋಸ (ಕುವ್ಯಾಜ್ರೋ. ೩-೬೪); ಅನ್ನೆಯವಾಯಿತು. 
ನನ್ನದು ಬಾಳು ; ಓಬ್ಬರನುಳಿದು ಹೋಗಲು ನಸಗೆ ನಿಬ್ಬರವಾಗಿದೆ. 
ಮನದಲಿ ದುಃಖ (ಚೆಲುವು. -೫೦-೮).. [<ಸೆಂ. ನಿರ್ಭರ] 

ನಿಬ್ಬರ್ಯ (ನಾ). ಆರುವಿಕೆ; ಬತ್ತುವಿಕೆ; ಒಣಗುವಿಕೆ: ನಾಲಗೆ 
ನಿಬ್ಬರಮಾಗೆ ಕಣ್ಣೊಡರ್‌ ಕನಲದೆ ನಂದೆವೊಯ್ದ ತೆಜನಾಗೆ ತೃಷಾತುರ 
ನಾದನಾ ನೃಪಂ (ಲೀಲಾನ. ೬-೪೪). :"ನಿಬ್ಬರಿಸ್ಸು' ಪರಾ. 

[ಆನಿಡಿದು; + <ಬಅ 1] 

ಸಿಬ್ಬರಂ (ಅ). ಅತಿಶಯವಾಗಿ: ಅರಳಂಬುಗಳ್‌ ಕಬ್ಬು ಪಿಲ್ಲುಮಿವು 

ನಾಡೆ ನಿಬ್ಬರಮಮರರಂ ಜಯಿಸಲೆಂದವಂ ಬಿಟ್ಟಿ ಶಂಬರಮ ಥನ 


ನಾಂದೋಳೆಚಾಪದಿಂ ಸುದತಿಯೆಂಬೊಂದು ಬಾಣವನೆ ಸೂಡಿ (ಡೆಬಪು. 
೧೦-೧೩). 
ನಿಬ್ಬರಂ ಏರಿ- ಅತಿಶಯವಾಗಿ ಅರಳು: ಳಾರ್ಗೆಯ್ಯ ಮೇರೆ 
ಯೊಳಿಟ್ಟ ಕೆಕ್ಕರಿಕೆ ಬಿರಿವಂತಾನುಂ 'ಮೆರ  ಬಿರ್ಕುಬಿರ್ಕೆನೆ ನಿಬ್ಬರಂ 
ಬಿರಿದೊಳಟುಗುಂ ಜೋಲ್ಕು ೦ ವೈಚಿತ್ರ $ ಜೀವರ ರೂಪದಿಂ (ಕಾಂತಿಫ. 
೭೯೨) ; ಕೆಣಪುಗುಡಣೆ ಸೂಬಿಕೃಿಸುವ ನಿಸ್ಸಾಳದ ಬಲ್ಲರೆ ಬೆಸೆನೆಟ್ಟು 
ಗಳ್‌ ಸಿಬ್ಬರಂ ಬಿರಿಯೆಯಂಂ ಬೇಗದಿಂ ನಡೆಡೆತ್ತಿ ಬಂದು ಮಂಜು 
ನೆಟ್ಟಿ ಮಂ ಮೂವಳಸಾಗಿ ಮುತ್ತಿ ದಾಗಳ್‌ (ಕಬ್ಬ ಉ.೨೮೮).[- ನಿಬ್ಬರ[] 
ನಿಬ್ಬರಗತಿ (ನಾ). ವೇಗವಾದ ಗತಿ; ರಭಸದ ಗಮನ: ಜೋದರ 
ಜೀವ ಜಾಳಿಸೆ ಬೀದಿವರಿದವು ಗಣಘಟಾಳಿಗಳು ತಾವು ನಿಬ್ಬರಗತಿಯ ರಥ 
ತುರಗಾನಳಿಗಳೆಳೆದವು ರೆಥಂಗಳನು (ಕುವ್ಯಾಕ.೧೫-೨೯). [ನಿಬ್ಬರೆ, ಗತ] 
ಸಿಬ್ಬರಗಲಹ (ನಾ). ಹುಮ್ಮಸ್ಸಿನಿಂದ ಕೂಡಿದ ಕಲಹ; 
ಹುರುಪಿನ ಕಾದಾಟ : ನಿಲಿಸಿತವರುಬ್ಬರೆದ ನಿಟ್ಟರಗಲಹಭಾ ದಿನ 
ದುಭಯ ಸಮರದ ಕಲಿಗಳಾಜೆಯನು (ತೊರಂಾ, ೬-೧೪-೧೪). 
[ನಿಬ್ಬರ, -- ಕಲಹ] 
ನಿಬ್ಬರಣೆ (ನಾ). ಅತಿಶಯತೆ; ಆಧಿಕ್ಯ : ಆದಿರುದ್ರನ ವಾನು 
ನಯನದಲ್ಲಿ ಚಂದ್ರನು ಹುಟ್ಟ ದನು ಬಲದ ನಯಸದಲ್ಲಿ ಸೂರ್ಯ ಹುಟ್ಟ 
ದನು ಅವರ ನಿಬ್ಬರಣೆಗೆ ಸೋಡಶಚಂದ್ರರು ಹುಟ್ಟಿ ದರು (ಬದ್ರಭಾ. ೮೯). 
[ನಿಬ್ಬರ, ---ಅಣೆ] 
ನಿಬ್ಬರದಿಟ್ಟಿ (ನಾ). ತೀಕ್ಷ್ಮ ವಾದ ನೋಟ; ಹರಿತವಾದ ದೃಷ್ಟಿ: 


ಕರುವಿಯನ್‌ :-- ಅರಮನೆಯ ನೆಲನಾಳಿಗೆಯಲ್ಲಿ, , . ಸಜ್ಜೆಗೆ ಹೊಸ 
ದಾಗಿ ಕಟ್ಟ ಸಿರುವ ಗುಪ್ತಮಾಕ್ಗ ದ ಬಾಗಿಲುಗಳನ್ನು ಬಲ್ಲಿರೇನು? ... 
(ನಿಬ್ಬರದಿಟ್ಟ ಯಿಂದ) ಅವಕ್ಕೆ ಇರುವ ಒಳಗಣ ಹೊರಗಣ ಬಯ್ಯ 
ಗೆಗಳಿಗೆ ಎಷ್ಟು ಚಾವಿ (ಮಂತ್ರಶ. ೫೩-೨೨). [ಸಿಬ್ಬರ---ಡಿಟ್ಟ 


ಸಿಬ್ಬರಿಬಾಯ್‌ 


ನಿಬ್ಬರಿಬಾಯ್‌ (ನಾ). ದೊಡ್ಡ ಬಾಯಿ: ನುರುಳೆತ್ತಿತ್ತೊಂದು ಬಿಕ್ಕಂ 
ಮುಜಾದು ಮರುಳ ಮುಂಗೆಯ್ಳುಮಂ ಬಿಕ್ಕುಮಂ ನಿಬ್ಬರಿ [ಪಾಠಾಂ. 
ನಿಬ್ಭರಿ, ಗಿಬ್ಬರಿ]ಬಾಯೊಳ್ಳೂ ಕ್ಯೊಡಂ ಕಂಡಿಸುವ ಸಿಡಿದ ಬೇತಾಳನಂ 
ಮಚ್ಚದಿಂ ಚೆಚ್ಚರದಿಂದಂ ಕಿಬ್ತು ಬೇತಾಳನ ತಲೆಯನೆ ನಕ್ತಂಚರಂ ತಿಂದ 
ನಕ್ಷ ಅಚರನಂ ನುಂಗಿತ್ತು ಭೂತಂ (ಅರ್ಥನೇ. ೫-೪೦). 

[.ಆ.ನಿಬ್ಬರ; + ಬಾಯರ್‌) 

ನಿಬ್ಬರಿಸು, (ಕ್ರಿ). ೧. ಅತಿಶಯವಾಗು ; ಅಧಿಕವಾಗು : ಪರಿಯೆ 
ಪರ್ನಿದ ಮಂಜು ರಂಜಿಸುನಂತೆ ತಾವರೆ ನಾಡೆಯೆಂ . , . ಭೂಳಿ 
ಭೂಸರಿತಮಾದ ಸುವರ್ಣಪುತ್ರಿಕೆ ಬಣ್ಣ ನಿಟ್ಟಿ ವೊಲೆಯ್ದೆ ನಿಬ್ಬರಿಸಿದಂಗ 
ಮಪೂರ್ವಕಣಂತಿಗೆ ತೊಟ್ಟ ನೇನೆಡೆಗೊಟ್ಟು ದೋ (ನುಲ್ಲಿಪು. ೪-೩೧) ; 
ಅಬ್ಬರಿಸುತ ಬಂದರು ದೊರೆದೊರೆಗಳು ಉಬ್ಬಿ ದವರೆ ಹಿಡಿಕೊಂಡು 
ಹೆಬ್ಬಾಗಿಲ ದಿಡ್ಡಿಯಲಿ ಹರಿಯ ಹೊಯ್ಯ ನಿಬ್ಬರಿಸಿತು ಚೋರಭಯವು 
(ಬಸಪು. ೨. ತುಂಬಿಕೊಳ್ಳು ; ನಿಬಿಡವಾಗು : 
ಕುಂಭಸ್ಮಳಂ ನಿಬ್ಬರಿಪಂತುದ್ಯತ್ಕುಚಂ ಬಿಂಬಿಣಿಸೆ . ಆ ಕಣ್ಯೂಣಿಸಿ 
ಬಿಡೆ ಮಣಿಭೂಷಾಳಿ ಮ್ಳ ಸೋಂಕೆ ಬಿಂಬಾಧರೆ ಪಿಂಗಲ್‌ನಿಂದು 
ಕಂದರ್ಪನ ಕರುನಿಡುತರ್ಪಂತೆ ಕಣ್ಣಿ ಡ್ಡ ಮಾದರ್ಳ (ಅನಂಪು. ೪-೯೩). 

[ನಿಬ್ಬರ, 4-ಇಸು,] 

ನಿಬ್ಬರಿಸ್ಕು (ಕ್ರಿ). ಬಾಡು; ಕಂದು; ಮಸುಳಿಸು : ನೇಸಜ ಸಾರೆ 
ಸಿಬ್ಬರಿಸುವುತ್ಸ ಲಮಾಲೆಯೆ ನಿಪ್ಪ ದೃಷ್ಟಿ ನಿನ್ಯಾಸಮನೊಯ್ಯನೋಸರಿಸಿ 
ನಮ್ರಶಿರೋಧರೆ ಸೀತೆ ಲೋಕಸಂತ್ರಾಸಿಯ ರೂಪು ಪಾದನಖದರ್ಪಣ 
ದೊಳ್‌' ಪಲವಾಗಿ ತೋಜಿಕೆ ಕಂಡಾ ಸತಿ ಬೆರ್ಚ ಮುಂಚ್ಚಿ ದಳೆರಟ್ಟರದಿಂ 
ತರಲೇಶ್ಷಣಂಗಳಂ (ಸಂರಾಮಾ, ೯-೧೧೨) ; “ಮುಚ್ಚು? (ಪಂರಾಮೊಾ. 
ಕೋಶ); ವಿರಹಭರೋತ್ಯಂಠಕಮೆನೋಹರಿಯ ಕಪೋಳಂಗಳಂತೆ ನಿಬ್ಬರಿಸಿದ 
ಬೆಳ್ಳರಿಸಿದೆಛೆಗಳಿನದೆಲೆಗಳ ಬರಿಸುವುದನುನಯದೆ ಪೆಂಟೆ ಗೆಂಟಿಆ ವಿಟರಂ 
(ಪುಸ್ಪಪು. ೨-೮೨). [ನಿಬ್ಬರ್ಕೆ ಇಸು] 

ನಿಬ್ಬಾಣ "ನಿಬ್ಬಾನ' ನೋ. 

ನಿಬ್ಬಾನ, ನಿಬ್ಬಾಣ, ನಿರ್ಬಾಣ (ನಾ). ೧. ನಿರ್ವಾಣ; ಮೋಕ್ಷ : 
ಈ ಮೂರು ಸಂಕೋಲೆಗಳನ್ನು ಕಳಚಿ ಎಸೆಯದಿದ್ದರೆ ಶುದ್ಧಿಯ ಮೊದಲ 
ಘಟ್ಟಿ ನಾದ ಮೋಕ್ಷದ ಪ್ರವಾಹದೊಳಕ್ಕೆ ಇಳಿಯೆಂವುದೂ ಕೂಡ ಸಾಧ್ಯ 
ವಿಲ್ಲ (ಸೋತಾಪತ್ತಿ). ಇನ್ನು "ನಿಬ್ಬಾನ' ದೂರವೇ ಉಳಿಯಿತು 
(ತತ್ವೈಪ್ರಾ- ೧೬೬). ನಿಬ್ಬಾಣ 7 ೧. ಮಾರನಂ ಮುರಿದು. ಸಂಬುದ್ಧ 
ಸೆಮಗಗ್ಗಂ ನಿಬ್ಭಾಣಮೊಂದೆ, ತಣ್ಣೆಯರಣ್ಯಮಂ ತರಿದು, ತೋರ್ದನರಿಯ 
ಟ್ಮಂಗಿಕದ ಧನ್ಮುಮಗ್ಗಂ (ಗಿ9ವಿಂ. ೪೫-೭). ನಿರ್ಬಾಣ : ೨. 
ಮುಕ್ತಾಯ; ಮುಗಿತಾಯ : ಚಿಂತಿಸಲಾರ್ಗಂ ಬಾರದು ಎಂಬಂತು 
ಟಣ ಕಳಸ ಸಿರ್ಬಾಣಮುಸ್ಪನ್ಲೆಗಂ (ಎಇ. XV, ೯೦-೫೩; 1060); 
ಶ್ರೀಸೋಮನಾಥದೇನರ ದೇವಾಲ್ಯಮನುತ್ತು ಂಗಪ್ರಾ ಸಾದಶಿಖರ 
ಕಳಸಂಬರಂ ಕಲುನೆಸ ನಿರ್ಬ್ಬಾಣವಾಗಿ ಮಾಡಿಸಿ (ಎಕ. ೫1, ಚಿತ್ರದು. 
೩೬-೪೩; 1119); ಯಾ ದೇವರ ದೇವಾಲ್ಯದ ಕಳಸ ನಿರ್ಬ್ಸಾಣ ಪವುಳಿ 
ಬಾಗಿಲುವಾಡ ಅಘನಣೆಯ ಕೊಂಡ ಸಂಪೂರ್ನ್ನವಾದ ದಿನದಿಂ (ಎಕ. 
೪1, ಕಡೂರು. ೪೯-೬೫; 1291). 

[<ಹಾಲಿ. ನಿಬ್ಬಾನ. /ಪ್ರಾ.ಣಿವ್ವಾಣ. /ಸಂ. ನಿರ್ಮಾಣ] 

ನಿಬ್ಬಿಡಿ "ಎಬಿಡಿ? ನೋ. 

ನಿಬ್ಬುದ್ದಿ “ನಿಬುದ್ಧಿ? ನೋ. 

ನಿಬ್ಬೆಗೆ “ನಿರ್ಜೇಗ' ನೋ. 

ನಿಬ್ಬೆದೆ (ನಾ). “ಬೆದೆಯಿಲ್ಲದ್ದು? (ಜಾನಕೋ. ೧೧). 

[-ಆನಿರ್‌ 3. ೆದೆ] 


೫-೪೧). 


೪೬೨೧ 


25 


30 


35 


40 


4 


ನಿಬ್ಬೆಆಗುವಡು 


ನಿಬ್ಬೆರಗು “ನಿಬ್ಬೆಜಗು' ನೋ. 

ನಿಬ್ಬೆ ರಸು (ಕ್ರಿ). ಸಂಪೂರ್ಣವಾಗಿ ಜಿರೆತುಕೊಳ್ಳು ,--ಒಂದಾಗು; 
ಸಮರಸವಾಗು : ಭಕ್ತಿಯ ಭಾವನಿಸ್ಕೆ ನಿಬ್ಬೆರಸಲಾಗಿ ಶಿನನ ತನ್ನ 
ನಶವ ಮಾಡಿತ್ತು ಭಕ್ತಿ (ನಚಸಂ. ೨೮೨-೨೪); ನಿಷ್ಠೆ ನಿಬ್ಬೆರೆಸಿ [ಸಾಠಾಂ. 
ನಿಬ್ಬರಿಸಿ] ಗಟ್ಟಗೊಂ: ಅಭಿಲಾಷೆ ಸಮನಿಸದೆ. ಪರಿಚ್ಛೈ ದಬುದ್ಧಿ ಯುಳ್ಳಲ್ಲಿ 
ಮಾಹೇಶ್ವರ (ಚೆನ್ನ ೬೫೯೯-೧೩೪೧), 

[-ಆನನಿಡಿದ್ಳು ೬ ಬೆರಸು, (ಇ ಜಿರೆಯಿಸು)] 

ನಿಬ್ಬೆಳಕು (ನಾ). ಅಧಿಕವಾದ ಬೆಳಕು; ಪ್ರಜ್ವಲವಾದ ಬೆಳಕು : 
ಯಾನ ಕಗ್ಗ ತ್ತ ಲಲ್ಲಿಯೂ ಯಾನ ನಿಬ್ಬೆಳಕಿನಲ್ಲಿಯೂ ಕಾಣಿಸುವಂತೆ 
(ಚಿತ್ರಸೃ. ೧). £<:ಸಿಡಿದು, ೬ ಬೆಳಕ್ಕು(-ವಬೆಳಗ್ಗು)] 

ನಿಬ್ಬೆಅಗು, ನಿಬ್ಬೆರಗು(ನಾ). ಅತಿಯಾದ ಆಶ್ಚರ್ಯ, --ವಿಸ್ಮಯ : 
“ತ್ತಳವೆಳಗೆನೆ ಸಿಬ್ಬೆಜಿಗು” (ಚತುನಿ. ೯೮) ; ಬೊಗಳುವ. ಕುನ್ನಿಗಳ ನೋಡಿ 
ಎನ್ನೆ ಮನ ಬೆಜಗು ನಿಬ್ಬೆಜಗು ಆಯಿತ್ತಯ್ಯ ಚೆನ್ನಮಲ್ಲಿಕಾರ್ಜುನ 
(ಮುಹಾದೇ ೯೮-೨೨೫); ಕುಜುಹಳಿದ ಕರೆಸ್ಮಳದ ನಿಬ್ಬೆಆಗಿನ ನೋಟಿದ 
ಎನ್ನ ಪರಮಗುರುವ ಕಂಡು ಬದುಕಿದೆನು ಕಾಣಾ ಗೊಹೇಶ್ವರೆ (ಅನಚಂ. 
೧೬೭-೭೫೨) ; ಮುಜುಗಿದನು ಸುರನಾಥನಗ್ನಿ ಬಸವಳಿದ ಯಮು ಬೆಜಿಗಾದ 
ನರುತಿ ಹೆಲಂಗಚ್ಚಿ ದನು ವರುಣ ನಿಬ್ಬೇಗಿನೊಳಿರ್ದ (ಹಚಕಾ. ೪-೧೧) ; 
ಇದೇ ಕಣಾ ಶಿನಲಿಂಗಭಕ್ತಿಯ ಹೃ ದಯನನು ಸಾಧಿಸುವ ಪರಿ ಭಾನದಲಿ 
ನೆಲಕ ನಬ್ಬಾಲಿಯಲಿ ನಿಬ್ಬೆಜಿಗಿನಂದದಲಿ ಇದನು ಸಾಧಿಸದೆ (ಪ್ರಧುಲೀ. 
೧-೨೩); ಯತಿರಾಜ ಸಿಚ್ಛೇಜಗಿನಿಂ ಕೆಲದೊಳಿತರೇ ತರವನಟಿ೨ಯುದಿಕಿ 
ನೋಡಿ ಸಂಚಲಚಿತ್ತ ನಾಗಿ (ಸಿದ್ಧೇಪು. ೬-೨೮) ; ಶರಹತಿಗೆ ಗಾಜುಗೆಟ್ಟು 
ಬ್ಬಸಂಬಟ್ಟು ಮೈಮಜಕದನಾಗೆ ಬಲದೊಳಿತ್ತಂ ನಿಬ್ಬೆಲಗಿನ ಕಲಕಲಂ 
ಪಿರಿದಾಯ್ತಿ (ಉನಾತ್ವ. ೧೪೫-೬). ಸಿಬ್ಬೆ ರಗೆ : ಜನರು ನಿಬ್ಬೆರ 
ಗೊಂದಿ ಬಾಯ್ವಿಡುತಿರಲ್‌' (ನುಖಾವಿ. ೫-೧೩); ಕೊನೆಕೊನೆಗೆ ಶರೀಫರು. 
ದೇವೋನ್ಮಾದದ ಪೂರ್ಣ ನಿಬ್ಬೆರೆಗಿನಲ್ಲಿರುತ್ತಿ ದ್ದರು (ಶರೀಫ. ೬೧ 
ಕವಿಕಾನ್ಯಸರಿಚಯ); ಬಿರುಗಾಳಿ ಮತ್ತು ಮೊಳಗು ಮಿಂಚುಗಳ ಹೊದ್ಲಾ ಗೆ 
ಕಡಿದುರುಳುವ ಹೆಬ್ಬಂಡೆ ಇನೆಲ್ಲ ನಿಬ್ಬೆರಗಿನ ನೋಟಿಗಳು(ಬದ್ದಪ್ರ.೭೪111, 
ವೀಠಿಕೆ) ; ಜಗ ಜೀವಗಳನು ತಾ ಹೊರಗುವರಾಡಿ ನಿಬ್ಬೆರಗು ಮೌೌನವಾಂತ 
ಎರಡರಿಯದೊಂದು ಕೈನಲ್ಯ ನೈಜ ಬರಿ ಬೆತ್ತ ಲೆತ್ತಲೂನೂ (ಅರಳು. 
೨೨೮-೧೦). 

ನಿಬ್ಬೆಚಗಾಗು, ನಿಬ್ಬೆರಗಾಗು - ಅತ್ಯಾಶ್ಚರ್ಯನನ್ನು ಹೊಂದು: 
ಅತಿಮುದದಿಂದಂ ಸೌಂದರವತಿ ಬರೆಲೊಂದಸುಗೆಯಮರ್ದ ತಣ್ಣೆಟಲೊ 
ಳ್ಳೂಪತಿಯೆಂಂದ್ಭ ಟಿನಕೆ ಕಂಡಾ ಸಿತಪಂಕಜಪತ್ರನೇತ್ರೆ ನಿಬ್ಬೆಅಗಾದಳ್‌ 
(ಉದ್ಭಟ. ೭-೧೨) ; ಕೂತಇಡಿ ದೇವರು ಪೊತ್ತ ತಿಇಂಡನಮೂರ್ತಿಯಂ 
ಕಾಣುತ್ತ ನಿಬ್ಬೆಜಗಾಗುತಂ ಪೂಜಾರಿಗಿಂತೆಂದ (ಬಸಪು.೧೭-೧); ಪರನೆಯಾ 
ಪರಿಯಿಂದ ನರ್ತನಂಗೆಯಖ್ಯತ್ತ ಲಿರಲು ನಿಬ್ಬೆಲಗಾಗಿ. ನಟ್ಟ ದಿಟ್ಟಿಯಲಿ 
ಸೌಂದರೆಗಣಇಧೀಶ ಸಿಟ್ಟ ಸುತಿರ್ದೊಡೆ (ಸೌಂದಪು. ೮-೧೪); ಆಲಿಸ 
ನಿನಿನಷಗಮಲಲಿಂಗಮಂ ನೀನಿತ್ತ ಮೇಲೆ ತಲ್ಲಿಂಗದೊಳ್‌ ಮನ ಲೀನವಾಗಿ 
ಕಚ ಲಿಗಳ ನಟ್ಟು ದಿಟ್ಟಯಲಿ ನಿಬ್ಬೆಜಗಾಗಿ ನಿಜಸುಖಸಮಾಧಿಯೊಳಿರೆ 
(ಚೆಬಪು. ೬-೧೨); ಇಷ್ಟಲಿಂಗದಲ್ಲಿ ನಿಷ್ಠೆ ನಿಬ್ಬೆಆಗಾಗಿ ಆಚರಿಸುನಲ್ಲಿ 
(ಅ ಖಂಸೇ. ೨೬೩-೧೬) ; ನಾನು ನಿಬ್ಬೆರಗಾಗಿ, ಬಾಯಿ ಬಿಟ್ಟಿದ್ದೆರೂ 
ನುಡಿಯದೆ ಕುಳಿತಿದ್ದೆ (ನಡೆದಾ, 11, ೧೦೧೭) ; ಉತ್ತರನು ಬಹುವಾಗಿ 
ಹೆದರಿ ರಥದಲ್ಲಿ ನಿಬ್ಬೆರಗಾಗಿ ಕುಳಿತುಬಿಟ್ಟ ನು (ನಚಭಾ. ೨೦೮). 
[ಸಿಡಿದು 4 ಬೆಜಿಗು । ತೆಲು.ನಿಷ್ವೆರಗು] 

ಸಿಬ್ಬೆಅಗುವಡು (ಕ್ರಿ). ಅತಿಯಾದ ಆಶ್ಚರ್ಯವನ್ನು ಹೊಂದು : 

ನಿಬ್ಬೆಜಗುವಟ್ಟು ಸೌಂದರಿಯೊಬ್ಬುಳಿಗೊಂಡಳ್ಳದುನ್ಮದೀಕ್ಷಿಸಿ ನೈ ಸನಂ 


ನಿಬ್ಬೆಜಗುವಡೆ 


ಬಿಬ್ಬೊ ಕಂ ಕುಡಿವರಿಯೆಲ ನಿಬ್ಬೆಗದೆ ನಿನಗಕಾರಣಹಸನಮದೆಂದಳ್‌ 
(ಉದ್ಭಟ ೧೧-೨೩). [ನಿಬ್ಬೆಲಿಗು + ಪಡು] 

ನಿಬ್ಬಿ ಆಸುವಡೆ (ಕ್ರಿ). = ನಿಬ್ಬೆಜಗುವಡು : ಮಾಲೆ ತೊಡಚುವ 
ಕಜ್ಜನಂ ಮಲಕಿದು ನಿಬ್ಬೆಟಗುವಡೆದು ಲೆಪ್ಪ ದ ಪೆಣ್ಣಿನಂತಿರ್ದಳು 
(ಸೌಂದಪು. ೧೨-೪೦). [ನಿಬ್ಬೆಜಗು - ಪಡೆ] 

ನಿಬ್ಯಸನ (ಗು). ೧. ಯಾವುದೇ ಬಗೆಯ ಚಟವಿಲ್ಲದಿರುವ : 
ಕುಸುಮನರಾಲೆಗಳಂ ರಚಿಸಿ ತಂದೊಸೆದು ಭಕ್ತರಿಗಿತ್ತು ತಾ ನಿಬ್ಯಸನ 
[ಸಾಂ9೦. ತ್ಯಶನ]ಕಾಯಕಲಬ್ಬಿ ಯಲ್ಲಿ ಜಂಗಮಕೆ ಮಾಡುತ್ತ ಪೆಸರು 
ಪಸರಿಸಿ ಕೀರ್ತಿಸುತ್ತಿರೆ (ಬಸಪು. ೨೨-೨೬). (ನಾ). ೨. ಯಾವುದೇ 


ಬಗೆಯ ಚಟಿವಿಲ್ಲದಿರುವುದು. [-ಆಸಂ. ನಿರ್ವೃಸನ] 

ನಿಭ (ಗು). ೧. ಸಮಾನವಾದ ; ಸದೃಶವಾದ; ಹೋಲಿಕೆ 
ಯುಳ್ಳ. (ನಾ). ೨, ಸೋಗು ; ಕಪಟ; ಮೋಸ. ೩. ನೆವ; 
ನೆಪ: “ಕೈತವಂ, ಕಪಟಿಂ. . . ವಿಷಂ, ನಿಭಂ, ನಿರ್ದಿಷ್ಟ ೦, 
ವೈಪದೇಶಃ - ಈ ೧೦ ನೆನಂ” (ಹಲಾಯು. ೧೧೭-೨೪) ; “ಕಪಟಿಂ ನಿಭಂ 
ಕೈತವಂ ಮೃಷಂ . . . ವ್ಯಸದೇಶಮೆನೆ ವ್ಯಾಜಮಕ್ಕುಂ” (ಮಂಗರಾ. 
೧೨೮-೧೦). ಸಮಾಸದ 


ಐ "ನಿಭ' ಎನ್ನುವುದು ಸಂಸ್ಕೃತದಲ್ಲಿ 

ಕೊನೆಯಲ್ಲಿ ಸೇರಿಬರುವ ಒಂದು ಶಬ್ದ. ಇಸ್ಕಿ ಸ ಸ್ವತಂತ್ರವಾದ 
ಪ್ರುಯೋಗವಿಲ್ಲ. [ಸಂ.] 

ಶಿಭಾಯಿಸು, ನಿಬಾಯಿಸು (ಕ್ರಿ). ಸಾಗಿಸಿಕೊಂಡು ಹೋಗು ; 
ನಿರ್ವಹಿಸು: ಆ ಜನರು ತಮ್ಮ ಹೆಂಡರು ಮಕ್ಕಳಿಗೆ ಅನ್ನ ವಸ್ತ್ರ 
ಕೊಟ್ಟು ಯಾವ ಮೇರೆ ನಿಭಾಯಿಸುತ್ತಾ ಇದ್ದರು. (ಉಜೇಂದ್ರ- ೬೪) ; 
ಈಗ ಕೆಲಸವಿಲ್ಲದ ತಾನು ಅವಳನ್ನು ಕಟ್ಟ ಕೊಂಡು ಸಂಸಾರ ಹೇಗೆ 
ನಿಭಾಯಿಸುವುದು? (ಮಾಮುನೆ. ೩೩) ; ಆನಂದನಿಗೆ ಎಲ್ಲಾ ಕೆಡೆಗೂ ದೃಷ್ಟಿ 
ಯಿಟ್ಟು ನಿಭಾಯಿಸಲು ವ್ಯವಧಾನವೇ ದೊರೆಯಂತ್ತಿ ರೆಲಿಲ್ಲ (ಮರಳಿ. ೩೭); 
ಶ್ರೋತ್ರಿಯರೇ ನನ್ನ ಸ್ಥಾನದಲ್ಲಿದ್ದಿದ್ದರೆ ಅವರೊಬ್ಬರೇ 
ಈ ಕೆಲಸವನ್ನು ಮಾಡಿ ನಿಭಾಯಿಸುತ್ತಿದ್ದರು (ಪಂಶಸೃ- ೩೬೯) ; ಮೊಂಂದೆ 
ಹೇಗೆ ತಾನೆ ನಿಭಾಯಿಸುತ್ತೆ ಮೋ ತಿಳಿಯದು (ರಂಗಕ. ೧೭); ಸ್ವಭಾವ 
ತಿಳಿದರೆ ನಿಭಾಯಿಸಬಹುದು (ಗಂಡೆ). ನಿಬಾಯಿಸು: ಈ ಕೆಲಸ 
ನಿಬಾಯಿಸಲು ಅನರೊಬ್ಬರಿಂದಲೇ ಸಾಧ್ಯವಿಲ್ಲ (ರೂಢಿ). 
[4-ಹಿಂ.ನಿಭಾನಾ, ನಿಬಹನಾ, ನಿಬಾಹನಾ; ಮರಾ. ನಿಭಣೇ, ನಿಭಾ 
ವಣೆ. /ಶುಳೆ. ನಿಭಾಯಿಸು ನಿಭಾಸು, ನಿಬಾಸು ; ತೆಲು. ನಿಭಾಯಿಂಚು] 

ನಿಭಾರಿ (ನಾ). ಒಂದು ಬಗೆಯ ಬಟ್ಟಿ (?) : ವರನಿಭಾರಿಯ 
ಬಳವಿನಲಿ ಬಲಮುಂರಿಯ ಬಿಗಿದನು ಪದಮಂಖಕೆ ಮಂಂಜೆಆಗ ಬಿಟ್ಟಿನು 
ಬಿಗಿದ ಬದ್ದುಗೆ ದಾರಗೊಂಡೆಯವ (ಕುನ್ಯಾಕ. ೮-೧೭). 
[P ಇದು "ನಿಖಾರಿ' ಎಂಬುದರ ಅಸಲಿಖಿತವಿರಬಹುದು] 

ನಿಭಾಲನ, ನಿಭಾಳನ (ನಾ). ನೋಡುವಿಕೆ; ನೋಟ. ನಿಭಾಳನ : 
“ನಿಭಾಳನಂ, ನಿಶಮನಂ, ನಿಧ್ಯಾನಂ.. . ದ್ಯೋತನಂ ಈ ೮ ನೋಟಿಂ” 
(ಹಲಾಯು. ೯೩-೪೧೨). [ಸಂ.] 

ನಿಭಾಳನ "ನಿಭಾಲನ' ನೋ. 

ನಿಛೃತ (ಗು). ೧. ಕೆಳಗೆ ಇಟ್ಟಿ,--ಇರಿಸಿದ. ೨. ತುಂಬಿದ ; 
ಆವರಿಸಿದ: ಪುಳಕಿತಕಪೋಳಫಳಕಂ. ನಿಳಸಿತಮದಿರಾರುಣೇಸ್ಷಣಂ ಸ್ಫು ರಿ 
ತೋಸ್ಮ ೦ ಕೆಳದೀ ನಿನ್ನ್ನ ಮುಖಂ ತಳಮಳಗೊಳಿಸುಗುವಿಎಂತು ನಿಭೃತ 
ಶೃಂಗಾರರಸಂ (ಕವಿಸ. ೩-೧೯೨) ; ಎರೆಡನೆಯಬ್ಮಿಯಂಂ ಮೊದಲ 
ವಾರಿಧಿಯಖಂ ಗಡಿಯಾಗೆ ನೀಳ್ಕು . . . ಕರಸುಸೆದಿರ್ಪುದಾತತ ಗುಹಾ 
ದ್ವಯ ವಚ್ರಮಯಿದರೀಪ್ರ ಭಾಪರಿಚಿತಸಾರ್ಶ್ವಮಗ್ರ ನಿಭೃ 32 ಂಬುಧರಂ 
ವಿಜಯಾರ್ಧಭೂಧರೆಂ (ಚಂದ್ರಪ. 


೩-೨); 


ಚಾರು ಮನಾನಂದದ' 


೪೬೨೨ 


20 


25 


30 


35 


40 


4 


ನಿಮಂತ್ರಣ 


ಸಲುವಾಗಿ ಅತ್ಯಂತ ಏಕಾಂತದಲ್ಲಿ. . 
ಕೊಂಡಿದ್ದಾಳೆ. ಅದರ ಮೇಲೆ . . , ಒಂದು ಶಿಲಾಖಂಡ ಬಂದು ಬಡಿದು 
ಆವಳ. ನಿಭೃ ತನೀಡವನ್ನು ಆಮೂಲಾಗ್ರ ಕೆಡವಿಬಿಡುವಂತಇಯಿಂತಲ್ಲ 
(ಇಸ್ಟೆಕ. ೨೫೪). ೩. ಮರೆಮಾಚಿದ; ಗುಪ್ತವಾಗಿರಿಸಿದ. ೪. 
ಬಲವಾದ ; ಶಕ್ತಿಯುತವಾದ ; ಸಮರ್ಥವಾದ : ಭಾನು ಭಾರಿಯ 
ತಮವ ತಿವಿವನದಾರ ನೆರವಿನ[ಪಾಠಾ. ಯ]ಲಿ ಈ ನಿಭೃತ ಗದೆಯಿರಲು 
ಕಂಂತೀಸೂನುಗಳ ಕೈ ಕೊಂಬೆನೇ ೩-೩೧). (ನಾ). 
೫, ಗುಟ್ಟು $ ರಹಸ್ಯ ನ ಏಕಾಂತವಾಗಿ, ನಿಭೃತವಾಗಿ ಆತನಿಗೆ ಬಾರಿ 
ಬಾರಿಗೆ ಯಾವುದನ್ನು ಸಮರ್ಪಣೆ ಮಾಡಿದ್ದೇನೆಯೊ ಅದೇ ಅಘೆಣ್ಯವನ್ನು 
ಇಂದು ಇಲ್ಲಿ ಅರ್ಪಿಸುತ್ತಿದ್ದೇನೆ (ನಿಬಂಧ. 1, ೩) ; ಕಪಾಲಕುಂಡಲೆಯು 
ಪಥಿಕನನ್ನು ಸಂಗಡ ಕರೆದುಕೊಂಡು ನಿಭೃತನಾಗಿದ್ದ ಒಂದು ಕಾನನ 
ದೊಳಗೆ ಪ್ರನೇಶಿಸಿದಳು (ಕಪಾಕುಂ. ದೇವಮೂರ್ತಿಗಳೆಲ್ಲವೂ 
ಆತೃ ತರದ ಗೃ ಗೃ ಹಗಳೊಳಗೆ ತರಗೆಲೆಗಳ ರಾಶಿಯಲ್ಲಿ ಮುಚ್ಚಿ ಡಲ್ಬಟ್ಟ 
ದ್ಹುವು (ಕೋಹಿನೂ. ೬); ಇಷ್ಟು ರಾತ್ರಿ ಒನ್ಮಿಂದೊಮ್ಮೆ ತಮ್ಮ 
ನಿರಾಸದವೂ ನಿಭೃತವೂ ಆದ ನಿವಾಸದ ಹತ್ತಿರ ಜನಸಮಾಗಮ ಕಂಡು 
ಅವು ಚಕಿತನಾಗಿ ಚೀತ್ಕರಿಸಿವೆ (ಐಸ್ಪಕ. ೧೨೭). [ಸಂ.] 
ನಿಭೃತಶಾಂತಿ (ನಾ). ಏಕಾಂತದಲ್ಲಿ ದೊರಕುವ ಸಮಾಧಾನ, 
ಸಮಚಿತ್ತತೆ : ಆ ಸಹಜಲಭ್ಯವಾದ ಸುಖಸಾಧನಗಳ ಮುಖಾಂತರ 
ಅನನ ಜೀವನದ ಗೃಹಕೋನದಲ್ಲಿ ಸಂಜೆಯ ದೀಸ ತೊಳಗಿಸಿ, 
ನಿಭೃತಶಾಂತಿಯನ್ನು ಅವನು ನೆಲೆಗೊಳಿಸತಕ್ಕವ (ಇಪ್ಪಕ. ೨೭೯). 
[ನಿಭೃತ4- ಶಾಂತಿ] 
ಸಿಭೃತಸ್ಥಾನ (ನಾ). ಗುಪ್ತಸ್ಥಾನ; ಗುಟ್ಟಾದ ಸ್ಥಳ: ಅವಕ 
ಸಂಗಡ ಆ ಕಲ್ಲುಮಂಟಿಪದ ನಿಭೃತಸ್ಮಾನಳ್ಳೆ ಹೋಗಿ ಅದನ್ನು ವಾಸ 
ಯೋಗ್ಯನನ್ನಾಗಿ ಮಾಡುವ ಸಾಹಸದಲ್ಲಿ ಅವರಿಗೆ ನೆರವಾಗಿತ್ದನು 
(ಮಲೆಮ. ೬೧೦)-  [ನಿಭೃ ತಸ ಸ್ಥಾನ] 
ನಿಭೃತೇಂಗಿತ (ನಾ). ಗುಪ್ತವಾದ ಇಂಗಿತವನ್ನುಳ್ಳ ವನು : 
ಸನ್ಮತಿಯ ನುಡಿಯಂ ಕೇಳ್ದು ಮುನಿದು ಸಂವೃ ತಾಕಾರನುಂ ನಿಭ್ಛ ತೇಂಗಿ 
ತನುಮಾಗಿ ದಕ್ಷಜನೋ ಸಲಕ್ಷಿತಾಕೂತನಪರಾಜಿತಾನುಜನ್ಮಂ ನುಡಿವಾಗೆಳ್‌ 
(ಶಾಂತಿಪು. ೨-೫೧ ವ). [ನಿಭೃ ತ ಇಂಗಿತ] 
ನಿಭ್ರಾಂತ (ಗು). ೧. ಭ್ರಾಂತಿಯಿಲ್ಲದ; ಭ್ರಮೆರಹಿತವಾದ : 
ನುಡಿಯೆ ಸಡಗರದಲಾದ ಬಿಂದು ತಾನಲ್ಲ ಪದುಮಂಪರಿನುಳಕೆಣಗುನ 
ಭ್ರಮರ ತಾನಲ್ಲ ಭವದ ಕುಳವನು ಗೆಲಿದ ನಿಭ್ರಾಂತ ಶರಣ (ಅವಚೆಂ, 
೨೮೩-೧೨೯೬) ; (ನಾ). ೨. ಭ್ರಮೆಯಿಲ್ಲದನನು; ಭ್ರಾಂತಿಯಿಲ್ಲ 
ದವನು : ಹೊನ್ನು ಹೆಣ್ಣು ಮಣ್ಣಿನೊಳು ಸಿಲುಕದಾ ತ್ರಯನ 
ತನ್ನದೆನ್ನದೆ ಲಿಂಗಜಂಗಮಕೆ ಸವಿಸುತ್ತ ತನ್ಮೂರ್ತಿಯಾಗಿ ನಿಭ್ರಾಂತ 
ನಾಗಿರಬಲ್ಲಡಾತನೇ ಸದ್ಭಕ್ತನು (ಶಿವಗೀ, ೧೬-೬೨). 
[-ಆಸಂ. ನಿರ್ಭ್ರಾಂತೆ] 
ಸಿಫ್ರಾಂತಿ (ನಾ). ಭ್ರಾಂತಿಯಿಲ್ಲದಿರುವಿಳೆ: ಎನ್ನ ದಿನ್ಯಣ್ಣಾನನೇ 
ದೀಪ ಎನ್ನ ನಿಭ್ರಾ ಂತಿಯೇ ಸೈನೇದ್ಯ (ನಚೆಸಂ. ೧೫೧-೫೮). 
[< ಸೆಂ. ನಿರ್ಭ್ರಾಂತಿ] 
ನಿಮಂತ್ರಣ (ನಾ). ೧. ಕರೆಯುವಿಕೆ; ಬರಹೇಳುವಿಕೆ. ೨. 
ಯಾವುದಾದರೂ ಸಮಾರಂಭಕ್ಕೆ ಕೊಡುವ ಕರಿ, ಆಹ್ವಾನ. 
೩. ಕರೆಯೋಲೆ; ಆಹ್ವಾನಪತ್ರಿಕೆ: ಪ್ರೇಕ್ಷಕರು ನಿನುಂತ್ರಣವ 
'ನುೂಲಳ ಆಹ್ವಾ; ಸಿಸಲ್ಪಟ್ಟದ್ದರು (ಯಾರಾಣಿ. ೮). ೪. ಶ್ರಾ 
ಭೋಜನಳ್ಳೆ ಹೇಳುವುದು; ಪೂರ್ವಪಂಕ್ಷಿಗೆ ಕೆಕೆಯುವುದು 
೫. ಶ್ರಾದ್ಭದಲ್ಲಿ ಪೊರ್ವನಂಕ್ಷಿಯ ಊಟ; ಶ್ರಾದ್ಧ ಭೋಜನ: 


ಆ ಸಾಹಿತ್ಯನೀಡವನ್ನು ನಿರ್ಮಿಸಿ 


(ಕುನ್ಯಾಗ. 


೨೯); 


ನಿಮಂತ್ರಣೆ 


ಭಟ್ಟಿರು ಫಿಮಂತ್ರಣಕ್ಕೆ ಹೋಗಿದ್ದಾರಂತೆ (ರೂಢಿ). FP ಅಂಗೀಕರಿ 
ಸಿದರೆ ನಡೆಸಲೇ ಬೇಕಾದ ಶ್ರಾದ್ಧ ಭೋಜನಕ್ಕೆ ನಿಮಂತ್ರಣ 
ವೆಂದೂ ನಡೆಸದಿದ್ದರೂ ಅಡ್ಡಿಯಿಲ್ಲದ ಆಹ್ವಾನಕ್ಕೆ ಆಮಂತ್ರಣ 
ವೆಂದೂ, ಹೇಳುತ್ತಾರೆ. "ಆಮಂತ್ರಣ' ಪರಾ. [ಸಂ] 

ನಿಮಂತ್ರಣೆ (ನಾ). ಎನಿಮಂತ್ರಣ ೪ : ಅದಕೆನಗೆ ನಿಮಂತ್ರಣೆ 
ಮೂರುದಿನಕೊನ್ಮೆ . ... ನಮ್ಮ ಬ್ರಾ ಹ್ಮಣ್ಯದಲಿ ಶ್ರಾದ್ಧ ವೇ ಸಾರ 
(ಗಣೇಶ. ೬೮-೧೩). . (ಸಂ. ನಿಮಂತ್ರಣ] 

ನಿಮಂತ್ರಿತ (ಗು). ೧. ಕರೆದ; ಆಹ್ವಾನಿಸಿದ: ಶಂಭುಶಾಸ್ತ್ರಿಗಳು 
ನನ್ನನ್ನು ಸಭಾಭನನಕ್ಕೆ ಕರೆಯೊಯ್ಲೂ ಕೆಲವು ನಿಸುಂತ್ರಿತ ದೊಡ್ಡ 
ವ್ಯಕ್ತಿಗಳಿಗೆ ಸಿದ್ಧ ಪಡಿಸಿದ ಸ್ಮಳದಲ್ಲಿ ಕೂಡ್ರಿಸಿದರು. (ಆಬೋಲೀ. ೧೬೧). 
೨. ಆಹ್ವಾನಿತನಾದವನು ; ಆಮಂತ್ರಿಸಲ್ಪಟ್ಟವನು : ಉಂಡು 
ಹೊಟ್ಟಿ ಯುಬ್ಬಿಸಿ ತೇಗುತ್ತ . . . ನಿಮಂತ್ರಿತರು ಹಾದು ಹೋದರು 
(ಅನ್ನ. ೨೫೦). [ಸಂ.] 

ನಿಮಂತ್ರಿಸು (ಕ್ರ). ಕರೆ; ಆಹ್ವಾನಿಸು: ಶ್ರೋತ್ರಿಯರು ತಮ್ಮ 
ಮನೆಯ ಶ್ರಾದ್ಧ ಗಳಲ್ಲಿ ಅವರನ್ನು ಪೂರ್ವಪಂತ್ಷಿ ಗೆ ನಿಮಂತ್ರಿಸುತ್ತಿ ದ್ದರು 
(ವಂಶನೈ. ೪೮೩). [ನಿಮಂತ್ರಣ -ಅಸ್ಟು] 

ನಿಮಕ್‌ಹರಾಮ «ನಮ್ಮರ್‌ಹರಾಮ' ನೋ. 

ನಿಮಗ್ನ (ಗು). ೧. ಮುಳುಗಿರುವ; ವಿಲೀನವಾದ : ದುಶ್ಶಾಸ 
ನೋರಸ್ಸ್ನಳೋಚ್ಚ ಲದುಷ್ಣಾ ೦ಬುನಿಮಗ್ಗ ಪೂರ್ಣಜಕರಂ ಎ೬ ಚಾಳುಕ್ಕು 
ಕಂಠೀರವಂ (ಗದಾಯು. ೨-೪೮); ಫಣಿಶಿರೋಮಣಿಯಂತೆ ಪೊಳೆದು 
ದರ್ಧನಿಮಗ್ನ ಬಿಂಬ ರವಿಮಂಡಲದ. ವರ್ತುಲಾಗ್ರಂ (ಶ್ರೀರಾಮಾ, ೪೧೬- 
೩೭೦). ೨. ಕಾಣದ; ಅಡಗಿದ: ಮರೆಯಾದುದಾ ದೇವ ತೇಜಃ 
ಪುಂಜಮಖಮೂರ್ತಿಯಗ್ನಿ ಮೆರ್ಯ್‌ ಜ್ವಾಲಾನಿಮಗ್ನಮೆನಲ್‌' 
(ಶ್ರೀರಾಮಾ. ೧೪-೩೬೬). (ನಾ). ೩. ಮುಳುಗಿದವನು ; ತಲ್ಲೀನ 
ನಾದವನು ; ಅಡಗಿದವನು : ಭವವಾರಾಶಿನಿಮಗ್ನರಂ ದಯೆ ದಮುಂ 
ದಾನಂ ತಪಂ ಶೀಲಮೆಂಬಿವೆ ಮೆಯ್ಯಾಗಿರೆ ಸಂದ ಧರ್ಮಮೆ ವಲಂ 
ಪೊತ್ತೆ ತ್ತು ಗುಂ (ಅಶಿಪು. ೨-೭); ಜನನಿಯ ಮೊಗಮಂ ನೋಡಳ್ಳೆ 
ನಾಣಿ ಸಿಗ್ಗಾಗಿ ಬಾಗಿ ತಲೆಯಂ ಚಿಂತಾಬ್ಬಿ ನಿಮಗ್ನರಾಗಿ ಕಣ್ಣೀರ 
ಸಿಕ್ಕುತಿಕೆ ನೋಡಿ (ಸುಕುಮಾ. ೨-೩೦); ತೆರಳಿದನ್‌ ಧಾನ್ಯಮಾಲಿನಿವೆರಸಿ 
ರಾವಣಂ, ಚಿಂತಾನಿಮಗ್ನನಂತರ್ಮಥಿತನಾ ಜೀವನಾಂಭೋಧಿ 
(ಶ್ರೀರಾಮಾ, ೩೩೪-೧೦೦). ೪. ಹೀನಸ್ಥಿ ತಿಯಲ್ಲಿರುವವನು; ಹಿಂದುಳಿ 
ದವನು ; ಪಾಪಿ: ಈ ಪ್ರಜೀಶದಲ್ಲಿ ನಿಮಗ್ನರನ್ನು ಉದ್ದಾರೆನಾಡಲು 

೬ ದ್ರಾನಿಡವೇದರೂಪವಾದ ದಿನ್ಯಪ್ರ ಬಂಧಗಳನ್ನು ರಚಿಸುವರೆಂದೂ 

ಭವಿಷ್ಯ ನುಡಿದಿದೆ (ಭಾರದ, ೩೯೬). [ಸಂ.] 

ನಿಮಗ್ನತೆ (ನಾ). ಮುಳುಗಿರುವುದು; ತಲ್ಲೀನತೆ ; ತತ್ಪರತೆ: 
ಆ ನಿಮಗ್ನತೆಯಿಂದ ಪಾರಾಗಿ ಬೇರೆಯಾಗಿ ನಿಲ್ಲುವ ಲಘಮಾಕೌಶಲ 


(ಕಾನ್ಯಕು. ೧). [ಸಂ. ಸಿಮುಗ್ಗ ತಾ] 
ನಿಮಜಿಕಣಿ (ನಾ). ಒಂದು ಬಗೆಯ ಅಡಕೆ : ಚಕಣಿ ಅಡಿಕೆ. 
ಥೆಳ್ಳೆಗೆ ಮತ್ತ ಚಪಟಿಯಾಗಿರಬೇಕು . . . ಇದರಲ್ಲಿ ನಿಮಚಿಕಣಿ 


ಅಂತೆಂದು ಒಂದು ಜಾತಿಯುಂಟು, ಅದು ಚಪಟಾಗಿದ್ದು ದನ್ಪಿ ರುವದು 
(ಮುಂಬನ್ಯಾ. ೪೮). [--ಮರಾ. ನಿಮಚಿಕಣೀ) 

ನಿಮಜ್ಜಕ (ನಾ). ೧. ಮುಳುಗುವವನು. ೨. ಮುಳುಗಿಸು 
ವವನು. ೩. ಆಳವನ್ನು ಅಳೆಯುವುದಕ್ಕಾಗಿ ನೀರಿನಲ್ಲಿ ಮುಳು 
ಗಿಸುವಗುಂಡು: “ಗಾಳನನ್ನು, ಗಾಧಮಾಪಕನನ್ನು ನೀರಿನಲ್ಲಿ ಮಂಳು 
ಗಿಸಲು ಉಪಯೋಗಿಸುವ ಭಾರ ; ನಿಮಜ್ಜ ಕ; ಮುಳುಗುಗುಂಡು” 


(Sinker. ಇಂಕನಿ). [ಸಂ] 


೪೬೨೩ 


20 


30 


35 


45 


ನಿಮಿತ್ತ 


ನಿಮಜ್ಜನ (ನಾ). ೧. ಮುಳುಗುವುದು: ನಾಷಂಡಾಗನುಕರ್ದಮು 
ದೊಳ್ಳ್‌`ನಿಮಜ್ಜ ನಮಾಗದಂತೆ ವಿಜ್ಞ್ಞಾನಮುಮನೆಮನ್ಮಮಂ ನೀನುದ್ಧರಿಸ 
ಲ್ವೇಳ್ಳುಂ (ಯಾದಚಂ. ೧೩-೧೮ ವ) ; ಶಿಕ್ಷಣವಿಧಾನೆದ ಗುಣಸನ್ನಿಪಾತದಲ್ಲಿ 
ನಿಮಜ್ಜ ನವಾಗದೆ-ಇರುವ ಏಕೋಪಿದೋಷ-ಈ ನಸುಕಿನ ಸಿದ್ರಾಭಂಗ 
(ಗಾಳಿಸ. ೧೬೧). ೨. ಮುಳುಗಿಸುವುದು. ೩. ಸ್ನಾನ ಮಾಡು 
ವುದು. [ಸಂ.] 

ನಿಮಜ್ಜರ (ನಾ). ದೋಣಿ; ನಾವೆ : “ಜೋಗಂ ಪರೀತಂ ಫಿಮಜ್ಞ 
[ಪಾಂ20. ನಿಮುಂಜ]ರಂ ದುಗ್ಗಿಯೋಡಂ ದೋಣಿಯೆಂದೆನಲ್‌ ನಾವೆ 
ಯಕ್ಕು 0? (ಮುಂಗಂ3. ೧೨೦-೪). [1] 

ನಿಮತು "ನಿನತ್ತು' ಪರಾ. 

ನಿಮತ್ತು "ನಿನತ್ತು' ಪರಾ. 

ನಿಮಾಜು "ನಮಾಜು' ನೋ. 

ನಿಮಾಸಿಮಿ (ನಾ). ಶೇಕಡ ಐವತ್ತರಷ್ಟು ; ಅರ್ಧಾರ್ಧ : ಪಟ್ಟೀ 
ದಾರನ  ಸಿಕವಿಸಾಕುಳಗಳ ಗೊಣಗಾಟಗಳಿಗೆ ಸ್ವಲ್ಪವಾದರೂ ಅನಕಾಶ 
ವಿಲ್ಲದಂತೆ ನಿಮಾನಿನಿ ಕಂದಾಯವನ್ನು ಪಟ್ಟಿ ದಾರಸಿಗೆ ಇತರ ಕುಳಗಳು 
ಕೊಡುವುದೆಂದು ಗೊತ್ತು ಮಾಡಿಕೊಡುವುದಕ್ಕೆ ಅನುಕೂಲವಾಗಿರುವುದು 
(ಭೂಮಿಅ. ೩೭). [ಎ-ಪಾರ. ನಿಮಾ; ಹಿಂ. ಮರಾ, ನಿಮ್ಮ, ನಿಮ್ಮೆ] 

ನಿಮಿ (ನಾ). ೧. ಕಣ್ಣಿನ ಕೆಪ್ಸೆ ಆಡುವುದು; ರಿಪ್ಸೆ ಹೊಡೆಯುವಿಕೆ; 
ಎನೆಯಿಕ್ಕುವಿಕೆ. ೨. ಇಕ್ಷ್ವಾಕು ಎಂಬ ಸೂರ್ಯವಂಶದ ಚಕ್ರ 
ವರ್ತಿಯ ಮಗ; ವಿದೇಹದೇಶದ ರಾಜ: ವರವಿದೇಹನೃ ಪಾಲನಾ 
ನಿಮಿಧರಣಿಪಂಗುದುಭನಿಸಿದುದ ವಿಸ್ತರಿಸಿದನು . . . ಮುನಿ ವಸಿಸ್ಕ ೦ಗೆ 
(ತೊರರಾ. ೧-೧೬-೨೧); ಈಕೆ ನಿಮಿಕುಲದೆ. ಪುಟ್ಟದ ರಾಜಯೋಗಿಯಪ್ಪ 
ಜನಕನಣುಗುಗುವರಿ (ರಾಮಾಶ್ವ, ೩೯-೨). [ಸಂ.] 

ನಿಮಿತ್ತ (ನಾ). ೧. ಕಾರಣ; ಹೇತು: ಪಲಂಬರ್‌... 
ದೀಕ್ಷೋಪವಾಸತ್ರಿ ರಾತ್ರಂಗೆಯ್ಲೆ ಶರೀರಸಂಧಇರಣನಿಮಿತ್ತಂ ಚರಿಗೆ 
ವೊಕ್ಕೊಡೆ (ನಡ್ಡಾರಾ. ೬೮-೨೫) ; ಪ್ರಭಾತಸಮಯಂಡೊಳ್‌' ಪುರಬಹಿ 
ರುಷನನೋದ್ಧೇಶೋಚಿತಾಂಭೋರುಹನನಕ್ಕೆ ನಂದು ಸಂಧ್ಯಾನಂದನ 
ಕ್ರಿಯಾನಿಮಿತ್ತ ಸ್ನಾನಾನಂತರಂ (ಸುಕುಮಾ. ೩-೩ ವ) ; ಆಗಳ” ಪುರೋ 
ಹಿತಂ ವಿನಿಧಾಗಮವಿದನಿದುವೆ. ಭಾವಿಪುತ್ರಾವಾಸ್ತಿ ಶ್ರೀಗೆ ನಿಮಿತ್ತಂ ಪಿಡಿ 
ನೀಂ ರಾಗದೊಳೆಂದೆನ್ನ ಕೆಯ್ದೆ ಪರಸುತ್ತಿತ್ತ ೦ (ಪುಸ್ಪಪು. ೩-೧೦೪) ; 
ಮನೋವೃತ್ತಿ ನಿಮಿತ್ತ ಮಾಗಿ ಶಬ್ದಂ ಜನಿಯಿಂಸುಗು೦ (ಶಮದ. ೩೪); 
ನಾವು ಮೊದಲು ಕೊಟ್ಟ ನಿದರ್ಶನದಲ್ಲಿ ನಮ್ಮ ಚಿತ್ತ ವನ್ನು "ಕಲಕಿದ 
“ನಿಮಿತ್ತ” ಯಾರೋ ನಡೆಸಿದ ಅಸಚಾರ (ಭಾನಗೀ. ೩೫). ೨. 
ಉದ್ದೇಶ ; ಅಪೇಕ್ಷೆ: ಜಟಾಯುದೇನಂ ನೀನೀ ಪೆಣನಂ ಪೊತ್ತು 
ತೊಚಿಲ್ಬುಡೀನಿಮಿತ್ತ ಮೆಂದು ತೋಳ ನುಡಿವುದುಂ (ಸಂರಾಮಾ. 
೧೬-೫೫ ವು); ಪೂಜಿಕೈೆ ಮಾಂಸಾದಿ ನಾನಾಬಲಿಯಿಂ ದೇವರ್‌ ನರರ್‌ 
ತ್ವಚ್ಛರಣಕಮುಲಮುಂ ಶ್ರೀಜಯಶ್ರಿ ನಿಮಿತ್ತ ೦ (ಜಗವಿ. ೨-೫೮) ; ಇಂದು 
ಶರ್ಮನಿಗೆ ಕ್ಷಪಣಕನೇಸಷನುಂ ಹಾಕಿಸುವುದಳ್ಳೆ ನಿಮಿತ್ತ ವೇನು 
(ಕಗದ್ಯ. 11, ಆ) ; ಬಡತನದಲ್ಲಿ ರೈತನು ಅಡಚಣಿಗಳಿಗಾಗಲಿ ಅಥವಾ 
ಬೇರೊಂದು ನಿಮಿತ್ತ ಕ್ಯಾಗಲೀ . . . ಸಾಲ ತೆಗೆದು ತನ್ನ ಅಡಚಣೆ 
ಯನ್ನು ಸಾಗಿಸುವನು (ಕನ್ನಚಾ. ೧೦೮): ಷಿ. ಗುರಿ; ಲಕ್ಷ್ಯ: 
“ವೇಧ್ಯಂ, ಲಕ್ಷ $೦, ಶರವ್ಯಂ, ನಿಮಿತ್ರಂ- ಈ ೪ ಗುಜ? (ಹಲಾಯು. 
೭೭-೩೧೪); “ಲಕ್ಷ್ಯಂ ಶರನ್ಯಂ ನಿನಿತ್ತಮೆನೆ ಗುಲಾಯಕ್ಕು” 
(ಮಂಗಲಾ. ೮೭-೩೫). ೪. ನೆಸ; ನೆನ: ಏನೋ ಒಂದು ಸುಳ್ಳು 
ನಿಮಿತ್ತ ತೆಗೆದು ಹೇಳಿದನು (ಮುಂಬಯಿ. ೪-೧೯೩) ; ನಿಮಿತ್ತಕ್ಕೆ 
ಪೀತಾಂಬರವೊಂದು ನನ್ನ ಹತ್ತಿರ ಉಳಿಯಿತು (ಸ್ಮೃತಿಚಿ, ೩೨); 


ನಿವಿಂತ್ರಕ 


ಆಕೆಯ ಮೇಲಿದ್ದ ಮಮತೆಯನ್ನು ಅರಿತೇ ನನ್ನನ್ನು ಗುಣಪಡಿಸುವ 
"ನಿವಿಂತ್ತ' ವನ್ನಾಗಿ ಬಳಸಿಕೊಂಡಿತು. (ನುಕೋಸಂ, ೧೫೪). "ನಿಮಿತ್ತ 
ಮಾತ್ರ' ಪರಾ. ೫. . ಮುಂದೆ ಬರುವ ಶುಭಾಶುಭಗಳನ್ನು 
ಸೂಚಿಸುವ ಶಕುನ: “ಶಕುನಂ. ನಿನಿತ್ತಮೆಂಬರ್‌' (ನಸ್ತುಕೋ. 
೧೨೬-೪೮) ; ದತ್ತಿ ಜೋತಿಷ ಶಕುನ ನಿಮಿತ್ತಂಗಳಂ ಬಲ್ಲಹಗೆ ಪ್ರತ್ಯ 
ಗೆಯ್ನುಂ ೬. ೬ ೬ ಪಡೆದನ್ನ ಗೋಲೆಯ ಭಟ್ಟಿ (ಸೌಇಇ. 2೭1-|, 
೪-೨೨;' 862) ; ಪೆಜವು ನಿನಿಂತ್ರಂಗಳಂ ನೋಡಿ ಪೇಟ (ಚಾವುಂಪು. ೩೯೦); 
ತಪೋಧನರೇನಾನುಂ ನಿಮಿತ್ತಂಗಳನಜಿವರಕ್ಕುಂ : (ಸುಕುಮಾ,೩-೮ ನು); 
ಪ್ರನೇಶನನ್ನು ಅಭಿನಯಿಸಿ ನಿಮಿತ್ತನನ್ನು ಸೂಚಿಸಿ (ಶಾಕುಂತ, ೭-೧೫) ; 
ಅವರ ಉದ್ಯೋಗಗಳಲ್ಲಿ ಮುಖ್ಯವಾದುನೆಂದರೆ ದೇವರ ಪೂಜೆ, ನಿಮಿತ್ತ 


ನೋಡುವುದು, ಭವಿಷ್ಯತ್ತು. ಹೇಳುವುದು (ಕಾನೂರು, ೬೭). 
೬. ಗುರುತು; ಚಿಹ್ನೆ: “ನಿಮಿತ್ತ ಶಬ್ಧವು ಕಾರಣಕ್ಕೂ ಗುರ್ತಿಗೂ 
ಹೆಸರು” (ಗುರುಬಾ. 0: ೭. ನಿಮಿತ್ತ, ಕಾರಣ. ೮. [ಜೈನ] 


ಅಂತರಿಕ್ಷ, ಭೌನು, ಅಂಗ, ಸ್ವರ, ನ್ಯಂಜನ, ಲಕ್ಷಣ, ಛು 
ಮತ್ತು ಸ್ವಪ್ನ ಎಂಬ ಎಂಟು ಫಿಮಿತ್ತಗಳು; ೫೧. ಸೂರ್ಯ 
ಚಂದ್ರಾದಿ ಗ್ರಹಗಳ ಉದಯಾಸ್ತಗಳನ್ನು ಅನುಲಕ್ಷಿಸಿ ಸುಖ 
ದುಃಖಗಳನ್ನು ತಿಳಿಯುವುದು ನಭ ಅಥವಾ ಅಂತರಿಕ್ಷ 
ನಿಮಿತ್ತ (ಜ್ಞಾನ). ೨. ಭೂಮಿಯ ಘನ, ಸುಷಿರ್ಯ ಸ್ನಿಗೃತೆ 
ರೂಕ್ಷಕಿ ಮೊದಲಾದುವುಗಳಿಂದ ತಾಮ್ರ, ಕಬ್ಬಿಣ, ಕ, 


ಬಂಗಾರಗಳ . ಹಾನಿ ಅಥವಾ ವೃ ದೃಿಯನ್ನು ತಿಳಿಯುವುದು 2 


ಭೌಮನಿಮಿತ್ತ(ಜ್ಞಾನ). ೩. “ಮನುಷ್ಯ ಹಾಗೂ 
ಕಿರ್ಯಗ್ಚಿ ವಿಗಳ `ರೆಂಗೋಪಾಂಗಗಳನ್ನು ದರ್ಶನ ಹಾಗೂ 
ಸ್ಪರ್ಶನದ ಮೂಲಕ ವಾತ ಸಿತ್ತ, ಕಫರೂಪ ಪ್ರಕೃತಿಗಳನ್ನೂ 
ಹಿಥಿರಾದಿ ಸಪ್ತಧಾತುಗಳನ್ನು ಫೋಡಿ ಶ್ರಿಕಾಲದನ್ಲಿ ಉಂಟಾ 
ಗುವ ಸುಖ, ದುಃಖ, ಮತಣಾದಿಗಳನ್ನು ತಿಳಿಯುವುದು. 
ಅಂಗನಿಮಿತ್ತ. (ಜ್ಞಾ ನ). ೪. ಮನುಷ್ಯರ 1 ತಿರ್ಯಗ್ಚಿ ವಿ 
ಗಳ ವಿಚಿತ್ರ ಶಬ್ದ ಓಗಳನ್ನು ಕೇಳಿ ಮುಂದಾಗಲಿರುವ ಸುಖ 
ದುಃಖಗಳನ್ನು ತಿಳಿಯುವುದು. ಸ್ವರನಿಮಿತ್ತ ತ್ತ(ಜ್ಞಾ, ನ). 
೫. ತಲೆ, ಹೆಗಲು ಮೊದಲಾದುವುಗಳ ಮೇಲೆ ಇರುವ ಕಾಳಳ್ಳು, 
ಮಚ್ಚೆ, ಸಂಗಾತಿ ಮೊದಲಾದುವನ್ನು ನೋಡಿ ಭವಿಷ್ಯ ನನ್ನು 
ತಿಳಿಯುವುದು ವ್ಯಂಜನನಿ ನಿತ್ತ(ಜ್ಞಾ ಕು. ೬. ಕಃ 
ಅಂಗಾಲುಗಳಲ್ಲಿ ದನ ರೇಖೆಗಳನ್ನು. ನೋಡಿ ಪ್ರಿಕಾಲದ 
ಸುಖದುಃಖಾದಿಗಳನ್ನು ತಿಳಿಯುವುದು ಲಕ್ಷಣನಿಮಿತ್ತ 
(ಜ್ಞಾನ). ೭. ಪ್ರಾಸಾದ, ನಗರ ಹಾಗೂ ದೇಶಾದಿಕಚಿಹ್ಟ 
ಗಳನ್ನು ನೋಡಿ ತ್ರಿಕಾಲಭಾನಿ ಶುಭಾಶುಭಫಲಗಳನ್ನು ತಿಳಿಯು 
ವುದು ಚಿಹ್ನೆ ಅಥವಾ ಛಿನ್ನನಿಮಿತ್ತ (ಜ್ಞಾನ). ೮. ವಾತ 
ಪಿತ್ತಾದಿ ಹೋಷರಹಿತನಾದೆ ವ್ಯಕ್ತಿ ರಾತ್ರಿ ಮಲಗಿದಾಗ 
ಕಣಣುವಸ್ವ ಸ್ನಗಳನ್ನು ಗಮನಿಸಿ, ತನ್ಮೂಲಕ್ಕ ಭವಿಷ್ಯ ದಲ್ಲಾ 
ಗುವ ಅವನ ಸುಖ ದುಃಖಗಳನ್ನು ತಿಳಿಯುವುದು ಸ್ವಃ ಸ್ಮನಿನಿತ' 
(ಜ್ಞಾ ನ): ಇವಸ್ಟಾ ೦ಗನುಹಾನಿನಿಂತ್ರವಿಂನಂ ಕಲ್ತು (ಚಾವುಂಪು. 
೧೮೬) ; ಅಂತರಿಕ್ಷಭೌಮಾಂಗಸ್ವರಸ್ವಪ್ಪ ಶ್ಲ ಲಕ್ಷಣವ್ಯಂಜನಚ್ಚಿ ಸಿ ನ್ನಾಭಿಧಾನಾ 
ಪ್ರಾಂಗಮಹಾನಿವಿಂತ್ಮ ೦ಗಳುಮಂ ಹೇಟ್ಗುಂ (ತತ್ತ ಸು: ೬). 
"ಇಮಿತ್ತಾ 0ಗ' ಪರಾ. [ಸಂ.] 

ಸಿಮಿತ್ರಕ (ನಾ). ೧. ಹೇತು; ಕಾರಣ. ೨. [ಕಾಮಶಾ] 
ನಿಮಿತ್ತ ಕ, ಸಂಘಟಕ, ಸ್ಫುರಿತಕ್ಕ. ಭ್ರಾಂತಕ, ತಿರ್ಯಗಾ 
ಯಿತಕ, ಅಕಿದೃಷ್ಟಕ, ಉತ್ತರಸಂಘಟ್ಟಿತಕ, ಜಿಹ್ವಾಮೇಳನಕ, 


೪೬.೨೪ 


ಜ್ರ 


45 


ನಿಮಿತ್ತ ಘಟಕ 


ಜಿಹ್ಹಕ, ಅತಿಜಿಹ್ವಾಯೋಗ, ಸೀತ್ಕಾರ ಮತ್ತು ದಂಶನಕ 
ಎಂಬ ಹನ್ನೆರಡು ಬಗೆಯ ಚುಂಬನಗಳಲ್ಲಿ ಒಂದು; ಮುಖ 
ನನ್ನು ಎದುರೆದುರಿಗಿಟ್ಟು ತುಟಿಯನ್ನು ಚುಂಬಿಸುವುದು; p 
ಮಿಕ್ಕ ಕಾಮಶಾಸ್ತ್ರಗಂಥಗಳಲ್ಲಿ ಈ ಹೆಸರುಗಳು ಬೇಕೆಬೇಕೆ 
ಯಾಗಿವೆ. "ಮನ್ಮಥನಿಜಯ'ದಲ್ಲಿ ನಿಮಿತ್ತಕ, ಸ್ಫುಂತ 
ಅಥರ, ಉತ್ತರ, ವಿಘಟಿತ, ಘಟ್ಟಿತ, ಸಂಘಟಿತ, ಜಿಹ್ವಕ್ಕ 
ನೀಡಿತಕ, ಭ್ರಾಂತಾ, ತಿರ್ಯಕ್ಕು ಉತ್ತು, ಅನುವದನನೆಂದ್ಕೂ 
"ಜನವಶ್ಯ? ದಲ್ಲಿ ನಿಮಿತ್ತಕ, ಸಂಘಟತಕ, ಸ್ಫುರಿತಕ್ಕ 
ಭ್ರಾಂತಕ, ತಿರ್ಯಕ್ಕು, ಅಕಿಕೃಷ್ಣ, ಉತ್ತರ, ಸಂಘಟಕ, 
ಜಿಹ್ವಾಮೇಳನ, ಜಿಹ್ಹಕ,' ಅಧಿಕ ಮತ್ತು ಜಿಹ್ವಾಪಾನವೆಂದೂ 
ಇದೆ : ಮುದದಭಿಮುಖವಾಗಿಸಿ ನುಣ್ಣೊ ದವಿರೆ ಸಾರ್ದೋಸರೊರ್ವ 
ರೊರ್ವರ ದಂತಚ್ಛ ದನೀಯೂಸನುನಿರದೀಂಟಿದೊಡದು ಪೆಸರಿಂ ನಿಮಿತ್ತ 
ಕಾಖ್ಯಮನಾಳ್ನುಂ (ಮನ್ಮವಿ, ೧೨-೨) ; ಇಂಬಾದಳನೊತ್ತ ಂಬದಿ 
ಪಿಡಿದುಟಕಿ ಚುಂಬಿಸಲದುನೆ ನಿ[ನಾಂ30, ನೈ]|ಮಿತ್ತ ಕಪು (ಜನನ, ೭-೧೬); 
ನಿವಿಂತ್ತಕ ಸಂಘಟತಕ ಸ್ಫುರಿತಕ ಭ್ರಾಂತಿಕ ತಿರ್ಯಗಾಯಿತಕ ಅತಿ 
ದೃಷ್ಟಕ ಉತ್ತರಸಂಘಟತಕ ಜಿಹ್ವಾಮೇಳನಕ ಜಿಹ್ವಕ ಅತಿಜಿಹ್ವಾಯೋಗ 
ಸೀತ್ಕಾರ ದಂಶನಕವೆಂಬ ದ್ವಾದಶನಿಧ ಚುಂಬನಸಂಭ್ರಮುಗಳಿಂ 
(ನಿನೇಕ. ೨೨೯). [ಸಂ.] 

ನಿಮಿತ್ತ ಪ್ರೈ ಕಾರಣ (ನಾ). [ತತ್ತ್ವಶಾ]ನ್ಯಾಯಶಾಸ್ತ್ರದಲ್ಲಿ ಹೇಳಿರುವ 

ಸಮ ವಾಯಿಕಾರಣ, ಅಸಮವಾಯಿಕಾರಣ, ನಿಮಿತ್ತ ಕಾರಣ 

ಎಂಬ ಮೂರು ಕಾರಣಗಳಲ್ಲಿ ಮೂರನೆಯದು; ತಾನೇ ಕಾರ್ಯ 
ರೂಪವನ್ನು ಹೊಂದದೆ ಕಾರ್ಯಕ್ಕೆ ಸ ಸಹಾಯಕವಾದ ಕಾರಣ; 
ವೇದಾಂತಿಗಳು ಹೇಳಿರುವ ಉಪಾದಾನಕಾರಣದಿಂದ ಭಿನ್ನ 
ವಾದ ಕಾರಣ;  ತಾರ್ಕಿಕರು ಕಾರಣದಲ್ಲಿ ಸಮವಾಯ 
ಕಾರಣ, ಅಸಮವಾಯಕಾರಣ ಮತ್ತು ನಿಮಿತ್ತ ಕಾರಣ ಎಂದು 
ಮೂರುವಿಧಗಳನ್ನು ಹೇಳುತ್ತಾರೆ. ೧. ಸಮವಾಯಕಾರಣ 
ವೆಂದಕೆ ಕಾರ್ಯದಲ್ಲಿ ಸೇರಿಕೊಂಡು ಕಾರ್ಯವನ್ನು ಉಂಟು 
ಮಾಡುವ ಕಾರಣ. ಉದಾ: ಪಸ್ತ್ರಕ್ಕೆ ದಾರ ಕಾರಣವಾಗಿರು 
ವಂತೆ. ೨. ಕಾರ್ಯ ಕಾರಣಗಳೆರಡರಲ್ಲಿ ಸೇರಿಕೊಂಡು 
ಕಾರ್ಯವನ್ನುಂಟುಮಾಡುವುದು ಅಸಮವಾಯಕಾರಣ. 
ಉದಾ: ಬಟ್ಟೆಯ ನೇಯ್ಗೆ. ೩. ಇವೆರಡನ್ನು ಬಿಟ್ಟು ಉಳಿದ 
ಕಾರಣಗಳು ಿವಿಂತ್ರಕಾರಣ.. ಉದಾ: ಬಟ್ಟೆಗೆ ಮಗ್ಗ 
ಕಾರಣವಾಗಿರುವಂತೆ : ಸಾಗರನ ಮಗಳಟೀಯದಂತೆ ಸರಾಗದಲಿ 
ಸಂಚರಿಸುತಿಹೆ ಉದ್ಯೋಗವೇನು ನಿಮಿತ್ತ [ನಾಲಾಂ.ತ] ಕಾರಣವಿಲ್ಲ 
ಲೋಕದಲ್ಲಿ (ಹಂಸಾ. ೨೬); ಈ ಉಪಾದಾನಕಾರೆಣದಿಂ ಕಾರ್ಯನು 
ನುಂಟುಮಾಡುನ ತೆಳಿನಅಂತು ಉಂಟುಮಾಡುವ ಕರ್ತೃ ನಿಮಿತ್ತಕಾರಣಂ 
(ಚಿಕಬಿ. ೨೧) ; ಕಣಾದರ ಮತದನರಾದರೋ ಜಗತ್ತಿಗೆ ಈಶ್ವರನು 
ನಿಮಿತ್ತ ಕಾರಣವೆಂದೂ ಪರಮಾಣುಗಳು ' ಸಮವಾಯಿಕಾರಣವೆಂದೂ 
ಇದೇ ವಾಕ್ಯಗಳಿಂದ ಊಹಿಸಿ ಗೊತ್ತುಮಾಡುತ್ತಾರೆ (ಬ್ರಹ್ಮಭಾ. ೬೭); 
ನೇಸಾಂತಸಿದ್ಧಾ ಂತದಲ್ಲಿ “ಬ್ರ ಹ್ಮನೆಂಬ ಪರಮೇಶ್ವರನೇ" ಉಪಾದಾನ 
ಕಾರೆಣವು, ನಿಮಿತ್ತ ಕಾರಣವು ಸಹ ಎಂದು ಅಭಿಪ್ಪ್ರಾಯವಿರಬಹುದು 
(ಹಿಂದಸಾ೯೩). "ಉಪಾದಾನಕಾರಣ' ಪರಾ. [ನಿಮಿತ್ತ ಕಾರಣ] 

ನಿಮಿತ್ತ ಘಟಕ (ನಾ). ಯಾವುದಾದರೂ ಒಂದು ಕಾರಣವನ್ನು 
ಅವಲಂಬಿಸಿ ಕಲ್ಪಿತವಾದ ಘಟಕ ; ಕಾರ್ಯಕಾರಿ ಸಮಿತಿ : 
ರಚನೆಯಲ್ಲಿ ಸೆಲ್‌ ರಳವಾ 4 ನಿಮಿತ್ತ ಘಟಕ” ಇಬ್ಬಗೆಯ ಸ್ವರೂಪದ್ದಾ 
ಗಿರಬಹುದು (0ಜಸ. ೧೭). [ನಿಮಿತ್ತ + ಘಟಕ) 


ನಮಿತ್ತಜ್ಞ, 


ನಿಮಿತ್ರಜ್ಞ (ನಾ). ೧. ಶಕುನ, ಸಾಮುದ್ರಿಕ, ಗ್ರಹಗಿತಿಗಳನ್ನು 
ತಿಳಿದು ಅವುಗಳಿಂದುಂಟಾಗುವ ಫಲವನ್ನು ಹೇಳುವವನು; 
ಜ್ಯೋತಿಷ್ಯ, ಶಕುನ, ಸಾಮುದ್ರಿಕಶಾಸ್ತ್ರ ಸ್ರಗಳನ್ನು ಬಲ್ಲವನು. 
೨, [ಜೈನ]ಅಷ್ಟಾಂಗಫಿಮಿತ್ತ ಗಳನ್ನು ಬಲ್ಲವನು : 'ಅನನೀಶನೆಟ್ಟು 


ಬೆಸಗೊಂಡಾಗಳ್‌' ನಿಮಿತ್ತಜ್ಞ ನಂಬರ ಭೂಗೋಚರಕೊಳ್‌ ಸರೀಕ್ಷಿಿ 
ನಿಮಿತ್ತ್ಯಾಂಗಂಗಳೊಳ್‌ ನೋಡಿ ಕಂಡಿರದಿಂತೆಂದನಧೀಶನಂ ಬಗೆದು 


(ಶಾಂತಿಪು, ೫-೨೧). [ಸಂ.] 

ನಿಮಿತ್ತ ಮಾತ್ರ (ನಾ).೧. ಹೆಸರಿಗೆ ಮಾತ್ರ ಕಾರಣನೆನಿಸಿಕೊಂಡಿ 
ರುವುದು; ತೋರಿಕೆಯ ಕಾರಣ: ' ಆದರಾತನ ಗೆಲವಿಗಾ 
ಬಟ್ಟಿ ಗಲ್ಲೊಂದು ಬರಿ ನಿಮಿತ್ತ ಮಾತ್ರ (ಟಂದ್ರಸ. ೫೦-೧೮); ವಿಧಿ 
ಲಿಖಿತಕ್ಕೆ ಅನುಸಾರವಾಗಿ ನಾವು ನಡೆಯಬೇಕಾಗುವುದರಿಂದ . . . 
ತಪ್ಪು ತಡೆಗಳಿಗೆ ಎಡೆಯಂಂಟಾಗಿ, ಅವು ಮತ್ತು ಸಂಬಂಧಿಸಿದ ವ್ಯಕ್ತಿಯೂ 
Wis ಮಾತ್ರವಾಗಿ ಉಳಿಯಬೇಕಾಗುತ್ತದೆ' (ಹೇಮಂತ. ೧೪೧); 

ಶ್ರೀಕೃಷ್ಣ ಸೇ ಎಲ್ಲ ಕರನರನ್ನೂ ಸಂಹರಿಸಿದ. ಅರ್ಜುನ, ' ಪಾಂಡನರು 
ವ ಮಾತ್ರ (ಧರ್ಮಸಾ. Ho ೨. ಹೆಸರಿಗೆ ಮಾತ್ರ ಕಾರಣ 
ಫೆನಿಸಿಕೊಂಡವನು ; ತೋರಿಕೆಗೆ ಮಾತ್ರ ಕಾರಣನಾದವನು : 
ಕೇಳು ಧರ್ಮಜ ಕೃಷ್ಣ ರಾಯನು ಹೇಳಿ ಮಾಡಿಸುವೊಡೆಯ ನೀನವ 
ನೂಳಿಗದಲಿ ನಿಮಿತ್ತಮಾತ್ರ ಸ್ವತಂತ್ರ ನೀನಲ್ಲ (ತಿನ್ಮುಶಾಂಢಿ ೧-೧೫). 
[Ao.] 

ನಿಮಿತ್ತನಾಡ (ನಾ). [ತತ್ತ ಎಶಾ]ತನ್ನ ಸುಖಕ್ಕಾಗಿ ಯಜ್ಞ 
ಯಾಗಗಳನ್ನು ಮಾಡದೆ, ಸುಖದ ಅಸೆ! ಸೇಕ್ಲೆ'' ಬಂದಕಿ ಅದನ್ನು 
ಧ್ವಂಸ ಮಾಡುವುದಕ್ಕಾಗಿ ಯಾಗವನ್ನು ಮಾಡಬೇಕೆಂಬ ನಾಡ 
ಸ್ವಾರ್ಥಕ್ಕಾಗಿ ಮಾಡದೆ ಸರಾರ್ಥವಾಗಿ ಮಾಡಬೇಕೆಂಬ 
ವಾದ: ಯಾಗವನ್ನು ಸ್ವಾರ್ಥಕ್ಕಾಗಿ ಮಾಡುವುದು ಫಲಸೆಂಯೋಗ 
ವಾದವು. ಪರಾರ್ಥಕ್ಕಾಗಿ ಮಾಡುವುದೇ ನಿಮಿತ್ತ ವಾದವು (ಹಿಂದಸಾ. 
೨೫೯). [ನಿಮಿತ್ತ -- ವಾದ್ಧ] 

ನಿಮಿತ್ತನಿದ (ನಾ). - ನಿಮಿತ್ತಜ್ಞ ೨ : 'ಶ್ರಿಜಗದ ತಿರಿಕಂ ವಿಬ್ಯಾಭಿ 
ಜಾತಗಂಧಂ ನಿಮಿತ್ತ ವಿದನಾ ಸಭಿಯೊಳ್‌ ದ್ವಿಜನಖಿದಿಂತೆಂದನಮೋಫಘ 
ಜಿಹ್ವನೆಂಬೊಂ ಸಮಸ್ತ ನಸುಧಾಧಿಪನಂ (ಶಾಂತಿಪು, ೬-೨೪). 

[ಸಂ ನಿಮಿತ್ತವಿದ್‌] 

ಸಿಮಿಶ್ತಸ್ಮೈಲ (ನಾ). ವೈದಿಕವಾದ ಶ್ರಾದ್ಧ ಕರ್ಮದಲ್ಲಿ ನಿಯಮಿತ 
ವಾದ ಒಂದು ಅಧಿಕಾರಸ್ಕಾನ ; ಉತ್ತರಕ್ರಿಯೆಯ ಸಪಿಂಡೀ 
ಕರಣಶ್ರಾದ್ಧ ದಲ್ಲಿ ಪ್ರೇತಸ್ಥಾನ ; ಸಿತೃತ್ವಕ್ಕೆ ಏರಿಸಬೇಕಾದ 
ಮೃತನ ಸ್ಥಾನ; ೫ ಸತ್ತ ಹನ್ನೆರಡನೆಯ ದಿನ ಮಾಡುವ 
ಸವಿಂಡೀಕರಣಶ್ರಾದ್ಧೃ ದಿಂದ ಮೃತನಿಗೆ ಪ್ರೇತತ್ವ ತೊಲಗಿ ಪಿತೃತ್ವ 
ಪ್ರಾಪ್ತಿಯಾಗುತ್ತದೆ. ಈ ಶ್ರಾದ್ಧದಿಂದ ಮೃತನಿಗೆ ಸರಲೋಕ 
ಪ್ರಾಸ್ತಿಯಾಗುತ್ತದೆ. ಈ ಸಂದರ್ಭದಲ್ಲಿ ಬ್ರಾಹ್ಮಣನೊಬ್ಬ 
ನನ್ನು ನಿಮಂತ್ರಿಸಿ ಭೋಜನಕ್ಕೆ ಪ್ರತ್ಯೇಕಸ್ಕಲದಲ್ಲಿ ಕೂರಿಸು 
ತ್ತಾ ಕೆ ಇದು ನಿಮಿತ್ತ ಸ್ಥಲ. ಯಾರ ನಿಮಿತ್ತವಾಗಿ ಈ ಶ್ರಾ 
ನಡೆಯುವುದೋ ಅವನಿಗೆ ನಿಮಿತ್ತನೆಂದು ಹೆಸರು: ನಿಮಿತ್ತ 
ಸೃಲಕ್ಕೆ ಕುಳಿತುಕೊಂಡವರಿಗೆ ಅವರ ಮನೆಯಲ್ಲಿ ನೂರೊಂದು ರೂಪಾಯಿ 
ದಕ್ಷಿಣೆ ಕೊಟ್ಟ ರು (ರೂಢಿ). [ನಿಮಿತ್ತ -1-ಸ್ಮಲ] 

ನಿಮಿತ್ತಾ on. (ನಾ). ೧. ಭಾವೀಫಲಗಳನ್ನು ಸೂಚಿಸುವ ರೇಖೆ 
ಗಳುಳ್ಳ, ಕೈ ಕಾಲು ಮೊದಲಾದ 'ಮಾನದಶರೀರಭಾಗ : ಅತ 
Raa ಗಗಗಯು ಕೇಖೆಯನ್ನು ನೋಡಿ, ಹುಟ್ಟದ ದಿನ, ನಕ್ಷತ್ರ 
ಮೊದಲಾದುವನ್ನು ಹೇಳುತ್ತಾನೆ (ಊೂಢಿ. ೨. ಶಕುನದ ವಿಧ; ಬೇರೆ 


೪೬೨೫ 


5 


40 


ನಿನಿಂರ್‌, 


ಬೇರೆ ಶಕುನ. ೩. ನಿಮಿತ್ತ ೮: ನಿಮಿತ್ತಜ್ಞನಂಬರಭೂಗೋಚರ 
ಕೊಳ್‌. ಪರೀಕ್ಷಿಸಿ ನಿನಿಂತ್ತಾ ಂಗಂಗಳೊಳ್‌ ನೋಡಿ (ಶಂಂತಿಫು. ೫-೨೧), 
[ನಿಮಿತ್ತ + ಅಂಗ್ಯ] 

ನಿಮಿತ್ತಾಭ್ಯಾಸ (ನಾ). [ಜೈನ] ನಿಮಿತ್ತಾಂಗದ ಅಭ್ಯಾಸ 
ಆಅನುಮಾಕೆಯುಂ  ಸುಖದೊಳಿರ್ದು ನಿಮಿತ್ತಾ ಭ್ಯಾಸಂಗೆಯ್ಯ್ಯೂತ್ತಿರೆ 
(ಚಾವುಂಪು. ೧೮೬), [ನಿಮಿತ್ತ -- ಅಭ್ಯಾಸ] 

ನಿಮಿತ್ತೋದ್ಭೂತ (ನಾ). ಯಾವುದಾದರೂ ಒಂದು ಕಾರಣ 
ಕ್ಕಾಗಿ ಹುಟ್ಟಿ ಸೈದವನು; ಜಗತ್ತಿನ ಉದ್ದಾ ರಕ್ಳಾಗಿ ಅವತಾರ 
ವನ್ನು 'ತಾಳಿದವರು ; ; ಜೀವರು; ಪರಮಾತ್ಮ : ಚಿಡ್ರೂಪನಸ್ಪ 
ತಾನೇ ನಿನಿತ್ತೊ "ದ್ಯೂತ ಸದ್ರಮಾಕರನಪ್ಪ  ಕರ್ತುವಾದಂದದಿಂ 
(ವೀಳ್ಯ ಪು ೫೧೪-೩೦). [ಇತ್ತ 4 ಉದ್ಧೂ ತ] 

ನಿಮಿತ್ಯ (ನಾ). ೧. ಕಾರಣ: ಶಸೂ)ಯ್ಯಗ್ರ, ಹಣ ನಿಮಿತ್ಯು(ತ್ತ )ದಿಂ 
(ae. XIX, Sea ೩೪; 1054); ಇದು ನಿಮಿತ್ಯಂ[ಪಾಜಾಂ.ತ್ತ್ಮಂ] 
ಹೇಳಲಂಜುವೆನು (ಬಸಪು. ೩೭-೧೫) ; ಗೋಬ್ರಾಹ್ಮಣರ ನಿಮಿತ್ಯವಾಗಿ 
ತನ್ನಾ ತ್ಮಾರ್ಥವಾಗಿ ಸರ್ವಧನವನಪಹರಿಸಿಕೊಂಡು ಹೋಗುವ ಸಮಯ 
ದೆಲ್ಲಿ (ಕೀಷಧ. ೬-೫); ಚಿತ್ತ ದೋಳ್‌ ಕುದಿಯದಿರು ಸತೃಕಂ ನ್ಯಾಯ 
ಡೊಳ್‌ ನಿಶ್ತು ರಗಲೇಕೀ: ನಿಮಿತ್ಯದೋಳ್‌ ಮಗನೆ (ತುರಂಗ. ೮೦-೩). 
೨. ಶಕುನ; ಭವಿಷ್ಯ :: ಪುರಾಣದಲ್ಲಿ ಹೋರುನರೆ ರೂಪಿನವನಲ್ಲ 
ಅರ್ಚಿಸಿ ಕಾಬಂದಕ್ಕೆ ಹಕ್ಕಿ ಹಂಗನ ನಿಮಿತ್ಯವೆ ಈ ಸಚ್ಚಿ ದಾನಂದನ ಸಂಗ 
ಬಚ್ಚ ಬಯಲು. (ಮೋಳಿಮಾ, ೬-೨೧); ಎಲ್ಲಾದರೂ ಹೋಗಿ ನಿಮಿತ್ಯ 
(ಪ್ರಶ್ನೆ) ಕೇಳಿ ಬರುನೆನೆಂದು ಧಾವಿಸಿದಳು (ಚೋನುದು. ೬೨); ಹಣೆ 
ತುಂಬ ಕುಂಕುಮ ಬಳೆದು, ಕೈಯಲ್ಲಿ ಅಡಿಕೆಯ ಹಿಂಗಾರ ಹಿಡಿಡು 
ಅವಳು ನಿಮಿತ್ಯ ಹೇಳುತ್ತಿದ್ದಳು (ಪ್ರಶ್ನ ೯೯) ; ಬೇಗೆ “ಹತ್ತಿ ದ್ವಲ್ಲಿ 
ಹೊಗೆಗೆ ನಿಮಿತ್ಯ ಕೇಳಬೇಕೆ? (ಗಾಜಿ). ೩. ದೋಷಾರೋಪಣೆ; 


ಅಪವಾದ : ಜನರಿಂದ ಬರುನ ನಿಮಿತ್ಯಕ್ಕೆ ಹೆದರಿ ಅಕೆ ಸುನ್ಮುನಾದಳು 
(ರೂಢಿ). [-ಆಸಂ. ನಿಹಿತ್ತ] 
ಸಿಮಿತ್ಯಕ, (ನಾ). ಉದ್ದೇಶ: ನಗರೇಶ್ವರದೇವರ ಭೋಗಕ್ಕಂ 


ಖಣ್ಣಸ್ಫುಟತಕ್ಕಮಲ್ಲಿರ್ಶ್ಪ ತಪೋಥನರ ಪಥ್ಯಾಹಾರಮೋಷಧನಿಮಿತ್ಯಕ 
ಮಾಗಿ... ಧಾರಾಪೂರ್ವ್ವಕಂ ಮಾಡಿ ಬಿಟ್ಟಿ ನೆಲಂ (ಸಾಇಇ, ೩%, 
೨೧-೫೬ ;' 1019). [-ಆಸಂ. ನಿಮಿತ್ತಕ] 
ಸಿನಿಂರ್ಸ್‌, ನಿಗುರಿ, ನಿಗುರು, ನಿಗುಳ್‌, Kk ನಿಮಿಟಂ”, 
ನಿಮುರು, ನಿವುರು (ಕ್ರಿ). ನಿಮಿರ್ದ (ಭೂತಕೃ). ನಿಗುತು, 
ನಿಗುರ್ದು, ನಿಮಿರ್ದು (ಭೂತನ್ಯೂ). ೧. ಆ ವ್ಯಾ ಪಿಸು; 
ಪಸರಿಸು; ವಿಸ್ತಾರವಾಗು : “ನಿನಿಂರ್‌ ಪ್ರ ಸಾರಣೇ” ಗಾ 
ನಿಮಿರ್ದ ಲತೆಯ ಮೇಲೆ ನಿಳಾಸಂ ನಿಲೆ ನೀಡಿ ಕಃ ಸಟನಕೆಬರ್‌ ಮಲಂಗಿವರ್‌ 
(ಅದಿಪು. ೧೧-೭೬) ; ಆ ದೇವರ ತೆಂಕ ದೆಸೆಯಿಂ ಮೂಡಲ 
ಸಿಮಿರ್ದ್ವ ಕೇರಿಯೆರಡೊ (ಇಆ. ೪, ೧೬-೩೩; 1019); ನಮ್ಮ ನೋಡಿ 
ನೋಡಿ ಮನದಲ್ಲಿ ರತಿ ಹುಟ್ಟಿ ನಿಮಿರ್ದುವೆನ್ನ ಕಳೆಗಳು (ಬಸನ, ೪೯೧) ; 
ಕೆನ್ನೆವರಂ ನಿಮಿರ್ದಕ್ಷಿಗಳ್ಳೆ ರಾಗಂ ಮಧುಸೇನೆಯಿಂ ನೆಗಟಿಕೆ ರಂಜಿಸಿದರ್‌ 
ಮಧುಮತ್ತ ಕಾಂತೆಯರ?  (ಜಗವಿ. ೧೬-೧೧೮) , ಕಾಂತೆಯೊಳ್‌' 
ನಿಮಿರ್ವ ಕಾಮಧ್ವಾಂತನುಂ ತವಿಸಿ ಕಂತುಹರಭಕ್ತಿ ಯೊಳಹೊಲಗನಾವರಿಸೆ 
(ಸೆದ್ಮಲಾ. ೫-೩೨); ಸೌಖ್ಯಯೊಳಮರ್ದು ನಿವಿಂರ್ದು ಮಹೋಲ್ಲಸಜ್ಜಳ 
ಕ್ರೀಡೆಯೊಳೊಂದಿ ನೋಡಿ ಸೊಗಸಂಬಡೆದರ್ಲಲಿತಾಂಗಿಯರ್‌ ನಲಂ 
(ಹಮ್ಮಾರ. ೪-೨೭). ಸಿ. (ಹೊರ) ಚಾಚು; ನೀಡು: ಬಡಿ ಕೊಲ್‌ 
* ಸುಡು ಪಿಡಿ ಬಡಿ ನಿಖಿರ್ದಿಆ್‌ ಬಂಯರ್‌ ಕಡಂಗಿ ನುಂಗು 
(ನಡ್ಡಾರಾ. ೧೨೭-೧೧) ; ದೇವಕನೈ ಮುತ್ತೊರ್ನಳ್‌ ಕೋಮಲಲತೆಯ 


ನಿನಿರ್‌, 


ನಿಮಿರ್ದ :ಕುಡಿಯೊಳ ಗಿಳಿ ಪಂಯ್ಯತಕ್ತೆ ಇಸಿ ಸತಿಗೆ ತಂಬುಲಮಿತ್ತ ೪ 
(ಅದಿಫು. ೬-೧೨); ಇನಿತು ದಿನಸಕ್ಕೆಂತಾನುಂ ಕಂಡೆನಪ್ಪೆ ವೆ ಕಂದ 
ಹಾಯೆನುತ ನಿಮಿರಲ್‌ ತೋಲಳ್ಗಳ : . , ಎಿಟ್ರಿಂದಳ್‌ ಸೋತ್ಯಂಕಿ 
ಪುತ್ರವಿನೋಹದಿಂ (ಕಾದಂಉ. ೬೭೧) ; ಮಹೋಜ್ಜ ಳಲತೆಯೆಂದಮಂ. 
ನಿವಿರ್ಡ ತೋಳ್‌ , , . ಸೋಲ್ಪೂದಖಸಂದರನಿಂದವಕ್ತೈೆ ಕೋನುಳೆ 
ಕಡುಗಾಡಿಕಾರ್ತಿ ಮರನಾನಿಸೆಯೆಂಬುದನುಂಟು ಮಾಡಿದ” (ಧರ್ಮಾಮೃ. 
ನಿಮಿರ್ದ  ಕೊರಲ್‌ ಮರಲ್ಬ್ಹುು  ಮದಡಿದೂಳಿಂದ 
ಮುಂದಣ ಕಾಲ್ಗಳ . . . ಮಿಡುಕೋಡುವ ಕಂಠನಾಳಮಂದಮರ್ದಿರೆ 
ನೀರೆನುಂಬೆರಲೆಯಂ ಬರಲೊಲ್ಲದೆ ನೋಡಿದಂ ನೃಪಂ (ಲೀಲಾನ.. ೬-೫೬); 
ನಿಮಿರ್ದು ಹಿಡಿದನು ಕನುಲಸಂಕ್ತಿಗಳ (ಕುನ್ಯಾಅ. ೧೦-೫೬); 
ಸುಖಕೆಂದಿಟ್ಟಿ ಸೊಡರ್ಜಮಿರ್ದು ಮನೆಯಂ ಸುಟ್ಟಿಂದದಿಂ (ಶತಕ. 
೧೦೮-೫೪). ೩. ನೆಟ್ಟಗೆ 'ನಿಲ್ಲು; ನೇರವಾಗಿ. ನಿಲ್ಲು; ಎದ್ದು 
ನಿಲ್ಲು: ಅಡಿನಿಡಿದಿಟ್ಟ ಪುತ್ತುಗಳ ನೆತ್ತಿಗಳಿಂ ನಿಮಿರ್ದಿರ್ದ ಬಳ್ಳಿ ಗಳ್ಳಿಡಿದು 
ವಿಸೋರಗಪ್ರತತಿ ನೋಟಕ್ಟೊ ಡಗುರ್ವಿಸೆ. (ಆದಿಪು.. ೧೪-೧೪೦); 
ತುಳುಕೆ ಸಪತ್ನಿ ಕುಂಕುಮರಜಂಗಳನೋಪನ ಮೇಲೆ ಚಲ್ಲನುಂ 
ತುಳುಕುವ ಕಣ್ಣಳೊಳ್‌' ನಿನಿರ್ದು ನಿಳ್ಳಿ ವಿಳೋಕಿಸುವಾಕೆಯಕ್ಷಿಗಳ್‌ 
(ಕಾನ್ಯಸಾ. ೭೬೮)"; ಕೋಪಂ ಪೆರ್ಚಿದುದು ; ಕಣ್ಗಳ್‌' ಕೆಂಪಾದುವು ; 
ಮೆಯ್ದ ವಿರ ನಿಮಿರ್ದತ್ತು (ಅದ್ಭುತ. ೪೨-೨); ೪, ಬೆಳೆ; ವರ್ಧಿಸು: 
ಮದಕರಿಗಳ ಮದಜಳದೊಳ್ಳಿಮಿರ್ದಿರ್ದ ಮರದ ತುದಿಗೊಂಬುಗಳೊಳ್‌ 
(ಕಾದಂಪೂ. ೯೪); ಅಕ್ಕುಳಿಸಿದ ಬಸಿಜುಂ ಬೆಮರಿಕ್ಕಿದ ಮೆಯ್ಕುೂಂ 
ಸಮಂತು ನಿಮಿರ್ದಿಕಿ ಸುಯ್ಯೂಂ ಮಿಕ್ಕ ಧರಾಮರನಾ ಸಭೆವೊಕ್ಸು 
ಕರಂ. ಸೇಡೆನಟ್ಟು ಬಿಬ್ಬಾರ್ಪಿನೆಗಂ (ನೇಮಿಪು. ೩-೧೨೮) ; ಕಮಳನದನಿಗೆ 
ರುಚಿಯೆರುಟಿಯಾಯ್ತು ಮಳಕಾಯದ ಮೂರ್ತಿ ಸುದತಿಯ ನಖುರ್ದ 
ಜಠರದೊಳಿರೆ. ತನೂಲತೆ ಬೆಳುಪು ಬಲಿದಪುದು (ಬಸಪ, ೩-೧): 
೫. (ಕೊಂಕಳಿದು) ಉದ್ದವಾಗು ; (ಬಿಚ್ಚಿ) ದೀರ್ಥವಾಗು,- 
ನೀಳವಾಗು : ಜಲಕೇಳೀಲೀಲೆಯೊಳ್‌ ನುಜಿಕಿದು ನಿಮಿರ್ದ ಕುರುಳ್ಗಳುಂ 
ಕೆಂಪೇಅಕಿದ ಕಣ್ಣಳುಂ ಬೆಳ್ಸೇ ಲಾದ ಬಾಯ್ದೆಲಕಿಗಳುಂ ಪಳಂಚಿದ ಬಣ್ಣ ಂ 
ಗಳುಮೆಸೆಯೆ ಸೊಗಯಿಸುವ ನಿಜನಧೂಜನಂಬೆರಸು ಪೊಜಮಟ್ಟಾ ಗಳ್‌ 
(ಸಂಸಭಾ. ೫-೬೬ ವು; ಪೊಸಜಾದಿ ಚೆಲ್ವನೀಯಂತ್ತಿ ರೆ ದೇಸಿಯಿಂ ನಿನಿರ್ದ 
ಸೋರ್ಮುಡಿಯೊಳ್‌ (ಧರ್ಮಾಮೃ. ೪-೧೩೭) ; ಪೊಡರ್ಪುತ್ತುಂಗಸ್ತ ನಂ. 
ಕೊಂಳೆಚದು ಓಮಿರ್ವ ನೀಳಾಳಕಂ , , , ೪ಂಪಿಸುವ ತನು ರತಿಶ್ರಾಂತಿ 
ಯಿಂದಂ ಬೆಡಂಗಂ ಕುಡೆ (ಜಗವಿ, ೧೬-೧೨೪) ; ಸುದತೀರಾಜಿತಕೋಮ 
ರಾಜಿ, ನಿಮಿರ್ದತ್ತುತ್ಕ್ಯೋಮಳಶ್ಯಾಮಳಂ (ಪುಸ್ಪಪು. ೪-೫) ; ನುಣ್ಬೊಗ 
ಕೊಪ್ಪೆ ಘನಸ್ತನಂಗಳವ್ಹಳಿಸೆ ನಿಮಿರ್ದ ವೇಣಿ ಕದಪಂ ಪುಗೆ . , , ನಸು 
ಬಾಗಿ ಬೀಸುಗಲ್ಲ ಳನಿಡುತಿರ್ಪ ಪಾಮರಿಯರೊಪ್ಪು ನರಾ ಕಳಮಪ್ರದೇಶ 
ದೊಳ್‌ (ದಶಕು. ೧-೨೯) ; ಎತ್ತಿದ ಸತ್ತಿಗೆಯ ಡಾಳಿಸುನ ಚಾನುರದ 
ಮಿಳಿರ್ವ  ಕೇತನದ ಪಂತಿಯೆತ್ತಂ ನಿಮಿರ್ದಿರೆ (ರಾಸೂಶ್ವ. ೫೦-೫). 
೬. ಅತಿಶಯವಾಗು ; ಅಧಿಕವಾಗು ; ಹೆಚ್ಚಾಗು: ಅದ ಂದಂ 
ತನ್ನೊಳ್‌ ಪುಟ್ಟ ದ ಸಂತಸದಿಂದಮಾದ ಸುಖನುದು ಸುಖನುಲ್ಲದುದಲ್ಲೂ 
ವಸ್ತುವಿಂದಾದುದು ನಸ್ತುನೆ ಕುಂಡೆ ಕುಂದುಗುಂ ನಿಮಿರ್ದಪುಜೇ 
(ಆಎಪ. ೬-೪೫) ; ಪೊದಟ್ಸಿ ಭೃಂಗಾಳಿಯ ನಿಸ್ವನಂ ನಿಖಿರ್ದ 
ಮಂಗಳಗೀತಮನಂತೆ. ಚೂತಭೂಜಾಳಿಗಳೊಳ್ಳು ನೆಲಕಿಯಿ 
ಸೋಲ್ಲುದು ನೋಡ ನಿವಾಹಗೇಹನುಂ. (ಧರ್ನೂನ್ಸು. ೧೩-೨೧); 
ಸುಮನಶ್ಶಿ ಲೀಮುಖಾಕ್ರಾ೦ತನಿದಲರ್ಗುಡಿ ಜೀವ ತನ್ನೊಳುತ್ಯಳಿಕೆ ಕರಂ 
ನಿಮಿರ್ದಿರೆ ನಿನಗೆಜಕನುನಇಂತರಿ (ನರ್ಧಪು. ೪-೧೨); ಮೇಗಾಯ್ತು 
ಯಾದವಣನ್ವಯವಿನಾಗಳ್‌ ನಿಮನ್ಮದಯದಿಂದನುಖಿಳಾನ್ಚಯಕಂ ಯಾಗಂ 


೩-೧೮೦) ; 


೪೬೨೬ 


20 


35 


40 


45 


ನಿನಿಂರ್‌, 


ದಾನಂ ಧರ್ಮಂ ಚಾಗಂ ನಿಮಿಂರ್ಜಪುವು (ಅನಂಪು. ೧೩-೩೪) ;. ಚದುರೆಸೆ. 
ನಂತು ಭಾವಮಮರ್ವಂತು ನಯಂಂ ನಿಮಿರ್ನಂತು ಮಲ್ಲಪಂ ಪದವಿಥೆ 
ಭಾರತೀನನಿತೆ ಭೋಂಕನೆ ಬಂದು ಮನಸ್ಸರೋಜಡೊಳ್‌ ಚದುರೆಸೆವಂತು 
ಭಾವಮಮರ್ವಂತು ' ನಯಂ ನಿವಿರ್ನಂತು ಲೀಲೆಯಿಂಂ ಸದವಿಡುತಿರ್ಹ 
ಳಾ ಹವನಕಾರಣಮಂತ್ರಮಿದಾಗದಿರ್ಕುಮೇ(ಸೂಕ್ತಿಸು.೧-೨೭); ಅನಿರಳಿತೆ 
ಶಿನಭಕ್ತಿ ಯೆಲ್ಲಾ ಭುವಿಗಳೊಳು ಪಸರಿಸಿ ನಿಮಿರ್ದಿರೆ '(ಬಸಪು. ೫೮-೧೩) ; 
ಸರನೋತ್ಸಾಹಂ ನಿಮಿರೆ ಕೊಂಡಾಡಿ (ಮಹಾವಿ, 9-೨೫). ೭, ಎತ್ತರ 
ವಾಗು; ಉನ್ನತವಾಗು : ತಕ್ಕವರವೊಲು ವಂಶಾವಳಿಗಳಿಂದಾ ಸದನ 
ದಂದದಿ ನಿಮಿರ್ದ ಭದ್ರದಿ ವಿದಿತ. ಪತ್ರ ಲತಾವಳಿಗಳಿಂ (ಸಾಳ್ವಭಾ. ೧೬-೪). 
೮. ಜರುಗು ; ನಡೆ; ಉಂಟಾಗು: ಜಲಕೇಳಿ ನಿಮಿರ್ಗೆ ಭರತನ 
ಲಲಿತಾಂತಃ ಪುರದೊಳೆಂಬ ತನ್ನಬ್ಭಿಅಕೊಳಾ ಜಳದೇನಿ ಬೆಸಸೆ ಗಂಗಾಜಲ 
ಮಾಯ್ತುು ನಿತಂಬಿನೀನಿತಂಬದ್ವಯಸಂ (ಅದಿಪು, ೧೧-೧೪೪) ; ನಿಮಿರ್ದ 
ರತಿಕೇಳೀವಿನೋದದಿನಮರ್ದುದಕ್ಕೆ ನ್ನಂತರಾಯತ್ವಮವಹುಜೊ ತನಗೆನುತ 
ತತ್‌ ಕನುಲಾಸ್ಯೆ ತನ್ನೊಳಗೆ (ಬಸಪ. ೩೫-೨೫). ೯. ಹೊರಡು; 
ನಿರ್ಗಮಿಸು : 'ನಿಖಿಳಾಚಲ ಕಂಜಕುಂಜದಿಂದನೆ ನಿಖಿರ್ದಾಗಳಾಗಳೆ 
ಫೊದಟ್ಲುದು ಪರ್ಜಿ ತನುಂ ದಿಗಂಕನೆಂ (ಕುಸುಮಾ, ೧-೪೩) ; 
ಅಧೀಶನಿಂ ನಿಮಿರು ಕುಮಾರನತ್ತ ಲೆಳಸಿರ್ದಳ , . . ರಾಜ್ಯರಮಾವಧು 
(ಪುಷ್ಪಪು. ೪-೮೬) ; ನಿಮಿರ್ದ ಹೊಂಗಳಿಸಿಯಂಬು ಹೊಳೆಹೊಳೆದು 
ಮುರಹರನ. ಪಾದಾರನಿಂದದ ಹೊರೆಯೊಳಡಗಿತು. (ಕುನ್ಯಾದ್ರೋ, 
೧೦, ಮುಂದುವರಿ; ಮುಂದಕ್ಕೆ ಚಲಿಸು; 
ಮುನ್ನುಗ್ಗು : ಅಂತು ರಥಮಂಂ ಮನೋರಥನುಂ ನಿಮಿರೆ ವಿವಾಹ 
ಮಂಗಳನೇಷಸನಾಥೆಯಾಗಿ ಮಂಚಾಂತರ. ರಾಜಮಾರ್ಗಮಂ ಪೊಳ್ಳು 
(ಶಾಂತಿಪು. ೫-೯೭ ನ) ; ಪೊಸನಿಸಿಲ ಪೊಳನಿನಿಂ 'ನುಣ್ಣ ನುಜ್ಚ ೪ಿಪ ರನ್ನ್ನಜಿಳ. 
ನೆಳಗಿನ ಬಳಗದಿಂ ಬಣ್ಣಿಸಿ ಸುರಶರಾಸನಂಗಳನೆಬಿಲಿಕ್ಕಿ ದಂತೆ ನಿನಿರ್ವ 
ನಿರ್ಶ್ಮುರಂಗಳುಮನಪ್ಪು ಕೆಯ್ದು ಕೇಳೀಪರ್ವತನಿತಂಬಂಗಳೊಳಂ(ಕಾದಂಉ. 
೫೨೬) ; ನಿಜಿಶಿವಿಡಿದು ಸಿಮಿರ್ವ ಪೆರ್ದೆರೆಗಳಿಂ . . , ನೆರೆನ ಬಲ್ಲೊಆತಿ 
ಗಳಿಂಡೆಸೆದುದಬುಧಿ (ನಂದಿಮಾ, ೨-೧೪). ೧೧. ನೆರವೇರು ; 
ಈಡೇರು; ಫಲಿಸು : ಬಗೆಯದಿರೆಯಿರೆ ಕೃತಾಂತರಿ ಬಗೆಡಂ ಪೆಜ 
ತೊಂದನಾರ ಪುಬುವಗೆಯೆಂಮುನಂ ಬಗೆಯದಿರೆ ನಿಮಿರ್ಗುಮಾತಂ ಬಗೆ 
ದೊಡೆ ಬಗೆದಂತೆ ಬಗೆದ ಬಗೆ ನಿಮಿರ್ದಪುಡೇ (ಶಾಂತಿಪು. ೭-೧೧); 
ಮುಕ್ತಿ ಶ್ರೀಯ ಶೃ ಂಗಾರಪೊರದೊಳೋಲಾಡುವ ನಿನ್ನಪೇಕ್ಷೆ ನಿಖಿರ್ಗುಂ 
ಭದ್ರಂ ಶುಭಂ ನುಂಗಳಂ (ಪುಸ್ಪಸು. ೧೩-೭೧). ೧೨, ಚಿಮ್ಮು ; 
ನೆಗೆ; ಪುಟ: ನೆಣದಳಿರ್‌ ಸೂಸೆ ಬಂಬಲ್ಮಿದುಟಿರ್‌ ಪಾಯ್ತರೆ ನೆತ್ತರ 
ಸುರ್ರೆನುತ್ತು ೦ ನಿಮಿರೆ, , . ಕಾದಿತ್ತು ಖಡ್ಡಿ ಪ್ರತಾನಂ (ಜಗವಿ. ೭-೫೭). 
೧೩. ಉಬ್ಬು; ಎದ್ದು ಕಾಣು : ಆಳಿ ನಿಜಾಸ್ಕದಿಂ ನಿಮಿರೆ ಪುತ್ತಿನ 
ಜಾಯ್ಜಲೆಯೊರ್ಳ. , ಪಿಪೀಲಿಕಾಮಾಳಿಗೆ ಪಾಸಿ ' ನಾಲಗೆಯನೊಂದು 
ಭಯಂಕರೆ ಭಲ್ಲಮು ಲ್ಲಸದಾಳತನಾಳಗುಲ್ಕದೊಳಗಿರ್ಪದುಮಾ ಸೊವ 
ಢಿಂಗೆ ಕಣಯ ನಿಂ ಕಾಳಿಗನಾಗನಿರ್ದಪುದಿದೊಂದು  ತಮಾಳದ ಬಳ್ಳಿ 
ಯೆಂಬಿನಂ (ಪುಷ್ಪಪು. ೫-೭೨). ೧೪. ಸುರುಳಿ ಬಿಚ್ಚು ; ನೇರ 
ವಾಗು : ಆಶೀವಿಷಃ, ದೀರ್ಫಸೃಷ್ಠ 1 ಈ ೨ ನಿಮಿರ್ದ ಪಾ(ಹಾ)ವು 
(ಹಲಾಯು. ೧೦೫-೧೪). ೧೫. ಪ್ರಯತ್ನಪಡು; ಶ್ರಮಪಡು. 
ನಿಗುರ್‌: ೧. ಅಗರುಧೂಪದ ಖೊಗೆಯ ಕಂಹಿಂಜೆ ಪೆಂಿಂಡೆ ನು ಗನಾಭಿ 
ಕರ್ಪುರದ ಸೊಂಪಿಂಡೆ ತಂಪಿಂದೆ ನಿಗುರ್ನ ಪೂಮಾಲೆಗಳಲಂಪಿಂದಲಂಸಿಂದೆ. 
ಮಂಟಿಪಂ ಚೆಲ್ವಾದುದು (ಚೆಬಪು. ೩೭-೩೨). ಪಿ. ತಳ್ಳಿಸುವ ಪ್ರೀತಿಯಿಂ 
ತವಕಿಸಿ ನಿಗುರ್ನ್ಣ ತೋಳ್‌ ಸಲೆ ಚುಂಬಿಪಾತುರಡೊಳೊರೆವ ಬಾಯ್‌ 
(ಚೆಬಪು. ೧೯-೩೨) ; ಶುಂಡಾದಂಡವಂ ನೆಗನಿ ಕರ್ಣಾಗ್ರದಿಂ ಗಂಡ 


೧೯-೪೯). 


ನಿಮಿರ್‌, 


ಮಂಡಲನನು ಪೊಡೆದು ಅಂಡಲೆದಭ್ರಕೆಡರುವಂತೆ ನಿಜವಾಲದಂಡಮಂ 
ನಿಗುರಿತಾಗಸಳೆ (ಅಂಜಚ. ೧೧-೧೯೩) ; ಬಿಣ್ಣುವೆತ್ತ ಬಟ್ಟಿ ಮೊಲೆಗಳಿ 
ರ್ದೆಯನೇಜಕೊತ್ತಿ ನಿಗುರೆ (ರಾಷಾಶ್ವ- ೫೯-೧೬). ೩. ಬೆನ್ನನೊಯ್ಯನೆ 
ನುಲಿದುಕೊಳುತಾತಂ ನಿಗುರೆ ಕೈವೆರಳುಗಳು ತಲೆಯಂ. ನಿಲಿಸಿಯಳ್ಳೆ ಗಳ 
ದಿರೆ ತೋಳೆರಡು ಪೂರೈಸೆ (ಬಸಪು. ೪೭-೫೮); 'ಅಂಬರವನಳ್ಳಿ ರಿವ ನಿಡುದಿನ 
ಕೊಂಬುಗಳ ನಿಗುತಿದ್ದ ಕಿವಿಗಳ , , , ಚರಣನಿಡಂಬಗಳ ಮಿಡುಕಿಡುವ 
ಬಾಲದ ಡಂಬಕದಿ ರಂಜಿಸಿದ ಶತಯೋಜನದ ನಿಲುವಿನಲಿ (ಅಂಬಿಕಾ. 
೬. ಮಿಗೆ ನುಡಿಗಳಿಂಡೊಲಿಸಿ ನೇಹಂ ನಿಗುರು... 
ಒಲುಮೆಯಂ ತೋಜಕಿ (ಬಸಪ. ೪೨-೧೫). ೧೬. (ಆಲಂ)ಉತ್ಸಾ ಹ 
ಪಡು; ಸಡಗರಪಡು : ಶಿವನೆಂದು ನಿಶ್ಚಯಿಸಿ ನಿಗುರ್ವ ನಾಲಗೆಯಿಂದ 
ಪೊಗಳ್ನರಂದು (ಚಬಪು. ೨೦-೩೨). ೧೭. ಗರ್ವಿಸು ; ಹೆಮ್ಮೆಪಡು ; 
ಸೊಕ್ಕು : ಹಂತವಂ ಮುಜದಾಳಿನಂತೆ ನಿಗುರ್ದಹಿರಿ ಸಂಕಿಸಡೆ ಬಿಂಕದಲಿ 
(೨ಸಪು, ೫೬-೧೬). ನಿಗುರು : ೧. ಅಗಿಲು ಸಾಂಬ್ರಾಣಿಯ, ಧೂಪ 
ವಾಸನೆ ನೆಲಕೆ ನಿಗುರಿತು ಗಗನಮಂಡಲಕೆ (ಕಂನವಿ; ೨೧-೧೮). ೨. 
ನೆಲಕೆ ನಿಗುರುವ ಗಂಗೆವಾಳದ ಬಿಳಿಯ ಚೌರಿಗಳುಲಿವ ಗಂಟಿಯ , . . 
ಹೊಳೆನ ಕಡಿತಲೆಗಳ ವಿಲಾಸಡೊಳಂದು ಹೊಕ್ಕುದು. ತುಳುವಪಡೆ ಕಡುಗಿ 
(ಕುವ್ಯಾಭೀ. ೪-೩೩) ; ನೆಗೆವ ನಿಗುರಿಯೊಳಸರಿವ ಲಗಡಿನಂತೆಜಗಿ ಲಗಿ 
ಸುವ ಹೋರಾಟದ. ನಿಗಡಮಲ್ಲರುಗಳೊಪ್ಪಿ ದರು (ಕಂನವಿ. ೨೧-೯೩). 
ತಿ. ನಿಗುರುವ ನಿಲುವ ನಿರುಪಮ ಹಯವ ನೋಡಿದರು (ಕುವ್ಯಾಉ. 
೧೨-೧೭) ; ಪಗಡೆ ಚದುರಂಗ ಕವಡೆಯನಾಡ ಕರೆದರೆ ನಿಗುರಿದುವು ಕರ್ಣ 
ಗಳು ಮಚ್ಚೆಯಂತೆ (ಪುರಂದ. ೪-೫೨-೩); ಬಿನ್ನಣದೆ ಗೋಪುರದ 
ಮಂಟಪದ ಪ್ರಥುಮೆಗಳ ಚೆನ್ನಾಗಿ ಸಿಗುರುತಂ ಬಗ್ಗುತ್ತ ಕೀಳ್ಮೇಲ 
ನನ್ನಿಯಂ ನೋಲಳ್ಪ ವೊಲ್‌ ನೋಡಿ (ಚತುಪು. ೨-೩-೩೬). ೪. ರುದ್ರನ 
ಪರಿಗೆ ನೂರ್ಮಡಿಯೆನಲು ನಿಗುರಿದನಂಜನಾಸೂನು (ತೊರರಾ. 
೪-೧೦-೨೭). ೧೦. ಖುರಪುಟಿದಲಾಕಾಶನನು ಕತ್ತ ರಿಸುವವೊಲುಬ್ಬರ 
ದಲತಿನಿಬ್ಬರದ ಗತಿಯಲಿ ನಿಗುರಿದವು ರಥವಾಜಿಗಳು (ಕುವ್ಯಾಕ- ೨೩-೧೨); 
ಲಂಘಿಸಲು ಲಾಗಜಕದು ಮೃ ಗವುಲ್ಲಂಥಿಸಿತು ರಘುಪತಿಯ ನೃಪ ನಿಡು 
ಜಂಘೆಯಲಿ ನಿಗುರಿದಡೆ. ನಿಗುರಿತು ನಿಮಿಷನಿಮಿಸದಲಿ (ತೊರರಾ, 
೩-೮-೬೮); ವೀರಭಟರುಬ್ಬರಣೆ ನಿಗುರುವ ತೇರ ಚೀತೃತಿ ಗಜದ 
ಬೃಂಹಿತ ... ರಣಕಹಳಾರವದ ರಭಸದಲಿ ಮೇಲ್ಜ ಗದೋರಣೆಗೆ ಪೈಸರಿಸಿ 
ನಡೆತಂದನು ಸುರೇಂದ್ರ ಜಿತು (ತೊರರಾ. ೫-೬-೭). ೧೬. ನಿಗುರುತಿದೆ. 
ಚಿಗುರುತಿದೆ ನಾಲಗೆ ಪರನಿಂದೆಗೆ ಮಹೇಶಭಜನೆಗದೇಕೋ ಹಗಲು ಕೌಶಿಕನ 
ಫೊಲು ಬಾಯ್ಕೆಗೆಯದು (ಶಂಕಕಂ. ೫); ಕನ್ನವಂ ತೋಡಿದ್ದ ಬಾಗಿಲ 
ಹೊನ್ನ ನೀಕ್ಷಿಸುತದುಭುತಸ್ವಾ ಂತನ್ನಿಗುರಿ ಚಿಟುಕಿಡುತ ಬೆರಳಂ ನಾಸಿಕ 
ದೊಳಿಟ್ಟು ೬೬೬ ಇಂತೆಂದಂ (ಬಸಪು, ೩೧-೧೬); ಹಗೆಯ ಪತಿಕರಿಸುವರೆ 
ನಾಲಗೆ ನಿಗುರುವುದು ನೂಜುಮಡಿಯಲಿಿ ಕಾಳೆಗಳೆ ತನ್ನನು ಬಿಟ್ಟು 
ನೋಡಿರೆ (ಕುಪ್ಯಾಜ್ರೋ. ೧೦-೪೫). ೧೭. ನಿಗುರುವದ್ಚೈ ತಶ್ರಿಯಾ 
ಮಾಯೆಗಳ ದುರ್ಮುತದಿಂದ ಸದ್ವಿದೈೆಗೆ ಪರಶಿವನ ಭಜನೆಯಿಲ್ಲದನಾಮಿಕರು 
ಗಳಿರಾ (ಬಸಪು. ೫೦-೪೮). ೧೮, ಸೆಟಿದುಕೊಳ್ಳು ; ಬಿರುಸಾಗು ; 
ಸೆಟ್ಟಿ ಆಯುದಿನದ ಕೂಸಂ ವಿಂಗಳಾಶಿನಿಯೆಂಬ ದೇವತೆ ಫಿಡಿದೊಡಾ 
ಕೂಸು ಕೈಕಾಲನಾಡಿಸುಗುಂ . . . ಮೈ ಮೊಡೆನಾಜುಗುಂ ನಿಗುರುಗುಂ 
ನೊಲೆಯನುಣ್ಣ ದುಂ (ಬಾಲಚಿ, ೧೨೬-೧). ೧೯. ಹೊಡೆ; ಬಡಿ: 
ಅಡಿಗಡಿಗೆ ಮಿಗೆ ಪೆರ್ಚುತಿಹ ಶಕ್ರೃಜಿತುನ ಕಾಣುತ ತೊಡರಿ ನಿಗುರಿದಂ 
ನಿರಿನಿಟಿಲುನಿಟಲೆನುತ ಸಂಧಿಗಳು ನೆಗ್ಗು ವೋಲ್ಮರುತಸುತನು (ನಿಂಕಾರಾ. 
೫-೧೬-೧೮) ಸಿನಿಗುಳ್‌ : ೩. ಕೊರಳುದ್ದ ನೀರೊಳು ನಿಂದು ಕಾಲೊಂದ 
ಧರೆಯೊಳೂಲತ ನಭಕ್ಕೆ ಮುಖಸಂಕರುಹನೊಗ್ಗಿ ನಿಗುಳ್ಳು ಭೋರನೆ 


೨೪-೬೧). 


೪೬೨೭ 


25 


30 


35 


40 


45 


ನಿಮಿರ್‌, 


ಸುರಿನ ಪೆರ್ಮಳೆಯೊಳಗೆ ತಾಂ ಕಂಪಿಸಡೆ ನಿಂದಿರ್ದು (ಬಸಪು. ೨-೧೨). 
೬, ಅಸಮನಿರತಿಶಯಾನುಭನ ಭನ್ಯಸುಖಮೆಯ್ದೆ ನಿಗುಳ್ಳು ನಿಶ್ಚಲ 
ವೆಸಿನ ಪರಶಿನಯೋಗನಿದ್ರಾಮುದ್ರಿತಡೊಳಿರಲು  (ಬಸಫು. ೩೫-೮). 
ನಿವಿಂರು, : ೧. ಬಾನ್ಮ್ಮೈಯೆ ಕದಿರ ಗರಿಗರಿ ಬಿಚ್ಚಿ ನಿಮಿರಿರಲು ಚೈತ್ಯ 
ದಾಕಾಶದಲಿ ಏರುತಿಹುದು (ಅರಳು. ೧೨೬-೭). ೩. ಸ್ವಲ್ಪ ಕುಳ್ಳಾ 
ಗಿರುವವರು. ತಮ್ಮ ಮುಂದೆ ನಿಂತಿದ್ದ ವರ ಬೆನ್ನ ಮೇಲೆ ಕೈಯೂರಿ 
ನಿಮಿರಿ ನಿಂತಿದ್ದರು (ಭೀಮಕಾ. ೨೪೭); ಅದನ್ನು ಕೇಳಿದೊಡನೆ. 
ನಾಯಿಯ ಬೆನ್ನ ಕೂದಲೆಲ್ಲ ನಿಮಿರಿ ನಿಂತಿತು (ಯೋಧಪು. ೮೦) ; 
ದಾರುಣ ವಿಧ್ವಂಸಲೀಲೆಯನ್ನು ಜ್ಞಾ ಪಿಸಿಕೊಂಡಾಗ ರೋಮಕೋಮವೂ 
ನಿಮಿರಿ ನಿಲ್ಲುತ್ತದೆ (ಬಾಣಅ. ೩೭೧). ೫. ಆನನದಿ. ಬೆಳ್ಬೊ ಂದಿರಡೆ ಕುಂತಳ 
ನಿಮಿರಲೆಸೆದುದು ಗರ್ಭವಂಗನೆಯ (ಜೀವಂಚ. ೪-೩೫). ೬. ನಿಸುಪ 
ನುಂಖದೊಡನೆ ತನುಕಣಂತಿ ನಳನಳಿಸೆ-ಸಂತಸದೊಡನೆ. ಪುಣ್ಯಕಳೆ ನಿಮಿಕೆ. 
ಆತ ಸುಮುಹೂರ್ತನನುವಾದವೈ ದುತಿಂಗಳೊಳಬಲೆಗೆ (ಸಿದ್ದಂಉ.೧-೫೨); 
ಮೃದುಮೋಹನಂ ನಿಮಿರೆ ತಾಳಲಯಕಾಲಮರಾನಸ್ಥಾನನಿಧಿಯೊದವೆ. 
ಬಾಲೆಯರ್‌ ಕೇಳಿಸಿದರಾರ್ಯನಂ ರಸಮೊಸರ್ನವೋಲ್‌ (ಪದ್ಮರಾ.೮-೬೧); 
ಪದಸರೋಜಕವನತನಾಗಿ ಸಾತ್ವಿಕಂ ನಿಮಿರೆ ಬಸವಂ ಭಯ ಭಕ್ತಿ ವೆರಸಿ 
ಕೀರ್ತಿಸಿ (ಪೃಷವಿ. ೧೩-೧೮ ಎ); ತೆರೆ ನೊರೆ ಬುದ್ಭುದಂ ನಿಮಿರೆ ತೋಯ. 
ಕುಲಂ ಕಮಲೋದ್ಭ ವಾಂಡವಿಸ್ತ ರದೊಳಧಃ ಕಟಾಹಮೊಡೆದೂರ್ಥ್ವಕದಂ. 
ದುಣಿಕೆ ಚಿವಿಮ್ಮಿ ಬಂದು (ಹಾಲಾಸ್ಯ. ೧-೧-೮೦). ೨೦. `ನೆಟ್ಟಗೆ ನಿಲ್ಲು 
ಪಂತೆ ಮಾಡು ; ನೇರವಾಗಿಸು : ಕಿನಿಗಳನು ನಿಮಿರಿ. . , ಕೊರಳ 
ಕೊಂಕಿಸಿ ಮರುತನಚ್ಚರಿಯ ಕುವರ ನೀರಧಿಯನುಲ್ಲಂಭಸುವಡುಲ್ಲಾಸ 
ದಿಂದೆಸೆದನು (ನೆಂಕಾರಾ.೪-೧-೧೫). ೨೧. ಅಲ್ಲಾಡು ; ಕಂಪಿಸು : 
ಹಿಮಾನಿಲನಿಂ ನಿಮಿರುವ ಪೊಂಬಾಟಕಿಯ ಸುಲಯೆಲೆಯ. ಬಿಜ್ಜ ಣಂ 
ಗಳಿಂ (ಕುಸುಮಾ, ೧೩-೪೬ ವ... ಗಿ ಥಿವಿರಿಲರಳ : ಆ[ಕಾ]ಕಗಂಗಾಜಳ 
ಜಳರು ಹನೀಹಾರ ಕೀರ್ತ್ರಿಪ್ರ ತಾನಂ ನಿಮಿಟ್ಟಿ ತ್ತಾ ಶಾಸ್ತ್ರ ಮಂತಾ ಜನಮೆನಿ 
ಪುದು ಮಾರ್ತ್ತಣ್ಹನುಗ್ರಪ್ರ ತಾಪಂ (ಸೌಇಇ. XI-i, ೭೮-೭೧; 1045) ; 
ಈ ನಿನಿಟ್ಲಿ ಚಂಚನ್ಮಾತ್ರೆಗಳ್‌ (ಎಇ. 211, ೨೮೦-೧೬೩ ; 1077); 
ಶ್ರೀರಣಬೇಗೆಯ .ಚೋಡ್ಸ ಕಳಿಂಗ ಬಲ್ಲಾಳ ನಿಮಿಟ್ಲುದು ಅರಸಂಕಕಾ 
ಆರ ಬಲ್ಲಹಣ್ಟೋ ಅಂ ಇಟ್ಟಿ ವ (ಕಇಆ. ೧೨೨-೩೦-೨; 2). ನಿಮುರು: 
೧. ಬೆಟ್ಟಿ ದ ಮೇಲೊಂದು ದಳ್ಳುರಿ ನಿಮಂ[ಪಾಂಾಂ. ವಿಂ]ರಿ ಬಳ್ಳಿ ವರಿದು 
ಅಕಾಶಕ್ಕಡರಿ ಜಗದೋಳ್ಪ ಸರಿಸಿ ಸಪ್ತಸಮುದ್ರಂಗಳ ನುಂಗಿತ್ತು (ಆದನ. 
೩೩-೯೬). *ನಿಮುರಿಚು' ಸರಾ. ನಿವುರು: ೩. ಭವಿಗಳಂ ನೋಡೆ 
ವೆಂಬಂತೆ ಕಣ್ಣುಂ ಜೋಗೆ ನಿವುರಿ ತಲೆಗೇಜಿಕಿತ್ತು ಸುಕೃ ತೆನೆ ನರೆ ಮೇಗೆ 
'ಬಲನರಲ್ಕ್ಯಲ್ಲದಡಿಯಿಡದಂತೆ  ನಡೆಯಂಡುಗೆ . . . ಕೈ ನಡುಗಿ 
(ತಿರುರ. ದೇ. ೧೦-೩). 

ನಿಗಿತುಕೊಳ್ಳು - ೧. ನೆಟ್ಟಿಗಾಗು. ೨. ಸೆಟಿದುಕೊಳ್ಳು ನ 
ಚಳಿಯಿಂದಾಗಿ ಕೈಕಾಲುಗಳೆಲ್ಲಾ ಸಿಗಿತುಕೊಂಡಿವೆ (ರೂಢಿ). ೩. 
ಸಾಯು; ಮರಣ ಹೊಂದು : ಅಫೀಮನ್ನು ಸ್ಟಲ್ಪ ಹೆಚ್ಚಿ ಗೆ ಪ್ರಮಾಣ 
ದಲ್ಲಿ ಬಳಸಿದ್ದರಿಂದ ತನ್ನ ಭಾವಮೈ ದುನನ ಹೆಂಡತಿ ಇನ್ನೇನು ನಿಗಿತು 
ಕೊಳ್ಳು ವುದರಲ್ಲಿದ್ದಳೆಂಯೂ . . . ಹೇಳಿದನು (ಪುನರು.೧೦೫). ನಿಗುರಿದ 
ಕಿನಿ-ನೆಟ್ಟಿಗೆ ನಿಂತ ಕಿವಿ: ಹೊಗರುಗಣ್ಣು, ನಿಗುರಿದ ಕಿವಿ, ಹಗುರು 
ಮೈಯ ಚಿಗುಕೆಯಂ (ನಾದಲೀ. ೨೭-೧), ನಿಮಿರು ಹೇಳ್‌ ಎ 
ವಿಸ್ತಾರವಾಗಿ ಹೇಳು; ಬಣ್ಣಿಸು: ಆ ವೇಳೆಯೊಳೊರ್ವ ಕಳ್ಳ 
ಬಂಟಿನಂ ಕಳಪಿದೊಡವಂ ಬಂದು . . . ನಿಮಿರ್ದು ಪೇಳಿದಂ (ಹಮಾರ. 
೩-೮). [ದೇ.॥ ತಮಿ. ನಿನಿರ್‌ ; ಮಲ. ನಿವಿರು, ನೀರು; ತುಳು. 
ನಿಮುರು ; ತೆಲು. ನಿವುಡು, ನಿಗುಡು] 


ನಿಮಿರ್‌, 


ನಿಮಿರ್‌, ನಿಗುರು, ನಿಮಿರ್ಕು (ನಾ). ೧. ವಿಸ್ತಾರ; ವಿಶಾಲತೆ; 
ನೀಳ: "ನಿಮಿರ್ಮೆಟು' ಪರಾ. ನಿಗುರು : ೨. ಚಾಚಿರುವಿಕೆ : 
ಭುಗುಭುಗಿಲ್‌ ಭುಗಿಲೆಂದು ಭೋರ್ಗರೆದುಗುಳಿದವು ಬಲುಗಿಡಿಯನುರಿ 
ನಾಲಗೆಯ ಆವ್‌ (ತೊರರಾ, ೧-೧೧-೧೭). ೩. ಹೆಚ್ಚಳ; 
ಆಧಿಕ್ಕ ; ಸ ಮೃದ್ಧಿ : ಉಬ್ಬಿದನು ಹರುಸಡಲಿ ಕಂಗಳ ಗಬ್ಬ ಭು 
ದುದು ಮದದ ನಿಗುರಿನ ಹಟ್ಟುಗೆಯ ಹೊಲಬಳಿಯೆ ನಾಲಗೆಸುಡುಗೆ 
೬ 2 ಬೆಳಗಾದ (ಕನ್ಯಾಭೀ. ೩-೬೭), ಸಿವಿರಿರ್ಯುಃ ೧. ಸೃಷ್ಟಿಯ 
ನಿಮಿರೊಳು ಹುಟ್ಟ ಚಂದದೊಳಿದ್ದ ಧಿಟ್ಟ ಜೀವಿಗಳ ಭಂಗದ ಬರಿಯಂಕರಂಗ 
(ವಿಸೀಗೀ. ೩-೭). [-ಆನಿಮಿರ್‌] 

ನಿವಿರರಿಸು, ನಿಗಿರಿಸು, ನಿಗುರಿಸು(ಕ್ರಿ),೧ ನೆಟ್ಟಿ ಗೆ ನಿಲ್ಲಿಸು; ನೆಟ್ಟ 
ಗಿರಿಸು : ಬೆನ್ನು ನಡುಗಳನತ್ತಿ ತ್ತ ಮುರಿದು ಅಡೆಸುನೆರು ನಿಮಿರಿಸು 
ವರು ಮೇಣದ ಸಾ ಮೈಯೊಯೆಂಬಂತೆ. (ಭರಚ. ೬೩-೫೨) ; 

ನಿಮಿರಿಸಿ ಮಿಗೆ ಪೊಂಗುವ ಪೆರ್ಬುಲಿಯ ಕಂಡು 
(್ರ್ರೀಮಹಾ, ೧-೮೩) ; ಕಿವಿಗಳ ನಿಮಿರಿಸಿಕೊಂಡೆ ನಾವಿರುನೆವು ಕರೆಯೆಂದು 
'ಬರುವುಡೊ ಎಂದು (ಇಂಚಾಸ. ೨೧೯-೮೧) ; ಬಸ್ಸು ಗಾಡಿಗೆ ಎದುರಾಗಿ 
ಬರುತ್ತಿದ್ದರೆ ಎತ್ತುಗಳಿಗೆ ಬೆಟ್ಟಿ ದಾಕಾರದ ಭೂತನೇ ಬಂದಂತೆ ಕಂಡು 

* ಕವಿ ನಿಮಿರಿಸಿಕೊಂಡು ಪರಾರಿಯಾಗುತ್ತಿ ದ್ಲುವು 

(ನನ್ನೂರು. ೨೯). ಥಿಗಿರಿಸು: ೧. ಕೃಷ್ಣ ರಾಯನು ಆನೆಯ 
ಕೊಂದ ತೋಉ... . ಕೃಷ್ಣ ರಾಯನು ಕೂನಿಯ ನಿಗಿರಿಸಿದ ತಾಉ (ಎಕ. 
XIV, ಶ್ರೀರಂಗ. ೨೭೩, ಪುಟ ೨೦೩) 2). ನಿಗುರಿಸು: ೧. ಹೊಗರೊಗುವ 
ಜವ ನ ಸೊಂಪಿನ ನಿಗುರಿಸಿದೆ ನಿಡುದೋಳುಗಳ ಸೆಳ್ಳು ಗುರ ಮಣಿ 
ಮುದ್ರಿ ಕೆಯ ' ಘನ ಶೃ 0ಗೌರದುಬ್ಬು | ಗಳನ ಅಬಲಾಬಿನದ ಕೈ: ಗಳ 
ಅಷ 'ಚಾನುರವೆಸೆರಪ್ರ (ತೊರರಾ, ಬು ; ಮೃಗಮದದ ಸಾ 
ವನು ನಿ[ಸಾಕಾಂ. ರಿ]ಗುರಿಸಿದನೀಕ್ಕೆದಐಲಿ ಮಘಮಥಿಪ ನೂತನ ಯಕ್ಷ 
ಕರ್ದಮವನು ನಿಜಾಂಗದಲಿ (ತೊರರಾ.೬-೨೦-೧೫); ನಿಗುರಿಸಿ ಗೋಣ್ಗಳಂ. 
ದಿಗಿಭಸಂತತಿ ಸಂತಸಮಿರ್ಪಿನಂ (ಅಪ್ರ. ೧೨-೬); ಮುಗಿಲ ಮುಟ್ಟುವ 
ನಿಚ್ಚಣಿಗೆಗಳನು ತಂದು ನಿಗುರಿಸಿದರು ಕೋಟಿತೆನೆಗೆ (ಕಂನನಿ.೧೮-೧೫೩) ; 
ಎರಡು ತೋಳುಗಳನ್ನೂ ನಿಗುರಿಸಿಕೊಂಡು ನೋವು .ಜೋಗು ನಿವಾರಿಸಿ 
ಕೊಂಡೆ (ಚೆಂಗಾಳ್ವ. ೮೨) ; ಕಣಿಕೆಯನ್ನು ಮೆಲ್ಲುತ್ತ ನಿಂತಿದ್ದ ಎತ್ತು ಗಳೆ 
ರಡೂ ಒಡೆಯನನ್ನು ಕಂಡು ತಿಥಿಗಳನ್ನು ನಿಗುರಿಸಿದುವು (ಮಣ್ಣು ಹೆ.೨); 
ಕಿವಿಗಳನ್ನು ನಿಗುರಿಸಿ ನೋಡುತ್ತಿದ್ದ ವಿಮಲೆಯ ತಾಯಿಯು . . , 
"ಏನು : ಬಹಳ ಮಾತುಕಥೆ ನಡಿಯುತ್ತಿತ್ತು ?' ಎಂದು ಪ್ರಶ್ನಿಸಿದಳು. 
(ಕಿಷ್ಟಾಮ,೧೭), ೨, ಹರಡುವಂತೆ. ಮಾಡು; ಹರಹು :“ನಿಮಿರ್ಚು-- 
ಪ್ರಸಾರೆಣೇ (ಇಿಗುರಿಸು)* (ಶಮಧಾ) , ೩, ಉಂಟುಮಾಡು ; ಉಂಟಾ 
ಗಿಸು ಆಸಿಕಿಯೊಳ್ಳ | ಟ್ಟಿ ದೊಳ್ಳಟ್ಟಿಯ ಮೂಲಯುಂ ' ಸೆಟಿಂಗುಗಳೊ 
ಳ್ಳ್ಕೋದು. ನೇಲ್ವ ಬಟ್ಟ ಮುತ್ತು ಗಳುಂ ಕಿವಿಯೊಳಟ್ಟ ಚೌಕುಳಿವಾವುಲಿ 
ಗಳುಮಿನಿಯನಂ ಬಬಿಿಸಂದುವಂದ ತಾರಗೆವೆಣ್ಣ ಳೆಂಬ ನೆನಪಂ ನಿಗುರಿಸು 
ತ್ತಿದೆ (ಚಿಕವಂ, ೮೨-೫). [ನಿಮಿರು,( £ನಿಮಿರ್‌,) 4--ಇಸ್ಬು] 

ನಿಮಿರು, "ನಿಮಿರ್‌' ನೋ. 

ನಿಮಿರು "ನಿಮಿರು ನೋ. 

ನಿಮಿರ್ಕೆ, ನಿಗುರಕೆ (ನಾ). ೧. ಹರಡುವಿಕೆ; ವಿಸ್ತಾರ; ಪಸರಿ 
ಸುವಿಕೆ ? ತಡಂಬು ಮೃಡುತ್ವದಿಂ ತಳೋಡರಿಯ ಮೆಯ್ಯ ಕುಂಕುಮ 
ದೊಳೊಂದಿ ನಿಮಿರ್ಶೆಯಿನೊಪ್ಪಿ ಮಾಣಿಕಾಭರಣದ ಭಂಗಿಯಂ ನೆಣಯೆ 
ತಾಳ್ಮಿ ದುದು (ಧರ್ಮಾಮೃ, ೧೪-೧೫); ಪಡೆಯ ನಿಮಿರ್ಕೆಗೀ ಧರಣಿ 
ಸಾಲದು ಕೇತುಗಳೇಟಿಕ್ಸಿಗಂ ನಭಂ ಕಡುಕಿಲಿಕಿದು (ಜಗವಿ. ೯-೬೭). 
೨. ನೆಟ್ಟಗಿರುವಿಕೆ ; ನೇರವಾಗಿರುವಿಕೆ: ಸೋತು ಜೋಲ್ಡುದು 


ಮಂಂಗಾಲಂ 


೪೬೨೮ 


30 


35 


40 


45 


ನಿಮಿರ್ಳೆವೆಜು 
ಮಾಸೆಯೆ ನಿಮಿರ್ಜೆ ತುಟಿಗಳ್‌ ವಿಕಂಪಿಸಿದುವು (ಶ್ರೀರಾಮಾ, 
೫೬೮-೮೪). ೩. ಬೆಳವಣಿಗೆ; ಬೆಳೆಯುವಿಕೆ ; ಭಿವೃದ್ಧಿ : 


ಕಾದಂಬರೀ ಪ್ರಣಯಕ್ಕೆ ನಿಮಿರ್ಕೆಯಂ ಮುಬ್ಬು ದೆಂತಾನುಂ ಕಯ್ಕೊಳ್ಳ 
ದಿರಲಾಕೆ ಭಗ್ನಪ್ರ ಉಯಯಾದಪ್ಪ ಳ್‌ (ಕಾದಂಉ. ೧೨೧); ಜನಸನ 
ಬರಳು ನಿಮಿರ್ಕೆಗೆ 'ನೀಲರಕ್ನ ರಂಡಡಡರ್ಜಂ ವನಜಭವನಿಟ್ಟ 
ನೆಂಬಂತೆ ನಭಕ್ಕೊಗೆದತ್ತು ಹೋಮಧೂಮೋದ್ಧಾಮಂ (ಕುಸುಮಾ. 
೪. ಆಧಿಕ್ಯ ; ಅತಿಶಯ ; ಪೆಂಪು; ಏಳಿಗೆ; ಹಿರಿಮೆ; 
ಶ್ರೀಯ ನಿಮಿರ್ಕೆಗಂ ಸುಖಬಳುರ್ಕೆಗಮುನ್ನ ತಕೀರ್ತಿಗಂ ೬ ಆಟ 
ಪೊಡೆ ಪೂಜಿಸು , . . ದುರಿತಾರಿ ಚತುಮ್ಮುಖಶಾಂತಿನಾಥನಂ (ಧರ್ಮಾನೃ. 
ಸೋನುವಂಶಜರೊಳಾರ್ಜ್ನೋರೆ , ತನ್ನೊಳೆನಿಪ್ಪು ದೊಂಡು 
ಸಾಹಸದ ನಿಮಿರ್ಕೈ . . . ಧರಿತ್ರಿಯೊಳ್‌' ವಿರಾಜಿಸುತಿರಲುತ್ತ ರೋತ್ತರ 
ವಿಳಾಸ್ತುತಿನೆತ್ತುದು ನೀರಪಾಂಡ್ಕನಾ (ಎಕ. 2೦1, ಧಾನಣ, ೮೫-೨೦, 
1143); ದಮಿತಾರಿಗೆ ಸಮಸ್ತ ಧಾತ್ರೀವಿಭಾಗಡೊಳ್‌ ಭಾಖಿಸೆ ವಿಕ್ರಮದ 
ನಿಮಿರ್ಕೆಗಮಾಯತಿಯಮರ್ಕೆಗಂ ಫೇಲ ಪೋಲೈಗಾನಂ ಬರ್ಪಂ 
(ಕಾಸ್ಯಾವ, ೩೪೬) ; ಅದಟನಳುರ್ಕೈ ಮೆಯ್ಕೆಯ ನಮಿರ್ಕೈ ಯಶೋಧನ 
ದಿರ್ಕೈೆ. ಗ ತನ್ನದೆಂಬುದನೆನೆ ಪೆರ್ಮೆಯಂ ತಳೆದನೋ ಸ್ರಿಪಕೊಳು 


೪-೧೩೮). 


೫-೬೨) ; 


ಶ್ರಿ 


್ರನತೈಲಶಾನ್ತರಂ (ಎಕ. 9111, ಸಾಗರ. ೧೫೯-೧೨೦ ; 1259). ಖೆ. 
ಎತ್ತರ; ಔನ್ನತ್ಯ ಅ ಪುಣ್ಯದಂಪತಿಗಳ ಮತಿಯ ನಿಷ್ಠೆಯ. 
ಸಿಮಿರ್ಕೆಗೆ ಮೆಚ್ಚಿ ಸಂತತಂ ಕ್ಲಿತಿಯೊಳಗೆ ಪುಟ್ಟಿ ಲಿರ್ನಾದಿಗಣನಾಥನಂ 


ಸತಿಯುದರಜೊಳಗಂದು ಮಡಗಿದಂ ಕರುಣದಿಂ "ರಾಜ್ಯ ಪುರದರಸನು 
(ಹೋನುಚ. ೧-೬೮). *ನಿಮಿರ್ಶೆವೆಜು' ಪರಾ. ೬. ಹೊರಹೊರಡು 
ವಿಕೆ; ನಿರ್ಗಮನ : ಜೀವಪಿಂಡಸ್ಸ ಣೆಗ್ಗಮಣಂ--ಜೀವ ಪ್ರದೇಶದ 
ನಿಮಿರ್ಕೆ (ತಸೂವೃ. ೬೧). ೭. ಜಂಬ; ಗರ್ವ; ಅಹಂಕಾರ: ಧಕೆ 
ಗೆಸಿದತ್ತು ತಾರಕಾಸುರನ ನಿಮಿರ್ಕೆ ತಾರಕನ ಮೂರ್ಹಕೆ 
ತಾರಕನುತ್ಛ ಥಕ್ರಮಂ (ಗಿರಿಕ. ೮, ಗತ್ತು; ಕೀವಿ; 
ಬಿಂಕ: ಕೆಲಬಲದಲ್ಲಿ ಕುಂಜರಘಟಾವಳಿಯಶ್ಚಬಲಂ ಪದಾತಿಸಂಕುಳ 
ವಮೊಲವಿಂ. ಬರುತ್ತವಿಂರೆ ಮುಂದೆ. ಸುವರ್ಣದ ಸೆಟ್ಟಿ ಕಾಳಿಯಗ್ಗಳಿಸಿ 
ನಿಮಿರ್ಕೆಯಿಂ೦ ನಡೆಯೆ ಾಲ್ಲಡೆಯೊಳ್‌ ನಡೆತಂದನು . . . ಮರುಳಾಗಿ 
ಸೌಂದರಂ (ನಂಬರ. ೧೫ ಸೂಚನೆ). ಫಿಗ್ಗುರಿಳೆ: ೧. ಪ್ರತಾಪದ ಶಿಖಿಯ 
ನಿಗುರಿಕೆಯ ರುಂಳದ ರುಖಾಡಿಯ ಜೋಡಿಯಲಿ ಕಪಿಬಲಕೆ ಮೈಡೋಟಃ 
ದನು ಜೊಜ್ಬೆಯ ಬಿಲುಡನಿಯ ಬಲಿಸಿಡಿಲಬುಜಭವಾಂಡಘಟ -ಬಿರಿಯೆ 
(ತೊರಂಇ. ೬-೨೦-೪೯), [ನಿಮಿರ್‌, ---ಕೆ] 

ನಿಮಿರ್ಕೆಗುಂದು (ಕ್ರಿ). ಅತಿಶಯವು ಕಮ್ಮಿಯಾಗು; ಹಿರಿಮೆಯು 
ಶ್ಲೀಣವಾಗು : ನಿಮಿರ್ಕೆಗುಂದಡಾವಗನುತಿಸೌಖ್ಯಮಂ ಪಡೆವುದೀ 
ದೊರೆಯು [ಪಾಂಾಂ. ತು]ನ್ನತಿ ಪಾತ್ರದಾನವಾ (ಅವಿಪು, ೫-೪೩). 

[ನಿಮಿರ್ಕೆ ಕುಂದು] 

ಸಿಮಿರ್ಕೆವಡೆ (ಕ್ರಿ). ಸೆಂನನ್ನು ಹೊಂದು ; ಹಿರಿಮೆಯನ್ನು ಪಡೆ; 
ಆಧಿಕ್ಯವನ್ನು ಹೊಂದು; ಅತಿಶಯವಾಗು : ಸಂಸಾರ 
ಮ್ಲ (ಚ್ಛ ರಾಜರುಮೆಣ್ಣ ತ್ತು ನಾಲು ಕೋಟ ವೀರಭಟರ್ಕಳುಂ ನಿಮಿರ್ಕೆ 
ವಡೆದ ನಾಲ್ಯತ್ತೆ ಟುಕೋಟ ಪತಾಕೆಗಳುಂ (ಪಾರ್ಶ್ವಪು. ೧೨-೧ ನ). 

[ನಿಮಿರ್ಕೆ -. ಪಡೆ] 

ಸಿಮಿರ್ಕೆವೆಣು (ಕ್ರಿ). ೧. ಹಬ್ಬು; ಹರಡು; ಪಸರಿಸು : ಮೊರಟದ 
ಬಂಕಿದೇನವಿಭುವನಿಂದೆ ಕೊರಂಟು ತಳಿರ್ತ ಪಾಂಗಿನಿಂ . . , ಶಾಂತ 
ಪಸರಯ್ಯನ ಭಾವದ ಬಲ್ಬಿ ನಿಂದಮಂಕುರಿಸಿ ನಿಮಿರ್ಕೆನೆತ್ತು ಕರಪಲ್ಲವ 
ನೊಬ್ಬ ದುದಾ ತಪಸ್ವೀ Fi (ವೃಷವಿ. ೨೬-೪೬). ೨. ಉದ್ದನಾಗು : 
ನೀಳವಾಗು ; ನಿಡಿದಾಗು : ನಿಮಿರ್ಕೆವೆತ್ತ ನಿಶ್ಚಸಿತಮಂಂ ಶೂನ್ಯ 


೬-೧೧). 


ನಿಮಿರ್ಚು 


ಮಾದ .ಸಾಶ್ರುನಯನಂಗಳುಂ . . . ಜಡತೆಗೆಜೆಯಾದ ಯಾನಮನಿಂ 
ಬೆರೆಸು ಮೆಲ್ಲನಲ್ಲಿಗೆ ವಂದು (ಕುಸುಮಾ. ೧೩-೪೬ 2. ೩. ಆಧಿಕ್ಯ 
ಹೊಂದು ; ಹೆಚ್ಚಾಗು : ಅದಜ ನಿಮಿರ್ಕೆನೆತ್ತ ಘುಸ್ಫಹೋದಕಥಾರೆ 
ನವಾರುಣಾಂಶುಫೋಲ್‌ ಪೊಡೆಯಿಂಸಿತಂಬುಜಾನನೆಯರೆಂಬ ನವಾಂಬು. 
'ಜಿನೀಕದಂಬನುಂ ಕುಸುಮಾನಳೀತನೂದರಿಯೆ 
ವಿವಾಹವೈಭನಮನೀತ್ರಿಪ ಕಾಂಕ್ಷೆ ನಿಮಿರ್ಕೆವೆತ್ತು' (ಕುಸುಮಾ. ೧೫-೮೩). 
೪: ಎತ್ತರವನ್ನು ಹೊಂದು; ಎತ್ತರವಾಗು: ನಿನಿರ್ಕೆವೆತ್ತ. 
ಕುಜಮೆತ್ತಿದ ಸತ್ತಿಗೆ ಸಿಂಹವಿಷ್ಟರಂ ಶೋಜುವ ಚಂದ್ರಕಾಂತಶಿಲೆಯಾಗೆ 
. ಪರ್ಚತರಾಜಿಕೊಪ್ಪು ಗುಂ (ಗಿರಿಕ, ೧-೫೦), [ಇನು 42%, ] 
ನಿನಿರ್ಚು, ನಿಗಚು, ನಿಗಿಚು, ನಿಗುಚು, ನಿಗುರ್ಚು, ನಿಮುರಿಚು, 
ನಿವುಚು (ಕ್ರಿ). ೧. ಹರಡು; ನಿಸ್ತ್ರರಿಸು “ನಿಮಿರ್ಚು-ಪ ಪ್ರಸಾರಣೇ, 
(ನಿಗುರಿಸು)” (ಶಮಭಾ) ; ಸನಧಿಪರೀತಭೂತಳದೊಳೀತನೆ ಸೋಲದ 
ಗಂಡನೆಂಬ ಫೆಂಪಿನ ಸೆಸರಂ ನಿಮಿರ್ಚಿದುದುಮಲ್ಲದೆ ವಿಕ್ರಮದಿಂಡೆ ನಿಂದ 
ಗುರ್ಮೆನಲ್‌ . -ಮೆಯ್ಗ © ಬಜ್ಜಿ. ಗನನ್ನ. ನಾವನೋ (ಪಂಪಭಾ. ೧-೨೬); 
ಕೊಂಕಜೇಶ್ವರನೂದಿರ್ಜ ಈ ಬಳು ವಚ ತತ ನಿಮಿರ್ಚಿದಂ 
ಧರೆಯನದೇಕೆ. ಕೇಳ್ವಲಾಯ. ಸಾಹಸಭೀಮನ ಸಾಹಸಂಗಳಂ (ಗದಾಯು. 
೨-೪೭) ; ತುಂಗನಿಜಪ್ರತಾಪನಂಂ ಸೇತುವರಂ ಧಿಮಿರ್ಚಿ ತಳೆದಂ ಜಸಮಂ 
ರಘುವಂಶಮಂಡನಂ (ಸಂಚತಂ. ೧೦೩-೧೪); ಮನೆಯಂ. ಫೆರ್ಚಿಸುವೊಡೆ 
ಮುನ್ನಿನ ಮಾಟಕ್ಕಿಯೊಳಯ್ದೆ ನೂಡಲುಂ ಬಡಗಲ್‌'ವೊತ್ತಿ ನಿಮಿರ್ಚು 
ಗುಟಿಕಿದ ದೆಸೆಗಳೊಳಿನಿತಂ ಫೆರ್ಚಿಸಲೆವೇಡ ಪೆರ್ಚಂ ಬಗೆನಂ (ಲೋಕೋಸ. 
೩-೧೩) ; ಸುತ್ತಣ ಕಡಲ್ವರೆಗಂ ನೆಲನಂ ನಿಖಿರ್ಚಿ ಭೂಪೋತ್ತಮನಿಂತು 
ತನ್ನ ಜಸಮಂ ದೆಸೆಯಂತುವರಂ ನಿವಿಂರ್ಚಿದಂ (ಪಂರಾಮಾ. ೨-೩೮) ; 
ಶ್ರೀ ಬರ್ನ್ಮುಜೇೀನಂ ಮಹೀತಳಮಂ ತೋಳುವಲದಿಂ ನಿವಿಂರ್ಚ್ಚೈದನಿದೇಂ 
ಪೆರ್ಮ್ಮಾಡಿ ಶೌರ್ಯ್ಯಾತ್ಮನೋ (ಎಕ. ೪11, ಶಿನಮೊ. ೫೭-೩೮ 1115); 
ಹಾವಭಾವವಿಳಾಸವಿಭ್ರಮವರ್ಧನಾತಿಶಯಂಗಳಿಂದಾವಗಂ ಧರಣೀ 
ತಳಾಧಿಸಚಿತ್ತ ವೃ ತ್ತಿಯಂಮಂ ಅಲಸದ್ಭಾ ನದಿಂದದಅಕೊಡನೆ ಪಾತ್ರವಿಶೇಷ 
ದಾನದ ವೃತ್ತಿಯಂ ಪೀವರೆಸ್ತನೆ ಸೂಜಕಿಗೊಂಡು ನಿನಿಂರ್ಚಿದಳ್‌ ನಿಜ 
ಕೀರ್ತಿಯೆಂ (ಬಾಧಫು. ೪-೫೦). ೨. ಹೊರಚಾಚು; ನೀಡು: 
ಇದಿರ್ಗೊಂಬಿನೊಳ್‌ ತೊಡರ್ದ ಚಂಚುವನಂಟಿ ನಿಖಿರ್ಚಿ ನೀವಿ... 
ನಿಹಂಗಮುಂಗಳೆಟ್ಟ ಅ ಕುಟುಕಂ ಕೊಡಲ್ಕಿರದೆ ಪಾಲಾದುವು (ಕುಸುಮಾ, 
೧೦-೮೫) ; ಸನತ್ಯುಮಾರಂ. ಶೂನ್ಯಹೃದಯಾಂಧಂ ಕಣ್ಮುಚ್ಚಿ ಗೋಣಂ 
ನಿಮಿರ್ಚಿ ಬಲ್ಲರಂ ಪೊಡೆದಂತೆ ಬೆಬ್ಬನೆ ಬೆಜಿತಿರೆ ಮೂದಲಿಸುವಂತೆ. ನಗುತ್ತು ೦ 
(ಸಾನಂಚ. ೨೩ ವ ಕಥಾಗರ್ಭಸಂಧಿ). ೩. ನೆಟ್ಟಗೆ ಮಾಡು; ನೇರ 
ವಾಗಿಸು ಉಳ್ಳಿ ಸಲಕ್ಲೊ ಂಕನೊಯ್ಯೂನೊಯ್ಯೊನೆ ಕರದಿಂ ನಿಮಿರ್ಚಿ 
೬ ಪದ್ಮಿನಿಯೊಳಿನಂ. ಪ್ರವಾಸಪರಿಖೇದನಮುನಾಜಕಿಸಿದಂ ಪ್ರಭಾತ 
ದೊಳ್‌ (ಅನಂಪು. ೮-೬೭). ೪. ಅತಿಶಯಗೊಳಿಸು ; ಅಧಿಕ 
ಗೊಳಿಸು ; ವಿಜೃಂಭಿಸು : ಖಡ್ಗ ಧರರ ಭುಜಬಲಮದೇಂ ನಿಮಿರ್ಚಿ 
ದುದೊ ರಣದೊಳದ್ಳು ತರಸಮಂ (ಗದಾಯು. ೪-೩೦) ; ಜಯಕೇಶಿಯಂ 
ಮಹಾಹನದೊಳೆ ಮಾರಸಿಂಹನ್ಫ ಪನಿಕ್ಸಿ ನಿವಿರ್ಚಿದನಾತ್ಮಶೌರ್ಯಮಂ 


(ಜಗವಿ, ೧೪-೧೦೭) ; 


(ಎಕ. ೪11, ತಿನನೊ. ೪-೪೬; 1122); ಭೂವನಿತೆ ನಿಮಿರ್ಚುಗೆನ್ನ 
ಮತಿಯಂ ಚತ್ನುರಪ್ರಿಯ ಮಾಗೆ ನಲ್ಮೆಯಿಂ೦ (ಕನುಮಾ, ೧-೩). My 
ಏರ್ಪಡಿಸು; ನಡೆಸು; ಜರುಗಿಸು : ದಮಿತಾರಿಮಹಾರಾಜಾಧಿ 


ರಾಜನಂಶಕ್ಕಮನಂತನೀರ್ಯ ಸಂಬಂಧಮುಂಓದನಅಾದು ತದೀಯ ಕುಲ 


ವೃದ್ಧರ್‌ ನಿಮಿರ್ಚಲುಂ ನಿರ್ವಹಿಸಲುಂ ಪೇಟ್ವುದು ಪು: ೨-೭೭ ನ); 
ಸುರಗುರುನಂ ಕಳಿಪುವುದಾದರದಿಂ ಸಂಧಾನಮಂ ನಿಮಿರ್ಚು 
ವುದು (ಗಿ0ಕ, ೬-೧೪). ೬. ನೆರವೇರಿಸು; ಈಡೇರಿಸು; 


೪೬೨೯ 


25 


30 


40 


ನಿನಿರ್ಚು 


ಸಫಲವಾಗಿಸು : ನಿನಾಯೆಕಂ ತಾನ್ನಿಮಿರ್ಚುಗೆ ಕಬ್ಬಮಂ ನಯದಿಂ 
ಗುಣಾಜುವಭೂಪನಾ (ಸಂಪಭಾ. ನ) ಅನಿತಜಕೆ ಬಳವರೆ ಮನೋ 
ರಥಮಂ ನಿಮಿರ್ಚಲೆಂದು ಸೈಪು ಸಾಕಾರತೆನೆತ್ತು ಬರ್ಪಂತೆ (ರಾಜಕ 

೩-೭೮ 5). ೭, ತೋರಿಸು; ಪ್ರಕಟಗೊಳಿಸು : ಉದಾರರಾಗೋ 
ದಯಮಂ. ನಿಮಿರ್ಚಿದುದು ಕಣ್ಣಿ ವಿಯತ್ತಳಚಾರಣೋದಯಂ (ಅದಿಪು. 
೫-೪೬) ; ಸಾರ್ಚಿದ ಲೋಹಾಸನದೊಳನುರ್ಚಿದ ಬೊಂದರಿಗೆ ಪಲಾಯ 
ಬಿತ್ತರಿಗೆ ಕರಂ ಪೆರ್ಚುವ ಮುಹಿಮೆಯನೆಯ್ದೆ ನಿವಿರ್ಚೆ ಮಹಾಮಕುಟ 
ಬದ್ಧ ರೋಳಿಯೊಳಿರ್ದರ್‌ (ಪಂಪಭಾ. ೧೪-೨೪). ೮. ಸುರುಳಿಯನ್ನು 
ಬಿಚ್ಚು ಅಗಲವಾಗಿ ಮಾಡು : ಸಿಶಾಚನೇಸಮಂ ಳ್ಳ ಕೊಂದ 
ನುನ ಗೂತೋರ್ಗ ಪಟಿಮಂ ನಿಮಿರ್ಚಿಯೆತ್ತಿ ತೋಲ ಪಟ 0 
(ನಡ್ಡಾರಾ. ೩೯-೨೪); ಮನಃಪಿ ಪ್ರಿಯತಮನ ಬರೆದ ಸಾಭಿಜ್ಞಾ ನಪಟಿಮ 
ನೀವುದುನಾಕೆಯಂಮದಂ ನಿಮಿರ್ಚಿ ನೋಡಿ (ಆಪು. ೪-೨೨ ವ); ಅನಂತ 
ರಮಾ ಲೇಖನನುಂ ಕಳೆದುಕೊಂಡು ನಿವಿಂರ್ಚಿ ನೋಟ್ಟ ನ್ಲೆಗೆಂ (ಕಾದಂಪೂ. 


೮೦೦) ; ರತ್ನ ಕಂಬಲಮಂ ನಿಮಿರ್ಚಿ ತೋರ್ಪೆದು೦ (ಸುಕುಮಾ. 
೧೦-೧೧೭ ಪ). ೯. ನೆಟ್ಟಿಗಾಗು ;' ನೇರವಾಗು : ಜಿಸೆಯ ನುಣ್ಣನೆ 
ನುಂಗಿ ಸೂರ್ಯನ ಹೊಸೆದು ಮುಕ್ಕಿತೊ ರಾಹು . . . ಸಿರ ಹಸರಿಸಿ 


ನಿಮಿರ್ಚಿತೊ (ಸಾಳ್ವಭಾ. ೫-೨). ೧೦. ಉಂಟುಮಾಡು ; ಉಂಟಾ 
ಗಿಸು : ಸಿದ್ಧ ರನಂತಸುಖಪ್ರಯನಿಕ್ತರಭ್ಯುದಯಸುಖಂಗಳಂ ನಮಗೆ 
ಮಾಡಿ ನಿಖಿಂರ್ಚುಗೆ ಕಾವ್ಯಸಿದ್ಧಿಯಂ (ಅಜಿಫೆ. ೧-೨) ; ಮೇಳದವಳಂ 
ಸತಿ ನಿರ್ಭರಗರ್ಭಭಾರದಿಂ ನೆರ್ಮಿ ನಿಮಿರ್ಚುವಳ್‌ ಫುರುಳಿಯೊಳ್‌ 
ಸರಿಹಾಸವಚೋ ನಿಲಾಸಮಂ (ಸಂರಾಮಾ, ೩-೧೦೮) ; ನಿಂಗೆ ತೂರ್ಯ 
ಧ್ವನಿಯಂ ನಿಮಿರ್ಚೆ ಬಹುಳೋರ್ಪಿಗರ್ಜಿತಂ . . . ಬಂದನಾಜಿಗೆ 
ಖಗೇಶಂ (ವರ್ಧಪು. ೮-೪೧) ; ಭವತ್ತ ನೂಭವ ತ್ರಿಪಿಷ್ಟ ಕುಮಾರಂಗಂ 
ಮದೀಯ ನಂದನೆ ಸ್ವಯಂಪ್ರಭಿಕುಮಾರಿಗಂ ಪರಿಣಯಮನೊಡರ್ಚಿ 
ತಾಮೆಮಗೆ ಮಾಲ್ವ' ಸುಪ್ರೇಮೆನುಂ ನಿಮಿರ್ಚುವುದು (ಶಾಂತೀತ್ವ. 
೨-೧೦೧ ವು; ನಡಬಾಗ್ನಿಗಳ್ಳಿ ತನ್ನಲ್ಲಿಯ ಶತ್ನಮಂ ಕಳಿಪಿತೋ ಕಡಲೀ 
ಪುಂಗೆಂಬ ಮಾತನಲ್ಲಲ್ಲಿನಿಮಿರ್ಚುಗುಂವಿಪಣಿವೀ ಧಿಯೊಳೊಪ್ಪು ನ ಕತ್ನರಾಶಿ 
ಗಳ್‌ (ಪುಸ್ಪಪು. ೨-೮೮) ; ವಾರ್ಧಿತರತ್ತ ರಂಗನಿನದತ್ಯಾಂಚೀಕಲಾಪಾಂಚಿ 
ತಾಸ್ಪದೆಯಂ ಸಾಧಿಸಿ ಕಬ್ಬಿಗಂಗೆ ನೆಲನಂ ನಿರಾಣ್ಣಜದಿಂದಂ ನಿಮಿರ್ಚಿದ 
ಗೆಲ್ಲಂ ಭುವನೈಕರಾಮನುಹಿಪಂಗಕ್ಕುಂ ಪೆಠರ್ಗಕ್ಕುಮೇ (ಶಮದ. ೧೫೬ 
ಶ್ರೋ) ; ಖಂಜರೀಟಾಕ್ಷಿಯೊರ್ವಳು . . . ಮುತ್ತಿನ ಸರಗಳಂ ಜಾಣ್ಮೆ 
ಯಿಂದಮರ್ಚಿದಳು ಸೌಂದರನ ಬಗೆಗೊಲವಂ ನಿವಿಂರ್ಚಲೆಂದು 
(ಸೌಂದಷ. ೧೩-೩೯). ೧೧. ನಿರ್ಮಿಸು; ರಚಿಸು; ಮಾಡು : ಅಂತು 
ತಳತಳ ತೊಳಗುವ ದುಕೂಲದ ಸಕಳವಟ್ಟಿ ಯೊಳ್‌ ನಿಮಿರ್ಚಿದಂತಾನುಂ 
ಅಭಿಸೇಕಮಂ ಜಿನೇಂದ್ರಂಗೆ ಸುರೇಂದ್ರನಂದು 
ನೆಲೆನೆರ್ಚದ. ಸಮ್ಮದದಿಂ ನಿನಿರ್ಚಿದಂ: (ನರ್ಧಪು. ೧೪-೩೯) ; 
ಸಸಿದಲೆಯೆಂ ನಿಮಿರ್ಚದುರುಕಲ್ಪ ನೆಯಂ. ಪರಿಲಂಘಿಸಲ್ಸಮಂತಸುರ 
ಹರಾದಿ ದೇವತತಿಗಾಗದು. (ಉದ್ಭಟ. ೧೧-೪೨); ಅತ್ತಣಿನೆಂದು ನಿಮಿರ್ಚು 
ನರತ್ತೆ ೦ದಾಗಿರ್ದ ಪಂಚಮಿಯೆನಲ್ಲಿ ಕೆಲರ್‌ (ಶಮದ, ೧೧೬); 
ಪನ್ನೆರಡು ಪೊನ್ನಂ ಸಮಸ್ತ ಪೂಜಾದ್ರವ್ಯನುಂ ನಿಚ್ಚ ಮೊದವಿಸೆ ಶಿವಾರ್ಚನ 
ಮನತಿಸಾಂಗದಿಂ ನಿಮಿರ್ಚಿ (ಸದ್ಮರಾ, ೨-೧೫). ೧೨. ಮಾಡಿಸು: 
ಗಾಂಗತೋಯದೆ ಸಖಿಯರ ನೃಪಾಂಗನೆಗೆ ನುಂಗಳನುಜ್ಯ ನಮಂ ನಿಮಿ 
ರ್ಚಿದರ್‌ (ಪುಪ್ಪಪ. ೩-೧೧೬). ೧೩. ಬಿತ್ತರಿಸು; ನಿರೂಪಿಸು : 
ಕಿಲದೀ ಕಥಾಪರಿಸ್ಟ ಂದನಿಂದಂ ನಿಮಿರ್ಚಿ ಕವಿತಾರಸನುಂ ನೆಜಕಿ ಪೇಟ್ಟ 
ರಿಲ್ಲ (ಮಲ್ಲಿಪು. ೧-೪೫) ; ಮಲಯಾನಿಲದಂತೆ ಮರಾಳನಂತೆ ಹಂಪೆಯ 
ಹರಿದೇವನೊಪ್ಪಿ ರೆ ನಿಮಿರ್ಚಿದ ಕಾವ್ಯನಿಳಾಜನೋತ್ಸನಂ (ಗಿ೭ಕ. ಗಿ-೧೮); 


(ಸಂಗಭಾ. ೪-೪೧ ವು; 


ನಿಮಿರ್ನವಿರ್‌ 


ಕಬ್ಬಿಗರ್‌ ಪದೆದೊಲನಿಂದ ಕೀರ್ತಿಸೆ ನಿಮಿರ್ಚುನೆ; 
(ಶಬಶಂ. ೬೧-೨); ಕ್ಲಿತಿಗಿದಲೇ 


ನೀ ಸುಭಗಪ್ರಬಂಧಮಂ 
ಮಹೋಪಕ್ಕ ತಿಯೆಂದೆನೆ. ಕನ್ನಡದಿಂ 
ನಿವಿಂರ್ಚೆ ಸತೃತಿಯೆಂ . . . ಹರಿದೇವ ರಾಘವ ಸಡಕ್ಷರಿದೇ ವರನೊಲ್ಲು 
ವಂದಿಪೆಂ FAs ಸ್ಹ. ೫ ನೀರಿ ಪ್ರಕರಣಂ). ನಿಗೆಚು: ೧೪. ಕೊಲ್ಲು; 
ಸಾಯಿಸು : ಸರಕಾರೀ ಅನುರದಾರರಿಗೇ ವಿಷ ಹಾಕೋ ಅನ ನೀನು 
ಯಾಕೋ ಅಮುಲದಾರನ ನಿಗಚ ದೊಡ್ಡವ ಅನಿಸಿಗೋಬೇಕಂತ ಮಾಡಿ 
ದ್ವಿಯೇನು? (ಗಂಮಾಯ. ೧೪೯). ನಿಗಿಚು : ೧೫. ಅಗಲಿಸು; 
ಹಿಗ್ಗಿ ಸು;ಗುರಿಯನಿಸುವ ಕಣಿಕವ ನಿಗಿಚ(ಚದಾನ.೧೧೬-೧೧).ನಿಗುಚು: 
೨. ಪನನಸುತ ಡೆಂಡಣಿಸಿ ಬಿದ್ದನು . . . ಜವದಿ ಹಸರಿಸಿಕೊಂಡನೊ 
ಯ್ಕೈನೆ ಅನಯಂನಂಗಳ ಫಿಗುಚುತಿದ್ದನು (ಉತಿರಾ. ೨೨-೧೯); ಮಂತ್ರದಿಂ 
ಕುಂಡದೊಳ್‌ ತುತ್ತು ಗಳ ಫೃ ತಧಾರೆಯೊಳ್‌' ಬಿಡಲು ಶಿಖಿಗೆದರಿ'ನಿಗುಚಿದಂ 
ನಾಲಗೆಯನು (ತುರುಗ. ೮೩-೨೯). ೩. ಮಡಿವಳನ ಮಲಗಿಸಿ ನಿಗುಚಿದನು 
ಕುಬುಜೆಯ ಕಳೇಬರವ (ಸಿಭಾಗ. ೩-೩-೨೭) ; ಕೆಳದೀಯ ಕೂದಲು 
ಚೊಗಚೀಯ ಕಾ ಯ್ಹ| 0ಗ ನಿಗುಚಿ ಬೈತಲೆ ತೆಗೆದಾಳ (ಹಳ್ಳಿಯ, ೫೬). 
೯. ನಿಂದೆಯ ನೆಗ್ಗಿಲ ಮುಳ್ಳು ಸ್ವಪ್ರಶಂಸೆಯ ಗೊಳಗುಳಿಕೆ . 
ಕೊಬ್ಬಿ ನ ಬಡ ಚೊಗಚಿ ನಿಂತಿವೆ pM ನ (ನಮಾನಸ. ೩೯-೧೩). ೧೫. 
ಸೂಲಿಸುವ ಬಗ್ಗಿಸುವ ನೋಯಿಸುವ ನುಲಿವ ಮರ್ಮಸ್ಮ್ಯಾ ನಮಂ 
ನಿಗುಚುವ ಬಾಲೆಯರ ಹಂಗಿಲ್ಲ (ಸಿದ್ದರಾ. ೧-೫೫). ೧೬. ಹೊಡೆ; 
ಬಡಿ; ; ಚಚ್ಚು ; ಹಣಿ: ಚಿನ್ನವ .ಕಾಸಿದಡೆ ಕರಗಿಸಿದಡೆ ಕಡಿದಡೆ 
ಫಗುಚಿದರೆ ಬಣ್ಣ ನಿಕೆನೆಪ್ಟುದು (ಚನ್ನನೆ.ಕ.೧೨೮-೨೮೯) ; ಬಳವತ್ಸ್ಯಾಲನ 
ಕೋಪದ ಬಂಟಿಂ ಪ್ರಳಯತಾನಳನಿಂ ಕಾಯಿಸಿ ರಾಹುವ ಕೇತುವ 
ಬಲಿದಿಕ್ಕುಳಿನಿಂ ತೆಗೆದಂ ಾಸುರನೆರ್ದೆಗಲ್ಲೋೊಳ್‌ ವಜ್ರದ ಸಮ್ಮಟಿಗೆಯ 
ನಿಗುಚಿ (ವೀರೇಚ. ೨-೯); ಕರ್ಣನ ನೆನಹಿನಲಿ ಪುಟಿಎಟ್ಟು ಶಕುನಿಯ. 
ನೀತಿಯಲಿ ನಿಗುಚಿ ಅನುಜಮತದಲಿ ವಿಸ್ತರಿಸಿ ಮೈದುನನ ನುಡಿಯಲಿ 
ಕುಡಿದ ರಕುತದ ಜಿಗುಳೆ ನೀ 
ನಿನ್ನೊಡಲ ನಿಗುಚುವೆ ನಿಲ್ಲೆ ನುತ ಬಲನೆಡನ ಜಿರುಪರ ಮೇಳದಲಿ ತೂಗಿ 
ದನು ವೃಷಸೇನ (ಕುನ್ಯಾಕ. ೨೦-೪). ೧೭, ಪ್ರಯೋಜನಕ್ಕೆ ಬರು; 
ಉಪಯೋಗಕ್ಕೆ ಬರು : ಓಡಲಜೀಯದೆ ಭೀಮನಂಬಿನ ರೂಢಿ ನಿಗುಚಡೆ 
ಕಾದುವರೆ. ಇಹ ಜೋಡಿಸದೆ ಜೋವಳಿಸಿ ಜವಗುಂದಿದನು ಕಲಿಭೀಮ 
(ಕುನ್ಯಾಳ. ೨೦-೧೧). ೧೮. (ಆಲಂ) ಹಿರಿಮೆಯನ್ನು. ಂಟುಮಾಡು; 
ಅಗ್ಗ ಳಿಕೆಯನ್ನು, ಂಟುಮಾಡು : ದೇವರಾ ವೆಂಜಮ್ಮಾನುದ್ದ, ಕೆ ನೀವು 
ಫಿಗುಡದಿರಾವು [ನಾ ೨. ನಿಗುರದಿರಾವು, ನೆಗಹಿದರಾವು] ನಂರ್ತ್ಯರು 
(ತೊರರಾ. ಸಿಗುರ್ಚು : ೨. ನಾಗೇಂದ್ರ ನಾಲಗೆಗಳಂ 
ನಿಗುರ್ಚಿದವೊಲ್‌ ಸರ್ತಸಾಂದ್ರರುಚಿಖಡ್ಗ ಮರಸನ ರುಂದ್ರ್ರೋಜ್ಜ್ವಲಕರ 
ಮೊಳಿರ್ದುದು (ಹಮ್ಮಾರ, ೩-೩೭). ನಿಮುರಿಚು: ೧೬. ಶಿನ 
ಕೃಪೆಯೆಂಬ ಚನ್ಮುಟಿಗೆಯಿಂ ಪೊಡೆದು ನಿಮುರಿಚಿ ಪರೆಶುನೆಂಬಾ 
ಯಂಧಮುಂ ಮಾಡಿ (ನನ್ನಚ. ೧-೪೮ ನ). ನಿವುಚು : ೩. ಅತಿವೃದ್ಧ 
ತಾಪಸಂ ನಸಿದೊಯ್ಯನೊಯ್ಯ ನೈತಂದು ನೆಳಲಂ ಸಾರ್ದು ಕುಸಿದ ಬೆನ್ನಂ 
ನಿವುಚಿಕೊಳುತ ಶಿನಶಿನ ಮಹಾದೇನಯೆನುತಂ ಕುಳ್ಳಿರೆ (Rsk. 
೩-೮೧). ೧೫. ಅಜಂತರಾ ಘಟ್ಟಿ ಗಳ ಪರಿಯನು ಕ ಹೂವನು 
ತೋ ನಿವುಚಲು ಯರಕ ಮ್ಯಾಣದ ಕೆಲಸದಂತೆಯು ಹಜಕಿದು 
ನಿವುಚಿದವು (ರೇನಕಾ. ೫-೫೮). [ನಿನಿರ್‌, + -ಚು] 
ನಿಮಿರ್ನನಿರ್‌ (ನಾ). ಮೇಲೆದ್ದ ಮೈಗೂದಲು ; ರೋಮಾಂಚ ; 
ಪುಳಕ; ಬಳ್ಳಿ ವೊದರ್ಮಡಲ್ಲು ಸೊಂಪೇಜದುದು ; ಮೇಣ್‌ ಪೊಸಸುಸಿ 
ಕೊಳ್‌ ಸಸಿದೆಲ್ಲ ನಿವಿರ್ನವಿಕೆನೆ ಪಸಲೆಯೆಸೆದುದು (ರಾಮಾಶ್ರ 
[ನಿಮಿರ್‌, 4: ನಪಿರ್‌] 


ಬಣ್ಣ ವಿಟ್ಟಿನು (ಕನ್ಯಾ. ೨-೨೨) ; 


೬-೪ 


ತಲ), 


೪೬೩೦ 


0 


35 


40 


45 


ನಿಮಿಸ 


ನಿವಿಂರ್ವೆಣು (ಕ್ರ). ನೀಳವಾಗು ; ಉದ್ದ ವಾಗು : ನಯಂಬಜೆದ 
ಕೋಮಚೆಯಂ ನಿಮಿರ್ಫೆತ್ತ ವಾಳಮತ್ತುತ್ತ ಮಲಕ್ಷಣಂ ಮೆಟಕವ 
ವಾರುವವಂ ಪಡೆದಿತ್ತನಾ ನೃಪಂ (ದಶಕು.೫-೩೮). [ನಿಮಿರ್ಸ್‌ + ಪಜ] 

ನಿಮಿಷ(ನಾ).೧. ರೆಪ್ಪೆ ಹೊಯ್ಯುವುದು; ಕಣ್ಣು ತ್ಲ ಮಿಟುಕಿಸುವುದು: 
*ಪಳಚುವಕ್ಷಿ ಚರನ ನಿಮೇಷನೆನಿಕ್ಕು” (ಮೂಸಾ ೯೪-೩); ನಿಮಿಸ 
ತಡೆದರೆ. ಅನಿವಿಂಷನಾದಾನೆ? (ಗಾದೆ. ೨. ಒಂದು ಸಲ ರೆಪ್ಪೆ 
ಹೊಡೆಯುವಷ್ಟು ಕಾಲ; ಅತ್ಯ ಲ್ಪಕಾಲ: “ನಿವಿಸ ನ ಇಮಿಷಣ 
(ಶಬ್ದ: ಮಂ. ೧೯); “ನಿವಿಸಂ ನಿನಿಂಷವು? (ಕಶರ. ೫೪) ; ಒಂದು ನಿಮಿಷ 
ವಾದಕೆಯೂ ನಿಮ್ಮ ಶರಣರ ಸಂಗದಲ್ಲಿರಿಸಯ್ಯಾ (ಬಸನ. ೬೧); ನಿಮಿಷ 
ಮುಗಲ್ಲು ತಾನಿರದನಳ್‌ ತಳರ್ದಿಂದಿನಿತೊಂದು ಪೊಟ್ಟು ದೇಕೆಮ ತಡೆದಿರ್ದಳ್‌ 
(ಕುಸುಮಾ.೧೩-೩೭) ; ಸಂಗತಭುವನತ್ರಯರಾಜ್ಯಾಂಗನೆಯಂ ನಿಮಿಸದಿಂ. 
ನಶಂ ಮಾಡುವ ಮುಂತ್ರಂಗಳಂ . . . ಸಹಜಶುಭಮತಿ ಪೇಟ್ಡಿಂ 
(ಸಾರ್ಶ್ವಪು, ೧೫-೨೮) ; ನಿಮಿಷದೊಳೆ ತುಂಬಿ ನೀಡಿದನಮರೇಶಂ ಸಲಿಲ 
ದೇವಿಯರ್‌ ಕಾಣಿಕೆಗೊಟ್ಟಿ ಮೃತದ ಕುಂಭಂಗಳ ಸುರಸಮಿತಿಗೆ ಕೊಡು ತಿರ್ಪ 
ಮಾಟಕ್ಕಿ ಯಿದೆಂಬಿನೆಗಂ (ಬಾಧಪು. ೮-೮೭) ; ಕರ್ಣನ ಹೊಳ್ಳುಗಳೆದನು 
ಪಾರ್ಥ ನಿಮಿಷದಲ್ಲಿ (ಕುವ್ಯಾಕ. ೨೩-೨೫) ; ಕೇಳಿಸಿತು ಬಳಿಕಖಿಳಪೃಥ್ವೀ 
ಪಾಲಪಂಕ್ಷಿಯೆನಶ್ಚ ಮೇಧವಿಶಾಲಸುತಕಾಮೇಷ್ಟಿ ಯಧ್ವರವಾರ್ತೆ ನಿಮಿಷ 
ದಲಿ (ತೊರರಾ. ೧-೭-೧೬) ; ಕುಂಬಾರನಿಗೆ ವರುಷ, ದೊಣ್ಣೆ ಗೆ ನಿನಿಷ 
(ಗಾದೆ). ೩. ಒಂದು ಗಂಟೆಯ ಅರುವತ್ತನೆಯ ಒಂದು ಭಾಗ; 
ಅರವತ್ತು ಸೆಕೆಂಡುಗಳಷ್ಟು ಕಾಲ; ಮಿನಿಟ್ಟಿ: ಅದರೊಡನೆ 
ತೆಂಗಿನಕಾಯಿಂಹಾಲು,. ಉಪ್ಪು ಮತ್ತು ಅಲೂಗಡ್ಡೆ ಹಾಕಿ ಕೆಲವು ನಿಮಿಷ 
ಗಳ ವರೆಗೆ ಆರಲು ಬಿಡಬೇಕು (ಅಡುಸೌ. ೯೩); ಒಂದೆರಡು ನಿಮಿಷ ಬಡ 
ಬಡಿಸುತ್ತಿದ್ದರು (ಮಹಾತ್ಮಾ. ೧೪೩) ; ಶಾಲೆ ಬಿಡುವುದಕ್ಕೆ ಹದಿನೈದು 
ನಿಮಿಷಗಳು ಮಾತ್ರ ಇವೆ (ನಾಡಗೇ. ೧೦೯). ೪. [ಜ್ಯೋತಿ]ಒಂದು 
ಖಗೋಳೀಯ ರೇಖಾಂಶದ ಅರುವತ್ತನೆಯ ಒಂದು ಭಾಗ: 
ಖಗೋಳೀಯ ರೇಖಾಂಶಗಳನ್ನು ಡಿಗ್ರಿಗಳಿಂದ ಅಳೆಯುವುದಕ್ಕಿ ೦ತ 
ಘಂಟಿಗಳಿಂದ ಅಳೆಯುವುದು ಹೆಚ್ಚು ರೂಢಿಯಲ್ಲಿದೆ. . . ಒಂದು ಘಂಟಿ 
ಕೇಖಾಂಶಾಂತರವನ್ನು ಸಮಭಾಗಗಳನ್ನಾಗಿ ಮಾಡಿ ಅವನ್ನು 
ನಿಮಿಸಗಳೆಂದು ಕರೆಯುತ್ತಾರೆ (ನಕ್ಷತ್ರ. ೩೭೦). [ಸಂ] 

ನಿಮಿಷಮಾತ್ರ (ನಾ). ಕೇವಲ ಒಂದು ನಿಮಿಷ; ಅತ್ಯಲ್ಪ ಕಾಲ 
ಹಿಳುಕ ಹೊದಿಸಿದಖಿಲದೆಸೆಗಳ ನಿಲುಕಲಂಡೆಸ್ಸೆ ನಿವಿಷಮಾತ್ರಕೆ ಕಳಚಿ 
ಕಳೆದನು ಭೀಮ ತೊಟ್ಟಿ ನು ಮತ್ತೆ ಮಾರ್ಗಣವ (ಕುಪ್ಯಾಜ್ರೋ-೧೩-೩೫); 
ನಿಮಿಷಮಾತ್ರ ದಲ್ಲೇ ಈ ಘಟನೆ ನಡೆದು ಹೋಯಿತು (ರೂಢಿ). [ಸಂ.] 

ನಿಮಿಷಾಡೇವಿ (ನಾ). ಒಬ್ಬ ದೇವತೆಯ ಹೆಸರು : ಜೀನಗಾರರು 

೬ ಇವರ ಕುಲದೇವತೆಯು ಮೈಸೂರುಶೀಮೆಯಲ್ಲಿ ಇರುವ 

ನಿಮಿಸಾದೇವಿಯು (ಕಭಾಗೆ. ೧೫೪). [1] 

ನಿವಿಷಾರ್ಥ (ನಾ). ನಿಮಿಷದ ಅರ್ಧದಷ್ಟು ಕಾಲ : ನಿಮಿಸಾರ್ಧ 
ಕ್ಕೊರ್ಮೊದಲೊಳಿ ಸಮನಿಸೆ ಪರ್ಯಾಪ್ತಿ (ಸುಲ್ಲಪು. ೧೩-೧೩೪); 
ನಿವಿಸಾರ್ಧಂ ನುತಿಗೆಯ್ದೊಡಪ್ಪುದೆ. ನಲಂ ಚಕ್ರೆ ಶ್ವರತ್ವಂ (ಶಾಂತೀಶ್ವ- 

ನಿನ್ನಂ ಕಂಡು ನಿನಿಂಪಾರ್ಧದಿ ಪೋಪುದು (ನುಲ್ಲಕಾ. 
೧೫-೧೯೧) ; ರಾಘವನಾಡಿಸುವ ಮಜಾಕೋಡಗಂಗಳ ನಾವು ನಿಮಿಸಾರ್ಧ 
ನೋಡುತಿರೆ (ಕೌಶಿರನ, ೧೫-೨೭). [ನಿನಿಂಷ + ಅರ್ಧ] 

ನಿಮಿಸ, ನಿಮುಷ, ನಿನಿಸ (ನಾ). - ನಿಮಿಷ ೨: “ಇತ್ವಕ್ಕೆ 
ನಿನಿಷ-ನಿನಿಸ” (ಶನುದ. ೨೬೧ ಪ್ರಯೋ) ; “ನಿಪಿಸ (ನಿವಿಸ)- 
ನಿಮಿಷ” (ತಪ್ಪಕೋ, ೨೨). ನಿಮಿಷ; ಎಂದು ನಳನ್ಫಪ ನುಡಿಯೆ 
ಭೂವರ ಮಂ ಂದಟಿಯದಡೆಂತೆಂದು ಬೆಸಗೊಳೆ ಒಂದು ನಿಮಂಷಕೆ ಲೇಖನಾ 


೬೦ 


೧೭೯೭) ; 


1 ನಿವಿರಿಟರ್‌ 


ರ್ಥದಿ ಒದಗಬೇಕೆಂದೆ (ಅಂಬಿಕಾ. ೪೮-೨೮) ; ವಿನೋದದೊಳಗವನೀಶ. 
ಕಳೆದನು ವರುಷ ಸಿಮುಷಾಗಿ (ಬಿಜ್ಚಪು. ೬೪-೫) ; ಅವರ ಪದಕ ಕಿರೀಟ 
ಕಂಕಣವನರ ಕರ್ನಾಭರಣ ಕೇಯೂೂರವನು ಕದಿಕಡಿದೊಟ್ಟಿ ದನು ಕಲಿ 
ಪಾರ್ಥ ನಿಮಂಸದಲಿ (ಕೃಕರ್ಣಾ. ೩-೨೩). ಸವಸ: *ನಿವಿಸ ನಿಮಿಷಂ? 
ಆರಿನಿಸದೊಳಗೆ ಧರೆಗೆ ನಾಂ ಕೆಡಹದಿರೆ . 

ಅಘಂ ಘಟಿಸಲೆನಗೆಂದು ಪೂಜೈ. ಸೈ ದು (ಕೀ ೩೧-೧೮) ; ಅನನಿಯಲಿ 
ಸಿನ್ನುಳಿಯಂ ತೊರ್ವಳಿ Fuki ಜೀವಿಸೆನು (ಸೀತಾಚ. ೩-೨೬); 
ನಿನ್ನ್ನ ಈ ಕುನ್ನಿಗಳು ಇನ್ನ ರೆನಿವಿಸದೊಳಗಾಗಿ ತೊಲಗಿಹೋಗಿರದಿದ್ದರೆ, 


ನೀನು ಯಮಪಾಶದಲ್ಲಿ ಹಲ್ಲಿರಿಯುತ್ತಿರುವುದು ಖಂಡಿತ (ಮುಂತ್ರಶ- 
೮೩-೪). [<ಸಂ. ನಿವಿಂಷ] 

ಓನಿನಿಟಿತ5 "ನಿಮಿರಿ? ನೋ. 

ಸಿನಾಲನ, ನಿಮಾಳನ (ನಾ). (ಕಣ್ಣು)ರೆಪ್ಪೆಯನ್ನು 


ಮುಚ್ಚುವುದು : ಅಕ್ಮಿನಿನಿನಾಲನ ಮಾಡದೆ ನಕ್ಷತ್ರದ ಗಣ ಗಗನದಿ 
ಹಾರದಿದೆ. (ನಾದಲೀ. ೫೦-೧೩). ೨. ದೃಷ್ಟಿಯನ್ನು ತಗ್ಗಿಸುವುದು; 
ಕೆಳಗೆ ನೋಡುವುದು ; ಅಧೋಮುಖವಾದ ದೃಷ್ಟಿ: “ನೇಲ 


ದೀಕ್ಷಿಸಲದುನ್ಮೀಲನಾಖ್ಯಂ ಅತ್ತಿಯಿಂ ಕೆಟಗೆ ನೋಡಲ್‌ ಫಿಮಿಸಾಲನ 
ಮೆನಿಕ್ಕು” (ಸುಂಗರಾ. ೯೪-೩). "ಉನ್ಮೀಲನ' ಪರಾ. ೩. (ಅರಳಿ 


ರುವ) ಹೂವು ಮುಚ್ಚಿ. ಕೊಳ್ಳು ವುದು, -ಸಂಕೋಚನಗೊಳ್ಳು 
ವುದು: «ಮಗಳ್‌ ನಿನಾಲನೇ" (ಕಣ್ಣು ಮುಚ್ಚು), ಕುಟ್ಮಲೇ 
(ಮೊಗ್ಗು) (ಕನುಧಾ) ; ಇಲ್ಲಿ ಪೀಲಾಕಮಯಾಲನತ್ಟ ಯಾವ ಅಭಿ 
ಪ್ರಾಯಕ್ಕೆ ಸೂಚಕವೋ ಅದನ್ನು ನೇರವಾಗಿ ಶಬ್ದಗಳಿಂದಲೇ ಹೇಳಿ 
ಬಿಟ್ಟಿದೆ (ಧ್ರ ೪. ಸಾವು; ಮರಣ: “ಮೃತ್ಯು 
ಮರಣಂ. ದೀರ್ಫನಿದ್ರೆ ನಿಧನಂ ನಾಶಮತ್ಯಯಂ ಕಾಲಂ ನಿಖಾಲನಂ 
ನಿಷ್ಠೆ ವಿನಿವೃತ್ತಿಯೆನೆ ಸಾವಕ್ಕುಂ? ೫. 


ಲೋ, ೯೮). 


(ಹಂಗರ. ೧೧೬-೩). 


[ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ ಒಂದು; ಒಂದು ಪದಾ 
ರ್ಥವು ತನಗೆ ಸದೃಶವಾದ ಪದಾರ್ಥದಲ್ಲಿ ಐಕ್ಯವನ್ನು ಪಡೆದು 
ಸದ್ಯ ಶಪದಾ ಸರ್ಥಕ್ಕಿ ತ ಬೇರೆಯಾಗಿ ಕಣದಿರುವುದು ; 

ದೃಶ್ಯವ್ರಳ್ಳ ವಸ್ತು ಸನ್ನು ಸಾಮ್ಯವಸ್ತುವಿನಲ್ಲಿ ಬೆಕಿತು ಭೇದ 
Fh ಜಾತಿ ಸಹೋಕ್ತಿ . . 
ಳೆಂದೀ 


ಆ 


೬. ಸಾರೆ ನಿನಿಖಾಲನಂಗ 


ತೆಜದಿಂದಮೊಂದಿ ಸೆಗಬ್ಲುಂ ನೆಜಕಿ ವಾಸ್ತ್ರವಭೇದನೃತ್ತಿಗಳ” 


ನ. ೬೦೭), ನಿನಿಖಾಳೆನ: ೪. “ನಿಧನಂ, ನಾಶಃ . . . 
ನಿನಿರಾಳನಂ, ದೀರ್ಪನಿದ್ರಾ ಈ ೧೨ ಸಾವು” (ಹಲಾಯು. ೧೦೩-೬). 
೫. ಪ್ರಕೃತಿಯಿನಲ್ಲದೊಡಾಗಂತುಕಹೇತುವಿನಿಂ ಪ್ರಕೋಪರಾಗಾದಿ 
ಮನೋ ವಿಕೃ ತಿಯನುಸಲಕ್ಷಿಸಿ ತಿಳಿಯೆ : ಕಾಣದಿರಲದು ನಿಮಾಳನಂ 

ನ. ೬೯೧). [ಸಂ.] 
ನಿಮಾಲಿಕೆ (ನಾ). ಕಣ್ಣು ಮುಚ್ಚುವಿಕೆ: "ಗಜನಿಮಾಲಿಕೆ' 
ಪರಾ. [ಸಂ. ನಿನಾಲಿಕಾ] 


ಸಿಮಾಲಿತ, ನಿಮಾಳಿತ (ಗು). ೧. ಮುಚ್ಚಿ ದ:"ನಿವಿತಾಲಿತನಯನ' 
ಸರು. (ನಾ). ೨. ಮುಚ್ಚುವಿಕೆ: ಕಡೆಜಾನದ ಇರುಳಿನ ಕೊಡೆ 
ಮೇಲೆ ಮೂಡುವ ಉಷೆಯ ನಿನಿನಾಲಿತದೋಲೆ ಶಿಶು ಮಲಗಿರೆ, ಕಾನ್‌ 
ಕೂತಿದೆ ಮೇಲೆ ಮಾತೃ ಪ್ರೇಮದ ನಿಃಸ್ವಾರ್ಥ (ಕೋಗಿಲೆ. ೫೯-೮೬). 
ನಿಮೀಳಿತ : ೧. ಸುಖನಿನಿನಾಳಿಕೋನ್ಮೀಳಿತನಯನಂಗಳು ಮಂಕು 
ಳಿತಮಂಂ ಕುಸುವಿಂತಮುಮಾದ , .. ವಧೂವರರಾಗ ವಿಷಯವಲ್ಲರಿ 
ಫಲಿತಮಾದುದೆನಿಸಿ (ಜಗವಿ. ೨-೫೨ ವ). ೨. ಲೋಚನಂಗಳನತ್ಯುನ್ಮೀಳಿತ 
ಮುಮತಿನಿಮಾಳಿತಮುಮಾಗಲೀಯದೆ (ಚಾವುಂಘ. ೪೪೩). 

[ಸಂ.] 


೪೬೩೧ 


20 


25 


30 


35 


40 


45 


ನಿಮೇಷಿತ 


ನಿನಿಖಾಲಿತನೆಯನ (ನಾ). ಮುಚ್ಚಿದ ಕಣ್ಣುಳ್ಳ ವನು: ಅಂತು 

ಸಹಸ್ರನಯನಂ ಸು ಖರಸನಿವಿಖಾಲಿತನಯನನಾಗೆ (ಅಜಿಪು. ೮-೧೬ ವ). 
[ನಿವಿಸಾಲಿತ 4 ನಯನ] 

ನಿಮಾಲಿತಾಕ್ಷ (ನಾ). ೧. ಮುಚ್ಚಿದ ಕಣ್ಣುಳ್ಳು ದು: ರೋಮಂಥ 
ಲೀಲಾತತ್ಟ ರತೆಯಿಂ ದರನಿಮಾಲಿತಾಕ್ಷಂಗಳಾದ ಕಾಡೆರ್ಮೆಯ ಮೊಗದಿ 
ನುಗುವ ನೊರೆಯನುರುಳಿಗೊಂಡು ತಂದಡವಿಯ ಗಿಡುಗಳೊಳ್‌ ಗುಡಿ 
ಗಟ್ಟ ದಂತೆ ತೊಡರ್ಚಿಯುಂ (ಚಂದ್ರಪು. ೮-೪ ನ). ೨. ಎ ನಿಮಿಾನಾಲಿತ 
ನಯನ: ಆ ಅಲಿತತಲ್ಪ ದ ಯಶೋದಾಬಾಲಕಂಗಭಿನಮಿಸಿ ನಿಮಿಷ 
ನಿನಿಸಾಲಿತಾಶ್ಸನು ಕಂಡೆಜದು ಮುರಧಿಜನಕೆ ಕೈ ಮುಗಿದು. (ಕುನ್ಯಾಸ. 
೯-೧). [ಸಂ. (ನಿಮಾಲಿತ4 ಅಕ್ಷಿ-- -)) 

ನಿಮಾಲಿಸು (ಕ್ರಿ). ಕಣ್ಣು ಮುಚ್ಚು : ಜ್ಯಾಲಾಸಟಾಳಿಗಳ್ಳಿ ನಮಾ 
ಲಿಸಿದಿಂದ್ರನ ಸಹಸ್ರಲೋಚನಮೆನಲುನ್ಮೀಲಿಸೆ. ಮಹಾಸ್ತ್ರದಿಂ ತ 
ಧರನೆಚ್ಚು ಶಕ್ತಿಯಂ ಖಂಡಿಸಿದಂ (ಜಗವಿ. ೧೨-೪೪) 

[ನಿನಿರಾಲನ ೬ -ಇಸು,] 

ನಿನಾಳನ “ನಿವಿನಾಲನ' ನೋ. 

ನಿಮಾಳಿತ "ನಿಮಾಲಿತ' ನೋ. 

ನಿಮುರಿಚು "ನಿಮಿರ್ಚು' ನೋ. 

ನಿಮುರು."ನಿಮಿರ್‌' ನೋ. 

ನಿಮುಷ "ನಿಮಿಸ? ನೋ. 

ನಿನೇಷ (ನಾ). ೧. ರೆಪ್ಪೆ ಹೊಡೆಯುವಿಕೆ : “ಸಳಚುವಕ್ಷಿ ನಿನಿಷಂ 
ನಿಮೇಷವೆನಿಕ್ಕು, (ಮಂಗಂ. ೯೪-೩). "ವಿಗತನಿಮೇಷ' ಪರಾ. 
೨. ಕಣ್ಣನ್ನು ಮುಚ್ಚು ವಿಕೆ ; ನಿಮಾಲನ : ನಿಜನಿಮೇಷೋನ್ಮೇಷ 
ಮಾತ್ರಂ ಸತ್ತಯಸೃಸಿ ಏಕ್ಷಮೆನಾದ ಕ್ಸ ಕೃಷ್ಣನ ಮಹತ್ತ್ವ್ವಳ್ಕೇನಿದಾಶ್ಚ 
ರ್ಯಮೇ ನ Riss ಈ ಸೂತ ತಲ್ಲ ಆತ್ಮನ ಚಿಹ್ನೆಗಳನ್ನು 

ಸೂಚಿಸಲಾಗಿದೆ. (೧) ಪ್ರಾಣ, (೨) ಅಪಾನ, (೩) ನಿಮೇಷ, (೪) 

ಉನ್ಮೇಷ . . . (೧೨) ಪ್ರಯತ್ನ (ಜೀವಾತ್ಮ. ೩೪). ೩. ಅತ್ಯಂತ 

ಸೂಕ್ಷ್ಮವಾದ ಕಾ ಲಭಾಗ್ಯ ಎರೆಡು ಅವೆಷ್ಟು ಕಾಲ: MSN 

ಮನೇಹಂ ಕಾಲಂ ನಿನೇಷ ಕಾಷ್ಕ್‌ದಿ ತದಿ tsps (ನಸ್ತುಕೋ. 

ವ್ಯೈವಹಾರಕಾಲಮೆಂಬುದು . . . ಸಮಯಾವಲಿಕೋ 

ಚ್ಛ್ಚ್ಯಾಸಸ್ತೋಕನಿಮೇಸನಾಡಿಕಾಮುಹೂರ್ತದಿವಸಪಕ್ಷಮಾಸರ್ವಯನಸಂ 

ವತ್ಸರಾದಿಗಣನಾನುಕ್ರಮದಿಂದಂ ಪೆರ್ಚದೆಣಿಕೆಯೊರ್ಳ ಕೂಡಿದುದು(ಆವಿಪು. 

ಒಮ್ಮೆ ಕಣ್ಣೆ ನೆಯನಿಕ್ಕು ವನಿತಜ ನಾಲ್ಕು ಭಾಗಜೊಳೊಂದು. 
ಭಾಗವೇ ತೃ[ತ್ರು3ಟಿಯೆನಿಸುವದು ಮತ್ತೆರಡಾಗಲೊಂದು ಲವವೆನಿಸು 
ವದು ಮತ್ತೆರಡಾಗಲೊಂದು ನಿಮೇಷನೆಸಿಸುವಡು (ವಿನೇಕ. ೩೨೦). 
೪. ಒಂದು ನಿಮಿಷದ ಅರುವತ್ತನೆಯ ಒಂದು ಭಾಗ; ಒಂದು 
ಸೆಕೆಂಡು: ಹೆಣಿಗೆಯ `ದಬ್ಬಳದ ಒಂದು ತುದಿಯನ್ನು 'ಪರೀಕ್ಷೆಮಾಡ 
ಬೇಕಾದ ಹಾಲಿನಲ್ಲಿ ಕೆಲವು ನಿಮೇಷಗಳು (ಎಂದರೆ ಸೆಕೆಂಡುಗಳು) 
ಮುಳುಗಿಸಿಡಬೇಕು (ವಿಜ್ಸ್ಞಾನ, ೨೬). [ಸಂ.] 

ನಿನೇಷಶೂನ್ಯ (ಗು). ಎನೆಯಿ ಕೃದಿರುವ ; ರೆಪ್ಪೆ ಹೊಡೆಯ. 
ದಿರುವ : ನವಕುನಾರನು ನಿಮೇಷಶೂನ್ಯವಾದ ಚಕ್ಷುಗಳಿಂದಾ ನೂತನ 
ನೂತನವಾಗುತ್ತಿದ್ದ ಶೋಭಾರಾಶಿಯನ್ನು ನೋಡುತ್ತಿದ್ದನು. (ಕಪಾಕುಂ. 
೪೫). [ನಿಮೇಷ + ಶೂನ್ಯ] 

ನಿಮೇಷಿತ (ನಾ). [ನಾಟ್ಯ] ಒಂಬತ್ತು ಬಗೆಯ ಎವೆಯ ಚಲನ 
ಭೇದಗಳಲ್ಲಿ ಒಂದು ; ಕೆಪ್ಪೆಗಳನ್ನು ಮುಚ್ಚುವುದು : ಪ್ರಸೃತ 

ಕುಂಚಿತ, ಉನ್ಮೇಷಿತ್ಯ ನಿಮೇಸಿತ, ವಿವರ್ತಿತ, ಸ್ಫುರಿತ, ಪಿಹಿತ, ವಿತಾಡಿತ, 

ಸಮ-ಈ ಒಂಬತ್ತು ಎನೆಯ ಭೇದಂಗಳ್‌' (ಲಾಸ್ಕರಂ. ೩-೪೯ನ). [ಸಂ.] 


೧೫-೧) ; 


ಒ-೪೮ ಪ); 


ನಿಮೋನಿಯ 


ನಿನೋನಿಯ “ನ್ಯುಮೋನಿಯ” ನೋ. 

ನಿನ್ನು (ಗು). ೧. ತಗ್ಗಾದ; ಆಳವಾದ : ತೆನರೆಲ್ಲಂ ದೇನತಾನುಂದಿರ 
kh ನಿಮ್ಮ, ಸ್ನ ಳೀರಾಜಿಯಲ್ಲಂ ಸುವಿರಾಜದ್ಧಿ A 
ಪಯಃಸಪೂರೆ ಫೀೇವಿಾಸಾರನೆ (ಎಇ. ೫೪1, ೩೮-೨೪; 1152). 
ಕೀಳಾದ ; ಕೆಳಮಟ್ಟಿ ದ : ದರಿಯಿರದೆ ಗಿರಿಯಿಲ್ಲ, ನೆರಳಿರದೆ a 
ಮರಣವಿಲ್ಲದೆ ಜನನ ಜೀನನಗಳಿಲ್ಲ ನರಗುಣೋನ್ನ ತಿಗೆ ನಿಮ್ಮಗುಣಂಗಳೊಡ 
ಪುಟ್ಟು ತೆರೆ ಬೀಳದೇಳುವುದೇ? (ನುಂಕುಕ. ೨೯೩) ; ಮಾನವಸಂಸ್ಕೃತಿ 


ಮತ್ತು ಸಂಸ್ಕ್ರತಿವಿಶೇಷಗಳ ಜನ್ಮಭೂನಿಯಾದ ಏಶಿಯ . . , ಈಗ 
ತೀರ ನಿನ್ನುಹಂತನನ್ನು ಮುಟ್ಟಿದೆ (ಐತಿಸಂ. ೧). (ನಾ). ೩. ಬಿಲ; 
ರಂಧ್ರ; ಕುಳಿ: “ನಿನ್ನುಂ, ಅಗಾಧಂ . . . ದರಃ - ಈ ೧೫ ಕುಲಂ” 


(ಹಲಾಯು. ೧೦೩-೨). ೪. ಆಳವಾಗಿರುವ ಪ್ರದೇಶ; ಆಳವಾಗಿರು 
ವುದು:“ನಿನ್ನುಂ,ಗಭೀರಂ,ಗೆಂಭೀರಂ-೩ ಆಳವಾಗಿರುವುದರ ಹೆಸರುಗಳು, 
ಅಂದರೆ ಘಾತವುಳ್ಳ ದ್ದು” (ಸಿದ್ಧಾಂತಿ, ೮೦); ಎಸೆನೀ ನಿಮ್ನೋನ್ನತಂಗಳ್‌- 
ನಿರಾಜಿಸಿ ಚೆಲ್ವಿಂಗೆಡೆಗೊಂಡುವು (ಆದಿಪು. ೪-೪); ತತ್ತ ರುಣಿಯಾ ಪೂರ್ವ 
ತಾಪತ್ರಯಂ ಪೋಪುಜಿನುತಂ ಮುಂದೆ ಸಾರ್ನಂತೆ ತ್ರಿನಳಿಯಡಗಿದುವು 
ಶಿನತತ್ವಮದು. ಬೇರ್ಪರೆಯಲಜ್ಞ್ಞಾನಳೂಪ ನೆಲೆಗೆಟ್ಟು ಡೆನೆ ನಾಭಿ ನಿಮ್ಮ 
ವನುಳಿದುದು (ಚೆಚಪು, ' ೪-೧೩) ; ಬರುತಬರುತಂ ಮುಂಂಗಡೆಯ ಕಂಡರು 
ಮುಹಾಪಾತಾಳನನ್ನು ದ ಪರಿಖೆಯಿಂದಟ್ಟಿ ಣೆಯ ಸಹ ಕಂಗೆಸೆವ , . 
ಮಯೂರಪುರೆನುಂ (ಶಂಕದಾ. ೨-೨೩) ; ಪರ್ಣಶಾಲೆಗೆ ಸನಿನಾಪಮಾ 
ನಿಮ್ಮದೊರ್ಳ ೬ ೬ ೬ ಗೋಬಾಷರಿಯ, ತೆರದಿ ಪರಿದಿರಲ್‌ ಉಲನದಿ 
(ಶ್ರೀರಾಮಾ. ೧೯೬-೬೮).  [ಸೆಂ.] 

ಸಿನ್ನುಗಕತಟ (ನಾ). ನದಿಯ ತೀರ; ಹೊಳೆಯ ದಡ : ಸಿಂಧುನಿ 
ನೊಳ್‌: ಕೂಡಿದ ಗುಹಾಮಧ್ಯದೊಳುನ್ಮಗ್ನನಿನುಗ್ನಜಲನಿಮ್ಮ ಗಾತಟ 
ದೊಳ್‌' ಬೀಡಂ ಬಿಡಿಸಿ (ಆದಿಪು. ೧೩-೫೦ ವ). ' [ಸಂ.] 

ನಿಮ್ಮ, ಗೆ (ನಾ). ಹೊಳೆ; ನದಿ: “ಹ ಹ್ರದಿನಿ ತರಂಗಿಣಿ ನಿಮ್ಮಗೆ ನದಿ. 
Hed ತೊಟ? (ನಸ್ತುಕೋ. ೨೩-೧೧) ; “ನದಿ. . ನ್ನು ಗೆ ಸರಸ್ಪತಿ 3 
ದ್ವೀಪವತಿಯಾಪಗೆಯೆನೆ ತೊಜಕೆಗೆ ನಾನುಂ” (ನುಂಗ. ೧೨೨-೧೦); 
ಬೇಸಗೆಗೆ ಸಿಲ್ಕಿದ ನಿನ್ನುಗೆಯಂತೆಸ. . , ಕನ್ನೆವೇಟದ ಪೊಸಗಿಚ್ಚಿ ನೊಳ್‌ 
ಪೊರಳುತಿರ್ದು ಕರಂ ಕೊರೆಗಿರ್ದ ಕಾಂತೆಯಂ . . . ಕಂಡಂ (ಲೀಲಾವ. 
೧೨-೩೫) ; ಪರಮಸುಖಾಮೃ ತಂ ನಯಂನನಿನ್ನುಗೆಯಂ ಕರೆಗಣ್ಮುನಂತಿ 
ರುಬ್ಬರಿಸೆ ಮಂದಶ್ರುಫೂರಂ .-, . ಮಾತರಹಿತರಂ ಕುಮಾರಮುಖ 
ದರ್ಶನದಿಂ ಪಡೆದರ್‌ ಪ್ರಮೋದಮಂ (ಅನಂಪು.೫-೯೧) ; ವಾಪಿ ಕಟಾಕಂ 
ದೀರ್ಥಿಕೆ ಕೂಪಂ ನಿಮ್ಮಗೆ ಮಹಾಪ್ರದಂಗಳ್‌' ನೋಡಲ್ಕೇಪೊಳ್ಳು ೦ 
ಸಕಳೋರ್ವೀತಾಪಮನಪಹರಿಸುತಿರ್ಪುವಾ ಜನಪದದೊಳ್‌ (ತ್ರಿಸುವಿ, 
೨-೨೯); ಅತ್ಯುರುತರದಿನಿಜನಿಮ್ಮ ಗೆಯಂ ತಾಳ್ವನನೀಶ್ವರನ . . . ಸೆನೆನೆಂ 
ಸತತಂ (ಉದ್ಭಡೇ. ೬-೩೭) ; ಆ ದೇವದಂಪತಿಗಳಿರ್ನರುಂ ನಗಮೇಖಲಾ 
ನಿಮ್ನುಗೆಯ ತಣ್ಣಾ ತೀರ್ಥದೊಳ್‌ ಮನದಣಿಯೆ ವಂದು ! (3 
೧೫೪೨೬೫). [ಸೆಂ. ನಿನ್ನುಗಾ] 

ನಿಮ್ನ ನಾಭಿ (ನಾ). ಆಳವಾದ ಹೊಕ್ಕುಳು, --ನಾಭಿ: ಜಳನಿಧಿ 
ಯನೆ ಪೋಲ್ವ ಶರಣಾಗತಜಳನಿಧಿಯೆ ನಿಮ್ನ ನಾಭಿ ಚೆಲ್ವಿಂಗೆ ತಾನೆ ನಾಭಿ 
ಯೆಾದುದು (ಸೆಂಸಭಾ. ೨-೩೯ ವು; ಒಯ್ಯೂನೊಯ್ಯೂನೆಯ್ಲಿದುವು 
ವಿಲೋಲನೇತ್ರ ಜಲಬಿಂದುಗಳಾಕೆಯ ನಿಮ್ಮ ನಾಭಿಯಂ (ಪಂಪಭಾ.೫-೯); 
ನಿಮ್ಮ್ಮನಾಭಿಮಂಡಳಮನೊಳಪೊಕ್ಳು ಒಳಗೆ ತೀವಿದ ಪುಡಿಗತ್ತುರಿಯ 
ಸುಟ್ಟು ರೆಯನಸಿದನೆ ಬೇಜಕೊಂದು ಬಾಸೆಯೆಂಬಂತೆ ನೆಗನಿ . , , ಸುಟಃ 
'ದಾಡಿಯಂಂ ಸಇಯಂತನಸನುಯಸನಿಖಾರಣಂ ಸೌಖ್ಯಸಾರಸರ್ವಸ್ವಮೆನಿ 
ಸಿದಾಗಳ್‌ (ಚಂದ್ರಪು. ೮-೪ ನ). [ನಿನ್ನು + ನಾಭಿ] 


೪೬೩೨ 


20 


25 


40 


45 


301 


ನಿಮ್ಮಳಿಕೆ 


ನಿಮ್ಮ ಪ್ರದೇಶ (ನಾ). ತಗ್ಗಾದ ನೆಲ; ಹೆಳ್ಳವರಿ ಭೂಮಿ: 
ನತ ಕಾನತೀವಿಸಯದಾವಾವೆಡೆಯೊಳಂ ನಿಮ್ನ ಪ್ರದೇಶಂದಪ್ಪದೆ ಪಥಿಕ 
ಜನದ ಕಣ್ಗಂ ಮನಕ್ಕೆಂ ಪಸರಂಬಡೆದ ನೆಲಕ್ಕ ಸೊಗಯಿಸುವ ಸರಸ 
ಸರಸೀರುಹಾಕರಂಗಳೊಳ್‌ (ಶಾಂತಿಪು, ೧-೫೭ ವು. [ನಿನ್ನು ತಪ ಪ್ರದೇಶ] 

ನಿನ್ನು ಮಧ್ಯ (ಗು). ಮಧ್ಯದಲ್ಲಿ ಹಳ್ಳ ವಾಗಿರುವ, ತಗ 
ಗಿರುವ : ರೂಪರೇಖೆ ಅಥವಾ be; ವರ್ತುಲರೇಖೆಯ ಅಥವಾ 
ವರ್ತುಲದ ಒಳಭಾಗದಂತಿರುನ ; ಒಳಬಾಗಿನ ; ನಿಮ ಮ ಧ್ಯ ; ಪುಜಾ 
ಕಇರ (0070810, ಇಂಕನಿ), [ನಿನ್ನು ಮಧ್ಯ) 

ನಿಮ್ಮನುಸೂರ (ನಾ). ಒಳಬಾಗುಳ್ಳ ಮಸೂರ ; ಅಂತರ್ವಕ್ರ 
ಮಸೂರ : ಮಸೂರಗಳು ಮಧ್ಯೆ ದಪ್ಪ ಭಗ ತುದಿಗಳಲ್ಲಿ ತೆಳುವಾಗಿದ್ದರೆ 
ಪೀನನುಸೂರಗಳೆಂದೂ (Convex 160508) ಮಧ್ಯೆ ತೆಳುವ ಗಿದ್ದ 
ತುದಿಗಳಲ್ಲಿ ಮಂದವಾಗಿದ್ದರೆ ನಿನ್ನುಮುಸೂರೆಗಳೆಂದೊ(Concave lenses) 
ಹೆಸರು (ಭಾತವಿ. ೧೮೩). [ನಿಮ್ನ 4 ಮಸೂರ] 

ನಿನ್ನುನರ್ಗೆ (ನಾ). ಕೆಳಗಿನ ವರ್ಗ; ಹಿಂದುಳಿದ ಸಂಗಡ : 
ನಿನ್ನು ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಪರೀಕ್ಪಾಶುಲ್ಯನಿಲ್ಲ (ರೂಢಿ). 

[ನಿನ್ನು + ವರ್ಗ] 

ಸಿಮ್ಮಕ್‌ಹರಾಮ "ನಮ್ಮರ್‌ಹ ರಾಮ” ನೋ. 

ನಿಮ್ಮ ಕುಹರಾಮತನೆ (ನಾ). ಸ್ವಾಮಿದ್ರೋಹ ಮಾಡುವಿಕೆ ; 
ಉಡ ಮನೆಗೆ ಎರಡು ಬಗೆಯಿುನಿಕೆ : ಟೀಪುಸುಲ್ತಾನರ ದಿವಸದಲ್ಲಿ 
ಅಧಿಕಣರಿಕೆ ಮಾಡಿದಂಥನರು ನಿಮ್ಮಕುಹರಾಮತನದಿಂದಾ ಹಣಕಾಸು 
ತಿಂದು, ರೈತರಿಗೂ ಧು ಖಕೊಟ್ಟು, ಟೀಪುಸುಲ್ತಾ ನರೆ ಒಡವೆ ತಿಂದಂಥ 
ವರು ಎಂಬದು ಇಂಗೆ, ₹ಜಸರಳಾರಕ್ಕೂ ಜಾಹೇರು ಇದೆ. (ರಾಜೇಂದ್ರ. 
೧೯೫). [RS SRS CLR SEY 3 -ತನ] 

ನಿಮ್ಮ ಕುಹಲಾಲು “ನಮ್ಮುಕ್‌ಹೆಲಾಲ್‌' ನೋ. 

ನಿಮ್ಮುತು "ನಿನತ್ತು' ಸರಾ. 

ನಿಮ್ಮ ದ (ನಾ). ಮದವಿಲ್ಲದಿರುವಿಕೆ ; ಸೊಕ್ಕಿಲ್ಲದಿರುವಿಕೆ; ಹಂ 
ಕಾಸ್ತ್ರೆಯುಮಿಾಕಾನ್ತೆಯ ದೊರೆಗೆನರಲ್ಕ್ಯೋಟಿಳೆಂಬ ನಿಮ್ಮದದ ಗುಣೋತ್ಯ 
ರಮನೊಳಕೊಣ್ಣು ಹರಿಯಬೆ ಪರಹಿತದಿಂ ಧರೆಯೊಳೆಯ್ದೆ ಜಸಮಂ ತಳೆ 
ದಳ್‌ (ಎಕ. ೪೫, ಮೂಡಗೆ. ೨೨-೨೪; 1129). [-ಆಸಂ. ನಿರ್ಮದ] 

ನಿಮ್ಮದು "ನಿನತ್ತು' ಸರಾ. 

ನಿಮ್ಮನೆ (ಅ). ಸೆಟ್ಟಿಗೆ; ನಿಡಿದಾಗಿ: ಅದರ ಅಂಗಾಂಗಗಳಿಲ್ಲ 
ಮರ್ಮಾಂಗಗಳೂ ಸೇರಿ, ನಿಮ್ಮನೆ ನಿಗುರಿದ್ದುವು, ಹುಡುಗರ ಕುಚೋದ್ಯ 
ಟೀಕೆಗಳಿಗೆ ಪಕ್ಕಾಗಿ (ನುಲೆನು. ೪೯೫), [1---ಅನೆ A 

ನಿಮ್ಮುಳ (ಗು). ೧. ಸ್ವಚ್ಛ ವಾದ; ಪರಿಶುದ್ಧವಾದ : ತ್ವಾಗ್ರ 
ಕೇಫಲೋಸಕ್ಕೆ: ಅಭಯ ೬ ನಿರ್ಮಳ-ನಿಮ್ಮಳ (ಶಮದ. ೨೬೧ 
ಪ್ರಯೋ) ; ಸೈನ್ನುಕತಗುವಿನುಗಿಂಚಾಟದೆಳನುವ ಮೊಗಮೈದುಂ. ,, 
ಸಮ್ಮಂಗುಡುಗೆಮಗೆ (ಉದ್ಭದೇ. ೭-೩). (ನಾ). ೨. ನಿರ್ಮಲತೆ ; 
ಪರಿಶುದ್ಧತೆ : ಆಮ್ಮೆನಯ್ಯೋ ಸ್ತ್ರೀಯರೊಳು ಮನ' ನೆಮ್ಮಿಹುದು 
ಸುಖನಲ್ಲಿ ನುತ ಮನ ನಿಮ್ಮಳದಿ ಹೇಳಿದನು (ಸಾಳ್ವಭಾ. ೨೦-೫೨). 

[ಆಸ್ರಾ.ಣಿನ್ಮುಲ, /ಸಂ. ನಿರ್ಮಲ] 

ಸಿಮ್ಮಳಂ (ಅ). ಸ್ವಚ್ಛ ವಾಗಿ; ಪರಿಶುದ್ಧವಾಗಿ : ಉಮ್ಮಳಿಸದಿಕ್ಕೆಲೆ. 
'ಭೂಮಿಪ ನಿಮ್ಮಳನಿರಾ ಮಗುವಿನುರದ ಮಧ್ಯದ ಕುಚಮಂ ತನ್ಮುಯ್ಯ 
ದಲೆಯನೀಕ್ಷಿಸೆ ಗಮ್ಮನೆ, ಬಯಲಪ್ಪು ಬೆಂದು ನುಡಿದುದು. ವಾಣಿ(ಹಾಲಾಸ್ಯ. 


ದ್ವಿತ್ವಾಗ್ರ 


೧-೫-೧೬). [-ನಿಮ್ಮಳೆ] 
ಶಿಮ್ಮಳಿಳೆ (ನಾ). ನಿರ್ಮಲತೆ ; ಸ್ವಚ್ಛ ತೆ: “ನಿಮ್ಮಳಿಕೆ ನಿರ್ಮಲ 
ದೆೊಳ್‌್‌ (ಕರ್ಣಾಡಿ, ೪); “ನನ್ನೆ ಬೆಳ್ಬಳಿಯುಂಿ' . : , 


ನಿಮ್ಮ್ಮ ತು 


ನಿರ್ಮಲಾಜ್ಞಯಂ ತಾನಕ್ಕುಂ' (ಕವಿಕಂ. ೧೦೧) ; ಜೋಗಿಯ ಮನದ 
ನಿಮ್ಮಳಿಕೆಯಂತಿರೆ ದೆಸೆಯೆತ್ತ ೦ ನಿರ್ಮಲಮಾದುದು (ರಾಮಾರ್ರ.೧೧೦-೨); 
ದಾಳಗಳನ್ನೂ ನಿಮ್ಮಳಿಕೆಗಾಗಿಸಿ ಆ ಹಸೆಯ ನಟ್ಟ ನಡುವೆ 
(ಮಂತ್ರಶ. ೧೬೪-೧೧). [ನಿಮ್ಮಳ + -ಇಕೆ] 

ನಿಮನ್ಮಿತು "ನಿನತ್ತು' ಪರಾ. 

ನಿಯಂತ (ನಾ). ೧. ನಿಯಮಿಸುವನನು ; 
ವವನು; ನಿರ್ವಹಿಸುವವನು: “ನಿಯಂತ-ನಿಯಂತೃ ವ್ಯವ 
ಸ್ಮಾ ಪಕ” (ತದ್ಭಳೋ. ೨೨); ವೇದಾಂತ ದೈತ್ಯಹಂತ ವಾಜದುರಂತ ನುತ 
ಸೊಂತ ಯುಕ್ತ ನಂತ (ಪುರಂದ, ೫-೧೨ ಅನುನಲ್ಲವಿ) ; ಹಾದಿ ತೋರಿಸು 
ವನನು . ೬ ನಿರ್ವಾಹಕ ; ನಿಯಂತ್ರಕ.  ಮೇಳಸಿಯಂತ್ರಳ, 
(ಮೋಟಾರು, ಟ್ರಾಂಬಂಡಿ, ಮೊ.ಗಳಲ್ಲಿ. . . ಪ್ರಯಾಣಿಕರ ವಿಚಾರ 
ವನ್ನು ನೋಡಿಕೊಳ್ಳುವ ಆಧಿಕಾರಿ; ನಿಯೆಂತ (ಲಿಂ೧6೬೦1೦೯.ಇಂಕನಿ).. 
೨. ರಥ, ಬಂಡಿ ಮೊದಲಾದುವನ್ನು ನಡೆಸುವವನು ; ಸಾರಥಿ : 
*ನಿಯಂತಾ, ಸ್ಟ್ರಾಜಿತಾ. . . ಸೂತಃ--ಈ ೭ ಸಾರಥಿಗಿ (ಹಲಾಯು. 


ಪ್ರತಿಷ್ಠಿಸಿ 


ಸ್ಯವಸ್ಥೆ ಮಾಡು 


೭೪-೨೯೫). [ಸೆಂ ನಿಯಂತೃ] 
ನಿಯಂತೃ (ಗು). ೧. ನಿಯಮಿಸುವ ; ಹತೋಟ ಮಾಡುವ; 
ಅಧೀನದಲ್ಲಿಟ್ಟುಕೊಳ್ಳುವ : ದುರ್ದಮನಿಯಂತ್ರ ವಿಧಿ ತಾಂ 


ತಂದೊಡ್ಡಿದೀ ಮಹತ್‌ಕ್ಲೇಶಮಂ ಬುದ್ಧಿ ಯಿಂ ಪರಿಶರಿಸೆ ಯತ್ನಗೈ 
(ಶ್ರೀರಾಮಾ, ೧೧೭-೧೫೪ (ನಾ) ೨,ನಿಯಮಿಸುವವನು; ಅಧೀನದಲ್ಲಿ 
ಇಟ್ಟುಕೊಂಡಿರುವವನು ಸರ್ವಾಂತರ್ಯಾಮಿಯುಮಾ ಸರ್ವ 
ನಿಯಂತ್ಯ ಪುಮಶೇಷಿತತನು ಸತತಂ ಪರ್ವಿರೆ (ವಿಸ್ಸುಪು. ೩-೧೩೪); 
ಒಬ್ಬನೇ ಅತ್ಮನಾದರೆ ನಿಯಂತೃ ಜಯಂತವ್ಯ ಭೇದವು ಹೇಗಾಗುತ್ತದೆ? 
(ಬ್ರಹ್ಮಭಾ. ೩೦೮ ಅಡಿ). (ಸಂ.] 
ನಿಯಂತ್ರಕ. (ನಾ). ಹತೋಟಿಯಿಟ್ಟುಕೊಂಡಿರುವವನು ; 
ನಿಯಂತ್ರಣ ಮಾಡುವವನು ; ನಡೆಸುವವನು : ಈ ಕ್ಷಿಪಣಿಗೆ 
ಯಾವ ನಿಯಂತ್ರಕನನ್ನು ಹಯವಮಿಸಲಿ? (ಕಲ್ಲೋಲ, ೩೮-೩) ; ಭಾರತದ 
ನಿಯಂತ್ರಕ ಮಹಾಲೇಖಾಸರೀಕ್ಷೆಕರಿಗೆ ಅಥವಾ ಅನರ ಸಂಬಂಧವಾಗಿ, 
ಪಾವತಿಯಾಗಬೇಕಾದ ವೇತನ (ಛಾಧಾನ. ೫೮). [ಸಂ.] 
ನಿಯಂತ್ರಣ (ನಾ). ೧. ಅಂಕೆಯಲ್ಲಟ್ಟು ಕೊಳ್ಳು ವುದು ೫ 
ವಶದಲ್ಲಿಟ್ಟು ಕೊಳ್ಳು ವಿಕೆ ; ಅಧೀನದಲ್ಲಿಟ್ಟುಕೊಳ್ಳು ವುದು ; 
ಹತೋಟಿ ಹಿಡಿತ ನಿರ್ಬಂಧ: ನಿನ್ನ ನಯಂತ್ರಣನ ಹೇಳೌ ನಿಧಾನ 
ವನೆಂದಳಿಂದುಮುಖಿ (ಕುವ್ಯಾಅ. ೧೫-೨೨) ; ಆಗಿನ ಚಟುವಟಕೆಗಳು 
ಗುಪ್ತ ವಾಗಿಯೇ ನಡೆಯುತ್ತಿದ್ದವು. ಸುದ್ದಿಯ ಮೇಲಿ ಭೀಕರವಾದ 
ನಿಯಂತ್ರ ಣವಿತ್ತು (ಸಾಸಮಾ, ೧೭) ; ಈ. ನಿಯಂತ್ರಣವು ಅಸಹ್ಯವಾಗಿ 
ತೋರಿತು (ಕೆಲಕ. ೬೯) ; ರಾಜ್ಯ ಶಿಕ್ಷಣದಲ್ಲಿ ಕೇಂದ್ರದ ಹೊಣೆಗಾರಿಕೆಯೂ. 
ನಿಯಂತ್ರಣವೂ ಬಲಗೊಳ್ಳು ತ್ತಿವೆ (ತಿಕ್ಚದ. Vi, ನ್ನಡ) ; ಎಲ್ಲರಿಗೂ 
ತಿಳಿದಿರುವಂತೆ ಮೂಸಕ£ಯಂತ್ರಣಕ್ಕೆ ಪ್ರಚಲಿತವಾದ ನಿಧಾನ ಮೂರು 
ip ೪೭). "ನಿಯಂತ್ರಣಕ್ರಮ', *ನಿಯಂತ್ರಿಸು' ಪರಾ. 
* ಮಾರ್ಗದರ್ಶನ ; ಜೋದನೆ; ನಿರ್ದೇಶನ: ಅಸಂಖ್ಯಾತ 
Ste, ಒಳಗೊಂಡಿರುವ ಅಧೀನ ನಿಯಮಗಳನ್ನು . ಮಾರ್ಗ 
ತೋರಿಸುವ pa ಣೆ ಆಥವಾ ಕಾರ್ಯಕ್ರ; ಮನ ವಿಷಯಮಾದ ನಿಯಂತ್ರಣ 
ಗಳೆಂದೂ (ಡೈ ಸನ್ಸ್‌) Ne (ಕನಿಕೋ. 1, ೨೮೭). 
4. ಕಟ್ಟಿಜಾಕುವುದು ; ಬಂಧನದಲ್ಲಿಡುವುದು: ನುತ್ತಂ 
ನಿಯಂತ್ರಣ . - ದುರ್ಭೊಗ್ಯ ನಾನಾವಿಧಾಸಂಖ್ಯಾತತೀವ್ರವೇದನಾ 
ರೂಪಂಗಳಾಗಿ ಶಿವದ್ರೋಹಿಗಳಿಗೆ ನಿಷ್ಕಾರುಣ್ಯದಿಂ. ಮಾಳ್ಪ ಶೀಳ್ಬುಲೇಶ 
ಮೆಂದೆನಸಿ (ನಿನೇಕ. ೧೮೧). [ಸಂ.] 


೪೬೩೩. 


10 


20 


30 


40 


45 


ನಿಯತ 


ನಿಯಂತ್ರಜಕ್ರ; ನು (ನಾ). ಹೆಶೋಟಯಲ್ಲಿಡುವ ರೀತಿ ; ನಿರ್ಬಂಧಿ 


ಸುವ ವಿಧಾನ: ಈ ಮುಂದಿನ ನಿಯಂತ್ರಣಕ್ರೈ ಮಗಳಿಂದ ನೊಣಗಳನ್ನು 
ತಡೆಗಟ್ಟಿ ಬಹುದು (ಆಡುಸಾ. ೫೦). ey ೫: ಕ್ರಮ] 
ನಿಯಂತ್ರಣಗೊಳಿಸು (ಕ್ರಿ). ಹತೋಟಿಗೆ ತರು; ಆಧೀನಕ್ಕೆ 


ಬರುವಂತೆ ಮಾಡು : ಶಿಕ್ಷಕರು . . . ತಮ್ಮ ಕಾರ್ಯನನ್ನು ಸೂಕ್ತ 
ರೀತಿಯಲ್ಲ ನಿಯಂತ್ರಣಗೊಳಿಸಿಕೊಳ್ಳು ಪುದು (3ಕ್ಷದ. ೪೧೦). 
[ನಿಯಂತ್ರಣ 4 ಕೊಳ್‌, + -ಇಸ್ಸು] 

ಸಿಯಂತ್ರಣೋಪಾಯ (ನಾ). ಹತೋಟಯಲ್ಲಿಡುವ ಕ್ರಮ, - 
ಉಪಾಯ ': ಆತನಿಗೆ ಕೀಟಿಳಗಳ ಪ ಸ್ರಳಾರೆಗಳು, ಅವುಗಳ ಸ್ವಭಾವ, 
ಹಾವಳಿಯ ರೀತಿ, ನಿಯಂತ್ರ ಕೋಪಾಯಗಳು ನುುಂತಾದ ವಿಷಯಗಳ 
ಬಗೆಗೆ ಸ್ಮೂಲನಾದ ಪ್ರಾತ್ಯಕ್ಷಿಕಜ್ಸ್ಹಾನವಿರುವದು ಅತ್ಯಾವಶ್ಯಳವಾಗಿದೆ 
(ಕೀಟವಿ, Vi, ಅರಿಕೆ). [ನಿಯಂತ್ರ್ರಣ-- ಉಪಾಯ] 

ನಿಯಂತ್ರಿ (ನಾ). ರಥ, ಬಂಡಿ ಮೊದಲಾದುವುಗಳನ್ನು ನಡೆಸು 
ವವನು; ಸಾರಥಿ: “ದಕ್ಷಿಣಸ್ಮಂ ನಿಯಂತ್ರಿಯಾ ಕತ್ತ ಸೂತನೆನೆ 
ಸಾರಧಿಗೆ ನಾಮಮಕ್ಕುಂ” (ನುಂಗರಾ. ೮೫-೨೫). [ಸೆಂ. ನಿಯೆಂತಿ ತ್ರಿನ್‌] 

ನಿಯಂತ್ರಿ ತ (ಗು). ೧. ಕಟ್ಟಿದ; ಬಂಧಿಸಿದ; ಬಿಗಿದ: ಮಜೀ 
ಭಾಂತ್ರನಿಯಂತ್ರಿ ತಾಶ್ವಶವಮಾಂಸರಸಾಸನ ಮತ್ತಯೋಗಿನೀತಂತ್ರನಿದೇ 
ನಗುರ್ವನೊಳಕೊಂಡುದೊ ಕರ್ಣನ ಗೆಲ್ಲ ಕೊಳ್ಳು ಳಂ (ಪಂಸಭಾ 
೧೨-೧೨೦). (ನಾ). ೨. ಹತೋಟಗೊಳಗಾದುದು: ಅಲ್ಲ... 
ಮೂಡುವ ಪಾತ್ರಗಳು ಬಹುನುಟ್ಟಿಗೆ ರಾಷ್ಟ್ರದ ವೆಸ್ತು ದೃಷ್ಟಿ ಯಿಂದ 
ನಿಯಂತ್ರಿ ತವಾದುದು (ಭಾನಗೀ. ೫). [ಸೆಂ] 


ನಿಯಂತ್ರಿಸು (ಕ್ರಿ). ೧. ಅಂಕೆಯಲ್ಲಿಟ್ಟು ಕೊಳ್ಳು ; ಅಗಾ 
ಕೊಳ್ಳು ; ಅಧೀನದಲ್ಲಿರಿಸಿಕೊಳ್ಳು ; ಹತೋಿಯಲ್ಲಿಂಸು 
ಆವದೇವಿ. .. ಮನುಜ ದನುಜಸುರರ್ಗೆಯಂತ್ರ ತುತ್ರಮಂತ್ರವಾಗಿ 


ನಿಯಂತ್ರಿ, ಸಿರುವಳೋ ಅವಳೆ ಇಂದು ಮನೆಗೆ ಬಂದು . . . ಹರಸು 
ತಿಹಳು (ಅನಿಕೇ. ೧೨-೧೬) ; ಈ ಎರಡು ಬಗೆಯ ಸಂಸ್ಥೆ: ಗಳೂ ಒಂದ 
ನ್ನೊಂದು ಜೆಖವ ರೀತಿ ನಿಯಂತ್ರಿಸಬೇಕು. (0೫ ೫೩); ಜನ 
ಸಂಖ್ಯೆಯನ್ನು ನಿಯಂತ್ರಿಸಲು ನಾವು ಕೈ ಲಾದಸ್ಟೂ ಪ್ರಯತ್ನಿಸುತ್ತ 
ದ್ಮೇವೆ (ಕಾಲಯಾ, ೫೬) ; "ಇದಕ್ಕೆ ಒಡಲು ಇಲಿಗಳ ನ ಯೆ 
ನಿಯಂತ್ರಿಸುವುದು ಸ್ಪೃ ಹಣೀಯವೆನಿಸುತ್ತದೆ (ದೇಶನ್ಯೇ Px 
ಕೆಲಸ ಮಾಡುವಂತೆ ಮಾಡು ; ಚೋದಿಸು: ಸಹ ಎಲ್ಲ 
ಕ್ಕಿಂತ ಬೊಡ್ಡ ಪಿಂಡವೆಂದರೆ ಯಕೃತ್ತು (1.107) ರಕ್ತದ ಘಟಕಗಳನ್ನು 
ನಯಂಂತ್ರಿ ಸುವದು (ಗೋಗ್ರಾಸ. ೪೫). [ನಿಯಂತ್ರಣ 4 -ಇಸು,] 
ನಿಯತ ಗು. ೧. ಅಂಕೆಯಲ್ಲಟ್ಟ ; ಪಕೋಟಿಗ ಒಳಗಾದ ; 
ನಿಗ್ರಹಿಸಲ್ಪಟ್ಟ. ೨. ಅಳಕೆಗೊಳಸಟ್ಟಿ; ಅಧೀನವಾದ. 
೩. ಗೊತ್ತುಮಾಡಿದ ; ನಿರ್ಣಯಿಸಿದ; Sy ತವಾದ : ನಿಯತಾಗ 
ಬಜ ಸಂಶಯಮೊಂದೆಡೆಯಲ್ಲಿ ತೋಟಕಿ ಸಂಜಯವಿಜಯಾಹ್ವಯ 
ಚಾರಣಯುಗಳಂ ನಿರ್ಣಯಾರ್ಥಮೆಯ್ತ ೦ದು ತೀರ್ಥಕರದಾರಳನಂ 
ಬಲನರೆ , . . ತೊಲಗಿದುದು ಪದಾರ್ಥಸಂಶಯಂ. (ನಧೇಷು. ೧೪-೬೪); 
ಸಿಯತಂಸರಸಿತೆ ಕಿಂಚಿದ್ಭಯತರತನು ವಿಜಿತವಿಸಯಮತಿಗರ್ನಸಮಾಶ್ರಯ 
ಮಾಗೆ ಸುಭಗೆಯಿನೆ "ಗ್ನು ಯಖನತಿ ಸಲೆ ಮಣ್ಯಿಯೆಂಬ ನಟ 
ಸಡೆಗುಂ (ಶೃಂಗಾರ.೩-೩೦) ; ನಿಯೆತಾಪ್ಟಾ ದೃಶದುಷ್ಟ ದೋಷರಹಿತ 
ಶ್ರೀಜೈನಬಿಂಬಂ ಪಿರುದ್ಧಿ ಯನುಶ್ಚಾದಿಕುಂ (ಪಾರ್ಶ್ವ. ೧೬-೧೪) : 
ಅವಧಾರಣೆಯ ಎಕಾರಂ ನ್ನ ಸಗಳ ಯ್ಯ 
ಮಾದಲ್ಲಿಯುಂ , ಸೇಧಿಯುಂಟು (ತಮೆದ. 
೪. ನಿಶ್ಚಲವಾದ; ದೃಢವಾದ: ಅಚಲವಾದ ; 


ಅನಿಯೋಗ 
೬೪ ವೃತ್ತಿ) 


ಸ್ಥಿರವಾದ ೩ 


ನಿಯತಂ 


ನಿರ್ದಿಷ್ಟ ವಾದ: ನಿಯತಸಮಯಸಾರಾಸಾಧನೀಯಾದಿ ತಾರಾನ್ಯಯ 


ಪರೆನುತಪೋನುಸ್ಮಾ ನನಿಷ್ಟಾರ್ಥಸಿದ್ಧ ೦ (ಕವಿರಾ. ೩-೨೧೫); ಆ A 


ಮಹಂತಂ ನಿಯತ [ಸಾಕಾಂ. ನಿಖಿಳ] ಭಕ್ತಿ ಮಹಾಮಹಿಮೆಯಿಂದೊಪ್ಪು 
ತಿಪ್ಪ ಭಿರಾಮಪುರನೇ ರಾಜಧಾನಿಯೆನಲ್ಫೈ ನುತಿನೆತ್ತು. ಭೂಮಿಯಂ. 
ಪರಿಪಾಲಿಸುತ್ತ . (ಬಸಪು. ೧೯-೪).. ೫. ತಪ್ಪಿಸಿಕೊಳ್ಳ ಲಾಗದ ; 
ಅನಿವಾರ್ಯವಾದ, ೬. ಬಂಧನಕ್ಕೆ ಒಳಗಾದ ; ಬಂಧಿಸಿದ, 
(ನಾ). ೭. ಗೊತ್ತುಮಾಡಲ್ಪ ಟ್ವಿರುವುದು ; ನಿಶ್ಚಿತವಾದುದು ; 
ನ್ಯವಸ್ಥಿತವಾಗಿರುವುದು : “ನಿಶ್ಚಿತಂ, ನಿಯತಂ -- ಈ ೨ ನಿಶ್ಚಯಿ 
ಸಲ್ಪಟ್ಟುದು? (ಹೆಲಾಯು. ೧೧೮-೨೫) ; ನಿಯತಾಯುರಬ್ಧಸಂಖ್ಯಾಕ್ಷಯ. 
ದೊಳ್‌ ದಿನದಿಂದವಿಂಟಿಕಿದು ಬಂದನುರಂ ಧಾತ್ರಿಯೊಳೆಲ್ಲನುಲ್ಲಿ ಪುಟ್ಟ ೮ 
ಬಯಸುನರೆನೆ ಸೆಅದನಿನ್ನದೇವಣ್ಣಿ ಸುವೆಂ (ನರ್ಧಮಾ. ೧೧-೩); ಪ್ರತಿ 
ಯೊಂದು ಇಂದ್ರಿಯಕ್ಕೂ ಬೇರೆ ಬೇರೆ ವಿಷಯಗಳು ನಿಯತವಾಗಿವೆ. 
(ಜೀನಾತ್ಮ. ಒಟ). ೮, ನಿಶ್ಚಲವಾದುದು ; ಸ್ಥಿರವಾದುದು ; ದೃಢ 
ವಾದುದು: ನಿಯತವಹ ಶೌಚಾಚಮನ ನಿರ್ಣಯನನುಲಕ ವಿಸ್ತರಿಸಿ... 
ಸಂಕಲ್ಪ ಸಮಯದಲಿ ಬಯಕೆಯಿಲ್ಲದೆ ವಿನ್ನು ಚರಣದ್ವಯನ ಸೆಂಸ್ಕರಸುತ್ತಿ 
ವಾಣೀಪ್ರಿಯನಧುನ ಮಧ್ಯದಲಿ ಮುಳುಗಿದ ತನ್ನನೀಕ್ಷಿಸುತೆ (ಅಕ್ರೂಡ. 
೫-೨೭). ೪. ಕೂಡಿಕೊಂಡಿರುವುದು ; ಯುಕ್ತ ವಾಗಿರುವುದು ; 
ಗ್ರಥಿತ : ನಯಗಣದಿಂದಂ ನಿಯತವಿಂದಕ್ಕುಂ ಪ್ರಿಯಲಲನೇ ಕೇಳ್‌ 
ನಯದಿನುದಾತ್ತಂ (ಛಂದೋಂಬು. ೨-೭೫). ೧೦. ಖಂಡಿತ; ನಿಶ್ಚಯ: 
“ನಿಶ್ಚಿತ ನಿಯತಮೆನೆ ನಿಶ್ಚಯಂ” (ಮಂಗರಣ, ೧೨೯-೧೩) ; ನಿಯತದಿನ 
ಮರ್ದಿನೊಳಮರ್ಜಿನ್ನಯ ಜೀವನಮಂ ಮರಾಳಮಿದು ಬೇರ್ಪಡಿಕುಂ 
(ನೃಷವಿ. ೧೪-೧೪) ; "ಹಿಪ್ಪಾರ್ಕಸ್‌' (Hipparchus) ಎಂಬಾತನೇ 

ಸ್ತ ಶಕಾರಂಭಕ್ಕೆ ೧೩೦ ಸಂವತ್ಸರಗಳ ಹಿಂದೆ ತಾರಾಪುಂಜಗಳ ಸ್ಥಾನ 
ಗಳನ್ನು ಸ್ವಲ್ಪಮಟ್ಟಗೆ ನಿಯತವಾಗಿ ಮೊಟ್ಟ ಮೊದಲು ಎ೬ ೬ ವರ್ಗೀಕರಿ 
ಸಿದನು (ಜ್ಯೋತಿರ್ವಿ, ೨೩). ೧೧. ನಿಯಮಿತವಾಗಿ ನಡೆಯುವ 
ಶ್ರಮ; ನಿಯಮ : ಸುವ್ರತನಿಯತವಂ ಬುಧರಿಂದುಮಂಖಿಗಣುಪಿದಡೆ 


ಪರಮಾನಂದದಿಂ ಮಾದಾಯಿ ಶಿವಮಂದಿರಕೆ ನಡೆತಂದು (ಬಸಪು. ೨-೪೯); |' 


ಚೋರವಿದ್ಯವು ಸಹಜ ನಿಮಗಾ ಪಾರದಾರ್ಯವು ನಿಯತ ದಿಟ ದಿಟ 
(ಕೌತಿರಾ, ೩೬-೪೩). ೧೨. ಒಂದರಲ್ಲಿ ಚೆನ್ನಾಗಿ ಅಂಟಿಕೊಂಡಿರು 
ವವನು; ನಿಷ್ಕ; ಸೇವಾಸರ; ಗಾಢಾಸಕ್ತ : ಭನದ ಭಾರಿಯ 
ತಪ್ಪಿ ಸಿಕೊಂಬರೆ ನೀನು ನಿಯತನಾಗಿ ಭಯಭರಿತನಾಗಿ ಅಹಂಕಾರಿ 
ಯಾಗದೆ ಶರಣಿನ್ನು ಮುನನೇ (ಬಸನ, ೨೭೪) ; ದಾಸತ್ವಂ ನೀರದಾಸತ್ವಂ 
» « ಎಂಬ ಶ್ರುತಿಯರ್ಥನ ನೋಡಿ. ನಿಯತನಾಗಬಲ್ಲಡೆ ಆತ 
ಮಹೇಶ್ವರನಸ್ಪ ನಯ್ಯಾ (ಚನ್ನನ. ೨೧-೬). [ಸೆಂ] 
ನಿಯತಂ (ಅ). ೧. ಯಾವಾಗಲೂ ; ತಪ್ಪಜಿ; ಸತತವಾಗಿ; 
ಸದಾ: ನಿಯತಂ ಸಮ್ಮಜ್ಮಂತ್ರಪ್ರಯೋಗಪಟುನೆನಿಸ ಭೂತಳಾಧೀಶ್ವರನ 
ಪ್ರಿಯರಂ ಮರ್ದಿಸಿ ಧರೆಯಂ ಜಯಲಕ್ಷೀಧಾಮನಾಗಿ ಪರಿರಕ್ಷಿಸುಗುಂ 
(ಪಂಚತಂ. ೨೧೨-೧೫) ; ನಿಯತಂ ಭಾವಿಸು ಚಿತ್ತ ದೊಳ್‌ ಬೆದಜಿಜೊಲ್ಲಾ 
ರೆಯ್ದು ಕೇಳಗ್ನಿ ಭೂತಿಯೆನಾನಗ್ರ ಜನೆಂ (ಸುಕುಮಾ, ೫-೨೪); ನಿಯತಂ 
ಪಡಿಯಜಬೆಸನಾದಿಯಾಗೆ ಬೆಸನೆನಿತನಿತ್ತು ಮಂ ಸಲೆ ಸುರಕಾಂತೆಯಕೆ 
ತನಗೆಸಪರ್‌ (ವರ್ಧಪು. ೧೩-೫೪) ; ಸಕಾರಂ, . . ಆರೆ ಎಡೆಯೊಳ 
ಜತ್ವಂ ಮೇ ಣರೆಎಡೆಯೊಳ್‌ ಸಂಖ್ಯೆಯಾಗೆ ನಿಯತಂ ಛತ್ವಂ (ಶನುದ. ೬೮). 
೨. ಖಂಡಿತವಾಗಿ ; ನಿಶ್ಚಯವಾಗಿ; ಸಂದೇಹವಿಲ್ಲದೆ ; ವಿಕಲ್ಬ 
ವಿಲ್ಲದೆ ನಿಯತಂ ಶಶಿಪುನೆನಿಪ್ಪು ಕ್ಷಿಯೊಳೊಳಕೊಂಡಿರ್ಕುಮಶನ 
ವಸನಮಿವೆರಡರಿ೦ (ನಸ್ತು ಕೋ. ೧೪೦-೧೩೦); ಸತತಾಭ್ಯಾಸಪ್ರಯತ್ನಂ 
ಕನಿತೆಗೆ ನಿಯತಂ ಕಾರಣಂ (ಕಾನಾ ನ. ೪೨೪); ನಿಯತಂ ಶೀಲಕ್ಕೆ 


೪೬೩೪ 


a 


25 


30 


35 


4 


45 


ನಿಯತಸಾಹಚರ್ಯ 


ಪಕ್ಕಾಗಿಯೆ ಪೆಸರ್ವಡೆದಂ ದೇನರಿಂದಂ ಕುಬೇರಪ್ರಿಯಂಸೆಂಬಂ ರೂಸನಂತಂ 
(ಪಣ್ಕಾಸ್ತ್ರ. ೭-೫) ; ನಿಯತಂ ಕಲ್ಯಾಣದ ಸಾರ್ಕೆಯೊಳೊಪ್ಪು ವ 
ಕಾಡೊಳೆಲ್ಲಿ ಕರಡಿಯ ರೂಪಿಂ ಭಯೆನಿಲ್ಲದೊಗೆವುದೆಂದಾ ದಯಾಕರಂ 
ಬೆಸಸೆ (ನೃಷವಿ. ೨೨-೩೧). [ನಿಯತ] 

ನಿಯತಕಾಲ (ನಾ). ನಿಗದಿಮಾಡಿದ ಕಾಲ, ಅವಧಿ: ಶಿಕ್ಷಣಕ್ಕೆ 
ಸಂಬಂಧಿಸಿದ ನಿಯತಳಾಲದ ಯೋಜನೆಗಳನ್ನು ರೂಪಿಸುವಾಗ ರಾಜ್ಯ 
ಸರ್ಕಾರಗಳ ಸಲಹೆ ಸಹಕಾರಗಳನ್ನು ಪಡೆಯುತ್ತ ದೆಟಿಕ್ಷದ.೪11,ಮುನ್ನುಡಿ). 

[ನಿಯತ 4 ಉಲ] 

ನಿಯತಕಾಲಿಕ (ಗು). ೧. ನಿಗದಿಯಾದ ಕಾಲಕ್ಕೆ ಸಂಬಂಧಿಸಿದ; 
ನಿಯಮಿತ ಕಾಲದಲ್ಲಿ ಹುಟ್ಟುವ, ಹೊರಡುವ : , ನಿರ್ದಿಷ್ಟ 
ಸಮಾಂತರದಲ್ಲಿ: ಪುನರಾವರ್ತವಾಗುವ ; ನಿಯತಕಾಲಿಕ (70810610. 
ಇಂಕತ). (ನಾ). ೨. ನಿಗದಿಯಾದ ಕಾಲಗಳಲ್ಲಿ ಹೊರಡುವ 
ವಾರ, ಪಕ್ಷ, ಮಾಸ್ಯ ತ್ರೈಮಾಸಿಕ ಪತ್ರಿಕೆ ಮೊದಲಾದುವು: 
“ದಿನಪತ್ರಿಕೆ ; ನಿಯತಕಾಲಿಕ ; ಪತ್ರಿಕೆ” (Journal. ಪತ್ರಿಸಿ. ೪೮); 
ಭಾರತದಲ್ಲಿನ ವೃತ್ತ ಪತ್ರಿಕೆಗಳು ಹಾಗೂ ನಿಯತಕಾಲಿಕಗಳ ಮಾಲಿಕರ ಸಂಘ 
ವಾಗಿದ್ದು ತನ್ನ ಸದಸ್ಯರ ನಡುವಣ ವ್ಯಾಪಾರಾಸಕ್ತಿಗಳನ್ನು ಉತ್ತೇಜನ 
ಗೊಳಿಸಿ ಅಭಿವೃದ್ಧಿ ಸಡಿಸುವುದು. (ಕವಿಕೋ. 1, ೧೬೭). [ಸೆಂ] 

ನಿಯತದ್ವಿತ್ವ (ನಾ). [ನ್ಯಾಕ]ಸ್ಥಿರವಾಗಿ ದ್ವಿತ್ವವಾಗಿಯೇ 
ಇರುವುದು; ಒತ್ತ ಕ್ಷರವಿಲ್ಲದೆ ಪ್ರಯೋಗವಾಗದುದು : ಇನ್ನು 
ನಿಯತದ್ವಿತ್ವಕ್ಕೆ ಸಪ್ಪು ಕಂ, ಕಪ್ಪಡಿ, ಬಿಪ್ಪಂಡಂ, ಉಪ್ಪಂಡಂ (ಕಸುದ, 
೩೬ ಪ್ರಯೋ). “ಶಿಥಿಲದ್ವಿತ್ವ” ಷರಾ. [೩ಯತ-ದ್ವಿತ್ವ] 

ನಿಯತಧರ್ನು (ನಾ). ಒಂದು ವಸ್ತುವಿನಲ್ಲಿ ಸ್ಥಿರವಾಗಿ ಇರುವ 
ಧರ್ಮ; ಒಂದು ವಸ್ತುವಿನ ಹುಟ್ಟಿನಿಂದ ನಾಶ ಪರ್ಯಂತವಾಗಿ. 
ಅವಿನಾಭಾವದಿಂದ ಅದರಲ್ಲಿ ಇರುವ ಜಾತಿ, ಗುಣ ಮೊದಲಾ, 
ದುವು: “ಕಾಗೆ ಕುಳಿತ ಮನೆಯೇ ಜೇವದತ್ತ ನ ಮನೆ*, ಎಂದು. ಇಲ್ಲಿ 
“ಕಾಗೆ” ಮನೆಯ “ಲಕ್ಷಣವಲ್ಲ, ನಿಯತಧರ್ಮವಲ್ಲವಾದ್ಧರಿಂದ ; ಆದರೆ 
“ಉಪಲಕ್ಷಣ”, ಅಥವಾ ಪ್ರಸಂಗಾತ್‌ ಸೂಚಕ (ಧ್ವನ್ಯಾಲೊಜಿ ೫೧ 
ಆಡಿಟ). [ನಿಯತ 4- ಧರ್ಮ] 

ನಿಯತಪ್ರಶೀತಿ (ನಾ). ೧. ಖಂಡಿತವಾಗಿ ನಡೆಯುವ ಲೋಕ 
ವಾದ; 'ಸುಳ್ಳಾಗದ ಜನನಾದ. ೨. ನಡೆಯ ಬೇಕಾದುದು 
ನಡೆದೇ ತೀರುವುದೆಂಬ ಜ್ಞಾನ; ಅನುಭನಿಸಬೇಕಾದುದನ್ನು 
ಅನುಭವಿಸಲೇ ಬೇಕೆಂಬ ನಿಶ್ಚಯಜ್ಞಾನ : ಸತತೋದಯನಪ್ರಶಿ 
ಹತಗತಿತೀ ಪ್ರ ಂ ತದ್ದಿನಾಧಿನಾಥನುಮಸ್ತ ಂಗತನಾದನಂತೆ ನಿಯತ 
ಪ್ರತೀತಿಯಂ ಕಳೆಯಲಕ್ಕುಮೇ ವ್ಯಾಸಕಮಂ (ಕನಿಖ. ೩-೩೦). 

[ನಿಯತ -- ಪ್ರತೀತಿ] 

ನಿಯತನಿಧಿ (ನಾ). ಆತ್ಮಸಾಕ್ಷಿಯ ಆದೇಶನೇ ನೀತಿಯ ಪರಮ 
ಪ್ರಮಾಣ ಎಂಬ ತತ್ತ್ವ : “ನಿಯತನಿಧಿ, ಪರಮನಿಧಿ, ನಿರಪೇಕ್ಷ 
ವಿಧಿ” (Categorical imperative, ಪಾರಿಸ. ೧೨) [ನಿಯತ 4 ನಿಧಿ] 

ನಿಯತನೃತ್ತಸ್ಥಿತ (ನಾ). ೧. ಒಂದೇ ರೀತಿಯಾದ ನಡವಳಿಕೆ 
ಯಲ್ಲಿರುವವನು ; ಸ್ಥಿರವಾದ ನೀತಿಯುಳ್ಳ ನನು, ೨. ಬೇಕೆ 
ಬೇಕೆ ಸಂಕ್ರಾಂತಿವೃತ್ತಗಳಲ್ಲಿ ಸಂಚರಿಸಜಿ ಒಂದೇ ವೃತ್ತದಲ್ಲಿ 
ನೆಲಸಿರುವವನು. ೧, ೨: ಸರಮೋದಯರಿರ್‌ ಕಮಲಾಕರಬೋಧಕ 
ರಿರ್‌ ದಿನೇಶನುಂ ನೀನುಂ ಭಾಸ್ಕರನನಿಯತವೃತ್ತ ಕ್ರಮನರಸಾ ನಿನ್ನಂತೆ 
ನಿಯತವೈ ತ್ರ[ಸಾಶ್‌ಂ, ಶ್ರಿ]ಸ್ಥಿತನೇಂ (ಕವಿಖಾ. ೩-೪೧). [ಸೆಂ] 

ನಿಯತಸಾಹಚರ್ಯ (ನಾ). ಯಾವಾಗಲೂ ಕೂಡಿಕೊಂಡೇ 
ಇರುವುದು ; ಯಾವಾಗಲೂ ಒಂದನ್ನು ಬಿಟ್ಟು ಮತ್ತೊಂದು 


ನಿಯೆತಸ್ವೆರೂಪ 


ಇರದೇ ಇರುವಿಕೆ; ಕಾರ್ಯಕಾರಣ ಭಾವ ನೊದಲಾದುವುಗಳಲ್ಲಿ 
ರುವ ಸ್ಥಿರವಾದ ಸಂಬಂಧ : ಆ ಸಂಬಂಧವು ಕಾರ್ಯಕಾರಣಭಾವ, 
ಸಾಮಾನ್ಯನಿಶೇಷಭಾನ . , . ನಾಶ್ಯನಾಶಕ ಭಾನ-ಮೊದಲಾದ ಸಂಬಂಧ 
ಮೂಲಕ ನಿರ್ಣಯಿಸಲ್ಪ ಡಬೇಕು. ಇದನ್ನು ನಿಯತಸಾಹಚರ್ಯನೆಂದು 
ವ್ಯವಹರಿಸುವರು (ಹಿಂದಸಾ. ೧೪೦), [ನಿಯತ -- ಸಾಹಚರ್ಯ] 

ನಿಯತಸ್ವರೂಪ (ನಾ). ನಿರ್ದಿಷ್ಟವಾದ ಆಕಾರ,-ರೀತಿ: 
“ಸರ್ವೇಜನಾಸ್ಸು ಖಿನೋಭನಂತು?-ಇಂಥಾ ಬೃ ಹದೌದಾರ್ಯದ ವಾಕ್ಕು 
ಗಳು ಎಲ್ಲರಿಗೂ ಸುಲಭವಾಗಿ ಬರುತ್ತ ವೆ. ಅವುಗಳನ್ನು ಒಂದು ನಿಯತ 
ಸ್ವರೂಪದಲ್ಲಿ ತೋರಿಸಿರೆಂದಾಗ ಮಾತ್ರ, ಅದನ್ನು ಬಲ್ಲನರು ಬಹುಮಂದಿ 
ದೊರೆಯ ಲಾರರು (ಉಜ್ಯಶಾ. ೨೪೭). [ನಿಯತ 4 ಸ್ವರೂಪ] 

ನಿಯತಸ್ವಾಂತ (ನಾ). ಸ್ಥಿರವಾದ ಮನಸ್ಸು ; ದೃಢವಾದ 
ಮನಸ್ಸು : ಇಂತು ಲೋಕಹಿತೈಕ ನಿಯತಸ್ವಾಂತಚೇಷ್ಟಿ ತನಾದ ನಂಂನಿ 
ನೇದಾಂತಸಾಗರಸಾರಸಂಗ್ರ ಹನೆನಲು ವಿರಚಿಸಿದ (ಸಿಭಾಗ, ೧-೪-೧೨). 

[ನಿಯತ 4 ಸ್ಮಾಂತ] 

ನಿಯತಾಂಕ (ನಾ).[ಗಣಿತ]ಬದಲಾನಣೆಯಾಗದ ಅಂಕ; ಖಚಿತ 
ವಾಗಿರುವ ಅಂಕ : “ವ್ಯತ್ಯಾಸ ಹೊಂದದ ಅಂಕ, ಪದ: ನಿಯತಪದ ; 
ನಿಯತಾಂಕ” (0೦05604, 'ಇಂಕಸ). [ನಿಯತ-- ಅಂಕ್ಕ] 

ನಿಯತಾಧಿಕಾರ (ನಾ). ೧. ಸ್ಥಿರವಾದ ಅಧಿಕಾರ. ೨. ಸ್ಥಿರ 
ವಾದ ಅಧಿಕಾರವುಳ್ಳ ವನು ; ಒಂದು ಅಧಿಕಾರದಲ್ಲಿ ನಿಯಮಿ 
ಸಲ್ಪಟ್ಟಿನನು ; ಅಧಿಕಾರಿ : “ನಿಯತಾಧಿಕಾರನಲಿಂಗಾಯಂಕ್ತ ೦೫ 
'ವೆಸ್ತುಕೋ. ೬೧-೫೭). [ನಿಯತ 4 ಅಧಿಕಾರ] 

ಸಿಯತಾಪ್ತಿ (ನಾ). ೧. ಯಾವ ಸಂಶಯವೂ ಇಲ್ಲದೆ ಪಡೆಯು 
ವುದು. ೨. [ಕಾವ್ಯ ವಿನಾ] ನಾಟಿಕಲಕ್ಷಣದಲ್ಲಿ ಹೇಳಿರುವ ಕಥಾ 
ವಸ್ತುವಿನ ಐದು ಅವಸ್ಥೆಗಳಲ್ಲಿ ನಾಲ್ಕನೆಯದು; ಅಪಾಯಗಳು 


ಇಲ್ಲದಿರುವುದರಿಂದ ನಾಯಕನಿಗೆ ಫಲ ಜೊರಕುವುದರಲ್ಲಿ ಇರುವ | 


ಭರವಸೆ, ದೃಢವಾದ ನಂಬಿಕೆ, -ನಿಶ್ಚಯಜ್ಞಾನ : ನಿಯತಾಸ್ತಿ 
ಅಡಚಣೆಗಳು ಕಳೆದುಹೋಗಿ ಫಲಪ್ರಾಪ್ತಿ ನಿಶ್ಚಯವಾಗಿ ಆಗಬಹುದೆಂಬ 
ಭರವಸೆ (ಕೈಪಿಡಿ. ೨೦೮). [ನಿಯತ -- ಆಸ್ತಿ] 

ನಿಯತಾಹಂಕೃ ತಿ (ನಾ). ಅಹಂಕಾರವನ್ನು ಅಡಗಿಸಿರುವವನು : 
ನಿಯತಾಹಂಕೃತಿ ಪೂತನಾಪ್ರ ತಿಭಯೆಂ * ೬ ೬ ಜಯೇಂಮಂ ತಾಳ್ಡಿದು 
ದಾತ್ಮಸನ್ನಿಭಗುಣಂ ಶ್ರೀಗಂಧಗೋಪಾಳನಾ (ಅರ್ಧನೇ. ೭-೯೩). 

[ನಿಯತ-- ಅಹಂಕೃ ತಿ] 

ನಿಯತಾಹಾರ (ನಾ). ಸರಿಮಿತವಾದ ಆಹಾರ. "ನಿಯತಾ 
ಹಾರಯಜ್ಞ' ಪರಾ. [ನಿಯತ ಆಹಾರ] 

ನಿಯತಾಹಾರಯಜ್ಞ (ನಾ). ಪರಿಮಿತಾಹಾರ ಸೇವನಾರೂಪ 

ಇದ ಯಜ್ಞ, - ದೇವತಾರಾಧನೆ ; ಆಹಾರನಿಯನಮುಪಾಲನೆ 

ಯಿಂದ ದೇವರನ್ನು ಒಲಿಸಿಕೊಳ್ಳುವುದು : ದ್ರಮ್ಯಯಜ್ಞ, ತಪೋ 
ಯಜ್ಞ. ಶೆ *ಪ್ರಾಣಾಯಾಮಯಜ್ಞ, ನಿಯತಾಹಾರಯಜ್ಞ. ಹೀಗೆ ಅನಂತ 
ಯಜ್ಞಗಳನ್ನು ಶ್ರೀಕೃಷ್ಣನು ಹೇಳುತ್ತಾ... ಮೇಲಣ ಮಾತನ್ನು 
ಹೇಳುತ್ತಾನೆ (ಭಾರದ, ೧೧೬). [ನಿಯತಾಹಾರ--ಯಜ್ಞ] 

ನಿಯತಿ (ನಾ). ೧. ಹತೋಟಿ ; ನಿರ್ಬಂಧ; ಅಡ್ಡಿ ; ತಡೆ. ೨, 
ಅದೃಷ್ಟ; ನಿಧಿ; ದೈವ; ಜನಸ್ಮಾಂತರೀಯ ಕರ್ಮ: “ಯನು ನಿಯತಿ 
ದಿಸ್ಟ ನಿಧಿ ನಾಮಮಯಾನಯರೂಪನುಂತದಕ್ಕು ೦ ದೈವಂ? (ನಸ್ತು ಕೋ. 
೧೦-೫೫) ; “ನಿಯತಿ, ವಿಧಿಃ---ಈ ೨ ಬಿದಿ? (ಹಲಾಯು. ೧೫-೮೭): ; 
“ನಿಯತಿಯೆನೆ ವಿಧಿಯ್ಗಕ್ಕು (ಮುಂಗರಾ. ೨೨-೧) ; ನಿಯತಿಯನಾರ್‌ 
ವಿನಾಜಕಿದಸರ್‌ (ಯಶೋಚ, ೧-೪೯) ; ನಿಯೆತಿಯೆ ಗತಿಯನ್ನು ಯಾರು 


೪೬೩೫ 


25 


35 


40 


45 


ಸಿಯತಿಕ್ರಮು 


ಬಲ್ಲರು? (ಕಸರಿ. ೧೮೧) ; ನಿಯತಿಯ ವಜ್ರಮುಷ್ಟಿ ಯಿಂದ ಬಿಡು 
ಗಡೆಯೇ ಇಲ್ಲವೆ? (ರೂಸಸ, ೪). ೩. ಕಟ್ಟು ; ನಿಯಮ ; ಕ್ರಮ; 
ವ್ಯವಸ್ಥೆ : ಪ್ರಾರಬ್ಧ ದಲಿ ನಿನ್ನ ಪುಣ್ಯನಿನಿತಾನುಮಿರೆ ಸೇರೆ ಪಶ್ಚಾತ್ತಾಪ 
ಭಾರವದರೊಡನೆ ದಾರುಣದ 'ಕರ್ಮು£ಯತಿಯನಿನಿತು ಶಿಥಿಲಿಫುದು 
ಕಾರುಣ್ಯದಿಂ ದೈನ (ನುಂಕುಕ: ೫೦೯) ; ಕಲಿತರೈ. ಬಿಲ್ಬಿಜ್ಜೆ ಯಂ, 
ನೇದಮುಂ, ನೀತಿನಯನಿನಯನಿಯತಿಯಂ. (ಪ್ರೀರಾನಾ, ೨೫-೬೭೧) ; 
ತಾವು ದೊಡ್ಡನರು. ನಿಯತಿಗೆ ಭಂಗ ತರೆಬಾರದು' (ನಡೆದಾ. 11, ೧೩೯೧). 
೪. ಪ್ರತ; ನೇನು: ಧೀನರಂ ಬೆನಹಾರಕೆಯ್ಲಿಡ ಠಾವಿನಲಿ 
ಕಣ್ಣೇನೆಯಾಗಿರಲಾನಗಂ ಶಿನಲಿಂಗದರ್ಶನನಿಯತಿ ತಪ್ಪಿದಡೆ ಜೀವವಂ 
ತಾಂ ತೃಜಿಸುನಂ (ಬಸಪು. ೯-೬). ೫. ಪ್ರಪಂಚದ ವಸ್ತುಗಳಲ್ಲಿರುವ 
ಮೂಲಶಕ್ತಿ : ನಿಯತಿಗೂ(1೦777) ಪ್ರಕೃತಿಗೂ (14808) ಇರುವ 
ಸಂಬಂಧ'ಮತ್ತು ಪರಿಣಾಮಕ್ರಮ (ತತ್ವಪ್ರಾ.೬೪೪). ೬. ಮನಸ್ಸನ್ನು 
ಹತೋಟಯಲ್ಲಿಟ್ಟುಕೊಳ್ಳು ವುದು ; ಮನೋನಿಗ್ರಹ; ಆತ್ಮ 
ಸಂಯಮನ. ೭. ಪದಾರ್ಥಗಳ ನಿರ್ದಿಷ್ಟ ವಾದ ಕ್ರಮ : (೪. 
೮. [ವ್ಯಾಕ] ವಿಕಲ್ಪವಿಲ್ಲದೆ ನಿತ್ಯವಾಗಿ ಬರುನಿಕೆ: ಕೆಲವು ಶಬ್ದ 
ದೊಳ್‌ - ಕೆಲವು ಶಬ್ದಂಗಳಲ್ಲಿ ; 'ದತ್ವನಿಯಂಕ್ತಯತ್ವಮುಂಂ ಇ ದತ್ವದೊಡನೆ 
ಕೂಡಿದ ಯತ್ವವುಂ ; ಜತ್ವನಿಯತನುಂ ಎ ಜಕಾರದ ನಿಯತಿಯಂ ; 
ತಾಳ್ವಿರ್ಕುಂ ಇ ಧರಿಸಿರ್ಪುದು (ಶನುದ. ಕಿ. ೨೫೯ ಟೀಕು). ೯. [ಶನ] 
ಶೈ ವಾಗಮದಲ್ಲಿ ಹೇಳಿರುವ ಮೂವತ್ತಾರು ತತ್ವಗಳಲ್ಲಿ 
ಒಂದು; ನಿಯಮನ ಶಕ್ತಿ : ಸಟ್ವಂಶತ್ತ ತ್ವಗಳು :-ಶಿವ, ಶಕ್ತಿ , . . 
ನಿಯತಿ, ಪುರುಷ . . . (ಇವು ಶೈವಾಗಮದಲ್ಲಿರುವ ತತ್ತ್ವಸಂದೋಹ 
ಗಳು) (ಭಾರದ-೭೩ಅಡಟ); ಸಡ್ನು ಣೈಶ್ವರ್ಯಸಂಪನ್ನ ನಾದ ಪರಮೇಶ್ವರನು 
ನಯತಿ, ವಿದ್ಯಾ, ಪ್ರತಿಸ್ಮಾ, ಶಾಂತಿ, ಶಾಂತ್ಯತೀತಗಳೆಂಬ ಐದು 
ಕಲೆಗಳಿಗಾಶ್ರಯವಾದ' . . . ಮೂರ್ತಿಗಳಿಂದ . . . ಭಕ್ತಾನುಗ್ರಹ 
ಮಾಡುತ್ತಾನೆ (ಭಾರದ: ೩೪). ೧೦. ಪರಮೇಶ್ವರನ ಐದು 
ಕಲೆಗಳಲ್ಲಿ ಒಂದು : ಅಶುದ್ಧ ಸೃಷ್ಟಿಯಲ್ಲಿ ಮನಾಯಾತತ್ತ ವು ಕಾಲ, 
ನಿಯತಿ, ಕಲಾ, ವಿದ್ಯಾ, ರಾಗ ಎಂದು ಪಂಚನಿಧವಾಗಿ ಪರಿಣಮಿಸುವುದು 
(ಹಿಂದಸಾ. ೨೯೬); ಈ ನಿನಿಂತ್ತವೇ ನಿಯತಿ. ಇದು ಆಯಾ ಜೀವನ 
ಕರ್ಮಭೋಗವನ್ನು ನಿಯಮಿಸುವುದು. (ಭಾತತ್ರ್ವ,. ೬೬೫), ೧೧. 
[ನೀತ್ಕಿ] ಪರಮೇಶ್ವರನಿಗೆ ಅಧೀನವಾಗಿರುವಿಕೆ : ನಯತಿ ಎಂದರೆ 
ಪರಾಧೀನತೆ ; ಪರಮಾತ್ಮನಿಗೆ ವಶನಾಗಿರುವಿಕೆ; ಇದು ಸರ್ವನಿಯಾಮು 
ಕತೆಯ ಸಂಕೋಚ (38ಎ. ೪೫). ೧೨. [ತತ್ರ್ವಶಾ] ಹೃದಯ 
ಕಮಲದಲ್ಲಿರುವ ಹನ್ನೆರಡು ದಳಗಳ ಹನ್ನೆರಡು ರೂಪಗಳಲ್ಲಿ 
ಒಂದು : ಹೃ ದಯಕಮಲದಲ್ಲಿರುವ ೧೨ ದಳಗಳಲ್ಲಿ ೧೨ ರೂಪಗಳು, ಅವು 
ಶಕ್ತಿ, ಪ್ರತಿಸ್ಮಾ', ಸಂವಿತ್‌, ಸ್ಫೂರ್ತಿ, ಪ್ರವೃತ್ತಿ, ಪರಾ, ವಿದ್ಯಾ, 
ಮತಿ, ನಿಯತಿ, ಮಾಯಾ, ಕಾಲ, ಪುರುಷ--ಹೀಗೆ ೧೨ 'ರೂಪಗಳು 
(ಹಸಾರ. ೪-೨೩ ತಾತ್ಸರ್ಯ). [ಸಂ] 
ನಿಯಶಿಕೃತ (ಗು). ೧. ವಿಧಿಯಿಂದ ಮಾಡಿದ; ಅದೃಷ್ಟದಿಂದ 
ನೆರವೇರಿಸಿದ. (ನಾ). ೨. ಸೃಷ್ಟಿಯ ನಿಯಮದಿಂದ ಮಾಡಿ 
ದುದು: ನಿಯತಿಕೃ ತವೂ ನಿಯಮರಹಿತವೂ ಆದ ಸಾಹಿತ್ಯಿಕ ನಾಟಕ 
ಗಳಲ್ಲಿಯೂ ಕೂಡ ದೈವ ಪೌರುಷಗಳ ಸಂಘರ್ಷದಿಂದಲೇ ಸ್ವಭಾವದ 
ವಿಲಾಸವು ಪ್ರಕಟವಾಗುವುದು (ಪ್ರಬಂಧ. ೩೧). [ನಿಯ ತಿ-- ಕೃತ] 
ನಿಯತಿಕ್ರಮ (ನಾ). ನಿಯಮದ ರೀತಿ: ನಿಗದಿತ ಕಾವ್ಯೋಕ್ತಿಗಳೊಳ್‌ 
ನೆಗಯ್ದವು ನಾರ್ಗಂಗಳಿಂತುಮೆರಡುಕ್ತಿಗಳುಂ ಬಗೆವಾಗಳೆರಡು ಮಾಬಕ್ಕಿ 
ಯೊಳೊಗೆದುವು ವಕ್ರಸ್ವಭಾವ ನಿಯತಿಕ್ರಮದಿಂ (ಕವಿಂ. ೨-೫೨). 
[ನಿಯ ತಿ ಕ್ರಮ] 


ನಿಯತಿಕ್ಸುಪ್ತ 


ಸಿಯತಿಕ್ಸುಪ್ತ್ಯ (ನಾ). ನಿಯಮಕ್ಕೆ: ಕಟ್ಟುಬಿದ್ದವನು : ಆಳದಲಿ 
ನಿರ್ಲಿಪ್ತ ಮೇಲೆ ನಿಯತಿಕ್ಕುಪ್ತ ಲೀಲಾಪ್ರಿಯಂ ಬ್ರಹ್ಮ (ನುಂಕುರ೯೪). 
[ನಿಯತಿ -- ಕ್ಲುಪ್ತ] 
ನಿಯತಿವಾದ (ನಾ). ಮನುಷ್ಯನಿಗೆ ಇಚ್ಛಾ ಸ್ವಾತಂತ್ರ್ಯ ವಿಲ್ಲವೆಂಬ 
ವಾದ : (ಇಚ್ಛೆಯೇ ಅನ್ಯಶಕ್ತಿ ಸಂಸ್ಕಾರಗಳಿಗೆ ಅಧೀನವಾಗಿರುವುದ 
ರಿಂದ) ಮನುಷ್ಯನಿಗೆ ಇಚ್ಛಾ ಸ್ವಾತಂತ್ರ್ಯವಿಲ್ಲವೆಂಬ ವಾದ; ನಿಯತಿ 
ವಾದ; ಸಂಕಲ್ಪ ನಿರ್ಣಯವಾದ (Determinism. ಇಂಕಸಿ). 
[ನಿಯತಿ 4 ವಾದ್ಯ] 
ನಿಯತಿವಾದಿ (ನಾ). ನಿಯತಿವಾದವನ್ನು ಪ್ರತಿಪಾದಿಸುವವನು ; 
ನಿಯತಿವಾದದಲ್ಲಿ ಶ್ರದ್ಧೆಯುಳ್ಳ ವನು : (Determinist. ಇಂಕನಿ). 
[ಸಂ. ನಿಯತಿವಾದಿನ್‌] 
ನಿಯತೇಂದ್ರಿಯ (ನಾ). ಇಂದ್ರಿಯಗಳನ್ನು ಹಕೋಟಯಲ್ಲಿಟ್ಟು 
ಕೊಂಡವನು; ಜಿತೇಂದ್ರಿಯ : ನಾವಪ್ಪೊಡೆ ನಿಯತೇಂದ್ರಿಯವರ್ತಿ 
ಗಳ್‌ (ಶಾಂತಿಪು. ೮-೭೭ ಪ); ನಿಯತೇಂದ್ರಿಯನೊಳ್‌ ತೇಜೋಮಯ 
ನೊರ ರೂಪೈಕಪಕ್ಷಪಾತದೆ ನೆಜಿಕಿ ನೀತಿಯನುಬಿಕಿದು. ಮಂಧಿಪನೊಳ್‌ 
ನಿರ್ಭಯನಂಗಜನೆನ್ನ ನಿಂತಿರಲ್‌ ಸೋಲಿಕುಮೇ (ಉದಂಪೂ. ೭೪೯). 
(ಸಂ.] 
ನಿಯತೋದ್ದೇಶಿ (ನಾ). [ಕಾವ್ಯವಿಖಾ] ಒಂದು ಕ್ರಮವಾಗಿರ 
ಬೇಕೆಂಬ ಉಜ್ಜಿ "ಶದಿಂದ ಹೇಳಿರುವ ಪದ ; ನಿಶ್ಚಿತವಾದ ಕ್ರಮ 
ವನ್ನನುಸರಿಸಿ 'ಅಿನ್ವಯಿಸಿಕೊಳ್ಳ ಬೇಕಾದ ಪದಗಳ ಜೋಡಕೆ : 
ನಿಯತೋದ್ಹೆ! ಕಶಿಯುಮನುದೇಶಿಯುಮನನುನಿನಂತು ಪೇಟಕಿ ಯಾಥಾ 
ಸಂಖ್ಯಾಹ್ವಯವಮಕ್ಕುಂ (ಕಮಾ. ೧-೮೬) ; “ನಿಯತವಾದ ಉದ್ದೇಶಿ 
ಯನ್ನೂ ಅನುದೇಶಿಯನ್ನೂ ಅನುವಾಗಿ ಹೇಳಿದರೆ ಯಥಾಸಂಖ್ಯ”. 
ಉದ್ದಿಷ್ಟ ವಾದ ಕ್ರಮದಲ್ಲಿ ಅರ್ಥಗಳನ್ನುಳ್ಳ ಪದವರ್ಗ ಉದ್ದೇಶಿ (ವಿರಾ. 
೧-೮೬ ಟಸ್ಪಣಿ). [ಸಂ ಸಿಯತೋದ್ವೇಶಿನ್‌] 
ನಿಯತ್ತು, ನೀಯತ್ತು (ನಾ). ೧. ದುರ್ಗುಣಗಳಿಂದ ದೂರವಾದ 
ವರ್ತನೆ; ಸದಾಚಾರ; ನೀತಿ; ಧರ್ಮ; ಪ್ರಾಮಾಣಿಕತೆ : 
ಇವನು ಯಾರೋ ಕಳ್ಳ ಅಂತ ನಾವು ಕರಕೊಂಡು ಬಂದಿವಿ. ನಿಜಕ್ಕೆ 
ಎಂತ ನಿಯತ್ತಿನ ಮನುಷ್ಯ! (ಚಿಕರಾ. ೩೫೨) ; ಒಳ್ಳೇ ನಿಯತ್ತಿನಿಂದ 
ನ್ಯಾಯವನ್ನು ಮಾಡುತ್ತೇವೆ (ಚಾಮನಂ. ಸ್ವಲ್ಪವಾದರೂ 
ನಿಯತ್ತಿಗೆ ಹೆದರಬೇಕಾಗುತ್ತದೆ (ಸದ್ಮಸ. ೨೧೫) ; ನನ್ನೂರಿನ ಪೂಜಾರಿ 
ಗಂಗಣ್ಣ ನಿಯತ್ತಿನ ಮನುಷ್ಯ (ನನ್ನೂರು, ೧೩೨) ; ಆಗ ನನ್ಮುಲ್ಲಿದ್ದ 
ಪೋಲೀಸ್‌ ಇನ್‌ಸ್ಪೆಕ್ಟರು ಇ ಒಳ್ಳೆಯ ನಿಯತ್ತಿ ನವರು (ಕೆಲಕೆ.೧೦೦). 
೨. ಕರ್ತವ್ಯಪ್ರಜ್ಞೆ; ಔಚಿತ್ಯಜ್ಞಾನ: ರಂಗಸ್ಥಳಕ್ಕೆ ಹೋಗುವ 
ಮೊದಲು ನನಗೆ ನಮಸ್ಕರಿಸಿ ಹೊರಡುವದಿಲ್ಲ. ಅದೀಗ ನಿಯತ್ತು 
(ಬಣ್ಣಮಾ, ೧೮೬). ನಂಬಿಕೆ ; ವಿಶ್ವಾಸ: ಆತ ತುಂಬಾ 
ನಿಯತ್ತಿನ ಮನುಷ್ಯ (ಉಭಿ). ನೀಯತ್ತು: ೧. ನನ್ನನ್ನು 
ಇದುವರೆಗೆ ಕಾಪಾಡಿರುವುದು ನನ್ನ ನೀಯತ್ತು. ನೀಯತ್ತಿ ದ್ವನರಿಗೇ 
ಬರಖತ್ತು ಎಂದು ತುರುಕರು ಹೇಳುವುದು ನಿಜ (ಶನಿಸಂ. ೧೪೮). 
[4-ಅರ. ಹಿಂ. ನೀಯತ್‌; ಮರಾ. ನಿಯತ್‌, ನಿಯೇತ್‌, ನೇತ್‌] 
ಸಿಯುಮ(ನಾ).೧. ಅಂಕೆಯಲ್ಲಿಡುವುದು; ಹತೋಟಿ; ನಿರೋಧಿಸು 
ವುದು; ನಿಗ್ರಹಿಸುವುದು; ಪ್ರತಿಬಂಧ. ೨. (ಹೀಗೆಯೇ ಇರ 
ಬೇಕೆಂಬ) ಕಟ್ಟು; ವಿಧಿ; ಕಟ್ಟಳೆ: ನಿಯಮಮನೀನರ ಸಂಗಂ 
ನಿಯತಂ ಶಿಕ್ಷಿಸಲೆವೇಡಿದೆನಗಂ ಮೆನದೊಳ* ದಯೆ ಪುಟ್ಟು ನಂತೆ ನೆಗಲ್ಕನೆ 
ನಯಹೀನಂ ಮೆಚ್ಚಿ ದಂದದಿಂದಂ ನೆಗಬ್ಬಿಂ (ಪಾಶಣ್ವಪ. 9-೨೧) ; 
ನಿಯಮದ ತೈಲಂ ತೀರ್ಡೊಡೆ ಭಯವಿಲ್ಲದೆ ತನ್ನ ರುಧಿರದಿಂ ದೀಪ್ತಿ ಗಳಂ 


೨೨೮) ; 


೪೬೩೬ 


20 


25 


35 


40 


45 


ನಿಯಮ 


ನಯದಿಂ ಬೆಳಗಿದಂ (ತ್ರಿಫವಿ. ೪೭-೧೭) ; “ವಿಧಿ* ಎಂಬುದರಲ್ಲಿ, ಯಾವು 
ದೊಂದು ಅಧ್ಯಾದೇಶ ಆದೇಶ ಉಪವಿಧಿ ನಿಯಮ ವಿನಿಯಮ ಅಧಿಸೂಚನೆ. 
ಭಾರತ ರಾಜ್ಯಕ್ಷೇತ್ರದಲ್ಲಿ ವಿಧಿಯಂತೆಯೇ ಸ್ರಭಾವವುಳ್ಳಿ ರೂಢಿ: ಅಥವಾ 
ಪದ್ಧತಿ ಸೇರಿರುತ್ತದೆ (ಭಾಧಾನ. ೭); ಧ್ವನಿಪರಿರ್ವನೆ ಹಾಗೂ ಧ್ವನಿ 
ಸ್ಥಾಯಿತ್ವದ ನಿಯಮಗಳು ಈ ಹೋಲಿಕೆಯಲ್ಲಿ ಅಡಗಿನೆಯೇ? 
(ಖ್‌ ವಿವಿ. ೩೮); ಕರ್ಮನಿಯಮ: ಪ ಪ್ರತಿಯೊಂದು ಕ್ರಿ ಕ್ರಿಯೆಗೂ ಸಮವಾದ 
ಹಾಗೂ ವಿರುದ್ಧವಾದ ಪ್ರ ್ರತಿಕ್ರಿಯೆಯುಂಟಿಂಬುದು ನ ನ್ಯೂಟನ್ನನ ನಿಯಮ 
(ಸಿತು 3೩ ೩. ಅಪ್ಪಣೆ; ಆಜ್ಞೆ : ಗಿರಿಗುಹೆಯೆ ಪಡಿಗಳಂ ದಂಡ 
ರತ್ನದಿಂ ತೆಣಕಿದು ಜಿಯ ಚೆಚ್ಚ ರಮಾಮ್ಲೆ ಚ್ಛ್ರ ಮಹೀಪಾಳರ 
ತಟದ ನಿಯಮಮನಿತ್ತಂ (ಸಾರ್ವ ವ ೧೧-೨೭). 
೪. ನಿರ್ಣಯ ; ನಿರ್ಧಾರ; ನಿಶ್ಚಯ. ೫. ಒಪ್ಪಿ] ಗೆ; ಸಮ್ಮತಿ; 
ಅಂಗೀಕಾರ; ವಾಗ್ದಾನ : ಬಂದ್‌, ಅಗನ, ಪ್ರತಿಜ್ಞ್ಞಾನಂ, 
ನಿಯಮಃ, ಆಶ್ರವಃ, ಸಂದ್ರ ವಃ... ೧೦ ಅಂಗೀಕಾರದ ಹೆಸರುಗಳು 
ಅಂದರೆ. ನನಗಿರವ ಎಂದು ಒನ್ಸುವಿಕೇ (ಸಿದ್ಧಾಂತಿ. ೪೩). ೬. ಕ್ರಮಬದ್ಧ 
ವಾದ ಅನುಷ್ಕಾನ,--ಆಚರಣೆ : ನಿಯಮದಿನಾಗಳುಂ ವನಜೊಳಿಪು 
ವಳೀಕ್ಷಿಸಿ ಕಲ್ಪ್ಬಳಕ್ಕುಮಾ ಕ್ರಿಯೆಗಳನೆಂಬಿನಂ ಶಬರಿ ತಾಳಿದ ಪುಲ್ಲೆಯ. 
ಕೊಲ್ಲಿನೋಟಿಮಂಚೆಯ trons * ೬ ಹಿಟಿಲ್ದಿತು ಕೂಟ 
ದೊಳೊರ್ವ ಭಿಲ್ಲನಂ (ಪುಷ್ಪಪು.೫-೯೭) ; ನಿಯಮದೆ ಸನ್ನಿಧಿಗುತ್ತರದೆಯನ 
ದೊಳೆಸೆದಿರ್ಪ ಕರಿಯ ಮಾಣಿಕ್ಯಸ್ವಾವಿಂಯ ಸನ್ನಿಧಿಯೊಳವರ್‌ . , .. 
ಕುಳ್ಳಿ ರರೊಡಂ (ವಿನ್ಯಚ.೧೦-೨೯); ಈ ನಿಯಮಗಳನ್ನು ಲಸ್ಷ್ಯದೊಳಗಿಟ್ಟು 
ಕೊಂಡು ನಡೆಯು ವವನಿಗೆ ಬಹುತರ ರೋಗಗಳು ಬರಲಿಕ್ಕಿಲ್ಲ (ಮುಂಬಯಿ. 
೪-೨೫) ; ನಿಯಮ ಉಳ್ಳ ವನನ್ನು ಕಂಡರೆ ಯಮನಿಗೂ ಭಯ (ಗಾದಿ). 
೭. ದೇವರ ಫಿ ಪ್ರೀತಿಗಾಗಿ ಮಾಡುವ ಉಪವಾಸ, ಧ್ಯಾನ ಮೊದ 
ಲಾದ ಆಚರಣೆ ವ್ರತ: “ಪರಿಮಿತವ್ರತಸ್ಥಿತಿ RL (ಪಸ್ತುಕೋ. 
೫೮-೩೬) ; ದಯೆ ವ ಶ್ಷಮೂಲನೆನಿಕುಂ ಸಿರ ವೃತಿ ಶೀಲಮಾಳ 
ವಾಳಮೆನಲ್ಕೇಟಕ್ಸಿಯನಾಳ್ನು. ಸುಖದ ಫಲಪ್ರ್ರಾಪ್ತಿ ಯನಾಗಿಪ ಕಲ್ಪವೃಕ್ಷ 
ಮಲ್ಲದೆ ಧರ್ಮಂ (ಸ್ಟಫ್‌ ೧೩-೫೫). ಲೆ. ತಪಸ್ಸು “ವ್ರತಂ 
ನಿಯಮವೆನೆ ತಪಂ (ನುಂಗರಾ. ೧೩೫-೩೬) ; ಇಟುನನ ರನ ನಡನ 
ರಾಧನನನ್ನೆಯದಿಂದಮೆನ್ನ ತಂಗೆಯೆ ಮಗನಂ ವಿದಾರಿಸಿದನಂ ತಣಿದು 
. ಆಜಾಫೆಂ ಖರನ ಶೋಕಕೃ ಶಾನುವಂ (ಸಂಲಾನಾ. ೯-೭೨). 
೯. [ತತ್ತ್ವಶಾ] ಪರಮೇಶ್ವರನ ಪಂಚಕೃತ್ಯಗಳಲ್ಲಿ ಒಂದು ; 
ಪ್ರಪಂಚದ ಮೇಲಿನ ಹತೋಟ,- ಅಂಕೆ; ಸೆ ಬ, ಸ್ಥಿತಿ, ಸಂಹಾರ, 
ನಿಯಮ, ಅನು ಪ್ರನೇಶ ಎಂಬ ಪಂಚಕೃ ೈತ್ಯುಗಳಿಂದ ಪ್ರ ಪ್ರವೃತ್ತಿ ಮಾಡಿದಂಥ 
ಪದಾರ್ಥಗಳ ಪ ದ್ರ ನಂಚನುಯನಾದನೆನು (ಈಶ್ವರ) (ಅನ್ಯುತ. ೩-೧೫೦ 
ಅಡಟ), ೧೦. ಹೇತು ಮತ್ತು ಸಾಧ್ಯ ಕೈ ಇರುವ ಸಂಬಂಧ 
ವಿಶೇಷ ; ವ್ಯಾಪ್ತಿ ; ಐ ಒಂದು ಚಟದ ಹೊಗೆಯನ್ನು 
ನೋಡಿದಾಗ ಅಲ್ಲಿ ಭಕಿ ಇದೆ ಎಂಬ ಊಹೆ ಬರುತ್ತದೆ. fy 
ಸಂದರ್ಭದಲ್ಲಿ ಬೆಂಕಿಯು ಸಾಧ್ಯ (ಸಾಧಿಸಬೇಕಾದ ವಸ್ತು), 
ಧೂಮವು ಹೇತು : ನಾಾನಸಿಂಸಕನೊತಲ್ಲಿ ವ್ಯಾಪ್ತಿಯೆಂದರೆ 
ಅದೊಂದು ಸಂಬಂಧವು . . . ಹೇತು ಸಾಧ್ಯಗಳಿಗೆ ಮ್ಯಾಪ್ತಿಯೆಂಬ 
ಸಂಬಂಧವಿರುವುದು, ಅದಕ್ಕೆ ನಿಯಮನೆಂದು ಹೆಸರು (ಹಿಂದಸಾ. ೧೭೯). 
೧೧.  [ಕಾವ್ಯಮಾ] ಕವಿಸಮಯದಲ್ಲಿ ಒಂದು ಬಗೆ : 
ನಿಯಮವೆಂದರೆ, ಅನೇಕ ಕಡೆಗಳಲ್ಲಿ ದೊರಕಬಹುದಾದ್ಮನ್ನು ಒಂದೇ 
ಕಡೆ ದೊರಕುವಂತೆ ಹೇಳುವುದು, ಅಥವಾ ಅನೇಕ ಗುಣಗಳು ಇರುವ 
ಕಡೆ ಒಂದೇ' ಗುಣವಿರುವಂತೆ ಹೇಳುವುದು (ಕೈಪಿಡಿ. ೨೪೫). p 
ಉದಾಹರಣೆಗೆ ಅನೇಕ ಕಡೆ ದೊರಕಬಹುದಾದ ಶಂಖವನ್ನು 


ನಿಯಮಜ್ಞ 


ಸಮುದ್ರ ದಲ್ಲಿ ಮಾತ್ರ ಇದೆಯೆಂದು. ವರ್ಣಿಸುವುದು. 
೧೨. - ನಿಯಾಮ ೫ : ಕೇಫ ಆಕಾರಂಗಳ ನಿಯಮಮಾಗ 
ಪುದರ್ಕೆ - ಧುರದೊಳ್‌ ಪಲಮುಜಯಾಡುವ ತೆಜಿದಿಂದುಆದಿಆ೨ ದನೆಂಬ 
ನಿಯಮಂ ದೂಸ್ಯಂ (ಕಮದ. ೧೯ ಪ್ರಯೋ). ೧೩. [ಯೋಗ] ಯಮ್ಮ 
ನಿಯಮ, . ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, 
ಧ್ಯಾನ, ಧಾರಣ, ಸಮಾಧಿ ಎಂಬ ಯೋಗದ ಎಂಟು ಅಂಗ 
ಗಳಲ್ಲಿ ಎರಡನೆಯದು ; ಐ ಯೋಗದ ಮೊದಲನೆಯ ಅಂಗವಾದ 
ಯಮವು ಸಮಾಜದಲ್ಲಿ ಮನುಷ್ಯ ನನಡೆ ನುಡಿಗಳನ್ನು ಪರಿಷ್ಕೃರಿ 
ಸುತ್ತದೆ. ನಿಯಮವು ವ್ಯಕ್ತಿಯ ಅಂತರಂಗ ಜೀನನನ್ನು 
ಪರಿಷ್ಕರಿಸುತ್ತದೆ. ನಿಯಮದಲ್ಲಿ ಐದು ಬಗೆಗಳಿವೆ. ೧. ಶೌಚ 
=ಶುಚಿಯಾಗಿರುವುದು: ೨. ಸಂತೋಷ ತೃಪ್ತಿ ಸ್‌ 
ವುದು. ೩. ತಪಸ್ಸು - ಕಠಿನವಾದ ಕ್ಕ ಚ್ಛ ಚಾಂದ್ರಾಯಣ 
ಮೊದಲಾದ ವ್ರತೋನವಾಸ ಗಳನ್ನು ಆಚರಿಸುವುದು: ಶಾಸ್ತ್ರೀಯ 
ಕ್ರಮದಿಂದ ಮಾಡುವ ಜೀಹದಂಡನೆ. ೪.ಸ್ವಾಧ್ಯಾಯ - ಎಸುಂತ್ರ 
ಜಸ, ವೇದಾಧ್ಯ ಯನ. ೫. ಈಶ್ವರಪುಣಿಧಾನ ಇ ಜೀವರನ್ನು 
ಒಂದೇ ಮನಸಿ ನಿಂದ ಧ್ಯಾನಿಸುವುದು: “ಯನು ನಿಯಮಾದಿ 
ನಿಜಯೋಗಮಕ್ಕು'” (ನುಂಗರಾ. ೭೭-೧೨) ; ಯಮನಿಯುಮಸಾ, ್ವಧ್ಯಾಯ 
ಧ್ಯಾನಧಾರಣಮೋನಾನುಷ್ಕಾ ನಜಪಸಮಾಧಿಶೀಳಸಂಪ್ಪ ನ್ನರ್‌ . . ರುದ್ರ 
ಭಟ್ಟೊ ಪಾಧ್ಯಾಯರ್‌ ಯಮ 
ನಿಯಮಸ್ವಾ ಧ್ಯಾಯಕ್ರ್ರಮಯಂತರ್‌ ೬  ಚಾರಣ[ರ್‌] 
[ಯೆಂಗಳರ್‌] (ಬಂ ೮-೬೫) ; ಯೆಮನಿಯ ವಂಆಸನಪ್ರಾ ಣಾಯಾಮ 
ಪ್ರತ್ಯಾಹಾರಧ್ಯಾನಧಾರಣಸನಾಧಿಗಳೆಂಬ ಅಷ್ಟಾ ಂಗಯೋಗದೊಳಗೆ 
ಈ ಎರಡನೆಯದಾದ ನಿಯಮವು ಶೌಚ, 
ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರಪ್ರಣೆಧಾನ ಎಂಬ ಐದು 


(ಸೌಇಇ. XX, ೪೬-೧೬; 1072); 


(ಅಖಂಡೇ. ೨೧೪-೫೪); 


ಅಂಶಗಳನ್ನೊಳಗೊಂಡಿದೆ (ಭಾರದ. ೧೫೫)... [ಸಂ.] 
ನಿಯಮಜ್ಜ (ನಾ). ನಿಯಮವನ್ನು ಬಲ್ಲವನು; ವ್ರತದ 
ಶ್ರಮವನ್ನು ತಿಳಿದಿರುವವನು : ನಿಯಮಜ್ಞರ್‌ ಸಕಳಾಗಮಜ್ಞ 


ರಮಳರ್‌' ಸಂದರ” ಧರಾಚಕ್ರದೊಳ್‌ (ಸುಕುಸೂ. ೧-೧೨), . [ಸಂ.] 
ನಿಯಮನ (ನಾ). ೧. ಆಂಕೆಯಲ್ಲಿಡುವುದು ; ಹತೋಟಯಲ್ಲಿಡು 
ವುದು; ನಿಗ್ರಹಿಸುವುದು : ನಾವು ಆಗಲೇ ಹೇಳಿರುವ ಐದು ವಿಧವಾದ 
ಚಿತ್ತವೃ ತ್ತಿಯ ನಿಯಮನವೇ, ನಿರೋಧನೇ ಯೋಗದ ಲಕ್ಷಣ (ತತ್ವಪ್ರಾ. 
೨೬೯) ; ನಿಯೆಮನನೆಂದಕೆ ಸರ್ವವಸ್ತು ಗಳನ್ನು ಆಯಾ ಸ್ವಭಾವದಲ್ಲಿರಿಸುವ 
ಅಧಿಕಾರ (ಹಿಂದಸಾ. ೨೫೩). ೨. ಅಪ್ಪಣೆ ; ಆಜ್ಞೆ: ಯಮನ 
ಗೆಲ್ಲುವಡೆ . . . ಯಮಳಾರ್ಜುನಭಂಜನ ಶ್ರೀಹರಿಯ ನಿಯನುನನಿಲ್ಲದೆ 
ಘಟಸುವುದೆ (ಶತಸಾಂ. ೭೩-೬೮). ಸ. ಎ ನಿಯಮ ೯: 
ವೆಂದರೆ ಸಕಲನಿಧಪ್ರಯತ್ನ ಕ್ಕೂ ಕಾರಣವಾಗಿರುವ ಸರಮಾತ್ಮಪ್ರೆ ರಣೆ 
(ಹಿಂದಸೂ. ೨೮೪) ; ನಿಯೆಮನನೆಂದರೆ ವ್ಯಾಪಾರ ಮಾಡುವುದರಲ್ಲಿ 
ಪ್ರೇರಣ (ಛಾತತ್ತ್ವ್ವ. ೯೨೫); ಸೃಷ್ಟಿ ಸ್ಥಿತಿ, ಸಂಹಾರ, ನಿಯಮನ, 
ಜ್ಞಾನ, ಅಜ್ಞಾನ, ಬಂಧ, ನೋಕ್ಷಗಳೆಂಬ ೮ ಕರ್ತೃತ್ವ ಉಳ್ಳ, ಶ್ರೀ 
ಪರಮಾತ್ಮನಿಗೆ (ದಸಾರ. ೨೨-೧೧ ಸದ್ಯಾರ್ಥ). [ಸಂ] 
ನಿಯಮನಿಧಾನ (ನಾ). ತಪಸ್ಸೇ ನಿಧಿಯಾಗಿ ಉಳ್ಳವನು ; 
ತಪಸ್ವಿ 2 ಸ್ನಾನಾರ್ಥನೊಂದು ಕಳಶನುನಾ ನಿಯನುನಿಧಾನನೆಟಲೆ 
ವಿಡಿದಮಳಿನಗಂಗಾನದಿಗೆ ನಂದು ಸುರತನಿಧಾಗಿಯನನು:ಕೇಂದ್ರಗಣಿಕೆಯಂ 
ಮುನಿ ಕಂಡಂ (ಸಂಸಭಾ, [ನಿಯಮ -- ನಿಧಾನ] 
ಸಿಯಮನಿರತೆ (ನಾ). ವ್ರತ, ಉಪವಾಸ ದಲಾದುವನ್ನು 
ಸುವವಳು: ನಿಯಮಪರಾಯಣೆ : ಎಲ್‌ ಸುನ್ರತೆ, ನಡೆ, 


೨-೪೧). 


ಖಷಿ], 


ನಿಯಮನ |] 


೪೬೩೭ 


40 


ನಿಯಮಸ್ಥಿತಿ 


ನಿಯಮನಿರತೆಯಾಗಿರುವ ಶಕುಂತಳೆಗೆ ಈ ವೃತ್ತಾಂತವನ್ನು ತಿಳಿಸೋಣ 
(ಶಾಕುಂತ, ೧೦೮-೧೦). [ಸೆಂ. ನಿಯಮನಿರತಾ] 
ನಿಯಮುನಿಸ್ಕೆ (ನಾ). ಕ್ರಮಬದ್ಧವಾದ ಅನುಷ್ಠಾನದಲ್ಲಿ ಆಸಕ್ತಿ 
ವ್ರುತೋಪವಾಸಾದಿಗಳಲ್ಲಿ ಶ್ರದ್ಧೆ: ಅನನು ನೈದಿಕನನ್ನು ಒಕ 
ನಿಯಮನಿಸ್ಕೆ ಯಿಂದ ಮಾಡುತ್ತಾ ನ (ರೂಢಿ), [ನಿಯಮ ನ್ಮೆ] 
ನಿಯಮಸಾಲನೆ (ನಾ). ಕಟ್ಟಿ ಸ್ಟಳೆಗಳನ್ನು ಪಾಲಿಸುವುದು : ದಂಡ 
ತೆಗೆದುಕೊಳ್ಳು ವುದರ ಉದ್ದೆ ಚ ಗ ಗ್ರಂಥಾಲಯಕ್ಕೆ ಉತ್ಪನ್ನ ನವನ್ನು 
ಮಾಡಿಕೊಳ್ಳ ಸೇಕಿಂದರಡ ಓದುಗರಿಗೆ ನಯೆನುನಾಲನೆಯನ್ನು ವರೆ 
ಮಾಡಿಕೊಡುವುದಾಗಿದೆ (ಗ್ರಂಥಾಲ. ೬೭). [ಸಿಯಮ- ಪಾಲನೆ] 
ನಿಯಮಬದ್ಧ (ನಾ). ಕ್ರಮದಿಂದ ಕೂಡಿರುವುದು ; ಕ್ರಮಬದ್ಧ 
ವಾದುದು? ಅವಳ ಕಾಲಿನ ಗೆಜ್ಜೆ ಯಂದಿಗೆಯು ಕೂಡ ನಿಯಮಬದ್ಧ 
ವಾಗಿರುವಂತೆ ಮೃದುವಾಗಿ ಮುಂಜುಳನಾದಿಯಾಗಿ ಮನಸ್ಸನ್ನು ಮೆಚ್ಚಿ 
ಸುತ್ತಿತ್ತು (ಮಹಾಣ. ೨೩೭). [ನಿಯಮಬದ್ಧ] 
ಸಿಯಮರಹಿತ (ನಾ). ನಿಯಮವನ್ನು ಬಿಟ್ಟಿರುವುದು ; ಕಟ್ಟು 
ಪಾಡಿಗೆ ಒಳಪಡದಿರುವುದು ಸುತಿ ತಳು ಡರಹತವಾ 
ಸಾಹಿತ್ಯಿಕ ನಾಟಿಕಗಳಲ್ಲಿಯೂ . . ಸ್ವಭಾಪದ ವಿಲಾಸವು ಪ್ರ ಪ್ರ ಕಟಿವಾಗು 
ವುದು (ಪ್ರಬಂಧ. ೩೧). [pads 5 ರತ] 
ನಿಯಮನಿಘ್ನ (ನಾ). ತಪಸ್ಸಿಗೆ ತೊಂದರೆ, ಎಡರು ; ತಪೋ 
ಭಂಗ: ಆ ರಾಜರ್ಷಿಯ ನಿಯಮನಿಘ್ನಾರ್ಥವಾಗಿ ಭೀತರಾದ ದೇವತೆ 
ಗಳಿಂದ ಮೇನಕೆಯೆಂಬ ಅಪ್ಪ ಕ್ತ ಯಂ ಕಳುಹಿಸಲ್ಪ ಟ್ವಿಳು (ಶಾಕುಂತ. 
೧೪-೯). [ನಿಯಮ oy ] 
ನಿಯಮವಿಚಾರ (ನಾ). [ರಾಜನ] ಶಾಸನ ಸಭೆಗಳಲ್ಲಿ ಯಾವು 
ದಾದರೂ ಒಂದು ಅಂಶವು ಸಭೆಯ ನಿಯಮಗಳಿಗೆ ವ್ಯತಿರಿಕ್ತ 
ವಾಗಿಜಿಯೆ ಎಂಬ ಅಂಶದ ಪರಿಶೀಲನೆ : (ಸಭಾ) ಇಮೊ 
(Point of order. ಇಂಕa). [ನಿಯಮ ವಿಚಾರ] 
ನಿಯಮಸ್ಸ (ನಾ). ಸದಾಚಾರವುಳ್ಳ ವನು ; ಆಚಾರಶೀಲ : 
ಮುಂಂದುಗಾಣನು ಲೋಗರೆಂ ತೃಣವೆಂದುವಜಾಯನು ತನ್ನ ನ್ನ ನಜಿಯನ 
ಮಂದಗರ್ವದಿ ತಾ ಮಹಾನಿಯನುಸ್ಥ | ನಂದೆದಲಿ (ಬಸಪು. ೪೩-೩೬). 
[ಸಂ. ] 
ಸಿಯಮಸ್ಮಾ ನ (ನಾ). [ಕಾಮಶಾ] ಕಾಮಶಾಸ್ತ್ರ ದಲ್ಲಿ ಹೇಳಿರು 
ವಂತೆ ಯಾವಾ: ಗ, ಎಲ್ಲಿ ಕಲೆಗಳಿರುತ್ತ: ಪೆಎಂದು. ಸಿಯೆಮಿಸಿರುವ 
ಸ್ಥಳ; 0 ಪಾಡ್ಯ ಮೊದಲಾದ ಹದಿನೈದು ತಿಥಿಗಳಿಗನುಗುಣ 
ನಾಗಿ ಪ ಸ್ರ ತಿಯೊಬ್ಬ ಮನುಷ ಸೈನಲ್ಲೂ ಪಾದಾಂಗುಷ್ಮ, ಗುಲ್ಲ 
ಊರು, ಜಗ್ಗ ನಾಭಿ, ಎದೆ, ಕ್ಸ ದಯ, ಕಕ್ಷ, ಕಂಠ, ಓನ್ಮ, 
ಗಂಡ, ನಯನ, ಶ್ರವಣ, ಲಲಾಟ್ಯ ಶಿಖೆ ಈ ಹದಿನೈ ರು 
ಸ್ಥಾನಗಳಲ್ಲಿ ಯಥಾಕ್ರಮವಾಗಿ ಸ್ತ್ರೀಯರಿಗೆ ಎಡಸಾರ್ಶ್ವ 
ದಲ್ಲಿಯೂ ಪುರುಷರಿಗೆ ಬಲಪಾರ್ಶ್ವದಲಿಯೂ ಕಾಮ ಸಂಚರಿಸು 
ತ್ತಾನೆ. ಸಕ್ಷದ ಆಯಾ ದಿನಗಳಿಗೆ ಸಂಬಂಧಿಸಿದಂತೆ ಕಾಮೋ 
ತ್ಪತ್ತಿಯಾಗುವ ಸ್ಥಳಗಳಿಗೆ ಈ ಹೆಸರು ಅನ್ವಯಿಸುತ್ತದೆ : 
ನಿಯಮುಸ್ಮಾನಮನಂಬ ಸತ್ವದೊದವಂ ಮುಂನೋಡಿ. , . ಅಂಗನೆ 
ಯಿಚ್ಚೆಯ ೦ ಸಲಿಸಿದೆಂ ಸಂಭೋಗದೊಳ್‌ ಯೋಗಡೊಳ್‌ (ದರಕು. 
[ಇಿಯನು - ಸ್ಥಾನ] . 
ನಿಯಮಸ್ಥಿತಿ (ನಾ). ವ್ರತ ನಿಯನಾದಿಗಳಿಂದ ದೇಹವನ್ನು 
ದಂಡಿಸುತ್ತಾ ಧ್ಯಾನಮಾಡುವುದು ; ತಪಸ್ಸು : ಆತಪಸ್ನಾ 
ಸಿಯನಂಸ್ಥಿತಿಃ — ಈ ೨ ತಪಂಗ (ಹಲ 
[ನಿಯಮ-ಸ್ಮಿ ತಿ) 


> 


೧೨೮-೯೧). 


ನಿಯಮಾಂತರಿತ 


ನಿಯಮಾಂತರಿತ (ನಾ). ನಿಯಮದಿಂದ ಕೂಡಿಕೊಂಡಿರುವುದು ; 
ನಿಯಮಿತವಾದುದು : ಸರಸಿಜದೊಳ್‌ ನಿನ್ನ ಮುಖಂ, ತರುಣೀ 
ಸದೃಶಂ ಸಮಂತು ಪೋಲದು ಫೆಅತಂ ನಿರುತಮಿದೆಂಬುದು ನಿಯಮಾಂತ 
ರಿತಂ ನಿಯನೋಪಮಾನಿಕಲ್ಪಿ ತಭಾಗಂ (ಕವಿಂ. ೩-೬೪). 

[ನಿಯಮ - ಅಂತರತ] 

ನಿಯಮಾಧೀನ (ನಾ). ನಿಯಮಕ್ಕೆ ಅಧೀನವಾದುದು; 
ವ್ಯವಸ್ಥೆಗೆ ಒಳಪಟ್ಟುದು ; ಕಟ್ಟುಪಾಡಿಗೆ ವಶವಾದುದು : 
ಈಗ ಜೀವನ ಅತ್ಯಂತ ಸ್ಪಸ್ಟ ವಾಗಿ ಸರಳವಾಗಿ ಸ್ವನಿರ್ನಿತ ನಿಯಮಾ 
ಧೀನವಾಗಿ ಸಾಗುತ್ತಿತ್ತು (ಪುನರು. ೫೯). [ನಿಯಮ--ಅಧೀನ] 

ನಿಯಮಾರ್ಥ (ನಾ). -ನಿಯಮ ೧೧: ಅತತಸತೃವಿಸಮಯಂ ಜಾತಿ 
ದ್ರವ್ಯಕ್ರಿಯಾಗುಣಾಶ್ರ ಯನುಸದಾ ಖ್ಯಾತಿ ಸದಕೀರ್ತನಂ ನಿರ್ಣೀತಂ ನಿಯ 
ಮಾರ್ಥಮೈ ಕೃಮೆನೆ ನಾಲ್ಕು ತೆಜಂ (೫ “ನಿಯಮ” 
ಪರಾ. [ನಿಯಮ -- ಅರ್ಥ] 

ನಿಯಮಾವಳಿ (ನಾ). ೧. ನಿಯಮಗಳ ಗುಂಪು--ಸಮೂಹ, 
೨. `ಧಿಬಂಧನೆಗಳ ಗುಂಪು: ಪಕ್ಷದ ನಿಯಮಾವಳಿಗಳು, ಥೋರಣೆ 
ಗಳು ವ್ಯಕ್ತಿಯ ನಿಸ್ಮೆ ಎಲ್ಲವನ್ನೂ ಬೇಡುವುವು. (ರಾಜನ. ೭೬). 

[ನಿಯಮ ಆವಳಿ ( ಎ ಆನಲ್ಲಿ,)] 

ಸಿಯಮಿಗ (ನಾ). ನಿಯಮಗಳನ್ನು ಆಚರಿಸುವವನು : ಪಡಿಸಣ 
ಮನಾಚರಿಪಂ ಪಡಿಸಣಿಗಂ, ಏವಂ ಅಟಿಮಟಿಗಂ . ... ನಿಯಮಿಗಂ 
(ಶಬ್ದಾನು. '೪೦೭ ಪ್ರಯೋ). [ನಿಯಮ-- -ಇಗ] 

ನಿಯಮಿತ (ಗು). ೧. ಹತೋಟಿಗೆ ತಂದ; ಅಂಕೆಗೊಳಿಸಿದ ; ವಶ 
ಪಡಿಸಿಕೊಂಡ : ಶೀಲಸಂಬಂಧ ಬ್ರ ತಿಗಳಂ ಶೀಲಸಂಬಂಧಸ್ನಿ ತಿಯೊಳನು 
ಕೂಲಭಾವದೊಳಿರಿಸಿ ಯಿರಿಸಿ ನಿಯವಿಂತಶೀಲರನು (ಬಸಪು. ೬-೩೧). 
೨. ಗೊತ್ತುಮಾಡಿದ; ನಿಗದಿಮಾಡಿದ; ನಿರ್ಧರಿಸಿದ : 
ನಿಯವಿಂತಾನ್ವಯ ಜಾತಿಗುಣಕ್ರಿಯಾಶ್ರಯವಿಂದಾಯವಧಾರಣಲಕ್ಷಣಂ 
(ಕವಿರಾ. ೧-೧೩೮) ; ಹಿಂದುಸ್ತಾನಡೊಳಗಿನ ಯಾವದೇ ಸ್ಥಳಕ್ಕೆ ಆಗಲಿ 
ನಿಯಮಿತ ತೂಕದವರೆಗೆ ಅರ್ಥ ಆಣೆಗೆ ಪತ್ರ ಮಾತ್ರ ಮುಟ್ಟಿಸುವ ಬಗ್ಗೆ 
ವ್ಯವಸ್ಥೆಯಾದಂದಿನಿಂದಲೂ ಪತ್ರ ವ್ಯವಹಾರವು. ಬಹಳೇ ಬೆಳೆದೆ 
(ಮುಂಬಯಿ. ೪-೮೩). ೩. ಆಳಿಕೆಗೆ ಒಳಗಾದ. ೪. (ಮಾತಿಗೆ) 
ಕಟ್ಟು ಬಿದ್ದಿರುವ ; (ಪ್ರತಿಜ್ಞೆಯಿಂದ) ಬಂಧಿತನಾಗಿರುವ. 
(ನಾ). ೫- ಹತೋಟಿಗೊಳಗಾದುದು; ಅಧೀನಕ್ಕೆ ಒಳ 
ಸಟ್ಟುದು: ನಾಚಸ್ಪತಿಯಂ ತನ್ನ “ಭಾನುತಿಯಲ್ಲಿ ಪ್ರಕೃತಿಯ 
ಚಲನೆಯು ಈಶ್ವರನಿಂದ ಪ್ರೇರಿತವೂ ನಿಯಮಿಂತವೂ ಆಗಿದೆಯೆಂದು 
ಹೇಳುತ್ತಾನೆ (ತತ್ವಪ್ರಾ. ೨೬೯). ೬. (ಒಂದು ಕೆಲಸದಲ್ಲಿ) 
ನಿಯೋಜಿತನಾದವನು; ನೇಮಕ ಹೊಂದಿದವನು: ಕಾಸಕ್‌ 
ಜನಗಳಿಗೆ, ತಮ್ಮ ಹಳ್ಳಿಯನ್ನು ಕಇಯಲು ನಿಯನಿಂತನಾಗಿರುವ . , . 
ರೆಷ್ಯನ್‌ ಶಿಪಾಯಿಂಯಲ್ಲಿ ದ್ವೇಷ ಹೆಚ್ಚು (ನುಲಿನಾ. ೨೧). ೭. ಕ್ರಮ 
ಬದ್ಧ ವಾಗಿರುವುದು ; ವ್ಯವಸ್ಥೆಯಿಂದ ಕೂಡಿರುವುದು : ಹೆಚ್ಚು 
ಶಾಸ್ತ್ರೀಯವಾಗಿ ಹಾಗು ನಿಯಮಿತವಾಗಿ ಮಾಡುತ್ತಾ ರೆಂದು ಕಾಣುತ್ತದೆ 


೮೪೫). 


(ದೇಕನೈ. ೩೮). [ಸಂ.] 
ನಿಯನಿತತನ (ನಾ). ನಿಯಮಬದ್ಧ ವಾಗಿರುವಿಕೆ ; ಕ್ರಮಬದ್ಧ 
ವಾಗಿರುನಿಕೆ; ಸಮಯನಿಸ್ಕೆ ; ಕಾಲನಿಸ್ಕೆ : ಕೈಗಾಡಿಯಲ್ಲಿ 


“ಉಪ್ಪು” ಬೇಕೇ ಎಂದು ಕೂಗುತ್ತ ಹೋಗುವಾತನ ನಿಯ ಮಿತತನ, 
ಪರಿಚಿತ ದನಿ, ಇವೆಲ್ಲವುಗಳಿಗೆ ಯಶೋಜಿ ಹೊಸ ಅರ್ಥವನ್ನೆ ಕೊಡ 
ಲಾರಂಭಿಸಿದಳು (ಎ: ಗಾತ್ಸೈಲ್ಯ. ೧೨೦) ; ವಿದ್ಯಾರ್ಥಿಗಳಲ್ಲಿ ನಿಯವಿಂತತನವು 
ಎದ್ದು ಕಾಣುತ್ತಿದೆ (i ೫-೨). [ನಿಯಮಿಂತ-- -ತನ] 


೪೬೩೮ 


20 


30 


40 


45 


ನಿಯಮಿಸು 


ಸಿಯವಮಿತಶ್ಲೇಷೆ' (ನಾ). [ಕಾ: ಇವ್ಯವಿಖಾ] ಶ್ಲೇಷೆಯಲ್ಲಿ ಒಂದು 
ವಿಧ; ನಿಯಮಕ್ಕೆ ಒಳಪಟ್ಟ ಕಿನ ಶ್ಲ 14 P ಅರಿಗೋತ್ರಭೇದಿ 
ನಿಬುಧೇಶ್ವರನಲ್ಲಂ (ಕನಿಉ- ಹ ಎಂಬುದು ಉದಾಹರಣೆ. 
ಅರಿಗೋತ್ರ ಭೇದಿ ಎಂಬುದರಲ್ಲಿ "ದ್ವೇಷಿಗಳಾದ ಬೆಟ್ಟ ಸ್ಸಿಗಳನ್ನು 
ಭೇದಿಸುವವನು” ಮತ್ತು "ಶತ್ರುಗಳ ವಂಶವನ್ನು ನಾಶಪಡಿಸು 
ವವನು” ಎಂಬ ಎರಡು ಅರ್ಥಗಳಿವೆ. ಇಲ್ಲಿ ಆ “ದದ ಇಂದ್ರ 
ಸರನಾದ ಅರ್ಥವು ಹೋಗಿ ಶತ್ರುಗಳ ನಂಶವನ್ನು ನಾಶಪಡಿಸು 
ನವನು ಎಂಬ ಅರ್ಥದಲ್ಲಿ ನಿಯಮವನ್ನು, ಹೊಂದಿದೆ. ಎಂದರೆ 
ಇಲ್ಲಿ ಶ್ಲೇಷೆಯಿಂದ ಎರಡು ಅರ್ಥ ಹೊರಡುವಾ ಗ ಒಂದು ಅರ್ಥ 
ನನ್ನು "ಓಂದು ಕಜೆ ನಿಯಮ ಮಾಡಿ ಮತ್ತೊಂದು ಕಡೆ ಇಲ್ಲ 
ನೆಂದು ಹೇಳುವುದು. ಇದನ್ನು ಪರಿಸಂಖ್ಯಾಲಂಕಾರವೆಂದೂ 
ಹೇಳುತ್ತಾರೆ: ನರರೂಪಕಾದ್ಯಳಂಗರರಳನೆಯೊಳು. ಮುನ್ನೆ ಪೇಟ್ಮು 
ಬಂದೆಂ ಕೆಲವಂ ದೊರೆಕೊಳೆ ಬಗೆಗೀ ತೆಅದಿಂ ನಿರಂತರನಿರುದ್ಧ ಸಮಿತ 
ಶ್ಲೇಷೆಗಳಂ (ಕವ. ೩-೧೧೩). [ನಿಯನಿಂತ* ಕ್ಲಿ a] 

ಸಿಯೆನಿತಾಕ್ಷರ (ನಾ). [ಕಾವ್ಯವಿನಾ] ಇಂಥದೇ" ಇರಬೇಕೆಂದು 
ಒಂದು. ಕ್ರಮದಲ್ಲಿ ಗೊತ್ತು ಮಾಡಿರುವ ಪದ: ನಿಯಮಿತಾಕ್ಷರ 
ದಿಂದುಪಮಾಪ್ರ ತಿಜ್ಞೆಯನೆ ತಿರ್ದುವುದಟ್ಟಾ ಯಂ (ಕವಿಖಾ. ೧-೧೪೪). 

[ನಿಯಮಿತ ಅಕ್ಷರ] 

ನಿಯಮಿಸು (ಕ್ರಿ). ೧. ಹತೋಟಿಮಾಡು ; ಅಂಕೆಯಲ್ಲಿಟ್ಟು 
ಕೊಳ್ಳು ; ವಶದಲ್ಲಿಟ್ಟು ಕೊಳ್ಳು : ಪೇಟಕೀವೆನೆಂತಾಂ ನಿಯಮಿಸಿದದೆ 
ಫೆನಾ Fe ಸತ್ರ ae kk ೩೦೫) ; ನೆಲನಂ ಮರ್ಯಾಜಿ 
ಯಿಂ ಪಾಲಿಸಿ ಸಿ ವರ್ಣಾಶ್ರಮಾಚಾರಮಂ . . . ಆತ್ಯಂತಿಕ 
ಸುಖಪದಮಂ ಪೆತ್ತ ರಾಜಾಧಿರಾಜರ” ಪಲರಿಂದಿಕ್ಷ್ವಾಕು ವಂಶಂ ಕುಲನದಿಯ 
ವೊಲಾಯ್ತ ವ್ಯವಚ್ಛಿ ನ್ನರೂಪಂ (ಸಂಠಾಮಾ,೧-೧೩೨); ಎಲ್ಲಾ ಇಂದ್ರಿಯೆಂ 
ಗಳಂ ನಿಯಮಿಂಸುವುದು ಬ್ರಹ್ಮಚರ್ಯಮೆಂಬುದು (ಹಲಾಯು.೬೬-೨೪೩); 
ಮನವಂಂ ನಿಯನಿಂಿಸಲರಿಯರ್‌' . . . ಮನಮಂ ತನುವಂ ನಿಯನಿಸ 
ಲನುದಿನಮಿನಾ ನೇಮಿದೇವನೋರ್ವನೆ ಬಲ್ಲಂ (ಎಕ.೪11; ತಿನಮೊ,೬೬-೧೭; 
1227 ?). ೨. ಅಪ್ಪಣೆ ಮಾಡು; ಆಜ್ಞೆ ಮಾಡು ; ವಿಧಿಸು; 
ಕಟ್ಟುಮಾಡು : ಸಹಡೀನನಂ ಫರೆಣನನರಿರ್ನಲ್‌ ನಿಯಮಿಸುವಂತೆ. 
ಪಶ್ಚಿ ಸಂಗ್ಯಾ ಗಕ್ಕೈ ವೇಜ್ಡು (ಪಂಸಭಾ. ೬-೨೮ ನು; ಸರೋಜನಿಳಯೆ 
ಯನ್ನ ಬನ್ನ ಮುರಸಸನಗಳದೆ ವಿಕಸಿತರತಪತ್ರಾತಪತ್ರದ ತಣ್ಣೆಬಿಲುಮಂ 
ಕುಂದಲೀಯದಿರೆಂದು ನಿಯಮಿಸಿ ರುದ್ರಾನತಾರಂ . . , ಪೋದಂ. 
(ಸಂಪಭಾ. ೧೩-೧೦೫ ನ) ; ಪಡೆವಳನಂ ಬರಿಸಿ ಬೀಡೆಲ್ಲಮರ್ಚನಾದ್ರವ್ಯಂ 
ಬೆರಸು ಸೊಜಮಡುವಂತೆ ಸಾರೆಂದು ನಿಯಮಿಸಿ. (ಧರ್ನಾನ್ಮು. ೧-೬೨) ; 
ಫಿಯಮಿಸೆ ವರೂಥಿನೀಸತಿ ಹೆಯರತ್ನಮನೇಲ ದಂಚರತ್ನ ಮನಹಿತಕ್ಷೆಯ 
ಕರನುಂ ಧರಿಯಿಸಿ (ಸಾರ್ಶ್ವಪು. ೧೧-೨೯) ; ನಿಮ್ಮನು ನಿಯಮಿಸುವರಾ 
ರುಂಟು ಭಾಗ್ಭೋದಯವಿಹೀನನು ತಾನೆನುತ ಕುರುರಾಯ ಬಿಸುಸುಯ್ದು 
(ಕುನ್ಯಾಭೀ. ೧-೨೪). ೩. ಶಿಕ್ಷಿಸು; ದಂಡಿಸು: ಅನ್ನೆಯದಿಂ 
ನಡೆನನರಂ ನೀನ್ನಿಯನಿಸುವೈ ದಶಾಸ್ಕ ಪೆಜಿನಾವಂ ನಿನ್ನನ್ನಿಯಮಿ 
ಸುವಂ (ಸಂರಾನೂ. ೯-೯೨). ೪, ಕಟ್ಟಿಹಾಕು ; ಕಟ್ಟು ; ಬಂಧಿಸು: 
ಆ ಮಹಿಪಂ ಪೀತಾಂಬುನನಂದು ಹಯವನಾಸನ್ನ ವಿಟಿಪಿಯೊಳ್‌ ನಿಯಮಿ 
ಸಿದಂ (ಕಾದಂಪೂ. ೬೪೬). ೫. ನೇಮಕಮಾಡು ; ನಿಯೋಜಿಸು : 
ಇಳಾದೇವಿ ಸೀತೆ ಭದ್ರೆಯೆಂಬೆಣ್ಬರುವುಂ ನಾಕನಾಯಕಂ 
ತ್ರಿಲೋಕಗುರು ಸವಿತ್ರಿಗೆ ಸೀಯನಪ್ಪ ಗೇಯದಿಂ ಪೊಟ್ಟುಗಳೆಯಲ್‌ 
ನಿಯಮಿಸಿದಂ (ಶಇಂತಿಪು. ೯-೧೬೮ ನ) ; ಮತ್ತನಿಂತರನಿವಾಸಿನಿಯರಪ್ಪ 
ಫೆಜಪೆಜರುಮೆನಿಬರಾನುಂ ಡೇವಿಯರುಮುಂ ದೇವರಾಜಂ ವಿಜಯಸೇನಾ 


ನಿಯನೋಪನಮೆ 


ದೇವಿಯ ಸಂಶೋಧನಾವಿಧಿವಧೂರಹಸ್ಯ ವ್ಯಾಪಾರಪರಾಯಣರುಂ ಪರಿ 
ಚಾರಿಕೆಯರುಮಾಗಿ ನೆಗ್ವಿಂತು ನಿಯಮಿಸೆ (ಅಜಿಪ. 
ಮಹಾಶಿನಮೂರ್ತಿಯಂ ಮತ್ತೆ ಖ್ಯಾತಲಿಂಗಸುಮೂರ್ತಿಯಾಗಿರಳೋತು 
ನಿಯವಿಂಸಿ (ಬಸಪ, ೩೯-೧೪). ೬. ಗೊತ್ತುಪಡಿಸು; ನಿಗದಿ 
ಮಾಡು; ಏರ್ಪಡಿಸು ; ವ್ಯವಸ್ಥೆ ಮಾಡು: ಅವರ್ಗೆ ಬಾಧೆ 
ಯಾಗದಂತು ಕಾಪಂ ನಿಯಮಿಸುತ್ತಂ . . . ಬಂದು (ಸಂಪಭಾ. 
ಜಿಸೆಗಳೆನೆ ಮೇರೆಯಂ ' ನಿಯಮಿಸಿದಲ್ಲದೆ ನಡೆಯದು 
(ಶಾಂತಿಪು, ೧-೮೯) ; ಉಭಯಬಲದ ಮಂತ್ರಿಗಳಿರ್ವರುಂ . . . ಧರ್ಮ 
ಯುದ್ಧಕ್ಕೆ ಭರತ ಬಾಹುಬಲಿಗಳನೊಡಂಬಡಿಸಿ ಬಲಮೆರಡುಂ ಮಿಡುಕದೆ 
ನೋಡುವಂತು ನಿಯಮಿಸಿದಾಗಳ (ಚಾವುಂಪು. ೪). ೭. ಉಪ 
ದೇಶಿಸು ; ನಿರ್ದೇಶಿಸು: ಸಾವದ್ಯಂ ಸಾರದಂತಾಗಿರೆ ನಯಮಿ 
ಸುವಾಚಾರ್ಯರಿನ್ನೆ ಮ್ಮನೇನೋದಾವಂ ತಳ್ತಟ್ವಿದಂತೋಸರಿಸಿ ಕಳೆಗೆ 
ಸಂಸಾರಕಾಂತಇರದಿಂದಂ (ಆದಿಪು. ೧-೩); ಗುರುಗಳ್ನಿಯಮಿಸಿದ ಮೋಕ್ಷ 
ಮಾರ್ಗದ ಮಾತಂ ನಿರುತಂ ಮಾಟಿಲ್ಸಲ್ಲದು (ಸನುಪ. ೩-೪೧) ; ಶಿಷ್ಟರಂ 
ನಿಯಮಿಸುವರ್‌ ತ್ರಿನಿಧಧನು ಃಪ್ರಯೋಗದೊಳ್‌ . . . ಚತುರಚಾಪಾ 
ಚಾರ್ಯರ್‌ (ಪುಷ್ಪ ಪು. ೨-೫೯). [ನಿಯಮ ---ಇಸು,] 
ನಿಯನೋಸನೆ (ನಾ). [ಕಾವ್ಯವಿನಾ] ಉಪಮಾಲಂಕಾರದಲ್ಲಿ 
ಒಂದು ವಿಧ; ಓ ಉಪಮೇಯಕ್ಕೆ ಇದೊಂದೇ ಸಮಾನವಾಗಿದೆ, 
ಮತ್ತಾವುದೂ ಸಮಾನವಾಗುವುದಿಲ್ಲ ಎಂದು ಸಕ್ಷಾಂತರವನ್ನು 
ಬಿಟ್ಟು ಪ್ರಕೃತೋಪನನಾನವನ್ನು ನಿಯಮಿಸುವುದು, ದೃಢ 
ಪಡಿಸುವುದು : ಸರಸಿಜಡೊಳ್‌ ನಿನ್ನ ಮುಖಂ ತರುಣೀಸದೃಶಂ 
ಸಮಂತು ಫೋಲದು ಪೆಜಿತಂ ನಿರುತವಿದೆಂಬುದು ನಿಯಮಾಂತರಿತಂ 
ನಿಯಮೋಪಮಾನಿಕಲ್ಪಿ ತಭಾಗಂ (ಕವಿರಾ. ೩-೬೪). 
[ಸೆಂ. ನಿಯಮೋಪಮಾ] 
ನಿಯಾಮ (ನಾ). ೧. ಅಂಕೆಯಲ್ಲಿಡುವುದು ; ಹತೋಓಮಾಡು 
ವುದು. ೨. ನಿರ್ದೇಶನ; ಮಾರ್ಗದರ್ಶನ : “ಉಯ್‌-ನಿಯಾಮೇ” 
(ಶನುಧಾ). ೩. ಅಪ್ಪಣೆ; ಆಜ್ಞೆ: ಆ ಚವುಡಿಸೆಟ್ಟಿಯರ ನಿಯಾಮದಿಂ 
ನಾಗರಸರು ಪುರದಿಂ ಪಡುವಲು ತೊಟಿಕಿಯ ಕೂಡಿದ ಹಳ್ಳ (ಎಇ. XXL, 
೧೪-೬೬; 1260). ೪. ದೋಣಿ ನಡೆಸುವವನು ; ಅಂಬಿಗ. 
"ನಿಯಾಮಕ ಪರಾ. ೫. [ಛಂದ] ಸದ್ಯದ ಪ್ರತಿಸಾಲಿನ 
ಪ್ರಥಮ ಮತ್ತು ದ್ವಿತೀಯ ಸ್ವರಗಳ ನಡುವೆ ಒಂದೇ ಬಗೆಯ 
ವ್ಯಂಜನ ಬರುವುದು ; ದ್ವಿತೀಯಾಕ್ಷರ ಪ್ರಾಸ : ಕುಳದ ನಿಯಾಮ 
ದೊಳೆಂದುಂ ಕ್ಷಳಕ್ಕೆ ಲಾಕ್ಷರವಿಕಲ್ಪ ಮಿಲ್ಲ (ಶನುದ. ೫) ; ಇಂತೇಕಸ್ಕಾನಿ 
ಗಳಾದ ಕಾರಣದಿಂದಿವು ನರ್ಣಾನೃತ್ತಿಗೆ ಸಲ್ವಿವು, ನಿಯಾಮಕ್ಕಂ 
ಯನುಕ ವ್ಯನಹೈ ತಿಗಮಾಗವು (ಕಮದ. ೧೯ ವೃತ್ತಿ). [ಸಂ.] 
ನಿಯಾಮಕ (ಗು). ೧. ಅಂಕೆಯಲ್ಲಿಡುವ ; ಹತೋಟಿಯಲ್ಲಿಟ್ಟು 
ಕೊಳ್ಳುವ. (ನಾ). ೨. ಅಂಕೆಯಲ್ಲಿಟ್ಟುಕೊಂಡಿರುವುದು 5 
ಹತೋಟಿ ಮಾಡುವುದು : ಮನುಸ್ಯನು ವಿಹಿತಕರ್ಮುವನ್ನಾ ಚರಿಸ 
ಬೇಕೆಂದೂ ಎಲ್ಲಕ್ಕೂ ಕರ್ಮವೇ ನಿಯಾನುಕನೆಂಬ ಮಾಮಾಂಸಕರ ವಾದ 
ಮನುಷ್ಯನನ್ನು ಜಡತ್ವ ಬಿಡುವಂತೆ ಪ್ರೇರೇಪಿಸುತ್ತದೆ (ಗೋಪುರ. ೧೭೪) ; 
"ಸರ್ಗಬಂಧ'ವು ಮುಖ್ಯವಾಗಿ ರಸಪ್ರ ತಿಪಾದನೆಗೆ ಹೊರಟದ್ದರೆ . ರಸಾನು 
ಗುಣವಾದ ಔಚಿತ್ಯವೇ ಅದರ ಸಂಘಟನೆಗೆ ನಿಯಾಮಕವಾಗುತ್ತದೆ 
(ಧ್ವನ್ಯಾಲೋ, ೧೪೩) ; ಬ್ರಹ್ಮಚರ್ಯಾದ್ಯಾಶ್ರಮವ್ಯವಸ್ಥೆಯೆ ಆದರ್ಶ 
ಜೀವನದ ನಿಯಾಮಕ (ಯಕ್ಕಾರ. ೮೮ ಪೀಠಿಕೆ), ೩, ಅಂಕೆಯಲ್ಲಿಟ್ಟು 
ಕೊಂಡಿರುವವನು ; ಹತೋಟಿಯಲ್ಲಿಟ್ಟುಕೊಂಡಿರುವವನು ು ಈ 
ಪರಿಯಲಚ್ಕುತನ . , . ವಿಷಯ ಪ್ರಾನಕ ಸ್ಮಾಪಕ ನಿಯಾಮಕ 


ಹಹನ) ; 


೨೯೬ನೆ); 


೪೬೩, 


25 


35 


40 


ನಿಯುಕ್ತ 


ವ್ಯಾಪಕನುಯೆಂದಜೀದು ನೀ ನಿರ್ಲೇಪನಾಗಿರು (ಹಸಾರ. ೪-೨೯); ಈ 
ಕಾರಣದಿಂದಲೇ "ಅವರು ಸ್ವಸ್ವ್ಯರೂಪವನ್ನಾಗಲಿ ತಮಗೆ ನಿಯಾಮಕನಾದ 
ಭಗವಂತನ ಎಂದರೆ ಬ್ರಹ್ಮನ ಸ್ವರೂಪವನ್ನ್ನಾಗಲಿ ತಿಳಿಯದೆ. . . 
ಸಂಸಾರಬಂಧವನ್ನು ಹೊಂದುವರು. (ಭಾತತ್ತ್ವ- ೯೨೫) ; ಪ್ರಾಣಿಗಳಿಗೆಲ್ಲಾ 
ನಿಯಾಮಕನಾದ ಆ ಯಮದೇವನು ಹೊರಟುಹೋದ (ನಚಭಾ. ೧೭೪). 
೪. ರಥವನ್ನು ನಡೆಸುವವನು ; ಸಾರಥಿ. ೫. ದೋಣಿ ಅಥವಾ 
ಹಡಗನ್ನು ನಡೆಸುವವನು ; ನಾವಿಕ; ಹಡಗಿನ ಮಾರ್ಗದರ್ಶಕ: 
“ನಿಯಾಮಕಾಃ, ಪೋತವಾಹಾಃ -- ೨ ಹಡಗಿನ ಕಂಭದ ಮೇಲೆ ಇದ್ದು 
ಹಡಗು. ನಡಿಸತಕ್ಕ ಉಪಾಯಗಳನ್ನು ಹೇಳುವವರ ಹೆಸರುಗಳು” 
(ಸಿದ್ಧಾಂತಿ. ೬೯). ೬. ಅಪ್ಪಣೆ ; ನಿಯಮ ; ಶಾಸನ: (8). 
[ಸಂ.] 

ನಿಯಾವಿಂಸು (ಕ್ರಿ). ೧. ಅಂಕೆಯಲ್ಲಿರಿಸು ; ಹತೋಟಿಯಲ್ಲಿರು 
ವಂತೆ ಮಾಡು ; ನಿಗ್ರಹಿಸು.: ಉನ್ಮಾರ್ಗದಿಂ ಸರಿವಿಂದ್ರಿಯಂಗಳಂ. 
ನಿವಾರಿಸಡೆಯುಂ ಕದಡಿದ ಮನಮಂ ನಿಯಾಮಿಸಡೆಯುಂ ಇಂತಿರ್ಪುದುಚಿತ 
ಮಲ್ಲಂ (ಕಾದಂಪೂ. ೮೪೮) ; ಉತ್ಸಾಹಿಗಳಪ್ಪ ರಾಜಪುತ್ರರಂ ನಿಯಾ 
ಮಿಸುತ್ತವಿಂರ್ದು ಪಗಲುಂ ಕಳೆಯೆ (ಕಾದಂಉ. ೫೦೧). ೨. ಅಪ್ಪಣೆ 
ಮಾಡು; "ಆಜ್ಞಾಪಿಸು: *ನಿಯಾಮಿಸು--ಅಜ್ಞ್ಞಾಪನೇ? (ಕಮಧಾ) ; 
ಮೆಟಕಿಮಿಂಡಮಾಹಜೇಶ್ವರನಂ, ಶಂಕರಂ, ಸರಮಕರುಣದಿಂದೆತ್ತಿ ತಾಂ 
ಬರಿಸಿದ ದಿವ್ಯವಿಮಾನದೊಳ್‌ ಕುಳ್ಳಿರಿಸಿ ನಿಯಾಮಿಸಲ್ಫಾಗಳ್‌ ಸುರ 
ಕಇಂತಾಜನವತ್ಯಾದರದಿಂ ನರ್ತಿಸುತಿರಲೈ. (ತ್ರಿಪುವಿ. ೬-೧೫ ಪ). ಷಿ. 
ನೇಮಿಸು; ನೇಮಕ ಮಾಡು: ಒಸೆದೀವ ತೆಜಕಾಜನಾರಾತನಂ 
ನಿಯಾಮಿಸು ತಂದೆ ಎನೆ (ಹಚಕಾ. ೯-೧೫); ಸಕಳಬ್ರಹ್ಮಾಂಡಮಂ 
ರಕ್ಷಿಸುವ ರುದ್ರಾಣಿಗೆ ರಕ್ಷಣಾರ್ಥಂ ತಂದೆ ನಿಯಾಮಿಸಿ ಕೊಟ್ಟಿ ದಂಡಿಗೆಯ 
ಧವಳಛತ್ರದ ಅಂಗರಕ್ಷಕರ . . . ಷೋಡಶಸಹಸ್ರ ವಿಳಾಸಿನಯರ್ಪೆರಸು 
ನಡೆತಂದು (ಗಿರಿಕ. ೩೧೯೧ 2). ೪. ನಿರ್ದೇಶಿಸು; ಅನುಸರಿಸು 
ವಂತೆ ಮಾಡು : ಭವ್ಯನಿವಹಳ್ಳೈ ದಯಾಮಯೆಮಪ್ಪ ಧರ್ಮಮಂ 
ಕರಣದಿನೂಜ ತೋಟ ನೆಲಕ ಪೇಟ್ಗು ನಿಯಾಮಿಸುವರ್‌ ಸುಧರ್ಮದೊಳ್‌ 
(ಬಾಢತ.' ೧-೪). ೫. ನಿರೂಪಿಸು; ಹೇಳು : ನೇಹಡ ರಮಣಿಯಾಕೆಯ 
ಸುತರು ಮಹದುದ್ಯಮರು ಕೇಳೆಂದಸುರರಿಪು ಕುಂತಿಗೆ ನಿಯಾಮಿಸಿದ 
(ಕುವ್ಯಾಉ. ೮-೨೦). [ನಿಯಾನು 4 --ಇಸ್ಕು] 

ನಿಯುಕ್ತ (ಗು). ೧. (ಒಂದು ಕೆಲಸದಲ್ಲಿ) ನೇಮ ಮಾಡಿರುವ. 
೨. ಸೇರಿಕೊಂಡಿರುವ ; ಕೂಡಿಕೊಂಡಿರುವ : ದುರ್ವಾರಸಂಸಾರ 
ವಿಚ್ಛೇದೋಪಾಖಯಂನಿಯುಂಕ್ತ ಸೂಕ್ತಿ ವೃಸಮಾರ್ಗಾಗ್ರೇಸರಂ - «ದಯೆ 
ಗೆಯ್ವನಕ್ಕೆ ನುಗ್ಗೆ (ಆದಿಪು. ೧-೧); ನುಡಿದಂ ಕ್ರಮದಿಂ ಪ್ರಶ್ರಯ 
ನಿಯಂಕ್ಷ ಮಧುರೋಕ್ತಿಗಳಂ (ಚಂದ್ರಪು. ೫-೨೫) ; ಸಂಸ್ಕೃತಶಬ್ಧ 
ನಿಯುಕ್ತ ಲಕಾರದ ನೆಲೆಗೆ ನಿಂದು ಸರಿಯಾಗಿ ಸಲ್ವುದಂ ಕ್ಷಳನೆಂಬರ್‌ 
(ಶನುದ. ೧೬). ೩. ಕಟ್ಟಿ ಹಾಕಿರುವ; ಬಂಧಿಸಿರುವ. (ನಾ). 
೪. (ಕೆಲಸದಲ್ಲಿ) ನೇಮಕ ಹೊಂದಿರುವವನು: ದ್ವಾರನಿಯನಿಕ್ತ ೦ 
ರೌದ್ರಾಕಾರಂ ನಜ್ರನುಖನೆಂಬ ದನುಜಂ... . ತಾಗಿದೊಡೆ (ಸಂರಾಮಾ, 
೧೧-೭೦); ನಿಯರಿಕ್ತ ನೆಂದರೆ ಒಂದು ಕೆಲಸದಲ್ಲಿ ಒಬ್ಬಧಿಕಾರಿಯಿಂದ 
ನಿಯಮಿಸಲ್ಪ ಡುವನನು (ಹೊನುಗ. ೮೬) ; ತಂದೆ ಚರ್ಚಿನ ಕೆಲಸದಲ್ಲಿ 
ನಿಯುಕ್ತ (ಗಂಮಾಯಿ. ೭೮) ; ಆ ಕಾರ್ಯಕ್ಕಾಗಿ ಭಾರತದ ಡೊವಿಂನಿ 
ಯನ್‌ ಸರ್ಕಾರದಿಂದ ನಿಯುಕ್ತ ವಾಗಿರತಕ್ಕಂಥ ಪದಾಧಿಕಾರಿಗೆ 
(ಭಾಧಾನ. ೪). ೫. ಗೊತ್ತುಮಾಡಿದುದು; ನಿಗದಿಯಾಗಿರು 
ಪುದು; ನಿಯಮಿತವಾದುದು :  ಪಯೋಯಂಗ್ಮದಿಂದಂ . . 
ಪ್ರಯೋಗಪ್ರಸಿದ್ಧ ೦ ನಿಯುಕ್ತಂ ವಿಚಿತ್ರಂ (ಛಂಜೋಂಬು. ೨-೭೭); 


ನಿಯುಕ್ತಿ 


ಶ್ರಿಯೂಥಿರರ್ಸಿಟ ಮತ್ತು ಡಿಗ್ರಿ ತರಗತಿಗೆ ನಿಯುಕ್ತ ನಾದ, ಸಮಾಜಶಾಸ್ತ್ರ 
ಮತ್ತು ನಿಜ್ಞಾನಗಳಿಗೆ ಸಂಬಂಧಿಸಿದಂತೆ, , , ಸುಮಾರು ೫೦ ಪುಸ್ತಕಗಳು. 
ಈ ಮಾಲೆಯಲ್ಲಿ ಹೊರಬಿದ್ದಿ ನೆ (ಸುನರ್ಣ, ೨೧೫). [ಸಂ.] 

ನಿಯುಕ್ತಿ (ನಾ). ೧. ಅಪ್ಪಣೆ; ಆಜ್ಞೆ. ೨, ನಿಯಮಿಸುವುದು ; 
ನೇಮಕ: ಪ್ರಧಾನಮಂತ್ರಿಯನರ ನಿಯಂಕ್ರಿ ಯನ್ನು ರಾಷ್ಟ್ರ ಸತಿಯನರು. 
ಮಾಡತಕ್ಕುದು. (ಭಾಧಾನ, ೩೭). ೩. ಸೇರುವಿಕೆ; ಕೂಡುನಿಳೆ: 
ಹರುಷಂಬಟ್ಟು ಪುನರಪಿ ಜಂಗಮಕೆ ಪೊಡನಟ್ಟು ಭಕ್ತಿನಿಯಂಕ್ಷಿಯಲಿ 
ದಸರಯ್ಯನಿರುತಿರಲು (ಬಸಪು, ಗುರುಸದಾಂಬುಜ 
ಭಕ್ತಿಯಂಂ ಗಂರುಕರುಣಣಕಾರ್ಯನಿಯಂಕ್ಷಿಯಯಂ » » ೬ ನಿರುತದಿಂ 
ರಂಜಿಸುತವಿರಲು (ಒಸಪು. ೩೯-೪). ೪. ಹುದ್ದೆ ; ಅಧಿಕಾರ. 

ನಿಯುಕ್ತಿ ಮಾಡು ನೇಮಕ ಮಾಡು ; ನೇಮಿಸು : ಸದನೀಧರ 

ರಾಗಿದ್ದ ತರುಣಿಯರಿದ್ದರೆ ತಮ್ಮ ಶಾಲೆಯಲ್ಲಿ ಅಧ್ಯಾಹಿಕೆಯರಾಗಿ 
ನಿಯುಕ್ತಿ ಮಾಡಲು ಸಿದ್ಧ ರಾಗಿರುವುದಾಗಿಯೂ ಪತ್ರ ಬರೆದರು 
(ಥೇಮುಗ್ಸಿಗೆಂ. ೧೬೧). [ಸಂ.] 

ನಿಯತ (ನಾ). ೧. ಕೂಡಿಕೊಂಡಿರುವುದು; ಸೇರಿರುವುದು. 
೨. ಒಂದು ಸಂಖ್ಯೆ ; ಒಂದು ಲಕ್ಷ. ೩. ಹತ್ತುಲಕ್ಷ; ದಶಲಕ್ಷ. 
೪. ಹೆತ್ತುಸಾವಿರಕೋಟಿ;' ಒಂದು ನೂರು ಅಯುತ. ೫. ಅತಿ 
ದೊಡ್ಡಸಂಖ್ಯೆ. pಕಈ ಶಬ್ದವು ಯಾವ ಸಂಖ್ಯೆಯನ್ನು ಸೂಚಿ 
ಸುತ್ತದೆ ಎಂಬುದರ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. [ಸಂ.] 

ನಿಯುದ್ಧ (ನಾ). ಕುಸ್ತಿ ; ಮಲ್ಲಯುದ್ಧ; ದ್ವಂದ್ವಯುದ್ಧ ; 
ಮಲ್ಲಗಾಳಗ: ಸಕಲಕಟಿಕಚಾತುರಂಗಬಲನುಕುಟಿಸಂಘಟತ ಚಕ್ರ ಚಟುಲ 
ಗತಿನಿಯೆಂದ್ಧಾಯುಧಘಾತರು ಧಿರಕರ್ದಮಸಮ್ಮುರ್ದಿತನುೂಂಮುಪ್ಪ ಸಂಗ್ರಾ 
ಮಭೂಮಿಯೊಳಗನೆ. ಬರ್ಪಲ್ಲಿ (ಗದಾಯು. ೪-೩೬ ವ) ; ಘನದೃಢೋರು 
ಥೊಕ್ಳರಣಪಾತನೋನ್ಮೂಲಿತನಿಯುದ್ಧ ಪ್ರಸಿದ್ಧ ಚಾಣೂರಮುಪ್ಪಿ ಕಾಸುರ 
RR ಚಂದ್ರಕಾಪೀಡರೂಢಗೋಪಾಲ ಶ್ರೀಭಗನದ್ವಾಸುದೇವ ನಮಸ್ತೇ 
ನಮಸ್ತೇ (ಜಗವಿ. ೧೨-೫೭) ; ಪತ್ತುನ ಲಗ್ಗೆಗೆ ಮಾರಿಯೊಳ್‌ 
ಮೊಗಂಬೊಕ್ಕವೊಲಾಗೆ ಬೆರ್ಚಿದನನಂ ಕುನರಂಗೆನಸುಂ ಸಿಯಂದ್ಧ ದೊರ 
(ಚಂದ್ರಪು, ೫-೮೦) ; ಅಲಘುಬಲ ನೀನೆಂದು ಬಗೆದಿಹೆ ನಿನ್ನ ಚಿತ್ತ ದಲಿ 
ತಿಳಿವಡರಿದಾದುದು ನಿಯುದ್ಧ ಕೆ ನಿಲುಕುವುದು ಬೆಜಿಗಲ್ಲವೇ '(ತೊರರಾ. 
೬-೬-೫೩) ; ನೆರೆ ಮುಳಿದದಕ್ಕೆ ಬಳಿಕನುಪಮ ನಿಯುದ್ಧ/ಚಾತುರಿಯಿಂದೆ. 
ಬಲ್ಟೊತ್ತು ಸೆಣಸುತ್ತೆ (ಕೀಷಂಾ. ೨೨-೨೧) ; ನಿಯುದ್ಧ ದಲಿ ನನ್ನ 
ಸಮನಿಲ್ಲ (ಭಾಸನಾ. ೨೨). [ಸಂ.] 

ನಿಯುದ್ಧ ರಂಗ (ನಾ). ಮಲ್ಲಶಾಲೆ; ಅಖಾಡ: ನಸುಜೀನಂ 
ಬಲದೇವಂಬೆರಸು ಚಾತುರ್ದಂತಬಲಮಂ ಕೂಡಿಕೊಂಡು ನಿಯುದ್ಧ ರಂಗದ 
ಕೆಲದೊಳ್‌ ಯುದ್ಧ ಸನ್ನ ದೃ ರಾಗಿರ್ದಾಗಳ್‌ (ಆರ್ಧನೇ. ೮-೭೩ ನ). 

[ನಿಯುದ್ಧ ರಂಗ] 

ನಿಯೂರ್‌ (ನಾ). ಒಂದು ಊರಿನ ಹೆಸರು : ಸೆರ್ಮ್ಮಕೃಳ ಸನ್ತಾನ 
ಪಾರ್ನ್ವನ್ತಿ ನಿಯೂರಾ ನುಹಾಜನಕ್ಕೆ ಕೊಟ್ಟಿ ದು (ಎಕ್ಕೆ ೪11, ಶಿಕಾರಿ, 
೪೫-೨೭; ಸು. 8907), [? .-ಊರ೯] 

ನಿಯೋಕ್ತ್ಸೃ (ನಾ). ಪ್ರೇರಿಸುವವನು ; ಪ್ರೇರಕ; ಚೋದಕ : 
ಸುಯಶನೆ ನಿಯೋಕ್ತೃ ಕರ್ತೃ: ಹರೆ. . . ಭಸ್ಮಾಂತಕಂ (ವೀಶೈಪು. 
೬-೪-೨೨). [ಸಂ] 

ನಿಯೋಗ (ನಾ). ೧. ಸೇರುವುದು ; ಕೂಡುವುದು ; ಅನ್ವಯಿಸು 
ವುದು. ೨.ನೇಮಿಸುವುದು; ನೇಮಕ. ೩.ನೇಮಿಸಿದ ಕೆಲಸ್ಕ-- 
ಕಾರ್ಯ, ವ್ಯವಹಾರ : ಇದರ್ಕೆ ಪ್ರಥಮಮೇಖಲಾಸ್ಕಿ ತೋಭಯ 
ಶ್ರೇಣಿಗಳೊಳ್‌ ಕರ್ಮಭೂನಿಯ ನಿಯೋಗಮೆ ನಿಯೋಗಂ. (ಅದಿಪು. 


೩೮-೫೦) ; 


೪೬೪೦ 


20 


25 


30 


40 


45 


ನಿಯೋಗ 


೯-೧೨೧ ನು) ; ವೀರಪುರುಷರಂ ಬರಿಸಿ ..ಯಥೋಚಿತಪ್ರ ತಿಪತ್ತಿ ಗಳೊಳಿರಿಸಿ 
ಪೇಲಾಮಿನ್ನೆಮ್ಮ ಗೆಯ್ವ ನಿಯೋಗಮೇನೆನೆ (ಪಂಸಭಾ. ೧೩-೨೦ನ); 
ಭರತಕ್ಷೇತ್ರದೊಳಲ್ಲಿಂದಿತ್ತವೀ ತೆಜದ ನಿಯೋಗಮಕ್ಕುಮೆಂದಜಪಿ 
(ಚಾನುಂಪು. ೧೦); ಜನಕಜೆಯ ಸುದ್ದಿಯಂ ತರ್ಪ ನಿಯೋಗಂ ನಿನಗೆ 
ಮೊನೆಯೊಳಾಟಿಂಡು ದಶಾಸ್ಯನನಿಕ್ಕಿ ದೇವಿಯಂ ತರ್ಪ ನಿಯೋಗಂ 
ಲಕ್ಷ್ಮಣಂಗೆ ಪುದು ಸೆಜರ್ಗುಂಟೇ (ಸಂರಾಮಾ,೧೧-೪೫); ಒಲಿವ ಹಿತವರು 
ಸೋದರರು ಮಕ್ಕಳುಗಳಾಜಾಇಯ್ತಾ ದಡೀತನ ಬಲುನಿಯೋಗನನೆಲ್ಲವಂ 
ಪ್ರತಿಸಾಲಿಸುವರೊಳರೆ (ಬಸಪು. ೫-೪) ; ನಾಗನಗರಿಧರಿತ್ರಿ ಕೋಶನಿಭಾಗ 
ತಂತ್ರನಿಯೋಗ ಗಮನಸರಾಗ ಸಾಂಡನರಾಜಜಿತಸಂಗ್ರಾ ಮನಿಸ್ಸೀಮ 
(ಹಂಸಾ. ೧೫). ೪. ಊಳಿಗ; ಸೇವೆ: ಅಂತಾ ಸಮಯದೊಳ್‌ 
ಗಂಧರ್ವರಾಜನಂದನೆ. ಸುರಭಿಗಂಥೋದ್ದಾ ರಿಗಳಪ್ಪ ದೀವಿಗೆಗಳಂ ಪಿಡಿದು 
ದೀಪಧಾರಿಣಿಯರ್ವಂದು ನಿಜನಿಯೋಗಾಶೂನ್ಯಾರ್ಥಮಾಗಿ ಗೆಂಟಿಜಕೊಳೆ 
ಬಳಸಲವಂ. ಸೈರಿಸಡಿ ನಿವಾರಿಸುತ್ತ ಖಿರ್ದು (ಉದಂಉ. ೩೨೨); ಹಡವಳ 
ಬೋಕಣಂ ಕುಡೆ ನಿಯೋಗಮನೂರ್ಚ್ಚೈತತೇಜದೆಳ್ತರಂ ಪೊಡನಿಗಪೂರ್ನ್ವ 
ಮಾಗೆ . . . ಪೊಗಕ್ತೆ ನೆತ್ತ ಹೆಗ್ಗಡೆಯೆಜಗಂ ಪ್ರತಾಪನಿಧಿ ಸೋಭಿಸುವಂ 
(ನಿಕ. ೪, ಹಾಸನ. ೬೯-೪೧; 1155); ಈ ನಿಯೋಗಮನೀತಂ ನಡೆಯಿ 
ಸುನನೆಂಬಲ್ಲಿ ವಳ-ವಳ್ಳ, ಆಯ್ತ ಪ್ರತ್ಯಯಂಗಳಕ್ಕು೦ (ಕನುದ. ೧೯೮ 
ವೃತ್ತಿ); ಖುರೆನುಂ ಸೋದಿಸುವುದು . . . ಸಮತಲನೆಲದೊಳ್ಳ ಪೊರಳಿ 
ಸುವುದೊರಸುವುದು ಪಗಲಿರುಳುಂ ಪರಿಚಾರಕಂಗೆ ನಿತ್ಯನಿಯೋಗೆಂ 
(ಅಶ್ವಶಾ. ೭-೯), ೫. ಅನುಷ್ಕಾನ; ಆಚರಣೆ : ಕಲ್ಲೆಲೆ ನಿಂದು 
ಯೋಗದ ನಿಯೋಗದಿನಿರ್ಪುದುಮೊರ್ವಂ . . . ನೆನೆದಂ ವಿಭಂಗದಿನತೀತ 
ಭವಾಂತರಭೂರಿವೈರನುಂ (ಶಾಂತಿಪು. ೭-೧೦೮) ; ಮೆಹಾಕಾಳಶ್ಮಶಾನ: 
ಹೊಳಗೆ ಯೋಗನಿಯೋಗಧ್ಯಾನೋಪಯೋಗದಿಂ ನಿರುದ್ಧ ಕರಣ ನಿಪ್ಪುಂದ 
ಶರೀರನಾಗಿ (ಸುಕುಮಾ. ೧೨-೨೪ ನ). ೬. ಹಿಂದಿನ ಕಾಲದಲ್ಲಿ 
ರಾಜರು ಆಡಳಿತಕ್ಕಾಗಿ ಏರ್ಪಡಿಸುತ್ತಿದ್ದ. ಸಭಿ,-- ಮಂಡಲಿ; 
ಅಧಿಕಾರಿಸಮಿತಿ : ಸಾರ್ವ್ವಭೌಮರಾಜ್ಯನಿಯೋಗರಾಜಾ ಧ್ಯಕ್ಷನುಂ' 
(ಕಣಆ. ೫-೨-೧೪೬ ; 1058) ; ಬಿಜ್ಜ ಳಧರಣಿನಲ್ಲಭನು ಹರುಷದಿಂ ತಾನುಂ 
ಬಸವಧೀನರನು ಮಖಿಳನಿಯೋಗದೋಲಗನೆರಸಿ. ಬರುತಿನ್ಸೆ ಡೆಯೊಳಾ ಪುರ: 
ನೀಥಿನೀಥಿಯಲಿ (ಬಸಪು. ೫-೧೯) ; ಶರಣರ ಕೊಂಡಾಡಿದವರು. ಮಂಕ್ತ 
ರೆಂಬುದ ಕಂಡೆವೆಂದು ತನ್ನ ನಿ[ಸಾರಾಂ. ವಿನಿ]ಯೋಗವೆರಸಿ ನಂದಿಸಿದನು 
ಬಿಜ್ಜಳನು (ಭೈರಸೂ, ೨೦). ೭. ಛತ್ರ, ದೇವಸ್ಥಾನ ಮೊದಲಾದ 
ಸಂಸ್ಥೆಗಳ ಆಡಳಿತ ವರ್ಗ; ಧರ್ಮದರ್ಶಿ ಸಮಿತಿ: ಮಂತ್ರಿ ಪದಮಂ 
ಕೈಕೊಳ್ಳಿ ದೊಣೆ. ಸಕಟಾಳನೊಲ್ಲದೆ ಛತ್ರ ಶಾಲೆಯ ನಿಯೋಗಕಧ್ಯಕ್ಷನಾಗಿ 
ಯರೆಸಂಗಪಾಯೆಮಂ  ಚಿಂತಿಸುತ್ತಿರ್ದು (ಕಗವಿ, ೯೦ ರಾಜನ), 
೮.ಯಾವುದಾದರೂ ಒಂದು ಅಂಶವನ್ನು ಅಥವಾ ಬೇಡಿಕೆಯನ್ನು 
ಮಂತ್ರಿಗಳೇ ಮೊದಲಾದ ಆಡಳಿತಕ್ಕೆ ಸಂಬಂಧಪಟ್ಟವರಿಗೆ 
ನಿವೇದಿಸಲು ಹಾಗೂ ಚರ್ಚಿಸಲು ಏರ್ಪಟ್ಟಿರುವ ಅಧಿಕಾರಿ 
ಅಥವಾ ಸಮಿತಿ : “೧. (ಪ್ರತಿನಿಧಿಗೆ) ಅಧಿಕಾರ ವಹಿಸಿಕೊಡುವುದು. 
೨. ಪ್ರತಿನಿಧಿಗಳು; ಶಿಷ್ಟ ಮಂಡಲ, ನಿಯೋಗ” (Delegation. ಸತ್ರಿಸಿ. 
೩೦); ಆದು ರಣಧೀರನಿಗೆ ಪ್ರತಿಕೂಲವಾಗಿರುವುದಾದರೂ ರಣಧೀರನು ಆ 
ನಿಯೋಗದನರನ್ನು ಔದಾರ್ಯದಿಂದ ಉಪಚರಿಸು ತ್ತಾನೆ (ಸಂಸಕ.೧೧೦); 
ಶಿಕ್ಷಕರ ನಿಯೋಗವೊಂದು ವಿದ್ಯಾಮಂತ್ರಿಗಳ ಬಳಿ ಹೋಗಿತ್ತು (ರೂಢಿ). 
೯. ನೇದ: ನಿಯೋಗವೆಂದರೆ ಅಪ್ರತಿಹತವಾದ, ಅನುಲ್ಲಂಘನೀಯವಾದ, 
ಸಾರ್ನಭೌಮುನ ಅಜ್ಞೆಯಂತಿರುವ ವೇದನೆಂಬ ಮಹಾಪುರುಷನ ಅಜ್ಜಿ 
(ಹಂದಸಾ.೧೬೫);ಸರ್ನರಿಗೂ ಕಾವ್ಯದಲ್ಲಿ ಉಂಟಾಗುವುದು ರಸಾಸ್ವಾದವೇ 
ಹೊರತು ತಿಳಿನಳಿಕೆಯಲ್ಲ, ನಿಯೋಗನಲ್ಲ(ಭಾರಮಾ.೮೧). ೧೦. (ಗಂಡನ 


ನಿಯೋಗಕಾತಿ 


ನಪುಂಸಕತ್ವ ಮೊದಲಾದ ಅನರ್ಹತೆಯಿಂದ ಅಥವಾ ವೈಧವ್ಯ 
ದಿಂದ) ಅಪುತ್ರವತಿಯಾದವಳು ಗಂಡನ ಸಹೋದರರೇ ಪ 
ಲಾದ, ಧರ್ಮಶಾಸ್ತ್ರ ವು ಅನುಮತಿ ಕೊಟ್ಟಿರುವ, ಪುರುಷರಿಂದ 
ಪುತ್ರರನ್ನು ಪಡೆಯವ ಒಂದು ಕ್ರಮ: ಯಕ ಪುನರ್ನಿವಾಹ 
ಕ್ಯಾಗಲಿ ನಿಯೋಗಕ್ಕಾಗಲಿ ಅವಕಾಶವಿರಲಿಲ್ಲ (ಕಶಾಅ. ೪೨೧) ; ನಿಯೋಗ 
ಎಂದರೆ ಮಡಿದ ಗಂಡನ ಸೋದರನ ಸಂಬಂಧದಿಂದ ಮಕ್ಕಳನ್ನು ಪಡೆಯು 
ವುದು (ಕಶಾಅ. ೪೨೧ ಅಡಿಟಿ). 
ನಿಯೋಗಯೋಗಂಧರ -- ರಾಜ್ಯ ಕೈ ತಂತ್ರದಲ್ಲಿ ಬಹಳ ನಿಪುಣನಾದ 
ವನು: ಒಂದು ಬಿರುದು: ನುಡಿದೆ ಗಣ್ಣಂ ನಿಯೋಗಯೋಗಂಧರಂ 
ಸಮರಥಧುರೆಂಥರಂ . . . ದಣ್ಣನಾಯಕಂ ಭೀವಣಯ್ಯಂಗಳ ಬಿನ್ನಪದಿನ್‌ 
(Ra. 21-11, ೧೩೯-೨೧; 1095); ನೀತಿಚಾಣಕ್ಕ ನಿಯೋಗ 
ಯೋಗಂಧರ ನಾಯ ೫೫% (ಸೌಣಣ. XX, ೧೮೧-೧೮, 1194). 
ನಿಯೋಗಯೋಗಂಧರಾಯಣ -- ನಿಯೋಗಯೋಗಂಧರ : ಚಾಳುಕ್ಯ 
ನಾರಾಯಣಂ ನಿಯೋಗಯೋಗಂಧರಾಯಣನ ಮೊಗಮ ನೋರ್ಪುಂದು 
(ಸೌಇಇ. ೫%, ೪೯-೧೦ ; ಸು. 1076). p ಯೌಗಂಧರಾಯಣನು 
ವತ್ಸರಾಜನ ಅತಿಸಮರ್ಥನಾದ ಮಂತ್ರಿಯೆಂಬುದು ಪ್ರಸಿದ್ಧ. 
[ಸಂ.] 

ನಿಯೋಗಕಾತಿ (ನಾ). ಊಳಿಗದವಳು; ಸೇವಕಿ: ಸರಸದ ವಿನೋದದ 
ವಿಳಾಸದ ವಿಚಾ। ರದಾಭರಣದೊಡ್ಡಿ ನ ಬಹುನಿಯೋಗಕಾತಿಯರೆನಿಪ ತರುಣಿ 
ಯರನೊಪ್ಪಿ ಸಿದನಂದು ವಿಶ್ವಾ ನಿಂತ್ರಮಂನಿಗೆ ಸತ್ಯರ ದೇವನು (ಪಚಕಾ. 
೯-೨). [ನಿಯೋಗ 753] 

ನಿಯೋಗಿ (ನಾ). ೧. ರಾಜಕಾರ್ಯನಿರ್ವಾಹೆಕ; ರಾಜಕಾರ್ಯ 
ವನ್ನು ನಿರ್ವಹಿಸುವ ಉನ್ನತಾಧಿಕಾರಿ: ಅನ್ನೆಗಂ ನಾಗಶ್ರೀಯಂಂ 
ಪಂಚವಿಂಯಂದು ಮಂತ್ರಿಯರ್ಕಳ ಪೆರ್ಗಡೆಗಳ ರಾಜಶ್ರೇಷ್ಠಿ ಯರ 
ಪ್ರ ಧಾನರಪ್ಪ ನಿಯೋಗಿಗಳ : ಪಲಂಬರುಂ. ಪೆಣ್ಗೂಸುಗಳ್ವೆರಸು . 
ನಾಗರನರ್ಚಿಸಿ (ವಡ್ಡಾರಾ, ೧೨-೨೧) ; ವಾವಣಲಕ್ಕ | ದೇವರಾ ಮಹಾ 
ವಿಭನರ ಕಾ ಇರ್ಯಸಿದ್ಧಿ ಗೆ ಧುರಂಧರನಾದ ಇಡೋ ಮಾಧವ ಪಲರಂ 
ಮೆಚ್ಚಿ ಸಿದಂ ನಿಯೋಗನೊಳನೇಕೋಪಾ ಇಯಚಾಣಕ್ಕಂ (ಸೌಇಇ. ೫1-5, 
೧೪೭-೧೬ ; 1099); ಕರೆಸಿ ಮಂತ್ರಿ ನಿಯೋಗಿಗಳನಾ ಪುರಜನಂಗಳನುಡು 
ಗೊಜಕಿಗಳಲಿ ಹಿರಿದು ಮನ್ನಿಸಿ ರೋಮಸಾದನುಹಾಮಹೀಪತಿಯ 
ಸರಮಸತ್ಕಾರನನು ಕೈ ಕೊಂಡರಸ * ೬ ೬ ಬಂದನು (ತೊರರಾ.೧-೬-೧೯). 
೨. ಸೇವಕ ; ಊಳಿಗದವನು : ದೈತ್ಯ ಹೊನ್ನ ಂದಣದಣ್ಣರ ಕಳುಹೆ 
ಸಂದಣಸಿದರಣ್ಣ ಗಳು ನಿಯೋಗಿಗಳ್‌ ಬಂದರು ಆತಿಯಿದ್ದ ಬಳಿಗೇನೋಶತ. 
೧೦-೮); “ಓಲೆಕಾರರು” (ನೋಹತ.ಅಡಿಟ) ; ಅನಾನ ಮಾನವೇಂದ್ರರ 
ಯೋಗಕ್ಷೇಮಗಳೇನು ಬೆಸಗೊಂಡುಚಿತನಸ್ತು ಗಳಾ ನರಾಧಿಪನೆತ್ತಿ 
ಕೊಟ್ಟಿ ನಿಯೋಗಿಜನಕೆಲ್ಲ (ಬಿಜ್ಞ ಪು. ೮೧-೨೫); ತನ್ನ ಆಶ್ರಿತ ದೊರೆಗಳಿಗೆ 
ಶೀಘ್ರ ವಾಗಿ ನೆರವು ನೀಡಲು ವಿಶೇಷ ನಿಯೋಗಿಗಳನ್ನು ಅಟ್ಟಿ ದನು 
(ಉಜ್ಕೋದ. ೨೦೯). "ಬಾಹತ್ತ ರನಿಯೋಗ' ಪರಾ. ೩. ಒ! ಬ್ಬರ 
ಪರವಾಗಿ ಕೆಲಸ ಮಾಡುವವನು; ಪ್ರತಿನಿಧಿ: ಗ್ರೀಕ್‌ ಪಿದ್ರನಾಟಕದ 
ಮೇಳ ಒಮ್ಮೊಮ್ಮೆ ಕವಿಯ ನಿಯೋಗಿಯೂ ಅನನ ಜೀವನದರ್ಶನದ 
ವಕ್ತಾರನೂ ಆಗಿರುತ್ತದೆ (ಸಾಹಿಸ್ರ. ೪. ತೆಲುಗು ಮಾತ 
ನಾಡುವ ಒಂದು ಬ್ರಾಹ್ಮಣ ಪಂಗಡ: ಕರ್ನಾಟಕದಲ್ಲಿರುವ ಆನೇಕ 
ನಿಯೋಗಿಗಳು ಆಂಧ್ರದಿಂದ ಬಂದವರು (ರೂಢಿ), ೫. ವ್ಯಾಪಾರಿ; 
ವರ್ತಕ (?) : ಕೆಟ್ಟ ನಿಯೋಗಿ ಬಿತ್ತು ನೊದಲಿಲ್ಲಡೆ ಬಂದ ಕೃಷೀವಲಂ 
ಮೊದಲ್ಲೆ ಟ್ಟಿ ಕಿರಾತನೋಲಗಿಸಲಾರದೆ ಸೇವಕನಾಗೆ (ಎಕ. 1೪, ಚಾಮರ, 


೮೩-೨೩; 1117). 


೨೪೯). 


೪೬೪೧ 


20 


*|25 


30 


ನಿಯೋಜಿಸು 


ನಿಯೋಗಿನಿಧಾನ - ಒಂದು ಬಿರುದು : ದಿಸಾವಳೆಯ ಪೂರಿತೋಜ್ವಳ 
ಕೀರ್ತ್ರಿನಿಧಾನ ನಿಯೋಗಿನಿಧಾನಂ ಉಭಯದೇಸೀಮನೋರಂಜನಂ 
(ಕಇಆ. ೧೦೩-೮-೧೪ ; 1076). [ಸೆಂ. ನಿಯೋಗಿನ್‌] 

ನಿಯೋಗಿತನ (ನಾ). ಪ್ರತಿನಿಧಿಯ ಅಧಿಕಾರ : “ನಿಯೋಗಿತನ; 
ಪಾ ್ರತಿನಿಧ್ಯ” (Legation. ಇoಕa). [ನಿಯೋಗಿ ತನ] 

ನಿಯೋಗಿಸು (ಕ್ರ). ೧. ನಿಯಮಿಸು ; ನಿಯೋಜಿಸು ; ನೇಮಕ 
ಮಾಡು : ಅವರೆಲ್ಲರೂ ಮನುವಿನ ಬಳಿ ದಾಸಿಯರಂತೆ ಇರಲು ನಿಯೋಗಿ 
ಲ್ಪಟ್ಟಿದ್ದರು. (ರರಾಜ, ೬೧). ೨. ಕೊಡು; ಹಂಚು; ವಿನಿ 
ಯೋಗ ಮಾಡು : ಆರಾರಿಗೇನೇನ ಕೊಡ ಬೇಕಾದುದ ತಾರತಮ್ಮದಿ 
ನಿಯೋಗಿಸೆಲು . . . ಮಾನಿನಿಯರುಗಳು ಶೃಂಗಾರವ ತಾಳ್ವರುತ್ಸನದಿ 
(ನೋಹತ. ೧೪-೪೦). [ನಿಯೋಗ -! -ಇಸ್ಫು] 

ನಿಯೋಜಕ (ನಾ). ಪ್ರೇರಕ; ವ್ಯವಸ್ಥಾಪಕ : ಸಿಯೋಜಕರು 
ಬೇಕು! ಈಗ ಭಾರತಕ್ಕೆ ಅಗತ್ಯವಾಗಿ ಬೇಕಾದ ಜನರೆಂದರೆ 
ನಿಯೋಜಕರು (ತಕ್ಕಡಿ. ೬೭). [ಸಂ] 

ನಿಯೋಜನ (ನಾ). ನೇಮಿಸುವುದು ; ನೇಮಕ ಮಾಡುವಿಕೆ: 


"ನಿಯೋಜಿಸು' ಪರಾ., [ಸಂ.] 
ನಿಯೋಜನೆ (ನಾ). ಏರ್ಪಾಡು ; ವ್ಯವಸ್ಥೆ; ಸಿದ್ಧತೆ: ನನ್ನ 
ನಿಯೋಜನೆ ಕಾರ್ಯರೂಪಕ್ಕೆ ಬರಲು ಕಾರಿದ ಎ ಸಃ 


ಅಸಿಸ್ಟೆ ಬ್‌ ಡೈರೆಕ್ಟ್ರ ರುಗಳ ಉಪಕಾರವನ್ನು ನಾನು ಸಾ ಸಂಸ್ತೆ ನೆ 
(ಭಾರದ. 18 ಮುನ್ನುಡಿ). [ಸಂ.. ನಯೋಜನ] 

ನಿಯೋಜಿತ (ಗು). ೧. ಕೂಡಿಕೊಂಡಿರುವ ; ಸೇರಿಕೊಂಡಿರುವ : 
ದ್ವಾದಶರಾಜಮಂಡಲನಿಯೋಜತ [ಸಾಠಾಂ. ನುಶಿ ನಿಯೋಗಿ] ಪ್ರಧಾನ 
ವಿಜಿಗೀಷುವೃತ್ತನುಂ » » « ಸುಖದಿನಿರಲ್‌ (ಅಜಿಪು. ೨೨೪೯ ವು. 
೨. ಏರ್ಪಡಿಸಿದ ; ಗೊತ್ತುಮಾಡಿದ : ಪೂರ್ನಸಿದ್ಧ ತೆಯಿದ್ದಕೆ , 
ನಿಯೋಜಿತಕ್ರ; ಮದಲ್ಲಿ ಮುಂದುವರಿಯುತ್ತ ರ್ಷದ ಶಾಕವನ್ನು ಸಕಾಲ 
ದಲ್ಲಿ ಷು ಅನುಕೂಲವಾಗುತ್ತದೆ (ಶಿಕ್ಷದ. ೨೬೩) ; ಸುಂಹ 
ಆಡಳಿತದ ಅವಧಿಗೆ ಇವರು ನಿಯೋಜಿತ ಅಧ್ಯಶ್ಪರಾಗಿದ್ದಾ! ರೆ (ರೂಢಿ). 
(ನಾ). ೩. ನೇಮಕವಾದವನು ; ಗೊತ್ತು ಮಾಡಲ್ಪಟ್ಟ ಸ್ಲೈವನು: 
ಚಂದಾ ವಸೂಲಿಗೆ ಕೆಲವರು ನಿಯೋಜಿತರಾದರು ದ ೧೬೩)೩ 

[ಸಂ.] 

ನಿಯೋಜಿಸು (ಕ್ರಿ). ೧. (ಒಂದು ಕಾರ್ಯವನ್ನು ಮಾಡುವಂತೆ) 
ನಿಯಮಿಸು; ನೇಮಕ ಮಾಡು: ಸೆಳಜನನನಿಮನಾರ್ದಾ. ಕರಣ 
ವಿಧಾನಡೊಳ್‌ ನೆಯೋಜಿಸಿ (ಅದಿಪು. ೬-೧೦೭ ಪ) ; ತನ್ನ ತನ್ಮೆನಂ 
ಯಂನರಾಜನನಂತವೀರ್ಯನಂ ರಾಜ್ಯಭಾರಡೊಳ್‌ ಲು (ಶಾಂತಿಪು, 
೨-೨೧ ನ) ; ತಡವಾದಪುದುಟಿಸಿದರನೀಯೆಡೆಗೆ ನಿಯೋಜಿಸಲಿಕೆಂಬವೊಲ್‌ 
ನೈ ಸನರನಿರ್ದೆಡೆಗೆ ನಿಯೋಜಿಸಿದಳ್‌ ಬಿಡದೆಡೆಯಾಡುವ ಬೆಸಕೆ ಕನ್ನೆ 
ತನ್ನಯ ಮನಮಂ (ಕಾದಂಉ. : ೮೭). ಶಿ. ವ್ಯವಸ್ಥೆ ಮಾಡು ; 
ಏರ್ಪಡಿಸು : ಪರದಾರಾಭಿಗಮನಮಂ ನಿಯೋಜಿಸುವ ದುಸ್ಟನೇ 
ವಿಶ್ವಾಸಭೂಮಿಯೆನಿಸಿದ ಮಿತ್ರನೆನಿಸುಗುಂ (ಉದಂಪೂ.೫೭೩) ; ಆಗಳರೆಸ 
ನತಿಹರ್ಷಚಿತ್ತ ನರ್ಹತ್ಸ ರಮೇಶ್ವರಪೂಜಾನಿಧಿಗಳಂ ನಿಯೋಜಿಸಿ. (ನುಲ್ಲಿಪು. 
೪-೩೬) ; ಸರಳತರೋಹ್ನ ನಿಶ್ವಸಿತಮಾರುತನಿಂದೆ. ನಿಜೋತ್ತ ರೀಯದೊಳ್‌ 
ತರಳತೆಯಂ ನಿಯೋಜಿಪ ನೆಗಲಕ್ತಿಗೆ ಕಾರಣಮೇನೊ ಕಾಮಿನೀ (ಚಂದ್ರಪು. 
೩-೫೪) ; ಆ ಯೋಜನೆ ೭ನೇ ನಯಸ್ಸಿನಿಂದ ೧೪ನೆಯ ನಯಸ್ಸಿನನರೆಗೆ 
ಉಚಿತ, ಕಡ್ಡಾಯಶಿಕ್ಷಣನನ್ನು ನಿಯೋಜಿಸಿತ್ತು. (ಶಿಕ್ಷ. ೭೩೩); 
ಅದು ಲಿಂಗನಿರ್ಧರಕ್ರಮವನ್ನು ನಿಯೋಜಿಸುತ್ತದೆ (ಕೀಟಬೆ. ೧೧೦). 


೩. ಗುರಿಪಡಿಸು'; ಒಳಪಡಿಸು; ಈಡುಮಾಡು : ಆ ನಿತಂಬಿನಿ 


ನಿಯೋಜ್ಯ 


ಭೂಶಯ್ಯೆಗೆ ಜಾಗರಕೃನಶನಕ್ಕೇಕಾಂತರಕ್ಕೆ ₹ಕಛುಕ್ತಿ ನಿಯಾಮಕ್ಕೊಡಲಂ. 
ನಿಯೋಜಿಸಿದಳ್‌ (ಮಲ್ಲಿಫು. ೪-೪೭). [ನಿಯೋಜನ + -ಇಸ್ಸು] 
ನಿಯೋಜ್ಯ (ನಾ). ಯಾವುದಾದರೂ ಕಾರ್ಯಕಸ್ಥಾಗಿ ನೇಮಕ 
ವಾದವನು : : ನಿಯೋಜ್ಯನೆಂದರೆ ನಿಯೋಗವನ್ನು ಸೆರನೇರಿಸುನನನು 
(ಹಿಂದಸಾ. ೧೬೫). [ಸಂ.] 
ನಿರ್‌-(ಉಸ). ಆಧಿಕ್ಯ, ಅತಿಕ್ರಮ, ಅಭಾವ, ನಿಷೇಧ ಮೊದಲಾದ 
ಅರ್ಥಗಳನ್ನು ಕೊಡುವ ಒಂದು ಉಪಸರ್ಗ : : "ನಿರ್ಮಾಟಿ', 
"ನಿರ್ವಯಲು' ಪರಾ. p ಸಮಾಸದಲ್ಲಿ ಸ್ವರಗಳು ಮತ್ತು 
ಮೃದುವರ್ಣಗಳು ಪರವಾದಾಗ "ನಿಸ? ಎಂಬುದು "ನಿರ್‌? 
ಎಂದಾಗುತ್ತದೆ. [ಸಂ.] 
ನಿರಂಕ (ನಾ). ೧. ಲಾಂಛನವಿಲ್ಲದುದು. ೨. ಕಳಂಕವಿಲ್ಲದವನು. 
೧, ೨ : ನಿರುಪಮೆ ನಿರಂಕನೀ ಸಸಿಯ ಪ್ರಭಾತಿಶಯ . . . ಕಂಗಳಿಗೆ 
ಮಂಗಳನಿತ್ತುದು (ಕುವಲ, ೧೬). . (ಸಂ.] 
ನಿರಂಕುಶ (ಗು). ೧. ಯಾರ ಅಂಕೆಗೂ ಒಳಪಡದ ; ಸರ್ವ 
ಸ್ವತಂತ್ರವಾದ ; ಸ್ವೇಚ್ಛೆಯ :, "ನಿರಂಕುಶಮತಿ' ಪರಾ. 
(ನಾ). ೨. ಯಾರ.ಅಂಕೆಗೂ ಒಳಪಡದಿರುವುದು ; ಸ್ವೇಚ್ಛೆ; 
ಸ್ವಚ್ಛಂದತೆ : “ಅಯಂತ್ರಿತಂ, ಉದ್ದಾಮಂ, ಉಚ್ಛ ಂಖಳಂ, 
ಅನರ್ಗಳಂ -- ಈ ೪ ನಿರಂಕುಶಂ” (ಹಲಾಯು. ೧೨೪-೬೬) ; ಮಾಂಕರಿಸದ 
ಅವು ಗುರುವಚನಾಂಕುಶಮಂ ಪಾಟಃಯೆಡೆಗೆ ಪೊಣರ್ದರಿಬಲಮಂ 
ಕಿಂಕೊಳಿ ಮಾ[ಟಿಕ್ಸಿ ಡೆಗಣಮೆ] ನರಂಕುಶಮೆನಿಸಿದುದು ಮುನಿಸು 
ಭದ್ರಾಂಕುಶ[ನಾ] (ಪಂಸಭಾ. ೧-೩೨) ; ಅಜ್ಞಾನ ಅವರಣ ವಿಕ್ಷೇಪಗಳು 
ಕೆಡಲು ಮದಗಜದೋಪಾದಿಯಲ್ಲಿ ಸಂಚರಿಸುವದೇ ನಿರಂಕುಶವೆನಿಸುವುದು 
(ನಾನಾಗು, ೨೮-೨೨). ೩. ಸ್ವಚ್ಛಂದವೃತ್ತಿಯ ವ್ಯಕ್ತಿ : ಅವುಗಳ 
ರೊಪನಿರ್ಣಯದ ವಾದವೇಕೆ? ಎಂದು ಪ್ರಶ್ನಿಸುವ ನಿರಂಕುಶರೂ ಇರು. 
ತ್ತಾರೆ (ಸಂಕೋಧ. ೨೩). [ಸಂ.] 
ನಿರಂಕುಶಪ್ರಭು (ನಾ). ಪ್ರಜೆಗಳ ಮೇಲೆ ಅನಿರ್ಬಂಧವಾದ ಅಧಿ 
ಕಾರವನ್ನು ಉಳ್ಳ, ಒಡೆಯ, ರಾಜ ; ಶಾಸನಸಭೆ ಮೊದ 
ಲಾದುವುಗಳಿಗೆ ಒಳಸಡದ ಅಧಿಕಾರವುಳ್ಳ ಪ್ರಭು : ಪ್ರಜೆಗಳ 
ಮೇಲೆ ರಾಜನ ಅಧಿಕಾರವು ಅಪರಿನಿಂತವಾಗಿದ್ದರೆ * ೬ ೬ ಅಂಥಾ ರಾಜ 
ನಿಗೆ ನಿರಂಕುಶಪ್ರಭುವೆಂದು ಹೆಸರು (ಭೂಗೋಳ. ೧೯). 
'[ನಿರೆಂಕುಶ 4 ಪ್ರಭು] 
ನಿರಂಕುಶಪ್ರೆಭುತ್ವ (ನಾ). ಯಾವ ನಿರ್ಬಂಧವೂ ಇಲ್ಲದ ಒಡೆತನ: 
ಪರಚಕ್ರದ ಭಯವಿಲ್ಲದೆ ಸಿರಂಕುಶಪ್ರಭುತ್ವನನ್ನು ನಡೆಯಿಸುತ್ತಾ ನೆ. 
(ಮಂಜುಕ. ೧೩) ; ಪ್ರಜೆಗಳ ಮೇಲೆ ರಾಜನ ಅಧಿಕಾರವು ಅಪರಿಮಿತ 
ವಾಗಿದ್ದರೆ ನಿರಂಕುಶಪ್ರಭುತ್ವವೆಂದು , . . ಹೆಸರು (ಭೂಗೋಳ. ೧೯). 
[ನಿರಂಕುಶ- ಪ್ರಭುತ್ವ] 
ಸಿರಂಕುಶಪ್ರವೃತ್ತಿ (ನಾ). ತನ್ನ ಅನೇಕ್ಷೆಯಂತೆ' ಎಲ್ಲವೂ ನಡೆಯ 
ಬೇಕೆಂಬ ಬುದ್ಧಿ ; ಸರ್ವಾಧಿಕಾರಿಯ ಮನೋಭಾವ. 
[ನಿರಂಕುಶ -- ಪ್ರವೃತ್ತಿ] 
ನಿರಂಕುಶಮತಿ (ನಾ). ಸ್ವಚ್ಛಂದ ಮನೋವೃತ್ತಿಯುಳ್ಳ ನನು ; 
ತನ್ನ ಇಚ್ಛೆ ಯಂತೆ ನಡೆಯುವವನು : ನಿರಂಕುಶನುತಿಯಾದ ರಾಜ 
ನನ್ನು . . . ಶಿರಚ್ಛೇದನ ಮಾಡುವುದಕ್ಕೂ ಹೇಗೆ ಹಿಂಜರಿಯಲಿಲ್ಲವೆಂದು 
ಅರಿತರು (ಭಾರದ. ೪೨೭). [ನಿರಂಕುಶ -.- ಮತಿ] 
ನಿರಂಕುಶವೃತ್ತಿ (ನಾ). ಸ್ವಚ್ಛಂದ ಮನೋವೃತ್ತಿ: ಮಾಡಲ್ತಕ್ಕ 
ಕೃತ್ಯವೆಲ್ಲಂ ಮಾಡಲ್ಪಟ್ಟಿತು. . . ಎಂದು ಸಹಜಸರತುಪ್ಪಿ ವಡದಿರ್ಪುದೇ 
ನಿರಂಕುಶವೈ ತ್ತಿ ಯೆನಿಸುವುದು (ನಿನೇಕ. ೪೩). [ನಿರಂಕುಶ ವೃತ್ತಿ] 


೪೬೪೨ 


20 


25 


3 


40 


45 


ನಿರಂಜನ 


ನಿರಂಕುಶ (ನಾ). ಅಂಕೆಯಿಲ್ಲದವಳು ; ಸ್ವಚ್ಛ €ದವೃತ್ತಿಯವಳು: 
ಮತ್ತ ನೊರ್ವಳಭಿನನಯವನಾಸವಮದ ವಿಳಾಸನಿರಂಕುಶೆ , . . ಬಂದು 
ಚಕ್ರ ಧರರೂಖಾಶ್ಚರ್ಯನುಂ ನೋಡಿದಳ್‌ (ಆದಿಫು.೧೦-೨೦ ವ); ನಿರತಿಶಯ 
ರೂಪನಿಲಾಸನಿರಂಕುಶೆಯಂಂ . . . ಎನಿಸಿ (ಸುಕುನಾ. ೧೧-೧೫ ನ). 

[ಸಂ. ನಿರಂಕುಶಾ] 

ನಿರಂಗ್ಯ (ಗು). ೧. ಅಂಗವಿಲ್ಲದ ; ಅವಯವವಿಲ್ಲದ; ಆಕಾರ 
ವಿಲ್ಲದ : ಜಂಗನುನಪ್ಪ ನಿರಂಗ ಪ್ರಸಾದದಲ್ಲಿ ಬೆರೆದು ಅನಿರಳನಾದವಂಗೆ : 
ಬಂಧಮೋಕ್ಷ ಕರ್ಮಂಗ ಬೆಂಬಳಿಗೆ ಸಲ್ಲ ಆದು ನಿರಂಗನಸ್ತು (ಸದಗೋ, 
೪೫-೧೧೫). ೨. ಕ್ರಮಬದ್ಧ ವಾದ ಭೌತರಚನೆಯಿಲ್ಲದ; ಜೀವ 
ಸಂಬಂಧವಿಲ್ಲದ ; ಜೀವವಿಲ್ಲದ : ಹೀಗೆ ಸಾಂಗ ಸದಾರ್ಥಗಳಂತೆ 
ಅವು ನಿರಂಗ ಪದಾರ್ಥಗಳಲ್ಲೂ ದೊರೆಯುತ್ತವೆ (ಬಾಲಪ್ರ. 11, ೬೯೫). 
(ನಾ). ೩. [ನೀಶೈ] ಶರೀರದ ಧರ್ಮವನ್ನು ಮಾರಿದನು; 
ಶರೀರದ ಸಂಬಂಧದಿಂದ ಮುಕ್ತನಾದವನು; ಐ ವೀರಶೈವ 
ಸಿದ್ಧಾಂತದಂತೆ ಶಿವಜ್ಞಾ ನವನ್ನು ಪಡೆದು ಪ್ರಾರಬ್ಧನಶ 
ದಿಂದ ಇನ್ನೂ ದೇಹವನ್ನು ತ್ಯಜಿಸದ ತಿನಜ್ಞಾನಿಯು ಶರೀರ 
ನಿದ್ದರೂ ತತ್ಭ್ರಯುಕ್ತ ವಾದ ಕರ್ಮಗಳನ್ನು ಮಾಡುವುದಿಲ್ಲ, 
ಅವನು ಜೀವನ್ಮುಕ್ತ ನೆನಿಸುತ್ತಾನೆ. ಅವನಿಗೆ ಅಂಗಾಲೇಸನೆಂದೂ, 
ನಿರಂಗನೆಂದೂ ಹೆಸರು. ಅವನ ಸ್ವರೂಪವು ದೇಶ ಕಾಲಾದಿ 
ಪರಿಚ್ಛೇದಶೂನ್ಯ ಮತ್ತು ಚಿದಾನಂದಸ್ವರೂಪ, ಅವನ 
ಸ್ಥಿತಿಯೂ ನಿರಂಗವೆನಿಸುತ್ತದೆ : ಕಂಗಳು ಮುಚ್ಚಿಯಲ್ಲದೆ. ಲಿಂಗವ 
ಕಾಣಬಾರದು ಅದು ನಿರಂಗಂಗಲ್ಲದೆ ಜಗದ ಹಂಗಿನವರಿಗಿಲ್ಲ (ಶರಚ. ೩೨೫); 
ನಿರಂಗನನಂತವಿನುತ ನಿರ್ಮಲ ನಾಮಥೇಯಂ . . . ಎಂದುಲಿವ ಪೌರಾ 
ಹೋಕ್ತಿಗಳಂ ಕೇಳ್ದು (ಸ್ರೌಢರಾ. ೨-೧). ೪: ಶರೀರಸಂಬಂಧವಾದ 
ಕರ್ಮವಿಲ್ಲದಿರುವಿಕೆ; ಜೀವನ್ಮುಕ್ತಿ: ವಿಚಾರಸಂಗನನಅಕಿದು. 
ಹೇಳಲಿಲ್ಲವೆನಗೆ ಬಸವಾ ಹೇ ಹೇ ಎನಲೊಂದೆ ಸಂಗ ಸಂಗ ನಿರಂಗ ನಿರಂಗ 
ಬಸನ ಬಸವ ಎಲೆ ಬಯಲು (ಸೀಲವ.೧೦-೨೨) ; ಹುಪ್ವಿನ ಮೇಗಳ ತುಂಬಿ 
ಹುವ್ವ ತಿಂದು ಗಂಧವನುಳುಹಿತ್ತು ಉಳುಹಿದ ಗಂಧ ತುಂಬಿಯ ತಿಂದು 
ತುಂಬಿ ಗಂಧವೊಂಡೆಯಾಯಿತ್ತು ಆದು `ನಿರಂಗದಿರವು. (ಅಣಿಮಾ. 
೧೩೮-೫೨೮). ೫. ನಿರಾಕಾರವಾದ ಲಿಂಗ; ಪರಮಾತ್ಮ : ಜಂಗಮ 
ಜಂಗುಳಿಯಾಗಿ ಕಂಡಕಂಡನರಂಗಳಕ್ಕೆ ಜಂಘೆಯನಿ ಕೃಲಾಗಿ ನಿರಂಗಳ್ಕೆ. 
ಹೊಜಗು (ಶನಮಂ. ೭೧). ೬. ಅನುಕೂಲವಿಲ್ಲದವನು; ಸಾಧನ 
ಸಂಪತ್ತಿಲ್ಲದವನು: (೪. ೭. [ಅದ್ವೈತ] ಬ್ರಹ್ಮಜ್ಞಾನಿ ; 
ಜೀವನ್ಮುಕ್ತ : ಸೆಗಳಿದೀ ನಿಸ್ಸಂಗನಿರ್ಗುಣನಗಣಿತನಿಜಾನಂದ ನಿರುಪಮ 
ನಿಗಮವೇ ದೃನಿರಂಗನೆನಗದಕೆಂತಹುದು ಸಂಗ (ಅನ್ಫುತ. ೬-೨೩). [ಸಂ.] 

ನಿರಂಗ್ಕ (ನಾ). ವಿಶೇಷವಾದ ಬಣ್ಣ, --ರಂಗು (?) : ಜಿಂಗದ 
ಕುಪ್ಪಿಗೆಗಿಳಿನ ಕುಂಕುಮದ ನಿರಂಗದಿ ತಾಂಬೂಲರಸವಾ ನುಂಗುವಾಗಿದಿರಿಗೆ 
ತೋಜುವುದರಸನ ನುಂಗೊರಳೇನ ಬಣ್ಣಿಪೆನು (ಭರಟ, ೯-೫೫). [7] 

ನಿರಂಗಸ್ಸ ರೂಪ (ನಾ). [ವೀಶೈ] ಆಕಾರವಿಲ್ಲದವನು ; ನಿರಾಕಾರ 
ನಾದವನು; ಅಂಗರಹಿತನಾದವನು :. ಭೀತಿ ನಿರ್ಭೀತಿ ಇಲ್ಲದೆ 
ನಿರಂಗಸ್ವರೂಸನಾದಡೆ ನೇದಾಂತಿ ಎಂಬೆ (ಉರಿಸೆ, ೨೦೭-೨೮೬). 

[ನಿರೆಂಗ, + ಸ್ವರೂಪ] 

ನಿರಂಗಿ (ನಾ): ಶರೀರವಿಲ್ಲದ ವ್ಯಕ್ತಿ: ಅಂಗನಳಿದ ನಿರಂಗಿಯಾನು 
ಬಸವಾ (ಸೀಲನ. ೨೬-೮೨). [ಸೆಂ. ನಿರಂಗಿನ್‌] 

ನಿರಂಜನ (ಗು). ೧. ಕಾಡಿಗೆಯಿಲ್ಲದ ; ಕಣ್ಳಪ್ಪು ಕೂಡಿರದ ; 
ಸುರಿವ ನಿರಂಜನಾಶ್ರುಕಣದಿಂ ಕುಚದೊಳ್‌ ಪೊಸಮುತ್ತಿ ನಾರಮಂ . . . 


ನಿಯೋಜಿಪ ನೆಗಟಕ್ತಿಗೆ ಕಾರಣನೇನೋ (ಚಂದ್ರಫ, ೩-೫೪). 


ನಿರಂಜನಜಂಗಮ 
೨. ದೋಷರಹಿತವಾದ ; ನಿಷ್ಕಲಂಕವಾದ: ತಿರ್ಯಗ್ಗ ತಿಭ್ರ ಮಣ 


ಜನಿತ ದುಃಖನಿನಾಶಾರ್ಥ ನಿಜನಿರಂಜನ ಪರಮಾತ್ಮತತ್ತ್ವ್ವಭಾವನೆ 
ನಿರಂತರಂ ಮಾಡೆ ಪಡುವುದು (ತತ್ತ್ವಸ್ರ. ೧೭೭). (ನಾ). ೩. ಕಪ್ಪಿ 


ನಿಂದ ಕೂಡಿರದಂಥದು ; ಕಾಡಿಗೆ ಅಥವಾ ಅಂಜನದ ಲೇಪವಿಲ್ಲ 
ದುದು: ನೇಶ್ಯಾಜನಂ ಕಾನುನಿಧಿಗಿಟ್ಟಿ ನಿನುತಾಂಜನಂ ನೋಹಿಜನ 
ರಂಜನಂ ಗತನಿರಂಜನಂ ಚೆಲ್ಹಾದುದು(ಚೆಬಪು.೧೦-೧೨); ಅಂಧಕಾರ ರಾತ್ರಿ 
ಸಮುದ್ರದಂತೆ, ಆದು ಕಾಡಿಗೆಯಂತೆ ಕಪ್ಪು ; ಆದರೂ ನಿರಂಜನೆ 
(ಬಂಧ. 1, ೧೮೧). ೪. ಅಂಗಸಂಬಂಧರಹಿತವಾದುದು ; ಕರೀ 
ರೇಂದ್ರಿಯಗಳ ಸಂಬಂಧವಿಲ್ಲದಿರುವುದು : ನಿಷ್ಕಾಯವ ಈಶ್ವರನಳೆ 
ವಡಿಸಿಕೊಂಡ ನಿರಂಜನನ ಸದಾಶಿವನಳವಡಿಸಿಕೊಂಡ(ಅನಚಂ-೧೩೫-೬೨೦); 
“ಜ್ಞಾನತನು” (ಅನಚಂ. ಕೋರ) ; ಪಶು ಎಂಬುದು ಸಾಂಜನ ಮತ್ತು 
ನಿರೆಂಜನ ಎಂದು ಎರಡು ವಿಧ: ಸಾಂಜನವು ಶರೀರೇಂದ್ರಿಯಗಳ ಸಂಬಂಧ 
ಉಳ್ಳು ದು ನಿರಂಜನವು ಅವುಗಳಿಂದ ರಹಿತ (ಭಾತತ್ತ್ವ. ೬೨೬) ; ವಚನ 
ದಲ್ಲಿ ಹೊಳಹುದೋರುವ . . . ನಿತ್ಛು ಸತ್ಯ ಪರಿಪೂರ್ಣ ನಿರ್ಮಾಯ 
ನಿರಂಜನದ ನೆಳಲನ್ನೂ ಕಂಡನ ನಾನಲ್ಲ (ನಚಸಂ. 1, ಒಳಗೆ ಪ್ರವೇಶ). 
೫. ಪವಿತ್ರವಾದುದು : "ನಿರಂಜನಾರತಿ”ಸರಾ. ೬. ನಿರ್ಲಿಪ್ತ ; 
ವಿರಕ್ತನಾದವನು : | ಸಕಲಸಂಸಾರಭಾರದು ॥ಬಭಾರಭಂಜನನುಂ 
ನಿರೆಂಜನನುವಾಗಿ (ಸಂರಾಮಾ, ೧೬-೮೧.ನ) ; ನಿರಂಜನರಾಗಿರ್ದುಮಶೇಷ 
ಲೋಕನಿಹಿತಾರ್ಥಗ್ರಾಹಿಗಳ್‌ , , , ಉದ್ದ ನ್ಸರಿಸುಗೆಮ್ಮಂ ಸಿದ್ಧಿಯಪ್ಪ 
ಸ್ಲೆಗಂ (ಪುಸ್ಪಪು. ೧-೨) ; ನಿರಾನರಣ ನರೆಂಜನನು ನೋಡಾ, 
ಸ ಸಿಜಲಿಂಗೈಕ್ಟನು (ಅಖಂಡೇ, ೩೧೬-೫); ಸೆರೆ ನಿರೆಂಜನನಾಗೆನುತ 
ಗುರು ಹರೆಸಿ ಅಭಯವನಿತ್ತ (ಗಗತಾ. ೨-೩೧). ೭., ಪರಮಾತ್ಮ ; 
ದೇವರು: “ನಿರಂಜನಃ ಸರಮುಶಿವಂ” (ಕಾಶಕೃ. ೨೩೭) ; ಪರಮ 
ನಿರಂಜನ[ನೆ] ಮಣಕದ ಕಾಲಕ್ಕೆ ತುಂಬಿದ ಹರನಿಯ ಕಲ್ಲು ಕೊಂಡಂತೆ 
(ಬಸನ. ೧೬೯) ; ಗಿರಿನಂದನಾನಕ್ಷೋಜಫಸೃ ಣಸ್ಮಂಭತನು ಚಿನ್ಮಯ 
ನಿರಂಜನ ಭೂರಿಪಂಜರನ . . . ಕಂಡನಬುಜಭವ (ಕುಪ್ಯಾಕ, ೬-೧೫) ; 
ಎಂಜಲನಶೌಚವು ಸಂಜೆಯೆಂದೆನಬೇಡ ಕುಂಜರವು ವನವ ನೆನೆವಂತೆ ಬಿಡದೆ 
ನಿರಂಜನನ ನೆನೆಯೊ (ಸರ್ನಜ್ಞ. ೨೯೭). [ಸಂ.] 

ನಿರಂಜನಜಂಗಮ (ನಾ). [ವೀಶೈ] ಶಿವಾದೈ ತ ತತ್ತ್ವವನ್ನು 
ಬಲ್ಲವನು : ಚಿದ್ಭನ ಮಹಾಲಿಂಗದೇವನ ನಿರಂಜನಜಂಗಮದೋಪಾದಿ 
ಯಲ್ಲಿ GST ಪೂಜೆಗಳ ಮಾಡಿ (ನುಹಾದೇ. ಬ. ೧೨೩-೨೮೪) ; 
ಈ ವೇದಾಂತವನ್ನು ತಿಳಿದವರಿಗೆ ವೀರಶೈವರೆಂದೂ, , .ನಿರಂಜನಜಂಗಮ 
ರೆಂದೂ ಹೆಸರಿದೆ. (ಕಿವಿ ೭೯). [ನಿರಂಜನ ಜಂಗಮ] 

ನಿರಂಜನತತ್ವ (ನಾ). ನಿರ್ಲಿಪ್ತತೆ ; ವಿರಕ್ತಿ : ಇಡಿ ನಿರಂಜನತತ್ವ 
ಸಾಮ್ರಾಜ್ಯದ ಸಘಾಟಕೆ ನಾವು ಕಡುಮೂರ್ಬದಲಿ ಮೈಮಣಕಿ ದವು 
ಶರೀರದ ಬಂಧುಕೃತ್ಯದಲಿ (ಕುನ್ಯಾಭೀ. ೩-೬೮), [ನಿರಂಜನ -.- ತತ್ವ್ಯ] 

ನಿರಂಜನಪದ (ನಾ). ಪರಮಾತ್ಮನ ಪದನಿ ಸ್ಥಾನ ; ಕಾಶ್ಯಪ 
ಗೋತ್ರಪವಿತ್ರಂಗೆ ಕಟಿಸೂತ್ರಮಂ ಕಟ್ಟ ನಿರಂಜನಸದೇಚ್ಛು ಗಂಜನ 
ಮನೆಚ್ಚು (ಚಂದ್ರಪು, ೧೨-೧೫೬ ವ)... [ನಿರಂಜನ ಪದ್ಧ] 

ನಿರಂಜನಾರತಿ (ನಾ). ಪವಿತ್ರವಾದ ಆರತಿ: ನಿರಂಜನಾರತಿಯ 
ಲೀಲೆಯಿಂದೆ ನಿವಾಳಿಸುತೆ ಸುರನಂೌಳಿಮುಣಿಯೆನಿಸಿದ ಮುಕುಂದನ ಲಾಲಿಸಿ 
ದನಾ ಪುಷ್ಪ ಲಾವಕನಧಿಕಹರ್ಷದಲಿ (ಅಕ್ರ್ರೂಚ. ೬-೪೨). 

[ನಿರಂಜನ 4 ಆರತಿ] 

ನಿರಂತ (ಗು). ೧. ಕೊನೆಯಿಲ್ಲದ ; ಅಂತ್ಯ ವಿಲ್ಲದ. (ನಾ). ೨. 
ಅಂತ್ಯವಿಲ್ಲದುದು ; ಸತತವಾದುದು: ಜ್‌ ಕಜ್ಜ ದೊಳೆಸ 
ಗೆಂದು ಸೈತಟಿತನಾದಿಯ ವೇದರಹಸ್ಯಜೊಳ್‌ನರಂತದ[ಪಂಚರ್ಯೆಯಿಂ] 


೪೬೪೩ 


೬ [20 


5 


40 


45 


ನಿರಂತರಪಕ್ಷ 


ನೆಲಕೆಯೆ ಯೋಜಿಸಿದಂ. ಕದನತ್ರಿಣೇತ್ರನಂ (ಸಂಸಭಾ. ೧೦-೬೪). ೩. 
ಅಂತ್ಯವಿಲ್ಲದವನು ; ಮರಣವಿಲ್ಲದವನು ; ಪರಮಾತ್ಮ :,ಆ ಗುಣ 
ಚಿಪ್ಪಿನ ಮುತ್ತಿನ ತೆಜ ಕಸ್ತುರಿಯ ಶುಕ್ಲದ ತೆಜ. . . ನಿರಂಗ ನಿರಂತ 
ಸುಸಂಗ ನಿಃಕಳಂಕ ಮಲ್ಲಿಕಾರ್ಜುನಾ ಇದಟಿಂದವ ಹೇಳಾ (ನೋಳಿಮೂ. 
೪-೧೨) ; ನಿರ್ಮರಣ ನಿರನಯ. ನಿಷ್ಕಳಂಕ ನಿರಂತ ನಿಶ್ಚಿಂತ ಆ 
ನಿಜನಿರ್ಮಾಯ ಚಿತ್ತೆ ವಸು (ಬಸಪ. ೬೧-೪೪) ; ನಿರ್ಮಲಾಚರಣ ನಿರಂತ 
ನಿರ್ಭವ . ,,, ಶಾಂಭವೀಧವಾ (ಶಬಶಂ. ೫-೨೪). [ಸಂ.] 
ನಿರಂತರ, (ಗು). ೧. ಎಡೆಬಿಡದ ; ಸತತವಾದ: ಬಂಡಿಗಳನೊಡ್ಡಿ 
ದರಾ ನಿರಂತರ ಶರವ ತಡೆದರು. ತೆಕ್ಕೈವರಿಗೆಯಲಿ (ಕುನ್ಯಾಕ. ೧೧-೫೦) ; 
ನಿರೆಂತರೋಚ್ಛ್ಯಾಾಸದಿಂ ತಿದಿಯೊತ್ತಿದಂತೇದುತ್ತಿರ್ದಳ್ಳೈಗಳ ರನಂ ಕಿರಿ 
ದಾಗೆ (ಶ್ರೀರಾಮಾ, ೧೦೫-೧೪೯) ; ಇದರಿಂದ: ಸಕಲ ಮಾನಸಿಕ ನಿರಂತರ 
ವ್ಯಾಪಾರಗಳಿಗೆ ಮೆದುಳಿನ ಅವಸ್ಥಾ ವಿಶೇಷಗಳೇ ಕಾರಣವೆಂದು ಸಿದ್ಧ 
ವಾಗುತ್ತದೆ. (ಜೀವಾತ್ಮ. ೫೮) ; ನಿರಂತರ ಸೇವೆಯೆ ನದಿಗಳ ಧ್ಯೇಯ 
(ನನದಿ. ೧೭). ೨. ಸಮೃದ್ಧವಾದ ; ಸವಿಸಾಚೀನವಾದ ; ತೃಪ್ತಿ 
ಕರವಾದ. (ನಾ). ೩. ನಿತ್ಯವಾದುದು; ಸತ್ಯವಾದುದು: “ಸತ 
(ತ)ನುವಿಚ್ಛಿನ್ನಂ . . .[ನಿರಂ]ತರನುಜಸ್ರ್ರಮೆನೆ ತಾಂ ನಿತ್ಯಂ” 
(ಪಸ್ತುಕೋ: ೧೦೯೯-೬೭). ೪. ಸದಾಕಾಲವೂ ಇರುವಂಥವನು ; 
ಶಾಶ್ವತವಾಗಿರುವವನು : ಕಾಯವಂಚಕನಲ್ಲ ಜೀವವಂಚಕನಲ್ಲ 
ನಿರಂತರ ಸಹಜ ನೋಡಯ್ಯ . . . ಕೂಡಲಸಂಗನ ಶರಣನುಪನಾ 
ತೀತ ನೋಡಯ್ಯ (ಬಸವ. ೯೪೦); ನಿರುಪಮನಿರಾಮಯನಿರಂತರನಿರವ 
ಶೇಷ . - . ಕರುಣಿಸುವುದೆಂದ (ಕುನ್ಯಾಅ. ೬-೮೯). ೫. ದಟ್ಟಿವಾ 
ದುದು; ಸಾಂದ್ರವಾದುದು : “ನಿರಂತರಂ, ಘನಂ, ಸಾಂದ್ರಂ, 
ಬಹುಳಂ, 'ನಿರಳೇತರಂ-ಈ ೫ ಮಂದಂ” (ಹಲಾಯು. ೧೧೯-೩೨); 
“ನಿರಂತರಂ ಸಾಂದ್ರಮತಿಘನಂ? (ನಸ್ತುಕೋ. ೧೦೪-೩೯). ೬. ತಣಿವು; 
ತೃಪ್ತಿ ; ತುಷ್ಪಿ; ಸಮೃದ್ಧಿ (7): "ನೈರಂತರ್ಯ' ಪರಾ. 
ನಿರಂತರಂ. ನಾಜ್‌ ಪ್ರಿಪಡಿಸು; ತುಪ್ಪಿಗೊಳಿಸು; ತಣಿಸು: 
ಸಿದ್ಧಾರ್ಥನ ಪಿರಿಯರಸಿ ಜಯಾವತಿಯೆಂಬೊಳ್‌ . . . ಒಂದು ದಿವಸಂ 
ವಿಜಯಭದ್ರರೆಂಬ ಭಟಾರರವಧಿಜ್ಞಾ ನಿಗಳ್‌ ಚರಿಗೆವೊಕ್ಕೊಡೆ ಕಂಡವರಂ 
ಜಯಾವತಿ ನಿಅಿಸಿಯಾದಮಾನುಂ ಭಕ್ತಿಯಿಂ ೦ದಂ ಕೈಯಲಿಕ್ಕಿ ನಿರಂತರಂ 
ಮಾಡಿ ಕುಳ್ಳಿರ್ದ ಬಟೀಕ್ಕಿಂತೆಂದು ಬೆಸಗೊಂಡಳ್‌ (ನಡ್ಡಾರಾ. ೪೩-೨೧); 
ಪರಮಾನುರಾಗದಿಂದಂ ನಿರಂತರಂ ಮಾಡಿ ಬಟೀಕೆ ತಾನುಂಬುದು(ಅನಂಪು. 


೧೦-೮೧). [Ao] 
ನಿರಂತರ್ಯ (ಅ): ಯಾವಾಗಲೂ ; ಸದಾ; ಎಡೆಬಿಡದೆ: ನಿನ್ಮು 
ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ, . . ಪರಿಣಾಮಿಸುವಂತೆ 


ಮಾಡು (ಬಸನ, ೪೫೮) ; ಹಳಿವಿನಲಿ ಹೆಮ್ಮೆಯನು ಕುಂದಿನ ಕುಲಡೊಳ 
ಗ್ಗಳಿಕೆಯನು ತಮದಲಿ ಬೆಳಗ ಬಣ್ಣಿ ಸುತಿಹೆ ನಿರಂತರನೆಂದನಾ ಚೈದ್ಯ 
(ಕುಬ್ಯಾಸ. ೧೦-೧೧) ; ಹರಿಸ್ಮರಣೆ ಮಾಡೋ ನಿರಂತರ ಪರಗತಿಗೆ ಇದು 
ನಿರ್ಧಾರ (ಪುರಂದ. ೫-೮೫ ಪಲ್ಲವಿ) ; ನಂಬಿದ ಭಕ್ತರ ಹೈ ರೈ ದಯದಲ್ಲಿ ಹೆರ 
ಹಿಂಗದೆ ನಿರೆಂತರ ನೆಲೆಸಿರ್ಪನು (ಅಖೆಂಡೇ, ೧೬೦೪೧೮); ನಿರಂತರ ಬರುವವ 
ಪರ್ಯೆಂತರೆ ಬಾರನೇ (ಗಾಜಿ). [ನಿರಂತರಂ] 

ನಿರಂತರಂ (ಅ). ಯಾವಾಗಲೂ; ಸದಾ; ಎಡೆಬಿಡಜಿ : ಸರೆದಕಿ 
ರಾಗಂ ತನ್ನೊಳ್ಳಿರಂತರಂ (ಕನಿ. ೧-೧೦೧) ; ಜಗತ್ಪ್ರಸಿದ್ಧ, ಚಿರಂತನ 
ನೂತನ ಮಹಾಕವೀಶ್ವರಕೃ ತಿಶಾಸ್ಟ್ರಾ ೦ತರಸ್ಮಾರತೆ ನಲ್ಲೆ ನಿರಂತರಂ 
(ಜಾತತಿ. ೧-ಬ್ರಿ. [ಸಂ.] 

ನಿರಂತರಪಕ್ಷ. (ನಾ). ಸತತವಾಗಿರುವ ಪಕ್ಷಪಾತ, ಒಲವು : 
ಅಳುಕುವನೆ ಸುಕುಮಾರ ಸಾರಥಿ ಬಲುಹನುಳ್ಳ ವನೇ ನಪುಂಸಕನಲಿ 


ನಿರಂತರಬ್ರಹ್ಮ ಚರ್ಯ 


ನಿರಂತರಪಕ್ಷನೆಂದು ವಿರಾಟ ಖತಿಗೊಂಡ (ಕುನ್ಧಾವಿ, ೯-೧೫). 
[ನಿರಂತರ + ಪಕ್ಷ] 

ನಿರಂತರಬ್ರಹ್ಮಚರ್ಯ (ನಾ). ಅಖಂಡ ಬ್ರಹ್ಮಚರ್ಯ; 
ಅಖಂಡವಾದ ಇಂದ್ರಿಯನಿಗ್ರಹ : ಸೂಜ್ಯರಾದ ಕಣ್ವರು ನಿರಂತರ 
ಬ್ರಹ್ಮಚರ್ಯದಲ್ಲಿ ಇರುವರೆಂದು ಪ್ರಸಿದ್ಧಿ (ಶಾಕುಂತೆ. ೧೩-೨೮), 

[ನಿರಂತರ -- ಬ್ರಹ್ಮಚರ್ಯ] 

ಶಿರಂತರಶ್ಲೇಷೆ (ನಾ). [ಕಾವ್ಯವಿಸಾ] ಅರ್ಥಾಲಂಕಾರದಲ್ಲಿ ಒಂದು 
ಬಗೆ; ೫ ನಿರಂತರಶ್ಲೇಷೆಯಲ್ಲಿ ಅಭಿನ್ನನಿರಂತರಶ್ಲೇಷೆ' (- ಪದ 
ಗಳನ್ನು ಒಡೆಯದೆ ಎರಡು ಅರ್ಥವನ್ನು ಕೊಡುವ ಪದಗಳು 
ಒಂದರ ಮೇಲೆ ಒಂದರಂತೆ ಸೇರಿರುವುದು) ಮತ್ತು ಭಿನ್ನನಿರಂತರ 
ಶ್ಲೇಷೆ (ಇಬೇಕೆ ಬೇಕೆ ಪದವಿಭಾಗ ಮಾಡಿದರೆ ಬೇಕೆ ಬೇರೆ 
ಅರ್ಥವನ್ನು ಕೊಡುವ ಪದಗಳು ಸೇರಿರುವುದು) ಎಂದು ಎರಡು 
ಬಗೆಗಳಿವೆ: ನರರೂಪಕಾದ್ಯಳಂಕಾರ ರಚನೆಯೊಳ್ಳುನ್ನೈ ಸೇಟ್ಜು ಬಂಡೆ 
ಕೆಲವಂ ದೊಕೆಕೊಳೆ ಬಗೆಗೀ ತೆಅದಿಂ ನಿರಂತರ. ವಿರುದ್ಧ ನಿಯನಿತಶ್ಲೈ ಸೆ 
ಗಳಂ (ಕವಿಂಾ. ೩-೧೧೩). [ನಿರಂತರ + ಶ್ಲೇಷೆ] 

ನಿರಂತರಾಭ್ಯಾಸ (ನಾ). ಸತತವಾದ ಅಭ್ಯಾಸ; ಎಡೆಬಿಡದ 
ಅಧ್ಯಯನ : ಒಂದು ಆಕೃ ತ್ರಿಮವಾದ ಅನುವಾದ ಅನಾಯಾಸವಾಗಿ 
ಒದಗಿ ಬರುವುದಕ್ಕೆ ವಸ್ತುವಿನ ಅಬಾಧಿತವಾದ ವ್ಯಾಪಕತೆ ಎಷ್ಟು 
ಕಾರಣವೋ ಅನುವಾದಕರ ರಸಿಕತೆಯೂ ನಿರಂತರಾಭ್ಯಾಸವೂ ತಿದ್ದಿ ತೀಡಿ 
ಮಿರುಗಿಸುವ ಉತ್ಸಾ ಹಶೀಲತೆಯೂ ಅಸ್ಟೇ ಕಾರಣ (ನೀರಯೋ. ೪1, 
ಈ ನಾಟಕವನ್ನು ಕುರಿತು). [ನಿರಂತರ] + ಅಭ್ಯಾಸ] 

ನಿರಂತರಾಯ (ನಾ). ೧. ಅಡಚಣೆಯಿಲ್ಲದಿರುವುದು; ನಿರ್ವಿಫೃತೆ; 
ಸುಸೂತ್ರತೆ ; ನಿರಾಯಾಸ : ಜಿನಧರ್ಮಮೆ ಕೆಲವು ಕಾಲಂ ನಿರಂತ 
ರಾಯಮಾಗಿ ನಡೆಯೆ (ಚಾವುಂತ. 909) ; ಕೃಷ್ಣ ನೊಡಂಬಟ್ಟೊಡೆ 
ವಿವಾಹ ನಿರಂತರಾಯವು ಚಿಂತೆ ಬೇಡ (ಕುಪ್ಯಾವಿ, ೧೦-೨೮) ; ಆದುದೀ 
ಪರಿ ಸಕಲಸೌರಂಭಾದಿವೈಭವದಿಂದಲಾ ಸುಕೃ ತೋದಯನ ಹಯ ಸಪ್ತ 
ತಂತು ನಿರಂತರಾಯದಲಿ (ತೊರರಾ. ೧-೭-೫೩), ೨. ತಡವಾಗದಿರು 
ವಿಕೆ; ಶೀಘ್ರತೆ; ಬೇಗ: ಅಂತಾ ಜಗತ್ತ ವಿತ್ರಚಾರಿತ್ರಪಾತ್ರಂಗೆ 
ಪುಸ್ಪ ನಿತ್ರಂ ವಿಶುದ್ಧ ಮಪ್ಪಾ ಹಾರದಾನನುಂ ನಿರಂತರಾಯಮನಾಗಿ ಮಾಡಿ 
ದಾಗಳ್‌ (ಪುಸ್ಪಪು. ೧೪-೧೦ ವ) ; ಪರಿಣತಜನದಲಧಿಕನು ನೀ ನಿಧಾನಿಸಿ 
ನನಗೆ ಮಾರುತ್ತರನನಿತ್ತು ನಿರೆಂತರಾಯದಲಿ ತನುನಿಗಾಪ್ಯಾಯನವ 
ಮಾಡುವುದು (ಕುವ್ಯಾಅ. ೨೩-೩೫) ; ಮುನಿಗಳ್ಲೆ ನಿರಂತರಾಯದೊಳು 
ಪಂಚಾಶ್ಚರ್ಯಮಾಗೆ ಕಂಡು (ಕಗವಿ. ೯೨ ರಾಜಾನ.). ೩. ಎಬೆಬಿಡ 
ದಿರುವಿಕೆ.; ನಡುವೆ ಅವಕಾಶವಾಗದಿರುವಿಕೆ : ನರಮೃ ಗಾಧಮ 
ಸಿನ್ಮು ಭಾರತನರುಸಭೂಮಿಯೊಳೊಂದು ನರುಸಾಂತರ ನಪುಂಸಕನಾಗಿ 
ಚರಿಸು ನಿರಂತರಾಯದಲಿ (ಕುವ್ಯಾಅ. ೮-೪೩). [ಸಂ.] 

ನಿರಂತರಾಸ್ತ್ರ (ನಾ). ಎಡೆಬಿಡದೆ ಸುರಿಯುವ ಬಾಣ: ನಿರಂತ 
ರಾಸ್ತ್ರದ ಜಲನಿಧಿಗೆ ನಡಬಾಗ್ನಿಯಾದನು ನಗುತ ಯಮಸೂನು (ಕುಪ್ಯಾಶ- 
೩-೭೦). [ನಿರಂತರ, 4 ಅಸ್ತ್ರ] 

ನಿರಂತರಾಳ (ನಾ). ಕಡಿಮೆ ಆಳವಿರುವ ಸ್ಥಳ; ಹೆಚ್ಚು ಆಳವಿಲ್ಲದ 
ಎಡೆ: ಕರಂಜತರು ಪುಟ್ಟ ಪುಲ್ಲಿಡುಗಳಾಗೆ ಮೇಣ್‌” ಪುಟ್ಟು ನಂಕುರಂ 
ಕರಮೆ ಕೆಂಪುವೆತ್ತಿರೆ ತದುರ್ನಿಯಂ ತೋಡೆ ಮೇಣ ಸುರಕ್ಷ ಮೆನಿಕುಂ 
ಬಲಕೈ ಸಲೆ ಪುಟ್ಟು ಗುಂ ನೀರ್‌ ನಿರಂತರಾಳದೊಳ್‌ (ಲೋಕೋಸ, ೫-೬). 

[ಸಂ. ನಿರಂತರಾಲ] 

ನಿರಂತರಿತ (ಗು). ಎಜಿಬಿಡದಿರುವ; ಒತ್ತಾಗಿರುವ; ನಿಬಿಡವಾದ : 

ಮತ್ತಮನೇಕಕುಸುಮಕಿಸಲಯ. ಫಳಪರಿಣತಫಲಾವನಮ್ರಾಮ್ರಕಮ್ರ 


೪೬೪೪ 


0 


ನಿರಕ್ಕರಿ 


ತರುನಿರಂತರಿತ ನನಲಕ್ಷ್ಮಿಯನೊಜಲ್ಹು ನೋಡುತಿರ್ಪನ್ನೆಗೆಂ (ಆವಿಪು. 
೫-೪೫ ನ) ; ನಿರೆಂತರಿತ ಶಾಲಿಸಸ್ಥಚಯಶಾಡ್ವಲೋರ್ವೀತಳಂ. (ಚಂದ್ರಫು. 
೫-೯೩). [ಸಂ.) 
ನಿರಂಧ (ನಾ). ಕತ್ತಲಿಲ್ಲದಿರುವಿಕೆ ; ಸಂಪೂರ್ಣ ಪ್ರಕಾಶ : ನಿರಂಧ 
ತಮಂಥನಿಲ್ಲದಂದು . ಬಸವಣ್ಣ ನೊಬ್ಬನೇ ಉದಯವಾದನು 
(ಚನ್ನನ. ಕ. ೮-೧೪) [ಸಂ] 
ನಿರಂಬರೆ (ನಾ). ಬಟ್ಟಿಯಿಲ್ಲದವಳು ; ಬೆತ್ತಲೆಯಾಗಿರುವವಳು ; 
ದಿಗಂಬರೆ : ತನಿವೇಟದಲಿ ತಾಮುಸಿ ನಿರಂ[ಸಾತಾಂ, ನಿಶಾಂ, ದಿಗಂ]ಬರೆ 
ಯಾಗಿ ನಲಿದನ್ಟಿ ದಳು ನಿಜಪತಿಯ (ತೊರರಾ, ೫-೩-೪) 
[ಸಂ. ನಿರಂಬರಾ] 
ನಿರಂಬಳ, "ನಿರುಮ್ಮಳ' ನೋ. 
ನಿರಂಬಳ್ಳ (ಅ). ನಿಶ್ಚಿಂತೆಯಾಗಿ: ಹೀಂಗ ಗಂಡಸರು ನಿರಂಬಳ 
ಇರೋದು ಛಲೋ ಅಲ್ಲ (ಹೊಸಂಸಾ. ೧೫೭); ಮರಗಳ ಕೊಂಬೆಗಳು 
ಕೊಟ್ಟಿ ರೂಸಕ್ಕೆ ಬಿಸಿಲು ಪಡೆಯುನ ರಂಗನಲ್ಲಿಯಂತೆಯೇ ಸದ್ಯಕ್ಕೆ 
ಇರಲಿ ಮನಸ್ಸು. ನಿರಂಬಳ ತೆರೆದು ಬಿಡಲಿ (ಸಂಸ್ಕಾರ. ೯೫). 
[-ಆನಿರಂಬಳ್ಳ] 
ನಿರಂಶ (ಗು). ೧. ಅಂಶವಲ್ಲದ; ಭಾಗವಲ್ಲದ : "ನಿರಂಶಜೀವ' 
ಪರಾ. (ನಾ). ೨. ಅಂಶವಲ್ಲದುದು;' ಅಖಂಡವಾದುದು : 
ನಿರನ್ವಯ ಪ್ರ ತಿಕ್ಷಣನಿಶರಾರುಗಳ್‌ ನಿರಂಶಂಗಳಾಗಿಯು 0 ಭ್ರಾಂತಿವಶದಿಂ 
- » ವಿಜ್ಞ್ಞಾನಲಕ್ಷಣಂಗಳಾತ್ಮಾಭಿಧಾನನುಂ ಪುಟ್ಟಸುಗುಂ (ಅದಿಪ. 
೨೨೯೫), ಷಿ. ಇ ನಿರಂಶಜೀವ: ಮನುಷ್ಯಜೀನರು ನಿರಂಶರು 
(ಹಿಂದಸಸ, ೨೮೬). [ಸೆಂ.] 
ನಿರಂಶಜೀವ (ನಾ). [ದ್ವೈತ] ಜೀವರಲ್ಲಿ ಒಂದು ವಿಧ; ತನ್ನ 
ಅಂಶದಿಂದ ಅವತಾರ ಮಾಡಲು ಆಗದ ಜೀವ; ಮನುಷ್ಯ 
ಜೀವ; ೫ ರುದ್ರ, ಇಂದ್ರ ಮೊದಲಾದ ದೇವತೆಗಳು ತಮ್ಮ 
ಅಂಶವಿಶೇಷದಿಂದ ಭೂಮಿಯಲ್ಲಿ ಅವತರಿಸುತ್ತಾರೆ. ಇಂಥ 
`ಜೀವರಿಗೆ ಸಾಂಶಜೀವರೆಂದು ಹೆಸರು. ಮನುಷ್ಯನಿಗೆ ,ಅವತರಿ 
ಸುವ ಶಕ್ತಿಯಿಲ್ಲವಾದುದರಿಂದ ಅವನಿಗೆ ನಿರಂಶಜೀವನೆಂದು 
ಹೆಸರು: ಜೀವರಲ್ಲಿ ಸಾಂಶಜೀವರೆಂತಲೂ, ನಿರಂಶಜೀವರೆಂತಲೂ ಎರಡು 
ಪ್ರಕಾರ ಉಂಟು (ಹಸಾರ. ೩-೮ ಎಳೀಷಾರ್ಥ). ' [ನಿರೆಂಶ 4. ಜೀವ] 
ನಿರಂಹ (ನಾ). ಜಂಬನಿಲ್ಲದಿರುವವನು ; ಅಹಂಕಾರವಿಲ್ಲದಿರು 
ವವನು ; ಅಹಂಕಾರರಹಿತನಾದವನು : ರತ್ನತ್ರಯಪ್ಪ ಭಾಪ್ರಭಾವಿತ 
ನಿಜಮನೋಭವನರುಂ , . . ನಿರಂಹರುಮಪ್ಪ ಶ್ರೀ ಶ್ರೀನನ್ನಿ ಸಣ್ಣಿ ತದೇ 
ವರ್ಜ್ಜೇನಿತಾರಾಧನಾಪುರಸ್ಸರ ಮಾಸಸಲ್ಲೇ ಖನೆ[ಯಿಂ]. . :ಚತುರ್ವ್ವಿಧಾ 
ರಾಧ[ನೆಯಿ]ನಾರಾಧಿಸಿ (ಸೌ. ೫%, ೫೨-೩೪ ; 1077). 
[ಸೆಂ. ನಿರಹಂ] 
ನಿರಕರ (ನಾ). ಕಡೆಗಣಿಸುವಿಕೆ (? )- 
ನಿರಕರ ಮಾಡು - ಕಡೆಗಣಿಸು ; ತುಚ್ಛೀಕರಿಸು (?) : ಈಶ 
veh ಚೆನ್ನಾಗಿ ನಿಜದೋರಿ ಕತ್ತರಿಯ ಕಡೆಗಿಟ್ಟು ಚಿಣ್ಣ ನಿನಗಿಂತುಮಾ 
ಯಾಸಮೇಕೆ ಫೇಳೆನಲು ಯೆನ್ನ ಭಕ್ತಿಯನು ನಿರಕರ ಮಾಡಲಾನಿಂತು 
ಗೆಯ್ದೆ ನೆಂದಡಿಗೆರೆಗಲು (ಚೋರಬ. ೮-೪೮). [ನೀಕರ ?] 
ನಿರಕು "ನಿಕರ್ಯ' ನೋ. 
ನಿರಕ್ಶರ (ಗು). ಇನಿರಕ್ಷರ ೧: "ನಿರಕ್ಕರಿ' ಸರಾ. 
[<ಸಂ. ನಿರಕ್ಷರ] 
ನಿರಕ್ಕರಿ (ನಾ). ಅಕ್ಷರವನ್ನು ತಿಳಿಯದಿರುವವನು ; ಅಕ್ಷರಜ್ಞಾನ 
ವಿಲ್ಲದಿರುವವನು : ದುಂದುಮಿ ಹಾಗೂ ಲಾವಣಿಗಳನ್ನು ರಚಿಸಿ 


ನಿರಕ್ಕು 


ಹಾಡಿದ ಕವಿಗಳು ಶೀರ ನಿರಕೃರಿಗಳಿದ್ದಂತೆ ಕಾಣುವುದಿಲ್ಲ (ಕನ್ನಜಾ- ೯೬). 
[ಸಿರಕ್ಕರ-- -ಇ್ಯ] 
ಸಿರಕ್ಕು "ನಿಕರ? ನೋ. 
ತ (ನಾ). ಭೂಮಧ್ಯರೇಖೆಯ ದೇಶ; 
ವೃತ್ತದ ಹತ್ತಿರದ ಪ್ರದೇಶ (8). [ಸಂ.] 
ನಿರಕ್ಷರ (ಗು). ೧. ಅಕ್ಷರ ಜ್ಞಾನವಿಲ್ಲದ ; ಓದು ಬರಹ ಬಾರದ. 
(ನಾ). ೨. ಓದು ಬರಹ ಬಾರದಿರುವನನು. 
ನಿರಕ್ಷರ ಕುಸ್ತಿ - ಓದು ಬರಹ ಬಾರದ ವ್ಯಕ್ತಿ ; ಅಕ್ಷರಜ್ಞಾನ 
ವಿಲ್ಲದ ವ್ಯಕ್ತಿ : ಅವರು ಬಹಳ ಮಟ್ಟ ಗೆ ನಿರಕ್ಷರಕುತ್ಛಿಗಳಾಗಿದ್ದುದ 
ರಿಂದ ಹಾಗಾಯಿತು (ಜಾನಗೀ. ೯); ಕರಕ್ಷಳಕುತ್ತಿಯಾಗಿದ್ದ. ಪ್ರಫುಲ್ಲೆಯು. 
ಶಾಸ್ತ್ರ ಪಂಡಿತಳೂ ವೃವಹಾರದಕ್ಷಳೂ ಆದದ್ದು ಭವಾನೀ ಕೂರನ ದೀರ್ಫ್ಥ 
ಶಿಕ್ಷಣದಿಂದ (ಬಂಕಿಮ. ೨೯೭). [ಸಂ.] 
ನಿರಶ್ಷೀಕೃತ (ಗು). ಕಣ್ಣಿಗೆ ಕಾಣದಂತೆ ಮಾಡಿದ: ಗಾಳಿಯ 
ಪೊಯ್ಲಿಂದಂ ದ್ಯುತಿಮಾಳೆ ತೆರಳ್ಳೊಡನೆ ನೆಗಬ್ಬ ತಮದೊಡ್ಡೆ ಸಲಾಭೀಳತೆ 
ನೆತ್ತುದು ನೀಳಘನಾಳಿನಿರಕ್ಷೀಕೃ ತಾಂಬರಂ ಘನಪಥದೊಳ* (ಜಗವಿ. 
೪-೮೭). [Ao] 
ನಿರಖ್‌, ನಿರಖು (ನಾ). ನಿರ್ದಿಷ್ಟ ಕೈ ವಾದ ಬೆಲೆ; ನಿಖರವಾದ ಬೆಲೆ: 
(ರೈಸ್‌ಗೆ, 1. ೫೫೭). ನಿರಖರಿ : ನಿರಖು ಕಟ್ಟು ವಲ್ಲಿ ಅರ್ಜಬಾಜಾರಿ 
ನಿರಖಿಗೆ. . . ಹಣ ಜಾಸ್ತಿ ಛಡಾಯಿಸಿ (ನುಹಾನಂ. 11, ೭೦); ೧೩೦೦೦ 
ರೂಪಾಯಿಯನ್ನು 'ಕಾಯಂ(ನಿರಖು) ಠೇವಣಿಯಾಗಿ (Fixed Deposit) 
೨ ವರ್ಷಕ್ಕೆ ಬಡ್ಡಿಗೆ ಇರಿಸುತ್ತಾ ರೆ(ಬಾಲಸ್ರ.211,೧೫೫೬). "ನಿಶರ,' ಪರಾ. 
ಕಟು ಮಾಷ, ಇನಿರ್ದಿಷ್ಟ ವಾಡ ಬೆಲೆಯನ್ನು ಗೊತ್ತು 
ಪಡಿಸು ; ಭೂಮಿಯ ಮೇಲಿನ ಕಂದಾಯವನ್ನು ನ್ಯಾಯವಾಗಿಯೂ 
. « ನಿರಖು ಮಾಡಿದವನು ಇಕ್ಕೆ ಕ್ಸೀರಿ ಶಿವಪ್ಪ ನಾಮಕ (ಪಾಳಗಾ. ೫೧); 
[--ಪಾರ. ಹಿಂ. ನಿರ; ಮಾ, ನಿರಖ್‌] 
ನಿರಖಂ "ನಿರಖ್‌' ನೋ. 
ನಿರಖುಪಟ್ಟ (ನಾ). ಬೆಲೆಯ ಪಟ್ಟಿ ; ಕ್ರಯಸಟ್ಟಿ : 
[ನಿರಖು ( ಎನಿರೆಖ್‌) -. ಪಟ್ಟ] 
ನಿರಗುಂಡಿ "ನಿರ್ಗುಡಿ' ನೋ. 
ನಿರ "ನಿಜಾಗೆ ನೋ. 
ನಿರಗ್ಗೆ "ನಿಜಗ' ನೋ. 
ನಿರಘ (ಗು). ೧. ಪಾಪವಿಲ್ಲದ ; ದೋಷನಿಲ್ಲದ : ಬೆಳ್ಳುಳಗಿರಿಯ 
ಮಸ್ತ ಕದಲ್ಲಿ ನೆಲಸಿದ ನಿರಘ ನಿರ್ಮಲ ವಸ್ತು ರಾಜಿಸ ಗೋಮುಟೇಶ್ವರನು 
(ನಾಗಷ. ೧-೬೪). (ನಾ).೨. ಪಾಪನಿಲ್ಲದಿರುವಿಕೆ; ದೋಷವಿಲ್ಲದಿರು 
ವಿಕೆ : ನರಘದಾ ನಿರುತ್ತರಗುಣದ ನಿರ್ವಾಸನಾ ನಿರ್ನಹಾದ್ವೈತನಿಶ್ಚಲ 
ನಿರಂಜನನೊಳೆನ್ನ ನೋಡೆಂದನಾರ್ಯಂ (ನೀಶೈಪು. ೧-೨-೫). ೩. ಪಾನ 
ರಹಿತನಾದವನು ; ದೋಷರಜತನಾದವನು.: ನಿರ್ಮಾಯಂ ನಿಜ 
ನಿತ್ಯತೃಪ್ತ ನಿರಘಂ .. . ಪ್ರಭುದೇನ ದೇನನನಿಶಂ ರಾಜಿರ್ಕೆ ನುಚ್ಚೇತ 
ದೊಳ್‌` (ಹಮ್ಮಾರ. ೧-೧೧) ; ನಿರಘ ನಿರೀಹ ನಿರ್ಭಯ . . , ನಿಷ್ಕಳಂಕ 
ಜಯಶಂಕರ ನಿರ್ಜಡ ಶಾಂಭವೀಧವಾ (ಶಬರಂ. ೫-೨೪); ನಿರಘ ನಿರ್ಮಲ 
ನಿರಾವರಣಾಶ್ರಿತ ಕಲ್ಪ ಧರಾರುಹ ಸ್ಫುರಿತ ವಿಷ್ಣು ನಯನಾರ್ಚಿತ ಪಾದ 
ಸರೋಜ ಮದೀಶ್ವರಾ (ಯಾಲಾಸ್ಯ. ೧-೧೧-೨೬). [ಸೆಂ.] 
ನಿರಘತೆ (ನಾ). ಪಾಪರಹಿತವಾಗಿರುನಿಕೆ ; ದೋಷವಿಲ್ಲದಿರುವಿಕೆ: 
ಸತ್ಸೃಶೌಚಾಚಾರಸತ್ಯುಲಸರೆಂಸರೆಗೆ ನಿತ್ಯನಿರಘತೆ ಕೀರ್ತಿ ದೇವತಾಸ್ರೀತಿ 
ಮತ್ತ ತ್ಯಧಿಕಸಂಪದಂ ಪತಿಸೇನೆಯಿಂದೊದಗುವುದು(ವೆಂಕ903.೨-೯-೪೫). 
[ಸಂ.ನಿರಘತಾ] 


ಸಮಭಾಜಕ 


೪೬೪೫ 


20 


40 


ನಿರತಿಶಯ 


ನಿರಘೆ (ನಾ). ದೋಷರಹಿತೆ ; ಕಳಂಕರಹಿತೆ ; ಪಾಪರಶಿತೆ : ನಿರುತೆ 

ನಿರ್ಮಲೆ ಏಿರಫೆ' ನಿರತಿಶಯೆ ನಿರ್ಭೇದ್ಯೆ (ಎಕೋಪು, ೧-೯). 
[ಸಂ. ನಿರಘಾ] 

ನಿರಜ (ನಾ). ೧. ನಿರ್ಮಲವಾದುದು ; ಪರಿಶುದ್ಧ 
೨. ನಿರ್ಮಲನಾದವನು ; ರಜೋಗುಣರಹಿತನಾದವನು ; 
ಸರಿಶುದ್ಧನಾದನನು : ನಿರಜ ನಿರಹಂಕಾರ ನಿರ್ಮಳ ನಿರಾಳ ಪಂಪಾ 
ವಿರೊಪಾಕ್ಷ ಶರಣು (ಹಚಕಾ. ೧-೪); ನಿರಜ ನಿರಹಂಕಾರ ನಿರವಯ 
ನಿರಾಸಕ್ಕೆ ಪುರಹರನೆ (ಸೋನುಚ. ೧-೫) ; ನಿರಜ ನಿರ್ಜರ ನಿತ್ಯನಿರ್ಮಳ 
* « * ನಿರ್ಮಾಯ ಚಿತ್ತೆ ವಸು (ಬಸಪು, ೬೧-೪೪). [ಸಂ.] 

ನಿರಜೆ (ನಾ). ಕಳಂಕರಹಿತೆ ; ಪರಿಶುದ್ಧ ಳಾದವಳು : ತಮ್ಮ ನೀನಾ 
ಡಿದಂತವನಿಸುತೆ ನಿರಜೆಯಹುದು. (ಜೈಮಿಭಾ. ೧೮-೫೪) ; ನಿರುಪಮೆ 
ನಿರಾವರಣೆ ನಿರಣೆ ನಿರಹಂಕಾರೆ (ನಕೋಪು.:೧-೯). ' [ಸಂ. ನಿರಜಾ] 

ನಿರಜ್ಜ (ನಾ). ಅಜ್ಜ ನಲ್ಲದವನು ; ಬುದ್ಧಿವಂತ: ನಿರನನಾನ ನರಜ್ಞ 

RS ಚಿತ್ತೆ ಫಸ (ಬಸಪ್ಪು ೬೧-೪೩). [ಸೆಂ.] 

ನಿರತ (ಗು). ೧. ಆಸಕ್ತವಾದ; ತಲ್ಲೀನವಾದ ; ಮಗ್ಗುವಾದ : 
ಆಕೆಯ, ಮನಸ್ಸೆ ಲ್ಲವೂ ಸೇವೆಯಲ್ಲಿಯೇ ನಿರತವಾಗಿರುತ್ತದೆ (ನನದಿ. ೧೪). 
(ನಾ). ೨.ತೊಡಗಿದವನು; ಮಗ್ಗನಾದವನು : ಪರಮತತಪತ್ವರಣ 
ನಿರತರು ಪರವಾದೀ [ಶರಭ] ಭೇರುಣ್ಣಾ ಸರನಾನುಭೀಯರನ್ಪ ಶ್ರೀಮತ್‌ 
ಶ್ರೀನನ್ನಿಪಣ್ಣಿ ತದೇವರ್ಗ್ಗೆ (ಸೌಇಇ. XX, ೪೬-೨೭; 1072); ಟಗ 
ದಲ್ಲಿ ನಿರತರು ಕೂಡಲಸಂಗನ ಶರಣರು ಶ್ರಿನಿಧವನಜಿಸಿಯರು . (ಬಸನ. 
೯೦೧) ; ಎಸೆದರ್‌ ವತ್ಸಪಾಲಕರ್‌' ಬಲಕೃಸ್ಥರ್‌ . . . ಮಧುರಸ್ವನ 
ಪತ್ರವಾದ್ಯನಿರೆತರ್‌ (ಜಗವಿ. ೩-೭೭) ; ನಿರತರ್‌ ಭರಿತರ್‌ ಚರಿತರ್‌ ಪರೆ 
ತತ್ತ್ವರತರ್‌ ನುತರ್‌. . . ನೆಲಸಿರ್ದರ್‌ (ಗಿರಿಕ. ೫-೨೪) ; ಬಳಿಕ 
ಸ್ನಾಃ ನ ಮಾಡಿ ದೇವತಾರ್ಚನೆ ಮಂಂತಾದ ಆಹ್ನಿ' ಸಾದಿಗಳಲ್ಲಿ ನಿರತನಾಗು 
ತ್ರಿ pf ನು (ಕೃಜೇಪ. ೧೦) ; ಆಯಾ ಜೇಶದ ಸ್ಥಿ ಗತಿಗಳನ್ನು ಕೊಲಂಕಸ 
ವಾಗಿ ನಿಚಾರಿಸಿ ತೃಪ್ತಿಯಾದ ಏರ್ಪಾಡುಗಳನ್ನು ಮಾಡುವುದರಲ್ಲಿ. ನಿರತ 
ರಾಗಿದ್ದರು. (i, ೧೫೭). [ಸೆಂ] 

ನಿರತತ್ವ (ನಾ). ತೊಡಗಿರುವಿಕೆ ; ನಿರತವಾಗಿರುವಿಕೆ ;, ತಲ್ಲೀನ 
ವಾಗಿರುವಿಕೆ : ವರ ಭಗವದ್ಭಾಗವತಸ್ಸು ರದಾಚಾರ್ಯಾಂಭ್ರಕಿಂಕರತ್ವ 
ದೊಳನಿಶಂ ನಿರತತ್ವಂಬೆತ್ತಿರ್ದಾ “ಕಮದ ದಶೆಯಲ್ಲಿ ನಲಿದು ವೈಕುಂಠ 
ಪುರಕ್ಕಿರದೆಯಿ ದರ್‌ (ವಿಪ್ಯಚ. ೫-೧೮), [ಸಂ.] 

ನಿರತಿಕ್ರ: 'ನು (ಕಾ). ನಿಯನುನನ್ನು. ಉಲ್ಲಂಫಿಸದಿರುವಿಕೆ, 
ಪಾರಿಸುವಕೆ ; ; ಶಾಸ್ತ್ರಕ್ಕೆ ಅನುಸಾರವಾಗಿರುವಿಕೆ : ನರಸಂಚಾಣು 

ಪ್ರತಮಂ ಸರತ ಬೊ ತಾಳ್ಗಿ : ಪರನುದಯಾತತ್ವರನೆನಿಸಿದ ಶಲ್ಯ 
ತ್ರಯವಿಶಹತನೆೆಡೆನೆಯ ಸೆಲೆಯನಂ. ತಾಂ ಪ್ರತಿಕಂ (ಸುಕುನಾ೬-೨೭), 
[ಸಂ.] 

ನಿರತಿಚಾರ (ನಾ). ಅತಿಚಾರಗಳಿಲ್ಲದಿರುವಿಕೆ : ಇಂತೀ ಸಮಾಚೀನ 
ಶ್ರಾನಕಾಚಾರಂಗಳಂ ನಿರತಿಚಾರೆನಾಗೆ ತಾಳ್ವಿ ದ ದೇಶನಿರತಂಗಿಚ್ಛೆ ವಾರ್ತೆ 
ಪತ್ತಿ ಸ್ವಾಧ್ಯಾಯ ಸಂಯಮ ತಪಮೆಂದಾರ್ಯಕರ್ಮಮಾಜು 
ತೆಜನಕ್ಕುಂ. (ಸುಕುಮಾ, ೬-೨೫ ವು); ನಿರತಿಚಾರವೃ ತ್ತಿ ಯಂ ಗುಣವ್ರತ 
ಶಿಕ್ಷಣನ್ರತಂಗಳೆಂಬ ಸಪ್ತ ಶೀಲಂಗಳನುಳ್ಳ ನುಂ (ಸ್ತ ಪ್ರತಿಷ್ಠಾ. 

[ಸಂ.] 

ನಿರತಿಶಯ (ಗು). ೧. ಅತಿ ಹೆಚ್ಚಿನ; ಶ್ರೇಷ್ಠ ವಾದ: 
ರೂಪಯೌೌನನ ವಿರಾಜಿತಾಂಗಿಯರ್‌ , , , ನೆಗಬ್ಬಿ ನಸುಂಧರೆಯುಂ 
ವಸುಮತಿಯು ನೆಂಬರರಸಿಯಂರಾದರ್‌ (ಶಾಂತಿಪು, ೧-೩೨) ; ನಿರತಿಶಯ 
ಸುಖಸು ಧಾಸಾಗರಡೊಳ್‌ ಮನಮಾಕೆ ಮೂಡಿ ಮೊಂಟ್ಕಾಡುತ್ತು ೦ 


ವಾದುದು. 


೧-೧೬). 


ನಿರತಿಶಯ. 


ನಿರತಿಶಯವಸ್ತು. 


ಪರೆನೂಯುನಂ ಪುನರ್ವಸು ಚರಾಮರಂ ತೀರ್ಚಿ ಬಂದು ಲಕ್ಷ್ಮಣನಾದಂ 
(ಪೆಂರಾನಾ. ನಿರತಿಶಯಸು ಖದೊಳಗೆ ನಿಜವಾಗಿರಬಲ್ಲ 
ಗುಹೇಶ್ವರ ನಿಮ್ಮ ಶರಣ (ಅನಚಂ, ೧೨೪-೫೬೭) ; ನಿರತಿಶಯತೇಜದಿಂ 
ಸುಂದರ ಕಾರು[ಣ್ಛ)ದಿಂ. . . ನೆಗಬ್ಬನಮಿತಗುಣ ವಸುಜೀವಂ 
(ಬಂಹರಿ. ೧-೩೯) ; ನಿರೆತಿಶಯಪದಂ ಕೂರ್ತು ಪೇಳ್ವಳ್ಪಿ ಯಿಂದಂ ಕಾವ್ಯಂ. 
ಕಲ್ಪಾಂತರಸ್ಥಾಯಿಯೆನಿಸ ನುಡಿ ಸತ್ಯಂ ಕನೀಶಾಧಿಪತ್ಯಂ (ಗಿರಕ.೧-೧೬). 
(ನಾ). ೨. ಅತಿ ಹೆಚ್ಚಿನದು.; ಶ್ರೇಷ್ಠವಾದುದು: ನಿರತಿಶಯ 
ಮಕ್ಕುಮದು ಬಂಧುರಕವಿಜನತಾಪ್ರಯೋಗಸಂಬಂಧನದಿಂ(ಕವಿಂಾ,೧-೭೫), 
ನಿರತಿಶಯಮೆನಿಪ ಧರ್ಮಾನುರಾಗಮಾ ತೋರ್ಪುದೆಂಬಿನಂ ಸುರನನಿತಾ 
ಕರಕಿಸಲಯದೊಳ್‌ . . . ಭಾಜನಂ ರಂಜಿಸುಗುಂ  (ಸಂರಾಮಾ, 
೧೬-೯೫) ; ನಿರತಿಶಯಮಾಗಿ ಪೆರ್ಚಿದ ಪರಿಬೋಧಾರಹಿತಮಾದ ಶಾಶ್ವತ 
ಸುಖದಿಂ ಪಿರಿದುಂ ತಣಿವುತ್ತಿರ್ದಂ (ಬಾಧಪು. ೧೬-೩೦೨); ನಿರುತವಿದು 
ಕೇಳಜ್ಜ ಸುಗತಿಗೆ ನಿರತಿಶಯವನಶನವು ದುರ್ಗತಿಗರಸುತನ ದುರ್ಮರಣ 
ವಿದು ತಾ ಶಂಸ್ತ್ರಸಿದ್ಧನಲೆ (ತೊರರ. ೪-೧೧-೯). ' ೩, ಶ್ರೇಷ್ಠತೆ; 
ಅತಿಶಯತೆ ; ಸುರಪುರಯುಂಗಸನನದ್ದಿ ತಯಾಕಾಶಾಂಬುಗಣಂಗಳ್ಲಿರೆದಿರೆ 
ಯತಿ ನಿಧಿಯೊಳ್ಳಲೆ ನಲನ ನಂದದಿನೆಂದುಂ ನಿರತಿಶಯದೊಳಿದನೋದೆಲೆ. 
ೀಲಾಬ್ದಾ ೦ಬಕಿ (ಛಂದೋಂಬು, ೨-೧೭೦). ೪. ಶ್ರೇಷ್ಠ ನಾದವನು : 
ನಿರತಿಶಯನ ನಿಜೋನ್ನತೋನ್ನತ. ಭರಿತ ಬಹಳ ಬ್ರಹ್ಮಮಯನೀಶ್ವರ 
ಘನಸ್ವಾತಂತ್ರ |ದೈವನ ಕಂಡನಸುರೇ ಂದ್ರ: (ತೊರರಾ. ೬-೫೧-೪೯). 
[ಸಂ.] 

ನಿರತಿಶಯವಸ್ತು (ನಾ). [ಸಾಂಖ್ಯ] ಗುಣ, ದೋಷ ಮೊದಲಾದ 
ಯಾವುದೂ ಇಲ್ಲದ ನಿರ್ವಿಕಾರ ವಸ್ತು; ಆತ್ಮ: ಈ ಆತ್ಮ 
ನೆಂಬುದು ... ಶುದ್ಧವಾದ ಕನ್ನಡಿಯಂತಿರುವುದು, ನಿರ್ವಿಕಾರ, ಅವನು 
ಕೂಟಿಸ್ಸನು, ಮಧ್ಯಸ್ಥನು. : ಇದಕ್ಕೆ ನಿರತಿಶಯವಸ್ತು ವೆಂದು ಹೆಸರು 
(ಹಿಂದಸಾ. ೫೮). [ನಿರತಿಶಯ - ವಸ್ತು] 

ನಿರತೆ "ನಿಅತಿ' ನೋ. 

ನಿರಧಿಕ (ಗು). ೧. ಅತ್ಯುತ್ತಮವಾದ ; ಶ್ರೇಷ್ಠವಾದ. (ನಾ). 
೨. ತನಗೆ ಅಧಿಕರಾರೂ ಇಲ್ಲದವನು; ಶ್ರೇಷ್ಠನಾದವನು : 
ನಿರುಪಮಾನ ನಿರಧಿಕ ನಿರ್ಭಯನಿರತ . .., ನಿಜನಿರ್ಮಾಯೆ ಚಿತ್ತ್ವೈಸು 
(ಬಸಪು, ೬೧-೪೪). [ಸಂ.] 

ನಿರಧಿಸ್ಮಾ ನ(ನಾ). ಊರೆಯಿಲ್ಲದುದು; ಆಶ್ರಯರಹಿತವಾದುದು; 
ಆಧಾರವಿಲ್ಲದುದು ; ನಿರಧಿಷ್ಕಾನಂ ದಿನಮೆಂಬರಂತಧಿಸ್ಮಾ ನಮಲ್ಲನೇ 
ನಗನಿದು ತತ್ಸುರಸದನಕ್ಕೆ, (ಜಗವಿ, ೮-೩೧). [Ao] 

ನಿರನುಕ್ರೋಶ (ನಾ). ದಯೆಯಿಲ್ಲದನನು ; ಕೃಪೆಯಿಲ್ಲದವನು : 
ಅವಳ ದೊಡ್ಡ ಆಕ್ಷೇಪಣೆ ಅವನು ಅಸ್ಟು “ನಿರನುಕ್ರೋಶ? ನಾಗಬಹುದೇ 
ಎಂಬುದು (ಸಂನಾಟ, ೨೭೭). [ಸಂ] 

ನಿರನುಗ್ರಹೇಶ್ವ ರವಾದಿ (ನಾ). ಪರಮೇಶ್ವರನ ಅನುಗ್ರಹ ಬೇಕಿಲ್ಲ 
ವೆಂದು ವಾದಿಸುವವನು : ಸರ್ಪಭ್ರ್ರಾಂತಿಯಿಂದ ಓಡಿಹೋಗುವವನಿಗೆ 
ಹಗ್ಗದ ತತ್ತ್ವಜ್ಞಾನ ನಿನರ್ತಕನೇ ವಿನಾ ಪರಮೇಶ್ವರನ ಪ್ರಸಾದ ಬೇಕಿಲ್ಲ 
ನೆಂದು ಅಭಿಪ್ರಾಯ, ಆದುದರಿಂದ ಇನರನ್ನು ನಿರನುಗ್ರ ಹೇಶ್ವರವಾದಿ 
ಗಳೆಂದು ಕೆಲವರು ಕರೆಯುವರು (ಹಿಂದಸಾ. ೧೨೫). 

[ಸಂ. ಿರಸುಗ್ರ ಹೇಶ್ವರವದಿನ್‌] 

ನಿರನುನಾಸಿಕ (ಗು). ೧. ಅನುನಾಸಿಕ ಅಕ್ಷರಗಳಿಂದ ಕೂಡಿರದ : 
ಆಕೆಯ ನಿರನುನಾಸಿಕ ಮಾತುಗಳನ್ನೂ ಸೀನುಗಳನ್ನೂ ಕೇಳಿ. ಕೇಳಿ 
ರಾನು ಲಕ್ಷ್ಮಣರಿಗೆ ಸಾಕಾಗಿ ಹೋಗಿತ್ತು (ಜೇಕಸೈ. ೧೮). (ನಾ). 
೨. (ವ್ಯಾಕ] ಮೂಗಿನ ಸಹಾಯವಿಲ್ಲದೆ ಉಚ್ಚರಿಸಬಹು ದಾದ 


೧೪-೫೯) ; 


೪೬೪೬ 


20 


25 


30 


35 


4 


ನಿರಪರಾಧಿ 


ವರ್ಣ; ಅನುನಾಸಿಕವಲ್ಲದುದು : ಯನಲಂಗಳನುನಾಸಿಕಂಗಳುಂ 
ನಿರನುನಾಸಿಕಂಗಳುನುಪ್ಪ ವು (ಶನುದ. ೧೬ ನೃತ್ತಿ); ಗಕಾರವು (ತಾನು) 
ಒಂದೇ ಆಗಿದ್ದು ಕೊಂಡೇ ಉದಾತ್ತವೂ, ಅನುದಾತ್ತವೂ, ತ್ವರಿತವೂ, 
ಸಾನುನಾಸಿಕವೂ, ನಿರನುನಾಸಿಕವೂ (ಆಗಿದೆ) ಎಂದು ಒಂದೇ ಕಾಲಕ್ಕೆ 
ಅನೇಕ 'ರೂಪವುಳ್ಳ ದ್ಹಾಗುವದು ಹೇಗೆ ತಾನೆ (ಸರಿ ಹೋದೀತು)? 
(ಬ್ರಹ್ಮಭಾ. ೪೭೨). [Ao] 


ಸಿರನುಭವಶಾಲಿ (ನಾ). ಅನುಭವಸ್ಥ ನಲ್ಲದವನು : ಕವಿ ನಿರನುಭವ 


ಶಾಲಿ. ಅದರಿಂದೆ ಬೇಡಿದಪೆ ನಿನ್ನ ನಾಂ (ಚಿತ್ರಾಂಗ. ೩೧-೫೩೦). 
(Ao. ನಿರನುಭನಶಾಲಿನ್‌] 

ನಿರನುಭವಿ (ನಾ). ಅನುಭವನಿಲ್ಲದವನು : ನೀನೇನ್‌ ನರನುಭವಿ 
ಯಲ್ಲಯರ್‌, ಎನ್ನಿಂದೆ ಕಲ್ಪನ್ನನುಂ ಅಲ್ಲಯರ್‌ (ಬದ್ಮಪ್ರ: ೨೦-೪೨೯) ; 
ನಾನು ನಿರನುಭನಿ. ನನ್ನ ಯಾನ ಮಾತಿಗೂ ಬೆಲೆಯಿಲ್ಲ (ಹೊಸಕ್ಷಿ.೨೪೭). 

[ಸಂ. ನಿರನುಭನಿನ್‌] 

ಸಿರನ್ನನಿಕಾರ (ನಾ). ಆಹಾರವನ್ನು ಸ್ವೀಕರಿಸಜಿ ಇರುವುದರಿಂದ 
ಉಂಟಾಗುವ ವಿಕಾರ; ಉಸವಾಸದಿಂದ ಉಂಟಾಗುವ ತಳಮಳ; 
ಹಸಿವಿನಿಂದಾದ ಮನೋವೈಕಲ್ಯ,-- ಭ್ರಾಂತಿ: ರಾಘವನ 
ಸುದ್ದಿಯನೀಕೆಗೆ ಪೇಟ್ದಿದಾಗದೇ ಕರ್ಣಪಿಶಾಚಮಾ ವಿಕಲಭಾಷೆ ನಿರನ್ನ 
ವಿಕಾರಮಾಗದೇ '(ಸಂಂಾಮಾ. ೧೧-೯೧). [ಸಂ.] 

ನಿರನ್ಹಯ (ಗು). ಮುಂದಿನ ಅನ್ವಯವಿಲ್ಲದ : ನಿರನ್ನಯ ಪ್ರತಿ 
ಸ್ಷಣವಿಶರಾರುಗಳ್‌' ನಿರಂಶಂಗಳಾಗಿಯು ೦ ಭ್ರಾಂತಿವಶದಿಂ . . - ವಿಜ್ಞಾನ 
ಲಕ್ಷಣಂಗಳಾತ್ಮಾಭಿಧಾನಮಂ' ಪುಟ್ಟಸುಗುಂ (ಆದಿಪು. ೨-೯೫); ವಸ್ತು 
ಗಳಿಗೆಲ್ಲ ನಿರನ್ವಯವಿನಾಶ ಸಹಜವಾದುದೇ ಅಗಿದೆ (ತತ್ವಪ್ರಾ. ೧೯೮). 

[ಸಂ] 

ಸಿರನ್ಷೇಸ (ನಾ). [ಜೈನ] ಎಂಟು ಬಗೆಯ ಧಮ?ಗಳಲ್ಲಿ ಒಂದು; 
ಸುಖಸಾಧನಗಳಿಗೆ ಹಾತೊರೆಯದಿರುವಿಕೆ ; ಐ ಎಂಟು ಬಗೆಯ 
ಧರ್ಮುಗಳು೧. ಸತ್ಛ್ರಣೀತ--ಭಯ, ರಾಗಾದಿ ದೋಷವಿಲ್ಲ 
ದಿರುವಿಕೆ. ೨. ಸಮಾನ- ಜಾತಿ, ಕುಲ ತಾರತಮ್ಯವಿಲ್ಲದೆ 
ಎಲ್ಲರೂ ಪಾಲಿಸಬಹುದಾದ ಧರ್ಮ. ೩. ನಿರುಪಾದಾನ- 
ಯಾನ ಬಗೆಯ ಸುಖಸಾಧನಗಳನ್ನೂ ಬಯಸದಿರುವಿಕೆ. ೪. 
ಸಿರಫ್ರೇಷ-ಭೋಗೋಸಭೋಗಾದಿಗಳನ್ನು ಬಯಸದಿರುವುದು. 
೫. ದುಶ್ಚರ--ಕಾಪುರುಷರಿಂದ ಒಂದು ದಿನವೂ ಮಾಡಲು 
ಅಶಕ್ಯ ವಾದುದು. ೬. ಪ್ರರೂಢ-ದೀರ್ಫಕಾಲ ಪುವೃತ್ತ 
ವಾದುದು. ೭. ಅಹಿಂಸಾವುತ- ಹಿಂಸೆ ಮಾಡದೆ ಇರುವಿಕೆ. 
ಆ. ಫಲನಂತ- ಜಾತಿ, ಜರೆ, ರೋಗ, ಮರಣಗಳನ್ನು ನಾಶ 
ಪಡಿಸಿ ಸರಮ ನಿರ್ವಾಣವನ್ನು ಕೊಡುವುದು : ನಿರಸ್ವೇಸವೆಂಬುದು 
ಭೋಗೋಪಭೋಗಪೂಜಾನಂದ ನಾದ್ಯೈ ಶ್ವರ್ಯಾದಿಗಳನಸೇಕ್ಷಿಸಜೆ ಭವ್ಯ 
ನರ ಪುಂಡರೀಕರ್‌ ನಡೆನ ಧರ್ಮಂ (ಚಾವುಂಪು. ೭). [ಸೆಂ] 

ನಿರಪರಾಧ (ನಾ). ೧. ಅಸರಾಧ ಮಾಡದಿರುವುದು; ನಿರ್ಜೋಷ: 
ನಿನ್ನ ಹೃದಯದ ಕರೆಗೆ ನಿರಪರಾಧದ ಕೂಗು ಕೇಳಿ ಬರುತ್ತದೆ. (ರಕ್ತಧ್ವ. 
೨೮9). ೨. ಎ ನಿರಪರಾಧಿ: ನಿರಪರಾಧನನನ್ನೆಯದಿಂದಮೆನ್ನ ತಂಗೆಯ 
ಮಗನಂ ನಿದಾರಿಸಿದನಂ ತಜಿಿದು , . . ಆಳೊಪೆಂ ಖರನ ಶೋಕ 
ಕೃಶಾನುವಂ (ಸಂರಾನೂ. ೯-೬೨). [ಸೆಂ] 

ನಿರಪರಾಧಿ (ನಾ). ಅಸರಾಧ ಮಾಡದಿರುವವನು ; ನಿರ್ದೋಷಿ : 
ನಿರಪರಾಧಿಗಳ೦ ನಿರ್ದೊಷಿಗಳಂ ನಿರರ್ಥಕನಿಖಾ ಪಾತಕಂ ಕೊಂದನೆಂದು 
ತನ್ನಂತರಂಗದಲ್ಲಿ ಸೈರಿಸಲಾಣದೆ (ನಡ್ಡಾರಾ. ೧೩೮-೯) ; ನಿರೆಪರಾಧಿಯನು 
ಬನ್ನಬಡಿಸುವುದುಚಿತನೇ (ಬಸಪ, ೩೮-೩೦) ; ನಿರಪರಾಧಿಯನು ನಾರಿ 


ನಿರಪರಾಧಿನಿ 


ಯೊಬ್ಬಳನಕಟಿ ಸಭೆಯಲಿ ಸೀರೆಯುಡಿಯುರ್ಚುವರು ಕೆಟ್ಟಿನು... 


ಎಂದೊಬಿಲಿದಳು ತರಳೆ (ಕುಡ್ಳಾಸ. ೧೪-೧೦೭); ನಿರಪರಾಧಿಯ ಕೊಲೆಯು. 


ತನಗಿನ್ನಿರದೆ. ಅಂಗೈ ಮೇಲೆ ನೊಳೆತುದು ಹರಹರಾ ಕಡುಖಾಪಿ ತಾನೆಂದ 
ಳಲಿದನು ರಾಮ (ಕಾಶಿರಾ, ೨೨-೬೨) ; ನಾನು ನಿರಪರಾಧಿ, ನನ್ನನ್ನೇಕೆ 
ಬಂಧಿಸಿ ಕಾಡುತ್ತ್ವೀರಿ? (ಮಣಿಸ. ೭). [ಸಂ. ನಿರಪರಾಧಿನ್‌] 

ನಿರಸರಾಧಿನಿ (ನಾ). ತಪ್ಪು ಮಾಡದವಳು ; ನಿರ್ದೋಷಿಯಾದ 
ವಳು : ನೀನು ಸಹಧರ್ಮಿಣಿ, ಧರ್ಮಶೀಲೆ , . . ಮಕ್ಕಳ ತಾಯಿ ; 
ಪತಿವ್ರತೆ, ನಿರಸರಾಧಿನಿ-ಇಂಥ ಹೆಂಡತಿಯನ್ನು ಕೊಡಲೆ? (ನಚಭಾ. ೪೨). 

[ಸಂ. ನಿರಸರಾಧಿನೀ) 

ನಿರಪನರ್ತನ (ನಾ). [ಗಣಿತ] ಅಪವರ್ತನಗಳನ್ನು ಹೊಂದಿರದ 
ಸಂಖ್ಯೆ : ಲಕ್ಷ್ಮದನರೆಗಿರುವ ನಿರಸನರ್ತನ ಸಂಖ್ಯೆಗಳ ಕೋಷ್ಟಕಗಳು 
ಇನೆ (ಕವಿಕೋ. 1, ೩). [ಸಂ.] 

ನಿರಪನಾದ (ನಾ). ಕಳಂಕರಹಿತವಾದುದು; ನಿರ್ದೋಷ 
ವಾದುದು : ಯೌನನಶ್ರೀಯಂ ನಿರಸವಾದನುನಾರ್‌ ಕಳೆಡಸರನರಿ 
ಮಹಾತ್ಮರ್‌ (ಶಾಂತಿಪು. ೪-೭೯ನ). [ಸೆಂ] 

ನಿರಸಾಯ (ಗು). ೧. ಅಪಾಯವಿಲ್ಲದ ; ನಾಶರಹಿತವಾದ ; 
ಅವಿನಾಶಿಯಾದ. : (ನಾ). ೨. ಅಪಾಯವಿಲ್ಲದಿರುವಿಕೆ ; 
ತೊಂದರೆಗಳಿಂದ ದೂರವಾಗಿರುವಿಕೆ; ಸುರಕ್ಷಿತತೆ ; ನಿರ್ವಿಫ್ನತೆ : 
ಸಮುಚಿತನೃಪತುಂಗದೇವಮಾರ್ಗಕ್ರಮ[ಮುಮನ]ಭಿನುಂಖರ್ಕಳಪ್ಪ [ರಾ] 
ಕ್ರಮಸಹಿತನುಗನ್ಯೂರೂಪ ಕಾ[ನ್ಯಾ]ಶ್ರಮುಮಂ ನಿರನಾಯ[ದೆ]ಯ್ದ 
ಲಾರ್ಪರ್‌ (ಕವಿರಾ. ೧-೧೪೭); ನಿರಸಾಯಂ ನಿತ್ಯಮಾತ್ಯಂತಿಕ ಸುಖ 
ಮರುಜಂ... ಶಿವಮಮೃ ತಮಯಂಂ ನಿವಗ್ಯ ತಿಸ್ಮಾನಮಕ್ಕು೦(ನರ್ಧಮಾ. 
೧೫-೩೦). ೩. ಅಪಾಯನಿಲ್ಲದವನು : ಹಾಯೆನುತ ತನ್ನವರು. 
ಭಯದಲಿ ಬಾಯ ಬಿಡೆ ನಿಮಿಷಾರ್ಧದಲಿಿ ನಿರಪಇಯನೆದ್ದ ನು ನೋಡಿದನು. 
ಚೇತರಿಸಿ ಕೆಲಬಲನ (ಕುವ್ಯಾಗ. ೭-೧೦); ನಿರಸಾಯಂ ಚಿನ್ಮಯೆಂ 
ತಾನೆನಿಪ ಪರಶಿವಂ ನೀನೆ  ಕಾರುಣ್ಯದಿಂದಂ ಗುರುರೂಪಂ ತಾಳ್ಗು 
ತೂಳ್ಳೈೈ ಭವನುಂ (ವೃಸನಿ- ೨೭-೧೦). [ಸೆಂ.] 

ನಿರಪೇಕ್ಷ (ಗು). ೧. ಅಪೇಕ್ಷೆಯಿಲ್ಲದ; ಅನ್ಯ ಸಹಾಯ ಬೇಕಿಲ್ಲದ; 
ಸ್ವತಂತ್ರವಾದ: ಅರ್ಥನಿರಪೇಕ್ಷವಾದ ಶಬ್ಧ ಕ್ಕೂ ಧ್ವನನವ್ಯಾಸಾರ 
ವುಂಟೆಂದು ಸಿದ್ಧ ವಾದಂತಾಯಿತು (ಧ್ವನ್ಯಾಲೋ. ೫೦). (ನಾ). ೨. 
ಅಪೇಕ್ಷೆಯಿಲ್ಲದಿರುವುದು: ಈ ಸ್ಪರ್ಶವನ್ನು ಪಡೆಯಬಲ್ಲ ಹೃದಯವು 
ವಿಷಯ ನಿರನೇಕ್ಷವಾದ ಆನಂದದ ಪ್ರತೀಕವಾಗುವುದು (ಸ್ರಬಂಧ.೫೨). 
೩. ಅಪೇಕ್ಷೆಯಿಲ್ಲದಿರುವವನು; ಯಾವುದನ್ನೂ ಬಯಸದವನು; 
ನಿಸ್ಸೃ ಹನಾದವನು ; ವಿರಕ್ತ ನಾದವನು : ನರಪೇಕ್ಷನನೇಕೆರೆನಿರ್‌ 
ಪುರುದೇವನನಿನಿತು ಬಯಕೆಯುಳ್ಳೊಡೆ: ನಿಮ್ಮಿರ್ನರುನುಂ ಮರುಳಾಗ 
ದೆಯಾ ಭರತನನೋಲಗಿಸಿ ಪಡೆಯಿಮಭಿನುತಫಲನುಂ (ಆದಿಫು. ೯-೧೦೪); 
ಅನುರರಿರ್ವರುಂ ನಿರಪೇಕ್ಷರ್‌ (ಶಾಂತಿಪು. ೯-೩೮) ; ಮನಮುಳ್ಳೊಡೆ 
ಜನಿಯಿಸುನಂ ಮನಸಿಜನಾಯುಸ್ಕಮಂಳೊಡಂತಕನೆಯ್ತ ರ್ಪನೆನುತ್ತ 
ವನುಟಿದಂತನರ್ಗಿನಿತೆಡೆಗುಡದಿರ್ದೆ ನೀನೆ ದಲ್‌ ನಿರಪೇಕ್ಸಾ (ಚಂದ್ರಪ. 
೭೯) ; ನಿರಸೇಕ್ಷ ಸಿಷ್ಕಾಮಿ . . . ನಿರಾಳ ಸಂಸಾವಿರೂಪಾಕ್ಷ. ಶರಣು 
(ಹೆಚಕಾ ೧-೪). [ಸಂ.] 

ಸಿರಪೇಕ್ಷಕ (ನಾ). ೧. ಅನೇಶ್ಷೆಯಿಲ್ಲದುದು : ನರಪೇಕ್ಷಕಸೆನಸಿ 
ಯುಮೇಂ ಪರಿದತ್ತಲೆ ಪರಿವ ಸುತನ ಕಣ್ಣೊಳಪಿಂದಂ ತೆರೆಮುಸಗಿದು. 
ದರಸಿಯೆ ಮೋಹರೆಸಂ(ಸಂರಾಸೂ ೩-೧೨೧). ೨. ಅಪೇಕ್ಷೆಯಿಲ್ಲದವನು; 
ಬಯಸದವನು: ಮೋಕ್ಷದೊಳ್‌ ನಿರಸೇಕ್ಷಕನುಮಾಗಿ(ಸಂಚತಂ.೨೮-೮); 
ಸರವನಿತಾನಿರಸೇಕ್ಷಕನೆನಿಸಿದ ದೇವರ ದೇವಂ ಕುಡುಗೆ ಸುವ್ರತಂ 
ಸುವ್ರತಮಂ (ಯಕೋಚ. ೧-೧). [ಸಂ.] 


೪೬೪೭ 


25 


40 


ನಿರವಿಂಸು 


ನಿರಸೇಶ್ಷಣೀಯೆ (ನಾ). ಬಯಸದುದು; ಬೇಡಾದುದು ; 
ಅಪೇಕ್ಷಣೀಯವಲ್ಲದುದು : ತನ್ನ ತ್ಯಾಗ ನಿರಪೇಕ್ಷಣೀಯವಾದು 
ದೆಂಬಂತೆ ತೋರುತ್ತಿದ್ದ ಅವಳ ಮಾತಿನ ಭಂಗಿ... ನೀತಿಗೆಟ್ಟ 
ಹೆಂಗಸಿನ ಹೂಟಿಗಳೆಂದು ಅನನು ಯೋಚಿಸಿದ್ದನಂ (ಪುನರು. ೪೦೪) ; 
ಭಾವಗೀತೆಯ ಸಕಲವ್ಯಾಪಾರಗಳೂ ಅನ್ಯವಸ್ತು ನಿರಪೇಕ್ಷಣೀಯವಾಗಿ 
ಕವಿಯ ಅಂತರಂಗಜಗತ್ತಿ ನಲ್ಲಿಯೇ ಜನ್ಮ ತಳೆದು, . . ಪರ್ಯನಸಾನ 
ಹೊಂದುತ್ತ ನೆಯೇ ? (ಭಾನಗೀ. ೬). [ಸಂ.] 
ನಿರಸೇಶ್ಸಭಾನ (ನಾ). [ಕಾವ್ಯ ವಿರಾ] ಆಲಂಬನನಿಭಾವವನ್ನು 
ಅಪೇಕ್ಷಿಸದಿರುವುದು ;  ಕರುಣರಸದಲ್ಲಿ ಆಲಂಬನ ವಿಭಾವವು 
ಕಣ್ಣೆ ದುರಿಗಿರಬೇಕಾದ ಅವಶ್ಯ ಕತೆ ಇಲ್ಲ: ವಿಪ್ರಲಂಭವು “ಸಾಪೇಕ್ಷ 
ಭಾವಗವೆಂದೂ ಕರುಣವು “ನಿರಪೇಶ್ಷಭಾನಾವೆಂದೂ ಭರತನು ನಿರೂಪಿಸು 
ತ್ತಾನೆ (ಭಾಮಾ: ೪೦೫) ; ಕರುಣದಲ್ಲಿ ನಿರಪೇಕ್ಷಭಾನ ; ವಿಪ್ರಲಂಭ 
ಶೃಂಗಾರದಲ್ಲಾದರೆ ಸಾಪೇಕ್ಷಭಾವ (ಧ್ವನ್ಯಾಲೋ- ೧೬೯ ಅಡಿಟಿ). 
[ಸಿರಸೇಕ್ಷ 4 ಭಾನ್ಯ] 
ನಿರಪೇಕ್ಷನಾದ (ನಾ). [ತತ್ತ್ವಶಾ) ವಸ್ತುವಿನಲ್ಲಿ ಸ್ವಾಭಾವಿಕ 
ವಾಗಿಯೇ ಅಡಗಿರುವ ಚೈತನ್ಯವನ್ನು ಎತ್ತಿ ಹಿಡಿಯುವ 
ವಾದ, ತತ್ವಪ್ರುತಿಪಾದನೆ : ವಸ್ತು ಸ್ವಭಾನಶಕ್ತಿಯಿಂದಲೇ ಸಕಲ 
ಕೆಲಸಗಳೂ ನಡೆಯುತ್ತ ವೆಂಬುದು ನಿರಸೇಕ್ಷವಾದವು, ಸ್ವಭಾ ವನಾದವು. 
ಪುರುಷಪ್ರಯತ್ನ ಸಂಕಲ್ಪಗಳಿಂದ ನಡೆಯುತ್ತ ವೆಂಬುದು ಸಾಪೇಕ್ಷವಾದವು 
(ಹಿಂದಸಾ. ೨೧). [ನಿರಪೇಕ್ಷ-- ವಾದ್ಯ] 
ನಿರಪೇಕ್ಷ (ನಾ). ಅಪೇಕ್ಷಿಸದುದು; ಬಯಸದುದು: ಸಂಗೀತನಿರಸೇಕ್ಷಿ 
ಯಾದ ಭಾವಗೀತೆಗಳಂತೆಯೇ ಸಂಗೀತಸಾಪೇಕ್ರಿಯಾದ ಭಾವಗೀತೆಗಳು 
ಇಂದಿಗೂ ರಚಿತವಾಗುತ್ತಿವೆ (ಭಾನಗೀ. ೨೨). 
[ಸಂ. ನಿರಪೇಕ್ಷಿನ್‌] 
ನಿರಬಯಲು "ನಿರ್ವಯಲು' ನೋ. 
ನಿರಭಿಧಾನ (ನಾ). ಹೆಸರಿಲ್ಲದವನು : ನಿರಂಗನನಂತನಿನುತನಿರ್ಮಲ 
ನಾಮುಧೀಯಂ ನಿರಭಿಧಾನನತುಲಗಿರಿವಾಸಂ ಸ್ಮಶಾನನಿಲಯ ೦ 
(ಪ್ರೌಢರಾ. ೨-೧). [ಸಂ.] 
ನಿರಭಿಮಾನ (ನಾ). ಅಭಿಮಾಾನವಿಲ್ಲದಿರುವಿಕೆ ; ಸ್ವಪ್ರತಿಷ್ಠೆಯಿಲ್ಲ 
ದಿರುವಿಕೆ ; ನಮ್ರಭಾವ : ಕಲಿತ' ನಿಜೈೆಗೆ ಈ ನಿರಭಿಮಾನವಲ್ಲಪೆ. 
ಕಲಶ ! (ಶಾಂತಲಾ. ೩೧೬). [ಸಂ.] 
ನಿರಭಿಮಾನಿ (ನಾ). ಅಭಿಮಾನವಿಲ್ಲದವನು ; ಸ್ವಪ್ರತಿನ್ಕೆಯಿಲ್ಲ 
ದವನು ; ಅಹಂಕಾರವಿಲ್ಲದವನು: ದೇಹೇಂದ್ರಿಯಗಳಲ್ಲಿ ಅಭಿಮಾನಿಸಿ 
ಕೊಂಡು ಪ್ರವರ್ತಿಸುವ ಜೀವನು ನಿರಭಿಮಾನಿ ಪರಮಾತ್ಮನಿಗಿಂತ ತೀರ 
ಭಿನ್ನನೆಂಬ ಅಂಶ ನಿರ್ವಿವಾದವಾದದ್ದು (ಶೆಕ್ತಿವಿ. ೧೪). 
[ಸಂ. ನಿರಭಿನಾನಿನ್‌] 
ಸಿರಭ್ರ (ಗು). ೧. ಮೋಡದವಿಲ್ಲದ; ನಿರ್ಮಲವಾದ : ಅನಂತಾ 
ಕಾಶವು ನಿರಭ್ರ ನೀಲವರ್ಣದಿಂದ ಕಂಗೊಳಿಸುತ್ತಿದೆ (ಬಂಗಾಹೆ. ೧). 
(ನಾ). ೨. ನೋಡಗಳಿಲ್ಲದಿರುವಿಕೆ; ನಿರ್ಮಲತೆ : “ಮುಗಿಲ್ಲ 
ಿಲ್ಲದಿರವು ನಿರಭ್ರ 03 (ನಸ್ತು ಕೋ.೧೧-೬೨). ೩. ಮೋಡಗಳಿಲ್ಲದುದು; 
ನೆಲದ ಮೇಲೆ ಕುಳಿತಲ್ಲಿಂದ ಅನನ ದೃಷ್ಟಿಯು ಮುಗಗಿಲೆಡೆಗೆ ಹರಿಯಿತು. 
ಆಗ ಮುಗಿಲು ನಿರಭ್ರವಾಗಿತ್ತು (ಸನುಜೀ. ೧೭೪) ; ನಿರಭ್ರವಾದ ಆಕಾಶ 
ದಲ್ಲಿ ಮೆರೆಯುವ ಚಂದ್ರ, ನಕ್ಷತ್ರಗಳನ್ನು ನೋಡುತ್ತ ವಾಸುದೇವ 
ಲೋಕವನ್ನು ಮರೆತ (ಮೂರುದಾ. ೨೦೭). [ಸಂ.] 
ನಿರಮಿಸು (ಕ್ರಿ). ರಚಿಸು; ಕಟ್ಟು : ನಿರಮಿಸಿದನೈ ಮಧುರೆಯೆಂಬ 
ಫುರಿಯ (ಶ್ರೀಂಇಚೆ, ೬-೨೮). [ನಿರ್ಮಿಸು] 


ನಿರಯ 


ನಿರಯ (ನಾ). ೧. ನರಕ: “ನಿರಯಂ ಶ್ವಭ್ರಂ ಮರ್ಗತಿ ನರಕಂ” 
(ನಸ್ತುಕೋ: ೨೦-೧೧) ; ಜರಾಯಂಜಾಂಡಜಪೋತಂಗಳ್‌ ಗರ್ಭಸಂಭವಂ 
ದ್ಯೌನಿರಯೋದ್ಭೂ ತಂ (ಸುಕುಮಾ. ೮-೯) ; ಅಜಿಃಯದೆ ಪೊಟಿಲಂ ಪುಗೆ 
ಕೆಲರಜಗುಲಿ ಯಸಿಯರ್ಗೆ ಮುನಿದು ತನ್ನುಣ್ಞಿಗೆ ಬೆಬ್ಬುಜರೆಂದು 
ಕೊಂದು ಪಾತಕಿ ತೆಜತಿದಂ ಪುಗಲೆಂದು ಸಿರಯದರರೀಪುಟಿನುಂ (ಸಂರಾನೂ. 
೯-೧೧) ; ನಿರಯಂಗಳ ದುಃಖಂಗಳ ಪರಿಣಾಮಂ ನೆನೆವೊಡಾರ್ಗಮತಿ. 
ಭೀಕರಂ (ನೇಮಿಪು. ೧೩-೬೩); ನರರ ಕೀರ್ತಿಸಿದ ಕಥೆಗೇಳಿ ವ್ಯರ್ಥ 
ನಿರಯಕ್ಕೆ. ಳೆವ ಕೃ ತಿಯಲ್ಲಿದು (ಪ್ರಭುಷ. ೨-೬); ಅನೇಕ ಸಾವಿರ ವರ್ಷಗಳು 
ನೀನು ನರಯದಲ್ಲ ಬೇಯುತ್ತಿದ್ದೆ (ಬುದ್ಧನ. ೧೬೧). ೨. ಸಂತೋಷ 
ವಿಲ್ಲದಿರುವಿಕೆ; ದುಃಖ. Fy ಪಾಪ. [ಸಂ.] 

ನಿರಯಶ್ಸೇತ್ರ (ನಾ). ನರಕದ ಪ್ರಜೀಶ, ಸೀಮೆ : ಖರಸಂಕಸಲಿಲ 
ಭಾಗಂ ಸಿರೆಯಕ್ಷೇತ್ರ. ಕೈ ಮೂದೆಹಿಂ (ಮಲ್ಲಪು, ೧೩-೧೨೮). 

[ನಿರಯ ಕ್ಷೇತ್ರ] 

ನಿರಯಗಾಮಿ (ನಾ). ನರಕಕ್ಕೆ ಹೊಗುವ ವ್ಯಕ್ತಿ : ದಿನ್ನಭಾಸೆ 
ಯನ್ನು ಪರಿತ್ಯಜಿಸಿ ಯಿತರ ಭಾಷೆಗಳಲ್ಲಿ ರಚಿಸಿದ ಶಾಸ್ತ್ರಂಗಳನು ಕೇಳುವ 
ರೆಲ್ಲರೂ ನಿರಯಗಾಮಿಯಾಗುವರು (ಶೇಷಧ. ೧೬-೨೦). 

[ಸೆಂ. ನಿರಯಗಾಮಿನ್‌] 

ನಿರಯಜ (ನಾ). ನರಕದಲ್ಲಿ ಹುಚ್ಚಿ ದವನು ; ನಾರಕಿ : ಕರಾಲನಕ್ರ 
ಚಕ್ರ: 'ಚರ್ನಿತೋದ್ಮ ರ್ಣವಿಶೀರ್ಣ ನಿರಯಜಫಿಕುರುಂಬಶಲ್ಪಶಕಲಪರಿಪೂಂತ 
ಧಮಸ್ಸನ ದುರ್ಥಿರೀಕ್ಷ್ಯವಿಸಮೆಯಂ . . . ವೈತರಣಿಯಂ ಸೊಳ್ಳಾ 
ಗಳ್‌ (ಆದಿಪು. ೫-೮೭ ಐ) ; ತಲ್ಲಟಂಸಿ ತಳಮಳೆಗುತ್ತೂ ಪೆಳ್ಪಳಿಸಿ ದೆಸೆದೆಸೆಗೆ 
'ಬಿಟುವರಿವರಿದನಂ ಪುರಾತನ ನಿರಯಜ[ರ್ಕ]ಳ್‌ ಕ[ಂ]ಡು ( ನರ್ಧಮಾ. 
೫-೨೮ವ). [ಸಂ.] 

ನಿರಯನ (ನಾ). [ಜ್ಯೋತಿ] ಗ್ರಹಗಳ ಸ್ಕಾ ಸರವನ್ನು ನಿರ್ದೇಶಿಸು 
ವಾಗ ಅಯನದ ಗಳಯ ನು ಗಮನಿಸದಿರುಎತೆ, —ಅಯನದ 
ಗತಿಯನ್ನು ಅನುಸ ಸರಿಸದಿರುವ್ರದು : "ನಿರಯನಪದ್ಧ ತಿ” ಸರಾ. 

[ಸಂ.] 

ನಿರಯನಪದ್ಧ ತಿ (ನಾ). [ಜ್ಯೋತಿ] ಅಯನದ ಗತಿಯನ್ನು ಅನು 
ಸರಿಸದೆ ಮಾಡುವ ಗಣನೆಯ ಶ್ರಮ, --ರೀತಿ; ಅಯನಾಂಶ 
ವನ್ನು ಬಿಟ್ಟು ಲೆಕ್ಕ ಮಾಡುವ ಪದ್ಧತಿ; ಇದಕ್ಕೆ ಪ್ರತಿಯಾಗಿ 
ರೇಖಾಂಶಗಳನ್ನು ಒಂದು ಸಿ ರಬಿಂದುವಿನಿಂದ ಅಳೆಯುವ ಭಾರತೀಯ 
ಪದ್ಧತಿಯು ನಕಯೊನನನ್ಯ ತಿ (ನಕ್ಷತ್ರ. ೬೫). [ನಿರೆಯನ 4 ಪದ್ಧ 3] 

ನಿರಯನಸೌರವರ್ಷ (ನಾ). ನಿರಯನಪದ್ಧ ತಿಯಿಂದ ಗಣಿಸುವ 
ಸೌರವರ್ಷ : ಸರಯನಪದ್ಧ ತಿಯಂತೆ ಸೂರ್ಯೆನು ರೇನತೀತಾರೆಯಿಂದ 
ಹೊರಟು ಪುನಃ ಕೀವತೀತಾಕಿಯನ್ನು ಸೇರುವ ಕಾಲವನ್ನು ಸೌರನರ್ಷ 
ನೆಂದು ಕರೆಯುತ್ತೇವೆ... ಸರೆಯೆನಸೌರವರ್ಷವು ಸಾಯನಸೌರವರ್ಷ 
ಕಂತ ೨೦ ಹ. ೨೬ ಸೆ. ದೊಡ್ಡದು (ನಕ್ಷತ್ರ.೬೫).[ನಿರೆಯನ - ಸೌರವರ್ಷ] 

ನಿರಯನಿಳೆಯ (ನಾ). ಎ ನಿರಯಕ್ಷೇತ್ರ : ನಿರಯನಿಳಯದಂತೆ 
ಸತಿತಾಸಿಸತ್ರಭೀಷಣಪ್ರದೇಶಮುಂ . * * ಅಪ್ಪ ಸಂಗ್ರಾಮಭೂನಿಂಯಂ 
ಪೊಣನುಟ್ಟು (ಚೆಂದ್ರಪ. ೧೦-೧೦೫ ನ) ; ಮಾತಿದು ವಾಯವಾದಡೆ 
ನಿರಯನಿಳಯದ ಯಾಯಿಗಳ ಗತಿಯಾಗಲೆಂದನು ' ನೀಡಿ ನಂಬುಗೆಯ. 
(ತೆೊರರಾ. ೪-೩-೨೮). [ನಿರಯ + ನಿಳಯ( -- ನಿಲಯ)] 

ನಿರಯಭವ (ನಾ). ನರಕದಲ್ಲಿ ಹುಟ್ಟಿದವನು: ನಿರಯಭನರ್ಕಳ್ಲಿ 
ನಿರಂತರಮೆಂದುಂ ಕುಂದದೊಂದೆ. ಮಾಬಕ್ಕಿಯೊಳಾತಂ ದೊರೆಕೊಳ್ಳುವು 
ಶುಭಲೇಶ್ಯಾಪರಿಣಾಮು ಶರೀರವೇದನಾದಿಕ್ರಿಯೆಗಳ್‌(ವರ್ಧಮಾ, ೧೫-೮). 

[ಸಂ.] 


೪೬೪೮. 


20 


25 


30 


85 


40 


ನಿರರ್ಥಕ 


ನಿರಯಯಾತನೆ (ನಾ). ನರಕದ ಬಾಧೆ; ನರಕಯಾತನೆ : 
ಸಿರಯಯಾತನೆಗಳಿಂಪೆ ಮೇಣೊಗುನಿಗೆಯ ದುರ್ನೀತಿ . . 
ಸಿಸು ಹಾನಿಗಳುದಿಸಿದುವು (ಚಬಪು. ೧೪-೨೪). 

ನಿರಯವಾಸ (ನಾ). 
ವಾಸ: 
(ಪಂರಾಮಾ. ೧೬-೭೨ನು. 

ನಿರರುತಿ "ನಿರುತಿ' ನೋ. 

ನಿರರ್ಗೆಲ, ನಿರರ್ಗಳ (ಗು). ೧. ತಡೆಯಿಲ್ಲದ; ಸರಾಗವಾದ : 
ಮೆಅಕದು ಕ್ಷೋಣಿಯೊಳು ಫೆಸರ್ನೆತ್ತ' ಘನಕಲ್ಯಾಣದೊಳು ನಿತ್ಯಪ್ರಥಿತ 
ಕಲ್ಫಾಣಭಕ್ತಿ ನಿರರ್ಗಲಾ [ಪಾಂಾಂ. ಳಾ] ಲೌಲ್ಯಾಲಸತ್ವದಲಿ (ಬಸಪು. 
೫೭-೧೦೦). ಥಿರರ್ಗಳ : (ನಾ). ೨. ತಡೆಯಿಲ್ಲದುದು ; ಅಡ್ಡಿ 
ಯಿಲ್ಲದಿರುವುದು ; ಉಚ್ಛ ೃಂಖಲತೆ: “ಉದ್ದು ರೆಮುದ್ಭ ಕ 
ಮುಂನ್ಮುಖಮಂದ್ದ ಸೈತಮುಚ್ಛ ಎ ೨ಖಲಂ ನಿರೆರ್ಗಳನುಕ್ಕುಂ” ವಸ್ತು, ಹತ 
೧೦೭-೫೪). ೩. ಕಟ್ಟು ಗಳಿಗೆ ಒಳಪಡದವನು; ಸ್ವತಂತ್ರನಾದವನು: 
ಶ್ರೀನುದ್ಭರ್ಗ ನರರ್ಗಳನೋನುಜಗನ್ನೇ್ರ ನೀತಿಹೋತ್ರಾಂಬಕ . . . 
ಪಾಲಿಪುದೆನ್ನ ೦ (ಜಮ್ಮಾರ. ೭-೧). 

ನಿರರ್ಗಳವಾಗಿ ಎ ತಡೆಯಿಲ್ಲ; ಸರಾಗವಾಗಿ: ಅನನು.. 

ನಿಂತು ನಿರರ್ಗಳವಾಗಿ ಮಾತನಾಡಿದನು (ಸನುಜೀ. ೧೫೫) ; ನನ್ನ fre 
ವಿರಾಮವನ್ನು 'ಕೊಡದೆ ನಿರರ್ಗಳವಾಗಿ ಕಾವ್ಯವನ್ನು ಹೇಳುವುದಾದರೆ 
ಮಾತ್ರ ನಾನು ಬರೆಯುತ್ತೇನೆ (ಭಾರದ. ೯೬); Sirk ಇವನು. 
ಹತ್ತು ಹನ್ನೆರಡು ಭಾಷೆಗಳಲ್ಲಿ ಮಾತಾಡಬಲ್ಲ (ಭಾರತಿ.' ೨೭). [ಸಂ-] 

ನಿರೆರ್ಗೆಳ "ನಿರರ್ಗಲ' ನೋ. 

ನಿರರ್ಗಳಿತೆ (ಗು). -ನಿರರ್ಗಲ' ೧ : ಗೆಲನಿನ ಸುಗ್ಗಿಗಿದೆ ಮಳೆಗಾಲ 
ವೆನುತ ನಿರರ್ಗಳಿತಭುಜಶೌರ್ಯ ಸುರಿದನು ಸರಳ ಸರಿವಳೆಯ (ಕುಪ್ಯಾಕ. 
೨೦-೭). [ಸೆಂ. ಸಿರರ್ಗಲಿತ] 

ನಿರರ್ಗೆಳೆ (ನಾ). (2): ಇಂತಾಪ್ತಾಗಮು ತಪಸ್ವಿಗಳ ನಿರರ್ಗಳಿಯೆ ಂಡು 

ಕಬ್ಬುನಮುಂಡ ನೀರವೋಲ್ಟೊ ಆಪೊಣ್ಯದಿಪ್ಪುದು ನಿಶ್ಶಂಕೆ 
(ಕತ್ನಕ. ೧-೭ವ). [1] 

ನಿರರ್ಥ, (ಗು). ೧. ಪ್ರಯೋಜನವಿಲ್ಲದ ; ಉಪಯೋಗವಿಲ್ಲದ ; 
ವ್ಯರ್ಥವಾದ ಮನೆಯೆಂದುಂ ಮಕ್ಕಳೆಂದುಂ . . . ಸಕಲನಿಷಯ 
ವಿಂತೆನ್ನಃ ಡೆಂದುಂ ನಿರರ್ಥಾರ್ಥನಿಮಿತ್ತ ೦ ಬೆಂದು ತಾಪತ್ರಯಂಜೊಳೆ ಕುದಿದೆಂ 
(ರಕ್ಸಾಶ. ೨೨). (ನಾ). ೨. ಸ್ರಯೋಜನನಿಲ್ಲದುದು ; ವ್ಯರ್ಥ 
ವಾದುದು : *ವ ೈಥೆ ನಿಷ್ಟ ಲಂ ಮೋಘಮೆನಲದು ನಿರರ್ಥಕ ಹತ 
(ಮಂಗರಾ. ೧೩೬-೩೦) ; ೫ ಕ್ರಿಯಾವಾಚಕಮಾಗಿ ಸಲ್ಲದುದು, ಸಪ್ತ ವಿಭಕ್ತಿ 
ಗಳನಿಲ್ಲದುದು, ಸಕ. ಸಲ್ಲದುದು ಅಿಂಗಮೆನಿಸುಗುಂ (ಶಮದ.೭೨ 
ವೃತ್ತಿ); ರಾಯತನಮೆಮಗಿಂದ್ರಲೋಕದ ಲಾಯದಲಿ ಬಿಟಿನೆಂದು ನುಡಿ 
ವರು ಜೋಯಿಸರು ಸಾಕನರ ನಚನ ನಿರರ್ಥನಲ್ಲೆ ೦ದ (ಕುನ್ಯಾ ಸ.೧೨-೪೫). 

[Ao] 

ನಿರರ್ಥ, (ಅ). ಸುಮ್ಮನೆ ; ವೃಥಾ; ವ್ಯರ್ಥವಾಗಿ : ಹೇಸಿದೈ ವಂಗಳ 
ಬೇಡಿ ಬೇಡಿ ನಿರರ್ಥ[ನಾಠಾಂ. ನಿರರ್ಥಕ] ಕೆಡಬೇಡ (ಬಸನ. ೫೫೬) ; 
ನಳಿನನಾಭನ ಕೂಡೆ ವೈರನ ಬೆಳಸಿ ಕೆಟ್ಟೆ ನಿರರ್ಥ (ತೊರರಾ. ೬-೨-೩೬). 

[-ಆಸಂ. ನಿರರ್ಥಂ] 

ನಿರರ್ಥಕ (ಗು). -ನಿರರ್ಥ, ೧: ತಾವು ತಮ್ಮಯ ಹೆಚ್ಚು ಕುಂದಿನ 
ಜೀವಕಳೆಯಲಿಯದ ನಿರರ್ಥಕ ಜೀವಿಗಳು (ಕುನ್ಯಾಕ. ೯-೧೭) ; ಇಂತಹ 
ನಿರರ್ಥಕ ವಿಚಾರಗಳಿಗೆ ಕೈ ಹಾಕದಿರುವುದೇ ಶ್ರೇಯಸ್ಕರ (ಜೀವಾತ್ಮ, ೬). 
(ನಾ).: ೨. ವ್ಯರ್ಥವಾದುದು ; ಪ್ರಯೋಜನನಿಲ್ಲದುದು : 


« ಬಲ್ಮು 
[ನಿರಯ ಯಾತನೆ] 
ನರಕಲೋಕದಲ್ಲಿ ವಾಸಿಸುವುದು ; ನರಕ 
ರಾವಣನುಂ ಲಕ್ಷ್ಮಣನುಂ ನಿರೆಯನಾಸದಿಂ ಸೊಜಮಟ್ಟು ಬಂದು 
[ನಿರಯ 4 ನಾಸ್ಯ] 


ನಂಬಿ 


ನಿರರ್ಥಕಂ 


“ಅಂತರ್ಗತಂ ನಿರರ್ಥಕಮುಪ್ರಯೋಜನಂ” (ನುಂಗರಾ. ೧೩೫-೩೭); 
ನೀರಜಾವಲಿಯ ಚೆಲ್ವ ನಿರರ್ಥಕಮಾಗದು (ಅವಿಪು.೪-೯೩); ಪಿತೃ ಮಾತೃ 
ಗುರು ದ್ವಿಜಡೀವಪೂಜೆಯಿಂ ಕಾಲವಿಂದೆಯ್ಲೆ ಸಲ್ಲದನ ಬಾಬತ್ಕಿ ನಿರರ್ಥಕ 
ಮಲ್ಲೆ ಲೋಕಡೊಳ್‌'' (ಜಗವ. ೬-೯೩) ; ಗುರುಗಳಲಿ ನಂಬುಗೆ ನಿರರ್ಥಕ 
ವಾಯ್ತೆ ನುತ ಸುರುರಾಯೆ ಬಿಸುಸುಯ್ಯ (ಕುನ್ಯಾದ್ರ್ರೋ. ೪-೫); ನಿರರ್ಥಕ 
ವಾದ ಕೆಲಸಕ್ಕೆ ಸ್ವಾರ್ಥ ಸಡೋದ್ಯಾಕೆ? (ಗಾದೆ). ೩, ಕೆಲಸಕ್ಕೆ ಬಾರದ 
ವನು; ಅಯೋಗ್ಯ ನಾದವನು : ಪಾರ್ಥ ಭೀಮರ ಮಜಕಿಯೊಳಿರ್ದು 
ನಿರರ್ಥಕರನೀದಿಕಾದು , ಜಯವ ಸಮರ್ಥಿಸುವೆ ಫಡ ಹೋಗೆನುತ 
ತೆಗೆದೆಚ್ಚ ನಾ ಶಕುನಿ(ಕುನ್ಯಾಗ. ೨-೨೭). ೪, [ಕಾವ್ಯ ನಿಖಾ] ಸದದೋಷ 
ಗಳಲ್ಲಿ ಒಂದು; ಸದ್ಯದಲ್ಲಿ ಅರ್ಥ ಪರಿಪೋಷಣವೇನೂ ಇಲ್ಲದಿ 
ದ್ದರೂ ಪ್ರಾಸಕ್ಕಾಗಿ ಅಥವಾ ಪಾದಪೂರಣಕ್ಕಾಗಿ ಹಾಕುವ 
ಪದ. ಉದಾಹರಣೆಗೆ ಮೇಣ್‌, ನೆರೆ ಇತ್ಯಾದಿ : ' ನರರ್ಥಕ- 
ಪಾದಪೂರಣಕ್ಕೆ. ಮಾತ್ರ ಹಾಕಿರುವುದು. (ಕೈಪಿಡಿ. ೨೨೭). [ಸಂ] 

ನಿರರ್ಥಕಂ (ಅ): ವ್ಯರ್ಥವಾಗಿ; ವೃ ಥಾ:ನಿರ್ಜೋಷಿಗಳಂ ನಿರರ್ಥಕವಿಣ 
ಪಾತಕಂ ಕೊಂದನೆಂದು. ತನ್ನ್ನಂತರಂಗದಲ್ಲಿ ಸೈರಿಸಲಾಅದೆ. (ವಡ್ಡಾಂ' 

[ಸೆಂ.] 

ನಿರರ್ಥಕರ (ನಾ). ಅರ್ಥವಿಲ್ಲದುದು : ಪ್ರಸಿದ್ಧಾ ಭಿಧಾನನುಂ ಪಡೆದ 
ಪದಾರ್ಥಮಂ ಶಾಶ್ವತಮೆಂಬುದನುಕ್ತಸಿದ್ಧ ಮಲ್ಲದಂದಭಿಧಾನಂ ನಿರರ್ಥಕ 
ರನುುಮಾಧಾರರಹಿತವರಿಮಕ್ಕು ಮೆಂದುವಿಲ್ಲದ ಪದಾರ್ಥಕ್ಕಭಿಧಾನಮ: 
ನಿಡುವ ಮರುಳಾವೊಂ (ರಾಂತಿಪು, ೮-೧೩೮ ವ). [ಸಂ.] 

ಸಿರಲಂಕಾರೆ, ನಿರಳಂಕಾರ (ನಾ). ಅಲಂಕಾರ ರಹಿತವಾಗಿರುವಿಕೆ; 
ಆಭರಣವಿಲ್ಲದಿರುವಿಕೆ; ಚೆಲುವು ತರುವ ಸಾಧನಗಳನ್ನು 
ಹೊಂದದಿರುವಿಕೆ; ಸ್ವಭಾವ ಸೌಂದರ್ಯ : ನಿರೆಲಂಕಾರೆ ನಿಕಾಮ 
ಮಾಕ್ಕತಿ ತದಾಕಾರೆಂಬೊಲಸ್ಮತ್ಟ್ರಿಯಾಧರದಂದೆಕ್ಷತಕಕೋಮುಲಂ ಕಿಸಲ 
ಯೆಂ (ಲೀಲಾನ. ೧೪-೯೨). ನಿರಳೆಂ ಕಾರೆ : ನಿರಳಂಕಾರ ವಿರಾಜಮಾನ 
ಜಿನನಂಗಶ್ರೀೀಯೆ ಸಂಸೆಂಗದಿಂ ಪಿರಿದುಂ ಶೋಜೆಗೆ ಸಂದುವಂದು ಶಚಿ 
ತಂದಾನಂದದಿಂದಿಕ್ಕಿ ದಾಭರಣಂಗಳ (ನರ್ಧಪು. ೧೪-೪೪). [ಸಂ.] 

ನಿರಲಸ (ಗು). ೧. ಆಲಸ್ಯ ವಿಲ್ಲದ; ಚಟುವಟಕೆಯ : ಶಕ್ತಿಯನ್ನು 
ಮಾರಿ ಹೋಗುವುದು. ಎಷ್ಟು ನಿರಲಸ ಪ್ರಯತ್ನದ ಮತ್ತು ಬಲದ ಕೆಲಸ 
(ಸಿಬಂಧ. 11, ೩೭೯). (ನಾ). ೨. ನಿರಾಯಾಸ; ಚಟುವಟಿಕೆ: 
ಜ್ಞಾನೇಶ್ವರಿಯಲ್ಲಿ ಉಗಮ ಹೊಂದಿದ ಭಕ್ತೋದಾರ ತರೆಂಗಿಣಿಯೆಂ 
* ಈ ನಿರ್ಮಲೀಕರಣವನ್ನು ನಿರಲಸವಾಗಿ ಇಂದಿಗೂ ಮಾಡುತ್ತಿದೆ 
(ಸುಸಾಹಿ. ೧೫). ೩. (ಆಲಂ) ಆಲಸ್ಯ ; ಜಡತೆ: ಅವನು ತನ್ನ 
ಹೊದ್ದ ದೋತರನನ್ನು ಗೂಟಿಕಿಕ್ಕಿ, ಲೋಡಿಗೆ ಆತು, ಕಾಲು ಚಾಚಿ 
ದನು, ಕಾಲಲ್ಲಿ ಮಲೆತು ನಿಂತ ನಿರಲಸವು ಪ್ರಸರಣ ಹೊಂದಿತು (ರಕ್ತಥ್ನ. 
3೬a). [No] 

ನಿರನ (ನಾ). ತಿಳಿಸುವಿಕೆ; ನಿರೂಪ : “ನಿರನ-ನರೂಪ - ತಿಳಿಸುವಿಕೆ” 
(ತದ್ಭಕೋ. ೨೨) ; ಕೆಳೆಯಂ ಬಂದನೆನಲ್ಯಾಗಳೆ ಮುದಮಂ ತಳೆದು ತನ್ನ 
ಸಿರನಖಃಸಲ್ಮಾ ಬಳಮುಂ ಬಿಡಿಸುವ ಬಗೆಯಿಂ ಘಳಿಲನೆ ನೃಪಕಂತು 

; ಸಿರೊಪ-ನಿರವ, 
ಪ್ರಸಾಧನ-ಹಸದನ, ಉತ್ತ ರೀಯ-ಉತ್ತರಿಗೆ (ಶಬ್ದಾನು, ೧೬೦ 

[ಸಂ ನಿರೂಪ] 

ನಿರವಗ್ರ ಹ(ನಾ).೧.ನಿರ್ಬಂಧಕ್ಕೆ ಸಿಲುಕಿದವನು; ತನ್ನಇಚ್ಛೆ ಯಂತೆ 
ನಡೆಯುವವನು ; ಸ್ವಚ್ಛಂದ ಪ್ರವೃತ್ತಿಯವನು; ಸರ್ವಸ್ವತಂತ್ರ 
ನಾದವನು : “ಯಥಾಕಾಮಾ, ಸ್ವರುಚಿ। ಸ್ವಚ್ಛಂದಃ, ನಿರವಗ್ರಹಃ 
-ಈ ಇ ತನ್ನಿಚ್ಛೆ ಕಾಲಂ? (ಹಲಾಯಿ, ೬೨-೨೨೪); “ಸ್ವರುಚಿ ನಿರವಗ್ರಹಂ 


೧೭೮-೧೦). 


ಮುಂನಿಪನಂ ಬೀಬಿಕ್ಕೊಂಡಂ (ಕುಸುಮಾ, ೧೫-೭೦. 


ಪ್ರಯೊಲ. 


೪೬೪೯ 


20 


30 


ನಿರನದ್ಯಮಾರ್ಗ 


ಸ್ವಚ್ಛ ೦ದನೆಂಜೆನಲ್‌ ತನ್ನಿಚ್ಛೆಗಾಜಿನಕ್ಕುಂ” (ಮಂಗರಾ, ೬೮-೯) ; ನಿರೆವ 
ಯವ 'ನಿರ್ಲೇಪ ನಿರವಗ್ರಹ ನಿರಾಧಾರ . . . ಕರುಣಿಸುವುದೆಂದ 
(ಕುವ್ಯಾಅ. ೬-೮೯), ೨. ಅಡ್ಡಿ ಇಲ್ಲದುದು ; ನಿರಾತಂಕವಾದುದು : 
ಸಿರನಗ್ರ ಹಮಕ್ಕೆ, ನಿಯಚ್ಚ ಕೇಂದ್ರ ನಂದನೆಯೊಳೀ ಕುಮಾರಂಗೆ ಶುಭೋ 
ತೃರವಿಧಿಪರಿಗ್ರ ಹಂ ತಾಂ ಕರಗ್ರಹಂ ಸಕಳದೇವತಾನುಗ್ರ ಹದಿಂ(ನರ್ಧನಾ, 
೩-೬೭). [Ao] 

ನಿರವದ್ಯ (ಗು). ೧. ದೋಷರಹಿತವಾದ ; ಕಳಂಕವಿಲ್ಲದ : 
ಮಾನೋನ್ನತ ನಿರನದ್ಯ ಕುಲೀನ ಮಹಾಪುರುಷ ಸರಧನಂಗಳ ದತ್ತಾ ದಾನಂ 
ಗಳ್‌ ನಿನಗಾಗನಮಾನುಸವಿರಾ ರೂಪಿದಕ್ಕ ಮರಿಯರ ಪೆಂಡಿರ್‌ (ಶಾಂಕಿಪು, 
೩-೭೭) ; ನೀನೀ ನಿರವದ್ಯರೂಪಿನೊಳಿಂತು ನೆಗಬಿಲಾಗದೆಂದು ವನದೇವತೆ. 
ಗಳು ಜಡಿದೊಡಂಜಿ . . ತ್ರಿ ದಂಡಿಗಳುಮಪ್ಪ ಪರಿವ್ರಾಜಕರುಮಾಗಿ 
(ಚಾವುಂಪು, ೩೮) ; ನಿರವದ್ಯನಿಖಿಲನಿದ್ಯಾತರಂಗಿಣೇಸಂಗದಲ್ಲಿ ತೋಜುವ 
ಸುಟಾಯಂತಿರೆ. ಸುರುಳ್ಳು ಮಂನಿಕುಮಾರನ ಸುರುಚಿರಗಂಭೀರನಾಭಿ 
ಮಂಡಲಮೆಸೆಗುಂ (ಕಾದಂಪೂ, ೭೩೭). (ನಾ). ೨. ಕಳಂಕವಿಲ್ಲ 
ದುದು; ಶ್ರೇಷ್ಠವಾದುದು ; ಉತ್ತಮವಾದುದು : ಪದ್ಯಂಗಳ್‌ 
ನವರಿಸನಿರನದ್ಯಂಗಳ್‌ . , . ಮೆಟಿಕಿಯಂತಿರ್ಪುವೀ ಸತ್ಯೃತಿಯೊಳ್‌ (ಗಿರಿಕ. 
೧-೧೩) ; ನಿರವಡ್ಯಂಗಳೆನಿಪ್ಪ ನೇಕವಿಧ ಪೂಜಾದ್ರವ್ಯ ಸಂಪೂರ್ಣ ಭಾಸು 
ರಮಂ ಭಾಜನರಾಜಿಯಂ ತಳೆದ ನಾನಾವಾರನಾರೀಜನಂ ಬರೆ (ಮಹಾನೇ, 
೧-೧೦೦); ನಿರವದ್ಯಂ .ನಿಜಮಕಾರದೆಜೆಗಂ ವತ್ವೆಂ (ಶಮದ. ೧೦೪). ಷಿ. 
ಪರಮಾತ್ಮ: ಜಯ ಜಯ ವಾಸುಪೂಜ್ಯ ಸುರಪೂಜ್ಯ ಜಿನೇಶ್ವರ ವೀತರಾಗ' 
ನಿರ್ಭಯ ನಿರೆವದ್ಯ (ಸುಕುಮಾ. ೪-೪೮) ; ನಿರವ[ನಾಕಾಂ. ವಂ, ವೇ]ದ್ಯ 
ನಿರ್ಭಿನ್ನ ೬ ೬ » ನಿರ್ಮೆಳ' ನಿರಾಳ ಪಂಪಾನಿರೂಪಾಕ್ಷ ಶರಣು (ಹಚೆಕಾ. 
೧-೪); ಅಂತರ್ಯಾಮಿ ಮೊದಲಾದ ಈಶ್ವರತ್ರಯಕ್ಕೆ ಅಧಿಷ್ಮಾ ತೃ... 
ನಿರೆನದ್ಯ . . . ಎಂಬಿವು. ಮೊದಲಾದವೇ ಅದ್ವೈತಬ್ರಹ್ಮಸರ್ಯಾಯ 
ನಾಮಂಗಳಕ್ಕೈಂ(ವಿನೇಕೆ.೨೭); ನಿರವದ್ಯಂ ನಿಗಮಾಂತವೇದ್ಭನತುಳಂ . . . 
ಪೊರೆಗೆಮ್ಮಂ ಸುಂದರಾಧೀಶ್ವರೆಂ (ಹಾಲಾಸ್ಯೂ. ೨-೧೩-೪೪). ೪. ಕಳಂಕ 
ವಿಲ್ಲದವನು ; . ಶ್ರೇಷ್ಠ ಉದಿತಶ್ರೀಕಟ್ಟಿಸ್ಟಿ ನುಳ್ಳೇ ರಿಷಿಗಿರಿಸಿಲೆ. 
ಮೇಲ್ನೋನ್ತು ತನ್ನೇಹನಿಕ್ಕಿ ಿರವದ್ಯನ್ನೇಅ ಸ್ವರ್ಗಂ ಶಿವನಲೆ 
ಪಡೆದಾನ್‌ (ಎಕ. 11, ೮೪-೨; ಸು. 700) ; ಸಿರವದ್ಯರ್‌ ನಿರೆಘರ್‌ 
ನಿರುತ್ತರಸುಖರ್‌ . - ಮೆಟಕಿವುದೀ . ಹಾಲಾಸ್ಯ ಚಾರಿತ್ರಮಂ 
(ಹಾಲಾಸ್ಯ, ೪-೧೭-೧೨೭). 

ಸಿರವದ್ಯ ವಿದ್ಯಾಧರ -. ಶ್ರೇಷ್ಠವಾದ ವಿದ್ಯೆಗಳನ್ನು ತಿಳಿದವನು: 
ಚಂದ್ರಿ ಕಾಶ್ರಿ ವಿಲಾಸದೊಳ್‌ ನಿರವದ್ಯನಿದ್ಯಾಧರನಜಿತನಾಥಂ ವಿದ್ಯಾಧರ 
ಕೋಲಗಂಗೊಟ್ಟರ್ದು ದಿಗನಲೋಕನಂಗೆಯ್ಸುಂ (ಅಜಿಪು, ೬-೪೫ ವ). 
[ಸಂ.) 

ಶಿರವದ್ಯ ಚರಿತ (ನಾ). ಪರಮಾತ್ಮ ; ನಿರವದ್ಯ :: ನಿರನದ್ಯಚರಿತಂಗೆ 

ನರಬಾಣವರದಂಗೆ . . . ಶುಭಮಸ್ತು ಶೋಭನಂ (ಹಾಲಾಸ್ಯ. ೧-೬-೪೧). 
[ನಿರೆನದ್ಯ 4 ಚರಿತ] 

ಸಿರವದ್ಯಚರಿತ್ರು (ನಾ). ತಪ್ಪಿಲ್ಲದ ನಡವಳಿಕೆಯನ್ನುಳ್ಳ ನನು ; 
ನಿಷ್ಕಳಂಕವಾದ ಶೀಲವುಳ್ಳ ವನು ; ಶುದ್ಧಚಾರಿತ್ರ್ಯವುಳ್ಳ ವನು: 
ಸಿಂಗದ ಮಜಂಗಳ್‌ ಶರಭದ ಕೆಲಡೊಳ್‌ ನಲಿದುವು ನಿರನದ್ಯಚರಿತ್ರ ನಿರ್ದ 
ಯಪ್ಯಾಶ್ರಮದೊಳ (ನುಲ್ಲಿಪು. ೧೪-೧೮). [ನಿರವದ್ಯ + ಚರಿತ್ರ] 

ನಿರವದ್ಯಮಾರ್ಗ (ನಾ). ಶ್ರೇಷ್ಠವಾದ ಮಾರ್ಗ, ಹಾದಿ ; 
ಉನ್ನತವಾದ ಪಥ : ನಿರನದ್ಯಮಾರ್ಗಡೊಳಿರ್ಪ ಭವ್ಯಜನಂಗಳ ಶೀಲದ 
ನುಹಿಮೆಯಂ ಬಣ್ಣಿ ಸಲ್‌ ಬಲ್ಲನಾನಂ (ಪುಣ್ಕಾಸ್ರ. 

[ನಿರನದ್ಯ 4 ಮಾರ್ಗ] 


೭-೨೮ ನು. 


ನಿರವದ್ಯವಿದ್ಯ 


ಸಿರವದ್ಯವಿದ್ಯೆ (ನಾ). ದೋಷರಹಿತವಾದ ವಿದ್ಯ ; ಉತ್ತಮವಾದ 
ವಿದ್ಯೆ : ಮುನಿಸಾಗರಗಿರಿಯೊಳ್‌ ಮತ್ತನುಜೆಯೆ ನಿರನದ್ಯವಿದ್ಯೆಯಂ 
ಸಾಧಿಸೆ (ಶಾಂತಿ. ೯-೫). [ನಿರೆವದ್ಯ --ನಿದ್ಯೆ] 
ನಿರನದ್ಯವೃತ್ತ (ನಾ). - - ಫಿರೆವದ್ಯ ಚರಿತ್ರ : 
ಧೂಸದಿಂ ಫಳಕುಳದಿಂ ಜಗಾ ಪೂಜಿಸಿದಂ 
(ಚಂದ್ರಪು. ೧೪-೯). [ನಿರನದ್ಯ 4 ವೃತ್ತ] 
ತಿರವದ್ಯಾ ಚಾರ (ನಾ). ಜೋಷರಹತವಾದ ಆಚರಣೆಯುಳ್ಳ 
ವನು; ಸಚ್ಚಾ ್ಬಾರಿತ್ರನಾದವನು ; ಆಚಾರಶೀಲ : ಬುಕು. 
ಸಜ್ಜ Ri ನಿರವದ್ಯಾಚಾರನಾದಂ 'ಚತುರಕವಿಜನಾಸ್ಕಾನಂ 
ರಕ್ಕೆ ಪ್ರದೀಪಂ (ಮುಲ್ಲಿಪು. ೪-೧೫೨).  [ನಿರನದ್ಯ 4 ಆಚಾರ] 
ನಿರವದ್ಯಾ ್ಯಿನ್ನಯ (ನಾ). ದೋಷರಹಿತವಾದ ವಂಶ ; ನಿಷ್ಕಲಂಕ 
ವಾದ ಓಂ ಕ ನಿರವದ್ಯಾನ್ವಯ[ಮು]ದೃಮಂದೃ ತನು[ಹಾಕ್ತೀ]ರಾಬ್ಸಿ 


ಮಣಿದೀಪದಿನುದ್ಧ, 
ನಿರವದ್ಯನೃತ್ತ ನಂ 


ಡಿಂಡೀರಪಾಂಡುರಂ . - ಸ್ತ್ರೀಬಾಲನೃ ದ್ಥಾಹಿತಂ ಪರಮಾನಂದಿತ 
ಲೋಕನೊಪ್ಪೆ ನೆಲೆಗೊಳ್ಳಾ ಚಂದ್ರ ತಾರಂಬರಂ (ಕವಿ. ೩-೨೩೧). 
[ನಿರವದ್ಯ 4'ಅನ್ವಯಂ] 


ನಿರವದ್ಯಾ ಹಾರ (ನಾ). ಶ್ರೇಷ್ಠವಾದ ಆಹಾರ : ಸರಮತೆಸಶ್ಚರಣ 
ನಿರತ ಯತಿಸಮಿತಿಗೆಲ್ಲಂ ಪ್ರತಿಗ್ರಹಾದಿಪುರಸ್ಸರಂ ಕ್ವಕವದ್ಯಾಹಾರ॥ ಇದಿ 
ವಿತರಣರೊಸಯಾತ್ರದತ್ತಿಯುಂ. ಬೆರಸಾರ್ಯಸಟ್ಯರ್ಮಂಗಳಂ 


ನಿಮಗಿವು ಕುಲಾಚಾರಂಗಳೆಂದಆ೨ಯೆ ಪೇಟ (ಅದಿಪ. ೧೫-೧೩ ವ) ; 


ವಿಧಿಪೂರ್ವಕಂ ನಿರವದ್ಯಾಹಾರಮುಂ ಕುಡುವುದುಮವರ್‌.. . . ಕೈಯೆತ್ತಿ 
ಕೊಂಡಕ್ಷಯೆಂ ದಾನಮೆಂಬುದುಂ (ಪಂರಾಮಾ. ೯-೧2). 
[ನಿರನದ್ಯ - ಆಹಾರ] 
ನಿರವವೈೆ (ನಾ). ಕಳಂಕರಹಿತೆ ; ನಿರ್ದೋಷಿ : ನಿತ್ಯೆ ನಿರನಡ್ಯಿ 
ಶರ್ವಾಣಿ ಶಾಂಭವಿ . . . ಪದ್ಮೋದ್ಭನನ ರಾಣಿ (ಉದ್ಭ ದೇ. ೪-೪). 


[ಸಂ. ನಿರವದ್ಯಾ] 
ನಿರವಧಿ (ಗು). ೧. ಎಲ್ಲೆಯಿಲ್ಲದ ; ಸೀಮೆಯಿಲ್ಲದ ; ನಿಸ್ಸೀಮ 
ವಾದ : ಇತ್ತ ಬಲದೇವನುಂ ಪುರುಷೋತ್ತಮನುಮನೇಕನತ್ಸ। ಚ ನ 
ನಿರವಧಿಸಂಪತ್ತಿಗೆ ನೆಲೆಯೆನಿಸಿ ನಾಡೆ ನಲಿಯುತ್ತಿರ್ದರ್‌ (ಸಂರಾಮಾ. 
೧೬-೪೩) 5 ನಿರಬಿಧಿಸೌಸ್ಮ ವದಿಂ ತನ್ನಿರವಧಿಕಂ ಚೆಲ್ವುವೀಜಕಿ ಕಬರೀ 
ಭರದಿಂ ಪರಭಾಗಂಬೆತ್ತಾಕೆಯಪರಭಾಗಂ ಪತಿಯು ಮನಮನುಲಕೆ 
ಸೆಜಕಿವಿಡಿಗು0 (ಜಗವ. ೧೦-೪೭) ; (ನುಲಕಾ. ೬-೨೪೪ ನೋ) ; ನಿರವಧಿ 
ಸುಖಕ್ಕೆ ಪಾತ್ರಂ ಕ ಉರುತರಶೋಭಾಚಿತ್ರಂ. ಕರಮೆಸೆಗುಂ ರಯ್ಯ 
ಮಪ್ಪ ಭರತಕ್ಷೇತ್ರಂ (ಬಾಧಪು. ೧-೬೯); ನಿರನಧಿಸ್ಥಿತ ಲಿಂಗನಿಸ್ಮಿತ 
ಸುರುಚಿರೇ ಂದ್ರಿಯರತುಳಚಿದನುಳನಿರತರುಂ (ಬಸಪು. ೬-೧೬) ; ಮುಕ್ತಿ 
ಸುಖವಾಂತರಿಕವದು ನಿರವಧಿ ಸುಖ (ನು ೮೮೮). (ನಾ). ೨. 
ಎಲ್ಲೆಯಿಲ್ಲದುದು ; ಸೀಮೆಯಿಲ್ಲದುದು ; ಅಪರಿಮಿತವಾದುದು: 
ಆ ಸತಿಯ ಮುಖಮೇನೆಂದು ನೋಳ್ಪೆ ವಿಪರೀತಕರ ದುಃಖ ನಿರನಧಿಯ 
ಬುಧಿಯ (ನಿ: ೬. ೨-೬-೪೦) ; ಜೀವದ ಕಾಲ ಸಿರನಧಿಯಾದ ಕಾಲ 
(ಸನುಜಿಃ. ೯೭೨). [ಸಂ.] 
ನಿರವಧಿಕ (ಗು). ೧. ಎಲ್ಲೆಯಿಲ್ಲದ ; ಸೀಮೆಯಿಲ್ಲದ. ೨. ಅಧಿಕ 
ವಾದ; ಹೆಚ್ಚಾದ ; ಅತಿಶಯ ವಾದ : ಕಾದಂಬರಿಗಾದಂ ಬುದ್ಧಿ 
ವೇಟ್ವಿಟ್ಟ ದೆ ನಿರವಧಿಕ ಪ್ರೇನುದಿ೦ (ಕಾದಂಪೂ, ೯೮೧); ವಧುಗಳಾ 
ಪರಮೇಶ್ವರನ ನಿರವಧಿಕ ಸೌಖ್ಯದ ಸಾರತರ ನವವಿಧ ರಸೋತ್ಸವದಿಂದ 
ಮೆಜಕೆದರು. ಲೋಕವಿಭ್ರಮ ವ (ಭಾಗ, ೩-೨-೨೫). (ನಾ).೨. ಹೆಚ್ಚಾ 
ದುದು; ಅತಿಶಯನಾದುದು : ಅಲಂಕಾರಗಳ ವರ್ಗವೇ ಉಕ್ಕಿ 
ವೈಚಿತ್ರ್ಯ $ದಿಂದ ಪ್ರಯಂಕ್ತ ವಾದಾಗ, ನಿರವಧಿಕವಾಗುವುದಲ್ಲಡೆ ನೂರಾರು 


೪೬೫೦ 


20 


25 


30. 


40 


45 


ನಿರನಯೆವ 
ಶಾಖೆಗಳನ್ನೂ ಪಡೆಯುತ್ತದೆ (ಧ್ಲನ್ಯಾಲೋ. ೨೫೬). ೩. ಆಧಿಕ್ಯ ಖ್ಯ 
ಅಪರಿಮಿತತೆ ;  ನಿರನಧಿಕದಿಂ ಭೂತಿಶಾಸನಭರಣಾದಿ ಸಮಸ್ತ 


ಮಾಹೇಶ್ವರರಿಗಿಷ್ಟಾ ರ್ಥಂಗಳಂ ಸಲಿಸುತ್ತ ಮಿರುತಿರಲು (ಬಸಪು. ೬-೩೪). 

೪. ಸೀಮೆಯನ್ನು ವಿಖಾರಿದವನು ; ಎಲ್ಲೆಗೆ ಅತೀತನಾದವನು: 

ನಿರನಧಿಕ ನಿರ್ಮಾಯ . . . ಕರುಣಿಸುವುದೆಂದ (ಕುನ್ಯಾಅ. ೬-೮೯). 
[Ao] 

ನಿರನಮಾನ (ನಾ). ತಿರಸ್ಕಾರ ತಗಲದನನು ; ತಿರಸ್ಕಾರ ಅಂಟ 


ದವನು : ನಿರನಮಾನ ನಿರಜ್ಞ ನಿಶ್ಚಲ ನಿರೆಸನೇಂದ್ರಿಯ ನಿರ್ವಿಷಯ 
ನಿರ್ನಿರುಹರಣ ನಿರಸೂಯ . . . ನಿರ್ವಿಕಾರಾಕಾರ ಚತ್ತೈಸು (ಬಸಪು, 
೬೧-೪೩). [ಸಂ.] 


ನಿರವಯ (ನಾ). ೧. [ವೀಶೈ] ಜೀಹವಿಲ್ಲದುದು; ನಿರಾಕಾರ 
ವಾದುದು; ಶೂನ್ಯ : ನಿರವಯ ರೂಪಾಯಿತೆಂದು ನುಡಿನರು 
ಬಯಲು ರೂಪಾದ ಪರಿ ಇನ್ನೆಂತೋ (ನೋಳಿಮಾ. ೬೪-೨೬೧) ; ನಿತ್ಯ 
ಪರಿಪೂರ್ಣನೇ ತನ್ನಿರವೆಂದು ತಿಳಿಯೆ ಆ ತಿಳಿದ ಮಾತ್ರ ದಲ್ಲಿಯೇ ಅನಿತ್ಯದಾ 
ಬೆಸುಗೆ ಬಿಟ್ಟು ನಿರಾಳದಲ್ಲಿ ನಿರವಯ[ಪಾಠಾಂ. ನಿಜ]ವನೆಯ್ದ ಲಅಿಯದೆ 
(ನುಹಾದೇ. ಒ. ೧೦೨-೨೩೫) ; ಇಂತೀ ಸರ್ವಾಚಾರ ಸಂಪತ್ತು ಎನ್ನ 
ತನು ಮನ ವೇದ್ಯವಾಯಿತು. ಇನ್ನೆಲ್ಲಿಯಯ್ಯ ಎನಗೆ ನಿನ್ಮುಲ್ಲಿ 
ನಿರವಯವು ಇನ್ನೆ ಲ್ಲಿಯಯ್ಯು ನಿಮ್ಮಲ್ಲಿ ಕೂಡುವುದು (ಮಹಾದೇ. ಒ. 
೧೧೯-೨೭೬) ; ಕುಜುಹು ದೊರೆಯಿತು ದೇಹ ಅಜಂಿವನಲಿಿಯಿಸಿತು ಪ್ರಾಣ 
ಹರುವಾಗಿ ಹೋಯ್ತು ಭನಪಾಶ ಮುಕ್ತಿಯ ಇರವು ನಿರವಯವು 
(ಸರ್ವಜ್ಞ. ೧೭). ೨. ದೇಹವಿಲ್ಲದನನು ; ಆಶಾರವಿಲ್ಲದವನು ; 
ನಿರಾಕಾರ: ತುರೀಯ ಪರೆಮಾನೆಂದನು ನಿರವಯ ೬. ೬ ೬ ಕೊಡಲಸಂಗ 
ಯ್ಯೊನು (ಬಸನ. ೯೫೪) ; ನಿರಹಂಕಾರ ನಿರವಯ. 'ರಾಸಕ್ತ ಪುರಹರನೆ 
(ಸೋನುಚ. ೧-೫) : ನಿರ್ಮರಣ ನಿರವಯ ನಿಷ್ಕಳಂಕ. . . ನಿಜ 
ನಿರ್ಮಾಯ ಚತ್ತೆ $ಸು (ಬಸಪ. ೬೧-೪೪) ; ಶ್ರೀ ಗುರು ಸದಾಮಳ . 
ನಿರವಯ. ಸಾಸು (ಭೈರಸೂ. ೧). 
ನಿರವಯವಾಗು - ನಿರಾಕಾರವಾಗು; ಲಯವಾಗು ; ಸಕಲ 


ಲೋಕಂಗಳಂ. ನಿರವಯವಾದಲ್ಲಿ ನಿಜಬೆಳಗಿನೊಳಗೆ .ಒಮ್ಮೆ ಸೋಹಂ 
ಎನಲು . - . ಗುಹೇಶ್ವರ ನೀನೆ ಲಿಂಗ (ಅನಚಂ. ೨೭೮-೧೨೭೫). 
[<ಸೆಂ.. ನಿರವಯವ] 


ನಿರವಯಲು “ನಿರ್ವಯಲು' ನೋ. 

ನಿರವಯವ (ಗು). ೧. ಅವಯವವಿಲ್ಲದ; ಶರೀರವಿಲ್ಲದ: ನಿರವಯವ: 
ತ್ಟ್ರೈಕ ರಸನಿಜಿ ನರನುನೋಹರ ರೂಪಿನಲಿ ವ್ಯವಹರಣ ಸಂಜ್ಞಾ ರಹಿತ 
ವಿದೆ ಕೃಷ್ಣಾ ಭಿಧಾನದಲಿ (ಕುನ್ಯಾಸ. ೯-೩೫). ೨. ಭಾಗ ಮಾಡಲು 
ಆಗದ; ಅಖಂಡವಾದ ; ಪರಿಪೂರ್ಣವಾದ. (ನಾ). ೩. 
ಶರೀರವಿಲ್ಲದುದು; ನಿರಾಕಾರವಾದುದು; ಅಮೂರ್ತವಾದುದು: 
ಎನ್ನಂಗವನು. ಶ್ರೀಗುರು ಮಂತ್ರವ ಮಾಡಿ ತೋಲಂದನಾಗಿ 
ಸಾವಯವಕ್ಕೆ ನಿರವಯವಕ್ಕೆ ಭಿನ್ನ ವಿಲ್ಲನಯ್ಯೂ (ನುಹಾದೇ, ಹಿ. 
೭೩-೧೮೧) ; ಅಮೂರ್ತ ಎಂದರೆ ನಿಷ್ಕಲ, ನಿರನಯನ ಎಂದರ್ಥ (ಶಕ್ತಿವಿ. 
೨೩). ೪. ವಿಭಾಗಿಸಲಾಗದುದು ; ಅವಿಭಾಜ್ಯವಾದುದು 4 
ಕಾಣುವ ಯಾವದಾದರೂ ಹರಳನ್ನು... . ವಿಭಜಿಸುತ್ತ ಹೋದರೆ 
ಯಾವ ರೀತಿಯಿಂದಲೂ ಅವಿಭಾಜ್ಯವಾದ ಒಂದಂಶವುಳಿಯಂವುದು, ಇದೇ 
ಪರಮಾಣು. ಇದು ಸಿರನೆಯನೆ (ಭಾರದ. ೨೩೦). ೫. ಶರೀರವಿಲ್ಲ 
ದವನು ; ನಿರಾಕಾರನಾದವನು: ಪರಮಾತ್ಮನೆನ್ನನೆಂಡೊಡೆ . . . 
ನಿರವಯವಸಿರಂಜನನಿರ್ದುರಿತನನಂತಪ್ರ ಬೋಧದರ್ಶನಸೌಖ್ಯಂ (ಯಶೋಚ. 

[ಸಂ.] 


೪-೨೭). 


ನಿರವಯನತ್ವ 
ಸಿರನಯವನತ್ವ (ನಾ). ದೇಹನಿಲ್ಲದಿರುವಿಕೆ; ನಿರಾಕಾರತೆ : 
ಮೋಕ್ಷದಲ್ಲಿ ಜೀವಾತ್ಮನು ತನ್ನ ಸ್ವಾ ಭಾವಿಕಸ್ಮಿ ತಿಯಲ್ಲಿರುವನು. 
ಅದೆಂತೆಂದರೆ . . . ನಿರನಯವತ್ವ ನಾನಾತ್ವ ಮೊದಲಾದ ಧರ್ಮ 
ಗಳೊಡನೆ ಯಾವತ್ಕಾಲ ನಿರ್ದುಃಖಿಯಾಗಿರುತ್ತಾ ನೆ (ಹಿಂದಸಾ. ೧೨೪). 
[ಸಂ.] 


ನಿರವಯವರೊಪಕ (ನಾ). [ಕಾವ್ಯಮಾ] ವಸ್ತುವಿನ ಅವಯವ 
ಗಳ ಆರೋಪಣೆಯನ್ನು ಬಿಟ್ಟು ವಸ್ತುವನ್ನೇ ಇನ್ನೊಂದು ವಸ್ತು 
ವಿನಲ್ಲಿ ಆರೋಪಿಸಿ ಹೇಳುವುದು ; ರೂಪಕಗಳಲ್ಲಿ ಒಂದು ಬಗೆ: 
ನಿರವಯನರೂಪಕಕ್ಕೆ--ಆರಕ್ತಳಪೋಲಂ ಎ ೬೬ ಅಸ್ಕಾಂಭೋರುಹಮಿಾ 
ಸುದತಿಗಿಂತಿದೇನೊಪ್ಪಿ ದುಜೋ (ಕಾನ್ಯಾನ. ೬೯೧). ' ನ ಮೇಲಿನ ಈ 
ಲಕ್ಷ್ಯದಲ್ಲಿ ಆಸ್ಯವೆಂಬ ವಸ್ತು ವಿನಲ್ಲಿ ಅಂಭೋರುಹನೆಂಬ ವಸ್ತು 
ನನ್ನು ಆರೋಪಿಸಲಾಗಿದೆ. ಆದರೆ ಆಸ್ಕ್ರದ ಅಂಗಗಳಲ್ಲಿ ಅಂಭೋ 
ರುಹದ ಅಂಗಗಳನ್ನು ಆರೋಪಿಸಿಲ್ಲವಾದುದರಿಂದ ಇದು ನಿರವ 
ಯವ ರೂಪಕ. [ನಿರವಯವ 4- ರೂಪಕ] 

ನಿರವಯಾಂಗ (ನಾ). ಅಂಗೋಪಾಂಗಗಳಿಲ್ಲದವನು ; ಶರೀರನಿಲ್ಲ 
ದವನು ; 'ನಿರಾಶಾರನಾದವನು : ಒಡಲುವಿಡಿದು ಕಂಡಿಹೆನೆಂದಡೆ 
ಅಗೋಚರ ಒಡಲು ಹದು ಕಂಡಿಹೆನೆಂದಣೆ ನಿರವಯಾಂಗ (ನೋಳಿಮಾ. 
೩೫-೧೪೭) ; ನಿವರವಿಲ್ಲದ ಮಣಿಗೆ ದಾರದ ಹಂಗೇಕೆ ನಿರವಯಾಂಗಂಗೆ 
ಸರಿಭ್ರಮಣನೇಕೆ (ಮೋಳಿಮಾ, ೧೦೫-೪೧೯). [-ಆ.ಸಂ.ನಿರವಯವಾಂಗ] 

ನಿರವಲ್‌ “ನೆರವಲ್‌' ನೋ. 

ನಿರವಶೇಷ (ಗು). ೧. ಶೇಷವಿಲ್ಲದ; ಉಳಿಯದ: ನಿರವಶೇಷ 
ಮೋಹೋಪಶಮೋದ್ಭೂ ತಯಥಾಖ್ಯಾತಚಾರಿತ್ರಸಂಪನ್ನನಂತಮ್ಮುಹೂ 
ರ್ತದಿಂ ಸ್ವಸ್ಮಾನಸ್ಮಿತನಾಗಿ (ಆದಿಪು, ೬-೩೩ ವ); ವಿನಿರ್ಜಿತ ನಿರವಶೇಷ 
ನಿಳಿಂಪನಾಥ ವಿಭವನುಂ . . . ಅಪ್ಪ `ಸ್ತಿ ವಿತಸಾಗರನುಹೀವಲ್ಲಭಂಗೆ 
(ಶಾಂತಿಪು, ೧-೭೧5), (ನಾ). ೨. ಪರಿಪೂರ್ಣತೆ: ಬೇಡರಂತೆ 
ಪರಿಪರಿದು ನಿರವಶೇಷದಿಂ ಕಿಡಿಸಿಯುಂಂ (ಸಂಚತಂ. ೨೮-೧೦). [ಸಂ.] 

ನಿರವಶೇಷಂ (ಅ). ಸಂಪೂರ್ಣವಾಗಿ ; ಶೇಷವಿಲ್ಲದಂತೆ : ದ್ವಿಸಪ್ತತಿ 
ಪ್ರಕೃ ತಿಗಳಂ ನಿರವಶೇಷಂ ಕಡಿಸಿ (ಆದಿಪು. ೧೬-೪೯ ನ) ; ಪ್ರಥಮಕರಣ 
ಚರಣಾನುಯೋಗಂಗಳಂ ನಿರವಶೇಷಂ" ಕಲ್ತೊಡಲ್ಲಜಿ ಜೋಯಿಸಮಂ 
ಕಲಲ್ಭಾರದು (ಸುಕುನಾ, ೩-೩೫ನ). [ಸೆಂ] 

ನಿರವಸರ (ನಾ). ಆತುರವಿಲ್ಲದಿರುವಿಕೆ; ನಿಧಾನ; ಸಾವಕಾಶ : 
ಲಕ್ಷ್ಮ ೀದೇವನಮ್ಮನನರು ಭಕ್ತಿ ಯಿಂದ ಸಾಂಗವಾಗಿ ಶಾಸ್ತ್ರೋಕ್ತವಾಗಿ 
ಪೂಜೆಯನ್ನು ನಿರವಸರವಾಗಿ ಮಾಡಿದರು (ಇಬದು. ೬೬). [ಸಂ] 

ಸಿರವಸ್ಮ (ನಾ). ಬಾಲ್ಯ, ಕೌಮಾರ, ಯೌವನ, ವಾರ್ಥಕಗಳೆಂಬ 
ಅವಸ್ಥೆ ಗಳಿಲ್ಲದವನು : ಸ್ವಸ್ಥ ತುರೀಯಾತೀತಾನಸ್ಮೆಯನೊಳಕೊಂಡು 
ತೊಳಪ ಶೃಂಗಾಟಕಪದ್ಮಸ್ಮಿತನೊಳನಘನೊಳ್‌ ನಿರವಸ್ಥನೊಳೊಡನೆರೆದು 
(ಶಬಶಂ, ೨-೧೦೩). [ಸೆಂ] 

ನಿರವಾಣಿ (ನಾ). ಬುದ್ಧ : ನೀರ ಪೊಳ್ಯನು ಗಿರಿಯ ನೆಗಹಿ ಧರಣಿಯ 
ತಂದು ನರಮೃಗ ಬಲಿಬಂಧ ಕೊರಳುಗೊಯಿಕ' ಶರ ಮುಜಕಿದೊರಳೆಳೆದು 
ನಿರವಾಣಿ ಹಯ ಹತ್ತಿ ಪುರಂದರನಿಕಲ ಮನೆಗೆ ತಾ ಬಂದ (ಫುರಂದ. 
೧-೮೫-೩). [ಆಸಂ. ನಿರ್ವಾಣಿನ್‌] 

ನಿರವಿಸು (ಕ್ರಿ). ೧. ಹೇಳು; ನುಡಿ: ಅಡನಿಯೊಳೊಗೆದು ಬಳೆದ 
ಹುಲುಗಿಳಿ . . . ನಾಮಿತ್ತ ಕುಡುಕಂ ತೊಂಕಿದಿಹುದಚ್ಚರಿಯೆಂದೆನು 
ತುಡುಪಾನನೆ ನಿರನಿಸಲು (ಜಯಕಾ. ೨-೨೪) ; ನರಕದ ಸಗ್ಗದ ಸಂಜ್ಞೆ 
ಯಂದುರುತರಪಾಪಂಗಳಧಿಕಪುಣ್ಯದ . ಫಲಮೇ ಸರಿಯೆಂದು ಬಲ್ಲರೆಂದುಂ 
ನಿರನಿಸುಗುಂ (ವಿಷ್ನುಪು ೨-೧-೨೧೬) ; ಸೆರೆನಿಗಿನ ಕೊರಲುಮುಣ್ಮುನ 


೪೬೫೧ 


20 


30 


35 


40 


45 


ನಿರವಿಸು 


ನನಿರುಮಾದಿರವಂ ನಿರೂಪಿಸಿ ಆಯಿಂಗಿತಂಗಳಿಂ ಮಾನಸಾರಾಧನದೊಳನ್ನೆ 
ವರಮಾದುದೀ ನೀತಿಗಳಾಗುತಿರ್ಪುದೀಯಂಶಮೆಂಬುದಂ ಸಂಶಯಮಿಲ್ಲದೆ. 
ನಿರವಿಸಿದಂ (ಚಳನಂ, ೯೫-೨) ; `ನೀನು ದುಃಖಮಂ ನೀಗಿ ನಿನ್ನ ಸಹ 
ಜಾತರೊಡಗೂಡಿ ಸಂತಸದೊಳಿರ್ಪುದಂ ಕಂಡೆವು ಎಂದು ನಾರದಮುನೀ 
ಶ್ವರಂ ನಿರನಿಸಲಾಗಿ (ಭಾರಶಾಂ. ೧-೩) ; ಪ್ರಳಯಾಂಬು ಧಿಯೊಳ್‌ 
ಪನಡಿಸಿದೆಳಮೆಯ ತೆಜನಿಂತಿದೆಂದು ನಿರನಿಸಿ ತಿಳಿದಾ ಪಟಿಕಿಯರ್‌ ಪಟ 
ನುಡಿಯಿಂಂ ಗೋವಳಗುವನರನ 'ಕವಡುನಿದ್ದೆಯಂ ಪುಸಿಗೆಯ್ದ ರ್‌ (ಗೀತಗೋ, 
೮-೧೯), ೨. ವಿವರವಾಗಿ ನಿರೂಪಿಸಿ; ವಿವರಿಸು: ಆತ್ಮೀಯ 
ಪರಿ[ಜನನಂಂ] ಪೆಸರ್ವೆಸರೊಳೆ ಕರೆದು ನಿರವಿಸಿ ಬೆಸಸಿದಾಗಳ್‌ (ವರ್ಧಮು. 
೧೧-೫೨ ನ) ; ಕಂತು . . , ಬಂದಿರದೆ ಪೊಣರ್ಚಿ ಸೋಲ್ತು ವಿಜಯ 
ಧ್ವಜನುಂ ತೆಲಕೆದೆತ್ತು ಪೋದುದಂ ನಿರವಿಸ ಪುಸ್ಪ ದಂತಮಕರಧ್ವಜನೀಗೆ 
ಮುನೋನುರಾಗಮುಂ (ಪಷ್ಟಪ. ೧-೧೨) ; ನಿರನಿಸಿದ ತನ್ನಮಲಗುರುವಿಗೆ 
ಯಾಗದುಪಕ್ರಮನ (ಸಂಭಸ, ೩೦೮ ಸರಿ ೧); ಇತ್ತಲರಸಂ ನರಂಗಾ 
ಮುಂತ್ರಮಂ ನಿರವಿಸಿ ಕಳುಸಲೊಡಂ (ಚೆಬಪು. ೫೩-೫); ಹರ್ಷಚಿತ್ತರಾದಾ 
ತನಸಿಗಳುಂ ವರ್ಣಾಶ್ರ ಮಧರ್ಮಂಗಳಂ ರಾಘವಂಗೆ ನಿರವಿಸುತುಮಿರ್ದರ್‌ 
(ಉಮಾಶ್ವ. ೧೬-೧೪); “ಸಾಹಿತ್ಯೋದಯ'ದ ಪ್ರಕರಣದಲ್ಲಿ... 
"ಕವಿರಾಜಮಾರ್ಗ'ದ ವರೆಗೆ ನಿರ್ಮಾಣವಾಗಿರಬಹುದಾದ. ಸಾಹಿತ್ಯವನ್ನು 
ಕುರಿತು ನಿರವಿಸಲಾಗಿದೆ (ಕಸಾಚ. ೪೫). ೩, ಹೇಳಿಕೊಳ್ಳು ; ಬಿನ್ನ 
ವಿಸು; ಬಿನ್ನಹ ಮಾಡು : ಮುರಡಡಿಯೆಲ್ಲಿ ಜೇವರಿಟಿಯಿಂಂ ಶುಕನಾಸ 
ತನೂಜವಾರ್ತೆಯಂ ನಿರವಿಸಿದಪ್ಪೆ ವು (ಕಾಹಂಉ. ೪೩೭); ಮೇಣುಂ 
ಮೇಣುಂ ದೇವರಡಿಯೊಳ" ಪೊರಳ್ಳು ತನ್ನ ಬನ್ನಮಂ ನಿರನಿಪುದುಂ 
(ರಾನಾಶ್ವ. ೧೪೭-೭). ೪. ಕೇಳು; ಪ್ರಶ್ನಿಸು: ಕೊಳರ್ವಕ್ಕಿಗಳ 
ಕಳಳಳಕ್ಕೆ ಬೆರ್ಚಿದಂತೆಚ್ಚತ್ತು ಬೆಕ್ಳಸಂಬಟ್ಟಿ ದೇನೆಂದು ಫಿರವಿಸಿ (ಅರ್ಥನೇ. 
೬-೧೪ ವು. ೫, ಕೊಡು ; ಒಪ್ಪಿಸು: ತರಳಿಕೆಯೆಂಬ ನಮ್ಮ ಮಣ 
ಪುಲ್ಲೆಯನೊಂದು ತಪೋವನಕ್ಕೆ ನೀಂ ನಿರವಿಸು ಪಂಜರಾಂತರದ ಕನ್ನಡ 
ವಕ್ಕಿಯನೊಂದು ಬಂದ ಮಾಮರದೊಳೆ ಸಾರ್ಚು (ಕಾದಂಉ. ೫೯೪). 
೬. ಅಪ್ಪಣೆ ಮಾಡು ; ಆಜ್ಞಾ ಪಿಸು: ನೀಂ ನೆಟಯೆ ತನ್ನೆಡೆಗೆ 
ಬರ್ಪುದೆಂದಂದು ನಿರವಿಸಿದನದಣಿಂದೆಮಗೆ ಕಾಶೀ ಪ್ರಯಾಣಮಾವಶ್ಶಕಂ 
(ಪದ್ಮರಾ. ೩-೧೦) ; ' ನೀನಿಳೆಯೊಳಾದರದಿನವತರಿಸಿ ಸರ್ವಮಂಕ್ತರಪ್ಪ ಂತೆ 
ಪಿರಿದೆನಿಸುವೆನ್ನ ಭಕ್ತಿಯನುಂಟುಮಾಡು ಪೋಗೆಂದು ಥಿರನಿಸಲು 
(ಪಾಸೋಪು. ೧-೬೧). ೭. ನೇಮಿಸು ; ನೇಮಕ ಮಾಡು: ಜೀವ 
ಯಾನಿಯನಾ ಬೃಹಸ್ಪತಿಗೆ ಒಲಿದು ನಿರವಿಸಿ ತಾನು ರಾಕ್ಷಸತಿಲಕನನಸರ 
ಹಾಲುತಿರ್ದನು (ಸಂಭಸ. ೫-೭೯) ; ಇವರನರಮನೆಯೊಳಗೆ ಕನ್ಯಾಭವನ 
ಮಧ್ಯದೊಳಿರಿಸಿ ಬಳಿಕಿನೊಳವರ ಪರಿಚರ್ಯಕ್ಕೆ ನಿರವಿಸಿದಾ ಸುಭದ್ರೆಯನು 
« « » ಬೆಸಸಿದುದ ಮಾಡುವುದೆಂದು ನೇವಿಂಸಿದ (ಸಂಭಸ. ೩೬-೬೭); 
ಭಟರನು ನಿರನಿಸಿದನಲದಳಸಿ ಬರಲು ವಿದೇಹನಂದನೆಯ (ತೊರರಾ. 
೪-೮-೧೨) ; ಹಿರಿದು ಕಿಲಿ9ಿದಂಗಳ ಭೇದವನೆಣಿಸದೆ ನಿರನಿಸಿದುದನೆಸಗು 
ವುದು (ಹದಿಬ. ೩-೩೩). ೮, ಹತೋಟಿಯಲ್ಲಿರಿಸು ; ನಿಯಂತ್ರಣ 
ಮಾಡು: ಇರದಳುರ್ದಾನಗಂ ಬಿಡಜಿ ಶೋಷಿಸುತಿರ್ದಪುದೆನ್ನ ಜನ್ಮ 
ಮಂದಿರಮೆನಿಪಬ್ಬಿ ಗರ್ಭಮನೆನುತ್ತ ಮೆ ತಾಂ ಮುಳಿದೌರ್ನನಹ್ನಿಯಂ 
ನಿರವಿಪೊಡಾರ್ಪಿನಿಂದನೊಳಪೊಕ್ಕ ಕೈಪನೆಂಬವೊಲಾಗಳಸ್ತಭೂಧರಮನೆ ಬಿಟ್ಟು 
ಪಶ್ಚಿಮಪಯೋನಿಧಿಗಂದಿಬಿಕಿದಂ ಸುಧಾಕರಂ (ಕುಸುಮಾ, ೧೦-೭೭ ; 
ಶಾಂತೀಶ್ವ. ೧೧-೮೯ ನೋ); ಜಗನ ನಿರವಿಸಿದ ಕೈಯೊಂದಾ 
ದೊಡೇಕಿಂತು ಬಗೆಬಗೆಯ ಜೀವಗತಿ ? (ಮಂಕುಕ. ೬). ೯. ಪರೀಕ್ಷಿಸು; 
ವಿಚಾರಮಾಡು : ಇಂತಿರ್ದಿರವಂ ನಿರನಿಸಿ ಕಲಾಧರಂ ಮನದೊಳ್‌ 

೬ ಆ ಸೊಗಸಂ ನೋಡಿ ಕದುಬುತ್ತೆ (ಚಿಕವಿ. ೬-೨೦೯ ನ), 


ನಿರಶನ 


೧೦. ನೋಡು; ಕಾಣು: ಸನ್ನಿದಮಾದಯದೂದ್ಯಹನನ್ನಿರವಿಸಿ ಮಣಿದು 
ಪೊಗಬ್ಬು ಪೊಡೆಮಡುವಿನೆಗಂ (ಚಿಕವಿ. ೩-೬೭); ಈ ಮಂತ್ರಮನುಚ್ಚ 
ರಿಸುತ್ತಿ ಮುಚ್ಚಿದ ಕಣ್‌ ಚಂದ್ರಕರಸ್ಪ ರ್ಶದಿಂದೆ ತಿಳಿತಳಮಪ್ಪು ದುಂ 
ತೆಜಕಿದು ನಿರನಿಸೆಂದವಳನಲ್ಲಿರಿಸಿ , . . ಪೋ ಪನಿತ: (ಚಿಕವಿ. 
೬-೨೦೫ನ). ೧೧. ನಿರ್ಧಾರಮಾಡು; ನಿರ್ಧರಿಸು; ನಿಶ್ಚಯಿಸು : 

ಹರಿಸಂಕೀರ್ತನಮೊಂದೇ ಪರಗತಿಗನುಕೂಲಮೆಂದು ನಿರವಸಿ ಸೆಗಟ್ಟಿಂ 
೧೨. ಉಂಟುಮಾಡು ; ಆಗಿಸು: ನಿರವಸಿ 
ನಾಡ ನೇರ್ಪ ನಿಜನುಂದ್ರೈಯನೇಜ೨ಸಿ ಶಾಸನಂಗಳಂ ಬರಸಿ ಬುಧರ್ಗೆ 
ಬಿತ್ತರಿಸಿದಂ ಜಸನುಂ ಯುನರಾಜಚಂದ್ರನುಂ (ಕಾದಂಪೂ. ೬೧೩) ; 
ಶಂಭು `ಜಯಮಂ ಕುಡೆ ಭಾರತಿ ಬಲ್ಮೆಯೆಲ್ಲನುಂ ನಿರನಿಸೆ ಮಂತ್ರಿ 
ಬಲ್ಲುಗಿಗೆ ಪುಟ್ಟ ದನೀ ನರಸಿಂಹನಳ್ಳ! ಕಿರಂ (ಸೌಣಣ. IX-i, ೩೪೩-೧೭ ; 
1226); ಅಗಳ್ಮಾಯಾನಿದ್ರೆ, ಯಂ. ಕ್‌ ನಿದ್ರಾ 'ಮುಂದ್ರಿ, ತನೇತ್ರ. ಶತಪತ್ರೆ 
ಯಾಗಿದ್ದ ರಾದೇನಿಯ ಮುಂಡೆ ಮೋಟಾರ (6೮3೪5. 

೧೩. ಇಡು; ಇರಿಸು: ಸುರಭಿಶರಂಗಳಂ ನಯನದೊಸ್‌ 
ಕುಡುವುರ್ನಿನೊಳಿಕ್ಷುಚಾಸನುಂ ಸರಿಚಿತಮಾನಕೇತನಮನಾನಗನೊಪ್ಪು ನ 
ಕೇಶಹಸ್ತಡೊಳ್‌ ನಿರವಿಸಿ ಬಯ್ದು ನೆಯ್ಸ ರೆದು, ಶೂಲಧರಂಗಿದಿರ್ವರ್ಪ 
ನಲ್ಲಿ ಪೆಂಡಿರ ಮಜಕಿಯೊಳ್‌ ಮನೋಜನೆನೆ ಚೆಲ್ವೆಸೆನರ್‌ ಕಡುಗಾಡಿಕಾರ್ತಿ 
ಯರ್‌ (ಕನ್ಯಾನ. ೯೧೩) ; ಆ ಸೌಧರ್ಮೆೇಂದ್ರಂ ೬.೬. ಆಗಸದಿನಿಲಿಕಿದು. 
ತದೀಯ ವಿಶಾಳಶಾಳಾಬಹಿರ್ಭಾಗಡೊಳ್ಳಕಳಸುರಸೇನೆಯಂ ಸರನಿಸಿ 
(ಶಾಂತೀಶ್ವ. ೧೪-೫೪ ವ); ವಜ್ರಮೆಯಕೇಯಬೂರಮಂ ಬಾಹುಯಂಗಳ 
ಡೊಳ್‌ ನಿರನಿಸಿಯಂಂ (ತ್ರಿಪುನಿ. ೧೮-೪೯ ವು. ೧೪. ಸೂಚಿಸು ; 
ತಿಳಿಸು: ನಿರವಿಸಿದುದಸೇವ್ಳತೆಯಂ ಸೊರೆ ಭಸ್ಮ ಸ್ವಪದವೃ ತ್ತಿಯಂ 
ದಂಡು ವಿನಿಷ್ಮು ರ ದಂಡಧರತೆಯಂ ತಾಂ ಧರಿಯಿಸೆ ರೌದ್ರಾಕ್ಷನೆಂಬುದಂ 
ರುದ್ರಾಕ್ಷಂ (ಶಬ್ದಾನು. ೧೨೧ ಪ್ರಯೋ). ೧೫. ಲಕ್ಷಿಸು ; ಗಮನಿಸು: 
ಅಂತು 


ಕೂರ 


(ಗೀತಗೋ, ೧-೯). 


೧೪-೫೯ ವ). 


ಗೆಯ್ವಂತಿರ್ದ ಲೀಲಾನತೀಲತೆಯ ಕಣ್ಣೆ ಳದುವರಿಯೆ ಕಂಡು ಮನಮೆಳದು 
ವರಿಯೆ ನಿರನಿಸಿ (ಲೀಲಾನ. ೧೪-೯೧ ನ). ೧೬. ಕಾಯು ; ನಿರೀಕ್ಷಿಸು 
(2) : 8ರವಿಸಿ ನಿರವಿಸಿ ನಿಂದೆಜೆಯೊಳು ಜಾನೆನರಿಗೆ ನಿಲುತ ತರುಣಿಯರು 
ಚರಣ ಬಳಲ್ವವು ಸ್ವಾವಿಂ ಪರಾಶೆನಲೆರಗಿ: ಕಾಣಿಕೆಯನಿಕ್ಕಿದನು (ಗೊನ್ಮುಚ. 
೬-೮೫). [-ಆ.ನಿರೂಪಿಸು] 

ನಿರಶನ (ನಾ). ಆಹಾರವಿಲ್ಲದಿರುವುದು; ಉಪವಾಸ: ತೆರಳುವುದು 
ನೀನಜಸುವುದು ನಿಮ್ಮರಸ ನೇನಿಂಸಿದಂದದಲಿ ತಾ ನಿರಶನವ ಕೈಕೊಂಡ 
ವನು ನೀವ್‌ ಬಿಜಯ ಮಾಡೆಂದ (ತೊರರಾ. ೪-೧೧-೯); ಸಲ್ಲದು, ದೇವಿ, 
ಶಠನರ್ರನಂ ನಿನ್ನಾರೈಸಂಸ್ಯೃತಿಗೆ ; ನೇಣಾತ್ಮಹತ್ಯೆಯಾ ನಿರಶನಂ 
(ಶ್ರೀರಾಜಾ, ೩೨೪-೧೫೨). . "ನಿರೆಶನವ್ರತ' ಪರಾ. [ಸಂ] 

ನಿರಶನಮರಣ (ನಾ). ಉಸವಾಸ ಮಾಡಿ ಅವಸಾನ ಹೊಂದು 
ಪುದು,--ನಿಧನ ಹೊಂದುವುದು : ಮಾನಥಿಧಿಯೇ ವಿನಿಧಗರಳವಿತಾನ 


ವನು ತರಿಸುನೆನು ನಿಶ್ಚಯನೇನು ನರಶನನುರಣನೇಕೆಂದಳು ಸರೋಜ 
ಮುಖಿ (ಕುಪ್ಯಾಅ. ೨೧-೧೮), 
[ನಿರಶನ 4- ಮರಣ] 
ನಿರಶನವ್ರತ (ನಾ). ಉಸವಾಸ ವ್ರತ : ನಿರಶನವ್ರತನೆಂದು ಮಂತ್ರೋ 
ಚ್ವರಿತಸಂಕಲ್ಪ ದಲಿ ಕೌರನರರಸ ಪನಣಿಸಿದನು ಕೃ ತನ್ರಾಯೋಪನೇಶದಲಿ 
(ಕುಮ್ಯಾಅ. ೨೧-೧೬). [ನಿರಶನ ಪ್ರತ] 
ಫಿರಶನಸತ್ಯಾ ಗ್ರಹ (ನಾ). ಉಪವಾಸಮಂಷ್ಯರ: ಗೋಕಾಕ್‌ 


ವರದಿಯು ಜಾರಿಗೆ ಬರಲು ಕನ್ನಡ ಸಾಹಿತಿಗಳು ಸಿರಶನಸತ್ಯಾಗ್ರ ಹವನ್ನು 
ಆಚರಿಸಿದರು (ರೂ). [ನಿರಶನ - ಸತ್ಯಾಗ್ರ ಹ] 


ಸುತ್ತ ಲುವಿಂರ್ದ ಲತೆ ಚೂತಲತೆ ಲಲಿತ ಸಖೀನಿಕರಮೆ ಬೆಸ; 


೪೬೫೨ 


30 


ನಿರಸನೇಂದ್ರಿಯ 


ನಿರಸ (ಗು). ೧. ಒಣಗಿದ ; ಶುಷ್ಕವಾದ ; ರಸವಿಲ್ಲದ; ನೀರಸ 
ವಾದ : “ನಿರಸ-ನೀರಸ- ಶುಷ್ಕ” (ತದ್ಭಶೋ. ೨೨) ; ನಿರಸಮೂಖದಲಿ 
ಕರನನೆತ್ತಲು (ನಾಗಷ. ೯-೬೬). (ಹ). ೨. ನೀರಸತೆ; ನಿಸ್ಸಾರತೆ 
ಅಲ್ಲಮಪ್ರಭುರಾಯನಾನತರೆಲ್ಲರನು ಸಂಸಾರ ನಿರಸ [ವಾರಾಂ. ವಿಸಮ[]ದ 
ಕಲ್ಲ ಕಾಜುನ ಕೋಟಿಲೆಯ ಮಾಣಿಸಿ . . . ಬರುತಿರ್ದನು ನಿನೋದದಲಿ 
(ಪ್ರಳುಲೀ. ೧೨-೨). ೩. ಗೌಣವಾದುದು ; ಹೀನವಾದುದು : 
ಸರಸ ನಿರಸವಾಗಿ ಮೌನ £ರಸವಾಗಿ ಒಗಟೆಯಾಗುವ ಬಾಳು ಒಡೆಯ 
ದಿದೆ (ಸಖೀಗೀ. ೪೦-೮೧೧). [ಸಂ.] 

ನಿರಸನ (ನಾ). ೧. ಹೊರದೂಡುವುದು ; ದಬ್ಬುವುದು ; ಅಟ್ಟು 
ವುದು : “ಅಪಾಕರಣಂ ನಿರಸನಂ” (ನಸ್ತು ಕೋ. ೧೧೫-೨೪) ; ಬಳಿಯೊ 
೪ದೆ ಕಿಷ್ಕಿಂಧೆ, ವಾನರ ರಾಜಧಾನಿ, ವಾಲಿಯದನಾಳ್ವನವನಿಂದೆ. ನಿರಸನ 
ನೊಂದಿ ನೆಲೆಗೆಟ್ಟ ಸುಗ್ರೀನಸಿಹನ್ಮೆ (ಶ್ರೀರಾಮಾ, ೨೭೭-೩೬೦). ೨. 
ಧ್ವಂಸ; ನಾಶ: ಜೀವಕ ಸಡೆದನುಳ್ಗಳನಾ ಕಂಸಂ ನಿಪ್ತಿಂಶತೆಯಿಂ 
ನಿರಸನಮನೆಯಿ್ಲಿಸಿ ಯಸಿನಚನಮುಂ ಪುಸಿ ಮಾಡಿದಂ (ನೇಮಿಪು.೬-೬೪ ವು; 
ಮರೆ ಹುಲಿ * ಎಯ್ಯೂಮ್ಭುಗಂ ಕಡುಕೊರ್ಬಿ ಕಾನನಾಂತರದ 
ಕುಟೀರನಂ ಬೆಳೆದ. ಕೆಯ್ದ ಳನಂತಿರಲೀಯ ನಂತವಂ ನಿರೆಸನವೈದಿಸಲ್‌" 
ನೆಜಕೆವ ಬೇಂಟಿಗೆ ಕಾಲನಿಂದು (ನಳಚಂ. ೬೫). ೩. ಹತ್ಯೆ ; ಶೊ: 
“ಮಾರಣಂ, ನಿಶರಣಂ, ನಿಬರ್ಹಣಂ, ಸೂದನಂ, ನಿರಸನಂ . . . ಸಂಜ್ಞ 
ಪನಂ- ಈ ೨೧ ಕೊಲೆ? (ಹಲಾಯು, ೭೮-೩೨೩) ; “ವಿಶಸನಂ . . . 
ನಿರಸನಂ ಕ್ರಥನಂ ಪ್ರಮಾಪಣಂ ಕೊಲೆಗೆ ನಾಮಂಗ (ಮಂಗರಾ.೮೮-೩೯). 
೪. ತಿರಸ್ಕಾರ; ಹೀಯಾಳಿಸುವಿಕೆ; ಧಿಕ್ಕಾರೆ: ಅಯ್ಯಾ ಸದಾ 
ಚಾರನೆಂದಡೆ ಚಿದ್ಭನನುಹಾಲಿಂಗಧ್ಯಾನಪರದ್ರ ವ್ಯರೆಸನ ( 

5 ಫಿರೆಸನಭಾಸವೃತ್ತಿ ಬಹುದೋಷ ಕುಸಂಧಿಯ ಮಾರ್ಗ 
ಜ್ಯಾ ತೂ ಎನಿಪ್ಪು ದಾ ಕುಕನಿ ಕಾನ್ಯದವೊಲ್‌ ಕಲಿಕಾಲಮಾವಗಂ (ದಶಾನ. 
೧೧-೨೪). ೫. ನಿಗ್ರಹ; ಹತೋಟಿ. “ನಿರಸನೇಂದ್ರಿಯ' ಪರಾ. 
೬. ಪರಿಹಾರ; ಇಲ್ಲವಾಗುವುದು; ನಿವಾರಣೆ : ಅರ್ಜುನನಿಗೆ 
ಈ ಭ್ರಮೆಯ ನಿರಸನವೂ ಆಗುತ್ತಡೆ (ಬಿದುರೆ. ೬) ; ಅನನ ಭ್ರಮೆ 
ನಿರಸನವಾದುದನ್ನು ನೋಡಿ ವಿದ್ಯಾರಣ್ಯರು ಹೇಳಿದರು (ರಾಜ್ಯೋದ- 
೧೮೩)... "ಭ್ರಮನಿರಸನ' ಸರಾ. ೭. ಕೊನೆ; ಅಂತ್ಯ ; 
ಮುಕ್ತಾಯ : ಕೂಡೆ ಮನೆನುನೆಯೊಳೊಯ್ಯನೆ ಬಾಡಿದುದೊಡ 
ನೊಡನೆ ಮಿಥು ನತತಿಯಿರುಳೊಲನಿಂ ಸೂಡಿದ ಪೂಮಾಲೆಗಳು ಇ ಮಾಡಿದ 
ಸೊಡರ್ಗುಡಿಗಳೆಂ ನಿಶಾನಿರಸನಡೋಳ್‌ (ಚಂದ್ರಪು. ೮೯೮). [ಸಂ.] 

ನಿರಸನಗೊಳ್ಳು (ಕ್ರಿ). ಫಿವಾರಣೆಯಾಗು ; ಪರಿಹಾರವಾಗು : 
ನೀರ ಗುಳ್ಳಿಯಂತೆ ಇವರ ಭ್ರನೆ, ಇನರ ತಪ್ಪುಕಲ್ಪನೆಗಳು ಕ್ರಮೇಣ 
ಸರಸನಗೊಡಡುವು (ದ್ರಾವಿನಿ. ೧೯ ಹಿಸ್ನೆಲಿ) 

[ನಿರಸನ 4. ಕೊಳ್ಳು (ಕೊಳ) 

ನಿರಸನಿ (ನಾ). ಧಿಕ್ಕರಿಸುವನನು ; ತಿರಸ್ಕಾರವುಳ್ಳ ವನು : “ಶಾ?ನ 
ನಾಟಕಗಳೆಂದರೆ ನಿಮಗೆ ತುಂಬ ಸಿ ಸ್ರೀತಿಯೇನು ? ನನಗೂ ಅಸ್ಟೆ. 
ಅದರೆ... ಅದೆಲ್ಲ ಜೊಳ್ಳು. ಎ ಬರೇ ನಗಲು ಬಲ್ಲ ಆ ನರಸನಯ 
ಬರವಣಿಗೆಯ ಧಾಟಗಾಗಿ (ಸುತ್ಸಲ್ಯ. ೧೮೯). [4-ಮರಾ. ನಿರಸನೀ] 

ನಿರಸನೆ (ನಾ). ಎ ನಿರಸನ ೬: ನಂಂರಾರ ಅಡ್ಡ ತಿಜ್ಜ ಪ್ರಶ್ನೆ ಮಾಡಿ, ತನ್ನ 
ಶಂಕೆಗಳು ಪೂರ್ಣ ಹಾ ಮಾಡುತ್ತ. ದ್ದ ಸು ತಕ್ಳೆ.೧೮). 

[ಸಂ. ನಿರಸನ] 

ನಿರಸನೇಂದ್ರಿಯ (ನಾ). ಇಂದ್ರಿಯಗಳನ್ನು ಫಿಗ್ರಹಿಸಿದವನು : 
ನಿರವಮಾನ ನಿರಜ್ಞ ನಿಶ್ಚಲ ನಿರಸನೇಂದ್ರಿಯ ನಿರ್ನಿಷಯ , , . ನಿರ್ನಿ 

[ನಿರಸನ + ಇಂದ್ರಿಯ] 


ಮಾ. 


ಕಾರಾಕಾರಾ ಚಿತ್ತೈಸು (ಬಸಪು. ೬೧-೪ಈ 


ನಿರಸಲ 


ನಿರಸಲ (ನಾ). ಒಂದು ಬಗೆಯ ಮರ: ನಿರಸಲ ತೊಪ್ಪಲ, ಹುಲ 
ಗಲಿ ತೊಪ್ಪಲ, ಹೊನ್ನಾ ವರಿ ತೊಪ್ಪಲ ಮುಂತಾದ ಬಲುನನದಲ್ಲಿದ್ದ 
ಕಾಡ ಕೊಪ್ಪ ಉಗಳನ್ನು ತಗ್ಗಿಗೆ ಹಾಕಿ . . . ಗೊಬ್ಬ ನ್ಬಿರವನ್ನು ಮಾಡಿದರೆ 

RL Lada (ಕೃ: fs ೪೮) ; 

WE ವೃಕ್ಷವು, ಕಟ್ಟ ಗೆ ಕೆಲಸಕ್ಕೆ ಬರುವುದಿಲ್ಲ. ಬೀಜಗಳ 
ಎಣ್ಣೆ ಔಷಧಕ್ಕೆ ಬರುತ್ತದೆ (ಕಭಾಗೆ. ೪೨). [ 7] 

ನಿರಸಿತೆ (ನಾ). ನಿರಾಕರಣೆಗೆ ಒಳಗಾದುದು; ತೆಗೆದು ಹಾಕಿದುದು : 
ಈ ಸಂವಿಧಾನವು ಆರಂಭವಾಃ ಗುವುದಕ್ಕೆ ಮುಂಚಿತವಾಗಿ ತೀರ್ಣವಾಗಿದ್ದ 
ಅಥವಾ ರಚಿತವಾಗಿದ್ದ ಮುತ್ತು ಪೂರ್ನಭಾನಿಯಾಗಿ *ಇರೆಸಿತವಾಗಿಲ್ಲದರೆ 
ತಕ್ಕ ವಿಧಿಗಳು . . . ಕೆಲವು ನಿರ್ದಿಷ್ಟ ಪ್ರಜೇಶಗಳಲ್ಲಿ ಜಾರಿಯಲ್ಲಿಲ್ಲದಿರ 
ಬಹುದಾಗಿದ್ದರೂ ಸೇರಿರುತ್ತ ನೆ (ಭಾಧಾನ. ೭). 

[ಇಸೆಂ. ನಿರಸ್ತ] 

ನಿರಸು (ನಾ). ಬಿರುಸು ; ಬಿಗಿ ಗೋಧಿಯನ್ನು ಬಿತ್ತು ನ ಹೊಲವು 
ನುಡಿಕಟ್ಟು ಅಥವಾ ನಿರಸಾದ ಎರಿಯಾದರೆ ಅಂಥ ಹೊಲವನ್ನು ಎರಡು 
ಸಾಲು ಮಡಿಕೆ ಹೊಡೆದು ಬೇಸಿಗೆಯಲ್ಲಿ ಮೂರು ಸಾಲು ಹರಗಬೇಕು 
(ಕೃಷಿಪ್ರ. ೮೨). [?] 

ನಿರಸೂಯ (ನಾ). ಭಜ ಭಷ ಹೊಟ್ಟಿ ಕೆಚ್ಚು ಇಲ್ಲದವನು; 
ನಿರಸೂಯ ನಿಶ್ಚಿಂತ ನಿರ್ಲೇಪ . . . ನಿರಾಳ ಪ್ರಜಾ ನಾ ಶರಣು. 


(ಹಚಕಾ. ೧-೪) ; ನಿರಸೂಯ ನಿರ್ವಾಣಪದ ನಿರ್ವಿಘ್ನ . * ನಿರ್ವಿಕಾರಾ 
ಕಾರಾ ಚಿತ್ತ್ರೈಸು (ಬಸಪು. ೬೨-೪೩) ; ನಿರ್ಲೋಭಿ ನಿರಸೂಯ 
ನಿರ್ಮೋಹಿ ನಿರ್ಮದ ನಿರಾಖ್ಯ (ಏಕೋಪು. ೬-೮೬). "ಅನಸೂಯ' 


ಸರಾ. ([ಸಂ.] 
ನಿರಸೂಯೆ (ನಾ). ಕರುಬಿಲ್ಲದಿರುವಿಕೆ ; ಹೊಟ್ಟಿ ಕೆಚ್ಚು ಇಲ್ಲದಿರು 
ವಿಕೆ: ಭರತಂ ಮಹಾತ್ಮನೆಸೆದನು ದಿವೃತೇಜಸ್ವಿ . ಸ ಂಯಂನುದ 
ಸೌಂದರ್ಯದಲ್ಲಿ, ನಿರಸೂಯೆಯಲಿ (ಶ್ರೀರಾಮಾ. ೨೬-೬೯೫). 
[ಸೆಂ. ನಿರಸೂಯಾ] 
ನಿರಸ್ತ (ಗು). ೧. ಹೊರದೂಡಿದ ; ದೂರಗೊಳಿಸಿದ ; ನಿವಾರಿಸಿದ: 
ನಿರಸ್ತ ನಿವೇಕಂಬೊಲಿದೇಕೆ ಮೋಹಿಸಿದಪ್ಪೈ ನೀಂ (ಆದಿಪುಃ ೧೬-೫೯) ; 
ಪರಹಿತಕುಲಪ್ರಸಂಗಂ ಫಿರಸ್ತದೋಷಾನುಷಂಗನಿಜಸಿವ.. ಬೆಡಂಗಂ 
(ಗದಾಯು. ೧-೨೧); ಇಂತು ನೆಗಟಕ್ತಿ ನೆತ್ತೆ ಕಾದಶಸನ್ವಾನಂಗಳೊಳಾ 
ನಿರತಿಚಾರವ್ರತಶೀಲಸಂಪನ್ನನುಂ ನಿರಸ್ತ ಖಿಥ್ಯಾತ್ವನುಂ . . . ಅಗಿ 
ಸಕಳೇಳಾಪಾಳವೌಳಿಲಾಳಿತಚಾರುಚರಣಾರ 
ನಿಂದದ್ವಂದರುಂ ನಿರಸ್ತ ದ್ವಂದ್ವರುಂ. . , ಅಪ್ಪ ಶ್ರಿ ಮತ್ವ! ಭಾಚಂದ್ರ 
ತ್ರೈನಿದ್ಯಭಟ್ಟಾ ರಕದೇವಶ್ಚಿ ರಂ ಜೀಯಾತ್‌ (ಕಜಆ. ೯೪-೩-೧೧; 1124); 
ನಸ ಜಗದಂಹಂ ರೌದ್ರ ರೇತಃ ನೃ ಸಿಂಹನೆನಿಪ್ಪಾ ಕೃ ಕೃ ತಿಯಿಂ 0 ಹಿರಣ್ಯಕಶಿಪು 
ಪ್ರಧ್ವಂಸನುಂ ಮಾಡಿಡ್ಯ (ಜಗವಿ, ೧-೫೮) ; Pi 
ನಿರಸ್ತ ದೇಹಪ್ರಾಕೃ ತಗುಂಸಮಸ್ತನಂ. ಆ :ಪಂಡಿತಯ ಮಸಮುದ್ಧ ೦ಡನಂ 
ನೋಡಿ (ಒಸಫು. ೩೯-೫೪). ೨. ಮಾರಿದ; ಸೋಲಿಸಿದ: ಆ 
ರವಮಂ ನಿರ್ಜಿತಕಂಠೀರನರನನುಂ ನಿರಸ್ತ ಘನರನಮಂ ಕೋಪಾರುಣ 
ನೇತ್ರಂ ಕೇಳಾ ನೀರೊಳಗಿರ್ದುಂ ಬೆಮರ್ತನುರಗಪತಾಕಂ (ಗದಾಯು. 
೭-೨೨); ಕೇಳಹಿತದಿತಿಜನಲ್ಲಭಲೀಳಂ ವಿಕ್ರ ಮನಿರಸ್ತ ಕಾಳಂ ದಿನಿಜಾಭೀಳಂ 
ಮಧಿತಾಖಿಳದಿಕ್ಟ್ರಾ ಳಂ ಶಿಶುಪಾಳನೆಂಬನೊರ್ನಂ ದನುಜಂ (ಸಂಚತಂ. 
೨೩೫-೧೫) ; ಅತಿಬಲನಪ್ಪ ಲಕ್ಷ್ಮ ಣಕುಮಾರನ ನೀರರಸಪ್ರವಾಹಿನೀಪತಿತ 
ಮುಹಾನುಹೀರುಹಮೆನಲ ಸ್ನಿತನಾದನವಂತಿವಲ್ಲಭಂ ಹತಸುಮನೋವಿಳಾಸ. 


(ಸುಕುಮಾ, ೬-೩೭ ವ); 


ನಪಸಾರಿತಮೂಲಬಲಂ ಸ್ತ ವಿಸ್ತ ತನಯನಸ್ತ ಸಾರಂ (ಸಂರಾಮಾ, 
೭-೬೬). (ನಾ). ೩. ಪರಿಹಾರವಾದುದು: ನಿವಾರಣೆಯಾ 


೪೬೫೩ 


20 


2 


34 


35 


40 


45 


ನಿರಹಂಕೃತ 


ದುದು :“ಪ್ರ(ತ್ಯಾ) ಖ್ಯಾತಂ, ಪ್ರತಿಕ್ಷಿಪ್ತಂ, . .ನಿರಸ್ತಂ, ಅಸವಿದ್ಧಂ, 
ಸರಿಹೃ ತಂ-ಈ ೭೩ ಪರಿಹರಿಸಲ್ಪಟ್ಟಾದು” (ಹಲಾಯು. ೧೧೭-೧೮) ; 
“ರನ್ನ ಮಹನಿದ್ಧೆ 0 (ನಸ್ತುಕೋ. ೧೦೪೨೩೯). ೪. ವೇಗವಾಗಿ 
ಉಚ್ಚಾ ರಣೆಯಾದುದು ; ತ್ವರಿತವಾಗಿ ಉಚ್ಛಾರಣೆ ಮಾಡಿದ 
ನುಡ? *ತ್ವರಿತೋಟ್ಚಾ ರಿತವಕ್ಳುಂ ಇರ್ತ ವದು (ನಸ್ತುಕೋ. 
೮೦-೩೧) ; *ಮರುಳಾಟಿುಂಯನ್ನು ೪ ನಿರಸ್ತವಕ್ಕು? (ಮುಂಗರಾ. 
೨೬-೨); ತ್ವರಿತೋಚ್ಚಾರಣೆಗೆ ಒಳಪಟ್ಟು ಎರಡು ಮೂರು ಅಕ್ಕರಗಳಿಗೆ 
ಒಂದೇ ಅಕ್ಷರದ ಮಲ್ಯ ಬಂದರೆ "ನರಸ್ತ' ಎನಿಸುವುದು (ಸಂಶೋಧ. 


೧೨೦). ೫, [ನಾಟ್ಯ] “ಶಬ್ದ ಮಾಡುತ್ತ ಒಂದಾವರ್ತಿ ಉಸುರು 


ಬಿಡುವುದು” (ಲಾಸ್ಕೈರಂ, ೨೭೭ ಗದ್ಯಾನುವಾದ) : ಸ್ವಸ್ಥ, ಚಲ 
ಶ್ರನೃದ್ಧ, ನಿರಸ್ತ . , . ಪ್ರಸೃತ- ಈ ಒಂಬತ್ತೂ ಕೋಹಳನ ಮತ 


ದಂತೆ ಗಾಳಿಯ ಭೇದಂಗಳ್‌ (ಲಾ. ಸ್ಕರ, ೩-೭೮ ನ), 
ನಿರಸ್ತ ಮಾನಸ್ತಂಭ ಇ ಕೆಡೆದ ಮಾನವೆಂಬ ಸ್ತ ಸ್ತಂಭವುಳ್ಳ ವನು : 
ಎತ್ತಣದು ತನಗೀ ಮತಿಭ್ರನೆ ಕೆತ್ತುದಲವಿನ 'ಕದನೆನುತ್ತ ನಿರಸ್ತ 
ಮಾನಸ್ತ ಂಭನಾದನು ನಿಮಿಷಮಾತ್ರದಲಿ (ಸಿಭಾಗ, ೧೦-೨೩-೧೫). 
[ಸಂ.] 
ನಿರಸ್ತ್ರಮಿತ (ಗು). - ನಿರಸ್ತ ೧: ಕೀಚಕಮಥನಂ ನಿರಸ್ತಮಿತವೈರಿ 


ನಿವಹಗಜಸಿಂಹಬಲಂ (ಗದಾಯು. ೧-೫೪). [ಸಂ.] 

ನಿರಸ್ತೆ (ನಾ). ಹೊರದೂಡಿಸಿಕೊಂಡವಳು ; ಪರಿತ್ಯಕ್ತ: ಆ 
ಕೋಸಲನಿರಸ್ತೆ ತೊಲಗಿದಳಯೋಧ್ಯೆಯಿಂ (ಶ್ರೀರಾಮಾ 
೧೨೨-೨೭೫). [ಸಂ. ನಿರಸ್ತಾ] 


ನಿರಹಂಕರ (ನಾ). - ನಿರಹಂಕಾರ ೧ : ಕರದಿ ನಿರಹಂಕರದ ಪಾತ್ರೆಯ 
ಧರಿಸಿಯದರೊಳು ನಿತ್ಯತೃಪ್ತಿಯ ಭರಿತ ಸಿದ್ಧರಸಾಮೃತನ ಸೇವಿಸುತ 
(ಗಗತಾ. ೧೬-೨೧). [ನಿರಹಂಕಾರ] 

ನಿರಹಂಕರಣ (ಗು). ಅಹಂಕಾರವಿಲ್ಲದ; ಹೆಮ್ಮೆಯಿಲ್ಲದ: ಈ 
ಯುದಾರತೆಯೂ ಸರಸಪಾಂಡಿತೃವೀ ನಿರಹಂಕರಣ ಭಕ್ತಿ... ಆರಿ 
ಗುಂಟು (ಬಸಪು.೨-೩೧) ; ಅಹಂಕರಿಸಿದ ಸುರಾವಳಿಗಂತಕಂ ನಿರಹಂಕರಣ 
ಕರಣಾಂತರೆಂಗನು ಸಕಳಜಗದುದ್ದ ರಣಕಾರಣನು ( ಬಸಪು. ೫೪-೫೪). 

[ಸಂ.] 

ನಿರಹಂಕಾರೆ (ನಾ). ೧. ಗರ್ವ, ಹಮ್ಮುಬಿಮ್ಮುಗಳಿಲ್ಲದಿರುವಿಕೆ ; 
ನಿಗರ್ವತೆ ; ವಿನಯ : ತನುವಿನಲ್ಲಿ ನಿರ್ನೋಹ ಮನದಲ್ಲಿ ನಿರಹಂಕಾರ 
ಪ್ರಾಣದಲ್ಲಿ ನಿರ್ಭಯ . .., ಜ್ಞಾನದಲ್ಲಿ ಸರಮಾನಂದನೆಡೆಗೊಂಡ ಬಳಿಕ 
ಸೌರಾಸ್ಟ್ರ ಸೋಮೇಶ್ವರಲಿಂಗವು 'ಬೇಜಕಿ ಲ್ಲ ಕಾಣಿರೊ (ಆದನ. ೨೦-೪೮) ; 
ಹರಿ ನಗುತೆ ಬಕುತನ ಮನದ ನಿರಹಂಕಾರ ಭಕ್ತಿಯ ನೆನೆನೆನೆದು ಪುಳಕ 
ಸುತೆ ಕೈ ೈವಿಡಿದೆತ್ತಿ. (ಅಕ್ರ್ರೂಚ, ೮-೪೪) ; ನಿರಹಂಕಾರಮೆನಿಪ್ಪ. ಬಲು 
ಕನಕ ಸೋಳ್ಕು ಒನ್ಮದೋದ್ರೆ "ಕಸೂಕರನುಂ (ನೃ. ಸವಿ. ೨೨-೪೪). ೨. 
ಅಹಂಕಾರವಿಲ್ಲದನನು : ಸಿಧ್ಲಹಂಕಣರ ನಿಮ್ಮಗಳ ನಿರಾಳ ಪಂಪಾ 
ವಿರೂಪಾಕ್ಷ ಶರಣು (ಹಚಳಾ. ೧-೪) ; ನಿರಹಂಕಾರ ನಿರವಯ ನಿರಾಸಕ್ತ 


ಪುರಹರನೆ (ಸೋನುಚ. ೧-೫). [ಸಂ.] 

ನಿರಹಂಕಾರಿ (ನಾ). ಅಹಂಕಾರವಿಲ್ಲದವನು; ನಿಗರ್ನಿ: 
ನಿರಹಂಕಾರಿ ನಿರ್ಮಮಕಾರಿ ನಿಃಪ್ರಪಂಚಿ ನಿರ್ಲೇಪಕನಯ್ಯ (ಸಿದ್ಧನ 
೧೫೫-೪೬೧). [ಸಂ. ನಿರಹಂಕಾರಿನ್‌] 


ನಿರಹಂಕಾರೆ (ನಾ). ಅಹಂಕಾರವಿಲ್ಲದವಳು : ನಿರುಪಮೆ ನಿರಾನರಣೆ. 
ನಿರಜೆ ನಿರಹೆಂಕಾರೆ (ನಿಕೋಪು. ೧-೯). 
[ಸಂ. ನಿರಹಂಕಾರಾ] 
ನಿರಹಂಕೃತ (ಗು). ಸ್ವಾರ್ಥರಹಿತವಾದ ; ಸೊಕ್ಕಿಲ್ಲದ. [ಸಂ.] 


ನಿರಹಂತೆ 


ನಿರಹಂತೆ (ನಾ). -ನಿರಹೆಂಕಾರ ೧: ಮನದ ನಿರಹಂತೆಯಲದ 
ಭಯವೀವುತ ಸಲಹಲನುಗೈದು ನಿಜಮೂರ್ತಿಯಂ ತೋಟಿಕದನ ವಿಮಲ 
ಚರಣಇಂಬುಜಕ್ಕೆ ಶರಣು (ಲಶಿಚಿಂ. ೪-೩೧) ; ಮರೆಯಂನನು ತಾನೆಂಬು 
ದೆನೆ ಮಹಾನೇಶದಲಿ ನಿರಹಂತೆಯದು ಮೋಕ್ಷ (ನುಂಕುಕ. ೬೯೬): 
“ಅಹೆಂತೆ' ಷರಾ. (ಸಂ. ನಿರಹಂತಾ] 
ಸಿರಹಂಭಾವ (ನಾ). - ನಿರಹಂಕಾರ ೧ : ನರಹಂಭಾನದಲ್ಲಿ ನಾನಿದ್ದೆ 
ನಯ್ಯ ನೋಡಿಹೆನೆಂದರೆ ನೋಡಲಿಲ್ಲ ಕೇಳಿಹೆನೆಂದರೆ ಕೇಳಲಿಲ್ಲ ಘನ 
ನಿರಂಜನದ ಬೆಳಗಿಂಬಾದುದು (ಅನಚಂ. ೧೫೧-೬೯). [ಸಂ.] 
ನಿರಹಮತ್ಮು (ನಾ). - ನಿರಹಂಕಾರ ೧ : ನನ್ಮು ಮಾಡಿಡವಜ್ಞಿಯೆನು 
ನಿರಹಮ್ಮಿನಲಿ ರಂಜಿಸುನ ನಿನುಲ ಬ್ರಹ್ಮರೂಪನು ಬಗೆಯಲಜಂವನೆ 
ಭೃ ತೃವರ್ಗದಲಿ (ಸಿಭಾಗ. ೧-೫-೪೦) ; ಗುರುಭಕ್ತಿ ನಿರಣಮ್ಮು ನಿರಪೇಕ್ಷ. 
ಸೈರಣೆ ಕರಣಾನುಕೂಲತೆ ಪರಿಣಾಮ (ಸರನೇ. ೬-೩-೩). 
[ನಿರ್‌-- ಅಹನುಂ] 
ನಿರಳೆಂಕಾರ "ನಿರಲಂಕಾರ' ನೋ. 
ನಿರಳಂಕೃತಿ (ನಾ). --ನಿರಲಂಕಾರ : ನಿರಳಂಕೃ ತಿವನಿತೆ ಮನೋಹರೆ 
ಯೆನಿಸದ ತೆಜದೆ ಸರಸಕೃ ತಿಯಂಚಿತಾಳಂಕರಣದಿನಪಗತಮಾಗುತ್ತಿರೆ. 
ಚದುರ ಸರಸಹೃ ದಯಮಂ ಮಚ್ಚಿ ಕುಮೇ (ಪಾರ್ಶ್ರ್ವಪು. ೧-೭೪). 
[ಸಂ. ನಿರಲಂಕೃ ತಿ] 
ನಿರಳವ್ಯಾಧಿ (ನಾ). ಒಂದು ಬಗೆಯ ರೋಗ (?) ; ಅನರಿಕೆ ಬೇರಿನ 
ಪಟ್ಟಿಯಂಂ ಅವರಿಕೆ ಕೊನೆಯನು ಸಹ ೬೦ ಗಳಿಗೆ ಮೊಸರಿಂದರೆದು 
ಗುಳಿಗೆಯಂ ಕಟ್ಟ ಸೇವಿಸೆ ನಿರಳವ್ಯಾಧಿ ಮಾಣುವುದು (ಸಕವೈ. ೩೯೧). 
[ನರಳ ?--ವ್ಯಾಧಿ] 
ನಿರಾಕ, (ನಾ). ಬೆವರು ; ಸ್ವೇದ. [ಸಂ.] 
ನಿರಾಕ್ಕ (ನಾ). (?): ಸೋರ್ಮುಡಿಯಲೊಪ್ಪು ವ ಪುಷ್ಪವೃಷ್ಟಿಗಳ 
ಏಕರೂಪದಲಸಿಯ ಹುಬ್ಬುಗಳಾಕೃ ತಿಯ ಹೆರೆನೊಸಲ ತಿಲಕ ನಿರಾಕ 
ದಳಿಗಳ ಕುರುಳುಗಳ ಧ್ಯಾನಿಪುದು ಭಾವಕರು (ಸಿಭಾಗ. ೧೧-೨೧-೪೧). 
[?] 
ನಿರಾಕರಣ (ನಾ). ೧. ಅಲ್ಲಗಳೆಯುವುದು. ೨. ತಿರಸ್ಕಾರ : 
“ಸೊದನೀಯಂ, ಸೂದ್ಯಂ, ಸೂದಿಃ, ೩ ನಿರಾಕರಣಂ” (ಕಾಶಕೃ. ೮೪). 
೩. ನಿವಾರಿಸುವುದು; ಹೋಗಲಾಡಿಸುವುದು: ನಿವೇಕಜ್ಞಾನ 
ದೀಪದಲಿ-ಶೋಕ ಮೋಹಮಹಾಂಧಕಾರನಿರಾಕರಣವನು ಮಾಡಿ ಪುಣ್ಯ 
ಶ್ಲೋಕನನು ಸಂತವಿಸಿ ನಾರದನಡಲದನು ನಭನ (ಸಿಭಾಗ. ೧-೯-೪೪). 
೪. ಬಿಡುವುದು; ತ್ಯಜಿಸುವುದು. “ನಿರಾಕರಿಸು” ಪರಾ. [ಸಂ.] 
ನಿರಾಕರಣಂಗೆಯ (ಕ್ರಿ). ೧. ಅಲ್ಲಗಳೆ. ೨. ತಿರಸ್ಕರಿಸು: ಈ 
ಸೇಟ್ಜ್ಮಿ ಮೂಯಂ ತೆಲದೊಳ್‌ ನೆಗಲ್ಮ ಜೈನದ್ವಿಜಂಗೆ ಹಿಂಸಾದೋಷ 
ಮಾಗದೆಂದು ನಿಜಪಕ್ಷದೋ ಸನಿರಾಕರಣಂಗೆಯನ್ಹು ದಂ (ಚಾವುಂಪು. ೨೨೬); 
ದುರ್ಯೋಧನಂ ಹರನುಮಂ . . . ಕಂಜೋದರನುಮಂ ನಿರಾಕರಣಂ 
ಗೆಂಡ್ಡು ನಿತಅ್ಕೊಳಂ ಮಾಣ್ಣು ಸೈಶಿಸಲಾಅದೆ ಸಮರೋದ್ಯೋಗಂಗೆಯ್ಯೆ. 
(ಗಡಾಯು. ೩-೪೪ 2)... [ನಿರಾಕರಣ--ಕೆಯ್‌] 
ನಿರಾಕರಣೆ (ನಾ). ೧. ಎನಿರಾಕರಣ ೧ : ಅಮೆರಿಕ ಪ್ರಾಚ್ಯಸಂಘದ 
ಪತ್ರಿಕೆಯ ಪ್ರಕಾಶನ ಸವಿಂತಿಯ ಸದಸ್ಯರ ಅಭಿಪ್ರಾಯವೂ, ಸಂಪೂರ್ಣ 
ನಿರಾಕರಣೆಯಲ್ಲದಿದ್ದರೂ ಅಷ್ಟಾಗಿ ಕಾಲ್ಡ್‌ ನೆಲ್ಲನ ಸೂಚನೆಗೆ ಪೋಷಕ 
ವಾಗಿಲ್ಲ (ಪ್ರಾವಿವಿ. ೪೧); ಆ ನಿರಾಕರಣೆಯಲ್ಲಿ ಕೋಪ ದ್ವೇಷಗಳು 
ತುಳುಕುತ್ತಿದ್ದಂತೆ ನೆಕ್ಸುದೋನನಿಗೆ ಭಾಸವಾಯಿತು (ಪುನರು- ೨೫೫). 
೨. ಸಂಪೂರ್ಣ ನಾಶ; ನಿರ್ಮೂಲನ : ಓಕರಿಸಿದಳು ನೃತ್ಯುವೆನ್ನನು 
ಲೋಕದಲಿ ಹೊಲಗೆಂದು ಯಮನ ನಿರಾಕರಣೆಗಳ ಜೀವಜಾತಿಯೊಳಬ್ಲವಿವ 


೪೬೫1೪ 


15 


20 


25 


30 


35 


40 


45 


ನಿರಾಕಾರ 


ನೆಂದು ಲೋಕದಲಿ ಡಂಗುರವ ಹೊಯ್ಸಿದನೀ ಕಮಲನಾಭನೆ ಕಣಾ 

[ಸಂ. ನಿರಾಕರಣ] 

ಸಿರಾಕರಿಷ್ಣು (ನಾ). ತಿರಸ್ಕರಿಸುವವನು: ವ್ಯಾಕುಲರ ಬಯರ್‌ಬಯನ್ನು 
ಚಪಲಾನೀಕ ಬಂಡಿಸಿ ಚಂಡಪಾತ ನಿರಾಕರಿಷ್ಠು ಗಳೊಕ್ಕಲಿಕ್ಕಿತು ದಳದ 
ಮಧ್ಯದಲಿ (ಕುನ್ಯಾಶ. ೨-೨೦). [ಸಂ.) 

ನಿರಾಕರಿಸು (ಕ್ರಿ). ೧. ಅಲ್ಲಗಳೆ ; ಧಿಕ್ಕರಿಸು; ಹೀಯಾಳಿಸು : 
ಪಾರ್ನರ ಸಭಿಯ ನಡುನಿರ್ದು ಕನಿಷ್ಠ ನಿಷ್ಮು ರನಚನಂಗಳಿಂ ನಾನಾ 
ಪ್ರಕಾರದಿಂ ನಿರಾಕರಿಸಿ ನುಡಿದು ಪೊಲ್ಲದಂ ಪೇಟ್ವಟ್ಟ ಕಳೆಯೆ (ನಡ್ನಾರಾ. 
೭-೧೯) ; ತೆರೆಗಳ ಬಂಬಲಂ ಮಿಳಿರ್ವ ಕೇತನ[ರಾ]ಬಿಗಳ್‌ , , . ತೆಠಂ 
ಬೊಳೆವ ಮಿಸಾಂಗಳನುಳ್ಳುವ. ಕೈದುಗಳ್‌ ನಿರಾಕರಿಸಿರೆ ಮೇರೆದಪ್ಪಿ ಕೆಎ 
ದತ್ತು ನರಾಧಿಪಸೈನ್ಯಸಾಗರಂ (ಸಂಸಭಾ. ೩-೬೮) ; ಪೊಳೆವ ಮಿಂಭನ 
ಗೊಂಚಲನಂಚಿತೋತ್ತಮಾಭರಣದ ದೀಪ್ತಿ ತೋರನನಿಯಂ ಪೊಸಮುತ್ತಿನ 
ಲಂಬಣಂ ನಿರಾಕರಿಸೆ (ಶಾಂತಿಪು. ೭-೧೪) ; ಈ ಮಹಾಗಂಭೀರಘೋರ 
ನಿರ್ಫೊೋಷಮಂ ನೀಂ ಶಬ್ದಮಾತ್ರ ಮೆಂದೇಕೆ ನಿರಾಕರಿಸುವೆ (ಸಂಚತಂ. 
೩೭-೫); ದಮುಘೋಷಪುತ್ರಂ ವಸುದೇವಪುತ್ರನಂ ನಿರಾಕರಿಸಿ ನುಡಿಯಲ್‌ 
(ಜಗವಿ. ೧೭-೨೪ ವು; ತಾರಕಂ ನಯನುನೊಲ್ಲದೆ ನಿರಾಕರಿಸಿ ನುಡಿಯೆ 
(ಗಿರಿಕ. ೬-೨೮ ವು ; ಲೋಕಸಮ್ಮತವಾವುದದನು ನಿರಾಕರಿಸುವವರುಗಳು 
ತಾನೇನಾಕೆವಾಳರೆ ಜಗಕೆ (ಕುಮ್ಯಾಉ. ೪-೧೦೦) ; ತಾನು ನಿರಾಕರಿಸು 
ತ್ರಿದ್ಧರೂ, ಅವನು ತನ್ನನ್ನು ಪ್ರೋತ್ಸಾಹಿಸುತ್ತಾ ಹೇಗಾದರೂ ಕಾರ್ಯ 
ಸಾಧನೆಯನ್ನು ಮಾಡಲು ಯತ್ನಿಸುತ್ತಿದ್ದ ಅತನು ತನ್ನ ಹಿತಚಿಂತಕನೆಂದೂ: 
ನಿರ್ಧರಿಸಿದಳು (ವಿಜ. ೧೯). ೨. ಬಿಡು; ವರ್ಜಿಸು: ಸಂಚೇಂದ್ರಿಯ 
ವಿಷಯಸ್ಪ ರ್ಶರಸಗಂಧಶಬ್ಧರೂಪಂಗಳಂ ನಿರಾಕರಿಸುತ್ತುಂ (ಅಜಿಪು. 
೭-೮ ಮ್ರ; ಇಂತಪ್ಪ ಅಶೆ ಹುಸಿ ಬಾಧೆಯ ನಿರಾಕರಿಸಿ ಇರಬಲ್ಲ ಗುಹೇಶ್ವರ 
ನಿಮ್ಮ ಶರಣ (ಅವಚಂ. ೧೧೬-೫೨೭); ಮಹಾರಾಜನ ಈ ಮನೋ 
ವ್ಯಾಕುಲತೆಯಿಂದ ಉತ್ಸವವು ನಿರಾಕರಿಸಲ್ಪಟ್ಟ ರುವುದು (ಶಾಕುಂತ. 
೮೨-೩). ೩. ಒಪ್ಪದಿರು ; ಸಮ್ಮತಿಸದಿರು.: ತಿಮ್ಮನನ್ನು ಅತ್ತಿ 
ಹಣ್ಣು ಕೊಡೆಂದು ಕೇಳಿದರು . . . ತಿಮ್ಮನು ಕೊಡುವುದಕ್ಕೆ ನಿರಾಕರಿ 
ಸಿದ (ಚೆಂಗಾಳ್ವ್ಯ. ೮೦) ; ಚೌಡಪ್ಪನನರು ತಮ್ಮ "ಶೀವರ್‌ಲೆಟ್‌' ಕಾರು 
ಕಳುಹಿಸುತ್ತೇಸೆಂದರೂ ಗೋದಿ ನಿರಾಕರಿಸುತ್ತಿ ದೃಳು (ಹೆಳ್ಳಹಾ. ೯೮) ; 
ಅವಳ ಸರಳಮನಸ್ಸು ಆವಳನ್ನು ಆದರ್ಶದತ್ತ ಕರೆಯುತ್ತಿತ್ತೇ ವಿನಃ 
ಹಿಂದಿರುಗಿ ಮತ್ತೆ ಬರಲು ನಿರಾಕರಿಸುತ್ತಿತ್ತು (ಜೀನರಂ. ೭೧) ; ಕುಪಿತ 
ಳಾದ ರಾಧೆಯು ಮೊದಲು ಕೃಷ್ಣನನ್ನು ಸ್ವೀಕರಿಸಲು ನಿರಾಕರಿಸುತ್ತಾಳೆ 
(ಭಾರಜಾ, ೪೫) ; ಬಡವನಾದಾಗ್ಯೂ ಸಂತುಷ್ಟ ನಾಗಿದ್ದ ಬ್ರಾಹ್ಮಣನು 
ಅವನ ಹೆಣವನನ್ನಿ ನಿರಾಕರಿಸುತ್ತಿದ್ದನು (ಶಾಂಪಜೀ. ೧೮). 

[(ನಿರಾಕರಣ---ಇಸ್ಕು] 

ನಿರಾಕಾಂಶ್ಸೆ (ನಾ). ಆಸೆಯಿಲ್ಲದಿರುವಿಕೆ; ಆಕಾಂ್ಷೆಗಳಿಲ್ಲದಿರು 
ವುದು: (0: (ಸಂ. ನಿರಾಕಾಂಕ್ಪಾ) 

ನಿರಾಕಾರ(ಗು).೧.ಆಕಾರವಿಲ್ಲದ; ರೂಪವಿಲ್ಲದ;ಅಮೂರ್ತವಾದ: 
ಆ ನರೌನಮಯ ಅಂಧಕಾರದಲ್ಲಿ, ನಿಸರ್ಗ . . . ನರೌನದಲಿ ತೆಯ್ದು ಕತ್ತಲಿ 
ನಲ್ಲಿ ನಿರ್ಮಿಸಿದ, ನಿರಾಕಾರನಿಗ್ರಹದಂತಿರುತ್ತ ದೆ (ಬೆತಂಬಾ. ೯೩).(ನಾ). 
೨. ಆಕಾರವಿಲ್ಲದುದು ; ರೂಪವಿಲ್ಲದುದು ; ದೇಹನಿಲ್ಲದುದು : 


(ಕುನ್ಯಾಆ, ೧೪-೧೮). 


ನಿರಾಕಾರವ ವಿರಾಜುವ ಸಾಕಾರವುಂಟಿ (ಅನಚಂ. ೨೭೦-೧೨೪೦) ; 
ಸಗುಣವೇ ಸಾಕಾರ ನಿರ್ಗುಣವೇ ನಿರಾಕಾರ (ಅನ್ಭುತ, ಟಿ-೭೮) ; ಸ್ವಪ್ನ 


ಲೋಕದೊಳು. ಆಕಾರಪ್ರಳಯವಿರುವಂತೆ, ತುಂಬಿದೆ ನಿರಾಕಾರ ತಮ 
(ಉಯ್ಯಾಲೆ. ೪-೪) ; ನಿರಾಕಾರವಾದದ್ದು ಪ್ರತ್ಯಕ್ಷವಾದರೆ ಆಕಾರ 
ವಾದದ್ದು ಕಾಣದೆ ಹೋದೀತು (ಗಾದೆ). ೩. ಆಕಾರವಿಲ್ಲದವನು ; 


ನಿರಾಕುಲ 


ದೇಹವಿಲ್ಲದವನು ; ಅಮೂರ್ತಸ್ವರೂಪ : ಆಯ್ಕಾ ನೀನು ನಿರಾ 
ಕಾರವಾಗಿರ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿರ್ದೆ ಕಾಣಾ (ಬಸನ.೩); 
ನಿರಾಕಾರ ನಿರಜ . . . ಪಂಪಾವಿರೂಸಾಕ್ಷ ಶರಣು (ಹಚಳೂ, ೧-೪). 
೪. [ಜೈನ] ಯಾವುದೀ ಫಲಪ್ರಾಸ್ತಿಯ ಅಪೇಕ್ಷೆಯಿಲ್ಲದೆ 
ಮರಣಾಂತಿಕೆವಾಗಿ ಕೈಕೊಳ್ಳುವ ಉಪವಾಸ: ಸಾಕಾರ ನಿರಾಕಾ 
ರಾಗತಮಪ್ಪ ನಶನಮೆಂಬ ಮೊದಲ ತಪದೊಳಂ . . . ಇಂತಪ್ಪ ಡೆಯೊಳಿಂ 
ತೆಂಬನರ್‌ ನಿಜಾಸಿದೊಡಲ್ಲದೆ ನಿಲ್ಲೆ ನೆಂಬಾ ನಿಯಮ 0 (ಅದಿಪು. ೬-೩೦ ವ) ; 
ಸಾಕಾರ ನಿರಾಕಾರ ವಿರಹಿತನಏಪವಾಸಂ (ಶಾಂತಿಪು. ೬-೪೯ ವು ; ಅರಯೆ 
ಸಾಕಾರ ನಿರಾಕಾರನೆನಿಪ್ಪೆರಡು ಭೇದದಶನಮಂ . . . ಆಂತಂ 
ಮುನಿಪಂ (ಚಂದ್ರಪು. ೧೧-೪). 0 “ಅನಶನನೆಂಬುದು ಸಾಕಾಂಕ್ಷ 
ಮತ್ತು ನಿರಾಕಾಂಕ್ಷ ಎಂದು ಎರಡುವಿಧವಾಗಿದೆ. ೧. ಸಷ್ಮಮ, 
ಅಷ್ಟಮ, ಮಾಸ ಮೊದಲಾದ ಉಸವಾಸಗಳೂ, ಕನಕಾವಳಿ, 
ಏಕಾವಳಿ, ಮುರಜ, ಸಿಂಹನಿಃಕ್ರೀಡಿತ ಮೊದಲಾದ ವ್ರತಗಳ 
ಅಂಗವಾದ ನಿಯಮಿತ ಕಾಲದ ಉಪವಾಸಗಳೂ ಸಾಕಾಂಕ್ಷ ; 
ಇದಕ್ಕೆ "ಇತಿರಿಯ'ವೆಂತಲೂ "ಅವಧೃತ ನೆಂತಲೂ 
ಹೆಸರುಂಟು. ೨. ಭಕ್ತಪ್ರತ್ಯಾಖ್ಯಾನ, ಇಂಗಿನೀಮರಣ, 
ಪ್ರಾಯೋಪಗಮನ ಅಥವಾ ಇನ್ನಾವುದೇ ರೀತಿಯಿಂದ ಮರಣ 
ಪರ್ಯಂತವಾಗಿ ಆಚರಿಸುವ ಉಪವಾಸಕ್ಕೆ ನಿರಾಕಾಂಕ್ಟನೆಂದು 
ಹೆಸರು. ಇದಕ್ಕೆ "ಯಾವಜ್ಜೀವ', "ಅನವಧೃತ' ಎಂದೂ 
ಹೆಸರುಂಟು, "ನಿರಾಕಾರ' ಎಂಬುದು ಇಲ್ಲಿ "ನಿರಾಕಾಂಕ್ಷ' 
ಎಂಬರ್ಥದಲ್ಲಿ ಬಳಕೆಯಾಗಿದೆ. [ಸಂ.] 

ಸಿರಾಕುಲ, ನಿರಾಕುಳ (ಗು). ೧. ಮನಃಕ್ಲೇಶವಿಲ್ಲದ ; ಚಿಂತೆ 
ಯಿಲ್ಲದ ; ವ್ಯಾಕುಲದಿಂದ ದೂರವಾದ ; ನೆಮ್ಮದಿಯಿಂದ 
ಕೂಡಿದ : ನಿರಾಕುಲಶುಕಮಯಂ . . . ಆಗಿ ಕಾನನಂ ಕಣ್ಣೆ ಸೆದುದು 
(ಹಚಕಾ. ೫-೧೮) ; ನಿರಾಕುಲಾಂತಃ ಕರಣನಾದನು ಬಳಿಕ ಕಲಿಭೀಮ 
(ಕುನ್ಯಾಆ. ೯-೪). (ನಾ). ೨. ವ್ಯಾಕುಲವಿಲ್ಲದವನು; ದುಃಖ 
ರಹಿತನಾದವನು : ನಿರಾಕುಲ ನಿಸ್ಕಲ ನೀಲಕಂಠ . : . ಜಯ ಶಂಕರ 
ನಿರ್ಜಡ ಶಾಂಭನೀಧವಾ (ಶಬಶಂ. ೫-೨೪) ; ನಾನೆಂಬ ನಾದಗಳು ಇಲ್ಲ 
ದಂದು... ತಾನು ತಾನೆಂಬ ವಸ್ತುಗಳು ಇಲ್ಲದಂದು ಅತ್ತಿತ್ತಲೆ 
ನಿಶ್ಚಿಂತ ನಿರಾಕುಲನಾಗಿರ್ದನಯ್ಯ (ಸಿರಾಗೋ. ೭-೪೫). ನಿರಾಕುಳ: 
೧. ಖಚರೇಶ್ವರನೆಯ್ದಿ ದಂ ನಿರಾಕುಳಗತಿಲೀಲನಪ್ರ ತಿರಥಂ ರಥನೂಪುರ 
ಚಕ್ರ ವಾಳಮಂ (ಶಿ9ಂತಿಪು. ೬-೨೨). ಪಿ, ಖಳಕರ್ಮಾಹ್ಟ ವಿಧೋಗ್ರ 
ಕಂಟಿಕಕುಳಪ್ರ ಧ್ವಂಸದಿಂದಂ ನಿರಾಕುಳರುಂ ನಿಷ್ಯಳರುಂ . . . ತಾಮಾಗಿ 
ಲೋಕಾಗ್ರದೊಳ್‌ ತೊಳಗುತ್ತಿ ರ್ಪ ವಿಶುದ್ಧ ಸಿದ್ಧ ರೆಮಗೀಗಾತ್ಮೋದಯ 
ಪ್ರಾಸ್ತಿಯಂ (ಜೀನಸಂ.೧-೨) ; ನಿತ್ಯಾನಂದ ನಿಜನಿಶ್ಚಲ ನಿರಾಕುಳ ನಿರ್ನಿ 
ಕಾರ (ಪ್ರಭುಲೀ. ೨-೮). ೩. ನಿರಾಯಾಸ ; ನಿಶ್ಚಿಂತೆ ; ನೆಮ್ಮದಿ : 
ಈ ಸಮಂಡದ್ರತೀರವುಪಾಯಬಹಳನುನಗಂ , , , ಇನ್ನಿಲ್ಲಿರಲ್ಪಾ ರದು 
ಪೆಜತೊಂದು. ನಿರಾಕುಳಮಸ್ಸೆ ಡೆಯನೆಡೆಮಾಡಿ ಬಂದೆನ್ನನೊಡಗೊಂಡು 
ಸೋಗಿಮೆಂಬುಡುಂ (ಸಂಚತಂ. ೧೫೦-೧೪) ; ನಿರಾಕುಳದ ಭಕ್ತಿ ನಿರ್ವ 
ಯಂಲಾಯಿತ್ತು ಬಸವಾ (ನೀಲನ. ೧೧-೨೬) ; ನಿಶ್ಚಿಂತನೆಂಬಾಶ್ರಮದಲ್ಲಿ 
ನಿರಾಕುಳ [ನಾರಾಂ. ನಿರಾಳ] ವೆಂಬ ಸಿಂಹಾಸನವನಿಕ್ಕಿ ಗಗನಗಂಭೀರದ 
ಭಾವಿಯೊಳಗೆ ಅಗೋಚರದ ಅಗ್ಲನಣಿಯ. ತಂದು (ಅವಚಂ.೮೩-೩೭೪) ; 
ತಮನ ಹಿಂಗಿಸಿ ವ್ಯಾಕುಲನನಳಿದು ನಿರಾಕುಳದಲ್ಲಿ ನಿಂದು . .:. ಮುಂದೆ 
ನೋಡಿದರೆ ಜ್ಯೋತಿಯ ಬೆಳಗ ಕಾಣಬಹುಡೆಂದರು (ಲಿಂಗನ, ೬೫-೫೬) ; 
ನಮ್ಮ ಏಿವೇಕನನು ದಳ ನೋಡುತಿರಲಿ ನಿರಾಕುಳದಲೆಚ್ಚ್ಹಾ ಡುನೆವು 
ನಿಲ್ಲೆಂದನಾ ಭೀಮ (ಕುನ್ಯಾಕ, ೧೯-೨೯). [ಸಂ.] 


೪೬೫೫ 


30 


ನಿರಾಕೃತ 


ನಿರಾಶುಲಂ, ನಿರಾಕುಳಂ (ಅ). ವ್ಯಾಕುಲನಿಲ್ಲದ ಹಾಗೆ; 
ನೆಮ್ಮದಿಯಿಂದ ಕೂಡಿ : ಇಳೆಯೊಳ್‌ ಸೆರ್ಮಳೆಯುಂ ಸಮಸ್ತ 
ಫಲಮುಂ ಸೆಂತೋಷಮುಂ ಧರ್ಮಸಂಕುಳಮಂಂ . . , ಶ್ರೀಯಂ 
ಮಾಯಂಂ ನಿರಾಕುಲ[ಸಾಕಾಂ.ಳ]ಮೆಂಡುಂ ನೆಲಸಿರ್ಪದೊಂದು ತೆಅನಂ 
ತಾಂ ಮಾಳ್ಕೆ (ಗಿರಿಕ. ೧೦-೧೧೫) ;  ಅಲರ್ಗಂಪಿಗೆಜಿಗಿರ್ದ 'ತುಂಬಿಗಳ 
ಬಂಬಲ್ಯಾರ್ಮುಗಿಲ್‌ . . . ಪಿಕಪ್ರಕರೆನ್ನಾದಂ ಮೇಘನಾದಂ ನಿರಾ 
ಕುಲನೊಂದಿರ್ಪ ಶುಕಾಳಿ ಶಕ್ರಧನುವೆಂಬಂತಾಗೆ ಮೇಘಾಗಮಂಚೊಲದೇಂ 
ಸೂಸಿದುದೋ ಮರಂದರಸನೃ ಪ್ಟಿ ವ್ರಾತಮಂ ಮಾಮರೆಂ  (ಉಜಶೇ. 
೨-೭೨). ನಿರಾಶುಳಂ : ನೀರಲತಾಂಗಿಯ ಸೋಂಕು ಮೆಯ್ಯೊಳಂ 
ಕುರಿಸೆ ನಿರಾಕುಳಂ ಕಳೆದನಾಜಿಪರಿಶ್ರಮಮಂ ಗಂಣಾರ್ಣವಂ (ಸಂಪಭಾ. 
೧೧-೧೫೫) ; ಮಗನದೊಂದು ವೃತ್ತಾ ಂತಮಂ ನಿರಾಕುಳನೆ ಪೇಟ್ಜರ್‌ 
(ಕಾದಂಉ. ನಿರಾಕುಳಂ ಬಿಸುಟು ಹಿಂಸೆಯೊಳಾದನುಸಂಸ್ಕ 
ವೃತ್ತಿಯಂ . . . ನೆಜಕಿಯೆ ನೋಂತುದು ನೋಂಪಿಗಳಂ ಮೃಗಾಧಿಸಂ 
(ನರ್ಧನಾ. ೬-೩೨); ಧ್ರುವಂ ಸನಾತನಂ ನಿತ್ಯಮನಿನಶ್ವರವಪ್ರ ತಿಚ್ಛವ 
ಶಾಶ್ವತ ಸ್ಥ್ಮಾನನೆನುಗಕ್ಕೆ ನಿರಾಕುಳೆಂ (ನಸ್ತುಕೋ. ೨೧-೨೦) ; 
ಮಾಯ್ಸ ವಿಧಾತ್ರನೆನ್ನಣುಗಿನಗ್ರ ತನೂಜನನಿಂತಗಲ್ಲಿ ಕೊಂಡುಯ್ಲುನಪಾರ 
ಶೋಕರಸಪೂರದೊಳೀ ಸಭೆಯಂ ನಿರಾಕುಳಂ ತೊಯ್ದ ನಡುತ ೯ಗುರ್ಪಿ 
ದನದಲ್ತೈರ್ಜಿ ನಿಚ್ಚ ನರಳಿ ತನ್ನೊಳಂ ಪೊಯ್ದ ನಿದರ್ಶೆ ಕೃ ತ್ಯವೆನಗೇನೆ 
ನುತುಂ ತಳೆದಂ ಪ್ರಳಾಸಮಂ (ಚಂದ್ರಪು. ೫-೧೦) ; ಶಿವನಲ್ಲಿ ತಿರುನಾಳ್ಗೆ 
ಬರೆ ಕಂಡು ತರುಕುಳಂ ಶಿನನ ರೂಪಂ ಬಯಸಿ ಬೆಳೆದವು ನಿರಾಕುಳಂ 
(ನಂಬರ. ೯-೨೬) ; ಏಕದ್ವಿ ತ್ರಿ ಚತುಃ ಪಂಚಾಕಲಿತಾರ್ಥಂಗಳಾಗಿ 
ಅಟನೊಳವು ನಿಸರ್ಗಾಕೃತಿ ೬ ನಿರಾಕುಳವರಿಿಸಿರ್ವೆಂ (ಶಮದ. ೨೩); 
ನಿರಾಕುಳಂ ಚಪ್ಪ ನ್ನದೇಶಂಗಳಂ ಸಂಚರಿಸುತುಂ ಕಪ್ಪ ಕಾಣೈಗಳಂ ಕೂಡಿ 
ತರ್ಪೆದು (ರಾಮಾಶ್ವ. ೪೬-೨೯). [೫0] 

ನಿರಾಶುಳ "ನಿರಾಕುಲ' ನೋ. 

ನಿರಾಕುಳೆಂ "ನಿರಾಕುಲಂ' ನೋ. 

ನಿರಾಕುಳತೆ (ನಾ). ನಿಶ್ಚಿಂತೆ ; ನೆನ್ಮುದಿ ; ನಿರಾನುಯನುಮುಪ್ರತಿ 
ರೂಪನುಮಾಗಿ ಡದೇನಕಾಂತಾದಯಿತಂ ನಿರಾಕುಳತೆಯಂ ತಳೆದು 
(ನರ್ಧನೂ. ೧೧-೧). [ಸೆಂ. ನಿರಾಕುಲತಾ] 

ನಿರಾಕುಳಿತ (ಗು). ವ್ಯಾಕುಲವಿಲ್ಲದ ; ಕ್ಲೇಶವಿಲ್ಲದ : ನಿರಾಕುಳಿತ 
ಮನಂ ಬೃಹಸ್ಪತಿ ಸಮಾಯತನಮೇ ಎನಲಇಯತೆಂ (ಗಿರಿಕ. ೧೦-೮೮) ; 
ಏಕನೇವಾದ್ವಿತೀಯನೆಂಬ ನಿರಾಕುಳಿತ ತೇಜೋನಿಧಿಗೆ ಮಾಯಾಕಳತ್ರ, 
ದೊಳಾಯ್ತ್ರ್ತು ನಿಜಗುಣಭೇದವು (ಕುವ್ಯಾಅ. ೧೪-೩೩). [ಸಂ. ನಿರಾಕುಲಿತ] 

ನಿರಾಶುಳಿಸು (ಕ್ರಿ). (?) : ಸೋಕಿದನಿಲನನಂದಗೆಡಿಸಿದಳಾಕೃ ತಿಯ 
ಸರಿಮಳದಲಂಗನೆ ಮೂಕನಾದವು ಗಿಳಿಗಳಬಲೆಯ ಕಳರವಂಗಳಲಿ ನಾಕ 
ನನಿತೆಯ ನಯನಕಾಂತಿ ನಿರಾಕುಳಿಸೆ ಹರಿಣೀಕುಳನನಿಂತಾಕರಿಸಿದಳು 
ಚಾರುನನಲಕ್ಷುವಿಯನು ಚಸಲಾಕ್ಷಿ (ನಿಭಾಗ. ೫-೨-೭). 
[ಗ ಇದು “ನಿರಾಕರಿಸು” ಎಂಬುದರ ಅಸಲಿಖಿತವಿರಬಹುದು] 

ಸಿರಾಕೃತ (ಗು). ೧. ನಿವಾರಿಸಿದ ; ಹೊರದೂಡಿದ : ಪಿತೃ ಸಂದೇಶ 
ದಿನಾ ಮಹೋನ್ನ ತಿಯುತಂ ಸಾರ್ದ್ರಾಂತರಂಗಂ ನಿರಾಕೃತಭೂತಾಪಭರೆಂ 
ಕುಮಾರನಧಿಕೋತ್ಸಾಹಾವಗಾಹಂ ಪ್ರಭಾವತಿಯೆಂಬಗ್ಗದ ಕನ್ನೆಯಂ 
ಮದುವೆನಿಂದಂ (ಚಂದ್ರಪು. ೪-೧೨) , ಉಳಿರ್ವಭಿಸೇಕಗಂಧಸಲಿಲಂಗಳ 
ನಾಗಳೆ, , . ಕೋನುಳಾಂಗುಳಿಗಳೊಳಟ್ಲೂ ಕೊಂಡೆರ್ಜೆಯೊಳಂಟ ನಿರಾ 
ಕೃತನಾಪತಾಪಮುಂತ್ತು ಳಕಕದಂಬಕಂ ನಲಿದುದಂದು ಕರಂ ದಿನಿಜಾಂಗ 
ನೋತ್ಕರಂ (ಚಂದ್ರಪು. ೧೨-೧೪೮). (ನಾ). ೨. ಕಡೆಗಣಿಸಿದುದು ; 
ನಿರಾಕರಿಸಿದುದು : "ಪ್ರ(ತ್ಯಾ)ಖ್ಯಾತಂ.. . . ನಿರಾಕೃ ತಂ, ನಿರಸ್ತಂ, 


೬೪೦) 


ನಿರಾಕೃತಿ 


ಅಪನಿದ್ಯ 0, ಪರಿಹೃತಂ-ಈ ೭ ಸರಿಹರಿಸಲ್ಪಟ್ಟು ದೆ” (ಹಲಾಯಃ. 
೧೧೭-೧೪). [Aೆಂ.] 

ನಿರಾಶೃತಿ (ನಾ). ೧. ರೂಪವಿಲ್ಲದುದು ; ಆಕಾರವಿಲ್ಲದುದು ; 
ಆಕೃತಿಯಿಲ್ಲದುದು : ಏಕಮಾತ್ಮಾಯೆಂದು ನೇದಾನೀಕ ಕೈವಾರಿ 
ಸಲು ಮೆಜಕಿವ ನಿರಾಕೃತಿಯ ಪರಬೊಮ್ಮರೂಪಿನ ತಾತ ನೋಡೀತ 
(ಕುವ್ಯಾಉ. ೯-೫೩), , ೨. ವೇದಾಧ್ಯಯನ ಮಾಡಿರದನನು ; 
ವೇದಗಳನ್ನು ಅಭ್ಯಾಸ ಮಾಡದನನು ; “ಅಸ್ವಾಧ್ಯಾಯಂಃ, ನಿರಾ 
ಕೃತಿಃ --ಈ ೨ ವೇದವಿಲ್ಲದವಂ” (ಹಲಾಯು. ೬೭-೨೫೧) ; “ಓದಿಲ್ಲದಂ 
ನಿರಾಕೃ ತಿಯ ನಧ್ಯಾಯನಕ್ಕುಂ? (ಮಂಗರಾ. ೬೪-೬). ೩. ಹೊರ 
ದೂಡಿದುದು ; ತಿರಸ್ಕೃತವಾದುದು : *ಪರಿಹೈತಂ . . . 'ಅಪವಿದ್ಧ 
ಮೆನೆ ನಿರಾಕೃ ತಿ ಪ್ರ ತಿಕ್ಷಿಸ್ತ ನೆನಲು” (ನುಂಗರಾ.೧೨೮-೯). ೪. ತಿರಸ್ಕರಿಸು 
ಪುದು; . ಉಸೇಕ್ಷಿಸುವುದು “ಪ್ರ ತ್ಯಾಖ್ಯಾನಂ, ನಿರಸನಂ, 
ಪ್ರತ್ಯಾದೇಶಃ, ಸಿರಾಕೃತಿಃ ೪ ತಿರಸ್ಕರಿಸುವಿಕೆ, ಜರಿಯುವಿಕೆ? 
(ಸಿದ್ಧಾಂತಿ, ೩೬೬). [ಸೆ] 

ಸಿರಾಸ್ಟೇಪ (ಗು). ೧. ಆಶ್ಷೇಪವಿಲ್ಲದ; ದೂರಿಲ್ಲದ. (ನಾ). 
೨. ಆಶ್ಲೇಪವಿಲ್ಲದುದು. ೩. ಆಕ್ಷೇಪವಿಲ್ಲದಿರುವಿಕೆ. [ಸಂ.] 

ನಿರಾಶ್ಮೇಪಣೆ (ನಾ). ೧.. ಆಕ್ಷೇಪಣೆಯಿಲ್ಲದುದು. ೨. ನಿಂದನೆಗೆ 
ಗುರಿಯಾಗದಿರುವಿಕೆ ; ನಿಂಡೆಗೆ ಗುರಿಯಾಗದ ಸ್ಥಿತಿ: (ಈ. 

[ಸಂ. ನಿರಾಕ್ಷೇಪಣ] 

ನಿರಾಖ್ಯ (ನಾ). ಹೆಸರಿಲ್ಲದವನು : ಅನಾಮಧೇಯ : ನಿರಾಕಾರ 

ನಿರ್ಗುಣ ನಿರುತ್ತರ ನಿರಾಖ್ಯ ನಿರ್ಜಡ ನಿರ್ವಿಕಲ್ಪ (ನಿಳೋಪು. ೬-೨). 
[ಸಂ.] 
ಸಿರಾಗ (ಗು). ಆಸಕ್ತಿಯಿಲ್ಲದ; ಮೋಹವಿಲ್ಲದ ; ಕಾಮವಿಲ್ಲದ. 
[ಸಂ.] 

ನಿರಾಗಮ (ಗು). ವೇಜೋಕ್ತವಲ್ಲದ ; ವೇದಾಧಾರವಿಲ್ಲದ ; 

ದೇಗುಲಕೆ ನಿಮಗಿನ್ನು ನಿಚ್ಚಂ ಹೋಗಿ ಹೊಡವಡಲೇತಕೆಂಬ ನಿರಾಗಮ 
ಶ್ನೈಗೆ ಕೊಡುನೆನುತ್ತ ರವನು (ಬಸು. ೫೧-೧೯). [ಸಂ.] 

ನಿರಾಗಸ (ನಾ). ಪಾಸರಹಿತವಾದುದು ; ತಪ್ಪಿಲ್ಲದುದು : ಇಂಥ 
ಸಂಬಂಧ ಮುಂಂಬಯಿಯಲ್ಲಲ್ಲದೆ ಮತ್ತೆಲ್ಲಿಯೂ ಇಷ್ಟು ಸರಾಗ 
ವಾಗಿಯೂ ಸರಳನಾಗಿಯೂ ನಿರಾಗಸವಾಗಿಯೂ ತಿಳಿಯಾಗಿಯೂ 
ಸಾಗುವದು ಶಕೃವಿಲ್ಲ (ಮುಕ್ತಿ. ೩೩). [ಸಂ. ನಿರಾಗಸ್‌] 

ನಿರಾಗಸೆ (ನಾ). ಪಾಪವಿಲ್ಲದವಳು ; ತಪ್ಪು ಮಾಡದಿರುವವಳು : 
ನಿರಾಗಸೆಯ ನಿಷ್ಕಾರಣದಿ ಬಿಡುವುದುಚಿತನೆ ನರೇಶಾ 

[ನಿರಾಗಸ4 -ಎೃ] 

ನಿರಾಜಿ, ನೀರಾಜಿ, (ನಾ). ೧. ಜರತಾರಿ; ಸರಿಗೆ; ಕಲಾಬತ್ತು: 
ನಿರಾಜಿಯಂ ದುಪ್ಪಟ ಗುಣಶ್ರ್ರೇಷ್ಮ ವಾಗಿಯೂ , ಚ ೬ ವಾತಶ್ಲೇಸ್ಮಹರ 
ವಾಗಿಯೂ ಇರುವುದು. (ಸಕನೈ. ೩೩); ನಿರಾಜಿಯ ತೆರೆಯ ಮರೆಯೊಳ್‌ 
ಪ್ಪಾಶನೆಯಂಗೈಸಿ (ಸೌಗಂಧ ನಿಗಿನಿಗಿಸುತಿಹ ನಿರಾಜಿಯ 
ಹಾಶಿಕೆಯ ಹಾಕಿ (ಬಾಜೂಕ ೧೧); ಗದ್ದಿಗೇ ಮೇಲೆ ಕೂತುಕೊಳು 
ವಾಗ ಧರಿಸಿಕೊಳ್ಳು ವುದಕ್ಕೆ ನಿರಾಜಿ ಅಂಚು ಸೆರಗು ಉಳ್ಳ, ಹಳದೀ 
ಮಗುಟಿ ಕೆಂಪಿನ ಮಗುಟಿಗಳಾದವು (ನಾನು. ೧೨೮). ನೀರಾಜಿ, : 
೨. ಜರತಾರಿಯ ಬಟ್ಟಿ, ಹಾಸು: ನೀರಾಜಿಯೆ ಮೇಲುಕಟ್ಟು 
ಗಳಂ ಕಟ್ಟ. , . ನೋಡುವನರಿಗೆ ನಿಸ್ಮಯವಾಗುನಂತೆ ರಾಜದ್ವಾರನುಂ 
ರೆಚಿಸಿದಂ (ಸುಡ್ರಾನುಂ. ೧೯೨) ; ಹಾಸಿ ನೀರಾಜಿಯನದರಲ್ಲಿ ರತ್ನದ ರಾಶಿ 
ರಾಶಿಗಳನು ಸುರಿದೂ ಮಾಸಲೀಯದೆ ಜವಳಿಗಳ ಮೆದೆಯನಿಟ್ಟು ಲೇಸಿನ 
ಶೆಟ್ಟಿ ಗಳಿಹರು (ಸೌಗಂಸ. ೧-೧೧). 


(ವೆಂಕಾರಾ, 


೨-೧೧-೨೩). 


೪೩-೭); 


೪೬೫೬ 


10 


20 


30 


35 


40 


45 


ನಿರಾತಂಕ 


ನಿರಾಜಿಯ ಖಿಲ್ಲತ್ತು ಇ ಸನ್ಮಾ ನಾರ್ಥವಾಗಿ ಕೊಡುವ ಜರತಾರಿ 
ಅಂಚಿನ ಉಡುಗೊರೆ, - ಶಾಲು : ದೊರೆಗಳನರು ಅಪ್ಪ ಣೆಕೊಟ್ಟು 
ಕಳುಹಿದ್ದ ನಿರಾಜಿಯೆ ಖಿಲ್ಲತ್ತು ನವರತ್ನಾಭರೆಣ ಮುಂತಾದ ಪದಾರ್ಥ 
ಗಳನ್ನೂ ಕುಶಲಪತ್ರಿಕೆಯನ್ನೂ ಒಪ್ಪಿಸಿದನು (ನುಹಾನಂ. 1, ೧೪೩). 
[?. / ತುಳು. ನಿರಾಜಿ, ನಿರಾಸಿ; ತೆಲು. ನಿರಾಸೀ] 
ನಿರಾಜಿಕಂಬಿ (ನಾ). ಕಲಾಬತ್ತಿನ ಅಂಚು: ಬೀದಿಯಲ್ಲಿ ಹಳೇ 
ಸಿರಾಜಿಕಂಬಿಯೆನನು ಕೂಗಿಕೊಂಡು ಹೋಗುತ್ತಿದ್ದಾನೆ. (ರೂಢಿ). 
[ನಿರಾಜಿ 4. ಕಂಬ್ಳಿ] 
ಸಿರಾಜಿಗೌಸು (ನಾ). ಜರತಾರಿ ಬಟ್ಟೆಯ ಮುಸುಕು,-ಹೊದಿಕೆ : 
ಮಣಿಮಯದ ತಟ್ಟಿ ಗಳಲ್ಲಿ ಮಡಗಿ ನಿರಾಜಿಗೌಸುಗಳಿಂದೊಡಗೂಡಿ 
ರಾಜೇಂದ್ರನ ಮುಂದಿರಿಸಿ, (ಸೌಗಂಧಿ. ೫೭೧-೨). 
[ನಿರಾಜಿ -- ಗೌಸು (-ಆಗನಸು)] 
ನಿರಾಜಿತೆರೆ (ನಾ). ಜರತಾರಿ ಬಟ್ಟೆಯ ಸರದ, --ಜವನಿಕೆ : ದೊಡ್ಡ 
ಉಪ್ಪರಿಗೆ... ಪಟ್ಟೀ ತೆರೆಗಳು, ನಿರಾಜಿತೆರೆಗಳು, ಗೋಡೆಯ ಸುತ್ತ 
ಲಕ್ಷಣವಾಗಿ ಕಟ್ಟ ರತಕ್ಕ ಭಾವಚಿತ್ರಗಳೂ * ೩ * ಕಾಣಿಸಿದವು (ಸೇಟಿಮಾ, 
೫೫). [ನಿರಾಜಿ 4- ತೆಕ್ಕೆ] 
ನಿರಾಜಿದುಪ್ಪ ಟ (ನಾ). (ಹಾಸಲು ಮತ್ತು ಹೊಜೆಯಲು ಉಪ 
ಯೋಗಿಸುವ) ಜರತಾರಿಯ ದುಪ್ಪಟ.: ರಂಗುವಡದ ಬೆರಳುಂಗುರ. 
ಗೆಲಸದ ಅಂಗಿ ನಿರಾಜಿದು ಪ್ಪ ಟಿಯೆಂ (ಸಾಂದಕಾ. ೫-೧೨೧). 
[ನಿರಾಜಿ + ದುಪ್ಪ ಟ] 
ನಿರಾಜಿಬಟ್ಟಿ (ನಾ). ಜರತಾರಿಯ ಬಟ್ಟೆ, ವಸ್ತ್ರ : ಬೆರಳಿಗೆ ಉಂಗುರ 
- - ಸಟ್ಟೀ ಅಂಚಿನ ಧೋತ್ರವಾಯಿತು, ನಿರಾಜಿಬಟ್ಟಿ 
ಯಾಯಿತು: (ಮಾನುರಾ. ೧೨೮). [ನಿರಾಜಿ -- ಬಟ್ಟಿ] 
ನಿರಾಜಿವಸ್ತ್ರ (ನಾ). =ಫಿರಾಜಿಬಟ್ಟಿ : ಚಿನ್ನ ಬೆಳ್ಳಿ ಪಾತ್ರೆಗಳನ್ನೂ 
ಸಿರಾಜಿನಸ್ತ್ರಗಳನ್ನೂ . FA ಕೊಟ್ಟು (ಕೃಮಾಸ. ೫೫). 
[೩ಿರಾಜಿ--ವಸ್ತ್ರ] 
ನಿರಾಜಿಸೀರೆ, ನೀರಾಜಿಶೀರೆ, ನೀರಾಜಿಸೀರೆ (ನಾ). ಜರತಾರಿ 
ಸೀರೆ; ಕಲಾಬತ್ತಿನ ಸೀರೆ: ಇನ್ನು ಸ್ವಲ್ಪ ತಡವಾಗಿದ್ದಲ್ಲಿ ಆ ಧೂರ್ತರು 
- ಅವಳುಟ್ಟ ದ್ದ ನಿರಾಜಿಸೀರೆಯನ್ನು ಕೂಡಾ ದಯಾದಾಕ್ಷಿಣ್ಯನಿಲ್ಲದೆ 
ಸುಲಿದುಕೊಂಡು ಬಿಡುತ್ತಿದ್ದರು (ಭಾವೀ. ೩). ನೀರಾಜಿಶೀರೆ : 
ತೇಜದಿಂ ಮೆರೆವ ಕನಕಾವರಣ ನುತ್ತು ನೀರಾಜಿಶೀರೆಯಂಮೆನಿಸೆ 
ಯಾಜ್ಞಿಕರೆ ಹೋಮನಿಭ್ರಾಜಿತಾಸಿತ ಧೂಮಮಳಕಾಳಿಯಾಗಲಾ ನಗರಿ 
ನಾರಿಯೊಲೆಸೆವುದು (ಅರ್ಚಾವಿ. ೧-೪೬). -ಫೀರಾಜಿಸೀರೆ : ಆರು 
ತಿಂಗಳಿಗೊಂದರಂತೆ ಕೊಂಡುಕೊಳ್ಳುವ ವರ್ಣರಂಜಿತ ನೀರಾಜಿಸೀರೆ 
ಗಳನ್ನೂ ತಂಗಿಗೆ ತೋರಿಸಿದ್ದಾಳೆ. (ಬೆಳುನು, ೨೫೩). 
[ನಿರಾಜಿ--ಸೀರೈ] 
ನಿರಾಡಂಬರ (ಗು). ಆಡಂಬರವಿಲ್ಲದ; ಸರಳವಾದ: ಅನರ 
ನಿರಾಡಂಬರ ವ್ಯಕ್ತಿ ತ್ವ ಅವರ ಮನಸ್ಸನ್ನು ಸೆಳೆಯಿತು (ರಂಗರೋ, ೬೨); 
ವಾಯುಗುಣಕ್ಕೆ  ಅನುಗುಣವಾಗಿರುವಂತೆ ಉಡಿಗೆ ತೊಡಿಗೆಗಳು 
ನಿರಾಡಂಬರವಾಗಿದ್ದು ವು (ದಭಾಇ, ೮೧). [ಸಂ] 
ನಿರಾತಂಕ (ಗು). ೧. ಅಡೆತಡೆಯಿಲ್ಲದ ; ಸುಗಮವಾದ; ಅಡ್ಡಿ 
ಯಿಲ್ಲದ. (ನಾ). ೨. ನಿರ್ವಿಘ್ನವಾದುದು ; ತೊಂದರೆಯಿಲ್ಲ 
ದುದು; ಅಡೆತಡೆಯಿಲ್ಲದುದು ; ಸುಗಮವಾದುದು : ಸಾಮ್ರಾ 
ಜ್ಯಮಂ ನಿಷ್ಯಂಟಕನಂ೨ಂ ನಿರಾತಂಕಮಂಂ ನಿಜಾಯತ್ತ ಮುಮೆನಿಸಿದಂ 
(ಚಂದ್ರಪು, ೨-೬೦ ನ); ಆಗಸದ ಗಂಟುನೋರೆಯಲಿ ಹೊಂಬಿಸಿಲ ತುಂಬು 
ನಗೆ ಹರಿಸಿ ಹರಿದಿಹುದು ನೀರು ನೀರೇ ನಿರಾತಂಕ (ಸೆಲಮು. ೧೫-೧೪). 


ವಾಯಿತು . 


ನಿರಾತ್ಮ 


೩. ನಿರ್ಭೀತಿ; ಹೆದರಿಕೆಯಿಲ್ಲದಿರುನಿಕೆ: ಇನ್ನು ನಿನ್ಮ ಕೆಲಸಕ್ಕೆ 
ನಿರಾತಂಕವಾಗಿ ಕೈ ಯಿಕ್ಕಿರಿ (ಸನ'ತಿ, ೩೭); ಹಿಂಡುಹಿಂಡಾಗಿ ನೊಣಗಳು 
ಬಂದು ಎಲೆಯ ಸಾ ಕ ತೊಟ್ಟಿ ಕೈದ್ಧ ಸಾಯಸದ ಬಿಂದುಗಳನ್ನು ನಿರಾ 
ತಂಕವಾಗಿ ಹೀರಿದ ದೃ ೈಶ್ಯವನ್ನು - ನೋಡಿದ್ದು ಇಂದಿಗೂ “ನಿದೆ 
(ನಂಟರು, ೪೩). [ಸೆಂ.] 

ನಿರಾತ್ಮ (ನಾ). ಕೈಗೊಂಡ ವ್ರತವನ್ನು ಬಿಟ್ಟಿ ಸ್ಸೈವನು: “ಆತ್ತಪ್ರತ 
ಸಸಿ ಲೊನರ್ಕಿತನವಕೀರ್ಣನುಂ ನರಾತ್ಮನುನಕ್ಕು ೦೫" (ನೆಸ್ತುಕೋ. 
ಜಗು [ಸಂ. ನಿರಾತ್ಮನ್‌] 

ನಿರಾತ್ಮಜ (ನಾ). ನುಗವಿಲ್ಲದಿರುವನನು; ಪುತ್ರಹೀನ : ದಿನನಾಂಶ 
ದೊಳಿರೆ ಹಿಮಕರನಿನಾದಿಗಳ ನೋಡೆ ಪುಟ್ಟ ದಂ ತರದಿಂ ಕೋಪನನನನಿಪ 
ಸ್ಪ್ರಿಯಂ ಬಹುಧನಾನ್ವಿತಂ ಪ್ರಭು ನಿರಾತ್ಮಜಂ ವಧಶೀಲಂ (ಜಾತತಿ. 
೨0-೧೬). [Ao] 

ನಿರಾದರ (ಗು). ೧. ಆದರವಿಲ್ಲದ; ಮನ್ಸಣೆಯಿಲ್ಲದ; ಗೌರವ 
ವಿಲ್ಲದ. (ನಾ). ೨. ಆದರವಿಲ್ಲದನನು ; ಆಸಕ್ತಿಯಿಲ್ಲದವನು : 
ಸಾರವಸ್ತು ಗಳೊಳ ನಿಸರ್ಗದಿಂದೆ ತಾಂ ನಿರಾದರನಾಗಿ ಶುಭಭಾನನೆಯೊಳ್‌ 
ರಾಜ್ಯಕಾಲನುಂ ಸಲಿಸುತ್ತು ವಿಂಕೆ (ಶಾಂತಿಪು. ೭-೧೧೬ ನ) ; ಭಯವಿನರ್ಜಿತ 
ಹೃ ದಯರುಂ ಪಾಸಮೆ ಮೂರ್ತಿವಂತಮಾಗರ್ದು 'ದೆಂದಸಂಯತರೊಳ್‌ 
ನಿರಾದರರುಮಪ್ಪಲ್ಲಿ ಧರ್ಮತತ್ವಮಂ ಕೇಳು ನಿರ್ವೇಗದಿಂ ಕುಮಾರ 
ದಿಟ್ಲಕ್ಷಿತರಾದರ್‌., (ಚಾವುಂಪು. ೨೮೧). [ಸಂ.] 

ನಿರಾದರಣೆ (ನಾ). ಗೌರವಿಸಜಿ ಇರುವಿಕೆ ; `ಮನ್ನಿಸದಿರುವಿಕೆ. 

[ಸಂ. ನಿರಾದರಣ] 

ನಿರಾದಾನ (ನಾ). ಏನನ್ನೂ ತೆಗೆದುಕೊಳ್ಳ ದಿರುವುದು ಅಥವಾ 
ಕೊಡದಿರುವುದು : ಅಂತು ಮಂಡಿಸಿ ತರೀರಗಮೇತಂ ನಿರಾದಾನ 
ವಿಧಾನದಿಂ ಗಾಳಿವೆಜಗಿನೊಳಿರ್ದಮುಳದೀಪಿಕೆಯಂತಿರ್ನರುಮೊಡನದ್ಯ ಶ್ಯ 
ರಾಗಿ ಬಂದು (ಶಾಂತಿಪು, ೩-೫೧ ವ). [ಸಂ.] 

ನಿರಾಧಾರ (ಗು). ೧. ಆಧಾರವಿಲ್ಲದ ; ನಿರಾಲಂಬವಾದ, (೫). 
೨. ಆಧಾರವಿಲ್ಲದುದು ; ನೆಲೆಯಿಲ್ಲದುದು ; ಬಸನನಲವು ನಿರಾ 
ಧಾರವಾಯಿತ್ತು (ನೀಲನ, ೨೨-೬೬) ; ಭೂಮಿಯು, ಚಂದ್ರನ ಹಾಗೆ 
ನಿರಾಧಾರವಾಗಿ, ಅಂತರಿಕ್ಷದಲ್ಲಿ ತೇಲಾಡುತ್ತದೆ (ಭೂಗೋಳ, ೩). 
೩. ನಿರಾಲಂಬನಾದವನು ; ಸ್ವತಂತ್ರ ನಿಶ್ಚಿಂತ ನಿರ್ಲೇಸ 
ನಿರ್ಗುಣ ನಿರೌಧಾರ . . . ಪುರಹರೆನೆ (ಸೋನುಚ. ೧-೫). [ಸಂ.| 

ನಿರಾಧಾರಿ (ನಾ).. ಆಧಾರನಿಲ್ಲದವನು; ಬಡವ: ಆತ ಎಲ್ಲನನ್ನೂ 
ಕಳೆದುಕೊಂಡು ನಿರಾಧಾರಿಯಾಗಿದ್ದಾ. ನೆ. (ರೂಢಿ). [ಸಂ. ನಿರಾಧಾ ಇರಿನ್‌] 

ನಿರಾನಂದ (ಗು). ಅನಂದರಹಿತವಾದ ; ದುಃಖದಿಂದ ಕೂಡಿದ ; 
ನಿರಾನಂದಜನೋಪೇತೆಯುನುಮಾಧಿತಹರ್ಷೊ ₹ ತೃರ್ಷೆಯರಿ ಮಾಗಿರ್ದ 
ತನ್ನ್ನನ್ಹಯರಾಜಧಾನಿಯನನುಜಸಮೆ (ತನಸರಾಜಿತನೆಯ್ಯೆ ನಂದು(ತಂತಿಪು, 
೧೧೯೩), [ಸಂ.] 

ನಿರಾಸದ (ನಾ). ಆಪತ್ತಿನಿಂದ ದೂರವಾದುದು ; ಅಪಾಯರಹಿತ 
ವಾದುದು;ಸುರಕ್ಷಿತವಾದುದು: ಇಷ್ಟು ರಾತ್ರಿಯಲ್ಲಿ ಒನಿನ್ಮಿಂಡೊನ್ಮೊ 
ತಮ್ಮ ನಿರಾಪದವೂ ನಭ್ಛ ತವೂ ಆದ ಧಿವಾಸದ ಹತ್ತರ ಜನಸಮಾಗನು 
ಕಂಡು ಅವು ಚಕಿತನಾಗಿ ಚೀತ್ಕರಿಸಿವೆ (ಇಪ್ಟಕ, ೧೨೭); ನಿರಾಪದನಾದ 
ಆಶ್ರಮಪ್ರಾಂತದಲ್ಲಿ. . . ಹಸುವಿನ ಕರುಗಳು, ಸೂರ್ಯದೇವ ಸಕಲ 
ಜೀನಿಗಳಲ್ಲೂ ಮೂಡಿಸಿದೆ ಹರ್ಷ; ಚಟುನಓಕೆಗಳಿಗೆ ರೂಪುಕೊಟ್ಟ ರತಿನೆ. 
(ಜಿತಂಬಾ. ೧). [ಸೆಂ] 

ಸಿರಾಪರಾಧಿ (ನಾ). ನಿರಪರಾಧಿ: 
ಬೇರುಗೊಲೆಯನೆಗೈದ ಲಜ್ಜೆಗೆ ನಾರಿ ಗಂಗೆಯ 


ಮಾರನೆಂಬ ನಿರಾಸರಾಧಿಂಯ 
ಶಿರದಿ ತೊಡೆಯಲ್ಲಿ 


೪೬೫೭ 


0 


25 


ನಿರಾಭರಣ 


ಗೌರಿಯನು ತಾ ಳ್ಗ (ಕೌಶಿರಾ. ೨-೧) ; ರಾಪುಮಾಡದೆ ಬಿಡನು ಯನುನು 
ನಿರಾಪರಾಧಿಯ ನೋಡಿ ಕೀರ್ತಿಕಲಾಪನನು ನೀ ಕಾಯ್ದ ರಕ್ಷಿಸು. 
(ಹರಿಸಾ. ತಂದೆಗೆ ಸರ್ಪದಷ್ಟ ನ್ಟ ವಿಂರದಾದುಡಿನುತ್ತ ಭುಜಂಗ 
ಯಾಗನುಂ ಕುಂದಿನಿತಿಲ್ಲದಂತೆ ರಚಿಸುತ್ತಿರುವಾಗ ನಿರಾಪರಾಧಿಗಳ್‌ 
ಬೆಂದುದಜಿಕಿಂದಲಂದು. ಜನನೇಜಯನೆಂಬ ನೃಪಂಗೆ ಕುಸ್ಕ ತಾ 
ಬಂದುದು (ಕಜಿಕೆಕಂ, ೨೮). [ಆಸಂ. ನಿರಪರಾಧಿನ್‌] 

ನಿರಾಫೇಕಂ (ಅ). ಅಸೇಕ್ಷೆಯಿಲ್ಲದೆ ; ನಿಸ್ಪುಹವಾಗಿ (?): 
ಧರ್ಮಸುತನನಾಂ ನಿನಗೆ ನಿರಾಪೇಕನೊಡಂಬಡಿಸಂನೆಂ (ಸಂಸಭಾ. 
೧೩-೧೩. [2] 

ನಿರಾಪೇಕ್ಷ (ನಾ). ೧. ಅಸೇಕ್ಷೆಯಿಲ್ಲದಿರುವಿಕೆ ; ಬಯಕೆಯಿಲ್ಲ 
ದಿರುವಿಕೆ; ಉರ್ವರಾಸ್ಯತಿಲಕನಪ್ಪ ತಪೋಧನನುಂ ಸಿದ್ಧ ಸ ಗಿರಿಯೊಳಾತ್ಮ 
ಪರನಿರಾಸೇಕ್ಷಮಪ್ಪ ಪ್ರಾಯೋಸಗನುನದಿಂ . . 'ಓಿಚ್ಯುತೇಂದ್ರ 
ಪದೆನುಂ ಪಡೆದಂ (ಕಾಂತಿಪು. ೪-೧೦೯ ನ); ಶೈಂಗರಿಸಿಕೊಂಡಿದ್ದ ಂಥಾ 
ಕಾಂತಿಯುಳ್ಳ ಶರೀರದ ಪುರುಷನಂ ಸ್ತ್ರೀಯರು ಬಯಸಿದೊಡೆ ಅದು 
ನಿರಾಪೇಕ್ಷ (ಕಾಮಂ. ೯-೧೯೭). ಡು ಬಯಕೆಗಳಿಲ್ಲದವನು ; 
ಏನನ್ನೂ ಬಯಸದಂಥವನು ; ರಪೇಕ್ಷ : ಕಾನನಮಧ್ಯಸ್ಥಿತ 
ರುಂದ್ರ, ಗಿರೀಂದ್ರಶೃಂಗದೊಳ re ನಿರಾಪೇಕ್ಷರಾಗಿ . 
ತರಿ ದ್ರಿಶಿಖರದೊಳೊಂದೆಡಿನತ್ತು. (ಶಾಂತಿಪು. ೩-೬೧ ವ) ; ಗುರೂಪಕೋಧ 
ನಶದಿಂ ಸ್ಲಾನಾನ್ನಪಾನಂ ಹಲೇಪನಮಾಲ್ಯಾದಿಗೆ ತಾನೊಡಂಬಡುನನೇಂ 
ದೇವಂ ನಿರಾಪೇಕ್ಷನೋ (ಅಜಿಪು, ೫-೮೬). 

[ಎಸಿ ನಿರಪೇಕ್ಷ] 

ನಿರಾಬಾಧ (ಗು). ೧. ಬಾಥೆಯಿಲ್ಲದ; ಅಡ್ಡಿಯಿಲ್ಲದ ; ನಿರಾ 
ತಂಕವಾದ. (ನಾ). ೨. ಬಾಥೆಯಿಲ್ಲದಿರುನಿಳೆ ; ಅಡ್ಡಿ, 
ಅಡಚಣೆಗಳಿಲ್ಲದಿರುವಿಕೆ; ಸುಗಮತೆ : ಪುಲಿಕೇಶಿಯು ಸ್ವತಂತ್ರ 
ರಾಜ್ಯವನ್ನು ನಿರಾಬಾಧವಾಗಿ ಸ್ಮಾಪಿಸಿದನೆಂದೂ ಅವನ ಮಗ 
ನಾದ ಕೀರ್ತಿನರ್ಮನು ಅದನ್ನು ಸ್ಥಿರಪಡಿಸಿದು ದಲ್ಲದೆ. ಹಬ್ಬಿಸಿದನೆಂದೂ 
ತಿಳಿಯಬಹುದು (ಕರ್ಣಾಅ. ೫೩). [ಸೆಂ.] 

ನಿರಾಬಾಧಕ . (ನಾ). ನೋಯಿಸದಿರುವನನು ; ಅಹಿಂಸಾಪರ : 
ಅಕುಟಿಲರಿಗೇಕಿದು ನಿರಾಬಾಧಕರಿಗೇಕಿದು ಸಕಲಸುಜನಪ್ರಕರನಂದ್ಳುರಿ 
ಗೇಕೆನು. ತ್ತ ಸುರಾರಿ ಚಿಂತಿಸಿದ (ಕುಪ್ಯಾಅ, ೨-೩). [ಸಂ] 

ನಿರಾಬಾಧೆ (ನಾ). ಅಡ್ಡಿ, ಅಡಚಣೆಗಳಿಲ್ಲದಿರುನಿಕೆ : ದನುಜೇಜ್ಯಜ್ಞ 
_ ಕೊಜಾಂಗಿರರ್‌ ಸಮನಿಲಗ ಸ ಶ್ಷೇತ್ರದೊಳ್‌: ಬಾಲ್ಯರಾಗಿ ನಿರಾಬಾಧೆಯಿ 
' ನಿರ್ದೊಡಾ ಸಕಲಶಾಸ್ತ್ರೊ! ಶೇತ ಬ್ರಹ್ಮವಾದಿನಿಯಂಂ ಖ್ಯಾತೆ. 
ಯಂಮಕ್ಕ್ಯುಂ (ಚಾತತಿ. ೨೨-೨೩). [ಸಂ. ನಿರಾಬಾಧ] 

ನಿರಾಭರಣ (ನಾ). ೧. ಆಭರಣವಿಲ್ಲದಿರುವುದು ; ಆಭರಣವನ್ನು 
ಧರಿಸದಿರುವುದು : . ಅವಳು ಬಳಿಯ ಸೀರೆಯುಟ್ಟ ದ್ಮಾಳೆ, ನಿರಾಭರಣ 
ಭೂಸಿತಳಾಗಿದ್ದಾಳೆ (ಮಹಾಣ. ೨೩೭). ೨. ಆಭರಣ ಧರಿಸದೆ ಇರುವ 
ವ್ಯಕ್ತಿ: ನಾಲ್ವರೂ ನಿರಾಭರಣರು. ಅಚ್ಚ ಬಿಳಿಯ ರೇಶಿನೆಗಳನ್ನು 
ಉಟ್ಟ ಅವರು ವೈರಾಗ್ಯದ ಮೂರ್ತಿಗಳಂತೆ ಕಂಡರು , (ಸನತಿ, ೩೧). 
ಜಿ 'ಕಾನ್ಯಾ ಲಂಕಾ ರವಿಲ್ಲದಿರುವುದು. ೧, ೩: ಅರುಹನ ಮೂರ್ತಿ 
ಯಂತಿರೆ ಬಂ ನೊಜಿಕೆಯಲ್ಕೆ ಸೇಲ್ಕ ಬ್ಲಿಸೆಂ ಚರಿತಪುರಾಣನುಂ 
(ಅನಂಪು, ೧-೩೬). 

ನಿರಾಭರಣಸುಂದರಿ - ಆಭರಣವನ್ನು ಧರಿಸಿಕೊಂಡಿರದ 

ಜೆಲುನೆ ; ಸಹಜಸೌ ದರ್ಯವನ್ನು "ಹೊಂದಿರುವವನು : ನಿರಾ 
ಭರಣಸುಂದರಿಯರು ಹೇಗಿರುತ್ತಾರೆ. ಅಂತ ಇವತ್ತು. ಅರ್ಥವಾಯಿತು 

[ಸಂ.) 


೬೮) ; 


ನಿರಾಭರಣೆ 


ನಿರಾಭರಣೆ (ನಾ). ಆಭರಣವನ್ನು ಧರಿಸಿಕೊಂಡಿರದನಳು : 
ಪಾಳ್ಮನೆಯ ತೆರದಿನೆಸೆದಳ್‌ ಮಾತೆ, ನಿರ್ಜನೆ, ನಿರಾಭರಣೆ, ನಿಶ್ಚಲೆ, 
ರನವಿಹೀಸೆ (ಶ್ರೀರಾಮಾ. ೧೦೭-೧೯೮) ; ನೀನು ನಿರಾಭರಣೆಯಾಗಿ ಅನಾಥ 
ಳಂತೆ ಕಾಣುತ್ತಿದ್ದರೂ ನಿನ್ನ ಮುಂಖದಲ್ಲಿ ರಾಜಶ್ರೀಯು ವಿರಾಜಿಸುತ್ತಿದೆ 
(ಶ್ರ್ರೀಂಯ; ೨೨೨) ; ನಾನು ನಿರಾಭರಣೆ ಇರಬಹುದು. ಆದರೆ ಸುಂದರಿ 
ಖಂಡಿತ ಅಲ್ಲ (ದೂಬೆಟ್ಟ, ೩೫). [ಸಂ. ನಿರಾಭರಣ] 

ನಿರಾಭಾರಿ (ನಾ). [ನೀಶೈ] ವಿರಾಗಿ; ವಿರಕ್ತ; ಸಂನ್ಯಾಸಿ: 
ಸಹಜ ನಿರಾಭಾರಿಗಳ ಮೇಳದಿಂದ ನಿಸ್ಸ್ರೀಮುದ ನಿಭ್ರಾಂತಿನ ಸಂಗದಲ್ಲಿ 
ನಿರಾಶಾಪದನೆ ಅನುಕೂಲ (ಅನಚಂ. ೮೪-೩೭೪) ; ಅಂಗದ ನಿರಾಭಾರಿ 
ಗಳೆಲ್ಲರು ಕೂಡಿ ಲಿಂಗದ ಹೊಲಬ ಬಲ್ಲೆ ನೆಂದು. ಅನಂಗನ ಬಲೆಯೊಳಗೆ 
ತಾವಿಲ್ಲವೆಂದು ವಿಕಳತೆಗೊಂಡವರ ನೋಡಾ (ನೋಳಿನೂ. 
೧೭೦-೬೩೪) ; ಇಟ್ಟಿ ಕಬ್ಬಿನ ಜೂಜಿನೊಳಗೊಬ್ಬೊಟ್ಟ ನರ್ಧದೊಳಿನಿತುಳಿ 
ದಡಂ ದೃಷ್ಟಿ ಸಲದು ಸೋಲನಲ್ಲಾ ಕೇಳ್‌ ನಿರಾಭಾರಿ (ಬಸಪು.೨೦-೨೩); 
ನಿಸ್ಸಂಗಿ ನಿರ್ಮಲ ನಿರಾಭಾರಿ . . . ಪ್ರಭುಜಂಗಮದ ಪಾದಮಿರ್ಕೆನ್ನ 
ಹೃದಯದೊಳಗೆ (ನೀಕೈಫು. ೧-೧-೫) ; ನಿಜಸುಖವಿತ್ತ್ತು ಗುರುಸಿದ್ಧದೇವ 
ನೆನಿಸುವ ನಿರಾಭಾರಿ ಗುರುತಿಲಕ(ಕೈಕನ.೧-೧-೫).[ನಿರ್‌--4- ಆ ಅಭಾರ?) 

ನಿರಾಭಾಸಿ (ನಾ). ಪರಮಾತ್ಮ: ಆಶ್ರಯವು ತನಗಿಲ್ಲ ತಾನೇ ಆಶ್ರಯವು 
ತನಗನ್ಯವಿಲ್ಲ ನಿರಾಶ್ರಯ ನಿರಾಭಾಸಿ ನಿತ್ಯಾನಂದಪದವೆಂದ (ಸಿಭಾಗ. 
೨-೪-೮). £ ಈ ಶಬ್ದಕ್ಕೆ ಅಸದೃಶ, ಅದ್ವಿತೀಯ ಎಂದೂ 
ಮಿಥ್ಯಾಜ್ಞಾನಕ್ಕೆ ಗೋಚರನಾಗದವನು-ಎಂದೂ ಅರ್ಥವನ್ನು 
ಸಾಧಿಸಬಹುದು. [ಸೆಂ. ನಿರಾಭಾಸಿನ್‌] 

ನಿರಾಮಯ್ಯ (ಗು). ೧. ರೋಗವಿಲ್ಲದ ; ಆರೋಗ್ಯದಿಂದ ಕೂಡಿದ. 
೨. ದುಃಖ, ಸಂಕಟಿಗಳಿಲ್ಲದ ; ಉಪದ್ರವವಿಲ್ಲದ; ಕ್ಷೇಮಕರ 
ವಾದ. ೩. ನಿಷ್ಠಳಂಕವಾದ; ಪರಿಶುದ್ಧವಾದ: ನಿಸದಂ ತನ್ನ 
ನಿರಾಮಯರಾಕೃತಿ ಜಗದ್ವಿಖ್ಯಾತಮಾದತ್ತು (ಪಷ್ಪಪು. ೧-೨೪). 
(ನಾ). ೪. ಸಂಕಟವಿಲ್ಲದಿರುವಿಕೆ; ನೆಮ್ಮದಿ; ಸಂತೋಷ : 
ಆ ಮುಕುಂದನ ನೆನಹು ನಮಗೆ ನಿರಾಮಯವು (ಕುನ್ಯಾಸ, ೧೧-೨೮) ; 
ಇನ್ನೈತ್ತಂ ನಿರಾಮಯಂ, ನಿರಾಕುಳಂ ; ಸುಭಿಕ್ಷಂ ; ಶಾಂತಿ (ರಾಮಾಶ್ವ, 
೧೬೩-೧೮). ೫. ರೋಗವರ್ಜಿತನಾದವನು ;ನಿರೋಗಿ ; ಆರೋಗ್ಯ 
ಶಾಲಿ : “ನಿರಾಮಯಂ ಸಟುನೆನಿಪ್ಪ ನಾರೋಗ್ಯಮಯೆಂ” (ವಸ್ತು ಕೋ. 
೭೨-೩೩) ; ನಿರಾಮಯನುನುಪ್ರ ತಿರೂಪನುಮಾಗಿ ದೇವಕಾಂತಾದಯಿತಂ 
ನಿರಾಕುಳತೆಯಂ ತಳೆದು (ನರ್ಧಮಾ, ೧೧-೧) ; ಇಂತಹ ಸಂಜೀನಿನಿಯ 
ಪ್ರಭಾವದಿಂದ ಜೀವನು ತನ್ನ ಸಕಲ ಅಧಿವ್ಯಾಧಿಗಳನ್ನೂ ಕಳೆದುಕೊಂಡು 
ನಿರಾಮಯ ನಾಗುವನು (ಶಕ್ತಿವಿ, ೬೩). ೬. ಮೋಕ್ಷ; ಕೈವಲ್ಯ ; 
ಮುಕ್ತಿ : “ನೋಸ್ಷಂ ಮುಕ್ತಿ ಪದಂ ಬ್ರಹ್ಮಂ ಕೈನಲ್ಕಪದವಿ ಶಿನಗತಿ 
ನಿರಾಮಯುಂ ನಿರ್ಮಾಣಂ” (ನಸ್ತುಳೋ. ೨೧-೧೯) ; ವಿಂಕೃಭನ್ಯತೆಯ 
ಕೇಡಿಂದಕ್ಕುಮಕ್ಷೂಣಮೋಕ್ಷಪದಂ ಮಂಕ್ತಿ ಪದಂ ನಿರಾಮಯಪದಂ 
ನಿರ್ವಾಣಸೌಖ್ಯಾಸ್ಪದಂ (ಸುಕುನಾ. ೮-೩೩) ; ಭವ್ಯತೆ ನಿರಾನುಯ 
ಅಕ್ಷೀಯ  ದೂತಿಯಾಕೆಯೊಳ್‌  ಸಂದೊಡಗೂಡುವನ್ನ ಮೆಡೆಯೊಳ್‌ 
ನಿಲಲೀಗುನೆ ಶುದ್ಧ ವೃತ್ತರಂ (ಚಂದ್ರಪು. ೭-೨೭). ೩. ಮುಕ್ತನಾದ 
ವನು: ನಿರುತ್ತರ ನಿರಾಮಯ ನಿರ್ನಿಕಾರಾಕಾರ ಚಿತ್ತೈೈಸು (ಬಸಪು. 

ಆ ಮಹೀಶ್ವರಪಂಕ್ತಿಯಲ್ಲಿ ನಿರಾಮಯನು ನಿಮ್ಮಯ್ಯೂ 

ನಿಹನು ಸತೇಜದಲಿ (ಕುನ್ಯಾಸ, ೧೧೯೨) ; ನಿರಾಮಯ ನಿರ್ಗುಣ . . . 

ನಿಷ್ಕಳಂಕ ಜಯಶಂಕರ ನಿರ್ಜಡ ಶಾಂಭನೀಧವಾ (ಶಬಶಂ. ೫-೨೪); 

ಇನ್ನು ಮೇಲೆ ನನ್ನ ಹಾಡಿಗಿಲ್ಲವಯ್ಯ ತಾಳ ಲಯ ; ನಾ ನಿರಾಮುಯ 

(ಭಾರಂಗ. ೫೩-೨). [ಸಂ] 


೬೧-೪೩); 


೪೬೫೮ 


25 


30 


35 


40 


45 


ನಿರಾಲಂಬ 


ನಿರಾನಿಷ (ಗು). ಮಾಂಸ ತಿನ್ನದ; ಸಸ್ಯಾಹಾರದ : ಹಾಗೆ 
ಸೇರುವ ಜನರು ನಿರಾನಿಷ ಆಹಾರಿಗಳೇ ಇರುತ್ತಿದ್ದರೆಂದಲ್ಲ. ಎಸ್ಟೋ 
ಜನರು ಸಾವಿಂಸ ಆಹಾರಿಗಳೂ ನಿರ್ಗ್ರಂಥಸಂಘ'ದಲ್ಲಿ ಸೇರಿದರು (ಜೈನನ. 
೫೨೭) ; “ಜೈನೆಡೆ' ಎಂದರೆ ಜೈನರ ಎಡೆ ಎಂದರ್ಥ. ಎಂದರೆ ನಿರಾನಿಸ 
ಫೈನೇಡ್ಯ 1 (ಕಾನೂರು. ೨೫೦). [ಸಂ.] 

ನಿರಾಮ್ಲ (ನಾ). [ಭೌತವಿ] ಅಮ್ಲವಲ್ಲದುದು.: ಜಲಜನಕದೊಡನೆ. 
ಒಂದು ಅಥವಾ ಹೆಚ್ಚಾದ ಮುೂಲದ್ರವ್ಯಗಳ ಸಂಯೋಗದಿಂದ ಹುಟ್ಟಿ 

ಕ್ಹಾರನಸ್ತು ಗಳಿಂದ ನಿರಾಮ್ಜನಾಗತಕ್ಕದ್ದಾಗಿಯೂ ಇರುವ 

ರಾಸಾಯನಿಕ ನಸ್ತು(ಸಿಂ16, ಇಂಕಸಿ). [ಸಂ.] 

ನಿರಾಯಸ (ನಾ). - ನಿರಾಯಾಸ : ಅನಾಯಾಸದಿಂದ ಮನೆಯ 
ಮಾಡಿ ನಿರಾಯಸದಿಂದ ಪರಮಸುಖಿ . . . ಕೂಡಲಸಂಗನ ಶರಣರ 
ನಿಲವು (ಬಸವ. ೯೧೬) ; ಪೊಡನಿಯೊಳಗಿಂತೀಗ ಬಸವಂ ಪಡೆದನಮನು 
ನಿರಾಯಸದೊಳೀ ಮೃಡನ ಕರುಣಮನು (ಬಸಪು. ೪-೭೩); ಆಯಿತೇ 
ನವರಿಗೆ ಸರೋಜದಳಾಯತಾಕ್ಷನ ಚರಣಸೇವೆ ನಿರಾಯಸದ ಸಹವಾಸ 
ಭೋಜನವೆಂದನಾ ನೃ ಪನ (ಕುನ್ಶಾಅ. ೧೪-೧೬) ; ನಿರಾಯಸದೊಳರಿ 
ಭಟಿನ ಕಾಲನ ಬಾಯೊಳ್ಳಡಸದಡಿಂದ್ರಚಿತುನೆಂಬಸುರನಲ್ಲೆ ೦ದ (ತೊರರಾ. 

[ಆಸಂ. ನಿರಾಯಾಸ] 

ನಿರಾಯಾಸ (ನಾ). ಆಯಾಸವಿಲ್ಲದಿರುವಿಕೆ ; ಸುಲಭತೆ ; ಅನಾ 
ಯಾಸೆ: ನಿರಾಯಾಸವಾಗಿ ಪದವಿಯನ್ನು ಪಡೆಯಬಹುದು(ಚೆಂಗಾಳ್ವ. ೩); 
ನಿರಾಯಾಸವಾಗಿ ಬಂದದ್ದನ್ನು ಏಕೆ ಬಿಡಬೇಕೂಂತ ಇರಬಹುದು 
(ವೀರಯೋ. ೨೪) ; ರೈತರ ಮೇಲೆ ಅವರೆ ಪ್ರೀತಿಯಿತ್ತು. ಎಂತಲೇ 
ಲಾವಣಿಹಣ ಅವರಿಗೆ, ನಿರಾಯಾಸವಾಗಿ ಬಂದು ಬೀಳುತ್ತಿತ್ತು (ಬಿನಂ. 
೧೩೩). [Ao] 

ನಿರಾಯಂಧ (ನಾ). ಆಯುಧವಿಲ್ಲದವನು : ನಿರಾಯುಧನನಿಸೆನೆಂದ 
ನಂತವೀರ್ಯನಂ ದವಿಂತಾರಿಯಿಂಂತೆಂದ೦ (ಶಾಂತಿಪು. ೪-೪೮ ನ) ; ಜಲವ 
ಹೊಕ್ಕನ. ೬ ೬. « ಪಲ್ಮೀಕಸಂಗತನನು ನಿರಾಯುಧನ ಕೊಲುವುದನುಚಿತ 
ವೆಂಬ ಶಾಸ್ತ್ರವ ತಿಳಿದು ನಂಬಿದೆ (ಕುವ್ಯಾಗ. ೫-೨೮) ; ಧರ್ಮವ ಬಲ್ಲೆ 
ಯಾಗಿ ನಿರಾಯಂಧರನೆಸಲೊಲ್ಲೆ (ನಿಭಾಗ. ೧೦-೪-೪೧) ; ಹರಿ ಚಕ್ರಮಂ 
ನೀಗಿ ಬಂದಾ ನಿರಾಯುಧಂ ಪಾಲ್ಗಡಲೊಳಿರುತಿರ್ದನು (ವೀತೈಪು- 
೨-೧೩-೩೮)... (ೆಸಂ.] 

ನಿರಾರ (ನಾ). ಆಹಾರವಿಲ್ಲದಿರುವುದು ; ಉಪವಾಸ; ನಿರಾಹಾರ : 
ಒಪ್ಪತ್ತು ಉಂಡ್ರ ಒಪ್ಪತ್ತು. ನಿರಾರೆ (ಗಂಗಾಸಾ. ೧೦೧). 

[ಸೆಂ ನಿರಾಹಾರ. ; ತುಳು. ನಿರಾರ] 

ನಿರಾಲಂಬ, ನಿರಾಳಂಬ(ನಾ). ೧. ಆಶ್ರಯನಿಲ್ಲದಿರುವಿಕೆ; ದಿಕ್ಕಿಲ್ಲ 
ದಿರುವಿಕೆ : ಬಳಿಕ ಪಸುಳೆಗೆ ನಿರಾಲಂಬಮಾಗಲಾ ಪಟ್ಟಿ ಣದೊಳೆಲ್ಲರ್ಗೆ 
ಕಾರುಣ್ಯಕೀಡಾದನು (ಜೈಮಿಭಾ. ೨೮-೧೯); ಆದುದರಿಂದ ಆ ಅಪ್ರಧಾನ 
ಕರ್ತೃಕ ವಾಕ್ಯವು ನಿರಾಲಂಬವಾಗಿ ತ್ರಿಶಂಕುನಿನಂತೆ ಉಳಿದುಬಿಡುತ್ತದೆ. 
(ಕನ್ನಇ.೧೭೪). ೨. ಯಾವುದನ್ನೂ ಅವಲಂಬಿಸದುದು ; ಸ್ವತಂತ್ರ 
ವಾದುದು : ಸಹಜದಿಂದ ನಿರಾಲಂಬನಾಯಿತ್ತು ನಿರಾಲಂಬದಿಂದ 
ನಿರಾಳವಾಯಿತ್ತು (ಅನಚಂ. ೧೬೪-೭೪೨); ನಿರ್ಮೂಲವಾಯಿತತ್ತಾಹಾ 

ನಿರಾಕುಳನಾಯಿತ್ತಾ ಹಾ ಪುಣ್ಯದ ಫಲ 

ತೋ ಬಯಲನೆ ಕೂಡಿತ್ತು (ಸೀಲನ. ೩೧-೧೦೧); ಸಿರೆಂಜನತತ್ವ . .. 

ಸರ್ವಥಾ ನಿರಾಲಂಬನೆನಿಪುದು (ಗಗತಾ. ೧೪-೪೧); ಸ್ವಾತ್ಮಾರಾನು 

ಸ್ಕಾವಿಂಯಂ ರಾಜಯೋಗ . . . ನಿರಾಲಂಬ, ನಿರಂಜನ, ಜೀನನ್ಮುಕ್ತಿ, 

ಸಹಜಾವಸ್ಥಾ, ತುರೀಯಾವಸ್ಮಾ ಇವುಗಳೆಲ್ಲ ಒಂದೇ ಅರ್ಥನೆಂದು ತಿಳಿ 

ಸಿರುತ್ತಾನೆ (ಭಾರದ. ೧೬೫). ೩. ಸ್ವತಂತ್ರನಾದವನು : ನಿರುಪಮ 


೬-೪೦-೪). 


ನಿರಾಲಂಬವಾಯಿತ್ತಾ ಹಾ 


ನಿರಾಲಂಬನ 


ನಿರಾಲಂಬ ಸಿತೃನಿರ್ಭಯ ಪುರಹರನೆ (ಸೋನುಚಿ. ೧-೫). 

ನಿರಾಳಂಬ : ೨. ವನಧಿದ್ವೀಪಕುಲಾದ್ರಿನನಿದ್ರಿತಜಗಚ್ಚ ಕ್ರಂ 

ಯಖಗಾಂತಪ್ರಭಂ ಜನನೀರಾವತಚಕ್ರದಂತೆ ತಿರಿವಂತಾಳ್ನು ೦ ನಿರಾಳಂಬಂ 

[ಸಂ.] 

ನಿರಾಲಂಬನ (ಗು). ೧. ಆಧಾರವಿಲ್ಲದ; ಹುರುಳಿಲ್ಲದ: ನಿಷ್ಕಾರಣ 
ಕಇಯಕಂಪನನುುಂ ನಿರಾಲಂಬನ ವಾಗಾಡಂಬರಮಂಂ ತಕ್ಕುದಲ್ಲ 
(ಆಡಿತು. ೧೪-೮೧ ನ). (ನಾ). ೨. ಆಧಾರವಿಲ್ಲದುದು : ಪಂಪ 
ಕಂತಿಯರ ಸಂವಾದವಾಕ್ಕೇಳಿಯನ್ನು ಅರ್ವಾಚೀನನಾದವನೊಬ್ಬನು ಸನ್ನ 
ಯೋಗ್ಯತಾನುಗುಣದಿಂದ ಪ್ರಕಟಿಸುವುದು 
(ಕರ್ನಾಕ. ೫೮). (ಸೆಂ) 

ನಿರಾಲಂಬನವಾದ (ನಾ). (ವಸ್ತುವಿನ ಅವಲಂಬನೆಯಿಲ್ಲದೆ) 
ಜ್ಞಾನವನ್ನೇ ಮೂಲತತ್ವವನ್ನಾಗಿಟ್ಟುಕೊಂಡು, ಜ್ಞಾನಕ್ಕೆ 
ಪ್ರಾಧಾನ್ಯ ಕೊಟ್ಟಿರುವ ವಾದ: ಬೌದ್ಧರು ನಿರಾಲಂಬನವಾದವನ್ನು 
ಸ್ಮಾಪಿಸಿರುತ್ತಾ, ರೆ, ಎಂದರೆ ವಸ್ತುವಿಲ್ಲದೆ. ಜ್ಞಾನಮಾತ್ರವೇ ತತ್ವವೆಂದು 
ಭಾವ (ಹಿಂದಸಾ. ೨೦೯). [ನಿರಾಲಂಬನ- ವಾದ್ಮ] 

ನಿರಾಲಸ್ಯ (ನಾ). ಆಲಸ್ಯವಿಲ್ಲದಿರುನಿಕೆ ; ಸೋಮಾರಿತನವಿಲ್ಲದಿರು 


(ಅಜಿಪು. ೨-೩). 


ಸಿರಾಲಂಬನವಾದುದಲ್ಲ 


ವಿಕೆ; ಚಟುವಟಕೆ: ನಿರಾಲಸ್ಯದಿಂ ನಿರ್ಬಂಧದಿಂ ನಿರ್ನಿಕಲ್ಪದಿಂ 
ನೀಪವಿಂರ್ವರುಂ ನಿಶ್ಚಯ ಮೋದುವೊಡಾವುಮಾ ಮಾರ್ಗದಿಂದೋದಿಸಿ 
ಪಂಡಿತರಾಗೆ ಮಾಟಿಕ್ಸಿ ೦ (ಸುಕುಮೂ. ೨-೫೫ ವ). [ಸಂ.] 


ನಿರಾಲೋಚಂ (ಅ). ಯೋಚನೆ ಮಾಡದೆ ; ನಿರ್ಯೋಚನೆಯಿಂದ : 
ಅನುರೂಪಂ ಕನ್ನೆಗೀತಂ ಕುಲಭುಜಬಲನಿದ್ಯಾಬಲಖ್ಯಾತನಿನ್ನಂಗೆ ನಿರಾ 
ಲೋಚಂ ಕುಡಲ್ವೇಟ್ಲ್ರಿದು ಯುಂವತಿಯಂ (ಪಂರಾಮಾ. ೧೦-೧೧೪). 

[ಸಂ.] 

ನಿರಾವರಣ(ನಾ). ಭನೆ, ಭ್ರಾಂತಿಗಳಿಲ್ಲದವನು; ಮಾಯಾರಹಿತ; 
ಪರಮಾತ್ಮ : ನಿತ್ಯ ನಿರ್ಭಯ ನಿರಾವರಣ . - . ಪಂಪಾವಿರೂಪಾಕ್ಷ 
ಶರಣು (ಹಚಕಾ. ೧-೪) ; ಜಯ ಜಯ ನಿರಾವರಣ ಜಯ ಪುಣ್ಯಮಯ 
ಚರಣ (ಚೆಬಪು. ೩೬-೧೧) ; ಜೀಯ ಶುದ್ಧ ನ್ವಯ ನಿರಂಜನ ನಿರಾವರಣ 

. ೬ ನೀನೇ ಸತ್ಯರೂಪ (ಚೈಮಿಭಾ. ೧೩-೨೮); ಪರಮಪಾವನ ನಿರ್ಗುಣ 

ನಿರಾವರಣ ನಿರವಯ . . . ಕೃಪಾಮೃ ತೇಕ್ಷಣ ಪರಶಿನನುಂ(ಭೈರಸೂ.೧); 
ಪಾವನದ ಗುರುಪಾದಪದ್ಮದ ಸೇನೆಯಲಿ ಸಂಸಾರವಳಿಯೆ ನಿರಾವರಣ 
ನಿಸ್ಸೀಮ ನಿಜ ನೀನೆಂದು ಇಶ್ಟ ಯಿಂಸು (ಅನ್ಬುತೆ. ೫-೫೭). [ಸಂ.] 

ನಿರಾವರಣೆ (ನಾ). ಭ್ರಮೆ, ಭ್ರಾಂತಿಗಳಿಲ್ಲದವಳು; ಪರಮೇಶ್ವರಿ: 
ನಿರುಪನೆ ನಿರಾವರಣೆ ನಿರಜೆ ನಿರಹಂಕಾರೆ (ಎಕೋಪು. ೧-೯). 

[ಸಂ. ನಿರಾನರಣಾ] 

ನಿರಾವಸಥ (ನಾ). ೧. ನೆಲೆಯಿಲ್ಲದವನು ; ವೆಸತಿಯಿಲ್ಲದನನು. 
೨. ಸರ್ವವ್ಯಾಪಕ ; ಪರಮಾತ್ಮ : ರನಿಯಿಲ್ಲ ಬಿಸಿಲುಂಟಿಂಬ ದೆಸೆ 
ಯಂತೆ ನಿಷ್ಕ್ರ್ರಿಯಾತ್ಮಕ ನಿರ್ಮಳಂ ನಿರಾವಸಥ ನಿರುಪಾಧಿಕ ಜ್ಯೋತಿ 
ರ್ಮಯಾಕಾರ ಶಿವಲಿಂಗವಾದನಂದು (ಸಿದ್ದೆರಾ. ೬-೧೩). [ಸಂ.] 

ನಿರಾವಾಸ (ನಾ). -ನಿರಾವಸಥ ೨ : ವಿಶ್ವಾವಾಸನಂ ನಿರಾವಾಸನಂ 

೬.೬ ಕೊರ್ತು ವಂದಿಸುನೆಂ (ವೀಕೈಪು. ೬-೧-೩೫). [ಸಂ.] 

ನಿರಾಶ (ನಾ). ೧. ಆಶಾಭಂಗ ; ನಿರುತ್ಸಾಹ; ವಿಷಾದ: ಅನನು 
ನಿರಾಶದ ನಿಟ್ಟಿನಿಂದ ವಿಮಲೆಯನ್ನು ಗುರುತಿಸಿದನು (ರಕ್ತಧ್ವ. ೨೮೯). 
೨. ಆಶಾಭಂಗವನ್ನು ಹೊಂದಿದವನು; ನಿರಾಶೆಗೊಂಡವನು : 
“ಕಂಡುದ ಹಿಡಿಯಲೊಲ್ಲದೆ ಕಾಣದುದ ಹಿಡಿವೆನೆಂದು” ಅಪೇಕ್ಷಿಸಿ, 
ನಿರೀಕ್ಷಿಸಿ, ನಿರಾಶರಾಗಿ ಪ್ರತಿನಿತ್ಯ ಕೊರಗುತ್ತಿ ದ್ವೇವೆ (ದೇಕನೈ. ೨). 


[ಸಂ.] 


೪೬೫೯ 


0. 


40 


ನಿರಾಶ್ರಯ 


ನಿರಾಶಕ (ನಾ). ೧. ಆಸೆಯಿಲ್ಲದವನು ; ಇಚ್ಛೆ ಯಿಲ್ಲದವನು. 
೨. ಪರಮಾತ್ಮ : ಭಾಸೆಗೆ ತಪ್ಪ ನಿರ್ಗುಣಿ ೩ರಾಶಕ ಕಳಂಕ 
ಮಲ್ಲಿಕಾರ್ಜುನ (ನೋಳಿನೂ. ೧೦೩-೪೧೧). [ಸೆಂ] 

ನಿರಾಶಾಪದ (ನಾ). ಆಸೆಯಿಲ್ಲದಿರುವ ಸ್ಥಿತಿ; ನಿಸ್ಪೃಹ ಸ್ಥಿತಿ: 
ಸಹಜ ನಿರಾಭಾರಿಗಳ ಮೇಳದಿಂದ ನಿಸ್ಸೀಮದ ನಿಭ್ರಾಂತಿನ ಸಂಗದಲ್ಲಿ 

ಸಾ]ಪದನೆ ಅನುಕೂಲ (ಅನಚಂ. ೮೪-೩೭೪). 

ಸಂ.) 

ನಿರಾಶಾವಾದ (ನಾ). ಆಸೆಯೇ ಇಲ್ಲವೆಂಬ ಭಾವನೆಯನ್ನು 
ಹೊಂದಿರುವಿಕೆ; ಜೀವನ, ಜಗತ್ತು ಯಾವಾಗಲೂ ದುಃಖ 
ಮಯನವೆಂಬ ಮನೋಭಾವ : ನಿರಾಶಾವಾದ, ತಳಬುಡವಿಲ್ಲದ ಆಶಾ 

ಇನೇ ಮೊದಲಾದ ದರ್ಶನಗಳು ಚಕ್ರನುಡುವುಗಳಿದ್ದಂತೆ 
(ನವ್ಯಕಾ, ೧೧) ; ಸಾತ್ವಿಕರಿಗೆ ಮಾತ್ರ ನೋಕ್ಷಸ್ರಾಪ್ತಿ ಎನ್ನುವ ಭೇದ 
ಭಾವದ ನಿಮ್ಮ ಮತ ನಿರಾಶಾವಾದನಲ್ಲಿವೆ? (ಸಂಸ್ಕಾರ. ೮0). [ಸಂ.] 

ನಿರಾಶಾವಾದಿ (ನಾ). ಆಶೆಯನ್ನು ಕಳೆದುಕೊಂಡವನು ; ಭರವಸೆ 
ಯನ್ನು ತಾಳದವನು ; ನಿರುತ್ಸಾಹ : ಆದರ್ಶವಾದಿ ನಿರಾಶಾವಾದಿ 
ಯಾಗಲು ಈ ನಾಲ್ಕು ಹರದಾರಿಯ ಜಾಣತನನೆ ಕಾರಣ (ದೇಕಸ್ಯೈ. ೭). 

[ಸಂ. ನಿರಾಶಾವಾದಿನ್‌] 

ನಿರಾಶಾಸಂಪನ್ನ (ನಾ). ಆಸೆಯಿಲ್ಲದವನು; ನಿಸ್ಸೃ ಹನಾದವನು : 
ಈಯಾಶೆ ಎಂಬ ವಿಧಿ ಶಿವನೊಲಿದವರನು ಹೊದ್ದಲನ್ಮದಾಗಿ ಉರಿ 
ಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರನ ಶರಣರು ನಿರಾಶಾಸಂಪನ್ನರು (ಉರಿಪೆ. 
೯೯-೮೩). [ಸಂ.] 

ನಿರಾಶೆ (ನಾ). ೧. ಆಶೆಯಿಲ್ಲದಿರುವುದು ; ಇಚ್ಛೆ ಯಿಲ್ಲದಿರುವುದು ; 
ಅನಿಚ್ಛೈ ; ನಿರಾಶೆ ನಿರ್ಭಯ ಕೂಡಲಸಂಗಮದೇವಾ ನೀನೊಲಿದ ಶರಣಂ 
ಗಬ್ಲದಿಲ್ಲ (ಬಸನ. ೮೫೪) ; ಮುರಾಶೆಯೆಂ ಬಿಟ್ಟು ನಿರಾಶೆಯಾಗಿ ಲಿಂಗವ 

ನಾಶ್ರೈೈಸಿದಡೆ. ಪ್ರಸಾದವಪ್ಪು ದು (ಉರಿಪೆ. ೫೧-೮೪) ; ನಿರಾಶೆಯಂಳ್ಳ 
ವನಲ್ಲಿ ಆಶೆ ಮಾಡಿದರೆ ಭೋಷ ಹೋಗದೇ?(ಗಾದೆ). ೨. ಆಶಾಭಂಗ ; 
ಆಸೆಗೇಡು; ಆಸೆಯು ಭಂಗವಾಗುವುದು : ನಿರಾಶೆಯ ಬಸಿರಿ 
ನಲ್ಲಿಯೇ ಆಶೆಯ ಬೀಜನಿದೆ (ಕಲ್ಲೋಲ. ೪೨-೧೧) ; ಮನಸ್ಸಂಕೀರ್ಣತೆ 
ತನ್ನ ಪ್ರಭಾವವನ್ನು ಬೀರಲು . . . ಕಾರಣ ಅವನ ಗುಪ್ತ ಮನಸ್ಸಿ 
ನಲ್ಲಡಗಿರುವ ನಿರಾಶೆ (ತಿಕ್ಷದ. ೬೫೧). [ಸಂ. ನಿರಾಶಾ] 

ನಿರಾಶೆಗೊಳಿಸು (ಕ್ರ). ಆಶಾಭಂಗವನ್ನುಂಟುಮಾಡು ಕ 
ದರೆ ನಿಮ್ಮನ್ನು ನಿರಾಶೆಗೊಳಿಸದೆ . . 
ಸುತ್ತೆ (ರಂಗನಾ. ೧೦೨) [ನಿರಾಶೆಗೊಳು 4- - ಇಸು] 

ನಿರಾಶೆಗೊಳು, ನಿರಾಶೆಗೊಳ್ಳು (ಕ್ರ). ಆಶಾಭಂಗವನ್ನು ಹೊಂದು; 
ನಿರುತ್ಸಾ ಹಗೊಳ್ಳು : "ನಿರಾಶೆಗೊಳಿಸು' ಪರಾ.ನಿರಾಶೆಗೆೊಳ್ಳು: 
ಒಂದು ಜಾತಿಯ ಜನರಿದ್ದಾರೆ. ಅನರು ತುಂಬ ನಿರಾಶೆಗೊಂಡಿದ್ದಾರೆ 
(ಪುನರು. ೨೩೬). [ನಿರಾಶೆ 4 ಕೊಳು (ಕೊಳ್‌, )] 

ನಿರಾಶೆಗೊಳ್ಳು "ನಿರಾಶೆಗೊಳು” ನೋ. 

ನಿರಾಶ್ರಮನಂತ (ನಾ). ಆಶ್ರಮಗಳ ವ್ಯವಸ್ಥೆಯನ್ನು ಮಾರಿ 
ದವನು; ಆಶ್ರಮಧರ್ಮಕ್ಕೆ ಹೊರತಾದವನು : ಶರಣ ಅಶ್ರಮ 
ನಂತನಾದಡೆ ಕೀಠಿದೆಂಬರು ಶರಣ ನಿರಾಶ್ರಮುನಂತನಾದಡೆ ಹಿರಿದೆಂಬರು. 
(ಅಖಂಡೇ. ೩೦೬-೮೯). [ಸೆಂ. ನಿರಾಶ್ರಮನತ್‌] 

ಸಿರಾಶ್ರಯ (ಗು). ೧. ಆಶ್ರಯವಿಲ್ಲದ; ಆಧಾರವನ್ನು ಹೊಂದಿ 
ರದ. (ನಾ). ೨. ಯಾರ ಆಶ್ರಯವೂ ಇಲ್ಲದವನು. ೩. ಸರ 
ಮಾತ್ಮ : ನಿರಘ ನಿರೀಹ ನಿರ್ಭಯ ನಿರಾಶ್ರಯ . . - ಶಂಕರ ನಿರ್ಜಡ 
ಶಾಂಭನೀಧವಾ (ಶಬಶಂ. ೫-೨೪). [ಸಂ.] 


ಸಿರಾಶಾ[ನ 


ಮಾದ... 


ಹಾಗಾ 
ಇರೋ ಹಾಗೇ ಇಲ್ಲ ಅಂತ ಕಾಣಿ 


ನಿರಾಶ್ರಿತ 


ನಿರಾಶ್ರಿತ (ನಾ). ಆಶ್ರಯವನ್ನು ಕಳೆದುಕೊಂಡವನು ; ನೆರೆಗೆಟ್ಟ 
ವನು; ಆಧಾರವಿಲ್ಲದವನು : ಒಂದೂನಕೆಲಕ್ಷ ಜನ ನಿರಾಶ್ರಿ ಕ 
«ಜನರಲ್ಲಿ ಉದ್ರೇಕಗೊಳಿಸುತ್ತಿ ದ್ದಾರೆ, ಗಲಭೆ. ಎಬ್ಬಿ ಸುತ್ತಿ ದ್ದಾರೆ 
(ದಿಲ್ಲಿಪ. ೫೦). [ಸಂ.] 
ನಿರಾಸ (ಗು). ೧. ವೈ ರಾಗ್ಯ ಭಾವದಿಂದ ಕೂಡಿದ: "ನಿರಾಸಮತಿ? 
ಸರಾ. (ನಾ). ೨. ತೊಲಗಿಸುವುದು ; ಅಟ್ಟುವುದು ; ತಳ್ಳು 
ವುದು ಭಸ್ಮಾಲೇಪನಂಗೆಯ್ಲೂ ಭಾಸುರೆಭಾಳಸ್ಮ ಳದಲ್ಲಿ ಜೀ 
ನಿರಾಸಂಗೆಯನ್ನು (ವೃ ಷವಿ. ೩೪-೩೩); ಆದಿನಾಥನ ಜನ್ಮಾನಳಿಯ ಕಥೆಗಳಲ್ಲಿ 
ಭೋಗದ ನಾಗನನ್ನು ನೋಡಿದೆವು ; ಇನ್ನು 'ನಿಭವದ ಸಿಷ್ಸ ಲತೆಯನ್ನು 
. ಭರತನ ವೃತ್ತ 0ತದಲ್ಲಿ ನೋಡಬೇಕಾ ಗಿದೆ. ಚು 
[ಸಂ.] 
ನಿರಾಸಕ (ಗು). ೧. ತಿರಸ್ಕರಿಸುವ ; ಖಂಡಿಸುವ: ಬ್ರಹ್ಮನು 
ಸ್ವ ತಂತ್ರ ಎಂದು ತಿಳಿದ ಹೊರತು ಅವನ ಪೂರ್ಣತ್ವವು ಸಂಭಾನಿತವಾಗು 
ವುದಿಲ್ಲ. ಈ ಕಾರಣದಿಂದ ಸ್ಥಾ ಸ್ವತಂತ್ರ ಕೈ ಉಪಪಾದಕವಾದ ಪರಪಕ್ಷ 
ನಿರಾಸಕ ಮತ್ತು ಸ್ವಪಕ್ಷಸ್ಥಾಪಕವಾದ ಪ್ರಮಾಣಚಿಂತೆಯು ಪ್ರಕೃತ 
ವಾಗಿರುವುದು (ಭಾತತ್ರ್ವ್ವ. ೨. ನಿವಾರಿಸುವ; ನಾಶಪಡಿ 
ಸುವ : ಸರಸಿರುಹಸಂಭನಕೃ ತ ದುರಾಕ್ಷರವಿನಿಯತ ನಿರಾಸಕಮಹಾ 
ನಿರುಪಮಿತ ಮಹಿಮಾಢ್ಯನಂ ಪ್ರೌಢನನಮೌಢ್ಯನನು . , . ಕೊಂಡಾಡಿ 
(ಬಸಪು. ೪೬-೭೧). ಷಿ. ನೈಜಿಗ್ಯದಿಂಡ ಕೂಡಿದ ; ; ತ್ಯಾಗಟುದ್ಧಿ 
ರೋಗ ಜಗವ ಸಿಕ್ಕಿಸುವ ವೇಷಲಾಂಭನಧಾರಿ ಸ್ಟ ಯಾಗಿ ಸರ್ವ 
ಕ ತನೇಶರಲ್ಲಿ ನಹವ ಮಾಡುತ್ತಿರಲಿ ನಿರಾಸಕ ee 
ka ಸಟ್ಟಯ ತಡೆ ಬಿಟ್ಟಿತ್ತು (ಸುಂಕಬಂ. ೬೫೪-೨೬). (ನಾ). 
೪. ವೈರಾಗ್ಯ ದಿಂದ ಕೂಡಿರುವವನು : ನಿತ್ಯ ನಿಶ್ಚಿಂತ ನಿರ್ಮಲ 
ನಿರ್ಮಾಯ ನಿರಾಸ[ಪಾಠಾಂ. ಳ]೪0 (ಸಿದ್ಧೇವ. ೧-೧). [ಸಂ.] 
ನಿರಾಸಕ್ತ (ಗು). ೧. ಆಸಕ್ತಿ ಯಿಲ್ಲದ. (ನಾ). ೨, ಆಸಕ್ತಿಯಿಲ್ಲ 
ದವನು: ನಿರಹಂಕಾರ ನಿರವಯ. ನಿರಾಸಕ್ತ ಪುರಹರನೆ (ಸೋಮುಚ. ೧-೫). 
[ಸಂ.] 
ನಿರಾಸಕ್ತಿ (ನಾ). ಆಸಕ್ತಿಯಿಲ್ಲದಿರುವಿಕೆ : ಜಯಂತನ ದನಿಯಲ್ಲಿ 
ನಿರಾನಂದ, ನಿರಾಸಕ್ತಿ, ನಿರಾಭಯ ತುಂಬಿ ತುಳುಕುತ್ತಿದ್ದಿತು (ಜಯಂತ. 
೨೩೭). (ಸಂ.] 
ನಿರಾಸಮತಿ (ನಾ). ಆಸಕ್ತಿ ಯಿಲ್ಲದಿರುವುದು ; ವಿರಕ್ತಿ ; ; ವೈರಾಗ್ಯ: 
ಬೇಸತ್ತು ನಿರಯದನುಭವಗೈ ಯುಲಾರಡೆ ನಿರಾಸಮತಿಯಿಂ ಜನ್ಮಕರ್ಮ 
ಗಳ ನೆನೆನೆನೆದು ಕೂಸು ತನ್ನೊಳ್‌ ತಾನೆ ಹಂಬಲಿಪ ತೆರನಡೇನೆಂಬೆನಚ್ಚ 
ರಿಯ ಪರಿಯೆ (ನೆಂಕಾರಾ. ೨-೩೫-. -೧೦). [ನಿರಾಸ + ಮತಿ] 
ನಿರಾಸಮಾರ್ಗ ' (ನಾ). ವೈರಾಗ್ಯ ಮಾರ್ಗ : “ಜಗನ್‌ಮಿಥ್ಛಿ' 'ಯನ್ನು 
ಪ್ರತಿಪಾದಿಸುವ ಶುದ್ಧಾದ್ವೈತಮಾರ್ಗ, ಮಾಯಾಮಾರ್ಗ, ಕೇವಲ 
ನ ತ್ರಿಮಾರ್ಗ, ಸಂನ್ಮಾಸಮಾರ್ಗ, ನಿರಾಸಮಾರ್ಗ (ನಚಸಂ, 2೦೦11 
5. ಒಳಗೆ ಪ್ರವೇಶ). [ನಿರಾಸ -- ಮಾರ್ಗ] 
ನಿರಾಸೆ. (ನಾ). ೧. ಆಸೆಯಿಲ್ಲದಿರುವುದು ; ನಿಂಚ್ಛೆ ; ಆಶೆಯೇ 
ದಾಸತ್ವ ನಿರಾಸೆಯೇ ಈಶತ್ವ ದಾಸತ್ವದ ಈಶತ್ವದ ಇನಿ” ವಿಚಾರಿಸಿ 
ಸಿರಾಸೆಯಾಗಿ್ವ ದೆ ಈಶಪದವಯ್ಯ (ಉರಿಸಿ. ೯೮-. -೭೯) ; ಆಸೆಯನಳಿದು. 
ನಿರಾಸೆಯಲ್ಲಿ ನಿಂದು ವೇಷನ ಮಟಕಿದು ಜಗದ ಹೇಸಿಯಾಟಿವ ತೊಟಕಿದು 
(ನಚಸಂ. ೩೭೫-೩೦). ೨, ಆಶಾಭಂಗ ; ಉತ್ಸಾ ಹಹೀನತೆ : ಬಾಳ 
ನಲ್ಲಿ ಜಿಹಾಸೆ, ನಿರಾಸೆ ಹೊಂದಿದ್ದ (ಮುನಿಮಾ. ೧೯೨) ; ನಂಜಪ್ಪಾ ಜಿಯಂ 
ನಿರಾಸೆಯ ನಗುವನ್ನು 'ನಕ್ಕು . . . ಎಂದನು 
ವಂ ನಿರಾಶಾ] 


Mi, 


೯೧೧). 


(ಶ್ರೀರಾಯ. ೧೬). 


೪೬೬೦ 


ಲ 


2 


8 


25 


40 


45 


ನಿರಾಳ 


ನಿರಾಸ್ರನ (ನಾ). [ಜೈನ] ಕರ್ಮದಿಂದ ಮುಕ್ತನಾದವನು ; 
ಕರ್ಮವನ್ನು ಕ್ಷಯಿಸಿದವನು : ಕಾಲಾಂತದೊಳಾ ಜಿನಂ ನೃ ಜಿನಮಂ 
ತನಿಸುತ್ತಿ hy ವಂ ತ್ರಿಲೋಕಾಂತಮುನೆಯ್ದೆ ತಾಮುಿರೆದೆಯ್ದ ದ 
ರಾತ್ಮನಿಕೇತನಂಗಳು (ಶಾಂತಿಪು. ೧೨-೪೬). "ಆಸ್ತ ವ' ಪರಾ. [fs ] 
ನಿರಾಹಾರ (ನಾ). ೧. ಆಹಾರನನ್ನು ತೆಗೆದುಕೊಳ್ಳ ದೆ ಇರುವುದು; 
ಅನಶನ; : ಉಪವಾಸ: ಈ ನಿರಾಹಾ ರವು Wp 
ಜೀಯ ಮುಿಂದಭಿನಾನ ಬೆಸುವುದೆ ಬಣ ಸ್ಸ ವಳಿವುದೆ ಬಂದ ದುರಿಯಶದ 
(ಕುವ್ಯಾಆ. ೨೧-೨೦) ; ಕೋಗಿಲೆಯ ನಿಡುಸರಂ ಪಾರಿನದ ಕಲ್ಲುಣಿಸು 
ಗೂಗೆಗಳ ಕಣ್ಣೊಳಸು ಬಕನ ಮನದ ಬೆಳಗು ನಾಗದ ನಿರಾಹಾರಂ. 
ಅಳುವ ಶಿಶುನಂ ನೋಡಲಾಗಿ ಬಂದೆಡೆಗೊಂಡ ದುಃಖಾತಿರೇಕಮೆಂಬಂತೆ 
ಕಾಣಿಸುತಿರ್ದುದು (ಚೈ: ಮಿಭಾ. ೨೮-೩೮) ; ಏಕಾದಶಿವ್ರ ತ ನಿರಾಹಾರವು 
ನಮಗೆ (ಕರ್ನಾಕ. ೨೬೮). ೨, ಆಹಾರವನ್ನು ಸ್ಪೇಕರಿಸದಿರುವ 
ವನು ; ಉಪವಾಸವನ್ನಾ ನ್ಲಿಚೆರಿಸುವವನು : ನಿರಾಹಾರ ನಿಜನಿರಂಜನ 
ಪರಮಾತ್ಮ ಭಾವನಾನಿರತ ಪ ಪ್ರಮತ್ತ ಸಂಯತಂಗೆ ಸೂಕ್ಷ್ಮಸದಾರ್ಥಂಗ 
ಳೇನಾನುಂ ಸಂಶಯಮಾದೊಡೆ (ಸಸಾರ, ೫೩೪) ; ಅವನು ಕೋಪದಿಂದ 
ಒಂದು ದಿನ ಪೂರ್ತಿ ನರಾಹಾರನಾ: ಗಿದ್ದನು (ರೂಢಿ). [ಸಂ,] 
ನಿರಾಹಾರವ್ರತ (ನಾ). ಉಪವಾಸವ್ರ ತೆ: ದರ್ಭಶಯ್ಯೊಯಲ್ಲಿ ನಿರಾ 
ಹಾರವ್ರತ ಹಿಡಿದು ಮಲಗುತ್ತಿದ್ದ ತೆ ನಾನೂ ಬರಿಯ ಹೊಟ್ಟಿ ಯಲ್ಲಿ 
Pe (ನಂಟರು. ೩೮). [ನಿರಾಹಾರ ವ್ರತ] 
ನಿರಾಹಾರಿ (ನಾ). ೧. ಆಹಾ ರವಿಲ್ಲದವನು ; ತಿನ್ನು ಿವುದಕ್ಕೇನೂ 
ಇರದವನು. ೨. ಉಸವಾಸವಿರುವವನು ; . ಆಹಾರವನ್ನು 
ತೆಗೆದುಕೊಳ್ಳ ದಿರುವವನು : ದಂಪತಿಗಳಿಬ್ಬರೂ ಫರಾಹಾರಿಗಳಾಗಿ 
ನಿಯಮಸ್ತ ನಿ ಬಾಯಿಬೀಗ ಸಹಿತವಾಗಿ ತಿರುಪತಿಗೆ ಹೋಗಿ (ಈಶ್ವಸ್ವ. 
೫-೧೨); ಕಡೆಕಡೆಗೆ ನಿರಾಹಾರಿಯಾಗಿ ತಪಸ್ಸಿಗೆ ಕುಳಿತರು (ಅಜ fel 
೧೦೪), [ಸೆಂ. ನಿರಾಹಾರಿನ್‌] 
ನಿರಾಳ (ಗು). ೧. ಪರಿಶುದ್ಧ ವಾದ ; ನಿರ್ಮಲವಾದ: “ನಿರಾಳ-. 
ನಿರಾನಿಲ ಪರಿಶುದ್ಧ ಹ (ತದ್ಭ ಕೋ ೨೨) ; ಒಡಲಿಲ್ಲದ ನಿರಾಳಕರ್ತೃ 
ಕೂಡಲಸಂಗಮದೇನ ಜಂಗಮನು ವಟಾನನಾಗಿ ಮತ್ತೊಂದನಜಿ 
ನಯ್ಯಾ (ಬಸನ, ೩೯೮); ಸಂಗಯ್ಯ ನಲ್ಲಿ ಕೂಡಿ ನಿರಾಳ ಪ್ರ. ಸನ್ನ; ಮೂರ್ತಿ 
ಯಾದ ನನ್ಮು ಬಸನಯ್ಯೂನು (ನೀಲನ.೧-೧) ; ಏಕಮೇವನ್ನು ತಿೀಯನಪ್ಪ 
ನಿರಾಳ ಪರನಸ್ತುವೆ (ಭೈರಸೂ. ೨); ಕೀಳಂಸುಖಗಳ ಬಾಳು 
ಕಾಲಿನ ಕೋಳ ಸುಖನಿಂತೆಂಬನನಿಗೆಯ್ದ ಹೇಳಬಹುದೀ ಗಗನನಿತ್ಯ 
ನಿರಾಳವಚನ (ಗಗತು. ೪-೩). ೨. ನಿಶಿ ಂತನಾದ ; ನಿಸ್ಮಲನ ಸ್ಥಲ 
ನಿಡಲು ನಿರ್ಮಲಾತ್ಮಂಗೆ ಇಹವಿಲ್ಲ ಸಲ್ಲ ಆದಿನುಧ್ದಾಂತ ನಿರಾಳ 
ಗುಹೇಶ್ವ ಶ್ವರನ ಅನುಭನಿಗೆ ಸರ್ವಾಂಗ ಲಿಂಗವು (ಅನಚಂ. ೧೩೧- ೫೯೭). 
(ನಾ). ೩. ನಿಶ್ಚಿಂತೆ; ಶಾಂತಿ; ನೆಮ್ಮದಿ : ತನ್ನಲ್ಲಿ ತಾನೆ 
ಯಾಯಿತ್ತು ಭಿನ್ನ. ನಿಲ್ಲದೆ ನಿಂದ ನಿರಾಳ ಆನಾಯಾಸದನುನ ಕು ಆನು 
ಬೆಅಗಾಜಿನು (ಅನಚಂ. ೧೯೪-೪೭೯) ; ಮತ್ತೊಂದು ಕಡೆ. ಶಾಸ್ತ್ರಗತ 
ಪ್ರಮಾಣನನ್ನು ಬಿಟ್ಟು' ನಿರಾಳವಾಗಿ ವಿಚಾರಮಾಡಲು ಹಿಂಜರಿಯುತ್ತಿ ದ್ಧ 
ನಮ್ಮ ಮಕ್ಕಳ ಕಾಲಕ್ಕೆ 
ತಂಟೆ ತಕರಾರು ಇರಕೂಡದು. ಅದು ನಮ್ಮ ರಿಗೂ ನಿರಾಳ (ಅನಾಮಿ. ೬); 
ಇರತದ ಕವಿಗಳ, ಕಲೆಗಾರರ ಅಂತರಾತ್ಮ ಬಿಡುಗಡೆಯ ಸಮಾಧಾನನನ್ನು 
ಹೊಂದಿ ನಿರಾಳವಾಗಿ ಉಸಿರಾಡಿತು (ಪ್ರೀಷ್ಮಪ್ರ್ರ. ೧೭೫) ; 
ಪದಕ್ಕೆ ಶಾಂತಿ ಎಂಬ ಅರ್ಥವಿದೆ (ಆಳನಿ, 1, ಮುನ್ನುಡಿ), ೪. ಚಿಂತೆ 
ಯಿಲ್ಲದವನು ; ನಿಶ್ಚಿಂತ : ಆಯ್ಕ ನೀನು ನಿರಾಳ ನಿರ್ಮಾಯ 
ನಾಗಿಪ್ಟೆಯಾಗಿ , . . ನಿಜದ ನಿಲನ ನೋಡಿ ಕಂಡೆನು (ಅನಚಂ. ೨-೮); 


ಹಿಂದೂಗಳು ನಾಮ XXIV, ಮುನ್ನು ಡಿ) ; 


ನಿರಾಳ ಎಂಬ 


ನಿರಾಳಂ 


ನಿರಾಕಾರ ನಿರಜ . . . ನಿರಾಳ ಪಂಪಾವಿರೂಪಾಕ್ಷ ಶರಣು (ಹಚಕಾ- 
೧-೪) ; ನಿರ್ಷಿಕಾರ ನಿರಾಳ ನಿಶ್ಚಿಂತ ರುದ್ರನಿರುತಿರ್ಪನು 
ವಿನೋದದಲಿ (ಪ್ರಭುಲೀ. ೨-೯) ; ಸ್ಕೂಲ ಸೂಕ್ಷ್ಮಗಳೆರಡು 
ಮಾಯೆಯು . . . ಬಾಲಕನೆ ನೀನೆರಡು ತನುವಿನ ಮೇಲಣಭಿಮಾನವನು 
ಬಿಟ್ಟು ನಿರಾಳ ನಿಜ ನೀನೆಂದು. ಚಿಂತಿಸು ತಿರ್ಪುದನವರತ (ಅನ್ಭುತ. ೩-೭೩). 
೫. ಅನೂಹ್ಯತೆ : ಇಹಪರ ಸ್ವರ್ಗ ನರಕಾದಿಗಳಿಲ್ಲದಂದು ಸುರಾಳ 
ನಿರಾಳಂಗಳೇನೂ ಇಲ್ಲದಂದು . . . ಅಂದೇನೋ ಇಂದೇನೋ (ಆದವ. 
೧-೧) ; ನಿರಾಳ ಸುರಾಳವೆಂಬ ಬಯಲು ಅವಗವಿಸುವುದಕ್ಕೆ ಮುನ್ನವೆ 
ಬ್ರಹ್ಮಾಂಡನೆಲ್ಲಿ ಆಯಿತ್ತು (ನೋಳಿಮಾ. ೭೯-೬೧೨) ; ಎನ್ನಭಿಮಾನದ 
ಕರ್ತು ನಿರಾಳದಲ್ಲಿ ನಿಂದ ಬಳಿಕ ಸಯಿದಾನ ಸುಯಿದಾನವಾಯಿತ್ತಯ್ಯಾ 
[<ಸಂ. ನಿರಾವಿಲ] 

ನಿರಾಳಂ (ಅ). ನಿಶ್ಚಿಂತೆಯಿಂದ ಕೂಡಿ : ಲೋಹಕ್ಕೆ ನಿರಾಳಮಾಗಿ 


(ಕೀಲಪು ೧೮-೪೯). 


ಮೊಗಮಿತ್ತು . . : ಮೆಟಿಕಿದರ್‌ ವಾಹಂಗಳಂ ವಾಹಕರ್‌ (ಅನಂಪು, 
೨-೩೧). [ನಿರಾಳ] 

ನಿರಾಳಂಬ "ನಿರಾಲಂಬ' ನೋ. 

ಸಿರಾಳತ್ವ (ನಾ). ನಿರಾವರಣ ; ಹೊಡಿಕೆಯಿಲ್ಲದಿರುವಿಕೆ : 


ಕುಂಭಿನಿಯ ಮೊಲೆಯ ಮೇಲುದ ಸೆಳೆದ ಜಾರನಂತದ್ರಿಗಳು ಸಲೆ ನಿರಾಳತ್ವ 
ದಿಂದವನೆಯ್ದೆ ತೋರಿಸುತೆ ಹೈನುಂತರುತು. ಪ್ರಾಪ್ತಿಸೆ (ಪರಶು. ೧೫-೨೬). 
[ನಿರಾಳ +--ತ್ವ] 

ನಿರಾಳಲಿಂಗ (ನಾ). [ನೀತ] (ಮಾಯಾಸಂಬಂಧವನ್ನು ಬಿಟ್ಟ) 
ಪರಿಶುದ್ಧವಾದ ಲಿಂಗ: ನಿರಾಳಲಿಂಗವ ಕಾಂಬುದಕ್ಕೆ ಮನ 
ಮತ್ತೊಂದೆಡೆಗೆ ಹರಿಯದಿರಬೇಕು (ಲಿಂಗವ. ೭೭-೪೦) ; ಮಾನವನ 
 « - ಭಾವಾಂಗವೆಲ್ಲ ಚಿದಂಗವಾಗಿ, ಚಿತ್‌ಪ್ರಭಾಂಗವಾಗಿ, ನಿರಾಳ 
ಲಿಂಗಕ್ಕೆ, ಬೆಳಗಿನ ಸೆಜ್ಜೆ ಯಾಗಿ . . . ಪರಿಣಮಿಸಬೇಕೆಂಬುದೇ ಶರಣರ 
ಅನುಭವ ವಿಚಾರ (ವಚಸಂ. ೫೪11 ಒಳಗೆ ಪ್ರವೇಶ); ಬಯಲೇ ಸೆಜ್ಜೆ ಯಾಗಿ. 
ಬೆಳಗುವ ನಿರಾಳಲಿಂಗದ ನಿಲವನ್ನು ವೇದ ವೇಧಿಸಲಿಲ್ಲ (ಮೋಳಿಮಾ- ೧೦ 
ಪ್ರಸ್ತಾವನೆ). [ನಿರಾಳ 4 ಲಿಂಗ] 

ನಿರಿ, (ಕ್ರಿ). ೧. ಕೊಲ್ಲು; ಸಾಯಿಸು: ಮರುಳಾದಂ ಜನಪಂ 
ಸಮಸ್ತ ಹನನವ್ಯಾಸಂಗಮಂ ಸಿಂಗಮಂ ನಿರಿಯಿಂ ನೀಮದನೆಂದು ಮಕ್ಕಳ 
ನಿವಂ ತಾನಟ್ಟಿದಂ (ವರ್ಧಪು. ೩-೪೧) ; ನಿರಿದಪ್ಪಂ ಮಗಧೇಶನಂ 
ನಿಜಾಸಿದಪ್ಪ ೦ ಚೋಲನಂ (ಸೂಕ್ತಿಸು. ೧೮-೧೪). ೨. ಚುಚ್ಚು § 
ತಿವಿ: ಮರ್ಮನುಂ ಸ್ಮರಂ ನಿರಿದಪನೆನ್ಸ್ನ ಜೀನಿತಮಿದೇಕೆಯೋ 
ಪೋಗದು (ಲೀಲಾನ. ೧೪-೬೧). ೩. ನಿವಾರಿಸು; ಪರಿಹರಿಸು: 
ಆ ಪಟುಕರ್ಮದಿನಪ್ಪ ನೋವನಾವಂ ನಿರಿಯಲ್‌ ಸಮರ್ಥನೆಲೆ ಜೀವನೆ 
ಕೇಳ್‌(ಶಾಂತೀಶ್ವ,೯-೧೧೯). "ನೇರ್‌,'ಪರಾ.[ದೇ. ॥ತಮಿ. ಮಲ. ನೆಂ] 

ನಿದ್ದಿ "ನಿಜ್ಣಾ' ನೋ. 

ನಿರಿಂದ್ರಿಯ (ಗು). ೧. ಇಂದ್ರಿಯಗಳಿಗೆ ತಿಳಿಯದ,--ವೇದ್ಯ 
ವಾಗದ ; ಇಂದ್ರಿಯಾತೀತವಾದ : “ನಿರಿಂದ್ರಿಯಸುಖ' ಪರಾ. 
(ನಾ). ೨. ಇಂದ್ರಿಯಗಳಿಂದ ಕೂಡಿರದವನು ; ಇಂದ್ರಿಯ 
ಗಳಿಗೆ ಅತೀತನಾದವನು : ನಿತ್ಯಂ ನಿರಿಂದ್ರಿಯಂಂ ಸಂಪ್ರತ್ಯಯ 
ನವಿನಾಶಿಜೀವನಿತರಂ ತನುನೆಂದತ್ಳುಂತ ಜೇದವಿಷಯಾಪತ್ಯಾದಿಯನೆನ್ನ ವೆನ್ನ 
ನನ್ಯುತ್ವನಿದಂ (ಮಲ್ಲಿಪು. ೧೪-೬೮). [ಸಂ.] 

ನಿರಿಂದ್ರಿಯಸುಖ (ನಾ). ಇಂದ್ರಿಯಗಳಿಂದ ಅನುಭವಿಸಲಾಗದ 
ಸುಖ್ಯ--ಆನಂದ; ಮೋಕ್ಷಸುಖ : ದುರಿಂದ್ರಿಯಸುಖಕ್ಕೆ ಕೊಕ್ಕರಿಕೆ 
ಪುಟ್ಟಿ ನಿರ್ವೇಗದಿಂ ನಿರಿಂದ್ರಿಯಸುಖಕ್ಕೆ ನಾಡೆ ಮನಮಿಟ್ಟು (ಸುಕುಮಾ. 


೧೦-೩೧). (ನಿರಿಂದ್ರಿಯ -೬.ಸುಖ] 


೪೬೬೧ 


25 


40 


ನಿರಿಹಿಡಿ 


ನಿರಿಕೆ (ನಾ). ಕಾಯುವುದು ; ನಿರೀಕ್ಷೆ: “ನಿರಿಕೆ-ನಿರೀಕ್ರಾ ಎ ಕಾದಿ 
ರುವಿಕೆ” (ತದ್ದ ಕೋ. ೨೨). [< ಸಂ. ನಿರೀಕ್ಟಾ] 

ನಿರಿಗೆ "ನಿಜಾಗೆ” ನೋ. 

ನಿರಿಗೆಗಟ್ಟು , ನೆಂಗೆಗಟ್ಟು (ಕ್ರಿ). ಸುಕ್ಕುಗಟ್ಟಿ; ಮಡಿಕೆಯಾಗು: 
ಗದ್ದ... ಸ್ವಲ್ಪ ನಿರಿಗೆಗಟ್ಟಿತ್ತು ಅಷ್ಟೆ (ನುಹಾತ್ಮಾ.೧೯). ನೆರಿಗೆಗಟ್ಟು : 
ನೋನಿನ ಆಳಕ್ಕೆ ಇಳಿದ ಆತನ ಹಣೆ ನೆಂಗೆಗಟ್ಟು ತ್ತಿ ತ್ತು (ಬದುಜ.೧೧೯). 

[ನರಿಗ( ಎ ನಿ೮೨ಗೆ) + ಕಟ್ಟು] 

ನಿರಿಗೆಗೊಳ್ಳು (ಕ್ರಿ). ಸುಕ್ಕಾಗು ; ನಿರಿಗೆಯಾಗು : ಅನಳ ತುಟ 

ಸಂತೋಷಾರ್ಥವಾಗಿ ನಿರಿಗೆಗೊಂಡುವು (ಪುನರು. ೪೨೦). 
[ನರಿಗ(ನಿ೮೨ಗೆ) 4 ಕೊಳ್ಳು (ಕೊಳ್‌, )] 

ನಿರಿಗೆಹೊಯ (ಕಿ). ನಿರಿಗೆ ಹಾಕು ; ನೆರಿ ಹಿಡಿ: ತುದಿಕಾಲ್ಬೆರಳು 
ಗಳು ಮುಚ್ಚುವಂತೆ ನಿರಿಗೆಹೊಯ್ದು ದಡೀಧೋತರವನ್ನು ಉಡು 
ತ್ತಿದ್ದರು (ಶರೀಫ. ೬೧ ಕವಿಕಾನ್ಯ ಪರಿಚಯ). 

[ನಿರಿಗೆ( ಎ ನಿಅಿ೨ಗೆ) 4 ಹೊಯ್‌ (-ಲ ಪೊಯರ್‌)] 

ನಿರಿಚ್ಛೆ (ನಾ). ಇಚ್ಛೆ ಯಿಲ್ಲದಿರುವುದು ; ನಿರಪೇಕ್ಷವಾದುದು; 
ನಿಷ್ಠಾಮವಾದುದು : ಪ್ರೇಮವು ನಿರಿಚ್ಛೆಯುಳ್ಳ ದ್ಡು (ಸ್ಮೃೃತಿಟಿ- 
೪೪೫). [ಸಂ. ನಿರಿಚ್ಛಾ] 

ನಿರಿಡಿಬಿತ್ತ (ನಾ). ಒಂದು ಬಗೆಯ ಗಿಡ: ತಿಳೋಣಿ, ಶ್ರೀಕಲ, 
ಸೂರ್ಯಾವರ್ತ, ನಿರಿಡಿಬಿತ್ತ . (ಮೈಡಗಿ. ೪೧-೮೨೦). 

[ನಿರಿಡಿ? 4 ಬಿತ್ತ (-ಆ ಬಿಟ್ಟೂ)] 

ನಿರಿಸಿರಿ, (ನಾ). (ಕಾಂತಿಯನ್ನು ಸೂಚಿಸುವ) ಒಂದು ಅನುಕರಣ 
ಶಬ್ದ : ನಿರಿನಿರಿ ಮೆರೆದುದು ನೀಲಿಯ ಸೀರೆ (ಸೌಂದಸ. ೩೪೧); 
ಕಾಮನ ಬಿಲ್ಲೇ ಕುಣಿದೊಲು ನಿರಿನಿರಿ (ಹೂಹಾದಿ. ೧೩-೫). 

ನಿರಿನೆರ್ದಿ "ನಿಟ್ಲಾ' ಪರಾ. 

ನಿರಿಬಿಗಿ (ಕ್ರ) - ನಿರಿಗೆಗಳನ್ನು ಸೇರಿಸಿ ಬಿಗಿದು ' ಕಟ್ಟು : ಹುಡುಗಿ 
ಯರು ಕೊರಚಾಡುತ್ತಾ ನಿರಿಬಿಗಿಯುತ್ತಾ ಮುಂದೆ ಹೋದರು 
(ಕಾಲೂರ. ೯ ಕಥಾಸಾಲ). [ನಿರಿ ಎನಿಲಿಿ)-4ಬಿಗಿ] 

ನಿರಿಮಂಗಿಲು "ನಿಜೀಮುಗಿಲ್‌' ನೋ. 

ನಿರಿಯಣ “ನಿರಿಯಾಣ' ನೋ. 

ನಿರಿಯಾಣ, ನಿರಿಯಣ (ನಾ). ೧್ಕ ಸಾವು; ಮರಣ. ೨. 
ಸಾಯುಜ್ಯ ಕ ಐಕ್ಯ: ಆ ಲಿಂಗದ ಕೂಟಿನೆ ನಿರಿಯಾಣ (ಮೋಳಿಮಾ. 
೨೧೨) ; ಹರಣನಿದ್ದೂ ಹರಣವಿಲ್ಲ ಹರಣ ಲಿಂಗದಲ್ಲಿ ನಿರಿಯಾಣವಾಯಿ 
ತ್ತಾಗಿ (ಆದನು ೪೭-೧೩೩). ನಿರಿಯೆಣ : ೧. ನಿರಿಯಣದ ಕಾಲದಲಿ 
ಗತಿಗೆಡಿಸಿ ಕೊಂಡೊಯ್ದು ವೈವಸ್ವತನು ನಾಯಕನರಕೆಡೊಳಗದ್ದುತ 
ಬಹನು (ಕುನ್ಯಾಉ. ೪-೪೬). [-ಸಂ. ನಿರ್ಯಾಣ] 

ನಿರಿಯಿಡು(ಕಿ)). ನಿರಿಗೆ ಹಾಕು: ನಿಂಯಿಟ್ಟು ಪಟ್ಟಿ ಬಟ್ಟೆ ಯನ್ನುಟ್ಟರು 
(ಕಾಲೂರ. ೧೩ ಕಥಾಸಾರ). [ನಿರಿ (-ಆ ನಿಜಶ್ಚಿ)1- ಇಡ] 

ನಿರಿನಿಡಿ "ನಿಜಾವಿಡಿ' ನೋ. 

ನಿರಿಸು "ನಿಲಸ್ಕು' ನೋ. 

ನಿರಿಹಪೆರ (ಗು). ೧, ಇಹ ಮತ್ತು ಪರಗಳಿಗೆ ಸಂಬಂಧಿಸದ; 
ಇಹವೂ ಅಲ್ಲದ ಸರವೂ ಅಲ್ಲದ. (ನಾ). ೨. ಇಹ ಮತ್ತು 
ಸರಗಳೆರಡಕ್ಕೂ ಸಂಬಂಧಿಸದನನು ; ಇಹ ಮತ್ತು ಪರಗಳೆರ 
ಡನ್ನೂ ಕಳೆದುಕೊಂಡವನು: ಶ್ರಾಂತಿಯಿಂ ಭ್ರಾಂತಿಯಿಂ ಗತಿಗೆಟ್ಟು 
ಮತಿಗೆಟ್ಟು ಮುಂತನರಿಯದೆ ನಿರಿಹಪರನಾಗಿ . . ೬ ಶಂಕಿಸುತ ನಿಂದಿರುವ 
ಕರ್ಮಸಂದೇಹಿ (ಗಣೇಶ. ೩೭-೩). [ಸೆಂ] 

ನಿರಿಹಿಡಿ "ನಿಜಾ ವಿಡಿ' ನೋ. 


ನಿರೀಕ್ಷಣ 


ನಿರೀಕ್ಷಣ (ನಾ). ೧, ನೋಟ ; ದೃಷ್ಟಿ : ದಿನ್ಯಾಂಗನಾಭಾವಾಪಾಂಗ 
ನಿರೀಕ್ಷಣಾಮೃ ತಕೃ ತಾನಂಗೋತ್ಸವಂ (ಆದಿಪು. ೨-೬); ಪೊಸಮುತ್ತ 0. 
ಪಾಲೊಳ್‌ 'ತೊಳೆದೆಸೆದಿರೆ.. ದೆಸೆದೆಸೆಗೆ ಕೆದಜಕಿದಂತಾಗೆ ನಿರೀಕ್ಷಿಸುವ 
ನಿರೀಕ್ಷಣಮೆ ಮನಃಪ್ರಸಾದಮುಂ ಪೇಟದಣಕಿಪುಗುಂ (ಶಾಂತಿಪು. ೩-೩೮) ; 
ತನ್ಮನೋಹರಾಂಗ ನಿರೀಕ್ಷಣತ್ಯಾಗ ಆ ಸ್ತ್ರೀಯರ ಮುನೋಹರಮುಪ್ಪ 
ಅನಯನಂಗಳ ನೋಟಿನುಂ ತೊಟಕಿವುದುಂ (ತತ್ತ್ವ್ವಸ್ರ. ೨೭೦) ; ಫಣಿ 
ಧರನ ಕಣ್ಣೊಳು. . . ಉಗುವಂಬುಗಳೆ ಭೂಷಣವದಾಯಿತ್ತೆ ದಡಂ 
ಕರುಣಾನಿರೀಕ್ಷಣದ ಪ್ರಣುತಕಂಕಣನಿಕರಮದು' ತಾಂ ಗಣಿದಿಸುವಡಾನಂದ 
ಕರಕಾರಣಮೆನಿಸಿದುದು ಚೋದ್ಯಮೇ (ಬಸಪು.೧೮-೭೭). ೨. ನೋಡು 
ಪುದು; ಕಾಣುವುದು; ದರ್ಶನ : ನೀಗಿದುದೀಗಳಿನ್ಮು ವನವಾಸ 
ಪರಿಶ್ರ ಮಮಿಸಾಗಳಾಳ್ವೆ ವಾ ಸಾಗರಮೇಖಳಾವೃತ ಧರಿಶ್ರಿಯಂ , . . 
ಏನಾಗದೊ ಪೇಟ ಭವಚ್ಚ ರಣಪದ್ಮನಿರೀಕ್ಷಣದಿಂ ಮುನೀಶ್ವರ 
(ಸಂಪಭಾ. ೭-೬೦) ; ತನ್ಮುನಿನಿರೀಕ್ಷಣಕ್ಷಣದೊಳಲರ್ದು ಕಡವಿನ ಮರಗಳ್‌ 
ಪರಿಗತರೋಮಾಂಚತೆಯಿಂಂ ದೊರೆಮಾಡಿದುದೆನ್ನ ತನುವುಮಂ ನೆಟಕ 
ತೆನ್ನೊಳ್‌ (ಚಂದ್ರಪು. ೨-೯೯). ೩. ಪ್ರತೀಕ್ಷೆ; ಭರವಸೆ. [ಸಂ.] 

ನಿರೀಕ್ಷಣೆ (ನಾ). ೧. ನೋಡುವಿಕೆ; ವೀಕ್ಷಣೆ : ಸಾಹೇಬರ ನಿರೀಕ್ಷಣೆ 
ಪರೀಕ್ಷಣೆ ನಡೆದಿದ್ದರೂ ಗುರುಗಳು ತಮ್ಮನ್ನೇ ಸಾನರಿಸಿಕೊಳ್ಳುತ್ತ 
ಹುಡುಗರಿಗೆ ಕ್ರಮ ಹೇಳಿಕೊಡುತ್ತಿದ್ದರು (ಜಯಂತ. ೨೩). "ನಿರೀಕ್ಷಣೆ 
ಗೆಯ ಪರಾ. ೨. ಪ್ರತೀಕ್ಷೆ; ಭರವಸೆ: ಯಾರು ಯಾರಿಗೆ ವಿದ್ಯಾ 
ಪ್ರಚಾರದಲ್ಲಿ ಶ್ರದ್ಧೆಯುಂಟೋ ಆಂಥವರೆಲ್ಲರಿಗೂ ಈ ಉಪನ್ಯಾಸಗಳು 
ಇಸ್ಟ ವಾದಾವೆಂಬುದು ಪರಿಸತ್ತಿನ ನಿರೀಕ್ಷಣೆ (ಸಾಹಿಶ. ೬೨), ಷಿ. 
ಯಾವುದೇ ವಸ್ತು, ವಿಷಯ ಇತ್ಯಾದಿಗಳಿಗಾಗಿ 'ಕಾಯುವಿಕೆ : 
ಮಗನ ಆಗಮನದ ನಿರೀಕ್ಷಣೆಯಲ್ಲಿ ಗೌಡರಿದ್ದುದನ್ನು ತಿಳಿದ ರಂಗಮ್ಮ 
ಕತ್ತಲಾದೊಡನೆಯೆ ಎಂದಿಗಿಂತ ಸ್ವಲ್ಪ ಬೇಗನೆ ದೀಪ ಹಾಕಿದರು 
(ರಂಗವ, ೨೪೮); ಕೆಲವು ದಿನ ನಾವು ಅವರ ನಿರೀಕ್ಷೆಯಲ್ಲೇ ಇದ್ದೆವು 
(ಬಾಳಹೆೊ. ೫೫). [ಸಂ. ನಿರೀಕ್ಷಣಾ] 

ನಿರೀಕ್ಷಣೆಗೆರ್ಯ (ಕ್ರಿ). ನೋಡು ; ಕಾಣು :: ಭಾಳಾಕ್ಷನ ಜಡೆಗಳ 
ನಿಳಿದು ಮೋಕ್ಷನ ಕುಡಬಂದ ಪರಮಪಾನನೆಯ. ನಿರೀಕ್ಷಣೆಗೆಯ್ದ 
ಮನ್ಮಥನು (ನೋಹತ. ೬-೩೨). [ನಿರೀಕ್ಷಣೆ-- ಕೆಯ] 

ನಿರೀಕ್ಷಣೆಗೊಡು (ಕ್ರಿ).(ಮದುವೆಯಲ್ಲಿ)ವಧೂವರರಿಗೆ (ಪರಸ್ಪರ 
ವಾಗಿ) ಪ್ರಥಮ ದರ್ಶನ ಮಾಡಿಸು : ನೆಟ್ಟಿನೆ ತೆರೆನಿಡಿದರು ಕ್ಷತ್ರ 
ಪಿಧಿಯಿಂದೆ ಮೆಟ್ಟಿಕ್ಕಿಯ ಮೇಲೆ ನಿಲಿಸಿ ಶ್ರೇಷ್ಠರು ಮಂಗಳಾಷ್ಟ ಕದಿ 
ನಿರೀಕ್ಷಣೆಗೊಟ್ಟಿ ರು ದಂಪತಿಗಳಿಗೆ (ನೋಹತ. ೧೩-೬೮). 

[ನಿರೀಕ್ಷಣೆ -- ಕೊಡು] 

ಿರೀಕ್ಷಿಸು (ಕ್ರಿ). ೧. ನೋಡು; ಈಕ್ಲಿಸು; ಅವಲೋಕನ 
ಮಾಡು; ಕಾಣು : ವಿನುತಸಮಗ್ರ ಮಂಡಲದ ಚಂದ್ರನ ಚಂದ್ರಿಕೆ 
ವೊಲ್ನರೇಂದ್ರ ಚಂದ್ರನ ರುಚರೋತ್ಸರಗ್ರ ಹಣಶೋಭಿತೆಯಂ ಸೊಸೆಯಂ 
ನಿರೀಕ್ಷಿಸಲ್‌ (ಕಾದಂಉ.೪೯೨); ನಿರೀಕ್ಷಿಸಿ ನಿಕೃಷ್ಟ ದುಷ್ಪ ಗಣರಂ. ಗತಪ್ರಜ್ಞ 
[ರಂ] . . . ಆಗ್ರಹಿಸಿ (ಸುಕುಮಾ. ೨-೧೮) ; ನಡುವಿರುಳಂತೆ ಕಟ್ತ ಲಿಸೆ 
ಪಟ್ಟಿ ಪಗಲ್‌ ರಣಮಂ ನಿರೀಕ್ಷಿಸಲ್‌ ಪಡೆಯದೆ ದೇವರುಂ ದಿವಿಜಕಾಂತೆ 
ಯರುಂ ಬೆಜಗಾಗೆ (ಸಂರಾನಾ.೧೩-೪೪) ; ಅಮಲ ಚಿದ್ರೂ ಪಕನನೊಲ್ಹು 
ಕರುಣಣಸಾಂಗದಿಂ ನಿರೀಕ್ಷಿಸಿ (ಪದ್ಮರಾ. ೩-೪) ; ಭೂಮಿಪನಿವಹವಾ 
ಪುರುಷಾಮೃ ಗದ ಕಾಯವ ನಿರೀಕ್ಷಿಸಿ ಹೋಹುದೀ ಪರಿನಿಡಿಯಲನುದಿನವು. 
(ಕುನ್ಯಾಸ. ಓರಿಇ, ೬-೫೦) ;: ಯೆಂವತಿ ನಿರೀಕ್ಷಿಸುವರ ಕಣ್ಣಿ ರದೆ. ಕೃತಾರ್ಥತೆ 
ಮಾಡುವಳು (ಜಯಕಾ. ೩-೫೬). ೨, ಎವೆಯಿಕ್ಕದೆ ನೋಡು; 
ಸಿಟ್ಟಿಸು ; ದಿಟ್ಟಿಸು : ಕಂಗಳು ತುಂಬಿ ನಿರೀಕ್ಷಿಸಿ ಶ್ರೋತ್ರ ತುಂಬಿ 


೪೬೬೨ 


0 


5 


45 


ಸಿರೀಶ್ವರಸಾಂಖ್ಯ 


ಹಾರೈಸಿ . . . ಮಾಡುವುದು ಭಕ್ತಿಸ್ಥಲ (ಬಸವ, ೮೬೪) ; ಆಗಳತಿ 
ಕ್ರೋಧನುಂ ತಳೆದು ಮಗಧರಾಜಂ ಚೇದಿರಾಜನಂ ನಿರೀಕ್ಷಿಸಿ (ಜಗವ. 
೭-೪೫ ವು ; ಸರಳ ಹಿಳುಕಿನ ಹೊಂಗಲಿಂಯ ತುದಿವೆರಳಲೊಯ್ಯಾರಿಸುತ 
» » « ಕೂರಲಗ ಧಾರೆಯ ನಿರೀಕ್ಷಿಸುತ ಇರಲು (ತೊರರಾ. ೩-೪-೧೫). 
೩. ಎದುಗುನೋಡು ; ಕಾಯು ; ಪ್ರತೀಕ್ಷೆಯಲ್ಲಿರು ; ಹಾದಿ 
ನೋಡು: ಹಂದಿಯು... ಕೋರೆಯನ್ನು ಮಸೆಯಂತ್ತಾ ಹುಲಿ 
ಯನ್ನೇ ನಿರೀಕ್ಷಿಸುತ್ತಾ ನಿಂತಿತ್ತು (ಚೆಂಗಾಳ್ವ. ೫೪) ; ಪತಿ ಎಂದಾದ 
ಕೊಂದು ದಿನ ಹಿಂದಿರುಗುವರೇನೋ ಎಂದು ನಿರೀಕ್ಷಿಸುತ್ತಿ ದ್ವಳು(ಮೂಲಾನ. 
೨೧೪) ; ಪ್ರಮಿಾಲ ಪ್ರಕಾಶರು ಬಸ್ಸಿನಿಂದ ಇಳಿದು ಆನಂದನನ್ನು 
ನಿರೀಕ್ಷಿಸುತ್ತಿದ್ದರು (ಮರಳಿ, ೧೪೩) ; ರೋಗಿಗಳೆಲ್ಲ ಉತ್ಸುಕತೆಯಿಂದ 
ಅನಳ ಬರುವಿಕೆಯನ್ನು ನಿರೀಕ್ಷಿಸುತ್ತಿದ್ದರು. (ಕುಂಕುಮ, ೮೪). ೪, 
ಬಯಸು; ಹಾರೈಸು : ಜನತೆ ಇವರಿಂದ ಹೆಚ್ಚಿನ ಸೇವೆಯನ್ನು ನಿರೀಕ್ಷ 
ಸುತ್ತದೆ (ಸಮಾಲೋ. ೧೪೨). [ನಿರೀಕ್ಷಣ -ಇಸ್ಯು] 

ನಿರೀಕ್ಷೆ (ನಾ). ೧. ನೋಡುವುದು; ಈೆಕ್ಷಣ : ಮಧುರತರ 
ಮಧುಸೂದನಾನನಸುಣಿಗೆಆಗಿದೀ ಜಗದ.ಕಂಗಳು ವಿಧುರತೆಯನೈದುವುವು 
ರೂಪಾಂತರನಿರೀಕ್ಷೆಯಲಿ (ಸಿಭಾಗ. ೩-೨-೪೫). ೨. ಎದುರು ನೋಡು 
ವುದು ; ದಾರಿಕಾಯುವುದು : ತಾಂಬೂಲದ ಬಗ್ಗೆ ಯಾವ ನಿರೀಕ್ಷೆ. 
ನಿರಾಸೆಗಳೂ ಇರಲಿಲ್ಲ (ಬಾಳಹೊ. ೯೬), [ಸಂ. ನಿರೀಕ್ಪಾ] 

ನಿರೀಶ (ನಾ). ಒಡೆಯನಿಲ್ಲದವನು ; ತಾನೇ ಒಡೆಯನಾದನು : 
ನಿರೀಶ ನಿರಂತರಾಯ ನಿರ್ವ್ವಂದ್ವ ನಿರತ್ಯಯ ನಿಷ್ಕಪಾಯ (ವರ್ಧಮಾ, 
೧9-೬). [ಸಂ.) 

ನಿರೀಶ್ಚರ (ನಾ). ೧. ಯಾವ ಒಡೆತನಕ್ಕೂ ಒಳಸಡದವನು ; 
ಪರಮಪುರುಷ ; ದೇವರು: ನಿರತಿಶಯ ನಿಸ್ಸೀಮ ನಿಗಮೇತರ 
ನಿರೀಶ್ವರ . . . ನಿರ್ವಿಕಾರಾಕಾರಾ ಚಿತ್ತೆ ಪಸು (ಬಸಪು. ೬೧-೪೩). 
೨. = ನಿರೀಶ್ವರವಾದಿ: ತನಗೆ ತಾನೇ ದೈವವೈದೆ ಶಿವನಿಲ್ಲವೆಂದಾ 
ನಿರೀಶ್ವರರನರೆ ಬರಮಾಡಿದಂ (ನಕ್ಕ ಪು. ೪-೩-೧೩). [ಸಂ.] 

ನಿರೀಶ್ವರವಾದ (ನಾ). ದೇವರಿಲ್ಲವೆಂಬ ವಾದ ; ನಾಸ್ತಿ ಕವಾದ : 
ಸಾಂಖ್ಯದರ್ಶನವನ್ನು ನಿರೀಶ್ವರವಾದವೆಂದೂ ನಾಸ್ತಿಕವಾದವೆಂದೂ 
ವೇದಾಂತದಾರ್ಶನಿಕರು ದೂರ ತಳ್ಳಿ ದ್ದಾರೆ. (ಭಾರದ, ೧೧೩). 

[ನಿರೀಶ್ವರ--ವಾದ್ಯ] 

ನಿರೀಶ್ವರವಾದಿ (ನಾ). ದೇವರಿಲ್ಲವೆಂದು ವಾದಿಸುವವನ್ನು ; 
ನಾಸ್ತಿಕ : ವಾದಿಗಳಲ್ಲಿ ಚಾರ್ವಾಕ ಜೈನ ಬೌದ್ಧ ಮಿಸಾಮಾಂಸಕ ಸಾಂಖ್ಯ 
ರೆಂಬರೈ ವರೆ. ನಿರೀಶ್ವರನಾದಿಗಳು (ವಿನೇಕ. ೧೨); ಸಾಂಖ್ಯರಿಗೂ 
ವಿನಾಮಾಂಸಕರಿಗೂ ಈಶ್ವರನೇ ಬೇಕಿರಲಿಲ್ಲ. ಎರಡು ಗುಂಪಿನವರೂ 
ನಿರೀಶ್ವರವಾದಿಗಳು (ಯಕ್ಸಾರ, ೧೦೦ ಪೀಠಿಕೆ) ; ಶಾಶ್ವತವಾದ ಒಬ್ಬ 
ಈಶ್ವರನಿಲ್ಲವೆಂದು ಸಿದ್ಧಾ ಂತವಾದುದರಿಂದ ಇವರಿಗೆ ನಿರೀಶ್ವರವಾದಿಗಳು, 
ಪ್ರವಾಹೇಶ್ವರವಾದಿಗಳೆಂದು ಪ್ರಸಿದ್ಧಿ (ಹಂದಸಾ. ೪೯). 

[ಸಂ. ನಿರೀಶ್ವರವಾದಿನ್‌] 

ನಿರೀಶ್ವರಸಾಂಖ್ಯ (ನಾ). ಈಶ್ವರನ ಅಸ್ತಿತ್ವವನ್ನು ಅಂಗೀಕರಿಸ 
ದಿರುವ ಸಾಂಖ್ಯಮತದ ಒಂದು ಗುಂಪಿನವನು ; ೫ ಈಶ್ವರನು 
ಇಲ್ಲವೆಂದು ಸಾಂಖ್ಯರು ಹೇಳುತ್ತಾರೆ. ಇವರಿಗೆ ನಿರೀಶ್ವರ 
ಸಾಂಖ್ಯರೆಂದು ಹೆಸರು. ಕೆಲವರು ಸಾಂಖ್ಯ ವಿದ್ವಾಂಸರು 
ಈಶ್ವರನನ್ನು ಅಂಗೀಕರಿಸಿದ್ದಾರೆ. ಇವರು ಸೇಶ್ವರಸಾಂಖ್ಯರು ॥ 
ನಿರೀಶ್ವರಸಾಂಖ್ಯನು ಈ ಆಕ್ಷೇಪವನ್ನು ತರುವದಕ್ಕೆ ಆಗುವ ಹಾಗಿಲ್ಲ 
ವಾದರೂ ಸೇಶ್ವರಸಾಂಖ್ಯನು ತರಬಹುದಾಗಿದೆ. (ಬ್ರಹ್ಮಛಾ. ೫೭೬ ಆಡಿಟ). 

[ನಿರೀಶ್ವರ 4 ಸಾಂಖ್ಯ] 


ನಿರೀಷ 


ಸಿರೀಷ (ನಾ). ಈಚಿಲ್ಲದ ನೇಗಿಲು; ದಂಡನವಿಲ್ಲದ ನೇಗಿಲು: 
“ನಿರೀಷಂ, ಕೂಟಿಕಂ- ಈ ೨ ಮರಕ್ಕೆ ಸೇರದೇ ಇರುವ ಕಬ್ಬಿಣದ 
ನೇಗಲ ಹೆಸರುಗಳು? (ಸಿದ್ಧಾಂತಿ. ೨೭೭). [ಸೆಂ] 

ನಿರೀಹ (ಗು). ೧. ಏನನ್ನೂ ಬಯಸದ,--ಇಚ್ಛೆ ಸದ : ಕೊನೆಗೆ 
ಶಾಂತಿಪ್ರಿಯನಾದ ನಿರೀಹ ಸ್ವಭಾವದ ಶಶಿಭೂಷಣನು ಊರು. ಬಿಟ್ಟು 
ಕಲಕತ್ತಾಕ್ಕೆ ಓಡಿಹೋಗುವ ಸಿದ್ಧತೆ ನಡೆಸಿದನು (ಇಪ್ಪ ಕ. ೮೮); 
ಇಂತಹ ಪ್ರಾತಃ ಸ್ಮರಣೀಯರಾದ ನಿರೀಹ ಪುರುಷರು ನಮ್ಮ ದೇಶದಲ್ಲಿರು 
ವಜೀ ನಮ್ಮ ಭಾಗ್ಯೋದಯವು (ಟಿನ್ನಬೇ. ೧೨೬). (ನಾ). ೨. 
ಏನನ್ನೂ ಬಯಸದುದು : ಅನಯಂ ಪೊಟಿಮಾಟಿದುದೆಲ್ಲಿಯುಂ 
ಪ್ರಜಾನಂದಮಳುಂಬಮಾದುದು. ನಿರೀ[ಹ] ನಿರಂತರಮಾದುದೊಳ್ಳು ಣಂ 
ಕುಂದದಳುರ್ಕೆನೆತ್ತುದು (ನರ್ಧಮಾ, ೭-೫೯). ೩. ಬಯಕೆಗಳಿಲ್ಲ 
ದವನು; ಪರಮಾತ್ಮ: ನಿರ್ವಿಕಾರ ನಿಶ್ಚೀಲ ನಿರೀಹ ನಿಷ್ಕ್ರಿಯ 
ನಿರಂಜನ (ಶಂಕಶ. ೩೪) ; ನಿಗಮಾಗಮನಂದ್ಳು ನಿರೀಹ . . . ನಿರಾ 
ಮಯ ಕೂಡಲಸಂಗಮೇಶ್ವರಾ (ನೃಷವಿ. ೪೨-೩೯) ; ಭಕ್ತ ಜನವತ್ಸಲ 
೬. ಭಕ್ತಪಾಲನೋಮ್ಯಾಕ್ತ ನಿರೀಹ ಭಕ್ತಸರಮೋಕ್ಷದ (ಶಬಶಂ- 
೫-೧೭). ೪. ಇಚ್ಛೆಯಿಲ್ಲದ ವ್ಯಕ್ತಿ ; ನಿಷ್ಠಾಮಿ. ೫. ಉದಾ 
ಸೀನನಾದವನು ; ಉದಾಸೀನವೃತ್ತಿಯವನು : ನಡೆಸುವೊಲೆ ನಡೆ 
ನಂಥ ಕುರಿಗಳೆ ನೀವು ಭಾರತಪುತ್ರರೇ ಪಡೆದುದನು ಪಡುವಂಥ ದುರ್ಬಲ 
ದೈನದೇಹ ನಿರೀಹರೇ ನಡೆಯಿರೀ ಬಳಿ, ನೋಡಿಕೊಳ್ಳಿರಿ, ಪಡಿನೆಳಲನೆನ್ನಿ 
ರಪೊಳು (ಅನುತಂ. ೫೩-೬). ೬. ನಿರಾಶೆಹೊಂದಿರುವುದು ; ಆಸೆ 
ಯಿಲ್ಲದಿರುವುದು : ಅಂದಾರ್ತಪ್ಣನಗವಾಹಿನಿ ವಿಂಧ್ಯಕಾನನದೆ ಬಳಿ 
ಗೆಟ್ಟು ನಿರೀಹಮಾಗಿ ಯಕ್ಷಬಿಲಮುಖದಿ ನಿಂದವೊಲು ಧರ್ಮಗಹ್ವರ 
ಮುಖದಿ ಶಂಕಿಸುತ ನಿಂದಿರುವ ಕರ್ಮಸಂದೇಹಿ . . . ಗವಿಯ ತಮ 
ಕಂಜಿ ಹಿಂಜರಿದು ನಿಲಬೇಡ (ಗಣೇಶ. ೩೭-೫). [ಸಂ-] 

ನಿರೀಹತಾವೃತ್ತಿ (ನಾ). ೧. ಆಸೆಯಿಲ್ಲದಿರುವುದು ; ನಿಷ್ಯಾಮತೆ; 
ನಿಸ್ಬೃಹತೆ. ೨. ಚಲನೆಯಿಲ್ಲದಿರುವಿಕೆ ; ನಿಶ್ಚಲತೆ. ೧,೨: 
ಆತ್ರ ವಿರಾಗವರ್ತನೆ ದೃಢೀಕೃತಮೂಲಗುಣಂ ನಿರೀಹತಾವೃತ್ತಿ . . . 
ಕರಂ ವಿರಾಜಿಸೆ ವನಸ್ಮಿತಶಾಖಿನಿಕಾಯಮಾನಗಂ ಸೆತ್ತುದು ಚೆಲ್ವನಾ 
ಮುನಿಪನೊಳ್‌ ತಳೆದಂತೆ ತಪೋನಿಯೋಗವುಂ (ಚಂದ್ರಪು. ೨-೧೦೩). 

[ಸಂ-] 

ನಿರೀಹಿತ (ನಾ). ಆಸೆ, ಬಯಕೆಗಳಿಲ್ಲದವನು ; ನಿಷ್ಠಾನಿಸಿ : 
ಶಾಂತನುಂ ನರ್ನ್ವಿಕಾರನುಂ ನಿರೀಹಿತನುಂ ನಿರ್ಮಲನು ಮಾಗಿ (ಅನಂಪು: 
೬-೨೨ ವು. [ಸಂ] 

ನಿರುಂಬಳ "ನಿರುಮ್ಮಳ' ನೋ. 

ನಿರುಂಬಳತೆ (ನಾ). ಶಾಂತಿ; ನೆಮ್ಮದಿ : ಮ್ಯಾಸಹೀಕದ ಮೇಲೆಲ್ಲ 
ನಿರುಂಬಳತೆಯ ಮಂದಹಾಸವೊಂದು ಸುಳಿದು ಹೋಯಿತು (ಸನುಜೀ. 
೭೨೫). [ನಿರುಂಬಳ (ನಿರುಮ್ಮಳ) + -ತ್ರೆ] 

ನಿರುಕಿಸು (ಕ್ರಿ). ೧. ನೋಡು ; ಈಕ್ಷಿಸು : ಮನಸಿಜನಂತಕನ ಬಲ 
ವಂದು ಪೊಡವಂಟಂತರಿಕ್ಷದಲೆಸೆನ ಪುಷ್ಪ ಕವನ್ನು ನಿರುಕಿಸಿದ (ಕಾಶಿರಾ, 
೪9-೨೬) ; ಜನಪನ ದೀನಾನನಮಂ ನಿರುಕಿಸಿ (ದಮಸ್ವ. ೧-೩೦ ವು; 
ಮರಿಯಾಗುನನ್ನೆಗಂ ಲಕ್ಷ್ಮಣಂ ಪೋಪುದನೆ ನಿರುಕಿಸುತ್ತ (ಕೇಷರಾ. 
೪-೧೬) ; ಆಡುವ ಬಾಲೆ ತನ್ನದಿರೊಂದು ಪುತ್ತ 0 ನಿರುಕಿಸಿ (ರಾಮಾಶ್ವ. 
೬೬-೧); ಅವರಂತಿಲ್ಲದ ನನ್ನನ್ನು ಎವೆಯಿಕ್ಕದೆ ನಿರುಕಿಸಿದರು (ಕಾಲಯಾ- 
೪೬) ; ಅರುಣೋದಯ ಪ್ರಜ್ಞೆಯ, ಗಿರಿಶೃ ಂಗದುನ್ನ ತಿಯ ವರುಣಾಲಯಾ 
ಯತಿಯ ನಿರುಕಿಸಿದೊಡಹುದೇಂ? (ಮುಂಕುಕ. ೪೯೫) ; ಕವಿಗಳ ನವೋ 
ಜ್ಞ ಲದ ನೋಟಿವೊಂದು - , , ಪಂಡಿತರ ನಿಶ್ಚಯದ ನೋಟಿವೊಂದು 


೪೬೬೩ 


20 


35 


40 


45 


ನಿರುಕ್ತ 


ಕ್ರ 


ಈ ಎರಡನೂ ನೆರವುಗೊಂಡು ನಿಶ್ವವ ನಾವು ತಿರುತಿರುಗಿ ನಿರುಕಿಸುತ 
ಬಲು ದಣಿದೆವು. (ಜಗದ. ೨೪). ೨. ಪರಿಶೀಲಿಸು; ಪರಿಶೀಲನೆ 
ಮಾಡು : ಆ ಪದ್ಯಗಳಲ್ಲಿ ವರ್ಣಿತವಾದ ಗಂಗರಾಜನ ಚರಿತ್ರೆಯನ್ನು 
ನಿರುಕಿಸಿದರೆ ೧ನೆಯ ಗುಣವರ್ಮನ ಕಾಲ ೯ನೆಯ ಶತಮಾನದ ಉತ್ತ 
ರಾರ್ಧನೆಂದು ತಿಳಿಯುತ್ತದೆ. (ತನನಿ, ೩೬); ನಿರುಕಿಸಲಾಗಿ ಅವು 
ಮೋಟರಗಾಲಿಯ ಕಲೆಗಳೆಂದು ತಿಳಿಯಿತು (ಕನಕೆ. ೩೫); ಮಹಾ 
ರಾಜನಿಗೆ ವಿಜಯವಾಗಲಿ ! ಉಪವನ ಪ್ರದೇಶಗಳು ನಿರುಕಿಸಲ್ಪಟ್ಟುವು 
(ಶಾಕುಂತ. ೮೩-೬). 
ನಿರುಕಿಸಿ ನೋಡು - ೧. ಎನೆಯಿಕೃದೆ ನೋಡು : ಮೊಮ್ಮಗ 

ನನ್ನು ನಿರುಕಿಸಿ ನೋಡಲು (ಮಣ್ಣುಹೆ. ೨೫). ೨. ಪರಿಶೀಲಿಸು ; ಗಮ 
ನಿಸು : ಆ ಹಿರಿಮೆಯ ಅಂಗಾಂಗಗಳನ್ನು ಒಂದಿಷ್ಟೂ ನಿರುಕಿಸಿ ನೋಡ 
ಲಾರದ ಹಿನೆಗಳಿಗೆ, ಈ ಸಂಸ್ಕೃತಿಯ ಸ್ಮಶಾನವನ್ನು ಕಂಡು ಏನು 
ತೃಪ್ತಿಯೋ ? (ಆಳಸಿ. ೧೪೭). [-ನಿರೀಕಿಸು] 

ನಿರುಕು “ನಿಕರ್ಯ' ನೋ. 

ನಿರುಕ್ತ (ಗು). ೧. ಸ್ಪಷ್ಟವಾಗಿ ಹೇಳಿದ, --ವಿವರಿಸಿದ. (ನಾ). 
೨. ಸ್ಪಷ್ಟವಾಗಿ ಹೇಳಿದುದು; ವಿವರಣೆ. ೩. ಶಬ್ದದ ನಿಷ್ಟತ್ತಿ,-- 
ವ್ಯುತ್ಪತ್ತಿ : ನಾರಾಯಣರಾಯರ “ಕರುನಾಡು” ಎಂಬ ನಿರುಕ್ತ 
ವನ್ನು ಕುರಿತು ಹೇಳಿದ ಆಕ್ಷೇಪಣೆಗಳೇ ಇಲ್ಲಿಯೂ ಎದ್ದು ಸಿಭ್ಸುತ್ತ ಲಿವೆ 
(ದ್ರಾವಿಂ.೯೦). ೪. ಆರು ವೇದಾಂಗಗಳಲ್ಲಿ ಒಂದು; ವೇದದಲ್ಲಿರುವ 
ಪದಗಳ ನಿಷ್ಪತ್ತಿಯನ್ನು ಮತ್ತು ಅರ್ಥವನ್ನು ತಿಳಿಸುವ 
ಶಾಸ್ತ್ರ; ಯಾಸ್ಕಮುನಿಯ ನಿರುಕ್ತಶಾಸ್ತ್ರ ; p ಇದು ವೇದ 
ಪುರುಷನ ಶ್ರೋತ್ರರೂಪವಾದ ಅಂಗವೆಂದು ಪ್ರಸಿದ್ಧವಾಗಿದೆ. 
ವೇದದ ಅರ್ಥವನ್ನು ತಿಳಿಯಬಯಸುವವರಿಗೆ ನಿರುಕ್ತದ 
ಅಧ್ಯಯನವು ಅತ್ಯಾವಶ್ಯಕವಾಗಿದೆ. ಕ್ಲಿಷ್ಟವಾದ ಅನೇಕ 
ವೈದಿಕ ಪದಗಳನ್ನು ಸಂಗ್ರಹಿಸಿ ರಚಿತವಾಗಿದ್ದ ನಿಘಂಟು ಎಂಬ 
ಗ್ರಂಥಕ್ಕೆ ನಿರುಕ್ತವು ಭಾಷ್ಯರೂಪವಾಗಿದೆ. ಇದರಲ್ಲಿ ನೈಘಂಟುಕ 
ಕಾಂಡ, ನೈಗಮಕಾಂಡ, ಜೇವತಾಕಾಂಡವೆಂಬ ಮೂರು ಕಾಂಡ 
ಗಳಿವೆ. ವೇದಮಂತ್ರಗಳಿಗೆ ಅರ್ಥಜ್ಞಾನವು ಬಹಳ ಮು. 
ವೆಂದು ಯಾಸ್ಕರು ಹೇಳಿದ್ದಾರೆ. ಎಲ್ಲಾ ನಾಮಪಷದಗಳೂ 
ಧಾತುಗಳಿಂದಲೇ ಹುಟ್ಟಿವೆ ಎಂಬುದು ನಿರುಕ್ತದ ಸಿದ್ಧಾಂತ. 

[ಸಂ.] 

ನಿರುಕ್ತ (ನಾ). ೧. ಹೇಳಿದುದು; ಹೇಳಿಕೆ: ವೇದವು ಯಾರ 
ನಿರುಕ್ತಿಯೂ ಅಲ್ಲ. ಅದು ಸ್ವಯಂಭು (ಭಾರದ. ೧೨೪). ೨. ವಿವ 
ರಣೆ; ವ್ಯಾಖ್ಯಾನ: ಈ ಕ್ರಮದಿಂ ಕ್ಪಾಯಿಕಮುಂ ಕ್ಪಾಯೋಪ 


ಶವಿಕಮಂಂ ಔದಯಿಕನೂಂಂ ಪಾರಿಣಾಮಿಕಮಂಂ ಅಕ್ಕುಮೆಂದು 
ನಿರುಕ್ತಿಯ ೦ ಮಾಬ್ಬು ದು (ತತ್ತ್ವಪ್ರ. ೭೮); ಸಂಜ್ಞಾನಂ ಸಂಜ್ಞಾ 


ಎಂಬೀ ನಿರುಕ್ತಿಯಿಂ ಜ್ಞಾನಮೆಂಬೊಡೆ ಎಲ್ಲಾ ಜೀವಂಗಳುಂ ಜ್ಞ್ಯಾನಾ 
ತ್ಮಕಂಗಳಪ್ಪುದು (ತತ್ತ್ವಪ್ರ. ೯). ೩. ವೇದಾಂಗಗಳಲ್ಲಿ ಒಂದು ; 
ವೇದದಲ್ಲಿರುವ ಶಬ್ದಗಳ ನಿಷ್ಪುತ್ತಿಯನ್ನೂ ಅರ್ಥವನ್ನೂ 
ವಿವರಿಸುವ ಶಾಸ್ತ್ರ: ನಿರುಕ್ತಿಯೆ ವೈದಿಕಶಬ್ದನಿರ್ವಚನಮಂ ನಿಯಾಮಿಸು 
ತ್ರಿರ್ಕುಂ (ವಿನೇಕ. ೩). ೪: ಶಬ್ದದ ಹುಟ್ಟು, ವ್ಯತ್ಪತ್ತಿ: 
“ನಿರುಕ್ತಿಕಾರ' ಪರಾ. ೫. [ಕಾವ್ಯಮಾ] ಒಂದು ಅರ್ಥಾ 
ಅಲಂಕಾರದ ಹೆಸರು ; ಪ್ರಸಿದ್ಧವಾದ ಹೆಸರುಗಳಿಗೆ ಯೌಗಿಕ 
ವಾಗಿ ಬೇರೊಂದು ಅರ್ಥವನ್ನು ಹೇಳುವುದು ; ಅವಯವ ಶಕ್ತಿ 
ಯಿಂದ ನಾಮಪದಗಳಿಗೆ ಬೇರೊಂದು ಅರ್ಥವನ್ನು ಕಲ್ಪಿಸು 
ವುದು : ಪ್ರಸಿದ್ದ ಮಾದ ಪೆಸರ್ಗಳ್ಲಿ ಯೌಗಿಕಮಾಗಿ ಪೆಜತೊಂದರ್ಥಮಂಂ 


ನಿರುಕ್ತಿ ಕಾರ 


ಪೇಟ್ಟುದು ನಿರುಕ್ತಿ ಯೆನಿಪುದು (ಅಪ್ರತಿ, ೧೩೬-೨೨); ನಾನುಂಗಳಿಗೆ 
ಯೋಗವಶದಿಂದನ್ಯರ್ಥ ಪ್ರೇಮದಿ ಕಲ್ಪಿ ಸಲು ನಿರುಕ್ತಿ (ಕುನಲ. ೧೭೪-೧). 
[ಸಂ.] 

ನಿರುಕ್ತಿ ಕಾರ (ನಾ). “ಶಬ್ಬವ್ಯೈತ್ಸತ್ತಿ ನಿಚಾರ ಮಾಡುವವನು” 
(Derivationist. 08a). [Ao] 

ನಿರುಕ್ತಿಸು (ಕ್ರಿ).ವಿವರಿಸಿ ಹೇಳು ; ನಿರೂಪಿಸು : ಮುಕ್ತಿಯೆಂಬುದು 
ಮೂಡು ರತ್ನದಿಂದಹುಜಿಂಬ ಯುಕ್ತಿಯುಂಂಟಾಗಮದಲ್ಲಿ ವ್ಯಕ್ತಾತ್ಮ 
ನೊಂದು ರೂಪನೆ ಡೇನರೀಗ ನಿರುಕ್ತಿ ಸಲೇಕೆ (ಭರಚ. ೧೭-೯೬). 

(ನಿರುಕ್ತಿ -- -ಇಸ್ಫ್ಯು] 

ನಿರುಕ್ತ ಲಂಕಾರ (ನಾ). -- ನಿರುಕ್ತಿ ೫ : ಇದಜಕೊಳ . . . ಬಸವ 
ನಡೆಯೆಂಬ ಪೆಸರ್ಗೆ : ಪುಲ್ಲರ್ಚಿದುದಲ೪ಂ ಬಸವವಡೆಯೆಂದು ಸೆಜಕೊಂದ 
ರ್ಥಮಂ ಪೇಟ್ವು ದಅಕಿಂದಿದು ನಿರುಕ್ತ $ಲಂಕಾರಂ (ಅಸ್ರತಿ. ೧೩೭-೯). 

[ನಿರುಕ್ತಿ 4 ಅಲಂಕಾರ] 

ಫಿರುಗೆ (ನಾ). ಒಂದು ಬಗೆಯ ನೀರುಹಕ್ಕಿ : “ಜಳರೆಂಕು ದಾತ್ಯೂಹ 
ಮೆನಲಾ ನಿರುಗನಕ್ಕು” (ನುಂಗರಾ. ೫೨-೧೦). [?) 

ನಿರುಗನ್ಮುಯ್ಯೆ (ನಾ). ಒಬ್ಬಾತನ ಹೆಸರು : ಕಣ್ಣ ಮ್ಮಯ್ಯನ ಮಗ 
ನಿರುಗಮ್ಮಯ್ಯನು . . ; ಕೆರನೂರ. ಮಹಾಜನಂ ಅಯ್ವದಿಂಬರ್ಗ್ಗಂ 
ಇಪ್ಪತ್ತು ಗದ್ಯಾಣ ಪೊನ್ನೊ ಟ್ಟು (ಎಳ. ೫, ಕೋಲಾರ. ೫೭-೮; ಸು. 
925). [ನಿರುಗ್ಗ -- ಅಮ್ಮಯ್ಯ] 

ಫಿರುಗೆ "ನಿಜಂಗೆ' ನೋ. 

ನಿರುಗ್ಗೆ "ನಿಜುಗ' ನೋ. 

ನಿರುಗೆಕಾರ (ನಾ). ಸ್ಥಿತಿಗೊಳಿಸುವವನು ; ಆಳುವವನು; ಪಾಲಕ: 
ಎರಡು ತೋಳುಗಳಿಂದ ದಿಕ್ಕಿನ ನಿರುಗೆಕಾರರು ಚಂದ್ರ ಭಾಸ್ಕ್ರರರೆರಡು. 
ಕಣ್ಣಿಂ ದ್ವಿಶ್ರುತಿಯಲೀ ದಿಗ್ವಿದಿಕ್ಕುಗಳು ಸುಕೆವ ನಾಸಾಪುಟದೊಳು 
ಸುರನ ಬರವು (ಅಧ್ಯಾರಾ. ೨-೩೬). 

[ನಿರುಗೆ| (-ಆ.ನೀಣಗೆ)-- -ಕಾರೆೈ(-:-ಕಾಟಿ)] 

ನಿರುಚ್ಛ್ಯಾಸ (ಗು). ೧. ಉಸಿರಿಡದ; ಉಸಿರಾಡಿಸದಿರುವ. (ನಾ). 
೨, ಒಂದು ನರಕದ ಹೆಸರು: ಸಿರುಚ್ಛಾ ಸ ಸುದೀರ್ಭ ಕೂಟ 
ಶಾಲ್ಮಲಿ ಅರಿಷ್ಟ. ಸುಮನವೆಂಬೈದು ಮಂತ್ರಿನರಕಂಗಳೊಡನೆ ಭಯೋತ್ಯಟ 
ವೆಂಬರಸುನರಕವಿಹುದು (ವಿನೇಕ. ೧೮೦). [ಸಂ] 

ನಿರುಜ (ಗು). ೧. ರೋಗವಿಲ್ಲದ; ರೋಗರಹಿತವಾದ. (ನಾ). ೨, 
ರೋಗವಿಲ್ಲದುದು ;. ರೋಗರಹಿತವಾದುದು ಸ್ಥ ಆರೋಗ್ಯ 
ವಾದುದು : ನಿರುಜಂ ಶ್ರಿಜಗದ್ಭೂ ಸಣ ಕಂ ಕನಳಂಗೊಳ್ಳ ದೆಂದು 
ಸಾಹಣದ ಮುಹತ್ತರರಖಪೆ (ಸಂರಾಮಾ, ೧೫-೩೨). ೩, ರೋಗವಿಲ್ಲ 
ದವನು; ನಿರೋಗಿ; ಆರೋಗ್ಯಶಾಲಿ : ಡೊರೆಕೊಂಡಂದಧಿಯೋಗಂ 
'ನರಪತಿ ದೀರ್ಫಾಯು ವಿಭನಸಂಯಂತನಭಯಂ ನಿರುಜಂ : , . ತಾನೆನಿಸಿ 
ವರ್ತಿಕುಂ (ಜಾತ. ಅವ್ಯಾಧಿತಬತ್ತ ನನ್ಯರನುಣೀದೂರಂ 
* » ನಿರುಜಂ ಸರ್ವಜನೋಪಕಾರಿ ಶುಚಿ ಸದ್ವಾಕೃಂ ನಿರಾಲಸ್ಕರಪ್ಪ ರ 
ನಾರಯನ್ಹು ಪದೇಶಮಂ ಕುಡುವುದು (ಅಶ್ವಶಾ, ೧೦-೩) ; ಬದರೀಫಳ 
ಮಾತ್ರಾ ಹಾರರುಂ ವಿಗತಮಲಮೂತ್ರವಿನಿಹಾರರುಂ ನಿರುಜರುಂ ಅಶೋ 
ಕರುಂ ಅಜರರು (ರತ್ನಳ. ೩-೨೪ ನ); ನಿರುಜಂ ನಿರ್ಮರಣನು . , , 
ಘನಗುಗ್ಗುಳಮಂ ನಿನ್ನೆಣೆದೂಕಮನನುನಯದಿಂ ಸಿರಿಕಂಡದ ಕೆಂಡಜೊಳನು 
ದಿನಮೆನಗೀಯೆಂದುಸಿರ್ದು (ಉದ್ಭಬೇ. ೩-೪೨). [ಸಂ.] 

ನಿರುಜಿ (ನಾ). ಖಾಯಿಲೆಯಿಲ್ಲದಿರುವುದು ; ಆರೋಗ್ಯ : ನೃ ಪತಿಯ 
ಮನೋರಥನ ಪೂರಿಸಲ್‌' ನಿರುಜೆಯಹುದು (ವೆಂ39ರಾ, ೨-೮-೯). 

[ಸೆಂ. ನಿರುಜಾ] 


೧೪-೧೧) ; 


೪೬೬೮೪ 


20 


25 


30 


40 


45 


ನಿರುತಂ 


ನಿರುತ, (ನಾ). ೧. ದಿಟ; ಸತ್ಯ : “ನಿರುತಮೆನರ್ಲ. ಸ[ಪಾಕಾ.ನಿ]ತ್ಯಂ” 
(ಭಾರಿ. ೫೪); ಇಂತಪ್ಪ  ಶ್ರೀನಿಭೂತಿಯ ಧರಿಸಿರೇ ಭವವ 
ಪಜುವುದು'ದುರಿತಸಂಕುಳನನೊರಸುವುದು ನಿರುತವಿದು ನಂಬು ಮನುಜ 
(ಮುಹಾದೇ. ಬ. ೯೩-೨೧೯) ; ಸತ್ಯನಿಧಿ ಹರಿಶ್ಚಂದ್ರರಾಯನ ವಾಕ್ಯದೊಳು 
ಹುಸಿಗಳು ಮೊಳೆಯನಿದು ನಿರುತ (ಹಚಕಾ. ೨-೧೪); ಗುರುದೇವ 
ವಚನೋಕ್ತಿ ನಿರುತದಿಂ ರಂಜಿಸುತಮಿರಲನವರತಮಂಂ ತನುಧರ್ಮನಂ. 
ಮಣಕ ದರಿದೆನಲು ವರ್ತಿಸುವನದು ತಾನಾವ ಸರಿಯೆನಲು (ಬಸಪು.೩೮-೮); 
ಒಡೆಯ ನೀನೆಂದಂಜಿ ನಿರುತನ ನುಡಿಯ ಲಮ್ಮರು (ಕುನ್ಯಾಕ. ೯-೧೧) ; 
ನೀ ನರನೋ ನಿಶಾಚರನೋ' ನಿರುತವಾವುದು ಹೇಳಿನಲು (ತೊರರಾ. 

ಕಳುಹಿದರಾರು ನಿರುತದಿಂ ಸೇಳಿಂದು. ಬೆಸಗೊಳಲ್ಕಿ, 
(ಚೆಬಪು. ೨೩-೨೦). ೨. ನಿಶ್ಚಯ ; ಖಂಡಿತಭಾವನೆ ; ನಿಸ್ಸಂದೇಹ 
ವಾದ ನಂಬಿಕೆ: ಆ ಒಕ್ಳುಳವ ಕುಟ್ಟ ಮಿಕ್ಳುದ ಕೇರೆ ಮತ್ತೆ ಅದು 
ಒಬ್ಬಳವಾಯಿತ್ತು ಆ ಒಬ್ಬಳವ ಕುಡಿಕೆಯಲ್ಲಿ ಹೊಯಿದು. ನಿರುತದಿಂದ 
ನೋಡೆ ಮೂಹು ಮಾನವನ ನುಂಗಿ ಒಮ್ಮಾನವಾಯಿಂತ್ತು (ಮೋಳಿಮಾ, 
೨೧೭-೧೧೮) ; ಮಿನಿಸಂ. ಮನ್ಮಥಯುದ್ಧ ದೊಳು ನಿರುತಮಂ ತತ್ವ್ವಾರ್ತ್ಸ 
ದೊಳು ಭಕ್ತಿಯಂ ಜಿನಪಾದಾಂಬುಜದೊಳು . . . ನಿಟಸಿದರು 
ವಾಕ್ಯಾದಿವರ್ಣ್ನಾಹ್ವಯರ್‌ (ಎಕ. ೫111, ಸೊರಬ. ೧೪೬-೧೧ ; 1388); 
ಅವ ವೇಗದೊಳಿದಿರಲೆಸುವನದಾವ ನಿರುತದಲೊಡ್ಡು ವನು. ಕೊರಳಿಂಗೆ. 
ಕೋಲುಗಳ (ಕಂವ್ಯಾದ್ರ್ರೋ. ೫-೬) ; ನಿರುತವಿದು ನಿಜವೆಂದು ಬಗೆ 
ನಿರ್ಧರಿಸಿದೆವು ನಿಗಮಾರ್ಥದಲಿ ನಿನಗುರುತರಾನುಗ್ರ ಹದ ಬೀಜಾಕ್ಷರವಿದೀ 
ಗೆಂಡ (ತೊರರಾ. ೧-೨-೯). ೩. ಪ್ರಾಮಾಣಿಕ; ಸತ್ಯವಂತೆ: 
ದೊರಕಿದನು ಉಂಡುಂಡು ದೊರಕಿದನು. ಉಟ್ಟು ಟ್ಟು ದೊರಕಿದಲಿ ಶಯನ 
ಪಡೆವಾತ ಲೋಕಕ್ಕೆ ನಿರುತನಾಗಿಕ್ಕು (ಸರ್ನಜ್ಞ. ೪೦೨). ೪. ಪ್ರಾಮಾ 
ಣಿಕತೆ ; ಮೋಸವಿಲ್ಲ ದಿರುವಿಕೆ: ಕಾಸ್ಕಾ ಂಗಾರನಿವ -ತಾನು ನಿರುತ 
ದಿಂದಡುಗಬ್ಬ ತಂದಾ 'ಪುರೆದೊಳಗೆ ವಿಕ್ರಯಿಸಿ ತನ್ನನು ಹೊರೆದುಕೊಳು 
ತಿಹನು (ಜೀಪಂಚ. ೩-೩). ೫. ಕತ್ತರಿಸದುದು ; ಒಡೆಯದುದು; 
ಭಾಗವಾಗದೆ ಇರುವಂಥದು : (9. 

ನಿರುತಮಾಗು, ನಿರುತವಾಗು- ನಿಶ್ಚಯವಾಗು ; ದೃಢವಾಗು : 

ಭರತನ ಮನದೊಳ್‌ ನಿರುತಮಾದ ವೈರಾಗ್ಯವಜ್ರಲೇಪಮಂ ಕರ್ಚಿ ಕಳೆಯ 
ಲೈಂದು ತನ್ನ್ನಂತಃಪುರದ ವಧೂಜನಸಮೇತಂ ಸೀತೆನೆರಸು ನೀಂ ಪೋಗೆಂದು 
ಭರತನಂ ಕಳಿಫುವುದುಂ (ಫಣ್ಕ್ಕಾಸ್ತ್ರ. ೨-೭ವ) ; ವರವೃ ಕೋದರನೆಂಬ 
ನಾಮವು ನಿರುತವಾಯ್ತ ನಗಂದು (ಸಂಭನೆ. ೧೭-೩೫) ; ತೊಟ್ಟೂ ಬಿಟ್ಟು 
ಹಣ್ಣಾಗಿ ಎನಗೆ ನಿಜೈಕೃದ ಬಟ್ಟಿ ನಿರುತವಾಯಿತಯ್ಯ (ಘನನ.೪೨-೩೮). 
“ಯತ” ಪರಾ. [ದೇ.?॥ /ಪ್ರಾ. ಣಿರುತ್ತ] 

ನಿರುತ್ನ "ನಿರುತಂ' ನೋ. 

ನಿರುತಂ, ನಿರುತ್ಯ (ಅ). ೧. ದಿಟವಾಗಿ; ಸತ್ಯವಾಗಿ : ವಿನಮಿತ 
ಲಲಿತಪದೋಕ್ತಿಗಳಿಂ ಜನಹಿತಮಿಂಂತಿದು ಮುನಿಮತಮೆಂಬುದು ಏಿನಗಜಿಕಿ 
ಪಿಡೆ ಕೆಳದೀ ನಿರುತಂ (ಛಂಬೋಂಬು, ೨-೧೯೮) ; ಫಣಿನಿಳಯಂ 
ತಾಟಂ ತೆಂಗಿನಮರನನಡದು(ದ)ನು(ದ)ದಣಿಂದಜುಗೆಯ್ಯಂತರದೊಳ್‌ 
ಬಡಗಲ್‌ : ನಿರುತಂ ತೋಡುಗೆ ನಾಲ್ಕು ಪ್ರೆರುಷದೊಳ್‌ ನೀರಕ್ಕುಂ 
(ಲೋಕೋಸ, ೫-೨೬) ; ಅಧಿಗಮಶಿಷ್ಕೋತ್ಕರಾನುಗ್ರ ಹತ್ವಂ ನಿರುತಂ 
ಕೈಗಣ್ಮಿ ಪೊಣ್ಮುತ್ತಿ ರಲ್‌ (ಸುಕುಮಾ. ೧-೩) ; ಬಿರುದವಾದಿಮದ ವಿಸ್ಭಾಳಂ 
ನಿರುತಂ ತಾನೆನಲೆಸೆದಂ ಧರೆಯೊಳ (ಎಕ. ೪11, ಶಿನಮೊ, ೪-೬೨; 
1122) ; ನಿರುತಂ ಸತ್ಯವಿಗೊರ್ವ ಗರ್ಪಿ ಪುಸಿಯೆಂತ್ತ ೦ ಲೋಭಿಯಾಗಲ್‌' 
ನಿಜಂ ಧರೆಯೊಳ್‌ ದಾತರು ಪುಟ್ಟರೇ (ಸೋನೇಶ. ೨೬) ; ಗೆಲ್ಲೆ ನಿರುತಂ 
ಖಯತಂ! (ಶ್ರೀರಾಮಾ. ೮೪-೧೬೮), ೨. ನಿಶ್ಚಯವಾಗಿ : ನರನೊರ್ವಂ 


೨-೫-೧೪) ; 


ನಿರುತಿ 


ಪೊಜಗಾಗಲೊಂದು ದಿವಸಂ ಕೌಂತೇಯರಂ ಕಾದಿ ಗೆಲ್‌ ನಿರುತಂ ನೀನೆನೆ 
(ಸಂಪಭಾ. ೧೧೨೯೮), ನಿರುತ್ಯಃ ೧. ನಿರುತ ಕೌರವನರ್ಥದಲಿ ಕಿಂಕರತೆ 
ಯೆನುಗಾಯಿತ್ತು ರಾಜ್ಯೈಶ್ವರಿಯ ಸೇವಾಸರರಿಗೀ ಸ್ವಾತಂತ್ರ |ನಿಲ್ಲೆ ೦ದ 
(ಕುನ್ಯಾಭೀ. ೨-೩೨) ; ನಿರುತ ಕರಣೀ ಂದ್ರಿಯಗಳುಪಸಂಹರಣೆಯೆನಿಸುವ 
ತಪದ ಫೆರ್ಚುಗೆ (ಅನ್ಫುತ. ೧೦-೭೬) ; ನಿರುತ ಪರಿಪೂರ್ಣಗೆ ಪ್ರದಕ್ಷಿಣೆ 
ದಿರುಗಲೆಲ್ಲಿ (ಗತಾ. ೧೬-೩೮). [ನಿರುತ] 

ನಿರುತಿ, ಫಿರರುತಿ (ನಾ). ೧. ನೈಖುತ್ಯದಿಕ್ಕು : ನಿರುತಿಯ ಕಂಭ 
ದಿಂಡಮುನಿಳಾಸೆಯೊಳಿಕ್ಕುವ ಕಂಭಮಪ್ಪು ದೊರ್ನೆರಲನಿತರ್ಕೆ ತಗ್ಗಿತು 
(ಟೋಕೋಪ. ೩-೨೮). ಪಿ. ಅಷ್ಕದಿಕ್ಟಾಲಕರಲ್ಲಿ ಒಬ್ಬ; ನೈಖತ್ಯ 
ದಿಕ್ಕಿನ ಒಡೆಯ: “ಮಾನಸದೇರನುಂ. ನಿಚ್ಚ ವುಣಿಗನೆಂಜೊಡೆ ನಿರುತಿವೆ 
ಸರಕ್ಕು(ಕಬ್ಬಿಕೈ.೧೪);“ಮಾನಿಸಬೇರ ಕೊಂತಗಯ್ಯಂ ಪಿಚ್ಚೈ ವುಣಿಗನೆನಲು 
ಸಿರುತಿವೆಸರಕ್ಕು”(ಶಬ್ಲನುಂ.೧೪); ಮುಟಿಗಿದನು ಸುರನಾಥನಗ್ಗಿ ಬಸವಳಿದ 
ಯಮು ಬೆಜಿಗಾದ ನಿರುತಿ ಹಲುಗಚ್ಚಿ ದನು (ಹಚಕಾ. ೫-೧೧) ; ಸುರರಾಜ 
ನಗ್ನಿ ಕಾಲಂ ನಿರುತಿ ನರುಣನಾ ಮರುತಂ ಕುಬೇರನೀಶಂ ದಿಶಾಧಿಪರು 
(ಮುಂಗರಾ. ೧೭-೧೮) ; ಹಾಯೆನುತ ಹರಿ ವರುಣ ಶಂಕರ ವಾಯು 
ವಿತ್ತಪ ನಿರುತಿ[ನಾಠಾಂ. ತ] ಶಿಖಿ ಯಮರಾಯೆನಿಧದ ನಿರ್ಗಮಕೆ ಲಘು 
ಸಂಧಾನ ಕೌಶಲಕೆ . , . ರಾಘನರಾಯ ಧರಣಿ ವರಾಹೆಯೆಂದುದು 
(ತೊರರಾ. ೩-೬-೪೯) ; ನಿರುತಿ ಮಾನಿಸನಂ . . . ಗಿರಿಶಂ ವೃಷೇಂದ್ರನಂ 
ಮಮತೆಯೊಳೇಜಕಿ ಪಾಲ್ಸಡಲ ಸಾರಿದರು (ದಶಾವ. ೨-೫). ` ೩. 
ರಾಕ್ಷಸ ; ದೈತ್ಯ: “ನಿಶಾಚರಂ ರಾಶ್ಚಸಂ ಕೋಣಪಂ ಯಾತುಧಾನಂ 
ಕೈಕಸೇಯನೆನೆ. ನಿರುತಿ” (ಮಂಗರಾ.೧೫-೧೦);“ ಕರ್ಬುರಃ ಇ ನಿರು ತಿಯುಂ, 
ಬಣ್ಣವುಂ” (ಕಾಶೆಕೃ. ೫೪) ; ಆರಿಗಳ್ಳ ತರದಂತೆ ಕಾವಲನಿರಿಸಿದನು. 
ಬೇತಾಳ ಜಟ್ಟಿಗ ನಿರುತಿ ಭೈರವ ಭೂತನಾಥ ಪ್ರಮುಖ ಭುಜಬಲರೆ 
(ತೊರರಾ, ೬-೪೮-೯). ೪. (7): ಆರಾರೆ ಇರವಿನ ತೆಜನ ಪರಿಹರಿಸಿ 
ತಾ ಸರಿಸವಾಗಿ ನಿರುತಿಗಳ ನಿಜವನಜಿಕಿದು ಪೂಸರ ಆಸೆಯನಜಾದು.. . 
ಇಪ್ಪಾತ ತ್ರಿವಿಧದನನಲ್ಲ (ಸರ್ನನ. ೧೨೨-೬೨೪). ಥಿರರುತಿ : ೨. 
ವಾಯಂಸಖ ಬಾಣಸಿಗಂ ತಳವಾಜನಂತಕಂ ನಿರರು [ನಾತಾಂ.ರು]ತಿ ಬಾಗಿ 
ಲಾತ... ರಕ್ಕಸ. ರಾವಣೇ ೦ದ್ರಂಗಂ (ದಶಾನ. ೮-೧೦). 

[<:ಸೆಂ. ನಿರ್ಯತಿ] 

ನಿರುತಿವಾಹನ (ನಾ). ಕತ್ತೆ: ನಿರುತಿವಾಹನದ ವ್ಯಂದಂ ನೆಗಳ್ಳಳ 
ಸಾಲ್‌... ಗರುಡೋತ್ಕರಂ ಪುರಬಹಿರ್ವಳಯದೊಳಗೆಲ್ಲಿಯುಂ ತೀವಿ 
ರಲ್‌ (ಚೆಬಪು.*೩೦-೬). [ನಿರುತಿ4 ವಾಹನ] 

ನಿರುತ್ತರ (ನಾ). ೧. ಉತ್ತರವಿಲ್ಲದಿರುವಿಕೆ ; ಉತ್ತರ ಕೊಡದಿರು 
ವಿಕೆ: ಅವಳ ನಿರುತ್ತರದಿಂದ ರಾಮಯ್ಯೂನಿಗೆ ಮತ್ತಷ ರೇಗಿತು 


(ಚಂದತೋ. ೨೩೩). ೨. ಉತ್ತರಿಸಲಾರದವನು; ಉತ್ತರ ಕೊಡಲು |; 


ಅಸಮರ್ಥನಾದನನು': ಪ್ರತಿವಾದಿ ನಿರುತ್ತರನಾಗಿ ಪಕ್ಷಸರಿತ್ಯಾಗಂ 
ಸಿಗ್ರಹಸ್ಥ್ಯಾನಮೆಂಬುದಣಿೌ೦ ನಿಗ್ರಹಸ್ಮ್ಯಾನಮನೆಯ್ದಿ ಯಂ 0 (ಶಾಂತಿಪು. 
ಆ-೧೪೧ವು;ಆ ನೃಪಾಳೋತ್ತ ಮಂ «ಎ ೬ ದುರ್ಥೀತಿನಿರ್ಣಯನಿಪುಣ 
ರಪ್ಪ ಪ್ರತಿವಾದಿಗಳ ನಿರುತ್ತರರಂ ಮಾಡಿ (ಬಾಧಪು. ೫-೭೧ ನ); ಗಂಗವ್ವ 
೬.೬೬ ದೇಸಾಯರನ್ನು ನಿರುತ್ತರರನ್ನಾಗಿ ಮಾಡಿದಳು (ಗಂಮಾಯಿ.೫೧). 
೩. ತನಗಿಂತ ಹೆಚ್ಚಿನವರಾರೂ ಇಲ್ಲದವನು ; ಶ್ರೇಷ್ಠ : ನೀಪಿತ 
ನಿರುತ್ತರ ನಿರಾಮಯ ನಿರ್ವಿಕಾರಾಕಾರ ಚಿತ್ತೆ $ಸು (ಬಸಪು. ೬೧-೪೨). 
೪. [ಕಾವ್ಯ ಮಾ] ಒಂದು ಬಗೆಯ ಶಬ್ದಾಲಂಕಾರ; ಉತ್ತರ 
ವಿಲ್ಲದ ಮಾತು: ಪೆ[ಜ]ನಾವಂ ಧರಾಚಕ್ರಕೈಲಕಿಯಂ ಕೆಳೆಯಪ್ಪ ವಂ. 
ನೆಜಕಿ ಯಾರೆಣೆಯೆ ೦ಬನ್ನೆಂ ಕುಜಾತಬ್ಳಿಗೆ ಬನ್ನಮಂ (ನಿರುತ್ತರಂ) (ಕವಿರಾ. 
೨-೧೨೬) ; “ಪದ್ಯದಲ್ಲಿ ಪ್ರಶ್ನೆಗಳನ್ನು ಅಳವಡಿಸಿ, ಆದಕ್ಕೆ ಉತ್ತರವು 


೪೬೬೫ 


25 


30 


40 


45 


ಫಿರುದ್ಧ 


ಹೊರಪಡದಿದ್ಮರೆ ಆದು "ನಿರುತ್ತರ' ವೆನಿಸುವುದು?” (ಕವಿರಾ. ಏಿಪ್ಪಣಿ). 
[ಸಂ.] 
ನಿರುತ್ತರವಾದಿ (ನಾ). ಹೊಣೆಗೇಡಿ; ಬೇಜವಾಬುದಾರ: ನಿರುತ್ತರ 
ವಾದಿಯನ್ನು ನಿಸರ್ಗನಿಂದಿಗೂ' ಕ್ಷಮಿಸಲಾರದು (ದೇಕನೈ- ೪). 
[ಸಂ. ನಿರುತ್ತರವಾದಿನ್‌] 
ನಿರುತ್ತರೆ (ನಾ), ಉತ್ತರವಿಲ್ಲದವಳು; ಉತ್ತರ ಕೊಡಲು 
ಅಸಮರ್ಥೆಯಾದವಳು : ಇನಂ ಕುಶಾಗ್ರಮತಿ ಕಲ್ಲು 0 ಮತ್ತಮಿವ 


ರ್ಕಳೇಗೆಯ್ಲೂಂ ' ಕಲಲಾಜರೇಗೆಯ್ವೆ ನೆಂದೊಡಾಕೆ ನಿರುತ್ತ ರೆಯಾಗಿ 
(ಶಾಂತಿಪು. ೬-೬೪ ನ) ; ಅವಳು ನಿರುತ್ತರೆಯಾಗಿ ನಿಂತಿದ್ದುದನ್ನು ಕಂಡು 
(ಕಪಾಕುಂ. ೧೦೧)... [ಸಂ. ನಿರುತ್ತರಾ] 


ನಿರುತ್ಸಾಹ (ನಾ). ಉತ್ಸಾ ಹನಿಲ್ಲದಿರುವುದು ; ಉದಾಸೀನತೆ : 
ಆ ಸಾರಥಿ ನಿರುತ್ಸಾಹದಿಂದ ಉತ್ತರವಿತ್ತನು (ಮಲೆನಾ. ೧೪). [ಸಂ] 
ನಿರುತ್ಸಾಹಿ (ನಾ). ಉತ್ಸಾ ಹವಿಲ್ಲದ ವ್ಯಕ್ತಿ ; ಉದಾಸೀನ : 
ಈಗ ಅಂಥದೊಂದು ಸಂಕಟವನ್ನು » » » ನೆನೆದು ಥೈರ್ಯಗುಂದಿ 
ನಿರುತ್ಸಾಹಿಯಾದೆ (ಹೇನುಂತ. ೩೨). [ಸೆಂ. ನಿರುತ್ಸಾಹಿನ್‌] 
ನಿರುತ್ಸುಕತೆ (ನಾ). ಇನಿರುತ್ಸಾಹೆ:. ಅನಿಲ ಮಾತ್ರ ಯಾವದೇ 
ರೀತಿಯ ಉತ್ಸುಕತೆ ತೋರಿಸದಾದ. ನಿರುತ್ಸುಕತೆಯ ಕಾರಣವನ್ನು 
ತಿಳಿದಿದ್ದ ಹೊಸಮನಿ ರಂಗಣ್ಣ ನವರ ಮೂಲಕ ಅನನ ಪರಿಸ್ಥಿತಿಯೆಲ್ಲಾ 
ವಿದಿತವಾಗಿತ್ತು (ಅಪನಾ. ೨೩೧). [ಸಂ. ನಿರುತ್ಸುಕತಾ] 
ನಿರುದಯ (ನಾ). ಕರುಣೆಯಿಲ್ಲದಿರುವಿಕೆ; ನಿರ್ದಯೆ : ನಿರುದಯವು 
ನಿಷ್ಮು ರವು. ಮರುಳತ್ವ ಢಾಳಕವು ಪರಬಂಧಕವು ಡಂಭವಪವಾದವು 


(ಸುಸಾರ. ೬-೨). [-ಆಸಂ. ನಿರ್ದಯ] 
ನಿರುದ್ಧ (ಗು). ೧. ತಡೆಹಿಡಿದ; ಪ್ರತಿಬಂಧಿಸಿದ; ನೀಳ್ಕು 
ಪೊದಟ್ದು ಪರ್ಬಿ . . . ನಿರುದ್ಧ್ರೋಚ್ಛ್ಛ್ವಾಸಮಸ್ಪ ನ್ನೆಗಂ ಫುದಿದಾ 


ದಂಪತಿಯಂ ಪುದುಂಗೊಳಿಸಿ ಲೋಕಾಶ್ಚರ್ಯಮಂ ಮಾಡಿ ಕೊಂದುದು 
ಕೃಷ್ಣಾ ಗರುಧೂಪಧೂಮನಿವಹಂ (ಆದಿಪು. ೫-೨೩); ನಿರುದ್ಧನಿಜಬಾಸ್ಟ 
ಮೋಕ್ಷರತಿದುಖದೀನಾನನರ್‌ ಪರಿಚ್ಯುತಮಂದರ್‌ ಮದಾನನವಿಲೋಕನ 
ತ್ರಸ್ತರಿಂತಿರಲ್ಕಿ ಬೆಸಗೊಳ್ಳುದೇಂ (ಕಾದಂಉ. ೬೪೦) ; ಬಹುಶಾಖೆ 
ಯಿಂದಮಿಂದ್ರ್ರಾಲಯ ಮಂ ಪಳಂಚಿ ತಮಮಂ ಸೆಅಕಿಗೆಯ್ದು ಹಿಮಕ್ಕೆ 
ಕೊಂಬುಗೊಟ್ಟಾ ಲಮನಗ್ರಸಲ್ಲನಕರಾಗ್ರ ನಿರುದ್ಧ ಮರುತ್ತರಂಗೀಣೀಕೂಲ 
ಮನೆಯ್ದಿ ದರ್‌ (ಸಂರಾಮಾ. ೭-೧೨೭). (ನಾ). ೨: ತಥೆಯಲ್ಪ 
ಟ್ಟುದು 5 ಪ್ರತಿಬಂಧಕ್ಕೆ ಒಳಗಾದುದು : ಜ್ಞಾನವಾಗುವುದ 
ರಿಂದ ಇಂದ್ರಿಯಗಳು ನಿರುದ್ಧ ವಾಗುವಂತೆ ಹಾದಿಕಾರರು ಅಲ್ಲಲ್ಲಿ ತಡೆದು 
ನಿಲ್ಲುತ್ತಿದ್ದರು (ತುಳಸೀ. ೨೫೪) ; ಅಂತು ಸೈಥಾಗೋರಾಸಿನ ಸಂಪ್ರ 
ದಾಯ ಇಲ್ಲಿಗೆ ನಿರುದ್ಧ ವಾಯಿತು (ಯಕ್ಸಾರ. ೧೭ ಹೀರಿಕೆ) ; ಇಂಗ್ಲಿಷ್‌ 
ಶಿಕ್ಷಣ ಸಂಕುಚಿತವಾದ ಎಲ್ಲೆಯಲ್ಲಿ ನಿರುದ್ಧವಾಗಿದ್ದಾಗ, ಆ ಶುದ್ರ ಎಲ್ಲೆ 
ಯೊಳಗೆ ಇಂಗ್ಲಿಷ್‌ ನಾಗರೀಕತೆಯ ತ್ಯಾಜ್ಛಾಂಶಗಳು ಕೂಡಿಕೊಂಡು 
ಎಲ್ಲವನ್ನೂ ಕೆಡಿಸಿ ಬಿಟ್ಟಿತು (ಕಬಂಧ. 11, ೨೯೦). ೩. ಹಿಂಸೆ; 
ತೊಂದರೆ ; ಬಾಧೆ : ನಿನ್ನ ಸುತನ ಡೆಸೆಯಿಂದೆ ನಮ್ಮಾ ನೆಲಂ . . . 
ಪಶುಪಕ್ತಿನ್ಮು ಗಕೀಟಿ ತರುಗುಲ್ಕಲತೆಗಳೆಲ್ಲ ಈ ನಿರುದ್ಧ ಕೆ ಧನ್ಯವಾದನೇಂ 
ಕೃತನೊ ನೀಂ ಭಂನುರಶ್ಮಿಗೆ ಕಂದೆಜಕಿಯೆದ ಗೂಗೆಯವೊಲಜ್ಜಾ ನಿ ದ್ವಿಜಾ 
ಧಮುಂ ತಾನಾಬೆಂ (ಚೈಮಿಭಾ. ೧೨-೨). ೪. [ಯೋಗ] ನಿಗ್ರಹಿಸಿದ 
ಚಿತ್ತವೃತ್ತಿ: ಕ್ಷಿಪ್ರ. ನುೂಢ ವಿಕ್ಷಿಪ್ತ ಏಕಾಗ್ರ ನಿರುದ್ಧ ವೆಂದು 
ಚಿತ್ತಸ್ಥಿತಿ ಐದು ವಿಧ. . - ನಿರುದ್ಧ ವೆಂದರೆ ಯಾವ ವಿಷಯದಲ್ಲಿಯೂ 
ಚಿತ್ತವನ್ನು ಬಿಡದೆ ತಡೆಯುವುದು ; ಎಂದರೆ, ತಡೆಯತಕ್ಕ ಚಿತ್ತವೃತ್ತಿ 
ಎಂದರ್ಥ (ಹಿಂದಸಾ. ೧೦೨). [ಸೆಂ] 


ನಿರುದ್ಧಕರ 


ನಿರುದ್ಧಕರ (ನಾ). (ಶ್ವಾಸವನ್ನು) ತಡೆದ ಕೈ; (ಉಸಿರಾಟವನ್ನು) 
ತಡೆದ ಹಸ್ತ : ದರಣಮೀಾಲಿತದೃಪ್ಪಿ ನಿವಿಷ್ಟ ಮಾಗೆ ಮೂಗಿನ ತುದಿಯೊಳ 
ನಿರುದ್ಧ ಕರಮಂ೦ ಲೆ ಮಂತ್ರ ಪದಾಕ್ಷರಂಗಳಂ ಜಿನುಗುತಲಿರ್ದನಾ 
ಸರಮಯೋಗಿಯ ವೋಲ್‌ ಫಣಿರಾಜಕೇತನಂ (ಗದಾಯು. ೬-೧೫). 

[೩ರುದ್ಧ - ಕರ] 

ನಿರುದ್ಧ ಕರಣ (ಗು). ೧. ಇಂದ್ರಿಯಗಳನ್ನು ಹತೋಟಯಲ್ಲಿಂಸಿ 
ಕೊಂಡ, (ನಾ). ೨. ಇಂದ್ರಿಯಗಳನ್ನು ಹತೋಟಯಲ್ಲಿಟ್ಟು 
ಕೊಂಡವನು ; ಇಂದ್ರಿಯನಿಗ್ರಹಿ : ಮಹಾಕಾಳಶ್ಮಶಾನದೊಳಗೆ. 
ಯೋಗನಿಯೋಗಧ್ಯಾನೋಸಯೋಗದಿಂ ನಿರುದ್ಧಕರಣ ನಿಷ್ಟ ಂದಶರೀರ 
ನಾಗಿ ಮೆಲ್ಲನಡಕಂಬೆರಸು ಪಟ್ಟಿ ರ್ದ ಯಹಿರೂಪಕಮಂ ಕಂಡು (ಸುಕುಮಾ. 
೧೨-೨೪ ನು. ೩. ತಡೆಯಲ್ಪಟ್ಟ ಇಂದ್ರಿಯ ; ವಿಷಯಗಳ ಕಣೆಗೆ 
ಹೋಗದಂತೆ ಫಿಗ್ರಹಿತವಾದ ಕಣ್ಣು, ಕಿವಿ ಮೊದಲಾದುವು. 

[ಿರುದ್ಧ --ಕರಣ] 

ಸಿರುದ್ಧ ಯೋಗ (ನಾ). [ಯೋಗ] ತಡಿಯಲ್ಪಟ್ಟ ಕಾಯಕ, 
ವಾಚಕ, ಮಾನಸಿಕ ಸಂಬಂಧವುಳ್ಳ ವನು: ಕೈ ಲಾಸಶೈಲಶಿಖರಾ 
ಅಲಂಕಾರ ನಿರುದ್ಧಯೋಗನುಮಸಗತಯೋಗಗುಣಸ್ಕ್ಮಾನನುಂ ಆ 
(ಅವಿಪು, ೧೬-೭೪ ನ), [ನಿರುದ್ಧ --ಯೋಗ] 

ನಿರುದ್ಧೇಂದ್ರಿಯೆ (ನಾ). ಇಂದ್ರಿಯಗಳನ್ನು ಹೆಕೋಟಿಯಲ್ಲಿಟ್ಟು 
ಕೊಂಡಿರುವವಳು ; ಇಂದ್ರಿಯನಿಗ್ರಹವುಳ್ಳ ವಳು : ಮನನುಂ 
ನಿಗ್ರಹಿಸುತ್ತ ಸದ್ವಿಷಯದತ್ತಲ್‌ ಪೊರ್ದದಂತಾಗೆ ಮಾಡಿ ನಿರುದ್ಧೇಂದ್ರಿಯೆ 
ಯಾಗಿ..: ಆಶ್ರೆ $ಸಿದೆಂ ಸ್ಮಾಣುವಂ (ಕಾದ೦ಪೂ. ೯೫೩). 

[ಸಂ. ನಿರುದ್ಧೇಂದ್ರಿಯಾಾ] 

ನಿರುದ್ಯೋಗ (ನಾ). ೧. ಜಡತನ; ಆಲಸ್ಯ ; ಸೋಮಾರಿತನ : 
ಅಸ್ತ ನುಯದು ದಯಕಾಂದೆ ನಿದ್ರೆ ಗೈ ವನಾತ್ಮಸ್ತು ತಿಯ ಪರನಿಂದಿಯವನ 
ಸಾಧಿಸಿ ಪರೆರೆ ವಸ್ತು ವಂ ಕಳುವನ ನಿರುದ್ಯೋಗದವನ ಸಿರಿ ತೊಲಗಿದಲ್ಲದೆ 
ಮಾಣ್ಬಳೆ (ಜೈಮಿಭಾ. ೫-೬೮). ೨. ನೌಕರಿಯಿಲ್ಲದಿರುವುದು ; 
ಉದ್ಯೋಗವಿಲ್ಲದಿರುವುದು : ಒಂದೆಡೆಗೆ ನಿರುದ್ಯೋಗ... 
ಇನ್ನೊಂದೆಡೆಗೆ ಹೊಸಶಿಕ್ಷಣದಿಂದ ಬಂದ ಸ್ವಾಭಿಮಾನ, ಸ್ವದೇಶಾಭಿ 
ಮಾನಗಳ 'ಉರಿ-ಉಬ್ಬರೆ ಇವುಗಳಿಂದ ನಮ್ಮ ರಾಷ್ಟ್ರೀಯ ಆಂದೋಲನ 
ಆರೆಂಭನಾಯಿತು! (ಮಾವಾದ. ೯೫) ; ಇಂತಹ ನೌಕರಿಯ ಶ್ರೀಧರನ 
ನಿರುದ್ಯೋಗದ ಸಮಸ್ಯೆಯನ್ನು ಕೊನೆಗಾಣಿಸಿತೇ ಹೊರತು. ಮತ್ತೇನನ್ನೂ 
ಸಾಧಿಸಿ ಕೊಡಲಿಲ್ಲ (ಅಂಬುಜಾ. ೧೦). 

ನಿರುದ್ಯೋಗನೇಶನ ಇಉದ್ಯೋಗ ಸಿಕ್ಕಿಲ್ಲದವನಿಗೆ ತಾತ್ಕಾಲಿಕ 

ವಾಗಿ ಕೊಡಲಾಗುವ ವೇತನ,--ಸಂಬಳ : ಉದ್ಯೋಗ ಜೊರೀ 
ದಿದ್ದರೆ ಅವನಿಗೆ ನಿರುದ್ಯೋಗವೇತನ ಸಿಗುತ್ತೆ (ಹೊಸಕ್ಷಿ. ೨೨೧). [ಸಂ.] 

ನಿರುದ್ಯೋಗತನ (ನಾ). ನೌಕರಿಯಿಲ್ಲದಿರುವುದು ; ಉದ್ಯೋಗ 
ವಿಲ್ಲದಿರುವುದು : ಈ ನಿರುದ್ಯೋಗತನದಿಂದ ನನ್ನ ಜೀವನ ಎಸ್ಟು ದಿನ 
ಸಾಗಬಬ್ಲದು ? (ಸ್ವಾನಲಂ, ೫) ; ಇತ್ತ ಉತ್ಪನ್ನ ಹೆಚ್ಚಾದಂತೆ ಕೆಲಸ 
ಗಾರರ ನಿರುಜ್ಯೋಗತನ ಇನ್ನೂ ಬೆಳೆಯುವದು (ಮಾನಾದ. ೧೩೨). 

[ನಿರುದ್ಯೋಗ --ತನ] 

ನಿರುದ್ಯೋಗಿ (ನಾ). ೧. ಸೋಮಾರಿ; ಜಡ; ಆಲಸಿ: 
ಸೆಣಸುಳ್ಳು ದ್ವೃತ್ತರಂ ತಳ್ಪಿಉಯಂದೆ ... ಒರ್ವಂ ಗುಣಮಂಂಟಿಂ 
ದುಂಡು ಪಟ್ಟ ರ್ಪನನಣಮೆ ನಿರುದ್ಯೋಗಿಯಂ ಭೂಪನೆಂಬರ್‌ (ಸಂಸಭಾ. 
೪-೧೧) ; “ನಿರುದ್ಯೋಗಿಗಳ ತಲೆ ನಿಶಾಚಿಯೆ ಕಾರ್ಬ್ಯಾನೆ ಎಂಬ ಆಂಗ್ಲ 
ನಾಣ್ನುಡಿ ಇದೆ (ನಾಡಿಗೇ. ೨೭೪); ಸೋಮಾರಿಗಳೇ (ನಿರುದ್ಯೋಗಿಗಳೇ) 
ಬಲು. ಕಾಮುಂಕರಿರುವರೆಂದು ಜಗತ್ತಿಗೆ ಪ್ರತ್ಯಕ್ಷ ಅನುಭನವದೆ 


೬ ಅಗಿ 


೪೬೬೬ 


20 


25 


30 


35 


40 


45 


ನಿರುಪಮ 


(ಬ್ರಹ್ಮಜೀ. ೧೭೧). ೨. ನೌಕರಿಯಿಲ್ಲದಿರುವವನು ; ಉದ್ಯೋಗ 
ವಿಲ್ಲದವನು : ತನ್ನ ಕೆಲಸ ಕಳೆದುಕೊಂಡು . .. ಆ ಹುಡುಗ ನರು 
ದ್ಯೋಗಿಯಾಗಿ ಪಟ್ಟಿ ಣದ ಬೀದಿಗಳಲ್ಲಿ ಅಲೆದಾಡುತ್ತಿ ದ್ವನು (ಪುನರು.೧೫೯). 
ನಿರುದ್ಯೋಗಿ ಭತ್ಯ - ನಿರುದ್ಯೋಗವೇತನ : ಇಂಗ್ಲೆ ೦ಡಿನಲ್ಲಿ 

ಅವನಿಗೆ ಉದ್ಯೋಗ ದೊರಕುವವರೆಗೂ ನಿರುದ್ಯೋಗಿ ಭತ್ಯ ಸಿಗುತ್ತಿತ್ತು 
(ರೂಢ). [ಸಂ. ನಿರುದ್ಯೋಗಿನ್‌] 

ನಿರುದ್ದಿಗ್ನ (ಗು). ೧. ಆನೇಗವಿಲ್ಲದ ; ,ಉದ್ವೇಗವಿಲ್ಲದ; ಶಾಂತ 
ನಾದ. (ನಾ). ೨. ಉದ್ವೇಗವಿಲ್ಲದವನು ; ಆವೇಗವಿಲ್ಲದವನು; 
ಶಾಂತವಾಗಿರುವವನು,: ಅವನು ನಿರುದ್ವಿಗ್ನನಾಗಿ ನಿರ್ಭಯನಾದನು 
(ಪುನರು, ೧೩೧) ; ನೊಪೋದರೋವ್‌' ನಿರುದ್ದಿಗ್ನನಾಗಿ ಉತ್ತರಿಸಿದನು. 
(ಪುನರು. ೫೩೪). [ಸಂ-] 

ಸಿರುಪೆಕ್ರಮ (ನಾ). ಆರಂಭವಿಲ್ಲದುದು ; ಆದಿಯಿಲ್ಲದುದು ; 
ಅನಾದಿ: ಆ ಯತಿ... ಹಿಂದಿಕ್ಕಿ ಬಾಗಿಲನೇಳನಾ ನಿರುಪಕ್ರಮದ 
ನಿಜದೈವದಂತಃ ಪುರಕೆ ನಡೆತಂದ (ಸಿಭಾಗ. ೯-9-೧೯). [ಸಂ.] 

ನಿರುಪದ್ರ (ನಾ). -ನಿರುಪದ್ರವ : (೪. "ಉಪದ್ರ? ಷರಾ. 

[ಸೆಂ ನಿರುಪದ್ರವ] 

ನಿರುಪದ್ರವ (ನಾ). ೧. ತೊಂದರೆಯಿಲ್ಲದಿರುವುದು ; ಬಾಧೆ 
ಯಿಲ್ಲದಿರುವುದು ; ಕಾಟಿನಿಲ್ಲದಿರುವುದು : ಆ ದಾನವರ 
ಮರ್ದಿಸಿ ದೇವಲೋಕನನೆನಗೆ ನಿರುಪದ್ರವದಲೆಜೆಮಾಡೆಂದನಮರೇಂದ್ರ 
(ಕುವ್ಯಾಅ. ೧೨-೯). ೨. ಹಾಥಿ, ರೋಗ್ಯ ನಾಶ ಮೊದಲಾದ ಯಾವ 
ಬಗೆಯ ಪೀಡೆಗಳನ್ನೂ ಹೊಂದದವನು; ಪರಬ್ರಹ್ಮ: ಆ ಅಂತ 
ರಾವಿ ಮೊದಲಾದ ಈಶ್ವರತ್ರಯಳ್ಕೆ. ಅಧಿಸ್ಕಾತೃ . .. ನಿರ್ಮಾಯಿ 
ನಿರುಪದ್ರವ » « ಎ ಎಂಬಿವು ಮೊದಲಾದವೇ ಅದ್ವೆ $3ಬ್ರಹ್ಮಪರ್ಯಾಯ 
ನಾಮಂಗಳಕ್ಕುಂ (ವನೇಕ. ೨೭). [ಸಂ.] 

ನಿರುಪದ್ರವಿ (ನಾ). ೧. ತೊಂದರೆ ಕೊಡದಂತಹುದು; ಕೆಡುಕು 
ಮಾಡದಿರುವಂತಹುದು : ನೆಲ ಪಾತ್ರೆ ಇತ್ಯಾದಿಗಳನ್ನು ಸ್ವಚ್ಛವಾಗಿ 
ಮತ್ತು ತೇವವಿಲ್ಲದಂತೆ ಇರಿಸಿದರೆ ಈ ಅಣುಗಳು ಸತ್ತು ಹೋಗಿ 
ನಿರುಪದ್ರವಿಗಳಾಗುತ್ತ ವೆ (ಅಡುಸಾ, ೩೭). ೨. ತೊಂದರೆ ಕೊಡದ 
ವನು ; ಕೆಡುಕನಲ್ಲದವನು : ಅನನ ಕಾಲದಲ್ಲಿ ಅವನನ್ನು ಅನುಸರಿಸಿ 
ಬಂದ ಜನರು, ನಿರುಪದ್ರವಿಗಳಾಗಿಯೇ ಇದ್ದರು (ಬಾಲಸ್ರ. 11, ೮೦೬). 

[ಸಂ. ನಿರುಪದ್ರವಿನ್‌] 

ನಿರುಪಧಾವಿ (ನಾ). ೧. (ಅತ್ಯಾಸೆಯಿಂದ) ಯಾರ ಸಮಾಸಕ್ಕೂ 
ಹೋಗದವನು; ನಿಸ್ಪೃಹ. ೨. ಯಾನ ಚಿಂತೆಯೂ ಇಲ್ಲದ 
ವನು; ನಿಶ್ಚಿಂತ : ವಿಜಿತಸಡ್ವರ್ಗನು ನಿರರ್ಗಳ ನಿಜಶಿವೈಕ್ಯನು ನಿರುಪ 
ಧಾವಿ[ಪಾಠಾಂ. ದಾದಿ] ಭವಿಜನಸಂಗತ್ಯಾಗಿ (ಬಸಪು. ೩೦-೩). 

[ಸಂ. ನಿರುಪಧಾವಿನ್‌] 

ನಿರುಪೆಪ್ಲೆವ (ಗು). ೧. ತೊಂದರೆಯಿಲ್ಲದ ; ನಿರ್ವಿಘ್ನ: "ನಿರುಪ 

ಪ್ಲವಾನಂದ? ಪರಾ, ೨. ತೊಂದರೆ ಕೊಡದ. (ನಾ). ೩.ಶಿವ. 
[ಸಂ.] 

ನಿರುಪೆಪ್ಲೆವಾನಂದ (ನಾ). ೧. ಅಡ್ಡಿ ಆತಂಕಗಳಿಲ್ಲದ ಆನಂದ; 
ಶುದ್ಧವಾದ ಆನಂದ ; ಬ್ರಹ್ಮಾನಂದ. ೨. ಪರಬ್ರಹ್ಮ : 
ಆ ಅಂತರ್ಯಾಮಿ ಮೊದಲಾದ ಈಶ್ವರತ್ರಯಕ್ಕೆ ಅಧಿಸ್ಕಾತೃ . . . 
ಆಸಂಗಿ ನಿರುಪಪ್ಲ ವಾನಂದ . , , ಎಂಬಿವು ಮೊದಲಾದ ಅದ್ವೈತಬ್ರಹ್ಮ 
ಪರರ್ಯಾಯನಾಮಂಗಳಕ್ಕುಂ (ವಿನೇಕ. ೨೭). [ನಿರುಪಪ್ಲ ವ ಆನಂದ] 

ನಿರುಪಮ (ಗು). ೧. ಹೋಲಿಸಲಾಗದ; ಅಸದೃಶವಾದ; ಉಪ 
ಮಾತೀತವಾದ : ಧರಿತ್ರೀಸ್ತು ತ್ಯನತ್ಯುಜ್ವಲನಿರುಪಮದೇಹಪ್ರ ಭಾ 


ನಿರುಪನಂಚರಿತ್ರೆ 


ದಿವ್ಯಸರ್ನಾನಧಿಬೋಧಂ (ಸುಕುಮಾ! ೩-೪೮); ನಿರುಪಮಕಲ್ಪನಲ್ಲಿಗೆ 
ಅತಾವಳಿ ಬಂಡೆಟಿಗುತ್ತು ವಿಂರ್ಪವೋಲ್‌ ಪರಿಕರಕಾಂತೆಯರ್ನೆರಸು ತಾಂ 
ಕಳಭಾಷಿಣಿ ಬಂದು (ಕುಸುಮಾ. ೧೫-೧೪೬) ; ನಿರು ಪಮಗುಣಾನೇ ಸಿಯ 
ಚಲಿತಸರಸಸೂನೃ ತಭಾಷಿ (ಬಸಪು. ೭-೪); ಹರಿ ತೋಣಐಕಿದನು ನಿರುಪಮ 
ನಿಶ್ವರೂಪವನಾ ಮಹಾಸಭೆಗೆ (ಕುನ್ಯಾಉ. ೯-೫೭); ಪೆಣ್ಣೆ ೦ಬ. ತಪಳೆ 
ನೀಂ ನಿರುಪಮಪ್ರತಿಮೆಯೌ (ಶ್ರೀರಾಮಾ, ೫೯-೫೬೯). (ನಾ). ೨. 
ಅಸದೃಶವಾದುದು ; ಉಪಮಾತೀತವಾದುದು : ಪರಿನೃತ್ತಿ 
ಯೆಂಬುದಕ್ಕುಂ ನಿರುಪಮಮರ್ಥಸ್ವರೂಪವಿನಿಮಯವಚನಂ (ಕವಿಂ. 
೩-೧೫೮); ನಿರುಪಮವಲೇ ಹೊಗಳುವಡೆ ಹೊಸಪರಿಯ ಬಲ ಬರು ತಿರ್ದುದ 
ದ್ರಿಯ ಹರಹುಗಳ ಪೊದಲಿಂಗಳ ಬಲು ಹೆಮ್ಮರನ ನೆಗಹಿನಲಿ (ತೊರರಾ. 
೪೨೭೧೯), ೩. ಹೋಲಿಕೆಯಿಲ್ಲದವನು ; ಅಸದೃಶ ; ಉಪ 
ಮಾತೀತ : ನಿರುಪಮರವರಂದಿರ್ಪತ್ತೆರಡಂಬುಧಿಯಂಪಮೆಯಾಯೆಂ 
ತನಗಾಗಲ್ಮಯ್ವರುಮಿರ್ದರ್‌ ಸುಖರತ್ನಾಕರದೊಳಗೋ ಲಾಡಿ ಮೂಡಿ 
ಮುಟಳ್ಕಾಡುತ್ತು ೦ (ನೇಮಿಪು. ೧೪-೧೨೫); ನಿರುಷಮನ ನಿರ್ಮತ್ಸರನ 
ನಿರ್ಮರಣ ನಿಶ್ಚಿಂತನನು ಭತ ಕಂಡನಸುರೇಂದ್ರ (ತೊರರಾ. ೬-೫೧-೪೯); 
ನಿರುಪಮ ನಿರಾಳನು ನೋಡಾ ಲಿಂಗೈಕ್ಕನು(ಆಖಂಡೇ. ೩೧೬-೫); ಗಿರಿಯ. 
ಕರಣೊಳಗಾಂತವನ ನಿರುಪನನಿನ , . . ಗುರುತರಿನರಾರೆಂದ (ಗಗತಾ. 
೧೩-೧). ೪. [ಛಂದ] ಪ್ರತಿ ಸಾಲಿನಲ್ಲಿಯೂ ಹನ್ನೆರಡು ಅಕ್ಷರ 
ಗಳು ಇರುವ ಜಗತೀಭಂದಸ್ಸಿನ ಒಂದು ವೃತ್ತ; P ಇದರ 
ಪ್ರತಿಸಾಲಿನಲ್ಲಿಯೂ ನಗಣ, ಭಗಣ, ಜಗಣ, ರಗಣಗಳು ಕ್ರಮ 
ವಾಗಿ ಬರುತ್ತವೆ: ಸುರಪುಕೇಂದುದಿವಸಾಧಿಪಾಗ್ನಿಗಳ್‌ ಬರಿ... 
ಪೆಸರ್‌ ನೆಗಟಕಿ ಪಿಂಗಳೋಕ್ತಿಯೊಳ್‌' ನಿರುಪಮಂ ನಿರುಪಮಾನ ವಿಭ್ರಮಂ 
(ಛಂಡೋಂಬು. ೨-೧೩೧). [ಸಂ] 
ನಿರುಪಮಚರಿತ್ರೆ (ನಾ). ಅಸದೃಶವಾದ ನಡತೆಯನ್ನುಳ್ಳವಳು ; 
ಉತ್ತಮವಾದ ಚಾರಿತ್ರ $ನನ್ನು ಹೊಂದಿರುವವಳು : ನಿರುಪಮ 
ಚರಿತ್ರೆ ಸೂರ್ಯಜನರಸಿಯೆನಿಪ್ಪಿ ೦ದುಮಾಲೆ ಪೆತ್ತಳ್‌ ಲೋಕೋತ್ತರರೆನಿಸ 
ವಾಲಿಸುಗ್ರೀವರುಮಂ (ಸಂರಾಮಾ, ೧೦-೧೬೫). 
[ಸಂ. ನಿರುಪಮಚರಿತ್ರಾ (ನಿರುಪಮ ಚರಿತ್ರ +-)] 
ನಿರುಪಮತೇಜ (ಗು). ೧. ಅಸದೃಶವಾದ ಕಾಂತಿಯಿಂದ 
ಕೂಡಿದ ; ಉಪವರಾತೀತವಾದ ತೇಜಸ್ಸನ್ನು ಹೊಂದಿರುವ : 
ನಿರುಪಮತೇಜನಾ ಖಚರರಾಜನ ತದ್ಳು ಜಶಾಖೆಯಲ್ಲಿ ಬಿತ್ತರಿಪ 
ನಿಶಾತ ಖಡ್ಗ ಲತೆ (ಶಾಂತೀಶ್ವ. ೧-೧೫೨). (ನಾ). ೨. ಅಸದೃಶವಾದ 
ಕಾಂತಿ,-- ತೇಜಸ್ಸು : ನಿರುಪನುತೇಜದಿಂ ದಿನಪನೋಲಗದೋರಗೆ 
ಎ. ಸಂಪದಂಗಳಿಂ ಸುರಪತಿಯೋಲಗಕ್ಕೆ ಸಮಮಾಯ್ತು ನರೇಶ್ವರ 
ಚಕ್ರಿಯೋಲಗಂ (ಕುಸುಮಾ. ೩-೯೭). [ ನಿರುಪಮ ತೇಜ, ] 
ನಿರುಪಮಸುಖ (ನಾ). ಅಸದೃಶವಾದ ಸುಖ; ಪರಮಸುಖ : 
ನಿರುಪಮಸುಖ ಪಂಚಾನುತ್ತ ರೆಗಳೊಳಹಮಿಂದ್ರಬೃ ೦ದವೆಂದ್ಯಂಗಳ್‌ 
ಮುಂದರದಂತಿರೆಯ್ಲೆ ಜಿನಮಂದಿರಮೆಸೆಗಂಂ ನಂದನಾಳಿ ಸುಂದರವಿಭನಂ 
(ಸಾರ್ಶ್ವಪು, ೧೩-೨೪). [£ರುಪನು -- ಸುಖ] 
ನಿರುಪಮಾತ್ಮ (ನಾ). ಪರಮಾತ್ಮ : ಸಚ್ಛಿದಾನಂದೈಕಘನನೆನಿಸ 
ನಿರುಪಮಾತ್ಮನ ನಿಲವನಜೀಯದೆ ನರಕ ಜಡನಾ ಜೀವವೆಂಬೀ ತರಳತನನೇ 
ಹಿಂಸೆಯಅಕಿವಡಹಿಂಸೆ ಕೇಳೆಂದ (ಕುವ್ಯಾಭೀ. ೩-೫೧). 
[ನಿರುಪಮ -- ಆತ್ಮ] 
ನಿರುಪಮಾದ್ಭುತ (ನಾ). ಅಸದೃಶವಾದ ಅದ್ಭುತ : ನಮ್ಮ ವಿಶ್ವಕೆ 
ನಾವೆ ನಿರುಪಮಾದ್ಭು ತವಯ್ಯಾ! (ಪಾಂಚಜ. ೪೧-೧೨). 
[ನಿರುಸಮ -- ಅದ್ಭುತ] 
12 


೪೬೬೭ 


5 


25 


94 


35 


4 


ನಿರುಪಾದಾನ 


ನಿರುಪಮಾನ (ಗು). ೧. ಹೋಲಿಕೆಯಿಲ್ಲದ ; ಅಸದೃಶವಾದ ; 
ಉಪಮಾತೀತವಾದ : ಸುರಪುಕೇಂದುದಿನಸಾಧಿಪಾಗ್ನಿಗಳ್‌ ಬರೆ. . . 
ಪೆಸರ್‌ ನೆಗಟಕೆ ಪಿಂಗಳೋಕ್ತಿ ಯೊಳ್‌ ನಿರುಪಮಂ ನಿರುಪಮಾನವಿಭ್ರಮಂ 
(ಭಂಡೋಂಬು. ೨-೧೫೩); ಗಂಗಾಧರನ ಗರುವೆ ಚಂದ್ರ ಧರನರಸಿಯೆನಿಪ 
ಗಿರಿರಾಜತನೂಚೆಯಿರ್ದ ನಿರುಪಮಾನ ತಪಃಪ್ರಭಾನಂ ವಿರೂಪಾಕ್ಷನ 
ಕರಣಂಗಳೊಳ್‌ ಬೆರಸಿ ಬಳೆಯೆ (೧೦೮೯-೮೩ ನ). (ನಾ). ೨. ಹೋಲಿಕೆ 
ಯಿಲ್ಲದವನು ; ಅಸದೃಶ; ಉಪಮಾತೀತ : ನಿರುಪಮಾನ 
ನಿರಧಿಕ ನಿರ್ಭಯ . . . ನಿಜ ನಿರ್ಮಾಯ ಚಿತ್ತೈಸು (ಬಸಪು, ೬೧-೪೪). 

[ಸಂ.] 

ನಿರುಪಮಿತ (ಗು). -ಧಿರುವಮ ೧: ನಿರುಸನಿತಪ್ರದೇಶಪರಿಶೋಭೆ 
ಯನಾ ಸಮನದಾಯಶೋಭೆಯಂ . . . ಅಭೀಕ್ಸಿಸುತಿರ್ದುನಲಂಪಿನಿಂ 
ತನೂದರಿ  ಕಂಸುಮಾಪಳೀವಿಲುಳಿತಾಕ್ಷಿಗಳಾ ಪಟಿಲೇಖ್ಯಚಿತ್ರದೊಳ್‌ 
(ಕುಸುಮಾ, ವಾಜ್ಮನಸುಗಳಿಗೆ ಕ್ಷೀಣಪದದಲಿ ವಿರಾಜ 
ತೋಟುವ ನಿರುಪಮಿತಮೂರ್ತಿ (ಬಸಪು. ೫೦-೭೦) ; ಧರಣಿಪನ ಕಾಣಿಸು 
ಪುದಂಧನ ನರುಪನಿಂತಶೋಕಾನಳನ ಸಂಹರಿಸುವುದು ನಯನೆಂದು 
ವೇಡವ್ಯಾಸನುಂನಿ ನುಡಿದ (ಕುನ್ಯಾಗ. ೧೧-೫೧)... [ಸಂ.] 

ನಿರುಪಮೆ (ನಾ). ಉಪಮಾತೀತಳಾದವಳು; ಸಮಾನರಿಲ್ಲದವಳು: 
ಸತತಗುಣನಿಲಯೆ . , . ನಿರುಪಮೆ ಚಿನ್ಮಯೆ ಭಾರತಿಯೆನಸುಂ ನೆಲಸು 
ಗೆಮ್ಮ ಮಂಖಸರಸಿಜದೊಳ್‌ (ರಸರ. ೨-೨) ; ನಿರುಪಮೆ ನಿರಾನರಣಿ 
ನಿರಜೆ ನಿರಹಂಕಾರೆ (ಎಕೋಪ. ೧-೯). [ಸಂ. ನಿರುಪಮಾ] 

ನಿರುಪಯುಕ್ತ (ಗು). ಪ್ರಯೋಜನವಿಲ್ಲದ ; ಕೆಲಸಕ್ಕೆ ಬಾರದ: 
ನಾನು ಆಗಾಗ ಹೋಗಿ ಆ "ನಿರುಪಯಂಕ್ತ' ಮುದುಕನ ಬಳಿ ಕುಳಿತು 
ಕೊಳ್ಳು ವುದನ್ನು ಕಂಡು, ಅನೇಕರು ಆಶ್ಚರ್ಯಪಡುತ್ತಿ ದ್ದರು 
(ಜನಜೀ. ೩)... [ಸಂ.] 

ನಿರುಷಯೋಗೆ (ನಾ). ಪ್ರಯೋಜನಕ್ಕೆ ಬಾರದಿರುವಿಕೆ; ನಿಷ್ಟ 
ಯೋಜನ: ರೋಗಪೀಡಿತವಾದ ಶರೀರಕ್ಕೆ ಎಷ್ಟು ಆಭರಣಗಳನ್ನು 
ಹಾಕಿದರೂ ನಿರುಪಯೋಗ (ಸ್ವಾನಲಂ. ೧೩) ; `ಕರ್ತವ್ಯದ, ನೀತಿ 
ನಿಯಮದ ಅಂಕೆಯಿಲ್ಲದ ಮಾಧುನಿನ ನಿರುಪಯೋಗವಾದ, ಅಪೇಕ್ಷೆ 
ಯಿಲ್ಲದ, ಹುಂಬಪ್ರೇಮಂವಿದೆ (ಹೆೊಸಕ್ತಿ. ೨೨೪). [ಸಂ] 

ನಿರುಪಯೋಗಿ (ಗು). ೧. ಇ ನಿರುಪಯುಕ್ತ: ಇಬ್ಬರು ನಿರುಪಯೋಗಿ 
ಧಾಂಡಿಗ ತಮ್ಮಂದಿರು ಇರೋ ಮನೆಗೆ. . . ಕಲಿತವಳು ಬಂದು 
ಸೇರಿದರೆ ಖಂಡಿತ ಜಗಳನೆಬ್ಬಿಸುತ್ತಾ ಳೆ (ಹೊಸಕ್ತಿ. ೨೨೫). (ನಾ). 
೨. ಉಪಯೋಗಕ್ಕೆ ಬಾರದುದು ; ನಿಪ್ಪುಯೋಜಕವಾದುದು : 
ಒಡೆದು ಅಥವಾ ನಾದುರುಸ್ತಿಯಾಗಿ ನಿರುಪಯೋಗಿಯಾಗಿ ಹೋಗು 
ನಂಥ ಜೀನಸುಗಳನ್ನು ಹೊರ ಊರಿಗೆ ಕಳುಹಿಸುವುದು (ಮುಂಬನ್ಯಾ, 
೧೫) ; ಮರಗೆಣಸಿನ ಗೆಜ್ಜೆಯನ್ನು ಹೆಚ್ಚು ಸಮಯಂ ಹಾಗೆಯೇ ಇಟ್ಟಿ ರೆ 
ಅದು ನಿಷಮಯೆವಾಗಿ ನಿರುಪಯೋಗಿಯಾಗುತ್ತದೆ. (ಅಡುಸೌ, ೧೧೨). 
೩. ಉಪಯೋಗಕ್ಕೆ ಬಾರದ ವ್ಯಕ್ತಿ ; ನಿಷ್ಟ್ರಯೋಜಕ: ಅನರ 
ಮಕ್ಕಳು ಶುದ್ಧ ನಿರುಪಯೋಗಿಗಳು (ರೂಢಿ). [ಸೆಂ. ನಿರುಪಯೋಗಿಸ್‌] 

ಫಿರುನಹತಿ (ಗು). ೧. ನಿರ್ನಿಫ್ನವಾದ; ಅಪಾಯವಿಲ್ಲದ : 
ನಿರುಪಹತಿಸ್ಕಲಂ ಮೃ ದುತರಾಸನಮೊಳ್ಳು ಣಿಸಿಂಪುದಂಬುಲಂ ಗಗ 
ಸತ್ಯಳತ್ರಸಾದರತೆಯ ನುಳ್ಳೆ ಸತ್ಯವಿಯಂನಿಖಾಸುವೊಡಾಗಡೆ ಕಾವ್ಯವಾರ್ಧಿ 
ಯಂ (ಸೂಕ್ತಿಸು. ೧-೭೦). (ನಾ). ೨. ನಿರ್ವಿಘ್ನವಾದುದು ; 
ಅಪಾಯವಿಲ್ಲದುದು. [Ao] 

ನಿರುಷಾದಾನ (ನಾ). [ಜೈನ] ಸುಖೋಪಷಭೋಗವಸ್ತುಗಳನ್ನು 
ಬಯಸದೆ ಹಾಗು ಇತರರಿಂದ ಸ್ವೀಕರಿಸಜಿ ಇರುವ ಧರ್ಮ: 


೧೨-೮೧) ; 


ನಿರುಪಾಧಿ 


ನಿರುಪಾದಾನನೆಂಬುದು ಶಯನಾಸನ ವಸ್ತ್ರ ಛತ್ರ ಪಾನಕನಕಭಾಜನಾದಿ' 
ಗಳುಮಂಪೆಜವು ಸುಖಸಾಧನಂಗಳುನಂನಪೇಸ್ತಿಸದೆ ಪ್ರನರ್ತಿಸುವ ಧರ್ಮಂ 
(ಚಾವಂಘು, ೭). [ಸಂ-] 
ನಿರುಷಾಧಿ(ಗು). ೧. -ನಿರುಪಾಧಿಕ ೧: ಭೇದದೋರದ ನಿರುಪಾಧಿ 
ಭಕ್ತಿಯ ಸುಪ್ತ ನ ಶ್ರೀ (ಮೈಲಾರ, 
೧೨೮-೭೬). (ನ). ೨. ಪರಮಸ: ಸತ್ಯ ; ಸರವಸ್ತು :, ಎಲ್ಲಿ ಸುಳಿದಡೆ. 
ಅಲ್ಲಲ್ಲಿ ಉಪಾಧಿ ಬಿಡದಯ್ಯು ಈ ಉಪಾಧಿಗೆ Wek, ನಿರುಪಾಧಿ 
ಯಲ್ಲಿ ನಿಲಿಸಯ್ಯ (ಆದನ. ೧೩-೨೭) ; ಉಪಾಧಿಯನಳಿದು ನಿರುಪಾಧಿಯ 
ತಿಳಿದು . . . ಮೂಲೋಕಜೊಡೆಯನಲ್ಲಿ ಮನವಡಗಿರ್ಪ ಮಹಾಶರಣರ 
ಶ್ರೀಪಾದಕ್ಕೆ ನಮೋನಮಃ ಎಂಬೆನಯ್ಯ (ಅಖಂಡೇ. ೮೭-೯೦). 
[ಸಂ.] 
ನಿರುಸಾಧಿಕ (ಗು). ೧. ತೊಂದರೆಯಿಲ್ಲದ ; ಉಪಾಧಿರಹಿತವಾದ: 
ಭಾವನಿಲ್ಲದೆ ಭಾವಿಸಿ ಮಾಯವಿಲ್ಲದೆ ಸಂಗವ ಮಾಡಿ ನಿಸ್ಸಂಗಿಯಾದೆನು 
ನಿರುಪಾಧಿಕ ನಕಳಂಕ ಮಹಾಲಿಂಗಗುರು ಶಿನ ಸಿದ್ಧೇಶ್ವರಪ್ರಭುವೇ 
(ನಚಸಂ. ೪೯೯-೮); ಜ್ಯೋತಿ ಬೆಳಗುತಿದೆ ವಿಮಲ ಪರಂಜ್ಯೋತಿ 
ಬೆಳಗುತಿದೆ. ಮಾತು ಮನಂಗಳಿಂದತ್ತತ್ತ ಮಾದ ಸಾತಿಶಯದ 
ನಿರುಪಾಧಿಕ ನಿರ್ಮಲ (ಕೈನಲ್ಯ. ೮೦-೫೯ ಸಬ್ಲವಿ); ನಿರುಪಾಧಿಕಪ್ರಕಾ 
ಶಾಂತರಚಿಜ್ಜ್ಯೋತಿಗೆ ಸಮಾನಮಲ್ತೆ ೦ದು ಕರಂ ಪರಿಹಾಸಂಗೆಯ್ವುಂತಿಕೆ 
ತರುಣಂ ಮಣಿದೀಪಮಂ ನಿರೀಕ್ಷಿಸಿ ನಗುನಂ (ರಾಜಶೀ. ೪-೬೩). ೨. 
ಭಂಗ ಬಾರದಿರುವ ; ಅವ್ಯ;: ವಚ್ಚಿನ್ನನಾದ; ಸಮಗ್ರವಾದ. 
(ನಾ). ೩. ಕೊಂದಕೆಯಿಲ್ಲಯೆ ದಿ; 'ಓಿಪಾಧಿರಹಿತವಾದುದು : 
ಇಷ್ಟಿ ದೊಡ್ಡ ರಾಜ್ಯವನ್ನು ನಿರುಪಾಧಿಕವಾಗಿ ನಡೆಸುತ್ತಿರುವ ನೀವು 


ಗಳು ಇನ್ನು, ಯೋಚಿಸಬೇಡವೆ?. (ಶಾಂತಲಾ. ೧೯) ; ಆ ಬಹಿರಂಗ 
ದೇಶವು ನಿರುಪಾಧಿಕೆವಾದದ್ದು (ಜಗತ್ತು. ೨೧೯). ೪. ಸತ್ಯ ನಿಜ; 
ಪರವಸ್ತು : ಸರಸಭಕ್ತಿಸತಿಯ ಸರನಶಾವರಣದಿಂ ನಿರುಪಾಧಿಕದ 


ವಿಸ್ತ ರದವಸ್ಮೆಯೊಳುರು ಸುಖಾಸ್ತಿ ನಿತೇಂದ್ರಿಯದೊಳಿಹಗೆ (ಬಸಪು. 
೩೫-೩೪). ೫. ಸ್ವತಂತ್ರ ನಾದನನು : ಉಸನಾತೀತ ನಿರುಪಾಧಿಕ 
ತಿ ಕೃಪಾಮೃ ತೇಕ್ಷಣ ಪರಶಿನನುಂ (ಭೈರಸೂ. ೧); ನಿರುಪಾಧಿಕರೂ 
ನಿಶ್ಚಿಂತರೂ ಅದ ಸಿದ್ಧ ಸರನೇಷ್ಠಿಗಳಲ್ಲಿ ಕೆಲವರ ಪಾದಕ್ಕೆ ಅತ್ತಿ 
ಮಬ್ಬೆ ಭಕ್ತಿ ಯಿಂಂದೆರಗಿದಳು. (ದಾನಚಿಂ. ೧೧೪). ಹ. [ತತ್ತ ನಶ) 
ಕಾರಣ, ಹೇತುಗಳಿಗೆ ಅಧೀನವಾಗದಿರುವುದು ; ಉಪಾಧಿರಹಿತ 
ವಾದುದು. : ಭೇದವು ಪುನಃ ಸೋಪಾಧಿಕ ಎಂದೂ ನಿರುಪಾಧಿಕ ಎಂದೂ 
ಎರಡು ವಿಧ (ಭಾತತ್ತ್ವ. ೬೦೩) ; ತಾಯ ಪ್ರೀತಿಯು ನಿರುಪಾಧಿಕ 
ವಾದುದು. (ಸೀಗಟ್ಟು, ೧೬). [ಸಂ.] 
ಸಿರುಪಾಧಿಕಾಧ್ಯಾಸ (ನಾ). [ಅದ್ವೈತ] ಒಂದು ವಸ್ತು 
ಮತ್ತೊಂದು ವಸ್ತುವಿನಂತೆ ತೋರಿ ಡುವ ಭ್ರಮೆ; 
p ಒಂದನ್ನು ಮತ್ತೊ, ೦ದಾಗಿ ಭಾವಿಸುವುದು ಅಧ್ಯಾ; ಸ. ಇದರಲ್ಲಿ 
ಸೋಪಾಧಿಕಾಧ್ಯಾಸ, , ನಿರುಪಾಧಿಕಾಧ್ಯಾ ಸನೆಂದು ಕಡು ವಿಧ. 
ಉಪಾಧಿ(ನಿಮಿತ್ತ)ಯಿಂದ ಆಗುವ ಕೆಥ್ಯಾ ಸ ಸೋಪಾಧಿಕಾ 
ಧ್ಯಾ ಸ. ಉದಾಹರಣೆಗೆ ಕೆಂಪುದಾಸನಾಳೆದೆ ಹೂವಿನ ಹತ್ತಿರ 
ಡಲ್ಲೆರುವ ಬಿಳಿ ಸ್ಫಟಿಕಮಣಿಯನ್ನು ನೋಡಿ ಕೆಂಪುಮಣಿ ಎಂಬ 
ಭಾವನೆ ಬರುತ್ತದೆ. ಇಲ್ಲಿ ದಾಸವಾಳವು ಹತ್ತಿರದಲ್ಲಿ ಇರುವ 
ಕಾರಣದಿಂದಲೇ ಕೆಂಪುಮಣಿ ಎಂಬ ಭ್ರಾಂತಿ ಬರುತ್ತದೆ. 
ಆದರೆ ಹಗ್ಗದಲ್ಲಿ ಹಾವು ಅಥವಾ ಕಪ್ಪೆ ಚಿಪ್ಪಿ ನಲ್ಲಿ ಜಿಳ್ಳಿ ಯೆಂಬ 
ಭ್ರಮೆಯುಂಟಾದಾಗ ಹತ್ತಿ ರದಲ್ಲಿ ನಹಾನಾಗಲೀ ಚ ಯಾ 
ಗಲೀ ಇರುವುದಿಲ್ಲ. ಇಂತಹುದು 'ನಿರುಪಾಧಿಕಾಧ್ಯಾಸ : ಆಹಂ 


೪೬೬೮ 


15 


ನಿರೂಢ 


ಎಂಬುವುದು0 ಪ್ರತ್ಯುಗಾತ್ಮಾಹಂಕಾರಗಳಿಗೆ ರಜ್ಜು ಸರ್ಪನೆಂಬಂತೆ ನಿರು 
ಪಾಧಿಕಣಧ್ಯಾಸಮೆನಿಸುವುದು (ವಿನೇಕ. ೩೭). 
[ನಿರುಪಾಧಿಕ -. ಅಧ್ಯಾಸ] 
ನಿರುಷಾಯ (ಗು). ೧. ಉಪಾಯಗಾಣದ; ನಿಸ್ಸಹಾಯಕ ಕವಾದ: 
ನಿರುಪಾಯಭಾನವನ್ನು ಮುಖದ ಮೇಲೆ ಮೂಡಿಸಿಕೊಂಡು 
ಕುಳಿತರು (ಜನಜೀ. ೧೦೨). (ನಾ). ೨. ದಾರಿಗಾಣದಿರುವಿಕೆ; 
ನಿಸ್ಸಹಾಯಕತೆ : ಮಲಕಪ್ಪ ಜೋಳವನ್ನು ಅಳೆಯುತ್ತಿ ರುವಾಗ, 
ಮೇಲಗಿರಿಸೆಟ್ಟಿ ರು ನಿರುಪಾಯದ ಕರುಣಾದೃಷ್ಟಿ ಗಳಿಂದ ನೋಡುತ್ತಿದ್ದರು 
(ಜನಜೀ. ೨). ೩. ಉಪಾಯಗಾಣದವನು ; ನಿಸ್ಸಹಾಯಕ : 
ಉಳಿದವರು ನಿರುಪಾಯರಾಗಿ ಅಲ್ಲಿಂದ ಹೋದರು (ಮೇದಿನು. 
ತಮಗೆ ಬಿಡುನಿದ್ದರೆ ತಡೆಯಿರಿ. ಇಲ್ಲವಾದರೆ ನಾನು 
(ಸ್ಮೃತಿಚಿ, ೧೯೭). [ಸಂ.] 
ನಿರುಷಾಯತೆ (ನಾ). ದಾರಿಗಾಣದಿರುನಿಕೆ ; ನಿಸ್ಸ ಹಾಯಕಕೆ ; 
ಟಿಲಿಫೋನ್‌ ತೆಗೆದುಕೊಂಡ ನೌಕರ ನಮ್ರ ಭಾಸಲ್ಲಿ «ತನ್ನ 
ನಿರುಪಾಯ ತೆಯನ್ನು ತಿಳಿಸಿದ (ಹೊಸಕ್ತಿ. ೧೬೩). Tre. ನಿರುಪಾಯತಾ] 
ನಿರುಮ್ಮಳ, ನಿರಂಬಳ,, ನಿರುಂಬಳ (ನಾ). ನಿಶ್ಚಿಂತೆ ; ನೆಮ್ಮದಿ; 
ಶಾಂತಿ : ನಿರುಮ್ಮಳವಾಗಿ ಬಾಳುವೆ ಮಾಡಬೇಕಾದರೆ ವಿದ್ಯೆ ಇಲ್ಲದೆ. 
ಆಗದು (ಬೆಳುನು. ೧೦೩). ನಿರಂಬಳ್ಳೆ : ಚೀನದೇಶದ ದುಃಖಗಳೆಲ್ಲ 
ಒಮ್ಮೆಲೆ ನಿವಾರಣೆಯಾಗಿ ನಿರಂಬಳವಾದೀತು (ಚೀನಬಾ. ೨೫೧) ; ಗಣಪ್ಪ 
ಎಲ್ಲಿಯೂ ಹೋಗದೆ. ತುಳಸಿಕಟ್ಟಿ ಯ ಮೇಲೆ ಒಬ್ಬನೇ ಕಾಲಾಡಿಸುತ್ತ 
ನಿರಂಬಳಭಾವದಿಂದ 'ುಂತಿರುತ್ತಾನೆ (ಅನುಸ, wl. ನಿರುಂಬಳ.: 
ಇನ್ನೇನು ಬಿಡು, ನಿರುಂಬಳ ಆಯ್ತ ಲ್ಲಾ ಇವರಿಗೆ (ನುಲೆನು. ೫೫೦) ; 
ಹಯಾತನು ಅಪ್ಪಾ ಜಿಯ ಬೆಂಬಲದಿಂದ ನಿರುಂಬಳವಾಗಿ ಜೀವನ ಮಾಡು. 
ತ್ತಿದ್ದ (ಚೆಂಗಾಳ್ವ. ೨೮), [ನಿರ್‌ ಉಮ್ಮಳ] 
ನಿರುವಾಣ (ನಾ). ನಗ್ಗತೆ ; ಬತ್ತಲೆ: ಮಂದಗನುನೆಯರ ಮುಂದೆ 
ನಿರುವಾಣದಿ ನಿಂದ ಮೂರುತಿಗಾರತಿಯೆತ್ತಿರೆ 
[<ಸೆಂ. ನಿರ್ವಾಣ] 
ನಿರುಹಣ (ನಾ). - ನಿರೂಹೆಣ : ನಿರುಹಣನುಂಪ(ಮುನು)ವಾಸ 
(ಹ)ನಮಂ ೦ ಸೆರೆವಿಡುವುದುನುಗ್ನಿಕರ್ನುನಾ ಸ್ವೇದಮನುತ್ತರವಸ್ತು 
(ಸ್ತಿ )ವಿಧಾನನುನಾನರಿಸಿದುದು (ಅಶ್ವ ಶಾ, ೧೦-೩೧). 
[<ಸೆಂ. ನಿರೂಹಣ] 
ನಿರುಹರಣ (ಗು). ೧. ನಿವಾರಿಸುವ ; ಪರಿಹರಿಸುವ. (ನಾ). 
೨. ನಿವಾರಣೆ ಮಾಡುವುದು ; ಪರಿಹರಿಸುವುದು. ೩. ಪರಿ 
ಹರಿಸುವವನು ; ನಿವಾರಿಸುವವನು : ಧನ್ಯನಾದೆನು ಪುಣ್ಯನಾದೆನು 
ದೈನ್ಯನಿರುಹರಣಾ ನಿರಸ್ತ ಜಘನ್ಮ್ಯ ಬಹಳನದಾನ್ಯ ಮಾಯಾಶೂನ್ಯ 
(ಬಸಪು. ೪೭-೬೧) ; ಕಲ್ಲಾದಹಲ್ಯಾಶಾಪನಿರುಹರಣಚರೆಣವಿದು ಕಾಳಿಂಗ 
ಮರ್ದನ ಚರಣನಿದು (ಕುಪ್ಯಾಅ. ೧೬-೩೫). [-ಆಸಂ. ನಿರ್ಹರಣ] 
ನಿರುಹಾದ (ನಾ). ಶಬ್ದ; ಗಲಭೆ; ಸದ್ದು : ಕ್ರವ್ಯಾದಸೇನಾ 
ಮಧ್ಯದಲಿ ನಡಬಾಗ್ಗಿಯೆಂದದಲಿ ಕೈದುಗಳ ಬೆಳಗಿನಲಿ ಘನನಿರುಹಾದ 
ದಬ್ಬರಣೆಯಲಿ ಬಲು ಚಲವಾದಿಗಳ ಬಿರುದಂಕನಹನೆಲೆ ದೇವ ನೋಡೆಂದ 
(ತೊರಂಾ, ೬-೨೦-೬೮). [-ಆಸಂ. ನಿರ್ಹ್ಟಾದ] 
ನಿರೂಢ (ಗು). ೧. ಹೆಸರಾದ; ಖ್ಯಾತವಾದ; ಪ್ರಸಿದ್ಧಿ ಹೊಂದಿದ: 
ಚಾರುಚರಿತೆಂ ಮತ್ತೆಯಂಂ ಬಾಹೂರ ಬೊಮ್ಮಯನೆಂಬ ಭಕ್ತ 
ನುದಾರಕೀರ್ತಿ ನಿರೂಢಗಾಢಮಹತ್ವತತ್ವಾರ್ಥಿ (ಬಸಪು. ೨೨-೨೩). ೨. 
ಬಳಕೆಗೆ ಬಂದ; ರೂಢಿಗೆ ಬಂದ; ಸಾಂಪ್ರದಾಯಿಕವಾದ : 
ಗಾಢ ವಿಕ್ರಯ ಸಕ್ರಯದೊಳೇ ಗೂಢಕರು ಮೂಲೈ ಕಲಾಭನಿರೂಢಪರ 


೧೦೭) ; 
ನಿರುಪಾಯ 


(ನಾದಿಕೀ. ೧೫೬-೨). 


ನಿರೂಢಿ 


ಕೊಪ್ಪಿ ದರು ವೈಶ್ಯರು ಧರ್ಮಕಾಲದಲಿ (ಕುವ್ಯಾಅ. ೧೪-೪೨). (ನಾ). 
೩. ಬಳಕೆಗೆ ಬಂದುದು ; ಸಾಂಪ್ರದಾಯಿಕವಾದುದು : 
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬೀ ನಾಲ್ಕುವರ್ಣಗಳು 
ಜಗದುತ್ಚತ್ತಿಯ ನಂತರ ಬಹಳ ಕಾಲ ಸಂದ ಮೇಲೆ ನಿರೂಢವಾದಂತೆ 
ಸಿದ್ಧ ವಾಗುತ್ತದೆ (ಮುಂಬಯಿ. ೬-೧೦೦). [ಸಂ.] 
ನಿರೂಢಿ (ನಾ). ೧. ಖ್ಯಾತಿ; ಪ್ರಸಿದ್ಧಿ : ನೆರೆದ ಸೇನೆಗೆ ನೆಲನಗಲ 
ನೆಜಕಿಯದು ನಿರೂಢಿಯ ಭಟರ ವಿಕ್ರಮಕೆ ಅಳವು ಕಿಅಿಕಿದರಿರಾಯರಿಗೆ 
ದಿಗುವಳಯನಿಟ್ಟಿ ಡೆಯಾಗೆ ರಥಹಯ ದಳವುಳಕೆ ಕುರುಸೇನೆ ನಡೆದುದು 
(ಕುವ್ಯಾಡ್ರ್ರೋ. ೧-೪೫) ; ಆ ನಿರೂಢಿಯ ದೊರೆಗಳಿನನ ಸಮಾನರೇ ಗುಣ 
ದಲಿ (ಕುನ್ಯಾಕ. ೨೨-೩೮). ೨. ಕಾರ್ಯ ; ವ್ಯವಹಾರ: ಆ ನರೇಂದ್ರ 
ಮನೋಹರದ ಮೈ ಗಯರಾನಿರೂಢಿಯ. ಬಿಸುಟು ಬಂದನು (ಕುನ್ಯಾಅ 
೨೨-೨೩). ೩. ಕೌಶಲ; ನಿಪುಣತೆ; ಪ್ರಾವೀಣ್ಯ. [ಸಂ.] 
ನಿರೂಪ (ನಾ). ೧. ಆಕಾರವಿಲ್ಲದಿರುವುದು ; ನಿರಾಕಾರವಾದುದು: 
ಮಹಾಲಿಂಗಸ್ಥಾನಂಗಳು ನುಹಾಲಿಂಗದ ಹೆಸರಲ್ಲದೆ ಲಿಂಗ ಬೇಲ 
ರೊಪ ನಿರೂಪನಲ್ಲ (ಬಸನ. ೯೫೦); ಹೇಳುವುದಕ್ಕೆ ನುಡಿಯಿಲ್ಲ ನೋಡು 
ವುದಕ್ಕೆ ರೂಪಿಲ್ಲ ಇಂತಪ್ಪ ನಿರೂಪದ ಮಹಾಘನವು ಶರಣರ ಹೈ ದಯದಲ್ಲಿ 
ನೆಲೆಗೊಂಬುದಲ್ಲದೆ ಈ ಜನನಮರಣಕ್ಕೊಳಗಾಗುವ ಮನುಜರೆತ್ತ 
ಬಲ್ಲರು (ಲಿಂಗನ. ೬೧-೪೭). ೨. ಆಕಾರವಿಲ್ಲದವನು ; ನಿರಾಕಾರ; 
ಪರಮಾತ್ಮ : ಪರಮುಪರ ಪರಂಜ್ಯೋತಿಸ್ವರೊಪ ನಿರೂಪ 
ಚಿತ್ರ್ರೈಸು (ಬಸಪ, ೬೧-೪೫). ೩. ಹೇಳುವಿಕೆ; ವಿವರಿಸುವುದು ; 
ಗ : ಇದಕ್ಕೆ ಮೆಡಿವಾಳಯ್ಯುಗಳ ನಿರೂಪ (ಶೂನ್ಯಸಂ- ೨೫೧-೩) ; 
ದ್ರಾಕ್ಷಹಂದು. ಜನಿಸಿತ್ತು. ಶರೀರದೊಳೆನಿತ ಧರಿಸಬೇಕು, ಶರಣಜನ 
ಕಲ್ಪವೃಕ್ಷನೆ ನಿರೂಪವನಿತ್ತು ಪರಿಪಾಲಿಸು (ಸೌಂದಪು, ೬-೨೮). *ನಿರೂ 
ನಿಸು' ಪರಾ. ೪. ಹಿರಿಯರ ಉಪದೇಶ, --ಬೋಧನೆ: “ನಿರೂಪಂ, 
ನಿರೂಪಣಂ, ನಿರೂಪಿತಂ, ಈ ೩ ಗುರುವಾಕ್ಯಂ” (ಶಾಶಕೃ. ೨೯೦); 
ಪ್ರಭುದೇವರು ಚನ್ನ! ಬಸವಣ್ಣನ ನಿರೂಪನ ಕೇಳಿ ಬದುಕೆಂದು ಹೇಳಲಾ 
ಹಂದಯೈಗಳು ಇರೊಪಕ್ಕೆ ಒಪ್ಪಿ ಒಡಂಬಟ್ಟು ತಮ್ಮ ಇಸ್ಟ ಲಿಂಗಮಂ 
ಧರಿಸಿಕೊಂಡು (ಶೂನ್ಯಸಂ. ೨೬೨-೪೯). ೫. ಸಂದೇಶ: ಸೂ ಮಹಾ 
'ಮುನಿಗಳ ನಿರೂಪವನ್ನು ತೆಗೆದುಕೊಂಡು ಬಂದಿದ್ದಾರೆ (ಮುಂಬಯಿ. 
೬-೩೮೧). ೬. ಅಪ್ಪಣೆ; ಆಜ್ಞೆ: ನನಗೂ ನಿನಗೂ ಚೈತನ್ಯಸ್ವರೂಪ 
ನಾದ ನಿರಂಜನ ಜಂಗಮಲಿಂಗ ಲಿಂಗಜಂಗಮನೇ ಗತಿಯೆಂದು ನಿರೂಪವ 
ಕೊಡಲು (ಚನ್ನನ. ಕ. ೩೫೪-೭೩೮); ಹಿಂದೆ ಬರುತಿಹ 'ಸುತನನುರನಣಿಸಿ 
ಫಘನಭುಜಂಗಂ ಕಚ್ಚ ಲೊಡನೊಯ್ಯೂನೆ ನಗುತ್ತ ಶಿವನ ನಿರೂಪನಿದೆನುತ 
(ಬಸಪು. ೪೮-೮) ; ಕೋನಿಸುತ ತನ್ನಯ ತೇರನಿಳಿದನು. ಪಾರ್ಥನಸುರಾ 
ರಿಯ ನಿರೂಪದಲಿ (ಕುನ್ಯಾದ್ರ್ರೋ: ೮-೧೨) ; ಹರಿ ನಿರೂಪನನೀಯಲಾ 
ತರುಚರರು ಯುಕ್ಷರದೆಲ್ಲರೇಖಕಿತು ವರವಿಮಾನದಲನಿಬರಿಗೆ ಎಡೆಯಿರಲು. 
(ಕಾತರ. ೪೪-೧೨) ; ನೀಲಧ್ವಜಂ ಮನೆಯೊಳಾ ಜ್ವಾಲೆಯ ನಿರೂಪಮಂ 
ತಲೆಯೊಳಾಂತು ಸಲ್ಲಲಿತ ವಾಜಿಯಂ ಬಿಡೆನೆನ್ನೊಡನೆ ಕಾದಿದಲ್ಲದೆಂದಾ 
ಕಿರೀಟಗೆ : ಪೇಳಿಸಿದಂ (ಜೈಮಿಭಾ. ೯-೧೨) ; ನಾಗನ... ರಾಜ 
ಮಾತೆಯ ನಿರೂಪನನ್ನು ಮುಟ್ಟಿಸಿದಳು (ಸನತಿ. ೩೧). ೭. ಬರಹದ 
ರೂಪದಲ್ಲಿರುವ ಆಜ್ಞೆ; ಆಜ್ಞಾ ಪತ್ರ; ಶಾಸನ: ಉಂಬಳಿ ಉತ್ತಾರನ 
ಕೊಟ್ಟು ಪ್ರ್ರಾಕು ನಿರೂಪವಾಗಿ ಅದೇ ಗಡಿ ಕಲು ಹಾಕಿಸಿ ಕೊಡುವ 
ರೀತಿ ಅಪ್ಪ್ರಣೆಯಾಗಬೇಕೆಂದು (ಎಕ. ೪11, ಶಿಕಾರಿ. 
ಅಪ್ಪ್ರಣೆಯಾದಂತೆ ನಿರೂಪನನ್ನು ಬರೆದು . . . ಆ ನಿರೂಪಕ್ಕೆ ದೊರೆ 
ಗಳವರ ದಸ್ಯತ್ತು ಮೊಹರು ಮಾಡಿಸಿ, ಆಯಾ ಜನಗಳಿಗೆ ಕಳುಹಿಸಿ 
ಕೊಡುವಂತೆ ನಿಬಂಧನೆ ಮಾಡಿದರು (ನುಹಾನಂ. 1, ೧೪೭); ಇಸ್ಲಾಂಮತ 


೨೧೦-೨೬ ; 1758); 


೪೬೬೯ 


0 


5 


20 


95 


40 


ನಿರೂಪಣ 


ವನ್ನ ವಲಂಜಿಸುವಂತೆ ನಾನಾದೀಕಗಳ ರಾಜರುಗಳಿಗೆ . 
ಮೃದನು ನಿರೂಪಗಳನ್ನು ಕಳುಹಿಸಿದನು (ಸೈಗಂಬ. ೮೮). 
ನಿರೂಪದ ಚಾವಡಿ ಇ (ಮೈಸೂರು ಮನೆಯಲ್ಲಿ ಚಿಕ್ಕಜೀವ 
ರಾಜ ಒಡೆಯರು ಏರ್ಪಡಿಸಿದ್ದ ೮೪ ಜಿಲ್ಲೆಗಳ) ಪೂರ್ಣವಾದ 
ರಾಜಾಜ್ಞೆ ಗಳನ್ನು ಸಿದ್ಧ ಪಡಿಸುತ್ತಿದ್ದ ಇಲಾಖೆ: ನಿರೂಪದ 
ಚಾವಡಿ ; -- ಇದರಲ್ಲಿ ರಾಯಸದನರು ಗಡಿಗಳು ಮಂಂತಾದ "ಅಧಿಕಾರ 
ಸ್ಥಾನಗಳಿಂದ ಯಾರು ಯಾರು ಅರ್ಜಿಗಳನ್ನು ಬಿನ್ನನಿಸಿಕೊಂಡರೂ, ಅವು 
ಗಳನ್ನು ಸುಲಾನಣೆ ಮಾಡಿ, ಅಸ್ಪ ಣೆಯಾದಂತೆ ನಿರೂಪನನ್ನು ಬರೆದು 
ಅದರ ನಕಲನ್ನು ಇಟ್ಟು ಕೊಂಡು ಆ ನಿರೂಸಕ್ಕೆ ಜೊರೆಗಳವರ ದಸ್ಯತ್ತು 
ನೊಹರು ಮಾಡಿಸಿ ಆಯಾ. ಜನಗಳಿಗೆ ಕಳುಹಿಸಿಕೊಡುವಂತೆ ನಿಬಂಧನೆ 
ಮಾಡಿದರು (ಮಹಾನಂ. 1, ೧೪೭). [ಸಂ] 
ನಿರೂಪಕ (ಗು). ೧. ಹೇಳುವ; ವಿವರಿಸುವ: ಒಂದು ವಸ್ತುವಿನಲ್ಲಿ 
ವಿರುದ್ಧಾಂಶಗಳಿರಬಹುಡೇ ಎಂದರೆ, ಆಸೇಕ್ಷಿಕನೆಂಬ ನಿರೂಸಕಭೀದದಿಂದ 
ಇರಬಹುದು. ಒಂದೇ ವಸ್ತು ವಿನಲ್ಲಿ ದೀರ್ಫ್ಪತ್ವವೂ ತ ಕನಿಸ್ಮ ತ್ವವೂ 
ನಿರೂಪಕಭೇದದಿಂದಿರುವುವು (ಹಿಂದಸಾ. ೭೯). (ನಾ). ೨. ಗಮನಿಸು 
ವುದು; ಲಕ್ಷಿಸುವಿಕೆ. ೩. ಹೇಳುವುದು; ವಿವರಿಸುವುದು. ೪. 
ಅಪ್ಪಣೆ; ಅಜ್ಜ: ಒಲ್ಲೆನೆನಬಹುದೇ ನಿಜಸ್ವಾನಿಂಯ ನಿರೂಪಕವ(ತೊರಂ. 
೬-೧೯-೫೦). ನ ನೋಡುವವನು ; ಗಮನಿಸುವವನು : ತಿಂಗಳು 
ನೊಡನುರ್ಕುವ ಬೆಳ್ಮಿಂಗಳುಮಕ್ಕುಂ ನಿರೂಪಕಾಂತಃಕರಣಕ್ಕಿಂಗಡಲ 
ಕುವರಿ ತಾಂ ಪಡೆದಂಗಜಶಿಶುಗೆಜಕಿಯಲಿಟ್ಟ ಪಾಲ್ಪೆಣ್ಣೆಯ ವೊಲ್‌' (ಚಿಕವಿ. 
೬. ಹೇಳುವವನು; ನಿವರಿಸುವವನು; ನಿವೇದಕ: 
ನಿರೂಪಕರು ವಿಷಯವನ್ನು ಚೆನ್ನಾಗಿ ಮನದಟ್ಟು ಮಾಡಿಸಿದರು (ರೂಢಿ). 
೭. [ಗಣಿತ] ಒಂದು ಜ್ಞಾ ತ 'ಶಢಥನಾ ಅಜ್ಞಾತ ಮೊತ್ತದ ಹಿಂದೆ 


ಮಹ 


೬-೨೫). 


ಬರುವ ಮತ್ತು ಆ ತೊತ್ತ ವನ್ನು ಗುಣಿಸುವ ಸಂಖ್ಯೆ ; 
ಗುಣಾಂಕ; ಗುಣಕ : ತಗುಜಕ್ಕ ಅನಚ್ಛಿ ದಕ ನಿರೂಪಕ, 
ನಿರ್ಧಾರಕ” (Coefiicient. ಪಾರಿಸಿ. ೧೭). [ಸಂ.] 


ನಿರೂಪಕ್ರಿಯಾಪ್ರವೃತ್ತ (ನಾ). ತತ್ತ್ಪೋಪದೇಶವನ್ನು ಮಾಡು 
ವವನು,--ಬೋಧಿಸುವವನು : ನಿರೂಪಕ್ರಿಯಾಪ್ರವೃತ್ತ ನೆಂಬೊನಾ 
ನೆಂತು ತತ್ವಜ್ಞನಾದೆನೆನ್ನ್ನ ಪೊರ್ದಿದ ಜನಂಗಳುವಿಂಂತೆ 'ತತ್ವಜ್ಞರಕ್ಕೆಂದು 
ಖ್ಯಾತಿಭೋಜನ ಪಾನೋಪಕರಣ ಪೂಜೆಗಳನಖೇಸ್ತಿಸದೆ ತತ್ವೋಪದೇಶಂ 
ಗೆಯ್ವೊಂ (ಚಾವುಂಘ.1); ಸರಿಣತನೆಯಸ್ಯನುಂ - . . ನಿರು£ರೂಸ್ಪಿಪಶ್ರಿಯಾ 
ಪ್ರವೃತ್ತ ನುಂ ಪವಿತ್ರ ಚಾರಿತ್ರನುಮೆಂಬ ಅಪ್ಪವಿಧೋತೃಷ್ಟ್ಯಗುಣಂಗಳಿಂದಂ 
ನೆಳೆದನಾಚಾರ್ಯನಕ್ಕುಂ (ಅಜಿಪ. ೧೧-೨ ನ). [ಸಂ.] 
ನಿರೂಪಣ (ನಾ). ೧. ನೋಡುವುದು; ಈಕ್ಷಣ; ನೋಟ; 
ದೃಷ್ಟಿ. ೨. ವಿವರಿಸುವುದು ; ವಿವರಣೆ : ಬರಿಸೆನನೋಘಮಿಂದುಪ 
ಪನಾಂತರದಲಿಗೆ ನಲ್ಲನಂ ತಗುಳ್ಲಿರಿಪೆನನಾಃ ರತಂ ಸುರತರಾಗನಿರೂಪಣ 
ಕಾರಣಂಗಳಂ ತರಿಪೆಂ (ಕನಿರಾ. ೨-೧೦೩); ಆ ಪುರಾಣಕ್ಯಂ ಲೋಕಾ 
ಕಾರಕಥನನುಂಂ . . - ಚತುರ್ಗತಿಸ್ವ! `ರೂಪನಿರೂಪಣನುಂಂ ತಪೋದಾನ 
ವಿಧಾನನರ್ಣನಮುಂಂ ತತ್ಛ ತೃಲಪ್ಪ್ರಾ ಸ್ತಿ ಪ್ಪಕಟಿನಮುಮೆಂದಿಂತನಯೆಂವಂಗಳೆಂ 
ಟಿಕ್ಕುಂ (ಆದಿಫು. ೧-೪೨ ನ) ; ಶ್ರಿ ಓಪದಮಂ. ಸಮನೃ ತ್ತ ನಿರೂಪಣಸಮ 
ಯದೊಳೆ ತಂದು ಮೊದಲಿಟ್ಟಿಂ (ಛಂದೋಂಬು. ೨-೫೦) ; ಗುಣವಿವೇಕಂ 
ರೀತಿಕ್ರ್ರಮರಸನಿರೂಪಣಂ ಕವಿಸಮುಯವಿಂವಿಂತಯ್ದ ಮಿದಣಕೆೊಳಧಿ 
ಕರಣಂಗಳ್‌' (ಕಾನ್ಯಾನ. ೧-೫). ೩. ನಿರ್ದಿಷ್ಟವಾಗಿ ಹೇಳುವುದು : 
ಸದಸದಾದಿ ವಸ್ತುಸ್ವರೂಪನಿರೂಪಣಪ್ರವೀಣ ಸಿದ್ಧಾ ನ್ರಾದಿ ಸಮಸ್ತ 
ಶಾ[ಸ್ಟ್ರಾ' ಮೃ ಪಾವಾರಕಾಕಗಳು 5 (ಸೌಇಇ. 
1072). ೪. ಹಿರಿಯರ ಮಾತು,--ಬೋಧನೆ : 


XX, ೪೬-೨೫ ; 


*ನಿರೂಪಂ, 


ನಿರೂಪಣಂಗೆಯ 


ನಿರೂಪಣಂ, ನಿರೂಪಿತಂ, ಈ ೩ ಗುರುವಾಕ್ಯಂ? (ಕಾಶಕೃ- ೨೯೦). 
೫. ಸಂಗೀತರೂಪದ ಕಥೆ; ಕಾಲಕ್ಷೇಪ : ಗಾಯನರೂಪದ ಕೀರ್ತನೆ 
ಗಳನ್ನು ಮಧ್ಯೆ ಮಧ್ಯೆ ಹಾಡಿ, ಭಗವತ್ಯಳೆಯನ್ನು ಗೋಷ್ಠಿಗೆ ಶ್ರವಣ 
ಮಾಡಿಸುತ್ತಾರೆ... . ಇಂತಹ ಸನ್ನಿನೇಶ ಸಮಾರಂಭಕ್ಕೆ “ಕಾಲಕ್ಷೇಪ” 
ನೆಂದೂ "ನಿರೂಪಣ' ಎಂದೂ . . . ಹೆಸರುಗಳಿವೆ (ಸಂಗೀಚಂ. ೬೮); 
ಮಹಾದೇವಭಾಗವತರು , . , ಗೀತೆಗಳು, ಸ್ವರಜತಿಗಳು . . ಮತ್ತು 
ನಿರೊಪಣಗಳು (ಸಂಗೀತ ಕಥೆಗಳು) ಇವುಗಳನ್ನು ರಚಿಸಿದ್ದಾರೆ 
(ಸಂಗೀತ. ೪೫). [ಸಂ.] 

ಸಿರೂಪಣಂಗೆಯ್‌ (ಕ್ರಿ). ವಿವರಿಸು; ತಿಳಿಸು: ಕಾಲಸ್ವರೂಸ 
ನಿರೂಪಣಂಗೆಯ್ಲನರ ಶೋಕಪ್ರತ್ಕನೀಕಮನದಿರ್ನಿದಂ (ಪಂರಾಮಾ, 
೧-೮೪ ವು; ತರಣೆಯುದಯಿಸುವ ಸೊಗಮಂ ನಿರೂಪಣಂಗೆಯ್ವ ನಲ್ತೆ 
ಮುಂಂಬರ್ಪರುಣಂ (ಐಸ್ತವಂ. ೧-೩). [ನಿರೂಪಣ-- ಕೆಯ್ಯ] 

ನಿರೂಪಣಾತ್ಮಕ (ನಾ). ನಿವರಣೆಗಳಿಂದ ಕೂಡಿದುದು ; ವರ್ಣ 
ನಾತ್ಮಕವಾದುದು : ಮೊಫಲ್‌ ಕಲೆ ನಿರೂಪಣಣತ್ಮಕವೂ, ಸಾಹಿತ್ಯ 
ಕವೊ , ವಾಸ್ತವವೂ ಆಗಿತ್ತು (ಭಾರದ. ೫೨೯). [ಸಂ.] 

ನಿರೂಪಣೆ (ನಾ). ೧. ದೃಷ್ಟಿ; ನೋಟಿ; ನೋಡುವುದು. ೨. 
ವಿವರಣೆ; ಅನನ ಕವಿವ್ಯಾಪಾರವಕ್ರೃತೆಯ ಅನೇಕ ಪ್ರಕಾರಗಳು 
“ಧ್ವನ್ಯಾಲೋಕ” ದ ಮೂರನೆಯ ಉದ್ಯೋತದಲ್ಲಿ ವರ್ಣ , , .ಮೊದಲಾದ 
ವ್ಯಂಜಕಗಳಿಂದ ಧ್ವನಿ ಹೊರಡುವುದರ ನಿರೂಪಣೆಯನ್ನೇ ಅನುಸರಿಸಿ 
ಕಲ್ಪಿ ಳವಾದಂತಿವೆ (ಭಾರಮಾ, ೮೮); ಘಟನೆಗಳ ನಿರೂಪಣೆ ಮತ್ತು ಪಾತ್ರ 
ಸೃಷ್ಟಿಗಳೇ ಅಲ್ಲಿನ ಮುಖ್ಯ್ಧೋದ್ಹೇಶ (ಭಾನಗೀ-೫); ಅದರೆ ನಿರೂಪಣೆಯು 
ಕೆಲವು ಪ್ರಸಿದ್ಧವಾದ ಅಲಂಕಾರನಿಶೇಷಗಳ ಪ್ರತಿಪಾದನೆಗೆ ಯಾವ ಬಗೆ 
ಯಿಂದಲೂ ಸಮಾನವಲ್ಲವೆಂಬುದೂ ಮನದಟ್ಟಾ ಗುವುದು (ಧ್ವನ್ಯಾಲೋ. 
೩೯). ೩. ಹೇಳಿಕೆ: “ಹೇಳಿಕೆ, ನಿರೂಪಣೆ?(512102004- ಪ್ರಿತಿ. ೭೭). 

[ಸಂ. ನಿರೂಪಣ] 
ನಿರೂಪದಸ್ಥತ್ತು (ನಾ). ಆಜ್ಞಾ ಪತ್ರಕ್ಕೆ ಮಾಡಲಾಗುವ (ಅಧಿ 
ರಿಯ) ಸಹಿ: ರಾಜ್ಯದ ಆದಾಯವ್ಯಯವನ್ನು ತಾನೇ ನಡೆಸುತ್ತ 


ದೊರೆಯನ್ನು ಮೂಲವಿಗ್ರಹದಂತಿಟ್ಟು ನಿರೂಪದಸ್ಯತ್ತು ಗಳನ್ನು 
ಮಾತ್ರ ಮಾಡಿಸುತ್ತಲಿದ್ದರು. (ಒಡೆಕ. ೫೬). 
[ನಿರೂಪ 4 ದಸ್ಯತ್ತು (ಆ ದಸಕತ್ತು)] 


ನಿರೂಪಲೇಖ (ನಾ). ಬರೆಹ ರೂಪದ ಆಜ್ಞೆ ; ಅಜ್ಞಾಸತ್ರ : ಈ 
ಭಾಗದಿಂದ ಕೊಡಲಾಗಿರುವ ಅಧಿಕಾರಗಳಲ್ಲಿ . . . ನಿರೂಪಲೇಖವೂ 
ಸೇರಿ ಯಾವ ನಿರ್ದೇಶವನ್ನಾಗಲಿ * - : ಸಾದರು ಮಾಡಲು ಶಕ್ತರಾಗಿ 
ಇರತಕ್ಕುದು (ಭಾಧಾನ. ೧೯). [ನಿರೂಪ + ಲೇಖ] 

ನಿರೂಪಿತ (ಗು). ೧. ನೋಡಿದ; ಈಕ್ಷಿಸಿದ. ೨. ಕಂಡುಹಿಡಿದ ; 
ಶೋಧಿಸಿದ. ೩. ನಿಯುಕ್ತ ಮಾಡಲಾದ ; ಆಯ್ಕೆಗೊಂಡ. 
೪. ವಿವರಿಸಿದ; ನಿರೂಪಿಸಲಾದ : ನಿಕಟನೇದಾಗಮನಿರೂಪಿತ 
ಸುಕರನಾನಾರ್ಥಂಗಳಿಂ ಗೆಲಿದಕುಟಲಾತ್ಮನು ಮುಂಚಣಾಚಾರ್ಯನು 
ಮೆಜಕೆ ವುತಿರಲು (ಬಸಪು. ೫೩-೬೦). ೫. ಹೇಳಿದ ; ತಿಳಿಸಿದ. (ನಾ). 
೬.ವಿವರಿಸಿದುದು ; ವಿನರಣೆಯಾದುದು ಸರಮಪುರಾಣ 
ಕವೀಶ್ವರ ನಿರೂಪಿತಂಗಳ್‌ ವಿಚಿತ್ರ ಮಾರ್ಗಯಂತಂಗಳ್‌ (ಕಾಪ್ಯಾವ, ೪೯೯), 
೭. ಹಿರಿಯರ ಮಾತು; ಬೋಧನೆ: “ನಿರೂಪಂ, ನಿರೂಪಣಂ, 
ನಿರೂಪಿತಂ, ಈ 4 ಗುರುವಾಕ್ಯಂ? (ಕಾಶಕೃ. ೨೯೦). [ಸಂ] 

ನಿರೂಸಿಸು (ಕ್ರಿ). ೧. ಹೇಳು ; ವಿವರಿಸು: ಎನ್ನಯ ತೀವ್ರಶಾಪ 
ವಾಜ್ಮಹಿಮೆಯಿ ನಾತನಂದು ಕಡಿದಿಕ್ಕಿದ ಪೆರ್ಮರನಂತೆವೋಲದೇನಹಹ 
ನಿರೂಪಿಸೆಂ ಕೆಡೆದು ಪೊಂದಿದನಾಯಿಳೆಯಲ್ಲಚೇತನಂ(ಕಾದಂಉ. ೫೭೫) ; 


೪೬೭೦ 


20 


25 


30 


40 


೩ 


ನಿರೂಹಣಗೆಯ 


ಸಂಸ್ಕೃತಕ್ಕೆ ಪುಟ್ಟದ ಕನ್ನಡಮಂ ನಿರೂಪಿಸುವೆಂ (ಶನುದ. ೨೫೩ ವೃತ್ತಿ); 
ಮಾನೆಲ್ಲಿ ಫಲಂಡೋಯುವುದೀ 'ಕಾಲದೊಳುಲ್ಲಸದಿಂದ  ನಿರೂಪಿಸೆ 
ಸಲ್ಲಗುತುಸಿರಿದನಿಂತೆಂದು (ಜಯಕಾ. ೨-೩೧) ; ಈ ಭನದ ಕೋಟಿಲೆಗೆ 
ತವ ಮಹಾಸ್ಕ್ಮಾನದೊಳಗಿರ್ಪ ಘನಮಹಿಮರುಂ ಬಹರೊ ಪರಮಾನಂದ 
ನಿತ್ಯಸುಖದಿಂದಿರ್ಪರೋ ನಿರೂಪಿಸವೇಳ್ಳುಂ (ಚೆಬಪು. ೩-೧೭); ಎಲೆ ದೇವ. 
ಬಿಜಯಂಗೈದ ಕಥನವನೆನಗೆ ನಿರೂಪಿಸಬೇಹುದು (ಜೈಮಿಭಾ. ೧೪-೨೮) ; 
ಇಂದೂ ಹೇಳಲಾಗುವ ಕೆಲವು ಮಹಿಮೆಗಳನ್ನು ಮಾತ್ರ ಇಲ್ಲಿ ಸಂಕ್ಷೇಪ 
ವಾಗಿ ನಿರೂಪಿಸಿದೆ. (ಜಗದಾ. ೧೬೭). ೨. ಅಪ್ಪಣೆಮಾಡು ; ಆಜ್ಞೆ 
ಮಾಡು ; ಆಜ್ಞಾ ಪಿಸು : ಕಟ್ಟಿ ದಿರೊಳಂತೊಮ್ಮೆ ಎಮ್ಮನು ಪಟ್ಟಿ 
ಮಂಚನನೇಟ ಎಂದಿರಿ ನಟ್ಟ ಶೂಲನನೇಳಯೆಂದು ನಿರೂಪಿಸಿದಿರೀಗ 
(ಬಸಪು. ೩೯-೪೮) ; ಎಮಗೆ ಬೆಸನೇನುಂಟು ಜೀಯ ನಿರೂಪಿಸುವುದೆನಲು 
(ಕುನ್ಯಾಅ. ಓರಿಇ. ೨೫-೨೧) ; ನಿರೂಸಿಸು [ನಾಠಾಂ. ಸಿ]ಜೀಯ ಸಂಗರಕೆ 
(ತೊರರಾ. ೩-೫-೧೨) ; ಬೆಸಗುಡು ದೈತ್ಯಾಧೀಶ್ವರ ನೀ ನಿರೂಪಿಸಲಾನು 
ಮಿತಿಯ ವಿನಾಚಿವನೆ (ಮೋಹಕ, ೩೩-೩೦). ೩. ಒಪ್ಪಿ ಸು; ನೇಮಿಸು; 
ವಹಿಸು : ಮಗಂ ಪುಟ್ಟ ದೊಡಾತಂಗೆ . . . ಪಟ್ಟ ಂಗಟ್ಟ ಸಮಸ್ತರಾಜ್ಯ 
ಭಾರಮೆಲ್ಲಮಂ ನಿರೂಪಿಸಿ (ನಡ್ಡಾರಾ, ೭೫-೨೪). ೪. ರಚಿಸು; 
ಕಟ್ಟು : ಮಲ್ಲಣಾರ್ಯಂ ನಿರೂಪಿಸಿದನೀ ಭಾವಚಿಂತಾರತ್ನಮಂ 
(ಭಾನಚಿಂ. ೯-೬೦). [ನಿರೂಪ 4-- ಇಸು] 

ನಿರೂಪು (ನಾ). ೧. ರೂಪ ಅಥವಾ ಆಕಾರಗಳಿಲ್ಲದಿರುವುದು ; 
ನಿರಾಕಾರ : ರೂಪಿಂಗೆ ಕೇಡುಂಟು ನಿರೂಪಿಂಗೆ ಕೇಡಿಲ್ಲ ರೂಪು ನಿರೂಪಿ 
ನೊಳೊಡಗೂಡುವ ಪರಿಯೆಂತು ಹೇಳಾ 1ಅವಚಂ. ೨೭೬-೧೨೬೬) ; 
ಹಿರಿದಕ್ಕೆ ಹಿರಿದು ಕಿಲಾದಕ್ಕೆ ಕೀಣದು ವಾಗ್ಮನಕ್ಕ ಗೋಚರ ಕೂಡಲಸಂಗಮ 
ದೇವ ಸ್ವರೂಪು ಪ್ರಸಾದ ನಿರೂಪು ಲಿಂಗೈಕ್ಳು (ಬಸವ. ೮೩೮) ; ತನುವಿಲ್ಲ 
ಬಸವಯ್ಯಂಗೆ . . . ಸಂಗಯ್ಯನಲ್ಲಿ ಬಸವಯ್ಯನ ರೂಪು ನಿರೂಪಾದ 
ಬಳಿಕ (ನೀಲವ. ೨೦-೫೯) ; ಪರಾತ್ಬರಮೂರ್ತಿಯ ಶರೀರ ಚಿದಾಕಾಶ ವರ್ಣ 
ನಿರೂಪು (ರುದ್ರಭಾ. ೮೩). ೨. ಅಪ್ಪಣೆ ; ಆಜ್ಞೆ: ಅಿಂಗಪ್ರತಿಸ್ಮೆಯ 
ಮಾಡೆಂದು ಎನಗೆ ನಿರೂಪಿಸುತಿರ್ದ ಕಾರಣ ಮಾಡುತ್ತಿರ್ದೆನಲ್ಲದೆ 
ಎನಗೆ ಬೇಣಕಿ ಸ್ವತಂತ್ರ ಉಂಟಿ ಹಿಂಡಿ ನೀವು ಕೊಟ್ಟಿ ನಿರೂಪು ಹುಸಿ 
ಯಾದರೆ ಇನ್ನು ಮುಂದೆ ಸ್ವಯವಪ್ಪ ಂತೆ ನಡಿಸಾ (ಸಿದ್ದನ. ಕ.೬೨-೧೯೯). 
೩. ಆಜ್ಞಾ ಪತ್ರ; ನಿರೂಪ (?) : ಧಟಡೊಳಪ್ಪ ಜೆ ನಿರೂಪುಗಳಾಗಿ 
ಮಡಗಿಹವು (ಕೃಷ್ಣವಿ. ೨-೪೧). [-ಆಸಂ. ನಿರೂಪ] 

ನಿರೂಹ (ನಾ). ೧. ದೇಹದೊಳಗಿನ ದೋಷವನ್ನು ಹೋಗಲಾಡಿ 
ಸಲು ಪ್ರಯೋಗಿಸುವ ಒಂದು ವಿಧವಾದ ಬಸ್ತಿಕ್ರಿಯೆ; ವಿರೇಚಕ 
ಕ್ರಿಯೆ. ೨. ತರ್ಕ; ಚರ್ಚೆ ; ವಾದವಿವಾದ. ೩. ಅಧ್ಯಾಹಾರ 
ಸದಗಳಿಲ್ಲದ ವಾಕ್ಯ. ೪, ನಿಶ್ಚಯ. [ಸಂ.] 

ನಿರೂಹಣ (ನಾ). [ವೈದ್ಯ] ನಿರೇಚನವಾಗುವಂತೆ ಮಾಡುವಿಕೆ ; 
ವಿರೇಚಕ ಕ್ರಿಯೆ: ನಿರೂಹಣಂ ಮಾಲಕ್ಕಿ ಸರ್ವಶೂಲಾಪಹರಂ 
(ಅಶ್ವಶಾ. ೧೧-೫) ; (ಶೋಧನವು) ನಿರೂಹಣ, ವಮನ, ವಿರೇಕ, ನಸ್ಯ, 
ರಕ್ತ ಮೋಸ್ಷಂಗಳೆಂದೈದು ತೆರನಾಗಿರುವುದು (ಸಕವೈ. ೧೮). [ಸಂ.] 

ನಿರೂಹಣಕ್ರಿಯೆ (ನಾ). - ನಿರೂಹಣ : ಸರುಷಸಮಂ ಫೃತನುಂ 
ನಾಗರಮಂ . . , ವಿಸ್ತರದಿಂ ಶ್ರಿಫಲಾರಸದೊಳ್‌ ನಿರೂಹಣಕ್ರಿಯೆಗೆ. 
ಯೋಜಿಪುದು. (ಅಶ್ವಶಾ. ೧೦-೧೬): [ನಿರೂಹಣ- ಕ್ರಿಯೆ] 

ನಿರೂಹಣಗೆಯ್‌ (ಕ್ರಿ). ವಿರೇಚನವಾಗುವಂತೆ ಮಾಡು ; ಭೇದಿ 
ಮಾಡಿಸು : ಸರುಷಪಮಂ ಸೈಂಧಮುಿ ಮನರೆದೆಳ್ಳೆ ಣ್ಣೆಯೊಳೆ ಕೂಡೆ 
ವೊರ್ಕುಳ ಕಟ(ಳೆ)ಯೊಳ್‌ ಬೆರಸಿ ನಿರೂಹಣಗೆಯ್ವ ದು ತುರಗಳ್ಳ ದು 
ಸರ್ವ ಶೂಲನಿರ್ಮೂಲಕರಂ (ಅಶ್ವಶಾ, ೧೧-೬). [ನಿರೂಹಣ -- ಕೆಯ್‌,] 


ನಿರೂಹದ್ರವ್ಯ ೪೬೭೧ ನಿರೋಧಿಸು 
ನಿರೂಹದ್ರವ್ಯ (ನಾ). ನಿರೇಚನವಾಗುವಂತೆ ಮಾಡುವ ವಸ್ತು ; ಲೆಗ್ಗೆಗೆ ವಿಶೇಷ ನಿರೋಧ ನಿರೋಧ ಗಾಢದಿಂ ಕಡುದನಿ ಪುಟ್ಟ ನಿರ್ಕು 
ನಿಕೀಚನಲೆಯೆಗೆ ಸಹಾಯಕವಾದ ಔಷಧಿ ದಾರು ಸಿಆಂಲೆಂದು ನಿಟಿಲ್ಲಿಳಿಲೆಂದು (ಹಮ್ಮಾರ. ೩-೪೬) ; ಸ್ಥಂಧಪಂಚಕವು 
ದೇವದಾರು, ರಾಸ್ನಾ ರಾಸ. ತ್ರಿವೃತಾ- ತಿಗಡೆ, ಎಂಬಿವು ಆತ್ಯಂತಿಕನಿನಾಶವಾಗುವುದಕ್ಕೆ ನಿರೋಧವೆಂದು ಹೆಸರು (ಹಿಂದಸಾ. ೩೨). 
ನಿರೂಹಣಾಸಿ - ನಿರೂಹದ್ರ ವ್ಯಂಗಳು (ಬಸವ ೬೦). [ನಿರೂಪ ದ್ರವ್ಯ] ೭. ನಿರಾಶೆ; ಆಶಾಭಂಗ: "ನಿರೋಧನಿಬಂಧನ' : ಪರಾ. 
ನಿರೋಗ (ಗು). ೧. ರೋಗವಿಲ್ಲದ; ಆರೋಗ್ಯಕರವಾದ ; 5] ೮, ನೋವು; ದುಃಖ; ವ್ಯಥೆ; ಸಂಕಟ: ಭೂಭಾರಮಂ ಪಿಂಗಿಸಲು 


ಆರೋಗ್ಯದಿಂದ ಕೂಡಿದ. (ನಾ). ೨. ರೋಗನಿವಾರಣೆ,--ಪರಿ 
ಹಾರ : ಶೂಲಿ ಮಂತ್ರ ವಜದೆಯಾದಡೆ ಶೂಲೆ ರೋಗ ನಿರೋಗನಹುದು 
(ಬಸಪು. ೪೮-೨೮). [ಸಂ] 

ನಿರೋಗಿ(ನಾ). ೧. ರೋಗವಿಲ್ಲದುದು ; ಆರೋಗ್ಯಕರವಾದುದು; 
ಆರೋಗ್ಯದಿಂದ ಕೂಡಿದುದು : ನಿರೋಗಿಯೂ ಪುಸ್ಪವೂ ಅಗಿರುವ 
ಪಶುವಿನ ಮಾಂಸವು ಎಲ್ಲಕ್ಕೂ ಹೆಚ್ಚಿಗೆ ಬಲು ಪುಸ್ಟಿ ಕಾರಕವಿರುತ್ತ ದೆ. 
(ಮುಂಬಯಿ. ಪ್ರಕೃತಿ ಅಂತೂ ಎಂದಿನಿಂದಲೂ ನಿರೋಗಿ 
(ಅನ್ನ. ೧೯೦); ನಿರೋಗಿಯಾದ ಮನಸ್ಸು ಇಷ್ಟವಾದ, ಯೋಗ್ಯವಾದ 
ಮುತ್ತು ಸಮರ್ಥನಾದ ರೀತಿಯಲ್ಲಿ ವ್ಯವಹರಿಸಬಲ್ಲ ಶಕ್ತಿಯುಳ್ಳ ದ್ವಾಗಿದೆ 

೨. ರೋಗವಿಲ್ಲದವನು ; ಆರೋಗ್ಯಶಾಲಿ : 


೫-೧೬೫) ; 


(ಸುನೋಕೋ. ೧೪). 


ಚಿರಂಜೀವಿ ಎಂದಡೆ ನಿರೋಗಿ ಚಿರಂಜೀನಿ ಎಂದಡೆ ಸಶಕ್ತ ಚಿರಂಚೀವಿ 
ಎಂದಡೆ ಬಹುಕಾಲ ಬದುಕುವವನು (ಸಿದ್ದನ. ಕ. ೦-೧೨೬) ; ಮಿಗೆ 
ವಾತಗುಲ್ಮಹರಿನೃ ತರಾಗಿಯಂಂ  ಫಿರೋಗಿಗಳು . . - ಕುಲಗೋತ್ರ 
ಮಧ್ಯಸ್ಥ ತಿಗಳಾಗಿಯು೦ ಸೊಗಯಿಪೇಕಾಕಿಗಳೆನಿಸಿ ಶಿವನನೊಲಿಸಿದ 


ಮುನೀಶ್ವರರು ಕಣ್ಣೆ ಸೆದರು (ಹಚಕಾ. ೬-೩೬) ; ಚೆನ್ನಾಗಿ ನೀವನುನಯದಿ 
ನೋಡಲು ರೋಗಿಯಾದವನುಂ. ನಿರೋಗಿಯೆನಲೈ ಬಾಳ್ವೆನಲಾ (ಬಸಪು. 
೪೭೨೬೫) ; ರಾಗಿಯನು ಉಂಬುವ ನಿರೋಗಿ ಎಂದೆನಿಸುವನು (ಸರ್ವಜ್ಞ. 
೨೦೨೨) ; ನನ್ನ ಮಾತು ಕೇಳಿದ್ದರೆ, ಅವರು ಸಂಪೂರ್ಣ ನಿರೋಗಿಗಳಾ 
ಗುತ್ತಿ ದ್ವರೆಂದು ನನಗೆ ವಿಶ್ವಾಸವಿದೆ (ದೇಕನೈ. ೨೮). 
(ಸಂ. ನಿರೋಗಿನ] 

ನಿರೋಧ್‌ (ನಾ). (ಸಂತಾನ ನಿಯಂತ್ರಣಕ್ಕಾಗಿ) ಸಂಭೋಗ 
ಸಮಯದಲ್ಲಿ ಗಂಡಸರು, ಗರ್ಭನಿರೋಧಕ ಸಾಧನವಾಗಿ ಬಳ 
ಸುವ, ರಬ್ಬರಿನಿಂದ ಮಾಡಿದ ಲಿಂಗಳವಚ : ಗಂಡಸರು,ಶಸ್ತ್ರಚಿಕಿತ್ಸೆ 


ಮಾಡಿಸಿಕೊಳ್ಳು ವುದಕ್ಕಿಂತ ನಿರೋಧ್‌ ಬಳಸುವುದು ಹೆಚ್ಚು ಸುಲಭ 
(ರೂಢಿ). [ನಿರೋಧ] 
ನಿರೋಧ (ನಾ). ೧. ಕಟ್ಟು; ಬಂಧನ; ತಡೆ: ಜನನ ಮರಣ 


ತಾಗು ನಿರೋಧ ಉಳ್ಳ. ನ್ನ್ನ ಕೃ! ಕ ನೀವೆಂತು ಲಿಂಗನಪ್ಪಿರಿ ಹೇಳಿರಣ್ಣಾ 
(ಚೆನ್ನವ, ಕ. ೧೬೯-. Ki ೨. ತಡಿ ಹಿಡಿಯುವುದು ; ಪ್ರತಿ 
ಬಂಧ : ಮಲಮೂತ್ರಗಳ ನಿರೋಧ, ಅತ್ಯುಂತ ಆಹಾರ, ಜಾಗರಣ 


. ಶೋಕ, ಇವಟಂದಲೂ ವರ್ಷಾಕಾಲದಿಂದಲೂ ವಾತಪ್ರಕೋಪ || 


ವಹುದು (ನೈದ್ಯಸಾ. 1, ೨೧). ಹೀ ಮುಚು ಫ್ರಿವುದು ; ಆವರಣ 
ವನ್ನುಂಟು ಡುವುದು. ೪. ನಿಗ್ರಹೆ; ತೋಟಿ; ಅಂಕೆ; 
ಅಧೀನ : ನಿರೋಧನೂಂ ನಿಃಪರಿಗ್ರ ಹಮುಂ ತಪೋನೃತ್ತಿ ಯೋೊಳ್‌ 
(ಎಇ. 2111, ೩೩೨-೪೪; 929); 4 ತೆಜದಿಂದನಿರಾ ತೆಜದ ಜೀವ 
ಮನೋವುನೀ ನಿರೋಧದಿಂದೀ ತೆಜದಿಂದ್ರಿಯ ಂಗಳನಡಂಗಿಪುದೀ ಪರಿ 
ಣಾಮ ಶುದ್ಧಿ ಯಿಂದೀ ತೆಅದುದ್ಧ ತಾಘನಿಕರಂ ಕಿಡುಗು೦ (ಜೀನಸಂ. 
೧೮೬-೪); ತೆರಳುವ ಕುಕ್ಕ್ಯುಟಾಸನದ pS ಏಕಪಾರ್ಶ್ವದುಬ್ಬರದ 
ನಿರೋಧಮಂ ತಳೆದು ತೀವ್ರ ತಪಂ ತನುವೊತ್ತು ಬಂದುದು (ಧರ್ನುನಾ. 

೨೨೯೪). ೫. ನಿರೋಧ ; ವೈರ: ಎನ್ನ ಯ ಕುಮಾರಿಯರ ನಂದುನೆ 
ಯಾಗೆಲ್ಲಾ ನಿರೋ ಧಮ ಬಿಡುವೆನು (ಹಚಕಾ. ೮-೨೧). ೬. ಧ್ವಂಸ 
ಪಡಿಸುವುದು ; ನಾಶಗೊಳಿಸುವುದು ; ನಾಶ: ತೊಡಗಿದರೊಂದು 


0 


5 


25 


30 


4 


ದಯಿಸಿದಂ ಚಕ್ರಿ ನಮ್ಮ್ಮಿ ಭರಾಕ್ಪಾಂತಿನಿರೋಧಂ ಮಾಣ್ಣುದು (ಜಗವಿ. 
೩-೪); ಉಳ್ಳಿಯಿಂ 'ಕನ್ನರಯ್ಯೂಂಗಾದ ಮುಳಿಸುವಂ ಉಳ್ಳಿ ಯಿಂದವೆ 
ತೀರ್ಚಿ ಕಳೆವುದು ನಿರೋಧವಂ (ಒಸರ. ೧೧-೯೪) ; ಇದ ಕೆಳಗೆ ಕನಿನ 
ನೆಳಲೊಳಗಾವನಿರ್ದನಾತಂಗೆ ತಾಂ ತವಿಲೆಡರು ಬಡತನ ನಿರೋಧ[ಪಾಠಾಂ. 
ನಂ ರೋಗ, ನಂ ಲೋಭ]ನಪಕೀರ್ತಿ . . . ಹರೆವುದು(ಹಚಕಾ.೭-೧೦); 
ಅಡಿಗೆಡೆದನಾ ಭೀಮನಿತ್ತಲು ಕಡುನಿರೋಧವ ಹಿಡಿದು ತಾನೇ 'ನಡೆದು 
ಬಂದನು ಧರ್ಮಸುತನಾ ಕೊಳನ ಪಥನಿಡಿದು (ಕುಮ್ಯಾಅ. ೨೩-೩೦). 
೯. ಎನಿರೋಧ್‌. ೧೦. - ನಿರೋಧರತಿ : ಈರ್ಷರಿಗೂ ರತಿಭಾವ 
ಮಪ್ಚುದು. ಅದು ನಾಲ್ಕು ಪರಿ. ನಿಜ ನಿರೋಧ ಪರಾಧೀನ ಸ್ವಾಧೀನ 
(ಕಾಮಶಾ. ೨೩೧). 
ನಿರೋಧದನಳು - ನಿರೋಧವೆಂಬ ರತಿಭಾವವನ್ನುಳ್ಳ ವಳು 

ಪುರುಷನೊಲವು ಮಿಗಲಾಲಿಂಗನಂಗೆಯ್ಯಲು ಅಲುಗಿ ಬಿಸಿ ಬಿಸಿಯತನು 
ಜಲಮನುಂಟಾಗಿ ಮಂಂಚಲಿಸಿ ತೋರ್ಪಳೆ ನಿ[ನಾ೨೦.ವಿ]ರೋ ಧದವಳಬಲೆ. 
(ಜನವ. ೮-೩೪). [ಸೆಂ.] 

ನಿರೋಧಂಗೊಳ" (ಕ್ರಿ). ವ್ಯಥೆಪಡು; ಸಂಕಟಿಗೊಳ್ಳು : ಮಗನ 
ಕರುಣಾಸ್ಫಮಂ. ಚಂದ್ರಚೂಡಂ ಕಂಡು ನಗುತೆತ್ತಿ ತಕ್ಕೈಸುತಂ 
ನಿರೋಧಂಗೊಂಡು (ಒಸರ. ೧-೫೪). [ನಿರೋಧ -- ಕೊಳ್ಳ) 

ನಿರೋಧಂಬಡಿಸು (ಕ್ರಿ). ಅಡ್ಡಿಪಡಿಸು; ತಡೆಯನ್ನುಂಟು 
ಮಾಡು ; ಕಾಡು: ಒಡಲ ಹಮ್ಮಿನ ಯೋಗಿಗಳನವಗಡಿಸಿ ಕಾಡುವ 
ಮಾಯೆಂ3ತಕ್ರ,. ಕಡುನಿರೋಧಧಂಬಡಿಸಿದನು. ಖಳನಚ್ಯುತನ ಹಿಡಿದು 
(ಸಿಭಾಗ. ೧೦-೭-೯). [ನಿರೋಧ ಪಡಿಸು] 

ನಿರೋಧಕ (ಗು). ೧. ಅಡ್ಡಿಯನ್ನುಂಟುಮಾಡುವ ; ಪ್ರತಿಬಂಧಕ 
ವಾದ: ಏಟಿಮಿನ್‌ "ಡಿ' :-ಇದನ್ನು ರಿಕೆಟ್ಸ್‌ ನಿರೋಧಕ ಸತ್ವವೆಂದೂ 
ಸೂರ್ಯಪ್ರ ಕಇಶ ವಿಟಮಿನ್‌ (5078106 Vitamin) ಎಂದೂ ಕರೆಯು 
ನರು ಸಾ ೩೦). (ನಾ). ೨. ಅಡ್ಡಿ ಯನ್ನುಂಟುಮಾಡುವಂತ 
ಹುದು; ಪ್ರತಿಬಂಧಕವಾದುದು : ಕರುಣಾರಸಕ್ಕೆ ಮಿಗೆ ಹಾಸ್ಯ 
ರಸಂ . . . ರೌದ್ರರಸಕ್ಕ. ಮದ್ಭು ತಂ ವೀರರಸಕ್ಕೆ ತನಕ ನಿರೋಧಕ 
ಮ[ನಾಲಾಂ. ನರೋಧಿಗಲೆಕ್ಕುಸ (ಉಾವ್ಯಾನ ೮೩೧). ಹಿ. ತಡೆಯು 
ವವನು ; ಅಡ್ಡಿ ಪಡಿಸುವವನು. ೪. ಬಂಧನದಲ್ಲಿಡುವವನು ; 
ಸೆರೆಹಿಡಿದು ನಿರ್ಬಂಧಿಸುವವನು. [ಸಂ.] 

ನಿರೋಧರತಿ (ನಾ). [ಕಾಮಶಾ] ನಿಜ, ನಿರೋಧ, ಪರಾಧೀನ 
ಮತ್ತು ಸ್ವಾಧೀನನೆಂಬ ನಾಲ್ಕು ಬಗೆಯ ರತಿಗಳಲ್ಲಿ ಒಂದು : 
ಆಲಿಂಗನ ಚುಂಬನಮಾಡದ ಮುನ್ನವೆ ನೋಡಲೈ, ಕ್ರೋಧದಿಂ ಮುನ್ನವೆ 
ಉಪ್ಣ್ಹದಿಂ ಪಿರಿದುಮಾಗಿ ಸ್ರ ವಿಸಿದೊಡೆ ನಿರೋಧರತಿ (ಕಾಮುರಾ. ೨೩೧). 

[ನಿರೋಧ +ರೆತಿ] 

ನಿರೋಧಸಮಾಧಿ (ನಾ). ಬಾಹ್ಯವಸ್ತುಗಳನ್ನು ಗಮನಿಸದಂತೆ 
ಮನಸ್ಸನ್ನು ನಿಗ್ರಹಿಸಿ ಧ್ಯಾನಮಗ್ನನಾಗುವಿಕೆ : ಎಂದಿಗೆ ಗಡಾ 
ನರೋಧಸಮಾಧಿಯಲಿ ವಿಹರಿಪನೊ ಸುಗತನನನ ದೇಹಕ್ಕೆ ನೆನ್ಮುದಿ 
ಯಂದೆ (ವೈಶಾಖಿ. ೬೬-೪೫). [ನಿರೋಧ + ಸಮಾಧಿ] 

ನಿರೋಧಿಸು. (ಕ್ರಿ). ನಿರ್ಬಂಧಿಸು; ನಿಗ್ರಹಿಸು; ತಡೆಹಿಡಿ; 


ಹತೋಟಯಲ್ಲಿಡು : . ದಕ್ಷಿಣವಾಮನಾಸಾರಂಧ್ರನಿರ್ಗಮನಾಗಮನ 


ನಿರೋಷಿ 


ಮುಳ್ಳ ವಾಯಂಗಳಾದ ಇಡಾ ಪಿಂಗಳಗಳ ಗತಿಗಳಂ ನಿರೋಧಿಸಿ (ವಿವೇಕ. 
೯೭); ಪಿರಿದಸದಳವು ಮನವ ನಿರೋಧಿಸಲು (ಗಗತಾ. ೧೩-೧೦); ಮನುಷ್ಯ, 
ಪಶು, ಸಕಲ ಪದಾರ್ಥಗಳೂ ಭೂಮಿಗೆ ಅಂಟಿಕೊಂಡು ಭಾರವಾಗಿರಲು 
ಕಾರಣವೇನು ? ನಿರೋಧಿಸಲಶಕೃವಾದ ಒಂದು ಬಲವು ಅವುಗಳನ್ನು 
ಸಂತತವೂ ಆಕರ್ಷಿಸುತ್ತಿ ರುವುದೇ (ಜ್ಯೋತಿರ್ವಿ. ೨೮೨). 
[ನಿರೋಧ +-ಇಸ್ಸು] 

ನಿರೋಷಿ (ನಾ). ಕೋಪನವಿಲ್ಲದವಳು : ದಾ ರಜಕಕ್ಸ್‌ರಕಸ್ಟ್ರೀ , . . 
ನಿರೋಸಿ ಸೂಚನೆಗೂಡಿ ಗುಣನೆಖಕಿವಾ ಸತಿಯರನು ಮಾಡು ಜೂತಿಯನು 
(ಜೀನಂಚೆ,೧೭-೮೫), [ಸಂ. ನಿರೋಷೀ] 

ನಿರೋಷ್ಮ (ನಾ). ಎ ನಿರೋಷ್ಮ್ಯ ೧:  ಅಕ್ಷರಬಿಂದುಚ್ಯುತಕಂ 
ದ್ವ್ಯಕ್ಷರಿಯೇಕಾಶ್ಷರಂ ನಿರೋಸ್ಮ [ಸಾಕಾಂ.ಷ್ಮ 4] ನು ತಾಲವ್ಯಾಕ್ಷರಮೆನೆ 
ನಿಜನಾನು ಸದ್ಯ ಸ್ಲಂ ಲಕ್ಷಣಮದಾಗೆ ನೆಗ್ಲು ೦ ಪಲವುಂ (ಕನ್ಯಾನ. ೫೭೦). 

ನಿರೋಷ್ಮಕಂದ - [ಕಾವ್ಯ ವಿನಾ] ಓಷಾ ಸ್ಕ್ಯಾಕ್ಸರಗಳನ್ನು ಬಳಸಜಿ 

ರಚಿಸಿದ ಕಂದಸದ್ಯ ': ; ಚಿತ್ರಕವಿತ್ವದ ಕಂದ: ನಿರೋಷ್ಮ ಕಂದ॥| 
ಖರಕಿರಣನ ತನಯನ ಖರಕಿರಣಕರ ದಶರಥನ ನಳನ ಜಳಜಜನ ಧರಾವರನ 
ಶಶಧರನ ಚಕ್ರನ ಚರಿತೆಯ ಸಿಜಚರಿತಮೆನಿಸಿದಇತನ್ನನೊಲ್ಲು ೦ (ಸುದತಿ, 
೬-೧೩). [ಸಂ.] 

ನಿರೋಷ್ನ ಸೈ (ನಾ). ೧. ಶಬ್ದವನ್ನು ಉಚ್ಚರಿಸುವಾಗ ತುಟಿಯ 
ಸಹಾಯವನ್ನು ಸಡೆಯಹಜೆ “ರುವುದು. ೨. [ಕಾವ್ಯಮಾ] 
ಚಿತ್ರಕವಿತ್ವದಲ್ಲಿ ಒಂದು ಪ್ರಕಾರ; ಉಕಾರ ಬಕಾರ ಹಾಗೂ 
ಸಕಾರಗಳನ್ನು ಬಳಸದೆ ಬರೆದ ಸದ್ಯ: ನರನಾಯಕನಂ ನಿಂದಾನಿರದೀ 
ಗಳೆ ಕಾಂತನಂ ಸೆರೆದೇನದಲಶಂದಿಲ್ಲಾ ನೆರೆದಿರ್ದಾಗೆನಾಗೆನೆ. (ನಿರೋಷ್ಯ್ಯಂ) 


(ಕವಿರಾ. ೨-೧೨೫); ಇವುಗಳಲ್ಲಿ ನಿರೋಸ್ಮ ೬ ೬ ೬ ಹಾರಬಂಧ, 
ಮುರಜಬಂಧ ಮುಂತಾದ ನಾನಾನಿಧಗಳುಂಟು (ಕೈಪಿಡಿ, ೨೫೪). 
[ಸಂ.] 


ನಿರೋಹಣ (ನಾ). ಮರದಲ್ಲಿ ಬೆಳೆದುದು; ಹೂವು; ಪುಷ್ಪ : 
ನಿರ್ವ್ಯಾಕುಳಮಿನಾಗಳಿಲ್ಲಿ ನೆಲಸಿತ್ತ ಜಡಾತ್ಮಕರೂಪಮಾಗಿ ರತ್ನ್ನಾಕರಸಂಕುಳಂ 
ವಿಪಿನನೃ ಕ್ಷವಿವರ್ಜಿತಮಾ ನಿರೋಹಣಾನೀಕಮೆನಲ್ಫೈ ರನ್ನವಸರಂ ಬಗೆಗಚ್ಚ 
ರಿಯಂ ನೆಗಟ್ಟುಗುಂ (ಮಲ್ಲರಂ. ೪-೬೩೭). [ಸಂ] 

ನಿರ್ಯತಿ (ನಾ). ೧. ಅಳಿವು; ನಾಶ; ಸಯ. ೨. ಮ್ಮ ಸತ್ಯು 
ದೇವತೆ. ೩. ನೈರುತ್ಯ(ದಿಕ್ಕು). ೪. ಅಷ್ಟದಿಕ್ಪಾ ಲಕರಲ್ಲಿ 
ಒಬ್ಬ; ನೈರುತ್ಯ ದಿಕ್ಕಿನ ಒಡೆಯ, ಅಧಿಪತಿ : ರಾಯತ 
ದಿಕ್ಟಾಲಕ”(ಕಾಶಕ್ಕ. ೨೪೭). ೫. ಬಡತನ; ದಾರಿದ್ರ್ಯ: *ಅಲಕ್ಷ್ಮೀ$- 
ಜರಾ ೨ ಅಭಾಗ್ಯದ ಹೆಸರುಗಳು, ನಿರ್ಭಾಗ್ಯುತನ” (ಸಿದ್ಧಾಂತಿ. ೭೫). 

[ಸಂ.] 

ನಿರ್ಕಲಿಸು (ಕ್ರಿ). ಅತಿಶಯವಾಗಿ ಬೆರೆತುಕೊಳ್ಳು; ಸಂಪೂರ್ಣ 
ವಾಗಿ ಸೇರಿಕೊಳ್ಳು : ಪೊರ್ಕುಳಿಯಾಡಿದುನಲರೊಳ್‌ ರ್ಷಲಸಿದನ್ಟು 
ಬಂಡಿನೊಳ್‌ ತನಗತಹಿಂದಟ್ಕಮೆನೆಟ್ಟು ವ ಕುಡಿಯೊಳ್‌ ದರ್ಕುಂದಲೆ 
ವಾಯ್ದೂನಲ್ಲಿ ಮುದಮಧುಪಂಗಳ್‌ (ನುಲ್ಲಿಪು. ೧೪-೧೪೪). 

[ನಿರ್‌-- 4 ಕಲಿಸ್ಟು ( £ಕಲಸು,)] 

ನಿರ್ಕುಳಿಗೊಳ್‌ ನೀಳ್ಳುಳಿಗೊಳ್‌' ನೋ. 

ನಿರ್ಗ «ನಿಗ್ಗರ' ನೋ. 

ನಿರ್ಗಂಧ (ಗು). ೧. ವಾಸನೆಯಿಲ್ಲದ; ಗಂಧರಹಿತವಾದ: 
"ನಿರ್ಗಂಧಕುಸುಮ' ಸರಾ. ,(ನಾ). ೨- ನಿರ್ಗಂಧವಾಯು : 
ಬೇಳೆಯ ಕಾಳುಗಳಲ್ಲಿ ನಿರ್ಗಂಧದ ಪ್ರಮಾಣವು ಹೆಚ್ಚಿ ರುತ್ತದೆ (ನ. 

[ಸೇ] 


ಒಯು. 


೬-೨೮೯). 


೪೬೭೨ 


20 


35 


40 


45 


ನಿರ್ಗಮನ 


ನಿರ್ಗಂಧಕುಸುವು (ನಾ). ವಾಸನೆಯಿಲ್ಲದ ಹೂವು : ಏಕೋ 
ನಿರ್ಗಂಧಕುಸುಮದ ಕಲ್ಪನೆಯೇ ನನಗೆ ಸಹಿಸದು (ಆಬೋಲೀ. ೨). 
[ನಿರ್ಗಂಧ -- ಕುಸುಮ] 
ನಿರ್ಗಂಥಧನಾಯು (ನಾ). ವಾಸನೆಯಿಲ್ಲದ ಅನಿಲ; ಸಾರಜನಕ; 


ನೈಟ್ರೋಜನ್‌ : ನೈಟ್ರ್ರೋಜನ್ನೆಂಬ ಚಾ ೩ ಪಾಲು 
ಆಕ್ಸಿಜನ್ನೆಂಬ ಪ್ರಾಣವಾಯು ೧ ಪಾಲು, ಪ್ರಕಾರ ಎರಡು ಮೂಲ 


ತತ್ವಗಳು ಕೂಡಿ ಹವೆಯಂಂಟಾಗಿದೆ (ಮುಂಬಯಿ, ನು. 
[ನಿರ್ಗಂಧ 4 ವಾಯು) 

ನಿರ್ಗಡಿ “ನಿರ್ಗೇಡಿ' ನೋ. 

ನಿರ್ಗಣ್ಯ (ಗು). ೧. ಮಾನ್ಯವಲ್ಲದ ; ಗಣನೆಗೆ ಬಾರದ; ಗಣ್ಯ 
ವಲ್ಲಶೆ; ಗೌಣವಾದ : ಕೆಲವರು ಹೊಲೆಯರು ಕಾಫಿಬೀಜ ಕದ್ದು 
ಮಾರುವುದರಲ್ಲಿ ನಿಸ್ಸೀಮರಾಗಿದ್ದರು . . . ಹೊಲೆಯರಿಗೆ ಸಿಗುವ 
ಕ್ರಯ ಕಾಫಿಬೀಜದ ನಿಜವಾದ ಕ್ರಯದ ಬರೇ ಒಂದು ನಿರ್ಗಣ್ಯ ಅಂಶ 
ಮಾತ್ರ (ರಕ್ತ ರೂ. ೯೦). (ನಾ). ೨, ಮಾನ್ಯನಲ್ಲದುದು; ಗೌಣ 
ವಾದುದು : ಪುಣ್ಯನರ್ತನೆಗಾಗಿ ಮಾಳ್ಟ ಯೋಗಗಳೆಲ್ಲ ಪುಣ್ಯದಾಸ್ಪ್ರನ 
ಗಳು ಮತ್ತೆ ಪುಣ್ಯವಲ್ಲದ ಕೃ ಕೈತ್ಯಕಾದ ಯೋಗಗಳು ನಿರ್ಗಣ್ಯ ಪಾಪಾ 


ಸ್ರವನಲ್ತೆ (ಭರಚ. ೬೮-೯೮). [ಸಂ] 
ನಿರ್ಗತ (ಗು). ೧. ಹೊರಬಿದ್ದ; ಹೊರಬಂದ : ಮುನಿಮುಖ್ಯ 
ಮುಖಾಂಭೋಜೋದರ ನಿರ್ಗತಮಂತ್ರ ಪೂತಾಂಗಮಂ. ನೃ ಪನೆಯ್ಲಿದ 


ಸುದ್ಯಚ್ಛ್ಛಂಗಮಂ (ಸಂಸಭಾ, ೧-೧೧೫). ೨. ಹೊರಟುಹೋದ; 
ಅದ್ಕ ೈಶ್ಯ ವಾ: ಇದ. &. ಬಿಡುಗಡೆಯಾದ; ಸ್ವತಂತ್ರವಾದ; ಮುಕ್ತ 
ವಾದ. (ನಾ). ೪. (ಬಾಯಿಂದ) ಹೊರಬಿದ್ದು ದು; ಹೇಳಿ 
ದುದು : ಮಾನಿತಭವ್ಯಲೋಕಮನಿದಂ ಭುವನತ್ರಿತಯಾಗ್ರದಲ್ಲಿಗೊಯ್ವಾ 
ನೆನದಿಂದನಾಪ್ತ ಮುನ(ಖ)ನಿರ್ಗತಮಂ. , . ಆಗಮಮಂ. ಪ್ರತಿಜೋಧಿ 
ಪರ್‌ (ಜೀನಸಂ. ೨-೪). [ಸಂ.] 

ನಿರ್ಗತಿ (ನಾ). ಗತಿಯಿಲ್ಲದಿರುವಿಕೆ ; ಬಡತನ ; ದಾರಿದ್ರ್ಯ: 
ಕನಸಿನಲ್ಲಿಯೂ ಊಹಿಸದೆ ಇದ್ದ ನಿರ್ಗತಿ ಹೇಗೆ ಉಂಟಾಯಿತೋ ಹೇ 
ಮಾಯವಾಯಿತು (ರೂಢಿ). [ಸಂ.] 

ನಿರ್ಗತಿಕ (ನಾ). ಗತಿಯಿಲ್ಲದವನು; ಕಡುಬಡವ : ಈಗಲೆ ನಾವು 
ನಿರ್ಗತಿಕರಾಗಿದ್ದೇವೆ. ಅದು ನಮ್ಮನ್ನು ಸಂಪೂರ್ಣವಾಗಿ ತೊಳೆದು 
ಬಿಡುತ್ತದೆ (ಫುನರು. ೨೯೩); ಬಟ್ಟಿ ಗಳಲ್ಲದೆ ನಿರ್ಗತಿಕರಿಗೆ ಬಟ್ಟಿ ಯನ್ನು 
ಕೊಡುವ ಮಹಮ್ಮದೀಯ (ಸೈನುಹ, ೪೪); ನೀನು ದ್‌ ದನು. 


ನಿರ್ಗತಿಕ, , , ಒಂದೆರಡು ಹ ಗಿಟ್ಟಸಿಕೊ (ಹಸುಹೊ. ೩೮೦). 
[ಸಂ.] 
ನಿರ್ಗಮ (ನಾ). ೧. ಹೊರಡುವಿಕೆ; ಹೋಗುವಿಕೆ; ಗಮನ: 
ಚಕೋರಿಗೆ ತಳರ್ದೊಪ್ಪಲೊಪ್ಪಿದುಥು ನೀರೆದಶಾರದನಿರ್ಗಮಾಗನುಂ 


(ಪುಷ್ಪಪು, ೪-೮೪) ; ಅಡಿಗೆ ಯೋಜನ ಯೋಜನನ ಮೆಲ್ಲಡಿಗೆ ಬೆಳವುತ 
ಬಂದನಿಳೆ ಕೆಳಕಡೆಗೆ ಯೋಜನಯೋಜನನ ತಗ್ಗಿದುದು ನಿರ್ಗಮಕ್ಕೆ 
(ತೊರಂಾ, ೪-೧೨-೧೯). ೨. ಹೊರಹೋಗುವ ದಾರಿ. 
ನಿರ್ಗಮನಾಗು - ಹೊರಟುಹೋಗು ; ಗವಿಂಸು : ಆ ಸರ್ವ 
ಮಂಗಳೆ ಜನಿಸಲಘಕುಲಗರ್ವ ನಿರ್ಗಮವಣಯನ್ನು (ಫಿಭಾಗ. ೧೦-೫-೫). 
[ಸಂ.] 
ನಿರ್ಗಮನ (ನಾ). ಹೊರಡುನಿಕೆ ; 
ಇಲ್ಲ ಗಮನ ನಿರ್ಗಮನವಾಯಿತ್ತು (೭ ೩೯೨); ನೆಜಕೆ ನರಂ ಸಂತೈಸೆ 
ಬಳಿಕ ದುಶ್ಶಳೆ ಶೌರಿಗೆಳಗಿ ಭಕ್ತರ ಬೆಳನಿಗೆಗಳನೊಸೆದಾವಾವ ಟನ 
ಮಾಡುನಂತೆನ್ನನುದ್ಧ ರಿಸೆಂದು ನಿರ್ಗಮನಕನುವಾದಳು (ಜೈಮಿಭಾ, 


ಗಮನ: ಅರ್ಪಣ ಮುನ್ನವೆ 


ನಿರ್ಗಮನಿ ೪೬೭೩ ನಿರ್ಗುಣ 


೩೨-೫೬) ; ದಿನಗಳು ಕಳೆದಂತೆ ಅನನ ಆಗಮನ ನಿರ್ಗಮುನಗಳನ್ನು ಗಮ 
ನಿಸಡೆ ಕಳೆದುದುಂಟು (ಜೀನುಂತ. ೪೫). [ಸಂ] 
ನಿರ್ಗಮನಿ (ನಾ). ಪ್ರಾಪಂಚಿಕ ವ್ಯವಹಾರಗಳ ಕಡೆ ಗಮನವಿಲ್ಲ 
ದವನು ; ಸಂಸಾರದಲ್ಲಿ ಅಲಿಪ್ರನಾದವನು ; ವಿರಕ್ತ: ಗಮನ 
ನಿಲ್ಲದೆ ಸುಳಿಯಬಲ್ಲಡೆ ನಿರ್ಗಮನಿಯಾಗಿ ನಿಲಬಲ್ಲಡೆ ಅಡು ವರ್ಮ ಅದು 
ಸಂಬಂಧ (ಅನಚಂ. ೧೨೬-೫೭೩) ; ಶರಣ ಗಮನಿಯಾದಡೆ ಶಿಅಿಕಿದೆಂಬರು 
ಶರಣ ನಿರ್ಗಮನಿಯಾದಡೆ ಹಿರಿದೆಂಬರು (ಅಖಂಡೇ. ೩೦೬-೫). 
[ಸಂ. ನಿರ್ಗಮನಿನ್‌] 
ನಿರ್ಗಮನಿರತ (ನಾ). ಹೊರಡುವ ಆಸಕ್ತಿಯುಳ್ಳ ವನು : ಹೊರ 
ಡಲು ಉತ್ಸು ಕನಾದನನು : ಮಲುದಿನಸ ಮಂಗಳಮಯ ಮುಹೂ 
ರ್ತದ ಜೋಯಿಸರ ಜೋಕೆಯಲಿ ನಿರ್ಗಮನಿರತನಾದನು ಕೃಷ್ಣ ನೊಲನಿನಲಿ 
(ಕ್ಯಾ. ೭-೪)... [ನಿರ್ಗಮ + ನಿರತ] 
ನಿರ್ಗವಿಂಸು (ಕ್ರಿ). ಹೊರಟುಹೋಗು ; ಹೊರಹೋಗು : ಕೆಲಸಕ್ಕೆ 
ರಾಜೀನಾಮೆ ಸಲ್ಲಿಸಿ ನಿರ್ಗನಿಸುತ್ತಾರೆ (ಹಸುಜೊ. ೩೨೬). 
[ನಿರ್ಗಮನ---ಇಸ್ಯು] 
ನಿರ್ಗರ (ನಾ). ನಿಷರಹಿತ ಮನಸ್ಸಿ ನವನು ; ನಿರ್ಮಲಾಂತಃ 
ಕರಣದವನು : ತಲೆ ನೀಡುಂ ಜಡಯುಕ್ತಮಾಗಿವೆ ಶರೀರಂ ನೋಡೆ 
ವಾತಕ್ಕೆ ತಾಂ ನೆಲೆಗೊಂಡಿರ್ದಬಲಾಂಗಮಾಯ್ತು' ಪಸಿನಿಲ್ಲೆಂದುಂ ಜಲಾ 
ಪೇಕ್ಷೆಯಂಜ್ಞಲಿಸು ತಿರ್ದಪುದಾನಗಂ ನಿನಗ ಸಿನ್ನಂ ಜಾನಿಸುತ್ತಿರ್ಪರೀ 
ನೆಲದೊಳ್ಳಿರ್ಗರರೆಪ್ಪ ರಿಂತರಿದಲಾ (ಶ್ರೀಸೋಶ. ೩೭). [ಸಂ.] 
ನಿರ್ಗರ್ವ (ಗು). ೧. ಅಹಂಕಾರವಿಲ್ಲದ; ಗರ್ವವಿಲ್ಲದ. (ನಾ). 
೨. ವಿನಯ; ನಮ್ರತೆ. [ಸಂ.] 
ನಿರ್ಗರ್ವತೆ (ನಾ). ಗರ್ವವಿಲ್ಲದಿರುವಿಕೆ; ನಮ್ರತೆ: ಗಮಿಸಲು 
ಬಾರದಂತಾ ನಿರ್ಗರ್ವತಕೆ[ಸಾಕಾಂ. ನಿರ್ಗಮನದವನು]ನೆಲೆಗೆ ನೆಲೆಯಾಗಿ 
ಪ್ಪವಂ... ಮನದ ಕೊನೆಯಲಿ ಹೊಳೆವುತಿಪ್ಪ ನನು (ಬಸಪು. ೫೧-೪೭). 
[ಸಂ. ನಿರ್ಗರ್ನತಾ] 
ನಿರ್ಗರ್ವಿ (ನಾ). ಸೊಕ್ಕಿಲ್ಲದವನು ; ವಿನಯಶೀಲ; ನಮ್ರತೆ 
ಯುಳ್ಳವನು ; ಸರ್ವಜೀನದಯಾಪರಂ ನಿರ್ಗರ್ನಿ ಕಿನ್ನರಬೊಮ್ಮಿದೇವನ 
ಪೂರ್ವನೀರಪ್ರತ ಸದಾಚಾರಾನುಪಾಲಕನು (ಬಸಪು. ೨೮-೩). 
[ಸಂ. ನಿರ್ಗರ್ನಿನ್‌] 
ನಿರ್ಗಲಿತ, ನಿರ್ಗಳಿತ (ಗು). ಸುರಿದುಹೋದ ; ಹರಿದುಹೋದ ; 
ಹೊರಟುಹೋದ : ನಿರ್ಗಲಿ[ಪಾ220. ೪]ತ ಸರಾಗಭಾನಮೆನಿಸಿತ್ತು 
ಕಡಚ್ಛೈದಂ (ಚಂದ್ರಪು. ೮-೭೬). ನಿರ್ಗಳಿತ: ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ಸಂ-] 
ನಿರ್ಗಹನ (ನಾ). ಕ್ಲೇಶವಿಲ್ಲದಿರುವಿಕೆ; ಸುಲಭತೆ; ಅನಾಯಾಸ : 
ದುರ್ಗನುನುಪ್ಪಾ ಪಥದೊಳ್‌ ನಿರ್ಗಹನದಿನಂದು ಪೋಗಿ ಕಂಡಂ . . . 
ಸಮಭೂತಳನುಂ (ಕೀವಿ:ಪ. ೪-೧೦೦); ಸ್ವರ್ಗಫಲನುಂ ಸ್ವಕೀಯ 
ಭುಜಾರ್ಗಳದಿಂ ನಳ್ಳಿ ಕಳೆದುಕೊಂಡಪನೀತಂ ನಿರ್ಗಹನದಿನೆನೆ ಗಹನಾಂತ, 
ರ್ಗತನೆಸೆದಿರ್ದನೂರ್ಥ್ವಬಾಹುವದೊರ್ನಂ (ಜಗವಿ. ೧೬-೫೯). [ಸಂ.] 
ನಿರ್ಗಹನವೃತ್ತಿ (ನಾ). ಆಯಾಸವಿಲ್ಲದಿರುವಿಕೆ; ಸುಲಭವಾದ 
ರೀತಿ; ಅನಾಯಾಸ : ಅಂತು ಮುತ್ತಿ ಕಾದುತಿರ್ದ ಸೇನಾಮುಹೋದ 
ಧಿಯಂಂ ಮಂದರಾಚಲದಂತೆ ಪೊಕ್ಕು ನಿರ್ಗಹನವೃ ಶ್ರಿಯಿಂ ಪುರನುಂ 
ಪುಗಲ" ಪೋಪಾಗಳ್‌ (ಚಂದ್ರಪು, ೫-೧೦೬ ನ). [ನಿರ್ಗಹನ--ವೃತ್ತಿ] 
ನಿರ್ಗಳಿತ "ನಿರ್ಗಲಿತ' ನೋ. 
ನಿರ್ಗಾನಿಲ (ನಾ). ಗಾಂಸನಲ್ಲದವನು ; . ಜಾಣ ; ಚತುರ: 
ವಿರಿದೀನಂ ಕಲಿ ಕೂರೆ ಕೂರ್ಪನುಜುವಂ ನೀಜಿಂ .ಕರಂ ಭಾವಕಂ 


ಬೆರಸಲ್ಪಕೃನು ದಾತ್ತನಿತ್ತು ಸೆರೆನಂ ನಿರ್ಗಾವಿಲಂ ಭೋಗಿ ನಾಟ್ಯರಸಂ 
ಗೀತದ ಗೊಟ್ಟ ಗೊಲ್ವನಿನಿಯಂ ತೋಳ್ನೊಪ್ಪೆ ವಂ (ಲೀಲಾನ, ೨-೭೬೧). 
[ಸರ್‌--* ಗಾನಿಲ] 
ನಿರ್ಗಾಳಿ (ನಾ). ಗಾಳಿಯಿಲ್ಲದ ಜಾಗ; ನಿರ್ವಾತಸ್ಮಳ: ನರ್ಗಾಳಿಯೆಲ್ಲಿ 
5 |. (ವ್ಯಾಕ್ಯುಮ್‌) ನೀರ್ಗಳೆಯುವ ನೀರ್ಗಲ್ಲಾಗಿಸಿ ಒಣಗಿಸುವ ತಂತ್ರದಿಂದ 
ಅಂಗಾಂಶಗಳು ಅಸ್ಟ್ರಾಗಿ ಬದಲಾಗವು (ಕವಿಕೋ. 1, ೩೧). 
[ಸರ- ಗಾಳ) 
ನಿರ್ಗುಂಡಿ, (ನಾ). ಒಂದು ಬಗೆಯ ಚಿಕ್ಕ ಗಿಡ; ಲೊಕ್ಕಿಗಿಡ } 
ಸಿಂಧುವಾರ: “ನರ್ಗುಂಡೀ, ಸಿಂಧುವಾರಃ-ಈ ೨ ಲೊಕ್ಳಿ” 
10 (ಹಲಾಯು. ೩೩-೪೭); ಪಾಕಕುಶಕಾಶನಿಶದಂ ಕಾಕಾಂಡೋಳಾತ್ಮಗುಪ್ತ್ಯ 
ಲಾಬೂ ನಿರ್ಗುಂಡೀ ಕೃಷ್ಣಲಾಮರೀ ಬಿಂಬಾಕೀರ್ಣಂ ತನ್ನದೀತಟಿಂ 
ಕಡು ರಯ್ಯಂ (ಲೀಲಾನ. ೫-೮೦); ಮರುಗ ನುಲ್ಲಿಗೆ ಜಾಜಿ ಮದಯಂತಿ 
ಮಾಗಧಿ ತರಣಿ ನಿರ್ಗುಂಡಿ ಸಪ್ತಲದ (ಚ್ಹಾ ನಚ. ೨೫-೬೧). "ಧಿರ್ಗುಡಿ' 
ಪರಾ, [ಸೆಂ. ನಿರ್ಗುಂಡೀ] 
15 |ನಿರ್ಗುಂಡ್ಶಿ (ನಾ). [ಜೈನ] ಮುನಿಗಳ ಒಂದು ಸಮಯ, 
ಪದ್ಧತಿ: ಪಿಂಭ . ಕಮಂಡಲಾದಿ ವೃವಹರಣ ವಿಲೋಸಮಂನಮೆಂಬಿವು 
ಮೊದಲಾದ ಸತ್ಯಲ್ಪನುಂ ಕಲ್ಪಿಸಿ ಸೇಟ್ವಿ ಶ್ವೇತಪಟಿಯಾಪನೀಯೆ 
ಸಾಷ್ಮ ದ್ರಾವಿಡ ನಿಃಪಿಂಛ ನಿರ್ಗುಂಡಿ ಸಂಘಂ ಮೊದಲಾದಿಂದ್ರಸಮಯ 
ಸಮುಚ್ಚಯನುಪ್ಪ ಸಂಶಯ ಮಿಥ್ಯಾತ್ವಮುಂ (ಸಸಾರ. ೫). [ಸ] 
20 (ನಿರ್ಗುಂದ "ನೀರ್ಗುಂದ', ನೋ. 
ನಿರ್ಗುಡಿ, ನಿರಗುಂಡಿ, ನೀರ್ಗುಂಡಿ (ನೂ). ಒಂದು ಬಗೆಯ ಗಿಡ 
ಮೂಲಿಕೆ (?) : ದ್ರಮ್ಮ ಸಾಸಿರದ ಮೂನುಪೊಲಲ ನಿರ್ಗ್ಗುಡಿ ಆಡ 
- ದೊಳೆರಡು ದ್ರಮ್ಮ ಮಾನಮಿರಾಲ್ಲಾ ದ ಮಣೆಯೊಳ್ಳೂರು ಪಣ (ಕಣಆ- 


೮೬-೧೮-೨೧ ; 932); ಬಿಚ್ಚ (ನಿರ್ಗುಡಿ) . . . ಸೂರ್ತಿ ಮಣ 
25| (ಂಬನ್ಯಾ. ೧೬೭), ನಿರಗುಂಡಿ : ಸೂರ್ತಿ ಮಣದ ಮೇಲೆಸಿಮ್ಮತ್ತು 
ಅಗತಕ್ಕ. ಜೀನಸುಗಳು ೧, ಅಕ್ಕಲಖಾರ, ಎ ೬೧೬, ಬಿಚವಾ 


(ನಿರಗುಂಡಿ) (ಮುಂಬನ್ಯಾ. ೧೨೨). ನೀರ್ಗುಂಡಿ: ನೀರ್ಗುಂಡಿ, 
ನೋಚ್ಚಿ, ನೀರ್ಲಕ್ಕಿ (ಮೈಡಔಗಿ, ೭೮-೧೬೦೧). “ನಿರ್ಗುಂಡಿ,' ಪರಾ. 
[1] 
ನಿರ್ಗುಣ (ಗು). ೧. ಸೂತ್ರವಿಲ್ಲದ; ಹೆಜೆಯಿಲ್ಲದ. ೨. ಗುಣ 

ರಹಿತವಾದ; ಗುಣವಿಲ್ಲದ: "ಸಃ ಆತ್ಮಾ ಸ ನಿತ್ಯಃ ಶುದ್ಧಃ ಕೇನಲೋ 

ನಿರ್ಗುಣಶ್ಚ” ಎಂಬ ಈ ವಾಕ್ಯದಲ್ಲಿ ನಿರ್ಗುಣ ಎಂದು ಹೇಳಲ್ಪಟ್ಟ ವಸ್ತುನಿ 

ನಲ್ಲಿಯೇ ಆತ್ಮತ್ವ, ಸಿತ್ಯುತ್ವ, ಶುದ್ಧೃತ್ವ, ಕೇವಲತ್ವ ಮುಂತಾದ ಗುಣಗಳು 

ಹೇಳಲ್ಪಟ್ಟ ರುವುವು (ಭಾತತ್ವ. ೫೨೦). (ನಾ). ೩. ಹೆಡೆ ಇಲ್ಲ 
15 ದುದು. ೪. ಆಕಾರರಹಿತವಾದುದು : ದೈವೀಸಂಪತ್ತ ನ್ನು ವಶಪಡಿಸಿ 
ಕೊಳ್ಳ ಬಯಸುವ ಆಸ್ತಿ ಕನಿಗೆ ನಿರ್ಗುಣವಾದ ದೈನೀತೇಜಸ್ಸು ಸಗುಣ 
ರೂಪದಲ್ಲಿ ಮೂರ್ತೀಭನಿಸಿದಾಗ ಆಗುವ ಆನಂದ ಬ್ರಹ್ಮಾನಂದನೆನಿಸುವುದು 
(ಭಾರದ. ೮೦). ೫. ನಿಷ್ಠುರ ಸ್ವಭಾವದವನು ; ನಿಸೃರುಣಿ : 
ಅಮುರರುಮುಂ ನೊಣೆನನೇಂ ಜನಂ ನಿರ್ಗುಣನೋ (ನುಲ್ಲಿಪು. ೧೩-೧೧೮). 
40 ೩ ೫ : ಆ ಬಾಲಕರ" ಬಾಲ್ಕದಿಂ ತೊಟ್ಟು . . . ಸುರಶರಾಸನದಂತೆ 
ಬರ್ಗುಣರುಂ ' ತೀಕ್ಷ್ಮ ಕೌಕ್ಷೇಯದಂತೆ ನಿಸ್ತಿಂಶಭಾನರುಂ . .. ಎಸಿ 
(ಸುಕುನೂ. ೨-೫ ನ). ೬, ಸತ್ವ, ರಜಸ್ಸು ಮತ್ತುತಮಸ್ಸುಗಳೆಂಬ 
ಮೂರುಗುಣಗಳಿಗೆ ಅತೀತನಾದವನು; ಪರಮಾತ್ಮ : ಮುರಾಂ 
ತಕನಗಣಿತೋಪಮಮಹಿಮನಲಾ ಸಗುಣ ಓರ್ಗುಣನಾ ಮಹಣಇತ್ಮನನಂತ 
ಕ ರೂಪವನು ನಿಗಡಿಸಲು ಜಯನಹುದೆ (ಕುನ್ಯಾಭೀ. ೧-೨೧); ಆ ಅಂತ 
ರ್ಯಾಮಿ ಮೊದಲಾದ ಈಶ್ವರತ್ರಯಕ್ಕೆ ಅಧಿಷ್ಕಾತೃ.. - . ನಿರ್ಗುಣ 


34 


ಶೆ 


ನಿರ್ಗುಣತತ್ವ 


೬೬ ಎಂಬಿವು ನೊದಲಾದನೇಆದ್ವೈ ತಬ್ರ ಹೃಸರ್ಯಾಯನಾಮಂಗಳಕ್ಕುಂ 
(ವಿನೇಕ. ೨೭); ನಿತ್ಯನಿರಂಜನ ಪರಮಸಾನನ ನಿರ್ಗುಣ ಓರಾವರಣ . , . 
ನಿಃಕಳಂಕ ಮಹಿಮಾನಂದಾರ್ಣವ ಕೃಸಾಮೃ ತೇಕ್ಷಣ ಪರಶಿವನುಂ 
(ಭೈಂೂ.೧). ೭. [ಯೋಗ] ಸಮಾಧಿಯಲ್ಲಿ ಒಂದು ವಿಧ; 
ನಿಶಾಕಾರ ಬ್ರಹ್ಮೋಪಾಸಕನೆ ; ನಿರ್ವಿಕಲ್ಪ ಸಮಾಧಿ; ಐ ಸಗು 
ಣೋಪಾಸನೆಯಿಂದ ಸಾಲೋಕ್ಯ ಮೊದಲಾದ ಮುಕ್ತಿಗಳು 
ದೊರಕುತ್ತವೆಯೆಂದೂ ನಿರ್ಗುಣೋಸಾಸನೆಯಿಂದ ಶಾಶ್ವತ 
ಮುಕ್ತಿ ದೊರಕುವುದೆಂದೂ ಹೇಳಲಾಗಿದೆ : ಸಗುಣ ನಿರ್ಗುಣನೆಂದು 
ಯೋಗದ ಬಗೆಗಳೆರಡಾಗಿರ್ಪುನದಜಕೊಳು ಸಗುಣನೇ ಸಾಕಾರ ನಿರ್ಗುಣನೇ 
ನಿರಾಕಾರ . . . ನಿರ್ಗುಣದಿಂದಲಾ ಸಾಯುಜ್ಯನಹುದೆಂದ (ಅನ್ಕುತ. 
೬೨೭೮), [ಸಂ.) 

ನಿರ್ಗುಣತತ್ವ (ನಾ). ತ್ರಿಗುಣಗಳಿಗೆ ಅತೀತವಾದ ತತ್ತ್ವ; ಪರ 
ಮಾತ್ಮ: ಅಕಟ'ನಿರ್ಗುಣತತ್ವವಿದೆ ನಾಟಿಕದ ಬಹುರೂಪಿನಲಿ ವಿಶ್ವಾತ್ಮಕ 
ಪರಾನಂದೈ ಕರಸವಿದೆ ಮನೆಯ ಕೇರಿಯಲಿ ( 

[ನಿರ್ಗುಣ 4 ತತ್ವ] 

ನಿರ್ಗುಣತೆ (ನಾ). ಗುಣಹೀನತೆ : ಕೇವಲ ಅಡಿಯ ಕೆಳಗೆ ಇರುವುದ 
ರಿಂದಲೆ ಮೆಟ್ಟಗೆ ಈ ಮರ್ಯಾದೆ ಬಂದಿತೆ? ಹಾಗ್ಗೆನ್ನಿಸುವುದಿಲ್ಲ. ಅದ 
ಕ್ಕೊಂದು ದುರ್ಗುಣವಿದೆ ಅಥವಾ ನಿಷ್ಮು ರವಾದ ನಿರ್ಗುಣತೆಯಿದೆ 
ಎನ್ನೋಣ (ದೇಶನೈ. ೧೪೬). [ಸಂ. ನಿರ್ಗುಣತಾ] 

ನಿರ್ಗುಣತ್ವ (ನಾ). ೧. ದಾರ ಇಲ್ಲದಿರುವಿಕೆ. ೨. ಗುಣಹೀನತೆ. 
೧, ೨ : ನಿರ್ಗುಣತ್ವಂ ಜಿಡುವೂಗಳೊಳ್‌ , . . ಪಂಕ್ಷಿಭೇದಂ ಲಿಪಿ 
ಗಳೊಳ್‌ ಅಕ್ಕುಮಲ್ಲದೆ ಜನಪದದ ಜನಂಗಳೊಳಿಲ್ಲ (ಜಗವಿ. ೨-೧ ವ). 
4. [ಜ್ರಿತ] ಪರಮಾತ್ಮನು ಗುಣರಹಿತನೆಂದು ಹೇಳುವುದು, -- 
ನಂಬುವುದು:  ಜೀವಾಭೇದ, ನಿರ್ಗುಣತ್ವ, ಅಪೂರ್ಣಗುಣತ್ವ, 
ಇತರಸಾಮ್ಮ, ಇತರಾಧಿಕ್ಯ, ಬ್ರಹ್ಮನಾನಾತ್ವ, ಅನತಾರನಂಡೆ, ಭಕ್ತ 
ನಿಂದೆ, ತತ್ಚಮಾಣನಿಂದೆ ಈ ಒಂಬತ್ತೂ ಹರಿದ್ವೇಷಗಳು (ಹಿಂದಸಾ.೨೯೩). 

[ಸಂ.] 

ನಿರ್ಗುಣಬ್ರಹ್ಮ (ನಾ). ಶುದ್ಧಬ್ರಹ್ಮ; ಪರಮಾತ್ಮ : ಢಾಂಸುತ್ತಿಹ 
ಪ್ರತ್ಯುಗಾತ್ಮನ ಹೇಳುವರು ಸಚ್ಚಿ ತ್ಸುಖೈಕ ನಿರಾಳ ನಿರ್ಗುಣಬ್ರ ಹ್ಮನೆಂದದ 
ಬಲ್ಲ ಯೋಗಿಗಳು (ಅಮೃತ, ೩-೫೨) ; ನಿನ್ನ ನಿನ್ನದು ನಿನಗೆ ನೀನೆಲ್ಲ 
ಎನ್ನುವಿರೆ, -ನಿರ್ಗುಣಬ್ರ ಹ್ಮನೇ ನೀವು? (ದೀಸನು. ೩೦-೪); “ಬ್ರಹ್ಮ 
ತತ್ತ್ವವು ಅಸತ್ಯನಲ್ಲ, ಜಡವಲ್ಲ, ಅವಧಿಯುಳ್ಳುದಲ್ಲ (ಸತ್ಯಂ ಜ್ಞಾನ 
ಮನಂತಂ ಬ್ರಹ್ಮ)? ಎಂಬ ವಾಕ್ಯವು ನಿರ್ಗುಣಬ್ರ ಹ್ಮಸ್ವರೂಪವನ್ನು ತಿಳಿಸು 
ವುದು (ಛಾತತ್ವ. ೭೫). (ನಿರ್ಗುಣ... ಬ್ರಹ್ಮ] 

ನಿರ್ಗುಣಬ್ರಹ್ಮವಾದಿ (ನಾ). ನಿರ್ಗುಣಬ್ರಹ್ಮತತ್ತ್ವವನ್ನು 
ಪ್ರತಿಪಾದಿಸುವವನು : ಬ್ರಹ್ಮನಾದಿಗಳಾದ ವೇದಇಂತಿಗಳಲ್ಲಿ ಕೆಲವರು 
ನಿಪ್ಪ್ರಪಂಚಬ್ರ ಹ್ಮವಾದಿಗಳು . . . ಕೆಲವರು ನಿರ್ಗುಣಬ್ರ ಹ್ಮವಾದಿಗಳು 
(ಭಾರದ, ೧೩೧). , [ಸಂ ನಿರ್ಗುಣಬ್ರ ಹ್ಮವಾದಿನ್‌] 


ಸ, ೯-೩೪). 


ನಿರ್ಗುಣಬ್ರಹ್ಮ ವಿದ್ಯೆ (ನಾ). ಶುದ್ಧಬ್ರಹ್ಮನನ್ನು ತಿಳಿಸುವ ವಿದ್ಯೆ;! 


ವಿಶುದ್ಧ ದ್ವೈತ: ಸಂಪ್ರ ದಾಯದನರು ಶೂದ್ರರಿಗೆ ನಿರ್ಗುಣ ಬ್ರಹ್ಮವಿದ್ಯೆ 
ಯಲ್ಲಿ ಅಧಿಕಾರವನ್ನೂ ಅನುಗ್ರಹಿಸಿರುವರು (ಹಿಂದಸೂ. ೧೬೧). 
[ಸಂ. ನಿರ್ಗುಣಬ್ರ ಹ್ಮನಿದ್ಯಾ] 
ನಿರ್ಗುಣಭಕ್ತಿ (ನಾ). ನಿರಾಕೌರನೂ ಗುಣಾತೀತನೂ ಆದ ಪರ 
ಮಾತ್ಮನಲ್ಲಿ ಇರುವ ಭಕ್ತಿ, ನಿಸ್ಮೆ : ಕಬೀರರು ಹಿಂದೂ ನುಹ 
ಮ್ಮದೀಯರಿಬ್ಬಿ ರಿಗೂ ಪ್ರಿಯವಾಗುವಂತೆ ನಿರ್ಗುಣಭಕ್ತಿಯ ಕಬೀರಪಂಥ 
ವನ್ನೇ ನಿರ್ಮಿಸಿದರು (ಕರ್ನಾಕ. ೩೯). [ನಿರ್ಗುಣ + ಭಕ್ಷಿ] 


೪೬೭೪ 


0 


25 


40 


45 


ನಿರ್ಗೇಡಿ 


ನಿರ್ಗುಣವಾಯು (ನಾ). [ವಿಜ್ಞಾ] ಬಣ್ಣ, ರುಚಿ ಮತ್ತು 
ವಾಸನೆಗಳಿಲ್ಲದ ಒಂದು ಅನಿಲ; ಸಾರಜನಕ; ನೈಟ್ರೋಜನ್‌: 
ಈ ವಾತಾವರಣವು ಎರಡು ವಾಯಂರೂಪಪದಾರ್ಥಗಳಿಂದ ಆಗಿರುತ್ತದೆ. 
ಅವುಗಳಿಗೆ “ನೈ ಟ್ರೂ ಜನ” (ನಿರ್ಗುಣವಾಯಂ)ನೆಂತಲೂ “ಆಕ್ಸಿಜನ” 
ನೆಂತಲೂ ಹೆಸರುಗಳುಂಟು (ನ. ಮಿ. ೫-೭೪). 
[ನಿರ್ಗುಣ - ವಾಯು) 
ನಿರ್ಗುಣಶ್ರುತಿ (ನಾ). [ವೇದಾಂತ] ಪರಮಾತ್ಮನು ಗುಣಾತೀತ 
ನೆಂದು ಹೇಳುವ ಶ್ರುತಿ: ಎಂಟನೆಯದಾದ ನಿರ್ಗುಣಶ್ರುತಿ ನಾರಾ 
ಯಣನಲ್ಲಿ ಸಗುಣಶ್ರು ತಿಯಿಂದ ವಿಧಿಸಲ್ಪಟ್ಟ ಕಲ್ಯಾಣಗುಣಗಳಿಗೆ ವಿರುದ್ಧ 
ವಾದ ಸತ್ವರಜಸ್ತ ಮಸ್ಸೆಂಬ ಹೇಯಗುಣಗಳು ಯಾವಾಗಲೂ ಅವಕಾಶ 
ನನ್ನು ಪಡೆಯಲಾರನೆಂದೂ ಬೋಧಿಸುವುದರ ಮೂಲಕ ಕಲ್ಯಾಣಗುಣ 
ಗಳಿಗೆ ಹೇಯಗುಣಗಳ ಸಂಬಂಧದಿಂದುಂಟಾದ ಕೊರತೆಯಿರಬಹುದೆಂಬ 
ಶಂಕೆಯನ್ನು ಹೋಗಲಾಡಿಸಿ ಕಲ್ಯಾಣಗುಣಗಳ ಸರ್ವೋತ್ಕರ್ಷನನ್ನು 
ತೋರಿಸುವುದಕ್ಕೋಸ್ಟರ ಹೊರಬರುವುದು (ತತ್ತು. ೧). 
[ನಿರ್ಗುಣ 4- ಶ್ರುತಿ] 
ನಿರ್ಗುಣಾರಾಧನೆ (ನಾ). ನಿರ್ಗುಣನಾದ ಪರಮಾತ್ಮನನ್ನು 
ಆರಾಧಿಸುವಿಕೆ: ಭನರಹಿತಯೋಗಿಗಳ ಚರಿತೆಯ ಸುವಿಮಲಾತ್ಮಕ 
'ನಿರ್ಗುಣಾರಾಧನೆಯ ನಿರ್ಣಯವ.. , . ಅಜಿಯಲು ಬೇಕು ಮೊದಲಲಿ 
(ಅಸ್ಬುತ. ೧-೧೭). "ಸಗುಣಾರಾಧನೆ' ಪರಾ. 
[ನಿರ್ಗುಣ -- ಆರಾಧನೆ] 
ನಿರ್ಗುಣಾಷ್ಪಾ ಂಗೆ (ನಾ). [ವೇದಾಂತ] ಬ್ರಹ್ಮಜ್ಞಾನವನ್ನು 
ಪಡೆಯಲು ಸಾಧಕವಾದ ಎಂಟು ಅಂಗಗಳು; ಯಮ 
ನಿಯಮಾದಿ ಯೋಗದ ಎಂಟು ಅಂಗಗಳು : ನಿರ್ಗುಣಾಷ್ಟ್ರಾ ೦ಗವನು 
ಸಾಧಿಸುವಗ್ಗಳಿಕೆಯುಳ್ಳ ವರಿಗಾನಗ ಭರ್ಗನಲ್ಲಿಯೆ ಭಕ್ತಿ ಭಾವನ ಮಾಳ್ಪ. 
ಸುಜನರಿಗೆ , . . ಉಸುರೀ ಅನುಭವಾಮೃ ತವ 
"ಅಷ್ಟ್ರಾಂಗಯೋಗ' ಪರಾ. [ನಿರ್ಗುಣ 4 ಅಷ್ಟಾಂಗ] 
ನಿರ್ಗುಣಿ (ನಾ). ೧. ಒಳ್ಳೆಯ ಗುಣವಿಲ್ಲದ ವ್ಯಕ್ತಿ ; ನೀಚವ್ಯಕ್ತಿ: 
ಗುಣಮಂ ಕಿನಿಸುವೊಡಜಿಕಿ ನಿರ್ಗುಣಿಯಂ ನೀನನ್ಯಚಿತ್ತ ದವಳೆಂದವಳಂ 
(ಮಜತಿ. ೧೧-೪೦). ೨. ಗುಣಾತೀತನಾದವನು ; ಗುಣರಹಿತ; 
ಪರಮಾತ್ಮ : ಓನಿ ನಿರ್ಗುಣಿಯಾಗಿ ಸಗುಣವನೀವನಂ ಪ್ರಣವಾತ್ಮನಾಗಿ 
ಸದಾವಯನದಿಂದೊಂದಿದವನಂ ಕಂಡು (ಬಸಪು. ೭-೧೩). 
[ಸಂ. ನಿರ್ಗುಜಿನ್‌] 
ನಿರ್ಗುಣೋಪಾಸಕ (ನಾ). ಗುಣಾತೀತನಾದ ಸರಮಾತ್ಮನನ್ನು 
ಆರಾಧಿಸುವವನು : ಭಕ್ತಿಯಂಗದಲ್ಲಿ ಎರಡು ವಿಧವಾದ ಕವಿಗಳು 
ನಮಗೆ ಕಾಣಬರುತ್ತಾರೆ. ಮೊದಲನೆಯವರು ನಿರ್ಗುಣೋಪಾಸಕರು 
(ಭಾರದ, ೪೫೮). [ನಿರ್ಗುಣ 1- ಉಪಾಸಕ] 
ನಿರ್ಗುಣೋಷಾಸನ (ನಾ). - ನಿರ್ಗುಣಾರಾಧನೆ : ಹೈನುವತಿಸುತ 
ಕೇಳು  ಸಾಮರಸ್ಯದಿ ಸಗುಣೋಖಾಸನಧಾನುನನು ತರುವಾಯ 
ನಿರ್ಗುಣೋಪಾಸನವನೆಂದ (ಇ ೧. ೨೦-೧೭). [ಸಂ] 
ನಿರ್ಗುಣೋಪಾಸನೆ (ನಾ). - ನಿರ್ಗುಣಾರಾಧನೆ : ಅದರ ಅಂಗ 
ವಾಗಿ ನಡೆಯುವ ಹೋಮ, ಹನನ... ನಿರ್ಗುಣೋಪಾಸನೆಯ 
ಕಡೆಗೆ ಮನಸ್ಸನ್ನು ಸ್ಥಿಮಿತಗೊಳಿಸಲು ಸಹಾಯಕಗಳಾದವು(ಭಾರದ.೮೧). 
[ಸಂ. ನಿರ್ಗುಣೋಪಾಸನ] 
ನಿರ್ಗೇಡಿ, ನಿಗ್ಗಡಿ, ನಿಗ್ಗೆಡಿ, ನಿರ್ಗಡಿ (ನಾ). 
ಮತ್ತೊ ರ್ನನಗಡಿನ ಸಪೆಂಡಿರೊಳ್‌ ವ್ಯವಹಾರನುಲ್ಲದೆ 
ನಿರ್ಗೇಡಿಬೊಜಗಂಗೆ ಸೊಬಗುಬೊಜಂಗನಿಂತೆಂದಂ (ಲೀ! 


(ಅನ್ಕುತ. ೬-೩). 


ಅವಿವೇಕಿ : 
: ಬೇಟಿಮಿಲ್ಲೆ ದ. 


ಮೀವ). 


ನಿರ್ಗೋತ್ರ 


ನಿಗ್ಗಡಿ: ಮೃಡನಿಂ ತನ್ನಯ ತಲೆಯಂ ಕಡಿಪಡೆದಂ ಮರೆಯ ರೂಪಿಸಿಂ 
ತನುಜೆಗೆ ಸೋಲ್ತೊ ಡನರ೯ಂ ನಾಣಿಲಿ ನಿಗ್ಗಡಿ [ಸಸ 
ದಿನಸೂಸ್ಟಾನಾಪ್ತ್ಯನೆನಲಾಗಳಿಸಿವೆಂ (ಸನುನ. ೮-೧೩೧) ; ದುರ್ಮ್ಮಾರ್ಗ್ಗನುಂ 


ರ್ಗುಣಿ] ನಿಜ 


ಗೆಡೆಗೊಂಡಾಚರಣಂ ಗಡಂ ತಮುಗೆನಲ್‌' ಚೀಯೆಂಂಬಿನಂ ಬಾಳ ನಿಗ್ಗಡಿ 
ಗಳ್‌ ಮತ್ತಿನ ಭೂಭುಜರ್ದ್ಯೊರೆಯೆ ಪೇಳಿ ಬಲ್ಲಾಳಭೂಪಾಳನೊಳ್‌ 
(ಎಕ. ೪, ಹಾಸನ, ೭೧-೨೧; 11737) ; ನಿಂತೆ ಬಾಳ್ವೆ ನಿಗ್ಗಡಿ ಸಚಿನ 
ರ್ಕ್ಯಳಂ ನಗುವನೋಲೆಸೆದಿರ್ಪ್ಸುದು ವೀರಶಾಸನ೦ (ಎಕ. ೪, ಬೇಲೂರು. 
೧೧೨-೧೦೧; ಸು. 1240). ನಿಗ್ಗೆ ಡಿ: ಸುಡು ಸೊಲ್ಲಳನೆನ್ನದೆ ತನ್ನೊಡ 
ನೆಯ ಕೇಡಿಂಗಮನಳ ಪೋಗಿಂಗಂ 'ನಿಗ್ಗೆಡಿ [ಸಾತಾಂ, ರ್ಗಡಿ, ರ್ಗಡೆ, 
ಳ್ಲಡ] ಬೆನ್ನೊಳಜಿಸಿ ಪೋದಂ ಕಡುನೋಹಿತರಾರುನುಂಚಿತಮಂ ನೆನೆದಪರೇ 
ನಿರ್ಗಡಿ : ಮೇಲಿನ "ಪಂರಾಮಾ? 
ಪ್ರಯೋಗದ ಪಾಠಾಂತರವನ್ನು ನೋಡಿ. (೩ರ್‌- + ಕೇಡ] 
ನಿರ್ಗೋತ್ರ (ನಾ). ೧. ದೇಶ ಅಥವಾ ರಾಜ್ಯವನ್ನು ಕಳೆದು 
ಕೊಂಡವನು. ೨. ಬಳಗೆ ಮತ್ತು ಮಕ್ಕಳನ್ನು ಬಿಟ್ಟಿ ನನು. 
೧, ೨. ನಿಶಾಂತವಿರಕ್ತ ನಪ್ಪ ಸಿರ್ಗೋತ್ರನೆನಪ್ಪ ಸತ್ಯುವಳಯೋದ್ಧತ 
ಲಕ್ಷ್ಮಿ ಯನೊಕ್ಳು ಸಪೋಗಲಿರ್ಪತ್ರಿಜನಂದು ಕನ್ನಡಿಸಿದಂ ಸುಪಿಧೀಶನ 
ಚಿತ್ತವೃತ್ತಿಯಂ (ಪುಸ್ಪಪು. ೧೩-೫೯). [ಸೆಂ] 
ನಿರ್ಗ್ರಂಥ (ನಾ). ೧. ಬತ್ತಲೆ; ನಗ್ನತೆ : ಕುಟಲಾಫೀಲಾಳಕಂಗಳ್‌ 
ನಿಮಿರ್ದಿರೆ . . . ನಿಟಿವೃತ್ತಂ ಮೆಯ್ಯೊಳೆತ್ತ ೦ ಪಸರಿಸಿರೆ ನಿಟಿಂ ಬೀಸೆ 


(ಪಂರಿಾನತಾ, ೬-೩೫). 


ನಿಂದಿರ್ದಳೊರ್ವಳ ಸಿ ಟಿತೋರೋಮಧ್ಯೆ ಜಿನ್ನಾ ಪಟುತಟವಿಹಟದ್ಗಂಥಿ 2 


ನಿರ್ರಂಥದಿಂದ೦ (ಕಾನ್ಸ್‌ ೨. ಕಟ್ಟುಗಳನ್ನು ಕಳಚಿ 
ಕೊಂಡವನು ; ಸಂಸಾರಬಂಧನದಿಂದ ಹೊರತಾದವನು : 
ನಿರ್ಗ್ರಂಥರೆಂದರೆ ಯಾವ ತೊಡಕೂ ಇಲ್ಲದವರು (ಭಾರದ. ೧೮೫), 
೩. ಜೈನ ಅಥವಾ ಬೌದ್ಧ ಮುನಿ: “ನಗ್ನಾಟಿಃ . .. ಮಲಧಾರೀ, 
ನಿರ್ಗ್ರಂಥಃ, ಸಾಧುಃ - ಈ ೧೦ ಸವಣರ ಸೆಸ್‌” (ಹಲಾ 
೫೭-೧೮೯) ; ನೀವುರ್ಧಗಪ್ಪಡಮಂ ಬಿಸುಟ್ಟು ನಿರ್ಗ್ರಂಥಮಪ್ಪ, ರಿಸಿ 
ರೂಪಂ ಕೈಕೊಂಡು ಬಬಾಯೆ ತಪಂಗೆಯ್ವದು (ನೆಡ್ಡಾರಾ. ೯೩-೧೩); 
ನಿರ್ಗ್ರಂಥಂ ಸಮಂತದಂ ನೆಜಕಿ ತಾಳ್ಗಿರ್ಪದು ದಿವೃಮಪ್ಪ ತಪಮಂ 
(ಧಮ್ಮಾ ೯-೭೩); ಇಲ್ಲಿ ನಿರ್ಗ್ರಂಥರು. ಬಿದ್ದರು. (ಬುದ್ಧನ. ೧೩೧); 
ಆಗಿನ ಅನೇಕ ಪ್ರವ್ರಜಿತರಲ್ಲಿ ನಿರ್ಗ್ರಂಥರಿಗೆ ವಿಶೇಷಸ್ಥಾನ ಕೊಡುವುದನ್ನು 
ನಿಟಿಕಗಳಲ್ಲಿಯಯೂ ಕಾಣಬಹುದು (ತೀರ್ಥಕ. ೨೮). ೪. ಜೈನರಲ್ಲಿ 
-ಒಂದು ಪಂಗಡ: ಈ ಕಾಲದಲ್ಲಿ ಚೈನರಲ್ಲಿ ಯಾಪನೀಯ, ನಿರ್ಗ್ರಂಥ, 
ಕೂರ್ಚಕ, ಶ್ವೇತಸಟ್ಕಿ ಅಹಂಸ್ಟಿ ಸಂಘಗಳೆಂಬ ಪಂಗಡಗಳಿದ್ದುವು 
(ಕರ್ಣಾಅ. ೪೦); ಮರಿನಿಗಳಲ್ಲಿ ಪುಲಾಕ, ಬಕುಶ, ಕುಶೀಲ, ನಿರ್ಗ್ರಂಥ, 
ಸ್ನಾತಕ ಎಂದು ಐದು ಪ್ರಕಾರಗಳು (ಜೈನಧ. ೮೯). ೫. ನಿರ್ಮಲ 
ವಾದುದು; ದೋಷರಹಿತವಾದುದು : ನೆಲಂ ನಿರ್ಗ್ರಂಥಮಾದೊಡೆ 
ಬಿತ್ತುವಂಗೆ ರಾಗಂ ಗಗನಂ ನಿರ್ಗ್ರಂಥಮಾಜೊಡೆ ಮದುನೆಗುತ್ಸನಂ 
ನೀರ್‌ ನಿರ್ಗ್ರಂಥಮಾದೊಡೆ ಕುತ್ತದ ಕೇಡು ಕಿರ್ಚು ನಿರ್ಗ್ರಂಥ 
ಮಾಡೊಡೆ ಅಡುಗೆಯ ಕಾರ್ಯಂ ಅಕ್ಕಿ ನಿರ್ಗ್ರಂಥನಾದೊಡೂಟದ ರುಚಿ 
ಪಾಲ್‌ ನಿರ್ರ್ರಂಥಮಾದೊಡಳೆಯ ಸವಿ... ಅಂತೆ ಜಿನೇಶ್ವರನೆ ತಪದ 
ನಿರ್ಗ್ರಂಥದಿಂದಮೆ ಲೋಕದ ಕಾರ್ಯಂಗಳೆಲ್ಲಂ ಸಿದ್ಧಿಯಕ್ಕು (ಧರ್ಮಾನೃು 
೯-೭೪). [ಸಂ] 

ನಿರ್ಗ್ರಂಥತ್ವ (ನಾ). ದಿಗಂಬರತೆ; ಬತ್ತಲಾಗಿರುನಿಕೆ : 
ಜಯಂಥರಯೋಗಿ ನಿರ್ಗ್ರಂಥತ್ವದಲಿ ನೆಗಳಿ ಕೇನಲಿಯು ತಾನಾಗಿ ನಿಜ 
ತತ್ವಾನಿಚಾರನ ತಾಳಿ ಪ್ರತಿಮಾಭಾವನೆಯ ಯೋಗೀಂದ್ರ್ರನಾದನು 

[Ao] 


೮೦೨). 


(ನಾಗಷ. ೩೦-೧೮). 


೪೬೭೫ 


3 


40 


45 


ನಿರ್ಫಾತ 


ನಿರ್ಗ್ರಂಥಧರ್ಮ (ನಾ). ಜೈನಧರ್ಮ : ಈಗ ಜೈನಧರ್ನುವೆಂದು 
ಯಾವ ಆಚಾರ-ನಿಚಾರಗಳಿಗೆ ತಿಳಿಯಲಾಗುತ್ತಿದೆಯೊ ಅದಕ್ಕೆ ಭಗವಾನ್‌ 
ಪಾರ್ಶ್ವನಾಥ ಹಾಗೂ ಮಹಾನೀರರ ಕಾಲಗಳಲ್ಲಿ "ನಿಗ್ಗಂಥಧನ್ಮು' 
ಅಂದರೆ "ಓರ್ಗ್ರಂಥಧರ್ಮ' ಎಂದು ಕರೆಯಲಾಗುತ್ತಿ ದ್ವಿತು(ಜೈನಪ. ೩). 
[ನಿಗಲ್ರ ೦ಥ + ಧರ್ನು] 
ನಿರ್ಗ್ರಂಥನ (ನಾ). ಕೊಲೆ; ಹಿಂಸೆ; ಪೀಡನೆ : ""ಮಾರಣಂ, 
ಸಿಶರೆಣಂ PEER ನಿರ್ಗ್ರಂಥನಂ, ಆಳಂಭಃ, ಪ್ರನುಯಾ, ಹಿಂಸಾ, ಸಂಜ್ಞ 
ಪನಂ---ಈ ೨೧ ಕೊಲೆ? (ಹಲಾಯು. ೭೬೪-೩೨೩), [ಸೆಂ] 
ನಿರ್ಗ್ರಂಥಯತಿ (ನಾ). ಚೈನಸಂನ್ಯಾಸಿ; ಸವಣ : ಮತ್ತೊಂದು 
ದಿನಸಮೊರ್ವ ನಿರ್ಗ್ರಂಥಯತಿ ಭೈಕ್ಷಭಾಜನನುಂ ಕೊಂಡು... ಭೈಕ್ಷಂ 
ಬೇಡಿ (ನಡ್ಕಾಲ, ೯೨-೯). [ಸರ್ರ್ರ್ಯಂಥ-+ಯತಿ] 
ನಿರ್ಗ್ರಂಥರೂಪೆ (ನಾ). ದಿಗಂಬರ ರೂಪ : ನಿಜತನೂಭನರಯ್ಸಾ 
ಸಿರ್ವರ್‌ ಪದಿನಾಯಿಸಾಸಿರ್ವರ್‌ ನುಕುಟಬದ್ಧರ್‌ , . . ಬೆರೆಸಾಗಳ್‌ 
ವಜ್ಛನಾಭಿ ನಿಜದ ರೂಪಮಂ ನಿರ್ಗ್ರಂಥರೂಪಮಂ ಕಯ್ಯೊಂಡು ಸೆಗಬ್ಬ 
ನಿಂತೀ ಮಾಲಸ್ಕಿಯಿಂ (ಆವಿಪು. ೬-೨೭); ಸುಭದ್ರಸೂರಿಸನ್ನಿ ಧಾನಬೊಳ್‌ 
ಸಿರ್ರ್ಯಂಥರೂಪಮಂ ತಾಳಿ (ಶಾಂತಿಪು. ೯-೧೧ ನ). [ನಿರ್ಗ್ರಂಥ 4- ರೊಪ] 
ನಿರ್ಗ್ರಂಥರೂಪು (ನಾ). -ನಿರ್ಗಂಥರೂಪ : ನಜ್ರನಾಭಿ ನಜದ 
ರೂಪುನುಂ ನಿರ್ಗ್ರಂಥರೂಪು[ಪಾತಾಂ, ಪ]ಮುಂ ಕೈಕೊಂಡು (ಆದಿಪು. 
೬-೨೭). [ಸಿರ್ಗ್ರಂಥ + ರೂಪು] 
ನಿರ್ಧಂಥಸಾಧು (ನಾ). ಇನಿರ್ಗ್ರಂಥಯತಿ : ಎಲ್ಲ ಪ್ರಕಾರದ 
ವಸ್ತ್ರಗಳನ್ನು ತ್ಯಜಿಸಿದನನೇ ನಿರ್ಗ್ರಂಥಸಾಧುವೆನಿಸುತ್ತಾನೆ. (ಜೈನಸ.೪೮೦). 
[ನಿರ್ಗ್ರಂಥ 4 ಸಾಧು,] 
ನಿರ್ಗೆಂಥಾಚಾರ್ಯ (ನಾ). ಜೈನರ ಗುರು : ನಿರ್ಗ್ರಂಥಾಚಾರ್ಯ 
ರಪ್ಪ ಮದೀಯ ಗುರುಗಳ ಬರೆದರ್‌ (ತತ್ತ್ವ ಎನು" ದಿ)” 
[ನಿರ್ಗ್ರಂಥ 4 ಆಚಾರ್ಯ] 
ನಿರ್ಗ್ರಂಥಾವಸ್ಥೆ (ನಾ). ದಿಗಂಬರತ್ವದ ಸ್ಥಿತಿ: ಈತನ ಸನ್ಮೆ 
ಯನ್ನು ಕಂಡ ಗುರುವು ಈ ಕೌಪೀನಪರಿಗ್ರಹವನ್ನೂ ತೊರೆಯಿಸಿ 
ದಿಗಂಬರದೀಕ್ಷೆಯನ್ನು ಕೊಡುತ್ತಾನೆ. ಸಾಧುವಿನ. ಈ ಅವಸ್ಥೆಗೆ 
ನಿರ್ಗ್ರಂಥಾವಸ್ಥೆಯೆಂದು ಹೆಸರು ' (ಭಾರದ. ೧೮೫). 
[ನಿರ್ಗ್ರಂಥ + ಅವಸ್ಥೆ] 
ನಿರ್ಗ್ರಂಥೆ (ನಾ). ಬತ್ತಲೆಯಾದವಳು; ನಗ್ಗೆ: ಅನಳ ಕೈಯೊ 
ಳಿರ್ದ ಧನಮನಾಭರಣಂಗಳನಾ ಪುಷ್ಕಳೆಯುಟ್ಟ ರ್ದ ಮಂತ್ತಿನ ಸೆಜಗಿನ 
ಪಟ್ಟಿಯಜಿಳಕದ ಚೀನಾಂಬರದ ಸೀರೆಯೊಳ್‌ ಪೊಳಸಿಯಂ ಕಟ್ಟ ನಿರ್ಗಂಥೆ 
[ರ್ಗ್ರಂಥೆಸ ಯಾಗಿರ್ದನಳಂ ನೀರೊಳ್ಳ ಕುಳ್ಳಿರಿಸಿ. . . ಆ ಶೌಂಡಿಕಂ 
ಹೊಳೆಯಂ ಹಾಯ್ದು... ಪೋಗುತ್ತಿರೆ (ನನ್ನಚಾ. ೩-೧೧೩ ನ); 
ಸೋಗೆಂದು ಪೋದನನನತಿಬೇಗದೊಳಂ ಶೌಂಡನತ್ತ ಪುಸ್ಕಳೆ ಜಲ 
ಮಿಂಬಾಗಿ ನಿರ್ಗಂಧೆ [ರ್ಗ್ರಂಥೆ] ಯಾಗಿರ್ದಾ ಗಾಜೆಯಾದುದೀಗ ಭಾವಕಿ 
ನಿನಗಂ (ನನ್ನಚಾ. ೩-೧೧೭ ವ). [ನಿರ್ಗ್ರಂಥ ಇ. 
ನಿರ್ಫಾತ (ನಾ): ೧.ಬಿರುಗಾಳಿ; ರುಂರಭಾವಾತ. ೨. ಭೂಮಿಯ 
ಅದಿರುವಿಕೆ; ಭೂಕಂಪ : ನಡುಗಿತಿಳೆ ನಿರ್ಫಾತದಲಿ ಬಜಿಸಿಡಿಲು 
ಸುಳಿದುದು , . . ಕೌರವೇಂದ್ರನ ಪತನಕಇಲದಲಿ (ಕುನ್ಯಾಗ- ೮-೩). 
೩. ಸಿಡಿಲು ಕಾಲಾಂತಪವನಹತಕಲ್ಲೊ ಲಾವಿಲಜಲಧಿನಿನದಮೋ 
ನಿರ್ಫ್ಭಾತಾಭೀಳಖರರುದಿತತೋ ಲಯಕಾಲಾಂಬುದಘೋಷಮೋ ನೆಲಂ 
ನೊಲಿಗಿದುದೋ (ಆ೭ಪು ೧೨-೬೭); ಇದು, ನಿರ್ಫಾತನೊ ಮೇಣರ್‌ 
ನೆಲಂ ಮೊಬಿಗಿತೋ (ಸಂಚತಂ. ೨೬-೫). ೪. ಬಿರುಸಿನ ಹೊಜಿತ; 
ಬಲವಾದ ಪೆಟ್ಟು; ಜೋರಾದ ಏಟು: ಪ್ರಳಯಕಾಲ ಜಾತೋತ್ಪಾತ 


ನಿರ್ಫಾತನ 


ವಾತನಿರ್ಫಾತದಿಂದಮಳ್ಳಾಡಿ ತಳ್ಳಂಕಂಗುಟ್ಟು ವ ಜಳನಿಧಿಗಳಂತೆ ಮೇರೆ 
ದಪ್ಪಲ್‌'ಬಗೆವುಭಯ ಸೈನ್ಯಂಗಳಂ ಕಂಡು (ಸಂಸಭಾ.೧೦-೬೫ ವ); ಆಶ್ರಮ 
ದೊಳಲ್ಲಿಂದೊಳಗೊಗೆದ ನಿರ್ಫಾತತರ್ಜಿತವೇದಸ್ವಾದಮಂ. ಮುಟ್ಟ ಲೀ 
ಯದೆ ಸೇನಾಪತಿರತ್ನಂ ತುರಂಗರತ್ನಮನನಯನದೊಳಿನಿಸಾಸುಂ ಕಣಕ್ಕೈತ್ತಿ 
ದಂತೆ (ಕಾಂತಿಪು. ೧೧-೪೧ ನ); ಆ ಕೆಲುಗಬೊಮ್ಮಯ್ಯೂನ ಶರನಿರ್ಫಾತ 
ಪಾತಕೆ ತೊಡರ್ದು ಮಡಿಯಲು (ಬಸಫು. ೩೪-೨೫). ೫, ಉತ್ಪಾತ. 
೬. ಖಡ್ಗಯುದ್ಭದ ಒಂದು ಪಟ್ಟು, ವರಸೆ: ಆಗಳಿರ್ನಲದ ಕಡಿತಲೆ 
ಕಾಜಿರಲಗಲಗಿನೊಳ್‌ ಪಳಂಚೆ ತಾಗಿ ನಿರ್ಫಾತವುಪ್ಪರಂ ತಾಳವಟ್ಟಿ ಮನಿತ 
ಮುಲಿಕಿತಮೆಂಬ ಪಲವುಂ ತೆಜದಿಲಂನ ಬಿನ್ನ ಣದೊಳ್‌  ನೆಜಿಕಿದು 
ತಾಳುಂತಟ್ಟುಂ ಪೊಯ್ಯೆ (ಸಂರಾಮಾ, ೧೩-೫೪ ನ). [ಸಂ.) 

ನಿರ್ಫಾತನ (ನಾ). ಹೊಡೆತ ; ನೆಟ್ಟು : “ನಿರ್ಫ್ಭಾತನಂಗೆಯ್‌ 
ಪರಾ. [ಸಂ.] 

ನಿರ್ಫಾತನಂಗೆಯೆ (ಕ್ರಿ). ಹೊಡೆ ; ಬಡಿ ಕಡುಕೈದು ದುರ್ಗಿ 
ನಿರ್ಫಾತನಂಗೆಯ್ಯೆ ಕೋಡುಡಿದ ಮಹಿಷಾಸುರನೊ ಎಂದೆಂಬ ಸಂದೇಹ 
ಕೆಡೆಯಾದ ಸೊಕ್ಕಿದೆಕ್ಕಲನನೊಂದಂ ಕಂಡೆನರಸ (ಹಚಕಾ. ೬-೨೦). 

[ನಿರ್ಫಾತನ -- ಕೆಯ್ಯ] 

ನಿರ್ಫಾತವಾತ (ನಾ). ಪ್ರಬಲವಾದ ಬಿರುಗಾಳಿ : ಪರನಾಚಾಳ 
ನೃಪಾಳಜಾಳಕುಳನಾಶೋತ್ಪಾ ತನಿರ್ಫಾತವಾತರವಂ ವಿಕ್ರಮನಾಟಕಾ 
'ಭಿನಯನಾಂದೀನುಂಗಳಾತೋದ್ಯಹೃ ದೃರನಂ ತಾನೆನೆ ಘೂರ್ಣಿಸಿತ್ತು 
« - ಭೇರೀರವಂ (ಪುಸ್ಪಪು. ೫-೭). [ನಿರ್ಧಾತ 4 ವಾತ] 

ನಿರ್ಫಾತಾಪಾತ (ನಾ). ಸಿಡಿಲು ಬೀಳುವಿಕೆ; ಸಿಡಿಲಿನ ಹೊಡೆತ: 
ಇಂದಿಂಗೇಟುದಿವಸದಂದಿಗೆ ಪೌದನಪುರಾಧೀಶನುಸ್ತ ಕದೊಳ್‌ ನಿರ್ಫಾತಾ 
ಪಾತಮಕ್ಕುಮೆಂದಾದೇಶಂಗೆಯ್ವ ದುಂ (ಶಾಂತಿಪು. ೬-೨೪ ವ). 

[ನಿರ್ಫಾತ--ಆಪಾತ] 


ನಿರ್ಫಾತಿಸು(ಕ್ರಿ). ಬಲವಾಗಿ ಹೊಡೆ: ಜೋರಾಗಿ ಪೆಟ್ಟು ಕೊಡು: |: 


ನಿಮ್ಮವನಾದಡೆ ಮಾತನಾಡದೆ ಹಗೆಯ ವೊಲು ನಿರ್ಫಾತಿಸುವನೇ (ನಿಭಾಗ. 

[ನಿರ್ಫಾತ---ಇಸ್ಕು] 

ನಿರ್ಫಣ (ನಾ). ೧. ಕ್ರೂರವಾದುದು : ನಡುನೆ ಕಬ್ಬಿಣದ ಸಲಾಕೆ 
ಗಳು ನಿಘ್ಫ ಣವಾಗಿ ನಿಂತಿದ್ದರೂ * ಅವಳು ನರಹರಿಯನ್ನು ಕಣ್ತುಂಬ 
ನೋಡಿ ಹಿಗ್ಗಿ ದಳು. (ಸನುಜೀ. ೬೬೧). ೨. ಕರುಣೆಯಿಲ್ಲದವನು ; 
ದಯಾಹೀನ ; ಕ್ರೂರ: ಜೇವಡೆಗಳ ಪುಣ್ಗಳಿಂ ಕೊರೆವ ನೆತ್ತರ 
ಕೆಯ್ದಡುಗಲೈ, ನೀಡಿ ಕೀಳಿಡೆಯಿಡೆ ಗಂಟಿಲಂ ಮುಂಅದನೊರ್ಮೆಂಯೆ 
ಸಿಫಗ್ಬ ಜಸೆನ್ನಯ ತಂದೆಯಂ (ಕಾದಂಪೂ. ೧೮೩); ಪಾಸಿ ಕೈನಲ್ಭುಲಕ್ಷ್ಮಿಯಂ 
ಬಿಡುನಂತಿರೆ, ನಿರ್ಫುಣನಾಂ ಭಾಗ್ಯಲಕ್ಷ್ಮಿಯಂ ಬಿಡುನೆಂ (ಉಾಮಾಶ್ವ. 
೨೬-೧೪); ಶಾಸ್ತ್ರ ಇಷ್ಟು ನಿಘಣ್ಯ ಇನಾಗಬಹುದೆಂದು ಸುಬ್ಬ ಒಂದು 
ಕ್ಷಣವೂ ಯೋಚಿಸಿರಲಿಲ್ಲ (ಅನಾಥೆ. ೨೬೬). [ಸಂ.] 

ನಿರ್ಭೃಣಾತ್ಮಕ (ನಾ). :ದಯವಿಲ್ಲದವನು ; ನಿಷ್ಕರುಣಿ : ಪುತ್ರ 
ನನು... ನಿಘಣ್ಯ ಣಾತ್ಮಕರಾಗಿ ಹೊಡೆವಂದದೆಂತನರ ತೋಳು ಬೀಳದೆ 
ನಿಂದುವು? (ಭಾಸನಾ. ೬೬). [ಸಂ.] 

ನಿಘೋಷ (ನಾ). ಏರುದನಿ; ದೊಡ್ಡ ಧ್ವನಿ; ಜೋರಾದ 
ಧ್ವನಿ, ನಿಬುಧವಂದಿವ್ರಾ ತಮಾಂಗಲ್ಯಪಾಠರವಂ ಭೂಂಕನೆ ಕೇಳ 
ಉಯ್ತುು ಗೆಲೆನಂದಂಭೋಧಿನಿರ್ಫೋಷಮಂ (ಒಗವಿ. ೧-೪೬); ನೇವುರದ 
ದನಿ ದಟ್ಟಿಸಿತು ವೇದಾವಳಿಯ ನಿರ್ಫೊೋಷವನು ನಾನಾವಿಭೂಷಣಕಣಂತಿ 
ಕೆಣಕಿತು ಮಂನಿಸನಾಧಿಗಳ(ಕುವ್ಯಾಅ.೧೮-೬); ನೀರುಬ್ಬುಗಳ ನಿರ್ಫ್ಭೋಷ 
ದಬ್ಬರದ ಬಿಜುಬು ತೆರೆಗಳ . . . ತೂಳುವ ಫೇನವಿಂಡದ ಗುಲುಬಿನಲಿ 
ಗಾಡಿಸಿತು ಗೋದಾವರಿ ಕಕುತ್ಸ «ನನ (ತೊರರಾ. ೩-೧-೪೭). [ಸಂ.] 


೭-೨-೨೬). 


೪೬೭೬ 


20 


3 


45 


ನಿರ್ಜರ, 


ನಿರ್ಫೋಷಣ(ನಾ). ಎ ನಿರ್ಭೋಷ: ಘನಘಂಟಾಘೋರನರ್ಫೋಷಣ 
ಚಕಿತದಿಶಾಸಿಂಧುರಂ (ಮಲ್ಲಿಪು. ೮-೧೩೩): ಚಾತಕೋದಕಕೇಳೀಕೃತ 
ತೂರ್ಯನಾದಮೆಸೆದತ್ತ ೋದನಿರ್ಫೋಷಣಂ (ಚಂದ್ರಪು. ೪-೩೫). 

[ಸಂ.) 

ನಿರ್ಫೋಸಿಸು (ಕ್ರಿ). ದೊಡ್ಡ ಧ್ವನಿ ಮಾಡು ; ಉದ್ಗಾರಿಸು : 
ಭಾಸುರಾಸೆಯೊಳು ನಿರ್ಫೋಸಿಸುವ. ಪ್ರಣನುಸ್ವರೂಪಿಯಾದವ ಶಿವಗೆ 
(ಕರಿಕ. ೧೪೩-೩). [ನಿರ್ಫೋಷ-- ಇಸು] 

ನಿರ್ಜಂತುಕ (ಗು). ಜೀವಿಗಳಿಲ್ಲದ; ಜನರಹಿತವಾದ; ನಿರ್ಜನ 
ವಾದ : ವಿಶಾಳ ನಿರಾಕುಳ ನಿರ್ಜಂತುಕ ನಿರ್ಮಲಶಿಲಾಪಟ್ಟಿದೊಳ್‌ . , . 
ಪೂರ್ವಾಭಿಮುಂಬನುಮಾಗಿರ್ದಾಗಳ್‌ (ಆದಿಸು. ೧೦-೧೩ ನ) ; ನಿರ್ಜಂತುಕ 
ಪ್ರದೇಶದೊಳಿರ್ದ ಶಿಳಾಪಟ್ಟ ಕದ ಮೇಲೆ ಪೂರ್ವಾಭಿಮುಖನಾಗಿ . , , 
ನಿಂದಂ (ಸಂಕುಮಾ.೮-೫೮ ನ); ಸೀತೆಯನೊಡಗೊಂಡು ಪೋಗಿ ಭೀಮಾಟವಿ 
ಯೊಳ್‌ ನಿರ್ಜಂತುಕ [ನಾರಾಂ. ಸಿರ್ಜನ]ಪ್ರದೇಶದೊಳ್‌ ಬಿಟ್ಟು ಬರ್ಪುದು 
(ಸೆಂರಾಮಾ. ೧೫-೭೩ ನ). [ಸಂ.] 

ನಿರ್ಜಡ (ಗು). ೧. ಆಲಸ್ಯವಿಲ್ಲದ; ಲನಲನಿಕೆಯ; ಉಲ್ಲಾಸದ; 
ಉತ್ಸಾ ಹದ. (ನಾ). ೨. ಆಲಸ್ಯವನಿಲ್ಲದವನು; ಲವಲವಿಕೆ 
ಯುಳ್ಳವನು ; ಉತ್ಸಾಹಿ: ನೀತಿಜ್ಞಂ ನಿಜ ನಿತೃತತ್ತ್ವ್ವ ನಿಪುಣಂ 
ನಿಷ್ಕಾ ಪರಂ ನಿರ್ಜಡಂ ಪೂತಾತ್ಮಂ ಪರಿತೋಷಪಂಡಿತವರಂ (ಹಮ್ಮಾರ. 
೧-೨೭) ; ನಿಷ್ಕಳಂಕ ಜಯಶಂಕರ ನಿರ್ಜಡ[ಸಾತಾಂ, ರ]ಶಾಂಭವೀಧವಾ 
(ಶಬಶಂ. ೫-೨೪). [ಸೆಂ] 

ನಿರ್ಜಣಿಸು? (ಕ್ರಿ). (?) : ಬಜ್ಜಿ ತಾಳಿದಗಳಂ ಕೆಲಬಲದಿ ಬಡ 
ಸುತಂ ಕಜ್ಜ ಳಮನಳಿದು ಬೆಳ್ಳಿ ಸೆನ ಗೋಧಿಯನೌಚ ನಿರ್ಜಣಿಸಿ ತುಯ್ಯುಲಂ 
ಕಾಸಿ ಗೋಕ್ಷೀರಮಂ ಪರ್ಜಳಿಸುತಿನಿದುಗೂಡಿ ಸರ್ಜುಕದ ಪಂಚಧಾರೆಯ 
ನೆಜದು ಪರಿಮೆಳದೊಳುರ್ಜುಗಿಸಿ ಪಚನದಿಂ ಚೆಲ್ವಾಗಿ ರಸ ಬಸಿವ 
ಸೊರ್ಜಗೆಯ ಪರಮಾನ್ನ ಮಂ ಸವಿದು ಕರುಣಿಪುದು ಮಜ್ಜಿ ನಿತೇಶಬಲರು 


(ರಿಂಗಪು. ೮-೪). "ಜಣಿಸು' ಸರಾ. [? + -ಇಸ್ಕು] 
ನಿರ್ಜನ (ಗು). ೧. ಜನರಹಿತವಾದ ; ಜನವಿಲ್ಲದ: ಬಿಟ್ಟು ಬಂಜೈ 
ರಾಜಪುತ್ರರ ನಟ್ಟ ಡನಿಯಲಿ ನಿರ್ಜನಾರಣ್ಯಪ್ರದೇಶದಲಿ 


(ತೊರರಾ. ೨-೫-೪) ; ನಿರ್ಜನಾಟನಿಯೊಳೆಂತೊರ್ವಳೆಯೆ ಬರ್ದುಕುತಿಹೆ? 
(ಶ್ರೀರಾಮಾ, ೨೪೪-೪೪೪). (ನಾ). ೨. ಜನರಹಿತವಾದ ಜಾಗ; 
ಏಕಾಂತವಾದ ಸ್ಫಳ: ಅಭರಣವನು . . . ಪಾಂಡುಪುತ್ರರ ಮಾನಸಿಗೆ 
ಕೊಡಿ ನಿರ್ಜನದೊಳಬುಜಾನನೆಯ ಸೇರಿಸುವುದೆಮಗೆಂದಟ್ಟಿ ದನು ಚರರ 
(ಶುನ್ಳಾಅ. ೨೨-೭); ಆ ಪ್ರದೇಶವು ' ನಿರ್ಜನವಾಗಿ ತೋರುತ್ತಿದ್ದಿತು 
(ಹೇನುಂತ. ೩೭). [ಸಂ.] 

ನಿರ್ಜರ, (ನಾ). ಇ ನಿರರ್ಭಿರ : ನಿರ್ಜರದ, ನಿಜಿಸು ನಿಡು ಜಂರುಾ 
ಸನಿನಾರನ ಬಿಆಂಸು. , , ಕೇಳ್‌ ನನಮೇಘಕಾಲದಲಿ (ತೊರರಾ. 
೪-೬-೭): ಹರಿನ ನಿರ್ಜರನಾರಿಗಳ . . , ತರುನಿಕರ ಪಲ್ಲನ ಪಲಾಶೋತ್ಯರ 
ಫಲಚ್ಛಾಯಾನಿವಾರಿತ ಕರಮರೀಚಿ ಮರೀಚಿಗಳಲೊಪ್ಪಿ ದುದು ನನಭೂಮಿ 
(ನಿಭಾಗ. ೧೦-೧೮-೫) ; ಪಂಚಬಾಣ ರಕ್ತ ಕಿರಣೆ ಮನ್ಮಥಸತಿ ಅಲಕ್ಷ ಚರಣೆ 
ಜೀರ್ಕೋನಿಯ ಓಕುಳಿಯೆಣೆ ಚಿಮ್ಮುವಳೀ ನಿರ್ಜರಾ! '(ಅನಿಕೇ, ೧೮-೮). 

[ಆ.ಸಂ. ನಿರ್ನೂರ] 

ನಿರ್ಜರ (ಗು). ೧. ಸ್ರಾಯವಳಿಯದ ; ಮುಸ್ಪಾಗದ. ೨. 
ಶಾಶ್ವತವಾದ; ಅಮರವಾದ. ೩. ದೇವಲೋಕಕ್ಕೆ ಸಂಬಂಧಿ 
ಸಿದ : "ನಿರ್ಜರಕರಿ' ಸರಾ. (ನಾ). ೪. ಶಾಶ್ವತವಾದುದು ; 
ನಿರಂತರವಾದುದು. ೫. ಮುಪ್ಬಿಲ್ಲದವನು ; ದೇವತೆ; ಅಮರ : 
ಭುಜಬಲರೆನಿಪ್ಪ ನಿರ್ಜರರ ಮೊತ್ತಂಗಳಂ ಪರಿಪರಿಯ ವಾಹನದಿ ನಡೆವ 


ನಿರ್ಜರಕಟಿಕ 


ದಿಗಧೀಶರಂ. - . ನೋಡಂತಂ (ಸಂಬಿರ.೧೯-೯೬); ನುಡಿಯನಾಲಿಸಿದನಾರೈ 
ನೀನು ನಿನಗಾಗಸದಲಿರವೇನಸುರನೋ ಕಿನ್ನರನೊ ನಿರ್ಜರನೊ ಉಸುರೆನಲು. 
(ಕುವ್ಯಾಅ.೨೩-೩೬); ಸೊಗಯಿಪುದು . . . ಗುರ್ಜರದೇಶಂ ನಿರ್ಜರರಾ 
ವಾಸದವೊಲ್‌ (ಉದ್ಭ. ದೇ. ೨-೧೦) ; ವಡಬನುಪಟಳವೆಂದು ನಿರ್ಜರರೊ 
ಜೆಯ ಪಥನನು ಚೀಡಿ (ಸುದಾನು. ೨-೨೫). ೬ = ನಿರ್ಜರೆ ೩: 
ಇದನ್ನು ಕರ್ಮದ ಬಿದ್ದು ಹೋಗುವಿಕೆ (ನಿರ್ಜರ) ಎಂದು ವರ್ಣಿಸಿದ್ದಾರೆ. 
(ಕಶ7ಅ. ೬೮) ; ಭಾವ -ಕರ್ಮಗಳ ನಿರ್ಜರ (ಕ್ಷಯ) (ಜೈನಸ. ೩೩೯). 
ನಿರ್ಜರರ ನಗರಿ - ಧಿರ್ಜರನಗರಿ : ಕೈದುಕಇಜರ ಗುರು ಛಡಾಳಿಸಿ 
ಮೈದೆಗೆದು ನಿರ್ಜರರ: ನಗರಿಗೆ ಹಾಯ್ಲನು (ಕುನ್ಯಾಡ್ರ್ರೋ. ೧-೩). [ಸಂ.] 
ನಿರ್ಜರಕಟಿಕ (ನಾ). ದೇವತೆಗಳ ಸಮುದಾಯ; ಅಮರರ 
ಗುಂಪು: ರೂಢಿಗಗ್ಗದ ರಾಜಸೂಯದಲೂಡಿ ನಿರ್ಜರಕಟಿಕವನು ಖಯ 
ಖೋಡಿಯಿಲ್ಲದೆ. ನಲಿಸಿದೆ. ತ್ರಿ! ದಿನದಲಿ (ಕುನ್ಯಾಸ. ೧೫-೬೧). 
ಓರ್ವರ + ಕಟಿಕ್ಕ] 


ನಿರ್ಜರಕರಿ (ನಾ). ದೇವಲೋಕದ ಆನೆ; ಐರಾವತ : ನಿರ್ಜರಕರಿ 
ಪಾಂಸುಕೇಳಿಯನೊಡರ್ಚುಗುಮುಲ್ಲಿ ಜಯಪ್ರಯಾಣದೊಳ್‌ (ರಾಜೀ. 
೩-೮). [ನಿರ್ಜರ -- ಕರ್ಮಿ] 

ನಿರ್ಜರಗುರು (ನಾ). ದೇವತೆಗಳ ಗುರು ; ಬೃಹಸ್ಪತಿ: ನಿರ್ಜರ 


ಗುರುವ ಪೋಲ್ವ ವಿಬುಧರ್ಕಳಿಂ ವರಮಂನಿಯ ಸಭೆಯಂತೆ . . . 
ಮೆಜಕಿದುದಾ ರಾಯನೊಡ್ಡೊ ಲಗಂ ಸೈಪಿನಿಂದೆ. (ಭಾವಚಿಂ. ೭-೫). 
[ನಿರ್ಜರ ಗುರು] 
ನಿರ್ಜರಣ (ನಾ). [ಜೈನ] ಕರ್ಮವು ಕ್ಷಯಿಸುವುದು : “ನಿರ್ಜರಣ 
ಕರಣ' ಪರಾ. [ಸಂ-) 

ನಿರ್ಜರಣಕರಣ (ನಾ). [ಜೈನ] ಕರ್ಮವು ಕ್ಷಯಿಸುವಂತೆ 
ಮಾಡುವಿಕೆ : ಸಕಳಮಳನಿರ್ಜರಣ[ಪಾರಾಂ. ನಿರ್ಜರಾ] ಕರಣಕಾರಣಮಂ 
ತಪಶ್ಚ್ಪ್ರೀಯಂ ಕೈಕೊಳಲ್ಪಗೆದು (ಆದಿಪು. ೧-೮೦ ವು. [ನಿರ್ಜರಣ- ಕರಣ] 

ನಿರ್ಜರತತಿ (ನಾ). -.ನಿರ್ಜರಕಟಕ : ನಿರ್ಜರತತಿ ಮೊಲಸಿವುತ್ತಿರಿ 
ದುರ್ಜನಗಿರಿವಜ್ರ; ಸೆನಿಪ ಗಣನಾಥಂಗತ್ಯೂರ್ಜಿತ ಗಣಪದವಿತ್ತು (ತ್ರಿಪುವಿ. 
೩೯-೧೩). [ನಿರ್ಜರ್ಮ ತತ್ತಿ] 

ನಿರ್ಜರಥೇನು (ನಾ). ದೇವಲೋಕದ ಹಸು; ಕಾಮಥೇನು: 
ಪರುಷದಂತಾ ನೇದದಳತೆಗೋಲಂತೆ ನಿರ್ಜರಥೇನುವಂತೆ ಪತಿಭಕ್ತಿಯಂತೆ 

; ರಂಜಿಸುವ ಕರಮಾ ಪ್ರವಾಳದಿಂದೆಸೆನ ದಂಡಿಗೆವಿಡಿದು 

ಗಾಣಂ ಪಾಡಿದಂ (ಭಾವಚಿಂ, ೭-೭). [ನಿರ್ಜರ + ಧೇನು] 

ನಿರ್ಜರನಗರಿ (ನಾ). ದೇವತೆಗಳ ಪಟ್ಟಣ; ಅಮರಾವತಿ: ಕುಶಲನೇ 
ದೇವೇಂದ್ರನಾತನ ಶಶಿನದನೆಯರು ಸುಖಿಗಳೇ . . . ನಿರ್ಜರನಗರಿ 
ನಿರ್ಭಯನೇ (ಕುನ್ಕಾಅ. ೧೧-೨೬): (ನಿರ್ಜರ್ನ -- ನಗರಿ] 

ನಿರ್ಜರನದೀಧಾರ (ನಾ). ಗಂಗೆಯನ್ನು ಧರಿಸಿದವನು ; ಶಿವ; 


ಜಾಣ 


ಈಶ್ವರ : ನಿರ್ಜರನದೀಧಾರನಂತತಿಚಪಲನಂದದಿಂ ಮದುನೆಯಾಗಾರ. 
ದಂತಾ ಮುಸಲಿಯಂತೆ . . . ಮಂಂಗಾರ್‌' ಬಂದುದು (ಭಾಟಿಚಿಂ. 
೬-೨). [ಸಂ.] 


ನಿರ್ಜರನಾರಿ (ನಾ). ಜೀವತಾಸ್ಟ್ರೀ : ನಿರ್ಜರನಾರಿಯರು ತೊತ್ತಾದರ 
ಮರಾರಿಗಳ ಮನೆಗಳಿಗೆ (ಕುನ್ಯಾಕ. ೬-೧೧). [ನಿರ್ಜರ 1-ನಾರ್ಮಿ] 

ನಿರ್ಜರಪರ (ನಾ). ದೇವತೆಗಳ ಶತ್ರು; ರಾಕ್ಷಸ: "ನಿರ್ಜರಪರಭಂಗ? 
ಪರಾ. [ಸಂ.] 

ನಿರ್ಜರಪೆನಭಂಗ (ನಾ). ರಾಕ್ಷಸರನ್ನು ನಾಶಮಾಡಿದವನು ; 
ಶಿವ : ೧ರ್ಜರೆಪರೆಭಂಗ ತುಂಗಮಹಿಮಾಕರ . . . ನಿತ್ಯಜಯಕಿಂಕರ 
ಶಂಕರ ಚಂದ್ರಶೇಖರಾ (ರಾಜಶೇ. ೧೩-೫೩). [ನಿರ್ಜರೆಪರ ಭಂಗ] 


೪೬೭೭ 


20 


25 


35 


45 


ನಿರ್ಜರೆ 


ನಿರ್ಜರಾತತ್ವ (ನಾ). [ಜೈನ] ಏಳು ತತ್ತ್ವಗಳಲ್ಲಿ ಒಂದು : 
ಜೀವತತ್ತ್ವಮಜೀವತತ್ತ್ವಮಾಸ್ರ ವತತ್ತ್ವಂ ಬಂಧತತ್ತ್ವಂ ಸಂನರಾತತ್ತ್ವಂ 
ನಿರ್ಜರಾತತ್ತ್ವ್ವಂ ಮೋಕ್ಷತತ್ತ್ವಮೆಂಬ ಸಪ್ತತತ್ತ್ವ್ವರೂಪನುಮಂ . . . 
ಕೈಕೊಂಡು: (ಸುಕುಮಾ, ೩-೩೯ ನು. "ಸಪ್ತ ಪ್ರತತ್ತ್ವ' ಸರಾ. [ಸಂ.] 

ನಿಜ?ರಾಧಿಪೆ (ನಾ). ದೇವತೆಗಳ ಒಡೆಯ ; ಇಂದ್ರ : ನಿರ್ಜರಾಧಿಸ 
ಮುಖ್ಯು ದಿಕ್ಟಾ ಲನಮಿತೆಚರಣಾರ್ಜವಸುಮಿತ್ರ ಸಿತದೀಪ್ತಿಯಪಿ 
ದೂರ್ಯಗೋ ಅರ್ಜುನಂಗೊಲಿದು ಶರವಿತ್ತಭವ ಸಂಗಮೇಶ್ವರ ರಕ್ಷಿಸೆನ್ನ 
(ಸ್ರೌಢಂಾ- ೭-೧). (ನಿರ್ಜರ -- ಅಧಿಪ] 

ನಿರ್ಜರಾಧೀಶ (ನಾ). * ನಿರ್ಜರಾಧಿಸ : ಸಲೆ ನಿರರಾಧೀಶ ವೃದ್ಧ 
ಶ್ರವಂಗೆಯೊಪ್ಪ ಲು ಜೀನನಾಗಿ ಚಿತ್ರಶಿಖಂಡಿಜಂ ಮಂತ್ರಿತಿಲಕಂ ಗಡಾ 
(ಭಾನಚಿಂ. ೨-೧೯). (ನಿರ್ಜರ + ಅಧೀಶ 

ನಿರ್ಜರಾನುಪ್ರೇಕ್ಷೆ (ನಾ). [ಜೈನ] ಹನ್ನೆರಡು ಅನುಪ್ರೇಕ್ಷೆಗಳಲ್ಲಿ 
ಒಂದು; ೫p ಕರ್ಮವನ್ನು ಸ್ಲೈಯುಸುವ ಅನಶನವೇ ಮೊದಲಾಗಿ 
ಹನ್ನೆರಡು ಪ್ರಕಾರವಾದ ತಪಸ್ಸನ್ನು ಕುರಿತು ವಿಚಾರ ಅಥವಾ 
ಚಿಂತನೆ ಮಾಡುವಿಕೆ: ನಿಭಾವಪರಿಣತಿಯಿಂ೦ ಜೀವಪ್ರದೇಶಂಗಳಿಂ 
ಕ್ಷೀರನ್ಯಾಯದಿಂ ಬಂದು ಸೊರ್ದಿದ ಕರ್ಮನಲಕಲಂಕಪಂಕಮುಂ ವ್ರತ 
ಗುಣಚಾರಿತ್ರಮುಂ ಭೇದವಿಜ್ಞಾನಮೆಂಬ ಜಲದಿಂ ತೊಳೆದು ಕಳೆವುದು 
ನಿರ್ಜರಾನುಪ್ರೇಕ್ಷೆ ೧೪೭-೨೨) ; ನಿರ್ಜರಾನುಪ್ರೇಕ್ಷೆ-- 
ಕರ್ಮನಿರ್ಜರೆಯು ಏತರಿಂದಾದೀತೆಂದು ಭಾವಿಸುವುದು (ಜೈನಧ. ೮೩)- 

[ನಿರ್ಜರ + ಅನುಪ್ರೇಕ್ಷೆ] 

ನಿರ್ಜರಾರ್ಯ (ನಾ). - ನಿರ್ಜರಗುರು : ನಿರ್ಜರಾರ್ಯಹಿತೆ ಹೈಮ 
ಕ್ಟ ್ಮಧ್ರಸಂಜಾತೆಯಾಕ್ರ ವಿಂತಸ್ಮಾಣಂ ಮೃಡಾನಿ ಕಲ್ಪಲತೆಯಂತೀ 
ಗೆಮ್ಮಭೀಷ್ಟಾರ್ಥಮ ೦ (ರಾಜಶೇ. ೧೪-೧೮೩). [ನಿರ್ಜರೃ--ಆರ್ಯ] 

ನಿರ್ಜರಾವಿಧಿ (ನಾ). [ಜೈನ] ಕರ್ಮಗಳನ್ನು ನಾಶಪಡಿಸುವ 
ಕ್ರಮ ( ?) : ಯಥಾಪ್ರಯೋಗಸವಂಯಪ್ರ ತಿಸಮಯಂಗಳನಂತಗುಣ 
ಹಾನಿರೂಪ ನಿರ್ಜರಾವಿಧಿಯಿನಾಯು ಃಕರ್ಮಮುಲಿಯಲುಬಿಕಿ ದ ಕರ್ಮಂ 
ಗಳ ಪ್ರಕೃ ತಿಸ್ಥಿತ್ಯನುಭಾಗಂಗಳಂ ಕಲ್ಪಿ ಕಳೆಯುತ್ತುಂ (ಸುಕುಮಾ. 
೮೨೬೨ ನ). "ನಿರ್ಜರೆ' ಷರಾ. [ಸಂ] 

ನಿರ್ಜರಿಸು (ಕ್ರ). ೧. [ಜೈನ] ಕರ್ಮವು ಕ್ಷಯಿಸು,- ನಾಶ 
ಹೊಂದು,--ಸವೆ : ಇಂತೀ ಪ್ರಕಾರದಿಂ ಅಗೃಹೀತಗ್ರ ಹಣಶಲಾಕಾ 
ನಿಚಯಂ ಅನಂತವಾರಂ ಪೋಗಿ ಪುದ್ಗಲಪರಿವರ್ತನಪ್ರಥಮಸಮಯ 
ಗೃಹೀತನೋಕರ್ಮಸಮಯ ಪ್ರಬಂಧಪುದ್ಗೆ ಲಂಗಳ್‌' ದ್ವಿತೀಯಾದಿ 
ಸಮಯದೊಳ್‌ ಸಿರ್ಜರಿಸಿದುವು (ತತ್ತ್ವಪ್ರ- ೮೮); ಕರ್ಮಂ ತನ್ನು ದಯ 
ಮಂತಾನೆ ಕೊಟ್ಟು ನಿರ್ಜರಿಸುಗುಂ (ಸಸಾರ.೩೪) ; ಏಕಾದಶ ನಿರ್ಜರೆಗ 
ಳಸಂಖಳ್ಳಾತಗಂಣಿತಕ್ರಮದಿಂ ಕರ್ಮ ನಿರ್ಜರಿಸುಗುಂ (ಶ್ರಾವೆಕಾ.೭೫-೨೦). 
೨. (ಕರ್ಮವನ್ನು) ಕ್ಷಯಿಸುವಂತೆ ಮಾಡು, - ಹೋಗಲಾಡಿಸು: 
ಕರಣಮನುಪಶನಿಂಸುವ ನಿರ್ಜರಿಸುವ ಕರ್ಮಂಗಳಂ ಶುಭಧ್ಯಾನಮನುದ್ಧರಿ 
ಸುವ ಬಗೆಯಿಂಂ ತಳೆದಂ . . . ಅನಶನವಂಂ (ಮಲ್ಲಿಪು. ೧೧-೨೨) ; ಸರಸ 
ದೊಳಗೆ ಸವಿಮಾತಿನೊಳಘವ ನಿರ್ಜರಿಸುವ ಸಾಮಶಥ್ಥ್ಯವುಳ್ಳ ಪರಮ 
ನೀನೆನ್ನ ೦ತರಂಗದೊಳಿರು (ಭರಚ. ೩೩-೯೧). [ನಿರ್ಜರ --ಇಸ್ಫು] 

ನಿರ್ಜರೀಭನೆ (ನಾ). ಡೇವತಾಸ್ತ್ರೀಯ ಮಗಳು : ಅನಳನಡೇಪರಿ 
ವಿನರಿಪೆ ನಿರ್ಜರೀಭನೆಯಲಾ ಸುಂದರಿ ನವರಸಲಹರಿ (ಶಾಕುಂತ. ೨೪ 
ಅಡಿಟ). [ಸಂ. ನಿರ್ಜರೀಭವಾ(ನಿರ್ಜರೀ -- ಭವ---)] 

ನಿರ್ಜರೆ (ನಾ). ೧- ಮುಪ್ಪು ಇಲ್ಲದುದು ; ಅಮರತೆ ; ಶಾಶ್ವತತೆ: 
ಪಂಪ ಹುಟ್ಟ ಭಾರತನ ಕಟ್ಟ ಹಿರಿ ಸಿದ್ಧಪದವ ಮುಟ್ಟ ನಿರ್ಜರೆಯ 
ಪಡೆದೆ (ನುಕ್ತಕಂ. ೨. ಸೀವರೋಕದ. ಹೆಂಗಸು : 


ಗಾನೆಕಾ. 
(ಶ್ರಾ. ಕಾ. 


೨೪-೧೦). 


ನಿರ್ಜರೇಂದ್ರ 


ದೇವತಾಸ್ರ್ರೀ : ಮನ್ಮಥಸೃಷ್ಟಿ ಯಂತೆಸೆನ ಮಾಹೇಂದ್ರಾಗ್ರದಿಂ ಬಂದ 
ನಿರ್ಜರನಾ ನಿರ್ಜರೆಯೆರ್ಜಯಾವತಿಯಖು ಮುಂತಾ ಸೀತೆಯು ಪೆಂಡಿರಾಗಿಕೆ 
» * ಧರೆಯನಾಳ್ವಂ ಸಂದ ಸೋಮಪ್ರಭಂ (ಅನಂಪು. ೧೨-೪೪). 
೩. [ಜೈನ] ಜೀವ, ಅಜೀವ, ಆಸ್ರವ, ಬಂಧ, ಸಂವರ, ನಿರ್ಜರ 
ಮತ್ತು ಮೋಕ್ಷಗಳೆಂಬ ಸಪ್ತತತ್ತ್ವಗಳಲ್ಲಿ ಒಂದು ; ಸಂಚಿತ 
ಕರ್ಮಗಳು ತಸಸ್ಸಿನಿಂದ ನಾಶವಾಗುನಿಕೆ ; ಕರ್ಮಕ್ಷಯ : 
ಯ ಥಾಕಾಲಾನುಭನನ ತಪೋನಿವಿಂತ್ತಮಾಗಿ ಸನಿಸಾಕಾವಿಸಾಕರೂಪದಿಂ 
ಸೂರ್ವಾರ್ಜಿತಕರ್ಮನಿರ್ಜರಣಂ ನಿರ್ಜರೆಯೆಂಬುದು (ಆವಿಪು. ೧೦-೬೩ ವು; 
ಪೂರ್ವೋಸಾರ್ಜಿತ ಪರುಷಕರ್ಮನಿರ್ಜರಣಾಕಾರಣಂ ನಿರ್ಜರೆಯೆಂಬು 
ದಕ್ಕುಂ (ತಾಂತಿಪು. ೧೨-೫5) ; ತರದಿಂ ಜೀನಮಜೀನಮಾಸ್ತ್ರನನುಘ 
ವ್ಯಾಪಾರಬಂಧಂ ಸುಸಂನರಮಾ ನಿರ್ಜರೆ ಮೋಕ್ಷಮೆಂದು ಸಲೆ ತತ್ತ್ವಂ 
ಸಸ್ತಭೇದಂ (ಸುಕುನಾ, ೮-೪) ; ಹೊಸತಾಗಿ .ಬರ್ಪುದ ತಡೆವುದೆ ಸಂವರೆ 
ಕಿಸುರದೆ ಹಳೆಯ ಕರ್ನುಗಳ ಕುಸಿಗುಟ್ಟು ವುದ ತಾನೆ ನಿರ್ಜರೆ (ಭರಚ. 
೬೮-೭೧). ೪. ಎ ನಿರ್ಜರಾನುಪ್ರೇಕ್ಷೆ: ಎಂದಿಂತಧ್ರುನಮಶರಣಮೇಕತ್ವ, 
ಮನ್ಯತ್ವನುಶುಚಿತ್ವ ೦ ಸಂಸಾರಂ ಲೋಕನಾಸ್ತ್ರವ ಸಂವರೆ ನಿರ್ಜರೆ ಬೋಧಿ 
ದುರ್ಲಭಧರ್ಮಸ್ವಾ ಖ್ಯಾತಮೆಂಬುವ ಸನ್ನೆರೆಡುಮನುಪ್ರೇಕ್ಷೆಯಂ ಕ್ರಮ 
ದಿನನುಸ್ಮರಿಸುತ್ತು ಮಿರ್ಪನ್ನೆಗಂ (ಅಜಿಪು, ೬-೬೧ ನ). "ದ್ವಾದಶಾನು 
ಪ್ರೇಕ್ಷೆ' ಪರಾ. ೫, (?) : ಖುಜುಮತಿಯ ಜಘನ್ಯಂ ದ್ರವ್ಯದಿಂ 
ಔದಾರಿಕಶರೀರನಿರ್ಜರೆಯ ೦ ಉತ್ಕೃಷ್ಟದಿಂ ಚಕ್ಷುರಿಂದ್ರಿಯನಿರ್ಜರೆಯಂ 
ಅಜಿಸಿಗುಂ (ತತ್ತ್ವಪ್ರ. ೬೯). [ಸಂ. ನಿರ್ಜರಾ] 

ನಿರ್ಜರೇಂದ್ರ (ನಾ). - ನಿರ್ಜರಾಧಿಪ : ನಿರ್ಜರೇಂದ್ರನ ಸೂನು 
ಪೊನಲಿಡಲ್ಬಿ ಸಿಯನೆತ್ತರ್ಜೊಂಪಿಸುತೆ ಮೈಮಜಿಕಿದು ಬಿದ್ಮನಿಳೆಯೊಳ್‌ 
(ಚೈಮಿಭಾ. ೨೫-೩೫). [ನಿರ್ಜರ್ಲೆ 4 ಇಂದ್ರ] 

ನಿರ್ಜಲ, ನಿರ್ಜಳ (ಗು). ೧. ನೀರಿಲ್ಲದ; ಒಣಗಿದ. (ನಾ). ೨. 
ನೀರಿಲ್ಲದುದು : ದೂರವಾದುದು ನಿಳಯನೀ ಕಾಂತಾರ ನಿರ್ಜಲವೈದೆ' 
ಲಂಭ್ರಗೆ ಭಾರ ಪಥವಿನ್ನೆ £ನು ಹದನು (ಕುಪ್ಯಾಅ. ೨೩-೧೨). ಥಿರ್ಜಳ ; 
೨. ಆತಪತಾಪದಿಂದಮಿದು ನಿಸ್ತೃಣ ನಿರ್ಜಳ ನಿಸ್ಟ್ರವಾಳವಲ್ಲೀತರು 
ವಾದುದೀಯೆಡೆಯೊಳಿನ್ನಿರವಾಗದು ಸೋಪುದುತ್ತ ಮಂ (ಜಗವಿ. ೩-೬೫). 

[ಸಂ.] 

ನಿರ್ಜಳ "ನಿರ್ಜಲ' ನೋ. 

ನಿರ್ಜಾಡಿಸು "ನಿರ್ಧಾಟಿಸು' ನೋ. 

ನಿರ್ಜಾತ (ಗು). ೧. ಕಾಣಿಸುವ ; ವ್ಯಕ್ತವಾಗುವ; ಗೋಚರ 
ವಾಗುವ. (ನಾ). ೨. "ಹುಟ್ಟಿಲ್ಲದವನು ; ಜನ್ಮರಹಿತನಾದ 
ವನು : ಸಸಿ ಫಲವ ಬಲ್ಲುದೆ ನಿರ್ಜಾತರ ಜಾತ ಬಲ್ಲನೇ ಅನನೇತಕ್ಕೂ 
ಸಿಕ್ಕ (ಮೋಳಿಮಾ, ೮೭-೩೪೪) ; ನಿರ್ಜಾತ ನಿರ್ವಯಲನೆಯ್ದಿ ದ ಮಹಾಂತ 
ಕೂಡಲಚನ್ನ ಸಂಗಮ (ಪೆಡಗೋ. ೭೦೦-೫) ; ನಿರ್ಲೇಪ ನಿರ್ಜಾತ 
ನಿರ್ಲಯ ನಿರಾಕಾರ ನಿರ್ಲಕ್ಷ್ಯ (ಎಕೋಪು. ೫-೭೫). [ಸಂ] 

ನಿರ್ಜಿತ (ಗು). ಜಯಿಸಿದ; ಗೆದ್ದ : ಅದನಾಳ್ವಂ . , . ಆನೇಕಸಮುರ 
ಸಮ್ಮರ್ದನನಿರ್ಜಿತೋರ್ಜಿತಾರಾತಿಬಲನತಬಲನೆಂಬಂ (ಆದಿಪು, ೧-೬೧ ನ); 
ಶ್ರೀನಾರೀಕಾನ್ತ ೦ ನಿರ್ದೆತವೈರಿವ್ರ ಜನೆನಿಸಿ ಪಿಟ್ಟುಗಂ ಸಲೆ ನೆಗಜ್ಜಂ 
(ಸೌಇಇ. 2೦೮, ೧೮-೧೨ ; 980) ; ಆ ರವಮಂ ನಿರ್ಜಿತಕಂಠೀರವರವಮಂ 
ನಿರಸ್ತ ಘನರನಮಂ ಕೋಪಾರುಣನೇತ್ರಂ ಕೇಳ್ದಾ ನೀರೊಳಗಿರ್ದುಂ 
ಬೆಮರ್ತನುರಗಸತಾಕ೦ (ಗದಾಯು. ೭-೨೨) ; ದಂದಶೂಕಪತಾಕನ 
ಸೆರಗಿಲ್ಲದ ಮೆಯ್ಸೆ ಲಿತನಕ್ಕೆ ಮೆಚ್ಚಿ ತಲೆಯಂ ತೂಗಿ ನಿಜಭುಜಪ್ರ ತಾಸ 
ನಿರ್ಜಿತ ನಿಖಿಲಭೀಮಸೇನಂ ಭೀಮಸೇನಂ ಕೌರನನಿದಿರ್ಗಿ ವಂದು 
(ಗದಾಯು, ೭-೩೦ ವ), [ಸಂ.] 


೪೬೭೮ 


20 


25 


30 


35 


45 


ನಿರ್ಜೀನತೆನೆಣು 


ನಿರ್ಜಿತಕಾಮ (ನಾ). ೧. ಕಾಮವನ್ನು ಗೆದ್ದವನು. ೨. ಶಿವ 
ನಿರ್ಜಿತಕಾನುಂ ಮುನದಿಪ್ಟ ನನತಿಶಯದಿಂದೀಯಲೆಂದು ಬಂದಂ ಬೇಗಂ 
(ಹಮ್ಮಾರ. ೨-೮). [ನಿರ್ಜಿತ -. ಕಾಮ] 

ನಿರ್ಜಿತಮಾಯ (ನಾ). ೧. ಮಾಯೆಯನ್ನು ಗೆದ್ದನನು. ೨. 
ನಿಷ್ಣು : ಪಾಂಡನರಾಯ ಜಂಗಮಜೀನ ನಿರ್ಜಿತಮಾಯ ನಿಜನನು 
ತೋಲ ಪಾರ್ಥನನೊಲಿದು ಬೋಧಿಸಿದ (ಕುನ್ಯುಭೀ. ೩ ಸೂಚನೆ), 

[ನಿರ್ಜಿತ 4 ಮಾಯ] 

ನಿರ್ಜಿತಮಾರ (ನಾ). ೧. ೬. ನಿರ್ಜಿತಕಾನು ೨. ೨. ಮನ್ಮಥ 
ನನ್ನು ಮಾರಿಸಿದ ಸುಂದರ ಕೃಷ್ಣ : ಭುನನಾಧಾರ .ನಿರ್ಜಿತಮಾರ 
ಮುರಹರ ಸಲಹಬೇಕೆಂದ (ಕುಸ್ಯಾಭೀ, ೩-೮೭). [ನಿರ್ಜಿತ 4 ಮಾರ] 

ನಿರ್ಜಿತಸುರ (ನಾ). ೧. ದೇವತೆಗಳನ್ನು ಸೋಲಿಸಿದವನು. ' ೨. 
ಜೀವತೆಗಳೆಲ್ಲರಿಗಿಂತಲೂ ಶ್ರೇಷ್ಠ ; ಶಿವ: ನರ್ಜಿತಸುರ ನಟಿಲಾಕ್ಷ 
ಮಹೋರ್ಜಿತ ಮಹಿಮಾಭಿರಾಮ . . , ಜಯ ಭವನಾಶ (ತ್ರಿ ಪುವಿ, 

[ನಿರ್ಜಿತ -- ಸುರ] 

ನಿರ್ಜಿತೇಂದ್ರಿಯ (ನಾ). ಇಂದ್ರಿಯಗಳನ್ನು ಗೆದ್ದವನು: ನೋಟ 
ದಲಿ ಮದನಾಸ್ತ್ರನೆಡೆಯಲಿ ನಾಟಿದವು ನಿಟಿರುಗಳ ಹುಬ್ಬಿನ ಬೇಟಿದಲಿ 
ಬೆಂಡಾದರಗ್ಗ ದ ನಿರ್ಜಿತೇಂದ್ರಿಯರು (ತೊರರಾ. ೧-೧೪-೨೪). 

[ನಿರ್ಜಿತ + ಇಂದ್ರಿಯ] 

ನಿರ್ಜೀರ್ಣ (ಗು). ೧. ಕ್ಷಯವಾಗದ; ಕ್ಷೀಣಿಸದ ; ಕುಗ್ಗದ. 
(ನಾ). ೨. ಕ್ಷೀಣಿಸದಂತಹುದು ; ಕ್ಷಯಿಸದುದು : ಸಮಯಾಧಿ 
ಕಾವಲಿಕಾಲಾತಿಕ್ರಾ ಂತಾನಂತರ ದ್ವಿತೀಯಾದಿ  ಸಮಯಂಗಳೊಳ್‌ 
ನಿರ್ಜೀರ್ಣಮುಂಂ ಅಪ್ಪ ಪುದ್ಧ ಲಚಯಂ ಕರ್ಮಪುದ್ಧ ಲಪರಿನರ್ತನಮಕ್ಕುಂ 
(ತತ್ತ್ವಸ್ರ. ೮೭). [ಸಂ] 

ನಿರ್ಜೀವ (ಗು). ೧. ಜೀವವಿಲ್ಲದ; ಜಡವಾದ ; ಅಜೇತನವಾದ: 
ಧರಣಿಗರಸುಂಟಾದಡರ್ಥೋತ್ಕರ ' ಸಕಲವುಂಟಿಹವದಿಲ್ಲದಡರಸ ಕೇಳ್‌ 
ನಿರ್ಜೀವ ದೇಹೆನಿದೆಂದನಾಂಗಿರಸ (ತಿನ್ಮುಶಾಂ. ೨-೩೯). (ನಾ). 3 
ಜೀವರಹಿತವಾದುದು ; ಜೀವವಿಲ್ಲದುದು : ಗರ್ಜನೆಯ ದನಿಗಖಳ 
ಲೋಕದ ಜನಂ ಬೆರ್ಚಿ 'ನಿರ್ಜೀವನಾಯ್ತು (ಚೆಬಪು.೪೭-೨೦) ; ಪೃಥಿನಿಪತಿ 
ಮುಂಕುಗಣ್ಣಿ ೦ ದಿಟ್ಟಿ ಸಿರ್ದನು ಶವಾಕ್ಷಿಯೋಲ್‌, : ನಿರ್ಜೀವನೆನೆ. ನಿಶ್ಚಲಂ 
(ಶ್ರೀರಾಮಾ, ೧೦೧-೩೪). [ಸಂ.] 

ನಿರ್ಜೀನತತ್ತ್ವ (ನಾ). [ಜೈನ] ಜೀವ, ಅಜೀವ, ಆಸ್ರವ, 
ಬಂಧ, ಸಂವರೈ, .ಫಿರ್ಜರೆ, ಮೋಕ್ಷಗಳೆಂಬ ಸಪ್ತತತ್ತ್ವಗಳಲ್ಲಿ 
ಎರಡನೆಯದು ; ಅಜೀನ ಸದಾರ್ಥ; ಚೈತನ್ಯರಹಿತ ವಸ್ತು ; 
ಗ ಈ ಸಿದ್ಧಾಂತದಂತೆ ಅಜೀವತತ್ವ್ವದಲ್ಲಿ ಪುದ್ಗಲ (ಪ್ರಾಣಿಗಳ 
ಶರೀರ), ಧರ್ಮ, ಅಧರ್ಮ, ಆಕಾಶ, ಕಾಲ ಎಂಬ ಐದು 
ಭೇದಗಳಿವೆ. ಪುದ್ಗ ಲದಲ್ಲಿ ಮೂರ್ತನಿರ್ಜೀವ (ಕಣ್ಣಿಗೆ ಕಾಣುವ 
ವಸ್ತು) ಅಮೂರ್ತ ನಿರ್ಜೀವ (ಕಣ್ಣಿಗೆ ಕಾಣದ ವಸ್ತು) ಎಂಬ 
ಎರಡು ಭಾಗಗಳಿವೆ : ನಿರ್ಜೀವತತ್ತ್ವವನಿನ್ನು ಕೇಳು ಜೀವತತ್ತ್ವನ 
ಕಳೆದುಳಿದೈ ದುವಸ್ತು ನಿರ್ಜೀವಗಳೆಲೆ ಭವ್ಯಚೀವಾ (ಭರಚ. 
"ಅಜೀನತತ್ತ್ವ' ಪರಾ, [ನಿರ್ಜೀವ 4 ತತ್ತ್ವ] 

ನಿರ್ಜೀನತೆ (ನಾ). ಅಚೇತನಸ್ಥಿತಿ ; ಜೀಪನಿಲ್ಲದಿರುವಿಕೆ ; 
"ನಿರ್ಜೀವತೆವೆಲು' ಸರಾ. [ಸಂ. ನಿರ್ಜೀವತಾ] 

ನಿರ್ಜೀನತೆನೆಣು(ಕ್ರಿ). ಜೀವರಹಿತವಾದ ಸ್ಥಿತಿಯನ್ನು ಹೊಂದು: 
ಜೀವವಿವಾದಮೆತ್ತ ಪರಲೋಕಫಲೋದಯಮೆತ್ತ ದರ್ಕೆ ಮೆಯ್ಯೋವದೆ 
ಪೂಣ್ಣು ಕೊಳ್ಳೆ ತಪಮೆತ್ತಡದುಣ್ಣದ ನಿನಾಯದಂಗ ನಿರ್ಜಿವತೆನೆತ್ತು ಬೆತ್ತ 
(ಶಾಂತಿಪು. ೮-೧೨೯), [ನಿರ್ಜೀವತೆ + ಪೆಜು,] 


೭-೬೦). 


೬೮-೩೦). 


ನಿರ್ಜೀನಿ 


ಸಿರ್ಜೀನಿ (ನಾ). ೧. ಜೀವವಿಲ್ಲದುದು ; ಅಚೇತನವಾದುದು ; 
ಮರಗಟ್ಟಿ ದುದು: ನಿರ್ಜೀನಿಯ ತೆಜದೊಳಿರ್ದಂತಿರುತ್ತಳುಗು ದಟ್ಟ 
ಸುಗು ತೊಪ್ಪನೆ ಕೆಡೆಗು (ಬಸಪ. ೧೪-೧೮) ; ಸಮುದ್ರಾಂಬೆ . . - 
ನೋಳ್ಪಳಾ ತನ್ನ ಪೊಸ ಪೆತ್ತ ಸಿಸುದೀನಿಯ'ಂ ತಾಯ್ಮಳಲ. ಬರುನೆಲದ 
ಬತ್ತಲೆಯ ಬೇಸರದ ನಿರ್ಜೀವಿಯಂ ಛಿ ರಾನಾ. ೧೬೫-೩೬೬). ಪಿ 
ಬದುಕಿದ್ದೂ ಸತ್ತಂತೆ ಇರುವ ವ್ಯ ಕ್ರಿ ಕ ಜೀವಚ್ಛ ವ. 
[ಸೆಂ. ನಿರ್ಜೀನಿನ್‌'] 
ಫಿರ್ಕುರ (ನಾ). ಬೆಟ್ಟಿದಿಂದ ಕೆಳಕ್ಕೆ ಹರಿಯುವ ಪ್ರವಾಹ; ಬೆಟ್ಟಿದ 
ಹೊಳೆ: *ನಿರ್ಬುರಮೆಂಬುದು ಬೆಟ್ಟಿ ದ.ತಬ್ಬಿ ಲೊಳ್‌' ಪುಟ್ಟ (ದ) ಸರಿವ 
ತೊಲಿ” (ಹಲಾಯು- ೨೭-೧೨) ; ಉಚ್ಚ ಮಪ್ಪ ಬೆಟ್ಟುಗಳ ತಟಿಂಗಳಿಂ 
ಸುರಿವ ನಿರ್ನುರನುಂಂ ಪೊಸ ಕಾರೊಳಿಂತು ಬೆಳ್ಬಗೆ ಪಥಿಕಾಂಗನಾಜನ 
ಮನಂಜಿಸುವಂತಿರೆ ತೋಟಕೆ ಸುತ್ತ ಲು೦ (ಕವಿರಾ.೧-೧೨೪); ನಿರ್ಯುರೋ 
ಚ್ಚಳಿತ ಶೀಕರಶೀತಳವಾತನರ್ತಿತೋನ್ಮದ ಶಬರೀಜನಾಳಕಮ[ದಾ]ಯತ 
ಪೇತ್ರಲತಾವಿತಾನಕಂ (ಸಂಪಭಾ. ೩-೧೦); ಆ ಮಹಾಗಹನಮಂ ಪೊಕ್ಕು 
ತನ್ಮಧ್ಯ ನಿರ್ನೂರವಾರಿಧಾರಾಪರೀತಗಿರಿದರೀಪ್ರದೇಶದೊಳ್‌ ಮಹಾ 
ಸತಿಯ ರಥದಿಂದಿಟಿಂಪಿ (ಪಂರಾಮಾ. ೧೫-೭೫ ಮ. [ಸಂ.] 
ನಿರ್ಯುರಜಲ (ನಾ). ಜಿಟ್ಟದ ರಭರಿಯ ನೀರು : ಗಿರಿದರೀವನಕ್ಕೆ 
ನಿರ್ನೂರಜಲಾಭಿಷವಣನುನೊಡರ್ಚಿಯೆಂಂ (ನುಲ್ಲಿಪ. ೮-೧೦೨). 
[ನರ್ಕುರ 4-ಜಲ್ಗ] 
ನಿರ್ಕುರಪ್ಲೆವ (ನಾ). ಬೆಟ್ಟದ ರುರಿಯ ಪ್ರವಾಹ : ಚೆದಜಕ 
ಯು ಮದಪ್ಣ ವಮಲ್ಲಿದು ನಿರರ್ಣುರೆಪ್ಲವಂ ಮದಗಜವಲ್ಲಿದಿಂದ್ರ 
ನೊಳಿದಿರ್ಚಿದ ನೀಲನಗೇಂದ್ರಮೆಂಬಿನಂ (ಹೆಂರಾಮಾ. ೧೦-೧೫೯). 
[ನಿರ್ಕೂರ4 ಪ್ಲವ] 
ನಿರ್ಕುರಿಣಿ (ನಾ). ಹೊಳೆ; ತೊರೆ; ನದಿ: “ಸಿಂಧುಃ, ಸ್ರವಂತೀ, 
ತಟನೀ, ತರಂಗಿಣೀ, ನದೀ; ಧುನೀ, ನಿರ೯ರಿಣೀ, ನಿಮ್ಮಗಾ - ise 
ಕೋಥೋವಕ್ರಾ- ಈ ೨೧ ತೊಟಕಿ”- (ಹೆಲಾಯು. ೧೧೦-೪೩) ; 
ದುಮಂಕುತಿದೆ ಆ ತಪೋನನದ ನೇವಿಯೊಳೊಂದು ನಿರ್ಕೂರಿಣಿ 
(ಶ್ರೀರಾಮಾ, ೧೩೨-೨೦೪) ; ಆನಂದದ ನಿರುರಿಣಿಯ ಜಲ ಧುನ್ಮಿಕ್ಕಿ! 
(ಕೋಗಿಲೆ. ೩೬-೧೭). [ಸಂ. ನಿರ್ನೂರಿಣೇ] 
ನಿರ್ನುರೋದಕ (ನಾ). - ನಿರರ್ಫುರೆಜಲ : ಪಸಿದಾಗಲ್‌ ಪಣ್ಬ ಲಂ. 
ಗಳಂ ತಿಂದು ನೀರಡಸಿದಾಗಳ್‌ ನಿರ್ಮುರೋದಕಮಂ ಕುಡಿದು ಬಟಲ್ಲಾ 
ಗಳ್‌ ರಮ್ಯಮಪ್ಪೆ ಜೆಗಳೊಳ್‌ ವಿಶ್ರವಿಂಸುತ್ತು ೦ (ಜೀನಸಂ. ೫೬-೩೫ ನ). 
[ನಿರ್ಬುರ--ಉದಕ್ಕ] 
ನಿರ್ಣಯ (ನಾ). ೧. ತೆಗೆದು ಹಾಕುವಿಕೆ. ೨. ತೀರ್ಮಾನ ; 
ತೀರ್ಪು; ನಿರ್ಧಾರ : ಫಲುಗುಣನ ನಾನಿತ್ತ ಲೊಯ್ಸರೆ ಬಳಿಕ ನಿರ್ಣಯ 
ನೆಂದು ಮನದಲಿ ತಿಳಿದು ಸಾರ್ಥಂಗೆಂದನಸುರಾರಾತಿ ನಸುನಗುತ 
(ಕುನ್ಯಾದ್ರೋೋ- ೪-೨೭) ; ಈ ಬಗೆಯ ಉಚ್ಚ ಭಿನ್ನಾಭಿಪ್ರಾಯದಲ್ಲಿ 
ಯಾವುದೇ ನಿರ್ಣಯವನ್ನು ಕೊಡುವುದು ಕಠಿಣವಇಗುವುದು (ಧರ್ಮಸಾ. 
೧೪೯) ; ನಾನು ಬಿಟ್ಟು ಬಂದಿದ್ದ ಜಗತ್ತಿ ನ ಅಭಿಪ್ರಾಯಗಳೂ ನಿರ್ಣಯ 
ಗಳೂ ನನ್ನ ಮನಸ್ಸಿನಲ್ಲಿ ಇನ್ನೂ ಹೊಸದಾಗಿದ್ದವು (ಮಲೆನಾ. ೧೭೪). 
೬ ಗೊತ್ತುವಳಿ ; ಠರಾವು : ಸಾರ್ವಜನಿಕ ಸಭೆಯಲ್ಲಿ ಸದಸ್ಯರು ಮಂಡಿ 
ಳ್‌ ನಿರ್ಣಯವನ್ನು ಎಲ್ಲರೂ ಒಪ್ಪ ಬೇಕೆಂದು ಅಧ್ಯಕ್ಷರು ಸೂಚಿಸಿದರು. 
(ರೂಢಿ).೪. ನ್ಯಾ ಯಾಸ್ಕಾ ನ ಪೊದಲಾದುವುಗಳಲ್ಲಿಯ ವ್ಯಾಜ್ಯದ 
ತೀರ್ಪು. ೫. ಸೆರ್ದಿಷ್ಟ ವಾದುದು; ನಿರ್ಧಾರವಾದುದು : ಅರ್ಣವ 
ಜಾತನನೆ ಸಂಪೂರ್ಣತೆಯಿಂ ಸರ್ವವಿಷಯಭಾಷಾದಿಗಳಂ, ನಿರ್ಜಯ 
ಮಾಗಲಂಪಿದೆನಿಂ ಕರ್ಣಾಟಿಕನಿಷಯಜಾತಿಯಂ ಕೇಳ್‌ ಪೇಲಸ್ತಿಂ 


೪೬೯ 


0 


25 


ನಿರ್ಣಯವಿಹೀನ 


(ಛಂಶೋಂಬು.೫-೨); ನೀವೀ ಯತಿಸ್ವರೊಪಮಂ ಕೈಕೊಂಡ ವಾರ್ತೆಯಂ 
ನಿಮ್ಮ ಮುನ್ನಿನ ಧರ್ಮಪತ್ನಿಯಪ್ಪ ಸೋಮದತ್ತೆ ನಿರ್ಣಯನಾಗಿ 
ಕರ್ಣಪರಂಪರೆಯಿನಜಕಿದು (ಸುಕುನೂ. ೫-೭ ನ). ೬. ನಿಶ್ಚಿತಜ್ಞಾನ ಳೆ 
ನಿಶ್ಚಯಾತ್ಮಕವಾದ ಜ್ಞಾನ: ಶೀಲ ಶೀಲವೆಂದು ನುಡಿವ ಉದ್ದೇಶಿ 
ಪ್ರಾಣಿಗಳೆಲ್ಲರು ಅನಂತಶೀಲರು ಅಜಿನಿನ ನಿರ್ಣಯವನಲಾಯರು(ಚನ್ನವ.ಕ. 
೭. ವಿವರಣೆ; ಸಮಜಾಯಿಸಿ: ನಿಂದ ಹೊನ್ನಿಂಗೆ 
ನಿರ್ಣಯ ಮ೦ ಕೊಡುವುದು ಎಂಡು £ರೋಧಮಂ ನುಡಿಯೆ ಬಸವಂ 
ಕೇಳ್ದು (ಬಸರ, ೮-೧೧೭ ಪ್ರತಿಕೋಶಗಳ ನಿರ್ಣಯ ವರುಹಿದನು. 
ಸುತಗೇ (ಗಗತಾ- ೧೮ ಸೂಚನ)... ಲೆ. (ನ್ಯಾಯ) ನ್ಯಾಯಶಾಸ್ತ್ರ 
ಕಾರರು ಹೇಳಿರುವ ಹದಿನಾರು ಬಗೆಯ ಪದಾರ್ಥಗಳಲ್ಲಿ ಒಂದು; 
ಪಕ್ಷ ಪ್ರತಿಪಕ್ಷಗಳಿಂದ ಚರ್ಚೆ ಮಾಡಿ ವಿಷಯವನ್ನು ತೀರ್ಮಾ 
ನಿಸುವುದು : ಗೌತಮೋಕ್ತ ನ್ಯಾಯವು ಪ್ರಮಾಣ ಪ್ರಮೇಯ ಸಂಶಯ 
ಪ್ರಯೋಜನ ದೃಷ್ಟಾಂತ ಸಿದ್ಧಾಂತ ಅವಯವ ತರ್ಕ ನಿರ್ಣಯ ವಾದ 
ಜಲ್ಬ ವಿತಂಡಾ ಹೇತ್ವಾಭಾಸ ಛಲ ಜಾತಿ ನಿಗ್ರಹಸ್ಮಾನಂಗಳೆಂಬ ಸೋಡಶ 
ಪದಾರ್ಥಂಗಳಂ ನಿರೂಪಿಸುತ್ತ (ವಿನೇಕ. ೧೨): ನ್ಯಾಯದರ್ಶನದಲ್ಲಿ 
ಮೇಯ ಸಂಶಯ ಪ್ರಯೋಜನ ದೃಷ್ಟಾಂತ ಸಿದ್ಧಾಂತ 
ಅವಯವ ತರ್ಕ ನಿರ್ಣಯ ವಾದ ಜಲ್ಬ ವಿತಂಡಾ ಹೇತ್ವಾಭಾಸ ಛಲ ಜಾತಿ 
ಸಿಗ್ರ ಹೆಸ್ಕಾನೆ ಎಂದು ಹದಿನಾರು ಪದಾರ್ಥಗಳನ್ನು ನಿರೂಪಿಸಿರುವರು 
(ಹಿಂದಸಾ. ೧೧೨). 
ನಿರ್ಣಯ ಮಾಡು ಇ ತೀರ್ಮಾನ ಮಾಡು; ನಿರ್ಧರಿಸು: 
ಆದಷ್ಟು ಬೇಗನೇ, ಅವನಿಗೆ ಅದನ್ನು ದಾನಪತ್ರ ವೋ, ಉಯಿಲೋ 
ಮಾಡಿಕೊಡಬೇಕು-ಎಂದು ನಿರ್ಣಯ ಮಾಡಿದ್ದೇನೆ (ಬಿಟ್ಟಜೀ. ೧೮೧). 
ನಿರ್ಣಯವಾಗು -೧. ನಿರ್ಧಾರವಾಗು : ಅಹುದೋ ಅಲ್ಲವೋ 
ಎಂಬುದು ಮಾತ್ರ ಇನ್ನೂ ನಿರ್ಣಯವಾಗಬೇಕು (ಕುರುಕಾ. ೨೪). 
೨. ಕ್ರಮಬದ್ಧ ವಾಗು ; ಆಯವರಿ; ನಿಯಮಬದ್ಧ ವಾಗು ಗ 
ಅಲ್ಲಿನ ಬೆಟ್ಟಿದ ಮೇಲೂ ಅದರ ಸುತ್ತಲೂ ನಿರ್ಣಯವಾಗಿ ಕಟ್ಟದ ಕೋಟಿ 
ಕೊತ್ತಲಗಳೂ, ಎಣ್ಣೆ ತುಪ್ಪವನ್ನು ತುಂಬುವ ಭಾವಿಗಳೂ . . . 
ನೋಡಲಾಗಿ, ಅಲ್ಲಿ ಆಳುತ್ತಿದ್ದ ದೊರೆಗಳ ಐಶ್ವರ್ಯ ಎಂಥಾದ್ದಾಗಿರ 
ಬಹುದೆಂದು ಅಶ್ಚರ್ಯ ಹುಟ್ಟಿತು (ಚಿತ್ರಪಾ. ೪ ಸೀರಿಕೆ). [ಸಂ.] 
ನಿರ್ಣಯಂಬಡೆ (ಕ್ರಿ). ನಿಶ್ಚಯಿಸು; ನಿರ್ಧಾರಮಾಡು; ತೀರ್ಮಾ 
ನಿಸು: ಕಡುಚೆಲುವೊಪ್ಪೆ ಸಾರ್ದ. ಪೊಸವೆಣ್ಣಿ ದನಾರಯೆ ಮುನ್ನಮೇಂ 
ಕರಂಬಿಡಿದೆನೊ ಮೇಣ್‌ ಕರಂಬಿಡಿಯೆನೋ ಎನುತಂ ಮನದಲ್ಲಿ ನಿರ್ಣಯಂ 
ಬಡೆಯದೆ . . - ಭೋಗಿಸಲ್ಕಮೆಂಳಿಯೆಲ್ಯಮುಣಂ ಬಗೆದರ್ಪೊಡಾರೆ ನಾಂ 
(ಶಾಕುಂತ. ೬೭-೧೧೯). [ನಿರ್ಣಯ + ಪಡೆ] 
ನಿರ್ಣಯಕಾರ (ನಾ). ಸಾಧಿಸುವವನು ; ನಿರ್ಣಯಿಸುವವನು : 
“ಸಾದ್ಯಾ, ಸಾಧನ್‌, ಸಾಧಕಃ, ಸಾಧ್ಯಃ, ಸಾಧವಾನ್‌, ಈ ೫ ನಿರ್ಣಯ 
ಕಾರಂ” (ಕಾಶಕೃ- ೧೮೬). [ಸಂ.] 
ನಿರ್ಣಯಪ್ರಮತಾಣ (ನಾ). ಅಂತಿಮ ತೀರ್ಮಾನ : ಪ್ರತಿಯೊಂದು 
ವ್ಯವಹಾರವೂ ನಾಲ್ಕು ಹಂತಗಳನ್ನು ಹೊಂಡಬೇಕಾಗಿತ್ತು. ಆವು ಕ್ರಮ 
ವಾಗಿ . . . ಸಂಶಯಹೇತು ಪರಾಮರ್ಶ (Weighing of evidence) 
ಮತ್ತು ನಿರ್ಣಯಂಪ್ರಮಾಣ (Final ೦೦೧೦105100) ಎಂದು ವಿಭಾಗಿ 
ಸಲ್ಪಟ್ಟಿದ್ಧವು (ಭಾರದ. ೫೬). [ನಿರ್ಣಯ -- ಪ್ರಮಾಣ] 
ನಿರ್ಣಯವಿ ಹೀನ (ಗು). ನಿಶ್ಚ। ಯವಾಗದ ; ತೀರ್ಮಾನವಾಗದ : 
“(ವಾದ್ಯ ನಿದರ್ಶನ, ಕ್ರಿಯೆ, ಮೊ.) ಒಂದು ಗೊತ್ತಿಗೆ ಬರದ, 
ತೀರ್ಮಾನವಾಗದ ; ರಹಸ (17007010516, ಇಂಕನಿ). 


೪೦೨-೮೪೯). 


ಪ್ರಮಾಣ ಪ್ರ 


[ನಿರ್ಣಯ 4 ವಿಹೀನ] 


ನಿರ್ಜಯಾರ್ಥ 


ನಿರ್ಣಯಾರ್ಥ (ನಾ). ನಿರ್ಧಾರವಾದ ಅರ್ಥವನ್ನುಳ್ಳು ದು : 
ಪುರಜನಪದಶೈ ಲಾದಿತ್ಯಚಂದ್ರೋದಯಾಸ್ತಾ ೦ತರ ಸಮೃ ಗಗಣವ್ಯಾನರ್ಣನಾ 
ನಿರ್ಣಯಾರ್ಥಂ (ಕವಿಂ. ೩-೨೧೧). [ನಿರ್ಣಯ -- ಅರ್ಥ] 
ನಿರ್ಣಯಿಸು, ನಿರ್ಣೈಸು, ನಿರ್ನೇಸು (ಕ್ರಿ)... ೧. ಗೊತ್ತು 
ಪಡಿಸು ; ತೀರ್ಮಾನಿಸು ; ನಿಶ್ಚಯಿಸು : ಜಯವನಿನ್ನಾಹನ 
ದೊಳಗೆ ನಿರ್ಣಯಿಸಬಹುದೆಮುಗೆನಂತ ಗುರು. ಪಾಳಯಕೆ ನೇಮನ 
ಕೊಟ್ಟನು (ಕುನ್ಯಾಡ್ರ್ರೋ. ಸೀರೆಯ ಬೆಲೆಯನು ಜನರು 
ನಿರ್ಣಯಂಪರು ಸೆರಗಿನ ರುಂರಿಯನು ನೋಡಿ (ಇಂಚಾಪೆ. ೨೦೮-೨೯); 
ಕಣರ್ಣಟಿಕ-ಕರ್ನಾಟಕಗಳಲ್ಲಿ ಕೊನೆಗೆ ಯಾವುದು ನಿಲ್ಲಬೇಕೆಂಬುದನ್ನು 
ಕಾಲಪುರುಷನು ನಿರ್ಣಯಿಸಲಿ (ಪ್ರಾವಿವಿ. ೮೭). ೨. ವಹಿಸು; ಧರಿಸು: 
ಅರ್ಣನವೃ ತ ಭೂಭರನುಂ ನಿರ್ಣಯಿಸುವ ಪುತ್ರನಲ್ಲಿ ಗತಿವಜೆಯದೆ 
tic (ಅರ್ಥನೇ. ೧-೧೧೯). ೩. ಪೂಕೈ ಸು; ಮುಗಿಸು; ಕೊನೆ 
ಮುಟ್ಟಿಸು : ಹೇನುಸಂಪುಟದಲ್ಲಿ ಬ ಹ ಸಾಲಗ್ರಾಮಜೀವರ 
ಪೂಜೆಗಯ್ಮು ಪ್ರೆ ಪ್ರೇಮದಿ ನಿಖಿರೋಪಚಾರನನರ್ಸಿಸಿ ನಮನ ನಿರ್ಣಯಿ 
ಸಿದರು (ನೋಹತ. ನಿರ್ಣೈಸು : ೧. ನಿಜತತ್ಸಾಯದ 
ಬೀಯಂದೊಂದು ಪರಿಯಂ ನಿಣೆಣೃಸಲಿತ್ತ ೦ ನೃಪಂ (ಮೈ ಸೂಮೆ. ೫-೬೦). 
೨. ಈ ಸಕಲಸಾಮಾ ಫ್ರಾ ಜೃಭಾರವನೀ ಸಜ ಬಾಹುಧ್ದಂಸಿಯಲಿ ನಿರ 
[ಪಾಠಾ. ನಿರ್ನೈ]ಸಿದಡೆ ನಿಶ್ಚಿಂತರಾವೆಂದರಸ. ನೇಮಿಸಿದ (ತೊರರಾ. 
೪. ವಿವರಿಸು; ವಿಶದಸಡಿಸು; ಸಿದ್ಧಾಂತೀಕರಿಸು: 
ಬಂಧುರವಹ ತರ್ಕಶಬ್ದಗಳ ನೆರೆದು ನಿರ್ಜೈಸಿ ತೋರಿಸುವ ವಿದ್ವಾಂಸರ 
ಪರಿವಿಡಿ ಮೆಜಕಿದುದೇನೆಂಬೆ (ಕಂನವಿ. ೮-೩೫). ೫. ತೀರಿಸು; ಸಲ್ಲಿಸು; 
ಸಂದಾಯಮಾಡು : ಅನಧಿಯೆಂ ಕೊಟ್ಟು ಚಿತ್ತ ವಿಟ್ಟಿ ನುಸರಿಸಿ 
ಕೊಂಬಿರಾದಡೆ ತಂದು ನಿರ್ಜೈಸಿ ಕೊಡುವೆನು. (ಹಚಕಾ. ೮-೫೫). 
೬. ನಾಶಪಡಿಸು; ಹಾಳುಮಾಡು : ಎದ್ದಿದಾರೋಯೆಂಬನರನೊಳ 
ಗುದ್ದಿನಲಿ ನಿರ್ಣೈಸಿ ಮೆಲ್ಲನೆ... ಸೀತೆಯ ಕದ್ದ ಕಳ್ಳನ ಖಳನ 
ಸೆಜ್ಜೆ ಯ ಸದನಕ್ಕೆ ತಂದ (ತೊರಂ:.೫-೨-೬೬); ನಿಂಬೆಯಂಬಟಿಮಾತುಳಂಗ 
ವಿಳಂಗೆನಾರಂಗ ಎಂಬ . . . ತರುನಿಕುರುಂಬವನು. ನಿರ್ಜೈಸಿದನು 
ನಿಶ್ಶೇಷನೆನೆ ಹನುಮ (ತೊರ, ೫-೪-೬). ನಿರ್ನೇಸು : 
೪. [ಹೇ]ಮದೇವಾಚಾರ್ಯ್ಯರಿಗೆ ನಿರ್ನೇಸಿ ಕೊಟ್ಟಿ ಜಯಸತ್ರದ 
ಕ್ರಮುನೆಂತೆಂದೊಡೆ (ಸೌಇಇ. ೫೫, ೨೩೨-೧೧ ; 1412). 
ನಿರ್ಜೈಸಿಕೊಳ್‌ - ತಡೆದುಕೊಳ್ಳು ; ನಿಭಾಯಿಸಿಕೊಳ್ಳು ; ಈ 
ಬಾಣವ ನಿಣೆಣೃಸಿಕೊಂಬಾತನ ಕಾಬೆನೆಂದೀಶ್ವರ "ನುಡಿದು ಲಾಭಹತಿಯ 
ಮಂಂಚಿ ತೆಗೆದುಕೊಳ್ಳಿ ನುತಬ್ದ ನಾಭನನೆಚ್ಚು ಬೊಬ್ಬಿಳುದ (ನೋಹತ. 
೩೯-೨೫). [ನಿರ್ಣಯ +-ಇಸ್ಕು] 
ನಿರ್ಣಾಮ (ನಾ). ಹೆಸರಿಲ್ಲದುದು ; ಸಂಪೂರ್ಣ ನಾಶ: ಅರ್ಣ 
ವೋಪಮ ಯವನಾಶ್ವ ಚತುರಂಗಮುಂ ನಿರ್ಣ[ಪಾ೫ಾಂ, ರ್ನಾ]ಮ 


೨-೧೨); 


೩-೪೭). 


೨-೧-೧೨). 


ವೆನಿಸಿ ವಾಜಿಗ್ರ ಹಣಕಾರ್ಯಮಂ ನಿರ್ಣಯಿಸಿ ಕೊಡುವೆನು (ಚೈಮಿಭಾ,' 


೨-೪೨); ಈ ಮೈಸೂರ ರಾಜ್ಯದ... ಹೆಸರೂ ನಿರ್ಣಾಮವಾಗಿ 
ಹೋಗುವುದು (ಸುಗುಗಂ, ೪೮-೨೨). [-.ಸಂ. ನಿರ್ನಾನುನ್‌] 

ನಿರ್ಣಾಮೋದಕ (ನಾ). - ನಿರ್ನಾಮೋದಕ:: ಆ ಜಂಗಮಕ್ಕೆ 
ನಮಸ್ಕರಿಸುವಂತಹದೇ ನಿರ್ಣಾಮೋದಕನೆನಿಸುವುದು (ಚನ್ನನ. ಈ. 
೭೮-೧೭೩). [-ಆನಿರ್ನಾಮೋದಕ] 

ನಿರ್ಣಾಯಕ (ಗು). ೧. ನಿರ್ಣಯ ಮಾಡುವ; ನಿರ್ಧಾರ 
ಮಾಡುವ; ಬಗೆಹರಿಸುವ : ರಾಮಾವತಾರದಲ್ಲಿ ತಾನು ಆರ್ಜಿಸಿದ್ದ 
ಪುಣ್ಯರಾಶಿಯನ್ನೆಲ್ಲ ಅಜರ್ಜುನನ ಆ ನಿರ್ಣಾಯಕ ಬಾಣಕ್ಕೆ ಎರೆದು 
ತೋಳು ಹೊಯ್ದ (ಬಿದರೆ; ೬೨) ; ಸಾಮುದ್ರಿಕ ಹಾಗು ಸಂಸಾರ 


೪೬೮೦ 


80. 


40 


45 


ನಿರ್ಣೇತಿ 


ಎರಡರಲ್ಲಿ ಒಂದನ್ನು ಉಳಿಸಿಕೊಳ್ಳುವ ಈ ನಿರ್ಣಾಯಕ ಪ್ರಸಂಗದಲ್ಲಿ, 
ಹೃ ದಯ-ಬುದ್ಧಿ ಗಳ ಹೋರಾಟದಲ್ಲಿ ನಾನು ಸೋತು ಸಂಸಾರವುಳಿಸಿ 
ಕೊಂಡೆ (ಗಾಳಿನ. ೧೨೪); ನಿರ್ಣಾಯಕ ಅಂಶಗಳಿಲ್ಲದಿರುವಾಗ ಸಾಮಾನ್ಯ, 
ವಾಗಿ ಒಂದು ಆಳಿಕೆಗೆ ಇಪ್ಪ ತ್ರೈದುನರ್ಷಗಳ ಕಾಲನನ್ನು ಕೊಡುವ 
ಸಂಪ, ಪ್ರದಾಯವುಂಟು (ಕರ್ಣಾಅ. ೧೩); ಖಾಸನೀಸರ ಸ್ಟ ಲಿಗಳು' 
ಕೆಲವ್ರು ತಬ್ಬ ಲಿಜೀವಗಳ ಅಂತಿನುವೆನ್ನ' ಬಹುದಾದ ಒಂದು ಸರ 
ಕ್ಷಣದ ಕತೆ ಗ ೨೯೩). (ನಾ). ೨. ನಿರ್ಧಾರಿತವಾದುದು; 
ಖಚಿತವಾದುದು: ನಿರ್ಣಾಯಕವಾದ ಘಳಿಗೆ ಸವಿಖಾಪಿಸುವುದರಲ್ಲಿತ್ತು, 
(ಪುನರು. ೧೮೯); ಮೇಲೆ ನಿರ್ದೇಶಿಸಿದ ಆಂಡಯ್ಯನ ಕಾಲವು ನಿರ್ಣಾಯಕ 
ನೆಂದು ತಿಳಿದುಕೊಳ್ಳಲು ಬರುವಂತಿಲ್ಲ (ಸಾಹಿಸ, ೧೫೧). ೩. ತೀರಾ 
ನಿಸುವವನು ; ನಿರ್ಧರಿಸುವವನು : ಗುರುಸೂನು ಮೊದಲಾದ 
ನಾಯಕರು ದುಷ್ಕೀರ್ತಿನಾರಿಯ ನಾಯಕರು ಸುಪಲಾಯನದ ನಿರ್ಣಯ 
ಕರು ಮರುಂ ಪೂತುರೆಂದುದು ನಿಖಿಳಪರಿವಾರ (ಕುನ್ಯಾಕ. ೧೩-೪೭); 


ದೊರೆತ. ಸತ್ಯದಿಂದ ನಿರ್ಣಯಕರಿಗೇನೋ ಸಮಾಧಾನವಾಯಿತು. 
(ಗ್ರಾಮಾಯ. ೮೭). [ಸಂ.] 
ನಿರ್ಣಾಯಕತನ (ನಾ). ನಿರ್ಧರಿಸುವಿಕೆ ; ನಿಷ್ಕರ್ಷಿಸುವಿಕೆ ; 


ನಿರ್ಣಯಿಸುವಿಕೆ : ನಿರ್ಣಾಯಕತನವೇ 8 ಕ್ರಿಯಾಶಕ್ತಿಯಾಗಿ, ಮೋಡವು 
ಭೂನಿಂಯನ್ನ : ಪ್ಪಿತ್ತು (ವಂಶವೃ. ೧೬೫). ನಿರ್ಣಾಯಕ 4.- ತನ] 
ನಿರ್ಣಾಯಕಮತ (ನಾ). (ಅಂತಿಮವಾಗಿ) ನಿರ್ಧರಿಸುವ ಮತ; 
ನಿರ್ಧಾರಕ ಅಭಿಮತ : ಉಭಯ ಪಕ್ಷಗಳ ಮತಗಳ ಸಮತೆಯ 
ಕಂಡುಬಂದ ಸಂದರ್ಭದಲ್ಲಿ ಅವರು ನಿರರ್ಣಿಯಕನುತ ಕೊಡಲು ಅವರಿಗೆ 
ಅಧಿಕಾರವಿರತಕ್ಕುದು (ಭಾಧಾನ. ೪೮). [ನಿರ್ಣಾಯಕ -. ಮತ] 
ನಿರ್ಣಾಯಕಶಕ್ತಿ (ನಾ). ನಿರ್ಧಾರಮಾಡುವ ಸಾಮರ್ಥ್ಯ 
ಸರಿಯಾದ ಪಾಠವನ್ನು ಅರಿಸಿಕೊಳ್ಳು ವುದರಲ್ಲಿ ಇವನ ಉತ್ತಮ ಅಭಿ 
ರುಚಿಯೂ ನಿರ್ಣಾಯಕಶಕ್ತಿಯೂ ಮಿಗಿಲಾಗಿದ್ದುವು (ಕನ್ನಸಂ. ೨೬). 
[ನಿರ್ಣಾಯಕ -/- ಶಕ್ತಿ ] 
ನಿರ್ಣಿಕ್ತ (ಗು). ೧. ತೊಳೆದ; ಶುಚಿಮಾಡಿದ ; ನಿರ್ಮಲವಾದ : 
ವರುಣಮಂತ್ರಾಕ್ಷರದ ಜಪಸರಿಕರಣದಲ್ಲಿ ನಿರ್ಜೆಕ್ತ್ರ ಚೇತಃಸ್ಫು ರಣ 
ಸಲಿಲಸ್ತ ಛನನನನನೀಶ ಮಂತ್ರಿಸಿದ (ಕುನ್ಯಾಗ.೩-೪೨),`೨. (ಪಾಪ) 
ಸರಿಹಾರ ಮಾಡಿಕೊಂಡ ; ಪ್ರಾಯಶ್ಚಿತ್ತ ಮಾಡಿಕೊಂಡ. 
೩. ನಿರ್ಧಾರಗೊಂಡ ಸಕಳಕಳಾಭಾಸಾಲೌಕಿಕಸಾಮಯಿಕಾದಿ 
'ನರ್ಣನಾನಿರ್ಣಿಕ್ತ ಸ್ರಕಟತರನಸ್ಸು ವಿಸ್ತ ರನಿಕಲ್ಪ (ನಿ)ದನಲ್ಲದಾಗದಾಗದು: 
ಪೇಟಿಲ್‌ (ಕಮ. ೧-೨೮) ; ಅನನೀಪಾಳಾನತ ಶ್ರೀಪಾದಕಮುಳಯಂಗಂ 
ತತ್ವ್ವನಿಣ್ಣಿ | ಕ್ತ ರಾದಾ ನ್ರವಿದಂ (ಸೌಇಇ, ೫೫, ೫೦-೨೯; 7). [ಸಂ.] 
ನಿರ್ಣೇತ” (ಗು). ೧. ಗೊತ್ತುಮಾಡಿದ ; ನಿಶ್ಚಯಿಸಿದ; ಒಪ್ಪಿತ 
ವಾದ : ಜಿನಚರಿತಮೆ ನಿರ್ಣೇತ[ಪಾಕಾಂ. ನಿರಕ್ತ ಚಾರಿತ್ರ ಮಾಡತ್ತೆ ನಸುಂ' 


ವಿದ್ವಜ್ಜನಂ ಬಣಕ್ನಿ ಸೆ (ಸುಕುಮಾ. ೧೪೯). (ನಾ). ೨. ಗೊತ್ತಾ 
ದುದು; ಖಚಿತವಾದುದು ; ನಿಶ್ಚಯಿಸಿದುದು; ನಿರ್ಧರಿಸಿ 
ದುದು ಆತತಸತೃನಿಸಮಯ ೦ ಜಾತಿದ್ರವ್ಯಕ್ರಿಯಾಗುಣಾಶ್ರಯ: 


ಮಸದಾಖ್ಯಾತಿ ಸದಕೀರ್ತನಂ ನಿರ್ಣೇತಂ ;ಯಮಾರ್ಥಮೈಕೃಮೆನೆ' 
ನಾಲ್ಕುತೆಐಂ (ಕಾನ್ಯಾನೆ. ೮೪೫) ; ನುಹಾನೀರ ನಿರ್ವಾಣವು ಕ್ರಿ.ಪೂ. 
೫೨೭ರಲ್ಲಿ ಆಯಿತೆಂದು ನಿರ್ಣೇತವಾಗಿದೆ (ತೀರ್ಥಕ.೩೨) ; ಶತಕತ್ರ ಯಿಯ. 


ಭರ್ತೃ ಹರಿಯ ಸಾಲವು ಇನ್ನೂ ಕಂಡಿತವಾಗಿ ನಿರ್ಣೀತವೂ ಆಗಿಲ್ಲ 
(ಮೂರುಉ. ೧೧೪). [ಸಂ.] 
ನಿರ್ಣೀತಿ (ನಾ). ನಿರ್ಧಾರ ನಿರ್ಣಯ : ನೀತಿನಿರಂತರಾನುಗತ' 


ವೃತ್ತಿವಿಕಲ್ಪಿ ಮುಂ ತದೀಯ ನಿರ್ಣೇತಿಯನೀತೆಲತ್ತು ತಲಂಸಲ್ಲೆ 


ನಿರ್ಣೇಜಕ 


ಬುಧೋತ್ರ ಮೆರುಕ್ತಿ ಪೂರ್ವಕಂ (ಕವಿರಾ. ೨-೧೦೧); ರೀತಿ ವಿನೂತವಸ್ತು 
ಕೃತಿಗೊಪ್ಪುವ ಮಯ್‌ ರಸಭಾವವೃ ಶ್ರಿ ನಿರ್ಣೀತಿಯೆ ಜೀವಂ (ಕಾವ್ಯಾವ. 


ಓ೮೦). [ಸಂ.] 

ನಿರ್ಣೇಜಕ (ನಾ). (ಬಟ್ಟೆಗಳನ್ನು) ಮಡಿ ಮಾಡುವವನು ; ಮಡಿ 
ವಾಳ; ಅಗಸ: "ನಿರ್ಣೇಜಕ॥, ರಜಕ ಈ ೨ ಅಗಸಂಗಿ 
(ಹೆಲಾಯು. ೯೭-೪4೯). [ಸಂ.] 

ನಿರ್ಣೇಜನ (ನಾ). ತೊಳೆಯುವಿಕೆ; ಪ್ರಕ್ಸಾಳನ: ಆರು ಕೊಳೆ 


ದರು ದೇವ ನಿನ್ನೀ ಚಾರುಚರಣನಖಾಗ್ರ ವನು ಮತ್ತಾರು ಧರಿಸಿದರವುಳ 
ನಖನಿರ್ಣೇಜನದ ಜಲವ (ತಿಭಾಗ. ೧೦-೬೮-೪೧). [ಸಂ.] 

ನಿರ್ಣಜಿತ (ಗು). ತೊಳೆದ; ಶುಭ್ರಮಾಡಿದ : ಸರಭಸೋನ್ಮಥಿ 
ತೋರು ಮಂದರ ಗಿರಿನಿಕರನಿರ್ಣೇಜಿತಾಂಗದ ಕರಕಮಲಕಂಕಣದ ಮಣಿ 
ಮುದ್ರಿಕೆಯ ಬೆರಳುಗಳ . . . ಸುಭೂರಿಭಾಗ್ಯದ ಲಕ್ಷಣದ ಮೂರ್ತಿಯನು 
ನೆನೆ (ಸಭಾಗ. ೩-೧೩-೩೪). [ಸಂ] 

ನಿರ್ಣೇಯ (ನಾ). ನಿರ್ಣಯಿಸಬಹುದಾದುದು ; ನಿಶ್ಚಯಿಸಬಹು. 
ದಾದುದು : ಕಾಯ ನಿರ್ಣೇಯನದರೊಳು ನುನವನಿರ್ಜೇಯ 
(ಮಂಕುಕ. ೧೦೨). [ಸಂ.] 

ನಿರ್ಣೈ ಸು "ನಿರ್ಣಯಿಸು' ನೋ. 

ನಿರಿಭ (ಗು). ಜಂಬವಿಲ್ಲದ ; ನಿನಯಶಾಲಿಯಾದ : ಕುಂಭಜನೀ 
ತೆಜದಿಂ ನಿರ್ದಂಭ ತಪಸ್ವಿಗಳ ಮೊಗ್ಗ ರಕ್ಕಂ ಸುಂದರ ಶಂಭುಚರಿತ್ರಮಸೆೊರೆ 
ದಾರಂಭಿತ ಶಿವಭಕ್ತಿ ಯಿಂದಮೊಬ್ಬಿ ರ್ದನಣಂ (ಹಾಲಾಸ್ಯ- ೧-೩-೩೧). 

[ಸಂ.] 

ಫಿರ್ದಗ್ಮ (ಗು). ೧. ಸುಡದಿರುವ; ಬೇಯದ. ೨. ಸಂಪೂರ್ಣ 
ವಾಗಿ ಸುಟ್ಟುಹೋಡ ; ಪೂರ್ತಿಯಾಗಿ ಬೆಂದ: ಏಳು ತಂದೆ 
ವೆಯಕುಂದ ಕಡನವ್ಯಾಕವಿಸನಿರ್ದಗೆ ಧರಣೀಪಾಲವರ್ಗವ ತೋಜಸೆಂದಳು 
ತರೆಳೆ ಕೈಮುಗಿದು (ಕುನ್ಯಾಗ- ೧೨-೧). [ಸಂ.] 

ನಿರ್ದಯ (ಗು). ೧. ಡಯೆಯಿಲ್ಲದ ; ಕರುಣೆಯಿಲ್ಲದ: ಸ್ವರ್ಗ 
ಲಕ್ಷ್ಮಿಯ ಮೇಲಬ್ಯಲಿಕೊಳಂದದೇಂ ನಲಿದನೋ ಸಂಭೋಗಸಮ್ಮರ್ದ 
ನಿರ್ವಯನಿಷ್ಟಿ ಡಿತದೇವವಾರವನಿತಾಬಿಂಬಾಧರಂ. ಶ್ರೀಧರಂ (ಆದಿಪು. 
೫-೭೧). (ನಾ). ೨.-ನಿರ್ದಯೆ ೧: ಸಮಾಜವಾದದ . 
ಸಿದ್ಧಾ ಂತಗಳನ್ನೂ ಧೋರಣಗಳನ್ನೂ ಮಾಕಣ್ಸನು ನಿರ್ದಯವಾಗಿ ಇತಿ 
ಜಾಗ ಖಂಡಿಸಿ. ಬಡಿಯಜೇಕಾಗುತ್ತಿ ತ್ತು (ಮಾನಾದ. ೩೧). ೩. ದಯೆ 
ಯಿಲ್ಲದ.ವ್ಯ ಕ್ರಿ ; ದೆಯಾಹೀನ : ತೊಟಲ್ವಂ ನಿರ್ದಯ 'ಮಾತು 
ಗೇಳ್ವನುಮಲ್ಪಾಂಗನೆ ವೃದ್ಧೆ ಯೆಂಬಿನರೊಳೋತಿರ್ಪಂ ಮೃಗಪ್ರೋದ್ಭನಂ 
(ಜಾತತಿ. ೧೭-೧೦) ; ಏನು ಬರೆದೆಯೊ ಬ್ರಹ್ಮ ಎಂತು ನಿರ್ದಯನು 
(ಪುರಂದ. ಭಾ. ೨-೧ ಪಲ್ಲವಿ); ರಕ್ಕಸರನಿಬರೆಲ್ಲರಂ ೦ ೬ «ಎ ಮಾಯಾವಿ 
ಗಳ್ನಿರ್ಜಯರ್ಕೋಲೆಗಡಿಕರು ಹೊಕ್ಕ ಸಮರಕ್ಕೆ. ಹಿಮ್ಮೆಟ್ಟಿರು (ಜೈಮಿಭಾ. 
೧೬-೨೨). [ಸಂ.] 

ನಿರ್ದ್ವಯತನ (ನಾ). ಅನುಕಂಪೆಯಿಲ್ಲದಿರುವಿಕೆ; ಕರುಣೆಯಿಲ್ಲ 
ಏರುವಿಕೆ; ಕಠಿನಸ್ವಭಾವ : ಸಟ್ಟಿ ಣದ ಕ್ಷೇತ್ರ ದೊಡ್ಡದು, ಜನ 
ವಸತಿ ಬಹಳ. ಆದರೆ ವ್ಯಕ್ತಿ-ನ್ಯಕ್ತಿಗಳು ಸ್ವತಂತ್ರತೆಯ ನಿರ್ದಯಂತನ 
ವನ್ನು ಪ್ರದರ್ಶಿಸುತ್ತಿದ್ದರು (ಜಯಂತ.೩೪೨); ಅವನ ನಿರ್ದಯತನಳ್ಕಾಗಿ 
ಕೋಪಗೊಂಡಿದ್ದ ಅವಳೇ ಮುಂದೆ . . . ಉಜ್ವಲವಾದ ಹೊಗಳಿಕೆಯ 
ಮಾತುಗಳನ್ನು ಬರೆದಿದ್ದಾಳೆ (ದೂರಸ. ೬೩)- [ನಿರ್ದಯ + -ತನ] 

ನಿರ್ದಯೆ (ನಾ). ೧. ಕಠಿಣತೆ ; ಉಗ್ರತೆ : ತರ್ದುಗಳಟಾಗುಂ ಬಅಟಿ 
ಯೊಳುರ್ದಿ ನೆಲಾವರೆಯ ಬೇರನಾನುಳಕಮಂಮಂ ಬರ್ದಿಲಿಮಿಂಚಿಯಂ 
ರಸಡೊಳ್‌' ನಿರ್ದಯೆಯಿಂಡೊರೆಸಿ ಪೂಸೆ ದಿನಪಂಡಕದೊಳ್‌ (ಶಮುದ. 


೪೬೮೧. 


0 


5 


20 


25 


30 


35 


40 


ನಿರ್ದಾರಕ 


೨೬೧ ಪ್ರಯೋ). ತಿ. ದಯೆಯಿಲ್ಲದವಳು ; ದಯಾಹೀನೆ : ಅಯಶ 
ಕ್ಕ್ರೀಡಾದ ನಿರ್ಲಕ್ಷಣೆಯನಶುಭಿಯಂ ಸಿಪ್ಪ ಲೋತ್ಸನ್ನೆಯಂ ನಿರ್ದೆಯೆಯಂ 
. . ಪಾಸೆಯಂ ನೀಂ ಬೆಸಗೊಳೆ ಫಲಮೇಂ ಪೇಟ್‌ ಮಹೀಪಾಲ 
ಚಂದ್ರಾ (ಕಾದಂಪೂ. ೯೫೭). [ಸಂ. ನಿರ್ದಯಾ] 
ನಿರ್ದಲಸ (ನಾ). ೧. ಒಡೆಯುವಿಕೆ; ಸೀಳುವಿಕೆ. ೨. ನಾಶ 
ಸೊಳಿಸುವಿಕೆ. [ಸಂ.] 
ನಿರ್ವಹಿಸು (ಕ್ರಿ). ೧. ಚೆನ್ನಾಗಿ ಸುಡು. ೨. ನಾಶಮಾಡು: 
ಬಹ ವಿಪತ್ತಿನ ಶರಕೆ ಜೋಡೆಂದಿಹುದಲಾ ಸುವಿವೇಕಗತಿ ನಿರ್ವಹಿಸದೇ 
ಶೋಕಾಗ್ನಿ ಧರ್ಮದ್ರುಮದ ಬೇರುಗಳ (ಕುಪ್ಶಾಗೆ. ೧೧-೧೨). 
[ನಿರ್‌-- 4- ದಹಿಸಂ] 
ನಿರ್ದಳಿತ (ಗು). ನಾಶಪಡಿಸಿದ ; ನಾಶಗೊಳಿಸಿದ: ಜಯಜಯ 
ಜನಾಧಾರ ನಿರ್ದಳಿತ ಸಂಸಾರ (ಅಜಿಪು. ೭-೧೫ ರಗಳಿ). [ಸೆಂ. ನಿರ್ದಲಿತ] 
(ನಾ). ದಾಕ್ಷಿಣ್ಯವಿಲ್ಲದಿರುವಿಕೆ ; ನಿಸ್ಸಂಕೋಚ 
ಪ್ರವೃತ್ತಿ; ಖಡಾಖಂಡಿತ : ಈ ಎರಡು ಸಂಗತಿಗಳಿಂದಲೂ 
ನಿರ್ದಾಕ್ಷಿಣ್ಯವಾಗಿ ಯುದ್ಧ ಮಾಡುವುದೇ. ನಿಶ್ಚಿತವಾದಂತಾಯಿತು. 
(ಭಾವೀ. ಏನೂ ತಿಳಿಯದಿದ್ದರೂ ಎಲ್ಲವನ್ನೂ ತಿಳಿದನನಂತೆ 
ಮಾತನಾಡುವ ಪಾರ್ಥನ ಸ್ವಾರ್ಥಸ್ವಭಾವವನ್ನು ನಿರ್ದಾಕ್ಷಿಣ್ಯವಾಗಿ 
ಶ್ರೀಕೃಷ್ಣನು ಖಂಡಿಸುತ್ತಾನೆ (ಭಾರದ. ೧೧೨). [ಸಂ] 
ನಿರ್ದಾಟಸು "ನಿರ್ಧಾಟಿಸು' ನೋ. 
ನಿರ್ದಾಯ (ನಾ). ೧. ಅಖಂಡತೆ ; ಸೆಂಪೂರ್ಣತೆ : ಧೂರ್ಜಟಯೆ 
ಶರ. . . ನಿರ್ದಾಯದಲಿ ಪಶವರ್ತಿಯಾಯ್ತಿ ನಗೆಂದನಾ ಪಾರ್ಥ 
(ಕುವ್ಯಾಅ. ೧೧-೨೮); ಆ ಮಾಯೆಯಲ್ಲಿ ನಿರ್ದಾಯದಿಂದೊಳಬಿದ್ದು 
ತೊಳಲುವ ಜೀವರಾಶಿಗಳ (ಸಿಭಾಗ. ೧-೪-೩). ೨. ನಿರ್ಧಾರ; 
ನಿಶ್ಚಯ : 'ಬೊಬ್ಬಿಕಾದು ವಿಪ್ರನಿಕಾಯ ಕುಣಿದುದು ಕಮಲಮುಖಿ 
ನಿರ್ದಾಯದಲ್ಲಿ ಸೇರಿದಳು ಹಾರುವಗೆನುತ ಹರುಷದಲಿ (ಕುವ್ಯಾಆ- 
೧೫-೩೦) ; ಕಇಯಬಲ್ಲವನೊಬ್ಬನೇ ತಾನಾಯುವನು ನೀಗಾಡದಿರು 
ನಿರ್ದಾಯದಲಿ ನುಡಿ ಬೇಗ ಭಯ ಬೇಡೆಂದನ ಸುರೇಂದ್ರ (ತೊರರಾ. 
೬-೪೯-೪೦) ; ಜೀಯ ಸಂದೇಹಮೇಕುಜ್ಞು ಗಿಸು ಮಹಖಿಮಂ 
ಸಹಾಯಮಂ೦ ಧನಮುಂ ತುರಂಗಮಂ ನಿನಗೆ ನಿರ್ದಾಯದಿಂ ತೋಟ 
ಸಿದನೀ ಮುಂಥಿಪನು (ಜೈ ಮಿಭಾ. ೨-೩೬). [ಸಂ] 
ನಿರ್ದಾಯಕ (ನಾ). ಪರಿಪೂರ್ಣನಾದವನು ; ಅಖಂಡನಾದ 
ನನು : ಬೀಯವಾಗುನ ತನುವಿನಲಿ ನಿರ್ದಾಯಕನು ನೀನಿರ್ದು ಅತಿಹಿರಿ 
ದಾಯಸಂಬಡಿಸುವರೆ (ಹರಿಸಾ. ೪). [ಸೆಂ] 
ನಿರ್ದಾಯೆವಟಃ (ಕ್ರಿ). ಕ್ರಮವನ್ನು ತಿಳಿ; ರೀತಿಯನ್ನು 
ಗ್ರಹಿಸು ; ವಿಧಾನವನ್ನು ತಿಳಿ: ಪ್ರಾಯದೆ ಹಣ ತೆಗೆಯದ ಸೂಳೆ 
ಕೃಷಿಯ ನಿರ್ಧಾಯ ನಾಯದ ಪಾದಜರು ಕಾಯೆವಿಡಿದ ಮೃ ತಜೀವಿ 
ಯಂದಡೆ ಬಹುಳಾಯಸಗೊಳ್ಳರು (ಕಂನವಿ. ೬-೧೫೪). 
[ನಿರ್‌ ದಾಯ್ಕೆ -- ಅಜ೨] 
ನಿರ್ದಾಯಾದ್ಯ (ನಾ). ದಾಯಾದಿಗಳಿಲ್ಲದುದು: ಈಗಳಾಯ್ತ್ರ 
ಧರೆ ನಿರ್ದಾಯಾದ್ಯಮೆಂದಾ ಸುಯೋಧನನಾಳುತ್ತಿರೆ (ಸಂಪೆಭಾ.೩-೩೨). 
[Ao-] 
ನಿರ್ದಾರಕ (ನಾ). ೧. ಒಜೆಯುವವನು; ಸೀಳುವವನು. ೨. 
ಹಾಳು ಮಾಡುವವನು : ಶಂಭುವೆಂಬ ದಾರಕನುಂ ಜಿನಧರ್ಮನಿರ್ಧಾ 


೧೬) ; 


£ರ್ದಾಸ]ಿರೆಕನುಮಾಗಿ  ಮುದ್ಯಮಧುನಾಂಸಸೇವನೆಗೆಯ್ಮು ನರಳ 
ತಿರ್ಯಗಾದಿ ಗತಿಗಳೊಳ್‌ ಸಲಕಾಲಂ ಶಿರಿತಂದು (ಸಂರಾಮಾ,೧೬-೩೮ ವ). 
[ಸಂ.] 


ನಿರ್ದಾರಣ 


ನಿರ್ದಾರಣ (ನಾ). ಒಡೆಯುವುದು ; ಸೀಳುವುದು ; ಸಂತಸದಿಂದಂ 

ಮದಮುಣ್ಮೆ ವೈ ರಿಜನತಾ ನಿರ್ದಾರಣಂ ವಾರಣಂ(ಲೋಕೋಪ.! ೧೨-೨೧). 
[ಸಂ.] 

ನಿರ್ದಾರಿತ (ಗು). ಒಡೆದ; ಸೀಳಿದ: ರಣಕ್ಷಿತಿಹತಕ್ಷತ್ರಂ ಹತಕ್ಷತ್ರ 

ನಿರ್ದೃಯನಿದ್ಮಾ ರ್ಸರಿತದೇ ಹಲೋಹಿತಪಯಶ್ಶಾತಾಸಿ ಶಾತಾಸಿ ದುರ್ಜ್ಜಯ 


ಧಾರಾಚಕಿತಾರಿರಕ್ಷಣ ಭುಜಾದಂಡಂ (ಎಕ. ೪1, ಚಿಕ್ಕಮ, ೧೬೧-೫೬ ; 
1137). [ಸಂ.] 
ನಿರ್ದಾರಿಸು (ಕ್ರಿ). ಒಡೆ; ಸೀಳು: ಕೂರಿದರಪ್ಪ ಧನುರ್ಧರಬೀರರ 


ನಿದಿರೊಳ್‌ ನಿಶಾತಶರಹತಿಯಿಂ ನಿರ್ದಾರಿಸೆ ಸಮರಪ ಪ್ರಥಮಪ್ರಾ, ರಂಭಂ 
ಸೋಲ್ತು ದಂತಕಾಫೋಶನಮಂ (ಶಾಂತಿಪು, ೪-೧೦) ; ತಗರಾಗಿ, ಪಳಂಚುವ 
ಪಂದಿಯಾಗಿ ನಿರ್ದಾರಿಪ . * ಮಾಭೈರವನಾಗಿ ನುಂಗುವ ಮಹಾಸ್ತ್ರದಿ 
ನೆಚ್ಚು ಕಿರೀಟಿ ಕಾದಿದಂ (ಜಗವಿ. ೧೫-೨೧). [ನಿರ್ದಾರಣ .- ಇಸ್ಟು. 

ನಿರ್ದಾಲನ, ನಿರ್ದಾಳನ (ನಾ). ೧. ನಿವಾರಣೆ; ಪರಿಹಾರ: 
ಭೂತಗಳ ಪಾಲನೆಗೂ ಕಂಟಿಕಗಳ ನಿರ್ದಾಲನಕ್ಕೂ ದಯೆ. ಎಂದು ಹೆಸರು 
(ಬ್ರಹ್ಮರ ೨೫೫). ನಿರ್ದಾಳನ: ೨. ನಾಶ: "ನಿರ್ದಾಳಿಸು' 
ಪರಾ. [ಸಂ.] 

ನಿರ್ದಾವ (ನಾ). ಬೆಂಕಿ ಇಲ್ಲದಿರುವ ಸ್ಥಳ; ಕಿಚ್ಚಿಲ್ಲದಿರುವ ಸ್ಥಳ: 
ಕೊಂಡೊಯ್ಲೆನ್ನ ನೊಂದು ನಿರ್ದಾವದಲ್ಲಿ [ಪಾಠಾಂ. ನಿವ್ನಾ ಶ್ವದಲ್ಲಿ] ha 
ಮಹೀಶಾ (Ad. ೫೯೫). [ಸಂ.] 

ನಿರ್ದಾಹ (ನಾ). ೧. ಉರಿಯುನಿಕೆ; ಉರಿಯುವ ಕ್ರಿಯೆ. 
೨. ಬಾಯಾರಿಕೆ ಇಲ್ಲದಿರುವಿಕೆ: “ಬಾಯಾಂಳೆಯೇ ಇಲ್ಲದಿರು 
ಪುದು; ಅತೃಷ್ಣೆ ; ನಿರ್ದಾಹ” (61051೩. ಇಂಕನಿ). [ಸಂ.] 

ನಿರ್ದಾಳನ "ನಿರ್ದಾಲನ' ನೋ. 

ಸಿರ್ದಾಳಿಸು (ಕ್ರಿ)... ೧. ನಾಶಮಾಡು; ಹಾಳುಮಾಡು. 
೨. ಕೊಲ್ಲು ; ಸಂಹರಿಸು : ಕಾವನನು ನಿರ್ದಾಳಿಸಾತನ ಭಾವಕೆಯ 

ಪ್ರಾರ್ಥನೆಗೆ ಮೆಚ್ಚು ತ್ತಾ ವನವನನು ಮರಳಿ ಬದುಕಿಸಿದ (ಸಾರ್ನ್ವಪ. 

೩-೫೨). [nore (= ನಿರ್ದಾಲನ) + - ಇಸ್ಟು] 

ನಿರ್ದಿಗೆಂತ (ನಾ). ಕ್ಲಿತಿಜವೆ ಇಲ್ಲದುದು ; ದಿಕ್ಕುಗಳನ್ನು ಮಾರಿ 
ದುದು : ಎಲ್ಲ ತತ್ತ್ವದೆಲ್ಲೆ ಮಾರಿ, ನಿರ್ದಿಗಂತವಾಗಿ ಏರಿ, ಓ ನನ್ನ 
ಚೇತನ, ಆಗು ನೀ ಬೇಡನ | (ಅನಿಕೇ. ೬೦-೧೦). [ಸಂ.] 

ನಿರ್ದಿಗ್ನಿಕೆ (ನಾ). ಒಂದು ಬಗೆಯ ಸಸ್ಯ; ಕರಮರಿಕೆಗಿಡ : “ಕರ 
ವಂದಂ ಕರವಂದಿಗೆ ಬಜುವಣೆ ನಿರ್ದಿಗಿ ಬಾ (ವಸ್ತು ಕೋ, ೩೭-೨೮). 

[ಸಂ.. ನರ್ದಿಗಿ. ಕಾ] 

ನಿರ್ದಿಶ (ನಾ). ದಿಕ್ಕಿಲ್ಲದಿರುವವನು ; ಜಿಸೆಗೆಟ್ಟಿರುವವನು ; 
ನಿರ್ಗತಿಕ; ಪರದೇಶಿ : ಹರಹರ ನಿರ್ದಿಶನು ತಾಸ ತನಗೆ 
ಗತಿಯಿನ್ನು (ಸಿಭಾಗೆ. ೬-೨-೩೩) ; ಕೈಗಾನರಾರೋ ಹರ ಮಹಾದೇವ 
ನರಿಕಂಗಿಸ್ನ ಕನು ಗತಿ (ಸಿಭಾಗ. ೮-೧೦-೨೮). [ಸೆಂ. ನಿರ್ದಿಶ್‌] 

ನಿರ್ದಿಷ್ಟ (ಗು). ೧. ತೋರಿಸಿದ; ನಿರ್ದೇಶಿಸಿದ; ಗೊತ್ತಾದ: 
ಮೆಲ್ಲಗೆ ಎದ್ದು, ನಿರ್ದಿಷ್ಟ ಸೈ ವಾದ್ಯನನ್ನು ತಂದುಕೊಂಡು, ಸುಖೋಪವಿಸ್ಟೆ, 
ಯಾಗಿ, ಮಾಂಟಿತೊಡಿಗುವಳು (ಬೆಟ್ಟ ಅ. ೧೧-೭); ಯಾವ ಪ್ರ ಪ್ರಶ್ನೆಯೇ 
ಆಗಲಿ, ನಿರ್ದಿಷ್ಟ ಉತ್ತರ ಬಯಸಿ ಮಕ್ಕಳ ಆರೋಚನಾಶ್ರ ಯನು 

ಪ್ರಟೋದಿಸುನಂತಿರಬೇಕು ಡಿಕ್ತಡ. ೨೭೯) ; ಈ ಮನೆ ಎಷ್ಟು ಸರ್ವ 

ಸಂಪನ್ನ ವಾಗಿನಿಯೆಂದಕ ಕಸಪೊರಕೆಯನ್ನು ಇರಿಸುವುದಕ್ಕೆ ಕೂಡ 
ಅದರಲ್ಲಿ ಉಚಿತವಾದ ನಿರ್ದಿಷ್ಟ ವಾದ ಸ್ಥಾನವಿದೆ (ನಂಟರು. ೧೯). 
೨. ನಿಶ್ಚಿತವಾದ; ನಿರ್ಧರಿಸಿದ; ಖಚಿತವಾದ : ಗುರುಲಘುರಚನೆಗೆ 


ನಿರ್ದಿಷ್ಟ 'ಕೊರಹೀನಾಧಿಕಾಶ್ವರಂ ಛಂದದೊಳೊಂದಿಕೆ ಭಿನ್ನವ್ಪ ನೈತ್ತಮೆಂಬುದು 


೪೬೮೨ 


20 


25 


30 


35 


40 


45 


ನಿರ್ದೆಶೆ 


ಮರುಕ್ತ ಮತ್ಯಂತದೋಸಮಕ್ಕುಂ ಕೃತಿಯೊಳ್‌ (ಕಾವ್ಯವ ೪೮೨): 
೩. ನಿವರಿಸಿದ; ವಿಶದೀಕರಿಸಿದ ; ಹೇಳಿದ. (ನಾ). ೪. ಚ 
ನಿಮಿತ್ತ : 


: “ಕೈತನಂ, ಕಪಟಿಂ , , , ನಿರ್ದಿಷ್ಟ, ವ್ಯಪಡೇಶಃ - 
೧೦ ನೆವಂಗ ಸ ೧೧೭-೨೪) ; “ಕಪಟಂ ನಿಭಂ ಕೈತನಂ 
ನಿರ್ದಿಪ್ಪಮಂಪಧಿ , . . ವೃಪದೇಶಮೆನೆ ವ್ಯಾಜಮಕ್ಕುಂಗ (ಮಂಗಲಾ, 
೧೨೮-೧೦). 


ನಿರ್ದಿಷ್ಟಪಡಿಸು - ಖಚಿತವಾಗಿ ಗೊತ್ತು ಪಡಿಸು ; ನಿರ್ಧಾರ 

ಗೊಳಿಸು : 'ಮೇಲೆ ಹೇಳಿದ ಹದಿನಾಲ್ಕು ಭಾಷೆಗಳಲ್ಲೆಲ್ಲ ಉಪಯೋಗಿಸ. 
ಬೇಕಾದ ಶಬ್ಧ; ಗಳನ್ನು ನಿರ್ದಿಷ್ಟ ಪಡಿಸಿದ ಒಂದು ಶಬ್ಧ ಸ ಕೋಶನನ್ನೂ 
ಭಾರತಸರ್ಕಾರದನರು “ತ್ತು ಮಾಡಿದರು (ಭಾಧಾನ. ಪೀರಿಕೆ). (ಸಂ. 

ನಿರ್ದಿಷ್ಟ ಕಾಲ (ನಾ). ಖಚಿತವಾದ ಕಾಲ; ನಿರ್ಧಾರಿತವಾದ 
ಕಾಲ: ಈ ಶಾಸನಬದ್ಧ ಕಾಲಕ್ಕೆ ಆ ದೇಶದ ನಿರ್ದಿಷ್ಟ ಕಾಲನೆಂದು' ಹೆಸರು 
(ನಕ್ಷತ್ರ. ೫೬). [ನಿರ್ದಿಷ್ಟ 4 ಕಾಲ] 

ನಿರ್ದಿಷ್ಟ ತೆ (ನಾ). ಖಚಿತತೆ : ಪ್ರಕೃ ತವಿಸಯದ ವಿನರಣೆಯ ನಿರ್ದಿಷ್ಟ ತೆ 
ಗಾಗಿ, ಬಾಹ್ಯವಸ್ತುವನ್ನು ನಿರ್ದೇಶಿಸಿಡೆವು (ಭಾನಗೀ,' ೫). 

[ಸಂ. ನಿರ್ದಿಷ್ಟ ತಾ] 

ನಿರ್ದಿಷ್ಟಿ ತ (ಗು). ಎ ನಿರ್ದಿಷ್ಟ ೨ : ಇಷ್ಟ ನ್ಯ ಮಾಗಿರಲನ್ಯಕವಿನರ್ದಿಪ್ಟಿ 
ತಾರ್ಥನುನೊಳೆವುಡೊಂದುತ್ಶಷ್ಟ ಮಃ ನವೋಪಮೆಗಳಂ ತನ್ನೊಳಾಪ 
ನಿತ ಸೃಷ್ಟಿಸುತ್ತಿರವೇಳ್ಳು (ಬಸಪ. ೧-೧೩). [ನಿರ್ದಿಷ್ಟ ?] 

ನಿರ್ಮರಿತ (ನಾ). ಪಾಪರಹಿತನಾದವನು ; ಪುಣ್ಯಸ್ವರೂನ : ನಿರ 
ವಯವಂ ನಿತ್ಯಂ ನಿರ್ದುರಿತನನಂತಪ ಪ್ರಬೋ ಧದರ್ಶನಸೌಖ್ಯಂ (ಯಶೋಚ. 
೪-೨೦). [ಸಂ.] 

ನಿರ್ಮಷ್ಟ (ಗು). ೧. ದೋಷರಹಿತವಾದ ; ಕಳಂಕವಿಲ್ಲದ ; 
ತಪ್ಪಿಲ್ಲದ. (ನಾ). ೨. ದೋಷರಹಿತವಾದುದು; ತಪ್ಪಿಲ್ಲ 
ಡುಜ: ಮೇಲಿನ ವರ್ಗೀಕರಣವು ಶಾಸ್ತ್ರದೃಷ್ಟಿ ಯಿಂದ ನಿರ್ಮಸ್ವ ವೂ 
ಆಗಿಲ್ಲ ಸರ್ವಗ್ರಾಹಿಯೂ ಆಗಿಲ್ಲ (ಭಾಷಾಶಾ. ೩೨) ; ನಿರ್ದಿಷ್ಟ ವೂ ಮತ್ತು 
ನಿರ್ದ್ಮಸ್ಟವೂ ಇಡ ಪಾಂಡಿತ್ಯ ಮತ್ತು ಅನುಭವ ದೊರಕಿ . . , ಶಿಕ್ಷಣಕ್ಕೆ 
ಪಠ್ಯವಸ್ತು; ವನ್ನೂ ರೂಪಿಸಬೇಕಾಗುತ್ತದೆ (ಶಿಶ್ಷದ. ೧೭೯) ; ಒಂದು 
ವಾಕ್ಯವನ್ನು ಕನ್ನ ಡದಲ್ಲಿ ಪ್ರಾರಂಭಿಸಿ ಕನ್ನಡದಲ್ಲೇ ಮುಗಿಸಿದ ಬಳಿಕ 
ಮುಂದಿನ ಫಾಕ್ಯಕ್ಕಿ ಇಂಗ್ಲಿ ನ್ನು ತರಣುಹೊಳ್ಳೆ ರೆ. ಅದು ನಿರ್ದುಸ್ಟ 
ವೆಂದೇ ಒಪ್ಪಿ ಕೊಳ್ಳ ಲಾಯಿತು (ius. ೨೩). "ಸಂ. 

ನಿರ್ಮಷ್ಟತನ (ನಾ). ದೋಷರಹಿತತೆ ; ಕಳಂಕವಿಲ್ಲದಿರುವಿಕೆ ; 

ಪ್ರಿಲ್ಲದಿರುವಿಕೆ : ರತ್ನಗಳ ತೇಜಸ್ಸು, ಆಕಾರ ಹಾಗೂ ನಿರ್ದುಷ್ಟ ತನ 


ಗಳಿಂದಲೇ ಅವುಗಳ ಬೆರೆಯೆಪ್ಟೈ ೦ಬುದನ್ನು ನಿರ್ಧರಿಸಲು . ಸಾಧ 
(ರತ್ನಗೋ. ೨೫), [ನಿರ್ದುಷ್ಟ + - ತನ] 
ನಿರ್ದುಷ್ಟ ತೆ (ನಾ). - ನಿರ್ದಷ್ಟ ತನ : ಟಿನಿಸನ್ನನ ಪ್ರಕೃ ತಿನಿರೂಸಣೆ 


ಯಿ ವಿಶಿಷ್ಟ ವಾಗಿ ಕಂಡುಬರುವ ವಿವರಗಳ ನರ್ಮುಷ್ಟ ತನ್ನು ನಾವು 
ಗಮುನಸಟಹನಟು (ಸಾಹಿಪ್ರ. ೭೭). [ಸಂ. ನಿರ್ದುಷ್ಟ ತಾ 
ನಿರ್ದೆಶೆ (ನಾ). ದಿಕ್ಕಿಲ್ಲ ನಿರುವಿಳೆ. 

ನಿರ್ದೆಶೆಯ ಮಾಡಿಕೊಳ್ಳು ಇ ಬಯಲಾಗು : ಗುರುಲಿಂಗಜಂಗಮ 
ತಾನೆಯಾಗಿ ಮತ್ತೆ ಉಾನೆಯನೇನೂ ಇಲ್ಲದ ಪರಿಯ ನೋಡಾ ತನ್ನ ತಾ 
ನಿರ್ದೆಶೆಯ ಮಾಡಿಕೊಂಡು ನಿಜಪದನನೆಯ್ಲಿಪ್ಪ ಪರಿಯ ನೋಡಾ 
(ಚನ್ನನ. ಕ. ೩೯೪-೮೩೬), ನಿರ್ದೆಕೆಯಾಗು ಎ ಕಾಣದಂತೆ ಆಗು; 
ಕಾಣದಾಗು : ರೌದ್ರವನು ನನಜೊಳಗೆ ಹಂ ಬಲಭದ್ರರಿಂತೆಸಗಿರಲು 
ತಾವರೆ ನಿದ್ರೆ ಗಭಿನುಖನಾಯ ನಿರ್ದೆಶೆಯಾಯ್ತು ಕವಿದುನ (ಸಿಭಾಗೇ 
೧೦-೧೫-೩೬). [ನಿ೦೯--/ ದೆಶೆ (ಎಡೆಸ್ಸೆ)] 


ನಿರ್ದೆಸೆ 


ನಿರ್ದೆಸೆ (ನಾ). ಒಂದು ಬಗೆಯ ಚರ್ಮರೋಗ : ನಿರ್ಜಿಸೆಗೆ; 
ಕಕ್ಳೇ ಬೇರ ತಿಗಡ ಶರ್ಕರೆ ಬೆರೆಸಿ ' ಮೆಲ್ಲಲು ನಿರ್ದೆಸೆ ಮಾಣ್ಣುಂ 
(ಎನ [3] 

ನಿರ್ದೇಶ (ನಾ). ೧. ತೊರಿಸುವಿಕೆ ; ಸೂಚಿಸುವಿಕೆ; ಗುರುತಿಸು 
ವಿಕೆ. ೨. ಆಜ್ಞ; ಅಪ್ಪಣೆ ; ನಿರ್ದೇಶನ : “ಅಪವಾದಃ, ಶಾಸನಂ, 
ಶಿಸ್ಟಿ1; ರಕ, ಆಜ್ಞಾ ೫ ಆಜ್ಞೆಗೆ ಹೆಸರುಗಳು, ಹೀಗೆ ನಡ 
ಕೊಳ್ಳ ಬೇಕೆಂದು. ಅಧಿಕಾರದಿಂದ ವಿಧಿಸಿ ಹೇಳುವಿಕೆ” (ಸಿದ್ಧಾಂತಿ. ೨೦೯); 
ನಾಮದಿ ನಿರ್ದೇಶಾದಿ ಸದಸದಾದಿಗತ್ಯಾದಿ ಪ್ರಮಾಣ 'ನಯ ನಿಕ್ಷೇಪ 
ಮಾರ್ಗಣಾನಿಷಯನೂಂನೆಂಬಿವು ತೊಗ ಚೇತನಸ್ವಭಾವಾನು 
ಚಿಂತನಂ ತೃ ತೀಯಧರ್ನುಂ (ಚುವುಂಪು. ೪೪೪) ; ಯೋಜನೆಗಳೂ 

, ಕಾರ್ಯಗತವಾಗುವಂತೆ ಮಾಡಲು ಕೇಂದ್ರ ಆದೇಶ ನಿರ್ದೇಶಗಳ 

ಮೂಲಕವೂ ಪ್ರೋತ್ಸಾಹಿಸಬೇಕು (ಶಿಕ್ಷದ. ೭೬೪): ೩. 
ಹೇಳುವಿಕೆ; ನಿರೂಪಣೆ : ಉಪಮಾನಾರ್ಥಾಪತ್ತ್ಯಾದಿಗಳಲ್ಲಿ ಯೆ 
ಅಂತರ್ಭಾವಮಪ್ಪು ದಜಿಸ0 ಪ್ರಮಾಣಾಂತರಸಂಖಸ್ಳಾನಿ' ವೃತ್ತ್ಯರ್ಥಂ 
ದ್ವಿವಚನ ನಿರ್ದೇಶಂ ಪ್ರಮಾಣಕ್ಕೆ Gd ಪಟ್ಟಿತ್ತು (ತತ್ತ್ವಸ್ರ. ೫೩). 
೪. ಘೋಷಿಸುವಿಕೆ' ೫. ವಿವರಣೆ; 'ನಿಶದೀಳೆಂಸುವಿಕೆ. 
೬. ಮಾರ್ಗದರ್ಶನ. [ಸಂ.] 

ನಿರ್ದೇಶಕ (ಗು): ೧. ಸೂಚನೆ ನೀಡುವ: “ನಿರ್ದೇಶಿಸುವ, 
ನಿರ್ದೇಶಕ” (0100016. ಸಕ್ರಿ. ೩೨). (ನಾ). ೨. ಕಾರ್ಯ 
ನಿರ್ವಾಹಕ; ನಿಯಂತ್ರಕ; ಆಡಳಿತಗಾರ ನಿರ್ದೇಶಕ, 
ನಿಯಂತ್ರಕ, ಡೈರೆಕ್ಟರ್‌? (01700107. ಸೆತ್ರಿಸಿ. ೩೨). ೩. ನಾಟಕ, 
ಚಲನಚಿತ್ರ 'ನದಲಾದುವುಗಳಿೆ" ಮಾರ್ಗದರ್ಶನ ನೀಡುವ 
ವ್ಯಕ್ತಿ ; ; ದಿಗ್ವರ್ಶಕ : ಅವಳು ನಿರ್ದೇಶಕರ ನುಂಖ್ಯ ಕಾರ್ಯದರ್ಶಿನಿ 
ಯಾಗಿ ನೇಮಕಗೊಂಡಳು (ರೂಢಿ). [ಸಂ.] 

ನಿರ್ದೇಶಕಮಂಡಲ (ನಾ). ಆಡಳಿತಗಾರರ ಸಮಿತಿ ; ನಿರ್ದೇಶಕರ 
ಸವಿರಿತಿ: ಅನೇಕ ಪಾಲುಗಾರರು ಒಂದೆಡೆ ಸೇರಿ, ತಮ್ಮ ಸಂಸ್ಥೆಯ 
ಆಡಳಿತವನ್ನು ಇರ್ದೇಶಕಮಂಡಲವೊಂದನ್ನು 
ಆರಿಸುತ್ತಾರೆ (ತಕ್ಕಡಿ. ೪೭). [ನಿರ್ದೇಶಕ -- ಮಂಡಲ] 


ನಿರ್ಜೇಶಚಿಹ್ನೆ (ನಾ). ಸೂಚನೆ ಕೊಡುವ ಗುರುತು : ಇಂಗ್ಲೀಷ್‌ 


ವಿ ೧೯೪). 


ಕಾಯಲು 


ಭಾಷೆಯ ಮೇಲ್ತ ಟಯಲ್ಲಿ ದೊಡ್ಡಕ್ಷರೆಗಳು . - ಸಂಯುಕ್ತಾ ಕ್ಷರ 
ಗಳು, ನಿರ್ದೇಶಚಿಹ್ನೆ ಗಳು ಅಡ್ಡ ಗೀಟುಗಳೂ ಇರುತ್ತವೆ 
(ಮುದ್ರಕ. ೨೩). "ನರೇಶ ಚೆ ] 


ನಿರ್ದೇಶನ (ನಾ). ೧. ತಿಳಿಯಪಡಿಸುವಿಕೆ ; ಸೂಚಿಸುವಿಕೆ: 
ಮೂರುಬೆರೆಳನ್ನು ಮೂರು ಸಲ ತೋರಿಸಿದರೆ. ಅವರಿಗೆ ಉತ್ತರ 
ಹೊಳೆಯುವುದು. ಹಾಗೆ ನೀಡುವ ಸಹಾಯವೇ ನಿರ್ದೇಶನ (ಶಿಕ್ಷದ. ೪೩೧). 
೨. ಮಾರ್ಗದರ್ಶನ : ಆ ಕಾಲದಲ್ಲಿ ಮಕ್ಕಳು ವಿವೇಚನೆಯ ನಿರ್ದೇಶನ 
ಗಳಿಗೆ ಅಷ್ಟಾಗಿ ಮಣೆಯಲಾರರು (ಶಿಕ್ಷದ. ೩೧ರ) ; ಮನೋವಿಜ್ಞಾನ 
ಎಂದರೆ . . . ವ್ಯಕ್ತಿ ಸಮಾಜಜೀವನದಲ್ಲಿ ಸುರಕ್ಷತೆ ಮತ್ತು ತೃಪ್ತಿಗಳಿಂದ 
ಭಾಗವಹಿಸಲು ನೆರವಾಗುವಂತೆ ನಿರ್ದೇಶನ ನೀಡಲು . . . ನೆರವಾಗುವ 
ಜ್ಞಾನ (ಕ್ಷದ. ೪೦೮), ಷಿ. ನಾಟಕ, ಚಲನಚಿತ್ರ ಮೊದ 
ಲಾಡುವುಗಳಿಗೆ ನೀಡುವ ಮಾರ್ಗದರ್ಶನ ; ದಿಗ್ಬರ್ಶನ : 
ಚಿತ್ರದ ನಿರ್ದೇಶನ ಯಾರದು? (ರೂಢಿ). [ಸಂ.) 

ನಿರ್ಪೇತಾರ್ಥತ le ಅದು ಅಲ್ಲಿಯದು ಎಂದು ತೋರಿಸು 
ವುದು, ಸೂಚಿಸುವುದು ; ನಿರ್ಜೇಶ ಮಾಡುವುದು : ನಿರ್ದೇ 
ಶಾರ್ಥಕವಾದ ಚ ಅಆ ಪರವಾದಾಗ--ಉದಣ :- ಆ ಅರಸಂ, 
ಆ ಆಳ್‌ (ಕೃವಿಡಿ, ೯). [Aa] 
13 


ಆ 


೪೬೮೩ 


0 


20 


25 


50 


45 


ನಿರ್ದೈವಿ 


ನಿರ್ದೇಶಿಸು (ಕ್ರಿ). ೧. ತೋರಿಸು; ಸೂಚಿಸು: ಹರಿದಾಸವಾಜ್ಕಯ 
ದಲ್ಲಿ ಅವರಿಗಿರುವ ಹಿರಿಯ ಸ್ಥಾನವನ್ನು ನಿರ್ದೇಶಿಸುವುದು (ಜಗವಾ, ೩); 
ಮುದ್ದೆಯಾಗಿ ಬಿದ್ದ ಅವಳ ಅವಸ್ಥೆ, ಅನಳ ಮನಸ್ಸಿನ, ಅವಳ ದೇಹದ 
ಅನಸ್ಥೆಯನ್ನು ನಿರ್ದೇಶಿಸುವಂತಿತ್ತು (ಕಮನ. 5೨೦೧) ; ಮನುಷ್ಯನಿಗೆ 
ಕೆಲವು ಸಾಮಾನುಗಳನ್ನು ಕೆಲವು ಸ್ವರಗಳಿ6ದ ನಿರ್ದೇಶಿಸಿ, ಹೇಳುವುದು 
ಸಾಧ್ಯವಾಗಿರಬೇಕು (ನಮ್ಮನು. ೨೯). ೨. ಗುರುತಿಸು ; ಹೆಸರಿಸು: , 
ಕನ್ನಡದಲ್ಲಿ ಹೊಸಕನಿತೆ ಸೊಂಸಾಗಿ ಚಿಗುರಿ ಫಲಿಸಿದ್ದನ್ನು ನೆನೆದರೆ. 
*ಆಧುನಿಕಕರ್ನಾಟಕವಿಚೂತವನಚೈತ್ರಗ ಎಂದು ಅನರನ್ನು ನಿರ್ದೇಶಿಸ 
ಬೇಕೆನ್ನಿ ಸುತ್ತದೆ (ಸನಾಲೋ. ೨೬). ೩. ಅಪ್ಪಣೆ ಮಾಡು ; ; ಆಜ್ಞಾ 
ಹಿಸು: ಮಾಣಿಗೆ “ಎರಡು ಇಡ್ಲಿ ತಾ” ರಿ ನಿರ್ದೇಶಿಸಿದ ಯಶೋಡೆ 
ದಿನಪತ್ರಿಕೆಯ ತಲೆಬರಹಗಳಿಡೆ ಕಣ್ಣೊ ಡಿಸುತ್ತಿದ್ದಾಗ ಪಕ್ಕದ ಕುರ್ಚಿ 
ಎಳೆದ ಸದ್ಧಾ ಯಿತು (ನಾಸ್ಸ: ೪. ' ವಿವರಿಸು: ಇಂತು 
ಮೋಹನೀಯಂ ಪದಿನಯ್ಲುಫ್ಪುಡೆಂದು ನಿರ್ದೇಶಿಸಲ್ಪ 
ಟ್ರುವು (ಗೂನ್ಮುಸಾ. ೧೩೦-೯) ; ಅವುಗಳನ್ನು ಪರೀಕ್ಷಿಸಿದರೆ ಅವುಗಳಿಂದ 
ಬರುನ ಕೀಟಿಗಳ ಬಗೆಗಳನ್ನು ನಿರ್ದೇಶಿಸಬಹುದು (ಕೀಟಬಿ. ೯೬). 
೫. ಮಾರ್ಗದರ್ಶನ ಮಾಡು, ನೀಡು : ಹೆಚ್ಚು ಲಾಭಪ್ರದ 
ವಾಗುವಂತೆ ನಿರ್ದೇಶಿಸುವ ಎಂಜಿನಿಯರು ಬೇಕು (ಶಿಕ್ಷದ. ೧೯೫). 

: ೬. ನಾಟಕ, ಚಲನಚಿತ್ರ ಮೊದಲಾದುವುಗಳಿಗೆ ಮಾರ್ಗದರ್ಶನ 
ನೀಡು, ಸೂಚನೆಕೊಡು ; ದಿಗ್ದರ್ಶನ ನೀಡು : ಅತನಿಗೆ 
ವಿಪರೀತ ತಲೆನೋವಿನಿಂದಾಗಿ ಮತ್ತೆ. ಸ್ಪ್ರು ನಿಯೋಕ್ಕ ಹೋಗಿ ಚಿತ್ರವನ್ನು 
ನಿರ್ದೇಶಿಸುವುದು ಸಾಧ್ಯವಿಲ್ಲವೆನಿಸಿತ್ತು (ರೂಢಿ). 

[ನಿರ್ದೇಶನ--' -- ಇಸು] 

ನಿರ್ದೇಹ (ಗು). ೧. ಜೀಹವಿಲ್ಲದ; ಶರೀರರಹಿತವಾದ ; ಕಾಯ 
ನಿಲ್ಲದ: ಭಕ್ತನಿಧಿ ನಿರ್ದೇಹದೇಹಿ ವಿರಕ್ತಗತಿ ನಿರ್ನಾಮಿನಾಮಿ 
ಚಿದುಕ್ತ ಮತಿ ನಿಃಶಬ್ಧಶಬ್ಧಿ ವಿಭಾವಭಾವಿತನು (ಬಸಪು. ೭-೫). (ನಾ). 
೨. ಜೀಹವಿಲ್ಲದಿರುವಿಕೆ ; ನಿರಾಕಾರ: ದೇಹವೆಂದಲಾಯೆ ನಿರ್ದೇಹ 
ವೆಂದಜಂಯೆ ಜಂತ್ರಡ ಸೂತ್ರದಂತಿರ್ಪ ನಿಬ್ಬೆಜಗಿನ ಮೂರ್ತಿಯ ನೋಡಾ 
(ಬಸಹೆ, [Ao] 


೨೦೨). 


4 
ಸತ್ವಸ್ಥಾನಂಗಳು 


೮೪-೨೫೩). 


| ನಿರ್ದೇಹಿ (ನಾ). ದೇಹವಿಲ್ಲದವನು ; ಕಾಯವಿಲ್ಲದವನು : ನ! 


ಭೂವಿಂರ್ನಚೆ ಜಲಂ ನಚ ತೇಜೋ ನಚ ವಾಯುರ್ನಚಾಕಾಶಃ 
ಇವೆಲ್ಲವು ಘಟಕ್ಕೆ ಸಂಬಂಧವಾಗಿ ಘಟ ಕೆಡುವುದು ಇಂತಹ ನಿರ್ದೇಹಿ 
ಶರಣಂಗಲ್ಲಡೆ ಅಜಿಸಿಯಬಾರದು (ಚನ್ನನ, ಕ. ೫೮೧-೧೨೯೩) ; ದೇಹಿ 
ಯೆನಬೇಡ ನಿರ್ದೇಹಿ ಜಂಗಮಲಿಂಗ ದೇಹಗುಣದಾಸೆಯಳಿದಡೆ. ಆತ 
ನಿರ್ದೇಹಿ ಕಾಣಯ್ಯೂ (ಸರ್ನಜ್ಞ. ೧೪೯) ; ಶರಣ ದೇಹನಿಡಿದು ಚರಿಸಿ 
ದಡೆಯೂ ಎಲ್ಲಾ ದೇಹಿಗಳಂತೆ ದೇಹಿಯಲ್ಲ ಶರಣನು ನಿರ್ದೇಹಿ 
(ನಚಸಂ. ೫೩೬-೧೬ pi [ಸಂ. ನಿರ್ದೇಹಿನ್‌] 

ನಿಡೆ್ಸನ (ನಾ). ಅದೃಷ್ಟವಿಲ್ಲದವನು; ದೈವಗೇಡಿ ; 
ದುಜಿಗ್ಯನಿ : od ಬಲನಲಾ ನಿರ್ಜೈವರಂಗೈತಳಕೆ ಬಂದರೆ 
ಪರುಷ ಪಾಷಇಣ. (ಕುವ್ಯಾದ್ರೋ. ೧೪-೪೬) ; ನಿರ್ದೈನರೇ ನಿಮ್ಮಂತೆ 
ನಾವೆನುತ . . . ಎಜಿಗಿದನು (ಕೊರಂ.೬-೧೪-೨೬). ೨. ನಾಸ್ತಿಕ: 
ಶಿವಭಕ್ತ ರಲ್ಲಿಯತಿವಿಶ್ವಾಸಿಗಳು ಯಶೋಮಾನಿನಿಯ  ನಲ್ಲರುಂಟಿಲ್ಲದಾ 
ದೇಶದೊಳು ನಿದ್ದೆ ನರಿಲ್ಲ ನೋಳ್ಪಡೆ ಭಾವಿಸಿ (ಉಘಚ, ೧-೩೩). 

[ಸಂ.) 

ನಿರ್ಜೈವನಿ (ನಾ). ಅದೃಷ್ಟಹೀನ ; ದುಜಿನ್ಸವಿ : ಈ ನೀಡ ನಿದೆಗೈವಿ 
ಯನ್‌ 'ಎಂದುಂ ಜರ್ಗಿ ಜಗುಟಿದ ವಜ್ರ ಸಮಸಂಕಲೆಗಳಿಕ್ಕಿ ಜೆಟ್ಟಿ ಜಿಟ್ತರದ. 
ಮುಡಿಗೆ ಕಟ್ಟು ವುದು (ಬದ್ಧಪ್ರ. [ಸಂ. ನಿರ್ದೈನಿನ್‌] 


೧-೪). 


ನಿರ್ದೋಷ 


ನಿರ್ದೋಷ (ಗು). ೧. ದೋಷರಹಿತವಾದ ; ಕಳಂಕವಿಲ್ಲದ. 
(ನಾ). ೨. ದೋಷರಹಿತವಾದುದು ; ಕಳಂಕವಿಲ್ಲದುದು : 
ಸಭಾಸದರೆಲ್ಲಂ ಶ್ರೋತೃಗಳಾಗಿರೆ ನಿರ್ದೋಷನುಪ್ಪ ಬೀಣೆಯಂ ತಪ್ಪು 
ದೆಸೆ ಗಾಂಧರ್ನದತ್ತೆ ನಾಲ್ಕಯನ್ನು  ಬೀಣೆಯೆಂ ತಂದು ಮುಂಂದಿಕ್ಕೆ 
(ಚಾವುಂಪ, 9೧೩) ; ಎರಡುಂ ನಿರುದ್ಧರಸಮೊಡವೆರಸಿರೆ. ತದವಾಂತರಸ್ಥ 
ನೊಂದನ್ಯರಸಂ ಪರಿಪುಸ್ಟ ಮಾಗೆಯಂಂ ವ್ಯತಿಕರಣಂ ಮೇಣ್‌ ತೊಮುವಾ 
ಯಂಂ ನಿರ್ದೋಷಂ (ಕಾವ್ಯಾಪ. ೮೩೩) ; ಯುಗಳಂಗಳೊಳೆ ಪ್ರಸ್ವಕ್ಕೆ 
ಪ್ರಸ್ವಂ ಪರಮಾದೊಡಂ, ದೀರ್ಫ್ಥಕ್ಕೆ ದೀರ್ಫಂ ಪರಮಾದೊಡಂ, 
ನಿರ್ದೋಷಮಾಗಿ ಸವರ್ಣಸಂಜ್ಞೆ ವರ್ತಿಸುಗು೦ (ಶನ ೭ನೃತ್ತಿ); 
ಸಮರದಲಿ ಹೂಸಕದ ಛಲನೀಯಹಂಕೃತಿ ನಿಣಸಲಳಿದುದೆ ಶಿನಶಿವಾ 
ನಿರ್ದೋಷದಲಿ ಬಹುದೋಪನಿದು ವಿಸರೀತವಾಯ್ತೆ ೦ದ (ಕುನ್ಯಾಕ, 
೨೬-೩೧) ; ಪ್ರತಿಪಾದಿಸಬೇಕಾಗಿರುವ ವಿಷಯ ನಿರ್ದೋಷವಾಗಿಯೂ 
ನಿರ್ವಿವಾದವಾಗಿಯೂ ಇರಬೇಕು (ಶಿಕ್ಷಣ. ೨೬೪). ೩. ದೋಷವಿಲ್ಲ 
ದವನು: ಕಳಂಕರಹಿತನಾದವನು : ತಾಯಂದರ 
ದೊಳಿರ್ದುಮುಪದ್ರವನುನೇನುಮಂ ಮಾಡಸೆ (ಪಾರ್ತ್ವಫು. ೧೪೯); 
ಜಯನುಂಗಳಂ ನಿತ್ಯಶುಭಮುಂಗಳಂ ಸಚ್ಚಿದಾನಂದ ಸರ್ವಗುಣಪೂರ್ಣಗೆ 
- ಫಿತ್ಛಕಲ್ಕಾಣ ನಿರ್ದೋಷಗೆ (ಪು. -೨೩೧-೧). ೪, ರಾತ್ರಿ 
ಯಿಲ್ಲದವನು; ಕತ್ತಲೆಯಿಲ್ಲದವನು. ೨, ೪ : ದಿವಾಕರನಂತೆ 
ನಿರ್ದೋಷಂ . . . ಎಂದು ಧರ್ಮಜನ ಧರೆ ಪೊಗಳುತಿರೆ (ಜೈ: 
3-೧೩). [ಸಂ.] 
ನಿರ್ದೋಷತೆ (ನಾ). ೧. ದೋಷರಹಿತತೆ ; ಕಳಂಕರಾಹಿತ್ಯ : 
ಸುಘೋಷೆಯೆಂಬ ಬೀಣೆಯಂ ತನ್ನಿಮೆನೆ ತಾನದಜಿ ನಿರ್ದೋಷತೆಯು 
ನುನದಜ್ಜ (ಬಂದ) ಸಂಬಂಧಮುಮನಜಳಿವಳಪ್ಪು ಡೆಜಿ೨೦ ತರಿಸಿ ಕುಡೆ 
(ಚಾವುಂಪು, ೪೧೪). ೨. ಕತ್ತಲೆಯಿಲ್ಲದಿರುವಿಕೆ. ೧, ೨: ಅತಿಶಯ 
ಪದಾರ್ಥನಿಕರಪ್ರ ತೀತಿಯಂ ಪಡೆದ ಪಾದವಿನ್ಯಾಸಂ ಭೂನುತಮಾಗದಲ್ಲಿ 
ನಿರ್ದೇಸತೆಯಿಂದಲ್ಲದೆ ಸಮಂತು ಕನಿಗಂ ರವಿಗಂ (ಚಂದ್ರಫು. ೧-೪೭): 
[ಸಂ. ನಿರ್ದೋಷತಾ] 
ನಿರ್ದೋಸಿ (ನಾ). ದೋಸಷವಿಲ್ಲದವನು; ಕಳಂಕರಹಿತನಾದವನು; 
ಪರಿಶುದ್ಧನಾದವನು 2 ಪಾಂಡುತನಯಂರ್‌ ನಿರ್ದೋಸಿಗಳ್‌ (ಸಂಸಭಾ, 
೧೩-೯೦೨) ; ಒಂದಿಂದ್ರಿಯ ಮೊದಲಾಗಿ ಐದಿಂದ್ರಿಯ ಕಡೆಯಾದ ಜೀವ 
ಜಾಲವಲ್ಲನೇ ಚರಾಚರವೆಲ್ಲಾ ಅದು ಕಾರಣ ಕೂಡಲಸಂಗನ ಶರಣರು 
ಲಿಂಗಕ್ಕರ್ಪಿಸಿ ಪ್ರಸಾದವ ಕೊಂಡು ನಿರ್ದೋಷಿಗಳಾಗಿ ಬದುಕಿದರು 
ತುಡುಕಿದ ದೋಷಿಯನಲ್ಲದೆ ಸಿಡಿಯದು ಘಟಿಸರ್ಪ 
ನಂತುಟಿಲ್ಲದೆ ತನ್ನಂ ತುಡಂಕದ ನಿರ್ದೇಷಿಯಂಮಂ ಪಿಡಿವುದು ಖಳಮುಖ 
ಘಟೋಗ್ರಜಿಹ್ವಾಸರ್ಪಂ (ಜಗವಿ. ೧-೧೨) ; ಸತತಂ ಶರಣಜನಪರಿತೋಷಿ 
ಕಾಲದ್ವೇಷಿ ನಿರ್ದೋಷಿ (ಬಸಪು. ೬-೪). [ಸಂ. ನಿರ್ದೋಷಿನ್‌] 
ನಿರ್ಜನ (ಗು). ೧. ತೇವನಿಲ್ಲದ; ಒಣಗಿದ: "ನಿರ್ದ್ರವಜಿಹ್ಟೆ? 
ಪರಾ. (ನಾ). ೨. ತೇವವಿಲ್ಲದಿರುವಿಕೆ; ದ್ರವವಿಬ್ಲದಿರುವಿಕೆ ; 
ಒಣಗಿರುವಿಕೆ: ಮುಣಿನುಕುಟಿದೊಲಹಿನ ನಾಲಗೆಯ ನಿರ್ದ್ರವದ 
ಮಾದಾ ಧೀಶನಿಂತೆಂದ (ಕುಪ್ಯಾಕ, ೫-೨೦); ಬಿಸಿಲ ಬೇಗೆಗೆ ಕಂದಿ ಕುಂದಿದ 
ಮುಸಡ ಮಸುಳಿಸಿದಂಗರೋಟಿಯ ಮಂಸುಕುಕೆಂನಿನ ಲೋಚನದ 
ನಿರ್ದ್ರವದ ನಾಲಿಗೆಯ . . . ಅಸಮವೀರರ ದೇವ ಧೈರ್ಯನಿಸಂಚ 
ಮನನಾದ (ಕೊಂ. ೩-೮-೬೧), [ಸಂ.] 
ನಿರ್ದ್ವವಕರಣ (ನಾ). ದ್ರವವನ್ನು ಹೋಗಲಾಡಿಸುವಿಕೆ,--ಇಂಗಿ 
ಸುವಿಕೆ; ಒಣಗಿಸುವಿಕೆ: “ನಿರ್ದ್ರವ[ಪಾ$೦. ನೀ]ಕರಣ ತಂತು 
ಗಳೊಳು ಪುರಿ” (ಶಬ್ದ. [ಸಂ.] 


ನಿರ್ದೋಷಂ 


(ಒಸನ, ಕ. ೧೧೨೨ 


೦; ೧೦೭). 


೪೬೮೪ 


20 


30 


35 


40 


45 


ನಿರ್ಧನಿಕ 


ನಿರ್ದ್ರನಜಿಹ್ಟೆ (ನಾ). ಒಣಗಿದ ನಾಲಗೆ: ಉರು ಪರಾಕ್ರಮತೇಜ 
ಸಡುವಣತರಣಿಯಾದುದು ಧಟ್ಟ ಣೆಯ ಧರಧುರಕೆ ನಿರ್ದ್ರವಜಿಹ್ವೆಯಾದುದು- 
ನಿಮಿಸನಿನಿಷದಲಿ (ಕಂನ್ಯಾಸ. ೨-೧೧೩).  [ನಿರ್ರ್ರವ ; ಜಿಹ್ವೆ) 
ನಿರ್ದ್ರುಮ (ನಾ). ಗಿಡ, ಮರಗಳು ಇಲ್ಲದಿರುವಿಕೆ: ಆ ಶಿಲೋಚ್ಚಯ 
ಕೊತ್ತಲಿಕ್ಕಿ ದ ಬಲದ ಬೊಬ್ಬೆಗೆ ಕಿತ್ತು ಹಾಡಿದವದ್ರಿ ನಿರ್ದ್ರೈಮ[ನಸನಾಂ. 
ನಿರ್ದ್ರವ)ವಾಗಲಭ್ರದಲಿ ಹತ್ತಿದುದು ಕೆಂಧೂಳಿ (ತೊರಂ. ೬-೪೨-೧೮). 
[ಸೇ] 
ನಿರ್ದ್ವಂದ್ರ (ಗು). ೧. ಎರಡಿಲ್ಲದ ; ಒಂದೇ ಆದ: “ನಿರ್ದ್ವಂದ್ವ 
ಭಾವ' ಪರಾ. ೨. ಅಸಮಾನವಾದ : ಅಪ್ರತಿಮವಾದ : ನಿಖಿಳ 
ನಿರಾಕುಳ ನಿರ್ದ್ವಂದ್ವ ನಿಳಿಂಪ ನಿರತಿಶಯ ಪರನಾನಂದನಿಳಯಮಂನುಪ್ಪ 
ಶ್ರೀನಿಲಯಪಿಮಾನಜೊಳಗೆ ಪಲ್ಯೋಪಮ ಪಂಚಕಾನಸಾನಡೊಳುದಿಂಗ 
ಳಾಯಂಷ್ಯಘುಂಟಿನೆ (ರಂಪ. ೭-೩೭5). (ನಾ). ೩. ಸುಖ- 
ದುಃಖ, ಶೀತ-ಉಪ್ಸ, ಜನನ-ಮರಣ ಮೊದಲಾದ ದ್ವಂದ್ವ 
ಗಳಿಗೆ ಅತೀತವಾದುದು : ನಿರ್ದ್ವಯವೂ, ನಿರ್ವ್ವಂದ್ವವೂ ಆದ 
ಏಕಮೇವ ಅದ್ವಿತೀಯ ಬ್ರಹ್ಮವೊಂದೇ ನೇದನೇದಾಂತಗಳ ಅರ್ಥ 
ನೆಂಬುದು ಅದ್ವೈತ ಸಿದ್ಧಾಂತ ( ೪. ಸುಖ-ದುಃಖ 
ಗಳಿಗೆ ಆತೀತನಾದವನು ; ನಿರ್ಲಿಪ್ತ : ನಿರವದ್ಯು ನಿರ್ಭನ್ನ ನಿರ್ವ್ವಂದ್ವ 
ನಿರ್ದೋಷ ಫಿರಸೇಕ್ಷ ನಿಷ್ಕಾಮಿ ನಿಸ್ಕಳ ನಿರಾಕಾರ . . . ಪಂಪಾನಿರೂಪಾಕ್ಷ 
ಶರಣನ(ಹಚ 57, ೧-೪); ನಿರನಧಿಕ ನಿರ್ಮಾಯ ನಿಸ್ಪೃಹ ನಿರುಪಮಿತ 
ನಿರ್ಶ್ವಂದ್ವ . . . ಓಿಷ್ಠಳ ಮಹೇಶ್ವರ ಕರುಣಿಸುವುದು (ಕುನ್ಯಾಅ, 
೬-೮೯) ; ನಾನೂ ದುಃಖಪಡಲಾಕ್ಕೆ ನೋಡು. ಈಗ ನಾನೂ ನಿನ್ನಂತೆ 
ನಿರ್ಹ್ಹಂದ್ವನಾಗಿರುವೆ ತ ೩೧೬). ೫. ಏಕೈ ಕನಾದವನು ; 
ಅಪ್ರತಿಮನಾದವನು ; ಅದ್ವಿತೀಯ. [ಸಂ.] 
ನಿರ್ದ್ವಂದ್ವಳೆ (ನಾ). ಸಾಂಸಾರಿಕ ದ್ವಂದ್ವಗಳನ್ನು ಮಾರಿದವನು : 
ಕಂದು ಕಲೆ ತನಗೆತ್ತಣದು ನಿರ್ಶ್ವಂದ್ವಕನು ಮೃತಜಾತ ತಾನಲ್ಲೆಂದು 
ಕಂಡರವಂಗೆ ಪಾಪವಿಲೇಪನಿಲ್ಲೆ ೦ದ ( [ಸಂ] 
ನಿರ್ದೃಂದ್ವೃಭಾವ (ನಾ). ಎರಡಿಲ್ಲದ ಮನಸ್ಸು ; ಏಕಚಿತ್ರ : 
ಆ ಕನ್ನಿ ತನ್ಮುನೀಂದ್ರಸಾದಾರನಿಂದದ್ವಂದ್ವದೊಳ್‌ ನಿರ್ದ್ವಂದ್ವಭಾನದಿಂ 
ವಿನೀತೋತ್ತಮಾಂಗೆ ಕೆಲದೊಳ್‌ ಕುಳ್ಳಿ ರ್ಪೆಧುಂ (ಸುಕುಮಾ. ೭-೩೯ ವ). 
[ನಿರ್ದ್ವಂದ್ವ 4 ಭಾನ್ಮ] 
ನಿರ್ವ್ವಯ (ನಾ). ಯಾವಾಗಲೂ ಒಂದೇ ಆಗಿರುವುದು : ನಿರ್ದ" 
ಯವೂ ನಿರ್ದ್ವಂದ್ವವೂ ಆದ ಏಕಮೇನ ಅದ್ವಿತೀಯ ಬ್ರಹ್ಮವೊಂದೇ 
ನೇದನೇದಾಂತಗಳ ಅರ್ಥವೆಂಬುದು ಅದ್ವೈತ 
[ಸಂ.] 
ನಿರ್ಧನ (ನಾ). ೧. ಏನೂ ಇಲ್ಲದಿರುವಿಕೆ ; ಬಡತನ ; ದಾರಿದ್ರ್ಯ ಕ 
೨. ಬಡವ ; ದರಿದ್ರ; ನಿರ್ಗತಿಕ: ದಿನನಾಥಂ ಜನನೋದಯಕ್ಕೆ, 
* ಐದಜಕೊಳಿರಲ್‌ ನಿರ್ನಂದನಂ ನಿರ್ಧನಂ (ಜಂತತಿ. ೧೮-೨) ; 
ಕೇಣದಿಂ ನಾಣೊಡೆಯನನೆಡೆಯೊಳ್ಲಿರ್ಧನಂ ಮಾಟ್ಸಿ ಳ್‌ (ಲೀಲಾ ೨-೯೭). 
[ಸಂ.] 
ನಿರ್ಧನತ್ಚ (ನಾ). ಬಡತನ ; ದಾರಿದ್ರ್ಯ : ಹಾಳೆನಿಸಿದುದು ದೇಶವು 
ನಿರ್ಧನತ್ವನದಾಡುದು (ತಿಮ್ಮ, ೧-೧೯), [Ac] 
ನಿರ್ಧನಿಕ (ನಾ). ಹಣವಿಲ್ಲದಿರುವವನು; ಬಡವ; ದರಿದ್ರ: ನಿರ್ಧನಿಕ 
ಧನದ ಬಯಕೆಯಲ್ಲಿ ನಡೆವುತ್ತ ಎಡಹಿದ ಕಲ್ಲು ಪರುಷವಾದಂತಾಯಿತ್ತು 
(ಅವಚಂ, ೨೦೯-೯೪೦) ; ನಿರ್ಧನಿಕನಾಗಿಯಂ ಮತ್ತೆ ಬಿಡದೇ ದ್ಯೂತ 
ದುರ್ವಾಸನ (ಕುನ್ಮಾಸ, ೧೪-೨೪); ಮೃತನ ನಿರ್ಧಫಿಕನ ನಡುವಿರುವಂತರೆ 
ವಾವುದೊ ಕಾಣಿನು ನಾನು (ಇಂಚಾಸ. ೧೫೭-೫೭). [ಸಂ.) 


೧೩೧). 


೩-೪೯). 


ಸಿದ್ಧಾಂತ (ಭಾರದ. ೧೩೧). 


ನಿರ್ಧರ 


ನಿರ್ಧರ (ನಾ). ದೃಢವಾದುದು ; ಸ್ಥಿರವಾದುದು : ಅಂಗದ ಮೇಲೆ 
ಲಿಂಗ ಸಂಬಂಧವಾದ ಬಳಿಕ ಪ್ರಾಣನ ಮೇಲೆ ಜ್ಞಾನ ನಿರ್ಧಾರವಾಯಿಂತ್ತು 
ನೋಡಾ (ಅವಚಂ. ೧೬೮-೭೫೬) ; ಅನಿರುದ್ಧನ. ತಹೆನೆಂದು ನಗುತ 
ನಿರ್ಧರವಾಗಿ ನಂಬುಗೆಯಿತ್ತು ಬೀಳಂಕೊಂಡೆದ್ದಳು (ನೋಹತ. 1೧-೧೧). 

[Ao] 

'ಶಿರ್ಥರಂಗೈ (ಕ್ರಿ). ತೀರ್ಮಾನಿಸು ; ದೃಢಪಡಿಸು : ರಾಜೇಂದ್ರ 
ನುಕ್ತಿಯನೆಂತಾನುಂ ಮನದಡೆಗೊಂಡು ನಿಜಮಹತ್ವದರ್ಶನಾರ್ಥಮಿದು 
ಶಿನಕೃತಮಕ್ಕು ಮೆಂದು ನಿರ್ಧರಂಗೈದು (ರಾಜಕ. ೧೩-೨೬ ನ). 

[ನಿರ್ಧರ-- ಗೈ(-ಆಕೆಯ ೯ )] 

ನಿರ್ಥರಿಸು(ಕ್ರಿ).೧. ತೀರ್ಮಾನಿಸು; ನಿಶ್ಚಯಿಸು ; ನಿರ್ಣಯಿಸು : 
ಹರಿಯೆನೆ ಶಂಖ ಚಕ್ರಗಳಿಲ್ಲ ಸ್ಮರನೆನೆ ಆಲರಂಬಿಲ್ಲಿಂದ್ರನೆನಲು ಶರೀರದಿ 
ಕಣ್ಣುಗಳಿಲ್ಲವಾ ಜೀವಂಥರನೆಂದು ನಿರ್ಧರಿಸಿದಳು (ಜೀನಂಸಾಂ.೧೨-೩೪); 
ನರಚರಿತ್ರದ ರಾಮಚಂದ್ರಗೆ ಸರಿಣಯವ ಮಾಳ್ಪು ಜ್ಞುಗವ ನಿರ್ಧರಿಸಿ 
ಪಯಣೋದ್ಯೋಗನಂನನಾದನು ಸರಾಗದಲಿ (ತೊರರಾ. ೧-೧೨-೩) 3 
ಆರನುನೆಯೊಳಗಾದಂದೆಂದರಾರೆಂದು ನಿರ್ಧರಿಸಬಹುದು ಹೊಸಕೃ ತಿಯ 
ವಿರಚಿಸಿದಾಳೆಯ ಹೆಸರ ಹೇಳಿಂದನು ದರಹಾಸದಿಂದ ಭೂನರನು (ಭಲಚ. 
೬-೬). ೨. ಸ್ವೀಕರಿಸು; ಭುಜಿಸು : . ಇಂತು ಸರ್ವದ್ರನ್ಯವನು 
ಲಿಂಗಕ್ಕಿತ್ತು ಲಿಂಗಳಾಯದಿಂದ ಭೋಗಿಸಿ ಲಿಂಗಕ್ಕೆ ಭೋಗಿಸಲಿತ್ತು ಆ 
ಪ್ರಸಾದವ ತಾ ನಿರ್ಧರಿಸಿ . ೬ ಪ್ರಸಾದಿಯಾದೆನಯ್ಯಾ (ಚನ್ನನ, 
೬೦-೧೩). [ನಿರ್ಧರ4-ಇಸ್ಸು] 

ನಿರ್ಧರ್ಮಿ (ನಾ)- ಧರ್ಮಾಚರಣೆಯಿಲ್ಲದವನು ; ಧರ್ಮವಿಲ್ಲ 
ದವನು; ಧರ್ಮಬಾಹಿರ : ಧರ್ನಿ ನೀಂ ನಿರ್ಧರ್ವಿ ನಾಂ ನಿಕರ್ನಿ 
ನೀಂ ದುಷ್ಕರ್ನಿ ನಾಂ ನೀಂ ಸಶುಪ ನಾಂ ಪಶುವು (ಒಸಪು. 
ಮುರ್ಮಭಕ್ತರನೇ ಕೊಲುವ ನಿರ್ಧರ್ಮಿಯಾತನು ಸೂನೆಗಾಜನು 
೨೫-೩೧). [ಸಂ. ನಿರ್ಧರ್ಮಿನ್‌] 

ನಿರ್ಧಾಟಣ (ನಾ). ೧. ಸೋಲಿಸುವಿಕೆ ; ಹಿಮ್ಮೆಟ್ಟಸುವಿಕೆ : 
“ನಿರ್ಧಾಟಿಸು' .ಪರಾ. ೨. ಸೋಲಿಸಿದವನು ; ಗೆದ್ದವನು: 
ಏಕಾಂಗವೀರ ಸಂಗ್ರಾಮುಧೀರ ಪೊಂಬುಚ್ಚ ನಿರ್ದ್ವಾಟಿಣ ಸಾನಿಮಲೆ 
ನಿರ್ಲೋಟಖಣ ವೈರಿಕಾಳಾನಳ (ಎಕ. 11, ೧೪೨೩-೩೭; 1131). [ಸಂ.] 

ನಿರ್ಧಾಟಿಸು, ನಿಜ್ಜಾಡಿಸು ನಿರ್ಜಾಡಿಸು, ' ನಿರ್ಡಾಟಿಸು, 
ನೀರ್ಜಾಡಿಸು (ಕ್ರಿ). ೧. ಹಿನ್ಮೆಟ್ಟಿಸು ; ಸರಾಜಯಗೊಳಿಸು; 
ಸೋಲಿಸು : 'ರತಿಯಂ ನರ್ಧಾಟಿಪರ್‌ ಯೋಗಿಪುಂಗನರೆಂದಾ ಜಿನ 
ಮಂದಿರಕ್ಕೆ ಮಿಕಿದುಂ ಪಸೋಗಂ ಪ್ರಸೂನಾಯಂಧಂ (ಥರ್ನುನಾ. 
೨-೧೦೬). ೨. ಧಿಕ್ಕರಿಸು ; ತಿರಸ್ಕರಿಸು ; ಅವಮಾನಿಸು : ಚೇದಿ 
ನಾಥಂ ಜಗನ್ನಾಥನಂ ನಿರ್ಧಾಟಸಿ ನುಡಿದ ಸಮಯದೊಳ್‌ (ಜಗವಿ. 
೧೬-೪೬ ಬ). &. ಬಿಸುಡು ; ಎಸೆ: ಕಾಸಿನನರಂ ಕೊಂದು ನಿರ್ಧಾಟಸಿ 

ಮಾ, ೨-೩೦ ನ). ನಿಜ್ಜಾಡಿಸು : ೨. ಬಿಡು ಬಿಡು 
ಬೇಡ ಬೀಡಾಡಿತನದಿ ಬಂದು ಹಿಡಿದ ಸೆಜಿಗನೆಂಜಿನುತ ನುಡಿದು ನಿಜ್ಜಾ 

ಡಿಸಿ ನಿಲ್ಲದಲ್ಲಿಂ ಪೊಜಮಡಲಡಿಯಿಡುನೆನೆಂಬಾಗ (ನೇವಿ:ಸಂ. ೧೯-೮೯). 

೪. ಮಾರು; ಅತಿಕ್ರಮಿಸು: ನೈರಿಜಜ್ಞಾರನಾ ಕವಾಟನನು 

ಜಜ್ಞರಿ ನಾಡಲಾಗಳಿ ಕಿಚ್ಚು ಜಿಹ್ನೆಯ ನಿಜ್ಜಾಡಿಸುತ ಹಬ್ಬಿತೊಡನೆ 

(ಭರತ, ೨೯-೬೬). ನಿರ್ಜಾಡಿಸು :' ೧. ಪಕ್ಷಿನಾಹನನಂ ಗಜಾಸುರ 

ರಾಕ್ಷಸರು .ನಿರ್ಜಾಡಿಸಿದಪುದನೀ ಕ್ಲಿತಿಯೆ ಬಲ್ಲುದು (ಒಸಪು, ೫೪-೩೭). 

ನಿರ್ದಾಟಿಸು : ೧. ದುರ್ಧರನೆನಿಪ ಕರ್ಮಾರಾತಿಗಳನ್ನು ನಿರ್ಮಾಟಿಸಿ 

. ವರ್ಧಮಾನರಿಗೆಳಿಗುವೆನು (ತ್ರಿಪುಸಾಂ. ೧-೫) ; ನಿನ್ನ ತಂದೆ 
ಸೂರ್ಯಜಂಗೆ ನೈರಿಯಾಗಿರ್ದ ಯುನುನೆಂಬನಂ ನಿರ್ದಾಟಿಸಿಯಾತನ 


೪೬೮೫ 


0 


20 


25 


30 


35 


45 


ನಿರ್ಧಾರಣ 


ರಾಜ್ಯಮಂ ನಿನಗೆ ಕೊಟ್ಟೂ ಮಾಡಿದು ನಕಾರವುಂ .ನೆನೆಸೆ (ಪಣ್ಕಾಸ್ರ್ರ- 
೫-೫೩ ವು ; ತೋಟಿಗೆ ನಡೆದನು ತುರಂಕಬಲವನು ನದ ೯ ಟಪಶೌರ್ಯ 
ಗರ್ವದೊಳು. ನೀಂ ಶ್ರಿ (ಷೇಣನಾದಂದು. 
ಸತ್ಯಭಾಮೆಯಂಂ ಮಡುನೆನಿಂದೊಡೆ ತನ್ನಂ ನಿರ್ದಾಟಸಿ ಕಳೆಯೆ ಪೋಗಿ 
ಸತ್ತು (ಶಾಂತಿಪು, ೭-೪೨ ಎ) ; ಶಿವನೊಳ್‌ ದ್ವೇಸಮನುಚತನೆಂದುಸಿರ್ದ 
ಮಾತ್ಯನಂ ನಿರ್ದಾಟಿಸುವುದಕೃತ್ಯುಂ (ನೀವಿ. ೭-೩೮) ; ನಿಮ್ಮ ಬೆಸದಿಂ 
ಮಧುರೆಗೆ ಪೋಗಿ ಚೈನಸನುಯನುಂ ನಿರ್ದಾಟಿಸಿ ಸನಣರಂ ಸಂಹರಿಸಿ . : - 
ಬರ್ಪಲ್ಲಿ (ತ್ರಿಪುವಿ. ೩೩-೧೫೦ ನ). ೪. ಚಂದ್ರ ಸೂರ್ಯರನ£ರಣೆ ನಿರ್ದಾಟಪ 
ನಾಲ್ವತ್ತೆಂಟು ಕೋಟ ಪತಾಕೆಗಳಾ ಸೇನೆಯೊಳು ಸಘಾಟಯಿಂಡೆತ್ತಿ 
ನಡೆದುದು. (ಶ್ರೀಪಾಲ, ೧೩-೧೮೫). ೫. _ಹೀಡಿಸು ; ಹಿಂಸಿಸು: 
ಎಮಗೆ ತಾಯೊಡಹುಟ್ಟ ದನು ನಿರ್ಮಮತೆಯಲಿ ನಿರ್ದಾ [ಪಾಕಾಂ,ರ್ದಾಂ, 

ರ೯]ಓಸಿದನಾ ಕ್ರನುದಲೇ ಕಂಸಂಗೆ ಹಿಂಸಾಕೃ ತಿಯ. ರಚಿಸಿದೆವು. 
(ಕು! ೫-೧೦). ೬. ತಡೆ; ಅಡ್ಡಿಪಡಿಸು: ಊಟದ ನೆನ 
ದಿಂದೆದ್ದು ದಾಟ ನೀ ಪೋಗಲು ಬಿಡೆನೆನುತಲಿ ನಿರ್ದಾಟಸಿ ಪಿಡಿದಳು 


(ಕುರಾಸಾಂ: ೪೩-೬೭) ೨. 


ಸೆರೆಗೆ (ಜಿನರಾ. ೪-೭೧). ನೀರ್ಜಾಡಿಸು : ೪. ಇದುನುದಲ್ಲದೆ 
ಹರಿಯಂಜೇಂದ್ರ ತ್ರಿದಶರಂ' ನೀರ್ಜಾಡಿಸು [ಪಾಳಾಂ. ನೀಚಾಡಿಸು]ವ 
ಕೆಂಬುದು ವಿಚಿತ್ರಮೆ. - ಎ ನೀ ನೋಡು ತತ್‌ ಪ್ರಮಥರ ಮಹತ್ವ 


ನನು (ಒಸಪು. ೮-೫೧). (ನಿರ್ಧಾಟಣ- -ಇಸ್ಕು] 

ನಿರ್ಧಾಮಧೂಮ (ನಾ). ೧. ಕಿಂಚಿತ್ತೂ ಹೊಗೆಯಾಡಲು 
ಅವಕಾಶವಿಲ್ಲದಿರುವಿಕೆ. ೨. ಸರ್ವನಾಶವಾಗುವಿಕೆ; ಸರ್ವನಾಶ : 
ಆ ಮಹಾಭೂತದ್ವಯಂದ ಸಂಗ್ರಾಮದಲ್ಲಿ ನಿಜಬಲವನಧಿ ನಿರ್ಧಾಮ 
ಧೂಮವೆನಲೆ ಕೆಡುವುದ ಕಂಡು ಕಳನೊಳಗೆ (8: 
"ನಿರ್ಧೂಮಧಾಮ' ಹೋ. [ಸಂ-] 

ನಿರ್ಧಾಮಧೂನುಂ (ಅ). ೧. ಕಿಂಚಿತ್ತೂ ಹೊಗೆಯಾಡಲು 
ಅವಕಾಶವಿಲ್ಲದಂತೆ. ೨. ಸರ್ವನಾಶವಾಗುವಂತೆ : ಅರಸನ 
ದಾಳ್ವ ನಗರದ ತರುಣಿಯರುಡೆಯುರ್ಚಿದೊಂ . - - ಏಂ ಸೂರನೊ 
ಚೇತಃಪುರಮಂ ನಿರ್ಧಾಮುಧೂನುಮಾಗಿರೆ ಸುಟ್ಟಿಂ (ಅರ್ಥನೇ. ೫-೨). 

[ಇನಿರ್ಧಾಮಧೂಮ] 

ನಿರ್ಧಾರ (ನಾ). ನಿಶ್ಚಯ; ತೀರ್ಮಾನ : ನಿರ್ಧಾರವಾಗಿ ಎನ್ನಯ, 
ಸೌನುನಸಿನೊಳಿರ್ಹ. ನೂತನಯುಕ್ತಿಯಿಂದ ಮುದ್ಮಾಗಿ: ಸೇಳುವೆ 
ಶ್ರೀಕೃಷ್ಣ ನೊಮ್ಮನಿರುದ್ಧ ನ ಚಾರಿತ್ರಗಳನು (ಹೋಷೆತೆ. ೧-೩೫) ; ತದ್ದಿನ 
ದೊಳಣುಗನಂ ತಂದಜ್ಜಿಯೊಳಂ ಜಿಸುಟಿ ನಿರ್ಧಾರಮೆನಲು ನಾರದನೆಂದ 
(ನನನೋ೧೨-೨೯) ; ನಾನಿಂತು ನಿರ್ಧಾರ ಮಾಡಿಹೆನೀ ದಿನ ಹಣವಿಲ್ಲ 
ದೆನನೇ ದೀನ'( ನೊಖವು ಸಾಹಸದ ಕೆಲಸ: 
ಮಾಡುವೆನೆಂಬ ನಿರ್ಧಾರ ಸೂಚಿಸುವಂತಿತ್ತು (ಜೀನರಂ. ೨೨). [ಸಂ.] 

ನಿರ್ಧಾರಕ (ಗು). ೧. ನಿರ್ಧರಿಸುವ. (ನಾ). :೨. ನಿರ್ಧರಿಸು 
ವವನು. [ಸಂ.] 

ನಿರ್ಧಾರಣ (ನಾ). ೧. ನಿರ್ಣಯ ; ನಿಶ್ಚಯ. ೨. ವಿವರಣೆ ; 
ಸ್ಪಷ್ಟೀಕರಣ: "ಸಮಾಧಾನ, ನಿರ್ಧಾರಣ, ವ್ಯಾಖ್ಯೆ” (Explanation 
ಸಾರಿ. ೪೦). ಪುದಿಗುಂ ನಿರ್ಧಾರಣದಲ್ಲದೆಯೆಂಬ ದೆಕಾರಣೆಡೆಗೆ ಪಿರಿದುಂ 
ಕೋಪಂ (ಊನ. ೪೭). ೩. [ವ್ಯಾಸ] ಅನೇಕ ವ್ಯಕ್ತಿ, ವಸ್ತು 
ಮುಂತಾಮವುಗಳಲ್ಲಿ ಒಬ್ಬನನ್ನು ಅಥವಾ ಒಂದನ್ನು ಪ್ರತ್ಯೇಕಿಸಿ 
ಹೇಳುವುದು: ಕಮಲಂ ಕರ್ಮಕರಣಾದಿಕದಿಂ ಪ್ರಥಮಾದಿಭೇದ 
ನಿರ್ಧಾರಣ[ಷಾ೨7ಂ.ನಿರ್ಧಾರ]ದಿಂದದಂ ಹಡಿದು ನಿಲ್ವ ವಿಭಕ್ತಿ ಗಳೀಟಕಿ 
ನಿಕ್ಕುಂ (ಕವಿರಾ, ೧-೧೧೪) ; ಸಜಾತೀಯಂಗಳಾದವುಗಳಲ್ಲಿ ಕ್ರಿಯೆಯಿಂದ 
ಲಾಗಲಿ ಗುಣದಿಂದಾಗಲಿ ಯಾವದು. ನಿರ್ಧರಿಸಲ್ಪ ಡುತ್ತದೊ ಅದು ನಿರ್ಧಾ 


೧೨-೫೯-೧೦). 


ಚಾಸ. ೧೫೬-೬೭); 


ನಿರ್ಧಾರಣೆ 


ರಣವು. ಅದರಲ್ಲಿ ಸಷ ಸಪ್ತಮಿಸಾ ವಿಭಕ್ತಿ ಗಳೆರಡೂ ಪ್ರಯೋಗಿಸಲ್ಪ ಡುನವು 

[ಸಂ.] 

ನಿರ್ಧಾರಣೆ (ನಾ). ತೀರ್ಮಾನ; ನಿಶ್ಚಯ ; ನಿರ್ಧಾರ : ತಮ್ಮ 
ಎಡಗಣ್ಣ ನ್ನು ಕಿತ್ತು ಲಿಂಗಕ್ಕಿಡುನದಕ್ಕೆ ನಿರ್ಧಾರಣೆ ಮಾಡಿಕೊಂಡನರಾಗಿ, 
ತಮ್ಮ ಕಣ್ಣನ್ನು ಕಿತ್ತು (ಪುಂಾವಿ, ೮೮) ; ಆದರೂ ಅಂತಹ ಅಜ್ಞೇಯ 
ವಸ್ತುಗಳ ಚರ್ಚೆ - ವಿಮರ್ಶನೆಯು ವ್ಯರ್ಥನಲ್ಲ. ಕರ್ತವ್ಯ ನಿರ್ಧಾರಣೆಗೆ 
ತುಂಬ ಸಹಕಾರಿ (ಜೀನಾ ಸ: ೪): [ಸೆಂ. ನಿರ್ಧಾರಣ] 

ನಿರ್ಧಾರಿತ (ಗು). ೧. ನಿಶ್ಚಿತವಾದ; ಸ್ಪಷ್ಟವಾದ; ನಿರ್ದಿಷ್ಟ ನಾದ; 
ನಿರ್ಧಾರಿತಕ್ರಮದೆ ಪೇಜಿಕ್ವನು ದಾಹರಣಂಗಳಂ 

ನಿಷ್ಕೃಷ್ಟ ಅಥವಾ ನಿರ್ಧಾರಿತ ಕಾಲಮಾನ (Standard Time)- 
ಸ್ಥಳೀಯ ಕಾಲಮಾನ ರೀತ್ಯಾ ಒಂದೊಂದು ಊರಿಗೆ ಒಂದೊಂದು ಕಾಲ 
ಏರ್ಪಡುತ್ತಾ ಬಂದಲ್ಲಿ ಬಹಳ ರಗಳೆಗಿಡುತ್ತದೆ (ಭೂವಿಸ. ೨೦), (ನಾ), 
೨. ನಿರ್ದಿಷ್ಟ ವಾದುದು; ನಿಶ್ಚಿತವಾದುದು; ಸ್ಪಷ್ಟ ವಾದುದು ; 
ಇತರೇತರ ಕಾರಕ ಸಂಪ್ರತಿಪತ್ತಿ ಪರಸ್ಪರಂ ಸಮೂಹದೊಳೆಸೆವೊಂದತಿಶಯ 
ಗುಣದಿಂ ನಿರ್ಧಾರಿತಮಪ್ಪುದು. ಸಾರಮೆಂಬ ಸದಲಂಕಾರೆಂ (53 
೬೫೮). [ಸಂ.] 

ನಿರ್ಧಾರ್ಯ (ಗು). .೧. ಗೊತ್ತುಮಾಡಬೇಕಾದ. ೨. ನಿರ್ಣ 
ಯಿಸಲಾಗುವ. ೩. ದಿಟ್ಟತನದಿಂದ ವರ್ತಿಸುವ ; ನಿರ್ಧಾರ 
ವೃತ್ತಿಯ. (ನಾ). ೪. ದಣಿವಿಲ್ಲದುದು ; ನಿರಾಯಾಸ 
ವಾದುದು. ೫.' ಅಳುಕಿಲ್ಲದೆ ಕೆಲಸ ಮಾಡುವವನು; ದಿಟ್ಟತನ 
ದಿಂದ ಕೆಲಸ ಮಾಡುವವನು: “ನಿರ್ಧಾರ್ಯಃ, ಸತ್ವಸಂಪದಾ, 
ಅಪತ್ಸಂಪದಗಳಲ್ಲಿ ಒಂದೇ ರೀತಿಯಾಗಿರುವ : ಧೈರ್ಯಸಂಪತ್ತು ಗಳ 
ಸಂಗಡ, ಸಂಪನ್ನಃ - ಕೂಡಿಕೊಂಡಿದ್ದನನಾಗಿ, ಯಃ - ಯಾವನ್ನು 
ಕಾರ್ಯಕರ್ತಾ-ಕಾರ್ಯವನನ್ನು ಮಾಡುವನೋ 'ಅವನ ಹೆಸರುಗಳು” 
(ಸಿದ್ಧಾಂತಿ, ೩೨೫). [ಸಂ.] 

ನಿರ್ಧಾನನ (ನಾ). ೧. ಮುನ್ನುಗ್ಗಿ ಹರಿಯುವಿಕೆ; ಹೊರ 
ಹೊಮ್ಮುನಿಕೆ. ೨. ಶುದ್ಧೀಕರಣ ; ನಿರ್ಮಲಗೊಳಿಸುವಿಕೆ 

[ಸಂ.] 

ನಿರ್ಧಾಸ್ತ (ಗು). ೧. ನಿರಾಳವಾದ ; ಫಿಶ್ಚಿಂತವಾದ ; ನಿರಾತಂಕ 
ವಾದ. (ನಾ). ೨. ನಿಶ್ಚಿಂತ ವ್ಯಕ್ತಿ ; ನಿರಾಳ ಮನಸ್ಸ; 
ವಾಡೆಯ ಕ್ಷೇಮ ತನಗೆ ಹತ್ತಿತೆಂದು ರಾಚಪ್ಪ ಹೇಳಿದ್ದರಿಂದ, ಕಾಕಾ 
ನಿರ್ಧಾಸ್ತರಾದರು (ಬೀಸಹ. 11,೯); ರಾಹು ಮನೆಗೆ ಬಂದ ಬಳಿಕ ಅವ 
ರೆಲ್ಲರೂ ನಿರ್ಧಾಸ್ತರಾಗಿ ಮಲಗಿದರು (ನೋಜೀನ, ೧೨೯); ಅಣ್ಣನ ಪತ್ತೆ 
ಹತ್ತಿತೆಂದರೆ, ನಾನು ನಿರ್ಧಾಸ್ತಳಾಗಂವೆನು (ಹಂಸಾ. ೧೪೪). 

[--ಮರಾ. 'ನಿರ್ಧಾಸ್ತ] 

ಸಿರ್ಧಾಸ್ತತನ (ನಾ). ನಿರ್ಭಯತೆ ; ನಿಶ್ಚಿಂತತೆ : ಬಸ್ತಾನ 
ಶೀಕೆ. . . ಕೂತ ನಿರ್ಧಾಸ್ತತನ ಬಂದ ಮೇಲೆ, ಒಂದು ರನಿವಾರ 
ತಯ್ಯಜ್ಜೀ ಮಂಡಳಿಗೆ' ನನ್ನ ಗೆಳೆಯನನ್ನು ಕಾಣುವ ಕಾರಣ ತಿಳಿಸಿ . . ' 
ಬಾಗಿಲ ಮೇಲೆ ಟಿಕ್‌. , . ಟಕ್‌ ಟೀಂಕಾರ ಮಾಡಿದೆ. (ವೀಸಹ್ಮ 
11, ೩೫೩). [ನಿರ್ಧಾಸ್ತ 4 - ತನ] 

ನಿರ್ಧೂತ (ಗು). ೧. ಮೇಲಕ್ಕೆದ್ದ : ಹರಡಿದ ; ವ್ಯಾಪಿಸಿದ ; 
ಕಂಪಿಸಿದ ಚಾತುರಂಗದ ಚರಣಹತಿನಿರ್ಧೂತ ಧೂಳೀಮಯನಖಿಳ ದಿಗು 
ಜಾತನೆನೆ ಥಟ್ಟ ಣಕಿಯಲೇಜಿಸಿತು ೬ ೬೬ ಸೇನೆ (ಕುನ್ಯಮ್ರೋ.೧೮-೨೫); 
ದೊತರಹುದೇಯೆಂದು ರಿಫುನಿರ್ಧೂತಧೂಳೀಪಟಿಲ ರಿಪುಸಹಜಾತನನು 
ಬೆಸೆಗೊಳಲು (ತೊರರ. ೬-೬-೨೯). ೨. ಹೋಗಲಾಡಿಸಿದ; ಸರಿ 
ಹರಿಸಿದ; ನಿವಾರಿಸಿದ; ಆಂಭೋಧಿಯಂತೆ ಗಂಭೀರಾಶಯರು 


(ಭಾಷಾಭೂ, ೮೯ ತಾತ್ಪರ್ಯ), 


(ತನಿ ೧-೧೨೫) ; 


೪೬೮೬ 


0 


40 


ನಿರ್ನನಿಸು 


ಮಾದಿತ್ಯನಂತೆ ನಿರ್ಧೂತತಮಸ್ತಮರುಂ (ಅಘ. ೪-೯೫ ನ); ಆಸ್ತಮಿತೆ 
ಲೌತಿಕನು ಗುರುಭಕ್ತಿಸ್ತ ನನಸಾತ್ರೋತ್ತ ಮಂ ಮಾತೃಸ್ತ ವಸ್ತ ನ್ಯಾಹಿತಂ 
ನಿರ್ಧೂತಷಡ್ವರ್ಗಂ (ಬಸಪು. ೭-೨); ದ್ಯೂತದಲಿ ಮುನ್ನೇನನೊಡ್ಡಿದ 
ಸೋತನೇನನು ಶಿನ ಶಿವಾ ನಿರ್ಧೂತಕಿಲ್ಫಿ ಸನರಸನೆಂದಳು. ದ್ರೌಪದಾದೇವಿ 
(ಕುನ್ಯಾಸ. ೧೪-೫೨) : ನಿಜರುಚಿ ನಿರ್ಧೂತಯಮಿಹೃ ದಯತನುಸಂಪ್ರೀತಿ 
ಯೊಳೆನುಗೀಗೆ ಸೌಖ್ಯಮಂ ಶಿನಲಿಂಗಂ (೭೪೮೪, "1 ಸ್ವಚ್ಛ 
ಗೊಳಿಸಿದ; ತೊಳೆದ. [ಸಂ.] 

ನಿರ್ಧೂನನ (ನಾ). ೧. ಹೆಚ್ಚಾಗಿ ಅಲುಗಾಡಿಸುವುದು; ಕೊಡಹು 
ವುದು ; ನಡುಗಿಸುವುದು. ೨. ತೊಳೆಯುವಿಕೆ; ಶು 
ಗೊಳಿಸುವಿಕೆ. ೩. ಹೋಗಲಾಡಿಸುವವನು; ಸರಿಹರಿಸುವನನು: 
ಆನತಜನಕಲ್ಮಷನಿರ್ಧೂನನನೀ ಸಕಲಚಕ್ರ ನರಿಯ ಕೋಶಕ್ಕೇನೆಂಬೆಂ 
(ನಸ್ತನಂ. ೧೦-೬೬). [ಸಂ] 

ನಿರ್ಧೂಮ (ಗು).'೧. ಹೊಗೆಯಿಲ್ಲದ. (ನಾ). ೨. ಹೊಗೆ 
ಯಿಲ್ಲದುದು : ಮನುಜತನದ ವಿಕಾರಗಳ ತೊಲೆ ದನು ಬಳಿಕ ನಿರ್ಧೂಮ 
ವಾಗಿದ್ದನಲನಂದದಿ ಉಜ್ವಲಿಸಿದನು ದಿವೃತೇಜದಲಿ (ತಿನ್ಮುಸ್ವ. ೧-೪೬). 
೩. ನಾಶವಾದುದು; ಹಾಳಾದುದು: ಈ ಕ್ಷಣದಿ ಲಂಕೆ ನಿರ್ಧೂಮ. 
ನನು ಮಾಳ್ಪ ಭೂತ (ಪುರಂದ, ೪-೭೪-೬) 

ನಿರ್ಧೂಮ ಮಾಡು - ನಾಶಪಡಿಸು: : ಕಾಲನ ತೆತ್ತಿಗರ ನಿರ್ಧೂಮ 

ಮಾಡಿದ ಧ್ಯ್ಯಾನಪೂರ್ವಕದಿ (ನೂಸಷ. ೩೨-೧೦೪). [ಸೆಂ.] 

ನಿರ್ಧೂಮಧಾಮ (ನಾ). ೧. ಹೊಗೆಯೇಳದಂತಾದ ಮನೆ; 
ಸಂಪೂರ್ಣ ನಾಶವಾದ ಗೃಹ; ಪಾಳುಮನೆ: ಸೋಮಯಾಜಿ 
ಗೆಳಾಲಯಂ ನಿರ್ಧೂಮಧಾಮವದಾಯ್ತು (ಬಸಪ. ೫೪-೩೬). ೨. 
ಸಂಪೂರ್ಣ ನಾಶಪಡಿಸುವವನು ; ಪೂರ್ಣವಾಗಿ ಹಾಳುಮಾಡು 
ವವನು: ಸರನುಶೈ ನೋದ್ಧ ರಣಕರಣರು ಪರಸಮಯನಿರ್ಧೂಮಧಾಮರು 
ಪರಸಮುಯೆ ಕೋಳಾಹಳರು (ಬಸಪ. ೫೮-೫೨). "ನಿರ್ಧಾಮಧೂಮ' 
ಹೋ. [ಸೆಂ. ನಿರ್ಧೂಮಧಾಮನ್‌] 

ನಿರ್ಧೌತ (ಗು). ಚೆನ್ನಾಗಿ ತೊಳೆದ ; ಚೆನ್ನಾಗಿ ಶುಚಿಗೊಳಿ 
ಸಿದ : ನಿರ್ಧೌತಜಟಾಕಳಾಪನುಂ ಪೂರ್ಣಕಮಂಡಳಾಕಲಿತ ಕರತಳನುಮಾ 
ಗೆನ್ನಂ ಪರ್ಣಪುಟಿಡೊಳ್‌ ತಳೆದು . . . ಮುನಿಕುಮಾರರ್‌ ಚಿರಸ್ತು 
ನಿಜಾಶ್ರಮಕ್ಕೆ ಸೋಗೆವೋಗೆ (ಕಾದಂಪೂ. ೨೧೧). [ಸಂ.] 

ನಿರ್ನಂದನ (ನಾ). ಮಗನಿಲ್ಲದವನು; ಪುತ್ರಹೀನ : ದಿನನಾಥಂ 
ಜನನೋದಯಕ್ಕೆ ಐಡೆಳಕೊಳಿರಲ್‌ ನಿರ್ನಂದನಂ ನಿರ್ಧನಂ (ಜಾತಿ. ೧೮-೨). 

(ಸಂ) 

ನಿರ್ನಯ (ನಾ). ತೀರ್ಮಾನ ; ಕೊನೆ : ಜಯನಹುಡೆ ನಿರ್ವೇದದಲ್ಲಿ 
ನಿರ್ಭಯವಹುದೆ ಬಿಸುಸುಯ್ಲಿ ನಲಿ ನಿರ್ನಯನಹುದೆ ರಿಪುನ್ಫ ಸರಿಗಿದು ತಾ 
ನೀತಿನಾರ್ಗದಲಿ (ಕುನ್ಕಾಸ. ೧೭-೭); ಶ್ರೀಮತು ಹರಿಯಪಗಳೂ ಮಾಡಿದ 
ನಿರ್ನಯ (ಎಕ. (ತ). ಮುಳಬಾ. ೫-೧ ; 15ನೆಯ ಶತ). 

(<ಸಂ. ನಿರ್ಣಯ]. 

ನಿರ್ನವಿಸು, ನಿರ್ಬನಿಸು, ನಿರ್ಬಿನಿಸು, ನಿರ್ವನಿಸು, ನಿರ್ವಿನಿಸು 
(ಕ್ರಿ). ೧. ಚೆನ್ನಾಗಿ ಬಾಗು; ಹೆಚ್ಚು ಬಾಗು : ಅಮರರ 
ದಂತಿ ನಿರ್ನವಿಸೆಯಂಂ ಶಚಿ ನೀಡೆಯುಮಿಂದ್ರನಾಂತು ಸಂಭ್ರಮನುನನಾಗಿ 
ಬಾಗಿಕೊಳೆಯಂ ಂಜಿನಬಾಲಕನೇಜಕೆಯು೦ . . . ಉತ್ಸವಂ ಮನೋ 
ರನು ಹೃ ದಯಂಗಮಾನುಷಮು ಮಾಡುದು ಜನ್ಮದೊಳಿಂದ್ರ ನಂದ್ಯನಾ 
(೨7ಂತಿಪು. ೧೦-೧೨). ನಿರ್ಬನಿಸು: ೨. ಕುಗ್ಗು; ಕುಂದು: 
ಧನುವುಂ ಕರ್ಜಿನ ಬಿಲ್‌ ಗಡಂ ಗೊಣಕಿಯ ಮಂ ನೀರೇಜಸೂತ್ರಂ ಗಡಂ 
ನನೆಗಳ್‌ ಬಾಣಚಯಂ ಗಡಂತತನು ತಾಂ ಮತ್ತಂ ಮನಂ ನೊಂದು 


೩-೧). 


ನಿರ್ನಾಮ 


ನಿರ್ಬ [ಪಾತಾ0, ರ್ಬಿ]ನಿಪಂತಾರ್ದಿಸುತಿರ್ಪನುರ್ಚಿದೆರೆಯೊಳ್‌  ಪುಣ್ಣೆ 
ತ್ತ್ವರೆಂದಿಂತಿದಿಲ್ಲಿನಿಸುಂ ಮನ್ಮಥಶಸ್ತ್ರಕಲ್ಪ ನಿಂದು ದಲ್‌ ಬೇಜಕೊಂದು ಶಿಕ್ಪಾ 
ಕ್ರನುಂ (ಕನ್ಯಾನ ಒಟ). ನಿರ್ಬಿನಿಸು; ೨. ಮೇಲಿನ 
"ಕಾವ್ಯಾನ.' ಪ್ರಯೋಗದ ಪಾಠಾಂತರವನ್ನು ನೋಡಿ. 
ನಿರ್ವನಿಸು: ೧, ದಿನಕರನ ಮುಂಜಿ ಧಾತ್ರೀತನಯಂ ಕುಜನಿಂಡೆ 
ಮುಂದೆ ಭೃಗುತನಯಂ ನಿರ್ವಧಿಸದೆ. ನಡೆದೊಡೆ ಮಟಕಿ, ಬೇಟ್ಬಿ ನಿತುಂ 
ತಪ್ಪಿ ಲ್ಲದಕ್ಕುಂ (ಅಟ್ಟನು. ೭-೯೬). ನಿರ್ವಿಥಿಸು : ೨. ಅನಿತಿನಿತೆನಿಗದೆ 
ರಿಪುಬಲಮೆನಗಿನಿಸಂ ನೆಜಕಿಯದೆಂಬ ಬಗೆ ಬಳೆದಿರೆ ನಿರ್ವಿನಿಸಿದನಾ ಜಿನಚಂದ್ರಂ 
(ಶಿಇಂತಿಪು, ೪-೮) ; ಜಂಕರಿಸಂ ಕಾತರಿಸಂ ಮಾಂಕರಿಸಂ ಬೆಕ್ಕಸಂಬಡಂ 
ಬೆಕ್ಕರಿಸಂ ಹೂಂಕರಿಸಂ ನಿರ್ವಿನಿಸಂ ಜೀಂಕರಿಸಂ ಜಿನುಗನವನಿಸಂ (ಅಜಿಪು. 
೫-೮೯) ; ನಿರ್ನಿನಿಸಿ ಕಿನಿಸಿದಳವಳ" ದಿನಪನುದಯದೊಳ್‌ ಕಇಯ್ದಳರ್ಕ 
ಮಣಿಪುತ್ರಿ ಕೆಪೋಲ್‌ (ಲೀಲಾನ. ೧೪-೨೪). 

[-£ನಿರ್ನಮುನೈ ---ಇಸ್ಕು] 

ನಿರ್ನಾಮ (ಗು). ೧. ಹೆಸರಿಲ್ಲದ; ಹೆಸರಳಿದ : ಚರಿತ್ರೆಯಲ್ಲಿ 
ನಿರ್ನಾನು ವ್ಯಕ್ತಿಗಳು ಎಷ್ಟೂ ಜನ್ನ ಆಗಿ ಹೋಗಿಲ್ಲ. (ರೂಢಿ). ೨. ಹೆಸರಿಸ 
ಲಾಗದ : ಭಕ್ತನಿಧಿ ನಿರ್ದೇಹ ದೇಹಿ `ವಿರಕ್ತ ಗತಿ ನಿರ್ನಾಮ [ಸಾಂ 
ನಿರ್ನಾಮಿ] ನಾಮಿ ಚಿದುಕ್ತ ಮತಿ ನಿಃಶಬ್ದ ಶಬ್ನಿ . ವಿಭಾವ ಭಾವಿತನು 
(ಬಸಪ ೮-೫). (ನಾ). ೩. ನಾಶ; ಅಳಿವು; ಕೊನೆ : “ನಿರ್ನಾಮ 
ಮೆನಲ್‌ ನಾಶಂ” (ಭಾರನಿ. ೨೮) ; ಶ್ಯಾಮರಾಯನ. ನಿರ್ನಾಮಕ್ಕೆ ಹೊಸ 
ಕತ್ತಿ ನುಸೆಯಿತು (ಬಸಪ. 11, ೨೭೯). ೪. ಹೆಸರಿಲ್ಲದುದು : ಸತ್ತು 
ವೆನಿಸಿದ ಶಬ್ದ ನಿಃಶಬ್ಧಕ್ಕೆ ಬಾರದ ನಿಶ್ಯೂನ್ಯಲಿಂಗನೇ ಪ್ರಾಣವಾಗಿ ಚಿತ್ತು 
ವೆನಿಸಿ ನಾನು ನಿರ್ನಾಮಕ್ಕೆ ಬಾರದ ಸ್ವರೂಪು ನಿರೂಪಿಲ್ಲದ ಕರಣನೇ 
ಅಂಗವಾಗಿ ಉಭಯಸಂಪುಟಿದಿಂದ ಸಕಲನಿಷ್ಯಲವೆಸಸಿತ್ತು (ಉರಿಸೆ. ಕ. 
೨೦೭-೨೮೬). ೫. ಹೆಸರಿಲ್ಲದವನು ; ಹೆಸರಳಿದವನು ; 'ನಾಶವಾದ 


ವನು; ಸತ್ತವನು :' ಇಂದಿನಲಿ ಕಡೆ ತನಗೆ ನೇಣು ಪುರಂದರನು 
ನಿರ್ನಾಮನೈಸಲೆಯೆಂದು ಬಿಟ್ಟನು ಚೂಣಿಯನು ಪಟುಭಟರ ಬೊಬ್ಬೆ 
ಯಂಲಿ 


(ಕುವ್ಯಾಅ- ೧೨-೧೮) ; ತಾಮಸದ ಕೈದುಗಳಿನಿಂದಾ ರಾಮ 
ಲಕ್ಷ್ಮಣರೆಂಬ ನರರನು ಭೂನಿಯೊಳು ನರ್ನಾಮರೆನಿಸುನೆನಿಂದಿನಿರುಳಿನಲಿ 
(ಉತರ, ೩೯-೨೭). 

ನಿರ್ನಾಮ ಮಾಡು - ನಾಶಗೊಳಿಸು : 
ಹೊಕ್ಕು ಸಲೆ ನಿರ್ನಾಮ ಮಾಡುವೆನು (ಕೌತಿಲಾ, ೨೦-೭). 
ನಾಗು ಎ ಅಳಿದುಹೋಗು ; ನಶಿಸಿಹೋಗು ; 
ನಿರ್ನಾನುವಾಯಿತ್ತು ನಿಷ್ಟ ತ್ರಿಯಾಯಿತ್ತು . . 
ದೇನರಲ್ಲಿ ಶಬ್ದ 


ರಣದಲ್ಲಿ ರಾಮಸೇನೆಯ 
ನಿರ್ನಾಮ 
ನಾಶವಾಗು : 
« ಕೂಡಲ. ಚನ್ನಸಂಗಮ 
(ಚನ್ನನ. ಕ. ೬೬೦-೧೪೯೩) ; 


ಮುಗ್ಧ ವಾಯಿತ್ತ್ತು 


ನಿರ್ನಾಮನಾದುಡೆ ಬಿರುದು ಪಾಂಡವತಿವಿಂರರನಿಯೆಂಬ (ಕುನ್ಯಾಗ, 
೫-೨೬) ; ಈ ಮರುಳುತನನೇಕೆ ಬಲ ನಿರ್ನಾನುವಾಯ್ತಿ ಂದುಜ್ಬಿ ವಚಿ 
ಸುವ ಕೈಮೆಗಿದ ಕೋಯೆನುತ ಕನಿದೆಚ್ಚನು ಕಕುತ್ಸ್ಮಜನ (ತೊರ: 
೩-೬-೫೪). [ಸೆಂ. ನಿರ್ನಾನುನ್‌] 


ಶಿರ್ನಾಮಿಕೆ (ನಾ). ಹೆಸರಿಲ್ಲದನಳು : ತಾಮಿರ್ಬರುಂ ತಿರಿದು ತಂದಿಕ್ಕಿ 
ಡೆಂಜಲೆವುಟುನುಂ ತಿಂದು ಸೆಸರುವಿಲ್ಲದೆ ನಿರ್ನಾಮಿಕೆಯೆಂದು ಸೆಸರಾಗಿ 
ಬಳೆಯೆ (ಅವಿಪು, ೩-೩೪ ವ) ; ತಿರಿದು ತಂದಿಕ್ಕಿದೆಂಜಲುನುಗುಟಿಂನುಂ 
ಶಿಂದು ಫೆಸರುಮಿಲ್ಲದೆ ನಿರ್ನಾಮಿಕೆಯಾಗಿ ಬಳೆವನ್ನೆಗಂ (ಚಾಪುಂಪು. ೧೮). 
[ಸಂ. ನಿರ್ನಾವಿಂಕಾ] 
ಫಿರ್ನಾನೋದಕ (ನಾ). [ನೀಕೈ] ದಶವಿಧ 'ಪಾದೋದಕಗಳಲ್ಲಿ 
ಒಂದು; ಅವರ್ಣನೀಯವಾದಂಥ ತೀರ್ಥ : ಆ ಪಾಡೋದಕನನ್ನು 
ಅಂತಿಂತೆಂದು ಹೆಸರಿಡಲಿಲ್ಲವಾಗಿ ನಿರ್ನಾನೋದಕ (ಕರ್ನಾಕ. ೧೩೭). 


೪೬೮೭ 


30 


40 


45 


ನಿರ್ನಿಮಿತ್ತ 


"ದಶವಿಧ ಪಾಡೋದಕ', "ನಿರ್ಣಾನೋದಕ' ಪರಾ. 
[ನಿರ್ನಾಮ -- ಉದಕ್ಕ] 

ನಿರ್ನಾಯಕ (ಗು). ೧. ನಾಯಕನಿಲ್ಲದ ; ಮುಂದಾಳು ಇಲ್ಲದ. 
(ನಾ). ೨. ನಾಯಕನಿಲ್ಲದುದು; ಅನಾಯಕವಾದುದು : 
ನೀನಿರಲು ನಿರ್ನಾಯಕನೆ ಸೇನಾನಳಿ ಮಹಾದೇವ (ಕುನ್ಕಾಭೀ. ೯-೩೧) ; 
ಅಕಟಕಟ ಕುರುಸೇನೆ ನಿರ್ನಾಯಕನಲಾ ಹಾ ಎನುತ ಮಂತ್ರಿಪ್ರಕರ 
ಮಜುಗಿತು (ಕುನ್ಯಾಕ. ೧೪-೩೦). [ಸಂ.] 

ನಿರ್ನಾಳ (ಗು). ನಾಳವಿಲ್ಲದ; ನಾಳರಹಿತವಾದ : 
ಗ್ರಂಥಿ? ಪರಾ. [ಸಂ. ನಿರ್ನಾಲ] 

ನಿರ್ನಾಳಗ್ರಂಥಿ (ನಾ). ನಾಳವಿಲ್ಲದ ಗ್ರಂಥಿ ; ಒಳಗೇ ರಸ 
ಸ್ರವಿಸುವ ಗ್ರಂಥಿ: ಕೆಲವರು ಈ ಸ್ಥಿತಿಗೆ ನಿರ್ನಾಳಗ್ರಂಥಿಗಳ ಆಂತರಿಕ 
ಬದಲಾವಣಿಗಳು ಕಾರಣನೆಂದು ತಿಳಿಸಿರುತ್ತಾರೆ (ತಿನ್ಮುದ್ಧ. ೬೬) ; ಒಳ 
ಸ್ರವಿಸುವ ನಿರ್ನಾಳಗ್ರ ೦ಥಿಗಳು (60000717 812069) ಇವುಗಳ ಚೋದಕ 
ಸ್ರನಣಗಳು-“ಹಾರ್ಮೊನಳ್ಸ? ರಕ್ತದ ಹರಿನಿಗೆ ಪ್ರ ಪ್ರಸರಿಸುತ್ತ ವೆ (ಕೀಟಚಿ. 
೪೧) ; ನನ್ಮು ಕುತ್ತಿಗೆಯ ತಳದಲ್ಲಿ ಶ್ವಾಸನಾಳದ ಮಂಂದೆ ಒಂದು 
ಬಹುಮುಖ್ಯವಾದ ನಿರ್ನಾಳಗ್ರಂಥಿ ಇದೆ (ಗೃ ಹವಿ. ೨೪) 

[ನಿರ್ನಾಳ ಗ್ರಂಥಿ] 

ನಿರ್ನಿಕ್ತೆ (ಗು). ೧. ತೊಳೆದ ; ಮಡ ಮಾಡಿದ ; ಶುಚಿಗೊಳಿಸಿದ. 
೨. ವಿಶದವಾದ; ಸ್ಪಷ್ಟವಾದ : ನಿಹಿರಪ್ರ ಪ್ರದ್ಯೋತಿಸಂಧ್ಯಾಭನನ 
ಸಮಯಂದೊಳ್‌ ಪದ್ಮಿನೀಸಂಡದೊಳ್‌ ಪೊಡಟ್ನು ಹಬಿರ್ವೆರ್ದುಂಗುರಂ(?) 
ನೀರೊಳಗಣ ಮಂಗ್ಗುಳೊಳ್‌ ಸಿಲ್ಕಿ -ನಿರ್ನಿಕ್ಷ ಸತ್ಯಂ ಸಹಕೃತ್ಯಂ ಸೂರ್ಯ 
ಮಿತ್ರಾ ಹೈಯದಿನೆನಗೆ ತಾಕು ಸೇಜ್ವಂತಿರಿರ್ದಕ್ತು (ಸುಕುನೂ, 

ಅಂತು ಮಂತ್ರಿಗಳ್ವಿರೆಸು ನರ್ನಿಕ್ತಕಾರ್ಯನಾಗಿ ಮಜುದಿವಸ. 

ಮವಸರಂಗೊಟ್ಟು ಗಜಕರ್ಣದೂತನ ಮುಂಖಾನಲೋಕನಂ ಮಾಡೀ(ಪುಷ್ಪಪು- 

೩-೫೨ ವು. (ನಾ). ೩. ತೊಳೆದುದು ; ' ಮಡಿ ಮಾಡಿದುದು : 

“ನಿರ್ಥಿಕ್ತಂ, ಪ್ರಣ್ಸಾಳಿ5ಂ, ಧೌತಂ- ಈ ೩ ತೊಳೆಯಲ್ಪಟ್ಟುದು? 

(ಹೆಲಾಯು. ೬೮-೨೫೪). ೪. ಸ್ಪಷ್ಟವಾಗಿ ಕಾಣುವವನು : 

ಮೂಗರು೦. ಮೃ ದುಮಧುರನಿನಾವದಿಂ ನುಡಿಗುಂ ಕುರುಡರುಂ 

ನಿರ್ನಿಕ್ತರುಮಾಗೆ ಕಾಣ್ಣುಂ (ಪಸಾರ, ೫೬೮), 
ನಿರ್ಥಿಕ್ತಮಾಗು- ತಿಳಿಯಾಗು ; ಸ್ಪಷ್ಟವಾಗು ; ವ್ಯಕ್ತ ವಾಗು: 
ಮುನ್ನೋದಿದೋದಿಂಜಿನಗಿದು ಪಿರಿದಲ್ಲೆಂದು ಪೂಣ್ಣೋದಿದಂ ಗ್ರಂಥಾರ್ಥಂ 
ನಿರ್ನಿಕ್ರಮಾಗಲ್‌ (ಸುಕುನರಾ, ೩-೩೬), [ಆ.ಸಂ. ನಿರ್ಣಕ್ತ] 

ನಿರ್ನಿದ್ರತೆ (ನಾ). ನಿಪ್ರಿ ಬಾರದಿರುನಿಕೆ ; ನಿದ್ರಾಹೀನತೆ : “ 
ಹತ್ತದಿರುವುದು ; ನಿದ್ದೆ ಬಾರದ ಸ್ಥಿತಿ; ನಿರ್ಥಿದ್ರತೆ” (Insomnia. 
ಇಂಕಥಿ). (ಸಂ. ನಿರ್ಥಿದ್ರತಾ] 

ನಿರ್ನಿದ್ರೆ (ನಾ). ಎ ನಿರ್ನದ್ರತೆ: $ ಗೀದಿ, ರಕ್ತ ಭೇದಿ, ಹೊಟ್ಟಿ ನೋವು, 
ನಿರ್ನಿದ್ರೆ, ನೂತಿ, ಬಾಯಿಹುಣ್ಣು , ಗಂಟಿಲುಹುಣ್ಣು » ಉಪುಗಳ್ನು ಗಂಗೆ 
ಇದು ಸಂಜೀವನ (ಬಿಚಿಕಿ. ೪). (ಸಂ. ಸರ್ಕಿದ್ರಾ] 

ನಿರ್ಕಿನಿತ್ತ (ಗು). ೧. ಕಾರಣವಿಲ್ಲದ; ಉದ್ದೇಶವಿಲ್ಲದ ; 
ಅಕಾರಣವಾದ : ಸೊಲ್ಲೊರ್ಳ ಕ್ರಿಯಾತ್ಮಕಾವ್ಯಯನಿಲ್ಲಿ ಂಬುದು 
ಕೀಅಕಿದೆಂಬುದಾಕೀರ್ಣರ್ಥಂ ಬಲ್ಲರ್ಗೆ ನಿರ್ನಿಮಿತ್ತಾರ್ಥೊಲ್ಲಸಿತಂ ನಿರ್ನಿ 
ಕಿಂಬುದುಂ ನಿರ್ನೆರಮವ೦ (ಶಮದ. ೩೦೧). (ನಾ). ೨. ಕಾರಣವಿಲ್ಲ 
ದಿರುವಿಕೆ; ನಿಷ್ಕಾರಣ : ಅಕ್ಕಟೂ ಮುರುಳ್ಳುಂಬಿಗಳೇಕೆ ಸಂಪಗೆ 
ಗಳೊಳ್‌ ಪಗೆಗೊಂಡುವೊ ನಿರ್ನಿಮಿತ್ತದಿಂ (ರಮದ, ೧೧೭ ಪ್ರೋ), 
೩. ಸ್ವಚ್ಛ ಂದತೆ : “ಸ್ವಚ್ಛ ಂದಃ, 
ಈ ತನ್ನಚ್ಛಿ” (ಹಲಾಯ ೨೭-೮೯), 


"ನಿರ್ನಾಳ 


೩-೧೫) ; 


ನಿರ್ನಿಮಿತ್ತಂ, ಯದೃಚ್ಛಾ ಆಹಾ. 
[ಸಂ.] 


ನಿರ್ನಿಮಿತ್ತಂ 


ನಿರ್ನಿನಿಂತ್ತಂ (ಅ). ನಿಷ್ಕಾರಣವಾಗಿ ; ಅಕಾರಣವಾಗಿ : ಎಸೆವ 
ದರಹಾಸಪ್ರಭಾಸಪ್ರಸರನೆನ್ನ ೦ ನಿರ್ನಿನಿಂತ್ತಂ ಮಂಸುಕಿತೆನುತುಂ ಲಜ್ಜೆ 
ಯಂಂಂ ನಾಚಿಕೆಯಂ ಮೊಳೆವುತಿರೆ (ಬಸಪು. ೪೩-೧೧) ; ಕೌಸಲೆಗೆ ರಾಮನೆ 
ಮರಳ್ಳು ಬಂದಂತೆನೋಲ್‌ ನಿರ್ನಿವಿಂತ್ತಂ ತೋರ್ಡುದೆರ್ಜಿಗೆ ಧೈರ್ಯ 
ಜೋತಿ ಭೀಸಣನಿರಾಶಾ ತಮದ. ಮಧ್ಯೆ (ಶ್ರೀರಾಮಾ, ೧೧೬-೧೧೫). 

[ವ ನಿರ್ಕಿನಿಂತ್ತ] 

ನಿರ್ನಿಮಿತ್ತ ಹಸಿತ (ನಾ). ನಿಷ್ಕಾರಣವಾದ ನಗು : ಮೊಳೆನಲ್‌ 
ಶೋಭಿಸೆ ನಿರ್ನಿವಿಂತ್ರ ಹಸಿತಂ ಚೆಲ್ವಾಗೆ ಲಾಲಾಜಲಂ ತುಳುಕಲ್‌ ಬರ್ಪ 
ಕೊಡಲ ಮನಂಗೊಳಿಸಲಂಕಾರೋಹಳಿಚ್ಛೆ ಸ ಮಕ್ಕಳನಿರ್ಕೈಗಳಿನೆತ್ತಿ 
ಕೊಂಡು (ರಾಕುಂತ. ೧೦೫-೧೫). [ನಿರ್ನಿನಿಂತ್ತ + ಹಸಿತ] 

ನಿರ್ನಿಮೇಷ (ಗು). ೧. ಕತಿ ಕಪ್ಪೆ ಬಡಿಯದ: 
"ನಿರ್ನಿಮೇಷಾಕ್ಸಿ' ಸರಾ. (ನಾ). ೨. ಎನೆಯಿ ಕೃದವನು : 
ಅದಿತ್ಯಬಿಂಬಕ್ಕೆ ಯೋಗೀಂದ್ರನತಂದ್ರ 0ನಿರ್ಭಮೇಷಂ. ನಗನಿಕಟಹಟದ್ರ; ತ್ನ್ನ 
ಕೂಟಂಬೊಲಿರ್ದಂ (ಸಂರಾಮಾ, ೨-೧೪) ; ನಿರ್ನಿಮೇಷನಾ. ಜೃಶ್ವಮಂ 
ಮನಸಶ್ಚಶ್ಷುವಿಂ ನೋಳ್ಬ ವೊರ್ಲ ದಾನನೇಶ್ವರಂ ದೂರಗತದೃಷ್ಟಿ ಯಾದನ್‌ 
(ಶ್ರೀರಾಮಾ, ೩೪೬-೩೨೬). ೩. ದೇವತೆ: "ನಿರ್ನಿಮೇಷದ್ವೇಷಿ' 
ಸರಾ. [ಸಂ.] 

ಸಿರ್ನಿಮೇಷದ್ವೇಷಿ (ನಾ). ದೇವತೆಗಳ ಶತ್ರು; ರಾಕ್ಷಸ; ದೈತ್ಯ : 
ಅಂತನೇಕ ದುರ್ಣಯಂ, ನಿರ್ನಿಮೇಷ[ಪಾಠಾಂ.' ಅನಿಮಿಂಷ]ದ್ವೇಷಿ ಪುರ 
ದೊಳಾಗೆ ಸುವರ್ಣಕೇತು ಜೀಮೂತಪಥದಿಂದತಿನೇಗದಿಂ ಪೋಗೆವೋಗೆ 
(ಜಗನಿ, ೧೨-೪ ನ). . [ಸಂ. ನಿರ್ನಿಮೇಷದ್ವೇಷಿನ್‌] 

ನಿರ್ನಿಮೇಷಾಕ್ಷಿ (ನಾ). ಎವೆಯಿ ಕೃದ ಕಣ್ಣು; ಬಿಡುಗಣ್ಣು ; 
ಬಿಚ್ಚು ನ್ವಿಗಣ್ಣು : ಮಾನವೇಶ್ವರಂ ಮಾನಸಪೂಜೆಯಂ ರಚಿಸಿ ಬಾಹ್ಯ 


ಪೂಜೆಗೆ ಮನಂದಂದು ನಿಜೇಷ್ಟ ಲಿಂಗಮಂ ಕರಾಬ್ಜ ಪೀಠದೊ್ಳಿ ಲೆಗೊಳಿಸಿ 


ನಿರ್ನಿಮೇ ಸಾಕ್ಷಿಯಿಂ೦ ನಿರೀಕ್ಷಿಸಿ (ರಾಜಶೇ, ೧೩-೪೭ ವ). 
[ನಿರ್ನಿಮೇಷ -- ಅಕ್ಷಿ ] 
ನಿರ್ನಿರುಹರಣ (ಗು).' ೧. ನಿವಾರಿಸುವ. (ನಾ). ೨. ನಾಶವಿಲ್ಲ 
ದವನು ; ಅಳಿವಿಲ್ಲದವನು : ನಿರ್ನಿಷಯ - ನಿರ್ನರುಹರಣ ನಿರಸೂಯ 
ನಿರ್ವಾಣಪದ ನಿರ್ವಿಘ್ನ ನಿರತಿಶಯ ನಿಸ್ಸೀಮ , . . ನಿರ್ವಿಕಾರಾಕಾರ 
ಚಿತ್ತೆ $ಸು (ಬಸಪು, ೬೧-೪4). [-ಸಂ. ನಿರ್ನಿರ್ಹರಣ] 
ನಿರ್ನೀತ (ಗು). ತೀರಿಸಿದ; ಮುಗಿಸಿದ; ಪೂರೈಸಿದ : ತನ್ನಿಕಟ 
ದೊಳ್‌ ನಿಂದು ನಿರ್ನೀತನೇತನಯಣರುಂ ಶಸ್ತ್ರಾಘಾತಮರಣರುಮಾದ 
ಬಂಧುನೃ ಪಾಲರ ನಿಜಸಂಬಂಧಿಗಳ ಶರೀರದಹನ ಲೌಕಿಕನುಂ ನಿರ್ಬಂಧದೆ 
ಮಾಡಿಸಿದಂ ದೆಯೆಯಿಂ ಧರಣಿಪಂ (ಚಂದ್ರಪು. ೧೦-೧೦೫ ಪು). 
[ಸಂ. ನಿರ್ಣೀತ] 
ನಿರ್ನೀರದ (ಗು). ಮೋಡದಿಲ್ಲದ ; ಮೇಘವಿಲ್ಲದ : ನೀರದಮಾರ್ಗಂ 
ನಿರ್ನೀರದ ತುಷಾನಾಂಸುಪಟಿಳವಗೆಯಂಂ . . . ನಿರಂತರನಿರೆಯಿರೆ 
(ಶಾಂತಿಪು. ೧೨-೧೪ ವ). [ಸಂ.] 
ನಿರ್ನೆರ್‌ "ನಿರ್ನೆರಂ” ನೋ. 
ನಿರ್ನೆರ (ನಾ). ಆಧಾರವಿಲ್ಲದುದು ; ಆಶ್ರಯನಿಲ್ಲದುದು : ಮುಗಿ 
ಲಂತಸ್ಥಿರಮಪ್ಪ ಗಾಳಿಯಂತೆ ನಿರ್ನೆರನುಪ್ಪ . . . ಸಂಸಾರನುಂ ನಂಬಿ 
(ಧರ್ಮಾಮೃ. ೩-೧೮೬), [ನಿರ್‌- + ನೆರ್ಯ) 
ನಿರ್ನೆರಂ, ನಿರ್ನೆರ್‌ (ಅ). ಕಾರಣವಿಲ್ಲದೆ ; “ನಿಷ್ಕಾರಣವಾಗಿ ; 
ನಿರ್ನಿಮಿತ್ತವಾಗಿ : ನಿಚ್ಚ ಲುಖಿಂದ್ರ ನೋಲಗಡೊಳಂತಇ ಪಾಂಡು 
ರಾಜಂಗೆ, ನಿರ್ನೆರನುಪ್ಪೊ ೦ದಪಮಾನದಿಂದನಿನಿತೊಂದೂನತ್ವಮಪ್ಪ ಂತುಟೀ 
(ಪಂಪೆಭಾ. ೬-೧೭); ಈ ದಿಗ್ವಿಜಯಪ್ರಘಟ್ಟ ಕದೊಳುರ್ನೀಭೃತ್ಸಮಾಜಕ್ಕೆ 


೪೬೮೮ 


20 


25 


30 


3 


40 


45 


ನಿರ್ಬಂಧಿಕ 


ನೋಯಿಂಸಿದಂ ನಿರ್ನೆರಮೆನ್ನ; ನೆಂದು ಮೊಟಕಿಯಿಟ್ಟಿ ತಾಯ್ತೂ ರೂಪ್ಯಾ 
ಚಳಂ (ಶಾಂತಿಪು. ೧೧-೪೦) ; ನಿರ್ನೆರಂ ಬಂದನೆಂಬಕ್ಲಿ ನಿರ್ನಿಮಿತ್ತಂ ಬಂದ 
ನೆಂಬಪ ಪ್ರಥಮೆಯನಜತವುದು (ಶಮದ. ೯೦ ಪ ಪ್ರಯೋ) ; ಬಾಯಿ ಡದಿರೆಲೆ. 
ಚಾದಗೆಯೆ"; . . ನಿರ್ನೆರಮಬಲದಿರ್‌ (ರಾ: ಇನೂಶ್ವ ೧-೧೫). ನಿರ್ನೆರ್‌ : 4 
ಜದಿಯೆಂಬಾರಡಗಳ್ಳ ನೆನ್ನನುಜನಂ ಗೋವಿಂದನಂ ನಿರ್ನೆರುಯ್ವದುಂ(ಆದಿಪು. 
೩-೫೨) ; ನಿರ್ನಿಮಿತ್ತಾ ರ್ಥೊಲ್ಲಸಿತಂ ನಿರ್ನೆ[ಸಾಕಾಂ, ರ್ನಿ]ರೆಂಬಂದುಂ 
ನಿರ್ನೆರೆಮುಂ (ಶಮದ. ೩೦೧ ಸ. ಪ್ರಯೋ)... [-ಆನಿರ್ನೆರ] 

ನಿರ್ನೆಲಯ (7). (?): 'ಬಡಗಲ್ಲೇತು ನಿರ್ನೈಲಯ ತೆಂಕಣೇರಿಯ 
ಮೇಗಣ ಕವಿಲೆಯ. ಕಲ್ಸರಂ (ನಕ. 3111, ಸಾಗರ, ೧೦೮-೪೩ ; 1042). 
[P ಇದು ೧. "ನೀರ್ನೆಲೆ'. "ಎಂಬುದರ ಅಸಲಿಖುತವಿರಬಹುದು] 

ನಿರ್ನೇಸು "ನಿರ್ಣಯಿಸು' ನೋ. 

ನಿರ್ಬಂಕೆ (ನಾ). (?) : ಭರದುಣ್ಮುನಿಂದ್ರಿಯದ್ರನದಿರವಡು ನಿರ್ಬಂಕೆ 
ಪುಟ್ಟ ಸಿತನರ್ಣ€ ಬಂಧುರಮಧುರಾನ್ನು ಕೆಸಾಯೋತ್ಕರಕುಟಯೋರ್ಪ 
ಸತಿಯರೊಳ್‌ ದೊರೆಕೊಳ್ಳು ೦ (ಸುನ್ಮವಿ. ೧೦-೨೦). [1] 

ನಿರ್ಬಂಧ (ನಾ). ೧. ಸಟ್ಟುಹಿಡಿಯುನಿಕೆ ; ದೃಢಸಂಕಲ್ಪ: ನಿರಾಲ 
ಸೃದಿಂ ನಿರ್ಬಂಧದಿಂ ನಿರ್ವಿಕಲ್ಪದಿಂ ನೀಮಿರ್ನರುಂ ನಿಶ್ಚಯಮೋದು 
ವೊಡಾವುಮಾ ಮಾರ್ಗದಿಂಡೋದಿಸಿ ಪಂಡಿತರಾಗೆ ಮಾಟಿಕ್ಟಿಲ (ಸುಕುಮಾ, 
೨-೫೫ 5). ೨.: ಮೊಂಡುತನ ; ಹಠ; ಛಲ: ಇದಿರುಗಾಣದೆ 
ಕೊಲೆಗೆ ನಿರ್ಬಂಧದಲಿ ಬೆಸಸುವ ಕೃ ಸ್ಥ ನಕಟಾ ಮದಮುಖನೊ 
ದುರ್ಬೊೋಧಕನೊ ವಂಚಕನೋ(ಕುವ್ಯಾಭೀ. ೩-೨೮). ೩. ಬಲಾತ್ಕಾರ; 
ಬಲವಂತ;ಒತ್ತಾಯ: ನಿಂಧುನಿಯೋಗದಿನೆನಗನುಬಂಧಿಸಿದ ನುಹೋಪ 
ತಾಪಮದು ನೀಂ ಬರೆ ನಿರ್ಬಂಧದಿನನಳಟಿತಿದತ್ತ ದಜ೩೦ ಬಂಧುಗಳಿಂ 
ನೀನೆ ಬಂಧು ಜಗತೀಬಂಧೂ (ಚಂದ್ರಪು. ೫-೨೮); ವೃಥಾ ಪಾತಕವಿದೇಕೈೈ 
ಹೇಳು ಜಯಕಾಮಂಕರು ನಾವೊಲ್ಲದಡೆ , ನಿಮಗೇಕೀಸು ನಿರ್ಬಂಧ 
(ಕುಪ್ಯಾಕ. ಐಸಲೇ ವೈದೇಹಿ ನೀನಿಂದೀಸು ನಿರ್ಬಂಧದಲಿ 
ದಿಟ ಕ ಸ್ಲೈಸಲೇನಿದು ದೊಡ್ಡಿ ತೇ bt (ತೊರರಾ: ೩-೮-೩೪). ೪ 
ಬಂಧೆನನಿಲ್ಲದಿರುವಿಕೆ; ಬಿಡುಗಡೆ ; ಸ್ವಾತಂತ್ರ್ಯ ; ; ಮೋಕ್ಷ : 
ಸಿನ್ನಜಕೆಯ ನರಕನೆ ಮೋಕ್ಷ ನೋಡಯ್ಯಾ ನಿನ್ನನಜಾಯದ ವಂಂಕ್ತಿಯೆ 
ನರಕ ಕಂಡಯ್ಯಾ . . . ನೀ ಕಟ್ಟ ಕೆಡಹಿದ ಬಂಧನನೆ ನಿರ್ಬಂಧ 
ನೆಂದಿಸ್ಸೈ ನು (ಯಹಾಜೇ, ಕ. ೫೧-೧೩೨). ೫. ಅಡ್ಡಿ ; ತಡೆ; 
ಆತಂಕ : ನಿರ್ಬಂಧ ಮಾಡಿದವನ ಸ್ವಬಂಧ ಹೋದೀತೆ? (ಗಾಜಿ) 
ವಿರೋಧ; ವೈಮನಸ್ಯ ; ಜಗಳ: ಅನಾಮಿಕರೊಡನೆ ಕೆಳೆ ಗೋಷ್ಮಿ 
ಬಲದೊಡನೆ ನಿರ್ಬಂಧ ಧರ್ಮದ ನೆಲೆಯನಜಿಿಯದ ದಾನಿಗಳ ಸಿರಿ ಸುಳಿವ 
ಗಾಳಿಗೆ ಮಲೆನ ದೀಪವು ಕೇಳು ಧೃತರಾಸ್ಟ್ರ (ಕುಮ್ಯಾಉ.೩-೬೦). [ಸಂ.] 

ಸಿರ್ಬಂಧಗೊಳಿಸು(ಕ್ರಿ). ಬಲಾತ್ಕಾರಮಾಡು; ಒತ್ತಾಯಪಡಿಸು: 
ಪ್ರಸಭಂ, ಬಲಾತ್ಕಾರಃ, ಹಕಃ- 4 ಬಲಾತ್ಕಾರದ ಹೆಸರು ; ಬಲವಂತ. 
ಮಾಡುವಿಕೆ ; ನಿರ್ಬಂಧಗೊಳಿಸುನಿಕೆ(ಸಿದ್ದಾಂತಿ. ೨೩೨). 

[ನಿರ್ಬಂಧ + ಕೊಳ್‌, 4 - ಸು] 

ನಿರ್ಬಂಧನ (ನಾ). ೧. ಬಿಡುಗಡೆ: 'ಚನ್ನಮಲ್ಲಿಕಾರ್ಜನಯ್ಯಾ ನೀ 
ಕಟ್ಟ ಕೆಡಹಿದ ಬಂಧನನೆ ನಿರ್ಬಂಧನ[ಪಾ320, ನಿರ್ಬಂಧ]ನೆಂದಿಪ್ಪೆನು 
(ಮುಹಾದೇ. ಕ. ೫೧-೧೩೨). ೨. ಮೊಂಡುತನ; ಹಠಮಾರಿತನ ; 
ಛಲ : ಎಲೆ ಸುಯೋಧನ ಕೃಷ್ಣರಾಯನ ಆಳಲಿಸುವರೇ: ಲೋಭವೀ 
ನೆಗ್ಗಳದ ನಿರ್ಬಂಧನವು ಸ್ರ್ರಾಜ್ಞರಿಗುಚಿತವಲ್ಲ (ಕುನ್ಯಾಉ. ೯-೯). [ಸಂ.] 

ನಿರ್ಬಂಧಿಕ (ನಾ). ಒತ್ತಾಯ ಮಾಡುವವನು : ಪೀನಗ್ರಹರಿಂಡೆ 
ಕೆಲವಣಕೊಳ್‌್‌ ವತ್ವನಿಲ್ಲ- ಅಚ್ಚ ಮಲ್ಲಿಕಾ- ಅಚ್ಚೃಮಲ್ಲಿಗೆ. . .ನಿರ್ಬಂಧಿಕ: 
-ನಿಬ್ಬಂದಿಗ, (ಕಮದ. ೨೯೨ ಪ್ರಯೋ), "ಧಿಬ್ಬಂದಿಗ” ಪರಾ. [ಸಂ-] 


೨೬-೩೫) ; 


ನಿರ್ಬಂಧಿಗ 


ನಿರ್ಬಂಧಿಗ (ನಾ). ಬಲವಂತಮಾಡುವವನು ; ನಿರ್ಬಂಧಪಡಿಸು 
ವವನು : ಆಂದಳದ ಮುಂದೆ ನಂದಿಸಿಕೊಂಡಿಹೆನೆಂದು ತ್ರಿನಿಧನ ಹೆಜಿ್ಕ 
ಹಿಂಗಿ ಮಾಡುವ ನಿರ್ಬಂಧಿಗನ ನೋಡಾ (ನೋಳಿಮಾ. ೧೬-೫೯). 

[ನಿರ್ಬಂಧ ---ಇಗ] 

ನಿರ್ಬಂಧಿಸು (ಕ್ರಿ). -ನಿರ್ಬಂಧಗೊಳಿಸು : ಭೂನಧೂನರ ಕೇಳಿದೆ 
ಸಂಭಾವನೋಚಿತವಿನಿತಲೇ ನಂತ್ತಾವದಕೆ ನಿರ್ಬಂಧಿಸುವವರಲ್ಲೆಂದನಾ 
ಮುನಿಪ (ತೊರಲ. ೧-೯-೨೭) ;' ತಂಜಿಯೆ' ಕೂಡ ಈಗನನು ರಾಘು 
ವನ್ನ ತೆಗೆದುಹಾಕಬೇಕೆಂದು ನಿರ್ಬಂಧಿಸಿದನು (ಮೂಲಾನ. ೧೪೬). 

[ನರ್ಬಂಧನ 4--ಇಸೂ] 

ನಿರ್ಬದ್ಯ (ಗು). ೧. ಕಟ್ಟುಹಾಕಿದ; ಬಿಗಿಯಾಗಿ ಬಂಧಿಸಿದ. 
೨. ಬಲಾತ್ಕಾರಕ್ಕೆ ಒಳಸಟ್ಟ. [ಸಂ-] 

ನಿರ್ಬನಿಸು "ನಿರ್ನವಿಸು' ನೋ. 

ನಿರ್ಬಯಲು "ನಿರ್ನಯಲು' ನೋ. 

ನಿರ್ಬಲ, ನಿರ್ಬಳ (ನಾ). ೧. ಬಲವಿಲ್ಲದುದು : ವಾತವಿಕಾರದಿಂದ 
ಅನರ ಕಾಲುಗಳು ನಿರ್ಬಲವಾದುವು (ಜನಜೀ. ೪). ೨. ಕಸುವು ಕಳೆದು 
ಕೊಂಡವನು ; ಶಕ್ತಿಹೀನ ; ದುರ್ಬಲ. 'ನಿರ್ಬಳ : ೨. "ನಿರ್ಬಳ 
ನೆನೆ ತಾಂ ಕ್ಷೀಣಮಾಂಸಂ” (ನಸ್ತುಕೋ. ೭೪-೪೧). [ಸಂ.] 

ನಿರ್ಬಲೆ (ನಾ). ಬಲಹೀನೆ ; ಅಬಲೆ : ನಿನ್ನ ಬಲದಿ ನಾ ಬಾಳುತಿಹೆನೆ 
ನಿರ್ಬಲೆಯಂ ಸಬಲೆಯಂತೆ (ಕರ್ನಾಕ. ೪೨೭). [ಸಂ. ನಿರ್ಬಲಾ] 

ನಿರ್ಬಹಣ (ನಾ). ನಡೆಸುವಿಕೆ; ನಿರ್ವಹಣೆ : ಇಬ್ಬರಂಧಕರದ 
ಆೊಳಗೆ ಪುರನಿರ್ಬಹಣನಹುದೊಬ್ಬನಿಂ ನುತ್ತೊಬ್ಬಸಿಂಡಲೆ ಕರ್ಮವಹು 
ದವು ಪಾದಪಾಣಿಗಳು (ಸಿಭಾಗ. ೪-೧೭-೧೯). [-ಆಸಂ. ನಿರ್ವಹಣ] 

ನಿರ್ಬಳೆ "ನಿರ್ಬಲ' ನೋ. 

ನಿರ್ಜಾಣ "ನಿಬ್ಬಾನ' ನೋ. 

ನಿರ್ಜಾಧ (ಗು). ೧. ತಡೆಯಿಲ್ಲದ ; ವಿರೋಧವಿಲ್ಲದ. (ನಾ). 
೨. ಬಾಧೆಯಿಲ್ಲದಿರುವಿಕೆ ; ತೊಂದಕೆಯಿಲ್ಲದಿರುವಿಕೆ; ನಿರಾತಂಕ 
ವಾಗಿರುವಿಕೆ : ನಿರ್ಜಾಧವಾಗಿ ಪ್ರನೇಶಿಸಿಜೆನು (ಕಳ್ಳಾ. ೬೧). 
೩. ವಿರೋಧವಿಲ್ಲದುದು ; ಎಡುರಿಲ್ಲದುದು : ಸಾಧುಸಮಾಧಿ 
ಸರೇಂಗಿತಬೋಧಂ ನಿರ್ಜಾಧ[ಪಾತಾಂ,ನಿರ್ವಾದ]ಮಪ್ಪು ದಂತದು ಸೂಕ್ಷ್ಮಂ 

[ಸಂ.] 


(ಕಾನ್ಯಾನು ೬೩೪) 


1 
ರ್ಬಾಧಂ (ಅ). ಅಡ್ಡಿಯಿಲ್ಲದೆ ; ಆತಂಕವಿಲ್ಲದೆ: ತನ್ಮಧ್ಯದೊಳ್‌ 


ಸೊಡರಿರ್ಪಂತಿರೆ ಚಕ್ರರತ್ನ್ನಮ ದಜಿಕೊಳ್‌ ನಿರ್ಬಾಧನಿಂರ್ದತ್ತು ಪೆರ್ವಡೆ 
ವಾರಾಶಿಯೊಳಿರ್ದ ಭೈತ್ರದೊಳಗೆಂದೆತ್ತ ೦ ತೆರಳ್ಸಿರ್ದವೊಲ್‌ (ಅವಿಪು. 
೧೩-೬೦). [ಆನಿರ್ಬಾಧ] 
ನಿರ್ಜಾಧಕ (ನಾ). ತೊಂದರೆ ಕೊಡದಂತಹುದು ; ಅಡ್ಡಿ ಮಾಡ 
ದುದು; ನಿರುಪದ್ರವಿಯಾದುದು : ನುಕರಕೇಶನನಸ್ತ್ರ ನಿರ್ಬಾಧಕನೆ 
ಯಕಟಕಟೈೈಹಿಕಾಮಂಸ್ಮಿಕಳೆ ಸಲ್ಲದ ಮುತಿಯ ಮನದಲಿ ನೆನೆದನೇ 
(ತೊರ, ೬-೨೬-೬೩) ; ಅವನನ್ನು ನಿರ್ಬಾಧಕವಾದ ಕ್ರ್ರೀಡಾಸಾಧನ 
ವನ್ನಾಗಿ ಉಸಯೋಗಿಸಿಕೊಳ್ಳು ತ್ರಿದ್ದೆನು (ರಾವಿಜ, ೩೦). [ಸಂ.] 
ನಿರ್ಬಾಧಿತ (ಗು). ೧. ತೊಂದರೆಗೊಳಗಾಗದ ; ನಿರಾತಂಕವಾದ. 
(ನಾ). ೨. ಕಾನೂನಿಗೆ ಸಂಬಂಧಿಸಿದಂತೆ ಒಬ್ಬನನ್ನು ಅಸರಾಧ 
ದಿಂದ ಮುಕ್ತಗೊಳಿಸುವಿಕೆ,--ಮಾನ್ಯಗೊಳಿಸುವಿಕೆ : ಇತರ. 
ಯಾವನೊಬ್ಬನನ್ನೇ ಆಗಲಿ, ಭಾರತ ರಾಜ್ಯಕ್ಷೇತ್ರದೊಳಗೆ ಸೇನಾ 
ನಿಧಿಯು ಜಾರಿಯಲ್ಲಿದ್ದ ಪ್ರದೇಶದಲ್ಲಿ ವ್ಯವಸ್ಥ ಯನ್ನು ರಕ್ಷಿಸುವುದಕ್ಕಾಗಿ 
ನಡೆದಿಸಿದೆ ಯಾವುದಾದರೂ pe ಸಲುವಾಗಿ 
ನಿರ್ಬಾಧಿತ ಮಾಡಬಹುದು (ಭಾಧಾನ. ೨೦). [ಸಂ] 


«. ಅತನು 


೪೬೮೯ 


20 


30 


40 


45 


ನಿರ್ಜೀಗ 


ನಿರ್ಬೀಜ (ನಾ). ೧. ನಪುಂಸಕನಾದವನು; ಪುಂಸ ತ್ವವಿಲ್ಲದವನು. 
೨. [ಯೋಗ] ಸಮಾಧಿಯ ಎರಡು .ಪ್ರಕಇರಗಳಲ್ಲಿ' ಒಂದು; 
ನಿರ್ವಿಕಲ್ಪ ಸಮಾಧಿ; FP ಸಬೀಜಸಮಾಧಿಯಲ್ಲಿ ಧ್ಯಾ! ಕ ಮಾಡ 
ಲ್ಪಡುವ ವಸ್ತು ವಿನಲ್ಲೇ ಚಿತ್ತವು ಅನ ಕಾಗ ತುಡ ನಿರ್ಜೀಜ 
ಸಮಾಧಿಯಲ್ಲಿ ಯಾನ ವ್ಯಾಸ ಇರವೂ ಇಲ್ಲದೆ ಚಿತ್ತವು ಲಯಾಭಿ 
ಮುಖವಾಗಿರುವುದು : ಸಮಾಧಿಯೆಂಬ ಯೋಗವು ಸಂಪ್ರಜ್ಞಾತ 
ಅಸಂಪ್ರಜ್ಞಾತ ಅಥವಾ ಸಬೀಜ ನಿರ್ಬೀಜ, ಸಾಲಂಬ ನಿರಾಲಂಬ ಅಥವಾ 
ಸವಿಕಲ್ಪ ನಿರ್ವಿಕಲ್ಪ ನೆಂದು ಎರಡು ಪ್ರಕಾರವು (ಹಿಂದಸಾ, ೧೦೭). 

[ಸಂ.] 

ನಿರ್ಬದ (ನಾ). [ಗಣಿತ] ಒಂದು ದೊಡ್ಡ ಸಂಖ್ಯೆ ; ಹೆತ್ತು 
ಅರ್ಬುದ :' ಅರ್ಬುದಹಸ್ತದೊಳರ್ಚಿಸಿ ನಿರ್ಬುದನೇತ್ರದಿಂ ನೋಡಿ ಶಿವ 
ನಿಮ್ಮಡಿಯಂ ಖರ್ವಜಿಹ್ವೆಯೊಳು ಕೀರ್ತಿಸಿ ಕೊರ್ಬುನೆನು (ಶಂಕಕಂ. 
೩೦-೧೧೬) ; ಐದರ್ಬುದಜೊಳಗ್ನಿಯ ದನು ಬಳಸಿಕೊಂಡೈದಂನಿರ್ಬುದ 
ದೊಳಂ ವಾಯಂನದ ಬಳಸಿಕೊಂಡೈದುಕರ್ಬಯೊಳಗಾಕಾಶವದ ಬಳಸಿ 
ಕೊಂಡಾ ಮಹಾಕರ್ಬವೈದಹಂಕಾರಮಂತದ 'ಬಳಸಿಯ್ಕೈದಂ ಪದ್ಮ 
(ವೀಠೈಪು. ೪-೧೩-೮); ಹರಿಯು ಪಿಡಿತಂದು ಮುನೆಯೊಳಗೆ ಘೋರದಿಂ. 
ನುೂಖನಿರ್ಬುದವರ್ಷಸರಿಯಂತರೆಂ ಸೆಜಕಿಯನಿಟ್ಟು ದಿಯಾ (ಚೆಬಪು. 
೫೨-೧೬); ಕೋಟಿ ದಹಕೋಟ ಶತಕೋಟಿ ಅರ್ಬುದ ನಿರ್ಬಾದ ಖರ್ವ 

.. ಇವು ೩೨ ವುಘಡಣೆ ಹೆಸರುಗಳು (ಭಾಸ್ಕರ, ೧೧-೭). 

[<ಸೆಂ. ನ್ಫರ್ಬುದ] 

ನಿರ್ಬುದ್ಧ (ನಾ). ತಿಳಿಗೇಡಿ; ದಡ್ಡ; ಮಂದಮತಿ: ಬುಡ್ಧರಿರಲಿ 
ನಿರ್ಬುದ್ಧ। ರಿರಲಿ, ಅನ್ಯಾಯಿ ನ್ಯಾಯಿ ಇರಲಿ... ಇದು pe 
ಜೀನನಾಟ ಬೇಲೂರ ಸಲ್ಲು ಕನ್ನಡಿಸಿದಂತೆ ನಡೆದೀತು. ಎಂದು ಮಾಟ? 
(ಸೂರ್ಯಪಾ. ೫೯-೧). [ಸಂ] 

ನಿರ್ಬುದ್ಧಿ (ಗು). ತಿಳಿಗೇಡಿಯಾದ; ದಡ್ಡತನದಿಂದ ಕೂಡಿದ; 
ಅಜ್ಜಾ, 'ಸದಿಂದಿರುವ : ಒಬ್ಬರಿಗಾಳಾಗಿ ಒಬ್ಬ! ರನೋಶೈಸುವ ನಿರ್ಬುದ್ಧಿ 
ಮನುಜರನೇನೆಂಚೆ (ಬಸನ. ೪ ೬೧೮) ; ಸೇನದಲುಳ್ಳೊಡೆ ಪ್ರಾ ವಧೆ 
ಯಪ್ಪುದೆ ೬.೬ ೬ ಪರ್ವತದಲ್ಲಿ ಉಳ್ಳೊಡೆ ಹೋದವರು ಸಂ ಬಪ್ಪರೇ 
ನಿರ್ಬುದ್ಧಿ ಮಾನನರನೇನೆಂಬೆನು ಮನ ವಚನ ಕಾಯ ಶುದ್ಧ ವಾಗಿರ್ಪಾತನ 
ಹೃದಯದಲ್ಲಿ ನಿಮ್ಮ ಕಂಡೆ (ನಚಸಂ. ೨೨೦-೬೯). [ಸಂ.] 

ಫಿರ್ಜುದ್ಧಿ ಗೊಳ್‌ (ಕ್ರಿ). ಏನೂ ತಿಳಿಯದಾಗು ; ದಿಗ್ಗ ಮೆ 
ಗೊಳ್ಳು : ಜೀವಾತ್ಮ ಅಂತರಾತ್ಮನ ಸುದ್ದಿಯ ಬೆಸಗೊಂಬಡೆ "ನಜ 
ಕೇಳಿ pe ಹುಸಿಯ ಸಂಕಲೆಯಾಗಿದ್ದಲ್ಲಿ ಕಾದುಕೊಂಡಿದ್ದೆ ನೊಬ್ಬ ಕಥೆ 
ಕನಸ ಮಾಡಿ ಹೇಳುತ್ತಿದ್ದ ನೊಬ್ಬ 'ಸಂಾಸರೆಕ್ಕೆ ಹೋಗಿ ಸಮನ 
ಸುದ್ದಿಯ ಕೊಂಡುಬರುತ್ತಿಪ್ಪ ಅನರಿಬ್ಬರನೂ ds ಮೆಟ್ಟ ಹೋಹಾಗ 
ಕೋಶ ನಿರ್ಬುದ್ಧಿ ಗೊಂಡಕ್ತ್ರು pA ಕ. ೯೨೬). [ನಿರ್ಬುದ್ಧಿ + ಕೊಳ್‌] 

ನಿರ್ಬುದ್ಧಿ ತನ (ಫಾ). ದಡ್ಡತನ; ಮೂರ್ಯತನ : ಗರಂ 
ಮುನೆಯೆಂ ಕಾದಿರಿಮೆಂಬಂತೆ ನಿರ್ಬುದ್ಧಿ ತನದಿಂ ಪೇರೆನಗೆಂದಿರ್ದೊಡೆ 
ಶಾಶ್ಚತಸುಖಂ ದೊರೆಕೊಳ್ಳದು. (ಧರ್ನೊನ್ಸು. ೭೧೯೭). 

[ನಿರ್ಬುದ್ಧಿ 4 -ತನ] 

ನಿರ್ಜಿಗೈ ನಿಬ್ಬೆಗ (ನಾ). ೧. ವಿರಕ್ತಿ ; ವೈರಾಗ್ಯ : ಉಸಿರ್ದೌ ನೀಂ 
ನಿನ್ನ ನಿರ್ಬೇ[ನಾಲಾಂ. ರ್ನೇ]ಗಮುನಜದೆನಿದಂ ಶಕ್ತಿ ಯೊಳ್‌ ಮಂಕ್ತಿಯಂ 
ಸಾಧಿಸಲಕ್ಕುಂ (ಆದಿಪು, ೩-೪೪) 1 ಗಂಧತ್ಯೈ! ಲದಿಂ ಶಿರೋಭ್ಯಂಗನಂ 
ಗೆಯುಖ್ಯತ್ತು ಮೊಂದು ನರೆಯಂ ಕಂಡು ನಿರ್ಬೇಗದಿಂ ಸ್ವಯಂಬರಗಮನ 
ನಿರಾದರನಾಗಿರ್ಪೆದುಂ (ಚುವುಂಪು, ೨೪೪). ನಿಬ್ಬೆಗೆ; ೨. ದುಃಖ; 


ಮಹಾಖರ್ಥ . 


ಚಿಂತೆ : ಸುಖನ ಹಡೆದೆನೆಂದು ಹಡೆದಡೆ ಇಚ್ಚೆಗೆ [ಪಾಳಾಂ. ನಿಬ್ಬೆಜಿಗ] 


ನಿರ್ಜೈಲು 


ದಿಂದ ಕೈಕೊಂಬುದೀ ದು।ಖನ (ಸಿದ್ಧವ. ಕ. ೨೦-೫೯). ೩, ಮನಸ್ಸು 
ಕದಡುವಿಕೆ ; ಉಜ್ವೀಗ : ನಿಬ್ಬೆಆಗುವಟ್ಟು ಸೌಂದರಿಯೊಬ್ಬು ಳಿ 
ಗೊಂಡಳದುಣ್ಮದೀಕ್ಷಿಸಿ ನೃ ಪನಂ ಬಿಬ್ಬೋಕ0 ಕುಡಿವರಿಯಲ್‌ ನಿಚ್ಛೆಗದೆ 
ನಿನಗಕಾರಣಹಸನಮದೆಂದಳ್‌ (ಉದ್ಭಟ,೧೧-೨೩). [ಸಂ. ನಿರ್ನೇಗ] 

ನಿರ್ಬೈಲು  "ನಿರ್ನಯಲು' ನೋ. 

ನಿರ್ಜೋಧೆ (ನಾ). ನಿಶೀಷವಾದ ಉಸದೇಶ,--ಬೋಧೆ : 
ಬೋಧೆಯ ಬೋಧಿಸಿ ಉಂಬನರೆಲ್ಲರು ಸಾಧಾರಣಕ್ಕಿೀಡಾದರು 
ನಿರ್ಬೋಭೆಯ ಹೇಳುವ ಹಿರಿಯರೆಲ್ಲರು ಬಾಗಿಲ ಕಾವುದಕ್ಕೊಳಗಾದರು 
(ನೋಳಿಮಾ, ೧೦೨-೪೦೬). [ಸೆಂ ನಿರ್ಜೋಧ] 

ನಿರ್ಜಾಜ (ನಾ). ಸಹಜತೆ ; ಸ್ವಾಭಾವಿಕತೆ : ದುಷ್ಟರಂ ದುರ್ಜ 
ನರಂ ಸಿಂಹಾಸನದ್ರೊ ಹರನುಜದಿಅಂದುತ್ತುಂಗಮಂ ವೀರಸಿಂಹಾಸನಮಂ 
ನಿರ್ಬ್ಯಾಜದಿಂಸ್ಟೇಅಕಿದನತುಳಬಳಂ ರಾಯಬೆಂಕೊಳ್ವದೇನಂ (ಸೌಇಇ, 
XX, ೯೩-೨೧; 7).  [ಸಂ. ನಿರ್ವಾಜ] 

ಫಿರ್ಭಂಗ (ನಾ). ನಾಶವಿಲ್ಲದವನು ; ಅಂತ್ಯವಿಲ್ಲದವನು : ತುಂಗ 
ತರಂಗಗಂಗಾಜಲಸಂಗಕುರಂಗಧರೋತ್ತ ಮಾಂಗ ನಿರ್ಭಂಗ ನಿರಂಗ... 
ಚಿದಂಗನಾಪ್ರಿಯಾ (ಶಬಶಂ. ೫-೨೬). [ಸಂ.] 

ಸಿರ್ಭಯ (ಗು). ೧. ಹೆದರಿಕೆಯಿಲ್ಲದ ; ಭಯವಿಲ್ಲದ; ಭೀತಿ 
ಯಿಲ್ಲದ: ಭವವಿಲ್ಲಧ ಭಯವಿಲ್ಲದ ನಿರ್ಭಯ ಚೆಲುನಂಗೊಲಿಡೆ ನಾನು 
(ಮುಹಾದೇ. ಕ.೧೦೮-೨೫೦) ; ಈ ವಿಕಲ್ಪವ ಬಿಟ್ಟು ನಿರ್ಭಯಭಾವಭರದಲಿ 
ಹೊಡೆದು ನೋಡು (ಪ್ರಭುಲೀ. ೧೯-೨೭). (ನಾ). ತೆ ಭಯವಿಲ್ಲ 
'ದಿರುವಿಕೆ ; ನಿರ್ಭೀತಿ; ಧೈರ್ಯ: ಧನದಲ್ಲಿ ಶುಚಿ ಪ್ರಾಣದಲ್ಲಿ 
ನಿರ್ಭಯ ಇದಾವಂಗಳವಡುವುದಯ್ಯಾ : . . ನಿರಾಶೆ ನಿರ್ಭಯ ಕೂಡಲ 
ಸಂಗಮದೇವಾ ನೀನೊಲಿದ ಶರಣಂಗಲ್ಲದಿಲ್ಲ (ಬಸನ. ೮೫೪) ; ತನುವಿನಲ್ಲಿ 
ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತ ದಲ್ಲಿ ನಿರ 
ಪೇಕ್ಷೆ . . . ಜ್ಞಾನದಲ್ಲಿ ಪರನಮಾನಂದನೆಡೆಗೊಂಡ ಬಳಿಕ ಸೌರಾಷ್ಟ್ರ 
ಸೋಮೇಶ್ವರಲಿಂಗವು ಬೇಲಲ್ಲ ಕಾಣಿರೊ (ಅದನ. ೨೦-೪೮). 
೩. ಭಯವಿಲ್ಲ ದಿರುವನನು : ನಿರುಪಮಾನ ನಿರಧಿಕ ನಿರ್ಭಯ ... . 
ನಿಜ ನಿರ್ಮಾಯ ಚಿತ್ತೆ ವಸು (ಬಸಪು. ೬೧೧೪೪) ; ಈತ ಶುಚಿ ರುಜುನೀತ 
ಸಿಸ್ಪೃ ಹನೀತ ನಿರ್ಭಯಸೀತ 'ನಿರ್ಮಳನೀತ ರಾಗದ್ವೇಷರಹಿತನು ಪಾರ್ಥ 
ನೋಡೆಂದ (ಕುನ್ಯಾಅ. ೭೧೩೬) ; ನಿರಘ ನಿರೀಹ ನಿರ್ಭಯ ನಿರಾಶ್ರಯ 
ನಿಶ್ಚಲ . . . ಜಯಶಂಕರ ನಿರ್ಜಡ ಶಾಂಭನೀಧವಾ (ಶಬಶಂ. ೫-೨೪). 
೪. ಕ್ಷೇಮ ; ಸುರಕ್ಷತೆ ; ಸುಭದ್ರತೆ ; ಅಪಾಯರಹಿತತೆ. [ಸಂ.] 

ನಿರ್ಭಯತೆ (ನಾ). ಎ ನಿರ್ಭಯ ೨ : ಈತನು ಶತ್ರುವೇ ಆಗಿದ್ದರೆ. , , 
ನಿರ್ಭಯತೆಯಿಂದ ಮನೆಯೊಳಗೆ ಹೇಗೆ ಬರುತ್ತಿದ್ದ (ಜನಿನನ್ತಾ. ೯೩). 

[ಸಂ. ನಿರ್ಭಯತಾ] 

ನಿರ್ಭಯತ್ತ (ನಾ). ಇ ನಿರ್ಭಯ ೨: ಶೌರ್ಯನಾವುದು ನಿನಗೆ 
ದಾನವವರ್ಯ ಹೇಳ್ಳಿ ನಿರ್ಭಯತ್ವವಿದಾರ್ಯ ಜನ ಮೆಚ್ಚು ನವೊಲಿದೆ. 
ನೀನೆನಲು ಬಲಿ ನುಡಿದ (ತಿನ್ಮುಶಾಂ. ,೬-೮೨).. [ಸಂ.] 

ನಿರ್ಭರ (ಗು). ೧. ಹೆಚ್ಚಾದ; ಅಧಿಕವಾದ; ಅತಿಶಯವಾದ: 
ಜಾತಕರ್ಮೋತ್ಸವದೊಳ್‌ ಪರಿಜನಮುಂ ಪುರಜನಮುವೊಸಗೆ ಮರು 
ಳ್ಗೊಂಡು ನಿರ್ಭರಕ್ತಿ ಡಾರಸಪರವಶರಾದಾಗಳ್‌ (ಅದಿಪು, ೭-೧೧೧ ನ) ; 
ಧರ್ಮಂ ನಿರ್ಭರಸಾರ್ವಭೌಮಪದಮಂ ಧರ್ಮಂ ಸುರೇಂದ್ರತ್ವಮಂ ... 
ಧರ್ಮಂ ಧಾರ್ಮಿಕನಪ್ಪ ನಂಗೆ ಕುಡುಗುಂ ನಿರ್ವಾಣಕಲ್ಯಾಣಮಂ 
(ಸುಕುಮಾ.. ೬-೪೨) ; ಚತುರ್ದಶಲೋಕಮನೆಯ್ದೆ ಗರ್ಭದೊಳ್‌' ಧರಿಯಿ 
ಸಿದಚ್ಯುತಂ ಬಳೆಯೆ ತನು ್ನ ದರಾಂತರಜೊಳ್ಳ ತದೀಯ ನಿರ್ಭರಭರ 
ದಿಂದವಾದ ಗಮನಾಲಸನೃತ್ತಿಯನೇನನೆಂದಪೆಂ 


(ಜಗವಿ.. ೨-೯೮). 


೪೬೯೦ 


20 


40 


45 


ನಿರ್ಭರಯೌವನ 


೨. ತುಂಬಿದ; ಪೂರ್ಣವಾದ : ತರಳತರಲೋಚನಂ ನಿರ್ಭರರಾಗರಸಂ 
ಮುಖಾರನಿಂದಂ ನಿನ್ನಾ ದೊರೆಕೊಳಿಸಿದೊಸಗೆಯೆ ೦ ಬಂಧುರಂ (ಕವಿರಾ. 
೩-೧೬). (ನಾ). ೩. ರಭಸ; ಜೋರು; ವೇಗ; ತೀವ್ರತೆ : 
ಆದಿತ್ಯೇಂದುಗಳನಾವರಿಸಿತಾ ಪರಿನೇಷನತಿಸಿರ್ಭರಡೊಳನಿಲಂ ಬೀಸಿದನು 
(ಬಸಪು. ೬೧-೧೧) ; ಕ್ರೋಧಶಿಖಿ ಕರಣೇಂದ್ರಿಯಾದಿಗಳ ತುಜುಗಿದಂತಃ 
ಖೇದನುಂತ್ರಾಕ್ಷರಕೆ ಜನನಿಕೆಯಾದುದೈ . ನಿರ್ಭರದ ' ವೀರಾವೇಶದಲಿ 
ಪಲ್ಲಟಿಸಿದನು ಭೂಪ (ಕುನ್ಮಾಗ. ೫-೩೧) : ಕೆಂಗಣ್ಣಳಿಂ ನೋಡಿ 
ನಿರ್ಭರದಿಂ ಗರ್ಜಿಸಿ ಕೋಡೊಳೀಡಿಇಿಯಲಾರ್ಪಿಂ ಬರ್ಪಸಂದೃಪ್ತ 
ಸಿಂಧುರಮಂಲ ಪಾಯ್ದು ಪಳಂಚಿ ' ಪೊಯ್ಲನಸಿಯಿಂ ಧೀರೋತ್ತನುಂ 

ಧೀವರಂ (ಶಬಕಂ. ೪. ಕ್ರೌರ್ಯ ; ಕಠೋರತೆ : 
ನಿಲ್ಲದೆ. ನಿಬ್ಬರಕೆ ಓಡಿಸುವುದು ನಿರ್ಭರನೆನಿಸಿಕೊಂಬುದು. (ಅಶ್ವಟೀ. 
೨೫-೯). ೫. ತುಂಬಿದುದು; ಪೂರ್ಣವಾದುದು : ವ್ಯಾನೋಹ 
ನಿಲ್ಲದ ಪ್ರೇಮ ನಿರ್ಭರನಿರಲಿ (ನುಂಕುಕ, ೭೫೭) ; ಆನಂದನರ್ಥನನ. 
ಜೀವನ ಸರ್ವಾಂಗಸುಂದರವೂ ತತ್ವಾನುಭನಬಂಧುರವೂ ಭಕ್ತಿ ನಿರ್ಭರವೂ 
ಆಗಿತ್ತು. (ಧೃನ್ಯಾಲೋ. ೫೫೪ ಪಂಕ). ೬. ಎಡೆಬಿಡದ 
ಪ್ರಯತ್ನ : "ಛಲದಿಂದ ಮಾಡುವ ಸಾಧನೆ. [ಸಂ.] 

ನಿರ್ಭರಂ (ಅ). ಹೆಚ್ಚಾಗಿ ; ಅಧಿಕವಾಗಿ; ಅತಿಶಯವಾಗಿ : 
“ ಅತಾಂತವತ್ಯಂತಮುತೀವಬಾಢಂ . ,. . ನಿರ್ಭರಮಿಂತಿವೆಲ್ಲಂ ಕೃತ 
ಕ್ರಿಯಾಭೂಮವಿಶೇಷಣಂಗಳ್‌? (ನಸ್ತುಕೋ. ೧೧೬-೩೪); ಸ್ಮರನಸ್ತ್ರ 
ಸವಿಂತಿಯೆದು ನಿರ್ಭರಮಂಗಮನುರ್ಚಿ' ಪೋಗೆಯುಂ. ಪೋಬಟಿಕಿಯಂ. 
ದೊರೆಕೊಳಿಸಲಾಗದು (ಕವಿ. ೩-೧೮೫) ; ಆ ಕೊಳನಂ ಬಳಸಿ ಬಂದಿ 
ನಿರ್ಭರಮಾಗಿ ಜೊಬ್ಬಿಆೌ ದಬ್ಬರಂಗೆಯ್ನು (ಗದಾಯು. ೭-೧ ನು. [ಸಂ] 

ನಿರ್ಭರಗರ್ಭ (ನಾ). ತುಂಬಿದ ಬಸಿರು ; ಪೂರ್ಣವಾದ ಬಸಿರು : 
ಅಂತು ನಿರ್ಭರಗರ್ಭ[ಪಾತಾಂ. ಗರ್ಭನಿರ್ಭರ] ಪ್ರದೇಶದೊಳರಾತಿಗಳ್ಳಂತೆ 
ಕಾಲಂ ದೊರೆಕೊಳ್ವಂತೆ ಪ್ರಸೂತಿಕಾಲಂ ದೊರೆಕೊಳೆ (ಸಂಸೆಭಾ. 
೧-೧೨೬ ನ) ; ಬಂಬಲ ಬಾಡಿದ ರೂಪು ಗಾಡಿಯಂ ನೂರ್ಮಡಿ ಮಾಡೆ 
ಮೇಳದವಳಂ ಸತಿ ನಿರ್ಭರಗರ್ಭಭಾರದಿಂ ನೆರ್ಮಿ.ನಿಮಿರ್ಚುವಳ ಪುರುಳಿ 
'ಯೊಳ್ಳ ರಿಹಾಸನಚೋನಿಳಾಸಮಂ (ಮುಲ್ಲಿಪೆ. ೪-೧೧೦). [ನಿರ್ಭರ ಗರ್ಭ] 

'ನಿರ್ಭರತೆ (ನಾ). ಹೆಚ್ಚಳ ; ಅತಿಶಯತೆ; ಗಾಢತೆ: ಮೌನದ 
ನಿರ್ಭರತೆ ಹೆಚ್ಚಾಗಿ . . . ಅನಿರೀಕ್ಷಿತವಾದ ಸ್ಫೋಟಕ್ಕಾಗಿಯೇ ಕಾದು 
ನಿಂತಿದೆ (ಸ್ವದರ್ಶಿ. ೪) ; ಕೊರಳ ನಗುವಿನಲ್ಲಿ ಕೃತ್ರಿಮ 'ಕೋಮಲತೆಯೂ 
ನಿರ್ಭರತೆಯೂ ಒಟ್ಟು ಗೂಡಿದ್ದವು (ರಕ್ತಧ್ವ. ೩೦೭). [ಸಂ. ನಿರ್ಭರತಾ] 

ನಿರ್ಭರಭಕ್ತಿ (ನಾ). ಅತಿಶಯವಾದ ಭಕ್ತಿ ; ಅಧಿಕವಾದ ಭಕ್ತಿ: 
ಜಿನ ನಿನಗಶೋಕಲಾಂಛನಮಾಯ್ತಾ ಜನನಂ ಗೆಲ್ಲು ದಅಿಿಂದೆಂಬವೊಲುಲಿ 
ದುದು ಚಂಚರೀಕರನದಿನಶೋಕಂ ಎಂದು ನಿರ್ಭರಭಕ್ತಿ ಯಿಂ ಸ್ತು ತಿಯಿಸಿ 

ಮತಿಯೊಳ್‌ ನಿರ್ಭರಭಕ್ತಿ ಕಣ್ಮಲರೊ 
ಳಾನಂದಾಶ್ರು ಮೆಯ್ಕೊಳ್‌ ಸಮುದ್ಧ ತರೋಮುಂ ಮುಖದೊಳ್‌ ವಿಲಾಸ 
ಮೆಸೆಯುತ್ತಿರ್ಪನ್ನ ನಿಂಂತೆಂದರಾನತಮೂರ್ಧರ್‌ (ಜಗವಿ, ೩-೫) ; ಪುರದ: 
ತೆಲ್ಲಿಗರಯ್ವ ತೊಕ್ಳಲುಗಳು. ನಿರ್ಭ್ಯರಭಕ್ತಿ ಯಂ ಸೆೊಂಟಗೆ 
ಯೆಣ್ನೆಯಂ ಪ್ರತಿದಿನಮಾಚಂದ್ರಾರ್ಕ್ಯತಾರಂ ಕೊಟ್ಟರು (ಸೌಇಇ, ೫X, 
೧೯೧-೨೫; 1215). [ನಿರ್ಭರ + ಭಕ್ತಿ] 

ನಿರ್ಭರಯಾೌವನ (ನಾ). ತುಂಬುಹರೆಯ ; . ಪೂರ್ಣಯಾವನ : 
ಒದನಿದ ನಿರ್ಭರಂರೌವನ [ನಾಂ2ಂ. ಯವ್ವನ]ಮದದಿಂ ಮೆಯ್ಮಲಕೆದು 
'ಕಂಭಮೆಂದು. ಮಣಿಸ್ತಂಭದ ರುಚಿಯನಲಘುಕುಚಭಾರದೆ ಜೋಲ್ಡು 
ಮಲಂಗಿ ನಗಿಸಿದರ್‌ ಕೆಳದಿಯರಂ (ಕಾದಂಪೂ. ೧೦೦೩). 


೩-೫೭). 


(ಮಲ್ಲಿಪು.. ೧೪-೨೨೭) ; 


[ನಿರ್ಭರ 4 ಯೌನನ] 


ನಿರ್ಭರರಾಗ 


ನಿರ್ಭರರಾಗ (ನಾ). ಅತಿಶಯವಾದ ಪ್ರೀತಿ, ಅನುರಾಗ : 
ನಿರ್ಭರರಾಗದಿನಂದು ನಿಜಾರ್ಭಕನಂ ಜಾತಕರ್ಮಮಂ ನಿರ್ಮಿಸಿದಂ . . - 
ಸುಪುಣ್ಯನಿಭ್ಛವಂಶವರೇಣ್ಯಂ (ಸೀಮಿಫ. ೪-೨೩). [ನಿರ್ಭರ 4 ರಾಗ] 
ಫಿರ್ಭರನಿಲಾಸ (ನಾ). ಅತಿಶಯ ವಾದ ಶೋಭೈೆ,--ವೈ ಭವ : ಪೂಜೆ 
ಯಲ್ಲಿ ನೈನುರೆದೊರಗಿ ಲಿಂಗನಶವಾಗಿರುವ ಸಣ್ಮುಖಸ್ವಾನಿಗಳ 
ಶಿವಾದ್ವೈ ತಭಕ್ತಿಯ. ನಿರ್ಭರನಿಲಾಸವನ್ನು ನೋಡಿ... (ವಚಸಂ. 12೦೭1, 
ಒಳಗೆ ಸ್ರನೀಶ). [ನಿರ್ಭರ 4- ವಿಲಾಸ] 
ನಿರ್ಭರಸ್ವೇದಡ (ನಾ). ಅತಿಯಾದ ಬೆವರು: ನಿರ್ಭರಸ್ವೇದಸಲಿಲ 
ಸೇಚನದಿಂ ನಯಂಬಣೆದ  . . ನಿಶ್ವಾಸಸನನನಿಂ ಪರಿಮಳಮಂ ಬೀಜುವ 
ವಧೂವರರಾಗವಿಸಯವಲ್ಲರಿ ಫಲಿತಮಾದುದು (ಜಗವಿ. ೨-೫೨ ನ). 
[ನಿರ್ಭರ + ಸ್ವೇದ] 
ನಿರ್ಭರಾನಂದ (ನಾ). ೧. ಅಧಿಕವಾದ ಆನಂದ ; ಅತ್ಯಾನಂದ: 
ವಿಾಾಜಾಂವರಾರೆಮ್ಮುಮನೆಂಬ  ದೋರ್ಬಲದಗುರ್ನಿಂ ನಿರ್ಭರಾನಂದದಿಂ 
[ಸಾ9ಂ, ದಿರ್ಷರಾನಂದದಿಂ]ದವರಿರ್ನರ್‌ ಮನುಜರ್‌ ತನೂಭನನುಮುಂ 
ಕೊಂದೆನ್ನನಾಡಂ ಪರಾಭನಮುಂ ಪೊರ್ದಿಸಿ ನಿರ್ದಯಂರ್‌ ಬಗೆಯೆದಿರ್ದರ್‌ 
ದಂಡಕಾರಣ್ಯಡೊಳ್‌ (ಪಂರಾಮಾ. ೯-೪೬). ೨. ಅತ್ಯಾನಂದವುಳ್ಳ 
ವ್ಯಕ್ತಿ. [ನಿರ್ಭರ -- ಅನಂದ] 
ನಿರ್ಭರಾನಂದೆ (ನಾ). ಅತ್ಯಾನಂದನನ್ನುಳ್ಳ ವಳು : ಈ ದೇಹ 
ಲಾನಣ್ಯವಾದಂ ವಿಂಗುಶಿರ್ಕುಂ ತನ್ಮಹಾಭಾಗನ ನುಡಿಯಿದಳ೨ಂ ಸತ್ಯ 
ವಾಗಿರ್ದುದಲ್ಲೇ ಎಂದು ನುಡಿದ ಮದಲೇಖೆಯ ಮಾತಿನೊಳ ನಿರ್ಭರಾ 
ನಂಜೆಯಾಗಿ ಕಾದಂಬರಿ ಮಹಾಶ್ವೇತೆಗಂ . . . ಪ್ರಿಯತಮಾಕೃ ತಿಯಂ 
ತೋಜಲ್‌ (ಕಾದ೦ಉ. ೬೩೧). [ಸೆಂ. ನಿರ್ಭರಾನಂದಾ] 
ನಿರ್ಭರಾಲೋಕ(ನಾ). ಕ್ರೂರವಾದ ನೋಟ; ಕ್ರುದ್ಧವಾಗಿ 
ನೋಡುವಿಕೆ ; ತೀವುದೃಷ್ಟಿ : ಲಿಂಗಣ್ಣ :--(ಕಿಂಚಿತ್ಕಾಲದ ಬಳಿಕ, 
ತೆಪ್ಪತ್ತು, ಎದ್ದು ಕುಳಿತು, ಹುಚ್ಚನಂತೆ ಸುತ್ತ ನೋಡಿ "ವಿಕ್ರಮರಾಯ 
ನಿಗೆ ನಿರೈರಾಲೋಕವನ್ನು ನಟ್ಟು ಕೊಂಡಿರುವನು) (ಬೆಟ್ಟ ಅ. ೫೭-೨೦). 
[ನಿರ್ಭರ 4 ಆಲೋಕ] 
ನಿರ್ಭರಾಲೋಕನ (ನಾ). -ನಿರ್ಭರಾಲೋಕ : ಚಂಡನುದ್ಧಂಡ 
ಕೋದಂಡಮಂ ಜೇವೊಡೆಗೆಯ್ಸು ಕಾಯ್ಯದಬ್ಬರಿಸಿ ನಿರ್ಭರಾಲೋಕನಂ 
ಗೆಯ ಘೂರ್ಣಿಸಿ . . . ಮುಂದಕ್ಕೆ ಸಾಗಿದಾಗಳ್‌ (ಹಮ್ಮಾರ. ೩-೪೨೫). 
[ನಿರ್ಭರ-- ಆಲೋಕನ] 
ನಿರ್ಭರಿತ(ನಾ). ಬಯಲಾದುದು; ಇಲ್ಲವಾದುದು; ಶೂನ್ಯಸ್ಥಿತಿ : 
ನೀನು ಪರಿಣನಿಯಾದೆ ಬಸವಾ ರೂಪು ನಿರೂಪುನಿಡಿದೆ ಬಸವಾ ಸಂಗಯ್ಯ 
ನಲ್ಲಿ ಮನಃಪ್ರೀತಿಯ ಬಸವಾ ಭರಿತ ನಿರ್ಭರಿತವಾಯಿತ್ಲೇ (ಸೀಲನ. 
೧೧-೨೬). [ನಿರ್‌- +- ಭರಿತ] 
ನಿರ್ಭರೋಕ್ತಿ (ನಾ). ಬಿರುಸಿನ ಮಾತು; ರಭಸದ ನುಡಿ; ಕಠಿಣ 
ವಾದ ಮಾತು : ಅನನ ಗರ್ವಗರ್ಭಂಗಳಪ್ಪ ನಿರ್ಭರೋಕ್ತಿಗಳಂ ಕೇಳ್ದು 
ಕುಮಾರಂ ಪರ್ಜನ್ಯಗರ್ಜನನುಂ ಕೇಳ್ದ ಕೇಸರಿಕುಮಾರನಂತು ಕೆಳರ್ದು 
(ಚಂದ್ರಪು. ೫-೭೪ ವು. [ನಿರ್ಭರೆ ಉಕ್ತಿ] 
ನಿರ್ಭರ್ತ್ಸನ (ನಾ). ೧. ಬೆದರಿಸುವಿಕೆ; ಗದರಿಸುವಿಕೆ ; ಜಬರಿ 
ಸುವಿಕೆ. ೨. ನಿಂದನೆ; ದೂಷಣೆ ; ಜರೆಯುವಿಕೆ : ನಿರ್ಭರ್ತನ 
(11900110) ದಲ್ಲಿ ಹಾಸ್ಯವು ಬಹುತೇಕ ಮಾಯವಾಗಿ ಹೋಗಿರು 
ತ್ತದೆ (ಗೊತ್ತುಗು. ೪೭). [ಸಂ.] 
ನಿರ್ಭರ್ತ್ಸನೆ (ನಾ). - ನಿರ್ಭತ್ಸನ ೨ : ಗಂಗವ್ವ ಹಟ ಹಿಡಿದರೆ , . . 
ಎಲ್ಲರ ಕಡೆಯಿಂದ ಆಕೆಯ ನಿರ್ಭರ್ಶ್ವನೆ ಮಾಡಿಸತಕ್ಕದ್ದು (ಗಂಮಾಯಂ. 
೧೪೦). [ಸಂ. ನಿರ್ಭರ್ತ್ಸನ] 


೪೬೯೧ 


ನಿರ್ಭಾವ 


ನಿರ್ಭತಿನ್ಸತ (ಗು). ಹೀಯಾಳಿಸಿದ ; ಧಿಕ್ಕರಿಸಿದ : ನಿಜತೇಜೋ 
ನಿರ್ಭರೆನಿರ್ಭರ್ತಿತ ರನಿಗ್ರಹನುಂ ಜನ್ಮಾಂತರಾಭ್ಯಾಸಜನಿತಾವಧಿ 
ಬೋಧೋದಯವನಿದಿತಕಾಲನಿಯೋಗನುಂ ಪ್ರತಿಶ್ರುತಿಯೆಂಬಂ 
(ಆದಿಪು. ೬-೫೨ ಪ)... [ಸಂ.] 

ನಿರ್ಭನ (ಗು). ೧. ಹುಟ್ಟುಗೆಟ್ಟ; ಜನ್ಮನಿಲ್ಲದ. (ನಾ). ೨. 
ಹುಟ್ಟಿಲ್ಲದನನು ; ಜನ್ಮವಿಲ್ಲದವನು ; ಭವರಹಿತನಾದವನು : 
ನಿರಜ ನಿರ್ಜರ . , . ನಿರ್ಭವ ನಿರ್ವಿರಳ ನಿಸ್ತರಣ ನಿರ್ವ್ವೃದ್ಕಾಂಗ ನಿಜ 
ನಿರ್ಮಾಯ ಚಿತ್ತೆ $ಸು (ಬಸಪು, ೬೧-೪೪) ; ನಿರಂತ ನಿರ್ಭವ ನಿರಾಮಯೆ 
ನಿರ್ಗುಣ ನಿಸ್ತುಳಪ್ರ ಭಾವರಣ ನಿರಂಗ ... . ಜಯಶಂಕರ ನಿರ್ಜಡ 
ಶಾಂಭವೀಧವಾ (ಶಬಶಂ. ೫-೨೪). (ಸಂ.] 

ನಿರ್ಭವ್ಯ (ನಾ). [ಜೈ ನ]ಮುಕ್ತಿಗೆ ಸಲ್ಲದ ಜೀವ; ಮೋಕ್ಷವನ್ನು 
ಹೊಂದಲಾಗದ ಜೀವ : ಭನ್ಯರೆಂಡುಂಟು ನಿರ್ಭವ್ಯರೆಂದುಂಟಿಲೆ ಭವ್ಯ 
ಕೇಳವರ ಭೇದವನು ಭವ್ಯರೆಂಬವರು ಮುಕ್ತಿಗೆ ಸಲುವವರು ನಿರ್ಭವ್ಯರಲ್ಲಿಗೆ 
ಸಲ್ಲದವರು (ಭರಚ, ೬೪-೧೨). “ಅಭವ್ಯ' ಸರಾ. [ಸಂ.] 

ನಿರ್ಭಾಗಥೇಯ (ನಾ). ೧. ದುರ್ದೈವಿ; ಅದೃಷ್ಟಹೀನ : ಪೂತು 
ಮರುಂ ನಿರ್ಭಾಗಧೇಯನು ರಾಯನಕಟಾ . . , ಎನುತ ಮಜುಗಿದನು 
ಕಲಿಕರ್ಣ (ಕುವ್ಯಾಕ. ೨೬-೧೪); ನಿರ್ಭಾಗಧೇಯನ ಮುಂದೆ ಸಿರಿ ತಾನಾಗಿ 
ಸುಳಿವುದೆ (ತೊರ. ೬-೧೬-೧೨). ೨. ದರಿದ್ರ; ನಿರ್ಧನ ; ಏನೂ 
ಇಲ್ಲದವನು: ಆ ಗಯಾಳರ ಗಾನಿಲರ ನಿರ್ಭಾಗಧೀಯರ ಮಾಡಿಯುತ್ತರ 
ಭಾಗದಲಿ ತಿರುಗಿತ್ತು ಪಾಳೆಯವು (ಕುಷ್ಯಾಸ. ೩-೨೪). [ಸಂ.] 

ನಿರ್ಭಾಗಿಸನಿ(ನಾ).ನತದೃಷ್ಟೆ; ಅಭಾಗಿನಿ; ಅದೃಷ್ಟ ಹೀನೆ:ಗಂಡನನ್ನು 
ಕಳೆದುಕೊಂಡ ನಿರ್ಭಾಗಿನಿ ಈರಮ್ಮನ ದುಃಖಕ್ಕೆ ನಿಂತಿಯೇ ಇರಲಿಲ್ಲ 
(ಪಂಜಪಂ. ೩೫). "ಅಭಾಗಿನಿ' ಷರಾ. [ಸಂ. ನರ್ಭಾಗಿನೀ] 

ನಿರ್ಭಾಗ್ಯ (ಗು). ೧. ಅದೃಷ್ಟಹೀನವಾದ ; ದುರ್ದೈನಿಯಾದ : 
ನಿರ್ಭಾಗ್ಯ ಮಗು ವೊಂದಿದೆ. ನಾಲ್ಕು ತಿಂಗಳು (ಇರಾತೆ. ೧೧). (ನಾ). 
೨. ದರಿದ್ರ; ನಿರ್ಗತಿಕ; ನತದೃಷ್ಟನಾದ ವ್ಯಕ್ತಿ : ಭಕ್ತಿ ಯಿಲ್ಲದ 
ಬಡವ ನಾನು ನಿಮ್ಮ ನೆನಹನಿಲ್ಲದೆ ನಿರ್ಭಾಗ್ಯನಾದೆ ಎನಗೆ ನೀ ಕರುಣಿಸಾ 
(ಬಸವ. ಸಿರಿಯ ಕರನಿಡಿದಾತ' ನೀ ನಿರ್ಭಾಗ್ಯನಾಡೆಯಲ 
(ಕೌತಿರಾ. ೨೯-೧೫); ಇಲ್ಲಿ ಸಭಾಸದರಾಗಿರುವ ಕೌರನರಾಜರು ನಿನ್ನ 
ದುಃಖವನ್ನು ಕಂಡೂ ಕಂಡೂ ಸುಮ್ಮನಿರುವುದು ಪಾಂಡವರು ನಿರ್ಭಾಗ್ಯ 
ರೆಂದು ತಿಳಿದಿರಂವುದರಿಂದ ! (ನಚಭಾ. ೧೦೨). 

ನಿರ್ಭಾಗ್ಯ ದಾಮೋದರ. ನಿರ್ಗತಿಕ; ದಟ್ಟದರಿದ್ರ : (8). [ಸೆಂ.] 

ನಿರ್ಭಾಗೈ (ನಾ). - ನಿರ್ಭಾಗಿನಿ : ಓ ಕೈಕೆ, ಮತಿಗೇಡಿ, ನಿರ್ಭಾಗ್ಯ, 
ಇನ್ನುಮೇನೀ ನಿದ್ದೆ ನಿನಗೆ? (ಶ್ರೀರಾಮಾ, ೬೦-೧೭೭) ; ಹೌದು ನಾನೇ 
-ನಿರ್ಭಾಗ್ಯೆ ತುಳಸಿ (ಸರತೆ. ೧೧), [ಸಂ. ನರ್ಭಾಗ್ಯಾ] 

ನಿರ್ಭಾವ (ನಾ). ೧. ಭಾವವಿಲ್ಲದುದು ; ನಿರ್ವಿಕಾರವಾದುದು : 
ಕನ್ನಡಿಯಲ್ಲಿ ಮೋರೆ' ನೋಡಿಕೊಂಡಳು. ಮೋರೆ ನಿರ್ಭಾವವಾಗಿತ್ತು 
(ಹೂರುದಾ. ೨೩೦). , ೨. ನಿರ್ವಿಕಾರಚಿತ್ತ ; ಭಾವರಹಿತವಾದ 
ಮನಸ್ಸು ತನುಗುಣಸಂಬಂಧವ ತಾನೆಂದು ತೋಟಲೀಯಡೆ 
ನಿಶ್ಚಯನನ ಮಾಡಿ ತಾತ್ಸರ್ಯವ ಕಳೆಯಾಗಿರಿಸಿ ಸಕಲದಲ್ಲಿ ನಿಃಕಲದಲ್ಲಿ ರೂಪಿ 
ಸಲ್ಲಿ ಅರೂಪಿನಲ್ಲಿ ಭಾವದಲ್ಲಿ ನಿರ್ಭಾನದಲ್ಲಿ ಅನೆ ಅವಾಗಿ ತೋಜಬಲ್ಲಾ ತ 
ಗುರು (ಸಿದ್ಧವ, ೪-೨೬) ; ಭಾನನಿರ್ಭಾವಪ್ರ ಸಿದ್ಧ ಕಳಾವಿರುದ್ಧ ವಿಶುದ್ಧ 
ಮೂರ್ತಿಗೆ ಜೀ ವಬದ್ಧ್ಯಾ ಶುದ್ಧ ಬುದ್ಧಿ ಗಳೆಂತು ಸರಿಯಹರು (ಬಸಪು. 
೫೪-೨೧); ಈ ವಿಧಿಯಲೇನುಂಟು ನೆಜಕ ನಿರ್ಭಾನದಂಗವನಅಿಯದನ್ನಕ. 
ಸಾವುದಾದರೆ ಮಾಣದೈ ಗೊಗ್ಗಯ್ಯೂ (ಸ್ರಭುಲೀ. ೧೧-೧೫). ೩. ಜನ್ಮ 
ವಿಲ್ಲದವನು ; ಸಂಸಾರವಿಲ್ಲದವನು :. ಭನಸಾಗರದ ಸಮಯದಲ್ಲಿದ್ದ 


೨೫೭) ; 


ನಿರ್ಭಾವಿ 


ವಂಗೆ' ನಿರ್ಭಾವನ ಭಾವನನೆತ್ತ. ಬಲ್ಲರು (ನಚಸೆಂ. ೭೨-೬೭). ೪. 
[ವೀಶೈ] ಇಂದ್ರಿಯಗೋಚರವಲ್ಲದುದು; ಇಂದ್ರಿಯಾತೀತ 
ವಾದುದು : ಭಾವ ಭ್ರಮೆಗಳು ನಸ್ಟವಇಗಿ ಅನುಭಾವದಲ್ಲಿ ಲೀನವಾಗಿ 
ಭಾವ ಸದ್ಭಾವ ನಿರ್ಭಾವವೆಂಬ ಭಾವತ್ರಯಂಗಳಲ್ಲಿ ಭರಿತವಾಗಿ ಭಾವ 
ಬ್ರಹ್ಮವೆಂಬ ಭೇದವಿಲ್ಲದೆ. ಸನ್ನಿಹಿತ ಭಾವದಿಂದಿಫ್ಪು ಜಿ ಭಾವಲಿಂಗ (ಆದನ. 
೧೩೯-೨೩೫) ; ಹುಸಿಯಿಂದಲಿ ಲಿಂಗನ -ಹೆಸರುಗೊಂಡು ಕರೆಡಿನಯ್ಯಾ 
ಅದು ಎನಗೆ ಭಾವವೂ ಅಲ್ಲ ನಿರ್ಭಾನವೂ ಅಲ್ಲದೆ 'ನಿಂದಿತ್ತಯ್ಯಾ ಅದಜ 
ಅನಯನಂಗಳಿಲ್ಲ ಜಂಗನುವಯ್ಯಾ (ಬಸನ. ೯೪4). [ಸಂ.) 
ನಿರ್ಭಾನಿ (ನಾ). ಇಂದ್ರಿಯಗೋಚರನಲ್ಲದವನು : ನಿನಗೆ ನುಜ್ಜನನ 
ಮಾಡುವಲ್ಲಿ ನಾನು ಮಲಜದೇಹಿ ' ನೀನು ನಿರ್ಮಲದೇಹಿ . . . ನಿನಗೆ 
ಧೂಪವನಿಕ್ಳುವಲ್ಲಿ ನಾ ಭಾವಿ ನೀ ನಿರ್ಭಾವಿ (ನೋಳೆನಾ. ೩೭-೧೫೧). 
[ಸಂ. ನಿರ್ಭಾನಿನ್‌] 
ನಿರ್ಭಾವಿಕ (ನಾ). - ನಿರ್ಭಾವಿ; ತನ್ನ ಭಾನದ ಬಗೆಗೆ ಬಣ್ಣ ನಿಟ್ಟು 
ಕೊಂಡರೆ ಆ" ನಿರ್ಭಾನಿಕಂಗೆ ಸಹಜವೆ' ಬಂದನರ ಅನುನರಿಯಬೇಕು 
ವರಯೋಗಿ ( ಸಿದ್ಧಪು. ೨೩-೭೨). [ಸಂ.] 
ನಿರ್ಭಿಡೆ (ನಾ). ನಿಸ್ಸಂಕೋಚ ; ನಿರ್ದಾಕ್ಷಿಣ್ಯ : ಗೋಪಾಲ ಎಷ್ಟು 
ನಿರ್ಭಿಡೆಯಿಂದ ಅನಳ ಮಂಖಸ್ತುತಿ ಮಾಡುತ್ತಾನಲ್ಲ (ಮುಕ್ತಿ. ೬೯); 
ಸಿಡ್ನಿ ಯಿಂದ “ನಿಮಾನದಲ್ಲಿ ಹೋಗಿದ್ದರೆ ಚೆನ್ನಾಗಿತ್ತಲ್ಲ?” ಮಂದಾಕಿನಿ 
ನಿರ್ಭಿಡೆಯಿಂದ ಕೇಳಿದಳು (ಕ್ರಿತಿಜ. ೪); ನನಗೆ ಇಷ್ಟೂ ನಿರ್ಭಿಡೆಯಿಂದ 
ಕಟ್ಟಿ ಪ್ಪಣೆ ಮಾಡುವ ನೀವಾರು? (ಗೌರಾಂಗ. ೧೧೪). 
[<-ಮರಾ. ನಿರ್ಭೀಡ] 
ನಿರ್ಭಿನ್ನ: (ಗು). ೧. ಬಹುವಾಗಿ ಭಗ್ನಗೊಂಡ ; ಚೂರು 
ಚೂರಾದ: ಲಕುಟಿಹತನಿರ್ಭನ್ನ ಭಾಂಡಪ್ರಕರವೋ ನಿನ್ನಾಳುಕುದುರೆಯೊ 
ಸಕಲಸುಭಟರನೊಕ್ಕಲಿಕ್ಕಿ ದನೊಂದುನಿವಿಂಷದಲಿ (ಶುವ್ಯಾಕ. ೨೦-೬). 
೨. ಚೆನ್ನಾಗಿ ಅರಳಿರುವ, ನಿಕಸಿಸಿರುವ: ನಿರ್ಭಿನ್ನ ತಾಮರಸಂ 
ಶ್ರೀಮೊಗಮಾಗೆ ವಿನಾನ್‌ ನೆಯನನಾಗೊರ್ವಳ್‌ ಮನೋಜಾಂಬುಜಾಕರ 
ದಂತಾ ನೃಪನಂದನಂಗೆ ಪಡೆದಳ್‌ ಬೇಜಕೊಂಡತಿಪ್ರೀತಿಯೆಂ (ಶಾಂತಿಪು. 
ಸನ್ನು ತಾಕಲಿತಾಪ ದಳೂರ್ಭಿನ್ನ ಮಧ್ಯುಸ್ಥಿತಕನದ್ವಿ ಲಸನ್ನ ವಕ 
ಕರ್ನಿಕೆಯೊಳೆಸೆನಿ ಶ್ವರನೊಳಡಗಿರಲು (ಬಸಪು. ೩೫-೭). ೩. ಭೇದಿಸ 
ಲಾಗದ ; ತಿಳಿಯಲಾಗದ ; ರಹಸ್ಯವಾದ : ದುರ್ಭನಕ್ಷಯ ಕರನ 
ಗರ್ಭಾನಿರ್ಭವಂ ನಿರ್ಭಿನ್ನಭಾನಂ  ನಿರ್ಭರಾಶಾನಾಶನೋಚನಕರ್ನು 
ಕರ್ಮಕನು (ಬಸಪು. ೫೩-೩). ೪. ಹೊರಹೊಮ್ಮಿದ ;' ತೂರಿ 
ಬಂದ: ವಿನತಪ್ರಾ ಹ್ಗ ಸುಧಾಂಶುಬಿಂಬನುಖಿಯಂ  ಚೀನೋತ್ತರೀ 
ಯಾವಗುಂಠನ. ನಿರ್ಭಿನ್ನಕಪೋಲಪಾಂಡುರುಚಿಯಂ ಸಾರ್ದಂ ತದುರ್ನೀ 
ಶ್ವರಂ (ಅನಂಘ. ೧೧-೮೬). (ನಾ): ೫. ಕೂಡಿಕೊಂಡವನು ; 
ಸೇರಿಕೊಂಡ ವ್ಯಕ್ತಿ : ತನ್ನ ಸುಖದುಃಖಂಗಳಿಗೆ ನಿರ್ಭಿನ್ನರಹ ಬಾಂಧ 
ನರ ವರ್ಜಿಸಿ ಗನ್ನಗತಕದಲುಂಡು ಜಾಲ ಗಾವಿಲರು ಕೂಡಿ ಅನ್ಯರನು 
ಸತಿಕರಿಸಿ ಬಹುಮಾನೋನ್ನತಿಕೆಯನು ವಿರಚಿಸುವುದಿದು ತನ್ನ ತಾನೇ 
ಕೊಂದುಕೊಂಬುದು (ಕುನ್ಯಾಉ. ೩-೨೬). ಹಿ. ಅಖಂಡನಾದನನು; 
ಸರಿಪೂರ್ಣನಾದನನು ; ಅಭಿನ್ನನಾದವನು : ನಿರ್ಭನ್ನ ನಿರುಜ 
ನೀರಜಗರ್ಭಪ್ರಿಯಂ ನಿಖಿಳಲೋಕಸಂಸ್ತೊತ ನಿತಿ ಸ್ವರ್ಭವಪೂಜಿತ .. . 
ಜಯ ಭನನಾಶಾ (ತ್ರಿಪುನಿ. ೭-೬೦), [ಸಂ] 
ನಿರ್ಭಿನ್ನತೆ (ನಾ). ಭಿನ್ನಭಾವನಿಲ್ಲದಿರುವಿಕೆ; ಹೊಂದಿಕೊಂಡರು 
ವಿಕೆ; ಮಿಳಿತವಾಗುವಿಕೆ : ಸನ್ನುತದಿ ನೀನೆ ಪಿತ ಮಾತೆಯರು 
ಯೆಂದು ನಿರ್ಭಿನ್ನತೆಯೊಳಿರು ತಿರ್ದೆನು (ನನನೋ, ೯-೪೮). 
[ಸಂ. ನಿರ್ಭಿಸ್ನ ತಾ] 


೮-೭೬) ; 


೪೬೯೨ 


ಲ 


20 


30 


35, 


40 


45 


ನಿರ್ಭೇದ 


ನಿರ್ಭಿನ್ನೆ (ನಾ). ಜೊತೆಯಲ್ಲಿರುವವಳು ; ಜೊತೆಗಾತಿ; ಮೇಳ 
ದವಳು: ಸಿರ್ಭಿನ್ನೆಯರ ಕನ್ನೆಯರ ಚಿನ್ನೆಯರ ನಡುವೆ ಘನತೇಜ 
ದಿಂದೋಜೆಯಿಂಂ ಪೂಜೆಯಿಂ ಪಿಡಿದ ಪಲ್ಲಕ್ಕಿಯೊಳು ಬಂದಳು ಭವಾನಿ 
(ಗುಭಚ. ೩-೪೫), [ಸಂ. ನಿರ್ಭಿನ್ನಾ] 

ನಿರ್ಭೀತ (ಗು). ೧. ಭಯವಿಲ್ಲದ; ಹೆದರಿಕೆಯಿಲ್ಲದ. (ನಾ). 
೨, ಅಂಜಿಕೆಯಿಲ್ಲದವನು ; ದಿಟ್ಟ; ಧೈರ್ಯಶಾಲಿ : ಧಾತು 
ಪೊಳ್ಳಿತು ದಿಟ್ಟನೈ ನಿರ್ಭೀತ ಗರ್ವಿತನಿವನೆನುತ ಭಟಿರೀತನನು ಹೊಗ 
ಳಿದರು ಸಾತ್ಯಕಿ ಸೋಮಕಾದಿಗಳು (ಕುವ್ಯಾಶ. ೩-೨೭) ; ಭರದಿಂ 
ಸುವೇಗನೆಂಬಾ ಯಸೌನನಾಶ್ಚಭೂಪರನ ತನುಜಾತನಾಹವಕೆ ನಿರ್ಭೀತ 
ನುಬ್ಬರದ ಬಿಲ್ಲಿರುವಿನಬ್ಬರದ ಕೋಳಾಹಳಕೆ ಧರೆ ಬಿರಿಯೆ. ನಡೆತಂದನು 
(ಟೈಮಿಭ್ಲಾ ೪-೨೬); ಬಿಡಿ ನಂೂಗುಗಳನ್ನು ತಯಾರಿಸಿ ಮನುಷ್ಯರಿಗೆ 
ಅಂಟಿಸುವ ಚಿಕಿತ್ಸೆ ಯಶಸ್ವಿಯಾಗುವನರೆಗಾದರೂ ನನ್ಮು ನುಗು 
ನಮುಗೇ ಎಂದು ನಾವು ನಿರ್ಭೀತರಾಗಿ ಇರೋಣ (ದೇಕನೈ.೨೨). [ಸಂ.] 

ನಿರ್ಭೀತಚಿತ್ತ (ನಾ). ಹೆದರಿಕೆಯಿಲ್ಲದ ಮನಸ್ಸುಳ್ಳ ವನು ; 
ಧೈರ್ಯಶಾಲಿ; ಅಳುಕಿಲ್ಲದವನು : ಅನುಮಾನವನ್ನು ಪರಿಹರಿಸಿ 
ಕೊಳ್ಳೋ ವೆಂದು ನಿರ್ಭೀತಚಿತ್ತನಾಗಿ ಬೆಳಕಿನ ಕಡೆ ನೋಡುತ್ತ ನಡೆದನು. 
(ಕಪಾಕುಂ. ೧೩). [ನಿರ್ಭೀತ-- ಚಿತ್ತ] 

ನಿರ್ಭೀತವರ್ತನೆ (ನಾ). ದಿಟ್ಟತನದ ನಡವಳಿಕೆ; ಹೆದರದ 
ವ್ಯವಹಾರ : ಡಾರ್ಟನಾನನ ನಿರ್ಭೀತವರ್ತನೆಯ ಪರಿಣಾಮವಾಗಿ 
ಅವನನನ್ನು ಕೂಡಲೆ . . . ರಾಜರಕ್ಷಕದಳನಲ್ಲಿ ತರಬೇತಿಗಾಗಿ ಸೇರಿಸಿದರು 
(ಯೋಧರು. ೩೭). [ನಿರ್ಭೀತ ವರ್ತನೆ] 

ನಿರ್ಭೀತಹೃದಯ (ನಾ). ಹೆದರದವನು; ಭಯಪಡದ ಚಿತ್ತ 
ಪುಳ್ಳವನು : ನಿರ್ಭೀತಹೃ ದಯವುಳ್ಳ ನರಾಗಿ. ಅಮಾನುಷ ಸಹಾಯ 
ದಿಂದ ಆ ಅಸ್ತ್ರವೃಷ್ಟಿಯ ಮೇಲೆ ಸಿಡಿಲು ಬಿದ್ದ ಹಾಗೆ... ಶತ್ರು 
ಗಳನ್ನು ನಿಪಾತ ಮಾಡುತ್ತಿದ್ದರು (ಕೋಹಿನೂ. ೧೪). 

ಸ [ನಿರ್ಭೀತ 4 ಹೈ ದಯ] 

ನಿರ್ಭೀತಿ (ನಾ). ಅಂಜಿಕೆಯಿಲ್ಲದಿರುವಿಕೆ ; ಥೈ ರ್ಯ : ಕುರುಪತಿಯ 
'ಬಿಜಟುನುಡಿಯ ಕೇಳಿದು ' ಕರಣದಲಿ ಕೋಪಾಗ್ನಿಯುಕ್ಕಲು ಕೆರಳಿ 
ನಿರ್ಭೀತಿಯಲಿ ನುಡಿದನು ವಿದುರನರಸಂಗೆ (ಕುವ್ಯಾಉ. ೮-೬೬); 
ಹುಲಿಯೂ ತಾನು ಕುಳಿತಿದ್ದ ಸ್ಥಳನನ್ನು ನಿರ್ಭೀತಿಯಿಂದ ಬಿಟ್ಟು . .. 
ನಡುದಾರಿಯಲ್ಲಿ ಕುಳಿತುಬಿಟ್ಟ ತು (ಕಳಹು. ೫). [ಸಂ.] 

ನಿರ್ಭುಗ್ನ (ಗು). ೧. ಬಾಗಿಲ್ಲದ; ಸಮತಲವಾದ. (ನಾ). 
೨. [ನಾಟ್ಯ] ಸಮ, ಆಭುಗ್ಭ, ನಿರ್ಜುಗ್ಗ, ಕಂಪಿತ ಮತ್ತು 
ಉದ್ದಾಹಿತ ಎಂಬ ಐದು ವಕ್ಷೋಭೇದಗಳಲ್ಲಿ ಒಂದು; ೫ “ಜೆಸ್ಸಿ 
ನಲ್ಲಿ ಹಳ್ಳ ಬೀಳಿಸಿ ಎಡೆಯನ್ನು ಉಬ್ಬಿಸುವುದು” (ಲಾಸ್ಯರಂ. 
೨೫೬ ಗದ್ಯಾನುನಾದ) ಸನುಮಾಭುಗ್ನಂ ನಿರ್ಭುಗ್ನಮುಮತಿನಿಲ 
ಸತ್ಪ್ರ್ರಕಂಪಮಂದ್ವಾಹಿತಮಂಂ ಕ್ರಮದಿಂ ವಕ್ಷೋಭೇದಂ ಸಮನಿಸುಗುಂ 
ನೃತ್ತ ದಲ್ಲಿ ಸರಸಿಜಗಂಧೀ (ಲಾಸ್ಕ್ರರಂ, ೨-೮೫); ಬೆನ್ನು ಗುಳಿಯಾಗಲೆರ್ದೆ 
ಕೇಳುನ್ನ ತಿಯಿಂದಿರ್ದೊಡಂತದೇ ನಿರ್ಭುಗ್ನಂ (ಲಾ. 

[ಸಂ.] 

ನಿರ್ಭೂತ : (ನಾ). ಇಲ್ಲದಂತಾದುದು ; ನಷ್ಟವಾದುದು : 
ಈ ತನುವನೀ ಪರಿಯಲೇ ನಿರ್ಭೂತನನೆ ಮಾಡುವೆನು ಸನ್ನನುಜಾತನಲಿ 
ಭೂವಧುನ ಸೇರಿಸಿ ಬದುಕಿ ನೀನೆಂದ (ಕುನ್ಯಾಅ. ೨೧-೫೦). [ಸಂ.] 

ನಿರ್ಭೇದ . (ಗು). ೧. ಭೇದವನ್ನರಿಯದ ; ಅಭಿನ್ನವಾ 
ಯಂಕ್ಷಿಯಂಜಿಶಿದು ಸ್ಯಾನದಭ್ಯಾಸದೊಳು  ಭೀದಭಿಕ್ರಿಯ ಮಾಡಿ 
ಧ್ಯಾನದೊಳು ಶಕ್ತ ನಾದನನು ನುತ್ತದ ಬಿಟ್ಟು ನಿರ್ಜ್ಭೇದ ಭಕ್ತಿಯೊಳಿರೆ 


ಕೈರಂ, ೨-೪೭). 


ನಿರ್ಭೇದತೆ 


ಮುಕ್ತಿಯಂಡೆ (ರಚ. ೬೪-೯೬). (ನಾ). ೨. ಸೀಳುವಿಕೆ : 
ಆವುದಚ್ಚರಿ ಹೊಜನೆಡುವ ವಸುದೀನನಂಭ್ರಯ ನಿಗಳಮೋಕ್ಷವದಾವುದ್ಳೈ 
ನೃಪ ಟಿತ್ರಬಂಧಕವಾಟ ನಿರ್ಭೇದ (ಕಿಭಾಗ.' ೧೦-೪-೧೧). [ಸಂ.] 

ನಿರ್ಭೇದತೆ (ನಾ). ಭೇದಿಸಲು ಅಸಾಧ್ಯ ನಾಗಿರುವಿಕೆ; ಅಭೇದ್ಯತೆ: 
ವಿಸಾಗ್ನಿ ಪಾಷಾಣ ಶೀತಾತಪನೃಷ್ಟಿ (ಕಾಸ್ಮ ) ನಿರ್ಜೀದಕೆಯಂಂ . 
ತನಗನುಸಂಗತಮಾಗೆ ಮಾನನರ್ರಾಪ್ರ ನಾಗಿ (ಶಾಂತಿಪು: ೧೦-೯೪ ವ). 

[ಸಂ. ನಿರ್ಜೇದತಾ] 

ನಿರ್ಭೇದಿ (ನಾ). ಸೀಳುವವನು ; ಜೇದಿಸುವವನು ; ನಾಶ 
ಗೊಳಿಸುವವನು :' ಅಂತುಂ ಪ್ರಕೃ ತಿಯೊಳ್‌ ನಿತ್ಯೋದಯನುಂ 
ನಿಸರ್ಗದೊಳಿ ರಿಪುನರ್ಗದುರ್ಗನಿರ್ಜೀದಿಯೆಂಂ . . - ಅಜೇಯನುಮಪ್ಪ 
ದಮಿತಾರಿಗೆ, .. ಉಪಾಯಚತು ಸ್ಟ ಯಜೊಳ್‌ ದಂಡಮಂಮಲ್ಲದುಟದ 
ಗುಣಪಂಚಕಮಂಮಂಪಾಯತ್ರಯನವಂಂಂ ದೊರೆಯಲ್ಲವು (ಶಾಂತಿಪು- 
೨-೫೧ ಪ). [ಸಂ. ನಿರ್ಜೀದಿನ"] 

ನಿರ್ಭೇದಿಸು (ಕ್ರಿ). ಇಲ್ಲವಾಗಿಸು; ನಾಶಪಡಿಸು; ಹಾಳುಮಾಡು: 
ನಾದಿನಗ ವಾದಿಗಜ ' ಪರವಾದಿತಮಸ್ತ ಮನುನೊಡೆನ ಬಿಡೆ ಬೆದಲಪ 
ನಿರ್ಜೇದಿಫೆಡೆಗರನಿ ಹರಿದಿನಪೋದಯ ಮೆನಿಸಿದುದು:ವಿದ್ಯೆಯೊಂದುರ್ಕವರಾ 
(ಅದಿಫು. ೩-೬೫). [ನಿರ್ಜೇದ-- ಇಸು] 

ನಿರ್ಭೇದ್ಯ (ಗು). ೧. ಅಖಂಡವಾದ ; ಭೇದಿಸಲಾಗದ : ನಿರುಪಮ 
ನಿರ್ಭೇದ್ಯ ನಿರಾಳ ನಿಶ್ಯನ್ಯ ಪರಮಪ್ರಸಾದಿಗಳಿಗೆ ಸಂಸಾರಿಗಳೆಂದು 


ನುಡಿವರು ಅಜ್ಞಾನಿ ಸಂದೇಹಿಗಳು (ನಚಸಂ. ೬೧೭-೨೭) ; ನಿರ್ಜೇದ್ಯ 


ಚಿತ್ತ ನಿಂದ್ರಹವಿರ್ಭಾಗಪ್ರ ದನಮೋಘವಾಜ್ಮುನಿಶಿಷ್ಟುಂ ದರ್ಜೇಂಧನಕ್ಕೈ 
ಪೋಗುತ್ತರ್ಭಕನಂ ತರದ ವೃದ್ಯ ಸತಿಯಂ ಕಂಡಂ (ದಶಕು. ೨-೭೮). 
(ನಾ). ೨. ಭೇದಿಸಲು 'ಶಿಸಾಧ್ಯನಾ ದವನು; ಅಖಂಡ; 
ಪರಮಾತ್ಮ: ಶ್ರೀಗುರು ಸದಾಮಳ ನಿತ್ಯನಿರಂಜನ ಪರಮಪಾವನ 
ನಿರ್ಗುಣ ನಿರಾವರಣ ನಿರವಯ ನಿರಾಮುಯ ನಿರ್ಹ್ವಂದ್ವ ನಿರ್ಜೇದ್ಯು 
(ಭೈರಸೂ.. ೧). [ಸಂ.] 

ನಿರ್ಭೋಗಿ. (ನಾ). ಭೋಗವನ್ನು ಬಿಟ್ಟವನು ; ನಿಷಯರಹಿತ 
ನಾದವನು ; ಭೋಗಕ್ಕೆ ಹೆಸಿರತಾನವನು ಶರಣ ಸಕಲ 
ಭೋಗೋಪಭೋಗಿಯಾದಡೆ ಕಿಳಂದೆಂಬರು ಶರಣ ನಿರ್ಭೋಗಿಯಾದಡೆ. 
ಹಿರಿದೆಂಬರು ನಾನಿದನಜಯೆನಯ್ಯಾ (ಅಖಂಡೇ. ೩೦-೮೯). 

[ಸಂ. ನಿಭೋಗಿನ್‌] 

ನಿಭರ್ತ್ರುಂತ (ನಾ). ಭ್ರುಮೆಯಿಲ್ಲದವನು ; ಅಜ್ಞಾನವನ್ನು ಕಳೆದು 
ಕೊಂಡವನು ; ಜ್ಞಾನಿ: ಇಂತಪ್ಪ ರುದ್ರಾಕ್ಷಿಯ ಎನ್ನಂತರಂಗಶುದ್ಧ 
ವಾಗಿ ಅವಿರಳಭಕ್ತಿ ಯಿಂಂದ ಧರಿಸಿ ನಿಶ್ಚಿಂತ ನಿರ್ಭ್ರಾಂತನಾಗಿರ್ದೆನಯ್ಯೂ 


(ಆಖಂಡೇ, ೪೮-೭). [ಸಂ.] 
ನಿರ್ಮಂಥ (ನಾ). ೧. ಕಡೆಯುವುದು; ಮಥನಮಾಡು 
ವುದು. ೨. ಯಾಗದಲ್ಲಿ ಬೆಂಕಿಯನ್ನು ಉತ್ಪತ್ತಿ ಮಾಡಲು 


ಬನ್ನಿಕೊರಡುಗಳನ್ನು ಉಜ್ಜು ವುದು. ೩. ಯಾಗದಲ್ಲಿ ಬೆಂಕಿ 


ಯನ್ನು ಉತ್ಪತಿ ತ್ತಿಮಾಡಲು" ಉಪಯೋಗಿಸುವ ಬನ್ನಿಯ 
ಕೊರಡು; ತಿಮಾಕಾನ್ಮ. ೪. ಹಾಳುಮಾಡುವುದು : ನಾಶ 
ಪಡಿಸುವುದು. [ಸಂ] 


ನಿರ್ಮಂಥಕಾಷ್ಮ (ನಾ). ಯಜ್ಞ ಯಾಗಗಳಲ್ಲಿ ಅಗ್ನಿಯನ್ನು 
ಹುಟ್ಟಿಸಲು "ಉನಯೋಗಿಸುವ ಬನ್ನಿಯ ಕೊರಡು,ಶನಿರಾ 
ಕಾಸ್ಟ [ನಿರ್ಮಂಥ -- ಕಾಸ್ಮ] 

ನಿರ್ಮಂಥ್ಯ (ಗು). ೧. ಕಡೆಯಜೇಕಾದ ; 
೨. ಉಜ್ಜುವ; ತಿಕ್ಳುವ. [ಸಂ.] 


ಮಧಿಸಬೇಕಾದ. 


೪೬೯೩ 


20 


35 


45 


ನಿರ್ಮಮ 


ನಿರ್ಮಜ್ಜ (ಗು). ೧. ಕೊಬ್ಬಿಲ್ಲದ ; ಬೊಜ್ಜಿಲ್ಲದ; ಬಡಕಲಾದ. 
(ನಾ). ೨. ಒಂದು ಬಗೆಯ ಸೆಸ್ಯ":' “ನಿರ್ಮಜ್ಜ ಮೆನೆ ಗೊಡ್ಡ 
ನಕ್ಕು? (ಮಂಗರಾ, ೩೫-೧೪). [ಸಂ-] 
ನಿರ್ಮತ್ಸೆ ರ (ಗು). ೧. ಹೊಟ್ಟಿಕಿಚ್ಚಿಲ್ಲದ; 'ಮಾತ್ಸರ್ಯವಿಲ್ಲದ; 
'ಅಿಸೂಮಾರಹಿತವಾದ. (ಕ. bl ಮತ್ಸ 'ಿಲ್ಲಡನನು ; ಳ್ಳ 
ಹೊಟ್ಟಿ ಕಿಚ್ಚಿ ಲ್ಲದವನು: ಸುಕವಿಯಶೋನಿರ್ಮತ್ಸ ತನನು ತಮಯೋಕ್ತಿ 
ಕತ್ಕಮಯನು ಥಾಂಶುವಿಶದಶೀರ್ತಿವಿತಾನಂ $A ಜಿನಚರಣಕನುಲ 
ಭೃಂಗಂ ಪಂಪಂ, (ಆದಿ. ೧-೩೦); ಬಹುಶ್ರುತನ .ಮುಂತ್ರನಿಶ್ಚಯ: 
ಮುಂನುಂ . ಪ್ರಜ್ಞರುಂ ನಿರ್ಮತ್ಸರರುಂ ಗುಣಗ್ರಾಹಿಗಳು: 
ಮಪ್ಪುದಲಸಂ ಸಚಿವಸಮೂಹಂ ಮಚ್ಚಿ (ಶಾಂತಿಪು, ೨-೭೦೦); ಈತ 
ನಿರ್ಮತ್ಸರನಸೂಯಾತೀತನಿವನತಿವಿಪ್ರಪೂಜಕನೀತ ಮಾತಾಪಿತರಭಕ್ತ ನು 
(ಕುನ್ಯಾಅ. ೭-೭೫). [ಸಂ.] 
ನಿರ್ಮಥನ (ನಾ). ೧. ಕಡೆಯುವುದು; ಮಥಿಸುವುದು : ವರ್ಧ 
ಮಾನಮೆಂಬುದು ಅರಣಿ  ನಿರ್ಮಥನೋತ್ಪನ್ನ ನ್ನಶುಷ್ಟಪತ್ರೊ) ಓಪಚೀಯ: 
ಮಾನೇಂಧನನಿಚಯಸಮಿದ್ಯ ಪಾವಕದಂತೆ , . . ಪುಟ್ಟಿತ್ತು (ತತ್ತ್ವಸ್ರ- 
೬೮). ೨. ನಾಶ; ಧ್ವಂಸ : ಶಾಂತಿಜಿನೇಂದ್ರ: ನಾದಕಮಲಡ್ವಯಮುಂ 
ಪ್ರತಿಮಾಸ್ವರೊಪದಿಂ ಚಂತಿಸಿದೊಂಗೆ ಕರ್ಮಮಲನಿರ್ಮಥನಂ ದೊರೆ. 
ಕೊಲ್ಲು ೦ (ಶಾಂತಿಪು. '೧೨-೪೮). ತ್ಮಿ. ಉಜ್ಜು ವುದು; ತಿಕ್ಕುವುದು. 
[ಸಂ.] 
ಸ (ಗು). ೧. ಚೆನ್ನಾ! ಸ (SF 
.: ಸಜೆಬಡಿಯಲ. ಬ್ರಿಟ್ಟಿ ; ನಾಶಸೊಳಿಸಲ್ಪ ರಥವ ಬಿಟ್ಟಿನು- 
ಇ ನಿರ್ಮಥಿತರಿಪುಬಲನಟ್ಟ ದನು ಸ «೬ ೨-೩೧). el 
ನಿರ್ಮಥಿತರಿಪು (ನಾ). ವೈರಿಗಳನ್ನು ನಾಶಮಾಡಿದವನು: ಪೃಥೆಯ 
ಮಕ್ಕಳ ಕರೆ ಮಹೀಸಂಪ್ರಥಿತಬಲರನು' ಕರೆಯೆನುತ eke! 
ಪರಬಲನ ಹೊಕ್ಕನು ಬಿಟ್ಟಿ ಸೂಟಿಯಲಿ (ಕುಪ್ಯಾಡ್ರ್ರೋ. ೧೭-೨೩)- 
[ನಿರ್ಮಥಿತ 4 ರಿಪು] 
ನಿರ್ಮಥಿಸು (ಕ್ರಿ). ೧. ಚೆನ್ನಾಗಿ ಕಡಿ, -ಮಥನಮಾಡು ; 
೨. ಪರ್ಯಾಲೋಚಿಸು : ಧರ್ಮಸಂಕಟಿದಿ ಮನ ತಲ್ಲಣಿಸುತಿರುವಂದು. 
ನಿರ್ಮಥಿಸು ನಿನ್ನಾತ್ಮವನೆ ಮಮತೆ ಬಿಟ್ಟು (ಮಂಕುಕ. ೫೫೫). ೩. 
ನಾಶಪಡಿಸು ; ಧ್ವಂಸಗೊಳಿಸು. [ನಿರ್ಮಥನ---ಇಸ್ಕು] 
ನಿರ್ಮದ (ಗು). ೧. ಸೊಕ್ಕಿಲ್ಲದ ; ಹಮ್ಮು ಬಿಮ್ಮುಗಳಿಲ್ಲದ : 
ನಿರ್ಮದಗುಣೇಶ್ವರರಿಗಾವಾಸಮೆನಿಸಿ ಶಿವಧರ್ಮಕಾಶ್ರಯಮಾಗಿ ಶಿವ 
ಪುರಂ ರಂಜಿಸುಗು (ಕುನಾಪ. ೧-೪೭). ೨. ಅಮಲೇರದ ; ಮತ್ತೇ 
ರದ. (ನಾ). ೩. ಸೊಕ್ಕಿಲ್ಲದವನು ; ನಿಗರ್ವಿ :' ಹದುಳನಿಟ್ಟನು 
ಭೀಮನನು ನಿರ್ಮದನು (ಕುನ್ಯಾವಿ. ೧-೧೭). [ಸಂ.] 
ನಿರ್ಮಥಧ್ಯಂ (ಅ). ಬೇರೆಯವರ ಸಂಬಂಧವಿಲ್ಲದೆ; ನೇರವಾಗಿ : 
ಶ್ರೀಮನ್ನೂಲ ನಾಲ್ವರ್ಗ್ಗೆ ಪಾದಪೂಜೆ(ಗೆ] ೫೦ ಗದ್ಯಾಣ[ವರ್‌]ಪೊನ್ನ ವರ್‌ 
ಕೊಟ್ಟ ಧರ್ಮವು ರಕ್ಷಿಸುವುದೆಂದು ನಿರ್ಮಧ್ಭಮೊಪ್ಪಿ ಸಿದರ್‌ (ಎಇ. 
xix, ೨೨9-೧೮; 1033). [ಸಂ.] 
ನಿರ್ಮನ (ನಾ). ಮನಸ್ಸಿಲ್ಲದಿರುವುದು ; ನಿರಾಸಕ್ತಿ: ನೀ ಬರದರೆ 
ಈ ಜಗನೇ ನಿರ್ಜನ ನೀರನ "ನಿಶ್ಚಲ ನಿಷ್ಕ್ರಿಯ ನಿರ್ಮನ ಸಂಸಾರವೆ 
ಶೂನ್ಯ (ಕರುಶ್ರಾ. ೯೬-೨೨). [ಸಂ. ನಿರ್ಮನಸ್‌] 
ನಿರ್ಮಮ (ನಾ). ೧. ತನ್ನದು ಎಂಬ ಭಾವನಿಲ್ಲದಿರುವಿಕೆ ; 
ನಿರಹಂಕಾರ. ೨. ವಿರಕ್ತಿ; ವೈರಾಗ್ಯ. ೧, ೨ : ಸಂಜೆ ಬೆಳಗು 
ಗಳಿಲ್ಲ ಸುಜ್ಞ್ಯಾನಾಂಜನದ ಬಲರಹಿಂಡೆ ಶೋಕದ ನಂಜು ಮೋಹಗಳಿಲ್ಲ 
ನಿರ್ಮಮದಾಳುತನದಿಂದೆ (ಗಗತಾ. ೧೬-೪೮) ; ನಿರ್ಮಮದ ಸದ್ವಿನೇಕದ 


ನಿರ್ಮಮಂಕಾರ 
'ದೀಪಕಿಂತ ನೀಂ ನೆಮ್ಮಲಿನ್ನೇಸಿಹುಡೋ 7 (ನುಂಕುಕ. ೫೫೫). ೨. 
ವಿರಕ್ಷಿಯಿಂದ ಕೂಡಿದುದು ; ಅನಾಸಕ್ತವಾದುದು : ತನ್ನ ಸ್ಥಿತಿ 


ಯನ್ನು ಭಾರಗ್ರಸ್ತವೂ ನೀರಸವೂ ನಿರ್ಮಮವೂ ಅಸುಂದರವೂ ಆಗಿ 
ಮಾಡಿಕೊಳ್ಳು ತ್ತಾನೆ (ಸಿಬಂಧ. 11, ೨೦೫): ೩. ನಿರಾಸಕ್ತ; ವಿರಕ್ತ: 
ನಿರ್ಮನುನೂ ಧೀನುಂತನೂ ಧೀರನೂ ಆದ ಈ ಮಹಾನುಭಾವರು. . . 
ಕಲ್ಮಾಣಮಂಟಪಕ್ಕೆ ಬಿಜಯಮಾಡಿದರು (ಶಾಂತಲಾ, ೧೦೭). [ಸೆಂ] 


ನಿರ್ಮಮಕಾರ (ನಾ). ತನ್ನದು ಎಂಬ ಭಾವನೆಯಿಲ್ಲದಿರುವುದು ; 


ಸ್ವಾರ್ಥವಿಲ್ಲದಿರುವುದು : ಇಲ್ಲಿ ಮುಖ್ಯವಾದುದು ವಸ್ತುಸ್ಟಿ ತಿಯ 
ಅಂಕಿಅಂಶಗಳ ಅಧಾರದಿಂದೆ ನಿರ್ಮಮಕಾರದಿಂದ ನಡಸುನ ವಿನೇಳನೆ. 
(ಪ್ರಾವಿನಿ. ೪೯). [ಸೆಂ] 


ನಿರ್ಮನುತಕೆ (ನಾ). ೧. ಆಸಕ್ತಿಯಿಲ್ಲದಿರುವುದು; ಅನಾಸಕ್ತಿ : 
ಕರ್ಮ ತಾನೇನಾದಡಾಗಲಿ ನಿರ್ಮಮಠೆಯಲಿ ಮಾಡಿ ನಮ್ಮಲಿ ನಿರ್ನಿ 
ಸಲು ಕಲಿ ಪಾರ್ಥ ನೀ ನಿರ್ರೇಪನಹೆಯೆಂದ (ಕುನ್ಯಾಭೀ. ೩-೫೩) ; ಈ 
ಗಟ್ಟ ಭಿತ್ತಿಯೇ ಸಂಯನು . . . ಅದರಲ್ಲಿ ನಿರ್ಮಮತೆಯ ದಾರ್ಥ್ಯವಿದೆ 


(ನಿಬಂಧ. 11, ೨೭೪). ೨ ಸ್ರೀತಿಯಿಲ್ಲದಿರುವುದು ; ವಾತ್ಸಲ್ಯ 


ವಿಲ್ಲದಿರುವುದು : ಎನುಗೆ ತಾಯೊಡಹುಟ್ಟಿ ದನು ನಿರ್ಮನುತೆಯೆಲಿ 
ನಿರ್ದಾಟಸಿದನಾ ಕ್ರಮದಲೇ ಕಂಸಂಗೆ ಹಿಂಸಾಕೃ ತಿಯ ರೆಚಿಸಿಡೆವು 
(ಕುವ್ಯಾಗ. ೫-೧೦). [ಸಂ. ನಿರ್ಮಮತಾ] 


ನಿರ್ಮರಣ (ನಾ). ಸಾವಿಲ್ಲದವನು ; ಅಂತ್ಯ ವಿಲ್ಲದವನು ; ಅಮರ; 
ಸರಮಾತ್ಮ : ನಿರ್ಮರಣ ನಿರನಯ ನಷ್ಟ ಳಂಕ . . . ನಿರ್ಮಾಯ 
ಚಿತ್ತ್ಪೈಸು (ಬಸಪು. ೬೧-೪೪). [ಸಂ.] 
ನಿರ್ಮಿ, ನಿರ್ಮಳ (ಗು). ೧. ಶುದ್ಧವಾದ; ಸ್ವಚ್ಛ ವಾದ : 
ನಿರ್ಮಲದಿವ್ಯಮೌಕ್ತಿಕ ಶಿಲಾಲಿಂಗಂ ಚತುರ್ಥ) 'ಸುಂದರನುಲ್ಲಿರ್ದುದು 
ರತ್ನಪೀಕಘಟಿತಂ ದೇದೀಪ್ಯುಮಾನಪ್ರಭಂ (ಕಾದಂಪೂ- ೬೫೭); ಮಲಿನ 
ದೇಹಕ್ಕೆ ಮಜ್ಜ ನವಲ್ಲದೆ ನಿರ್ಮಲದೇಹಕ್ಕೆ ಮಜ್ಜ ನವೇಕೋ (ಅನಚಂ. 
೯೫-೪೨೩); ನಿರ್ಮಲಶರಚ್ಚ ೦ದ್ರ. 'ಕಿರಣಗಳಿನಂಬರಂ ಪ್ರೊ (ಲ್ಲಾ ಸಗೊಳ್ವಂತೆ 
ದಶರಥಂ ಬಗೆಯಂರ್ಬಿ (ಶ್ರೀರಾಮಾ, ೧೪-೩೭೦), ೨. ಪವಿತ್ರವಾದ; 
ಪುಣ್ಯ ರವಾ: ಇದ: *ನಿರ್ಮಲಾಕ್ಷಕೆ' ಸರಾ. (ನಾ). ೩. ಶ ಶುದ್ಧತೆ; 
ಸ್ವಚ್ಛತೆ; ನೈರ್ಮಲ್ಯ : “ಶುಕ್ತಂ . . . ಶೌಚಂ, ಶೌಚ್ಯಂ, ಈ ೭ 
ನಿರ್ಮಲಂ” (ಕಾಶಕ್ಕ ಖ೨ಂ೪); ಎನ್ನ ಮಲತ್ರ್ರಯಂದಲ್ಲಿ ಹೊದಕುಳಿ 
ಗೊಂಬ ಮನದ ಮೈ: ಲಿಗೆಯ ತಂದು .. . ತನ್ನ ಪಾದದೊಳಗೆ ಮೆಟ್ಟ 
ಅಲುಬಿ ಸೆಳಡನಯ್ಯ ತನ್ನ ನಿರ್ಮಲವ ಕೊಟ್ಟ ನೆನಗೆ (ಬಸನ, ಕ. ೧೨೮೧): 
ಮನ ಮುಟ್ಟಿ ದ ಪೂಜೆ ನುಣ್ಣ ಗೋಡೆಯ ತೊಳೆದು ನಿರ್ಮಲನನಸಟಿಸು 
ವಂತೆ (ಮೆಜಿಕೆರ, ೬೦-೬೦) ; ವನ್ನ ನಿರ್ಮಲವೆ ಡರ್ಪಣನಯ್ಯಾ ನಿಮಗೆ 
ಎನ್ನ ಸತ್ಯವೆ ಘಂಟಿಯಯ್ಯಾ ನಿಮಗೆ . 
ನೆಮ್ಮದಿ ; ನಿರಾಳೆ:, ತನ್ನು ತಾಯ್ಗಳ ಕಂಡು ಕರುಗಳು ಅನ್ನು 
ನೆಂದೂ ಕೂಗಿ ನಲಿಯುತ ಸುಮ್ಮಾನಡೊಳು ನೊಲೆಯನುಂಡು ನಿರ್ಮಲ 
ದೊಳು ಇದ್ದವು (ಗೋಹಾಡು, ೫-೨೩). ೫. ಹೊಳಪು ; ಉಜ್ವಲತೆ; 
ಕಾಂತಿ: “ಜೆಳ್ಬ್ಳಳಿಯೆ ನಿರ್ಮಲಂ” (ಕಬ್ಬಿಕ್ಳೆ. ೮೫) ; *ನಿರ್ಮಲಕೆ 
ಚಿಳ್ಬಳಿಯಕ್ಕು” (ಶಬ್ದನುಂ, ೬೦). ೬. ದೋಷಲೇಪವಿಲ್ಲದನನು ; 
ಸರಿಶುದ್ಯನಾದನನು ; ; ಕಳಂಕರಹಿತ : ನರ್ಮಲರ ಸಂಗತಿ ನಾಟ್ಕು 
ಮಪಾಯನಾಶಮಂ (ಜಗವಿ. ೧೬-೨೯) ; ಗಿರಿಯ ಕರಹೊಳಗಾಂತನನ 
ಸುರಗಿರಿಯ ಶಿಖರದೊಳ್‌ ಇರುತಿಹನ ನಿರ್ಮಲನ ನಿತ್ಯನ . . . ಗುರು 
ತರಿನರಾರು (ಗಗ. ೧೩-೧). ನಿರ್ಮಳ : ೧. ನೃ ಷಭನಾಥನಂ0 
. * ೬ ಆಲದ ಮರನ ಕೆಟಗೆ ನಿರ್ಮಳ ಶಿಳಾಪಟ್ಟಿ ಹೊಳಪ್ಪ ಮೊತರ 
ಜು ಶುಕ್ಲ ಧ್ಯಾನದಿಂ ಘಾತಿಗಳಂ ಕಡಿಸಿ ಪು. ೪೦) ; 


'(ಅಖಂತೇ. ೨೪೧-೮೭). ೪. 


(ಚಾ: ಆ 


ಲ೪ರ್ತ್ಷಿಲ 


25 


30 


40 


45 


5 


ನಿರ್ಮಲತ್ವ 


ಕುತ್ತಿ ಲಂ ಸೊಗಯಿ ಪುದಾಕಾಶೋರಗವಿಮುಕ, ಕ್ರನಿರ್ಮಳತರನಿರ್ನೋಕಂ 
ತಾನಿ ರಜತಾಳೋಕಸಹಸ್ರಾ ಂಶುಧವಳಿತಾಶಾವಳಿಯಂ (ಚಂದ್ರು 
೬-೩) ; ತಿಳಿದು ನೋಡಿರೆ ರಾಮ ಧರ್ಮಸ್ಥಳಕೆ ನೀವು ಸಹಾಯನಿನಿಬರ. 
ಗೆಲವು ನಿರ್ಮಳ ಧರ್ಮಮೂಲವೊ ಧರ್ಮವಿರಹಿತವೊ (ಕುಪ್ಯ್ಯಾಗು ೬-೫). 
&ಿ. ಮಹದಾಕಾಶನೆ ಅಕ್ಷತೆ ಪರಾಪರವೆ ಪತ್ರೆ ಪುಷ್ಪ ನಿರ್ಮಳನೆ ಲಿಂಗಾ 
ಚನೆ ಮಹಾಪ್ರಕಾಶನೆ ಪೂಜೆ (ಅನಚಂ. ೮೪-೩೭೪). ೫. “ಪಳಕನೆ 
ಜಳಕನೆಯೆನೆ ನಿರ್ಮಳಾರ್ಥಂ” (ಚನ, ೩೦). ಹ. ಈತ ನಿಸ್ಪೃಹನೀತ 
ನಿರ್ಭಯನೀಶ ನಿರ್ಮಳನೀತ ರಾ. ಗದ್ವೇಷರಹಿತನರಿ (ಕುನ್ಯಾಅ. ೭-೬೭). 
೭. ಶುದ್ಧ ವಾದುದು : ಕುಲನ ನಾಲಗೆಯಳುಹಿತೆಂಬ ನಾಣ್ಣು ಡಿಗಿಂದು 
ನೆಲೆಯಾಯ್ತ ಲಾ ಬ್ರಹ್ಮಯಸಿಯಾದಡೊಳಗು ನಿರ್ಮಳವಪ್ಪು ಷಯ್ಮು 
(ಹಚಕಾ. ೨-೩೨); ಎನ್ನ ಮಾನಸಂ ಸಿರ್ನುಳಮಪ್ಪ ನೋಕ್ಷಸುಖನುಂ 
ನಿರಿದುಂ ಬಯಸುತ್ತುಮಿರ್ಡೇಡಂ ಪೆರ್ನೆಯೊಳೊಂದುವಾತ್ಮಭನಲಾಭ 
ಮದಿಲ್ಲದೆ. ಮಾಣ್ಣು ಬಳ್ಳ ಪೆಂ (ಬಾಧಪು. ೩-೫೬). [ಸಂ.] 

ನಿರ್ಮಲಕರ್ಮ (ನಾ. ೧. ಶುದ್ಧವಾದ ಕೆಲಸ. ೨. ಪವಿತ್ರ 
ಕಾರ್ಯ. ೩. ಗೃಹಸ್ಯನ ಐದು ಬಗೆಯ ಕರ್ಮಗಳಲ್ಲಿ ಒಂದು; 
ಚಿತ್ರ ಶುದ್ಧಿಯನ್ನುಂಟುಮಾಡುವ ಕರ್ಮ: ಗೃ ಹಸ್ಮನಿಂದನುಸ್ಮಿ 
ಸಲ್ತಕ್ಕ . ಕರ್ಮವಾದೊಡೆ ನಿತೃನೈವಿಂತ್ತಿ ಕ ಪ್ರಾಯಶ್ಚಿತ್ತ ಕಾನ್ಯು 
ನಿರ್ಮಲವೆಂದು ಪಂಚವಿಧವಾಗಿಹುವದದಲ್ಲಿ . . . ಈಶ್ವಕೋಪಾಸನೆಯೇ 
ನಿರ್ಮಲಕರ್ಮನೆಂದು ತಿಳಿಯೆಲಕ್ಕುಂ (ವಿನೇಳ. ೧೩೮). "ನಿತ್ಯಕರ್ಮ' 
ಪರಾ. [ನಿರ್ಮಲ 4 ಕರ್ಮ] 

ನಿರ್ಮಲಚರಿತ್ರ (ನಾ). ಶುದ್ಧವಾದ ನಡೆವಳಿ,- ಆಚಾರ : 
ನಿರ್ಮಲಜರಿತ್ರ ನೆಂತಧಿಕವೆಲ್ಲಾ ಗುಣಂಗಳೊಳು . . . ವರಶಿವಾಗಮ 
ಶಾಸ್ತ್ರದ ಸೂತ್ರನೆಂತಧಿಕನಿಗಮಾಗನುದೊಳಿಂತು. ಸರ್ವತ್ರ ಮೇಳದೊಳಧಿಕ 
ವಾಯ್ತು - » ಮಂಗಲೆಯ ಪುತ್ರಿಕೆಯ ಹೆಧುರೆಗಾನ (ಸೌಂದಪು. 

[ನಿರ್ಮಲ ಚರಿತ್ರ] 

ನಿರ್ಮಲಚಿತ್ತ, ನಿರ್ಮಳಚಿತ್ತ (ನಾ). ಪರಿಶುದ್ಧ ವಾದ ಮನಸ್ಸು 
ಳ್ಳ ವನು : ನೀನೇ ದಯಾಳು ನಿರ್ಮಲಚಿತ್ತ ಕೋನಿ (ಪುರಂದ. 
Pa ನವ). ನಿರ್ಮಳಜಿತ್ತ : ಕಳಕಂಠವಾ। ಯತ್‌ 
ನಿರ್ಮಳಚಿತ್ತ ತಾನೊಡಂಬಟ್ಟ (ತ ೧೪-೯). [ಸಿರ್ಮಲ- ಚಿತ್ತ] 

ನಿರ್ಮಲತೆ, ನಿರ್ಮಳತೆ (ನಾ) R ಸ್ವಚ್ಛತೆ ; ಶುದ್ಧತೆ; ನೈರ್ಮಲ್ಯ: 
ಭಸಿತ ರುದ್ರಾಕ್ಸಾದಿ ಮುದ್ರೆಗಳ ' ನಿರ್ನುಲತೆಯಿಂ ಧರಿಸಿ ಚಲಿಸುತ 
(ಬಸಪು. ೩-೪೪). ನಿರ್ಮಳತೆ : ಶ್ರಾನಕಧರ್ನುಡ ನಿರ್ಮಳತೆಯಂ 
ತೋರ್ಪಂತೆ 'ಧೌತಸಿತಸಾಧಕ ನುಂಂಗಂಡುಡಿಸುತ್ತು ವುಡೂರುಲಿಂಗಂ 
(ಚಾವುಂಪು. ೭೧೫). ([ಸಂ.'ನಿರ್ಮಲತಾ] 

ನಿರ್ಮಲತೆನೆಜು (ಕ್ರಿ). ತಿಳಿಯಾಗು ; ಸ್ವಚ್ಛ ವಾಗು : ಸದಮಳ 


೮-೮). 


ಬೋ ಥದಿಂಡೆಸೆನ ಸಾಧುಜನಾಶಯದಂತೆ ಪದ್ಮಷಂಡದ ನರನಾಂ 
ನಿರ್ಮಲತೆನೆತ್ತುದು (ಕುಸುಮಾ. ೫-೪೫). [ನಿರ್ಮಲತೆ ಫೆಜು |] 
೫ ಶೊ ನಿರ್ಮಳತ್ವ (ನಾ). ೧. ಪರಿಶುದ್ಧ ತೆ; ಸ್ಟ ಸ್ವಚ್ಛ ತೆ. 


೨. (ನೇಡಾಂತ] ಸತ್ಪೆಗುಹಿದ ಸ್ವಭಾವ ಇ ನೋಟದ 
ಕಾರ್ಯವಾದ ಹ ಸರಬ್ರಹ್ಮಸಾಕ್ಷಾ 
ತ್ಕಾರಕ್ಕೆ ಸಾಧಕವಾದುದು : ಶ್ರೀ ಮಧುಸೂದನಸರಸ್ವತಿಯವರು, 
ನಿರ್ಮಲತ್ವ ಎನ್ನುವುದು "ಚಿದ್ದಿಂಬಗ್ರ ಹಣಯೋಗ್ಯತ್ವ'ನೆಂದು ವ್ಯಾಖ್ಯಾ 
ನಿಸುತ್ತಾರೆ (ಸಾ ೧೧೧). ಔ ಇದನ್ನು "ಚೆದ್ದಹ್ಮಗ್ರಹಣ 
ಯೋಗ್ಯತ್ವ' ಎಂದು. ರೂಢಿಯಲ್ಲಿ ಪ್ರಯೋಗಿಸುತ್ತಾರೆ. 
ನಿರ್ಮಳತ್ವ : ೧. ಇನಿನಿರಿೊಂದು ದರ್ಪಮೆನಗಾದುದು. ತನ್ನಯ 
ನಿರ್ಮಳತ್ವದಿಂ ( [ಸಂ.] 


೧೯೩). 


ನಿರ್ಮಲಯಕಶ 


ನಿರ್ಮಲಯಶ(ನಾ). ಪರಿಶುದ್ಧವಾದ ಯಶಸ್ಸು ; ಕಳಂಕರಹಿತ 
ವಾದ ಕೀರ್ತಿ : ಶಶಿಖಂಡ ನಿರ್ಮಲಯಶೋವಿನಿಧಾವತಂಸಂ (ಕವಿರಾ. 
೩-೨೨೪). [ನಿರ್ಮಲ -ಯಶ] 

ನಿರ್ಮಲಹೃದಯ (ನಾ). -ನಿರ್ಮಲಾಂತಃಕರಣ ೨ : ಓಜರು 
ನಿರ್ಮಲಹೃ ದಯರು ಸದಯರು ಚಡುರರು ಶಿಸೃವತ್ಸಲರು (ಇಂಚಾನ. 
೨೫-೧೫). [ನಿರ್ಮಲ-/ ಹೃದಯ] 

ನಿರ್ಮಲಾಂತಃಕರಣ, ನಿರ್ಮಳಾಂತಃಕರಣ (ನಾ). ೧. ಪರಿಶುದ್ಧ 
ವಾದ ಮನಸ್ಸು ಡೆ ಒಳ್ಳೆಯ ಮನಸ್ಸು. ೨. ಪರಿಶುದ್ಧ ವಾದ 
ಹೈದಯವನ್ನು ಹೊಂದಿರುವವನು: ಶ್ರಿಜಗಾಧಿಸತಿಯ ನೇನು 
ಡೊಳು ಕಮಲೋದ್ಭನಂ . . - 
ನಿಮಲಸದ್ಗು ಣಗಣಾವರಣರಂ (ವೀಕೈಪು. ೬-೧-೬). ನಿರ್ಮಳಾಂತಃ 
ಕರಣ : ೧. ನಿರ್ನುಳಾಂತಃಕರಣಕೃತ ಸಪರಿಕರ್ನುನಿಳಸಿತೆ ತಾಯೆ 
ಸೈರಿಪುದುನ್ಮುಳವು ಬೇಡೆಂದು ಮೆಯ್ಯೊಕ್ಕಿದನು ಕಲಿ ಭೀಮು (ಕುನ್ಯಾಗ. 
೧0-೭). [ನಿರ್ಮಲ-- ಅಂತಃಕರಣ] 

ನಿರ್ಮಲಾಶ್ಷತೆ (ನಾ). ಪವಿತ್ರವಾದ ಅಕ್ಷತೆ: ಪ್ರಥಮಲೋಕಾಮ 
ಕೇಶನುನಿಕಾಶಾನೇಶನಂಂ ಚಂಚತ್ಪ ೦ಚರತ್ಸ ಗೋಶೀರ್ಷ ಚಂದನ ನಿರ್ಮ 
ಲಾಕ್ಷತಾರ್ಫ್ಯಮನೆತ್ತಿದಿಂ ಬಟಿಕಿ ಯಿಂಂ (ಶಾಂತಿಪು. ೧೦-೩೬ ವ). 


[ನಿರ್ಮಲ-- ಅಕ್ಷತೆ] 
ನಿರ್ಮಲಾಚಾರ, ನಿರ್ಮಳಾಚಾರ (ನಾ). -ನಿರ್ಮಲಚರಿತ್ರ : 
ಮನವ ಶೋಧಿಸಬೇಕು ನಿಚ್ಚ . . ೬ ನಿರ್ಮಲಾಚಾರದಿ' ಚರಿಸಿ (ಪುರಂದ. 


ಧಾ. ೨-೩೯-೧). ನಿರ್ಮಳಾಚಾರ : ನಿರ್ಮಳಾಚಾರಪುರಸ್ಸರಮಾ 
ಮಂನೀಂದ್ರ ನಾರ್ತೆಸಗಿ ರಸಪರಿತ್ಯಾಗಮೆಂಬ ತಪಮಂ ತಳೆದಂ (ಸುಕುನೂ. 
೪-೭). [ನಿರ್ಮಲ ಆಚಾರ] 

ನಿರ್ಮಲಿತ (ಗು). ಶುದ್ಧ ವಾದ್ಯ ಸ್ವಚ್ಛ ವಾದ: ಶಕ್ತ ನಿರ್ಮಲಿತಾಂಗ 
ಲಿಂಗನಿಯುಕ್ತ. ಸತ್ಯ್ರ್ರಿಯೆಗಳಿನಲರ್ದನುರಕ್ತಿ ಸಲು , ಸದ್ಯಃಪ್ರಸಾದ 
ಶರೀರಿಯಂ ಮಾಡಿ (ಬಸಪ, ೪೯-೩೪) ; ನಿಜನಿರ್ಮಲಿತರೂಪನಂ . . . 
ಡೇನಡೇವನಂ ಭಜಿಸಿದಳಗಣೆ (ಚೈಮಿಭಾ. ೧೫-೨೩). [ಸಂ.] 

ನಿರ್ಮಲಿನ, ನಿರ್ಮಳಿನ (ಗು). ೧. ಮಲಿನವಾಗದಿರುವ; ನಿರ್ಮಲ 
ವಾಡ ; ಶುದ್ಧವಾದ. (ನಾ). ೨. .ಶುದ್ಧವಾದುದು; ಸ್ವಚ್ಛ 
ವಾಗಿರುವುದು : ನಿರ್ಮಲಿನಮಪ್ಪ . - . ದೀರ್ಥಿಕೆಯ ವಿಚಿತ್ರಾ 
[ತ್ರೋ3ರ್ಮಿಕೆಗಳ ಸಂಚಲಿಸುವ ನೀರ್ನಾನಸ ಲಹರಿ ಸರ್ನದೋಷಾ 
ಪಹರಂ (ಅಶ್ವಶಾ. "೭-೬೦); ತಿಳಿವೊಡೀತನ ಬುದ್ಧಿಯೇ ನಿರ್ಮಲಿನ 
ವಹುದು (ಕುನ್ಯಾಸ. ೧೨-೬೫). ನಿರ್ಮಳಿನ : ೧. ನಿರ್ಮಳಿನಾ 
ದ್ಯಾಸನದ ಚತುರ್ಮೂಖತಳದಲ್ಲಿ ನೆಲಸಿ ಯಕ್ಷಕುಮಾರರ್‌” ಕೂರ್ಮೆಯೊಳೆ 
ಧರ್ಮಚಕ್ರಮನೊರ್ಮೆಯುಮಾತ್ಮೀಯ ವರೌಳಿಯೊಳ್‌ ' ತಳೆದಿರ್ಪರ್‌ 
(ಸಾರ್ಶ್ವಪು, ೧೬-೬೧). [ಸಂ.] 

ನಿರ್ಮಲಿಸು (ಕ್ರಿ). ೧. ಸ್ವಚ್ಛ ಮಾಡು ; ಶುದ್ಧಿ ಪಡಿಸು : ಕೋಣೆಯ 
ಒಳಗಿರುವ ಜೇಡನ ಬಲೆಯನ್ನೆಲ್ಲಾ ನಿರ್ಮಲಿಸಿ ಬಣ್ಣದ ಕಾಗದ ಹಚ್ಚಿ 
ಶೃಂಗಾರ ಮಾಡಿದರು (ಕಾನೇರಿ. ೧೧೭). ೨. ಹೊಳೆ; ಥಳಥಳಿಸು : 
ನಿರ್ಮಲಿಪ ಭೂಷಣಕಾಂತಿಯಿಂ ಪಸರಿಸುತ ಸುರಧನುವ , , . ಅಮರಿ 
ಯರು ಸೊಗಯಿಪರು (ಸಾಳ್ವೆಭಾ, ೩೨-೧೬). [ನಿರ್ಮಲ---ಇಸ್ಫು] 

ನಿರ್ಮಲೀಕರಣ (ನಾ). ಶುದ್ಧಗೊಳಿಸುವುದು ಕ ಸ್ವಚ್ಛ ಮಾಡು 
ವಿಕೆ: 'ಮಂದಗಾಮಿಯಾಗಿ ಪ್ರವಹಿಸುತ್ತಿದ್ದ ಅಂತರಿಕಜೀವನಕ್ಕೆ ತಡೆ 
ಯೊಡಗಿ ನಿಂತು ಕಸ ಕೊಳೆ ತುಂಬಿ ನಾರುವಂತಾದಾಗ ಮತ್ತೆ ತಾನು 
ಕೈಗೊಳ್ಳು ತ್ತಿದ್ದ ನಿರ್ಮಲೀಕರಣಕಾರ್ಯಕ್ಕೆ-ಅವನು ಹೆಸರು ಕೊಟ್ಟ. 
ದನು (ಪುನರು. ೧೩೩). [ಸಂ] 


ಸೃಜಿಸಿದಂ ನಿರ್ಮುಲಾಂತಃಕರಣರಂ |, 


[YS 


೪೬೯೫ 


5 


30 


35 


45 


ನಿರ್ಮಳಿಕೆ 


ನಿರ್ಮಲೀಕೃತ್ಯ ನಿರ್ಮಳೀಕೃತ (ಗು). ೧. ಮಲಿನತೆಯಿಂದ 
ದೂರವಾದ; ಶುದ್ಧವಾದ; ಸ್ವಚ್ಛ ನಾದ, ೨, ಥಳಥಳಿಸು 
ನಂತೆ ಮಾಡಿದ; ಪ್ರೆಜ್ವಲಿತಗೊಳಿಸಿದ. (ನಾ). ೩. ಮಲಿನತೆ 
ಯಿಲ್ಲದುದು; ಸ್ವಚ್ಛ ವಾದುದು. ೪. ಕಾಂತಿಮಯವಾದುದು: 
ಆ. ಪಾರ್ವತಿಯ ನನಯರೌನನಂ . . : ಶಶಿಕಾಂತಕೃ ತಕಾಚಳದಂತೆ 
ನಿರ್ಮಲೀ[ಪಾಂಂ. ಳೀ]ಕೃತಂ . . . ಪ್ಯೋಮದಂತೆ ಘನಚಿತ್ರಮೆ ನಿಸಿ 
ರ್ದುದು (ಗಿರಿಕ. ೪-೧೨ 2). ನಿರ್ಮಳೀಕೃತ : ೨. ಮಾಲ 'ಫೊಣ್ಮಿದ 
ಸರ್ವೇಶನಿಜಪ್ರಕಾಶನಿಧಿಯೋ ಪೇಳೆಂಬಿನಂ ತೋಟುತಿರ್ದುದು ದಿಕ್ಸಂಕುಳೆ 
ನಿರ್ಮಳೀಕೃ ತನಿರೊಪಾಕ್ಷಪ್ರಭಾಮಂಡಲಂ (ಗಿಂಕ. ೫-೩೧). [ಸಂ.] 

ನಿರ್ಮಲೆ, ನಿರ್ಮಳೆ (ನಾ). ಕಳಂಳಎಲ್ಲದವಳು ; ಸರಿಶುದ್ಧೈ ಲ 
ಪ್ರಿಯೆ ನಿನಗೆ ಸರಿಶುದ್ಧೆ ಕುಲಕೆ ಮಂಗಳೆ ಸುತೋದಯಕೆ ನಿರ್ಮಲೆ 
ತನಗೆ ಗತಿಗುಡುವ ಸೊಸೆಯೆಂದು ಬಯಸಿದೊಡೆ ಬಂದಯ್ಯೂನಾಡನೆ ಸುರಾ 
ಸುರರ ಮುಂದೆ ಕಪಿಕಟಿಕಮುಜಾಯೆ (ಜೈಮಿಭಾ. 1೮-೫೨). ನಿರ್ಮಳೆ: 
ಅತಿಗಂಭೀರೆಯನೂರ್ಜಿತಮತಿಯ೦ ನಿರ್ಮಳೆಯಂ . . . ದೃಢೆಪಾಶು 
ಪತವ್ರ ತೆಯಂ ಕನ್ನಳೆಯನಂದು ಕಂಡಂ ಕ್ರಿತಿಸಂ(ಕಾದಂಪೂ. ೬೮೨). 

[ಸಂ. ನಿರ್ಮಲಾ) 

ನಿರ್ಮಳ."ನಿರ್ಮಲ' ನೋ. 

ನಿರ್ಮಳಚಿತ್ತ "ನಿರ್ಮಲಚಿತ್ತ' ನೋ. 

ನಿರ್ಮಳತೆ "ನಿರ್ಮಲತೆ' ನೋ. 

ನಿರ್ಮಳೆತ್ವ “ನಿರ್ಮಲತ್ವ' ನೋ. 

ನಿರ್ಮಳಮೌಕ್ತಿಕ. (ನಾ). ಶುದ್ಧವಾದ ಮುತ್ತು; ಜೊಕ್ಕ 
ಮುತ್ತು, : ಶರದದ ಚೆಳ್ಕುಗಿಲ್ವೊಜಕಿಯಿನುಣ್ಮುವ ನಿರ್ಮಳಮೌಶ್ತಿಕಕ್ಕೆ 
ತಾಂ ದೊರೆಯೆನೆ ಪುಟ್ಟದಂ . . . ನಮೇರುಶೇಖರಥರಂ (ಚಂದ್ರಪು. 
೪-೬೧)... [ನಿರ್ಮಳ( = ನಿರ್ಮಲ) ನಂ” ಕ] 

ನಿರ್ಮಳಾಂತಃಕರಣ "ನಿರ್ಮಲಾಂತಃಕರಣ' ನೋ. 

ನಿರ್ಮಳಂಭ(ನಾ).ಸ್ವಚ್ಛ ವಾದ ನೀರು; ತಿಳಿನೀರು: ಸುಮನೋ 
ಭೂಭೃದ್ಧ ರೀಸುಂದರತರವನದೊಳ್‌ ನಿರ್ಮಳಾಂಭಸ್ಸ್ವಯಂಭೂರಮಣಾ 
ಕೂಖಾರೆಡೊಳ್‌' . . . ಮನಃ ಪ್ರಹ್ಲಾದಮಂ ತಾಳ್ಗುನನನವರತಂ ಶ್ರೀಧರಂ 
(ಚಂದ್ರಪು. ೪-೭೬). [ಸಂ. ನಿರ್ಮಲಾಂಭಸ೯] 

ನಿರ್ಮುಳಾಚಾರ "ನಿರ್ಮಲಾಚಾರ' ನೋ. 

ನಿರ್ಮಳಿ, ನಿವಳ್ಳ, ನಿವಳ್ಳಿ (ನಾ). ೧. ಒಂದು ಬಗೆಯ ವೃಕ್ಷ; 
ಚಿಲ್ಲದ ಮರ ; ಕತಕ : ನಿರ್ಮಳಿ-ಡೊಡ್ಡ ಮರ ; ಹೂನಿಗೆ ಸುಗಂಧ 
ವಿರುತ್ತದೆ. ರಾಡಿನೀರೊಳಗೆ ಬೀಜಗಳನ್ನು ಚಲ್ಲಿದರೆ, ಆ ನೀರು ನಿರ್ಮಲ 
ವಾಗುತ್ತದೆ (ಕಛಾಗೆ. ೪೨). ಥಿವಳ್ಳೆ : ೧. ದಾಳಂಬರಿಬೀಜ, ನಿವಳದ 
ಬೀಜ, ಬಚಲಿಯದ ಬೀಜ (ನುಂಬನ್ಯಾ. ೧೬೭). ನಿವಳಿ, : ೧. ನಿನ 
(ನೆವಳಿ) . . - ಇದರ ಬೀಜವನ್ನು ಪುಡಿಮಾಡಿ ರಾಡಿನೀರೊಳಗೆ ಚಲ್ಲಿದರೆ 
ನೀರು ತಿಳಿಯಾಗುತ್ತಡೆ (ಕಭಾಗೆ. ೪೨). : ೨. ಕತಕದ ಮರಗಳಿರುವ 
ಭೂಮಿ (?) : ಆ ಕೋಡಿಯಿಂಡೊಳಗಾದ ದೋಂಟಿಸ್ಮಳದ 
ನಿನಳಿಯೆಲಂ ಬೆದ್ದಲುಗಳೆಯ. ಮತ್ತರು ೭ (ಎಕ. ೪11,ಶಿವಮೊ, ೫೨-೬೭; 
1115). [4- ಮರಾ. ನಿರ್ಮಳೀ, ನಿನಳೀ] 

ನಿರ್ಮಳಿಕೆ (ನಾ). ೧. ಶುದ್ಧತೆ : ಉಪಾಜೀಯಂಗಳಪ್ಪ ರತ್ತತ್ರಯದ 
ನಿರ್ಮಳಿಕೆಯಂ ಕೆಡಿಸುವುದೆಂದನಜ 'ಮೇಗೆಣ ಮಮತ್ವಮನುಬಿಕಿದು 
ನಿರ್ಮಮತ್ವರತನುಂ ಸ್ವಸ್ಥನುಂ ಸಂತೋಷಪರನಾಗಿ ನೆಗಬ್ಬ ಗೃಹೆಸ್ಮಂ 
ಪರಿಗ್ರ ಹನಿರತನೆಂಬೊಂಬತ್ತನೆಯ ಶ್ರಾ ವಕ೦ (ನಸಾರ.೩೪೭). ೨ಿ.ಕಾಂತಿ: 
“ಬೆಳ್ಳ ಳಿಯೆಂದು ನಿರ್ಮಳಿಕೆ” (ಕಬ್ಬಿ ಕೈ. ೫). 

[ನಿರ್ಮಳ( ಇ ನಿರ್ಮಲ) ---ಇಕೆ] 


ನಿರ್ಮಳಿನ 


ನಿರ್ಮಳಿನ "ನಿರ್ಮಲಿನ' ನೋ. 

ನಿರ್ಮಳೀಕೃತ "ನಿರ್ಮಲೀಕೃತ' ನೋ. 

ನಿರ್ಮಳೆ "ನಿರ್ಮಲೆ' ನೋ. 

ನಿರ್ಮಾಂಸ (ಗು). ೧. ಮಾಂಸವಿಲ್ಲದ ; ಕೃಶವಾದ : ಪೇರುರಂ 
ನಿಡುಕೊರಳು ನಿರ್ಮಾಂಸ ಜಂಘೆಗಳು (ಮು: ೮೪-೨೨); ನಿಡುವೊಡಲ 
ನಿರ್ಮಾಂಸ ಜಂಘೆಯ ಕೆಂಪಿನಾಲಿಗಳ . . . ನಾಯ್‌ ನೂಕಿದವು ಹಾಸದ 
ವಿಳಾಸದಲಿ (ಕುನ್ಯಾಅ. ೧೩-೨೦). (ನಾ). ೨. ಮಾಂಸವಿಲ್ಲದುದು ; 
ಕೃಶವಾದುದು ; ಬತ್ತಿದುದು : ಅವಾಕೆಯ ಹಸ್ತಪಾದ ನಿರ್ಮಾಂಸ 
ವಾಗಿರೆ ಆಂಗ ಒಣಗಿರೆ ಆಕೆ ಅನುಂಗಲೆಯಹಳು (ಸಾಮುಲ, ೨೯-೧೬). 

[ಸಂ.) 

ನಿರ್ಮಾಟ (ನಾ). ಕ್ರಿಯೆಯಿಲ್ಲದಾಗುವಿಕೆ; ನಿಷ್ಕ್ರಿಯ ಸ್ಥಿತಿ : 
ಬಸವನಲಸವು ನಿರಾಧಾರವಾಯಿತ್ತು ಬಸನನ ಮಾಟ ನಿರ್ಮಾಟಿವಾಗಿತ್ತು 
(ಸೀಲನ. ಕ. ೨೨-೬೬). [ನಿರ್‌ ಮಾಟಿ] 

ನಿರ್ಮಾಣ (ನಾ). ೧. ಅಳೆಯುವುದು ; ಅಳತೆ ಮಾಡುವಿಕೆ. 
೨. ಅಳತೆ; ಮಾನ. ೩. ಕಟ್ಟುವುದು; ರಚಿಸುವುದು; ರಚನೆ: 
ಚೈತ್ಯ ಚೈ ತನ್ಯಲಯನಿರ್ಮಾಣನಿರ್ಮಾಪಣಶಾಸನಾರೋಪಿತಗ್ರಾಮ ಕ್ಷೇತ್ರ 
ವಿತರಣಮಂಂ (ಆದಿಪು. ೧೫-೧೩ ವ); ಪ್ರಾಚೀನಯುಗದಲ್ಲಿ ನಿರ್ಮಾಣ 
ವಾದ ಕೆಲವು ಲೇಖನಗಳು. . . ಲಭಿಸಿವೆ. (ದ್ರಾವಿವಿ. ೪೫). ೪. 
ಸೃಜನ; ಸೃಷ್ಟಿ. ೫. [ಜೈನ]' ಒಂದು ಬಗೆಯ ನಾಮ 
ಕರ್ಮ; ೫ ಯಾವ ನಾಮಕರ್ಮದ ಉದಯದಿಂದ ಶರೀರದಲ್ಲಿ 


ಅಂಗೋಪಾಂಗಗಳ ರಚನೆಯುಂಟಾಗುವುಜೋ ಅದಕ್ಕೆ 
ನಿರ್ಮಾಣನಾಮಕರ್ಮನೆಂದು ಹೆಸರು. ಇದರಲ್ಲಿ ಸ್ಥಾನ 


ನಿರ್ಮಾಣ, ಪ್ರಮಾಣನಿರ್ಮಾಣಗಳೆಂದು ಎರಡು ಬಗೆ. ಸ್ಥಾನ 
ನಿರ್ಮಾಣಕರ್ಮವು ಕಣ್ಣು, ಕನಿ, ಮೂಗು ಮೊದಲಾದ 
ಅಂಗಗಳು ನಿಯಮಿತ ಸ್ಥಳದಲ್ಲಿಯೇ ಇರುವಂತೆ ಮಾಡುತ್ತದೆ. 
ಪ್ರಮಾಣನಿರ್ಮಾಣವು ಮೂಗು ಕಣ್ಣು ಮೊದಲಾದ ಅಂಗಗಳು 
ನಿಯಮಿತ ಪ್ರಮಾಣದಲ್ಲಿ ಉದ್ದ, ಅಗಲಗಳಿರುವಂತೆ 
ಮಾಡುತ್ತದೆ : ಅಗುರುಲಘುಚತುಸ್ಕನಿಹಾಯೋಗತಿ . . . ಸುಸ್ವರ 
ದುಸ್ವರಸುಭಗದುರ್ಭಗಪ್ರ ತ್ಕೇಕಶರೀರಾಯಶಸ್ಕಿ ತ್ಯಾನಾದೇಯನಿರ್ಮಾಣ 
ಸರ್ಯಾಪ್ತ ನೀಟೈರ್ಗೊತ್ರಂಗಳೆಂಬ ದ್ವಿಸಪ್ಪತಿಪ್ರಕೃತಿಗಳಂ ನಿರನಶೇಷಂ 
ಕಡಿಸಿ (ಆದಿಪು. ೧೬-೪೯೦); ಸುಸ್ವರ ದುಃಸ್ವರೆ ಅದೇಯ ಅನಾದೇಯ 
ಯಶೋಯಶಸ್ಕೀರ್ತಿ ನಿರ್ಮಾಣ ತೀರ್ಥಕರನಾಮನೆ ಂದಿಂತಲ್ಲಿ ಗತಿನಾಮು 
ಕರ್ಮಂ ಚತುರ್ನಿಧಮಕ್ಕುಂ (ಗೊಮ್ಮಸಾ, ೩-೭). [ಸೆಂ.] 
ನಿರ್ಮಾಣಕಾಯ (ನಾ). ೧. ಅವತಾರಸ್ಥಿತಿಯಲ್ಲಿ ಕಾಣಿಸಿ 
ಕೊಳ್ಳುವ (ಪರಮಾತ್ಮನ) ಶರೀರ, --ಆಕಾರ : ಅಶ್ವರನಗೆ 
ಶುದ್ಧ ಸತ್ತ ಪ್ರಧಾನವಾದ ನಿರ್ಮಾಣಕಾಯ ವೆಂಬ ಅನತಾರಶರೀರವಿರು 
ವುದು (ಹಿಂಸಾ, ೯೬). ೨. [ಬೌದ್ಧ] (ಬುದ್ಧನು) ಲೀಲೆ 
ಗೋಸ್ಕರವಾಗಿ ಹೊಂದಿದ ದೇಹ : ಮಹಾಯಾನದ ಪ್ರಕಾರ, 
ಬುದ್ಧನು ಮನುಸಷ್ಯಮಾತ್ರನಲ್ಲ, ದೇವತೆಗಳನ್ನು ಮಿಸಾರಿಸಿದ ದೇವಃ 
ದೇವಾಧಿದೇನ . - , ಲೋಕದ ಮೇಲಿನ ಅನುಗ್ರಹಕ್ಕಾಗಿ "ನಿರ್ಮಾಣ 
ಕಾಯೆ?ದಿಂದ ಕಾಣಿಸಿಕೊಂಡು ತನ್ನ ಲೀಲೆಗಳನ್ನು ನಡಸುತ್ತಾನೆ 
(ಭಾರದ. ೨೦೫). [ನಿರ್ಮಾಣ ಕಾಯೆ] 
ರ್ಮಾಣತಂತ್ರ (ನಾ). ರಚನೆಯ ವಿಧಾನ; ಕೃತಿರಚನೆಯ 
ಪ್ರಕ್ರಿಯೆ: ಕುಂಚನನ್ನಾಡಿಸುವುದರಲ್ಲಿ ಅಜಂತಾ ಕಲಾಕಾರರ... 
ನಿರ್ಮಾಣತಂತ್ರ ವಿಶ್ವದ ಎಲ್ಲ ಕಲಾವಿಮರ್ಶಕರನ್ನೂ ದಿಗ್ರ_ ಮೆಗೊಳಿಸಿದೆ 
(ಭರದ. ೫೨೫). [ನಿರ್ಮಾಣ ತಂತ್ರ] 


೪೬೯೬ 


30 


40 


ನಿರ್ಮಾಯ 


ನಿರ್ಮಾಣಶಕ್ತಿ (ನಾ). ರಚಿಸುವ ಸಾಮರ್ಥ್ಯ; ರಚನಾತ್ಮಕ ಶಕ್ತಿ: 
ಗ್ರಹಣಶಕ್ತಿಗಿಂತ ನಿರ್ಮಾಣಶಕ್ತಿ ಯರು ಹೆಚ್ಚಿ ನಜೆಂದು ಅನನ ಅಭಿಪ್ರಾಯ 
ವಿದ್ಧ ಹಾಗೆ ಕಾಣುತ್ತದೆ (ನನ್ಯಕಾ. ೧೦೬). [ನಿರ್ಮಾಣ ಶಕ] 

ನಿರ್ಮಾತೃ (ನಾ). ಮಾಡುವನನು ; ರಚಿಸುವವನು : ಆ ನುಂಚ 
ವನ್ನು . . . ಅಲಂಕರಿಸಲು ಅದರ ನಿರ್ಮಾತೃ ವಾಡ ಕಲಾವಿದನು 
ಅದೆಷ್ಟು ಕಲ ನ್ಯಯ ಮಾಡಿದ್ದ ನೆಂದು ನನ್ನಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ 
(ಕಂಬಹು. ೭೭). [ಸಂ.) 

ನಿರ್ಮಾತೃಸ್ಥಾನ (ನಾ). ಸೃಷ್ಟಿಯಾಗುವ ಸ್ಥಳ; ಉಗಮಸ್ಕಾನ: 
ಸಕಲಭೂತಗಳಿಗೂ ನಿರ್ಮಾತೃ ಸ್ಥಾನವಾದ ಆಂತರಿಕ್ಷದಲ್ಲಿ ಆದಿತ್ಯನು ... 
ಉದಕವನ್ನು ಧರಿಸಿದ್ದಾನೆ (ಉಕಾರ, ೨೭೬). [ನಿರ್ಮಾತೃ 4 ಸ್ಮಾನ] 

ನಿರ್ಮಾತ್ಸರ್ಯ (ನಾ). ಅಸೂಯೆಯಿಲ್ಲದಿರುವುದು ; ನಿರ್ಮತ್ಸ 
ರತೆ : ಸಮಸ್ತ ಜನರೂ ನರ್ಮಾತ್ಸರ್ಯದಿಂದ ಶ್ಲಾಭಿಸುತ್ತಿದ್ದರು 
(ಅಂಬಿಕ. ೧೮). !ಸಂ.] 

ನಿರ್ಮಾನುಷ (ನಾ). ಜನರು ಇಲ್ಲದಿರುವುದು; ನಿರ್ಜನವಾದುದು : 
ಹಾದಿಯಲ್ಲಿ ಆತನಿಗೊಂದು ನಿರ್ಮಾನುಷವಾದ ಆಶ್ರಮವು ಕಣ್ಣಿಗೆ 
ಬಿದ್ದಿತು (ತುಳಸೀ. ೬೨). [ಸಂ.] 

ನಿರ್ಮಾನುಷ್ಯ (ನಾ). - ನಿರ್ಮಾನುಷ : ಶ್ರೀನಾಗದತ್ತಂ . . . 
ಪಲಾಶಪುರಮನೆಯ್ದಿ ನಿರ್ಮಾನುಸ್ಯನುಪ್ಪು ದಂ ಕಂಡು (ಚಾವುಂಪು. ೩೯೯); 
ಭರತನಂ ತಂದಿಟ್ಟು ದುಷ್ಕಾರ್ಯಕರಣಿಗಳನೊರಸಿ ನಿರ್ಮಾನುಷ್ಯನೆನಿಪೆನೀ 
ಧರಣಿಯಂ (ವೆಂಕಾರಾ. ೨-೯-೧೨). [ಸೆಂ] 

ನಿರ್ಮಾಪಕ (ಗು). ೧. ಸೃಜನಾತ್ಮಕ; ಸೃಜನಕ್ರಿಯೆಗೆ ಸಂಬಂಧಿ 
ಸಿದ: "ನಿರ್ಮಾಪಕಶಾಸ್ತ್ರ? ಪರಾ. (ನಾ). ೨. ಕಟ್ಟುವವನು; 
ಸೃಷ್ಟಿಮಾಡುವವನು : ಸಕಲಜಗತ್ತಿಗೂ ನಿರ್ಮಾಪಕನೂ ಮನಸ್ಸಿ 
ನಂತೆ ವೇಗವುಳ್ಳ ವನೂ ಅದ ವಿಶ್ವಕರ್ಮನನ್ನು ಈಗ ಯಜ್ಞ ದಲ್ಲಿ ರಕ್ಷಣಾರ್ಥ 
ವಾಗಿ ಪ್ರಾರ್ಥಿಸಿ ಕರೆಯುತ್ತೇನೆ (ಯಕ್ಸಾರ. ೨೨೬). ೩. ಚಲನ 
ಚಿತ್ರ, ನಾಟಕ ಮುಂತಾದುವುಗಳ ನಿರ್ಮಾಣಕ್ಕೆ ಹಣವನ್ನು 
ಓದಗಿಸುವವನು,-_ ಬಂಡವಾಳ ಹಾಕುವವನು : ಚಿತ್ರ ,ತಯಾರಿಸು 
ವಾಗ ನಿರ್ಮಾಪಕರಿಗೆ ತಾವು ಹಾಕಿದ ಹಣ ಹಿಂದಕ್ಕೆ ಬಂದರೆ ಸಾಕು 
ಎಂಬ ದೃಷ್ಟಿಯೇ 'ಮಂಖ್ಯವಾಗಿದ್ದರೆ ಕಲಾತ್ಮಕಚಿತ್ರಗಳ ನಿರ್ಮಾಣ 
ಸಾಧ್ಯವಿಲ್ಲ (ರೂಢಿ). [ಸಂ.] 

ನಿರ್ಮಾಪಕಶಾಸ್ತ್ರ (ನಾ). ಕಲಾನಿರ್ಮಿತಿಗೆ' ಉಪಯುಕ್ತ ವಾದ 
ಶಾಸ್ತ್ರ : ಅರಿಸ್ಟಾಟಲನ ಶಾಸ್ತ್ರಗಳು ಮೂರು ಭಾಗಗಳಾಗಿ ವಿಂಗಡ 
ವಾಗಿವೆ. ಅವುಗಳಲ್ಲಿ ಗಣಿತ, ಭೌತಶಾಸ್ತ್ರ, ಅಧಿಭೌತಶಾಸ್ತ್ರಗಳು ಕೇನಲ 
ಜ್ಞಾನಾತ್ಮಕ ಶಾಸ್ತ್ರಗಳು; ರಾಜನೀತಿ, ನೀತಿಶಾಸ್ತ್ರಗಳು ಪ್ರಾಯೋಗಿಕ 
ಶಾಸ್ತ್ರಗಳು ; ಭಾಷಣಶಾಸ್ತ್ರ, ಕಾನ್ಫಮಿಾಮೂಂಸೆಗಳು ನಿರ್ಮಾಪಕಶಾಸ್ತ್ರ 
ಗಳು (ಅರಿಕಾ. ೧೦). [ನಿರರ್ನಾಪಕ ಶಾಸ್ತ್ರ] 

ನಿರ್ಮಾಪಕಿ (ನಾ). ಚಲನಚಿತ್ರ, ನಾಟಕ ಮುಂತಾದುವುಗಳ 
ನಿರ್ಮಾಣಕ್ಕೆ ಹಣವನ್ನು ಹಾಕುವವಳು : ಈ ಚಿತ್ರಕ್ಕೆ ಆಕೆಯೇ 
ನಿರ್ಮಾಪಕಿ (ರೂಢ). [ನಿರ್ಮಾಪಕ .--ಇಣ್ಯ] 

ನಿರ್ಮಾಪಣ (ನಾ). ಕಟ್ಟಿಸುವುದು; ರಚನೆ ಮಾಡಿಸುವುದು : 
ಚೈತ್ಯಚೈ ತಲಯನಿರ್ಮಾಣ ಸಿರ್ಮಾಪಣಶಾಸನಾರೋಸಿತಗ್ರಾಮ 
ಶ್ರೇತ್ರನಿತರಣಮು 0 (ಆದಿಪು. ೧೩-೧೫ ವು; ಅತುಳಚೈ ತ್ಯಾಲಯಾನೀಕ 
ನಿರ್ಮಾಪಣನರ್ಹತ್ಸೂಕ್ತ ಯುಕ್ತಿಶ್ರ ವಣಮಿನೆ. ದಲೆಂದಿಂತನಂ ತನ್ನ 
ಚಿತ್ತಂ ತಣಿವನ್ನ್ನಂ ಮಾಡಿ (ಚಂದ್ರಫು. ೨-೭೧). [ಸಂ.] 

ನಿರ್ಮಾಯ (ನಾ). ಮಾಯೆಗೆ ಸಿಲುಕದವನು ; ಮಾಯಾತೀತ; 
ಭ್ರುಮಾರಹಿತ ; ಭ್ರಮೆಗೆ ಸಿಲುಕದವನು : ಆಯತ್ಯಾ ನೀನು. ನಿರಾಳ 


ನಿರ್ಮಾಲ್ಯ 


ನಿರ್ಮಾಯನಾಗಿಪ್ಪೆಯಾಗಿ . . . ನಿಜದ ನಿಲವ ನೋಡಿ ಕಂಡೆನು (ಅನಚಂ. 
೨-೮); ನಿರಘ ನಿರ್ಭನ ನಿರ್ವಿರಳ ನಿಸ್ತರಣ ಸಿರ್ವೃದ್ಧಾಂಗ ನಿಜ 
ನಿರ್ಮಾಯ ಚಿತ್ತೈಸು (ಬಸಪು. ೬೧-೪೪) ; ಅವನಿ[ಶ್ವರಂ ನಿರ್ಮಾಯನಂ 
ಮಗುಳೆ ತಕ್ಕೈ ಸಲಾಗಳಮರರ್ನುಹೀಪಾಲಕನ ಪೂರ್ನಕೃ ತಪುಣ್ಳಮಂ. 
ಬಣ್ಣಿ ಸಿದರ್‌ (ಚೈಮಿಭಾ. ೭-೧೮). [ಸಂ.] 

ನಿರ್ಮಾಲ್ಯ (ನಾ). ೧. ನಿರ್ಮಲತೆ; ಶುದ್ಧತೆ. ೨. ಜೀವರಿಗೆ 
ಅರ್ಪಿಸಿ ತೆಗೆದ ಹೂವು, ಪತ್ರೆ ಮುಂತಾದುವು: “ಪ್ರಸಾದ॥- 
ಬೆಳ್ಳಿ ಂಗಳುಂ, ನಿರ್ಮಾಲ್ಯಮಂಂ? (ಕಾಶಕೃ- ೧೪೯) ; ಸಾನನಪ್ರದವೆನಿ 
ಸಿದ ಮಹಾದೇವನಿರ್ಮಾಲ್ಯನನೆ ಮೆಲಿದಾಚರಿಸುವನುದಿನನ (ಬಸಪು. 
೪೩-೬೫) ; ಕರ್ಣ ಗೀತಂಗಳ ಕೇಳಲಿ ನಿನ್ನ ನಿರ್ಮಾಲ್ಯ ನಾಸವಾಘ್ರಾಣಿ 
ಸಲಿ ಹರಿಯೆ (ಪುರಂದ. ೧-೨೧-೧) ; ನಿಮ್ಮ ಪಾದಾಂಬು ಜನಿರ್ಮಾಲ್ಯನ 
ಕೊಡು (ಭೈಂಗೂ, ೧೧೧) ; ಒನ್ಮೊನ್ಮು ಶಾಲಿಗ್ರಾಮದ ನಿರ್ಮಾಲ್ಯ 
ತುಳಸಿಯ. ಪತ್ರವನ್ನು ತನ್ನ ಕಿಸೆಯಲ್ಲಿ ಇಟ್ಟು ಕೊಳ್ಳು ವನು (ಗಂಮಾಯಿ, 
೧೮೧). ೩. ಹಳೆಯದಾದುದು ; ವಿರಾಸಲು ಮುರಿಧುದು ; 
ಮಾಸಿದುದು : ಅನನ್ಯ ಸಾಧಾರಣ ದಿವ್ಯಭಾವದ ಕಡೆಗಿನ ಆಕರ್ಷಣದ 
ಕೋಲ್ಮಿಂಚು ಸೋಂಕಿದ ಜೀವಕ್ಕೆ, ಸುತ್ತಲಿನ ಬೇರಾವ ಸುಖ ಸೊಬಗು 
ನಿರ್ಮಾಲ್ಯದಂತೆ ತ್ಯಾಜ್ಯವೆನಿಸತೊಡಗುತ್ತದೆ (ಕರ್ಣಾಟ. ೨೯೨); ದೇವ 
ರಿಗೆ ಸಲ್ಲತಕ್ಕ ಹೂವು ನಿರ್ಮಾಲ್ಯವಾಯಿಂತು (ಗಂಮಾಯಿ. ೨೭೯). ೪. 
ಮಾಸುವಿಕೆ ; ಮಲಿನವಾಗುವಿಕೆ : ಪರುಷಕ್ಕೆ ಬೆಲೆಯಿಲ್ಲ ಪ್ರಾಣಕ್ಕೆ 
ನಿರ್ಮಾಲ್ಯನಿಲ್ಲ ರುಚಿಗೆ ಎಂಜಲಿಲ್ಲ (ಅವಚಂ. ೧೦೦-೪೫೫). ೫. ಮುಡಿದು 
ತೆಗೆದ ಹೊವು ; ಬಾಡಿದ ಹೊವು: ತಳಿರ್ಗಳ್‌ ಬೀಲುಡೆ ಹಸ್ತನಾದ 
ತಳರಾಗಶ್ರೀಗೆ ಕಣ್ಣೊಳ್ವ ಕಣ್ಗಳ ನಿರ್ಮಾಲ್ಯದ ಮಾಲೆ ಕೈರನವನಂ 
ಸ್ಕೇರಾಸ್ಯಬಿಂಬಳ್ಳೆ ಮಂಗಳನೀರಾಜನಭಾಜನಂ ವಿಧು ಮರಾಳಂ ಮಂದ 
ಯಾನ ಕ್ರಮಂಗಳ ಕಾಲ್ಲಾಫೆನೆ ಬಣ್ಣಿ ಸಲ್ಪ ವಣೆ ರೂಪಂ ಭೂಪ 
ನರ್ಧಾಂಗಿಯಾ (ಅನಂಪು. ೨-೧೬). ೬. ಒಂದು ಬಗೆಯ ಸಸ್ಯ : 
ಧೂಪ- ಲೊಕ್ಕಿಸೊಪ್ಪು, ಬೇವಿನ ಸೊಪ್ಪು . - - ಬಿಳಿಗರುಕೆ, 
ನಿರ್ಮಾಲ್ಯ, ಕೊಡಸಿಗೆಬೀಜ ಇನಂ ಚೂರ್ಣಿಸಿ ಧೂಪವಿಕ್ಕಲು ಸನ್ನಿಪಾತ 
ಗುಣವಹುದು (ಸಕನೈೆ. ೧೮೧). [ಸಂ.] 

ನಿರ್ನಿತ (ಗು). ೧. ಅಳೆಯಲ್ಪಟ್ಟಿ ; ಅಳೆದ. ೨. ರಚಿಸಿದ ; 
ರಚಿತವಾದ. (ನಾ). ೩. ರಚಿತವಾದುದು ; ಕಟ್ಟಿದುದು : 
ಸುರನಗನುಂ ನಿವಿಂರ್ಚ .ತೆರೆಸುತ್ತಿ ದನಲ್ಲೆ ಸರೋಜಸಂಭವಂ ಫುರಕೆನೆ 
ಚೆಲ್ವನಪ್ಪ ನನಹಾಟಿಕನಿರ್ನಿತನುಪ್ಪ ಕೋಂಟಿ ನುಟ್ಟಿಕೆ ಮುಂಗಿಲಂ 
(ಚಂದ್ರಪು. ೧-೧೧೪) ; ಶ್ರೀಪರಂಜ್ಯೋತಿಸ್ವರೂಪಿಗೆ ದೀಪವೊಂದಂ ಸೊತ್ತಿ 
ಸುನವೊಲುಮಾಪನಿರ್ಮಿತನಪ್ಪ ಪತ್ರಪ್ರ ಸರನಿಸರವನು. ಆ ಪರಮಶಿನ 
ಗರ್ಪಿಸುವೆನು (ಒಸಪು, ೧-೩೫). ೪. ಸೃಷ್ಟಿ; ನಿರ್ಮಾಣ : ಪಾಪಿಸ್ಕ 
ಹೆಂಗಳನೇಕೆ ನಿರ್ನಿತನ ಮಾಡಿದನೋ (ನೋಹತ. ೧೦-೩೧). [ಸಂ.] 

ನಿರ್ಮಿತಿ (ನಾ). ರಚನೆ; ನಿರ್ಮಾಣ : ನಾಟಕಸಂಸ್ಥೆಯೂ ಕಲಾ 
ಮಂಡಿತ ಸಮಾಜವೂ ತಮ್ಮ ಮುಹಾಧ್ಯೇಯನನ್ನು ಅರಿತುಕೊಂಡು ನವ 
ಮಾನವನಿರ್ಮಿತಿಯ ದಿವ್ಮಯಜ್ಞದಲ್ಲಿ ತಮ್ಮ ಕರಭಾರವನ್ನು ಸಾದರ 
ಪಡಿಸುವುದು ಪ್ರಾಪ್ತ ನಾಗಿರುವುದಲ್ಲವೆ? (ಪ್ರಬಂಧ. ೨೩); ಶಾಸ್ತ್ರ ನಿರ್ಮಿತಿ 
ಯಾಗುವನರೆಗೆ ಪ್ರಯೋಗವೇ ಶಾಸ್ತ್ರದ ನಿರ್ಣಯಕ್ಕೆ ಆಧಾರ (ಸಂಕೋಧ: 
iii, ಅರಿಕೆ). [ಸಂ.] 

ನಿರ್ಮಿತ್ರ (ಗು). ೧. ಮಿತ್ರನಿಲ್ಲದ ; ಒಂಟಿಯಾದ. (ನಾ). ೨. 
ಮಿತ್ರನಿಲ್ಲದವನು ; ಏಕಾಕಿ: ಒರ್ವನೇ ನಿಲುವೆ ನೀನುತ್ಯಟಿ 
ಕ್ಷಣಗಳಲ್ಲಿ. . . ನಿರ್ವಾಣದೀಕ್ಷೆಯಲಿ, ನಿರ್ಯಾಣಘಟ್ಟಿ ದಲಿ ನಿರ್ಮಿತ್ರ 
ನಿರಲು ಕಲಿ (ಮುಂಕುಕ. ೬೮೯): [ಸಂ.] 


೪೬೯೭ 


30 


35 


40 


45 


ನಿರುಕ್ತ 


ನಿರ್ಮಿಸು, (ಕ್ರಿ). ೧. ಕಟ್ಟು ; ರಚಿಸು: ಸುರಪತಿ ಸೂತ್ರಧಾರ 
ನಮರಾವಳಿ ಶಿಲ್ಪಿಗಣಂ ಧನೇಶ್ವರಂ ಬರೆದು ಪನಣ್ಣೆ ಜಾಣ್ಗೆ ನರೆ. ನಿರ್ನಿ 
ಸಿದಂ ಪುರಮಂ ನೃಪಂ (ಕಾಂತಿಪು. ೯-೧೫೮) ; ನಮ್ಮ ಮನೆಗೆಲದೊಳರೆ 
ಮನೆಯನಿರೆದಾಗಿಸೆನಲವರ್‌ ಭಯಭರಿತ ಭಕ್ತಿ ಯಿಂ ನಿರ್ಮಿಸಿದರ್‌ (ಚೆಬಪು- 
೫-೪೭) ; ನಿರ್ಮಲಸತಿಯರ ಧರ್ಮವ ಕೃತಿಯಾಗಿ ನಿರ್ಮಿಸಿ ನೆಗಳಿಪೆ 
(ಹದಿಬ. ೧-೪೮) ; ಕರ್ಮುನೆಂಬುದು , . « ಶೃ ಂಖಲೆಗಳನ್ನು ನಿರ್ಮಿಸಿ 
ನಮ್ಮನ್ನು ಸಂಸಾರಕ್ಕೆ ಕಟ್ಟುತ್ತದೆ (ಧರ್ಮಸಾ. ೧೧೭). ೨. ಉಂಟು 
ಮಾಡು; ಸೃಷ್ಟಿಸು; ಸೃಜಿಸು: ಸುರಸಂಜೋಹದ ತೀನಿ ತಂದ 
ಘಟಸಂಘಾತಂಗಳಾನಲೈರಬ್ಬರದಿಂ ಬಾರದೆ. ಮಾಣೆ ನಿರ್ನಿಸಿದ ದೋ 
ರ್ದಂಡಂಗಳೊಳ್‌ ಭೂಷಣೋತ್ಕರನಿಂಂಬಾಗಿರೆ (ಆದಿಪು. ೭-೮೬) ; ಉರಗ 
ನರ ದಿವಿಜಾದಿಗಳಿಗಿದು ಪರಿಹರಿಸಲಳನಲ್ಲ ದೈನದ ಪರುಠವಣೆ ಮಂನ್ಮ್ನ್ನಾದಿ 
ಯಲಿ ನಿರ್ಮಿಸಿತು ಮೃತ್ತುನನು (ಕುನ್ಯಾಡ್ರೋ. ೭-೨೯) ; ಸುರಪನಾ 
ಸನನಜನ ಸರಿಯನು ಪರಿಕಿಸಲು ನಿರ್ಮಿಸಿದನಾಕ್ಷಣ ಸುರಸೆಯನು 
(ತೊರರಾ. ೫-೧-೧) ; ವಿಪ್ರರು ಕಪಟದ ಗೋವ ನಿರ್ಮಿಸಿದರು ಕ್ಷಣದೆ' 
(ಕಂನವಿ. ೫-೧೬) ; ವಿಜ್ಞಾನಿಗಳು. . ಕೃತ್ರಿಮುಹೃ ದಯ ನಿರ್ಮಿಸಿ 
ಜೋಡಿಸಿದ್ದಾರೆ (ಜೀಕನ್ಯೆ. ೨೨). ೩. ಏರ್ಪಡಿಸು ; ನೆರವೇರಿಸು : 
ನಿಜತನುಜಂಗಾಗಳ್‌ ಜಾತಕರ್ನುಮುಂ ನಿರ್ಮಿಸಿದಳ್‌ (ಸುಕುಮಾ. 
೧೦-೩೫); ಕುಮಾರನಂ ಪಡೆವುದುಮಾಗಳ್‌ . . - ಅರಸಂ ಬೇಡುವ 
ವರ್ಗೆ ಬೇಡಿದುದಂ ಬೇಡಿದಾಗಳೆ ಕೈನುಡಗದೆ ಕೊಟ್ಟು ಜಾತಕರ್ಮಮಂ' 
ನಿರ್ಮಿಸಿ (ಬಾಧಪು. ೪-೩೮ ವ). [ನಿರ್ಮಾಣ + - ಇಸ್ಫು] 

ನಿರ್ಮಿಸು: (ಕ್ರಿ). ಆಶ್ರಯಿಸುವಂತೆ ಮಾಡು; ಆಧಾರ ದೊರ 
ಕಿಸು: ಅತಿಭಕ್ತಿಗೆಯ್ವ ತತ್ಪು ರುಷರನೆಯ್ದೆ ಧರ್ಮ್ಮದೊಳೆ ನಿರ್ಮಿಸಿ 
ದಾನಿಗಳಾಗಿ. ಸನ್ನ ತತ್ಪುರುಷ ಮಹಾಮಂನೀಶ್ವರೆ (ಸೌಇಇ. ೫1-;, 
NNL-2೧ ; 1075). 
[ ಇದು “ನೆರ್ನಿಸು' ಎಂಬುದರ ಅಸಲಿಖಿತವಿರಬಹುದು] 

ನಿರರುಕುತ (ನಾ). ಮುಕ್ತನಾದವನು ; ಬಿಡುಗಡೆ ಹೊಂದಿದ 


ವನು: ಅಕುಓಲತೆಯಿಂದೆನ್ನನರ್ಚಿಸಿ ಭಕತರೊಡನಾಡುವ ನರನು 
ನಿರ್ಮೂಕುತನಹ ಕ್ರಮದಿಂದಲದ್ರಿಯನೇಜುವಂದದಲಿ (ಭಾಗ. 
೧೧-೧೭-೨). [:ಸಂ. ನಿರ್ಮುಕ್ತ] 


ನಿರುಕ್ತ (ಗು). ೧. ಬಂಧನದಿಂದ ಬಿಡಿಸಿಕೊಂಡ ; ಬಿಡುಗಡೆ 
ಯಾದ; ಬಿಟ್ಟ; ನಿರ್ಮೋಕ ನಿರ್ಮೂಕ್ತ ನಿರ್ಮಲನಪ್ಪ  ಫಣಿಯೆಂತಂತೀ 
ಸೀತೆಯೆಂ ತೊಲೆದೇಸೊಗಂ ಬಾಲಕ್ಕಿಂ (ರಾಮಾಶ್ವ- ೨೫-೨೯). (ನೂ). 
೨. ಸಂಸಾರಬಂಧನದಿಂದ ಬಿಡುಗಡೆ ಹೊಂದಿದವನು ; ಮುಕ್ತ: 
ಚಿತ್ತನ ಸುಯಿಧಾನನ ಮಾಡಿ ಮೊತ್ತಾಜ ಹೆಣ್ಣು ಹೊನ್ನು ಮಣ್ಣು 
ಗೆದ್ದರೆ ನರ್ನೂಕ್ತ (ನಚಸಂ. ೨೨೨-೬೮). ೩. ಸಮರಸತೆಯನ್ನು 
ಹೊಂದಿದ ವ್ಯಕ್ತಿ ; ಐಕ್ಯಹೊಂದಿದ ವ್ಯಕ್ತಿ : ನಿಮ್ಮಲ್ಲಿ ನಿರ್ಮುಕ್ತ, 
ನಾದ ಬಳಿಕ ಈ ಜಗನೇನಾದರೇನಯ್ಯು (ನಚಸಂ. ೩೨೧-೧೦೬); ಸಚ್ಚಿ ದಾ 
ನಂದದಲ್ಲಿ ಐಕ್ಳುವಾಗಿ ಸತ್ಯಶರಣರ ಪಾದದಲ್ಲಿ ನಿರ್ಮೂಕ್ತ ಳಾಡೆನಯ್ಯಾ 
(ನಚಿಸಂ. ೫೦೧-೧೮). ೪. ಸದಾಕಾಲವೂ ಮುಕ್ತಸ್ಥಿತಿಯಲ್ಲಿಯೇ 
ಇರುವವನು ; ಪರಮಾತ್ಮ : ಮುಕ್ತನಪ್ಪನು ಜೀವನುಂ ನಿರ್ಮುಕ್ತ 
ನಪ್ಪನು ಶಿವನು (ಬಸಪು. ೫೧-೨೮). ೫. ಅಜೀ ತಾನೆ ಪೊರೆ ಬಿಟ್ಟ 
ಹಾವು. [ಸಂ] 

ನಿರ್ಮುಕ್ತಿ (ನಾ). ಬಿಡುಗಡೆ ; ಮುಕ್ತಿ : ಶ್ರೀಪ್ರಥವನುನಿಪ್ರಭುನ 
ಪಸಿದನೂಲದೊಳ್‌ ನಿಷೃೃತದಿಗರಿಬರಶ್ರಿ (ಕನಾಗೆ ನಿಖಿಲಕರ್ಮನಿಮರ್ನಕ್ತಿ 
ಯಿಂ ಪ್ರಾಪ್ತ ಸಪ್ತ ಪರಮಸ್ಕಾನನಾದಂ (ಚಂದ್ರಪು. ೪-೨೪ ವ). 


[Xo] 


ನಿರ್ಮುಕ್ತೋಷ್ಮ 
ನಿರ್ಮುಕ್ತೋಸ್ಮ (ನಾ). ಉಷ್ಸತೆಯಿಲ್ಲದುದು ; ತಂಪಾದುಡು: 


ಮಂಕ್ತ ಜ್ವರದಂತೆ ನಿರಾಕ್ಟೋಸ್ಕ್ಮಮುಂ ಮೂರ್ಛಾಪ್ರಾಪ್ತ ನಂತೆ 
ತಮೋಮುಯನುಂಮಪ್ಪ ತಮಿಸ್ಪ್ರಗುಹೆಯನೆಯ್ಸಿ ದಾಗಳ್‌' (ಅದಿಪು, 
೧೩-೪೬ 7). [ನಿಮರ್ನಕ್ತ -- ಊಷ್ಮ ] 


ನಿರ್ಮೂಢ. (ನಾ). ಕಡುಮೂರ್ಪ : ರೂಢಿಗಚ್ಚರಿಯಾಯ್ತಲಾ 
ಸರಿಗೂಢಮೃ ಗಗಣನಿಲ್ಲವಿದೆ ನಿರ್ಮೂಢರನು ಹಿಡಿತರಿಸುಯೆಂದನು ದೂತ 
ಸೊಡೆಯಂಗೆ (ಕುನ್ಶಾಆ. ೧೨-೧೬). [ಸಂ.] 

ನಿರ್ಮೂಲ, ನಿರ್ಮೂಳ (ಗು). ೧. ಬೇರಿಲ್ಲದ ; ಬುಡವಿಲ್ಲದ. 
೨. ಬೇರುಸಹಿತ ಕಿತ್ತ ; ಬುಡಸಹಿತ ಕಿತ್ತ. (ನಾ). ೩. ಬೇರು 
ಸಹಿತ ಕಿತ್ತುದು ; ಸಂಪೂರ್ಣ ನಾಶವಾದುದು : ಶ್ರುತಿರಹಿತರಾಗಿ 
ಚರಿಸುತಿಹ ಜಿನ ಬೌದ್ಧ ಚಾರ್ವಾಕರ ಕುಪಥಸಮಯತ್ರಯ ೦ ನಿಸ್ಮು ರದಿ 
ನಿರ್ಮೂಲಂಗಳಾಗಲೈ ೦ದು ನಿಶ್ಚಯಿಸಿ (ಬಸಪು.೫೦-೬೫), ನಿರ್ಮೂಳ: 
ನಿ. ನಿರ್ಮೂಳಂ ಮಾಡರಿಯಂ'(ಬಂಹು. ೧೦-೨೦). 

ನಿರ್ಮೂಲಂ ಮಾಡು, ನಿರ್ಮೂಲ ಮಾಡು - ಬೇರು ಸಹಿತ 

ಕೀಳು ; ಪೂರ್ಣವಾಗಿ ನಾಶಗೊಳಿಸು : ಎಮ್ಮೊಳಾವನೊರ್ವಂ ನಮ್ಮ 
ಪಗೆಯನಿಜಕಿಯಲುಂ ನಂದನನಂಶನುಂ ನಿರ್ಮೂಲಂ ಮಾಡಿ ಕಿಡಿಸಲು 
ಮಾಕ್ಕುಂ (ನಡ್ಡಾರಾ,' ೧೮೨-೧೫) ; ಸಂದನರನ್ನು ನಿರ್ಮೂಲ ಮಾಡಿದ 
ಈ ನನ್ನ ಬುದ್ಧಿ ಒಂದು ಮಾತ್ರ ಹೋಗದಿರಲಿ! (ರಾಕ್ಷನು. ೨೮). 
ನಿರ್ಮೂಲಮಾಗು, ನಿರ್ಮೂಲನಾಗು ಎ ಬೇರು ಸಹಿತ ಕಿತ್ತು 
ಹೋಗು ; ಸಂಪೂರ್ಣ ನಾಶವಾಗು: ಆ ಮೂಲದ ಕಡೆಯ 
ಮಾವಸೆಯ ದಿನಸದೊಳಂ ನಿರ್ಮೂಲಮಾಯ್ತು ಕೌರವನಂಶಂ (ಗದಾಯು. 
೯-೩೭) ; ಸೌಂದರಿಯ ವಶರಾಗಿ ಭೂವರನಂದನರು ನಿರ್ಮೂಲವಾದರು. 
(ಬಸಪು, ೩೧-೨೨) ; ನಂದವಂಶವು ನಿರ್ವೂಲವಾದರೂ ಅವನ ಸ್ವಾಮಿ 
ಭಕ್ತಿ ಸ್ವಲ್ಪವೂ ಚಲಿಸಿಲ್ಲ (ರಾಕ್ಷಮು, ೧೧) - [ಸಂ.] 

ನಿರ್ಮೂಲಕ (ನಾ). ಬುಡಸಹಿತ ಕೀಳುವವನು ; ನಾಶಮಾಡು 
ವವನು ; ಹುಟ್ಟು ಅಡಗಿಸುವನನು : ಅಕಟ ಗುರುಹತ್ಕಾಮಹಾ 
ಪಾತಕಕೆ ತಂದೈ ಮನನ ಭರತಪ್ರಕಟಕುಲನಿರ್ಮೂಲಕನೆ 'ನೀನೊಬ್ಬನುದಿ 
ಸಿದಲ (ಕುವ್ಯಾಕ. ೧೭-೫). [ಸಂ] 

ನಿನೂಲನ, ನಿರ್ಮೂಳನ (ನಾ). ಬೇರುಸಹಿತ ಕೀಳುವುದು ; 
ಸಂಪೂರ್ಣವಾಗಿ ನಾಶಗೊಳಿಸುವುದು : ತದುಭಯಕರ್ಮನಿರ್ಮೂ 
ಲನಂ ಮೋಕ್ಷನೆಂಬುದು (ಶಇಂತಿಪು, ೧೨-೫ ವ) ; ನೀನಿಂತಿರಾನನ್ನೆಗಂ 
ಮುನಿಸಂ ತೀರ್ಚಿ ನರೇಂದ್ರನೈರಿತರುವಂ ಥಿರ್ಮೂಲನಂ ಮಾಡುನೆಂ 
(ಗದಾಯು, ೬-೨೪); ಲೋಲನಾಪರಿಕರ್ನು ತರುನಿರ್ಮೂಲನೈಕಕ್ಷಮ 
ಸುಧಾಕರಮಳಿ (ಕುನ್ಯಾಕ, ೬-೧). ನಿರ್ಮೂಳನೆ : ಮಜುಭನಜೊಳ 
ಸಗರನಂಶಮಂ ನಿರ್ಮೂಳನಂ ಮಾಬಿಕ್ತಿ ನಕ್ಕೆಂ(ನೆಂ)ದು ನಿದಾನಂಗೆಯನ್ನು 
(ಚಾವುಂಪು. ೨೮೬). [ಸಂ.] 

ನಿರ್ಮೂಲನಂಗೆಯ (ಕ್ರಿ). ಪೂರ್ಣವಾಗಿ ನಾಶಮಾಡು : ನನ್ನ 
ಮಗಂ ಪಗೆಯಂ ನಿರ್ಮೂಲನಂಗೆಯನ್ನು ನಿನ್ನ ಶೋಕನುಂ ಸಿಂಗಿಸುಗುಂ 
(ಚಾವುಂಪು. ೪೧೦) ; ದನುಜಕ್ಷತ್ರಾಧಮಾನೀಕಮನಗಣಿತಮಂ ಕೂಡೆ 
ನಿರ್ಮೂಲನಂಗೆಯ್ದ ನಿತುಂ ಭೂಭಾರನುಂ ಪಿಂಗಿಸಲುದಯಿಸಿದಂ ಚಕ್ರಿ 
(ಜಗವಿ, ೩-೪). , [ನಿರ್ಮೂಲನ-- ಕೆಯ, ] 

ನಿರ್ಮೂಲನಕರೆ (ನಾ). ಸಂಪೂರ್ಣ ನಾಶ ಮಾಡುವವನು : ಸಕಳ 
ಕರ್ಮನಿರ್ಮೂಲ[ಐ2320.]ನಕರನುಂ ತ್ರಿಲೋಕಶಿಖರಿಶೇಖರನುಮಪ್ಪ 
ಜೀನನುಂಟಿಂಡು . . . ತಿಳಿನಿ (ಅಪು. ೨-೧೦ ನ). [ಸಂ] 

ನಿರ್ಮೂಲಿತ (ಗು). ಬೇರು ಸಹಿತ ಕಿತ್ತ; ಬುಡ ಸಹಿತ ತೆಗೆದು 
ಹಾಕಿದ; ಸಮಗ್ರವಾಗಿ ನಾಶಗೊಳಿಸಿದ :. ಚಿತ್ತಡೊಳ್‌ ಲಿಂಗಾಭಿ 


೪೬೯೮ 


25 


40 


ನಿರ್ಮೋಹ 


ಮಾನಿ, . . ನಿರ್ಮೂಲಿತೋಭಯಕರ್ಮಸಂಚಯನು (ಬಸಪು, ೨೯-೧). 
[Xo] 

ನಿರ್ಮೂಲಿಸು, ನಿರ್ಮೂಳಿಸು (ಕ್ರಿ). ೧. ಬೇರುಸಹಿತ ಕೀಳು; 
ಸಂಪೂರ್ಣವಾಗಿ ನಾಶಮಾಡು : ಇಂತಪ್ಪ ಪಗೆನರಂ ನಿರ್ಮೂಲಿಸು 
ವುದು ಛೇದನಮೆಂಬುದಕ್ಕುಂ (ಸಂಚತಂ. ೨೧೪-೨೦) ; ಸಕಲದುರಿತ 
ತಿಮಿರಸಟಿಲಮುಂ ನಿರ್ಮೂಲಿಸುವ ಸಹಸ್ರಕರಪ್ರಭಾನಕರಮಾವುದು 
(ಅನಂಘು, ೩-೬೧ ನ) ; ಅಸಯಶಸ್ಸಿನ ಆಂಕುರನನ್ನೇ ನಿರ್ಮೂಲಿಸಿಬಿಡು 
ವೆನು (ಗುರುಣಿ. ೯೯). ೨. ದೂರಮಾಡು ; ತೊಲಗಿಸು : ತ್ರಿನಿಧ 
ಮಪ್ಪ ದರ್ಶನಮೋಹನೀಯಮಂ ನಿರ್ಮೂಲಿಸಿ (2ಾಂತಿಪು.೧೧-೧೧೧ ನು. 
ನಿರ್ಮೂಳಿಸು : ೧. ನಮ್ಮ ಪಗೆಯನಿಯಲಂಂ ನಂಡನನಂಶನುಂ 
ನಿರ್ಮೂಳಿಸಲಾನಾರ್ಪೆಂ (ನಡ್ಡಾ ರೂ, ೧೪೨-೧೭); ಆಳೆಬಸ್ಸಾ ಬಸನಂಗ 
ಳೇಳುಮುನೇಟ್ಸು ನಿರ್ಮೂಳಿಸಿ ಪರಿದನರಿಷಡ್ವರ್ಗ್ಗೈ ೫ ೫ ೫ ಕಣಲಾಗ್ನಿ 
ಯಲ್ತೆ ಗುಣಗಳ್ಳೆ (ಎಕ. ೪11, ಶಿಕಾರಿ. ೧೨೯-೩೧ ; 1071); ರನಿಗ 
ದಣ್ಣಾ ಧಿಸನಂ ಮಾಳನವೇಳುವ ನೆಜ3 ನಿರ್ಮೂಳಿಸಿ ನಿಜನಾಥನಾಜ್ಞೆಯಂ 
೬ ೬೬ ಸುಮನೋಮಾಳಿಕೆಯಂ ನಿಲಿಸುವನ್ತೆ ನಿಲಿಸಿದನದಟಿಂ (ಸೌಇಣ, 

[ನಿರ್ಮೂಲನ -- -ಇಸ್ಫ್ಯು) 

ನಿರ್ಮೂಳ "ನಿರ್ಮೂಲ' ' ನೋ. 

ನಿರ್ಮೂಳನ “ನಿರ್ಮೂಲನ” ನೋ. 

ನಿರ್ಮೂಳಿಸು “ನಿರ್ಮೂಲಿಸು' ನೋ. 

ನಿರ್ಮೇಘೆ (ನಾ). ಮೋಡವಿಲ್ಲದುದು ; ಮುಗಿಲಿಲ್ಲದುದು ; 
ನಿರಭ್ರ : ನಿರ್ಮೇಘಮೆನಿಸ ದಿನಡೊಳ್‌ ನರ್ಮಳಮೆನಿಪೊಂದು ರಾವಿ 
ನೊಳ್‌ ನಿಂದಿನಿಸುಂ ನಿರ್ಮಲಚಿತ್ತದೆ ನೋಡಲು ಘಮ್ಮನೆ ತಾಂ ತೋರ್ಕು 
ಮಲ್ಲಿ ಛಾಯಾಪುರುಷಂ (ಪಸಾರ. ೩೬೩) ; ವಿಂತಚಲನನಿಲ್ಲದೆ ಮೆಲಕಿವ 
ಮಾರುತನವೊಲು ನಿರ್ಮೇಘವಾಗಿಹ ವಿತತ ನಭದವೊಲಿಂದ್ರಿಯಂಗಳ ಗಜ 
ಬಜೆಯನುಡುಗಿ (ಬಸಪು. ೩೪-೧೦). [ಸಂ:] 

ನಿರ್ಮೋಕ (ನಾ). ೧. ಬಿಡುವುದು; ಬಿಡುಗಡೆ ಮಾಡುವುದು. 
೨. ಹಾವಿನ ಪೊರೆ : “ನಿರ್ಲಯನೀ, ನಿರ್ಮೋಕಂ, ಕಂಚುಕಂ - 
ಈ 3 ಹಾವಿನ ಹೆರೆ” (ಹಲಾಯು. ೧೦೬-೨೨); “ನಿರ್ಮೋಕಮಾ ನಿರ್ಲಯಿನಿ 
ಯುರಗಮುಕ್ತ ಮೆನಲೈ. ಹೆಕಿಯಕ್ಕು” (ಮಂಗರಾ, ೧೧೪-೨); ತರು 
ಣೋರಗ ನನನಿರ್ಮೋಕರುಚಿರಮೆನಿಸಿರ್ದ ಧೌತಧನಳಾಂಬರದಿಂ ಕರ 
ಮೆಸೆದಂ (ಕಾದಂಪೂ. ೭೮); ರನಿಹಯಲಾಲಾಪಿಂಡಂ ದಿನಿಜನದೀಫೇಸ 
ಮಾಲೆ ರಾಹುನವ ನಿರ್ನೋಕನಿಡೆಂಬಿನಮಲ್ಲಲ್ಲಿಗೆ ಧನಳಾಂಬುದಪಟಿಲನೆಸಿ 
ದುದು (ಜಗನಿ. ೪-೬೧). ೩. ಚರ್ಮ; ತೊಗಲು. ೪. ಯುದ್ಧ 
ಕವಚ, ೫. ಆಕಾಶ. [ಸಂ.] 

ನಿರ್ಮೊೋಕನಿನರ್ನಿಕ್ತ (ಗು). - ನಿರ್ಮೋಕಮುಕ್ತ : ನಿರ್ಮೋಕ 
ನಿರ್ಮುಕ್ತ ನಿರ್ಮಲನಪ್ಪ ಫಣಿಯೆಂತಂತೀ ಸೀತೆಯಂ ತೊಜಕಿದೇಸೊಗಂ 
ಬಾಟಿಕ್ಟಿಂ (ಉಮಾಶ್ವ, ೨೫-೨೯). [ನಿರ್ಮೋಕ -- ನಿರ್ಮುಕ್ತ] 

ನಿರ್ನೋಕಮುಕ್ತ (ಗು). ಪೊರೆಯನ್ನು ಬಿಟ್ಟಿ : ಹರನ ಕೋಮಲ 
ಪಾಣಿಕಮಲಸ್ಸ ರುಶಪೀಯಖೂಸದಲಿ ಮುಳುಗಿದ ನರನ ತನು ನಿರ್ಮೋಕ 
ಮುಕ್ತಭುಜಂಗನಂದದಲಿ, , , ಚಾರುಸ್ಫು ರಣದಲಿ ಬೋಳ್ಳೈಸಿದುದು 
ಸುರ ನರರ ಕಣ್ಮನನ (ಕುನ್ಯಾಅ್‌ ೬-೧೦೧). [ನಿರ್ಮೋಕೆ4 ಮುಕ್ತ] 

ನಿರ್ಮೋಕಿ (ನಾ). ತುಂಚಿಗಿಡದಲ್ಲಿ ಒಂದು ಬಗೆ: "ನಿರ್ಮೋಕಿ 
[ಪಾಂಾಂ, ನಿರ್ನಾಕಿ, ನಿರ್ನೋಕಿ, ನಿರ್ಮೆಕಿ, ನಿರ್ಮೋಖಿ]ಯೆನೆ ಕಾಡ 
ತುಂಬೆಯದಕ್ಕುಗಿ (ನುಂಗರಾ, ೪೦-೩೨). [1] 

ನಿರ್ಮೋಹ (ನಾ). ೧. ನೋಹವಿಲ್ಲದಿರುವುದು; ಭ್ರಾಂತಿಯಿಲ್ಲ 
'ದಿರುವುದು : 'ದೇಹಸುಖಹೇತುಗಳುಮಂ ದೇಹನುನುಂ ತನ್ನ ವೆಂದು 


IX-i, ೧೫೮-೨೪; 1128). 


ನಿರ್ನೋಹಿ 


ಪಂಬಲಿಸದೆ  ನಿರ್ಮೊೋಹದಿನಿರೆ (ನುಲ್ಲಿಪು- ೧೧-೪೮) ; 
ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ . ಎಡೆ 
ಗೊಂಡ ಬಳಿಕ ಸೌರಾಷ್ಟ್ರ ಸೋನೇ ಶ್ಚರನೆಂಬ ಲಿಂಗವು. ಬೇಕಿಲ್ಲ 
ಕಾಣಿರೊ (ಅದನ: ೧೬೬-೯೧). ೨. ನಿಷ್ಮುರತೆ ; ನಿರ್ದಯೆ : 
ಆ ಹೊಗುನಳೀ ಹೊಗುವಳದೆಯಿದೆ ಹೋಹಳೆಂದತಿಶೀಘ್ರದಲಿ| 5 
ನಿರ್ಮೋಹದಲಿ ಸಿತನೆಯ್ದಿ ಚಂಡಿಕೆಯ 0 ಹಿಡಿಯಲು (ಬಸಪು. ೧೪-೩೩). 
೩. ಮೋಹರನಿಲ್ಲದವನು : ಅಘನುಂ ಗೆಲ್ಲು ನಿರ್ಮೋಹನಾದಂ 
(ಕಾಂತಿಪು. ೯-೧೪). [Ao] 

ನಿರ್ನೋಹಿ (ನಾ). ನೋಹನಿಲ್ಲದಿರುವ ವ್ಯಕ್ತಿ ; ಭ್ರಾಂತಿಯಿಲ್ಲ 
ದನನು: ತನ್ನೊಡನಾತಂ ನಿರ್ನೋಹಿಯಾಗಿ ಬಾರದಿರೆ (ಚಾವುಂಪು. ೬೩)! | 10 
ಲಿಂಗನ ಮಟ್ಟಿ. ಮತ್ತೊ ಂದೇನುನ ಮುಟ್ಟಿದ ನಿರ್ಮೋಹಿಯನು 
ಮಾಹೇಶ್ವರನೆಂಬೆನು (ಸಿದ್ಧನ, ೧೦೧-೩೧೫) ; ರತಿರಾಜನಂಬಿಗೆರ್ಜೆ 
ಗೊಡದ ತಿನಿರ್ನೋಹಿಗಳಾರಿಹಪರೆಡೊಳ್‌ (ಹಮ್ಮಾರ ೬-೩೨). 

[ಸೆಂ. ನಿರ್ನೋಹಿನ"] 

ನಿರ್ನೋಹೆ (ನಾ). ೧. ನೋಹನಿಲ್ಲದಿರುವವಳು; ಭ್ರಾಂತಿ 
ಯಿಲ್ಲದನಳು. ೨. ಕರಿಣಚಿತ್ತವುಳ್ಳವಳು ; ನಿರ್ದಯೆ : ಇರಿಸಿ 
ಹೋದನಳಾನಳೋ ಶಿಶುನರನ ತಾಯ್‌ ನಿರ್ಮೋಹೆಯೈ (ಶುನ್ಯಾಅ: 4 
೩-೩೪). [ಸಂ. ನಿರ್ಮೋಹಾ] 

ನಿರ್ಯಂತ್ರಣ (ಗು). ೧. ಅನಿರ್ಬಂಧವಾದ; ನಿಯಂತ್ರಣ 
ವಿಲ್ಲದ; ಸ್ವತಂತ್ರವಾದ. (ನಾ). ೨. ಅನಿರ್ಬಂಧತೆ; ಸ್ವೇಚ್ಛಾ | 20 
ವೃತ್ತಿ, '೩. ಮೃಗಪಕ್ಷಿಗಳನ್ನು ಹಿಡಿಯಲು ಬಳಸುನ ಬಲೆ, 
ಜೋನು ಮುಂತಾದುವು; ಕೂಟಿಯಂತ್ರ : “ಉನ್ಮಾಥಃ, 
ಕೂಟಿಯಂತ್ರಂ, ನಿರ್ಯಂತ್ರಣಂ-ಈ 4 ತಗವುದು [ಬಲೆ, ಬೋನು] 
(ಹಲಾಯು. ೧೨೯-೯೭). [ಸಂ.] 

ನಿರ್ಯದ್ದಾನಗಜ (ನಾ). ಮದೋದಕನನ್ನು ಸುರಿಸುತ್ತಿರುವ 25. 
ಆನೆ; ಉನ್ಮತ್ತವಾದ ಆನೆ : ನಿಗಳನ್ನಿರರುರೆಹರಿನೀಳಗಿರೀಂದ್ರಮ 
ನೊಳಗುಮಾಡಿದುಜ್ಜ ಳತಾರಾನಗಮೆನಿಪುದು ನಿರ್ಯದ್ಧಾನಗಜಂಗಳ 
ಸೌಧಶಾಲೆ ನೃ ಪಮುಂದಿರಡೊಳ್‌ (ಚಂದ್ರ ಫು. ೧-೧೪೦). [ಸಂ.] 

ಸಿರ್ಯಾಣ (ನಾ)."೧. ಬಿಟ್ಟು ಹೋಗುವುದು ; ಹೊರಡುವುದು; 
ನಿರ್ಗಮನ. ೨. ಮಾಯನಾಗುವಿಕೆ ; ಅದೃಶ್ಯವಾಗುವಿಕೆ. 30 
೩. ಸಾವು; ಮರಣ : "ನಿರ್ಯಾಣಪ್ರಾಪ್ತಿ” ಸರಾ. 
೪. ಹಾಲು ಕರೆಯುವಾಗ ದನದ ಕಾಲಿಗೆ ಕಟ್ಟುವ ಹಗ್ಗ; 
ದಳೆ. ೫, ಆನೆಯ ಕಡೆಗಣ್ಣು ; “ಅನಾಂಗದೇಶ।, ನಿರ್ಯಾಣಂ- 
ಈ ೨ ಆನೆಯ ಕಡೆಗಣ್ಣ? (ಹಲಾಯು, ೩೬-೬೪); ಯಥಾರ್ಥಂ ಸ್ತುತಿ 
ಗೆಯ್ಕು ರತ್ನಮಕುಟಿಂ ನಿರ್ಯಾಣಮಂ ತಾಗೆ ದಂತಿಯ ಮೇಗಿರ್ದು | 35 
ವಿನನ್ರುನಾಗೆ ದಿನಿಜೇಂದ್ರಂ (ಶಾಂತಿಫು, ೧೦-೧೦); ಕರ್ಣಜಾಲಾಂತರಮಂ 


ತನುವಿನಲ್ಲಿ 


ನಿರ್ಯಾಣಮಂ ಸೃಕ್ವಮುನುದರನುನುದ್ಳೂ ತಮಂ ಘಾಟಮಂ 
ಪುಸ್ಥರನು೦, , . ಕೂಡೆ ತೀರೀ ಶರಸಂಘಾತಂಗಳುಚ್ಚು ತ್ತಿರೆ ಕೆಡೆದು 
ವಿಭಾನೀಕಂ (ನರ್ಧಮಾ, ೪-೭೯); ಆ ಪುರಂದರನ ಸತಿ ನಿಜಪತಿಯ 
ಕೆಯ್ಯೊಳ್‌ . . . ಜಿನಬಾಳಕನಂ ನೀಡೆ ನಿಜರುಚಿರನೌಳಿ ಸುರನುದ | (0 


ಗಜನಿರ್ಯಾಣಪ್ರಲಗ್ನ ಮಾಗಲ್‌' ಸೊಡೆನಟ್ಟು ಜಯೆಸ್ವಾಮಿಯೆನುತ್ತುಂ 
ಭುಜಯುಗಮಂ ನೀಡಿ ತಳೆದುಕೊಂಡು ಮುಹೇಂದ್ರಂ (ನೇಮಿಪು.೮-೧೧೬), 
೬. ಮೋಕ್ಷ; ಮುಕ್ತಿ. ೭. ಬೀಡು ತೆಗೆಯುವುದು; ಪಾಳೆಯ 
ಎತ್ತುವುದು: “ನು ತೋಸಯಣಂ ವಿಭಾಗ ನಿರ್ಯಾಣಸಮಾಹ್ವಯ 0? 
(ನಾನಾರ, ೯೧). ೮. ಊರಿನಿಂದ ಹೊರಹೋಗುವ ಮಾರ್ಗ. ||, 
8. ಕಬ್ಬಿಣ. [ಸಂ.] 


೪೬೯ 


ನಿರ್ಯಾತಶುಲ್ಕ 


ನಿರ್ಯಾಣಘಟ್ಟಿ (ನಾ). ಸಾಯುವ ಸಮಯ ; ಕೊನೆಯ 
ಗಳಿಗೆ; ಮರಣಕಾಲ : ಒರ್ನನೇ ನಿಲುವೆ ನೀನುತ್ಯಟಿಕ್ಷಣಗಳಲಿ 
ಧರ್ಮಸಂಕಟಿಗಳಲಿ ಜೀನಸಮರದಲಿ ನಿರ್ನಾಣದೀಕ್ಷೆಯಲಿ, ನಿರ್ಯಾಣ 
ಘಟ್ಟ ದಲಿ ನಿನಿರ್ನತ್ರಸರಲು ಕಲಿ (ನುಂಕುಕ, ೬೫೯), [ನಿರ್ಯಾಣ ಘಟ್ಟಿ] 

ನಿರ್ಯಾಣದೀಸ್ಷಿತ (ನಾ). ಮರಣದೀಕ್ಷೆಯನ್ನು ಪಡೆದವನು ; 
ಪ್ರಾಣತ್ಯಾಗಕ್ಕೆ ಸಿದ್ಧನಾದವನು : ದ್ರೋಣನೆಂಬರೆ ಮುನ್ನವೇ 
ನಿರ್ಯಾಣದೀ ಕ್ಷಿತನಾದನಾತನ ಕಾಣೆನೈ ಗುರಂಸುತನದೃ ಶ್ಯಾಂಜನನೆ ಸಿದ್ಧಿ 
ಸಿತು (ಕುನ್ಯಾದ್ರ್ರೋ, ೧೬-೧೪). [ನಿರ್ಯಾಣ 4. ದೀಕ್ಷಿತ] 

ನಿರ್ಯಾಣಸ್ರಾಸ್ತಿ (ನಾ). ಮರಣ ಹೊಂದುವುದು; ಮರಣ 
ಪ್ರಾಪ್ತಿ : ಮನುಜರ ನಿರ್ಯಾಣಪ್ರಾಪ್ತಿ ನ್ಟ ಜಾತಕಮೆನಿಪ್ಪ ಭೇದದಿ 
ನಖಿಳಾನನಿಯೊಳ್‌ ನೆಗಟ್ಮುರ್ಸಿರ್ಪತ್ತು ನಾಲ್ಕು ಮಧಿಕಾರದಿಂದೆ. ಜಾತಕ 
ತಿಲಕಂ (ಜಾತತಿ. ೨೪-೩೫). [ನಿರ್ಯಾಣ ಪ್ರಾಪ್ತಿ] 

ನಿರ್ಯಾಣಮುಂಗಳ (ನಾ). ಚರಮಗೀತೆ : ಪಂಾಂತ॥ಕರಣಪ್ರ ನೇಶ. 
ವುಳ್ಳ ಕನಿಯಂ ತನ್ನ ಕಾವ್ಯನಾಯಿಂಕೆಯ ನಿರ್ಯಾಣಮಂಗಳನನ್ನಿಂತು 
ಹಾಡಿದನು (ಕೃಷ್ಣಾಕು, ೧೧-೧೧). 

[ನಿರ್ಯಾಣ 4 ನುಂಗಳ ( - ನುಂಗಲ)] 

ನಿರ್ಯಾಣಹೊಂದು (ಕ್ರಿ). ಸಾವನ್ನು ಹೊಂದು; ಸಾಯು: 
ಅತನು . . -ಈಗ ಶ್ರನಣಬೆಳ್ಳೊಳವಿರುವ ಸ್ಥಳದಲ್ಲಿ ಜೈನಸಂನ್ಯಾಸಿಯಾಗಿ 
ತಪಸ್ಸು ಮಾಡಿ ನಿರ್ಯಾಣಹೊಂದಿದನು. (ಭಾರದ. ೧೭೬). 

[ನಿರ್ಯಾಣ-- ಹೊಂದು ( ಆಸೊರ್ದು)] 

ನಿರ್ಯಾತ (ಗು). ೧. ಹೊರಬಿದ್ದ ; ಹೊರಟುಹೋದ: ಅಂತು 
ಸಂತ್ರಾಸ ನಿರ್ಯಾತ 'ಕಿರಾತಸಂಜಾತನೊಡವರೆ ಪನ್ನುತಿಕೆಯಿಂ ಬರ್ಪಾಗಳ್‌ 
(ರಾಜಕೇ- ೫-೧೨೦ವು. (ನಾ). ೨. ಹೊರದೇಶಕ್ಕೆ ಕಳಿಸುವ 
ಸರಕು ; ರಫ್ತು. "ಆಯಾತ' ಸರಾ. [ಸಂ] 

ನಿರ್ಯಾತಗೊಳಿಸು (ಕ್ರಿ). ಒಂದು ದೇಶದಲ್ಲಿ ತಯಾರಾದ ವಸ್ತು 
ವನ್ನು ಹೊರದೇಶಗಳಿಗೆ ಕಳುಹಿಸು; ರಫ್ತಮಾಡು : ವಿದೇಶ 
ಗಳಿಗೆ 4 ಕೋಟ ಟನ್‌ ಅಕ್ಕಿಯನ್ನು ನಿರ್ಯಾತಗೊಳಿಸಲು ಸಾಕೆಂದು 
ತಜ್ಞರು ಲೆಕ್ಕ ಹಾಕಿದರು (ಪ್ರಹಾರ. ೬೪), 

[ನಿರ್ಯಾತ4 ಕೊಳ್‌, + -ಇಸ್ಫು] 

ನಿರ್ಯಾತನ (ನಾ). ೧. ನ್ಯಾಸವಾಗಿಟ್ಟುಕೊಂಡಿದ್ದ ವಸ್ತುವನ್ನು 
ಅದರ ಒಡೆಯನಿಗೆ ಮರಳಿ ಒಪ್ಪಿಸುವುದು, ೨. ಉಡುಗೊರೆ ; 
ಕೊಡುಗೆ. ೩. ಸೇಡು ತೀರಿಸಿಕೊಳ್ಳು ನಿಕೆ : “ನಿರ್ಯಾತನಂ- 
ಹಗೆ ತೀರಿಸಿಕೊಳ್ಳು ವಿಕೆ, ದಾನ, ಬಚ್ಚಿಟ್ಟು ಕೊಂಡದ್ಮನ್ನು ಹಿಂದಕ್ಕೆ 
ಕೊಡುನಿಕೆ, ಸಾಲ ತೀರಿಸುನಿಕೆ?(ಸಿದ್ದಾಂತಿ-೪೦೩). ೪, ಕೊಲ್ಲುವುದು; : 
ವಧೆ, ೫, ಬೆಲೆ; ಶುಲ್ಕ: "ನಿರ್ಯಾತನಂ ಇ ಬೆಲೆ”(ಕಾಶಕೃ. ೨೭೭). 

[ಸಂ-] 

ನಿರ್ಯಾತವನ್ಯಾಪಾರ (ನಾ). ಒಂದು ದೇಶದಲ್ಲಿ ತಯಾರಾದ 
ನಸ್ತುವನ್ನು ಹೊರದೇಶಗಳಿಗೆ ಕಳುಹಿಸುವುದು; ರಫ್ತು 
ವ್ಯಾಪಾರ : ನನ್ಮುಣ್ಣ . . ಬೇರೊಬ್ಬ ಪಾರ್ಟಿನರ್‌ ಸಂಗಡ ತೆಂಗಿನ 
ಕಾಯಿಯ ನಿರ್ಯಾತನ್ಯಾಪಾರ ಮಾಡುತ್ತಾರೆ. (ನಂಶನೃ. ೧೦೨); ಈ 
ಸ್ಥಾಪಕರು . . . ಆಯಾತ--ನಿರ್ಯಾತ ವ್ಯಾಸಾರನನ್ನು ಮತ್ತಿತರ 
ಆರ್ಥಿಕಸಂಸ್ಥೆಗಳನ್ನು ಆರಂಭಿಸುವ ಕೆಲಸವನ್ನು ಮಾಡಿದರು (ತಕ್ಕಡಿ, ೬೧). 

[ನಿರ್ಯಾತ-- ವ್ಯಾಪಾರ] 

ನಿರ್ಯಾತಶುಲ್ಯ (ನಾ). ರಭ್ತಾಗುವ ಸರಕಿಗೆ ಕೊಡಬೇಕಾದ 
ಸುಂಕ: ಸೆಣಬಿನ ಮೇಲಿನ ಮತ್ತು ಸೆಣಬಿನ ನಸ್ತೂಗಳ ಮೇಲಿನ 
ನಿರ್ಯಾತಶುಲ್ಯದ ನಿವ್ವಳಉತ್ಪತ್ತಿಯ ಯಾವುದಾದರೂ ಭಾಗವನ್ನು 


ನಿರ್ಯಾಪಕಾಚಾರ್ಯ 


"೬ ೬ ೬ ಭಾರತದ ಸಂಚಿತನಿಧಿಯಿಂದ ಕೊಡತಕ್ಕುದು [ 
[ನಿರ್ಯಾತ ಶುಲ್ಕ] 

ನಿರ್ಯಾಪಕಾಚಾರ್ಯ (ನಾ). [ಜೈ ನ] ಸಲ್ಲೇಖನಪ್ರ ತನನ್ನು 
ಉಪದೇಶಿಸುವ ಗುರ್ಕು--ಆಚಾರ್ಯ : ಆಗಳಾ ಸ್ವಯಂಬುದ್ಧಂ 
ನಿರ್ಯಾಪಕಳಚಾರ್ಯನಾಗಿ . . . ಮುಹಾಬಲನಂ ಜಾತರೊಪಧರನಂ 
ಮಾಡಿ (ಆವಿಪು, ೨-೫೧ ನ); “ಸಲ್ಲೇಖನವ್ರುತನನ್ನು ಅಂಗೀಕರಿಸುವ 
ಮುನಿಗಳಿಗೆ ಸಲ್ಲೇಖನವನ್ನು ಉಪದೇಶಮಾಡುವ ಮತ್ತು 
ಅದನ್ನು ಸಾಧಿಸಿ ಕೊಡುವವರಿಗೆ ನಿರ್ಯಾನಕಾಚಾರ್ಯರೆಂದು 
ಹೆಸರು” (ಅವಿಪು. ಕೋಲ). [ಸಂ.) 

ನಿರ್ಯಾನು (ನಾ). ೧. ನಾವಿಕ; ಅಂಬಿಗ. ೨. ಹಡಗಿನ ಚಾಲಕ; 
ಕರ್ಣಧಾರ: “ನಿರ್ಯಾನಃ, ಕರ್ಣಧಾರಕಃ ಈ ೨ ಕೂವಕಂಬಿಗಂಗ 

» ೧೦0೮-೩೬). [6] 

ನಿರ್ಯಾಮಶ (ನಾ). ೧. ಸಹಾಯ ಮಾಡುವವನು; ಸಹಾಯಕ. 
೨. = ನಿರ್ಯಾಮ ೨: “ಸೋತ ನರ್ಯಾನುಕಂ ಕರ್ಣಧಾರನೆನಲ್ಯಾ 
ತುದಿಯ ಕೂಕಂಭದನನಕ್ಕು” (ನುಂಗರಇ. ೧೨೨-೪). [ಸಂ.] 

ನಿರ್ಯಾಸ (ನಾ). ೧. ಮರದಿಂದ ಒಸರುವ ಅಂಟು ; ಮರದ 
ರೆಸ; ಗೋಂದು : ಪರಿರಾಜತ್ಸಹಕಾರಸಾಂಪ್ರರಸನುಂ ಸಪ್ತಚ್ಛದೋ 
ಪ್ಲ ಂಧಿಬಂಧೂರನಿರ್ಯಾಸಮುಂಮಾಸ್ತ್ರವತ್ಸರಳಸಾರಾಸಾರನುಂಂ ಹೇನು 
ತಾಮುರಸಾಂಭಃಕಣನೂಂಂ ನಿವರ್ತನೆ ವರಂ ತಾನಾ ಮುದಂ ಸೀಧಂಸೀಕರ 
ಮಾದುಗ್ರವಸಂತದಂತಿ ಬೆಣಜತ್ತೊ ಲ್ಲಿರ್ದಗಲ್ಲಿರ್ದೊರಂ (ಶಾಂತಿಪು. 
೭-೧೩೭) ; ಕೆಲಬಲದೆ ಮಾಮರದೊಳಿಪ್ಪ ನರ್ಯಾಸನುಂ ತೆಗೆದು ಕಿಜು 
ವೆರಳಂಗುರ್ಗೊನೆಯಿಂದೆ ತಿದ್ಧಿ ಬರೆದು - , . ಮಂತ್ರಿಸುತೆ. ತೊಲಗಿ ಬರು 
ತಿರ್ಜಳು' (ಜೈಮಿಭಾ, ೨೯). ೨. ಮಂದವಾದ ದ್ರವಪದಾರ್ಥ: 
ತಳರಂ ತೂಗಿ ಸರೌಗಮಂ ಪೊರೆದು ಪೂನೀರಂ ತಡಂಗೂಡಿ ಗುಗ್ಗುಳ 
ನರ್ಯಾಸಮುನಾಂತು 
ಮತ್ತೊಂದು ಮಂದಾನಿಲಂ (ಅರ್ಥನೇ. ೫-೯೭). ೩. ಕುದಿಸಿ ತೆಗೆದ 
ಅರ್ಕ ; ಸಾರ; ಕಷಾಯ. ([ಸಂ.] 

ನಿರ್ಯೂಹ (ನಾ). ೧. ಏನನ್ನಾದರೂ ತೂಗುಹಾಕುವುದಕ್ಕಾಗಿ 
ಗೋಡೆಯಲ್ಲಿ ಮಾಡಿದ (ಆನೆಯ ಕೋರೆಗಳಂತಿರುವ) ಗೂಟಿ 
ಮೊದಲಾದ ಸಾಧನ.., ೨. ತಲೆಯಲ್ಲಿ ಧರಿಸುವ ಆಭರಣ ; 
ಶಿರೋಭೂಷಣ ; ಬಾಸಿಂಗ. ೩.. ಬಾಗಿಲು; ದ್ವಾರ. 
೪. ಸಾರ; ಕಷಾಯ: “ನಿರ್ಯೂಹಃ--ಬಾಗಿಲು, ಮಂಡೆಯೊಳು 
ಮರಡಿದ ಪೂಸರ, ಕಷಾಯ, ಗಜದಂತ? (ಸಿದ್ಧಾಂತಿ, ೪೭೪). [ಸಂ.) 

ನಿರ್ಯೋಗ (ನಾ). 6. ಸಂಬಂಧವಿಲ್ಲದಿರುವುದು ; ಸಂಬಂಧ 
ತನ್ಪಿರುವುದು. ೨. ಶೃಂಗಾರ ; ಅಲಂಕಾರ. ೩. ದನಗಳನ್ನು 
ಕಟ್ಟುವ ಹಗ್ಗ. [ಸಂ.) 

ನಿರ್ಯೋಚನೆ (ನ್ಸಾ. ಯೋಚನೆಯಿಲ್ಲದಿರುವಿಕೆ ; ನಿಶ್ಚಿಂತೆ : 
ಇಗಣ್ಣ ನಿರ್ಯೋಚನೆಯಿಂದಲೇ ಹೇಳಿದ (ಜನಜೀ. ೫೧). 

[ನಿರ್‌-.- ಯೋಚನೆ] 

ನಿರ್ರನೆ (ಅ). ಒಂದು ಅನುಕರಣಣವ್ಯಯ : ಬರ್ರನೆ ಜೆರೆಯುತ ನರ್ರನೆ 
ನಿಲ್ಲುತ ಚಿರ್ರನೆ ಚೀರುತಲಿ (ಪನುಚ. ೧೯), [ನಿರ್‌ -- -ಅನೈ] 

ನಿರ್ಲಕ್ಷ (ನಾ). ಅನಾದರ; ಉಸೇಕ್ಷೆ : ಯಾನ ಕೆಲಸನೇ ಆದರೂ 
ನಿರ್ಲಕ್ಷದಿಂದ ಮಾಡಬಾರದು (೭.4). "ನಿರ್ಲಕ್ಷಿಸು' ಪರಾ. 

[< ನಿರ್ಲಕ್ಷ] 

ನಿರ್ಲಕ್ಷಿಸು (ಕ್ರಿ). ಕಡೆಗಣಿಸು; ಲಕ್ಷ್ಯ ಕೊಡದಿರು ; ಉಪೇಕ್ಷಿಸು: 

ಪಠ್ಕನಸ್ತುವಿನ ಹಲವು ಭಾಗಗಳಿಗೆ ಹೆಚ್ಚಿನ ಗಮನನನ್ನೂ ಕಾಲನನ್ನೂ 


ನ. ೧೫೫). 


. ಏಂ 


ಗಂದಿಗರಂತೆ ಬಂದೊಲೆದುಡೋ | 25 


0 


40 


4 


ನಿರ್ಲಿಂಗಜನನ 


ವಿನಿಯೋಗಿಸಿ ಇತರ ಭಾಗಗಳನ್ನು ನಿರ್ಲಕ್ಷಿಸಬಹು ದು (ಶಿಕ್ರಣ, ೨೫೬) ; 
ರಕ್ಷಿಸಿದೆ ವು, ಕೊಟ್ಟಿಗೆಗೆ ನಮ್ಮನ್ನು ದೂಡಿದವನು ಇವನೇ 
ಎಲ್ಲರ ಆರಿನಿಗೂ ಬಂದಿತ್ತು. (ಹಸುಹೊ. ೩೮೭), 
[ಸಿರ್ಲಕ್ಷ - -ಇಸ್ಫು) 
ನಿರ್ಲಕ್ಷ್ಯ (ಗು). ೧. ಗಮನಕ್ಕೆ ಬಾರದ ; ಕಣ್ಣಿಗೆ ಬೀಳದ. 
(ನಾ). ೨. ಆಸಡ್ಜೆ ; ಅನಾದರ : ಉಪೇಕ್ಷೆ : ಹಿಡಿದ ಕಾರ್ಯದಲ್ಲಿ 
ನಿರ್ಲಕ್ಷ್ಯ ತೋರಿಸುವುದು ಸರಿಯಲ್ಲ(ರೂಡಿ). ೩. ಉದಾಸೀನವಾಗಿರುವ 
ಲಕ್ಷ್ಯವಿಲ್ಲದಿರುವ ವ್ಯಕ್ತಿ ಮಾತು ಮಾತಿಗೂ 
ನೀನು ಓಿರ್ಲಸ್ಷ್ಯಳಾಗಿ ನರ್ತಿಸುವಿ (ಸಳ್ಳಹಾ. ೧೦೦). ೪. ಕಾಣದಿರು 
ವವನು; ಆಗೋಚರನಾದನನು: ನಿರ್ಲೇಪ ನಿರ್ಜಾತ ನಿರ್ಲಯಂ 
ನಿರಾಶಾರ ನಿರ್ಲಕ್ಷ್ಯ (ಏಳೋಪು. ೫-೭೫), 
ನಿರ್ಲಕ್ಷ್ಯ ಮಾಡು ಕಡೆಗಣಿಸು; ಅಸಡ್ಜೆ ಮಾಡು : ನನ್ನನ್ನು 
ತಾವು ನಿರ್ಲಕ್ಷ ಮಾಡಿದರೂ ತಮ್ಮ ಆಚಾರ್ಯತ್ವವನ್ನು ಗೌರ: 
ವಿಸಿದೆನು (ಭೀಸ್ಮಚ, ೨೩), [ಸಂ.] 
ನಿರ್ಲಜ್ಜ (ಗು). ೧. ನಾಚಿಕೆಯಿಲ್ಲದ ; ಲಜ್ಜೆ ಯಿಲ್ಲದ. (ನಾ): 
೨.`ನಾಚಿಕೆಯಿಲ್ಲದವನು; ಲಜ್ಜೆ ಗೇಡಿ; ನಾಚಿಕೆಗೇಡಿ: ಎಂತುಮಾ 
ನಿರ್ಲಜ್ಜ ೦ ಬತ್ತ ಲಿಗನಪ್ಪ ಸನಣನಲ್ಲಿಗೆವೋಗಿ ಕಂಡು ನುಡಿದು ಕಾಡಿಬರ್ಪಂ 
ಬಾ ಮಗಳೆ (ನಷ್ಲಾರಾ. ೨೨-೨೧) ; ಗೋವಳರು ನಿರ್ಲಜ್ಜ ರದಿ ಬಾಳು 


ಎಂಬುದಂ 


ವತನ 
ವ್ಯಕ್ತಿ ; 


ನಾನು 


+ 


ನೀವು ಗರುನರು' ರಾಜಪುತ್ರರು ಸಾನ ಬಯಸುವನೊಡನೆ ಬಂದಿರಿ 
(ಕುನ್ಯಾಸ,. ೨-೮೩) ; ಸಿನ್ನೆನ್ನು ಇದೇ ಕಂಬಕ್ಕೆ ಕಟ್ಟಿಸಿ ಬೆತ್ತದಿಂದ 
ಹೊಜೆಸುವೆ, ನಿರ್ಲಜ್ಜ (ಶ್ರೀಕಾಂತ. ೩೮). [ಸಂ.] 

ನಿರ್ಲಜ್ಜಕ (ನಾ). .. ನಿರ್ಲಜ್ಜ ೨ :. ಇನಜಂ . . . ವೃಷರಾಶಿ 


ಯೊಳ್‌ ನೆಲಸೆ ವಜಣ್ಯಂ. . - ಒಂದಿ ನಿಲೆ ಸೌಮ್ಯಕ್ಷೇತ್ರಜೊಳ್‌ 
ದುಃಖಿತಂ ಧನಹೀನಂ ಸ್ಟಲಿತಇಂತರಂಗನಸುತಂ ನಿರ್ಲಜ್ಜ ಕಂ ರಕ್ಷಕಂ 
(ಜಾತತಿ, ೧೬-೩೨). [ಸಂ.] 

ನಿರ್ಲಜ್ಜಿಕೆ (ನಾ). - ನಿರ್ಲಜ್ಜೆ : ಬಿಸುಡಿರೆ ನೀವಜ್ಜ ನಿನ್ಮು ನಿರ್ಲ 
ಜ್ಹಿಕೆಯಂ (ಅಜಿಪು, ೨-೧೨೦). [ನಿರ್ಲಜ್ಜ -- - ಇಕೆ] 

ನಿರ್ಲಜ್ಜೆ (ನಾ). ನಾಚಿಕೆಯಿಲ್ಲದಿರುವುದು:; ಲಜ್ಜೆ ಗೇಡಿತನ : ಜಿಸೆ 
ಗಳೇ ವಾಸಸ್ಸು ರಾಜ್ಯಪ್ರಸರಣವು ನಿರ್ಲಜ್ಜ ಜಟೆ ರಂಜಿಸುವ ಧೂಳೀ 
ದೂಸರದ ಗಂಗಾಧರನನೋಲು ಎಸೆನ ಸುತರುಗಳಿಲ್ಲದಿರೆ ಶೋಭಿಸುವುದೇ 
ಸಂಸಾರನೆಂಬುದು (ಕುವ್ಯಾಉ. ೪-೧೧೧) ; ಲಜ್ಜೆಯೆ ಗಣಿಕೆಗೆ ನಾಶ 
ನಿಮಿತ್ತವು ನಿರ್ಲಜ್ಜ ಸತಿಯರಿಗಳಿವು (ಇಂಚಾಪ.೧೮೩-೨), [ಸಂ. ನಿರ್ಲಜ್ಜ] 

ನಿರ್ಲಪಿತ (ಗು). ಮಾತಿಲ್ಲದ; ಮೌನದಿಂದ ಕೂಡಿದ: ನಿಫಲ 
ವಾದುದೆ ಜನಕಭೂನನ ತಪದ ಫಲನೆಂದಿಸ್ಟ ಜನ ನಿರ್ಲಪಿತಚಿಂತಾಭರದ 
ಲಿರ್ದುದು ಬೆರಳ, ಬೆಅಗಿನಲಿ (ಕೊರ. ೧-೧೫-೧೭). [ಸಂ.] 

ನಿರ್ಲಯ (ನಾ). ಅಂತ್ಯವಿಲ್ಲದವನು; ಲಯವಿಲ್ಲದವನು : ನಿರ್ಲಯ 
ಲಯಕಣಲ ಸಾಯು ಧಕರಾಲ ಕರಾಲ ಕರಾಲಸದ್ಭು ಜಾ(ರಾಜಕೇ.೧೩-೫೨)- 

[ಸಂ.] 

ನಿರ್ಲಿಂಗ (ಗು). ಯಾವ ಲಿಂಗಕ್ಕೂ ಸೇರದ ; ಪುಲ್ಲಿಂಗ, ಸ್ತ್ರೀಲಿಂಗ 
ಜಾತಿಗಳೆರಡಕ್ಕೂ ಸೇರದ; ಲಿಂಗರಹಿತ : “ಪುಂಸ್ಪ್ರೀತ್ವರಹಿತ ; 
ಲಿಂಗರಹಿತ ; ನಿರ್ಲಿಂಗ? (Asexual. ಇಂಕಟ). “ನಿರ್ಲಿಂಗ ಹೂವು” 
ಸರಾ. [ಸಂ.] 

ನಿರ್ಲಿಂಗಜನನ (ನಾ). ಪುರುಷಲಿಂಗ ಸಂಪರ್ಕವಿಲ್ಲದೆ ಆಗುವ 
ಹುಟ್ಟು, ಉತ್ಪತ್ತಿ : ಹಲವು ಕೀಟಿಗಳಲ್ಲಿ ಹಾಗೆ ಗರ್ಭಾಧಾನವಿಲ್ಲದೆ 
ಹೆಣ್ಣು ಕೀಟಿ ಮರಿಗಳನ್ನು ಉತ್ಪತ್ತಿ ಮಾಡುತ್ತದೆ. ಇದು ನಿರ್ಲಿಂಗಜನನ. 


(ಕೀಟಬೆ, ೯೫).. [ನಿರ್ಲಿಂಗ 4 ಜನನ] 


ನಿರ್ಲಿಂಗಹೂವು 


ನಿರ್ಲಿಂಗಹೂವು (ನಾ). ಲಿಂಗರಹಿತವಾದ ಹೂವು ; ಪುಂಕೇಸರ 
ವಾಗಲೀ ಸ್ತ್ರೀಕೇಸರ ವಾಗಲೀ ಇಲ್ಲದ ಹೂವು : ಎರಡು ಲಿಂಗಗಳಿಲ್ಲದ 
ಹೂವುಗಳನ್ನು ನಿರ್ಲಿಂಗಹೂಪವುಗಳೆಂದು (Neuter lower) ಕರೆಯು 
ತ್ತಾರೆ (ಸಸ್ಯಶಾ, ೫೩). [ನಿರ್ಲಿಂಗ 4 ಹೂವು (-ಆಸ್ಟೂ)) 

ನಿರ್ಲಿಖಿತ (ಗು). (ನಿಧಿ) ಬರಹವಿಲ್ಲದ ; ಲಿಖಿತನಿಲ್ಲದ : ನಿರ್ಲಿಖಿತ 
ಭಾಲ ಕೈನಲ್ಯಕಾಂತಾಲೋಲ ನಿರ್ಲೇಸ ನಿರ್ಜಾತ ನಿರ್ಲಯ (ಎಏಕೋಪು. 
೫-೭೫). [ಸಂ.] 

ನಿರ್ಲಿಪ್ತ (ಗು). ೧. ಯಾವುದಕ್ಕೂ ಅಂಟಿದ ; ಅನಾಸಕ್ತವಾದ: 
ನಿರ್ಲಿಪ್ತ ಯೋಗಿನಿಯಂತೆ ಸುಶೀಲೆಯಂ ಬೆಳೆಯುತ್ತಿ ದ್ಹಳಂ: (ಸಮಜೀ. 
೯೬೬); ಬಹುಮಂದಿಗೆ ಆ ದೃಢಸಂಕಲ್ಪ ವಾಗಲಿ, ನಿರ್ಲಿಪ್ತ ಜೀವನ 
ದರ್ಶನವಾಗಲಿ ನಿಲುಕಲಾರದ ಆದರ್ಶನೆಂಬುದರಲ್ಲಿ ಸಂಶಯವಿಲ್ಲ (ಶಿಕ್ಷದ. 
೬೬೪); ಆ ವಸ್ತು ನನ್ಮು ನಿರ್ಲಿಪ್ತ ಪರಿಭಾವನೆಯ ಫಲನಾಗಿ ಒಂದು 
ರೀತಿಯ ಸಂತೋಷವನ್ನು ನೀಡುವುದರಿಂದ ಸುಂದರವಾಗುತ್ತದೆ 
(ಸೌಂದಸ, ೬೩). (ನಾ). ೨. ಯಾವ ಬಗೆಯ ಸಂಬಂಧವನ್ನೂ 
ಹೆಚ್ಚಿಕೊಳ್ಳ ದವನು; ಅನಾಸಕ್ತಿಯಿಂದ ಕೂಡಿದವನು ; ಅನಾ 
ಸೆಕ್ಷ : ಅಳದಲಿ ನಿರ್ಲಿಪ್ತ ಮೇಲೆ ನಿಯತಿಕ್ಸುಪ್ತ ಲೀಲಾಪ್ರಿಯಂ ಬ್ರಹ್ಮ 
(ಮಂಕುಕ. ೯೪) ; ಇದನ್ನು ನೀವುಗಳು, ಸೂಕ್ಷ್ಮವಾಗಿ ಹಾಗೂ ನಿರ್ಲಿಪ್ತ 
ರಂತೆ ಇದ್ದುಕೊಂಡು ಗಮನಿಸಬೇಕು (ಶಾಂತಲಾ. ೨೨)- [ಸಂ-] 

ನಿರ್ಲಿಪ್ತತೆ (ನಾ). ಯಾವುದರ ಬಗೆಗೂ ಆಸಕ್ತಿಯನ್ನು ಇಟ್ಟು' 
ಕೊಳ್ಳ ದಿರುವುದು ; ನಿರಸೇಶ್ಷಕೆ ; ಅನಾಸಕ್ತಿ : ರೋಕವ್ಯಾನೋಹ 
ಗಳ ನಡುವೆ ಮಾನವ ನೆಲಸಿದ್ದರೂ ನಿರ್ಲಿಪ್ತತೆ ನಿರಭಿಮಾನಗಳಿಂದ 
ಬಾಳುತ್ತ, ಕೊನೆಗೆ ಮಹಾದೇವನೊಡನೆ ಸಮರಸವಾಗಿ ಬೆರೆಯಂನನು 
(ಶಕ್ತಿವಿ, ೨); ಎಡ್ವಿರ್‌ನ ವ್ಯಕ್ತಿತ್ವದಲ್ಲಿ ಕತೆಯ ಬೌದ್ಧಿಕತೆಯನ್ನು 
ತೂಗಿಸಿಕೊಂಡು ಹೋಗುವ ನಿರ್ಲಿಪ್ಪತೆಯಿಲ್ಲ (ಹೊಸಕಿ. ೨೬೧). 

[ಸಂ. ನಿರ್ಲಿಪ್ತತಾ] 

ನಿರ್ಲಿಪ್ತವೃತ್ತಿ (ನಾ). ಯಾವುದಕ್ಕೂ ಅಂಟಿಕೊಳ್ಳ ದಂತೆ ಇರುವ 

ವೃತ್ತಿ ; ಅನಾಸಕ್ತವಾಗಿರುವಿಕೆ: ಮಾನವನಿಗೆ ನಿರ್ಲಿಪ್ತ ವೃತ್ತಿ 
ಯಿಂಂದ ಅನನ ಅಂತರಂಗದ ವಿಚಾರ-ಭಾವನೆಗಳ ಸಮಿಕ್ಷೆ ಶಕ್ಕವಾಗ 
ತೊಡಗುತ್ತದೆ (ಕರ್ಣಾಟ. ಆ). [ನಿರ್ಲಿಪ್ತ ನೃ ತ್ತಿ] 

ನಿರ್ಲೇಸ (ಗು). ೧. ಯಾವುದಕ್ಕೂ ಅಂಟಿಕೊಳ್ಳದ: ಅಯ್ಯಾ 
ನಿಮ್ಮ ಶರಣರ ನಿಲವ ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಬಲ್ಲವರಿಲ್ಲವಯ್ಯಾ 
ಅಫಟತಘಟತರು ಅಖಂಡವಂಹಿಮರು ನಿಜದಲ್ಲಿ ನಿರ್ಲೇಪ ಭಾವುಕರು 
(ಒಸಹೆ, ೬೯-೧೯೮). (ನಾ). ೨. ಯಾವುದಕ್ಕೂ ಅಂಟಕೊಳ್ಳ 
ದವನು; ಬಂಧಗಳಿಂದ ದೂರನಾದನನು : ಕರ್ಮ ತಾನೇ 
ನಾದಡಾಗಲಿ ನಿರ್ಮಮತೆಯಲಿ ಮಾಡಿ ನಮ್ಮಲಿ ನಿರ್ಮಿಸಲು ಕಲಿಪಾರ್ಥ 
ನೀ ನಿರ್ಲೇಪನಹೆಯೆಂದ (ಕುವ್ಕಾಭೀ. ೩-೫೩) ; ಕಲ್ಲ ರಾಶಿಯ ಮೇಲೆ 
ನಿಂದನು ಮತ್ತೆ ತನ್ನಯ. ಲೀಲೆಯಲ್ಲಿ ನಿರ್ಲೇಸನಿದ್ದನು ನಗುತ ಪ್ರಭು 
ರಾಯ (ಪ್ರಭುಲೀ. ೧೩-೧೮) ; ಪಾದರಸ. ಕರತಳದಲ್ಲಿರುತದನಂಟದಂದದಿ 
ತಿಳಿವಿಗರು ಸಂಸ್ಕೃತಿಯಲಿರೆ ನಿರ್ಲೇಪರು (ಗಗತಾ. ೧೫-೨೫). [ಸಂ] 

ನಿರ್ಲೇಪಕ (ನಾ). ಯಾವುದಕ್ಕೂ ಅಂಓಕೊಳ್ಳ ದವನು; 
ಯಾವುದರಲ್ಲೂ ಆಸಕ್ತಿಯಿಲ್ಲದನನು: ಸಂಚಲನಿಲ್ಲದೆ ನಿರೀಕ್ಷಿಸಲು 
ಪಂಚ ಸಂಚೀಕ್ಕ ತಿಯ ಪ್ರಪಂಚ ಪರಿಹರವಾಗಿ ನಿಸ್ಕೃಪಂಚ ನಿರ್ಲೇಪಕ 
ನಾದೆನು ಕಾಣಾ (ಸಿದ್ದೇನ. ೩೩-೮೫). [Ao] 

ನಿರ್ಲೇಪಗೈ (ಕ್ರಿ). ಯಾವುದಕ್ಕೂ ಅಂಓಕೊಳ್ಳ ದಂತೆ ಇರು; 
ದೂರಮಾಡು : ಈ ಸರಿಯನರಿಡೆರೆಡನೂ ನಿರ್ಲೇಪಗೈದನೆ ಮುಕ್ತನು 


(ಬಿಜ್ಜಪು. ೮೬-೪೭). [ನರ್ರೇಪ 4 ಗ್ರೆ (ಆಕೆಯ) ] 


೪೭೦೧ 


a 


5 


ಜ್ರ 


25 


45 


ನಿರ್ವಂಚನೆ 


ನಿರ್ಲೇಪಿ (ನಾ). ೧. ಯಾವ ಲೇಪವೂ ಇಲ್ಲದವನು ; ಪರ 
ಮಾತ್ಮ ೨. ಪರಮಾತ್ಮನಲ್ಲಿ ಒಂದಾಗುವವನು--ಐಕ್ಯ ವಾಗುವ 
ವನು; ಸಾಯುಜ್ಯ ಹೊಂದುವವನು: ಗೊಜೇಶ್ವರಲಿಂಗದಲ್ಲಿ ನಿರ್ಲೆೇಪಿ 
ಯಾದಲ್ಲದಿಲ್ಲ ಕಾಣಾ (ಅವಚಂ. ೨೩೭-೧೦೭೪). [ಸಂ. ನಿರ್ಲೇಪಿನ್‌] 
ನಿರ್ಲೋಜಟಿಣ (ನಾ). ಕೆಡಹುವವನು ; ನಾಶಮಾಡುವವನು : 
ಏಕಾಂಗವೀರ ಸಂಗ್ರ್ರಾಮಧೀರ ಪೊಂಬುಚ್ಚ ನಿರ್ದ್ಯಾಟಿಣ ಸಾವಿಮಲೆ 
ನಿರ್ಲ್ಲೋಟಣ ವೈರಿಕಾಳಾನಳ (ಎಕ. 11, ೧೪೩-೩೮; 1131). 
ಸೆಂ. ನಿರ್ಲೋಟನ] 
ನಿರ್ಲೋಟಿಸು (ಕ್ರಿ). ಸೀಳು; ಖಂಡತುಂಡು ಮಾಡು ; ನಾಶ 
ಮಾಡು : ಆ ಚಪಳಂ ಲಪನಕರತಳ ವಿಕೃ ತಿಸಂಜ್ಞೆಗಳಿಂ ಗೌತಮಾಖ್ಯಾನ 
ಮನವಣ್ಣೆಗೆಯನ್ದ ಮತ್ತಂ ನಚನನಿಚಯದಿಂ ನಿರ್ಲೋಟಪ ಪಾಟಿವ 
ಮುನವಳಂಬಿಸಿ (ವರ್ಧಪು. ೧೬೯ ನ) ; ಬೇಟಿದಲಿ ಮೂವಣ್ಣ ದಾಬೆಯ 
ಕೂಟಿದಲಿ ಕುಟುಹಾಗಿ ವಿಗೆ ನಿರ್ಲೋಟಸುವ ನಿಜದಿಟ್ಟಿ ಬೊಮ್ಮವಿದು. 
(ಕುವ್ಯಾಸ. ೯-೧೭); 'ಕೂಟಿಸ್ಕ ನಾನು ನಿರ್ಲೋಟಸರವೆ ಕಲ್ಪಶತಕೋಟ 
ಪ್ರಳಯಯುಗಂಗಳನು ಶೀಲೆಯಲಿ: (ಲಕ್ಷ್ಮ ಳಾ- ೬-೨-೩1). 
[ನಿರ್ಲೋಟಣ ---ಇಸ್ಕು] 
ನಿರ್ಲೋಭ (ನಾ). ೧. ಆಸೆಯಿಲ್ಲದಿರುವುದು; ಲೋಭರಹಿತತೆ. 
೨. ಆಸೆ ಮಾಡದ ವ್ಯಕ್ತಿ ; ಲೋಭಕ್ಕೆ ಒಳಗಾಗದವನು. 
[ಸಂ.] 
ನಿರ್ಲೋಭಿ (ನಾ). ಲೋಭವಿಲ್ಲದವನು. [ಸಂ. ನಿರ್ಲೊೋಭಿನ್‌] 
ನಿರ್ಲ್ಬಯನಿ (ನಾ). ಹಾನಿನ ಪೊರೆ... [ಸಂ. ನಿರ್ಲ್ವಯನೀ] 
ನಿರ್ವಂಗ (ನಾ). (?) : “ಉಕದಿಂಡ ಮೇಲಿಪ್ಪ ಸುಲಿ ಕೋಚಮಾನ 
ನಡುಗೊರಲ ಸುಟಕಿ ಜೀವಮಣಿ ತಳಹೀನನೇ ಕಾಂಡ ಖುರ 'ಕಂಕಕಟ 
ಯಂಡಿಸ್ತ ನಿ ಶೃಂಗಿಯಹ ಕಷ್ಟ ಕೊಲಗೆ ನಿರ್ವಂಗನಕ್ಕುಷಿ? (ಮಂಗರಾ- 
೮೩-೨೦). [?] 
ನಿರ್ವಂಚಕ (ಗು). ೧. ವಂಚನೆಯಿರದ ; ನಿಷೃಪಟವಾದ : 
ಭಕ್ತ ನಾದಡೆ ನಿರ್ವಂಚಕಭಾವೆದಿಂದೆ ತ್ರಿನಿಧಕ್ಕೆ ತ್ರಿವಿಧಪದಾರ್ಥವನರ್ಪಿಸ 
ಬೇಕು (ಅಖಂಡೇ. ೮೦-೬೮). (ನಾ). ೨. ಎನಿರ್ವಂಚನೆ : ನಾವು 
ಶರಣರೆಂದು ಒಪ್ಪ ವಿಟ್ಟು ನುಡಿವ ಅಣ್ಣಗಳಿರಾ - 2. ಸತಿ ಸುತರಿಗೆ 
ಸದಾಚಾರ ಸನ್ಮಾರ್ಗವ ತೋಜ ನಿರ್ವಂಚಕದಿಂದ ಅಣದಾಚರಿಸ 
ಬಲ್ಲಾತನೇ ಅಚ್ಚ ಶರಣ. ನೋಡಾ (ನುಡಿಮಾ. ೬-೬); ಸಂಚವದನನ ಭಕ್ತ 
ರಿಗೆ ನಿರ್ವಂಚಕದೊಳರ್ಥಂಗಳೆಲ್ಲವನಂಚಿತಪ್ರಿಯದಿಂದವಾರಾಧಿಸಿ (ಬಸಪು. 
೨೮-೫). ೩. ವಂಚನೆ ಮಾಡದವನು; ಪ್ರಾಮಾಣಿಕ; ನಿಷ್ಕಪಟ; 
ವಂಚಿಸುವ ಸತಿ ಸುತ ಬಂಧುಗಳು ಮೊದಲಾದ ಲೋಕವ ನಂಬಿ 
ನಿರ್ನಂಚಕರಪ್ಪ ಗುರುಲಿಂಗ ಜಂಗಮವ ನಂಚಿಸಿ ನರಕಕ್ಕಿಳಿವರನೇನೆಂಬೆ 
ನಯ್ಯ (ಉರಿಕೆ. ೧೧೨-೯೮); ಸಾಮಾನ್ಯರಿಗೆ ಭಾವಿಸುವಡತಿನಿರ್ನಂಚಳನು 
ಸಕಲಪ್ರಮಥರೊಳಗೆ (ಬಸಪು.೧-೩೧)- [ಸಂ-] 
ನಿರ್ವಂಚೆಕತ್ವ್ಸ (ನಾ). ಎ ನಿರ್ವಂಚನೆ : ಸತ್ಯಶುದ್ಧಳಾಯಕವ 
ಮಾಡಿ ನಿರ್ವಂಚಕತ್ವದಿಂದ ಸಮರ್ಪಿಸಿ ಅತಿಭೃತ್ಯನಾಗಿ ಆಚರಿಸು ವರೇ 
ಲಿಂಗಾಂಗಿಗಳು ನೋಡಾ (ಮಡಿನಾ. ೧೧-೧೩); ನಿರುತದಲಿ ಮಾಡುವ 
ಬಸವನಿಭುಗರರೆ ತನ್ನೊಡಲೆಯ್ದೆ ಭಕ್ತಿಯೆ ಪರಿಕಿಸಡೆಯಿನ್ನಾರೊಳರು. 
ನಿರ್ವಂಚಕತ್ವದಲಿ (ಬಸಪ. ೮-೨೨). [80] 
ನಿರ್ವಂಚನೆ (ನಾ). ನಂಚನೆಯಿಲ್ಲದಿರುವುದು ; ನಿಷ್ಠುಪಟತೆ : 
ಎನ್ನು ನಲ್ಲನನ್ವ ನಲ್ಲರಿಗೆ ನಲ್ಲನು ವಂಚನೆಗೆ ನೆರೆಯನು ನಿರ್ಶಂಚನೆಗೆ 
ನೆಕೆನನು (ಉರಿವ. ೧-೧) ; ವಿಶ್ವಾಸವೇ ಭಕ್ತಿ ಗುರುಲಿಂಗಜಂಗಮ 
ಒಂದೆಂದಅವುದೇ ಜ್ಞ್ಯಾನ ತ್ರಿ ನಿಧದಲ್ಲಿ ನಿರ್ವಂಚನೆಯೇ ವೈರಾಗ್ಯ ಪ್ರಸಾ 


ನಿರ್ನಂದ 


ಜನೇ ಮುಕ್ತಿ (ಉಂಷೆ. ೧೨೪-೧೧೪); ಗೊತ್ತಿದ್ದರೆ ನಿರ್ವಂಚನೆಯಿಂದ 
ಉತ್ತರ ಕೊಡ್ತೀನಿ (ವೀರಯೋ,೮೩). [ಸಂ. ನಿರ್ವಂಚನಾ] 

ನಿರ್ವಂದ (ನಾ). ೧.:ಬಲಾತ್ಕಾರ ; ಒತ್ತಾಯ ; ನಿರ್ಬಂಧ : 
ಮದಾಂಧಗಂಧಸಿಂಧುರದ ಬಟಿಕಯೆಂ ನಿರ್ವಂದದಿಂ ತಗುಳ್ಳುದುಂ 
(ಸಂಸಭಾ, ೮-೩೭ ವ); ತಂದೆ ಕಡಂಗಿ ಕಲ್ಪಿಸುವ ಕಲ್ಪಿಯನೊಲ್ಲದೆ 
ತಾಯ್ಕಗುಟ್ಲು ನಿರ್ವರದದಿನೆಯ್ದೆ ಬಗ್ಗಿಸುವ ಬಗ್ಗಕೆಗಳ್ಳದೆ .. . 
ದಕ್ಕುಂದಲೆನಾಯ್ಯರ್‌ (ಸುಕುನೂ. ೨-೪). ೨. ಹಟ; ಛಲ: ಒಂದು 
ಪರ್ನಿದ ಶಿಳಾತಳದೊಳಿರ್ನರುಂ ಕರ್ವಂ ಬಿತ್ತಿ ನಿರ್ನಂದಡೆ ನೀರ್ಮೊಯ್ಯೂ 
ಶ್ರಿರೆ (ಗೇಮಿಪು. ೧೪-೧೦೩ ನ), ೩. ಅತಿಶಯವಾದ ಪ್ರಯತ್ನ ‘ 
ಸರ್ವಾರ್ಥಸಿದ್ಧಿ ಗಿದು ದಲಗುರ್ವಿನ ನಿಶ್ರೇಣಿಯೆಂಬ ತೆಜದೇಉದನಂದುರ್ವು 
ಗಿಡಿ  ನೋಹನೀಯಂ ನಿರ್ವಂದದೆ ಬಟಿಯನುುಪಕನುಶ್ರೇಣಿ 
ಯಂನುಂ (ಚಂದ್ರಪು. ೧೧-೨೫). [ಸಂ, ನಿರ್ಬಂಧ] 

ಸನಿರ್ನಂದಿ (ನಾ). ಅಗುಳಿ; ಕೀಲು (?) : ಕಂಕುನೆಂದುಕೊಟಿಡುಂ 
ನೀಗಿ)ರ್ವಂದಿ ಯುಮಕ್ಕು ೦(ಕನುದ, ನು. ೨೩೬೭ ಅಡಟ) "ಗಿರ್ವಂದಿ' ಪರಾ, 

[7] 

ಫಿರ್ವಂಶ (ಗು). ೧. ಮಕ್ಕಳಿಲ್ಲದ; ಸಂತಾನರಹಿತ. (ನಾ), 
೨. ಸಂತಾನನಿಲ್ಲದುದು ; ವಂಶನೇ ಇಲ್ಲದಂತಾದುದು : ಹಂಸ 
ಡಿಬಿಳೆರೆ ಪೌಂಡ್ರಕರ ನಿರ್ವಂಶವೆನೆ ಸವಖಂಡೆವು (ಕನ್ಯಾ ಸ. ೨-೨೪); ತನಗಿದಿ 
ರಾಜ ಮನ್ಸೆಯರ ತೊತ್ತ ಳಂದುಳಿದು ನಿರ್ವಂಶನುಂ ಮಾಡುವೆನೆಸುತ್ತ 
» «೬ ದಾಳಿಯಿಟ್ಟು (ನನ್ಮುಕೌ. ೨-೯). ಷಿ, ಸಂತಾನವಿಲ್ಲದ 
ವ್ಯಕ್ತಿ; ವಂಶನೇ ಉಳಿಯದಂತೆ ಸಂಪೂರ್ಣವಾಗಿ ನಾಶಹೊಂದಿದ 
ವ್ಯಕ್ತಿ, : ಮಹಾಕಾಳನೆನ್ನ ವೈರಿಯಪ್ಪ ಸಾಕೇತಸತಿಯಂ ನರ್ನಂಶಂ 
ಮೊಲ್ಟಲ್ಲಿಗೀತನೆನಗೆ ಸಜಾಯನಾ(ವಾ)ಗಲ್ತಳ್ಳಂ (ಚಾವುಂಪು. ೨೯೦) ; 
ನಿನಗೆ ವಹಕೃಳೀ ಆಗದೆ ನಿರ್ವಂಶಳಾಗಿ ಹೋಗು . , . ಎಂದು 
ಮಂಂತಿಇಗಿ ಕರ್ಜಿಕಕೋರವಾಗಿ ಶಸಿಸಿದನು (ಮಂಜುಕ. ೩೨). [Nox] 

ಹಿರ್ನಕ್ರ (ಗು). ೧. ಕೊಂಕಿಲ್ಲದ ; ನೇರವಾದ. ೨. ಕಡು 
ನೋಸಗಾರಿಕೆಯ ; ಮಹಾಕಸಟಿದ ; ಸಂತತಾಘಗಹಾಯಿಗ 
ನನಕ್ರಾಂತ ದುರೆಹಂಳಾಠಯಾತನನನಂತನಿರಕ್ತ್ರಾ ಸರಾ ಧಿಯನಧಿಳಕೋಪಿ 
ಯನು .., . ಎನ್ನಂ ಸಳಹು (ಬಸಪು, ೨೨-೫೦); ತೊಡದಿರ್‌ ತಸನಂಬ 
ನಿಂದು ನಿರ್ವಕ್ರಹರಕ್ರಮಾಕ್ರವಿಂತ ವಿಕ್ರಮವಿಕ್ರಮ ರಾಜಶೇಖರಾ: 
(ರಾಜಿಕೇ.. ೬-೧೧೧). (ನಾ). ೩. ನೇರವಾಗಿರುನಿಕೆ;ನಿಷ್ಕೈಸಟತೆ ; 
ಪ್ರಾಮಾಣಿಕತೆ : ಅವನಿಯೆಲ್ಲವನಾಳನೇ ನಿರ್ನಕ್ರದಿರಿದಾತ (ಬಸಪ, 
೫-೮). [ಸಂ.] 

ನಿರ್ವಚನ (ನಾ). ೧. ಮಾತು; ನುಡಿ. ೨. ಸಾರವತ್ತಾದ 
ಮಾತ್ಯು--ನುಡಿ; ಸಾರೋಕ್ತಿ : ಪ್ರಭುದೇನರ ಹತ್ತುನಚನೆಕ್ಕೆ 
ಅಜಗಣ್ಣ ಸ ಐನುನಚನ ಅಜಗಣ್ಣನ ಐದೆಚೆನಕ್ಕೆ ಕೂಡಲ 
'ಚನ್ನನೆಂಗಮೆದೇವಾ ಮಹಾದೇವಿಯಕ್ಕಗಳ ಒಂದು ನಿರ್ವಚನ [ಜಾಕಾಂ. 
ಒಂದೇ ನಹನ] (ಹನ್ನನ.ಳ ೨೬೧-೫೬೩). ೩, ವಿಶೇಷವಾದ ವಿವರಣೆ; 
ಸಾರಥತ್ತ್ವಾದ ವರ್ಣನೆ: ವಿಮಲಸೂರಿಯ ಈ ಸಾತ್ರಕಬ್ಪನೆ 
ಯನ್ನು ನಾಗಚಂದ್ರನು ತನ್ನದಾಗಿ ಮಾಡಿಕೊಂಡು ಅದರ ನಿರ್ವಚನ 
ಮಾಡಿದ್ದಾನೆ (ಳಸೌಹ. ೧೨೯); ವೈದ್ಯಕ ಈ ನಿರ್ವಚನ ನನ್ನ 
ಉತ್ತಮ ಮಸ್ತಿ ಸಾರ್ಧಗೊಲಗಳನ್ನು ಬಡಿದೆಬ್ಬಿಸಿತು (ದೇಕನೈ. ೯); 
ಜೀನ, ಬ್ರಹ್ಮ... . ಪ್ರಪಂಚ ಈ ಪದಾರ್ಥಗಳ ನಿರ್ವಚನ ಅದರಲ್ಲಿದಿ 
ಎಂಕೆ ಎರಡೂ ಗ್ರೈಂಫವೆ ಸೋದರಸಾದೃಶ್ಯ ಬಲ್ಲವರಿಗೆ ತಾನೇ ಹೊಳಿ 
ಯಂಡದು (ಮಸಾಹಿ, ೭). ೪. ನಿಷ್ಪತ್ತಿ; ನಿರುಕ್ತ : ಪೊರ್ನಸಸ್ನ, 
ಉತ್ತರೆಹಕ್ಷಿ . . . ನಿರ್ವಚನ, ನಿದರ್ಶನ, ಅನಾಗತನೀಕ್ಷಣ ಇಲಿಗಳ 


೪೭೦೨ 


ಲ 


30 


4 


ನಿರ್ವರ 


ಅರ್ಥಪ್ರಯೋಗಗಳು ಶಾಸ್ತ್ರಗ್ರಂ ಥಗಳಲ್ಲಿ ವಿಧವಿಧವಾಗಿನೆ (ಭಾರದ. ೩೬೯). 
೫. ಸೂತ್ರೀಕರಣ : ಈ ಭಾಗದಲ್ಲಿ, ಪ್ರಸಂಗೋಚಿತವಾಗಿ ಅನ್ಯಥಾ 
ನಿರ್ವಚನ ಮಾಡಬೇಕಾಗಿದ್ದ ಹೊರತು (ಭಾಧಾನ. ೧೫೦). ಹಿ. ಲಕ್ಷಣ 
ನಿರೂಪಣೆ. ೭. ಸುಮ್ಮನಿರುವುದು; ವೌನ. [ಸಂ.] 

ನಿರ್ವಚಿಸು (ಕ್ರಿ). ೧. ಹೇಳು; ವಿವರಿಸು: ಸರ್ವೊೋನೈ ರುದ್ರ 
ಎನುತ್ತುರ್ವುತೆ ವಿಶ್ವಾಧಿಕಃ! ಪಶೂನಾಂ ಪತಿಯೆಂಡೊರ್ನಂಗೆರೆಡುಂ 
ಬಗೆಯಂ ನಿರ್ವಚಿಪಾಗಮದ ನುಡಿಗಿದೇ ತಾತ್ಸರ್ಯಂ (ವೃಷತಿ, ೩೫-೨೫), 
೨. ಸೂತ್ರೀಕರಿಸು. [ನಿರ್ವಚನ --ಇಸು,] 

ನಿರ್ವದಿಸು (ಕ್ರಿ). ಚೆನ್ನಾಗಿ ತಿಳಿಯುವಂತೆ ಹೇಳು, -ಬೋಧಿಸು : 
ಪೂರ್ನಾಸರವೈರಣುಲ್ಲದ ಶಾಸ್ತ್ರದಸೂರ್ವಾರ್ಥಿನ ಭವ್ಮತತಿಗೆ ನಿರ್ವದಿ 
ಪಂತುಸುರ್ವುಪದೇಶಕರಾಡ ಸರ್ಪೆರನಭಿಸುತಿಸುನೆನು. (ಗ್ರೆಭಂಜ. ೩-೪). 

[ನಿರ್ವದ್ಧ (8 «ಸೆಂ. ನಿರ್ವದ್‌) 4-ಇಸ್ಬು] 

ನಿರ್ವನಿಸು "ನಿರ್ನವಿಸು' ನೋ. 

ನಿರ್ವಪಣ (ನಾ). ೧. ಸುರಿಯುವುದು. 3. ಚಿಮುಕಿಸುವುದು. 
೩. ದಾನವಾಗಿ ಕೊಡುವುದು. ೪. ಕೊಡುಗೆ ; ದಾನ: *ತ್ಕಾಗಃ 
» «.. ನಿರ್ವಪಣಂ, ಅಸವರ್ಜನಂ, ಅಂಹತಿ।--೧೩ ಕೊಡುವುದಕ್ಕೆ 
ಹೆಸರುಗಳು? (ಸಿದ್ಧಾಂತಿ. ೨೨೨). ೫. ಹಿಂಡದಾನ, [ಸಂ.] 

ನಿರ್ವಯಲು, ನಿರಬಯಲು, ನಿರನಯಲು, ನಿರ್ಬಯಲು, 
ನಿರ್ಬ್ಯೈಲು (ನಾ). ರೂಪಿಲ್ಲದಿರುವುದು; ಆಕಾರವಿಲ್ಲದಿರುವುದು; 
ನಿರಾಕಾರ ; ಶೂನ್ಯ : ನಿಜನಡಗಿಡ ರೂಪು ನಿರ್ವಯಲ ಸ್ಮಾನ 
ನಡೆಲಿಂಗ ಜಂಗಮ (ಬಸನೆ. ೪೧೫) ; ಸರಮಾರ್ಥದಲಿ ತಾನೇಕೈಕನಾದ 
ಹೆನೆಂದೆನುತಲಜಗ್ಗೂ ನಿರ್ವೆಯೆಲ ಸ್ವೀಕರಿಸಿದೊಡೆ (ಸ್ರಭುಲೀ, ೧೨-೧೧) ; 
ಬಯಲ ಪುರುಷ ಬಯಲಾಕಾರ . , , ಬಯಲಾಧಾರನೆ ಮತಿದೋಲಃ 
ನಿಚ್ಚ ನಿರ್ನಯಲ ನಿರಂಜನಸಿದ್ಧೆ (ಭರ. ೬೭-೧). ನಿರಬಯಲು : 
ನಿದ್ದಿಗಣ್ಣಿಲಿ ಕಂಡ ಸುದ್ದಗುರುವಿನ ಪಾದ ಎದ್ದು ನೋಡಿದರೆ. 
ನಿರಬಯಲ ಗುರುರಾಯ. ರುವ್ಮಕನ ಮಯಿಂಮೆ ತಿಳಿಯಾನ (ಗರತಿ. ೪೦). 
ನಿರವಯಲೆತಿ : ನತ್ಸನಹ್‌. . . ಚರಲಿಂಗ ಹಸ್ತಡೊಳು ನರನಯಲ 
ನಿಜಸಮಾಧಿ (ಪ್ರೌಢಂಾ. ೨-೨೧); ಶಿಖಿ ಕರ್ಪುರ ಸಂಯೋಗ 
ದಂತೆ ಸರತಕ್ವನನೊಡೆಗೂನಿದ ಮಹಾತ್ಮನ ಕಾಯ ಸಿರನಯಲಪ್ಪು ದು 
(ಅಖಂಡೇ. ೧೧೦-೫೨). ನಿರ್ಬಯಲು : ಅರ್ಥದಲ್ಲಿ "ನರ್ಬಯಲು' 
ಎಂಬುದು ಅಭಾವಾತ್ಮಳ ಮಾತು (ಸಂನ, ೧೭). ನಿರ್ಬ್ಯಲು: ನರ 
ವಸ್ತು ವಿನಲ್ಲಿ ಬೆರೆತು, ತಮ್ಮ ಸೃಕ್ತಿತ್ವವನ್ನು ಕಳೆದುಕೊಳ್ಳುವ ವದೇ 
"ಶೂನ್ಯ ಇಲ್ಲೆ "ನಿರ್ಬೈೆಲು' ಎಂಬುದು ಅವರ ಹೆ(ಳಿಕೆ (ಪರನ, ೧೭), 
ನಿರ್ವಯಲಾಗು, ನಿರವಯಲಾಗು ಎ ಐಕ್ಯವಾಗು; ಲೀನ 
ವಾಗು; ಸೇರು :' ಇಂದಿನಲ್ಲಿ ಎನ್ನನೆಡೆಗೊಂದ 'ಅಹಂಕಾರ ನಿರ್ವಯ 
ಲಾಯಿತ್ತು (ಬಸಜೆ, ೬೯-೯೩೪); ಗೊತ್ತ ಕಿರು ಅಂಗದೊಳ್‌ ನಬ್ಬೆಅಗಿ 
ನಿಂದ ನಿರ್ವಯಲಾದನು (ಬ್ರೌಢರಾ. ೨-೨೦) ; ಮಿಡಿವಿಲ್ಲಿಗೊಳಗೆ ಲಿಂಗನ 
ನೆಚ್ಚು ಆ ಲಿಂಗದೊಡನೆ ನಿರವಯಲಾದರು. (ಘನವ ೩೨-೨೧) 
| " ಬಯಲು' ಎಂಬುದು '"ಶೂನ್ಯ'ವನ್ನು ಸೂಚಿಸುವ ಒಂದು 
ಪದ. ವೀರಶೈವ ಸಾಸಹಿತ್ಯದಲ್ಲಿ ಈ ಶಬ್ದದ ಪ್ರಯೋಗ ಅನೇಕ 
ಕಡೆಗಳಲ್ಲಿ ಬರುತ್ತದೆ. "ನಿರ್‌-' ಎಂಬ ಉಪಸರ್ಗವು "ವಿಶೇಷ 

ಅರ್ಥದಲ್ಲಿ ಈ ಪದಕ್ಕೆ ಸೇರಿ ಈ ರೂಪವಾಗಿರು 
ವಂತೆ ಕಂಡು ಬರುತ್ತದೆ - "ಬಟ್ಟಬಯಲು' ಎಂಬರ್ಥ ಬರು 
ನಂತೆ. [ನಿರ್‌- + ಟಯಲು(.ಬಯಲ್‌)] 

ನಿರ್ವರ (ಕಾ). ಬಿರುಸು; ಜೋರು; ತೀವ್ರತೆ: ಒರ್ಫೊರ್ವರ 


ದೇಹಂಗಳ ದುರ್ವಹ ಸಂಘಟ್ಟನಂಗಳಂ ಹಾರಂಗಳ್‌ ನಿರ್ವರದೆ ಪಣದು 


ವಾಗಿ' ಎಂಬ 


ನಿರ್ವರಂ 


ಬೀಟಕ್ಕೊಡೆ ಸರ್ವರ್ಗಂ ಚರಿಸಬಾರದಿರ್ದುದು .ಮಾರ್ಗಂ (ಬಾಧಪು, 


೩-೨೩೬). "ನಿಬ್ಬರ' ಪರಾ. [ಸೆಂ ನಿರ್ಭರ] 
ನಿರ್ವರಂ (ಅ). ರಭಸವಾಗಿ ; ಜೋರಾಗಿ : "ನಿರ್ವರಂಪೊಯರ್ಯ' 
ಸರಾ. [<ನಿರ್ನರ] 


ನಿರ್ನರಂಪೊಯ (ಕ್ರಿ). ರಭಸವಾಗಿ ಹೊಡೆ ; ಬಿರುಸಾಗಿ ಬಡಿ: 
ಮಿಟ್ತ ದೇವತೆಯ ನೊತ್ತ ರಿಸುವ ಮಾರಿಯುಮೆಕ್ಕೈ ಕ್ಕೆ ಯಿನಿಕ್ಕುನ ಮುಸಲ 
ದಂಡದಂತೆ ತೊತ್ತಟಿದುಟೀಿದು ಸುತ್ತಿ ಸುಟಾಡೊಗೆದೊರಸುವ ಕಾಲ 
ಕಂಭಂಗಳೊಳಮುಬ್ಬರನೆತ್ತಿ ನಿರ್ವರಂ ಪೊಯ್ವು ತಾಳನಟ್ಟಿ ದೊಳಂತಿನಳಿ 
ನಟ್ಟ ನಾದ ತೇರ ತೆಕ್ಕೆಗಳ್‌, , . ನುರ್ಗುನುಖಾಯಾಗಿರ್ದುವು (ಅನಂಪ. 


೧೪-೭ ವು), [ನಿರ್ವರಂ -- ಪೊಯಂ”,] 
ನಿರ್ವರ್ಣ (ಗು). ಬಣ್ಣ ವಿಲ್ಲದ; ವರ್ಣರಹಿತವಾದ : “ನರ್ನರ್ಣ, 
ನರ್ಣಶೂಸ್ಯ” (Achromatic. ಪಾರಿಶಿ. ೧). [ಸಂ.] 
ನಿರ್ವರ್ಣನ (ನಾ). ೧. ನೋಡುವುದು; ನೋಟ. ೨. ಲಕ್ಷ್ಯ 


ನಿಟ್ಟು ಗಮನಿಸುವುದು ; ಸೂಕ್ಷ್ಮವಾಗಿ ನೋಡುವುದು: “ನಿರ್ವ 
ರ್ಣನಂ , . . ಈಕ್ಷಣಂ-೫ ನಿರೀಕ್ಷಿಸುನಿಕೆ, ಚೆನ್ನಾಗಿ: ನೋಡುವಿಕೆ? 
(ಸಿದ್ಧಾಂತಿ, ೩೬೬). ೩. ವಿವರಿಸುವುದು. "ನಿರ್ವರ್ಣಿಸು' ಪರಾ. 
[ಸಂ.] 

ನಿರ್ವರ್ಣಿಸು (ಕ್ರಿ). ೧. ಚೆನ್ನಾಗಿ ನೋಡು; ಗಮನವಿಟ್ಟು 
ಈಕ್ತಿಸು ; ಅದನ್ನು ನಿರ್ನಿಸುವನರ ಮನೋವೃತ್ತಿಯನ್ನು ನಾವು 
ಲೆಕ್ಕಿಸಬೇಕು ೩ . . ಚಿತ್ರಲೇಖನಲಾಲಸೆಯಲ್ಲಿಯೂ ಅದನ್ನು ನಿರ್ವ 
ರ್ಣಿಸುವಾಗಲೂ ಅವರು ಸ್ಥಿರರಿರುವರೇ, ಅಸ್ಮಿರರಾಗುವರೇ 1” ಇದನ್ನೂ 
ನಾವು ಯೋಚಿಸಬೇಕು (ನಿಂಭ. ೩೮). ೨. ಚೆನ್ನಾಗಿ ವಿವರಿಸು ; 
ವರ್ಣಿಸು : ಪ್ರಾಕೃತಕರ್ಣಾಟಕವಾಕ್ಕಾರ್ಥತತ್ವನಿಶ್ಚಿ ತ್ರಿಯಾಗೆ ನಿರ್ವ 
ರ್ಣಿಸಿದಂ (ಕವಿತ. ಭ್‌ ೨೮೬, ಪಂಚಾಪ್ತಿಕಾಯ ಪ್ರಾಭೃತನೃತ್ತಿ). 

[ನಿರ್ವರ್ಣನ ---ಇಸ್ಯು] 

ನಿರ್ವರ್ತಕ (ಗು). ೧. ಕರ್ತವ್ಯವನ್ನು ನೆರವೇರಿಸುವ, ಮುಗಿ 
ಸುವ : ಈತಂ ಹೀನಾಂಗನಾದೊಂ ಇವರಿಂದ ಶಕುನಾದಿಗಳು ಮುನ್ನು 
ಪಾರ್ಜಿತಶುಭಾಶುಭಕರ್ಮುಸರಿಪಾಕಪ್ರ ಕಾಶನಸಾಧನಂಗಳಲ್ಲದೆ ನಿರ್ವರ್ತಕ 
ಸಾಧನಂಗಳಲ್ಲವೆಂದು ಎಲ್ಲರುಂ ಮೆಚ್ಚೆ (ಚಾವುಂಪು. ೬೩). (ನಾ). 
೨. =ನಿರ್ವರ್ತನ. ೩. ಕರ್ತವ್ಯವನ್ನು ಮುಗಿಸುವವನು,-- 
ಪೂರ್ಣಗೊಳಿಸುವವನು. [ಸಂ] 

ನಿರ್ವರ್ತನ (ನಾ). ಕರ್ತವ್ಯವನ್ನು ಮುಗಿಸುವುದು, --ಪೂರೈಸು 
ವುದು: ತನ್ಮುನಿಯಂಗಳಂ ನೃ ಕ್ಷಮೂಲನಿಯೋಗನಿರ್ನರ್ತನಾನಂತರಂ 
ಯೋಗ್ಯಕಾಲಾಪೇಕ್ಷೆಯಿಂ ಕಾಂತಾರಭಿಕ್ಷೆಗೆ ಬರುತಿರೆ 
೨-೫೨ ವು). [ಸಂ.] 

ನಿರ್ವರ್ತನಾಧಿಕರಣ (ನಾ). [ಜೈ ನ]ಅಜೀವಾಧಿಕರಣಾಸ್ರವದ 
ಭೇದಗಳಲ್ಲಿ ಒಂದು; ಐ ಕರ್ಮದ ಆಸನಕ್ಕೆ ಅಜೀವವೂ 
(ಶರೀರಾದಿಗಳು) ಆಧಾರವಾಗುತ್ತ.ದೆ. ಇವು ಟ್ಟ ಹನ್ನೊಂದು 
ಭೇದಗಳನ್ನು ಹೊಂದಿವೆ. ಇದರಲ್ಲಿ ನಿರ್ವರ್ತವಾಧಿಕರಣವು 
ನೊದಲನೆಯದಾಗಿ ಪರಿಗಣಿತವಾಗಿದೆ. ಕಾರ್ಯವನ್ನು ಮುಗಿ 
ಸುವುದು ಅಥವಾ ನಿಷ್ಟಾ ದಿಸುವುದು. ಇದರಲ್ಲಿ ಎರಡು ಬಗೆ 
ಗಳಿವೆ. ೧. ಮೂಲಗುಣನಿರ್ವರ್ಶನಾಧಿಕರಣ. ೨. ಉತ್ತರಗುಣ 
ನಿರ್ವರ್ತನಾಧಿಕರಣ.  ಮೂಲಗುಣನಿರ್ವರ್ತನಾಧಿಕರಣದಲ್ಲಿ 
ಶರೀರ, ವಾಕ್ಕು, ಮನಸ್ಸು, ಪ್ರಾಣ, ಅಪಾನ--ಈ ಐದರಿಂದ 
ಕಾರ್ಯವು ನಿಷ್ಪುನ್ನವಾಗುವುದು. ಉತ್ತರಗುಣನಿರ್ವರ್ತನಾಧಿ 
ಕರಣದಲ್ಲಿ ಮರದ ಬೊಂಬೆ ನಿರ್ಮಾಣ, ಚಿತ್ರಕರ್ಮಗಳು 


(ಸಂರಾಮಾ, 


೪೭೦೩ 


25 


35 


40 


45 


ನಿರ್ವಸ್ತುಕ 


ಸೇರುತ್ತವೆ. (ಸರ್ವಾರ್ಥಸಿದ್ಧಿಯ ಆಧಾರದಿಂದ) : ಅಜೀನಾಧಿ 
ಕರಣಾಸ್ರ್ರವ ಭೇದಗಳು ೧೧ ; (೧) ನಿರ್ವರ್ತನಾಧಿಕರಣ, ಇದರಲ್ಲಿ ದೇಹ 
ದು।ಪ್ರಯಂಕ್ತ ನಿರ್ವರ್ತನಾಧಿಕರಣ (ಶರೀರದಿಂದ ಕುಕೃತಿ ಮಾಡುವುದು)» 
ಉಪಕರಣ ನಿರ್ವರ್ತನಾಧಿಕರಣ (ಶಸ್ಟ್ರಾದಿ ಹಿಂಸೋಪಕರಣಗಳನ್ನು 
ಮಾಡುವುದು) ಎಂಬ ಎರಡು ಪ್ರಕಾರಗಳು (ಜೈನಧ. kv). 
[ನಿರ್ವರ್ತನ 4- ಅಧಿಕರಣ] 

ನಿರ್ವರ್ತನೆ' (ನಾ). ಚಟುವಓಕೆಯಿಲ್ಲದಿರುವಿಕೆ ; ನಿಪ್ಟಿ ಯೆ; 
ಸಿವಾಣ್ಯಪಾರ: ವರ್ತನೆ ನಿರ್ವರ್ತನೆ ಇಲ್ಲದಂದು ಉಮೆಯ ಕಲ್ಮಾಣ 
ವಿಲ್ಲದಂದು ಇವರಾರೊಬ್ಬರ ನಾಮ ಸೀಮೆ ಇಲ್ಲದಂದು: ನೀನುಲುಹಡ 
ಗಿದ್ದೆಯಲ್ಲಾ (ಸುಡಿನಾ, ೧-೧). [ಸಂ. ನಿರ್ವರ್ತನ] 

ನಿರ್ವರ್ತಿತ (ಗು). ಮುಗಿಸಿದ; ತೀರಿಸಿದ; ನೆರವೇರಿಸಿದ : 
ಅನೇಕಪ್ರಕಾರ ದೇವಾಂಗನಸ್ವ್ರ ವಿಸ್ತಾರಿತ ರತ್ನಸಂಚಿತಮಣಿವಿತಾನಂಗಳಿಂದ 
ಮನುಕ್ರೃಮಂದಪ್ಪ ದರ್ಚಿಸಿ ನರ್ವರ್ತಿತದೇವತಾರ್ಚನನಾಗಿ(ಆನಪು. ೨-೩೨ವ); 
ಆಗಳ್‌ ಮಹಾಶ್ವೇತೆಯಂಂ ನಿರ್ವರ್ತಿತಾನುಷ್ಮಿ ತೆಯಾಗಿ (ಕಾದಂಪೂ. 
೯೮೭); ಸೂರ್ಯಮಿತ್ರಂ ನಿರ್ವರ್ತಿತ ಸಂಧ್ಯಾನಿಯನುಶ್ರಿಯಾಯೋಗನಾಗಿ 
(ಸುಕುಮಾ. ೩-೪ ನು. [Ao] 

ನಿರ್ವರ್ತಿಸು. (ಕ್ರಿ). ೧. ಮುಗಿಸು; ಪೂರೈಸು; ನೆರವೇರಿಸು : 
ತದ್ಧ 6ಸತಿಗಳ್ಳೆ ಶರೀರಶೋಭೆಯಂ ಮಾಡಿ 'ಚಂದನಹರಿಚಂದನೇಂಧನಲ್ಲ 
ಗಳೊಳ್‌ ದಹನಕ್ರಿಯೆಯಂ ನಿರ್ವರ್ತಿಸಿ (ಆವಿಪು.೫-೨೭ ನ); ನಿಜ್ರ್ರಾರಿಂಗನೆ 
ವಿಮುಖನಾಗಿ ಸೆಜ್ಜೆ ಯಿಂದೆಟ್ಲು ಪ್ರತ್ಯಾನಕೃತ್ಯಮುಂ . ನಿರ್ವರ್ತಿಸಿ 
(ಶಾಂತಿಪು. ಜಿನಪೂಜಾಪ್ರ ಧಾನಪ್ರ ಭಾತಸಮಯನಿತ್ಯ 
ನಿಯಮಂಂಗಳಂ ನಿರ್ವರ್ತಿಸಿ (ಸುಕುನೂ.೯-೧೧೧ನು; ಬೆರಳ ಸಮಿಧೆಯಟಾಭಿ 
ಚಾರಾಧ್ವರವ ನಿರ್ವರ್ತಿಸಿದನೈ (ತೊರರಾ. ೬-೩೫-೬). ೨. ಮಾಡು: 
ಅಕ್ಷಯತ್ರಿತೀಯ ಪರ್ವ್ವನಿಮಿತ್ತಂ ಪಲವುಂ ಮಹಾದಾನಂಗಳಂ ನಿರ್ವ 
ರ್ತ್ರಿಸುವಲ್ಲಿ (ಸೌಇಇ. ೫1-5, ೧೧೬-೧೬; 1075). ೩. ರಚಿಸು; 
ನಿರ್ಮಿಸು; ಕಟ್ಟಿಸು : ಕನಕರಜತಮಣಿನುಯಘಂಟಾಜಾಲಪ್ರದೀಪ 
ಮಾಲೆಗಳಲ ನಿರ್ವರ್ತಿಸಿಯಂಂ (ಅಜಿಪು. ೧೨-೪ ಐ) ; ಸರ್ವತೋಭದ್ರ' 
ನೆಂಡೆಂಬ ದೇಗುಲವ ಸುಪರ್ವಲೋಕನ ಸೋಂಕುನಂತೆ ನರ್ವರ್ತಿಸಿದನು 
(ನಾಗಳು. ೧-೪೭). [ನಿರ್ವರ್ತನ ---ಇಸ್ಕು] 

ನಿರ್ವರ್ತೃ (ಗು). ೧. ಮುಗಿಸಬೇಕಾದ; ಪೂರ್ಣಗೊಳಿಸಬೇಕಾದ; 
ನೆರನೇರಿಸಬೇಕಾದ. (ನಾ). ೨. ಪೂರೈಸಬೇಕಾದುದು; ನೆರ 
ವೇರಿಸಬೇಕಾದದು: ಸನುಯಾದಿ ಕ್ರಿಯಾವಿಶೇಷಂಗಳ್ಳ ೦ ಸನುಯಾದಿ 
ನಿರ್ವರ್ತಾಂಗಳಪ್ಪ ಪಾಕಾದಿಗಳ್ಳಂ ಸಮಯಪಾಕಮೆಂಬಿವು ಮೊದಲಾಗೊ 
ಡೆಯ ನಿಜಾಭಿಧಾನರೂಢಿಯಾಡೊಡಂ (ತತ್ತ್ವಪ್ರ. ೨೪೧). &.[ವ್ಯಾಕ] 
ಕರ್ಮದ ನಾಲ್ಕು ಭೇದಗಳಲ್ಲಿ ಒಂದು: ಪ್ರವಿದಿತ ತತ್ಕರ್ಮಂ ಕರ್ತೃ 
ವಿನೀನ್ಸಿತತಮಸದಾರ್ಥನದು ನಾಲ್ಕು ಭೀದಿನನಾಲ್ಮರ್ಕುಂ ನಿರ್ವರ್ತಾ 
ನಿಕಾರ್ಯಂ ಪ್ರಾಪ್ಯಮೆತ್ತಲುಂ ನೈಸಯಿಕಂ (ಕನುಡ. ೧೨೬) ; 
ನಿರ್ವರ್ತೃಕ್ಕೆ --ಮನೆಯಂ ಮಾಡಿದಂ, ಕಾವ್ಯಮಂ ಸೇಟ್ಜಿಂ (ಕನುದಃ 
೧೨೭ ಪ್ರಯೋ). | ನಿರ್ವತ್ಯ: ಎಂದರೆ ಕಾರ್ಯಮಾಡುವುದು. 
ವಿಕಾರ್ಯ ಎಂದರೆ ರೂಪವನ್ನು ವ್ಯತ್ಯಾ ಸಮಾಡುವುದು. 
ಪ್ರಾನ್ಯ ಎಂದರೆ ಒಂದು ಕಡೆಗೆ ಹೋಗಿ ಸೇರುವುದು. ವೈಷಯಿಕ 
ಎಂದರೆ ಇಂದ್ರಿಯಗಳಿಗೆ ವಿಷಯವಾದುದು. [ಸಂ.] 

ನಿರ್ವಸ್ತುಶ (ನಾ). ವಸ್ತುವಲ್ಲದುದು; ಭಾವಾತ್ಮಕವಾದುದು: 
ಇಂಗ್ಲಿಷಿನಲ್ಲಿ "ಆ್ಯಬ್‌ಸ್ಟ್ರಾ ಕ್‌” ಎನ್ನುತ್ತಾರೆ. . . ಬಂಗಾಳಿಯಲ್ಲಿ ಇದಕ್ಕೆ 
ಒಂದು ಹೊಸ ಪ್ರತಿಶಬ್ದದ ಅನಶ್ಯಕತೆ ಇದೆ. "ನಿರ್ವಸ್ತುಕ' ಎಂದರೆ 
ಕೆಲಸ ನಡೆಯುತ್ತದೆ (ನಿಬಂಧ. 11, ೨೬೯). [ಸೆಂ] 


೮-೧೧೪ ವ) ; 


ನಿರ್ವಹಣ 


ನಿರ್ವಹಣ (ನಾ). ೧. ಕೊನೆ ; ಅಂತ್ಯ ; ಮುಕ್ತಾಯ ; ಉಪ 
ಸಂಹಾರ : ಕಾದಂಬರಿಯ ರಚನೆಯಲ್ಲಿ ಕತಯ ಹಾಗೂ ಐದನೆಯ 
ಸ್ಥಾ ಸನಗಳಾದ ಶ್ರಾ ಗ್ರಾಂತಸ್ಕಾ ನ ಹಾಗು ನಿರ್ವಹಣ (Catastrophe) ಇಲ್ಲಿ 
ಬಂದಿತೆ (ಸಮ ತ ೩೪ ಹೀರಿಕೆ) ; ಕಥೆಯ ಪ್ರಾರಂಭದಿಂದ ಹಿಡಿದು 
ನಾಯಕನ ಸರಿಸ್ಕಿತಿಯ ಬದಲಾವಣೆಗೆ ಸ್ವಲ್ಪ ಮೊದಲಿನನರೆಗೆ ಇರುವುದೆ. 
ಲ್ಲವೂ ಸಂಗ್ರ ಗ್ರಥನವೆಂದೂ ಬದಲಾವಣೆಯ ಪ್ರಾ ಸ್ರಾರಂಭದಿಂದ 'ಹಿಡಿದು 
ಮುಕ್ತಾ ಯವೆನರಿಗೆ ಇರುವುದೆಲ್ಲವೂ ಇಕಾ ನನ್ನ್ನ ಆರ್ಥ 
(ಅರ8ಇ.೧೧ಿಂ). ೨. ಸಾಗಿಸಿಕೊಂಡು ಹೋಗುವಿಕೆ ; ನಿಭಾಯಿಸು 
ವಿಕೆ : ಇತರ ಸಂಘಸಂಸ್ಥೆಗಳು ಇವೆಲ್ಲವನ್ನೂ ರಚಿಸಿ, ಅವುಗಳ 
ನಿರ್ವಹಣನನ್ನು ಬಾಲಕರೇ ವಹಿಸಿಕೊಂಡು ನಡೆಸುವುದನ್ನು ಕಲಿಸಬೇಕು 
(ತಿಕ್ಷದ, ೨೧). [Ao] 

ನಿರ್ವಹಣಲೇಖೆ (ನತ). [ಚಿತ್ರಶಾ] ಚಿತ್ರಣದ ಕೊನೆಯ 
ಘಟ್ಟದಲ್ಲಿ ಹೊಂದಿಸುವ ರೇಖೆ, -ಮುಕ್ತಾಯದ ಗೆರೆ: ನಿರ್ವಹಣ 
ಲೇಖೆಯಲಕ್ಷ ಕದಣ್ಯೆ ಪತ್ತಿ ಕೈಯಂಗುರ್ಗೆಸೆಯಲ್‌ ಸಚಿತ್ರಸಟಧಾರಿಣಿ 
ಬಂದಳತಿಪ್ರನೋದದಿಂ (ಜಗವಿ, ೧೭-೧೧೫). [ನಿರ್ವಹಣ--ಲೇಖೆ] 

ನಿರ್ವಹಣಸಂಧಿ (ನಾ). [ಕಾವ್ಯ ಮಿಸಾ] ನಾಟಕರಚನೆಯಲ್ಲಿ ಹೇಳಿ 
ರುವ ಐದು ಸಂಧಿಗಳಲ್ಲಿ ಕೊನೆಯದು ;  ನಾಟಿಕದ ಮೊದಲು 
ಸೂಚಿಸಿದ್ದ ಕಥಾಂಶವು ಬೆಳೆದು. ನಾನಾಮುಖವಾಗಿ ಹರಡಿ 
ಕೊಂಡಿರುತ್ತ ದೆ. ಅವೆಲ್ಲವೂ ಪ್ರಧಾನನಾಯಕನ ಕಾರ್ಯಸಿದ್ಧಿ 
ಯೆಂಬ ಮುಖ್ಯಾಂತದಲ್ಲಿ ಏಕಮುಖವಾಗಿ ಸೇರುತ್ತವೆ. ಅದು 
ನಾಟಕದ ಕೊನೆಯ ಘಟ್ಟ. ಈ ಹಂತಕ್ಕೆ ನಿರ್ವಹಣಸಂಧಿ 
ಯೆಂದು ಹೆಸರು “ಉಪಸಂಹೃ ತಿ (ಉಪಸಂಹಾರ, ನಿರ್ವಹಣ) 
ಸಂಧಿ'ಯಲ್ಲಿ ಹಿಂದೆ ನಾನಾ ಮಂಖನಾಗಿದ್ದ ಕಾರ್ಯವೆಲ್ಲವೂ ಏಕಮುಖ 
ವಾಗಿ ಮಂಗಿಯಂತ್ತದೆ (ಕೈಪಿಡ. ೨೦೮) ; (ನಾಟಕ, ಮೊ. ಗಳ) ಅಂತ್ಯ; 
ಮಂಕ್ತಾಯ, ಸಮಾಪ್ತಿ. ನಾಟಕದ ನಿರ್ವಹಣಸಂಧ(Final. ಇಂಕಿ). 

[peste] 

ನಿರ್ವಹಣಸ್ಥಿ ತಿ (ನಾ). ಕೊನೆಯ ಘಟ್ಟ ; ಮುಕ್ತಾಯ : ಪುನ್ನ 

ನ್ಮುನುನುಟ್ತೂ ಯಿಂಂ ಗುರುಸನುಕ್ಷನರೋಸ್ಪಂನೇಂನ ಯಂದನ್ನುಸೆ 


ದುಕ್ಕವಂ ತಗುಲಿ ನಿರ್ನಹಣಸ್ಥಿತಿಗುಯ್ಲರೀ  ಪುರಾಣಮ್ಮುಹಿರತ್ನ 
ಮಿ ಂಶಿಡೆಯೆಳಂಕ್ಕತಿ ತಾಂ ಕವಿಚಕ್ರವರ್ತಿಯಾ (ಶಾಂತಿಪು. ೧೨-೬೧). 
[ನಿರ್ವಹಣ -- ಸ್ಥಿತಿ] 


ನಿರ್ವಹಣೆ (ನಾ). ನಿಭಾಯಿಸುವುದು ; ನಡೆಸುವುದು ; ಸಾಗಿಸಿ 
ಕೊಂಡು ಹೋಗುವುದು: ರಾಜ್ಯಭಾರನಿರ್ವಹಣೆಯಲ್ಲಿ ನನಗೆ ಸಹಾಯ 
ಮಾಡಬೇಕೆಂದು. ಅನರನ್ನು ಕೇಳಿಕೊಳ್ಳುತ್ತೇನೆ (ಪ್ರಾಸ, ೯೦); ಶಾಲೆಯ 
ಕಾರ್ಯಕ್ರಮಗಳಿಗೂ ಅವುಗಳ ನಿರ್ವಹಣೆಗೂ ಆಧಾರವೆನಿಸುನ ನೀತಿ 
ನಿನ್ಮೆ ಗಳಿಗೆ ಅನರ ಸಹಕಾರ ಬೊರಕಬಲ್ಲದು (ಶಿಕ್ಷಣ. ೩೧೯) ; ಅವನ 
ಪಾತ್ರದ ನಿರ್ವಹಣೆಯಲ್ಲಿ ಒಂದು ಸಾರಿಯಾಗಲಿ ಅಸಹಜತೆಯಾಗಲಿ ಅತಿ 
ಯಾಗಲಿ ಕಾಣಲಿಲ್ಲ (ಆಲಹೂ: ೧೮). [ಸಂ. ನಿರ್ವಹಣ] 

ನಿರ್ವಹಿಸು (ಕ್ರಿ). ೧. ಮಾಡು; ನೆರವೇರಿಸು : ವಿಹಿತಚರಿತರು 
ನೀನಲಾ ನಿರ್ವಹಿಸುನೆನು ಶುಶ್ರೂಸೆಯನು. (ಕುನ್ಯಾಅ. ೧೯-೩೧); 
ನಕಾರನೇ ಬಕಾರದ ಕೆಲಸವನ್ನು ನಿರ್ವಹಿಸುತ್ತ ಕಂದು ಹೇಳುವುದಕ್ಕೆ 
ಆಧಾರಗಳಿನೆ (ದ್ರಾವಿನಿ, ೩೭೪). || ನಿಭಾಯಿಸು; ನಡೆಸು; ಸಾಗಿಸಿ 
ಕೊಂಡು ಹೋಗು : ಅಂಘನಣೆಯನು ನೋಡು ನೀನೇಕಾಂಗದಲಿ 
ನಿರ್ವಹಿಸುನೆನು (ಕುನ್ಕಾಅ. ೨೦-೧೫); ಕಲಹಮಂ ನಿರ್ವಹಿಸಲಾಸಿರೇ 
ಮುದ್ವಸ್ತು ನಂ ಕೊಟ್ಟು ಸರ್ವಥಾ ಕಂಡು ಬದುಕುವುದು (ಚೆಒಪು. 


೨೩-೨೨); ಆ ಕಾಲದಲ್ಲಿ ಅನರು ದಕ್ಷತೆಯಿಂದ ಪೋಲೀಸ್‌ಇಲಾಖೆ 


೪೭೦೪ ನಿರ್ವಾಚನ 
ಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರಂತೆ (ಮೂಲಾನ. ೧೧). ೩. ಹೊರು; 
ಜವಾಬ್ದಾರಿಯನ್ನು ನಹಿಸು; ಹೊಣೆಯಾಗು : ಅಭರಣಗಳನ್ನಿಲ್ಲ 


25 


30 


35° 


ಮಾರಿ ಮಕ್ಕಳ ವಿದ್ಯಾಭ್ಯಾಸದ ವೆಚ್ಚವನ್ನು ನಿರ್ವಹಿಸಂತ್ತಿ ದ್ಲೈಳು (ರಂಗನ. 

೨೩೮). ೪. ಅನುಭವಿಸು : ಪೂರ್ಮೋಕ್ತ ಭವನಿಕರದೊಳು ವಿಳ್ಯೋ 

ದಯ ಸರ್ವಸ್ವಫಲದುಃ ಖಚಯವ ನಿರ್ನಹಿಸಿದೆಯಿನ್ನು ಪುಗುಪುಗು 

ಸತ್ಸ ಥನಿರ್ವಾಣಗುಹೆಯ ಮೃ ಗೇಂದ್ರ (ವರ್ಧಚ, ೮-೬೩). ೫. ನಾಶ 

ಮಾಡು: ಧ್ವಂಸಪಡಿಸು : ಅಹಿತಕುಲವನು ಸಮರದಲಿ ನಿರ್ವಹಿಸಿ 

ಶರಣಾಗತರ ಪಾಲಿಸುತಿಹಡವನು ಮಗನೆನಿಸುವನು (ಕುನ್ಯಾಉ. ೩-೮೨). 

೬. ಪೂರೈಸು; ಮುಗಿ; ತೀರು : ವನಜಾಕ್ಷ ಭನಜ್ಜೋರ್ವಳದ 

ಬಳದಿನಲ್ಲದೆ ನಿರ್ವಹಿಸದು ಯಾಗಂ (ಜಗವಿ. ೧೭-೬). ೭. ಸಾಗು; 

ನಡೆತರು : ವಿಂಹಿರಸುತ ಪರಿಯಂತ ಕಣೆ ನಿರ್ವಹಿಸಿ ಬಂದುದು (ಕುನ್ಯಾಶ್‌ 

೪. ಮುಂದುವರಿಯುವಂತೆ ಮಾಡು; ಮುಂದುವರಿಸು: 
ದಮಿತಾರಿ ನುಹಾರಾಜಾಧಿರಾಜವಂಶಕ್ಕಮನಂತವೀರ್ಯಸಂಬಂಧ 
ಮಂಂಟದನಜದು. ತದೀಯ ಕುಲನೃದ್ಧರ್‌ ನಿನಿಂರ್ಚಲುಂ ನಿರ್ವಹಿ 
ಸಲುಂ ಪೇಟ್ವುದುಭಯಕುಲ ಸಹಾಯತೃಮಿತರೇತರೋಪಕಾರದಿಂ.. . 
ಇನಿಸೆಡೆಯಾಗಿರ್ದ ಸಂಬಂಧಮಂ,ನೀನಿರ್ದು ಪೊಸಯಿಸುವುದು (ಶಾಂತಿಪು, 
೨-೬೬ ವು. ೯. ಸಮರ್ಥವಾಗು; ಶಕ್ಯ ನಾಗು : ಉರ್ನಿಯೊಳ್ಳಾ 
ಸಲೈೆ ಪಡೆದ ಕುವರಂ ರಾಮಂ .". . ಆತನ ಯಜ್ಞ ತುರಗಮಿದು ನಿರ್ವ 
ಹಿಸಲಾರ್ಸರಾರಣಡೊಡಂ ತಡೆಯೆಲೆಂದಿರ್ದ ಲೇಖನವನೋದಿ (ಚೈಮಿಭಾ, 
೨೦-೭). ೧೦.: ಗೆಲ್ಲು; ವಿಜಯಿಯಾಗು : ಕರ ಹರಿಯೊಳ್‌ ಸೆಣಸಿ 
ಪೋರ್ದು ನಿರ್ವಹಿಸುಗುಮೇ. (ಶಾಂತಿಪು. ೩-೮೫). ೧೧. ಉಳ್ಳಿ; 
ಬದುಕು: ಅಹಿತಾಲಯಮೆನಿಪಷ್ಟ ಮಗೃ ಹೊಳ ಸೌಮ್ಯೇತರಗ್ರಹಂ 
ನಿಲೆ. . . ನಿಕಹಾಯನದಿನತ್ತ ಲರ್ಭಕಂ ನಿರ್ವಹಿಸಂ (ಜಾತತಿ. ೬-೧೭); 
ಕೊರಲುಟುಗೆಡದೆಸೆಯೊಳ್‌ ನೆತ್ತರ ಧಾರೆಗಳುಣ್ಮಿ ಪೊಣ್ಣಿ ವಾಜಿಗೆ 
ತೋರ್ಕುಂ ಮರಣಭಯಂನೊಂದೆ ತಿಂಗಳ್ವರೆಗಂ ನಿರ್ವಹಿಸದು (ಅಶ್ವಶಾ. 
೬-೫೧). ೧೨. ತಾಳು; ಹೊಂದು ; ಪಡೆ: ನುನೋವಾಕ್ಕಾಯ 
ಬಳದಿಂ ಮಹಾಪುರುಷರು ನಿರ್ವಹಿಸುವ ಮೂಲೋತ್ತರಗುಣಂಗಳಂ 
ತದ್ಭಲಹೀನರುಮಂಲ್ಪ ಸತ್ವರುಂ ನಿರ್ವಹಿಸಲಾಜದೆ ಗುರುಕುಳಮಂ ದೂಷಿ 
ಸುವರು (ಚಂವುಂಪು. ೫೩). [ನಿರ್ವಹಣ---ಇಸ್ಕು] 

ನಿರ್ವಳಿತ (ನಾ). ನಿಶ್ಚಲತೆ ; ಸ್ಥಿರತೆ; ದೃಢತೆ : ನಿರ್ವಳಿತದಲ್ಲಿನನರತ 
ಕರ್ತವೃವಿತರವಿರಕ್ತಿ ನು ನಿಜನಸೇವ್ಯನಂತದಲ೨ಂದ ಮಹದೈಶ್ವರ್ಯಸಿದ್ಧಿ 
ಗಳ ಭವ್ಯಸುಖಿದೌಪಾಧಿಕವಿದೆಂದನ್ಯಯಂನು ಮೈ ಗೊಡಜಿ ವಿಸ್ರಸ್ತ ವ್ಯನಿದೆ 
ಯೆನುತಾಡುತಿರ್ದನು ಸೌಖ್ಯನಿಷ್ಕೆ ಯಲಿ (ಸಿಭಾಗ ೫-೪-೨೮). 

[ಸೆಂ. ನಿರ್ವಲಿತ] 

ನಿರ್ವಾಚಕ (ನಾ). ಚುನಾಯಿಸುವ ಹಕ್ಕುಳ್ಳ ನನು; ಮತದಾರ 
"ನಿರ್ನಾಚಕಗಣ' ಸರಾ. [ಸಂ] 

ನಿರ್ಮಾಚಕಗಣ (ನಾ). ಮತದಾರರ ಸಂಘ, ಸಂಸ್ಥೆ: ರಾಷ್ಟ್ರ 
ಪತಿಯನರನ್ನು . ಔಿರ್ನಾಚಕಗಣದ ಸದಸ್ಯರು ನಿರ್ನಾಚಿಸತಕ್ಕುದು 
(ಭಾಧಾನ. ೨೬). [ನಿರ್ವಾಚಕ--ಗಣ] 

ನಿರ್ನಾಚಕನಾಮಾವಳಿ (ನಾ). ಮತದಾರರ ಹೆಸರಿನ ಪಟ್ಟಿ, 
ದಾಖಲೆಯಿರುವ ವಿವರ ಪ್ರತಿಯೊಂದು ರಾಜ್ಯದ ವಿಧಾನ 
ಮಂಡಲಕ್ಕೂ ಸಂಬಂಧಪಟ್ಟ ನಿರ್ಮಾಚಕನಾಮಾನಳಿಗಳನ್ನು ತಯಾರಿಸು 
ಪುದರ ಸಂಬಂಧದ , , . ಏವಾದಗಳನ್ನೂ ಇತ್ಯರ್ಥ ಪಡಿಸುವುದಕ್ಕಾಗಿ 
(ಭಾಧಾನ. ೧೯೦), ([ನಿರ್ವಾಚಕ -- ನಾಮ--ಆನಳ್ಳಿ( ಇ ಆನಲಿ)] 

ನಿರ್ವಾಚನ (ನಾ). ಚುನಾಯಿಸುವುದು; ಚುನಾವಣೆ; ಆಯ್ಕೆ 
ಸೆಂಸತ್ತಿಗೂ . . . ರಾಜ್ಯಗಳ ವಿಧಾನಮಂಡಲಗಳಿಗೂ ನಡೆಯತಕ್ಕ 


೧-೬). 


ನಿರ್ವಾಚನಸ್ನೇತ್ರ 


ನಿರ್ವಾಚನಗಳಿಂದ ಅಥವಾ ನಿರ್ವಾಚನಗಳ ಸಂಬಂಧದಲ್ಲಿ ಹುಟ್ಟ ತಕ್ಕ 
ಸಂದೇಹಗಳನ್ನೂ ವಿವಾದಗಳನ್ನೂ ಇತ್ಯರ್ಥಸಡಿಸುವುದಕ್ಕಾಗಿ (ಭಾಧಾನ- 
೧೯೦). 
ನಿರ್ವಾಚನ ಆಯೋಗ: ಚುನಾವಣಾಸಮಿತಿ ; ಮತದಾನದ 

ಸಮಿತಿ: ರಾಷ್ಟ್ರ ಸತಿಯ ನರು ನಿರ್ವಾಚನ ಆಯೋಗದ ಅಭಿಪ್ರಾಯವನ್ನು 
ಪಡೆದು ಆ ಅಭಿಪ್ರಾಯಕೃನುಸಾರವಾಗಿ ವರ್ಶಿಸತಕ್ಕು ದು (ಭಾಧಾನ- 
೫೦). [ಸಂ] 

ನಿರ್ಮಾಚನಕ್ಷೇತ್ರ (ನಾ). ರಾಜಕೀಯವಾದ ಆಡಳಿತಸಭಿಗಳಿಗೆ 
ತಮ್ಮ ಪ್ರತಿನಿಧಿಯಾಗಿರಲು ಸದಸ್ಯರನ್ನು ಚುನಾಯಿಸುವ 
ಹಕ್ಕುಳ್ಳ ಮತದಾರರ ಕ್ಷೇತ್ರ; ಮತದಾರರು ಇರುವ ಸ್ಫಳೆ: 
ಯಾವುದೊಂದು ಸದನಕ್ಕೆ ನಿರ್ವಾಚನ ನಡೆಯಿಂಸಲು ಪ್ರತಿಯೊಂದು 
ಪ್ರಾದೇಶಿಕ ನಿರ್ವಾಚನಕ್ಷೇತ್ರಕ್ಕೂ ಒಂದು ಸಾಧಾರಣ ನಿರ್ವಾಚಕ 
ನಾಮಾವಳಿಯು ಇರತಕ್ಕು ದು (ಭಾಧಾನ. ೧೯೧). [ನಿರ್ವಾಚನ ಕ್ಷೇತ್ರ] 

ನಿರ್ವಾಚನಮನನಿ (ನಾ). ಚುನಾವಣೆಯ ಅರ್ಜಿ: ವಿಧಿಯ 
ಮೇರೆಗೆ ನಿಧಾಯಕವಾಗಿರಬಹುದಾದಂಥ ಪ್ರಾಧಿಕಾರಿಗೆ... ಒಪ್ಪಿಸ 
ಲಾದ ನಿರ್ವಾಚನಮನನಿಯ ಮೂಲಕವಾಗಿ ಹೊರತು, ಪ್ರಶ್ನೆ ಮಾಡಿ 
ಶಂಕಿಸಲು ಅವಕಾಶನಿರತಕ್ಕುದಲ್ಲ (ಭಾಧಾನ. ೧೯೩) 

[ನಿರ್ವಾಚನ ಮನವಿ] 

ನಿರ್ವಾಚನಾಧಿಕಾರ (ನಾ). ಚುನಾಯಿಸುವ ಅಧಿಕಾರ ; ಮತ 
ದಾನ ಮಾಡುವ ಹೆಕ್ಕು. [ನಿರ್ವಾಚನ 4 ಅಧಿಕಾರ] 

ನಿರ್ವಾಚನಾಧಿಕಾರಿ (ನಾ). ಚುನಾವಣೆಯ ಕಾರ್ಯವನ್ನು ನಿರ್ವ 
ಹಿಸುವವನು ; ಚುನಾವಣಾಧಿಕಾರಿ: ಈ ಸಲದ ಚುನಾವಣೆಗೆ 
ನಮ್ಮ ಕಚೇರಿಯಿಂದ ಇಬ್ಬರನ್ನು ನಿರ್ವಾಚನಾಧಿಕಾರಿಗಳನ್ನಾಗಿ ನೇವಿ 
ಸಿದ್ದರು (ರೂಢಿ). [ನಿರ್ವಾಚನ -- ಅಧಿಕಾರ] 

ನಿರ್ವಾಚಿತ (ಗು). ಆರಿಸಿದ; ಚುನಾಯಿಸಿದ : *ನಿರ್ವಾಚಿತ 
ಸದಸ್ಯ' ಪರಾ. [ಸಂ.] 

ನಿರ್ವಾಚಿತಸದಸ್ಯ (ನಾ). ಚುನಾಯಿತನಾದ ಸದಸ್ಯ : ಸಂಸತ್ತಿನ 
ಉಭಯಸದನಗಳ . . . ರಾಜ್ಯಗಳ ವಿಧಾನಸಭೆಗಳ ನಿರ್ವಾಚಿತಸದಸ್ಫರಿಂದ 
ಕೂಡಿದ ನಿರ್ವಾಚಕಗಣದ ಸದಸ್ಯರು ನಿರ್ವಾಚಿಸತಕ್ಕುದು (ಭಾಧಾನ.೨೬). 

[ನಿರ್ವಾಚಿತ-- ಸದಸ್ಯ] 

ನಿರ್ವಾಚಿಸು (ಕ್ರಿ). ಆರಿಸು; ಚುನಾಯಿಸು : ನಿರ್ವಾಚಿತಸದಸ್ಯರಿಂದ 

ಕೂಡಿದ ನಿರ್ವಾಚಕಗಣದ ಸದಸ್ಯರು ನಿರ್ವಾಚಿಸತಕ್ಕು ದು (ಭಾಧಾನ. ೨೬). 
[ನಿರ್ವಾಚನ---ಇಸಸ್ಯ] 

ನಿರ್ವಾಣ (ನಾ). ೧. ನಂದುವುದು; ಆರುವುದು ; ಶಾಂತವಾಗು 
ವುದು: “ನಿರ್ವಾಣಃ . . . ಶಾಂತವ್ಯಾಪಾರನಾದ ಯೋಗಿಗೂ ಆರಿ 
ಹೋದ ಬೆಂಕಿ ಮೊದಲಾದ್ಯಕ್ಕೂ ಹೆಸರು” (ಸಿದ್ಧಾಂತಿ, ೩೪೯) ; 
ನಿರ್ವಾಣವೆಂದಕ್ಕೆ ಶಾಂತವಾಗುವುದು (ಹಿಂದಸಾ.' ೩೮). "ನಿರ್ವಾಣ 
ಹೊಂದು' ಪರಾ. ೨. ಮರೆಯಾಗುವುದು; ಕಾಣದಾಗುವುದು. 
೩. ಸಾವು; ಮರಣ:: ನರೇಂದ್ರನಾಥರು . . - ಶ್ರೀರಾಮಕೃಷ್ಣರ 
ನಿರ್ವಾಣಾನಂತರ ಸ್ವಾನಿಂವಿವೇಕಾನಂದರಾಗಿ. ಭರತಖಂಡದಲ್ಲೆ ಲ್ಲಾ 
ಸಂಚರಿಸಿದರು (ಭಾರದ. ೩೨೩). ೪. ಮುಕ್ತಿ ; ಮೋಕ್ಷ: “ಕೈವಲ್ಯುಂ, 

೬ ಮೋಕ್ಷಃ, ನುಹಾನಂದಃ -- ಈ ೧೧ ಮೋಕ್ಷದ 

ಪೆಸರ್‌೫ (ಹಲಾಯು. ೨೧-೧೨೪) ; ಇಂತೀ ಕಲ್ಯಾಣಚತುಸ್ಯಂ ಪ್ರಾಕಟ 

ಕಲ್ಯಾಣವಿಂರ್ದುದಿಂ ನಿರ್ವಾಣ೦ (ಅಜಿಪು. ೮-೧೮) ; ಕಾಣದಗೆ ಕನ್ನಡಿ 

ಯದೇತಕೆ . . . ಗೀರ್ವಾಣಭಾಷೆಯದೇಕೆ ಗೊರವಗೆ ಕೇಣವಿಲ್ಲದ 

ವಿಸಯಲಂಪಟಿಗೇಕೆ ನಿರ್ವಾಣ (ಅಮೃತ, ೧-೪೦) ; ಮಹಾವೀರನು... 


ನಿರ್ವಾಣಂ . . 


೪೭೦೫ 


30 


45 


ನಿರ್ಮಾಣ 


ಎಪ್ಪ ತ್ತೆ ರಡನೆಯ ವಯಸ್ಸಿನಲ್ಲಿ ನಿರ್ವಾಣ ಪಡೆದಾಗ ಬುದ್ಧನಿಗೆ ಎಪ್ಪ 
ತ್ರೈಶJದು ನರುಷವಾಗಿತ್ತು (ತೀರ್ಥಕ. ೩). ೫. ಪರಮಸುಖ; 
ಅತ್ಯಾನಂದ. ೬. ಸಂಪೂರ್ಣ ; ಪೂರ್ತಿ: ಅಶೇಸಮಹಾಜನ 
ಮೂನೂರ್ವ್ವರುಂ ಸೇಡಿಂಬದಲು ಬಸದಿಯ ನಿರ್ವ್ವಾಣವಾಗಿ ಮಾಡಿಸಿ 
ಶಾಂತಿನಾಥದೇವರಂ ಪ್ರತಿಸ್ಠೆಯಂ ಮಾಡಿ . . . ಬ್ರಹ್ಮಜಿನಾಲಯ 
ಮೆಂದು ಫೆಸರನಿಟ್ಟು (ಕಇಆ. ೯೫-೩-೩೭ ; 1124). ಪ. ಮುಗಿವು; 
ಕೊನೆ; ಅಂತ್ಯ : ಶಾಂತಿಪುರಾಣದ ನಿರ್ವಾಣಂ ತಕ್ಕುದೆ ಮಲ್ಲಪಯ್ಯನಿಂ 
ತದನುಜನಿಂ ಶಾಂತಿಧನ ಪುನ್ನಮಯ್ಯನಿನೇಂ ತಮ್ಮುತ್ತಿರ್ವರುಂ 
ಕೃತಾರ್ಥರೊ ಜಗದೊಳ್‌ (ಶಂತಿಪು. ೧-೫೨). ಲೆ, ಶೂನ್ಯ; ಬರಿದು: 
ನುನ ನಿರ್ವಾಣವಾಗಿ ನಿವೇಕಜ್ಞಾನ ಪರಮಾರ್ಥದಲ್ಲಿ ಪರಿಣಾಮಿಯಾಗಿ: 
ಸುಳಿದು ಸೂತಕಿಯಲ್ಲದೆ ನಿಂದು ಬದ್ಧ ನಲ್ಲದೆ ಸುಜ್ಞಾನದಲ್ಲಿ ಸುಳಿದು. 
ನಿರ್ಮಲದಲ್ಲಿ ಬಂದನರು ಅವರು ಪರದೇಶಾಂತರಿಗಳು (ಉರಿಷೆ. ೯೦-೬೮). 
೯. ಬತ್ತಲೆ ; ದಿಗಂಬರತ್ವ : ನಿಂದನೇಕಾಂತನಿವಾಸಂ ಬೆಳ್ಳೆ ವಾಸಂ: 
ನಿಶೆಯೊಳೆಸೆಯೆ ನಿರ್ವಾಣದೊಳ್‌ ಯೋಗಿನಾಥಂ (ಸುಕುಮಾ. ೪-೧೧) ; 
ಮಂಡೆ ಬೋಳಾದರೇನು ಹುಟ್ಟು ಬೋಳಾಗದನ್ನಕ್ಕ, ತನು ನಿರ್ವಾಣ: 
ವಾದರೇನು ಆಶೆ ನಿರ್ವಾಣವಾಗದನ್ನ ಕೃ (ಆದನ. ೨೧-೫೪) ; ಉಟ್ಟಿ ಂತ 
ಉಡಿಗೆ ತೊಡಿಗೆಯನೆಲ್ಲ ಸೆಳೆದುಕೊಳಬಹುದಲ್ಲದೆ ಮುಚ್ಚಿ ಮಂಸುಕಿರ್ದ' 
ನಿರ್ವಾಣವ ಸೆಳೆದುಕೊಳಬಹುದೇ 
೧೦. ತಪಸ್ಸು. ೧೧. ಸಾಯಂಕಾಲ; ಸಂಜೆ. ೧೨. ಆನೆ; 
ಗಜ. ೧೩. ಮಿನಾಹ್ಯ; ಮಜ್ಜನ; ಸ್ನಾನ. ೧೪. ಆನೆಯ: 
ಸ್ನಾನ. ೧೫. ಕಾರ್ಯ. ೧೬. ಜಿನ; ಅರ್ಹಂತ : “ವಪುಸಿದ್ಧಿ 
ಯೊಳು ಮಜ್ಜನನೊಳು ಜಿನನೊಳು ಜನ್ಮದಪಹರಣೆಯೊಳು ಗಜದೊಳೆ 
ಸ್ತಮಯದೊಳ್ಳ ಪ್ರವರ್ತಿಪುದು ನಿರ್ಮಾಣನಾಮಂ”(ಮುಂಗರಾ.೧೪೮-೪೩); 
«ಕಾರು ಜೀವಾಸ್ತ್ರಮುಯಸೆಮಯ ಜನ್ಮಾಂತ್ಯ ದೇಹೋತ್ತರಕರ್ಮಂ 
ಸಾಮಜಂ ವೈರಿದಶನ ತಪಮಿಂತೈದೆ ನಿರ್ವಾಣಮಕ್ಕುಂ? (ನಾನಾರ. ೨೦). 
೧೭. [ನೀತಿ] ನೀರಶೈವದಲ್ಲಿ ಒಂದು ಪ್ರಭೇದ : ಶುದ್ಧ ವಿಶೇಷ 
ನಿರ್ವಾಣ ಎಂದು ವೀರಶೈವವು ಮೂಡಿ ತೆಅಿನಾಗಿರ್ಪುದು ಮೂಡು. 
ತೆಜಿ ತಾನೆ ಆಯು ತೆಜನಾಗಿ ತೋಟುತ್ತ ದಂತೆಂಜೊಡೆ ಭಕ್ತ ಮಾಹೇಶ್ವರ 
ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಳ ಎಂದು . (ಸಿದ್ದೇನ. ೪೯). ೧೮, 
[ಬೌದ್ಧ] ಸಂಸಾರಕ್ಷೇಶಗಳ ನಿವೃತ್ತಿ ; ದೇಹಾತ್ಮಗಳ ಅಂತಿಮ 
ವಾದ ಅಳಿವು; FP ಬೌದ್ಧರು ಮೋಕ್ಷವೆಂಬ ಅರ್ಥದಲ್ಲಿ 
«ಥಿರ್ವಾಣ' : ಎಂಬ ಪದವನ್ನು ಬಳಸುತ್ತಾರೆ. ದೇಹಾತ್ಮಗಳ 
ನಂದಿಹೋಗುವಿಕೆಯೇ ಎಂದರೆ ಸಂಪೂರ್ಣವಾದ ಅಳಿವೇ 
ನಿರ್ವಾಣ. ಸರ್ವಂ ಕ್ಷಣಿಕಂ, ಸರ್ವಂ ದುಃಖಂ, ಸರ್ವಂ 
ಸ್ವಲಕ್ಷಣಂ, ಸರ್ವಂ ಶೂನ್ಯಂ ಎಂಬ ಭಾವನಾ ಚತುಷ್ಟಯ. 
ನನ್ನು ಅತಿಶಯವಾಗಿ ಅಳವಡಿಸಿಕೊಳ್ಳ ಬೇಕು; ಇದರಿಂದ 
ಸಂಸಾರದು೩ಖಕ್ಕೆ ಕಾರಣವಾದ ಆಶೆ ಮೊದಲಾದ ಎಲ್ಲ ವಾಸನೆ 
ಗಳೂ ನಾಶವಾಗುತ್ತವೆ. ಆಗ.ವಾಸನಾರಹಿತವಾದ, ವಿಶುದ್ಧ 
ವಾದ ನಿಜ್ಸಾನವೊಂದೇ ಉಳಿದಿರುತ್ತದೆ. "ನಾನು' ಎಂಬ 
ಅಹಂಕಾರವೂ "ನನ್ನದು' ಎಂಬ ಮಮಕಾರವೂ. ಇರುವುದಿಲ್ಲ. 
ನಾನೇ ಇಲ್ಲವೆಂಬ ನಿರಾತ್ಮತಾ ಭಾವನೆಯು ಬಂದು, ನಾನೇ 
ಇಲ್ಲದಿರುವಾಗ ನನಗೆ ಯಾವುದು ಬೇಕು ಎಂಬ ಮಮಕಾರ 
ನಿವೃತ್ತಿಯ ಬರುತ್ತದೆ. ಬೌದ್ಧಮತದಲ್ಲಿ ಈ ಅಹಂಕಾರ 
ಮಮಕಾರ ನಿವೃತ್ತಿಗೆ ನೈ ರಾತ್ಮ್ರ್ಯ ದರ್ಶನವೆಂದು ಹೆಸರು. ಇದೇ 
ನಿರ್ವಾಣ, ಮೋಕ್ಷಕ್ಕೆ ದ್ವಾರ. ಎಣ್ಣೆ ತೀರಿಹೋದರೆ ದೀಪ 
ಆರಿಹೋಗುವಂತೆ ರಾಗವೆಂಬ ಆಕೆಯು ತೀರಿಹೋದರೆ ವಿಜ್ಞಾನ 


(ಹುಹಾವೇ. ಬ. ೫೧-೧೨೪). 


ನಿರ್ನಾಣಶ್ಷೇತ್ರ 


ರೂಪವಾದ ಆತ್ಮವು ಆರಿಹೋಗುತ್ತದೆ. ಆದುದರಿಂದ ನೋಕ್ಷಕ್ಕೆ 
ನಿರ್ವಾಣನೆಂದು ಹೆಸರು: ಬುದ್ಧನ ನಿರ್ವಾಣಾಸಂತರ ಎರಡು ನೂರು 
ಶತಮಾನಗಳಾದ ಮೇಲೆ, , , ವಿದ್ವಾಂಸರು ಬುದ್ಧನ ಉಪಡೀಶಗಳನ್ನೆ ಲ್ಲಾ 
ಸಂಗ್ರಹಿಸಿದರು (ಹಿಂದಸಾ, ೨೩); ಇವರೆಲ್ಲರೂ ಸರ್ವಕಾಮಗಳನ್ನೂ 
ಬುಡಸಹಿತ ಕಿತ್ತು .., ನಿರ್ವಾಣವೊಂದರಲ್ಲಿಯೇ ಅಭಿರನಿಂಸಿ, ವಿಮುಕ್ತಿ 
ಯನ್ನು ಸಾಧಿಸಿದವರು (ರಾನುರಾ, ೨೩). [ಸಂ.] 
ನಿರ್ನಾಣಕ್ಷೇತ್ರ (ನಾ). [ಜೈನ] ತೀರ್ಥಂಕರಕೇ ಮೊದಲಾದ 
ವರು ಮೋಕ್ಷವನ್ನು ಷತೆದ ಸ್ಥಳ, [ನಿರ್ವಾಣ -ಶ್ಲೇತ್ರ] 
ನಿರ್ವಾಣಗೊಡು (ಕ್ರಿ). ಸಂಸಾರವನ್ನು ನಡೆಸಿಕೊಂಡು 
ಹೋಗಲು ಸಹಾಯ ಮಾಡು ; ಸಂಸಾರವನ್ನು ನಿಭಾಯಿಸಲು 
ಅನುವು ಮಾಡಿಕೊಡು : ಸರ್ವಜ್ಞ ಸರಸಿಜೋದರ ಕಂತು ರತಿಗೆ 
ಗಇಂಧರ್ವನಿವಾಹನ ಮಾಡಿ ನಿರ್ನಾಣಗೊಟ್ಟು ಬೇಜಕಿರಿಸೆಂದು ಮಂನಿ 
ನಿರ್ಗರ್ವದಿಂ ಬಿನ್ನಯಿಸಿದನು (ನೋಹತ.೧೩-೬೨) ; ಸರ್ವರ ಬೀಳ್ಕೊಟ್ಟು. 
ಪಿಚುಮಂದರಸನೀಂಟಿ ತರ್ನಾಯ ಭರದಿ ತಂಬುಲನ ಚರ್ವಣಗೆಯನ್ನು 
ದಾದಿಯಂಿಂಗೆ ಸುತರಕ್ಷೆ ನಿರ್ನಾಣಗೊಟ್ಟ ಳುತ್ಸವದಿ (ಮೋಹತ, ೧೭-೨೬). 
[ಆ ನಿರ್ನಹಣ -. ಕೊಡು] 
ನಿರ್ವಾಣಧಾತು (ನಾ). ಮೋಕ್ಷಸತ್ವ : ಭಗನಂತನು ಅನುಸಾದಿಶೇಷ 
ವಾದ ನಿರ್ವಾಣಧಾತುನಿನಲ್ಲಿ ಪರಿನಿರ್ನಾಣ ಪಡೆದನು (ಬುದ್ಧಪ, ಮಿಲಿಂದ, 
೧೦೧). ""ರಾಗರಹಿತವಾದ ಸ್ಥಿತಿ” (ಬುದ್ಧನ. ಮಿಲಿಂದ. ಕೋಶ). 
[ನಿರ್ವಾಣ-- ಧಾತು] 
ನಿರ್ವಾಣನಾಥ (ನಾ). ಜಿನ; ಅರ್ಹಂತ; ಜಿನೇಂದ್ರಃ . . . 
ನಿರ್ವಾಣನಾಥಃ, ಸರ್ವಜ್ಞ 8, ತ್ರಿಲೋಕೇಶಃ, ತ್ರಿಕಾಲನಿತ್‌-ಈ ೮ 
ಚಿನೇಶ್ವರನ ಪೆಸರ್‌? (ಹಲಾಯು. ೧೫-೮೬); “ಆ ನಿರ್ವಾಣನಾಥನರುಹಂ 
ಶೌದ್ಧಂ ತ್ರಿಕಾಲನಿದ್ವೀತರಾಗಂ  ಜ್ಞಾನನರ್ಧನಂ ಸರ್ವಜ್ಞ ನೆನೆ 
ಚಿನೇಂದ್ರ೦”(ನುಂಗರಾ. ೭-೨೩), [ನಿರ್ನಾಣ 4 ನಾಥ] 
ನಿರ್ವಾಣಪದ (ನಾ). ಮೋಕ್ಷ; ಕೈವಲ್ಯ ಪದವಿ : ನಿರ್ನಾಣ 
ಪದಸ್ಥಿತನಂ ೫ ಸರ್ವೇಶ್ವರನಂ ಪೊಗಟ್ಟುದಪೂರ್ವಗುಣಸ್ತುತಿ 
ಪತಂಗಳಿಂ ಮತಿವಂತಂ (ಸನುನ. ೧-೫೩); ನಿರ್ನಾಣಪದಕ್ಕೆ ಕಾಮಿತನಾಗಿ 
ಸಕಲಪ್ರಪಂಚಿನ ಗರ್ವನುಂ ನೆಗ್ಗಲೊತ್ತಿ .. . ಆಚರಿಸುವ ಪರನು 
ವಿರಕ್ತರ ಉಪಾಧಿಕೆಯಿಲ್ಲದ ಶ್ರೀಗಳಾವುನಯ್ಯಾ (ಘನನ. ೨೫-೨೧). 
[ನಿರ್ವಾಣ + ಪದ್ಯ] 
ನಿರ್ವಾಣಪೂಜೆ' (ನಾ). ನಿರ್ವಾಣಕ್ಷೇತ್ರದ ಪೂಜೆ ; ಅಂತು 
ನಿರ್ವಾಣಪೂಜೆಗೆ ನಿಖಿಲಗೀರ್ನಾಣಸತಿಗಳೇಟ್ವಿರ್ಸಾಗಳ್‌ (ಸಂರಾನೂ. 
೧೬-೮೫ ನ). [ನಿರ್ವಾಣ- ಪೂಜೆ] 
ಫಿರ್ಮಾಣಪ್ರಾಪ್ತಿ (ನಾ). ಮೋಕ್ಷವನ್ನು ಪಡೆಯುವುದು; ಕೈವಲ್ಯ 
ಪ್ರಾಪ್ತಿ : ಸಾಧನೆಯಿಂದಲೂ ಆತ್ಮನಿಕಾಸದಿಂದಲೂ ನಿರ್ವಾಣಸ್ರ್ರಾಪ್ಲಿ 
(ಭಾರದ. ೩೭೫), [ನಿರ್ವಾಣ *-ಪ್ಪಾಪ್ತಿ] 
ನಿರ್ವಾಣಭೂಮಿು (ನಾ). ಇ ಫಿರ್ವಾಣಕ್ಷೇತ್ರ : ನಿರ್ವಾಣಭೂಮಿಯ 
ನನೇಕಸುರಭಿಸುರತರುಕುಸುನುಗಂಧಾಕ್ಷತಂಗಳಿಂ ದಮರ್ಚಿಸಿ (ಆದಿಪು. 
೧೬-೫೧ ನ). [ನಿರ್ನಾಣ-ಭೂಮಿ] 
ನಿರ್ವಾಣರೇಖೆ (ನಾ). (ಆಲಂ) ಕೊನೆಯ ಹಂತ; ಸೀಮಾರೇಜೆ; 
ಪರಾಕಾಸ್ಕೆ : ಸ್ಮರವಿಜಯಕ್ಕಿದೆ ನಿರ್ವಾಣರೇಖೆಯೆನೆ ಮಸಗಿ ಮದನ 
ಮದಕರಿ ನಿಸಟಂಬರಿದುದೆನೆ ಕಾಮನೇಸಿನ ಪರಿಣತಿಯೆನೆ ತರುಣಿ 'ಬಹು 
ನಿಧಂ ನರ್ತಿಸಿದಳ್‌ (ನುಲ್ಲಿಪು. ೮-೫೭). [ನಿರ್ವಾಣ ರೇಖೆ] 
ಸಿರ್ವಾಣರೇಖೆಗೊಳ್‌ (ಕ್ರಿ). ಚಿತ್ರಣಕ್ಕೆ ಕೊನೆಯ ಸ್ವರೂಪ 
ನನ್ನು ಕೊಡು : ಆಗಸದೊಳಡರ್ದು ಪರೆದಿರದೀಗಡೆ. ನಿರ್ವಾಣರೇಖೆ 


೪೭೦೬ 


25 


30 


40 


45 


ನಿರ್ನಾದ 


ಗೊಂಡನೊ ಬಿದಿಯೆಂಬೀ ಗಮನಿಕೆಯಂತಾ ದೇವಾಗಮು[ನ]ದ ಚಿಲ್ವೂ 
ನಾಗಗೋಚಿರನುಲ್ಪೆ ೬ (ಶಾಂತಿಪು, ೧೦-೫), [ನಿರ್ನಾಣಕೇಖೆ4 ಕೊಳ್‌] 
ನಿರ್ನಾಣರೇಖೆನಡೆ (ಕ್ರಿ). ಆಲಂಕರಣದಲ್ಲಿ ಅಂತಿನುಸ್ಟರೂಪ 
ನನ್ನು ಕೊಡು : ನೇತ್ರಪುತ್ರಿಕೆಗೆ ನಿರ್ವಾಣಕೇಖೆನಡೆನಂತೆ ನಗೆಗಣ್ಣ 
ಳೊಳ್‌ ಕಜ್ಜ ಳರೇಖೆಯನಳಂಕರಿಸಿಯುಂ (ಚಂದ್ರಫು, ೬-೬೩ ನ). 


[ನಿರ್ವಾಣಕೇಖೆ - ಪಡೆ] 
ನಿರ್ವಾಣಸಂಚಾರಿ (ನಾ). ಮುಕ್ತಿ ಮಾರ್ಗದಲ್ಲಿ ನಡೆಯುನನನು; 
ವಿರಕ್ತ; ಯೋಗಿ : ಗರ್ನಸಡದುಸಕಾರಿ . , .: ನಿರ್ವಾಣಸಂಚಾರಿ 


ಉರ್ವರೆಗೆ ಗುರುವನನು (ನುಂಕುಳ, ೮೦೬), [ನಿರ್ವಾಣ ಸಂಚಾರಿ] 
ನಿರ್ನಾಣಸಮಾಧಿ (ನಾ). [ನೀಶೈ] ಎಂಟು ಬಗೆಯ ಸಮಾಧಿ 
ಗಳಲ್ಲಿ ಒಂದು; ಮೋಕ್ಷಸಮಾಧಿ : ಆ ಲಿಂಗನನೆ ಸರ್ವಾಂಗದಲ್ಲಿ 
ನೇಧಿಸಿಕೊಂಡನೊಬ್ಬ ಶರಣ ಆ ಸರ್ನಾಂಗನನೆ ನಿರ್ನಾಣಸಮಾಧಿಯಲ್ಲಿ 
ನಿಲಿಸಿದನೊಬ್ಬ ಶರಣ ನಾನು ನಿರ್ಮಾಣದಲ್ಲಿ ನಿಂದು ಅಗಮ್ಯನಾಜೆನೆಂದರೆ 
ಭಕ್ತಿ ಕಂಪಿತನೆನಿಸಿ ಎನ್ನ ತನ್ನಲ್ಲಿಗೆ ಬರಿಸಿಕೊಂಡನೊಬ್ಬ ಶರಣ (ಅನಚಂ, 
೨೨೬-೧೦೨೬), *ಕಾಯಸಮಾಧಿ' ಪರಾ,  [£ರ್ನಾಣ ಸಮಾಧಿ] 
ನಿರ್ವಾಣಸ್ಥಾನ (ನಾ). ತಪೋಪ್ರದೇಶ : ನಿರ್ವಾಣಸ್ಥಾನದೊಳೇಳು 
ದಿನಸ ಮನಃಪೂರ್ಧಕನುೂಂಪನಾಸನಿರ್ದು ಸರ್ವಶಕ್ತಿ ಯೊಳ್ಳೂ ಪ್ರಜ್ಞಪ್ತಿ 
ನಿದ್ಯೆಯನಂದುರ್ಪೀಶ ಲಕ್ಷ್ಮಣ ಪಡೆಯೆ (ಉನುವಿ. ೧೬-೧೫). 
[ನಿರ್ವಾಣ-/ ಸ್ಮಾನ] 
ನಿರ್ನಾಣಹೊಂದು (ಕ್ರಿ). ೧. ಮೋಕ್ಷವನ್ನು ಸಜೆ. ೨. ಆರಿ 
ಹೋಗು ; ತಣ್ಣಗಾಗು ; ನಂದು: ಅನನ ದುಸ್ಸೃಹನಾದ ಜ್ವಲಂತ 
ಅಗ್ನಿಯು ಎಂದಿಗೂ ನಿರ್ವಾಣ ಹೊಂದದು 
[ನಿರ್ವಾಣ -- ಹೊಂದು, ( ಆ ಸೊರ್ದು)] 
ನಿರ್ವಾಣಿ (ನಾ). ' ೧. ಬತ್ತಲೆ ಇರುವವನು ; ದಿಗಂಬರ. 
೨. ವಿರಕ್ತ; ಮುಕ್ತ : ಕತ್ತೆ ಬತ್ತಲೆ ಇದ್ದಡೆ ನೆಟ್ಟಿ ನೆ ನಿರ್ವಾಣಿಯೆ. 
(ನೋಳಿಮಾ, ೨೩-೯೦); ಉಟ್ಟುದ ತೊಟಿಕಿದು ಊರ ಹಂಗಿಲ್ಲದೆ ನಿರ್ವಾಣಿ 
ಯಾಗಿ ನಿಜಮುಕ್ತಿ ಸೋಪಾನವಾಗಿಪ್ಪ ಕರಪಾತ್ರೆ ಯೆಂಬ ಬಿರಿದು 
(ಫನವ, ೧೯-೧೬) ; ನಿರ್ಮಾಯ ನಿತ್ಯ ನಿರ್ವಾಣಿ ಶ್ರೀಪ್ರಭುರಾಯ 
ಧರ್ಮಸ್ವರೂಪ ಸಂಗನ ಬಸವಂಾಯ (ನನನೋ. ೧-೧೪). 
[ಸಂ. ನಿರ್ವಾಣಿನ್‌] 
ನಿರ್ವಾಣೋರ್ವಿ (ನಾ). ಎ ನಿರ್ವಾಣಕ್ಷೇತ್ರ : ನಂದನಾಭಕ್ಷಿಯಿ 
ನನನರತಂ ಬಂದು ಬಂದಾಗಳುಂ , ಕುಂದಡೆ ನಿರ್ವಾಣೋರ್ನಿಯಂ 
ಸೂಜಿಸುವಖಿಳನಿನೇಯೋತ್ಕರಾಶೇಷಲೋಕಂ (ಸುಕುನೂ. ೪-೪೬). 
[ನಿರ್ವಾಣ -- ಉರ್ನಿ] 
ನಿರ್ವಾತ (ಗು). ೧. ಗಾಳಿಯಿಲ್ಲದ ; ಶೂನ್ಯವಾದ. ೨. ಸ್ಥಿರ 
ವಾದ ; ಪ್ರಶಾಂತವಾದ: "ನಿರ್ವಾತದೀಪ' ಪರಾ. (ನಾ). 
೩. ನಿಶ್ಚಲವಾದ ಗಾಳಿ; ನಿಂತುಹೋಗಿರುವ ಗಾಳಿ : “೧ರ್ನಾತಃ 
* * ನಿಂತು ಹೋದ ಗಾಳಿಯ ಹೆಸರು” (ಸಿದ್ಧಾಂತಿ, ೩೪೯). [ಸಂ.] 
ನಿರ್ವಾತದೀಪ (ನಾ). ಗಾಳಿಯಿಂದ ಅಲುಗದಿರುವ "ದೀಪ ; 
ಹೊಯ್ದಾಡಜಿ ನಿಶ್ಚಲವಾಗಿ ಉರಿಯುತ್ತಿರುವ ದೀಪ.: ನಿರ್ವಾತ 
ದೀಪದ ಕೆಂಪುಕುಡಿಯಂತೆ ಹಣೆ ತುಂಬ ಪ್ರಭೆ ಬೀರಿದ ಉದ್ದ ಕುಂಕುನು 


(ಇಸ್ಸಕ. ೧೯೪), 


(ನಿಂಉಭ, ೩೧), [ನಿರ್ವಾತ 4 ದೀಪ್ಮ) 
ನಿರ್ವಾತವಲಯಂ. (ನಾ). ಗಾಳಿಯಿಲ್ಲದ ಪ್ರದೇಶ. 
[ನಿರ್ವಾತ -- ನಲಯ] 


ನಿರ್ವಾದ (ನಾ). ೧. ವಾದಕ್ಕೆ ಡೆಯಾಗದುದು ; ನಿರ್ವಿವಾದ 
ವಾದುದು; ಆಕ್ಷೇಸವಿಲ್ಲದುದು. ೨. ಅಪವಾದ; ನಿಂದೆ; ದೂಷಣೆ: 


ನಿರ್ವಾಧೆ 


“ಅಪವಾದಃ, ಉಪಕ್ರೋಶಃ, ನಿರ್ವಾದ॥ . . . ಜುಗುಪ್ಸಾ- ತಲ 
ಅಸನಾದದ ನಾಮಂ” (ಹಲಾಯು, ೨೪-೧೪೭) ; “ ಅಪವಾದಂ. ಜುಗುಸ್ಸೆ 
ನಿರ್ವಾದಮಪಕೀರ್ತಿ ಸರಿವಾದನುದವರ್ಣವಾದಮದುಸಕ್ರೋಶನೆನೆ 
ನಿಂದೆಯಕ್ಕು 0? (ಮುಂಗರಾ. ೨೬-೪). [Ao] 

ನಿರ್ವಾಧೆ (ನಾ). ಬಾಥೆಯಿಲ್ಲದಿರುವುದು; ನಿರಾತಂಕ : ತದೀಯ 
ದೇಶಮನದಂ ನಿರ್ವ್ವಾಧೆಯಿಂದಾಳ್ದು (ಎಇ. 20೪1, ೩೮-೧೫ 1102). 

[-ಆಸಂ. ನಿರ್ಬಾಧ] 

ನಿರ್ವಾಪ (ನಾ). -ನಿರ್ವಾಪಣ, [ಸಂ] 

ನಿರ್ವಾಪಣ (ನಾ). ೧. ಹೊರಸುರಿಯುವುದು; ಚೆಲ್ಲುವುದು ; 
ಸೂಸುವುದು. ೨. (ದಾನವಾಗಿ) ಕೊಡುವುದು ; ಅರಿ 
ಸುವುದು. ೩. ಪಿತೃಗಳಿಗೆ ನಿಂಡವನ್ನರ್ಸಿಸುವುದು. ೪. ದಾನ; 
ಕೊಡುಗೆ. ೫. ಕೊಲ್ಲುವುದು; ಕೊಲೆ: “ಮಾರಣಂ, ನಿಶರಣಂ . . « 
ನಿರ್ವಾಸಣಂ . . . ಪ್ರಮಯಾ, ಹಿಂಸಾ, ಸಂಜ್ಞಪನಂ-ಈ. ೨೧ ಕೊಲೆ? 
(ಹಲಾಯ. ೭೪-೩೨೪). ೬. ಕಳೆಯುವುದು ; ನೀಗುವುದು ; 
ಪರಿಹರಿಸುವುದು : ಮುಂನಿಸೆಂಬ ಕಿಚ್ಚಿನೊಳೆ ಬೆಂದು ನಿಲ್ಲದಂಬುಧಿಯ 
ನೋಡಿ ಪೊಕ್ಕರಿನೃಪಸಾಧನದಿರನಿನಂದಮೆಂತೆನೆ ತನುನಿರ್ವಾಪಣನಿಮಿತ್ತ. 
ದಿರವಂ ಪೋಲ್ಕುಂ (ಶಾಂತಿಪು. ೯-೧೫೩) ; ಲೇಸು ಮಾಡಿದೆ ನಾಕವನು 
ಖಳರೀಸು ದಿನಸ ವಿಭಾಡಿಸಿದರೆ ಸುರೇಶನಾಸತ್ತಾ ಪನಿರ್ವಾಪಣನ ರಚಿಸಿದೆಲ 
(ಕುವ್ಕಾಅ. ೧೨-೬೧) ) ತಾಯೆ ಕೇಳವಧರಿಸಿ ಮೋಕ್ಟೋಸಾಯವನು 
ಸಂಸಾರದು ॥ಖನಿಕಾಯನಿರ್ವಾಪಣನೆನಿಪ್ಪು ಧ್ಯಾತ್ಮಯೋ ಗವನು (ನಿಭಾಗ. 
೩-೧೨-೩೨). ೩೬. ನಾಶಗೊಳಿಸುವನನು; ವಿಧ್ವಂಸಕ : ಅಂಜನಾ 
ಸೂನು ರೂಪುಜೋಜಕಿದನೊಡನೆ ಸಮರಾಟೋಪದಲಿ ರಿಪುಬಲಕೆ ಕಲಿ 
ನಿರ್ವಾಪಣನು ಕಲಿನೃಷಭ ಬೇಡಿದನಾ ಮಹಾಹವವ (ತೊರರಾ. 
೬-೩೨-೪೭). [ಸಂ.]- 

ನಿರ್ಮಾಪಿತ (ಗು). ಶಮನವಾದ ; ಶಾಂತವಾದ: ಆ ಪುರೋಹಿತ 
ವನದಲ್ಲಿ ನಿರ್ಯಾ£ರ್ವಾಸ]ಪಿತಾಂತರ್ವೈಥೆಯಲನನಿಸನಾ ಪುರಪ್ರಾಂತ್ಯ 
ದಲ್ಲಿ ಸುತ್ತಲು ಮೂಯಿಯೋ ಜನದ ತೋಪಿನಲಿ ಕಟ್ಟ ಸಿದನಗ್ಗ ದ 
'ಭೂಪರಿಗೆ ಭನನನನು (ಕುನ್ಯಾಆ. ೧೧-೧೭). [ಸಂ] 

ನಿರ್ವಾಯ್ಯ (ನಾ). ನೆಸವಿಲ್ಲದುದು : ತಾಯೆ ಕೇಳ್ಳುಂತಿಯ 
ಕುಮಾರಕರ ಸೇರಿ ನಿರ್ನಾಯದಲಿ ಜೀನನೋನಾಯಮಂ ಮಾಡಿ ವೃಥಾ 
ಯದಿಂ ಸಾನೆನೆಂದೆನುತ ಪೊರಡಲ್‌ (ತುರಂಗ. ೨೩-೩೦). [-ಆನಿರ್ವ್ಯಾಜ] 

ನಿರ್ವಾಯ್ಕ (ನಾ). ಒಂದು ಬಗೆಯ ಬಾಣ (?) : ನೆಜಕಿದು 
ನಿರ್ನಾಯಂ ನರುವಾಯಂ . . . ಕನಲ[0ಬುನೆಂ]ಬಂಕದಂಬೆತ್ತ[ಲುಂ] 
ತುಟುಗಿ ನಡುವಿನಂ ಸಾರ್ದು ಸಾರ್ದೆಚ್ಛಿಚ್ಚು ಕಾದಿದರತಿರಥರ್‌' (ಸಂಸಭಾ. 

*ನಿರ್ವಾಯಂ-ಬಾಯಿಲ್ಲದಿರುವ ಬಾಣ ಎಂದರೆ ಅಲಗಿಲ್ಲದ 
ಬಾಣ? (ಸಂಪದೀ. ೫೨೪). [1] 

ನಿರ್ನಾಯು (ಗು). - ನಿರ್ವಾತ ೧. “ನಿರ್ನಾಯುಸ್ಕಳ' ಪರಾ. 

[ಸಂ.] 

ನಿರ್ವಾಯುಸ್ಕಳ (ನಾ). ವಾಯುನಿಲ್ಲದ ಸ್ಥಳ; ಶೂನ್ಯಪ್ರಜೇಶ : 
ನೀರನ್ನು ನಿರ್ವಾಯಂಸ್ಕಳ (೪೩೦೦೫೫/)ಕೈ ಬಿಟ್ಟು ಈ ಯಂತ್ರಗಳನ್ನು 
ನಡೆಸುತ್ತಿದ್ದನು (ತಿಲ್ಬನೂ. ೬೪); ನಿರ್ನಾಯುಸ್ಥಳ(1/800077) ದಲ್ಲಿಯೂ 
ಅನಿಲಗಳಲ್ಲಿಯೂ ಶಾಖವು ನಿಕಿರಣ (846180107)ದ ಮೂಲಕ ಹರಡು 
ತ್ತದೆ (ಲ್ಪನಾ. ೧೨೧), [ನಿರ್ನಾಯಂ 4-ಸ್ಮಳ( ಇ ಸ್ಕೈಲ)] 

ನಿರ್ವಾರಿಸು (ಕ್ರಿ). ತೊಲಗಿಸು; ಪರಿಹರಿಸು: ನಿವಾರಿಸು: ತಮನ 
ನಿರ್ವಾ[ಸ2090. ವ್ಹಾ]ರಿಸಿದ ಹರನಂಭ್ರಗಂ ಮಣಿದು ಹರುಹಿಸಿದಳದ್ರಿ 

[ನಿರ್ವಾರಣ್ಯ ---ಇಸ್ಕು] 


೧೩-೩೯) ; 


ಜಾತೆ (ನೆಂಕಾರಾ. ೪-೭-೩೬೨). 


೪೭೦೭ 


30 


35 


40 


45 


ನಿರ್ವಾಹ 


ನಿರ್ನಾರ್ಯ (ಗು). ೧. ತಡೆಯಲಾಗದ ; ಸಹಿಸಲಾಗದ. 
೨. ನಿರ್ಭಯದಿಂದ ವರ್ತಿಸುವ ; ಥೈರ್ಯವಾಗಿರುವ. [ಸಂ.] 

ನಿರ್ಮ್ವಾಸನ(ನಾ). ೧. ವಾಸಕ್ಕೆ ಅವಕಾಶವಿಲ್ಲದಂತೆ ಮಾಡುವುದು; 
ದೇಶದಿಂದ ಹೊರದೂಡುವುದು; ಗಡೀಪಾರು ಮಾಡುವಿಕೆ: 
ಭಾರತದೊಳಕ್ಕೆ ಪ್ರನೇಶ ಮತ್ತು ಅಲ್ಲಿಂದ ಉತ್ಪವಾಸನ ಮತ್ತು ನಿರ್ವಾಸನ 
(ಭಾಧಾನ. ೨೬೯). ೨. ನಾಶಮಾಡುವುದು; ಕೊಲ್ಲುವುದು ; 
ಕೊಲೆ : "ಮಾರಣಂ, ನಿಶರಣಂ . . . ನಿರ್ನಾಸನಂ, ಕದನಂ... 
ಸಂಜ್ಞಪನಂ- ಈ ೨೧ ಕೊಲೆ” (ಹಲಾಯು, ೩೮-೩೨೪), [ಸೆಂ] 

ನಿರ್ವಾಸನೆ (ನಾ). ವಾಸನೆಯಿಲ್ಲದಿರುವಿಕೆ ; ನಿರ್ಗಂಧ. 

[ಸಂ. ನಿರ್ವಾಸನಾ] 

ನಿರ್ವಾಸಿತ (ಗು). ೧. ಹೊರದೂಡಲ್ಪಟ್ಟಿ : ಅವಳ ನುರಣನಿಚಾರದಲ್ಲಿ 
ಅಥನಾ ಅವಳ ಚಿರನಿರ್ವಾಸಿತ ವಿಚಾರದಲ್ಲಿ ಆ ಕೆಟ್ಟ ಆಲೋಟಚನೆಯಂ 
ನಡದಿರಬೇಕು. (ಕನಾಕುಂ. ೧೦೪). (ನಾ). ೨. ಹೊರದೂಡ 
ಲ್ಪಟ್ಟಿನನು ; ನಿರಾಶ್ರಿತ: ನಾನು ಅಲೆಅಲೆಯೆತ್ತ ಈಗ ಈ 
ನಿರ್ವಾಸಿತರ ಕ್ಯಾಂಪಿಗೆ ಬಂದೆ (ಹೊಸಬೆ. ೪೩) ; ನಿರ್ನಾಸಿತನೂ ನಿರಾಶ್ರಿ 
ತನೂ ಆದ ಮಾರ್ಕ್ಸನಿಗೆ ಲಂಡನ್‌ ಪಟ್ಟಿ ಇವು ಆಶ್ರಯವನ್ನು ಕೊಟ್ಟ ತು. 
(ಮಾವಾದ. ೨೭). [ಸಂ.] 

ನಿರ್ವಾಹ (ನಾ). ೧. ನಿವಾರಣೋಪಾಯ ; ಬೇರೆಯ ದಾರಿ; 
ಗತ್ಯುಂತರ ; ಇಂತು ಗುರುವವನ ತರ್ತಪ್ರಶ್ನೆಗಳ್ಳೆ ಮೊದಲಿಂದುವುಂ 
ನಿರ್ವಾಹಮಂ ಪೇಳೆ (ಸದ್ಮರಾ. ೧೦-೨೮೬) ; ಇತ್ತ ಲು ಮಹೀಶನ ಹೊರೆ 
ಯಲಾಯರ್ತುತ್ಬಾ ತಶತ . . . ಕರೆಸಿ ಧೌಮ್ಯೂಂಗಜಿಂಹಲಿದು ನಮ್ಮರಸು 
ಗಳಿಗಪಘಾತಸೂಚಕವರಿದಿದಜಿ ನಿರ್ವಾಹನೆಂದೊಡೆ ನೃಪತಿ ಚಿಂತಿಸಿದ 
(ಕುನ್ಯಾಅ. ೧೩-೩೬) ; ಆ ಜ್ವರದಲ್ಲಿ ಅನನು' ಸಂಪೂರ್ಣ ಕ್ಷೀಣವಾಗಿ 
ಹೋಗಿದ್ದ . . ಆದರೂ ಕೆಲಸ ಮಾಡದೆ ನಿರ್ವಾಹವಿಲ್ಲ (ರಕ್ತರೂ.೬೯).. 
೨. ವಾಸದ ಏರ್ಪಾಟು,--ವ್ಯವಸ್ಥೆ : ನಿರ್ನಾಹವಾಯಿತ್ತು 
ಬಸನಣ್ಣ 0ಗೆ ಕಪ್ಪಡಿಯ ಸಂಗಯ್ಯನಲ್ಲಿ (ನುಡಿಮಾ. ೨೬-೩೭) ; ಮೆಚ್ಚಿ 
ದಳಾ ವಿರಾಟನ ವನಿತೆ ವೀರರ ವಧುವನಾ ಸಖಿಜನದೊಳಗೆ ನೇವಿಂಸಿದಳ 
ನಿಬರಿಗಾಯ್ಹಾ ನಿರ್ನಾಹ (ಕುಪ್ಯಾವಿ. ೧-೩೨). ೩. ನಡೆಸಿಕೊಂಡು 
ಹೋಗುವುದು; ನಿಭಾಯಿಸುವುದು; ನಿರ್ವಹಿಸುವಿಕೆ : ಭೂಮಿಪತಿ 
ಭುಲ್ಲನಿಸಿದನು ನಿಸ್ಸೀಮಸಂತೋಷದಲಿ ಸುಜನಸ್ತೊ ಮು ರಕ್ಷಣಕಾದ 
ನಿರ್ವಾಹದ ರೂಢಿಯಲಿ ಉರ್ವಸಂತಾನನಂ 
ಕಾಣದಿಕ್ಟ್ರಾಕುಕುಲನಿರ್ವಾಹಮಂ ನೆನೆದು ರಘುವರಂ ನುಡಿದನೇಕಾಂತ 
“ಡೊಳ್‌ . ಜಾನಕಿಯೊಳು (ಜೈಮಿಭಾ. ೧೮-೧೫). ೪. ಬದುಕು; 
ಬಾಳುವೆ : ಇನ್ನೆನ್ನ ನರ್ನಾಹನುಂನುರಸನ ಜಿಸೆಯೊಳಾದ ನೋಹ 
ನುಂನುಟ ದುಡಿಂದು ಮುಲನುಲಮುಜಿಂಗುತ್ತುಂ (ಸುಕುಮಾ, ೩-೫7) ; 
ಬೀಸಿದರೆ ಸಿಲುಕುನರು ಮಾಯಾಪಾಶದೊಳಹಂಕಾರಿಗಳು ತದ್ದೇಶಕಾಲ 
ಕ್ರಿಯೆಗಳಲ್ಲಿ ನಿರ್ವಾಹನನು ಬೆದಕಿ ಬೇಸಣುವರು (ಕುವ್ಯಾಭೀ. ೩-೫೮) ; 
ಸೀತಾರಾಮಲಕ್ಷ್ಮಣರು . . . ಫಲಗಳ ಮೇಲೆ ನಿರ್ವಾಹ ಸಾಗಿಸುತ್ತ 
(ತುಳಸೀ. ೧೭೫). ೫. ಸಮಾಶ್ರಿಗೊಳಿಸುವುದು; ಮುಕ್ತಾಯ ; 
ಉಪಸಂಹಾರ : ಚೆನ್ನಬಸವರಾಜದೇನರು ನಿರ್ವಾಹನಾಗಿ ನಿರೂಸಿಸಿದ 
ಪ್ರಸ್ತಾನದ ವಚನ (ನಚಸಂ. ೨೭೧೨೯೨) ; ಪಂಚಾಕ್ಷರಿ ಮುಂತಾದ 
ಸಡಕ್ಷರಿಯೊಳಗಾದ ಐವತ್ತೊ ೦ದನೆಯ ಅಕ್ಷರದಲ್ಲಿ ನಿರ್ನಾಹ ನೇದ 
ಮುಂತಾದ ಶಾಸ್ತ್ರದೊಳಗಾದ ಪುರಾಣಾಗಮಂಗಳೆಲ್ಲವೂ ತಾನಾರೆಂಬುದ 
ತಿಳಿಯುವುದಕ್ಕಿಕ್ಕಿದ ಭಿತ್ತಿ (ಸರ್ನಜ್ಞ. ೧೩೫-೬೬೩). ಹೀ ಅಂತ್ಯ ಳ್ಳ 
ಕೊನೆ : ಅವಳು ಬಂದಾಗಿನಿಂದ ಮನೆಗೆ ಹೋಗುವವರೆಗೂ ಕೊಚ್ಚಿ 
ಕೊಂಡ ಜಂಬಕ್ಕೆ ನಿರ್ವಾಹನೇ ಇಲ್ಲ (ರೂಢ). [ಸೆಂ] 


(ಕುಮ್ಯಾಅ. ೧-೧೦) ; 


ನಿರ್ವಾಹಕ 


ನಿರ್ವಾಹಕ (ಗು). ೧. ನಡೆಸುವ; ನಿರ್ವಹಿಸುವ: “ಕಾರ್ಯ 
ನಡಸುವ ; ನಿರ್ವಾಹಕ. ಕಾರ್ಯನಿರ್ವಾಹಕ ಶಾಖೆ; ಕಾರ್ಯಾಂಗ? 
(Executive. ಪತ್ರಿ. ೩೬). (ನಾ). ೨. ನಿರ್ವಹಿಸುವವನು ; 
ಮುನ್ನಡೆಸುವವನು : ಭರತಕುಲನಿರ್ವಾಹಕನೆ ಬಾ ಕುರುಕುಲಾನ್ವಯ 
ದೀಪ. , ೬ ಬಾಯೆ ಂದಪ್ಪಿ ದನು ನುಗನ (ಕುಪ್ಯಾಸ, ೧೨-೨೪). [ಸಂ.] 

ನಿರ್ವಾಹರೇಖೆ (ನಾ). - ನಿರ್ವಹಣಲೇಖೆ : ಅಬ್ಕಆರ ೦ ಚಿನ್ನ ಪೂನಿನ 
ಚೆಂಬೊನ್ನ ಮಯಃಖಲೇಖೆಗಳಿನಂತಾ ಚಿತ್ರ ನಿರ್ವಾಹರೇಖೆ ನೆರಂಬೆತ್ತಿ ರೆ. 
ನೋಡಿ ನೋಡಿ ತಲೆದೂಗಿತ್ತಂಗನಾಸಂಕುಲಂ (ಜನಿ ೧೭-೧೧೭). 

[ನರ್ವಾಹ--ರೇಖೆ] 

ನಿರ್ವಾಹಸಂಗತಿ (ನಾ). ಸರಿಹಾರ ; ನಿವಾರಣೆ : ನಾರಕದ ವಿನಿಧಾ 
ಭರಣಶೃ ೦ಗಾರವಂತಿರಲೀಕೆಯಾಡಿದ ಸಾರಭಾಸೆಗೆ ನೆನೆಯಿರೇ ನಿರ್ವಾಹ 
ಸಂಗತಿಯ (ಕುನ್ಯಾಸ. ೧೪-೮೪). [ನಿರ್ವಾಹ -- ಸಂಗತ್ಸಿ] 

ನಿರ್ನಾಹಸಾಧನ (ನಾ). ನೆರವೇರಿಸಲು ಬೇಕಾಗುವ ಸಾಮಗ್ರಿ,- 
ಸಾಧನ : ಸರ್ನಹಿತವೊಂದುಂಟಿ? ಅದಕೆ ಪಥ ನಮಗುಂಟಿ? 
ನಿರ್ವಾಹಸಾಧನಗಳೆತ್ತ ? ಗುರುನೆತ್ತ ? (ನುಂಕುಕ. ೮೫೪). 

[ನಿರ್ನಾಹ -- ಸಾಧನ] 

ನಿರ್ವಾಹಸೂತ್ರ (ನಾ). ಚಲಿಸುವಂತೆ ಮಾಡುವ ಸೂತ್ರ 
ದಾರೆ: ಹೂಹೆಗಳು ಹೊಯ್ದಾಡವೇ ನಿರ್ವಾಹಸೂತ್ರದ ಕುಣಿಕೆಗಾಅನ 
ಗಾಹಿನಲಿ (ಕುನ್ಯಾಸ. ೯-೯). [ನಿರ್ವಾಹ -- ಸೂತ್ರ] 

ನಿರ್ವಾಹಿಸು (ಕ್ರಿ). ೧. ನಡೆಯುವಂತೆ ಮಾಡು ; ನಡೆಸು; 
ನಿಭಾಯಿಸು : ತೊಡಗಿದೀತನ ರಾಜಕಾರ್ಯನ ಕೆಡಿಸದಿರು ನಿರ್ನಾಹಿಸಲಿ 
ನೀ ಜಿಡುಜಿಡೆನೆ ಜಜಿಕೆದನು ಮುರಾಂತಕನಿಂದ್ರನಂದನನ (ಕುವ್ಯಾಕ. 
೧೭-೪). ೨. ಮುಗಿಸು ; ನೆರವೇರಿಸು; ಈಡೇರಿಸು : ಅಸುರರಿಪು 
ಕೃಪೆಯಿಂದ ನಿರ್ವಾಹಿಸಿದನೀ ಯಜ್ಞವನು (ಕುನ್ಯಾಸ. ೧೧-೨೬). 

[ನಿರ್ವಾಹ -- - ಇಸ್ಕು] 

ನಿರ್ವಿಕಲ್ಪ (ನಾ).೧. ಬದಲಾಗದಿರುವಿಕೆ;ಮಾರ್ಪಾಡಿಲ್ಲದಿರುವಿಕೆ; 
ಸ್ಥಿರತೆ ; ದೃಢತೆ: ನಿರಾಲಸ್ಯದಿಂ ನಿರ್ಬಂಧದಿಂ ನಿರ್ನಿಕಲ್ಪದಿಂ ನೀವಿ 
ರ್ವರುಂ ನಿಶ್ಚಯ ಮೋದುವೊಡಾವುಮಾ ಮಾರ್ಗದಿಂಡೋದಿಸಿ ಪಂಡಿತ 
ರಾಗೆ ಮಾಟಕ್ರಿ ೦ (ಸುಕುಮಾ, ೨-೫೫ ಪ); ಮಂಕುಳನನಿವಾಳನಂಗಳ್‌ 
ವಿಕಾಸಹಾಸಪ್ರ ಬೋಧನೋನ್ಮೇಷಂಗಳ್‌ ಪ್ರಕಟಿಸುಗುಮೈ ಕೃನಂ0 
ನಿರ್ನಿಕಲ್ಪದಿಂ ಗೌಣಮಂಬ್ಯವೃ ತ್ರಿ ಕೃ ತಂಗಳ್‌ (ಕಾವ್ಯಾನ, ೯೧೪) ; ಹೀಗೆ 
ಬ್ರಹ್ಮನಸ್ತು . . . ತನಗೆ ತಾನು ನಿರ್ಗುಣ ನಿರಾಕಾರ ನಿರ್ನಿಕಾರ 
ನಿರ್ವಿಕಲ್ಪ ಕಾಲಡೇಶರಹಿತ ಸಚ್ಚಿ ದಾನಂದದಂತಿರುತ್ತ ದೆ. (ಸಿಶಉ. ೨೩೫). 
೨. ಭ್ಲೇದಭಾವವಿಲ್ಲದಿರುವಿಕೆ; ಅಭಿನ್ನತೆ: ಸ್ಮಾನದಾಚಾರ್ಯ್ಯರ್ಗ್ಯಂ 
ಎರಡುಂ ಕೇರಿಯ ಸಾಸಿರ್ವ್ವರ್ಗ್ಗಂ ನಿರ್ವಿಕಲ್ಪದಿಂ ಸಖಾಯರಾಗಿ 
ಬಳಿನನ್ನು ಬಾಳ್ಕುದು (ಸೌಇಇ, X1-, ೬೪-೩೬ ; 1020). ೩. 
ನಿರ್ವಿಕಲ್ಪ ಸಮಾಧಿ : ನಿರ್ನಿಕಲ್ಪ [ಖಾ೫9೦. ನಿರ್ನಿಕಲ್ಪಿ ತ]ವೆಂಬ ನಿಜ 
ದೊಳಗಯ್ಯ ನಿರಹಂಭಾನದಲ್ಲಿ ನಾನಿದ್ದೆನಯ್ಯ ನೋಡಿಹೆನೆಂದರೆ ನೋಡ 
ಲಿಲ್ಲ ಕೇಳಹೆನೆಂದರೆ ಕೇಳಲಿಲ್ಲ ಘನ ನಿರಂಜನದ ಬೆಳಗಿಂಬಾದುದೇನೆಂಜೆ 
(ಅಸಚಂ, ೧೫೧-೬೯೨) ; ಸಮಾಧಿಂಯೆಂಂಬ ಯೋಗವು ಸಂಪ್ರಜ್ಞಾತ ಅಸಂ 
ಪ್ರಜ್ಞಾತ ಸವಿಕಲ್ಪ ನಿರ್ನಿಕಲ್ಪನೆಂದು ಎರಡು ಪ್ರಕಾರವು 
(ಹಿಂದಸಾ, ೧೦೭). ೪, ಬದಲಇಗದಿರುವವನು ; ಒಂದೇ. ರೀತಿ 
ಯಾಗಿರುವವನು ; ನಿಶ್ಚಲ : ಜಯಜಯ ವಾಸುಪೂಜ್ಯ ಸುರಪೂಜ್ಯ 

೬ » ನಿರ್ಮಮ ನಿರ್ವಿಕಲ್ಪ ನಿಷ್ಕ್ರಿಯ (ಸುಕುನಾ. ೪-೪೮) ; ನಿರಾ 

ವರಣ ನಿರ್ಮಾಯ ನಿರ್ಮಳ ನಿರ್ನಿಕಲ್ಪ . . . ನಿರಾಳ ಪಂಸಾನಿರೂಪಾಕ್ಷ 
ಶರಣು (ಹಚಲಾ, ೧-೪); ನಿರ್ನಿಕಲ್ಪಾಕಲ್ಪ ಕೇಳು ಚತುರ್ನಿಧದ 


೪೭೦೮ 


20 


25 


40 


45 


ನಿರ್ವಿಕಾರ 


ಪದನಿಗಳು ಮೊದಲಹ ಸರ್ವಭೋಗಸುಖಂಗಳಂ- ಕೊಡುವೆಂ ಬಯಸು 
ನಿನಗೆ (ಬಸಪು. ೧೮-೧೦೦) ; ನಿರುಪಾಧಿಕ ನಿರ್ವಿಕಾರ ನಿರ್ವಿಕಲ್ಪ. . . 
ಕೃಪಾಮೃ ತೇಶ್ಷಣ ಸರಶಿನನುಂ (ಭೈರಸೂ. ೧). [Ao] 
ನಿರ್ನಿಕಲ್ಪಳಕ (ನಾ). ಇ ನಿರ್ವಿಕಲ್ಪ ಸಮಾಧಿ : ಧ್ಯಾನ ನಿಶ್ಚ೦ಲವೇ 
ಸಮಾಧಿಯಜೇ ನಿದಾನಿಸಲಾಜು ಭೇದವು ಮಾನನಿಧಿ ಸನಿಕಲ್ಪ ಕಪು ತಿಳಿ 
ನಿರ್ನಿಕಲ್ಪ ಕವು (ಅನ್ಫುತ, ೬-೫೫) ; ನಿರ್ನಿಕಲ್ಪಕವು ವಿಶೇಷಣ ವಿಶೇಷ್ಠ 
ಸಂಬಂಧನನ್ನು ಗ್ರಹಿಸದಿರುವ ಜ್ಞ್ಯಾನ (ಭಾತತ್ತ್ವ, ೫೮೮); ಪ್ರತ್ಯಕ್ಷಜ್ಞಾನ 
ನಿರ್ವಿಕಲ್ಪ ಕ, ಸವಿಕಲ್ಪ ಕನೆಂದು ಎರಡು ಪ್ರಕಾರ (ಹಿಂದಸಾ, ೨೦೨). 
[ಸಂ.) 
ನಿರ್ವಿಕಲ್ಪನೆ (ನಾ). ಏಕಾಗ್ರತೆ; ದೃಢಚಿತ್ತ ತೆ: ಎನ್ನ ನಿರ್ನಿಷಯವೇ 
ತಾಂಬೂಲ ಎನ್ನ ಮೌನನೇ ಘಂಟಿ ಎನ್ನ ನಿರ್ನಿಕಲ್ಪ ನೆಯೇ ಪ್ರದಕ್ಷಿಣೆ 
ಎನ್ನ ಶುದ್ಧಿಯೇ ನಮಸ್ಕಾರ (ಅನಚಂ. ೨೦೬-೯೨೭), 
[ಸೆಂ. ನಿರ್ವಿಕಲ್ಪ ನ] 
ನಿರ್ವಿಕಲ್ಪ ಭೂವಿು (ನಾ). ನಿರ್ವಿಕಲ್ಪಸಮಾಧಿಯ ಸ್ಥಿತಿ: ದೇಶ 
ಕಾಲ ಆಕಾರೆಗಳಿಗೆ ಒಳಪಟ್ಟಿ ರುವುದೆಲ್ಲಾ ವಿಕಲ್ಪ ನೆಂದೂ ಅದಿಲ್ಲದ 
ಸ್ಥಿತಿಯು ನಿರ್ವಿಕಲ್ಪ ನೆಂದೂ ಹೇಳುತ್ತಾರೆ, . . ಹಾಗೆಯೇ ಅಭೇದ 
ದೃಷ್ಟಿ ಯಿಂದ ನಿರ್ವಿಕಲ್ಪ ಭೂವಿಂಯನ್ನು ಸಾಧಿಸಬೇಕು (ಭಾರದ. ೨೧೬). 
[ನರ್ನಿಕಲ್ಪ -- ಭೂಮಿಂ] 
ನಿರ್ವಿಕಲ್ಪ ಸಮಾಧಿ (ನಾ). [ಯೋಗ] ಯಾವ ವ್ಯಾಪಾರವೂ 
ಇಲ್ಲದೆ ಚಿತ್ತಲಯಾಭಿಮುಖವಾಗಿರುವ ಸಿಶ್ಚಲಸಮಾಧಿ ; ಐ 
ಸಮಾಧಿಯ ಧ್ಯಾತೃ, ಧ್ಯಾನ ಮತ್ತು ಧೈೇಯನೆಂಬ ತ್ರಿಪುಟ 
ಯಲ್ಲಿ ಧ್ಯಾತೃ, ಧ್ಯಾನಭಾವಗಳು ಹೋಗಿ ಧ್ಯೇಯ ಮಾತ್ರ 
ಉಳಿದಿರುವ ಜ್ಞಾನ; ಚಿತ್ತವು ಧೈೇಯವಸ್ತುವಿನಲ್ಲೇ ಲಯ 
ಹೊಂದುವಿಕೆ : ' ನಿರ್ವಿಕಲ್ಪ ಸಮಾಧಿಯೊಂದನಿರ್ವಚನೀಯ ನತೌಸಮಂ 
ಕರುನಿಟ್ಟಿ ಶಾಂತಿಯ ನಿಜಾಕೃತಿಯೊ ಪೇಳೆನಲ್ಕೈತಂದನಾ ಸನಾತನ 
ಯೋಗಿ (ಶ್ರೀರಾಮಾ. ೧೭೭-೩೭). [ನಿರ್ನಿಳಲ್ಪ ಸಮಾಧಿ] 
ನಿರ್ನಿಕಲ್ಪಿತ (ನಾ). ಬದಲಾಗದಿರುವುದು; ನಿಶ್ಚಲವಾದುದು ; 
ಸ್ಥಿರವಾದುದು : ನಿರ್ವಿಕಲ್ಪಿತದ ಅದ್ವೈತವ ನೋಡಿರೇ ಬೆಳಗಿನೊಳ 
ಗಣ ಬೆಳಗು ಅಡಗಿತ್ತು ನೋಡಿರೇ (ಅನಚಂ. ೨೨೧-೧೦೦೪). [ಸಂ.] 
ನಿರ್ವಿಕಳತೆ (ನಾ). ಸರಿಪೂರ್ಣವಾಗಿರುವುದು ; ಪೂರ್ಣತೆ : 
ನಿರ್ಭಟದಲ್ಲಿ ಘಟಿ ಹುಟ್ಟ ಪ್ರಕಟಸುವುದ ಕಂಡೆ ` ನಿರ್ವಿಕಳತೆಯಲ್ಲಿ 
ವಿಕಳತೆಯಂ ಹುಟ್ಟಿ ಉಭಯಗತಿ ಆ ಉಭಯದ ಗತಿಗೆಟ್ಟಿ ನರ ಕಂಡೆ 
(ಮೋಳಿಮಾ, ೧೦-೩೬). [ಸಂ. ನಿರ್ವಿಕಲತಾ] 
ನಿರ್ನಿಕಾರ (ಗು)..೧. ಬದಲಾವಣೆ ಹೊಂದದ ; ವಿಕಾರಗೊಳ್ಳ ದ; 
ಸ್ಥಿರಭಾವದ : ನಿಃಪಿತ ನಿರುತ್ತರ ನಿರಾಮಯ ನಿರ್ವಿಕಾರಾಕಾರ 
ಚಿತ್ತೆ ಸು (ಬಸಪು. ೬೧-೪೩) ; ಅದನ್ನು ಅವರು ಈವರೆಗೂ ನಿರ್ವಿಕಾರ 
ಭಾವದಿಂದ ಸಾಗಿಸುತ್ತಲೇ ಇದ್ದರು (ರಂಗರೋ. ೯೭) ; ಸರ್ವನನು 
ತನ್ನಾ ತ್ಮವೆಂದು ಬದುಕುವನು ನಿರ್ನಿಕಾರಾಂತರಂಗದಿ ಜಗವ ಧರಿಸುವನು 
ಸರ್ವನುಂಗಳನವನರಿ (ಮಂಕುಕ. ೮೦೫). (ನಾ). ೨. ಬದಲಾವಣೆ 
ಗೊಳ್ಳ ದವನು ; ಸಮಭಾವದಿಂದಿರುವವನು; ಪರಮಾತ್ಮ : 
ಉರ್ವಿಯೊಳು ಸೈಗೆಡೆದು ಸವಿನಯ ಪೂರ್ವಕದಿ ವಂದಿಸುತ ದಸರೆಯ 
ನಿರ್ವಿಕಾರನು ನಂತ್ತೆ ಅಡಿಗಳಿಗೆಜಗಲು (ಒಸಪು. ೩೮-೨೭) ; ಸರ್ವಸಂಸಾರ 
ಕಾರಣಭಕ್ತಿ ಗಮ್ಭುನಂ ನಿರ್ನಿಕಾರನ ಲಿಂಗವರ್ಜಿತನು ದಾರನಂ ಸರ್ವಾಂಗ 
ಪೊಂದಿ. ನಂದಿಸುವೆಂ. (ವೀತೈಪು. ೬-೧-೩೫) ; ಉಪಮಾತೀತ ನಿರುಪಾಧಿಕ 
ನಿರ್ವಿಕಾರ ನಿರ್ವಿಕಲ್ಪ . .. ಕೃಸಾನು ತೇಕ್ಷಣ ಪರಶಿನನು (ಭೈಲಸೂ. ೧). 
[Ao] 


ನಿರ್ವಿಕಾರತೆ 


ನಿರ್ನಿಕಾರತೆ (ನಾ). ಬದಲಾಗದಿರುವಿಕೆ ; ಸ್ಥಿರತೆ: ಆ ತಪಸ್ವಿ. 
ನಿಷ್ಕಂಪ ನಿರ್ನಿಕಾರತೆಯಿಂ ರಂಜಿಸಿರ್ಸನ್ಸೆಗಂ (ಶಬಶಂ. 'ಪಿ-೧೦೫ ವ); 
ಸ್ವರೂಪ ಬದಲಾಯಿಸದೆ ಸರ್ಪವು ಯಜಂ ಕುಂಡಲ ವಕ್ರ ಭಾವಗಳನ್ನು 
ಹೊಂದುವ ರೀತಿಯಲ್ಲಿ ಅಗುವ ಪರಿಣಾನುನೊಂದು. ಎರಡನೆಯ 
ಪರಿಣಾಮ ನಿಕಾರವಲ್ಲ, ನಿರ್ನಿಕಾರತೆಗೆ ಬಾಧಕವಿಲ್ಲ ಎಂದು ಪ್ರಾಚೀನರ 
ಹೃದಯ (ಓಂದಸಾ. ೬೮). [ಸಂ. ನಿರ್ನಿಕಾರತಾ] 

ನಿರ್ನಿಕಾರಿ (ಗು). ೧. ಬ ನಿರ್ನಿಕಾರ ೧; ಕೇನಲ ನಿರ್ನಿಕಾರಿ 
ಚೈತನ್ಯಕ್ಕೆ ಈಶ್ವರತ್ವ ಜಗತ್ಸ ೨ ಸ್ಟಾಃಿಗಳ ಕೂಡದಾಗಿಯೂ ಆದಕ್ಕೆ 
ಈಶ್ವರತ್ವವ ಹೇಳಕೂಡದು (ಅಕ್ವಸ್ವ. ೨-೭). (ನಾ). ೨. ವಿಕೃತಿ 
ಯನ್ನು ಹೊಂದದಿರುನಂತಹುದು ; ಬದಲಾವಣೆ ಹೊಂದದಿರು 
ವುದು : ನರ್ನಿಕಾರಿಗಳಪ್ಪ ಎ ಏ:ಒ ಓಟ ಎಂಬಿವು ಕಡೆಯಾದ ನಿಪಾತಮುಂ 
ಅವಧಾರಣೆಯಂಂ ವಿಶಂಕೆಯಂಂ ಎಂಬಿವರ್ಕೆ ಸ್ವರಂ ಪರಮಾಗೆ ಸಂಧಿ 
ಯಿಲ್ಲ (ಕನುದ. ೫೬ ನೃತ್ತಿ). [ಸೆಂ ನಿರ್ನಿಕಾರಿನ್‌] 

ನಿರ್ನಿನ್ನ (ಗು). ೧. ಅಡ್ಡಿಯಿಲ್ಲದ; ತೊಡಕುಂಟಾಗದ ; ಸರಾಗ 
ವಾದ. (ನಾ). ೨. ಅಡ್ಡಿಯಿಲ್ಲದಿರುವಿಕೆ ; ತೊಡಕುಂಟಾಗದಿರು 
ಪುದು; ಸರಾಗ: ಯಕ್ಷಿ... ನುತ್ಯತಿಗೆ ಮಾಟಿಕ್ಕ್ಯೋರಂತೆ 
ನಿರ್ನಿಫ್ಲುಮಂ (ಪುಷ್ಪ ಪು. ೧-೧೦); ನಾನೆ ಬಹೆನತಿ ಬಲಸಮನ್ವಿತಂ ನಿರ್ನಿಫ್ನು 
ಮೆಸಗೆ ಟ್ರೀರಾನೂ. ೨೯-೪೪). ೩. ವಿಘ್ನಗಳನ್ನು ಹೊಂದದಿರುವ 
ವನು : ನಿರಸೂಯ ನಿರ್ವಾಣಪದ ನಿರ್ನಿಫ್ನ ನಿರತಿಶಯ ನಿಸ್ಸ್ರೀಮ . . 
ನಿರ್ವಿಕಾರಾಕಾರ ಚಿತ್ರ್ರೈಸು (ಬಸಪ. ೬೧-೪೩). 

ನಿರ್ನಿಘ್ನಮಾಗಿ, ನಿರ್ನಿಫ್ನವಾಗಿ. ತೊಡಕಿಲ್ಲದೆ ; ಸರಾಗವಾಗಿ: 
ಸರ್ವಸಂಪತ್ಸನೃದ್ಧಿ ಗಳಿಂ ಸ್ವಧರ್ನುದಿಂ ನಿರ್ನಿಫ್ಲಮಾಗಿ ಸಕಲಪ್ರಕೃತಿ 
ಜಾತಿ ಚಾತುರ್ವರ್ಣ್ಯನುಂ ಬಿಡದೆ. ಪೊರೆನಲ್ಲಿ (ಜೈಮಿಭಾ. ೧೮-೧೫), 
ತಮ್ಮೆಲ್ಲರ ಅನುಗ್ರಹದಿಂದ ಸಕಲವೂ ನಿರ್ನಿಫ್ಲವಾಗಿ ನಡೆದಿದೆ(ಬೆತಂಬಾ.೪). 
[ಸಂ.] 

ನಿರ್ವಿಸ್ಲುತೆ (ನಾ). ಅಡ್ಡಿಯುಂಟಾಗದಿರುವುದು; ತೊಡಕಾಗದಿರು 
ಇದು: ಸಮಸ್ತ ಸಿದ್ಧಿ ಪ್ರದಾಯಕ ವಿನಾಯಕ ಮಳ್ಬುದೆನುಗೆ 
ನಿರ್ನಿಫ್ಲುತೆಯನು (ಜೈಮಿಭಾ. ೧-೩). [ಸಂ. ನಿರ್ನಿಫ್ನತಾ] 

ನಿರ್ವಿಘ್ನ ದಾಯಕ (ನಾ). ೧. ಇನಿರ್ವಿಫ್ನತೆ : ಕಂನಿಭಾಕೃತಿ 
ಯೆನಿಪ ವದನದ ಕರದ ಪಾಶದ ಮೋದಕದ ವಿಸ್ತರದ ಗಣಪತಿ ಮಾಡೆ 
ಮಗೆ ನಿರ್ನಿಫ್ಲದಾಯಕನ (ಕುನ್ಯಾಆ. ೧-೪). ೨. ಗಣಪತಿ; 
ನಿಫ್ನೇಶ್ವರ : ಕಾಯಕನಿದು ನಿನ್ನದು ಕೇಳು ನಿರ್ವಿಫ್ನದಾಯಕ ಎನಗೆ 
ಸತ್ಯಸೆಯ ಜೀಯ ಕಾರುಣ್ಯದಿ ಕುಡು (ನೋಹತ. ೧-೧೨). [ಸಂ.] 

ನಿರ್ವಿಚಾರ(ನಾ). ವಿಚಾರಮಾಡದಿರುವುದು ; ಯೋಚಿಸದೆ ಇರು 
ವುದು: ಆ ದೇನಕಿ. . . ಕಂಸಕೃತಾಸಚಾರದಿಂ ನಿರ್ನಿಚಾರನೆ 
ಪೊಲ್ಲಮೆಯಾದುದೆಂದು ಖೇದಿಸುತ್ತಿರಲ್‌ (ಜಗವಿ. ೨-೬೧ ನು. [ಸಂ.] 

ನಿರ್ನಿಚಿಕತ್ಸೆ (ನಾ). ೧. ಸಂಜೀಹವುಂಟಾಗದಿರುನಿಕೆ ; ನಿಸ್ಸಂ 
ದಿಗ್ಯತೆ. ೨. [ಜೈ ನ]ಸಮ್ಯಗೃರ್ಶನದ ಎಂಟು ಅಂಗಗಳಲ್ಲಿ 
ಮೂರನೆಯದು ; ಜುಗುಪ್ಸೆ ಹೊಂದದಿರುವಿಕೆ; ೫ ಇದರಲ್ಲಿ 
ದ್ರವ್ಯ ನಿರ್ನಿಚಿಕಿತ್ಸೆ, ಭಾವನಿರ್ನಿಚಿಕಿತ್ಸೆ ಎಂಬ ಎರಡು ಭೇದ 
ಗಳಿವೆ: ೧. ದ್ರವ್ಯನಿರ್ವಿಚಿಕಿತ್ಸೆ ಯೆಂದರೆ ಸಾಧುಗಳ ಶರೀರದಲ್ಲಿ 
ಮಲ, `ಮೂತ್ರ, ಮಾಂಸ, ಕಫ ಮೊದಲಾದ ಅಸಹ್ಯ ವಸ್ತು 
ಗಳಿನೆಯೆಂದು ಭಾವಿಸಿ ಹೇಸಿಗೆಪಡದಿರುವಿಕೆ. ' ಧರ್ಮಾತ್ಮರ 
ಶರೀರವು ರತ್ಸತ್ರಯದಿಂದ ಸವಿತ್ರವಾಗಿದೆ. ೨. ಅರ್ಹಂತರು 
ಹೇಳುವ ಉಪದೇಶಗಳು ಬಹಳ ಕಷ್ಟ ಮುಂತಾಗಿ ಅಶುಭ 
ಭಾವನೆಯನ್ನು ಮಾಡದಿರುವುದು ಭಾವ ನಿರ್ವಿಚಿಕಿತ್ಸೆ: ನಿಶ್ಶಂಕಿತ 


೪೭೦೯ 


0 


5 


20 


25 


30 


45 


ನಿರ್ನಿಣ್ಣ್ಯ 


ನಿಷ್ಕ್ಯಾಂಕ್ಷಿತ ನಿರ್ನಿಚಿಕಿತ್ಸಾ ಆಮೂಢದೃಷ್ಟಿ ತಾ ಉಪಬ್ಭಂಹಣ ಸ್ಥಿ ತಿಕರಣ 
ವಾತ್ಸಲ್ಯ ಪ್ರಭಾನನಾ ಎಂಬೆಂಟಿಜಕೊಳ್‌ . . - ಘೋರಕಷ್ಟನಿಂದಂ 
ಪೊರ್ಜಲಾಗದೆಂಬ ಪೇ(ಸ)ಸುಗೆಯಂ .ಪತ್ತು ನಿಡುವುದುಂ ದ್ರಮೃಭಾವ 
ಭೇದ ನಿರ್ನಿಚಿಕಿತ್ಸೆ (ಚಾವುಂಪು. ೨೪೧) 3 ನಿರ್ನಿಚಿಕಿತ್ಸೆಯೊಳಟದಾರ್ತು 
ರ್ವರೆ ಕೈಕೊಂಡು, ಬಣ್ಣಿ ಸಲ್ಲೆಗಟ್ಟಿ ನರಂ ನಿರ್ಮಾಣಪದದೊಳಿರಿಸುವ 
ಸರ್ವಜ್ಞ ಶ್ರೀಗೆ ಮೊತ್ತ ಮೊದಲಿಗನಕ್ಕು ೦ (ಧರ್ಮಾಮೃ. ೪-೩); ಶೆರೀರಾ 
ದೃಶುಚಿಸ್ವೈಭಾನಮನಳಿಂದು ಶುಚಿಯೆಂಬ ನಿಂಥ್ಯಾಸಂಕಲ್ಪೊ €ಪನಯಂನ 
ಮಂಂ ಅರ್ಹತ್ಸ್ರವಚನದೊಳ್‌: ಇದಯಂಕ್ತ ೦ ಘೋರಂ ಕಷ್ಟಂ ಇದಲ್ಲ 
ದೊಡೆಲ್ಲಂ ಉಪಪನ್ನನೆಂಂಬ ಅಶುಭಭಾನನಾನಿರಹನಂಂಂ ಮೇಣ್‌ ನಿರ್ನಿ 
ಚಿಕಿತ್ಸೆ (ತತ್ತ್ಯ್ಯಸ್ರೆ. ೨೬೫); ನಿರ್ನಿಚಿಕಿತ್ಸಾ: ರೋಗಿಯೂ, ಕುರುಪಿಯೂ 
ದುಃಖಿಯೂ ಅದ ಡೇಹಿಯನ್ನು ಕಂಡು ಹೇಸಕೂಡದು . . - 
ಮನುಷ್ಯನ ವೈಭವ ಹಾಗೂ ದೈಹಿಕಸ್ಸಿ ತಿಯನ್ನು ನೋಡದೆ ಅವನ ಗುಣ 
ಗಳನ್ನು ನೋಡುವುದು (ಜೈನಸ, ೪೬೦)... [ಸಂ. ನಿರ್ವಿಚಿಕಿತ್ಸಾ] 
ನಿರ್ನಿಣ್ಣ (ಗು). ೧. ನಿರಾಶೆಗೊಂಡ ; ನಿರುತ್ಸಾಹದ : ನಿರ್ವಿಣ್ಣ 
ಭಾನದೊಳೆಂದು ಲಕ್ಷ್ಯಣಂ ತುರಗ ಸಾರಥಿ ಕೇತನಂಗಳಿಂಡೆ ಹಣ್ಣಿದ 
ನರೂಥಮ ತರಿಸಿ ಪೊಣಗಿರಿಸಿ (ಚೈಮಿಭ ೧೮-೬೦); ನಿರ್ವಿಣ್ಣ ರಾಸ್ಟ್ರದ 
ಕವಿಗಳಿಂದ ವೀರಗಾಥಗಳ ಸೃಷ್ಟಿಯಾಗುವುದು ಸಾಭ್ಯವಿರಲಿಲ್ಲ (ಭಾರದ. 
೪೫೮). (ನಾ). ೨. ನಿರಾಶೆಯಿಂದ ಕೂಡಿದುದು : ಕಣ್ಣು ತೆಜಿಕಿದರೆ. 
ಕೆಳದಿ ಕೇಳಾ ಕಣ್ಣು ಮುಚ್ಚು ವುದೀ ಪ್ರಪಂಚದ ಬಣ್ಣಿ ಗೆಯ ಭುವನಾವಳಿ 
ಗಳಿವು ತಾಮಸಾಂಗಡಲಿ ಗಣ್ಣವೇ ತಾನಿದಳತೊಳಗೆ' ನಿರ್ವಿಣ್ಣ ವೆನಿಸಿ 
ದಡುಳಿನಳೊಬ್ಬಳೆ ಹೆಣ್ಣು ಕಡೆಗಾನನಲಿ ಲಯಿಸುವಳಾತ ನೋಡೆಂದ 
(ನಿಭಾಗ ೧-೬-೨೯) ; ಭೀತಿಯಿಂದ ನಿರ್ವಿಣ್ಣ ವಾದ ಮೋರೆಯ ಬಣ್ಣ. 
ಇನ್ನೂ ಮರುಕಳಿಸಿರ ಲಿಲ್ಲ (ಮೂರುದಾ. ೨೫೩). ೩. ಶಿರುತ್ಸಾ ಹದಿಂದ 
ಕೂಡಿದ ವ್ಯಕ್ತಿ ; ನಿರಾಶೆಗೊಂಡ ವ್ಯಕ್ತಿ: ಈ ತೆಜನೊಳ್‌ 
ಮೂರ್ಳೆಗೆ ಸಂದ ರಾಯೆನೆಂತಾನುಂ ಬೇಗದಿಂ ಸೋದರರ' ಶೈತ್ಯೋಪ 
ಚಾರಡತ್ತಣಿಂ ತೆಪ್ಪತ್ತನಾಗೆ ಮಂನಿಸಂ ನಿರ್ನಿಣ್ಣನಾಗಿ ನೋಟು ದುಂ 
(ರಾಮಾಶ್ವ- ೧೩-೨೨); ಭಾಗೀರಥಿ ನಿರ್ವಿಣ್ಣ ಳಾಗತೊಡಗಿದಳು (ಭಾರಥಿ. 
೧೫೨); ಎಲ್ಲರೂ ಚಿಂತಿಸಿ ನಿರ್ನಿಣ್ಣ ರಾದರು (ಕುರುಕಾ. ೨೩). [Ao] 
ನಿರ್ವಿಣ್ಣತೆ (ನಾ). ೧. ಕುಗ್ಗಿದ ಸ್ಥಿತಿ; ಸೋಲಿನ ಭಾನ ; ಅಸ 
ಹಾಯಕಕತೆ: ನಿಂತು ಮಾತನಾಡುತ್ತಿದ್ದೆ ಅನರ ನಿರ್ನಿಣ್ಣತೆ . . 
ಅನರು ಅನುಭವಿಸುತ್ತಿರುವ ಯಾತನೆಯನ್ನು ಸಾರಿ ಸಾರಿ ಹೇಳು 
ವೆಂತಿತ್ತು (ಹೊಸಕ್ತಿ. ೪೪); ನಾನು ನನ್ನ ನಾಡಿನಲ್ಲಿರುವನರನ್ನು ಪ್ರೀತಿಸು 
ವುದು... ಅನರ ನಿರ್ವಿಣ್ಣ ತೆಗಾಗಿ (ಪ್ರೈವಾತೋ. ೧೨೩); ಮನದ 
ನಖನುರಕೆ ಹಿಡಿದಿಹುದು ನನಗೆ ನಿರ್ನಿಣ್ಣ ತೆಯ ಬಂದಿಳಿಕೆ' (ಶ್ರೀರಾಮಾ, 
೯-೭೧೯). ೨. ದುಃಖ; ಅಳಲು : ನಿರ್ನಿಣ್ಣತೆಯೆಂ ಇಂದು .'. - 
ನಿರ್ಜನತೆಯ ಒತ್ತ ಡಕ್ಕೆ 'ಒಡ್ಗೊ ಡೆದು ಉಬ್ಬಸಬಟ್ಟು ಹೊರಬೀಳಹತ್ತಿದೆ 
(ಇನ್ನಕ. ೧೮೨). [ಸಂ ನಿರ್ವಿಣ್ಣ ತಾ] 
ನಿರ್ವಿಣ್ಣಮನ (ನಾ). ೧. ನಿರುತ್ಸಾ ಹದಿಂದ ಕೂಡಿದ ಮನಸ್ಸು. 
೨. ನಿರುತ್ಸಾ ಹಿಯಾದ ಮನಸ್ಸಿನವನು : ಮಂಡದಿನೆಲ್ಲರ ಕುಶಲನನು 
ಕೇಳಿದನು ದುರಿಯೋಧನಗೆ ನೆಲುಕಿಡ ಹದನನೆಲ್ಲವ ಹೇಳಿದನು ನಿರ್ವಿಣ್ಣ 
ಮನನಾಗಿ (ಕುನ್ಯಾಉ. ೨-೧೪). [ನಿರ್ವಿಣ್ಣ 4 ನುನ] 
ನಿರ್ನಿಣ್ಣ್ಯ ನರ್ನೀಣ್ಯ (ನಾ). ೧. -ನಿರ್ವಿಣ್ಣತೆ ೨ : ಪುಣ್ಯದಿಂ 
ಮಡಿದು ಮಂಕ್ತಿಗೆ ಸೆಂದನಿದಳೆ ನಿರ್ನ್ವಿಣ್ಣ ನೆಮಗಿಲ್ಲ [ಪಾಠಾಂ. ನಿರ್ವಿಣ್ಣ 
ರಹುದಿಲ್ಲ] (ಜೈಮಿಭಾ. ೧೪-೧೦). ನಿರ್ನೀಣ್ಯ : ೨. =ನಿರ್ನಿಣ್ಣ 
ಮನ ೨: ಪತಿತರು ನಾಪಾತ್ಮರೆಂಬ ನಂಬಿಕೆಯಿಂದ ನಿರ್ನೀಜ್ಯಾರಾಗಿ 


(ಶರಚ, 11, ಮುಮ್ಮಾತು). [ಆಸಂ. ನಿರ್ನಿಣ್ಣ) 


ನಿರ್ವಿದ್ಯ 


ಸಿರ್ನಿದ್ಯ (ಗು). ೧. ವಿದ್ಯೆ ಯಿಲ್ಲದ; ಏನನ್ನೂ ಕಲಿಯದೆ ಇರುವ, 
(ನಾ. ೨. ವಿಜೆ ಈ ಯಿಲ್ಲದವನು ; ; ಓದು ಕರಿಯದನನು, ೩. 
ವಿದ್ಯೆ ಕೈಗಳನ್ನು ಕುಕೊಂಡವನು ; ನಿದ್ಯಾಬಲ ನಷ್ಟವಾದ 
ನನ: : ಅಂತಶ್ಚಗ್ರೀನಂ ನಿರಾಯುಧಂ ನಿರ್ನಿದ್ಯನುಮಾಗಿ ಕೆಲನಂ 
ನೋಡಿ (ಶಾಂತಿಪು, ೫-೬೨ ನ). [ಸಂ.] 
ನಿರ್ನಿಧಿ (ನಾ). ಆಗಿಯೇ ತೀರಬೇಕೆಂಬ ನಿಯಮನಿಲ್ಲದಿರುವುದು; 
ಕಟ್ಟಳೆಯಿಲ್ಲದಿರುವುದು: ನಂಿದ್ಧನ ಹರಸಲು ಗಣಪನ ಕರೆಡೆ ನಿರ್ನಿಧಿ 
ಯಾದರು ಕಡುಬನು ನಾಡಿ ಸೂಜಿಸುೊಳ್ಳ ತು ಸುತನಂ ಕೂಡಿ (ಗಣೇಶ 
೩೧೬೯), [ಸಂ.] 
ನಿರ್ನಿನಿಸು "ನಿರ್ನವಿಸು' ನೋ. 
ನಿರ್ನಿಭನ (ನಾ). ಸಂಪತ್ತಿನಿಂದ ಕೂಡಿರದುದು ; ನೆ ಕೈ ಭನಹೀನ 
ವಾದುದು: ಸರ್ನನುಯನದು ಸರಿಕಿಸಡೆ ಸಂಕೀರ್ಣಪದನ್ನು ನಿರ್ನಿಭನ 
ವಂತಲ್ಲ ಕೇಳಿರೆ ಸಾರ್ವತೀಶಾದ್ದೆ ್ಲೈ ಪ ತನೆಂಬುದದು (ಬಸಪ, ೫೧-೧೮). 
[ಸ0.] 
ನಿರ್ನಿರಲ, ನಿರ್ನಿರಳ (ಗು). ೧. ವಿರಳವಲ್ಲದ ; ಪೂರ್ಣವಾದ 
ಅಖಂಡ. (ನಾ). ೨. ಪೂರ್ಣಸ್ವರೂಪಿ ; ಅಖಂಡನಾದನನು 
ನಿರಜ ನಿರ್ಜರ ನಿತ್ಯ ನಿರ್ಮಳ ನಿರಘ ನಿರ್ಭನ ನಿರ್ನಿರಲ[ನಾರಾಂ. ಕ 
ನಿಸ್ತರಣ ನಿರ್ನುದ್ಳಾಂಗ ನಿಜನಿರ್ಮಾಯ ಚಿತ್ರೈಸು (ಬಸಪು. ೬೧-೪೪) 
ನಿರ್ವಿರಳ : ಮೇಲಿನ ಪ್ರಯೋಗದ ಪಾಠಾಂತರನನ್ನು ನೋಡಿ. 
[ಸಂ.] 
ಸಿರ್ನಿರಳ "ನಿರ್ನಿರಲ' ನೋ. 
ಸಿರ್ನಿನಾದ (ನಾ). ವಿವಾದಕ್ಕೆ ಎಡೆಗೊಡದಿರುವುದು; ಚರ್ಚಾ 
ಸ್ಪದನಲ್ಲದುದು : ' ಗುರುಡೀವನ ಕಾನ್ಯಗಳಲ್ಲಿರುವ ಒಂದು ಹೆಚ್ಚಿನ 
ಮೇಲ್ಮೆ ಅವನ ನಾಟಕ ಕಾದಂಬರಿ, ಕಥೆಗಳಲ್ಲಿ ಕಾಣಬರುನದಿಲ್ಲವೆಂಬ 
ಮಾತು ನಿರ್ನಿವಾದ (ಧರ್ಮಸಾ. ೮೦); ಪ. ಪ್ರತಿಪಾದಿಸಬೇಕಾಗಿರುವ ವಿಷಯ 
ನಿರ್ದೋಷವಾಗಿಯೂ. SMFS. ಇರಬೇಕು (ತಿಕ್ಷದ. ೨೬೮); 
ಪ್ರಾಚೀನ ಗ್ರೀಕ್‌ವಿಜ್ಞಾನಿಗಳಿಗೆ ನಿಶ್ವದ ರಹಸ್ಯನನ್ನ ರಿಯಬೇಕೆಂಬುದೇ 
ಮುಖ್ಯಗುರಿಯಾಗಿತ್ತೆಂಬುದು ನಿರ್ನಿವಾದ (ಯಕ್ಸಾರ. ೫ ಹೀರಿಕೆ). [ಸಂ.] 
ಹ (ಗು). ೧. ಅನನ್ಯವಾದ; ಪರಮ : ವಿಶ್ವಚಿತ್ತಿಗೆ 
ಪ್ರಸಂಚ ಹೇಗೆ ಗೋಚರವಾಗುತ್ತ ದೆಯೋ ಅಜೀ ನಿರ್ವಿಶಿಸ್ಟ್ರ ಸತ್ಯವಾಗಿರ 
ಜಕು, ವಿಶ್ವಚಿತ್ತಿಗೂ ಒಂದು ಇರವು ಮಾತ್ರ 'ಗೋಚರನಾಗ 
ಬೇಕು. ots ಕೇನಲ ಸತ್ಯಪ್ರ ಜ್ಞಾಮುಯವಾದ ಸಃ ನಿರ್ನಿಶಿಪ್ಟ 
ಇರವು (ಸಿಕೆಉ. ೨೩೫). ೨. ನಿಶೇನೆನಲ್ಲದ ; ಸಾಧಾರಣವಾದ 
ಸಾಮಾನ್ಯ ವಾದ, [ಸಂ.] 
ಸಿರ್ನಿಶೇಷ (ಗು). ೧. ಅನಿರ್ದಿಷ್ಟವಾದ ; ವಿಶಿಷ್ಟವಲ್ಲದ : 
ಅನಿತು ಇನಿತು ಎನಿತು ಎಲ್ಲವು ಎಂದು ಪನಣಂ ನೇಟ್ವಿ ನಿರ್ನಿಶೇಷ 
ಶಬ್ಮಂಗಳ್‌ [ನಾಉಂ. ನಿರ್ನಿಶೇಸದಿಂ] ಸಂಖ್ಯೆಯಂ ಸೇಟ್ವಿ ಎಲ್ಲವು 
ಸೆಲವು ಪಲವು ಎಂಬ ಶಬ್ನಂಗಳ್‌ » ೬ ೬ ಆಂತ್ಯಲೋಪನುಂ ಪಡವುವು 
4ಶನುದ. ೧೨೦ ವೃತ್ತಿ), ೨. ಅತ್ಯಧಿಕವಾದ ; ಅತಿಶಯವಾದ ; 
ಸುರನಿರ್ನಿಶೇಸಸುಖಸರ್ವಸ್ವಂ ಕುರೂರ್ನೀತಳಂ (ಉಾಂತಿಪು. ೬-೧೨೨). 
(ನಾ). ೩. ಅಭೇದ; ಏಕರೂಪತೆ; ಸಮಾನತೆ : ಸರರೋಕ 
ವೆಂಬುದು. ಖರನಿಷಾಣನಿರ್ನಿಶೇಸಂಗಳುಂ , . , ಅಕ್ಕುಂ (ಶಾಂತಿಪು. 
೮-೧೩೨ ನ) ; ಶಶಧರಲಕ್ಷ್ಮದೊಳಕ್ಕುಂ ಶಶಹರಿಣಂಗಳ್ಳ ನನ್ಯಭಾನಂ 
ಸುಮನೋವಿಶಿಖಧ್ವ ಜಾಂಕದೊಳ್‌ ನಿರ್ವಿಶೇಷದಿಂ ಮತ್ಸ್ಯ ಮಕರ 
ಯುಗಳಕ್ಕೈ ಕೃಂ (ಕಾವ್ಯಾನ. ೯೦೧) ; ಉಂಟಿಲ್ಲೆ ಂಬೀಯೆರಡಲ ಗೆಂಟಂ 
ಪರಿಹರಿಸಿ ನೂಜನೆಯ ಪೊಸನಗೆಯಂ ಗಂಟಕ್ಕಿ ನಿರ್ವಿಶೇಷದೊಳಂಟ 


೪೭೧೦ 


20 


25 


4 


45 


ನಿರ್ನಿಸಯ. 


ಪುದೀ ಜಗಮನನುರೆ ತಿಮಿರಾದ್ವೆ $3೦ (ಚಿಕವಿ, ೬-೧೪). ೪. ಬೇಕೆ 

ಯಲ್ಲದವನು; ಸಮಾನನಾದವನು: ಮದನದರಿಹಸ್ತಿ ಮಸ್ತ ಕಛಿದುರಂ 

[ಭಯೆಂ)ವಿದುರನನ್ಮಬಾಣಚ್ಛಿ ದುರಂಮದ ನತ್ಯ ನಿರ್ವಿಕೇಸಂ[ಮದನದ್ನೋರ್ಲ 

ಅಿತನೆತ್ತಣಂ] ಪೈಸನೀನಂ ಗರಯ ೪- ೬) ೫, ಇನಿರ್ನಿಶೇಷಬ್ರಹ್ಮ: 

ನೆರೆದೂರ್ಧ್ಯರೇ ತನೊ" ಪುರುಹಿರಣ್ಯರೇತೋತಿ ತೀನ್ರನೊಳ್‌ ಮುನಿನರ 
ನೊಳ್‌ ಸರಮಭಗಸಹಿತೆ ಮಂದದಿರೆ ಸರಿಶ್ರ ಮಕ್ಕೆ: ನ್ನ್ನ ನಿರ್ನಿಶೇಷನೊಳಾ 
ಗಳ್‌ (ಕವಿ?9, ೧-೬೩); ಅಂತರ್ಯಾಮಿ dh 'ಈಶ್ವರತ್ರ, ಯಕ್ಕೆ 
ಅಧಿಸ್ಮಾತೃ . . . ನಿರ್ಗುಣ ನಿರ್ವಿಶೇಸ . ಎಂಬಿವು ನೊಡ 
ಲಾದನೇ ಅದ್ವೆ, ಸಬ್ರಹ್ಮಪರ್ಯಾಯನಾಮಂಗಳಳ್ಳು ೦ (ನಿನೇಕ. ೨೯). 
[ಸೆಂ] 

ಮ (ನಾ). [ಅಜ್ವತ] ತ್ರಿಗುಣಾತೀತವಾದ 
ಶುದ್ಧಬ್ರಹ್ಮ ; ಪರಮಾತ್ಮ ; ನಿರ್ಗುಣಬ್ರಹ್ಮ: ಈ ಆತ್ಮ 
ನೆಂಬುದು ಬೇರೆ ವಸ್ತು ನಾದರೂ ಆದರಲ್ಲಿ ಯಾನ ವಿಧನಾದ ಗುಣವೂ 
ಇಲ್ಲ. . . ಇದಕ್ಕೆ ಬೌದ್ಧ ರ ಸ್ವಲಕ್ಷಣನಸ್ತು ನನ್ನೂ ನೇದಾಂತಿಗಳ 
ನಿರ್ಷಕೇಸಲ್ಬ ಬ್ರಹ್ಮನನ್ನೂ ಹೋಲಿಸಬಹುದು (us. ೫೮), 

[ಇರ್ನಿಕೇಷ-ಬ್ರ ಹ್ಮ) 

ನಿರ್ನಿಷ (ಗು). ೧. ನಿಷನಿಲ್ಲದ ; ನಂಜಿಲ್ಲದ. (ನಾ). ೨. ವಿಷ 
ರಹಿತನಾದುದು; ನಂಜಿಲ್ಲದಿರುವುದು: ಉರಗಂ ಕೊಂಡಲ್ಲಿಂ 
ನಾಲ್ವೆರಲನಿತಂ ಕಳೆದು. ಕಟ್ಟ ನೇಗಂ ಬೇಗಂ ಸೆರೆವಿಡುಗೆ ಸುಡುಗೆ ಕಡಿ 
ಗಿರದರಿದಿಕ್ಕುಗೆ ನೀವಿ ಕಳೆಗೆ ನಿರ್ನಿಷಮಕ್ಕುಂ (ಶನುದ, ೧೮೯ ಪ್ರಯೋ); 
ವಿಸಮಂ ದೆಸೆಗಿಡಿಪುದದು ವೆ ನಿರ್ನಿಸಂ ( ಖನುದ. ೩-೭); ನಿರ್ವಿಸವಾಗಲಿಕ್ಕೆ : 
ಎಲೆ ಹೊನ್ನೆಯ ಬೇರಂ ಅಂಬಿಲದಲ್ಲಿ ಅರೆದು ಮಂತ್ರಿಸಿ ಕುಡಿಯೆ 
ನಿರ್ನಿಷ. ವಿಳಂಗ ಎರಡಂ ನೀರಲ್ಲಿ ತೇದು ಮೂಗಿನ ನಸ್ಯಂಗೈಯೆ 
ನಿರ್ನಿಸ (ವಿನೈವಿ, ೯೩). ೩. ನಂಜನ್ನು 'ಕಳೆದುಕೊಂಡಿರುವವನು ; 
ವಿಷನಿಲ್ಲದಿಕುವವನು: ವಿಸಯತಾಮಿಸುಂಸಟಕೆಯ ವಿಸಧರನೆನಿಸಿದುದು 
ನಿನ್ನನೆಲೆ ನಿಷಧರನಿಂ ವಿಷಧರನಾಗಡೆ ಬೇಗಂ ನಿಷಯಾಮಿಷ ವಿಸ 
ಮನುಗುಟ್ಟು ನಿರ್ವಿಸನಾಗಾ (ಆದಿಪು. ೨-೧೭); ನೀನೊಂದುಸಾಯದಿಂ 
ಬಂದು ನೀರನಭಿನುಂತ್ರಿಸಿ ತಳಿಯಲೊಡಂ. ನಿರ್ನಿಸಮನಸ್ಸೆ ೦ 
(ಸಂಚತಂ. ೧೧೩-೫). ೪. ವಿಷವನ್ನು ಪರಿಹಾರ ಮಾಡುವಂಥ 
ಒಂದು ಬಗೆಯ ಔಷಧಿ ಸಸ್ಯ ಮತ್ತು ಅದರ ಬೇರು: “ನಿಷಹಾ 
-ನಿರ್ನಿಸ, ಬಾಗೆ, ದೇವದಾಳಿ? Nn ೧೫೫); ನಿರ್ನಿಸ, ಚಂಗಲ್ವ- 
ಕೋಸ್ಟ, ಶುಂಠಿ, , , ಇನನ್ನೆಲ್ಲಾ ಕೂಡಿ. . , ಮಂದಾಗ್ನಿ 
ಯಿಂದ ಎಣ್ಣೆ ನಿಲುವತನಕ ಅಟ್ಟು ಒಂದು ಗದ್ಯಾಣ ತೂಕನಂ ತೆಗೆದು 
ಕೊಂಡು ದೇಹಕ್ಕೆ ಲೇಸನಂ ಮಾಡಿಸಲು , . , ಅಸ್ಟಾ ದಶಕುಸ್ಮ ಸಹ 
ಮಾಣ್ಗು 9 (ಸಕಷ್ಟೈ, ೧೭೯). 

ನಿರ್ನಿಸಂಮಾಡು ಇ ವಿಷವಿಲ್ಲದಂತೆ ಮಾಡು; ನಿನನ್ನು ಸರಿ 
ಹರಿಸು ; ಸದ್ಮೋತ್ತಮೆಯಂ ಪಾವು ಕೊಳೆ ನಿರ್ನಿಸಂಮಾಲಸ್ಟಾ 
ತಂಗೆನ್ನ ಮುಗಳುಮುನರ್ಧರಾಜ್ಯನುಂಮಂ ಕೊಡುನೆನೆಂದು ಸೋನೆ 
ಗಳೆಯೆ (ಚಾಷುಂಪು. ೪೧೫). [ಸಂ.] 

ನಿರ್ನಿಷಯ (ನಾ). ೧. ಇಂದ್ರಿಯ ವಿಷಯದಿಂದ ದೂರವಾಗಿರು 
ವುದು; ವಿರಕ್ತಿ : ವಿಸಮುವಿಸಂಗಳ್ಳ ೦ ಪ್ರತಿವಿಸಮೆನಿಸುವ ಮಂತ್ರ 
ನಿಚಯದೊಳನಾರ್ಗೆಂದುಂ ವಿಷಯಮೆ ನಾಣಿಸಲಿಂತೀ ವಿಷಯ 
ವಿಷಾಸ್ವಾದಮೋಹಮಂ ನಿರ್ವಿಷಯಂ (ಕಾದಂಪೂ. ೫೩೨); ಎನ್ನ 
ಸಿಭ್ರಾಂತಿಯೆ( ನೈವೇದ್ಯ, ಬನ್ನ ನಿರ್ನಿಸಯನೇ 


ನಿರ್ನಿಶೇಸಬ್ರಹ್ಮ 


ತಾಂಬೂಲ ಎನ್ನ 
ಮೌನವೇ ಘಂಟೆ (ಅನಚಂ, ೨೦೬-೯೨೭) ; ಭರೆಯರಿ ಸತಿಸುತರ ಭೋಗ 


ಭಾಗ್ಯವನು ತೃ ಣೀಕರಿಸಿ ನಿರ್ವಿಷಯಸರನಾಗಿ (ನನನೋ. ೩೨-೪೫); 


ನಿರ್ನಿಸಯಿ 


ನಾನಿಹೆನು ಇಹೆನೆಂಬ ನಿರ್ನಿಷಯುದರಿವಿನೊಳು ಏಕನಾಗಿ 
(ನುಲೆದೇ. ೫೨-೯). ೨. ಇಂದ್ರಿಯ ವಿಷಯಗಳಿಂದ ದೂರವಾದ 
ನನು; ನಿಷಯಾತೀತನಾದವನು; ಪರಮಾತ್ಮ : ನಿರಸನೇಂದ್ರಿಯ 
ನಿರ್ವಿಷಯ ನಿರ್ನಿರುಹರಣ . . . ನಿರ್ವಿಕಾರಾಳಾರ ಚಿತ್ತೆ ಸು (ಬಸಪು. 
೬೧-೪೩). [ಸಂ.] 

ನಿರ್ನಿಸಯಿ (ನಾ). ವಿಷಯಾಸಕ್ತಿ ಇಲ್ಲದಿರುವವನು ; ವಾಸನಾ 
ರಹಿತನಾದವನು; ವಿರಾಗಿ: ಜೀನ ನಿರ್ನಿಷಯಿಯಾನಾದೆನವಧರಿಸೆಂದು 
ದೇನ ಭವಬಂಧಮಂ ಬಿಡಿಸು ಬಿಡಿಸಿನ್ನೆಂದು ಬೇಡಿಕೊಂಬಂದದಿಂ 
ಮಯ್ಯೊಕ್ಕಿ ನಡೆವುತುಂ (ನಂಬಿರ. ೧೭-೮೧). 

[ಸಂ. ನಿರ್ನಿಸಯಿನ್‌] 

ನಿರ್ವಿಷಸಿದ್ಧ (ನಾ). ವಿಷದಿಂದ ತನಗೆ ಕೆಡುಕುಂಟಾಗದ 
ಸಿದ್ಧಿಯನ್ನು ಪಡೆದ ವ್ಯಕ್ತಿ : ನಿನಯವಿಸವನುಂಡು ದಕ್ಕಿಸಬಲ್ಲ 
ನಿರ್ನಿಸಸಿದ್ದ ನೀನನನೀಶ (ಭರಚ. ೨-೬೧). [ನಿರ್ನಿಸ + ಸಿದ್ಧ] 

ನಿರ್ನಿಸೀಕರಣ (ನಾ). ವಿಷವಿಳಿಯುವಂತೆ ಮಾಡುನಿಕೆ ; 
ನಂಜನ್ನು ಕಳೆಯು ವಿಕೆ: ಮದನಫಣಿ ನರ್ನಿಷೀಕರಣದಿವ್ಯಮಂತ್ರಸ್ವನಂ 
ಜರಾಮರಣ ಶಿಲಾನಿದಳನ ಓಂಕಧ್ವನಿ ಪೊಣ್ಮೆದತ್ತು ಮುನಿ ಪರಸೆ ಧರ್ಮ 
ನೃದ್ಧಿ ನಿನಾದಂ (ಪಂರಾಮಾ. ೬-೨೮). [ಸಂ.] 

ನಿರ್ವಿನೀಕರಣಂಗೆಯ್‌ (ಕ್ರ). ವಿಷಪರಿಹಾರ ಮಾಡು ; ನಂಜಿಲ್ಲ 
ದಂತೆ ಮಾಡು : ಗರಳೇಂದೀನರನಾಸಿಕೋಗ್ರನಿಸನುಂ ಪುಣ್ಯಾನ್ಮುತಂ 
ನಿರ್ಷಿಹೀಕರಣಂಗೆಯ್ವ ವೊಲ್‌' (ಶಾಂತಿಪು. ೬-೧೨೩). 

[ನಿರ್ನಿಷೀಕರಣ + ಕೆಯಂ”,] 

ನಿರ್ವಿಷ್ಟ (ನಾ). ಆಶ್ರಯಿಸಿರುವವನು ; ಸೇರಿಕೊಂಡಿರುವವನು : 
ಸೃಷ್ಟಿ ನಿಲಯಸ್ಮಾನವಾನನಭೀಸ್ಟ ಮಾಯಾಗುಣಗಳಲಿ ನಿರ್ವಿಸ್ಟ ನೆನಿಸುವ 
ನಾನನೀ ಸಚರಾಚರಂಗಳಲಿ (ಸಿಭಾಗ. ೧೦-೭೪-೧೩). [ಸಂ.] 

ನಿರ್ನೀಜ (ನಾ). ಎಲ್ಲಕ್ಕೂ ಮೂಲವಾದುದು; ಆದಿಮೂಲ: 
ಆತ್ಮಂಗೆ ಕಾಯವನೆ ರೂಪು ಆ ಕಾಯಕ್ಕೆ ಆತ್ಮನೆ ಹಾಹೆ ಆ ಹಾಜೆಗೆ 
ಅಜಾವೆ ಬೀಜ ಆ ಬೀಜಕ್ಕೆ ಗೋಪತಿನಾಥ ವಿಶ್ವೇಶ್ವರಲಿಂಗನೆ ನಿರ್ವೀಜ 
(ತುಜಿಗಾ. ೭-೩೧) ; ಭಕ್ಷಿಸ್ಥಲ ಮಹೇಶ್ವರನ ನಿರ್ವೀಜ ಆ ನಿರ್ವೀಜ 
ಪ್ರಸಾದಿಯ 'ಪ್ರಣಮು ಆ ಪ್ರಣನು ಪ್ರಾಣಲಿಂಗಿಯ ಎರಡಳಿದ ಅಲಳವು 
(ಮೋಳಿಮಾ, ೧೪೬-೫೫೭). [ಸಂ] 

ನಿರ್ನೀಣ್ಯ "ನಿರ್ನಿಣ್ಣ್ಯ' ನೋ. 

ನಿರ್ನೀರೆ (ನಾ). ಗಂಡ ಮತ್ತು ಮಕ್ಕಳು ಇಲ್ಲದವಳು. "ಅನೀಕೆ' 
ನರಾ. [ಸಂ. ನಿರ್ನೀರಾ] 

ನಿರ್ನೀರ್ಯ (ಗು). ೧. ಬಲನಿಲ್ಲದ ; ಅಶಕ್ತ. ೨. ಗಂಡಸುತನ 
ವಿಲ್ಲದ. (ನಾ). ೩. ಬಲವಿಲ್ಲದಿರುವುದು ; ಶಕ್ತಿಗುಂದಿದುದು. 
೪. ಸಂಡ. ೫. ಬಲವನ್ನು ಕಳೆದುಕೊಂಡವನು ; ಶಕ್ತಿಗುಂದಿ 
ದವನು : ಈ ವಿಶಿನ್ಟ ಸನ್ನಿವೇಶದಲ್ಲಿ ಅರ್ಜುನನು ನೀರೋಟಿತವಾಗಿ 
ಟತಳಸದೆ ನಿರ್ವೀರ್ಯನಾಗಿ ನಿರ್ನಿಣ್ಣನಾಗಿ ಹೇಡಿಯಂತೆ ನಡುಗುತ್ತಿ 
ದ್ಕಾನೆ (ಭಾರದ, ೧೧೧) ; ಈ ಜನ ಪ್ರಪಂಚದ ಪ್ರಗತಿಗೆ ಏನೂ ಕಾಣಿಕೆ 
ನಿಳಡಲರದ ನಿರ್ವೀರ್ಯರು (ದ್ರಾವಿನಿ. ೪, ಮುನ್ನುಡಿ); ಇಂಥ ಸಕ್ಕ 
ವಿಜಿಯ ನನ್ಮು ಮಂಂದಿನ ಜನತೆಯನ್ನು ನಿರ್ನೀರ್ಯರನ್ನಾಗಿ ಮಾಡಿತು! 
(ತಕ್ಷಣ. ೧೩೧). 

ನಿರ್ನೀರ್ಯನಾಗು- ೧. ಬಲವಿಲ್ಲವಾಗು ; ಶಕ್ತಿಗುಂದು : ಕಲಿ 

ಯೊಂಗದ ಪ್ರಾಬಲ್ಯದಿಂದ ಶ್ರುತಿಮಾರ್ಗಗಳು ನಿರ್ನೀರ್ಯವಾಗುತ್ತಾ 
ಬಂದಾಗೆ .. . ಆಗನೋಕ್ತ ಕರ್ಮಾನುಸ್ಥಾ ನನೇ ಪ್ರಶಸ್ತವೆನಿಸುವುದು 


(ಭಾರಿದ ೬೮) ; ಸೃಷ್ಟಿಯ ಪ್ರಾಥಮಿಕಶಕ್ತಿಯನ್ನು ಪ್ರೇಮದ ಬಲ 


೪೭೧೧ 


20 


25 


30. 


85 


40 


4 


ನಿರ್ವೃತಿನಿದೂರ 


ದಿಂದ ಚೇತರಿಸುವುದು ಮಾತ್ರ ಒಳಿತಿನ ಕೆಲಸ. ಆಗ ಕೆಡುಕು ನಿರ್ವೀರ್ಯ 
ವಾಗುತ್ತದೆ (ಬದ್ದ ಪ್ರ. 1111, ನೀಠಿಕೆ) ; ವಸಿನ್ಮನ ಬ್ರಹ್ಮದಂಡಕ್ಕೆ 
ತಗುಲಿ ನಿರ್ನೀರ್ಯವಾಗಿ 'ಕೆಳಕ್ಕೆ ಬಿದ್ದ ಕೌಶಿಕನ ಅಸ್ತ್ರದಂತೆ 
ರೋಗಗಳು ಇದನ್ನು ಸೋಕಿದ ಕೂಡಲೇ ನರ್ನೀರ್ಯುವಾಗುತ್ತನೆ 
(ಕೇನಾತೀ. ೮೪). ೨. ಪುಂಸತ್ತ್ವವಿಲ್ಲದಾಗು, [ಸಂ] 

ನಿರ್ನೀರ್ಯೆ (ನಾ). - ನಿರ್ವೀರೆ : “ಸತಿ ಪುತ್ರರಿಲ್ಲದಳು ನರ್ನೀರ್ಯೆ 
ಯಕ್ಕು? (ಮಂಗರಾ, ೯0-೩). [ಸಂ. ನಿರ್ವೀರ್ಯಾ) 

ಸಿರ್ವೃತ (ಗು). ೧. ಸಮಾಧಾನ ಹೊಂದಿದ; ತೃಪ್ತಿಯನ್ನು 
ಸಜೆದ: ಚಂಡಾಲಕನ್ಲಿಕೆ ... ಸಡಿಯಂ ಕೆತ್ತಗುಟಿಸಯನಿಕ್ಕಿ ನೀನಿಂತಿ 
ರೆಂದು ನಿರ್ವ್ವತಾಂತರಾತ್ಮೆಯಂತೆ ನುಡಿದು (ಕಾದಂಉ. ೭೫೨), (ನಾ). 
೨. ಸಮಾಧಾನ ಹೊಂದಿದ ನ್ಯಕ್ತಿ; ತೃಪ್ತನಾದ ವ್ಯಕ್ತಿ; 
ಸುಖಿ : ನಿನ್ನನ್ನಂ ಪ್ರತಿಭಾಸಂಪನ್ನಂ ನಂಬುಗುಮೆ ನೆಯ್ಸೆ ಮುಚ್ಚಿದ 
ತೆಜದಿಂದನ್ನ ೦ಬಿ ವಿಸಯಸುಖದೊಳ್‌ ತನ್ನಿಸ್ಟ ನೆಯಾಗಿ ಮರುಳೆ ನಿರ್ವ್ವೃತ 
ನಾಗಾ (ಶಾಂತಿಪು. ೮-೧೩೩) ; ಕುರುಪತಿಯ ಸೋದರರು ನಕ್ಕಳು 
ಸರಸಿಜಾನನೆ ಭಾನುಮತಿ ಮಿಕೃರಸಿಯರು ಕರ್ಣಾದಿಗಳು ನಿರ್ನ್ಯತರೆ 
ಹೇಳು (ಕನ್ಯಾ. ೨-೩೪). ೩. ಮನೆ; ನಿವಾಸ: “ಗೇಹಂ, 
ನಿಕೇತನಂ, ಅಗಾರಂ, ನಿಶಾಂತಂ, ನಿರ್ವೈತಂ, ಗೃಹಂ” (ಧನಂಸಿ. ೧೩೪ 
ಟೀಕೆ). [ಸಂ] 

ನಿರ್ವ್ಯತಿ (ನಾ). ೧. ಅನಂದ; ಸುಖ; ಸಂತೋಷ : ಕಾದಂಬರಿಯ 
ಮನಃಪ್ರಿಯಸಮಾಗಮುನ ನಿರ್ವೃತಿಯೆುಂ ಸನನಿಸಿತಿಲ್ಲೆ ದು ಮನಂ 
ನೊಂದು (ಕಾದಂಳು. ೫೪೬). "ನಿರ್ವ್ವಕಿಕರ' ಪರಾ. ೨. ಮೋಕ್ಷ; 
ಮುಕ್ತಿ : . ನಿರಪಾಯಂ ನಿರ್ನಿಕಲ್ಪಂ . . . ನಿರುತಶ್ರೀ ನಿರ್ವ್ಯತಿಶ್ರೀ 
(ಸುಕುಮಾ. ೧೧-೬೬) ; ಎನಗೆ ದಯೆಗೆಯ್ದುದು ನೀನಿಂರದೆ ಜಿನದೀಕ್ಷೆಯಂ 
ಬಿತ್ತ ರಿಸುಗಂಮೆನಗದುವೆ ಬಲಕೆ ನಿರ್ಶ್ವತಿಸುಖಮಂ (ಚಂದ್ರಪು. ೯-೩೭); 
ಒಡಲಂ . . . ಸುಖನುಖಮುದ್ರೆಯ ಹೊಡಲಂ ಬಿಡಲಜಿಯದಂಗೆ 
ನಿರ್ವ್ವೃತಿಯಂಂಟೀ (ಸುಸ್ಪಪು, ೧೩-೩೩) "ನಿರ್ವೃತಿನದ? ಸರಾ. 
೩. ಬಿಡುಗಡೆ: ಜೀನಜೀನದ ನಡುನೆ ಹರಿಜೆನ್ನ ಜೀನವಿದು ಸಡೆಯು 
ತಿಹ .ನಿರ್ವ್ವೃತಿಯ ಚಿತ್ರಚಿತ್ರದೊಳು (ನುಲೆದೇ. ೫೩-೪). ೪. ಮರಣ; 
ಸಾವು. ೫. [ಜೈನ] ಅಯ್ವತ್ತುಮೂರು ಗರ್ಭಾನ್ವಯಕ್ರಿಯೆ 
ಗಳಲ್ಲಿ ಒಂದರ : ದ್ಯಾಡಶಾಂಗದೊಳ್‌ ಸೇಟ್ಜ ಅಧಾಸ . . . ನಿರ್ವೃತಿ 
ಯೆಂಬಯ್ಸೊತ್ತು ಮೂಲಿ ಗರ್ಭಾದಿ  ನಿರ್ವಾಣಸರ್ಯಂತಗಳಸ್ಟ 
ಗರ್ಭಾನ್ವಯಕ್ರಿಯೆಗಳುಂ (ಆದಿಪು, ೧೫-೧೫ ನ). [ಸಂ.] 

ನಿರ್ನ್ವ್ಯೃತಿಕರ (ಗು). ಸಂತೋಸಕರವಾದ; ಆನಂದಕರವಾದ : 
ಸಿತಿನಧು ತಾಳ್ಗಲಂಕೃತಿಯಿದೆಂದೆನಿಸಿರ್ಪದು ಸಾರವಸ್ತುಸಂಗತಿ ಮಣಿ 
ಹರ್ನ್ಮುಸಂಹತಿ ಸುರೇಂದ್ರಪುರಾಕೃತಿ ಲೋಕನೇತ್ರನಿರ್ವೃತಿಕರ ರಾಜ 
ಸದ್ಯತಿ * ೬ ೬ ಧರ್ಮನತಿಯೆಂಬ ಪುರಂ ನಿತತಪ್ರಭಾನದಿಂ (೦೫ಜಕೇ. 
೨-೩೨). [Ao] 

ನಿರ್ವೃತಿಸದ (ನಾ). ನೋಕ್ಷಪದ ; ಮುಕ್ತಿಪದನಿ : ನಿರ್ವತಿನದಾ 
ಸ್ಪಡೇ ಚತುರ್ನಿಧಫಲಸ್ರದೇ ಸಶರ್ವತನು ಪಾಲಿಪುದು ಪರ್ವತತನೂಜೇ 

[ನಿರ್ಮೃತಿ 4 ಪದ್ಧ] 

ನಿರ್ನ್ವತಿನಿದೂರ (ನಾ). ನೋಕ್ಷಪ್ರಾಹ್ತಿಯಾಗದವನು ; ಮುಕ್ತಿ 
ಯಿಂದ ದೂರವಾದವನು: ಸೋಮನಾಮಥೇಯ ತಾಸಸಂಗಂ 
ಶ್ರೀದತ್ತೆಗಂ ಸೋನಿಲನೆಂಬೊಂ ಮಗನಾಗಿ ತಾಸಸವೃತ್ತಿ ಯೊಳ್‌ 
ನೆಗಣ್ಮು ನಿರ್ವೃತಿನಿದೂರನಾಗಿಯುಂ .ನಿರ್ವತಿನಾಮ ನದೀತೀರದ ಕಾಶ್ಯ 
ಸಾಶ್ರಮದೊಳ್‌ ಮುಡಿಸಿ , . , ದೇನನಾಗಿರ್ದು (ಶಾಂತಿಪು, ೯-೯೧ ನ). 

[ಸಿರ್ಮೈತಿ -- ನಿದೂರ] 


(ರಾಜಶೇ, ೮-೧೨೭). 


ನಿರ್ವ್ವತಿಸೌಖ್ಯ 


ನಿರ್ವೃತಿಸೌಖ್ಯ (ನಾ). ಮುಕ್ತಿಸೌಖ್ಯ ; ಮೋಕ್ಷ ಸುಖ 
ದೇನೇಂದ್ರಂ ನಿರ್ವೃತಿಸೌಖ್ಯಾನಾಸ್ತಿಗೆ ಬಯಸಿ ಬಲೈಯಂ ನೆಲಕ 
ಮೆಲಿ್ಕದಾ ದೇವನ. ಮುಂದಾಡಿದನೆನಲೇನೇಟ್ವು ದೊ. ನೃತ್ಯಫಳಮುಮಂ 
ನೃತ್ಯುಮುಮ 0 (ಮಲ್ಲಿಪು. ೧೩-೪೯). [ನಿರ್ವೃತಿ-- ಸೌಖ್ಯ] 

ನಿರ್ನೃತ್ತ್ವ (ಗು). ೧. ಪೂರ್ತಿಯಾಗಿ ಮಾಡಿ ಮುಗಿಸಿದ; 
ಮುಕ್ತಾಯ ಮಾಡಿದ. (ನಾ). ೨. ಮುಗಿಸಿದುದು ; ನೆರ 
ವೇರೆಸಿದುದು : “ಸಿದ್ಧ 1, ನಿರ್ವೃತ್ತಃ, ನಿಸೃನ್ನ ಃ - ೩ ನೆರನೇರಿಸಲ್ಪ 
ಟ್ವರುನಡು” (ಸಿದ್ಧಾಂತಿ. ೩೫೧). [ಸೆಂ] 

ನಿರ್ವೃತ್ತಿ (ನಾ). ೧. ಉಂಟಾಗುವುದು. ೨. ಕಾರ್ಯವು 
ಮುಕ್ತಾಯ ಹೊಂದುವುದು. ೩. ಈಡೇರುವುದು ; ನೆರನೇರು 
ವುದು, ೪. [ಜೈನ] ಕರ್ಮದ ನಿಮಿತ್ತದಿಂದ ಪುದ್ಗಲ ಕಣಗಳು 
ಇಂದ್ರಿಯಗಳ ಆಕಾರ ಅಥವಾ ರೂಪವಾಗಿ ರಚನೆಯಾಗುವುದು: 
ಕರ್ಮನಿವಿಂತ್ತದಿಂದ ವಿಶಿಷ್ಟ ಪ್ರಕಾರದ ರಚನೆಯಾಗುವುದು ನಿರ್ವತ್ತಿಯು. 
(ಜೈನಧ. ೩೧). [ಸಂ.] 

ಫಿರ್ವ್ವದ್ಧ (ಗು). ಮುಪ್ಪಿಲ್ಲದ ; ಚಿರಯೌವನದಿಂದ ಕೂಡಿದ. 
“ನಿರ್ವೃದ್ಧಾಂಗ? ಷರಾ. [ಸಂ.] 

ನಿರ್ನ್ವೃದ್ಧಾ ಂಗ (ನಾ). ಮುಪ್ಪುಂಟಾಗದ ದೇಹವುಳ್ಳ ವನು ; 
ಪರಮಾತ್ಮ :: ನಿರ್ವಿರಳ ವಿಸ್ತರಣ ನಿರ್ವ್ವದ್ಧ್ಯಾಂಗ ನಿಜನಿರ್ಮಾಯ 
ಚಿತ್ತೈಸು (ಬಸಪು. ೬೧-೪೪). [ನಿರ್ವೈದ್ಧ -- ಅಂಗ್ಳ] 

ನಿರ್ವೇಗ (ನಾ). ೧. ವೇಗವಿಲ್ಲದುದು ; ಮಂದಗತಿಯುಳ್ಳು ದು. 
೨. ಜುಗುಪ್ಸೆ ; ಬೇಸರ; ಬೇಜಾರು: ನವೋತ್ಸ ಳದಳೇಕ್ಷಣಿ ಮನ 
ದೊಳಾದ ನಿರೇಗಮೊಂದನಶ್ಯಮುದು ಕೂರ್ಪರೊಳ್‌ ನುಡಿದಲ್ಲದೇಂ 
ಪೋಕಂಮೆೇ(ಆದಿಪು.೩-೩೧); ಆ ಪುರುಸನತಿಸರುಸನಚನಂಗಳಿಂ ತಿರಸ್ಕರಿಸಿ. 
ನುಡಿದೊಡದುನೆ ನಿರ್ವೇಗದಿಂ ಸಂವೇಗರಿ ಪುಟ್ಟ (ಸುಕುಮಾ, ೫-೭ ವ) 
ಪ್ರಸಾದಮನೊಲ್ಲದೆ ಬಸವಂ ಮಂಸುಂಕಿಟ್ಟು ಪಶುಪತಿಯ- ಪದದ ಕೆಳಗೆ. 
ನಿರ್ನೇಗದಿಂ ಪಟ್ಟಿ ರ್ದಿರೆ (ಬಸರ. ೪-೪೪). ೩. ವೈರಾಗ್ಯ ; ವಿರಕ್ತಿ: 
ಇದೇಂ ಪಾಪದ ಫಲನೋ ಎಂದು ಸಂಸಾರ ನಿರ್ವೇಗಮಾಗೆ. (ನಡ್ಡಾರಾ. 
೯-೨೧); ಪಾಂಡುರಾಜಂಗೆ ಜಳದಾನಾದಿ ಕ್ರಿಯೆಗಳಂ ನರ್ವರ್ತಿಸಿ 
ತದನಂತರಡೊಳದುವೆ ನಿರ್ನೇಗಮಾಗೆ . . * ಮುನಿವನಮನಾಶ್ರಯಿಸಿದರ್‌ 
(ಹೆಂಸಭಾ. ೨-೨೯ ನು; ವಾಯುುರಥನೊಮ್ಮೆ ಮಂಗಿಲ್‌ ಕರಗಿ 
ಮುದಂ ಕಂಡದುನೆ ನಿರ್ನೇಗದಿಂ ಮನೋರಥನೆಂಬ ಮಗಂಗೆ ರಾಜ್ಯಮಂ 
ಕೊಟ್ಟು ತಪಂಬಡುವುದುಂ (ಚಾವುಂಪು. ೬೫) ; ಧರೆಯಂ ರಾಮಂಗಿತ್ತಂ 
ಗುರುವಾನಳಿಸಿಂದವಿರ್ದೊಡೆನಗಳ್ಳುಂ. ಕಿಂಕರಭಾವಮೆಂಬ ಬಗೆಯಿ-0 
ಭರತಂಗೊಡರಿಸಿದುದಕ್ಕುನಿರಾ ನಿರ್ವೇಗಂ (ಸಂರಾಮಾ, ೬-೮೯) ; ಭರತಂ 
ನುಹಾತ್ಮನೆಸೆದನು ದಿವೃತೇಜಸ್ವಿ, ತ್ಯಾಗಬುದ್ಧಿಯಲಿ, 'ನಿರ್ವೇಗದಲ್ಲಿ 
ತಪದಲ್ಲಿ (ಶ್ರೀರಾಮಾ, ೨೬-೬೯೪). [ಸಂ.] 

ನಿರ್ನೇಗರಸ (ನಾ). ೧. ವೈರಾಗ್ಯಭಾನನೆ ; ವಿರಕ್ತಿ: ನಂನ್ನಾಡ 
ಶೋಕರಸಮೆಲ್ಲಂ ಪೋಗಿ ನಿರ್ವೇಗರಸಂ ಪುಟ್ಟಿ ಸಿದ್ಧರಸಮಂ ಮುಟ್ಟದ 
ಲೋಹದಂತೆ ಶುದ್ಧಾ ಂತರಂಗನಾಗಿ (ಅಂಪು. ೩-೫೬ ನ). ೨. ವೈರಾಗ್ಯ 
ಭಾವನೆಯುಳ್ಳ ವನು ; ವಿರಕ್ತ : ಅದಂ ಕಂಡಪಗತನೋಹರಸನು 
ಮುಪಗತಥಿರ್ವೇಗರಸನುಮಾಗಿ ಹೇಯಂ ಸಾನ್ರಾ ಜೃಮುಪಾದೇಯಂ 
ಪ್ರವ್ರಜ್ಯಮೆಂದು ಮಾಣದೆ 'ರಾಜ್ಯಶ್ರೀಯಂ ಕೊಟ್ಟಿ ೦(ಆದಿಪು.೧೬-೬೧ವ). 


[ನಿರ್ವೇಗ-- ರಸ] 
ನಿರ್ವೇದ (ನಾ). ೧." ಆತ್ಮ ಜುಗುಪ್ಸೆ; ತನ್ನ ಬಗೆಗೇ ಉಂಟಾಗುವ 
ಜಿಗುಪ್ಸಾ ಭಾನ ; ವೈರಾಗ್ಯ ; ವಿರಕ್ತಿ: ಸದಾ ದುಃಖ 


ಮುಃಖನೆಂಬ.ಭಾವನೆ ಮಾಡುತ್ತಿದ್ದರೆ ನಿರ್ವೇದ ಬರುತ್ತ ದೆ. ನಿರ್ವೇದವೆಂದರೆ 


೪೭೧೨ 


30 


35 


40 


45 


ನಿರ್ದೇಶ 


ಅಯ್ಯೋ, ಇದುನರೆಗೆ ವಿವೇಕವಿಲ್ಲದೆ ಕೆಟ್ಟಿನಲ್ಲಾ ಎಂಬ ಆತ್ಮನಿಂದೆ 
(ಹಿಂದಸಾ. ೧೧೫). ೨. ಖೇದದಿಂದ ಎಡೆಗುಂದುವುದು ; ನಿರಾಶಾ 
ಭಾವ ; ನಿರುತ್ಸಾಹ: ಜಯವಹುದೆ ನಿರ್ನೇದದಲಿ ನಿರ್ಭಯವಹುದೆ 
ಬಿಸುಸುಯ್ಲಿ ನಲಿ (ಕುನ್ಮಾಸ. ೧೬-೩) ; ಹೀಗೆ ತಿಳಿದವನಿಗೆ ಐದು ಸ್ಕಂಧ 
ಗಳಲ್ಲಿಯೂ ನಿರ್ವೇದ ಹುಟ್ಟುತ್ತದೆ. ನಿರ್ವೇದದಿಂದ ನಿರಾಗ ಜನಿಸುತ್ತದೆ. 
(ತೀರ್ಥರ ೯೨). ೩. ಖೇದ; ಸಂಕಟಿ; ದುಃಖ: “ನರ್ನೇದಃ, 
ಖೇದ ಈ ೨ ಉನ್ಮು(ಳಂ)ಳ” (ಹಲಾಯು. ೧೨೪-೬೯); ಅದಣಿಕಿನಾನೀ 
ನಿಕೃಷ್ಟ ದಾಸೆಯಂ ಕೆಯ್ಯೊಂಡು ನಿರ್ನೇದನುಂ ಪೆಳಿಗಿಕ್ಸಿ (ಶಾಂತಿಪು. 
ನಿಜಸಖಿಯ. ನಿರ್ನೇದೋಕ್ಲಿಯಂ ಕೇಳಲಾಅದನಳಿನಿಯ 
ನಿರ್ದೆಡೆಗೆ ಪರಿತಂದು ವಿನಯದಿಂದಿಂತೆಂದಳ್‌ (ರಾಜಶೇ, ೧೧-೧೩೮ ನೆ) ; 
ಸಂಸಾರನನ್ನು ತೊರೆಯುವ ತೀವ್ರ ಮನೋನೇದನೆಗೆ ನಿರ್ವೇದಕ್ಕೆ 
ಕಾರಣವಾಗುವ ಸಂಗತಿಗಳು ಎರಡು ಬಗೆಯವು. (ಕರ್ಣಾಟ, ೩೨), 
೪. [ಕಾವ್ಯ ಮಿಸಾ] ಮೂನತ್ತುಮೂರು ಸಂಚಾರಿಭಾವಗಳಲ್ಲಿ 
ಒಂದು; ಶಾಂತರಸಕ್ಕೆ ' ಸ್ಥಾಯಿಭಾವ, ಗ ತತ್ತ್ವಜ್ಞಾನ, 
ಆಪತ್ತು, ಅಸೂಯೆ ಮೂದಲಾದುವುಗಳಿಂದ ತನ್ನಲ್ಲಿ ಉಂಟಾಗುವ 
ತುಚ್ಛ ಭಾವನೆ : ಮತಿನಿರ್ನೇದಾವಹಿತ್ಯಶ್ರಮಮದಜಡತಾಗ್ಲಾನಿ ..... 
ಚಿತ್ತಭ್ರಂಶ ಮೋಹಾಮಯನೃತಿಗಳಿನಿಂತೆಯ್ಲೆ ಸಂಚಾರಿಭಾವಂ 
(ಕಾವ್ಯಾವೆ. ೭೯೫) ; ದಾರಿದ್ರ್ಯ, ಆಪತ್ತು, ತತ್ತ್ವಜ್ಞಾನ ಈ ನೊದಲಾದವು. 
ಗಳಿಂದ ಒದಗುವ ಸ್ವಾನಮಾನವೇ, ತನ್ನ ನಿಷಯದಲ್ಲಿ ಇಳಿಕೆಯ 
ಭಾವವೇ ನಿರ್ವೇದ (ಭಾಮಾ. ೩೪೬) ; ಸಂಚಾರಿಭಾವಗಳು ಮೂವತ್ತು 
ಮೂರು 2-೧. ನಿರ್ವೇದ (ಬೇಸರ), ೨. ಗ್ಲಾನಿ (ಬಳಲಿಕೆ). . . 
೩೨. ತ್ರಾಸ (ಭಯ), ೩೩. ವಿತರ್ಕ (ವಿಚಾರ). (ಕೈಸಿಡಿ. ೧೮೮). 
“ನಿರ್ಮೇಗ' ಸರಾ. [ಸಂ.] 
ನಿರ್ವೇದಂಗೊಳ್‌ (ಕ್ರಿ). ದುಃಖಪಡು ; ಖೇದಗೊಳ್ಳು ; ಅವೂರ 
ಅಂತ್ಯಜರ್‌' ಸಾರಮೇಯ ಂಗಳಿನೆಯ್ತ ೦ದು ಸತ್ತಿರ್ದನಡ್ವಾಹನಂ ಕೆಂಡದಲ 
ಪೊಡೆಯಂ ಡಾಣೆಯಿಂ 0 ಪೊಯ್ಯಲೈಯಾ ಕ್ರೋಸ್ಟು ನಿರ್ನೇದಂಗೊಂಡೊಂ 
ದುಪಾಯೆನುಂ ಕಂಡು (ಸಂಚತಂ. ೧೯-೧೪). [ನಿರ್ವೇದ-.- ಕೊಳ್‌] 
ನಿರ್ನೇದನಿ (ನಾ). [ಜೈನ] ನಾಲ್ಕು ಬಗೆಯ ಧರ್ಮಕಥೆಗಳಲ್ಲಿ 
ಒಂದು ಬಗೆ; ಪಾಸಫಲನನ್ನು ನಿರೂಪಿಸುವ ಕಥೆ : ಧರ್ಮಕಥೆ 
ಯೆಂಬುದು ಆಕ್ಷೇಪಣಿಯಂಂ ವಿಕ್ಷೇಪಣೆಯಂಂ ಸಂನೇದನಿಯಂಂ ನಿರ್ವೇ 
ದನಿಯೆಂಮೆಲದು ಚತುರ್ನಿಧನುಕ್ಕುಮುವಲೊಳ ಆಪುದೊಂದಜಕೊಳ್‌ 
ಜೀವಾದಿಸದಾರ್ಥಂಗಳನವಜಿ ಭಾ(ಗಂ)ನಂಗಳಂ ಯಥಾತ್ಮಪ್ರರೂಸಣಂ 
ಗೆಯ ದು ಆಕ್ಷೇಪಣೆಯೆಂಬುದು ನಿಜನುತನಿರೂಪಣದೊಳ್‌ ಪರಮತ 
ದೂಷಣಂಗೆಯನ್ನುದುಮೆಣ್ಬರ ಮತಕಥನದೊಳ್‌ ನಿಜಮತಪ್ರ ಕಾಶನಂ 
ಗೆಯ ದು ವಿಕ್ಷೇಪಣೆಯೆಂಬುದು ಜಿನಧರ್ನುಫಲನಿಭೂತಿಯಂ ಸೇಟ್ವು ದು 
ಸಂವೇದನಿಯೆಂಬುದು. ದರ್ಪದಿಂ ಪ್ರಮಾದದಿಂದಾದ ಪಾಸಫಲನುಂ 
ಪೇಟಿತ್ವಿದು ನಿರ್ವೇದನಿಯೆಂಬುದು (ಚಾವುಂಪು. ೩೮೦). 
(ಸೆಂ. ನಿರ್ನೇದನೀ] 
ಸಿರ್ನೇಧನ (ನಾ). ನಾಶ; ಅಳಿವು : ಘನ ದುಷ್ಯತಬಳ ನಿರ್ವೇಧನಕರ 
(ಜಿನಾಆೆ. ೫-೫): [ಸೆಂ] 
ನಿರ್ದೇಶ (ನಾ). ೧. ಲಾಭ; ಗಳಿಕೆ. ೨. ಕೂಲಿ; ಸಂಬಳ 
ವೇತನ : “ಕರ್ಮಣ್ಕಾ .'. . ನಿರ್ವೇಶಃ, ಪಣಃ--೧೧ ಕೂಲಿಯ 
ಹೆಸರುಗಳು” (ಸಿದ್ಧಾಂತಿ. ೩೧೮). ಸಿ. ಪ್ರಾಯಶ್ಚಿತ್ತ. ೪. ಸುಖ; 
ಭೋಗ: . “ನಿರ್ವೇಶಃ, ಉಸಭೋಗಃ--ಈ ೨ ಉಸಭೋಗಂ” 
(ಹಲಾಯು. ೧೨೪-೭೦) ; “ಉಪಭೋಗಮೆನಲು ನಿರ್ನೇಶಮೆನೆ ಭೋಕ್ತ 
ಮದು” (ನುಂಗತ, ೧೩೫-೩೫). ೫, ಮದುವೆ; ನಿನಾಹೆ. [ಸಂ.] 


೪-೭೯ ವ); 


ನಿರ್ನೇಕಾರ 


ನಿರ್ಶೈಕಾರ (ಗು). - ನಿರ್ವಿಕಾರ ೧: ನಿರತ, ಪದಿನೇಳುತತ್ವಾಕಾರ 
ಸೂಕ್ಷ್ಮ ತತ್ಪೊರೆಯಲವಿಕೃತಿಕಾರಣಾಖ್ಯನಿಖಾ ಮೂರನುಂ ಪರಿಕಿಸಿದ 
ರಂದಿರಂಪುರುಷ ನಿರ್ಶೈಕಾರ ಭೋಗಿಗಳ್ತ ನುಗಳಲ್ಲೈ (ವೆಂಕಾರಾ, ೨-೯-೨೭). 

[ಆಸಂ. ನಿರ್ವಿಕಾರ] 

ನಿರ್ನೈರ (ನಾ). ೧. ವೈರವಿಲ್ಲದಿರುವುದು; ಮೈತ್ರಿ: ಕುಶಲ 
ನುಪ್ಪುದು ಹರುಷ ಕಾಮಧುಗ್ಸೇಡಿದುದ ನಶಗೈವುದಾ ಕ್ರಮದಿ 
ನೋಡಿದರೆ ನಿರ್ವೈರ ನಿಶದಮೆನೆ ಕಾಣ್ಪ ಡುಗಮಾನಂದ ತನ್ನಿಂದ ತಾನೆ 
ಸಂಭೂತನುಹುದು (ನೆಂಕಾರಾ. ೨-೯-೨೯). ೨. ವೈರವಿಲ್ಲದಿರುವ 
ನನು; ಮಿತ್ರ: ಮೇಣ್‌ ಪ್ರೀತಿ ಪಶ್ಚಾತ್ತಾಪದಿಂ ಭ್ರಾತೃಮೈತ್ರಿಯಿಂ 
ಶುದ್ಧ ನೆಂ, ನಿರ್ವೈರನೆಂ (ಶ್ರೀರಾಮಾ. ೩೧೪-೩೪೧). [ಸಂ.] 

ನಿರ್ನೈಸು (ಕ್ರಿ). ಜೇಸರಗೊಳ್ಳು ; ಜುಗುಪ್ಸೆ ಗೊಳ್ಳು ; ಹೇಸು : 
ಸಂಜಯನ ನುಡಿಗೆ ದುರ್ಯೋಧನಂ ನಿರ್ವೈಸಿ (ಗದಾಯು. ೩-೪೫ ವ); 
“ಪ್ರತಿಕೂಲಿಸು? (ಪ್ರಭಣ್ಣ)- [ಆನಿರ್ವೇಗ---ಇಸ್ಯು] 

ನಿರ್ವೃಗ್ರು (ಗು). ೧. ಹೊಯ್ದಾಟವಿಲ್ಲದ; ಚಂಚಲತೆಯಿಲ್ಲದ : 
ನಿರ್ವಗ್ರಪದವಿಸೃತಿಪರಚಿತ್ತ ಗ್ರಹಣ ಸಮರ್ಥಮಪ್ಪು ದಂತದು ಕಾಂತಂ 
(ಕಾವ್ಯಾವ. ೫೦೯). 'ಂಚತ್ಯಾಂಚನಸ್ಕಾನದೀಪಿಕಾಗ್ರನಿರ್ವೈಗ್ರದೇದೀಪ್ಯ 
ಮಾನದೀಪಪ್ರಭಾಭಿಭೂತತಮಸ್ತೊ ಮವಮಖುಮಪ್ಪ ಗರ್ಭಗೃ ಹಮನಭ್ಯೂಕ್ಷಿ 
ತೋಜ್ಜ ್ವಲನಾಗಿ ಸೊಳ್ಕಾಗಳ್‌ (ಚೆಂದ್ರಪ- 
೨. ಅತಿಯಾದ ಅಸಕಿಯಬದಿರುವ ತಲ್ಲೀನತೆ ಇಲ್ಲದಿರುವ. 


ನಿರ್ವ್ವಗ್ರತೆ (ನಾ). ನಿಶ್ಚಿಂತೆ ; ನಿರ್ವ್ಯಾಕುಲತೆ : ಆಗ್ರಹಮಂ 
ಬಿಸುಬದುವೆ 'ನಗಾಗ್ರಣಿಯೆಂದಿದನೆ ನೋಡೆ ಬಲಗೊಳ್ಳುವು ನಿರ್ವೃಗ್ರ 
ತೆಯಿಂ ಚಂದಾ ್ರಾದಿತ್ಯಗ್ರ ಹನಕ್ಷತ್ರ ತಾರಕಾನಿಕರಂಗಳ್‌ (ಆದಿಪು. ೨-೩೦). 
[ಸಂ. ನಿರ್ವೃಗ್ರತಾ] 

ನಿರ್ಶ್ವಥನ (ನಾ). ೧. ಕುಳಿ; ಗುಳಿ; ಕುಣಿ: “ನಿಮ್ನಂ - - - 
ನಿರ್ವಥನಂ, ರಂಧ್ರಃ, ರೋಕಃ, ಕಂಹರಃ, ದರಃ--ಈ ೧೫ ಕುಬಿ? 
(ಹಲಾಯು. ೧೦೩-೩); “ವಿವರಂ ಬಿಲಂ ಛಿದ್ರಮಂತರಂ ನಿರ್ವೃಥನಂ 
. ಶ್ವಭ್ರಮೆಂದೆನಲು . . . ಗುಟಗಕ್ಕು ನಾಮಂ” (ಮಂಗರಾ. 
೧೧೬-೨). ೨. ವ್ಯಸನದಿಂದ ಬಿಡುಗಡೆಯಾದುದು ; ನೋವು 
ಪರಿಹಾರವಾದುದು. ೩, ಅತ್ಯಧಿಕವಾದ ನೋವು; ಯಾತನೆ. 

[Ao] 
ನಿರ್ವೃಭಿಚಾರ (ನಾ): ಅಪೋಹವಿಲ್ಲದಿರುವಿಕೆ; ತಪ್ಪ ದಿರುವಿಕೆ; 
ಸ್ಥಿರವಾಗಿರುವಿಕೆ :  ಆಚಾರಂ ನಿಸದಾಗಿ ಸದ್ಗುಣಗಣಂ ಮುಂತಾಗಿ 
ಮಂತ್ರಕ್ರಿಯಾಳೋಚಂ ನಿರ್ಮಭಿಚಾರಮಾಗಿ ಜಿನರಾಜಪ್ರಾಜ್ಯಸಾಮ್ರಾಜ್ಯ 
ಡೊಳ್‌ . .. ಆಚಾರ್ಯರ್‌ ನಮಗೀನರಕ್ಕೆ ನಯನಿಕ್ಷೇಪಪ್ರಮಾಣಂಗಳಂ 

' (ಅರ್ಥನೇ. ೧-೪). [ಸಂ] 
ನಿರ್ವ್ವಯ (ಗು). ೧. ವ್ಯಯವಾಗದ ; ಅಕ್ಷಯ ವಾದ. (ನಾ). 
೨. ಶಾಶ್ವತವಾದ ಸ್ಥಾನ; ಮೋಕ್ಷ: ಜಯ ವಿಮಳಕೇವಳಾ 
ರ್ಕೊೋ ದಯಗಿರಿನರ ಜಯ ದಯಾರಸಾರ್ಣವ ಜಯಂ ನಿರ್ವ್ವಯಲಕ್ಷ್ಮ್ಮೀ 
ನಿಳಯಾಂಬುಜ. (ಚಂದ್ರಪು. ೭-೭). [ಸಂ.] 
ನಿರ್ನ್ಯಸನ (ನಾ). ಚಿಂತೆಯಿಲ್ಲದಿರುವಿಕೆ 

[Xo] 
ನಿರ್ವ್ಯಸನಿ (ನಾ). ವ್ಯಸನವಿಲ್ಲದವನು; ಸುಖಿ: ಇಂತೀ ಆಸ್ಪ 
ಭೋಗದೈಶ್ವರ್ಯದಲ್ಲಿಪ್ಪ ರಾಜಯೋಗಿ ಚರಲಿಂಗ ನಿಶ್ಚಿಂತ ನಿರ್ವಾಣಿ 
ನಿರಂಜನ ನಿರ್ಮಾಯ ನಿರ್ವೃಸನಿ ಪರೆಮಜಂಗಮ (ಅನಚಂ. ೨೫೮-೧೧೭೨). 
[ಸಂ. ನಿರ್ಮುಸನಿನ್‌] 


; ವ್ಯಸನವಿಲ್ಲದಿರುವಿಕೆ. 


೩-೯೭ ವು. 


೪೭೧೩ 


20 


25 


40 


ನಿರ್ವ್ಯಾಜಸೇನೆ 


ನಿರ್ವ್ಯಾಕುಲ, ನಿರ್ವ್ಯಾಕುಳ (ಗು)- ೧. ದುಃಖವಿಲ್ಲದ; ಚಿಂತೆ 
ಯಿಲ್ಲದ. ೨. ಭೀತಿಯಿಲ್ಲದ; ಅಂಜಿಕೆಯಿಲ್ಲದ. (ನಾ). ೩. 
ದುಃಖವಿಲ್ಲದಿರುವುದು ; ನಿಶ್ಚಿಂತತೆ ; ಸಂತೋಷ : ಶೋಕ 
ಶತಾಕುಲನುಂಂ ದುಃ ಖಾಕರನಖುಮೆನಿಪ್ಪ ಮಾಯ್ಸಮುತ್ಕ್ಯಾಯಮನಿನ್ನೇಕೆ 
ಗಡ ಪಿಡಿದನೆಂ ನಿರ್ವ್ಯಾಕುಲದಿಂ ಬಿಡುವೆನೆಂದು ಚಿಂತಿಸುನಿನೆಗಂ 
(ಕಾದಂಉ. ೭೦೯) ; ಅನಂತದರ್ಶನಮುಮವ್ಯಾಬಾಧಶೋಭಾಕರಾಕ್ಷರ 
ನಿರ್ವ್ವಾಕುಲಮಪ್ಪ ನಂತಸುಖಮುಂ ಮೆಯ್ವೆತ್ತು ನಿನ್ನೊಳ್ಳರಂ ದೊರೆವೆತ್ತಿ 
ರ್ದುದು (ಸುಕುಮಾ. ೪. ಅಂಜಿಕೆಯಿಲ್ಲದನನು ; 
ನಿರ್ಭೀತ : ಸಾಕು ಪೂರ್ವದ ರೂಪಿನಲಿ ನಿರಾಕುಲನ ಮಾಡೆನಲು 
ಪನನಜನಾ ಕಪೀಶ್ವರ ನಗುತ ಮುನ್ನಿನ ರೂಪ ಕೈಕೊಂಡ (ಕುನ್ಯಾಅ. 
೧೦-೩೯). ನಿರ್ವ್ಯಾಕುಳೆ :.೧. ದ್ರವ್ಯತಪದಿಂದನುಲ್ಲದೆ ನಿರ್ನಾಕುಳ 
ಭಾವತಪಮುಮಂ ತಳೆಯಂ ತಾಂ ನಿರ್ವ್ಯಾಜನಿರಾತಂ (ಸುಕುಮಾ. 

೩. ಆ ಕಳಮಧಾಶ್ರಿ ಕಣಿಶಕುಚಾಕಲಿತಪಯೆಃ ಪ್ರತಾನದಿಂ 
ಬಳಯಿಸೆ ನಿರ್ವ್ಯಾಕುಳಮೆನೆ ರಾಜಶುಕಾನೀಕಶಿಶುಪ್ರತತಿ ಬಳೆಪುದುಚಿತ 
ಸ್ಥಿತಿಯಿಂ (ಚಂದ್ರಪು. ೧-೯೩). [ಸಂ.] 

ನಿರ್ವ್ಯಾಕುಳ *ನಿರ್ವ್ಯಾಕುಲ'' ನೋ. 

ನಿರ್ಮ್ಯಾಜ (ಗು). ೧. ಕಪಟಿನಿಲ್ಲದ ; ಮೋಸವಿಲ್ಲದ. ೨. ನೆವ 
ವಿಲ್ಲದ.. (ನಾ). ೩. ಕಪಟವಿಲ್ಲದಿರುವುದು; ನಿಷ್ಕಪಟತೆ : ಧರ್ಮ 
ರಾಜಂ ರಾಜರಾಜನಲ್ಲಿಗೆ ನಿರ್ವ್ಯಾಜದಿಂ ದಿತಿಜಕುಳನಿಜಯಿಂಯಸ್ಪ ಜಿತನನೆ 
ದೂತಕಾರ್ಯಕ್ಕಟ್ಟಿ ಡೊಡಸುರವಿಜಯಿಯಂಂ ಕತಿಪಯ ಪ್ರಯಾಣಂಗಳಿಂ 
ಮುದಗಜೇಂದ್ರಪುರಮನೆಯ್ಲಿ (ಪಂಪಭಾ. ೯-೨೬ ವ). ೪. ಕಾರಣವಿಲ್ಲ 
ದುದು; ನೆಪವಿಲ್ಲದಿರುವುದು. ೫. ಮೋಸವಿಲ್ಲದಿರುವವನು ; 
ನಿಷ್ಕಪಟ. ೬. ನಿಸ್ಸಂದೇಹ; ನಿಸ್ಸ ಶಯ : ಆಣಸಿಯಂ ಸೋದರ 
ನೆಂದು ಧರ್ನುತನಯಂ ನಿರ್ವ್ಯಾಜದಿಂ ನಿನ್ನನಾನಜಕಿವೆಂ (ಸಂಸಭಾ- 
೧೩-೫); ಶಿವೆಯಂ . . . ಶಿಲಾಜಿತುವಂ ಲೋಹವುಮಂ ಸಣ್ಣಿಸಿ ತಿನೆ 
ಬೇಲಕಿವೇಜಿ ನಿರ್ವ್ಯಾಜದಿಂ ಪ್ರಮೇಹಂ ಕಿಡುಗುಂ (ಲೋಕೋಸ- 
೯-೧೩೬) ; ರಾಜಮಂದಿರದೊಳಗೆ ನೀತಿಗಳೋಣೆಯಿಲ್ಲದ ಸಚಿವರಿಂ 
ನಿರ್ನ್ಯಾಜದಲ್ಲಿ ಕೇಡಹುದು ತಪ್ಪದು ಲೋಕವಾರ್ತೆಯಿದು. (ಕುನ್ಯಾನಿ. 
೪-೧೬). [ಸಂ.] 

ನಿರ್ವ್ಯಾಜಂ (ಅ). ೧. ನಿಷ್ಕಾರಣವಾಗಿ; ಸುಮ್ಮನೆ : ದ್ರಮ್ಯತಪದಿಂದ 
ಮಲ್ಲದೆ ನಿರ್ವ್ವಾಕುಳಭಾವತಸಮುಮಂ ತಳೆಯೆಂ ತಾಂ ನಿರ್ವ್ಯಾಜ 
ಭಾತನೆಂದಾ ದಿನ್ಯಾನಧಿಬೋಧರಜಿದು ತಪಮಂ ಕೊಟ್ಟಿ ರ್‌(ಸುಕುಮಾ. 
೩-೩೫); ನಿರ್ವಾಜಮಸಗನೊರ್ವಂ ತೆಗಟ್ಗಿಸೆಂದಬಲೆಯನಿಂತು ಕಾರಡನಿ 
'ಯೊಳ್‌” ಬಿಡುವರೇ ! (ಉನಾಶ್ವ. ೩೫-೨೯). ೨. ನಿಜವಾಗಿ; 
ಯಥಾರ್ಥವಾಗಿ : ನನ್ನೀ ಲೀಲೆಗೆ ನಿರ್ವಾಜಂ ಎದೆ ಒಲಿದಿಹುಡೈ 
ಮುಂದವಾನುತಲೀಗ (ಗಣೇಶ. ೭೮-೧೬).  [ನಿರ್ನಾಜ] 

ನಿರ್ವ್ಯಾಜತೆ (ನಾ). ಕಪಟವಿಲ್ಲದಿರುವಿಕೆ ; ಪ್ರಾಮಾಣಿಕತೆ : 
ಸೇಟರ ಮೋರೆಯ ಮೇಲಿನ ನಿರ್ವಾಜಕೆಯನ್ನು ನೋಡಿದರೆ ಇವರ 
ಬಿನ್ನಹನನ್ನು ಮುನ್ನಿ ಸದಿರುವುದೇ ಅಸರಾಧವೆಂದೆನಿಸುವ ಹಾಗಿತ್ತು 
(ಸನುಜೀ. ೨೯೮). (ಸಂ. ನಿರ್ವ್ಯಾಜತಾ] 

ನಿರ್ವ್ಯಾಜಶೌರ್ಯ (ನಾ). ಸ್ವಾಭಾವಿಕ ಶೌರ್ಯ; ಸಹಜವಾದ 
ಪರಾಕ್ರಮ: ಅಂತು ಪೊಗಟ್ಟು ರಾಜರಾಜನ ನಿರ್ವ್ಯಾಜಶೌರ್ಯಕ್ಕೆ ಸಂಕ 
ರ್ಸಣನಾಶ್ಚರ್ಯಂಬಟ್ಟು (ಗದಾಯು- ೭-೬೦ ಈ). ' [ನಿರ್ನ್ಯಾಜ--ಶೌರ್ಯ] 

ನಿರ್ವ್ಯಾಜಸೇನೆ (ನಾ). ನಿಷ್ಕಸಟವಾದ ಪರಿಚರ್ಯೆ ; ನಿಸ್ವಾರ್ಥ 
ಸೇನೆ : ಪಾಶ್ಚಾತ್ಯಸಂಡಿತಸಂಕ್ತಿಯೊಂದು ನಿರ್ವ್ಯಾಜಸೇನೆಯನ್ನು 
ಸಲ್ಲಿಸಿತು (ದ್ರಾವಿನಿ. ೧೬ ಹಿನ್ನೆಲೆ). [ನಿರ್ವ್ಮಾಜ-- ಸೇನೆ,] 


೪-೫೨). 


೩-೩೫) . 


ನಿರ್ವ್ಯಾಜಸ್ಸೇಹ 


ನಿರ್ವ್ಯಾಜಸ್ನೇಹ (ನಾ). ಅನಿಮಿತ್ತವಾದ ಸ್ನೇಹ; ಸ್ವಾರ್ಥ 
ವಿಲ್ಲದ ಮಿತ್ರತ್ವ : ಒಂದೇ ಬೀಡಿಯನ್ನು ಪಾಲುಗಾರಿಕೆಯಿಂದ ಇವರು 
ಸೇದುತ್ತಾರೆಂದು ಕೇಳಿದ್ದೇನೆ. ಇದು ನಿರ್ನಾಜಸ್ನೆ ೇಹನೆಂದು ನಾನು 
ಹೇಗೆ ನಂಬಲಿ? (ದೇಕಸೈೆ.೩೫). [ನಿರ್ನ್ಯಾಜ ಸ್ನೇಹ] 

ನಿರ್ವ್ಯಾಧಿತ (ಗು). ರೋಗನಿಲ್ಲದ; ನಿರೋಗವಾದ : ದಂಡಕಂಸಿ 
ಯರ ಮೆಯ್ಯ ತೊಗಲ್‌ ಪಾನಿನ ಸೆರೆ ಸುಲಿನಂಕೆ ಸುಲಿದು ಪೋಗಿ 
ನಿರ್ವ್ಯಾಧಿತದೇಹರಾಗಿ ಮೆಯ್ಯ ತೇಜಂ ತೊಳಗುತ್ತಿರ್ದುದಂ ನಿಸ್ಸು 
ಕಂಡು ವ್ಯಾಧಿ ಕೆಟ್ಟು ದೆಂದಜಿಕದು (ನಡ್ಡಾ ರಾ, ೧೭೨-೨). [ಸೆಂ] 

ನಿರ್ನ್ಯಾಷಾರ (ನಾ). ೧. (ಜಗತ್ತಿನ ಚಟುವಟಿಕೆಗಳಿಗೆ) ನಿಪ್ಟ್ರಿಯ 
ನಾದವನು. ೨. ಪರಮಾತ್ಮ : ಶ್ರೀಪಾರ್ವತೀನಾಥ ಕಇಖಾಲಕರತಳ 
ಸದಾಪಾವನಾಂಗ ನಿರ್ವಾಪಾರ ಘನಮೇರು ಚಾಪಾಗವಂಜ್ಞ ನಿರ್ಲೇಪಾತ್ಮ 
ಭೂನಿಸ್ನು (ನೀಕ್ಕಿಪು. ೬-೧-೧). [ಸಂ] 

ನಿರ್ವ್ಯಾಸಾರಿ (ನಾ). ಪ್ರಸಂಚನ್ಯವಹಾರದಲ್ಲಿ ಆಸಕ್ತಿಯಿಲ್ಲ 
ದಿರುವ ವ್ಯಕ್ತಿ ; ನಿಶ್ಚಿಂತ; ವಿರಕ್ತ: ಶರಣ ಸರ್ನನ್ಯಾನಾರಿ 
ಯಾದಡೆ ಕಿಲದೆಂಬರು. ಶರಣ ನಿರ್ವ್ಯಾಸಾರಿಯಾದಡೆ ಹಿರಿದೆಂಬರು 
(ಅಖಂಡೇ: ೩೦೬-೮೯).  [ಸೆಂ., ನಿರ್ವ್ಮಾಪಾರಿನ್‌] 

ನಿರ್ವಾಣ (ಗು). ೧. ಗಾಯನಿಲ್ಲದ. ೨. ನಿರ್ದೋಷವಾದ ; 
ಚೊಕ್ಳು : ಜಳಧಿಯೊಳಾದ ಮುತ್ತು ಗಳನೇಂ. ಪೊಸತಾದುನೆ ನಿನ್ನ 
ತೋಳ ಬಾಳೊಳೆ ಬಲಗರ್ನದಿಂ ತೆಗೆದುದಗ್ರ ನಿರೋಧಿಮದೇಭಮಸ್ತಕ 
ಸ್ಮಳಜಳರಾಶಿಯೊಳ್‌ ಬಳೆದ ನಿರ್ಮೆಳನಿರ್ವ್ಯಣ ವೃತ್ತ ಮೌಕ್ಷಿಕಾವಳಿಯನೆ. 
ತರ್ಪುದೆಂದು ನುಡಿದಟ್ಕಲ ಬಾಳಾಟಿಸಿಸಿದಳ್‌ ನಿಜೆಕನಂ(ಸಂಸಭಾ.೧ಂ-೪೬). 

[ಸಂ.] 

ನಿರ್ಹರಣ (ನಾ). ಹೋಗಲಾಡಿಸುವುದು; ನಾಶಮಾಡುವುದು : 
ಅಖಿಳನಿನತಜನಕ್ಷರ್ಮಾಂಧಕಾರನಿರ್ಹರಣಸೂರಂ , , . ಸಲಹುಗನುದಿನಂ 
ಶ್ರೀನುಹೇಶಂ ಸದಾ ಕೈಲಾಸವಾಸಂ ಕೃಪಾಳು ನಂದಿಗಿರೀಶನು 
(ಭಿಕ್ಷಾಚೆ. ೧-೧). [ಸಂ.] 

ನಿರ್ಹಾರ (ನಾ). ೧. ಎಳೆದು ತೆಗೆಯುವುದು, ಹೊರದೆಗೆಯು 
ವುದು: “ನಿರ್ಹಾರಃ, ಅಭ್ಯನಕರ್ನಣಂ-೨ ಈಚೆಗೆ ತೆಗೆದುಹಾಕುನಿಕೆ, 
ಮೇಲಕ್ಕೆ ಎಳೆದು ಹಾಕುವಿಕೆ? (ಸಿದ್ಧಾಂತಿ, ೩೬೧). ೨. ಇಲ್ಲದಂತೆ 
ಮಾಡುವುದು; ನಾಶ; ಹಾಳು. ೩. ಮೂಲೋತ್ಪಾಟನ ; 
ಸರ್ವನಾಶ, [ಸಂ.) ` 

ನಿರ್ಹಾರಿ (ನಾ). ೧. ಒಂದು ಬಗೆಯ ಸುಗಂಧ,--ಸುವಾಸನೆ : 
೨. ಒಂದು ಬಗೆಯ ಸುಗಂಧದ್ರವ್ಯ ; “ಸಮಾಕರ್ಷೀ, ನಿರ್ಹಾರೀ 
ಇ ಫಿ ದೂರವಾಗಿ ವ್ಯಾಪಿಸುವ ಗಂಧವುಳ್ಳ ದ್ರವ್ಯದ : ಹೆಸರುಗಳು? 
(ಸಿದ್ಧಾಂತಿ. ೪೩), [ಸಂ. ನಿರ್ಹಾರಿನ್‌] 

ನಿರ್ಹಾಸ (ನಾ). ಅರಳದಿರುವಿಕೆ : ನಿರ್ಹಾಸಂ[ಸಂ990, ನಿರಹಾಸಂ] 
ಕುಚಕಂಜಕುಟ್ಮಲಯಂಗಂ ನುಂಗ್ಥಾನನಂ , ನರ್ಜಿತಾಂತರ್ಹಾಸಂ 
ಕುಸುಮುಚ್ಛುತಂ ಕಚಭರೆಂ (ಅರ್ಧನೇ. ೧-೭೨). [ಸಂ.] 

ನಿರ್ಹೇತುಕ (ನಾ). ಕಾರಣವಿಲ್ಲದುದು : ಚಂತಾತರಳತ್ವಮುಂ 
-ತೊ೦ಕೆ ವುದೆಂತದಅಿ30 ತರಳಾಯತಾಸ್ತಿ ನಿರ್ಹೇತುಕಮನ್ಪ ಖೇದನುನಿದಲ್ಲು 
ಕೃನಾನತಿಯರ್ಗೆ ಚೇಸ್ಟಿ ತಂ (ಚಂದ್ರಪು, ೩-೬೫); ಉನನಿಸತ್ತುಗಳಿಂದಲೇ 
ಬೌದ್ಧ ದರ್ಶನವು ಪ್ರಚೋದಿತವಾಗಿರಬೇಕು ಎಂಬ ಮಾತು ನಿರ್ಕೇತುಕ 
ನಲ್ಲ (ಭಾರದ. ೧೨೧). [ಸಂ.] 

ನಿಹರ್ತ್ರುದ (ನಾ). ಶಬ್ಧ; ಸದ್ದು; ಧ್ವನಿ: “ಶಬ್ದಃ 
ನಿರ್ಹ್ರಾದ॥ , , . ವಿರಾನಃ-೧೭ ಧ್ವನಿಯ ಹೆಸರುಗಳು? (ಸಿದ್ಧಾಂತಿ, 
೫೬). [ಸಂ.] 


೪೭೧೪ 


ಕ 


88 


40 


40 


ನಿಲ್‌ 


ನಿಲ್‌, ನಿಲು,, ನಿಲ್ಲು (ಕ್ರಿ). ನಿಂತ, ನಿಂದ, ನಿತ್ತ, ನಿಲ್ರ, ನಿಲ್ಪ 
(ಭೂತಕೃ), ನಿಂತು, ನಿಂದು, ನಿಲ್ತು (ಭೂತನ್ಯೂ). ೧. 
ಚಲಿಸದಿರು ; ನಡೆಯದಿರು; ಮುಂದುವರಿಯದಿರು ; "ನಿಲ 
ಗತಿಮುಕ್ಸೌ ” (ಶಮಧಾ); ನಿಲ್ಟೊ ಳಂ ಬರ್ಪುದು (ಕನಿರಾ.೧-೬೨); ಉಗ್ರ 
ಸೂತಹಯಸಂಘಾತಂಗಳಂ ತಿಣ್ಣ ಮೆಚ್ಚಿದಿರೊಳ್‌ ನಿಲ್ಲಿದಿರೋಡು ಸಕ್ತೆ 
(ಸಂಪಭಾ.೧೨-೨೨); ನೊಂದನರು ನಿಲಿ ಸ್ವಾನಿಂಕಾರ್ಯಕೆ ಹಿಂದುಗಳೆನರು 
ಮರಳಿ (ಕುವ್ಯಾಕ. ೮-೨೯), ಶಿ. ಕಾಲೂರಿ ಇರು; ಸ್ಥಿತವಾಗಿರು ಸ 
ಮುನ್ನ ನಿನ್ನು ಕೂಟ ತೊಲಿದು (ಸೌಇಇ, ೫1-1, ೧೧-೧೭; 865); 
- ಅನಂಗಜಂಗಮುಲತೆವೊಲ್‌ ನಿಲ್ಲು ಜನನಿಕೆಯ ಮಲಕಿಯೊಳ್‌ ಪೋಲ್ತಳ 
ನಳ್‌ ಮಂಗಿಲ ಮಜಕಿಯ ವಿದ್ಯುಲ್ಲತೆಯಂ (ಆದಿಪು. ೯-೨೦); ಕಟ್ಟದಿರೊಳ್‌ 
ನಿಂದನಂ ಹಿಂಗಳಕಂ ಕಂಡು (ಸಂಚತಂ. ೩೩-೯) ; ಊರೊಳ್‌ ಕಂಡ್ಗು 
ನಿಂದಿರ್ದರ್ನಿಂದಿರ್ದಲ್ಲಿಯೆ ಕುಳ್ಳಿ ರ್ದರ್ಕುಳ್ಳಿ ರ್ದಲ್ಲಿಯೆ. ಕಂಪಿತರಂತೆ ಬಿಟ್ಟ 
ಡದಿರೆ ಸೂಳೆಗೇರಿಯಂ ಪೊಕ್ಕು (ಧರ್ಮಾನೃ. ೨-೩೯). ೩. ಇರು; 
ಉಳಿ : ಈಶಾನದ ಮುಕೂಡಲೊಳ", ಕೂಡಿ ನಿನ್ನತ್ತು (ಇ. ೫11, 
೧೬-೨೦; 735); ದಿವಿಜನೋ, ಫಣಿನಾಯಕನೋ  ಮುನೋಭನನಿನಂ 
ಕರನೊಪ್ಪಿ ದನೆಂಬುದಂ ಕನಿಗಳಿಟ್ಟಿ ನಿಶಂಕೆಯ ನಾಟಯಂ ತನಿಸಿ ನಿಲೆ 
ಮನೋಹರಕಾವ್ಯದೊಳ್‌ (ಕವಿಸ. ೧-೧೪೦); ತಪದಿಂ ಸ್ಮರರಿಪು 
ದೇಹಾರ್ಥನಥದೊಳಾ ಗೌರಿ ನಿಂದ ವೊಲ್ಮಿಲ್ಫೈ ನೀಂ ತಸದಿಂದಿನಿಯನ 
ತೊಡೆಯೊಳ್‌ (ಕಾದಂಉ. ೬೨೬); ಕೊಂಬಿನ ಮೇಲಣ ಮರ್ಕಟನಂತೆ 
ಲಂಭಿಸುವುಜೆನ್ನ ಮನವು ನಿಂದಲ್ಲಿ ನಿಬ್ಲಲೀಯದೆನ್ನ ನಂನವು (ಬಸನ. ೩೨); 
ಇಲ್ಲಿ ನಿಲ್ಲರ್ಜುನ ತಪೋನನಕಿಲ್ಲಿ ನೆಲೆ (ಕುನ್ಯಾಆ. ೪-೪೦). ೪. 
ಚಿರಸ್ಥಾಯಿಯಾಗಿರು ; ಸ್ಥಿರವಾಗಿರು ; ಶಾಶ್ವತವಾಗಿ ನೆಲಸು : 
ಶ್ರೀರೂಸಲೀ ಲಾಧನನಿಭವಮಹಾರಾಶಿಗಳ್ಳಿ ಲ್ಲವಾರ್ಗ್ಗಂ (ಎಕ, ಕರತ 
ಸು. 700) ; ಆತಂ ಭರತೇಶ್ವರನಿಂತೀ ತೆಣದಿಂ ನೆಗಟ್ಟ ತನ್ನ ಕೀರ್ತಿಯನೀ 
ನಿಖ್ಯಾತವೃ ಸಭಾದ್ರಿಯೊಳ್‌ ಸುರಗೀತಯರಿಶಂ ನೀಜಿಸಿದಂ ನೆಲಂ ನಿಲ್ವಿ 
ನೆಗಂ (ಆದಿಪು. ೧೩-೭೭); ನಿಲ್ವೊಡೆ ಗುಣಂ ನಿಲ್ಕುಂ ಸಣಂ ನಿಲ್ಭುಮೇ 
(ಅಜಿಪು. ೧೧೯೧);  ಮೊಗಡೊಳ್‌ ವಾಗ್ದಧು ಸಂತತಮಗಲದೆ ನಿಲೆ 
(ಸಮನ. ೧-೨೦) ; ಪಾಲಿಸಮ್ಮ ಮುದ್ದು ಶಾರದೆ. ಎನ್ನ ನಾಲಿಗೆಯಲಿ 
ನಿಲ್ಲಬಾರಡೆ (ಪುರಂದ, ೧-೧೯೦ ಸಲ್ಲವಿ. ೫, ತಂಗು, ಇಳಿದು 
ಕೊಳ್ಳು : ತಡೆದಿಲ್ಲಿ ನಿಂದೆನಪ್ಪೊ ಡೆ ನುಡಿವಾದಪುದುಬಂನೆನಪ್ಪೊ ಡೆಲ್ಲೆ ಡೆ 
ನಂ ೦ದೊಂದಡಿಯುಂಂ ತೆಅಸಣಮಿಲ್ಲೀಯೆಜೆಗಾವುದುಪಾಯಂಂ 
(ಧರ್ಮಾಮೃ, ೬-೯೧) ; ಭೂತಂಗಳಾವಾಸದೊಳ್‌ ಸಲೆ ಬಲ್ಲರ್‌ ನಿಲೆ 
ಸಲ್ಲದೈ (ಸೋಮೇಶ. ೧೫). ಹ ಭಿಕ್ಷಾಸ್ವೀಕಾರಕ್ಕಾಗಿ ಸ್ವಲ್ಪ 
ಕಾಲ ಇರು, ತಡೆ: ಧರ್ಮುಧರಸಾಗರಸೇನರೆಂಬ ಗಗನಟಾರಣರ್‌ 
ಕಾಂತಾರಚರ್ಯಾಮಾರ್ಗದೊಳ್‌ ತನ್ಮಾನಾಸಕ್ಕೆ ಬರ್ನರಂ ಶ್ರೀಮತಿ 
ಯುಂ ತಾನುಂ ಕಂಡು ಸಸಂಭ್ರಮಂ ಬೆರಸಿದಿರಂ ನಡೆದು ಬದ್ಮಾಂಜಳಿ 
ಪುಟಘಟತನಿಓಲರಾಗಿ ನಲ್ಕೆ ೦ದು ನಿಲಿಸಿ (ಆದಿಪು, ೪-೯೫ನ). ೭, ಐದು 
ರಿಸು; ಪ್ರತಿಭಟಸು ; ಹೋರಾಡು: ಕದನಗೊಳಿದಿರಂ ನಿನಾಲಃ 
ಮಾಟಂತು ನಿಂದಾಂತರಿಭೂಪರ್‌ ಭಸ್ಮಮಾದರ್‌ (ಕಾನ್ಶಸಾ, ೨೧೫ 
ಶೂದ್ರಕ); ಬೂತುಗಸುಂ ನಂನಾಲರಂ ತನ್ನ ಮಂನ್ಸೆ ನಿನ್ನಿಅಕಿದುದಕ್ಕೆ 
ಮೆಚ್ಚಿ ಆತು ಕೂರ್ಸ್ಟನಸ್ಸೈರಡುಂ ಬೆಳ್ಳೊಲದ ಕಾದಿಯೂರಮಂ ಬಾಳ್ಗೆ 
ನುಚ್ಚು ಗೊಟ್ಟ (ಎಳ. 111, ನುಂಡ್ಯ. ೪೧-೨೨; 950); ನಿಲಲುಂ 
ನೂಂಕಲುನುರಿಯಂ ಗೆಲಲುಂ ಸೆಜರೊಳರೆ ಕರ್ಣನಲ್ಲದೆ (ಗದಾಯು, 
೩-೬೪); ಮರುಳೆಲೈ ಹನುಮಂತ ದಾನನನಜಕಿತು ಮಾಡುವುದೇನು 
ನುರ್ಮುನನೊರೆದು ಮಾಡುನದೇನು ನಿತ್ತರೆ ಕೊಲುವೆ ಸಮರದಲ್ಲಿ 
(ಕೌ. ೧೭೨೯), ೮, ಅಣಿಯಾಗು; ಸಿದ್ಧವಾಗು ; ಅನರೊಳಗಲಕೆ. 


ನಿಲ್‌ 


ನಿಂದ ರಿಪುಗಳೆ ಜನನ ಬೋನವ ಮಾಡದಿದ್ದರೆ 14೪ 
ತನಯಂಗೆ ತಾ ಜನಿಸಿದನನಲ್ಲ (ಕುನ್ಯಾದ್ರೋ, ೪-೩೯). F 
ತೊಡಗು; ಆರಂಭಿಸು; ಮಂಂತೆ ಕಿನ್ನರರು ನವರಸದಿ ನಾಡಲ್ಯಾಗೆ 

ನಂತರ ಭೃಂಗೀಕ ಸರ್ತನಕೆ ನಿಂದಾಗ ಹೊಸಪರಿಯ ಗತಿಗಳಂ ನಟಸಿ 
ಕೋಣುತ್ತದಿರೆ. (ಬಸರ. ೧-೨೪). ೧೦. ಕಾಯು; ಎದುರು 
ನೋಡು : ಇರ್ಬರೊಳೊರ್ಬ ಮುನಿಕುಮಾರಂ ಭೂಭೃನ್ನಿಳಯದ ಬಾಗಿ 
ಲೊಳಕಣ್ಪಾವಳಿಯಂ ಬೇಡಲ್ಕೆ ಬಂದು ನಿಂದಿರ್ದಪ್ಪ ೦ (ಕಾದಂಪೂ. ೮೧೧) ; 
ಇದಾವ ಗಹನನಿಖಾಗಳಾಂ ಸೋಗಿ ಬರ್ಸನ್ನೈ ವರಮಿಲ್ಲಿಯೇ ನಿಲ್ಲಿಮೆಂದು 
ನಾಯುನೇಗದಿಂ ವಾಯಸಂ ಪೋಗಿ ಬಂದು (ಸಂಚತಂ. 
೧೧. ಗೋಚರವಾಗು ; ಕಣಣಿಸಿಕೊಳ್ಳು : ಇದಿಕೊಳ್‌ ನಂದೊಡೆ 
ವಚ್ರಿ ಸೈರಿಸನಿರಲ (ಡೆಮ್ಮೊಳೊಳೊಕ್ಳು ಇ ನೀಂ (ಸಂಸಭಾ, 
೪-೨೪), ೧೨೬ ಸೈರಿಸು ; ; ನಿತ್ವರಿಸು ; ಸಹಿಸು: ತಲೆಯಂ ಬಲು 
ಪಡಿಗರ್ತಿಟಿಕೆ ನಿಲಲಾಜಜಿ ಸುಂಟಿದಿಂದ  ಕೋಡಗದಂತುನ್ಮುಳಿಸಿ 
(ಧಮನ. ೧- ೧೪೧) ; ಗಿರಿಯಂಂ ಕರಿಯುಂ ನಿಲ್ಲವು ಪನಿಮುಖದ 
ಕೋಟ್ಲ ಮಾತನ ಬಾಳ (ಕನುದ. ೨೪೪ ಸ್ರಯೋಲ)ಿ. ೧೩. ತಡೆ: 

ಕಾಯ್ಕೂಕೊಳ್ಳೆ ಕ3ರವಾನುಜ ಹೊಯ್ದು! 'ಹೋಗಲುಬಹುದೆ ಹರನಡ 
ಹಣಯ್ಯ! pS ಗೆಲುವೆನು ಕಣಾ ನಿಲ್ಲೆನುತ “ಗೆದೆಸಲು (ಕುಮ್ಯಾಡ್ರೋ. 

೫-೫೦). ೧೪. ತಾಳು ; ಧರಿಸು ; ಪಡೆ: ಕೂಡಲಸಂಗನ ಶರಣರು 
ಬಂದ ಭರವ ನಿಂದ ನಿಲವ ಅನಂಗಸಂಗಿಗಳೆತ್ತ ಬಲ್ಲರು (ಬಸನ. ೧೨೫). 
೧೫. ಸುಮ್ಮನಿರು ; ತಟಿಸ್ಕವಾಗು : ಇಂಜಿ ಕಡಂಗಿ ಸಾರ್ಚಿ 
ಬಿಟ್ಟು ಸಿರದೆ ನಿಲ್ವ ಕಾರಣಮದಾವುದೊ ನೆಟ್ಟನೆ ನಾಳೆ ಕಾಳಗಂ 
(ಸಂಸಭಾ. ೧೦-೩೨) ; ಗುರುಗಳಾಡಿದ ಭಾಷೆ ಪರಬಲದರಸ ಕಟ್ಟುವ 
ದದು ನಿಲಲಿ . . - ಎಂಬಬ್ಬ ರದೊಳಗೆ ಭಗದತ್ತ _ಮೇಳೈಸಿದನು ನಿಜಗಜವ 
(ಕುನ್ಯಾದ್ರೋ.- ೧೬. ಅಲುಗಾಡದೆ ಇರು; ಇದ್ದಂತೆ 
ಇರು; ನಿಶ್ಚಲವಾಗಿರು : ಬೆಳ್ಗೊಡೆ ನೋಡೆ ನೋಡೆ ಇಂದುಂದುವು 
ಸಾಲಭಂಜಿಕೆಗಳಟ್ಟು ವು ವೈರಿನರೇಂದ್ರಗೇಹದೊಳ್‌ (ಪಂಸಭಾ. ೬-೨೯); 
ಎಧಿಸಿದುದ್ದ ತಿಯೊಳುದ್ದಂ ಬಂದು ದಳ್ಳಿ ದು ನಿಂದುರಿದಂದಿನೇಟನೆಯ 
ದಿವಸಕ್ಕೆ dai ೫-೧೦ ನ); ಉದಕಕ್ಕೆ ಉರಿ ಹುಟ್ಟ ಮತ್ತಾ ಉದಕ 
ವಸಅಸುವದ ಕಂಡೆ ಮಡಕೆ ನಿಂದುರಿದು ಈ ಉುಳಿಯಿತ್ತು (ನೋಳಿಮಾ. 
೧೯೬-೬೩೧). ೧೭. ಸಮಾಧಾನದಿಂದಿರು ; ಶಾಂತಿಯಿಂದಿರು ; 
ಫೆಮ್ಮ ದಿಯಿಂದಿರು : ಪೊಸತೆನೆ ಪೇಟ್ವ ತಿರ್ದುನಲಂವೆನೆನ್ನಳೆ ಸನ್ನಿದ 
ಮಾಡೊಡಂ ಕರಂ ರಸಿಕರಿನೆಯ್ಲೆ ತಿರ್ದಿಸಿದೊಡಲ್ಲದೆ ನಿಲ್ಲದು ಚಿತ್ತಂ 
(ಜಗನಿ-೧-೧೫).' ೧೮. ತಲ್ಲೀನವಾಗು: ಭಾನ ನಿರ್ಭಾನದೊಲ್ಲಿಂದು 
ನೋಟ ನಟ್ಟು , ಅಜಾಿವು ಕರಿಗೊಂಡು ತಾನೆಂಬುದು ತರಹರಮಾಗಿ 
(ಶೂಿಸ್ಯಸಂ, ಸ ೧೯. ಬದ್ಧ ವಾಗಿರು ; ಅಂಬಕೊಂಡಿರು : 

ಬಂದಿರೇ ಮಾಚಯ್ಯ ಕುಳ್ಳಿ ರಿ ಸಂದ ಶರಣನ ಹಿಂದೆ ಬಸನಂ 
ಸಂದ ಪರಿಯಂ ನೋಡು ಭಾನಗೆ ನಿಂದು ಸಂದನಲಾ (ಬಸಪು. ೩೭-೨೭). 
೨೦, ಹೆಸರುವಾಸಿಯಾಗು ; ಪ್ರಸಿದ್ಧಿಯಾಗು : ಮುಂದೆ ಅನ 
ಸಾಲಿ ಸರ್ವಜ್ಞ ಸೆಂದೆನಿಸಿ ನಿಂದನನು ನಾನೆ ಸರ್ವಜ್ಞ (ಸರ್ನಜ್ಞ. ೪). 
೨೧, (ಹೆಚ್ಚುಕಾಲ) ಉಳಿದಿರು : ಚಿಲ್ಪಹ ಮ್ಯುದುನಪ್ಪ ಗಂಧಂ 
ಸಿಲ್ಕ ಕೋಮಲವಾದ ನುಣ್ಬಂ ತಾಳ್ವ್ಯ ಶೋಭಿತನೆನಿಪ ಛಿದ್ರಿತ 
ವಾಗಿರೆದಬಂಡ ಬಿಲ್ಬಪತ್ರೆಯನೆಯ್ಲೆ ಕೊಯ್ಮು (ಬಸಪ. ೪೩-೨೬). 
3೨. ನೆರವೇರು ; ಆಗು: ಸಾಸಿರ ತ ಪಾಯ್ವ ಗೆಂಗಾಜಲದಿಂ 
ಮೂರ್ಧಾಭಿಷೇಕೋನ್ಸ ತಿ ನಿಲೆ... ಚಕ್ರ್ರೇಶತ್ವಮಂ ತಾಳ್ವಿದುದಖಿಳ 
ಭರಾರಮ್ಯುಶೈ; ಮಾಚಭಿಂದ್ರ, ೦(ಸಂಪಭಂ.೪-೧೪). ೨8೩ ಕೈಗೊಳ್ಳು 
ಗ್ರಹಿಸು : ಅಂತು ಕಂ೦ುಸಂಭವನ ಬೆಸನಂ ಪಿಡಿದು ಅಶ್ವಮೇಧಮಂ 
15 


ದಿವಿಜಪತಿ 


೪೦-೨೨). 


೩-೧). 


೪೭೧೫ 


25 


35 


40 


45 


ನಿಲ್‌ 


ಕೈಗೊಂಡ ರಾಘವಂ ಸ್ವರ್ಣಸೀತಾಸನೇತಂ ದೀಕ್ಷೆನಿಂದಂ ಥಾ 
೨೪. ಜೀವಿಸು; ಬದುಕು: ಸುರಲೋಕಭ್ರಷ್ಟ 
ಮರ್ತ್ಯರೊಳುದಯಿಪ ತಿರ್ಯಕ್ಷ್ಮ ಡೊಳ” ನಿಲ್ವ ಚಂಡಾಲರ ಕ 
ಬೀಟ್ವಿ ತೋಲ್‌ ಪಂಜರದ ಸಡಿಯೊಳ್‌: ನಿಲ್ವ ದುರ್ವಾರದುಃಖೋತ್ಕರ 
ಮೆಲ್ಲಂ ನೋಡಲೆನ್ನಿಂದ್ರಿ ಯನಿವಹದ ದೋಷಂ ದಲ್‌ (ಕಾದಂಉ. ೭೫೪); 
ಬಾಲಕರಂತೆ ಕಂದನೂಲಫಲಂಗಳಂ ಪೆಜರ್‌ ತಂದಿಕ್ಕೆ ತಿಂದಾನಂದಮನಸ್ಥ, 
ರಾಗಿ ನಿಂದ ತಪೋಧನರುಮಂ (ಸಂಚತಂ. ೧೧೯-೧೧). ೨೫. ನೆಡು; 
ನಿಲ್ಲಿಸು: ಇದಂ ಕಿಡಿಪ್ಪೋನ್‌ ಬಾರಣಾಸಿಯನಲಿದ ಪಳ್ಳ ಮಹಾ 
ಪಾತಕನಕ್ಕುಂ ಶ್ರೀಂಇಚಮಲ್ಲ ಪೆಮ್ಮ್ಮಾನಡಿ. ರಾಜ್ಯಂಗೆಯೆ ನಿಲ್ಲೋದು 
(ಎಕ. 1%, ಬೆಂಗಳೂ. ೪೨-೪ 5 ಸು. 820), ನಿಲ್ಲು: ೧. ನಲು 
ನಿಲ್ಲೆಲವೊ ಹೋಗದಿರೆನುತ ಬೆಂಬತ್ತಿದನು ಕಲಿಕರ್ಣ (ಕುನ್ಯಾಕ,೧೪-೩೫); 
ಉರಿಯಂದಳ ಮಾರುತವು ಉರಗ ಹರಿನಾಗವು ಗುರುವಾಜ್ಞೆಗಂಜಿ ನಿಲು 
ನವು ಇದನು ನರರಜಾಯದಲೆ ಕೆಡುಗು (ಸರ್ನಜ್ಞ.೫೪). ೩. ಹೊಂಗಳಯ 
ಗಾಳಿಯ ಸರಳ ಸೋನೆಯಲಿ ನಿಲುವ ಹಂಸವ್ಯೂಹನೆಲ್ಲಿಯದು 
(ಕುಪ್ಯಾದ್ರ್ರೋ. ೧೦-೨೦) ; ನೆಟ್ಟ ನೋರ್ವನೆ ಬೈಗಿನಿಂ ರವಿ ಪುಟ್ಟು ನನ್ನೆಗ 
ಜಾನ ಜಸವಳವಟ್ಟು ನಿಲುನಾ ಪಾಲಕೀರ್ತಿನಮೋಸ್ತು[ಗೆ]ಅಗುವೆನು 
(ಸಾಳ್ವಭಾ. ೧-೨೨). ೪. ಬೇಹ ಕೀರ್ತಿಗಳೊಳಗೆ ನಿಲುವುದು ದೇಹವೋ 
ಕೀರ್ತಿಯೊ ಮುರಾಂತಕ  ಬೇಹುದನು ಬೆಸಸಿದಡೆ ಮಾಡೆನು. 
(ಕುಪ್ಯಾದ್ರೋ. ೧೯-೪೩) ; ನಿಲ್ಲಬೇಕಯ್ಯಾ ನೀ ಮಲ್ಲಮರ್ದನ ಸಿರಿನಲ್ಲಭ 
ಎನ್ನ: ಹೃಷಯದಲ್ಲ ಸತತ (ಪುರಂದ, ಛಾ. ೧-೧೧೭ ಪಲ್ಲವಿ). ೫. ಅಪ್ಪ 
ದಿಶ್ಬಾ ಇ ತಮ್ಮಯ ಪಟ್ಟ ಇಗಳಿಗಟ್ಟು ಳಿಯಾಗೆ ರಕ್ಕಸರ ಕೆಟ್ಟ ನೆ Ae 
ತಾಣಗಳೆನೆ ಕೊತ್ತಳ "ಇಟ್ಟಿ ಸಕರೊಳೊಪ್ಬ ದುವು (ಕ6ನನಿ. ೨-೬೨). 
೮. ಭುಜಶಿಥಿಲಸಾಹಸರೇನ ಕವರು ದ್ರೊ 'ೊಣನುರವಣೆಗೆ (ಕುವ್ಯಾದ್ರೋೋ. 
೧೫. ಏನಿದೇನೈ ಭೀಮ ನಿಲು ಯಮಸೂನು ಶಿವಶಿವ 
ಗುರುವಲಾ ನಮಗೆ (ಕುಪ್ಛ್ಯಾಸ- ೧೪-೮೯), ೧ಿಲೆ. ಸರಕುದೆಗೆದುದು 
ಬೊನ್ಮುಚರಿಯದ ಬೆರಳ ಜಪಗಳ ತಾಪಸರು ತರಹರಿಸಿ. ನಿಲುವನನಾವನೈ 
ತರುಣೀಜನಂಗಳಲಿ (ತೊರರಾ. ೧-೫-೩೬). ನಿಲ್ಲು: ೧. ಬಳ್ಳದ 
ಬಾಯಂತೆ ಒಂದೇ ಮನವ ಮಾಡಿ ನಿಲ್ಲೆಂದು ನಿಲ್ಲಿಸಯ್ಯಾ (ಬಸವ. 
೭೩೫) ; ಇನ್ನೆಲ್ಲಿ ಹೊಗುವೈ ಕಂದ ಕುಂತಿಯ ಜಕರನಲ್ಪವಲೆ ನಿಲ್ಲು 
ನಲ್ಲೆ ನುತೈೈದಿ ಬರಲಲ್ಲಲ್ಲಿ ಮಜಿಕಿಗಿತು ಸೇನೆ ಸಾಹಸಮಲ್ಲನಡಹಾಯಿದನು 
(ಕುನ್ಯಾದ್ರೋ ೨-೪೭); ನಡೆ ಸಜ್ಜೆ ವಿಡಿ ಪೋಗು ತಡೆ ನಿಲ್ಲು ಜಡಿ 
ಬೊಜ್ಚೆಗುಡು ಎ೬ ೬ ಕೆಡಪೆಂಬ  ನುಡಿಗಳಡಿಗಡಿಗೆ ಶಿವಿಗಿಡಿದುದು 
(ಜೈಮಿಭಾ. ನಿಲ್ಲು, ನೋಡು, ಕಾಣ್‌ ! ಗಮನಿಸು, 
ಬಾಗು ಧ್ಯಾನಿಸು! , ಒಂದಾಗು ! (ಆಅಸಿಕೇ. ೧೮-೯). 
೨೬ ಕಾಲನಡ್ಡ ಲುವೊಡ್ಡಿ . ನಿಲ್ಲು[ಪಾಠಾಂ.ಉ]ತ ಜೋಲಿ ನಡೆಪುತ 
ಕೊಡಲಿ ಗಡಿಗೆಯಂ ಕೋಲುನಿಡಿದಾಡಿನ ಮಣಕಿಗಳಂ ಕೌಂಕು 
ಳೊಳಗಮರ್ಚಿ (ಬಸಪು. ೨೦-೧೩) ; ನಿಲ್ಲುವ ನಿಜಿಕಿವಸನವ ಮೆಟ್ಟಿ ನಲಿ 
ದಾಡಿ ಕೊಲ್ಲುವ ಪುಟ್ಟ ಕೈಗಳಲಿ ಜೊಲ್ಲು ಸುರಿವ ನಂಂದ್ಧುಮೊಗದಲ್ಲಿ 
ನೆಗೆಯಾಂತು ಸೊಲ್ಲಿಸುವನು ತೊಡಳ್ನುಡಿಯ (ಮೋಹತ ೧೭-೬೯). 
೪. ದುರ್ಲಭವು ಮಾನುಸಶರೀರವು ನಿಲ್ಲದೀ ಕ್ಷಣದಲ್ಲಿ ಕೆಡುವುದು (ಸಿಭಾಗ. 
೧೧-೨-೩೩). ೧೦. ಗಣಿಸದದನು, ತರುವೆ, ನಿಲ್ಲು; ಮೌನದಿಂದೆ. 
ಮನವ ಗೆಲ್ಲು, ಹೇ ಸ್ವತಂತ್ರನಶಮತಿ ! (ಅನಿಕೇ. ೧೭-೫). 

ನಿಂತ ಕಾಲ ಮೇರೆ 2 ಆಗಿಂದಾಗಲೆ ; ಇದ್ದುದಿದ್ದ ಹಾಗೆ; 
ಕೂಡಲೆ : ಈಗ ನಿಂತ ಕಾಲ ಮೇಲೆ ಈ ನಿಷಯದ ಚರ್ಚೆಯಾಗಬೇಕೆ ? 
(ಮೂರುದಾ. ೩೭); ಯಾವಳಾದರೂ ಹುಡಿಗೆ ವಿನಾಕಾರಣ ನಿಂತ ಕಾಲಮೇಲೆ 
ನನ್ನನ್ನೇಕೆ ಮದುವೆಯಾಗಬೇಕೋ ನನಗೆ ತಿಳಿಯದು (ಇಸ್ಟಕ. ೪೭೭). 


೪೬-೨೫). 


೨-೩೧). 


೨೮-೪೫) ; 


ನಿಲ್‌ 


ನಿಂತ ಪಟ್ಟು - ನಿಂತ ತಿ; ಈಗಿಂದೀಗಲೇ ನಿಂತ ಸಟ್ಟಿನ 
ಮೇಲೆಯೇ ನಮಗೆ ಪ್ರಾಂತವನ್ನು ಕೊಡಲೇಬೇಕು (ಹನ್ನೊಂದ.೧೦೧). 
ನಿಂತು ಹೋಗು- ೧. ಬರದಿರು : ಬೆಳಗ್ಗೆ ಯಿಂದ ನೀರು ನಿಂತುಹೋಗಿ 
ಬಹಳ ತೊಂದರೆಯಾಗಿದೆ (ರೂಢ). ೨. ನಿಲ್ಲು; ಚಲಿಸದಿರು ; 
ಸ್ಫಗಿತಗೊಳ್ಳು : ಗಡಿಯಾರ ನಿಂತು ಹೋಗಿದೆ. (ರೂಢಿ), ೩. ಫಲ 
ಬಿಡದಿರು: ನನ್ಮು ತೋಟದ ಮಾವಿನ ಮರದಲ್ಲಿ ಕಾಯಿ ಬಿಡುವುದು 
ನಿಂತು ಹೋಗಿದೆ (ರೂಢ). ೪. ಸಂಚಾರನಿಯಂತ್ರಣಕಣ್ಳುಗಿ ನಿಂತು 
ಮುಂದೆ ಹೋಗು : ರಸ್ತೆಗಳಲ್ಲಿ "ನಿಂತು ಹೋಗಿ” ಎಂಬ ಫಲಕವಿದ್ದರೂ 
ಆದರಂತೆ ನಡೆಯುವವರು ಬಹಳ ಕಡಮೆ ಜನ (ರೂಢ). ನಿಂದಿರಿಳೆ, 
ನಿತ್ತಿರಿಕೆ- ನಿಂತ ನಿಲುವು : ಅರಸ ಹಿಡಿಯಲಿ ದಾನನರು ನಿಂದಿರಿಕೆಯಲಿ 
ನುಂಗಲಿ ಕೃ ತಾರ್ಥರು ಧರೆಯೊಳಾವೆಂದೊದಣಿಕಿದರು. ಮಾದ್ರ್ರೀಕು ಮಾರಕರು. 
(ಕುನ್ಯಾಆ. 
(ನಿಭಾಗ, ೯-೧೩-೧೦) ; ಧರ್ಮಜಂ ಶೀಘ್ರದಿಂದರ್ಜುನನ ನಿತ್ಚಿರಿಕೆಯಿಂ. 
ಕಳುಪೆ (ತುರಂಗ. ೩೯-೧೦). ನಿಂದಿರಿಸು ಇ ನಿಲ್ಲಿಸು; ಇರುವಂತೆ 
ಮಾಡು : ವೃದ್ಧ ಮಾಹೇಶ್ವರನಂ ಮಂತ್ತಿ ಕೊಂಡೆತ್ತ ಲನುವಾಗಿ ಮೆಲ್ಲನೆ. 
ನೆಗಪಿ ನಿಂದಿರಿಸಲ್‌ (ನಂಬಿರ. ೬-೪೪) ; ಭವಿಷ್ಯದತ್ತ ನಂ ಬರಿಸಿ ಸಭಾಜನದ 
ಮುಂಂದೆ ನಿಂದಿರಿಸಲ್‌ (ಪುಣ್ಯಾಸ್ರ್ರು. ೪-೧೩ ವ) ; `ಅಂದಿನಿರುಳೋಲಗ. 
ದೊಳವನನು ಹಿಂದೆ ಸಿಕ್ಕಿದ ಶುಕನನಿಬ್ಬರ ನಿಂದಿರಿಸಿದರು ಹಿಡಿದು ಬಳಿಯಲಿ 
ರಾಘನೇಶ್ವರನ (ತೊರರಾ. ೬-೬-೨೮); ಮುಂದೇನೂ ಮಾತನಾಡಲಾಗದೆ 
ಅವನು ಅರ್ಥಕ್ಕೆ ನಿಂದಿರಿಸಿದ (ಎಂಸಿ. ೭೬೪). ನಿಂದಿರು- ನಿಲ್ಲು; 
ಚಲಿಸದಿರು : ಅಹಗೆ ಹೋಗದೆ ನಿಂದಿರೆನುತವಗಡಿಸಿಯಾತನು. ತನ್ನ 
ಕರವಾಳ ಮುಂದೆ ಕೊರಳಿಗೆ ಮೋಹಿಸಲು (ಬಸಪು. ೨೭-೩೧). ನಿಂದು 
ನಿತ್ತರಿಸುಎ ಸಮರ್ಥವಾಗಿ ಎದುರಿಸು : ಒತ್ತಂಬದಿಂದ ರಿಪುಭೂವರನ 
ಪಡೆ ನಿಂದು ನಿತ್ತರಿಸಬಾರಡೆಂಬಂತಿರೋಡಿದುದು (ಸಮ್ಮಕೌ. ೮-೪೬). 
ನಿತ್ತ ಕಲ್ಲು- ನಿಲ್ಲಿಸಿದ ಕಲ್ಲು : ತತ ನಿತ್ತ ಕಲ್ಲು (ಇಆ. ೪1, ೯೩-೩೩; 
693), ಸಿಲುವಜೀಳೆಗ ಇ ನಿಲ್ಲುವ ಅಪೇಕ್ಷೆಯುಳ್ಳ ವನು ; ನಿಲ್ಲ 
ಬಯಸುವವನು : ನುಜುಕೊಳಿಸಿ ಮತ್ತೇಳ್ವವನ ಗೋಣುಜುಗೆ ತಿವಿ 
ದನು ಪಡಿಬರಿಸಿ ನಿಲುವಟಿಂಕೆಗನೂಕ್ಸಿದನು ಮಗುಳೆ ಮಡಪ್ರಹಾರದಲಿ 
(ತೊರಂ. ೬-೩೦-೪೦). ನಿಲ್ಬಡು, ನಿಲೆವಡು -. ೧. ನಿಲ್ಲಿಸಲ್ಪಡು ; 
ಸ್ತಂಭಿತವಾಗು : ಕಲ್ಪ ನಾಕುಶಲತೆಯ ಶಿಲ್ಪ ಕೆ ಮನಂ ಮೆಚ್ಚಿ ನಿಲ್ಬಟ್ಟು 
ತಲೆ ತೊನೆದನು (ತ್ರೀರಾನಾ.೪9೮-೯೦). ೨. ಭಿಕ್ಷೆಗಾಗಿ ಸಿಲ್ಲಿಸಲ್ಪಡು: 
ಭಟ್ಟಾರರ್‌ ನಿಲೆವಟ್ಟು ದೆಯೆಂದು ಚೆಸಗೊಂಡೊಡೆ (ನಡ್ಡಾರಾ; ೮೯-೯). 
ನಿಲ್ಲಗೊಡಿಸು - ನಿಲ್ಲುವುದಕ್ಕೆ ಅವಕಾಶ ಕೊಡು : ಅನರ ಮನೆಯಲ್ಲಿ 
ಮಕ್ಕಳು ನನ್ನನ್ನು ಒಂದು ಕ್ಷಣವೂ ನಿಲ್ಲಗೊಡಿಸದೆ ಮನೆಗೆ ಕರೆದುಕೊಂಡು 
ಬಂದು ಬಿಟ್ಟರು (ಊಢಿ). ನಿಲ್ಲದಿಕೆ, ನಿಲ್ಲದಿಕ್ಕೆ -. ೧. ಅಶಾಶ್ವತತೆ : 
ಜೋಳಕ್ಕೆ  ತಪ್ಪಿಯುನಿಂ ಬಾಟ್ವುದೆ. ಪೂಣ್ಣು ನಿಲ್ಲದಿಕೆಯಿಂ 
ಬಾಟ್ವಿಂತು ನಿಖ್ಯಾತಕೀರ್ತಿಯ ವೋಲೀಯೊಡಲಬ್ಬೆ ಪೇಟಂಮೆನಗೇಂ. 


ಕಲಾ ೦ತರಸ್ಕಾಯಿಯೇ (ಸಂಸಭಾ. ೯-೮೪). ೨. ಚಂಚಲತೆ ಬಯ್ಯ /' 


ಬೇಟಿಕಾಆನ ಬಗೆ [ನಿಲ್ಲದಿ]ಕೈಗೊಳಗಪ್ಪು ದಂ (ಸಂಸಭಾ. ೪-೧೦೩). 
ನಿಲ್ಲದೆ-೧. ಎದುರಿಸದೆ ; ಪ್ರತಿಭಟಸದೆ: ಅವಧಿಯ ಲೆಕ್ಕಮಂ 
ನೆಜಪಿ ನನ್ನಿಗೆ ಮಾಣದೆ ಕಾದಲೆಂದು ಬಂದನನಿನನರ್ಜುನಂ ತೊಡರ್ದು 
ನಿಲ್ಲದೆ ನೀನೊಡಗೊಂಡು ಪೋಗು ಗೋನಿವಹಮಂ (ಸಂಸಭಾ.೮-೧೦೨). 
೨. ತಡೆಯದೆ ; ನಿಧಾನಿಸದೆ : ನಿಲ್ಲದೊಡ್ಡೈಸೆನುತ ಸಾಹಸಮಲ್ಲ 
ಸಾರಥಿಗಳುಹೆ ದ್ರೋಣ ಹೊಕ್ಕನು ರಾಯಮೋಹರನ 
(ಕುನ್ಯಾದ್ರೋ. ೨-೩೪) ; ನಿಲ್ಲದಾಕ್ಷಣ ಕೃಷ್ಣ ಬಿಗಿಯಪ್ಪಿ . . . ಗಲ್ಲವ 
ವಿಡಿದು ಮುದ್ದಿಸಿದ (ನೋಹತ, ೪-೯೨); ನಿಲ್ಲದನುರಾಗದಿಂದಾರ ಸುತನೀ 


೯-೨); ನಿನ್ನನು ನಿಂದಿರಿಕೆಯಲಿಿ ಸುಟ್ಟು ರುಹುನೆನು | 


೪೭೧೬ 


20 


25 


35 


40 


45 


ನಿಲಯ 


ತರುಣನೆಲ್ಲಿಂದೆ ಬಂದನೆಂದು . . , ಕೇಳ್ಳೊಡೆ. (ಚೈಮಿಭಾ. ೨೮-೨೬). 
೩. ಬಿಡದೆ; ತೊರೆಯದೆ: ಬಲ್ಲಿದ ಕರ್ಣಾಟಕನಿಗಳೆಲ್ಲರ ಗೆಲ್ಲು 
ಬಲ್ಲಾ ಳಭೂವಿಸಾಶ್ವರನನಿಲ್ಲದೆ. ಮಚ್ಚಿ ಸಿಕೊಂಡ ಜನ್ನನ ಪಾದಪಲ್ಲವಗಳಿ 
ಗೆಜಿಗುವೆನು (ಕುರಾಸಾಂ. ೧-೩೨). ಓ "ನಿಲ್‌' ಎಂಬ ಶಬ್ದವನ್ನು 
ನಡುಗನ್ನಡದಲ್ಲಿ ಕವಿಗಳು ವ್ಯಂಜನಾಂತವಾಗಿಯೂ ಸ್ವರಾಂತ 
ನಾಗಿಯೂ ಪ್ರಯೋಗಿಸಿದ್ದಾರೆ. 
[ಡೇ.॥ತಮಿ. ಮಲ. ನಲ್‌; ತುಳು. ನಿಲ್‌, ನಿಲಿ; ಕೊಡ. ನಿಲ್‌; 
ತೆಲು. ನಿಲುಚು; ಕೋಲಾ ನಾಯ್ಕಿ. ಇಲ್‌; ಸರ್ಜಿ, ಗಡಬ. ಕುಣ. 
ಸಿಲ್‌ ; ಕುರುಖ್‌, ಇಲ್ಲಾ ; ಮೆಲ್ಲೊ. ಇಲೆ] 

ನಿಲ "ನಿಲವು' ನೋ. 

ನಿಲಂಬನ (ನಾ). ತಾತ್ಕಾಲಿಕವಾಗಿ ರದ್ದುವರಾಡುವುದು : 
ಅಧಿಕಾರವನ್ನು ಈ ಸಂನಿಧಾನದಲ್ಲಿ ಅನ್ಫಥಾ ಕಾಣಿಸಿರುವ ಮೇರೆಗಲ್ಲದೆ. 
ನಿಲಂಬನ ಮಾಡತಕ್ಕುದಲ್ಲ (ಭಾಧಾನ. ೨೦). [ಸಂ.] 

ನಿಲಂಬನಗೊಳಿಸು (ಕ್ರಿ). ತಾತ್ಕಾಲಿಕವಾಗಿ ರದ್ದುಗೊಳಿಸು : 
ಗಣಪೂರ್ತಿ ಸಂಖ್ಯೆಯಷ್ಟು ಜನ ಸದಸ್ಯರು ಹಾಜರಿರುವಂತಾಗುವವರೆಗೂ 
ಸಭೆಯನ್ನು ನಿಲಂಬನಗೊಳಿಸುವುದು ಅಧ್ಯಕ್ಷರ . . . ಕರ್ತನ್ಯವಾಗಿರ 
ತಕ್ಕುದು (ಭಾಧಾನ- ೧೦೦). . '[ನಿಲಂಬನ -- ಕೊಳ್‌, -4--ಇಸ್ಕು) 

ನಿಲಕಾಲಂ (ಅ). ಯಾವಾಗಲೂ ; ನಿರಂತರ; ಸತತ; ಸದಾ: 
ತುಲನನೇಅಲು ಗುರುವು ನೆಲೆಯಾಗಿ ಮಳೆಯಕ್ಕು ಫಲ ಧಾನ್ಯ ಬೆಳಸು 
ಪ್ರಜಿಗೆಳಿಗೆ ಇಳೆಯಲ್ಲಿ ನಿಲಕಾಲಮಕ್ಕು (ಸರ್ವಜ್ಞ, ೧೫೮೬). 

[ಆ ೩ಲಗಾಲ] 

ನಿಲಕು “ನೀಳ್ಳು' ನೋ. 

ನಿಲಗಾಯಿಸು (ಕ್ರಿ). (ನೀರು ಆವಿಯಾಗಿ, ಹಾಲು ಮಾತ್ರ 
ನಿಲ್ಲುವಂತೆ) ಒಂದೇ ಸಮನೆ ಕಾಯಿಸು : ಭದ್ರಮಂಸ್ತೆ 
ಲಾಮಂಚ ಇಂತಿನರೊಳು ಹಾಲನೆರೆದು ತದರ್ಧ ನೀರನೆರೆದು ಹಾಲ 
ನಿಲಗಾಯಿಸಿ ಮಧುನಂ ತುಪ್ಪ ವನೆರೆದು ಮಗ್ಗಾರೆ. . . ಯಪ್ಟಿ ಮಧುಕ 
ಇವನಿಕ್ಕಿ ಅಟ್ಟಿ, ತೈಲದಿಂದ ವಸ್ತಿಯಂ ಮಾಡಲೆಲ್ಲ ಜ್ವರದೋಷಂಗಳುಂ 
ಸಹ ಮಾಣ್ಗುಂ (ಸಕವೈ. ೧೨೯), [<:ನಿಲ್ಕೆ + ಕಾಯಿಸು,] 

ನಿಲಗಾಲ (ನಾ). ಬಿಡುವು; ವಿರಾಮ : ಅಂದಿನಿಂದ ಅವರಿಗೆ ನಿಲ 
ಗಾಲ ದೊರಕಿತು (ದಕಚ. ೩೩) ; ಯೂಸೂಫ್‌ಖಾನನು ಹಿಮ್ಮೆಟ್ಟಿ ತನ್ನ 
ತಲೆ ಮೈ ಕಾಲುಗಳ ಮೇಲೆ ಗುರಿಯಾಗಿ ನಿಲಗಾಲವಿಲ್ಲದೆ ಬೀಳುತ್ತಿದ್ದ 
ಪೆಟ್ಟು ಗಳನ್ನೆಲ್ಲಾ ** ತಪ್ಪಿಸಿಕೊಳ್ಳುತ್ತ ನಿಂತನು (ಭಾರವೀ, ೧೨೪). 

[ನಿಲ ( -ಆನಿಲವು)-ಕಾಲ] 

ನಿಲಗುದುಕಿ (ನಾ). ಎತ್ತರವಾದ ನಿಲುವಿನ ಕುದುರೆ; “ನಿಲುವಿಕೆ 
ಯುಳ್ಳ ಕುದುರೆ” (ಯಲ್ಲಗ. ಟಕ): ನಿಲಗುಡುರೆಂಬೋ ತೇಜಿಯ 
ಸೇರಿ ಮದನಾರಿ ಬಂದು ಬಾಗಿಲ್ಲಿ ನಿಂತ (ನುಳ್ಲಿಗೆ. ೭೬), 

[ನಿಲ(-ಆನಿಲವು) 4- ಕುದುರೆ] 

ನಿಲಪು "ನಿಲಿಪು' ನೋ. 

ನಿಲಬಾಕಿ (ನಾ). ಬಹುದಿನಗಳಿಂದ ಉಳಿದ ಬಾಕಿ ; ನಿಂತ ಬಾಕಿ: 
ನಿಲಬಾಕಿ ಕೇಳಲಿಕ್ಕೆ ಹೋಗಿ, ಗೊಲ್ಲಮಿ ೦ಡನಿಂದ ಪೆಟ್ಟು ತಿಂದ (ಗಾದೆ). 

[ನಿಲ(-ಆ ನಿಲವು) -- ಬಾಕಿ] 

ನಿಲಯ, ನಿಳಯ (ನಾ). ೧. ಮನೆ; ಬೀಡು; ವಾಸಸ್ಯಳ : 
“ಆವಾಸ; , . . ನಿಲಯಃ ಆಲಯಃ ಈ ೩೧ ಮಸೆ” 
(ಹಲಾಯು. ೪೯-೧೩೬) ; ಅಂತಖಿಳಭುವನತಲತಿಲಕ(ವಿಲಾಸ)ವಿಲಸಿತನಿಲ 
ಯನುಂ... ಜಿತಾಖಂಡಭೂಮಂಡಲನುಮಪ್ಪ ಸ್ತಿನಿಂತಸಾಗರಮಹೀ 
ವಲ್ಲಭಂಗೆ (2೨೦ 4ಪ. ೧-೬೧ ನು; ಮನಸಿಜನಾಯಖಧನಿಲಯಂ ಮನಸಿನಜನ 


ನಿಲಯೆಕಾಣು 


ಸಮಗ್ರರಾಜ್ಯಲಕ್ಷ್ಮೀಸದನಂ . . - ಎನೆ ಸೊಗಯಿಸುವುವು ಮನೋ 
ಹರೇಕ್ಷಂನನಂಗಳ್‌ (ಸುಕುಮಾ. ೯-೫೫) ; ಕುಲಕಮಲಖರಕಿರಣಸಾಂಡವ 
ಬಲಕೆ ಶರಣಾಗತಜಲಧಿ ವರನಿಲಯವೆನೆ ರಂಜಿಸಿತು ಗಂಗಾಸುತನ ಶರಶಯನ 
(ಕುನ್ಯಾಭೀ. ೧೦ ಸೂಚನೆ). ೨. [ಜೈ ನ] ಶ್ರಾನಕರು ಆಚರಿಸ 
ಬೇಕಾದ ಹನ್ನೊಂದು ವ್ರತಸ್ಥಿತಕಳು : "ಪ್ರತಿಮೆ' ಪರಾ. 
ನಿಳೆಯ : ೧. “ಭುವನಂ ಸದನಂ ಸಡ್ಮಂ ನಿವಾಸನಾನಸಥಮಾಸ್ಪ ದಂ 
ನಿಳಯಂ . . -ಗೃ ಹೆವಖಟಿಜಂಗ (ನಸ್ತು ಕೋ. ೪೬-೮); ನೆರೆದಿರ್ನರಿರ್ದ 
ಕೃ: ame ಚಿನ ದೇಂ ಕನಕಪದ್ಮಿನೀನಿಳ [ಸಾಣಾಂ. ಲ]ಯಮೆನ್ನ 
ಅೀಲಾಸೆರಂ (ಆ೭ಪು. ೪-೮);  ನಿಳೆಯಕ್ಕೋರೊಂದು ಕೇಳೀವನಮಂ 
ನಮ ತಕಾಸಾರಮಂಂಂ ವಾಟಿಮುಂಂ (ಜಗವಿ. ೯-೯೬) ; ಇಳಿದು ರಥವನು 
panna ನಿಳಯವನು ಹೊಕ್ಕನು. (ಕುನ್ಯಾಆ. ೭-೮೩) ; ಬಳಿಕ 
ಪಸಿದು ಪಾರ್ನರ ಬೀದಿಯೊಳೊಂದು ನಿಳೆಯನ ಸೊಕ್ಕು (ಹದಿಬ. ೨-೩೬). 
೨. "ನಿಕಾದಶನಿಳಯ' ಪರಾ. [ಸಂ] 
ನಿಲಯಕಾಣು (ಕ್ರಿ). ಆಶ್ರಯವನ್ನು ಪಡೆ; ನೆಲೆಗಾಣು : 
ಬಲುಕಾಲಗಳಿಂದ ನಿಲಯ ಕಾಣದೆ ನಿನ್ನ ಚಲುವ ಚರಣದ್ವಂದ್ವನೆಳಲ 
ನಾಶ್ರೈೈಸಿದೆ (ವಿದಾಕೃ. ೨೬-೧). [ನಿಲಯ 4 ಕಾಣು (ಕಾಣ್‌) 
ನಿಲಯನಕ್ರೀಡೆ(ನಾ). ಅವಿತುಕೊಳ್ಳು' 'ವಆಟ ಕಣ್ಣು! ಮುಚ್ಚಾ! ಲೆ 
ಯಾಟ : ಚಂದದಿಂದಲಿ ನಿಲಯನ ಡೆಯ. ಸೌಡರೆರಾಡಿನರು 
(ಪ್ರಸಭಾ. ೫೪-೧). [ಸೆಂ ನಿಲಾಯನಕ್ರೀಡಾ] 
ನಿಲಯ್ಕೆಕನೃತ್ತಿ (ನಾ). ಮನೆಯಲ್ಲಿಯೇ ಇರತಕ್ಕವನು; ಏಕಾಂತ 
ವಾಸಪ್ರಿಯ : ಕುಲಜಾತಿದೇಶನಿಶದಂ ವಿನಯೋಪಚಾರಂ ನಿಲಯೈಕ 
ವೃತ್ತಿ [ಕೃತಿಬಿಂಬಿತ ಸತ್ತ ಸಾರಂ] (ಕವಿರಾ. ೩-೨೨೬). [ಸಂ] 
ನಿಲನರ, ನೆಲವರ, (ನಾ). ನಿಜ; ಸತ್ಯ; ಯಥಾರ್ಥ : ನಿಲವರ 
ಪೇಳು ಎನ್ನಾಮಲ ಮನಸಿಗೆಯಿಂದು ಬಲುಧಾನಂತಿಬಟ್ಟಿರು ಸಲುವದೆ' 
ಗೆತಿಮಾರ್ಗ (ನೋಕ್ಷದೀ. ನೆಲವರೈ' : ಟೀಪುಸುಲ್ತಾನರು 
. ನಾನಾಪ್ರಕಾರ ನಿರುದ್ಧಮಾಡುವ ಮತಲಪ್ಪಿ ನಲ್ಲಿ ಇದ್ದಾರೆ 
ಎಂಬ ಸಮಾಚಾರ 'ಮಹಾರಾಜರನರು ಕೇಳಿದರಿಂದ, ಅದನ್ನು ನೆಲನೆರ 
ತಿಳಿಯಬೇಕೆಂಬದಾಗಿ ಒಂದು ಜೋಡಿಹರಿಕಾರರನ್ನು ಶ್ರೀರಂಗಸಟ್ಟ ಣಕ್ಕೆ 
ಕಳುಹಿದಲ್ಲಿ (ಉಜೇಂದ್ರ. ೧೦೨). 
[ದೇ.॥ ತನಿ. ನಿಲವರ, ನಿಲೈವರ ; ತೆಲು. ನಿಲನರ, ನಿಲುವರ, ನಿಲ್ವರ] 
ನಿಲವು, ನಿಲ, ನಿಲ್ಲು, ನಿಲುವ್ಣು (ನಾ). ೧. ನಿಂತಿರುವಿಕೆ; ನಿಂತು 
ಕೊಳ್ಳು ವಿಕೆ : “ನಲನೆನೆ ನಿಲೈೆಯೊಳ್‌? (ಕರ್ಣಾನಿ. ೫೮) ; ಅವನಾದ 
FE ನಾನಪ್ಸೆನು ಅನ ನಿಂದ ನಿಲನ ನಿಲುವೆನು (ಸಿದ್ದವ. ಕ. 
೧೮೮-೬೨೯); ಸದಮಲಾಭರಣ ಮುಸುಕಿದ ನೆಯ ವಿಳಾಸ ಮುಸುಕಿದ 
ನಿಲವು ನೋಹನಂ. ಮುಸುಕಿದಾಳಾರವೆಸೆನಬಲೆಯರು. ಕಣ್ಣೆ ಸೆದರು 
(ಹಚಕಾ.೪-೩೪); ದುರಾತ್ಮನ ನಿಲವ ತೆಗೆತೆಗೆಯೆನುತ ಚಾಪನನಿಳುಹಿದನು 
ರಥದೊಳಗೆ ಗಂಗಾಸೂನು ನಹಿಲದಲಿ (ಕುವ್ಯಾಭೀ. ೧೦-೩); ಗತಿಗೆ ಗತಿ 
ಮುಂಚುವುದು ನಿಲವಿನ ಗತಿಗೆ ನಿಲುವುದು ಮುರಿಯೆ ಮುರಿವುದು. . . 
ಆತುಳಮಾಯಾಮಹಿಮ ಮಾರೀಚಪ್ರ ತಾಸಮೃಗ (ತೊರ. 8-೮-೪೪). 
೨. ನೆಲಸುವಿಕೆ; ತಂಗುವಿಕೆ: ನೇತ್ರದ ಬಗೆ ಮನಡೊಳ್‌ 
ತನ್ಮನಂ ಬುದ್ಧಿಯೊಳ್‌' ಬುದ್ಧಿ ನಿತಾಂತಂ ಚಿತ್ತದೊಳ್‌ ಚಿತ್ತದ ನಿಲವ 
ದಹಂಕಾರಣೊರ್‌ ಸಂದಹಂಕಾರನಿಯೋಗಂ ಜೀನನೊಳ್‌ ಜೀವನೆ ಪರಮ 
ನೊಳಾಳ್ಗಿ ಫಕಕಿನನಿಂ ನಿಲ್ವಿನಂ. .. ಸಾಲ್ವನಿರ್ದಂ ಮುನೀಂದ್ರಂ 
(ಶಬಕಂ, ೨-೧೦೧). ೩. ನೆಲೆ ; ನಿವಾಸ; ಸ್ಥಳ: : “ಸಂಸ್ಕಾನಂ, 
ಸನ್ನಿ ನೇಶಃ ಈ ೨ ನಿಲವು? (ಹಲಾಯು. ೧೨೮-೯೩) ; ಆನತನೆಲ್ಲದಂಗೆ 
ಸರುಳಂ ನಿಲವಿಲ್ಲ ನಿಜಾನ್ವಃ ಯಾಗತಸ್ಥಾ | ನದೊಳಾನತಂಗೆ ಭಯವಿಲ್ಲ 


೬೧-೫). 


೪೭೧೭ 


0 


5 


ನಿಲವು 


(ಸಂರಾಮಾ, ೧೧-೩೭) ; ಒಂದೆಡೆಯೊಳುಂ ತನಗೆ ನಿಲನಿಲ್ಲದತಿವೇಗದಿಂದೆ. 
ನಿರತಂ ಪ್ರಬಲವಾಗಿ ಬೀಸುವ ಗಾಳಿ (ಜೈಮಿಭಾ. ೮-೨). ೪. ಇರು 
ನಿಕೆ; ಸ್ಥಿತಿ; ಅವಸ್ಥೆ : ಭಾವದ ಮಣಿಯ ಬ ಬ್ರಹ್ಮವಾಗಿಪ್ಪ ಚಿನ್ನಮಲ್ಲಿ 
ಕಾರ್ಜುನನ ನಿಲನನಾರೂ ಅಜಿಕಿಯಬಾರದು . (ಮಹಾದೇ. ಬ. ಹಹ 
ಯೋಗಿಪ್ರ ವರನ ನಿಲವೀಯದಾರ್ಗೆ ಸೆರ್ಚಿದ ನಲವಂ (ನರ್ಧಪು. ೧೫-೬೩); 
ಕಿಚ್ಚನುರಿಗೋಲಲ್ಲಿ ಬಚ್ಚಿ ಟ್ಟಿ ಂತಿರಬೇಕು ಅಚ್ಚಳಿದು ಐಕ್ಯಸ್ಥಲವಾದ 
ಶರಣಂಗೆ ನಿಚ್ಚ ಟಿದ ನಿಲವು (ಸರ್ವಜ್ಞ. ೧೫೨) ; ಹಿತನು ರತ್ನಾಕರ ಲಕ್ಷ್ಮಿ 
ಸಹೋದರಿ ಅದರು ಶಂಖದ ನಿಲವು ಭಿಕ್ಷೆಯೊಳೂಳುವುದು (ಇಂಚಾಸ. 
೪೯-೩೩). ೫. ಉಳಿದುದು; ಉಳಿತಾಯ; ಶಿಲ್ಕು: ಕುಳ್ಳಿರ್ದು ತನ್ನ 
ಲೆಕ್ಕಂಗಳಂ ಕೇಳುತಿರೆ. ಒಳ್ಳಿ ತೆನೆ ಗಣಕರ್ಕಳೆಲ್ಲರುಂ ನೋಡುತಿರೆ ಆಯ 
ದೊಳು ಬೀಯನುಂ ಕಳೆದು ನಿಲನಂ ಕಂಡು . .. ಮನಂಗೊಂಡು 


(ಬಸರ. ೫-೭೫) ೬. ಆಕಾರ ; ಸ್ವರೂಪ : ಕಾಣಬಾರದ ಕಾಯ 
ನೋಡಬಾರದ ತೇಜ ಉಪವಿಂಸಬಾರದ ನಿಲವು (ಅನಚಂ. 
೨೦೭೨೯೩೩); ಈ ಸುಕುಮಾರತೆಯಿರಾ ನಿಲವು... ಈ ಸುಖದೊಳ್‌ 


ತಪಮಿದೆಂತಂ ಬಂದುದು ಮಂಗ್ಗೆ (ಗಿರಿಕ. ೯-೧೦೦); ಅದೆ ಶಿಖಾಳಿಯ 
ನುಗುಳ್ವ ಸರಳಿನ ಹೊದಅ ಹೋರಟಿ ನೋಡಿ ಮೂರುತಿಯದೆ ಜಗದ್ದ್ಯಾಸ 
ಕನ ನಿಲನಿನ ನಿಗರದವೊಲೆಂದ (ತೊರರಾ. ೩-೩೬-೩೩). ೭. ರೀತಿ; ಸ್ವಭಾವ: 
ಸನಿವಾತುಗಳ ಸೋನೆಯ ಸೊಗಸುಕಾಲರು ನಿಂದ ನಿಲನನು ಕರ್ಣ 
ನೋಡು (ಕುನ್ಯಾದ್ರೋ. ಮೌನದಾಭರಣವು ಜಗಡೊಳ 
ಮೂಲ್ಮನು ಪೆಣ್ಣಳಿಗಿದು ಕಡುಚೆಲುವು. ಆದರು ಅನರಿದನಿಡುವುದಸೂರ್ನವು 
ಜೋದ್ಯವು ಸತಿಯರ ನಿಲವು (ಇಂಚಾಸ. ೨೦೨-೯೬). ೮. ಘನತೆ; 
ಮಹತಿ; ಔನ್ನತ್ಯ: ಮಹಾದೇವಿಯಕ್ಕಗಳ ನಿಲವ ಬಸವಣ್ಣನ ಕೃಪೆ 
ಯಿಂ0ದಲಜತಿದೆನಯ್ಯ (ಮುಡಿಮಾ. ೧೫-೧೮); ಹರನನೊಂದಿನವಾದಡಂ ತಾಂ 
ಧರಿಸಲಾಅದ ಮಾನಸೋತ್ತ ಮಗಿರಿಯ ನಿಲವೆನಿತೀಶ್ವರಂ ತನ್ನುವನಗಲಿ 
ಪೋದ ಸುರಪಕೀಲದ ಧೈರ್ಯವೆನಿತು (ಬಸಪು. ೧೯-೨೯); ಪಡೆವೊಡೀ 
ಪರಿ ಬೇಹ ಮಕ್ಕಳ ಪಡೆದು ಸರಿಣಮಿಸುವುದು ತಪದಲಿ ನಡೆವುದೀ. ಪರಿ 
ನಿಜಸಮಾಧಿಯ ನಿಲವ ನಿಲುಕಂವುದು (ಪ್ರಭುಲೀ. ೬-೪೧); ಈ 
ಮುನುಷ್ಯತ್ವವೇ ಅವನಿಗೂ ನಮಗೂ ಇರುವ ಸ್ನೇಹಸಂಬಂಧದ ಗಂಟು 
ಅವನ ಬಾಳು ನಮ್ಮ ನಿಲನಿಗೆ ಎಟಿಕುವಂತೆ ಮಾಡುವ ಆಕರ್ಷಣೆ 
(ರಾನಾನೆ. ೧೦೬), ೯. ಅಭಿಪ್ರಾಯ; ಮತ; ನಿಟ್ಟು: ಶಿಕ್ಷಣ 
ಸಂಬಂಧವಾಗಿ ಮ ನಿಲನನ್ನೂ ಸಮಾಜಶಾಸ್ತ್ರ 
ಭಾವನೆಯ ನಿಲನನ್ನೂ . - . ಆತನು ಸ್ಪಷ್ಟವಾಗಿ ರೂಪಿಸಿದನು. 
(ಕ್ರಿಯಾಶಿ, ೩೬); ಸೆಂ ಒಂದೆಡೆ ಸೇರಲಿ ಬೇರೊಂದು ನಿಂನಿಗೆ ಬರಲಿ 
(ಇಂಚಾಸ, ೧೫೬-೬೭). ೧೦. ಉದ್ದ; ನೀಳ; ಎತ್ತರ: ನಿಲವ 
ನೋಡವನಂಜನಾದ್ರಿಯ. ಕಲವಿಗೊಮ್ನೊಳ ವಿಂಿಗಿಲು. (ತೊರರಾ, 
೬-೮-೪) ; ತೋಳ ಸುಮಾರು ಎರ್ಡುನರೆ ಫೂಟ ನಿಲವಾಗಿಯೂ. 
ಮೂರೂವರೆ ಫೂಟಿ ನಿಡಿದಾಗಿಯ ಇರುತ್ತದೆ (ಸುಂಬಯಿ, ೫-೨೫೨), 
೧೧. ದೃಢತೆ: ಧರೆಗೆಲ್ಲಂ ತನ್ನ ಬಾಹಾಬಳದ ನೆಜವು ತನ್ನಣ್ಮು ತನ್ನುಗ್ರ 
ತೇಜಸ್ಸು ರಿತಂ ತನ್ನಾ ರ್ಸ್ಟು ತನ್ನೊ! ನ್ನ್ನುಃ ೯ಡಿಯ ನಿಲವು ತನ್ನೂ ಚಿ ರ್ಸ್ಲಿತಖ್ಯಾತಿ 
ಯೊಳ್ಬ ತೆ ರಿಯಾಗುತಿರ್ಸ್ಟಿನಂ ಕಸ (ಎಕ, ೪11, ೮ರ. ೧೨೪-೧೮; 
1077). ‘0೨. ಬಾಗಿಲು, ತೊಲೆ ಮುಂತಾದುವುಗಳಿಗೆ ಆಧಾರ 
ವಾಗಿ ನಿಲ್ಲಿಸುವ ಮರದ ಚೌಕಟ್ಟು : ಹರಿನೀಲದ ಸಳುಕಿನ ನೆಲ 
ನಿಂಗದಿರ್ನರಲ ಮಿಸುಪ ನೇದಿಕೆ ಸನಳದ ನಿಲನರುಣಮಣಿಯ ಕೆಲಸದ 
ಬೋದಿಗೆ ಒಪ್ಪಿದುದು (ಜಯಕಾ. ೮-೩); ರಂಗೈಯ್ನ್ನಾ 
ಗುಡಿಯಾ ಜಾಗಿಲಗೆ ನಿಲವಾಡೊ ರಂಗೈೈಯ್ಲು ಗುಡಿಯಾ ಬಾಗಿಲಗೆ 
ಕದವಾಡೋ (ಹುಟ್ಟಿಹ. ೫೦) ; ನೆಕ್ಲುಜೋವ್‌' ಟೋಪಿಯನ್ನು ಕೈಗೆ 


೧೬-೨೪); 


ನಿಲವು 


ತೆಗೆದುಕೊಂಡು ತಗ್ಗು ನಿಲನಿನ ಮೂಲಕ ಹಾದು ಹೋಗುವ ಸಲುವಾಗಿ 
ಬಾಗಿ. . . ಗುಡಿಸಲನ್ನು ಪ್ರನೇಶಿಸಿದನು (ಪುನರು, ೨೭೪). ೧೩. ಠೀವಿ; 
ಗತ್ತು : ದಂಡಾಯಂಧದ ನಿಲವಿನಲಿ ಸುಭಟಿರ ದಾಯಗೆಡಿಸಿದನೊಂದು 
ನಿಮಿಷನೊಳೊರಸಿದನು. ಬಲನ (ಕುನ್ಯಾದ್ರೋ,೧೬-೮), ೧೪. ವಿಶ್ರಾಂತಿ; 
ಬಿಡುವು: (೪). ೧೫. ಮಲ್ಲಯುದ್ಧದ ಒಂದು ವರಸೆ. 
ಸಟ್ಟು : ನಿಲನಂ ನಿಲನಳನಳನಂ ಗೆಲೆ ಗೆಲಲರಿದಾಯ್ತೂ ತನ್ಮೊಳೊರ್ನರ 
ನೊರ್ನರ್‌ (ಜಸವಿ, ೯-೭೬), ೧೬, [ಛಂದ] ಸದ್ಯವನ್ನು ಹೇಳು 
ವಾಗ ಮಧ್ಯೆ ಕೊಡುವ ವಿರಾಮ, ನಿಲುಗಡೆ : ಶತಮಖೇಂದು 
ರವಿತೋಯಮುಮಾಗಲ್‌" ಯತಿಪದಂ ಲವು ದಂತಿಯೊಳಕ್ಕು ೦ 
(ಛಂದೋಂಬು, ೨-೧೩೨), ೧೭. [ನಾಟ್ಯ] ಭಂಗಿ; ಪ್ರಕಾರ; ರೀತಿ: 
ಒರ್ಮೆಯೆ ನಿಲವುಗಳನಿತುಮನೊರ್ಮೆಯೆ ಪದಗತಿಗಳನಿತುಮಂ ವಿಕ್ರಿಯೆ 
ಯಿಂದೊರ್ಮೆಯೆ . , , ಹರಿ ಮೆಜಕಿದಂ (ಚಂದ್ರಪು. ೧೨-೧೮೬); 
ನಿಲನಿವು ಗತಿಗಳಿವಾಸನಕುಲನಿವು. ಚಾರಿಗಳಿವೆಂದು ತಾನಭಿನಯಿಸು 
ತ್ತೊ ಲವಿಂದೆ ಭದ್ರಚಂಡಂ ಸಲವಂದದೆ. ನೃಪಸುತಂಗೆ ತೋಟ 
ತ್ರಿರ್ದಂ (ಕುಸುಮಾ, ನಿಲವಿನ ಭಂಗಿ ಸುರೇಖನವಿಲಸಿತ 
ಮುಂದಿಟ್ಟ ಹಸ್ತ ಗತಿಸಂಗತಿಗಳ್‌ ಸಲೆ ಸೊಗಯಿಸೆ ರಸಭಾವಂ ನಲನಿಂ 
ನರ್ತಿಸುತುಮಿರ್ದರಮರಾಂಗನೆಯರ್‌ (ಶಾಂತೀಶ್ವ. ೧೪-೭೨). ನಿಲ; 
೫, ನೆರೆವರಿ ನರಾಡ ಕಡಮಸನರಿ ವಂಚನೆ ನೆಟ್ಟಿ ಲಂಚ ಹೊರನಿಲ 
ಹಸ್ತಾ ಂತರಸಂಜಾಯಿತ ನಿಲಗಳ ಪರಿನಿಡಿಯಂ ನಿಲಿಸಿ ಸೀಮೆಯಂ. 
ರೈಕಿಸಿದಂ (ಕೆಳನೈ. ೭-೨೯); ನಿಲವಿಲ್ಲದೆ ಹಲದಿಂದ ಹೊಲದ ಉಕ್ಳೈ, ನಿಲ 
ನೋಡಿ ಸಂಸಾರ (ಗಾಡಿ). ೧೮. ಎತ್ತರವನ್ನು ಅಳೆಯುವ ಒಂದು 
ಸಾಧನ; ಅಳತೆಗೋಲು : ಒಂದು ಮೂಲೆಯಲ್ಲಿ ಖೈದಿಗಳ ಎತ್ತರ 
ವನ್ನ ಳೆಯಂವ ಸೆಲುವಾಗಿ ಕಪ್ಪು ನಿಲವೊಂದನ್ಸಿಟ್ಟಿದ್ದರು (ಪುನರು. ೨೩೭). 
ಸಿಲ್ಲು : ೧೨. ನಾಲ್ಕುದಿಕ್ಕುಗಳಲ್ಲಿಯೂ ಪಚ್ಚಿ ಗಳಿಂ ನಿರ್ಮಿತಂಗಳಾದ 
ಓಲುಗಳಿಂದಲು (ಸೌಗಂಧಿ. ೧೦೫-೭); ಆಧಾರವು ನದಿಯ ಎರಡು 
ದಂಡೆಗಳಲ್ಲಿರುವ ಮರದ ಬುಡಗಳೋ ಗಟ್ಟಿಯಾದ ಇನ್ನಿತರ 
ನಿಲುಗಳೋ ಇರಬಹುದು. (ಬಾಲಸ್ರ. 1, ೧೭೪). ನಿಲುವು : 
೪. ದರ್ಪಣದೊಳೆಸೆನ ಸ್ರ ತಿಬಿಂಬದಂತಾಗಸಡೊಳಿರ್ಸ ಸುರಚಾಪದಿರ 
ವೆಂತಂತೆ. ದಗ್ಗಪಟ ತೋರ್ಪಂತೆ ಘನಮರೀಚಿಯ ಜಲದ ನಿಲುವಿನಂತೆ 

೬ ಮೆಜಕಿದು ಕಂದರ್ಪನಂ ಸುಟ್ಟಿ ತುಳನಿರ್ಮಾಯನಲ್ಲಮಪ್ರಭುರಾಯ 
ಸಲಹೆನ್ಮುನು (ಚೆಬಪು. ೧-೧೧) ; ಸತ್ಯದ ಸಾರದಂತೆ ನಿತ್ಯತೆಯ ನಲು 
[ಸಾಳಾಂ.ಲ] ವಿನಂತೆ , ಒಪ್ಪು ತಿರ್ದೆಂ. (ಶಬಶಂ, ೧-೮೧ ನ), 
೬. ಜೀವನದ ನೋನನ್ನೆಲ್ಲ ಅನುಭವಿಸಿ ಇರುವಿಕೆಯ ಮೂಲವನ್ನೇ ಕೆದಕಿ 
ನೋಡಲು ಸ್ರಯತ್ನಿಸುನಂತಿದೆ ಕತೆಯ ನಿಲುವು (ಹೊಸಕಿ. ೨೯೪). ೭, 
ಲುಕಾಸ್ಯನ ಮುಖವೂ ನಿಲುವೂ ಗಂಭೀರವಾಗಿದ್ದುವು (ಮಲೆನಾ. ೨೦೪). 
೮, ಚೆನ್ನಮಲ್ಲಿಕಾರ್ಜುನನ ಧ್ಯಾನ ಮನನ ನಿದಿಧ್ಯಾಸವೇ ಅಕ್ಕನ ಆನಂದ. 
ಮುತ್ತೆ ಚೆನ್ನ ಮಲ್ಲಿಕಾರ್ಜುನನ ನಿಲುವನು ಯಾರೂ ಅರಿಯಲಾಗದು 
ಎಂದು ಹೇಳುತ್ತಾಳೆ (ಕರ್ನಾಕ, ೭೬); ಈ ವಚನಗಳು ಅಲ್ಲಮ ಏರಿ ನಿಂತ 
ನಿಲುವನ್ನು, ಆ ನಿಲುವನ್ನು ಮುಟ್ಟಲು * ೬ ೬ ಜೀನನದ ಆದಿಭಾಗದಲ್ಲಿ 
ಪಟ್ಟ ಶ್ರಮನನ್ನೂ ಕನ್ನಡಿಸುತ್ತನೆ (ಶೂನ್ಯಕು. ೮೧), ₹, ಅನನ 
ಹೇಳಿಕೆಯಲ್ಲಿ ಏಕರೂಪದ ಬಚಿತತೆಯಿಲ್ಲ, ಸ್ಪಸ್ಟನಾದ ನಿಲುನಿಲ್ಲ 
(ದ್ರಾನಿನಿ, ೨೧೫); ನಾನು ಅನರ ನಿಲುವಿಗೆ ಮರುಳಾದೆ (ದೀಸದ. ೧೯೭). 
೧೦. ಹುಲಿಗಳ ನಿಲುವು ಸಾಧಾರಣವಾಗಿ ಎರಡುಎರಡುವರೆ ಮೊಳ 
ಇರುತ್ತದೆ (ಮುಂಬಯಿ, ೪-೩೫); ಅಡುಗೆಮನೆಗಳಲ್ಲಿ ಅಡುಗೆ ಮಾಡುವ 
ವರ ನಿಲುವಿಗೆ ಸರಿಯಾದ ಎತ್ತರದಲ್ಲಿ ಒಲೆ. , , ಇತ್ಯಾದಿ ಸೌಕರ್ಯ 
ಗಳಿರುತ್ತವೆ (ಅಡುಸಾ. ೨೬), ೧೨. ಚಲುವಾಂಬೇಶ್ವರ ದೇವಸ್ಥಾನಕ್ಕೆ 


೬-೬೨); 


೪೭೧೮ 


30 


35 


40 


45 


ನಿಲಹ 


ಚಾಮಪ್ಪಾ ಜೀಯವರಿಂದ ಹಿತ್ತಾಳೆ ಚೌಕಟ್ಟು ಗುಚ್ಬೀ ಕದ ಸಹಿತವಾಗಿ 
ಮಾಡಿಶಿ ಪಪ್ಪಿ ಶಿದ ನಿಲುವಿನ ಸೇವಾರ್ಥ (ಎಕ.೫1೪, ಚಾನುಗಾ, ೨೦೬-೩; 
1868), ೧೩. ಅನನ ಉಡಿಗೆ ತೊಡಿಗೆಗಳು, ನಿಲುವು ಶ್ರೀಮುಂತರದಾಗಿ 
ದವು (ಯೋಧರು. ೫); ಮೂರ್ತಿ ಸಣ್ಣ ದಾದರೂ ನಿಂತ ಆ ನಿಲುವಿನಲ್ಲಿ 
ಒಂದು ತೇಜಸ್ಸಿತ್ತು (ಹೊಸಕ್ತಿ. ೩೩). ೧೫, ನಿಲುವಿನಲಿ ಸ್ವಸ್ಥಾನದಲಿ 
ಕೈಚಳಕದಲ್ಲಿ, . , ಶಸ್ತ್ರಾ ನಳಿಯ ಸಾಂಗೋಪಾಂಗಶ್ರ ಮನನು ತೋಲ 
ದನು ಪಾರ್ಥ (ಕುನ್ಯಾಅ. ೬-೪೧.). ೧೯, ಎಡೆ; ಅವಕಾಶ; ಆಸ್ಪದ : 
ಭೀಷ್ಮನು . . . ಪರಶುರಾಮನ ಮೇಲೆ ನಿಲುವಿಲ್ಲಡೆ ಬಾಣಗಳನ್ನು 
ಬಿಟ್ಟಿನು (ಛೀಷ್ಮಚ. ೨೪). ೨೦, ನೇರವಾಗಿರುವಿಕೆ; ನೆಟ್ಟಿಗಿರುವಿಕೆ: 
ವ್ಯಸನ ಇರುವನರಿಗೆ ಹಸುವಿನ ಹಾಲು ಸಕ್ಕರೆಯಲ್ಲಿ ಎಂಟು ದಿನ ಕೊಳ್ಳಲು 
ನೃಸನ ಉಂಟಾಗದು. ನಿಲುವಿಗೆ ಜೇನುತುಪ್ಪ ದಲ್ಲಿ ಕೊಡಲು ನಿಲುವು 
ಸ್ತಂಭನ (ಎನ್ಕಿವಿ. ೪೨). 
ನಿಲನಿನ ಸೂಡು- ನೆಟ್ಟಿಗೆ ಉರಿಯುತ್ತಿರುವ ಜ್ವಾಲೆ ; ಏರಿಳಿತ 

ಗಳಿಲ್ಲದ ಒಂದೇ ಸಮವಾದ ಉರಿ : ಆಸನದಿಂ ಬಾಯಿಂ ಸೊಯಾ 
ಸಾಸನೆ ಮೆಣಸುಪ್ಪು ಕೂಡೆ ನಿಲವಿನ ಸೂಡಿಂ ಲೇಸಾಗಿ ಬೆಂದ 
ಬಾಡಂ 'ಬಾಸಣಿಸಿಟ್ಟಿ ದನೆಯಂಮೃ ತಮತಿಗಟ್ಟಿ ಸಿದೆಂ (ಯಶೋಚ. ೩-೭೦). 
ನಿಲುವು ಬೀಳು ಇ ಎತ್ತರವಾಗಿ ಬೆಳೆದ ಪೈರಿನ ಮಧ್ಯೆ 
ನುಗ್ಗು,--ಪ್ರನೇಶಿಸು : ತುಡುಗ ಆವು ಗಪಗಪ ತಿಂದು, ಹೊಲ 
ಕಾಯಂನನರ ಸುಳಿವು ಕಂಡ ಕೂಡಲೆ ಜೋಳದ ನಿಲುವು ಬಿದ್ದು ಓಡ 
ಹೋಯಿತು (ಮುಂಬಯಿ. ೩-೨೨). 
[ದೇ.॥ ತಮಿ. ನಿಲುವೈ ; ಮಲ. ನಿಲವು, ನಿಲ; ತುಳು. ನಿಲುವು, 
ನಿಲಾವು, ನಿಲೆವು ; ತೆಲು. ನಲವ, ನಿಲುವ, ನಿಲುವು, ನಿಲ್ವ] 

ಸಿಲವುಗನ್ನ ಡಿ, ನಿಲುಗನ್ನಡಿ, ನಿಲುವುಗನ್ನಡಿ (ನಾ). ನಿಂತು 
ಇಡೀ ದೇಹವನ್ನು ನೋಡಿಕೊಳ್ಳುವುದಕ್ಕೆ ಅನುಕೂಲವಾ 
ಉದ್ದನೆಯ ಕನ್ನಡಿ; ದೊಡ್ಡ ಕನ್ನಡಿ: ತರುಣಿ ಕೇಳ್ನಿನ್ನಯ 
ನಿವಾಹಸನುಯುಡೊಳಲಂಕರಿಸಿ ನ್ನ ದ ನಿಲವುಗನ್ನ ಡಿಯೊಳೆನ್ನ ಸೌಂದರಿ 
ಯಮಂ ನೋಡಿ ಮೋಹಿಸಿ ಜೀವಕಳೆಯನಾ ಮಾರ್ಪೊಳಸಿನೊಳು ಪುದಿ 
ದೆನು (ಸೌಂದಪು. ೧-೪೭); ಚೆಲುನೆಗೆ ತಕ್ಕ ಸಿಂಗರವ ನಿರ್ಮಿಸಿ ಮುನ 
ದೊಲನಿಂದೆ ನೋಡಿ ದಾದಿಯರು ಉಲುಹಿಂಗೆ ಹರಳುದುಂಬಿದ ರತ್ನ 
ಮಯ ಹೊನ್ನ ನಿಲವುಗನ್ನಡಿಯ ತೋಟದರು (ಮೋಹತ, ೨೩-೫೩). 
ನಿಲುಗನ್ನಡಿ : ಕಾಂತೆಗೆ ನೋಜೆಂದು ತೋರಿಸುವಂತೆ ನಿಲುಗನ್ನ ಡಿಯ 
ತಂದು ನಿಲ್ಲಿಸಲರಿ (ಸೌಗಂಧಿ. ೨೧೨-೨) ; ತುರುಬುಗಳಿಗೆ ಹುವ್ಚುಗಳನ್ನು 
ಮುಡಿಸುವುದಕ್ಕೂ ನಿಲುಗನ್ನಡಿಗಳಿಗೆ. ಮಿರುಗಿಕ್ಳುವುದಳ್ಳೂ ನನ್ನಲ್ಲಿರುವ 
ಕರಕೌಶಲಗಳು. ಮಿಕ್ಕ ಸ್ತ್ರೀಜನಂಗಳಲ್ಲಿರಲಾರವು (ಕೃಪಾವಿ, ೧೬) ; 
ಸಿಲುಗನ್ನಡಿಯೆ. ಎದುರಿನಲ್ಲಿ ನಿಂತುಕೊಂಡು ಕ್ರಾಪು ಬಾಚಿಕೊಳ್ಳುತ್ತಿದ್ದ 
(ಪರಿಣೀ. ೯). ನಿಲುವುಗನ್ನಡಿ : ಎರಡು ದೊಡ್ಡ ನಿಲುವುಗನ್ನಡಿ 
ಗಳನ್ನು ಅಲ್ಲಿ ಗೋಡೆಗೆ ತಂಗಿಸಲಾಗಿತ್ತು (ಹೇನುಂತ. ೪೦೬). 

[ನಿಲವು ಕನ್ನಡಿ] 

ನಿಲವುಗೆಡಿಸು (ಕ್ರಿ). (ಆಲಂ) ಕೀರ್ತಿಯನ್ನು ಕಡಮೆ ಮಾಡು; 
ಹೀಗಳೆ; ಕೀಳುಮಾಡು': ಅಮಲಧರ್ಮಜನ ಕೀರ್ಕಿ ... 
ಮಥನಾಗೇಂದ್ರ ಧರನ ಜಾತೆಯ ನಿಲವುಗೆಡಿಸಿ ನೆಅಕಿ ರಾಜಿಸಿತು (ಜೈಮಿಭಾ. 

[ನಿಲವು -- ಕೆಡಿಸು] 

ನಿಲಹ (ನಾ). ಉಳಿದುದು; ಶೇಷ ; ಬಾಕಿ: ಕಳೆದುಳಿದ ಲೆಕ್ಕಗುತ್ತಿ ಗೆ. 
ಗಳ ನಿಲಹದ ನಣನಿಂಯಡ್ಡವಂತಿಕೆ ನಾನಾಸುಲಿಗೆ ಲಾವಣಿಗೆಯೆಂಬೀ 
ಗಳಬಳಮಂ ನಿಲಿಸಿ ಸುಂಕಮಂ ಬಾಳಿಸಿದಂ (ಕೆಳನೃ. ೭-೩೦). 

[ನಿಲ (-ಇನಿಲವು)---ಹ್ಮ(-ಆ-ಪ್ಮ)] 


೨-೧೨). 


ನಿಲಹಾಸ 


ನಿಲಹಾಸ (ನಾ). ಮಂಕು; ಕಾಂತಿಹೀನತೆ: ನಿಲಹಾಸ [ನಾಣಾಂ. 
ಸೃ|ನಿರಡೆ ಸೋಮಯ್ಯ ನಂ ತಂದಿಲ್ಲಿ ನಿಲಿಸು ದೂಸಳರ ಮೂದಲಿಸು 
(ಸೋನುಚ. ೨-೧೨೦). [-.ಸಂ. ನಿರ್ಹಾಸ] 

ನಿಲಾಭಿ (ನಾ). ಒಂದು ಬಗೆಯ ಗಿಡ: ಮುಡುಬುಶೂಲೆಗೆ :-- 
ಹೊಸತರುತುಂಬಿಯ ನಿಲಾಭಿಯ ಹಣ್ಣಿ ನ ರಸದಲ್ಲಿ ಅರೆದು ಕಟ್ಟು ವುದು 
(ವಿಸೈವಿ. ೧೯೭). [?] 

ನಿಲಿಂಪೈ, ನಿಳಿಂಪ (ನಾ). ಸುರ; ದೇವತೆ: ಉರಗನಿಕಾಯ ದಿಕ್ಟತಿ 
ನಿಕಾಯ ನಿಲಿಂಪನಿಕಾಯ ಮೆಲ್ಲಮಾದರದೊಳೆ ತಮ್ಮತಮ್ಮ ನಿಳಯಕ್ಕಿರ 
ದೊಯ್ದ ಸರೊಲ್ಜು ಕನ್ನೆಯಂ (ಕಾದಂಪೂ. ೧೦೧೪); ನಿಲಿಂಪರ್‌ ಕಾವು 
ಜಿನುತೆ ತುತಿಸುತಿರ್ದರ್‌ (ಅದ್ಭುತ, ೪೮-೨೮), ನಿಳಿಂಪೆ : “ಅಮರಂ 
೬ ೬ ೬ ಸುಮನರ್‌ ಗೀರ್ವಾಣರ್‌ ಸುರರಮೃ ತಾಶರ್‌ ಸಕ್ರತುಭುಜರ್‌ 
ನಿಳಿಂಪರ್‌ ತ್ರಿದಶರ್‌ಗ ಮದಿರೋನ್ಮತ್ತನಿಳಿಂಪ 
ಕಿಂಪುರುಷಕಾಂತಾರಬ್ಬ ಸಂಗೀತನೊಸ್ಪಿ ದುದಲ್ತೈೇ (ಸಂಸಭಾ. ೭-೬೨); 
ಪ್ರ ಮಥರಾನಂದಿಸೆ ನಿಳಿಂಪರು ನಮಿಸಲುಮೆ ಬೆಆಗಾಗುತಿರಲಾ ವಿಮಳ 
ಮೂರ್ತಿಯನಾಗ ಕಾಣುತ (ಬಸಪು. ೧೦-೩೮); ಜಯತು ಜನನದೂರಾ 
ಯೆಂದು ನಿಳಿಂಪಸಂಚಯನೆಯ್ಲಿತು ತಮ್ಮ ನೆಲೆಗೆ 
೧೪-೧೦೨). [Aಂ.] 

ನಿಲಿಂಪನಿಲಯ, ನಿಳಿಂಪನಿಳಯ (ನಾ). ದೇವತೆಗಳ ನಿವಾಸ; 
ಸ್ವರ್ಗ: “ಬರ್ದಿಲಮೆನಲ್‌' ನಿಲಿಂ [ನಾ೫ಂ. ೪೦] ಪನಿಲಯಕ್ಕೆ ನಾಮಂ” 
(ಚತು. ೬೫). ನಿಳಿಂಪನಿಳಯ : 'ಸಲೆ ದೀನಾಂಗನೆಯರ್‌ ನಿಳಿಂಪ 
ನಿಳಯಸ್ರ್ರೋದ್ಭೂ ತಸದ್ವಸ್ತು ಸಂಕುಳದಿಂ ಶೋಧಿಸಿ ತನ್ನ ಗರ್ಭಮಂ... 
ಚೆಲ್ವಿನೊಳೊಂದಿ ಕಂಡರಿಸಿದಂತಾ ಕಾಂತೆ ಕಣ್ಣೊಸ್ಪಿ ದಳ್‌ (ವರ್ಧಮಾ. 
೧೧೨೫೫); ಕಳವಿಂಗೆಬಿಗಿದ ಮನುಜರ ಕಳೇಬರಂಗಳುಮವರ್ಗೆ ಬಸಮ 
ಲ್ಲೆಂತುಂ ಕಳವಿಂಗೆಜಿಗದ ನರರ್ಗಾ ನಿಳಿಂಪನಿಳಯಮಂಮ ಧೀನಮಲ್ಲದು 
ದಲ್ಲಂ (ನೀತಿನುಂ. 11, ೨೪೦). [ನಿಲಿಂಪ + ನಿಲಯ] 

ನಿಲಿಂಪೇಶ (ನಾ). ದೇವತೆಗಳ ಒಡೆಯ; ದೇವೇಂದ್ರ: ಈ 
ನಿಲಿಂಪೇಶನಂ ಹಿಂದಿಕ್ಕಿ ಕೊಂಡ ರುಣೆಗಾನರೆನೆನೌಷಧಿಯಂ (ಚೆಬಪು. 

[ನಿಲಿಂಪ- ಈಶ] 


(ನಸ್ತುಕೋ. ೬-೩೧); 


ಪಾ 
(ಶ್ರೀ ಸಾಲ, 


೨೫-೧೫). 

ನಿಲಿಕು "ನೀಳ್ಳು' ನೋ. 

ನಿಲಿಕೆ "ನಿಲೈೆ' ನೋ. 

ನಿಲಿಗೆ "ನಿಲೈ' ನೋ. 

ನಿಲಿಪು, ನಿಲಪು, ನಿಲುಪು (ಕ್ರಿ). ೧. ಸ್ಥಾಪಿಸು ; ಪ್ರತಿಷ್ಠೆ 
ಗೊಳಿಸು: ಇಂತಿವನರ್ಥಿಯಿಂ ನಿಲಿಪುವೆಂ[ಪಾರಾಂ.ಪೆನೆಂ]ದು. ಮುನಿ 
ಶ್ವರರೇಟುಲಿಂಗಮಂ ತಂದಿರೆ (ಸಮಪ. ೨-೬೨) ; ನಿಲಿಪಿ ಪೂಜಿಸಿ ನೆಲಪಿನ 
ಕಾಲಂ  ಕೊಯ್ಯೂಲಣ್ಮದೇಟಿತ್ತು ಮಿಟಿಕಿಯುತ್ತುಮಿರ್ಪನಂ ಕಂಡು 
(ಧರ್ಮಾನ್ಯು. ೨-೧೨೯). ನಿಲಪು: ೧. ನೀರಗಲ್ಲ ನಿಲಪಿದಕೆ ೫೫೫ 
(ಎಕ. ೫1, ಚಳ್ಳೆ. ೩೯-೩; 1503). ನಿಲಪು: ೨. ಇಡು; 
ಇರಿಸು : ಕಿನ್ನರನ ಮುಂನಿಸನಾ ಪರ್ಬದಿಂಡ0 ತಿಳಿಸಿ ಮನ್ನಿಸುತಲನರ 
ಪದದೊಳು ಚಿತ್ತಮ೦ ನಿಲುಪಿ (ಬಸರ. ೧೧-೨೧೨). ೩. ಶಾಶ್ವತ 
ವಾಗಿರು ; ಸ್ಥಿರವಾಗಿ ನಿಲ್ಲು: ಉಡುಪತಿ ರವಿ ಜಲಧಿ ಧಾತ್ರಿ ನಿಲುಪ 
ನೈನರ[ಲ] (ಇಆ. 201111, ೩೯-೨೭ ; ಸು. 1076). ೪. ತಡೆ ; ನಿಗ್ರ 
ಹಿಸು : ನಿಡಂಸುಯ್ಲೂಂ[ಯ್ಸಂ] ತನ್ನ ನೊತ್ತ ೦ಬರಿಸೆ ನಿಲುಪುತುಂ 
ನೀಳ್ವ ನಲ್ಕೇಶದಿಂದಂ ಕೊಡೆಯುತ್ತು೨ ತೊಂಡೆವಾಯಂ. ಶ್ರಮಜಲ 
ಕಣಮಂ ಮೇಲುದಿಂ ವಾರಿಸುತ್ತು೦. . . ಪಾಣ್ಬೆಯೊರ್ವಳ್‌ ನಿಜಮಣಿ 
ಭನನದ್ವಾರದೊಳ್‌ ಬಂದು ನಿಂದಳ್‌ (ಸೂಕ್ತ್ಮಿಸು. ೮-೧೬೭). 

[ಆನಿಲ್‌---ಪು] 


೪೭೧೯ 


0 


5 


45 


ನಿಲಿಸು 


ನಿಲಿಸು, ನಿಲ್ಲಿಸು (ಕ್ರಿ). ೧. ಸ್ಥಾಪಿಸು ; ಪ್ರತಿಷ್ಠೆ ಗೊಳಿಸು ; 
ವಿಲಸಿತ ರತ್ನನಿರ್ನಿತದಿವ್ಯಪ್ರತಿಮೆಯ ನಿಲಿಸಿದ ಮಯೆನ ಕೀರ್ತಿಸಿದ 
(ನೋಹತ,೨೨-೧೧). ೨. ನಡಿಗೆಯನ್ನು ತಡೆ ; ಗತಿಭಂಗ ಮಾಡು; 
ಚಲಿಸದಂತೆ ಮಾಡು : ಲೀಲೆಯೊಳೆ ಪಿಡಿದು ನಿಲಿಪಂ ಮ್ಯಾಳೇಭನು 
ನೊಂದು ಪೊಯ್ಲಿ ನಿಂದಮೆ ಕಡಿವಂ ತಾಳಂಗಳನುರ್ಚಿಸುವಂ ಶೈಲಶಿಳಾತಳ 
ಮನೆಳನೆಯೊಳ್‌ ನೈೃಪತನೆಯಂ (ಕಾದಂಪೂ, ೪೩೮) ; ನಂತೆ 
ಸಿಲಿಸಲರಿದಪ್ಪ ದು ತೊಜಕಿಯಂತೆ ಪಾಯಲರಿದಪ್ಪು ದು (ಧರ್ಮಾನೃ. 
೪-೧೭೫); ಪುಬ್ಬಿನಲಿ ನಿಲಿಸಿದನು ಪವನಜನುಬ್ಬಟಿಯ ನರ್ಜುನನ ವಿಕೃತಿಯ 
ನಿಬ್ಬರಾಲಾಪವನು ಧರ್ಮರಹಸ್ಯುನಿಷ್ಮೆ ಯಲಿ (ಕುಪ್ಯುಸ, ೧೪-೭೬). 
೩. ಭದ್ರಗೊಳಿಸು; ಭದ್ರವಾಗಿಸು : ಬನ್ನಿಯೂರ ಕೆಜಿಯ 0. 
ನುನ್ನರ್ದ್ವರಸುಗಳ್‌ ಪಲವು ಸೂರ ಕಟ್ಟಿ ಸಿಯಂಂ ನಿಲಿಸಲಾರ್ತರಿಲ್ಲ 
(ನೈಆರಿ. ೧೯೩೦, ೭೬-೪೦ ; 1090). ೪. ಇಲ್ಲದಂತೆ ಮಾಡು; 
ಅಡಗಿಸು : ಪರಸಮಯದ ಗರ್ವಮಂ ಸಲಿಸಿ... ಪರಮ ಸುಖ 
ದಿಂದಿರ್ಪುದು (ಬಸರ. ೪-೫೪) ; ಜಲರುಹದಳಲೋಚನ ಮಮಕಾರದ 
ಲಲನೆಯರುಗಳ ಸಾಲ್ಗೊ ಳಿಸಿ ಗಲಭೆಯ ನಿಲಿಸುವ ಕಟ್ಟ ಗೆಗಾರ್ತಿಯರುಲು 
ಹೆಸೆದುದು ಸಭೆಯೊಳಗೆ (ನೋಹತ. ೪-೫). ೫. ತಂಗುವಂತೆ ಮಾಡು; 
ನೆಲಸುವಂತೆ ಮಾಡು ; ಬಿಡಾರ ಮಾಡಿಸು : ಅತಿಪ್ರತಾಪನಿಳಯ 
ನೆನಪ್ಪು ದೃ ಟಿದೇವನಾಲೋಕನಂಗೈದು ಎಲ್ಲರು ಮನಂಜದಿರೆಂದಭಯ ೦ 
ಗೊಟ್ಟು ಸಂತನಿಸಿ ನಿಲಿಸಿ . . . ಅಧ್ವರಶಾಲೆಯಂ ಪೊಜಮಟ್ಟು 
(ಉದ್ಭಟ. ೪-೬೬ ನ); ಕಾನನಇಂತರನಿಳಯದಲಿ ನಿಲಿಸೆಮ್ಮನೆಂದುದು 
ಸಕಲಮಂನಿನಿಕರ (ಕುಮ್ಕಾಅ. ೧೮-೧೮) ; ಅವರ ಒಂದುಗೂಡಿ ಕೃ ತಾರ್ಥ 
ರಿವರಿನ್ನೈಂದು ಕೌಶಿಕನವರನೂ ದಳಮಂದಿರದಲೇ ನಿಲಿಸಿ ಬಂದರು ಮಿಥುಳೆ 
ಗೊಲನಿನಲಿ (ತೊರರಾ. ೧-೧೨-೨೩). ಹಿ. ಭಿಕ್ಷಾಸ್ವೀಕಾರಕ್ಕಾಗಿ 
ಸ್ವಲ್ಪಕಾಲ ತಂಗುವಂತೆ ಮಾಡು, --ವಿರಮಿಸುವಂತೆ ಮಾಡು: 
ನಾಗಸೇನರುಮೆಂಬ ಚಾರಣರ್ಕಾಂತಾರದ ಚರ್ಯಾಮಾರ್ಗದೊಳ್ಳರ್ಪರಂ 
ತಾನುಂ , ಶ್ರೀೀಮತಿಯಂಂ ಕಂಡು ನಿಲಿ[ನಾಠಾಂ.ಜ೨]ಸಿ ನನವಿಧಪುಣ್ಯ 
ಸಪ್ತ ಗುಣಸಂಪನ್ನರಾಗಿ ಚರಿಗೆಯಂ ಮಾಡಿ (ಚಾವುಂಪು. ೨೪); ಒಂದು 
ದಿವಸಂ ಜಂಘಚಾರಣರ್ಚರಿಗೆಗೆವರೆ ಕುಬೇರಕಾಂತನುಂ ಪ್ರಿಯದತ್ತೆಯಖಂ 
ಇದಿರ್ಗೊಂಡು ನಿಲಿಸುವುದುಂ (ಚಾವುಂಪು. ೬೧). ೭. ಉಳಿಸಿಕೊಳ್ಳು ; 
ಇರುವಂತೆ ಮಾಡು: ಇಂತಪ್ಪ ಪರಾಧಂಗೆಯ್ದೂಂ ತಾನಲ್ಲದವೊಲೆಸೆ 
ವುದೀ ಶುಕನೊಳ್ಳತ್ತಂ ತೊಡರ್ದು ನಿಂದುದಪ್ಪೊಡಿದಂ ತೊಜಿಕಿಯದೆ 
ನಿಲಿಸಲಕ್ಕುಮೇ ಸಾರಿಕೆಯಂ (ಕಾದಂಉ. ೭೧); 'ಕೌಶಿಕಯಾಜ್ಞ ವಲ್ಯ 
ಪ್ರಮುಂಖನಖುನಿಜನರ ನಿಲಿಸಿದನು. ಯತ್ವಿಕ್‌ಪ್ರಪೂತಸ್ಮಳದ ... ಸ್ಮಾನಕೆ 
ದಲಜಸೂನು ಹರುಷದಲಿ (ತೊರರಾ. ೧-೭-೩೭) ; ನಿಷಮಚಿತ್ತ ನನಾತ್ಮ 
ನೊಳು ನಿಲಿಸಿದ ರಾಜಯಷಿಯಲ್ಲೆ ರಾಜನೆ ನೀನು (ಭರಚ, ೨-೬೧). ಲೆ, 
ಇರಿಸು; ಮಡಗು : ಗಾಯಿಕೆಯರನಿರಿಸಿ ನೃಪಾಸ್ಕಾಯಿಂಕೆಯಿಂ 
ಪೊಜಗೆ ದೂತನೊಳಪುಗೆ ನರನೇತ್ರಾಯತಕರರ್‌ ಸಸಂಭ್ರ ಮಮಾಯೆಡೆ 
ಯೊಳ್‌ ತಂದು ನಿಲಿಸಿಯೆಜೆವಿಡಿಸುವುದು ೦ (ಶಾಂತಿಪು. ೩-೩೦); ಶೀತವಾತಾ 
ತಪವರ್ಸಾದಿ ಸರ್ವದ್ವಂದ್ವದೋಸರಹಿತಮಪ್ಪ ದೊಂದು ರತ್ನಶಿಲಾತಲ 
ದೊಳ್‌ ಚಂದ್ರಾಪೀಡದೇವನಂ ನಿಲಿಸಿ (ಕಾದಂಉ. ೬೨೯) ; ಕಿಚ್ಚು ನವಿ 
ರುಡೆಗಳಂ ಕಾನಲ್ಲೆ ನಿಲಿಸಿ ಹುಚ್ಚಿ ನಿಂ ತಪ್ಪೊಪ್ಪೆ ಬಾಯ್ಕೈಗಳಂ ಬಿಗಿದು 
(ಕಾಲೂರ, ೭೬-೧೪೦). ೯. ನೆಲೆಗೊಳ್ಳುವಂತೆ ಮಾಡು ; ಶಾಶ್ವತ 
ಗೊಳಿಸು; ಸ್ಥಿರವಾಗಿರಿಸು : ವಿಹ್ವಳಸಂಸಾರಗುಹಾಗಹ್ವರಮಂ ಪೊಲಿ 
ಮಡಲೈ ಬಗೆಯುುಳ್ಳಾ ತಂ ಪ್ರಹ್ವಸರನಾಗಿ ಪುದು ಜಿಹ್ವಾಗ್ರದೊಳರುಹ 
ನೆಂಬ ಮೂಜಕೃರಮ೦ಂ (ಸುಖ. ೧-೯೬); ಸಂಶುದ್ಧರ್‌ ಸದರ್‌ 
ನಿತಾಂತಂ ಏಿಲಿಸುಗೆ ನಿಜಶ್ರೇಯಂಸಶ್ರೀಯೊಳೆನ್ಮುಂ (ಅನಂಪು. ೧-೨); 


ನಿಲಿಸು 


ಇನ್ನುಂ ಧರಣಿಯೊಳ್ಳೆ ನತ್ತು ಬರಿಸದ ವರ್ತನಂ ನೆಳಕಿವುದದನೆಮ್ಮ ಬಸವಾದಿ 
ಗಳ್‌ ಭಕ್ತಿಯಂ ನಿಲಿಸಲೆಂದು ಕಲ್ಮಾಣದೊಳ್‌' ಬಂದಿರ್ಪರವರೊಡನೆ ಕಳೆ 
(ಪದ್ಮರಾ, ೨-೨೨) ; ನಾರಾಯೆಣ ನಿನ್ನ ನಾಮಾಮೃ ತನನು ನಾಲಿಗೆ 
ಯಲ್ಲಿ ನಿಲಿಸಯ್ಯ (ಪುರಂದ. ೧-೧೬೬ ಪಲ್ಲವಿ). ೧೦. ಪದನಿ, ಸ್ಥಾನ 
ಮುಂತಾದುವಕ್ಕೆ ಕೂರಿಸು : ಅನರಂ ಮಾಂಡಳಿಕ ಸದದೊಳ್ಳಿಲಿಸಿ 
ಚತುಸ್ಸ ಹಸ್ರಮಕುಟಬದ್ಧ ಪರಿವೃತರಂ ಮಾಡಿ  (ಚಾವುಂಪು. ೩೬) 1 
ಧರಣಿಸತಿ ಸಪ್ರಾಣನೇ ಗಜಪುರದ ರಾಜ್ಯಕೆ ನಿಲಿಸುನೆನು ಮೇಣ್‌ ಸುರ 
ರೊಳಗೆ ಸಮ್ಮೇಳನೇ ಕುಂತೀಕುಮಾರಂಗೆ (ಕುನ್ಯಾಕ. ೧೪-೧೨). ೧೧. 
ನಿಲ್ಲುವಂತೆ ಮಾಡು: ಸಿದ್ಧ ರ್ಕಳಾಗಿರ್ಪರೆಮ್ಮಾನಿಲಭಾವಂ ಹಿಂಗೆ 
ಕೈನಲ್ಯದೊಳೆ ನಿಲಿಸಿ ರಸ್ಷಿಕ್ಕೆ ಸೆದ್ಭಾನದಿಂದಂ (ಖನುದ, ೧-೨) ; ಹತ್ತಿರಾ 
ತನ ನಿಲಿಸಿ ಬಟ್ಟಿ ಲಲಿತ್ತು ವೀಳೆಯನನು ಸುಯೋಧನ * ಕೆತ್ತು ಕೊಂಡಿಕೆ 
ನುಡಿಸಿದನು ಕಲಿಕರ್ಣನವನಿಪನ (ಕುವ್ಯಾಡ್ರ್ರೋ. ೧-೧೫) ; ಸಮಸ್ತಸುರ 
ಜನಮುನಿಜನವ್ರಜವ ತಂದು ನಿಲಿಸಿದನಬುಜನಾಭನ ಮುಂದೆ (ಕೊರರಾ. 
೧-೮-೫೫) ; ಹುಚ್ಚಿ ನಿಂ ತಪ್ಪೊಪ್ಪೆ ಬಾಯ್ಕೆ $ಗಳಂ ಬಿಗಿದು ಎಚ್ಚರ 
ನನೊರೆಯುುತಿದೆ ಬಿಸಿಲಲ್ಲಿ ನಿಲಿಸಿ (ಕಾಲೂರ. ೭೬-೧೪೦). ೧೨, ರಚಿಸು; 
ನಿರ್ಮಿಸು ; ಕಟ್ಟು ಸಿ: ಜಲರುಹಬೀಜರಾಜಿಗಳನಾಲಿಸ ಪರ್ಣಕಂಟೀರಕಂ 
ಗಳಂ ನಿಲಿಸುವ . . . ವೃವಸಾಯಮೆಶ್ತಲುಂ: (ಕಾದಂಪೂ. ೨೨೨); 
ಬಲಿದರೊಡ್ಡನು ಮಂಡಳಾಕೃ ತಿಗೊಳಿಸಿ ಕೌರವರಿನರು ಥಟ್ಟಿ ನು ನಿಲಿಸಿ 
ದರು ಚಂದ್ರಾರ್ಥಸದ್ಭ ಶದಲಖಿಳಮೋಹರವ (ಕುವ್ಯಾದ್ರೋ.. ೧-೪೯). 
೧೩. ಕಾಪಾಡು ; ರಕ್ಷಿಸು; ಉಳಿಸು : ಯತ್ನದಿಂ ನಿಜಕರೀರಮಂ 
ನಿಲಿಸವೇಬ್ಬುದಿಂ ದೇನಿಯರ್‌' (ಕಾದಂಉ. ೪೦೫) ; ನೀನೆ: ಸಂತಂ ನಿಲಿಸಿದ 
ನೊಲವಿಂದಂ ವಿರೂಪಾಕ್ಷಲಿಂಗಾ (ಪಂಪಾಶ. ೧೪) ; ಅಖಿಳಜೀವವ್ರಾ ತವನು 
ನಿರ್ಮಿಸುವ ನಿಲಿಸುವ ಘಾತಿಸುವ ಲೀ ಲಾನಿನೋ ದವನಜಕಿವರಾರು (ಸಿಭಾಗ. 
೬-೩-೩೭). ೧೪. ಹಿಂದಕ್ಕೆ ಸರಿಸ್ಕು--ತಳ್ಳು : ತಾಯ ನಿಲಿಸಿಯೆ 
ಪರಶುಗೊಡಲಿಯ ಬಾಯ ಮಸೆವುತ ಬಂದು ಭೂಪನ ದಾಯಿಗರ ಹರೆ 
ಗಡಿದು ಹಿಡಿದನು ಕಾರ್ತವೀರ್ಯಕನ (ಸಂಭಪ. ೨೬-೨೧). ೧೫. ತಡೆ; 
ನಿಗ್ರಹಿಸು; ನಿರೋಧಿಸು : ಶತ್ರು ಬಲನಂತನಾದುದನಲಂದಿಂ 
ಬಬಕ್ಯಂ ಅದರೆ ತಕ್ಕುದಂ ನೆಗಟಕ್ಕಿನೆಂದು ಪಲವುಮುಪಾಯದಿಂ ತಿಳಿಸಿ 
ನಿಲಿಸಿ (ಸಂಚತಂ, ೩೯-೧೯): ನೆಲಸದ ಯೋನಿ ಮುಟ್ಟಿದೆಡೆ ಕಾಣದ 
ಕಾಲಮತತ್ವದೊಳ್‌' ಮನಂ ನಿಲಿಸದ ಭಾವಮಳ್ಳಿ ಸದ ಪುದ್ಧಳಮಿಲ್ಲ 
(ಸುಕುಮಾ. ೫-೩೨) ; ನಿಲಿಸಿರೈ ತಂಗಿಯನು ತನ್ನಯ ಕೊಲೆಗೆ ಮಗನಳಿ 
ವೊಂದು ಸಾಲಜಿ ತನ್ನ ನುಡಿಯೇಕೆ (ಕುಪ್ಯಾಡ್ರೋ. ೬-೧೯); ಮನವ 
ನಿಲಿ[ಜಾಣಾಂ, ಒಲಿ]ಸಿಹೆಸೆಂದು ನುಡಿನ ಅಣ್ಣ ಗಳ ಕಣ್ಣ ಗೆಡಿಸಿ ಬಣ್ಣ ಗುಂದಿಸಿ 
ಬಂಧನಕ್ಕೊಳಗುಮಾಡಿ ಭವದಲ್ಲಿ ಸೆಣಕಿಹಿಡಿದಿರ್ಪೊದು ನೋಡಾ ಮನವು 
(ಅಖಂಡೇ,೨೫೭-೧). ೧೬. ಮುಗಿಸು; ಮುಕ್ತಾಯಮಾಡು ; 
ಪೂರೈಸು: ನಲಿ ಬೇಂಟಿಯನಲ್ಲಿ ಬಳಲಿದ ಬಲಸಮೇತದಿ ಬಂದು ತತ್ಪುರ 
ನಳೆಯದುದ್ಯಾನನನು ಹೊಕ್ಕನು(ನಳಚ,೨-೧೪). ೧೭. ತ್ಯಜಿಸುವಂತೆ 
ಮಾಡು; ಬಿಡಿಸು; ತೊರೆಯಿಸು:ಅಂಗವಿಕಾರದ ಸಂಗವ ನಿಲಿಸಿ ಲಿಂಗನ 
ನಂಗದ ಮೇಲೆ ಸ್ಕಾಪುವ ಮಾಡಿದನೆನ್ನ ಗುರು (ನುಹಾದೇ, ಬ. ೨೩-೪೪); 
ಹನ್ಮುಂ ನಿಲಿಸಿ ಶಿವಭಕ್ತಸಂತತಿಯ ಕಡುಮನದ ಮೈಲಿಗೆಯ ತೊಳೆದ. 
ಮುಡಿನಳತಂಡೆ ಕೊಡು ಮತಿಗೆ ಮಂಗಳವನು (ಚೆಬಪು. ೧-೧೬). ೧೮. 
ಕಳೆ; ಪರಿಹರಿಸು ; ನಿವಾರಿಸು: ನೀರಂ ತೋಣಡಿ ಪಸಿದುದನಾರ 
ಯ್ಯುದೆ ಸೇದೆಯಚಿಕಿದು ನಿಲಿಸದೆ ಪಿರಿದುಂ ಭಾರಮನೇಜಕಿಸಿ ಸಸುವಂ 
ದೂರಾಂತರನೊಯ್ಯದೋನಿ ನೆಗಟ್ವರ್‌ ಜೈನರ್‌ (ಸಮಸ, ೫-೧೨) ; 
ರಾಯಕಟಿಕನ ಬೆದಜಿಕಿಸಿದ ನಾರಾಯಣಾಸ್ತ್ರದ ಬಾಧೆಯನು ಕಮಲಾಯ 
ತಾಂಬಕ ನಿಲಿಸಿ ಸಂತೈಸಿದನು. (ಕುನ್ಯಾದ್ರೋ. ೧೯ ಸೂಚನೆ); ಹರಿಯ 


೪೭.೨೦ 


20 


35 


40 


45 


ನಿಲುಂಬು 


ಕೋಪಜ್ವಾಲೆಗಾ ಶಂಕರ ವಿರಂಚಿಸುರೇ ೦ದ್ರಮುಖ್ಯರು ತರಹರಿಸಲಾರದೆ 
ಮಹೋಗ್ರ ವ. ನಿಲಿಸು ನೀನೆನುತಾ ಸಿರಿಯ ಮರೆಯೊಗಲ್‌ 
(ಅನಂರಾ, ೧-೫-೭೬), ೧೯. ಭಂಗಗೊಳಿಸು; ನಾಶಮಾಡು: 
ಗುರುಸುತನನೊಟ್ಟಿ ಶಲ್ಕನ ಭರವಸನ ನಿಲಿಸಿದನು ಕೃಪನುಬ್ಬರದ 
ಗರ್ವನ ಮುದು ಕೃತನರ್ಮಕನ ನೋಯಿಸಿದ (ಕುನ್ಯಾದ್ರೊ ೬೫-೨೬). 
೨೦. (ಆಲಂ) ಉಡುಗೊರೆಯನ್ನಾಗಿಸು ; ಕಾಣಿಕೆಯನ್ನಾಗಿ 
ಮಾಡು: ರಾಯ ಜನಕನುದಗ್ರ ಹರಚಾನಾಯುಧನಸೊಡ್ಡಿ ದನು ಕಮಲ 
ದಳಾಯತಾಕ್ಷಿಯ ನಿಲಿಸಿದನು ಬರಿಸಿದನು ಭೂಭುಜರ. (ತೊರರಾ, ೧-೧೪ 
ಸೂಚನೆ), ನಿಲ್ಲಿಸು : ೧. ೬೦ ವರಹದ ಭೂನಿಂಯಂನು ಕಂಲು ನೆಟು 
ಫಲಿಸಿ ಕೊಟಿದರಿಂದ ಸೊಸ್ತಿಯಲಿ ಕೆಳುವನು ಕಲುಕಟದು ನಿಲ್ಲಿಸಿ ಆ 
ಹೊಲನ ಮೇರೆಯಲ್ಲಿ ನಿಂದಿರಿಸಿ (ಎಕ, ೪11, ೪ನನೊ, ೧೦೮-೨೩; 
1558), ೯. ಬಳ್ಳದ ಬಾಯಂತೆ ಒಂದೇ ಮುನನ ಮಾಡಿ ನಿಲ್ಲೆಂದು 
ನಿಲ್ಲಿಸಿಯ್ಯಾ (ಬಸವ, ೭೩೫), ೧೬, ಓದುಗಾರಿಕೆ ಪ್ರಾರಂಭವಾಯಿತು. 
“ಶ್ರೀಉಎಂದು ಸಿಗರದ ಗೌಡರು ರಾಗ ಎಳೆದರು. ಗದುಗಿನ ವೀರನಾರಾ 
ಯಣ ಎಂದು ನಿಲ್ಲಿಸಿದರು (ಚೆಂಗಾಳ್ವ. ೨೦), ೨೧. ಬಿಡು; ತೊರೆ; 
ತ್ಯಜಿಸು: ನನ್ನೂರ ಹೊಲೆಯರು ಆಗಾಗ್ಗೆ ' ಬಡಿಯಂವುದನ್ನು ನಲ್ಲಿಸ 
ಅವರದೇ ಆದ ಮಟ್ಟಿ ನಲ್ಲಿ ಹಾಡುತ್ತಾರೆ (ನನ್ನೂರು. ೫೦); ಏನಾದರೂ 
ಆ ನಿರ್ಧಾರವನ್ನು ನಿಲ್ಲಿಸುವುದಿಲ್ಲ (ಚೆಂಗಾಳ್ವ. ೪೮೫). 
[ನಿಲ್‌ -- -ಇಸ್ಟು] 

ನಿಲೀನ (ಗು). ೧. ಚೆನ್ನಾಗಿ ಕೂಡಿಕೊಂಡಿರುವ ; ಸರಿಯಾಗಿ 
ಹೊಂದಿಕೊಂಡಿರುವ : ಅನೆಗಳ ಸಾಲೆಗಳ್‌ ಪರಮಾನಂದಮನೆಯ್ದೆ. 
ಮಾಟ್ಟು ವಖಿಳಜನಕ್ಕಂ ದಾನಸರಿಮೆಳನಿಲೋಭನಿಲೀನಾಳಿಕುಳ ಪ್ರಣಾ 
ದದಿಂ ಮುಖರಂಗಳ್‌ (ಬಾಧಪು. ೧-೧೫೦). ೨. ಚೆನ್ನಾಗಿ ಅಡಗಿರುವ. 

[ಸಂ-] 

ನಿಲ "ನಿಲ್‌' ನೋ. 

ನಿಲ್ಲು "ನಿಲವು' ನೋ. 

ನಿಲುಂಬಿಸು (ಕ್ರ). ಒಟ್ಟುಗೂಡಿಸು ; ರಾಶಿಮಾಡು : ನಂಬುಗೆ 
ವಂತರ ಕರೆದು ನೂತನದ ನಿತಂಬಿನಿಯರು ಬೆಸಸಿದುದಾ ಇಂಬಿನೊಳೆಮಗಜು 
ಹುತ ಬಹುದೆಂದು ನಿಲುಂಬಿಸಿ ಮನ್ನಣೆಯಿತ್ತ (ಭರಚ, 
*ನಿಗುಂಬಿಸು' ಸರಾ. [ನಿಲುಂಬು *--ಇಸ್ಯು] 

ನಿಲುಂಬು, ನಿಲುವು, (ಕ್ರಿ). ೧. ಒಟ್ಟುಗೂಡಿಸು ; ಒಟ್ಟು 
ಸೇರಿಸು : “ನಿಲುಂಬು-- ಪುಂಜೀಕರಣೇ (ಒಟ್ಟು ಗೂಡಿಸು)? (ಶನುಧಾ); 
ಕೋಟಕೋಟ ಪ್ರಜೆಗಳ ತುಂಬಿಗುರುಳ್ಗ ಳೊಳ್‌" ನಿಲುಂಬಿ ಮೆಜಕಿವ. ಚಿನ್ನ 
ಪೂದುಜುಗಲ ರತ್ನ್ಮಕೆನ್ಸ್ನ ಕೆಂಪುಗಳ ಚೆರಕೆನೆಳಗು . * ನಿಂದು 
(ಅನಂಪು, ೧೪-೬೮ ವ); ದಳಗೃ ಹಮ೦ ನಿಯಾವಿಂಪ ಸುಮೌಂಜಿಯ 
ತೀಡುವ ಪುಷ್ಪ ದರ್ಬೆಯಂ ದಳಫಳನುಂ ನಿಲುಂಬುನ ನೃಗಾಜಿನಮಂ 
ಸರಿಮಾಳ್ಪ . . , ಮುಂನೀಂದ್ರರಿನೊಪ್ಪು ಗುಮಾ ತಫೋನನಂ (ಚಂದ್ರಭ್ಯು, 
೧-೧೩೪). ೨. ಗುಂಪುಗೂಡು ; ಒಟ್ಟಾಗು ೭: ನನಿತಾರೂಪದ 
ಕಾನುಕಲ್ಪಲತೆಯೋ . ಲಲನಾಸ್ವರೂಪದತನು ಶ್ರೀ ರೂಪಸನೋ 
ಬರ್ಪುದೆಂಬಿನೆಗಂ ಮೆಲ್ಲನೆ ಬಂದು ಕಾಲ್ಗೆಅಗೆ ಲೀಲಾಲಂಬಿಲಂಬಾಲಕಾಳಿ 
ನಿಲುಂಬಿರ್ದುವು ಚಕ್ರವರ್ತಿಯ ಪದಾಂಭೋಜಂಗಳೊಳ್‌' ಕನ್ನೆಯಾ 
(ಆದಿಪು, ೩-೪೭); ಸಾರಿ ಬರ್ಸ ಭೇರುಂಡಂಗಳಿಂ ನಲಿನ ಪುಲಿಗಳಿಂ 
ನಿಲುಂಬಿದ ಮೊಲಂಗಳಿಂ. . . ಸರ್ನ್ವಪರ್ವತಸಾರ್ವಭೌಮನಖರ್ವಸಂಪದಂ 
ವಿಗೆ ಮೆಜಕಿವುತಿರ್ದುದು ೩. ಮುತ್ತು ; 
ಆನರಿಸು : ತುಂಬಿ ಸರಿನುಳಳೆ ಬಳಸಿ ನಿಲುಂಬಿರೆ ನಿರ್ದಂಡಚಂದ್ರ ಕಚ್ಛ 
ತ್ರಮನಾಲಂಬಿಸಿದುದವನ ಸೇಸೆ ತುಯಿಂಬಿನ ಮಂದಾರಪಾರಿಜಾತಪ್ರಸವಂ 


೩೨-೫). 


(ರಾಜಕೇ, ೧-೧೩೫ ನ). 


ನಿಲುಕಡೆ 


(ಅನಂಪು,೨-೪೩). ೪. ಗೊಂಚಲಾಗು ; ಜೊಂಪೆಯಾಗು : ಕೊಂಬು 
ಕೊಂಬುಗಳೊಳೊಂದೊಂದಣಿಕೊಳ್ಳ ಂದಣಿಸಿ. ನಿಲುಂಬಿದ ರಸಾಲಸನಸ 
'ಕದಳೀಕಪಿತ್ಕ * « ೬ ತಿಂತ್ರಿಣೀಪರಿಪಕ್ವಫಲಂಗಳಂ ತಳೆದು ನಿಂದ ಕುಜ 
ಪ್ರಜಾತಮುಂಂ (ನೃಷವಿ. ೧೧-೪೨ ವ), ೫. ಏರು; ಮೇಲೆ ಬರು: 
ಕಮಳಿನಿ ಘನಮೋಹಂಬಡೆದು ಮುಳುಗಿದಂತೆ ನಿಲುಂಬಿದ ತೆರೆ ಪೊಯ್ಯೆ 
ಮುಳುಗುತುಂ ಮೋಹಿಸುಗುಂ (ರಾಜಕೀ. ೨-೬೮). ೬. ನೆಗೆ; 
ಹಾರು; ಕುಪ್ಪಳಿಸು 2 “ನಿಲುಂಬಿತು ಎ ಕುಪ್ಪ ಉಿಸಿತ್ತು? (ಶಮದ.ಸರಿ.೨). 
೭. ನೆಟ್ಟಿಗೆ ನಿಲ್ಲು; ಮೇಲೇಳು: ಪೂಗೊಯ್ಯ್ವ ಪುಳಿಂದಿ ಪಾಡುವ 
ಸಂಗೀತದಿಂಚರಕ್ಕೆ ಶ್ರುತಿಗುಡುವಂತೆಸೆವ ಸವನಪೂರಿತಕೀಚಕರಂಧ್ರ 
ನಿನದಕ್ಕೆ ಪೆಡೆಯೆತ್ತಿ ನಿಲುಂಬಿ ನಲಿವ ಫಣಿಗಳಿಂ (ರಾಜಳೇ. ೫-೫೫ ವ). 
ನಿಲುವು, : ೬. ಚವುಡರಾಯನು ಮುಂದೆ ನಡೆಯಲು ಶಿನಗಣಾನಳಿ 
ನಲಿದು ಪರಮೋತ್ಸವದೊಳುಬ್ಬುತ್ತ ಲ್ಲಿಗಲ್ಲಿಗೆ ನಿಲುವುತಾರುತ್ತ ತವಕದಿಂ 
ಪಾರ್ಗುಪ್ಪೆ ಯಾಡುತ . . . ನಡೆಯಲು (ಬಸಪು. ೩೨-೩೭). 
ನಿಲುಂಜಿ ನಿಲ್‌ ಎಒಟ್ಟಾಗಿರು ; ಗುಂಪುಗೂಡು : ಸಾಂದ್ರ 
ಮರಂದರೆಸಭರಭರಿತ ಸುರಭಿಯಂತ ವಿಕಚಕುಸುಮಮಂಜುಮಂಜರಿಪುಂಜ 
ದೊಳಿರದೆಐಗಿ ಪೊಮಡದೆ ನಿಲುಂಬಿ ನಿಂದು ನಿಬಿಡಮೆನೆ ಮುಸುಂಕಿದ 
ಮಧುಮುದಿತಮಧುಕರಪ್ರತಾನದಿಂ ಶ್ಯಾಮಳತೆವೆತ್ತು(ಶಬಶಂ.೨-೪೨ ವ), 
. “ನಿಗುಂಬು' ಪರಾ. [ನಿಲ್‌] 
ನಿಲುಕಡೆ "ನಿಲ್ಕಡೆ' ನೋ. 
ನಿಲುಕಿಸು "ನಿಲ್ಕಿಸು' ಸೋ. 
ನಿಲುಕು, "ನೀಳ್ಳು' ನೋ. 
ನಿಲುಕ್ಕು (ನಾ). ೧. ಚಾಚುವಿಕೆ : ಪಡಿತಳವ ಬೀಸಿದರೆ ಕಾಲಿಕ್ಕಡಿ 
ನಡುವ ತಾಗಿದರೆ ಮಂಡಲವುಡಿದು ಬಿದ್ದುದು ನಿಲುಕಿನುಪ್ಪರ ಶಿರವ 
ಮನ್ನಿಸದು (ಕುವ್ಯಾಭೀ ೪-೩೭). ೨. ಬಿಡುವು; ವಿರಾಮ: ನಿಲುಕ 
ಲ್ಲಿದೆ ಪೊತ್ತು ತಂದುತಂದಂದುತಿರೆ ಖಳರಾಯ ಸಾವಿರಕರಂಗಳಿಂದೊಂದು 
'ಜಲಕುಂಭಮುಂಮನಾಂತು ಮೇರುಶಿಖರಕ್ಕೆ ಕುಂಭದ್ರೊ  ಣಮಳೆಗರೆವೊಲು 
ಅಲಸದೆಯೆರೆವುತಿರೆ (ನನಸೋ. ೨೧-೨೪೫). ೩. ಆರಂಭ; ತೊಡಗು 
ವಿಕೆ : 'ಯಕ್ಷಗಾನ'ದ ನಿಲುಕು (ದೊರೆತ ಸಾಕ್ಷಿಗಳಿಂದ) ಹನ್ನೊಂದನೆಯ 
ಶತಮಾನದ ತನಕವೂ ಹೋದೀತೆಂದೂ ಊಹಿಸಬಹುದು (ಯಕ್ಷಬ. ೩೪). 
[ನಿಲುಕು /ತೆಲು. ನಿಲಕ] 
ನಿಲುಕುಗಾಲ್‌, ನಿಲುಕುಗಾಲು (ನಾ). ಹಿಮ್ಮಡಿಯನ್ಸೆತ್ತಿ 
ಮುಂಗಾಲಿನ ಮೇಲೆ ನಿಂತುಕೊಳ್ಳು ವಿಕೆ; ಮೆಟ್ಟಿಂಗಾಲು ; 
ತುದಿಗಾಲು : ನೀಡುಂಗೊರಲು ನಿಲುಕುಗಾಲುಡಿದೆದೆಗೂಡು ವಿರಾಜಿಸು 
ತಿರಲು (ನೇಮಿಸಂ. ೨-೪೭) ; ಒಳಸುತ್ತ ನೊತ್ತಿ ಬಿಗಿವನಿತಜಕೊಳ್ಳಾಗಿ 
ಲಿಂದೊಳಹೊಗುವುದಂ ಕಂಡು ಹಿಡಿವ ನಿಜಯ ೦ ಮಂಜಕಿದು ತಳುವ 
ದಂಗಣಕೆಯ್ದಿ ನಿಲುಕುಗಾಲೊಳ್ಳಿಂದು. ನಿಗುರಿ... ಬಿಗಿಯಸ್ಟಿ 
(ಸಮ್ಯಳಾ, ೩-೧೨). ನಿಲುಕುಗಾಲು : ಸಲೂನು ತುಂಬಿ ಹೊರ 
ಚಲ್ಲಿದ್ದ ಗಿರಾಕಿಗಳು ಬಾಗಿಲಿಂದೀಚೆಗೆ ನಿಲುಕುಗಾಲಲ್ಲಿ ನಿಂತು ಒಳಗಿನವ 
ರನ್ನು ಕೆಕ್ಕಳಿಸುತ್ತಿ ದ್ದರು. (ಗಾಳಿಸ, ೭೯). 
[ನಿಲುಕು (<ನೀಳ್ಕು) 4 ಕಾಲ್‌] 
ನಿಲುಕುಗಾಲು "ನಿಲುಕುಗಾಲ್‌' ನೋ. 
ನಿಲುಗಂಬ (ನಾ). ಧ್ವಜ, ಚಪ್ಪರ, ಮಾಳಿಗೆ ಮುಂತಾದುವು 
ಗಳಿಗೆ ಆಧಾರವಾಗಿ ನಿಲ್ಲಿಸುವ ಕಂಬ; ಊರೆಗಂಬ : ಚಿಲುಮೆಯ 
ಭೂವಿಂಯೊಳು ನಿಲುವುದೇ ನಿಲುಗಂಬ ಒಲೆಯಂನೆದು ನಿಲದೆ ಎಳೆದತ್ತ. 
ಹೆಣ್ಣಿನ ನೆಲೆಯ ನಾರ್ಬಲ್ಲ (ಸರ್ವಜ್ಞ. ೧೭೬೩). 
[ನಿಲ (ನಿಲ್‌) ಕಂಬ, (ಕಂಭ) ] 


೪೭೨೧ 


4 


45 


ನಿಲುವಂಗಿ 


ನಿಲುಗಂಬಳಿ (ನಾ). ಉದ್ದ ವಾದ ಕಂಬಳಿ :(8). "ತುಂಡುಗಂಬಳಿ? 
ಪರಾ. [ನಿಲ್ಲು (-ಆನಿಲವು) + ಕಂಬಳ] 

ನಿಲುಗಡೆ “ನಿಲ್ಕಡೆ” ನೋ. 

ನಿಲುಗನ್ನಡಿ "ನಿಲುವುಗನ್ನಡಿ' ನೋ. 

ನಿಲುಗಾಲು (ನಾ). (ಆಲಂ) ಬಿಡುವು; ವಿರಾಮ: ಕೆಲವರು ಆಹಾರ 
ಸಾಮಗ್ರಿಗಳನ್ನು ಕೂಡಿಸಿಕೊಳ್ಳು ವ ಸಲುವಾಗಿ ನಿಲುಗಾಲಿಲ್ಲದೆ ಓಡಾಡು 
ತಿದ್ದರು (ಪುನರು. ೪೫೬). [ನಿಲಾ( ವನಿಲ್‌)ಕಾಲು,( ಕಾಲ್‌, )] 

ನಿಲುಗೊಳನೆ (ನಾ). ಉದ್ದ ನಾದ ಕೊಳವೆ, ನಳಿಕೆ: ನಿಲುಗೊಳವೆ, 
ಲಂಬನಾಳ (Stand-pipe. ಇಂ ಕಸಿ), 

[ನಿಲ್ಲು (ನಿಲವು ಕೊಳವೆ (-ಆಕೊಲಿನಿ) ] 

ನಿಲುನೇಸರು (ನಾ). ನಿಂತಲ್ಲಿಯೇ ಇರುವ ಸೂರ್ಯ ; ಸ್ಥಿರ 
ವಾಗಿರುವ ರವಿ: ಯೇಸುವಿನಾತ್ಮಮೊಡನೆ , . . ನಿಲುನೇಸರುಗಳೆಡೆ 
ಗಯ್ದೆ, ಕಣ್ಮುಗಿದು ತಲೆವಾಗಿ, ತನ್ನ ಸಡೆದೆರವನೊಡೆಯಂಗೆ ಮರಳೀನಂತೆ 
ತನ್ನ ತಂದೆಗೆ ಯೇಸುನಸುವನೊಪ್ಪಿ ಸಿದಂ (ಗೊಲ್ನೊಥಾ. ೧೩-೩೩೭). 

[ನಿಲು, (ನಿಲ್‌) 4 ನೇಸರು (ನೇಸರ) ] 

ನಿಲುಪಯಣ (ನಾ). ಪ್ರಯಾಣ ಮಧ್ಯದಲ್ಲಿ ತಂಗುವುದು, 
ನಡುವೆ ಬೀಡು ಬಿಡುವುದು; “ನಿರ್ಯಾಣ, ಉಪ್ಪಯಣ” 
(ನಾನಾರ, ಕಿ. ೯೦). [ನಿಲ (ನಿಲ್‌) ಸೆಯಂಣ] 

ನಿಲುಪು "ನಿಲಿಪು' ನೋ. 

ನಿಲುಬಗೆ (ನಾ). ನಿಲ್ಲುವ ರೀತಿ, ಭಂಗಿ: ನಿಡುತೋಳೋ . . . 

ನಗುಮೊಗಪೋ ತಹ ಸೊಗವೋ ಕನಸಿಗು ಇಂಥವನ. 
ಸುಳಿವೊಲ್ಲ (ಗೋಕುಸಿ. ೧೩-೧೧). [ನಿಲ್ಲು (ನಿಲ್‌) ಬಗೆ] 

ನಿಲುಬಟ್ಟಿ ಲು (ನಾ). ದೊಡ್ಡ ಬಟ್ಟಲು : ಅನನು ಟಿನ್ನಿಸ್‌ ಸಂದ್ಯ 
ಗಳಲ್ಲಿ ಗೆದ್ದಿದ್ದ ಹಲವು ಬೆಳ್ಳಿಯ ನಿಲುಬಟ್ಟಿ ಉುಗಳಿದ್ದವು (ಮಹಾಗ, ೧೧೩). 

[ನಿಲ್ಯು ( ಆ.ನಿಲವು) 4 ಬಟ್ಟಿ ಲು (-ಆಬಟ್ಟಲ್‌) ] 

ನಿಲುಮನೆ "ನಿಲ್ಮನೆ' ನೋ. 

ನಿಲುಮೆ (ನಾ). ೧. ರೀತಿ; ಸ್ವಭಾವ: “ಕಾಲುಚೀಲದ ತೂತನ್ನು 
ಬೇರೆ ಯಾರಾದರೂ ನೋಡುವುದು ಸಾಧ್ಯವೇ?” ಎಂದು ವಾದಿಸುವ 
ನಿಲುಮೆ ಅವರದು (ವಾತ್ಸಲ್ಯ, ೨೯); ಶರಣನು ಮಾನವರಂತೆ ಕಂಡರೂ 
ಅನನು ಮಾನವನಲ್ಲ. ಅನನ ನಿಲುಮೆ ಬೇರೆ (ಬಾಳಬ, ೧೨). ೨. ಗುರಿ; 
ಲಕ್ಷ್ಯ ಸೊಸೈಟಿಯ ನಿಲುಮೆ ಮತ್ತು ಮುನ್ನ ಜೆಗಳನ್ನು ಆಡಳಿತದ 
ನರದಿಯ ಮುಖಾಂತರ ನಿರೂಪಿಸಲಿಕ್ಕಾದರೂ ಜನರಲ್‌ಬಾಡಿ ವಿಸಾಟಂಗ್‌ 
ನಡೆಸುವುದು ಮುಖ್ಯವಾಗಿತ್ತು (ನುರಳಿ.೧೦೪) ; ಕಲ್ಕುಡನನ್ನು ಬೆದರಿಸುವ 
ನಿಲುಮೆ ಗಳಿಸುತ್ತದೆ ಅನನ ಮನಸ್ಸು ಒಮ್ಮೊಮ್ಮೆ (ಕುಡಿಕೂ. ೯). 
೩. ಅಭಿಪ್ರಾಯ ; ಮತ; ನಿಲವು; ಥೋರಣೆ: ಈ ದೀರ್ಫ 
ಓಲೆಯ ಮುಖಾಂತರ ನಾನು ನನ್ನ ನಿಲುಮೆ ಸ್ಪಷ್ಟಿಕರಿಸುತ್ತಿ ದ್ದೇನೆ. 
(ಸಿರೀಕ್ಷೆ, ೧೦೧); ನಿನ್ನ ಈ ನಿಲುಮೆಯನ್ನು ಬದಲಿಸಿಕೊಂಡರೆ ಎಲ್ಲರಿಗೂ 
ಒಳ್ಳೆಯದಾಗುತ್ತದೆ. (ರೂಢಿ). 

[ನಲು (ನಿಲ್‌) 4-ಮೆ,. ತಮಿ. ನಿಲೈಮೈ ; ಮಲ. ನಿಲಮು] 

ನಿಲುವಂಗಿ (ನಾ). ಮೊಳಕಾಲವರೆಗೆ ಇರುವ ಉದ್ದವಾದ ಅಂಗಿ: 
ನೆಲುವಂಗಿ ಮುಂಡಾಸು ಮೂಲೆಗೊಂಗಡಿ ಮತ್ತೆ ತಲೆಯ ಮೇಲ್ಮುತ್ತಿನ 
ತುರಾಯಿ (ಸಿದ್ದಕಾ, ೧೧-೧೨) ; ನೆಂಕಟಪ್ಪ ನಾಯಕನು . . . ಬಿಳಿಯ 

ಧರಿಸಿ ಬಿಳಿಯ ನಿಲುವಂಗಿಯನ್ನು ತೊಟ್ಟ ದನು 

(್ರೀಲಾಯ. ೨೩೪) ; ಅನನು ಪ್ರಾರ್ಥನೆ ನಿಲ್ಲಿಸಿ ರೇಸ್ಮೆಯಂಚಿನ ನಿಲು 

ನಂಗಿಯನ್ನು ಮೇಲೆತ್ತಿ ಕೊಂಡು ಒಂದೇ ಒಂದು ಮಂಡಿಯೂರಿ ನೆಲಕ್ಕ 

ಬಾಗಿದನು (ಪುನರು. ೧೬೮). [ನಿಲುವು (ನಿಲವು) ಅಂಗ್ಳಿ] 


ನಿಲುಬಗೆಯೋ 


ಸುರುವಾಲು 


ನಿಲುವಳಿ 


ನಿಲುವಳಿ (ನಾ). ೧.ಉಳಿದುದು; ಬಾಕಿ; ಶಿಲ್ಕು : ಚಕ್ರವರ್ತಿಯು 
ತನ್ನ ಜೊಕ್ಳಸದಲ್ಲಿ ನಿಲುವಳಿಯಾಗಿ ಐದುವರ್ಷಗಳಿಂದ ಶೇಖರವಾಗಿದ್ದ 
ಧನರಾಶಿಯನೆಲ್ಲನನ್ನೂ * « ವಿದ್ವಾಂಸರಿಗೂ ಬಡಬಗ್ಗರಿಗೂ ದಾನ 
ಮಾಡಿದನು (ಭಾಇಸ್ರ, ೩೪೨). ೨. ತಡೆಯುವುದು: “ನಿಲುವಳಿ ; 
ನಿಲುಗಡೆ ; ಮುಂದಕ್ಕೆ ತಳ್ಳು ವುದು” (Adjournment. ಇಂಕಸಿ), 

ನಿಲುವಳಿ ಸೂಚನೆ -ಸಭೆಯನ್ನು ಮುಂದುವರಿಸಲು ನೀಡುವ 

ಸೂಚನೆ. [ನಿಲ್ಲು (< ನಿಲವು) -- -ವಳ್ಳಿ] 

ನಿಲುವಾಭರಣ (ನಾ). ತಲೆಯಿಂದ ಕಾಲಿನವರೆಗೂ ಧರಿಸಿರುವ 
ಒಡನೆ ; ಮೈ ತುಂಬ ತೊಟ್ಟ ಆಭರಣ : ನನಿರಾದ ಸೀರೆ ; ನಿಲುವಾ 
ಭರಣ ; ಮುಡಿಯಲ್ಲಿ ಹೂವು (ನಚಭಾ, ೩೮); ಇನ್ನೊಂದು ಆತಂಕ 
ವೆಂದರೆ 'ಅವರ ಮೈಮೇಲೆ ನಿಲುವಾಭರಣ, ಆಗಿನ ಕಾಲಕ್ಕೂ ಒಬ್ಬೊಬ್ಬರ 
ಮೈಮೇಲೂ ಒಂದು ಸಾವಿರಕ್ಕೆ ಕಡಿಮೆಯಿಲ್ಲದಸ್ಟು ವಡನೆಗಳು 
(ಅನಾಮಿ. ೬೦). [ನಿಲುಭ್ರ್ಯ (ವ ನಿಲವು) ಆಭರಣ] 

ನಿಲುವು, "ನಿಲುಂಬು' ನೋ. 

ನಿಲುವು "ನಿಲವು' ನೋ. 

ನಿಲುವು "ನೆಲುವು? ನೋ. 

ನಿಲುವುಗನ್ನ ಡಿ "ನಿಲವುಗನ್ನಡಿ' ನೋ. 

ನಿಲೆ, “ನೆಲೆ” ನೋ. 

ನಿಲೆ (ಅ). ೧. ಶಾಶ್ವತವಾಗಿ ; ಸ್ಥಿರವಾಗಿ : ಗಾಡಿಯಮ್ಮುನಾ 
ಬಾಟಂ ಪ್ರತಿಪಾಳಿಸಿ ನಿಲೆ ಪಡೆದೆಂ (ಎಇ. ೪1, ೨೧೩-೧೬; 874); 
ಅಲರ್ಗಳನಾಂತ ಪಾದರಿಗಳೊಳ್‌ ತರದಿಂದೆಜಗಿರ್ದ ತುಂಬಿಗಳ್‌ . . . 
ರೂಢಿಯ ಬರ್ದುವೆಂಡಿರಂ ನಿಲೆ ಸೆಅಕಿಗೆಯ್ವೆ ನೆಂದು ಪಲವಾಗಿರೆ ಮಾಡಿದ 
ತನ್ನ ಬಳ್ಳಿ ಸಂಕಲೆಗಳಿವೆಂಬಿನಂ ಬಗೆಯನಿರ್ಕುಟಗೊಂಡುವಡೊಂದು ತಾಣ 
ದೊಳ್‌' (ಕಬ್ಬಿಕಾ ೫೬). ೨. ದೃಢವಾಗಿ; ಗಟ್ಟಿಯಾಗಿ ; ಭದ್ರ 
ವಾಗಿ : ಕೂರ್ತಂಗನೆಯರ್‌ ನೀತಿಯ ವಾರ್ತೆಯುಮುಂ ಬಿಸುಟು 
ಪತ್ತುವರ್‌ ಪತ್ತ ಲೊಡಂ ಧೂರ್ಕೆಯಿವಳೆಂಗುಮೋ ಎಂತಾರ್ತಪೆನಿಲ್ಲಾವ 
ತೆಜದೊಳಂ ನಿಲೆ ಪಿಡಿಯೆಲ್‌ (ಕಾದಂಪೂ, ೭೫೦) ; ಇರುಳುಂ ಪಗಲುಂ 
ನಿಂಸುಕದೆ ನಿಲೆ ನಿಂಡೆಸೆನಂ ಸಸರಿಸಿದರ್ಲೋ ಕದೊಳ್‌. ಚತುವರ್ಮಿಖ 
ದೇವರ್‌(ಸಮಪ, ೧-೧೬); ಕಾಮೋತ್ಯಂಕೆಯಂಂ ಇಂಕತಟಿಪ್ರತಿಷ್ಠಾ ನುವಾದ 
ನಲ್ಲಳಸುವನಾಂ ಸಾಹಸಡೊಳ್‌ ತಗುಳ್ಳಿ ನಿಲೆ ಪಿಡಿವ ನಯುಮಂ ಬಗೆದು 
(ನರ್ಧಪು, ೪-೮೪). 

ನಿಲೆ-ನಿಲ್‌ಒ ಸ್ಥಿರವಾಗಿ ನಿಲ್ಲು; ಅಚಲವಾಗಿ ನಿಲ್ಲು: ನಿಲೆ 

ನಿಂದಂ ಚಿನಚಂದ್ರಭಾನುಪರಮಂ ಸಮ್ಮೋದಶೈಲಾಗ್ರ್ರಡೊಳ್‌ (ಅನಂಪು, 
೧೪-೪೯).ನಿಲೆ ನುಡಿ -ಧಿರ್ಧಾರನಾಗಿ ನುಡಿ; ದೃಢವಾಗಿ ಹೇಳು ; 
ಭಾಷೆ ಕೊಡು: ಆ ಮಾತಂ ನಿಲೆ ನುಡಿದುದರ್ಕೆ ಮೆಚ್ಚಿ (ಪಂಸಭಾ. 

ನಿಲೆ ನುಡಿನೀವ ಕಾವ ಧರೆಯಂ ಪ್ರತಿಪಾಲಿಪ ಧರ್ಮ 

ನೀಧಿಯಿಂ ತೊಲಗದ ಪೆರ್ಮೆಯಂ ತಳೆದ ಸೆರ್ಮಗನಂ ಭುನನಾಧಿಸತ್ಯ 

ಜೊಳ್‌ ನಿಲಿಸಿ (ಸಂರಾನಾ, ೬-೭೯) ; ಪಿರಿದೀನಂ ನಿಲೆ ನುಡಿವಂ (ಶನುದ, 

೬೨ ಪ್ರಯೋ), ನಿಲೆ ನುಡಿಯಿಸು - ಪ್ರತಿಜ್ಞೆ ಮಾಡಿಸು : ಎನಗಾದ 

ತನುಜರಂ ದ್ಭುನದಿಯೊಳಾಂ ಬಿಡುವುದರ್ಕಂ ಕಡೆಯೊಳಾಂ ತಪಂಬಡುವುದ 

ರ್ಕಮೊಡಂಬಡುವುದೆಂದು ನಿಲೆ ನುಡಿಯಿಸಿ (ಸೇಮಿಪು, ೩-೧೮ ನ). ನಿಟೆಚೇ 

ಇಓಂದೇ ಸಮನೆ ಉರಿ; ನಿರಂತರವಾಗಿ ಬೇಯು: ಸಲೆ ನಿಲೆ 

ಬೇವ ಗುಗ್ಗುಳದ ಕರ್ವೊಗೆಯಿಂಂದಮಗುರ್ವನಾಳ್ಹು ಕತ್ತ ಲಿಸುವ 

ಚಂಡಿಕಾಭನನದೊಳ್‌' , , , ವಸು ಧಾತಳೀಶಯನಸುವ್ರತಮಂ ಲಲಿತಾಂಗಿ 

ತಾಳ್ಸಿದಳ್‌ (ಕಾದಂಪೂ. ೩೬೫). ಸಿಲೆವಿಡಿ- ಸ್ಥಿರವಾಗಿ ನಿಲ್ಲುವ ಹಾಗೆ 

ಮಾಡು ; ಶಾಶ್ವತವಾಗಿರುವಂತೆ ಮಾಡು: ತನುನಿಂದಂ ಪೋಗೆ 


೬-೧೯ ವಮ; 


೪೭೨೨ 


25 


40 


45 


ನಿಲ್ಕಡೆ 


ಜೀವಂ ನಿ [ಪಾಳಾಂ.ನೆ] ಲೆನಿಡಿಯದಣಂ ಬಾರದೆಂಬನ್ನೈಗಂ ತನ್ಮುನಿಗಂತ 
ಸ್ಪೊಂದು ಕಾಮಾತುರತೆ ಸಮನಿಸಿತ್ತೇೇತಜಿಸ0 (ಕಾಟಂಉ. ೬೯೭). 
[ದೇ.॥ ಶಮಿ. ನಿಲ್ಕೈ,-ಸ್ಮಿರತೆ ; ತುಳು. ನಿಲೆ ದೃಢವಾದ] 
ಸಿಲ್ಕಡೆ, ನಿಲುಕಡೆ, ನಿಲುಗಡೆ (ನಾ). ೧. ಶಿಲ್ಲುವ ಜಾಗ; ಇರುವ 
ಸ್ಥಳ ನೆಲೆ. ೨. ಬಿಡುವು; ವಿರಾಮ : ನಲ್ಕಡೆನೆತ್ತಂದಿ 
ನಾಯುಸ್ಯುನೆಂಭತ್ತನಾಲ್ಕು ಲಕ್ಸ್ರಾಂಕಪೂರ್ನೆಗಳು (ಭರಚ.೭೬-೭); ಕಡಲ 
ಮಧ್ಯದ ವಡಬಶಿಖಿಗೆ ಘನಘೋರಮಾದಡವಿಯೊಳಗೊಗೆದ ದಾನಾಗ್ನಿಗಂ 
ದಳ್ಸಾರಿ ಪಿಡಿದ ಖಡ್ಗಕೆ: ನಿಮಿಸಮಂಂಟಿ ನಿಲ್ಕಣೆಯೆನಲ್‌ ಸನಲದಂ 
ಪರಬಲವನು (ಚೆಬಪು. ೪೩-೪೧) ; ಬಾಣಗಳಿಂದ ನಿಲೃಡೆಗಳಿಲ್ಲದಲೆ ತೂರು 
ತಿರೆ (ನುಲ್ಲಾರಿ, ೮-೮), ನಿಲುಕಡೆ ; ೧, ನೇದ ಬಲ್ಲಿತ್ತೆಂಬೆನೆ ನಾನಾ 
`` ಮುಖದಲ್ಲಿ ಸ್ತುತಿಯಿಸಿತ್ತ ಲ್ಲದೆ ಲಿಂಗದ ನಿಲುಕಡೆಯ ಕಾಣದು (ಬಸನ, 
೫೫೨) ; ಜಂಗಮದ ನಿಲುಕಡೆಯನಲತಯಬೇಕು ಪ್ರಸಾದದಲ್ಲಿ ಪರಿಪೂರ್ಣ 
ನಾಗಿರಬೇಕು (ಚನ್ನನ. ಕ. ೪೩೮-೯೩೧). ೩: ಕೊನೆ; ಅಂತ್ಯ ; 
ಮುಕ್ತಾಯ : ಇಷ್ಟ ನುಹಾಲಿಂಗದೇವಂಗೆ ಕೊಟ್ಟು ಕೊಂಬುವಂತಹದೆ 
ಇದಿರಿಟ್ಟು ಜಂಗಮಪಾದೋದಕಪ್ರಸಾದವ ಕೊಂಬ ಆಚರಣೆಯ ನಿಲುಕಡೆ 
ನೋಡಾ (ನುಹಾದೇ. ಕ. ೭೭-೧೯೨) ; ಕೆಲಸವಿದು ಲೇಸಾಗಿ ತೋಟಿಂತು 
ಸಿಲುಕು ರಾಮನ ರಾಜಕಾರ್ಯಕೆ ನಿಲುಕಡೆಯದೇನೆಂದು ಚಿಂತಿಸಿದನು 
ವಿರಂಚಿಸುತ' (ತೊರರಾ. ಶಾಂತಿಪರ್ವನೆಂಬ ಮಹಾಫಲ 
ವುಳ್ಳದ್ಧಾಗಿ ಆಶ್ರಮವಾಸಪರ್ವವೆಂಬ ನಿಲುಕಡೆಯುಳ್ಳದ್ದಾಗಿ (ಕೃವಾಆ. 
೩); ಊಹೆಯ ಮೇಲೆ ಬುದ್ಧಿ ಓಡಿಸುತ್ತಾ ಹೋದರೆ ಎಲ್ಲಿ ನಿಲುಕಡೆ 
ಉಂಟು? (ತನಿ. ೧೨೩). ೪. ಸ್ಥಿತಿ; ಇರವು; ಅವಸ್ಥೆ; 
ಸ್ವರೂಪ: ಇಂತು ಪ್ರಭುದೇವರು ನಿರ್ವಾಣದ ನಿಲುಕಡೆಯೆ ನಿರೂಪಿ 
ಸಲು (ಶೂನ್ಯಸಂ. ೬೭-೧೩೧) ; ಗುರುವಿನ ನಿಲುಕಡೆಗೆ ಬೆಜಗಾಗು 
ತಿರ್ದನು ಬಳಿಕ ಗೋರಕ್ಷ (ಪ್ರಭುಲೀ. ೧೯-೫೩) ; ತೋಟಕೆಯಳಿದು 
ನಿಂದ ತುರ್ಯಾತೀತದಿಂ ತೊಲಂಗಿ ದೂರಮಾದ ಸರ್ವಸಾಕ್ಷಿಕವರಾಗಿ ನಿಂದ 
ನಿಲುಕಡೆಯೆ ಸಹಜಾವಸ್ಥೆಯೆನಿಪುದಭಿಪ್ರಾಯ. (ಶಿವಪ್ರ.. ೫೭೬-೩); 
ವಿಮರ್ಶೆಗೆ ಹೊಸ ನಿಲುಕಡೆ ಬಂದಿದೆ (ಕಸಾ. ೧೨೮). ೫. ಅಭಿ 
ಪ್ರಾಯ; ನಿಲುವು: ಧರಣೀಶ ಪರನಾರಿಯರ ಮನದ ನಿಲುಕಡೆಯ 
ನರಿಯದೆ ವಂನದಿ ಭ್ರಮಿಸಲು ಬರ್ಪುದತಿಬಾಧೆ (ನನನೋ. ೮-೪೯). 
೬. ನಿರ್ಣಯ; ತೀರ್ಮಾನ; ನಿರ್ಧಾರ: ಮೊದಲು ನಿಲುಕಡೆ 
ಯಾದ ಬಳಿಕನೆ ತುದಿಗೆ ಬಡ್ಡಿಯ ನಾತು (ಕೋಗಯ, ೨೭-೨೦). 
೬. ಎತ್ತರ; ಉದ್ದ: ಬಲನೆತ್ತ ಕೃತಯಂಗದನರ ಅಳತೆಗೊಂದೆ 
ಮಾರು ಪುರುಸಪ್ರಮಾಣದ ನಿಲುಕಡೆಯನರ ದೇಹಗಳು (ಭರಚ. 
೫೧-೬೨). ಲೆ, ತಡೆ; ಅಡ್ಡಿ ; ನೆಲಡೊಳ್‌' ಜಲನೆಂಬ ಭ್ರಾಂತಿಯಿಂ 
ನಿಲುಕಡೆಗಳೆಲ್ಲಿ ಬಾಗಿಲೆಂದು ಭ್ರಾ೦ತಿಯಿಂಂ ತನಗೆ ಆದ ಅಸಮಾನವಂ 
ನೋಡಿ (ಕೃಷ್ಣಕ. ೧೦-೧೭೧). ೯. [ಸಂಗೀತ] ಸ್ವರಗಳು ನಿಲ್ಲುವ 
ನಿರ್ದಿಷ್ಟವಾದ ಸ್ಕಾನ; ಸ್ಥಾಯಿ: ಎಸೆವ ಸಂಚನು ಮಧ್ಯ ,. . 
ಮಂದ್ರ ತಾರಮೆಂಬಿವಜಿ ನಿಲಂಕಡೆಯನಟಿಕದು (ಚೆಬಪು, ೨-೨೮). 
ನಿಲುಗಡೆ: ೧. ನನ್ಮು ನೆಲನಿದು, ನಮ್ಮ ಹೊ೦ವಿದು ನನ್ಮು ನೆತ್ತರು 
ಬಿಡುಗಡೆ; ನನ್ಮು ತಾಯಿಯ ಪಾದಧೂಳಿಯು ನಮ್ಮ ಪ್ರಾಣದ 
ನಿಲುಗಡೆ (ನೆಲಮು. ೪೭-೨೪). ೨. ಉಭಯಸೈನ್ಯಗಳಿಗೆ ನಡುವೆ ನದಿ 
ವೊಂದು ಅಡ್ಗೆ ವಾಗಲು, ಎರಡು. ಬಣಕ್ಕ್ಯೂ ನಿಲುಗಡೆ (ಆಳಾಕ, ೨೪). 
೩. ಮುಖ್ಯಕೃತಿಯ ' ಕೊನೆಯ ಸಂಪುಟ ಹೊರಬಿದ್ದದ್ದು ೧೯೨೮ರಲ್ಲಿ. 
ಈ ಸಿಲುಗಡೆಯನ್ನು ಕಾಣುವುದಕ್ಕೆ ಎಷ್ಟೋ ಮುಂಚೆಯೇ ಈ 
ನಿಘಂಟನ ಪ್ರವರ್ತಕರೆಲ್ಲರೂ ,, , ತಮ್ಮ ದೀರ್ಫಜೀವನಗಳನ್ನು 
ಮುಗಿಸಿದ್ದರು. (ಸಮಾಲೋ, ೨೬೫) ; ಬಿಡುಗಡೆಯೋ ಹೋ ಬಿಡುಗಡೆ 


೪-೧೧-೧೦) ; 


ನಿಲ್ಕಿಸು 


ಎಲ್ಲ ತಪಕೂ ನಿಲುಗಡೆ (ಗೋಕುಸಿ. ೩೬-೧೭) ; ತಾನೇ ಅನೇಕವಾಗು 
ವುದರಲ್ಲೇನೂ 'ಅರ್ಥವಿಲ್ಲವೆಂದೂ ಅಂಥ ಅನೇಕವಾಗುವ ವ್ಯಾಪಾರಕ್ಕೆ 
ನಿಲುಗಡೆಯೊಂದನ್ನು ಯೋಚಿಸುವುದಕ್ಕಾಗುವುದಿಲ್ಲವೆಂದೂ ಮಾಧ್ಯನಿ 
ಕನು ಪ್ರಭಾವಶಾಲಿಯಾಗಿ ವಾದಿಸುತ್ತಾನೆ (ತತ್ವಪ್ರಾ, ೨೧೨). ೪. ಈಗ 
ಅನಳ ಜೀವನ ಒಂದು ನಿಲುಗಡೆಗೆ ಬಂದಿತು (ದುಂಬಿಕ. ೫೦) ; ದುಸ್ಥಿತಿಗೆ 
ಇಳಿಯುತ್ತಿದ್ದ ರಾಷ್ಟ್ರೀಯಪಕ್ಷದ ಪರಿಸ್ಥಿತಿಯನ್ನು ಸುಧಾರಿಸಿ ಉತ್ತಮ 
ಗೊಳಿಸಿ ನಿಶ್ಚಿತ ನಿಲುಗಡೆಗೆ ಮುಟ್ಟಿ ಸುವ ಸಾಹಸದಲ್ಲಿ ಅವರು ಕೃತಕೃತ್ಯ 
ರಾದರು (ರಾಜನ. ೨೦), ೧೦, ನಿಂತಿರುವ ರೀತಿ; ಠೀವಿ: ಸಲಿಸಿ 
ನಾಸಾಗ್ರದೊಳೆಡಗೈಯ ಚೆರಲೊಂದ ಬಲಗೈಯ ಜಾನುನಿಗಿಟ್ಟು 
ಚಲುನನೆಸೆದನು ಕಂಭವ ನೆನ ತಾ ನಿಂದ ನಿಲುಗಡೆ ಜಗನ ಸೋಲಿಸುತ 
(ಭರಚ, ೩-೨೦). ೧೧. ನಿಲ್ಲುವಿಕೆ; ಸಿಂತುಕೊಳ್ಳು ವಿಕೆ: 
ಬೆಂಗಳೂರಿನಿಂದ ಮೈಸೂರಿಗೆ ಅನೇಕ ನಿಲುಗಡೆರಹಿತ ಬಸ್ಸುಗಳು 
ಓಡಾಡುತ್ತ ವೆ (ರೂಢಿ). 
[ನಲ್‌--ಕಡ್ಕೆ. /ತುಳು. ನಿಲಗಡೆ, ನಿಲ್ಲಡೆ ; ತೆಲು. ನಿಲುಕಡ] 

ನಿಲ್ಕಿಸು, ನಿಲುಕಿಸು (ಕ್ರಿ). ೧. ಎಟುಕಿಸು; ಮುಟ್ಟು ; ಹಿಡಿದು 
ಕೊಳ್ಳು ಪಾತಾಳದಿಂ ನಿಲ್ಕಿಸಲ್ಮುನಿನಾಂಭ್ರದ್ವಯನುಂ ಫಣೇಂದ್ರ 
ನೊಲವಿಂ ಸದ್ಭಕ್ತಿಯಿಂಂದೊಲ್ಲು . ಕೊರ್ತು ನೋಡಿದಪನೋ 
ಪೇಟಕಿಂಬ ಭ್ರಾಂತಿಯಂ ಪುಟ್ಟಸಿ ತೊಳತೊಳಗುವ ಬಾಲಾರ್ಕನಂತಪ್ಪ 
ಶಿಶುವಂ ಕಂಡು (ಧರ್ಮೂನ್ಳು. ೮-೧೦೪). ನಿಲುಕಿಸು : ೨. ಚಾಚು; 
ನೀಡು : ತನು ಮುರಿಮುರಿದು ನಿಲು[ಸಾಠಾಂ. ಲಿ]ಕಿಸುತ್ತಂ ಮನವ 
ಲರಿಸುತ್ತಾಗಳಿಸುತುಸುರನುಗೊಳಿಸುತಂ ಕಣ್ಣಿಜಕಿ ದು ನೆಜಕಿ ಚಿಕ್ಕಮಾದಣ್ಣ 
ಅನಘ ಮಾದರಸಯ್ಯನಂ ಕಂಡು (ಬಸಪು. ೪೭-೫೯). ೩. ಸಿಕ್ಕುವಂತೆ 
ಮಾಡು ; ದೊರಕಿಸು: ಮಹಾತ್ಮರು . . . ಮಾನವಕುಲಕ್ಕೆ ಒಂದೇ 
ಪರಮಸತ್ಯವನ್ನು ಬೇರೆಬೇರೆ ನಿಟ್ಟುಗಳಿಂದ "ಜಲುಕಿಸಬಹುದೆಂಬುದನ್ನು 
ಸಾರಿ ಹೇಳುವರೆಂದೂ ಭವಿಷ್ಯ ನುಡಿಯುಬಹುಡಾಗಿನೆ (ತತ್ವಪ್ರಾ 

[ನಿಲ್ಭು (-ಆನೀಳ್ಯು) 4-- ಇಸು] 

ಫಿಲ್ಕೂ "ನೀಳ್ಳು? ನೋ. 

ಸಿಲ್ಕಿ, ನಲಿಕೆ, ಸಂಗ, ನಿಲ್ಲೆ (ನಾ). ೧. ನಿಲ್ಲುವಿಕೆ ; ನೆಲೆಗೊಳ್ಳು 
ವಿಕೆ; ನೆಲಸುವಿಕೆ : “ನಲನೆನೆ ನಿಲೈಯೊಳ್‌ಗ (ಕರ್ಣಾನಿ. ೫೮); 
ನೀತಿಯ ಲೈ. ಜಾನದ ನೆರಂ ಪಳನಾತಕ ಗಾಡೆ (ಸಂಸಪ. ೪-೧). 
೨. (ಸಂಖ್ಯೆಯ) ನಿಲುಗಡೆ : ನಾಲ್ಕುತತ್ತ ವ ಪಿಡಿ ಮೂಟು 
ತತ್ತ್ವಗಳಲ್ಲಿ ಸಿಲ್ಕದಿರೆಂಬ ಶಿಕ್ಷಕರು ನಾಲ್ಕು; ಸಾದ ನೂಲಸ್ಕಿನತ್ತು 
ಯೆಂಬೊಂದು ನಿಲೈಯೊಳಿಹರಲ್ಲಿ ಕೇಳು (ಭರಚ. ೬೬-೬೯). ನಿಲಿಕೆ : 
೩. ಶಾಶ್ವತವಾದುದು: ಬಾಗ್ವತ ೫ ೫ ೫ ರುಗೂಡಿ ನಿಲಿಸಿದ 
ನಿಲಿಕೆಯ ಧರ್ಮ್ಮಕಾವನಾನೊರ್ಬ್ಬನರಸು ತಪ್ಪಿದಡೆ. ಸಾಯಿರ ಕನಿಲೆಯ 
ಬಾಣರಾಸಿಯಲು ಅಳಿದ ದೋಷವು (ಎಕ. ೪1, ಮೂಡಗೆ. ೩೭-೧೩ ; 
1154 )).' ೪, ಧಾನ್ಯವನ್ನು ಅಳೆಯುವಾಗ ಸೇರಿನಲ್ಲಿ ನಿಲ್ಲಿಸಿ 
ತುಂಬುವುದು : ನಾಗಂಡುಗದಲು ನಿಲಿಕೆ ಬತ್ತದ ಹಾನೆಯಲು 
(ಸೌಇನ. 1932, ಉಡುಪಿ, ೩೧೪-೨೩; 1193)... *ತೇಕೆ' ಪರಾ. 
ನಿಲಿಗೆ: ೪. ಶ್ರೀಕಳಸನಾಥದೇವರಿಗೆ ಮಾಡಿದ ಸೋಮವಾರದ ಧರ್ಮ 

. ಸಂಕ್ರಮಣದ ನಿಲಿಗೆತ್ತಿಂಗಳು ಲಕ್ಕ ಸೋನುವಾರ ೧ಕ್ಕೆ ಅಮೃತ 

ಸಡಿ ಖ ೩ ೧/೨ (ಎಕ. ೪1, ಮೂಡಗೆ, ೪೦-೧೪; 1552). ನಿಲ್ಲೆ 
೧. ನಿಲೈ, ನಿಲ್ಲೆ (ಶಬ್ದಾನು, ೪೭೨ ಪ್ರಯೋ). [ನಿಲ್‌---ಕೆ./ತುಳು. ನಿಲಿಕೆ] 

ನಿಲ್ಲಡಿ (ನಾ). (ನೀರನ್ನು ತಡೆದು ನಿಲ್ಲಿಸುವ) ಏರಿ; ದಡ: ಮರು 
ತಜನ ಕಣ್ಣು ರಿಗೆ ಗುಡಿಯಾಗಿ, ಕಡಲ ನೀರ್ನಡೆಗೆ ನಿಲ್‌ಗಡಿಯಾಗಿ , . . 
ಕುಳ್ತು ದೆಲೆನನೆವಕ್ಕಿ (ಶ್ರೀಂಮಾ, ೪೮೨-೨೧೨). [ನಿಲ್‌ಗಡಿ,] 


. ೫೯೭). 


೪೭೨೩ 


20 


45 


ನಿಲ್ಲುಮನೆ 


ನಿಲ್ಲಲ್ಲು (ನಾ). (ಎತ್ತರವಾಗಿ) ನಿಂತಿರುವ ಕಲ್ಲು; ಎತ್ತರವಾದ 
ತಿರೆ: ಆ ಪುರದ. ಸೀನು ಎನ್ತೆಂದಡೆ ಮೂಡಲು ಹೆಮ್ಮಾಡಿಯ 
ಬಸದಿಯ ಕೆಯ್ಯಿ ಹಡುನಣ ನಿಲ್ಲಲ್ಲು ಮೇರೆ ತೆಂಕಲು ಭಗವತಿಯ. 
ಕೆಯ್ಯ ಬಡಗಣ ಸೀಮೆ (ಎಕ. ೪11. ಶಿಕಾರಿ. ೧೨೩-೭೮; 1159). 


[ನಿಲ್‌4-ಕಲ್ಲು( ಕಲ್ಯ) 
ನಿಲ್ಲೆ “ನಿಲೈ' ನೋ. 
ನಿಲ್ದಾಣ (ನಾ). ೧. ಸ್ಥಿರವಾದ ಆವಾಸಸ್ಥಾನ; ನೆಲೆ : ಆನಂದದ 
ನಿಲ್ದಾಣವೇ ಭಾಷ್‌” (ಸೌಂದಸ. ೧). ೨. ಪ್ರಯಾಣಿಕರು 


ಹತ್ತಿ ಇಳಿಯುವುದಕ್ಕೆ ಅನಕಾಶವಿರುವಂತೆ ವಾಹನಗಳು ನಿಲ್ಲುವ 
ಸೈಳೆ; ನಿಲ್ಮನೆ ; ಸ್ಚೆಃ (ಷನ್ನ್ನ್ನ : ಕೈಲುನಿಲ್ಮಾಣದಲ್ಲಿ ನಿಂತು ಒಂದುದಿನ 
ಅಲ್ಲಿಗೆ ಬಂದ 'ಹೋಸಮುಂಬಗಳಸ್ನಿ್ಲ ನೋಡಿದಾಗ ಯಾರಿಗೇ ಆಗಲಿ ಆ 
ಜನರ ಬಗ್ಗೆ ಯಾನ ಭಾವನೆಯೂ ಬರಲಾರದು' (ಅಸನಾ. ೨೪೪); 
ನಿಲ್ದಾಣದಲ್ಲಿ ರೈಲು ಬಂದು ನಿಂತ ಕೂಡಲೇ... ಸಾಮಾನುಗಳನ್ನು ಗಾಡಿ 
ಯಲ್ಲಿಡಲು ಓಡಿಹೋದನು (ಸುಂದರಿ. ೧೦) ; ಪ್ರತಿಯೊಂದು ನಿಲ್ದಾಣ 
ದಲ್ಲಿಯೂ ಜೀವರುಗಳು ಬಂದು ನಿಂತು ಏನಾದರೂ ಸ್ವಲ್ಪ ವಿಕಾಸ 
ಪಡೆದು ಹೋಗುತ್ತಿರುತ್ತಾರೆ (ಜೀನ: ತ್ಮ. ೨೫೬). [ನಿಲ್‌ + ತಾಣ] 

ಸಿಲ್ಲೀರು (ನಾ). ನಿಂತ ನೀರು; ದಡದ ಬಳಿಯಿರುವ ನೀರು : 
ಲಕ್ಷ್ಮಣನದಂ ದಡದೆಡೆಯ ತೆಳ್ಳೆ ನಿರ್‌ನೀರಿಂದೆ ಹರಿನೀರ್ಗೆ ನೂಂಕಿದನ್‌ 

“ಪರಿಪನೀರ್‌? ಸರಾ. 

[ನಿಲ್‌- ನೀರು ( £ನೀರ್‌,)] 
ಪ್ರ (ನಾ). ಸಲ್ಲಿಸುವಿಕೆ ; ತಡೆ : ಕೋಡಿ ಗಂಗೆಯಾ ನಿಲ್ಪು. ಮಾಡ 

£ಡಿ]ದೆಯೆಂಡರನನಿಪನ ನುಡಿಗೇಳ್ಸು ಬಲ್ಬಿ ಸಿಂದೂರುನಂ ನಖಡೊಳುಂ 
ಶೀಳಿ ಬಿಡೆ ವೊಲ್ಪಿನಿಂ ಜಾಹ್ನ್ನವಿಯಳೇಂ ನಿಶಾನಂದಕಾನನದಿ ನಡೆಗೊಂಡಳು 
(ಪರಶು. ೩೪-೨೨). [ನ೮೯---ಪ್ಪು) 

ನಿಲ್ಮನೆ, ನಿಲುಮಸನೆ, ನಿಲ್ಲುಮನೆ, ನಿಲ್ಲುವನೆ (ನಾ)೧೯ನಿಲ್ದಾಣ ೨. 
ದೇಶದ ಮೂಲೆಮೂಲೆಗಳಿಂದ ಕಾಂಗ್ರೆಸ್‌ ವರ್ಕಿಂಗ್‌ ಕನಿಂಟಗೆಂದು 
ಬಂದ ದೇಶಭಕ್ತರು ನಿಲ್ಮನೆಯಲ್ಲಿ ನೆರೆದಿದ್ದಾರೆ. (ಪ್ರಣಸ. ೨೩); ರೈಲರಿ 
ನಿಲ್ಮನೆಯನ್ನು ಬಿಟ್ಟು ಒಂದು ಫರ್ಲಾಂಗು ನಖಂದೆ ಬಂದಿದೆ (ತೇಮೋಜ. 
೬೫) ; ಇಲ್ಲಿದೋ ! ಗಂಧರ್ವಲೋಕಕಿಹ ಮುಗಿಲುಗಾಡಿ! ಓಡುತಿದೆ 
ಕೈಲಿಲ್ಲದೆ! ಅದಕೆ ನಿಲ್ಮನೆಯಿಲ್ಲ ನಿಯಂತ್ರ ಕನಿಲ್ಲ (ದ್ಯಾವಾಸೃ. ೪೫-೧೫). 
ನಿಲುಮನೆ : ೧. ನೆಕ್ಸುಮೋನ್‌ . . . ರೈಲ್ವೆ ನಿಲುಮನೆಯ ಕಡೆಗೆ 
ಹೊರಟನು (ಪುನರು, ೪೪೯); ಮನ್ನಾರ್‌ಪರ್ಯಾಯದ್ದೀ ಪದ ತುದಿಯಲ್ಲಿ 
ಸಿಲೋನ್‌ ಗವರ್ನಮೆಂಟ್‌ ಕೈಲ್ವೆ ತುದಿಯ ನಿಲುಮನೆಯಾದ ತಲೈ 
ಮನ್ನಾರ್‌ ಇದೆ (ಭೂವಿನ. ೪೦೪). ನಿಲ್ಲುಮನೆ : ೧. ಇಂದಿರಾ--ಜಯ 
ರಾಯರು ಪ್ರವಾಸಮಾಡಿ ಬೆಂಗಳೂರಿಗೆ ಮರಳಿ ಬಂದರು ; ಶ್ರೀಕಂಕನು 
ಅವರನ್ನು ಬರಮಾಡಲೆಂದು ನಿಲುಮನೆಗೆ ಹೋಗಿದ್ದನು. (ಇಂದಿರೆ, ೨೪). 
ನಿಲ್ಲುವನೆ : ೨. ನೆಲೆ; ನೆಲೆವೀಡು : ಈ ಪ್ರತೀತಜೀನನಪರ್ನತದ 
ಉತ್ತು ಂಗಶಿಖರದಲ್ಲಿ ಆತ್ಮನಿದ್ಯೆಯ ನಿಲ್ಲುವನೆಯಿದೆ(ಸಾಹಿವಿ. ೫೩). 

[ನಿಲ್‌ ಮನೆ] ' 

ಸಿಲ್ಮಾನಸ (ನಾ). ನಿಂತಿರುವ ಮನುಷ್ಯ ; ನಿಲ್ಮಾನಸನೆಂಬರೆ ನಿಲ್ವ 
ಲ್ಮೀಕೋರಗನನಪ್ರತೀಕಾರಶ್ರೀ ಗುಲ್ಮನ್ಯಾಧಿಯನೀ ವನಶಾಲ್ಮಲಿಯಂ 
ಲುಬ್ಬ ನೆಂಬ ಗೃಹಲುಬ್ಧ ಕನಂ (ಲೀಲಾವೆ. ೧-೪೭). 

[ನಿಲ್‌ -- ಮಾನಸ] 

ನಿಲ್ಲಿಸು "ನಿಲಿಸು' ನೋ. 

ನಿಲ್ಲು "ನಿಲ್‌' ನೋ: 

ಸಿಲ್ಲುಮನೆ "ನಿಲ್ಮನೆ' ನೋ. 


ನೀಳ್ಗಳುಗಳಿಂ (ಶ್ರೀರಾಮಾ, ೧೩೯-೩೮೧). 


ನಿಲ್ಲುವನೆ 


ಸಿಲ್ಲುವನೆ “ನಿಲ್ಮನೆ' ನೋ. 

ನಿಲ್ಲೆಡೆ (ನಾ). ೧. ಕೈಲು ಮುಂತಾದ ವಾಹನಗಳು ನಿಲ್ಲುವ 
ಸ್ಥಳ 2 ್‌ಸ್ಮಳೀಯ ಆನುಕೂಲ್ಯಕ್ಕಾಗಿ (ಕಟ್ಟಡ, ಮೊ.ಗಳಿಲ್ಲದ) 
ಕೈಲ್ವೆಯ ನಿಲ್ಲೆಡೆ” (11811. ಇಂಕನಿ). ೨. ತಾತ್ಕಾಲಿಕವಾಗಿ ತಂಗುವ 
ಸಳ; ಬಿಡಾರ ಮಾಡುವ ಸ್ಥಳ: “(ದಾರಿಯಲ್ಲಿ)ನಿಲ್ಲೆಡೆ, ನಿಲ್ದಾಣ, 
ಮಜಲು, ಓಪ್ಪಾ ; ಎರಡು ಮಜಲುಗಳ ನಡುವಣ ದೂರ” (56886, 
ಇಂಕಸ). [ನಿರ್ಲ--ಎಡೈೆ] 

ನಿವಟಿ (?). (?) : ಧರ್ಮ್ಮಮನೆ ಮುಖ್ಯಮಾಡಿದತ್ತ ನಾಳುವ ಜೀಶ 
ಹಳ್ಳ ವುರ ನಿನಟಿ ಹಿರಿಯ ಕಬ್ಬಾಜಕೊಳು (ಕಜ. IV, ೩೮-೪೬; 1187). 

[1] 

ನಿನಡ (ನಾ). ಆಯ್ಕೆ ; ಆರಿಸುವಿಕೆ : ನನಡ ಏನು ಹರಕತ್ತ ಇಲ್ಲ 
ಅಂಧಇಂಗಾತು (ದೀಪಹ. 1, ೧೩೧); ನಿನ್ನ ಯಜಮಾನರ ನಿವಡ ಏನು 
ಹರಕತ್ತ ಇಲ್ಲ ಅನ್ನು (ದೀಪಹೆ. 11, ೨೨). 

[4-ಮರಾ. ನಿವಡ, /ಪ್ರಾ. ಣಸಿವ್ವಡ - ಆರಿಸಿದ] 

ಸಿವಡಿಕೆ (ನಾ). ಆಯ್ಕೆಮಾಡಿ ಅಳವಡಿಸಿದ ಶೈಲಿ; ಉತ್ತಮವಾದ 
ಜೋಡಣೆ : ವಿಧಿ ಮಂಂಬಗೆದು ನಿನ್ನುದಯಂ ಚನ್ನೈ ಯಿಂವಳಿಗೆ ಮೂರ 
ನೆಯ ಮೊಲೆಯನ್ನ ವಾಯಿಂಸಲದರಿನೊದವಿದ ಜೆ ಬಿನ್ನಣನಿಂದೇಂ ನಿನ್ನ 
ನುಡಿಯ ನನೀನನಿವಡಿಕೆಗೆ ? (ಗಿಳಿವಿಂ. ೯೭-೫); “ವಿಶಿಷ್ಟತೆ; ಪ್ರಸಿದ್ಧಿ? 
(ಗಿಳಿವಿಂ. ಟಪ್ಪಣಿ). [ನಿವಡ--ಇಕೆ] 

ನಿವಡಿಸಾರ. (ನಾ). ಮಲ್ಲಯುದ್ಧದ ಒಂದು ಪಟ್ಟು : ಲವುಡಿಸಾರದ 
ಲೌಕಿ ಗಳಹತ್ತದಲಿ ಮುಟ್ಟ ಸುವ ಬವರಿವರಿದುಪ್ಪ ರಿಸಿ ಲಂಥಿಸಿ ನಿವಡಿಸಾರ 
ದಲೆಟಗಿ ಜಾಜಂವ ಜವಳಿಬಿನ್ನಾಣದಲ್ಲಿ 'ಕಾದಿದರೊಬ್ಬರೊಬ್ಬರಲಿ (ಅಕ್ರೂಡ. 
೩-೬೫), [4] 

ಸಿವಡಿಸು (ಕ್ರಿ). ೧. ಆಯ್ಕೆಮಾಡು ; ಗೊತ್ತುಮಾಡು : ನಿವಡಿಸಿದ 
ಸುಮುಹೂರ್ತದಲಿ ವೈಭವಡೊಳಾಯ್ತುಭಿಸೇಕವಾ ರಾಜೇಂದ್ರ ಶರಣಂಗೆ 
(ತೊರರಾ. ೬-೩-೩೯); ಅವನಿಗಿಳಿದನು ಕುಸುಮಖಯತುಭೂಪಾಲನವನಿಂದ 
ನಿವಡಿಸಿದವಖಿಳಾವನೀರುಹ ನವವಿಧದಿ ನೆರೆ ಹೂತು ಕಾತಿಹ ನರವಿಚಿತ್ರವ 
ನೋಡಲಚ್ಚರಿಯಾಗಿ ತೋರುವುದು (ಕೋಗಯ. ೩-೫೪). ೨. ಎದ್ದು 
ಕಾಣು ; ಪ್ರಮುಖವಾಗಿ ತೋರು ; ಸ್ಫುಟವಾಗು : ಕವಿ ಗಮಕಿ 
ವಾದಿ ವಾಗ್ಮಿಕಮಾಗತೇಯರುಂ ನಿವಡಿಸಿದ ಸಿದ್ಧ ಪ್ರಸಿದ್ಧ ಕೋನಿದರುಗಳು 
» « » ಶಿಸ್ಟ್ರರಗಣಿತರುವೊಪ್ಪೆ (ಲತಿಚಿಂ. ೩೧-೩೮); ಬಿಸುಟಳೊದಜುತ. 
ಶೂರ್ಪನಖಿ ನಿವಡಿಸಿದ ಕಟ್ಟಿಭಿಮಾನ ವಿಲಸಿತ ಬೆಸುಗೆಗಳಚಿದ ನಾಸಿಕನ 
ನಿದಿರಲಿ ಖರಾಸುರನ (ತೊರರಾ, ೩-೫-೩) ; ನೀವ್‌ ಕ್ಷತ್ರಿಯರು ಮಾಗಧನ 
ನಿವಡಿಸಿದ ರಣದಲ್ಲಿ ನಿಲ್ಲದೆಯನನಿಯಲಿ ಚೌಶೀತಿದುರ್ಗದ ಗನಿಗಳೊಳ್‌ 
ಹೊಕ್ಕಡಗಿ ಜೀನಿಸಿದದಟಿರಹುದು (ಕೋಗಯ. ೨೨-೩೬). ೩. ಪಡೆ; 
ಹೊಂದು : ನವರತುನಮಣಿಮಯದ ಪುಷ್ಪ ಕದೊಳನಿಬರುಂ ನಿವಡಿಸಿದ 
ನರದಿವ್ಯಮಂಗಳಶರೀರದಿಂ ಕವಿವ ಸೂರ್ಯಪ್ರಜೆಯನೇಳಿಸುವ ಕಾಂತಿಯಿಂ 
(ಲಶಿಟಿಂ. ೪೦-೪೦) ; ನಿನಡಿಸಿದ ವಿದ್ಯಕೈ ಸಮಬಂಧುನನು ರೋಗಾನಳಿಗೆ 
ಸಮಶತ್ರುವನು ಸಂತಾನಕ್ಕೆ ಸಮಸಂತೋಷದುದಯಂವನು 
ಕಾಣೆ ನಾನು (ಕುವ್ಯಾಉ. ೩-೩೩), ೪. ನೆರವೇರಿಸು; ಈಡೇರಿಸು : 
ಶಿನನಿಯಮಂ ಮಾಳ್ವರ ಲವಲನಿಕೆಯಿಂ ಸದಾ ಸೇನೆಯೆಂ ಮಾಡಲಾಂ 
ತವಕದಿಂ ಮೆಚ್ಚಿ ವರವೀವೆನವರಿಷ್ಟ ಮಂ ನಿವಡಿಸಿದ ಬುದ್ಧಿ ನಿಮಗೆಂದನು 
(ಲಶಿಚಿಂ,. ೫. ನಿರ್ಣಯ ಕೊಡು ; ತೀರ್ಮಾನಿಸು ; 
ನಿರ್ಧರಿಸು: ರನಿಕುಲೇಂದ್ರನ ಚಿತ್ತ ವೃತ್ತಿಯ ಹನಣಟೂದು ಬಳಿಕಾ 


ತ್ತ ವೃತ್ತಿ 


೩-೧೮). 


ಭವಾನಿಯ ನಿವಡಿಸಿದ ನುಡಿಗಗ್ನಿ ದೇವರು ನಡುಗಿ ದೇವಿಯರ ದಿನಿಜತತಿ |, 


ಜಯಯೆನಲು ತಂದರು ಪೂರ್ಣಗೋಮಿನಿಯ (ತೊರರಾ. 


೪೭೨೪ 


2 


25 


30 


35 


40 


ನಿವರ್ತನ 


೬-೫೩-೯೯). ೬. ಆವರಿಸು ; ಕನಿ: ದಿವಡೊಳನನೀಜನೆಂ ವ್ಯಾಪ್ತಿ 
ಹಲವಂ ಬಳಸಿ ನಿನಡಿಸಿದ ನಿದ್ರೆಯಿಂ ರಾತ್ರಿನಿಶ್ರಾಂತಿಯೆಂ ಹವಣಿಸಿದ ತೆಜದಿ 
ಭವಭನದಿ ಬಹರೆಂಬವನ ಚರಣಾಂಬುಜಕ್ಕೆ ಶರಣು (ಲತಿಚಿಂ. ೨೫-೪). 
೭. ಬೀಸು; ಎಸೆ: ವಿಪ್ರನ ಕುನರನನು ತಹೆನೆಂದು ನಡೆಯಲ್ಲಿ ವನು ವನ 
ಮಧ್ಯದಲಿ ಪುಪ್ಪ ಗಳನು ಕೊಯ್ವತ್ವುತಿರೆ ತವಕದಲಿ ಕಂಡಾಗ ಪಾಶವ ನಿವಡಿ 
ಸಲು ಹೆರೆದೆಗೆದು ಸಿಕ್ಕದೆ ಭವನ ಭವನವ ಪೊಗಲು ಬೆಂಬತ್ತಿ ದೆವು ಬಿಡದವನ 
೮. ಒದಗು; ಉಂಟಾಗು ; ಸಂಭವಿಸು : 
ಬವರ ಬಲಿದುದು ಬಳಿಕ ಕಲಿಜಾಂಬನನೊಳಗ್ಗ ದ ವೀರಕುಂಭಗೆ ಪವನ 
ಸುತ ಕುಂಭೋದರಂಗಾ ವಾಲಿಸುತನೊಡನೆ ನಿವಡಿಸಿತ್ತು. ನರಾಂತಕಂ 
ಗುತ್ಸವದ ರಣವು (ತೊರರಾ, ೬-೧೯-೪೧). ೯. ಸಂಶೋಷಸಡಿಸು ; 
ಮೆಚ್ಚಿಸು : ನರರತ್ಸಖಚಿತಮಂಚದೊಳ್‌ ಕುಳ್ಳಿರ್ದು ನನಯಂನತಿ 
ನೃಪನೋರ್ವರೋರ್ನರ್‌ ಸವಿನುಡಿಯ ಬೀರಿ ನಿವಡಿಸುತ ತಾಂಬೂಲಮಂ 
ಸವಿವುತ ೧೦. ರಚಿಸು ; ನಿರ್ಮಿಸು: 
ರವಿತನೂಭವನಾಜ್ಞೆಯಲಿ ನಳ ನಿನಡಿಸಿದ ಪಾಳೆಯವನಾ ಸಿಂಧುವಿಗೆ ಪ್ರತಿ 
ಸಿಂಧಂನೆನೆ ಬಳಸಿತು ಮೂರು ನಲಯೆದಲಿ (ಆನಂರಾ. ೫-೧-೧೮); 
ನವರುಚರ ಸಿಲೆ ಪಚ್ಚೆ ನಿಚ್ಚಳ ನಿನಿಧಕೆಲಸದ ಟಾಕುಮಾಟನ ಕನಕನಿಪ 
ಕಾಂತಿಗಳೊಳೊಪ್ಪಿ ಹ ಕಲಶಗೋಪುರದ ನವರತುನಪೊಂಗಂಟಿಕದಗಳು 
ನಿವಡಿಸಿದ ನೆಲೆಗಟ್ಟು, ತೋರಣಂ (ಅಂಬಿಕಾ. ೩-೩೬). 
[ನಿವಡ 4 -ಇಸ್ಸು] 
ನಿವರ್ತಕ (ಗು). ೧. ಮುಗಿಸುವ ; ಪೂರೈಸುವ. ೨. ಹಿಂದಿರು 
ಗುವ; ಮರಳುವ. ೩. ವಿಮುಖವಾಗುವ ; ಹಿಂಜರಿಯುವ. 
೪. ವಿಮುಖಗೊಳಿಸುವ ;' ಪ್ರವರ್ತಿಸದಂತೆ ಮಾಡುವ. 
“ನಿವರ್ತಕಧರ್ಮ' ಷರಾ. (ನಾ). ೫. ನಿವೃತ್ತಿಮಾರ್ಗವನ್ನು 
ಅನುಸರಿಸುವವನು : ಅದಿಶಿವಸಂಸ್ಕಾರದಾತನು ಮೇದಿನಿಯೊಳು 
ನಿವರ್ತಕ ಶ್ರುತಿ ವೇದಿತಾರ್ಥ ಚರಿತೆಗಳಿರು ತಿರೆ ಮೊನ್ನೆ ಹುಟ್ಟರ್ದ ಆ 
ಕುಲಂಗಳ ಮಾತನೇತಕೆ (ಬಸಪು. ೫೫-೧೯). [ಸಂ.] 
ನಿವರ್ತಕಥರ್ಮ (ನಾ). ನಿವೃ ಶ್ರಿಯನ್ನು ಬೋಧಿಸುವ ಧರ್ಮ; 
ಇಹ, ಸರಲೋಕಗಳ ಸುಖಕ್ಕಾಗಿ ಮಾಡುವ ಕರ್ಮಾನುಷ್ಮೂನ 
ದಿಂದ ವಿಮುಖಗೊಳಿಸುವ ಧರ್ಮ ; ವೈರಾಗ್ಯವನ್ನು ಬೋಧಿ 
ಸುವ ಧರ್ಮ: ನಾವು ಭಾರತೀಯಸಂಸ್ಕೃತಿಯನ್ನು ನಿರೀಕ್ಷಿಸಿದಾಗ, 
ಆತ್ಮವಾದಿದರ್ಶನಗಳಲ್ಲಿ ವಿಸಾಮಾಂಸಕದರ್ಶನವೊಂದನ್ನು ಬಿಟ್ಟು ಉಳಿದೆಲ್ಲ 
ದರ್ಶನಗಳೂ ನಿಪರ್ತಕಧರ್ಮವಾದಿಗಳಾಗಿನೆ (ಚೈನ. ೫೧೭). 
[ನಿವರ್ತಕ 4 ಧರ್ಮ] 
ನಿವರ್ತನ (ನಾ). ೧. ನೆರವೇರಿಸುವಿಕೆ; ಪೂರೈಸುವಿಕೆ, ೨. 
ಹಿಂದಕ್ಕೆ ತಿರುಗುವಿಕೆ; ಹಿಂದಿರುಗುವಿಕೆ; 'ಮರಳುವಿಕೆ; 
ವಾಪಸ್ಸು ಬರುನಿಕೆ. ೩. ಆಗದಿರುವಿಕೆ ; ಸಂಭವಿಸದಿರು 
ವಿಕೆ; ನಿಲ್ಲುವಿಕೆ. ೪. ದೂರ ಉಳಿಯುವಿಕೆ ; ಸ್ರವರ್ತಿಸದಿರು 
ವಿಕೆ; ನಿವೃತ್ತಿ. ೫. ಪಶ್ಚಾತ್ತಾಸ ಪಡುವಿಕೆ. ೬. ಹಿಂದಿರುಗಿ 
ಸುವಿಕೆ; ಮರಳಿಸುವಿಕೆ. ೭. ಮಲ್ಲಯುದ್ಧ ದಲ್ಲಿ ಒಂದು 
ಕ್ರುಮ,--ಭಂಗಿ : ಹಿಂದಕ್ಕೆ ಹೋಗಿ ತಪ್ಪಿಸಿಕೊಳ್ಳುವ ಒಂದು 
ವರಸೆ: ನಿರರ್ತನಾನರ್ತನ ಭ್ರಮಣ ನಲ್ಲನ ಪ್ಲವನಾನಸ್ಕಾನಾದಿ 
ಕ್ರಿಯಾಪರಿಣತಂ (ಚಾವುಂಪು, ೩೪೧): ಲೆ. ಹಿಡಿಯುವಿಕೆ : "ತಾಳ 
ನಿವರ್ತನ' ಪರಾ. ೯. ಭೂಮಿಯನ್ನು ಅಳೆಯುವ ಒಂದು 
ಪ್ರಮಾಣ ; ಸುಮಾರು ಐದು ಎಕರೆ: ರಾಜಮಾನೇನ ಮಾನೇನ 
ಶ್ಷೇತ್ರಮೇಕನಿವರ್ತ್ತ್ರನಂ (ಮೈಆರಿ- ೧೯೩೩, ೧-೧೮ ; ಸು. 530); ರಾಜ 
ಮಾನೇನ ಶತಾರ್ದ್ಯ ನಿನರ್ತ್ತನಪ್ರಮಾಣಕ್ಷೇತ್ರಂ ಸರ್ವ್ವಬಾಧಾಪರಿಹಾರಂ 


(ಅಂಬಿಕಾ. ೪-೪೯). 


(ರುಕ್ಮಾಂಗ, ೧೫-೭೮). 


ಶಿವರ್ತನೆ. 


ಪತ್ತ೦ (ಸೌಇಇ. ೫೫, ೭-೧೬; 735) ; ಅಲ್ಲಿ ದೀಪಗಳನ್ನುರಿಸಲು 
ಹನ್ನೆ! ರಡು ನಿವರ್ತನಗಳಷ್ಟು (ಸುಮಾರು ಅರವತ್ತು ಎಕರೆ?) ಭೂನಿ 
ಯನ್ನು ಬಿಟ್ಟು ಕೊಟ್ಟ ದ್ಡರು. (ಕರಾಅ. ೨೧೯). ೧೦. ಚಿಕ್ಕದಾಗು 
ವಿಕೆ; ಆಕುಂಚನ ; ಸಂಕೋಚನವಾಗುವಿಕೆ : ವಸ್ತುತಃ, ವಿಶ್ವದ 
ಆಕುಂಚನ--ನಿಕಾಸಗಳ ಇಲ್ಲವೆ ನಿವರ್ತನ--ನಿರರ್ತನ (Involution 
4೧d ೪olution)ಗಳ ಪೂರ್ಣನಿಧಾನವೊಂದು ಪರಮಾತ್ಮನ ನಿತ್ಯ 
ಯೋಗವೇ ಆಗಿನೆ (ನುಹಾಯೋ, .೧೮೪),  [ಸೆಂ-] 
ನಿವರ್ತನೆ (ನಾ). ಕುದುರೆಸವಾರಿಯಲ್ಲಿ ಒಂದು ಬಗೆ; ಕುದುರೆ 
ಯನ್ನು ಹಿಂದಕ್ಕೆ ಬರುವಂತೆ. ಮಾಡುವಿಕೆ: ಪಸುಗೆ ನೆಲಂ ಜಲಂ 
ಹಯದೊಡಂಬಡು ಣನ ಕೇಣಮಾಸನಂ ಕೊಸೆ ದೆಸೆ ದಿಟ್ಟ - ಮುಟ್ಟ 
ಕೆಲಜಂಕೆ ನಿವರ್ತನೆ ಕಾಣ್ಕೆ ಸರ್ನಿದೇರ್ಪೆಸನದೊಳಾದ 'ಬಲ್ಮೆಯೊಕೊಡಂಬಣೆ 
ತಳ್ಪಿಅೌವಲ್ಲಿ ಬಸೂ ಮುಸುಕಿದ ಮಾಟಕ್ಕಿಯಾಯ್ತ್ರು ಸಮರಾಂಗಣ 
ಮುಳ್ಳು ವ ಬಾಳ್ಗಳುಳ್ಳದಿಂ (ಸಂಸಭಾ.೧೦-೭೭) ; “ಹಿಂದಿರುಗುವಿಕೆ” 
(ಹಂಪಃ) ; “ಮರುಳುವುದು” (ಸಂಸದೀ. ೩೬೬) ; ದಾರೆ ಗತಿ ಲಯ 
ಪೊಯ್ದು ಕಾಯಕ್ಷಂ ತಿತಿಕ್ಷೆ ನಿತನೆಂತುರ(ಗ ? ) ಸಮಾನಂ ಭಾರಿ ಕೊಸಿ 
ಮುಚ್ಚ ಭಾಗಂ ವ್ಯೂಹಂ ನಿವರ್ತನೆ ಪದಂ ಯತಿ ಗಾತ್ರನೆ ವಿಮಾರ್ಗಂ 
. ವಹಳಿ ಸತ್ಯಂ ದಾರಿಮೆಂಬ ಭೇದಂಗಳಿಂದಶ್ವ: ಮೇಕ ರೇಚಿಗ 
ನೃಪತಿ ತಾನೆ ಬಲ್ಲಂ ರ್‌ ೧-೨೧). [ಸಂ. ನಿವರ್ತನ] 
ನಿವರ್ತಿ (ನೂ). ನಿವೃತ್ತಿ; ನಿವಾರಣೆ : ಶಿನಭಕ್ತಿಯಂಕ್ಷ ರಾದ ಮೂರ್ತಿ 
ನಾಶರ ಕೈಂಕರ್ಯವನ್ನು ನಿವರ್ತಿ ಮಾಡಿಸಲೋಸುಗ ಕರ್ನಾಟಕಜೈನ 
ರಾಜನು ನಲ್ಲಿಯೂ ಯಾರೂ ಚಂದನಕಟ್ಟ ಗೆಯನ್ನು ಕೊಡಕೂಡದೆಂದು 
ಅಜ್ಜಾ ಸ್ಲಪಿಸಿದನು (ಪುರಾವಿ, ೯೪). [ವಸನ ನನ್ನಿ] 
ಶಿನರ್ತಿತ (ಗು). 0. ಹಿಂದಕ್ಕೆ ತಿರುಗಿದ; ವಿಮುಖವಾದ. 
(ನಾ). ೨. [ನಾಟ್ಯ] ತೊಡೆಯ ಐದು ಭಂಗಿಗಳಲ್ಲಿ ಒಂದು; 
'ಹಿಮ್ಮಡಿಗಳೆರಡನ್ನೂ ಸೇರಿಸಿ ಅಡಿಗಳನ್ನು ಅಡ್ಡ ಲಾಗಿಡುವುದು. 
ಸಂಭ್ರಮದಿಂದ , ಸುತ್ತು ವಾಗ ಇದನ್ನು ವಿನಿಯೋಗಿಸಬೇಕು? 
(ಲಾಸ್ಕರಂ, ೨೬೩ ಗದ್ಯಾ ನುನಾದ) : ಸ್ಥಲೆ ಕಂಪಿತಮುಂ ವಲಿತನಂ 
ನೊಲವಿಂ ಸ್ತಬ್ಧಂ ಪೊಗಳ್ಳವುದ್ವ. ರ್ತಿತಮುಂ ವಿಲಸನ್ನಿವರ್ತಿತನಮುಂಂ 
ಲಲನೆ ಕೇಳ್‌ ತೊಡೆಗೆ ಫೀಪಪೈಡೇಸಿಕು ೯೦ (ಲಾಸ್ಕರಂ. ೨-೧೩೮). 
[ಸಂ.] 
ನಿವರ್ತಿಸು (ಕ್ರಿ). ೧. ನಿವಾರಿಸು ; ಪರಿಹರಿಸು; ದೂರಮಾಡು: 
ಅನಂಗನೆಂಬ ದುರಾಚಾರನಂ ನಿವರ್ತಿಸಲ್ವೇಟ್ಸ್ಕ್ಯುಂ (ಕಾದಂಪೂ, ೮೪೮). 
೨. ಓಡಿಹೋಗು; ಮರೆಯಾಗು ; ಇಲ್ಲವಾಗು : ಜಿಸೆಯಿಂ0 
ಕಾಳಿಗೆ ತೂಳ್ಳು ಪೋಗೆ ನಭದಿಂ ದೇವೇಂದ್ರಚಾಪಂ ನಿವರ್ಶಿಸೆ , . - 
ಕಣ್ಣಿ ಸೆದಿರ್ದತ್ತು ವಿನಿರ್ಮಳಪ್ರಕೃ ತಿರೋದಂ ಶಾರದಂ ' ಶಾರದಂ 
(ನರ್ಧನೂ. ೯-೪೮). [ಇವರ್ತನೆ ಸ್ತು] 
ನಿವರ್ಹಣ (ನಾ). ನಾಶಮಾಡುವಿಕೆ ; ಧ್ವಂಸಗೊಳಿಸುವಿಕೆ. 
[Ao] 
ನಿನಸ (ನಾ). ವಾಸಸ್ಥಾನ ; ಮನೆ; ನಿವಾಸ: ಅರೆಲವೊ ನೀವಿದ 
ಅಕೊಳಗೆ. ನಿರ್ವೈರ ನೈಸ್ಣ ವನಿವಸಡೊಳು ದುಂರ್ವಾರ 'ದುರಿತಾತ್ಮಕರು 
(ಸಿಲಂಗ. ೩-೫-೧೪). No ನಿವಾಸ], 
ನಿವಸತಿ (ನಾ). - ನಿವಸ: ಓರ್ವ ಸಿದ್ಧ ನಿಹ ನಿವಸತಿಯ ಮುಂದೆ ಭೀ 
ಎನಲು ಘೋರತರ ವಿಷವ ತಂಜಿಜಿಕಿಯಿಲು (ಗರುಚಾ. ೩-೭); ನಿವ 
ಸತಿಯೆಂ ತೇಗುವುರಂ ಕವಿಡೆಡೆಯೊಳ್‌ ಮಾಡಿಕೊಂಡ ಕಾರಣದಿಂದಂ 
ಅನರೇ ಶಾಕ್ಯರೆನಿಸ್ಟರುಮವನಿಯೊಳಿಳ್ಸ್ಬಾ ಕು ವಂಶ್ಯರಾಗಿಕೆಯು ೦ ತಾಂ 
(ಸೌನಂದ. ೧-೨೪). [ಸಂ.] 


೪೭.೨೫ 


35 


45 


ನಿವಳ್ಳ 


ನಿವಸನ (ನಾ). ೧. -ನಿನಸ: ಆನಾಸಃ, [ಅ]ನಸಥಂ, ಗೃಹಂ . . - 
ಅಗಾರಂ, ನಿವಸನಂ, ಆಲಯಃ--ಈ ೩೧ ಮನೆ” (ಹಲಾಯು. 
೪೯-೧೩೭), ೨. ಉಡುಪು; ಬಟ್ಟೆ ್ಟ ವಸ್ತ್ರ : “ಉಪಸಂವ್ಯಾನಂ, 
ಸರಿಧಾನಂ, ಅಂತರೀಯಂ, ನಿವಸನಂ--ಈ ೪ ಉಟ್ಟು ದು? (ಹಲಾಯು. 
೯0-೩೯೨); ಶಿಲಾಸ್ತಂಭವಿಭ್ರಮನಿತಂಬಶಿಖರತರಂಗಿತಚತುರಂಗುಳಾಗ್ರ 
ಪಲ್ಲವನಿವಸನಂ (ಆದಿಪು, ೧೩-೪೫ ನು) ; ಖಳನ ಗದಾಯಂಧದ ಗಾಡಿಕೆಗೆ 
ದೈತ್ಯನಿಕಾಯ ನಿರುಪಮನಿವಸನವನು ನಿವಾಳಿಸಿತು ' ರಣಕೆ (ಕೊರರಾ. 
೬-೧೪-೧೪). ೩. ಓಳ ಉಡುಪು. [ಸಂ] 

ನಿನಹ (ಗು). ೧. ಉಂಟುಮಾಡುವ ; ತರುವ. (ನಾ). 
ತಂಡ; ಗುಂಪು; ಸಮೂಹ: “ನಿಕುರುಂಬಂ ನಿನಹಂ ಪ್ರಜಂ 
ಸೆಮಂದಯಂ ಬೃಂದಂ  ನಿಕಾಯಂ . . . ಸಮೂಹಂ ವ್ರಾತಮೇ 
ಕಾರ್ಥಕಂ” (ಪಸ್ತುಕೋ. ೧೦೨-೨೭೩) ; ಪ್ರತಿಮೆಗಳಟ್ಟುವು » ೬ ಭೂತ 
ಪ್ರತತಿಗಳಾಡಿದುವೊಳಲದುವತಿರಮ್ಯೂಸ್ಮಾ ನದೊಳ್‌ ಶಿನಾನನಹಂಗಳ್‌ 
(ಪಂಪಭಾ. ೧-೧೩೨) ; ಸತ್ಯನಿನಿವಹಂ ಪೊಗಟಕಿ 'ಚಮತ್ಕೃತಿಯಂ ಪಡೆದು 
ಸೊಬಗುನಡೆದತ್ತು (ಕನಿದಂಪೂ. ೫) ; ಸಕರೆಣೇಂದ್ರಿಯನಿನಹನರ್ಕನ 
ಕೂಡೆ ರಶ್ಮಿಗಳಸ್ತನಿಂಸಿದಂತೆ ಶಿನನೊಳಸ್ತ: ನಿಎಸಲು (ಬಸಪು. ೩೫-೬); 
ಅವಯನವದೊಳು ಗಂಧವಡೆದ ಚಂದನನೃಕ್ಷನಿನಹನೊಪ್ಪಿ ರ್ಮುದಾ 'ನನದಿ 
(ನೋಹತ, ೨೪-೫೦). ೩. ಸಪ್ತವಾಯುಗಳಲ್ಲಿ ಒಂದು. '೪. 
ಅಗ್ನಿಯ ಏಳು ಜ್ವಾಲೆಗಳಲ್ಲಿ ಒಂದು. ೫. ಕೊಲೆ ; ವಥೆ. [ಸಂ.] 

ನಿನಳೆ ನ ನಿವ್ವಳ (ಗು). ೧. ಒಳ್ಳೆಯ ; ಉತ್ತಮವಾದ ; ಹದವಾದ: 
ಬಿಳಿಯ ತಿಲ ಏವಳ' ತಂಡುಲ Maes ಚಣಕದೊಡಕುಮುಂದ್ದಿನ 
ವಿದಳಂ ಮಿಳಿತಮಾದಕ್ಷತೆಯ ಕರನಳಿನಸ್ಮ ಳದಿಪ್ಟ್ಯ ಲಿಂಗದ ಪಣೆಗಾಂ ನೀಡುವೆಂ 
(ಮೈ ಲಾರ. ೨೧೩-೪೧) ; ಹವಳ. ಮಲ್ಲಿಗೆ Fi ಪತ್ತರಿ ಹಳಕಟ್ಟ ವೀರ 
ಭ್ರೂ (ಕಜಾಗೀ. ೪೪). (ನಾ). ೨. ಜಿಲುನಾದುದು ; ಅಂದ 
ವಾದುದು : ಏನವಳ ಚಿತ್ತರಡ ಚೆಲುವು! ಮಂಪ್ಟ್ಬಿರದ ಒಲವು! 
ಇದು ಹವಳ ಇದು ನಿವಳ (ದ್ಯಾವಾಸೈ. ೪೮-೧೧). ನಿವ್ವಳ: 
(ಗು). ೩. (ಖರ್ಚನ್ನು ಕಳೆದ ಬಳಿಕ) ಉಳಿಯುವ; ಉಳಿತಾಯ 
ವಾಗುವ: ಆ. ಹಣದ ಜೊತೆಗೆ ಬ್ಯಾಂಕುಗಳನರು ಹೊಸದಾಗಿ 
ನಿರ್ಮಾಣ ಮಾಡಿದ ಡಿಪಾಸಿಟ್‌ ಮೊಬಲಗೂ ವಿಶೇಷವಾಗಿ ಅವರೆ ಚಾಲ್ತಿ 
ಡಿಸಾಸಿಟ್ಟು “ಮಾಡಿರುವ ಒಟ್ಟು ನಿವ್ವಳ ಕೆಲಸದ ಮೊತ್ತವೂ ಸೇರುವುವು 
(ಹಣಪ್ರ. ೬೭). 

ನಿಷ್ನಳ els ಖರ್ಚು ಕಳೆದು ಉಳಿಯುವ ಲಾಭ: 
ಇಡೀ 'ಂಡಿಯಾದಿಂದ ನಮಗೆ ಬರುವ ನಿವ್ವಳ ಆದಾಯ ೧೫೪೯೧೩ 
ಪೌಂಡುಗಳು (ಸ್ರನಾಇ, 11, ೪೮೫). ನಿವ್ವಳ ಉತ್ಪತ್ತಿ - ನಿವ್ವಳ 
ಆದಾಯ ೬ ಅಂಥ ಯಾವುದಾದರೂ ಕರದ ನಿವ್ವಳ ಉತ್ಪತ್ತಿಯ ಪೈಕಿ, 
ಗೊತ್ತು ಮಾಡಬಹುದಾದನ್ನು ಸೇಕಡಾವಾರು ಮೊಬಲಗು . . . 
ಭಾರತದ ಸಂಚಿತನಿಧಿಗೆ ಸೇರತಕ್ಕು ದಲ (ಭಾಧಾನ. ೧೫೩). ಸಿವ್ವಳನಫೆ- 
ನಿವ್ವಳ ಆದಾಯ: “ನೆಚ್ಚ ಕಳೆದುಳಿದ ನಿಜವಾದ ಲಾಭ; ನನ್ನ ಳನಫೆ” 
(Net-Profit. ಇಂಕಸಿ), ನಿವ್ವಳ ಲಾಭ ನಿವ್ವಳ ಆದಾಯ: ಪ್ರತಿ 
ನರ್ಷವೂ ಕಂಪೆನಿಗೆ ಲ್ಸ ತ ರೂಪಾಯಿಗಳ ನಿನ್ವಳ ಲಾಭ ಬರುತ್ತ ದೆ 
(ಭಾಗ್ಯತಿ. ೧೨೮), ನಿವ್ವಳ "ಹುಟ್ಟುವಳಿ = ನಿವ್ವಳ ಆದಾಯ : ಕೆಲವು 
ಕರಗಳ ಮತ್ತು ಶುಲ್ಕಗಳ ನಿವ್ವಳ ಹುಟ್ಟು ವಳಿಯನ್ನು ಪೂರ್ತಿಯಾಗಿ 
.. ರಾಜ್ಯಗಳಿಗೆ ಹಂಚುವುದಕ್ಕೆ ಸಂಬಂಧಸಟ್ಟ ಕಃ ಅಧ್ಯಾಯದ 

ಉಪಬಂಧಗಳಿಗೆ ಒಳಪಟ್ಟು . . ಒಂದು ನಿಧಿಯಾಗಿ ಏರ್ಪಡತಕ್ಕುದು 
(ಭಾಧಾನ- ೧೫೨). [4-ಮರಾ. ನಿನಳ] 


|ನಿವಳ್ಳ "ನಿರ್ಮಳಿ' ನೋ. 


ನಿವಳಿ, 


ನಿನಳಿ "ನಿರ್ಮಳಿ' ನೋ. 
ನಿವಳ್ಳಿ (ನಾ). ಸುತ್ತಾಡುವಿಕೆ: ಆ ನಾಯದಶ್ವನನು ತಂದು ತೋಟ 
ನೈ ಸಾಲನದನಾನಂದದಿಂದಿರದೇಜಲೊಡನಲ್ಲಿಂದ ನಿನಳಿಯ ನೆವದೆ ಗಗನ 
ಕ್ಕೊಯ್ಸುದದು (ಕುನುರಾ, ೩-೬೪). [7] 
ನಿವಳಿತ (ಗು). (ಮಂಡಲಾಕಾರವಾಗಿ) ಎತ್ತಿದ; ಚಲಿಸಿದ: 
ಲಲನಾನಿಕಾಯನಿನಳಿತನೀರಾಜನದೀಸಕಳಿಕಾಪ್ರ ತಿಫಳಿತಮೌಳಿಮಾಣಿಕೃ 
ನುಂ...ಆಗಿ (ಚಂದ್ರಪು. ೮-೨೪ ವ). [ಸಂ. ನಿವಲಿತ] 
ನಿವಳಿನಟ್ಟಿ , ನಿನಾಳಿವಟ್ಟ, ನಿವಾಳಿವಟ್ಟು, ನೀವಳಿವಟ್ಟ (ನಾ). 
ಸಂಪೂರ್ಣನಾಶ ; ನಿರ್ನಾಮ: ಜನಂ ನೇಜಿ ಬರ್ಚಿದಂತೆ ಸೆಂಡಿ 
ರ್ಮಕ್ಕಳೆನ್ನದೆ ಸಿವಳಿವಟ್ಟಿ ಮನ್ಪಿ ನಮೊಂದಕ್ಷೋಹಿಣೀಬಲನೆಲ್ಲಮುಂ ಪೇಟಕಿ 
ಪೆಸರಿಲ್ಲವೆಂಬಂತೆ ಕೊಂದು (ಗದಾಯು. ೯-೩೨ ಬು); “ನಿವಳಿವಟ್ಟಿಂ 
ಅಸ್ಪಿ ನಂ-ಬಲಿಗೊಟ್ಟು ನಿವಾಳಿಸಿ ಎಸೆದಂತೆ (?)'(ಗದಾಸಂ, ೨೦೨ 
ಟಸ್ಪಣಿ) ; ಅರುಹಸನುಯನಡಗಿರ್ದುದು. ಸನಣಕುಲಂ ನಿನಳಿನಟ್ಟ 
ಮಾದುದು (ನಾಚಿರ. ೧೭೯-೪); ಅಂತೂರೆಲ್ಲಂ. ನಿವಳಿನಟ್ಟ ಮಾಗಿ ಬೆಂದು. 
ಸೋನಮುಶರ್ಮನ ಮುನೆಯೊಂದುಟಾದಿಕೆ (ಪಣ್ಕಾಸ್ತ್ರ. ೧೨-೩೪ ನ). 
ನಿವಾಳಿವಟ್ಟಿ : ಲೋಯಿಸರದ ಮೇಲೆ ಬಂಡಿ ಸರಿದಂತೆ ಸೊಟಲೆಲ್ಲಮುಂ 
ನಿವಾಳಿನಟ್ಟಿ ಮಂ ಮಾಡಿದೆಯಾ ಬೊಡೇನಾಯ್ತು (ಧರ್ಮಾಮೃ, ೨-೮೯). 
ಸಿನಾಳಿನಟ್ಟು. ನೀನಳಿವಟ್ಟಿ ; "ನೀವಳಿನಟ್ಟಿಂಗೆಯ೯? 
ಪರಾ. 
ಸಿವಳಿವಟ್ಟಿಂ ಮಾಡು, ನಿವಾಳಿವಟ್ಟಂ ಮಾಡು, ನಿವಾಳಿವಟು 
ಮಾಡು - ಸಂಪೂರ್ಣನಾಶ ಮಾಡು; ನಿರ್ನಾಮಗೊಳಿಸು 
ತಮ್ಮನುಂ ನಿಜಾಗ್ರಜನೊಳ್‌ ಕೂಡಿ ದಮಿತಾರಿಗಿದಿರ್ಚಿ ತಳವರ್ಗಮಂ 
ನಿವಳಿವಟ್ಟಿಂ ಮಾಟ್ಟಾ ಗಳ್‌ (ಶಾಂತಿಪು.೪-೩೪ ನು; ಈತನಿನ್ನು ನಾಡೆಲ್ಲಮುಂ 
ನಿವಾಳಿನಟ್ಟಿಂ ಮಾಡಿ ಕಳದೆ ಮಾಣಂ (ಧರ್ಮಾನ್ಳು. ೨-೧೪೯) ; 
ಮುಳಿದು ಮೇಲೆರ್ದು ಚೆತುರಂಗಬಲಂಚೆರಸು ಕಾದುವುದುಂ , , . 
ಬಲಮುಂ ಸಿವಾಳಿವಟ್ಟು ಮಾಡೆ (ಚಾವೂಪು. ೧೪೮). [?] 
ನಿವಳಿಸು "ನಿವಾಳಿಸು' ನೋ. 
ನಿವಾಂತ (ಗು). ೧. ಸದ್ದು ಗದ್ದಲಗಳಿಲ್ಲದ ; ಶಾಂತವಾದ : 
ಲಖ್ಸದ ಈ ನಿವಾಂತ ಜಾಗಾ ನನ್ನ ಕೆಲಸಕ್ಕ (ನಾಧಾರಿ, ೪೮), (ನಾ). 
೨. ಸದ್ದುಗದ್ದಲಗಳಿಲ್ಲದಿರುವುದು ; ನಿಶ್ಯಬ್ದ ವಾಗಿರುವುದು : 
ಸ್ಥಳವು ನಿನಾಂತನಲ್ಲವೆಂಬುದಿಸ್ಟೆ € ನಾನಿಲ್ಲಿ ಹೇಳಬೇಕಾದುದು 
(ಚಿಳಗ.೫೭), ೩. ನಿಶ್ಚಿಂತೆ ; ನೆಮ್ಮದಿ: ಗುರುಭಟ್ಟಿ ಒತ್ತಾಯದಿಂದ 
ನನ್ನನ್ನು ಗಣಪತಿ ಪ್ರಸಾದದ ಸಂಕ್ರಿಗೆ ಎಳೆದುಕೊಂಡು ಹೋದ. ಇಬ್ಬರದೇ 
ಪ್ರಸಾದ ನಿವಾಂತವಾಗಿ ನಡೆದಾಗ... ವಿಚಿತ್ರವಾಗಿ ನಕ್ಕ (ದೀಸಹ, 11, 
nko); ಇಬ್ಬರೂ ನಿವಾಂತವಾಗಿ ಕುಳಿತೆವು (ದೀಸನಿ, ೧೬೫), 
[-ಮರಾ. ನಿವಾಂತ,/ಸಂ. ನಿವಾತ] 
ನಿವಾಟ (ನಾ). ೧. ಚೆದರುವಿಕೆ; ಚೆಲ್ಲಾಪಿಲ್ಲಿ: ಒಲೆಯಡಿಯ 
ನುರುಹಿದಡೆ ಹೊಗೆ ಗೋಳಕನಾಥನ ಕೊರಳ ಸುತ್ತಿತ್ತು . . . ರುದ್ರನ 
ಹಾವುಗೆ ಉರಿಯಿತ್ತು ದೇವಗಣಂಗಳು ನಿವಾಟಿನಾದರು (ಬಸನ. ೯೩೦). 
೨. ತೆರೆದುದು; ಅಜಿತಡೆಯಿಲ್ಲದುದು ; ಬಯಲಾದುದು ; 
ವಾರಣದ ಉದರ ಬೆಂದಿತ್ತು ನಾರಿ ಸತ್ತಳು ದಾರಿ ನಿನಾಟಿನಾಯಿತ್ತು, 
(ಸಿದ್ಧೇನ, ೩೭೧೯೯), [ಸಂ.] 
ನಿವಾಡ (ನಾ). ೧, ಉಪಾಯ ; ಹಂಚಿಕೆ : ಏನು ಮಾಡುೇದಕೆ 
ಹೇಳವ್ವಾ ನಿವಾಡನನೆನುತವಳಲುತನೂನಶೋಕದಿ ಬೀಳ್ವನೇಳ್ವನು ನಿಂದು 
ನೋಡುವನು (ಬಸಪು. ೪೫-೨೬) ; ವಾದ್ಯಪ್ರಬಂಧಂಗಳಲ್ಲಿ ತನ್ನ ಸೇರುವೆ 
ಯನಾರೈ ಪ್ರತ್ತೆ ನಿವಾಡದಿಂ ನಿಗುರಿಸುತ್ತೆ ಚಾಳಿಯಿಂ ಚಳಿಸುತ್ತ .. . 


೪೭೨೬ 


20 


30 


35 


40 


4 


ನಿವಾರಕ 


ಬಾಜಿಸುತಿರ್ದ೦ (ವಿರೂಪಾ. ೮೧ ನ); ರೂಢಿಪತಿ ಸರಿದ ಸುರನಗರಿಗಂ 
ಬಾಲಕರು ಹೇಡರಾದರು ರಾಜ್ಯಮನ್ನಾ ಳಲಾರದೆ ನಿವಾಡನಿಲ್ಲದೆ ಕ್ಪಾತ್ರ 
ಧರ್ಮ ಕಿರಿದಾಗಿ ಬೆಳೆ ಬಿತ್ತುಗಳ” ಕಿರಿದಾದಂದು (ತುರಂಗ, ೧೨-೯), 
೨. ನಿರ್ಣಯ ; ತೀರ್ಮಾನ : ನೋಡಬೇಹುದು ಮೂಳು ಬಾರಿ 
ನಿನಾಡನ [ನಾಕಾಂ,ಬ] ಹುಧೆಂದಿಂದುಲೇ ಖಾಚೂಡಮಂತ್ರದ ಲೇಖೆಯಂ 
ಜಿನಮಂತ್ರಲೇಖೆಯನು ಕೂಡೆ ಕಾವೇರಿಯಲಿ ಹಾಯ್ಯಲು ರೂಢಿದೊಟಕ 
ಯಲಿ ಹೋದಡಪಜಯ ಓಡದಿದಿರೇಆಂದಡೆ ಜಯ (ಒಸಪು. ೫೦-೩೮). 
೩. ಗುರಿ; ಲಕ್ಷ್ಯ: ಇನಿತು ಸುಖದ ಸುರಾಡನನು ಕೊಂಡೆಯರ 
ನುಡಿಗೆ ನಿನಾಡನನು ಮಾಡಿದರು (ತೊರರಾ. ೩-೭-೩೯). (ಗು). ೪. 
ಆಯ್ದು ತೆಗೆದ; ವಿಶಿಷ್ಟವಾದ : ಮಾಡದ ಮಾಟನ ಮಾಡಿ ನೀ 
ಮುನ್ನೊಂದು ಕೋಡಗವನು ಬೇಳಲೆಚ್ಚ ಪಾಡನೆನ್ನೊಳು ತೋಲ 
ಸೆಂದು ಕಪರ್ದಿ ನಿನಾಡ ಕೂರ್ಗಣೆಯೊಳಿಕ್ಕಿ ದನು (ನೋಹತ. ೩೯-೩೦). 
[4-ಮರಾ. ನಿವಾಡ] 

ನಿವಾಡಿಸು (ಕ್ರಿ). ಲಕ್ಷ್ಯದಲ್ಲಿಟ್ಟುಕೊಳ್ಳು ; ಗಮನಿಸು: 
ಜಂಗುಳಿಯ ಕಾವ ಗೋನ ಹಲವು ಹಸುವ ನಿವಾಡಿ[ನಾರಾಂ. ರಿ] 
ಸುವಂತೆ ತನು ಭಕ್ತ ನಾಯಿತ್ತು ಎನ್ನ ಮನ ಭವಿ (ಒಸನ. ೨೮೪). 

[ನಿವಾಡ---ಇಸ್ಮು] 

ನಿವಾತ (ಗು). ೧. ಗಾಳಿ ಬೀಸದ ; ಗಾಳಿಯಿಲ್ಲದ : ನಿರ್ಮಾಯ 
ನಿಷ್ಕಾನಿ ನಿಸ್ಕಂಸ ನಿವಾತ ಜ್ಯೋತಿರೂಪಂ ನಿರುಪಮನೆನಿಸಿರ್ದಂ 
ನಿರೂಪಾಕ್ಷಲಿಂಗಂ (೧೦ಕ. ೫-೩೩). (ನಾ). ೨. ಗಾಳಿಯ ಹೊಡೆತ 
ವಿಲ್ಲದಿರುವಿಕೆ ; ಗಾಳಿ ಬೀಸದ ಸ್ಥಿತಿ: ನಡುಗಿತಿಳೆ ನಿರ್ಫಾತದಲಿ 
೬ ಸಿಡಿದವೆಳಿಕಿಗಳು ಕೆಟಕಿಗಳುಕ್ಕಿದವಡಿಗಡಿಗೆ ಹೆಮ್ಮರ ನಿವಾತದಲುಡಿದು 
ಬಿದ್ದವು ಕೌರವೇಂದ್ರನ ಪತನಕಾಲದಲಿ (ಕುನ್ಯಾಗ. ೮-೩). ೩. ಶಾಂತ 
ನಾದ ವ್ಯಕ್ತಿ: ಪರಮಸು ಖದಿಂದಂ ನಿವಾ[ಪಾಣಂ. ರ್ವಾ]ತ ನಿಶ್ಚಿಂತ 
ನಾಗಿರುತಿಪ್ಪೆನೋ ಹೇಳು ಹೇಳು ಅಯ್ಕಯ್ಯ (ಸಿದ್ಧರಾ- ೪-೨೯). 
೪. ಅಭೇದ್ಯವಾದ ಉಕ್ಕಿನ ಕವಚ: “ನಿವಾತ . . . ಗಾಳಿ. 
ಸುಳಿಯದ ಸ್ಥಳ. ಆಯುಧಗಳಿಂದ ಕತ್ತರಿಸಕೊಡದ ಕವಚ” (ಸಿದ್ಧಾಂತಿ. 
೩೯೫). 

ನಿವಾತವಾಗುಎ'ನೆಮ್ಮುದಿ ಹೊಂದು ; ಶಾಂತವಾಗು : ಉಪಾಧಿಕ 

ಮನವು ಉಪಾಧಿಕರಹಿತ ಮನವು ನಿಂದಲ್ಲಿಯೆ ನಿವಾತವಾಯಿಂತ್ತು ಆನಂದ 
ಭಾವವು ಬಿಂದು ತಾನುಳಿದು ನಿಂದಲ್ಲಿಯೆ ನಿವಾತವಾಯಿತ್ತು (ಅನಚಂ. 
೧೪೭-೬೬೯). [ಸಂ.] 

ನಿವಾಪೆ (ನಾ). ೧. ನೆಲದಲ್ಲಿ ಕಾಳುಗಳನ್ನು ಬಿತ್ತುವಿಕೆ. ೨. 
ಕಾಳು; ಬೀಜ. ೩. ಪಿತೃಗಳಿಗೆ ಬಿಡುವ ತರ್ಪಣ ; ಕಿಲೋದಕ; 
ಎಳ್ಳು ನೀರು ಬಿಡುವುದು : ನಿವಾಪಃ, ಪಿತೃ ತರ್ಪಣಂ-ಈ ೨ ನೀರ್ಗು 
ಡುವುದು” (ಹಲಾಯು, ೧೦೫-೧೭); “ಪ್ರೇತತರ್ಪಣಮೆನೆ ನಿವಾಪಮೆಂದಿನೆ 
ಕರ್ಮದಾ ತಿಲೋದಕನುಕ್ಕು” (ಮಂಗರಾ, ೧೧೬-೨೪). [ಸಂ.] 

ನಿವಾರ (ಗು). ೧. ತಡೆಯುವ; ನಿರೋಧಿಸುವ ; ಅಡ್ಡಿ ಪಡಿಸುವ: 
ಚಕ್ರವೈತಂದುದು ತತುಕ್ಷಣಕೆ ವೈರಿಭೀಕರಪಾಂಚಜನ್ಯೋದಾರಶಂಖ 
ಪ್ರನರಸಹಿತ  ನಿವಾರಕೌನೋಣಕಿಯೆನಿಪ  ಗಡೆಯಿಳಿದುದೊಂಜೆಸೆಗೆ 
(ನಿಭಾಗ, ೧೦-೪೭-೨೧), (ನಾ). ೨. ಪರಿಹಾರ; ನಿವಾರಣೆ : ನಿಖಿಳ 
ನಾಹೇಶಸ್ರಸಾದಸುಖ ಸೇರಿದೊಡೆ ನಾಂ ಕಾಲು ನಿಲ್ಲದನಾರತಂ ತೊಳ 
ಲುನ ಬಳಲ್ಕೆ ನಿವಾರನಹುದಿನ್ನೆ ಂಬವೊಲು ಬಂದಿನನುದಯವಾದ 
(ಬಸಪ. ೧೨-೪೭), "ಅನಿವಾರ' ಸರಾ. [ಸಂ.] 

ನಿವಾರಕ (ಗು). ೧. ಕಳೆಯುವ ; ಹೋಗಲಾಡಿಸುವ; ಪರಿಹರಿ 
ಸುವ. (ನಾ). ೨. ದೂರಮಾಡುವವನು ; ಪರಿಹರಿಸುವವನು: 


ನಿವಾರಣ 


ವಿಘ್ನನಿವಾರಕ ಗಣಾಧಿನಾಯೆಕ (ಗಣೇಶ. ೧-೯); ಐತಂದರಂ ಸಂಕಟಿನಿವಾ 
ರೆಕರನೀಕ್ಷಿಸಿ ತಪೋಧನರ್‌ ಉಪಚೆರಿಸಿದರ್‌ 
೩೫-೧೮೬). [ಸಂ.] 

ನಿವಾರಣ (ನಾ). ೧. ದೂರಮಾಡುವಿಕೆ; ಕಳೆಯುವಿಕೆ; ನಿವಾ 
ರಿಸುವಿಕೆ. ೨. ಪರಿಹಾರ : ಮೊದಲಲಿದು ಸುದ್ಯೂತವವಸಾನದಲಿ 
ವಿಷಮ ದ್ಯೂತದಲ್ಲಿ ನಿಲುವುದು ನಿವಾರಣವುಂಟಿ (ಕುನ್ಯಾಸ. ೧೨-೭೯). 
*ಭವನಿವಾರಣ' ಪರಾ. ೩. ತಡೆಯುವಿಕೆ ; ನಿರೋಧ ; ಪ್ರತಿ 
ಬಂಧ : ಸನನಿಪುಜೋಜೋ ಹೋ ಎನೆ ನಿವಾರಣಾರ್ಥಂ (ಶನುದ. 
೩೦೯) ; ಗೋಧೆ ಎ ಕರತಲದಲ್ಲಿ ಜ್ಯಾಘಾತನಿವಾರಣಾರ್ಥಂ ಆಗಿ ಕಟ್ಟದ 
ಚರ್ಮ (ನಾಚಿಂ. $). ೪. ನಿಷೇಧಿಸುವಿಕೆ. ೫. [ಬೌದ್ಧ] 
ಪರಿಹಾರದ ಆಲೋಚನೆ, -- ಚಿಂತನೆ: "ಸಂಚನಿವಾರಣ' ಪರಾ. 

[ಸಂ.] 

ನಿನಾರಣಹೇತು (ನಾ). ಪರಿಹಾರಕ್ಕೆ ಕಾರಣವಾದುದು ; 
ನಿವಾರಕ : ಯಕ್ಷನೊ ರಕ್ಷನೊ ಚೌಕದ ಭೂತವೊ ಮಂಗೃರ ಭೀತಿ 
ನಿವಾರಣಹೇತುವೊ (ಗಣೇಶ. ೬-೧೪೬). [ನಿವಾರಣ 4 ಹೇತು,] 

ನಿವಾರಣೆ (ನಾ). ಎ ನಿವಾರಣ ೨ : ಇಡೀ ಪತ್ರವನ್ನು ಓದಿದಾಗ 
ನಿಮ್ಮ ಸಂದೇಹ ನಿವಾರಣೆಯಾಗಬಹುದು (ಮುಂಗಾಮು. ೧೭) ; ದಿ.ಪ್ರೊ. 
ಮೆಹತಾ ಭಾರತದಲ್ಲಿ ಸಸ್ಯಗಳಿಗೆ ತಗಲುವ “ರೆಸ್ಟ್‌” ( rust 
ಕುಂಕುಮ) ಎಂಬ ರೋಗದ ನಿವಾರಣೆಗೆ ಜೀವಮಾನವೆಲ್ಲ ದುಡಿದವರು 
(ಸಸ್ಯಕ. ೧೨೧). [ಸಂ ನಿವಾರಣ] 

ನಿವಾರಣೋಪಾಯೆ (ನಾ). ಪರಿಹಾರ ಮಾಡುವ ಉಪಾಯ : 
ಕೇಡು ಒದಗಿದ ಮೇಲೆ ನಿವಾರಣೋಪಾಯನನ್ನು ಹುಡುಕತೊಡಗು 
ವುದಕ್ಕಿಂತ ಕೇಡಿನ ಸೂಚನೆ ಮಿಂಚಿ ಕಾಣಿಸಿದ ಕೂಡಲೇ ಮಾಡ 
ಬೇಕಾದ್ದನ್ನು ಮಾಡಿದರೆ ಕೇಡು ಬೆಳೆಯಲು ಆಸ್ಪದವಿಲ್ಲವಾಗುತ್ತದೆ 
(ಹಣಪ್ರ. ೧೯೩). [ನಿವಾರಣ -- ಉಪಾಯ] 

ಶಿವಾರಿತ (ಗು). ೧. ತಡೆಹಿಡಿದ ; ನಿರ್ಬಂಧಿಸಿದ; ಪ್ರತಿಬಂಧಿಸಿದ. 
(ನಾ). ೨. ಪರಿಹರಿಸಿದುದು; ನಿವಾರಿಸಿದುದು : ಧರಣೀತಳಕೆಲ್ಲಂ 
ಭೀತಿ ನೆಟ್ಟನೆ ನಿವಾರಿತಮಕ್ಕು ೦ (ಜಿಟ್ಟಮೆ. ೭೧೭೪) ; ಈ ಬಗೆಯ 
ಗೊಂದಲ ಜಿ. ಎ. ಗ್ರಿಯೆರ್ಸನ್ನನ ವಿವರಣೆಯಿಂದ ಸ್ವಲ್ಪ ನಿವಾರಿತ 
ವಾಯಿತು (ದ್ರಾವಿನಿ. `೧೮೧). ೩. ತಡೆ ಹೊಂದಿದವನು ; ಅಡ್ಡಿ 
ಹೊಂದಿದವನು : ಒರ್ವಂ ದ್ವಾರಪಾಲನಿವಾರಿತಂ ನೇತ್ರಧರನಿನೇದಿತನಾ 
ಮಹಾಸ್ಕಾನಮಂ ಸೊಕ್ಕು ನೈಯಿಕ್ಕಿ ಕೈಯಂ ಮುಗಿದು ನಿಂದು 
(ರಾಜರೇ, ೧೦-೧ ವ). [Ao] 

ನಿವಾರಿಸು (ಕ್ರಿ). ೧. ನೀಗು; ಹೋಗಲಾಡಿಸು ; ಪರಿಹರಿಸು : 
ಸಸಿಯ ಕೆಲಗೆಲಡೊಳೊದವಿದ ಕಸಮಂ೦ ಕಿಟ್ಟು * ಮೊಸರ್ಗೂಬಿಂ 
ವಿಧಿಯಿಂಡೆ ಸೂಸೆ ಭರದಿಂ ಬೀಟಸ್ವಾಲಿಕಲ್ಲಂ ನಿವಾರಿಸುಗುಂ 
(ಲೋಕೋಸ. ೬-೧೦) ; ಸೌಂದರಸೆಟ್ಟಿಯಂಂ ಸೋಮಶರ್ನುನುಮೇ 
ಗೆಯ್ದು ೦ ದುಷ್ಟ ತನಮಂ ನಿವಾರಿಸಲಾಅಡೆ (ಧರ್ಮಾಮೃ. ೨-೧೬೧) ; 
ಅನರುಗಳ ತದ್ಭ ಯನ್ನೂ ವಾರಿಸಲೆಂದು ಬಗೆದು (ಬಸಪು. ೨-೨೦) ; ಕನಕ 
ಮೃ ಗವನು ತಾರನೆಂಬ್‌ ಮಂನಿಸದೊಂದಿದೆ ತಮ್ಮ ತನ್ನ ಯ ಮನದ 
ಸಂಕೆಯವನು ನಿವಾರಿಸು ಹೊಗು ಗೃ. ಹಾಂತರನ Jey ೩-೧೧-೧೩); 
ಘೋರಸಂಸಾರದೊಳ್ಳುಸುಕುವ ಮಜವೆಯಂ ನಿವಾರಿಸಿ ಮಹಾಯೋಗಿ 
ಜೀವ ಪರಮಾತ್ಮರ ವಿಚಾರಿಸುವ ತೆಜದಿಂದೆ ರಿಪುನೋಹರದೊಳೊತ್ತಿ 
ಕನಿವ ಭಟಿರಂ ಗಣಿಸಡಿ ವೀರಸುರಥಂ ಕೃಷ್ಣ ಫಲ್ಗು ಇರನಲಸಿದನಂ 
(ಜೈಮಿಭಾ. ೧೪-೭). ೨. ತಡೆ; ನಿಗ್ರಹಿಸು ; ತರುಬು: 
ಬಡುಳರಜದೊಳ್ಳೊ ರೆದ ಪೊನಲ್ಗಳಂತುನ್ಮಾರ್ಗದಿಂ ಪರಿವಿಂದ್ರಿ ಯಂಂಗಳೆಂ 


(ಶ್ರೀರಾಮಾ, 


ಅತಿ 


೪೭೨೭ 


20 


25 


40 


45 


ಸಿಮಾಸಸ್ಮಾನ 


ನಿವಾರಿಸದೆಯಂಂ ಕದಡಿದ ಮನಮಂ ನಿಯಾಮಿಸಡೆಯಂಂ ಇಂತಿರ್ಪ 
ದುಚಿತಮಲ್ಲಂ (ಕಾಡಂಪೂ. ೮೪೮) ; ಈ ಗುಹೆಯೆತ್ತ ಸಾರದಂತಿರಲಿವನಂ 
ನಿವಾರಿಸುಬಿಕಿದಂದೆನಸುಂ ಬಬಿಸಿಸಂದು ಪೊರ್ದುಗು೦ (ಕಾದಂಉ.೫೫೭); 
ಪುರಾರಿಯ ದೆಸೆಯನೀಕ್ಷಿಸಿ ಸಾಕು ಹೋ ಎನುತಂ ನಿವಾರಿಸಲು (ಬಸಪು. 
೨೮-೬೧); ತೆನ್ನ್ನ ಹೆಬ್ಬಯ ಕೆಯ ಇಂದ್ರನೇ ಇವನೆಂದು. ಗೊತ್ತಾ ದಾಗಲೂ 
ಅವನನ್ನು ನಿವಾರಿಸುವನ್ನು. ವಿವೇಕ ಅವಳಿಗುಂಟು (ಸಮಾಲೋ. ೭೬). 
೩. ಕಳೆ; ಬಿಸುಡು; ತೆಗೆ: ಸೂಡಿರ್ದ ಕುಸುಮ ಸೌರಭವ 
ನಾಘ್ರಾಣಿಸಿ ಮಾಡಿ ಮುದದಿ ತಿರಸ್ಕರಿಸಿ ಊಡಿರ್ದ ಗಂಧ ಕಸ್ತುರಿಯ 
ನಿವಾರಿಸಿ ನೋಡಿದ ಪರಮಾತ್ಮಕನ (ಮೋಹತ. ೨೧-೨೩) ; ಇಕ್ಕಡಿನಡೆದ 
ಕಾರ್ಮೂಕವ ನಿವಾರಿಸಿ ತೆಕ್ಕೊ! ಡು ಭಾರಿಯ ಹಲವ ಒಳ್ಳೆಯ್ಯೊಳಾಂತ 
ನೇರೊನಕೆಯಿಂದಿಕ್ಕಿದ ಸೂಳ್ಕಾನಿದರೆಗನ ಮೇಲೆ (ನೋಹತ. ೩೮-೫೯). 
೪ (ಕಾಲವನ್ನು. ) ತಳ್ಳು ನೂಕು ; ಕಾಲಹರಣ ಮಾಡು : 
ನೆತ್ತ ಪಗಡೆ ಚತುರಂಗವ Mose ಮತ್ತೆ ಭಗಮನೆ ಮಂತ್ರಿಜೆಯ 
ಚಿತ್ತವೈಕಲ್ಬವಾಗಲು ಸೋಲ್ವಳು ಸೋತು ಹೊತ್ತ ನಿನಾರಿಸುವುದಕೆ 
ಎಎ ಕೇಳಿದಳಿತಿಹಾಸ ಪೌರಾಣಗಳನು (ನೋಹತ. ೨೭-೧೫). ೫. ಅಲ್ಲ 
ಳೆ; ನಿರಾಕರಿಸು : ಎನ್ನ ಮೆಲ್ಲುಡಿಯೆ ನಿವಾರಿಸಬೇಡೆಂದು ಬಿನ್ನಹ 
ಗೈದಳು ರತಿಗೆ (ನೋಹತ. Ke ೬. ಬಿಡು; ರದ್ದು ಪಡಿಸು; ; 
ನಿಲ್ಲಿಸು: ಹೆಚ್ಚಿನ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವ ಉನ್ನಿ (ಶದಿಂದ 
ಈ ಸಾರ್ವತ್ರಿಕ ಪರೀಕ್ಷೆಗೆ ಕೂಡುವ ಅನಶ್ಯಕತೆಯನ್ನು *ವಾರಿಸ 
ಲಾಗಿತ್ತು (ಶಿಕ್ಷದ.೧೮೯)- ೭. ಆರಿಸು ; ನಂದಿಸು; ಶಮನಗೊಳಿಸು ಸ 
ತನ್ನ ಕೋಪ ನಿವಾರಿಸಲೆಂದು ಹಾಗೇ ಕೂತಳು (ಹಳ್ಳಹಾ. ೧೧೯). 
ನಿವಾರಿಸಿಕೊಳ್ಳು ಎ ಹೋಗಲಾಡಿಸಿಕೊಳ್ಳು ; ಪರಿಹರಿಸಿ 
ಕೊಳ್ಳು : ಇಟ್ಟ್ರಾ ದ ಮೇಲೆ ಎರಡು ತೋಳುಗಳನ್ನೂ ನಿಗುರಿಸಿಕೊಂಡು 
ನೋವು ಜೋಗು ಸೊವಾರಿಸಿಕೊಂಡೆ (ಚೆಂಗಾಳ್ವ- 
[ನಿವಾರಣ-- -ಇಸ್ಮು] 
ನಿವಾಸ (ನಾ). ೧. ವಾಸಸ್ಥಾನ ; ಮನೆ: “ಭವನಂ ಸದನಂ ಸದ್ಮಂ 
ನಿವಾಸಮಾವಸಥಮಾಸ್ಪ ದಂ ಹಯಂ. ೬ ನಿಕೇತನಂ ಗೃ ಹಮುಟಿಜಂ” 
(ವಸ್ತು ಕೋ. ೪೬-೮); ಭೌಮಿಸಿಂಬರೆ ತ ಸೂರ್ನಾದಿ ದಿಕ್ಸೂತ್ರ 
ನಿವಾಸದಿಂದಂ ಹಾನಿ ವೃದ್ಧಿ ಜಯಾಪರಾಜಯಾದಿ ವಿಜ್ಞ್ಞಾನಮುಂ ನೆಲ 
ದೊಳಿರ್ದ ಸುವರ್ಣರಜತಾದಿಗಳಿಂದಂ' ಸೂಚಿಸುವುದು (ಚಾವುಂಪು, ೧೮೬); 
ಆತ್ಮಲಿಂಗ ಪರಮಾತ್ಮ ಜಂಗಮ ತನುಮಧ್ಯೆ ಪ್ರಸಾದವಾಯಿತ್ತು ನಿಶ್ಚಿಂತ 
ನಿವಾಸವಾಯಿಂತ್ತು (ಬಸನ. ೮೩೭); ಕನಿ ಕವಿಧಾಜಂ ವಚಸ್ಸುಂದರೀ 
ನೃತ್ಯನಿವಾಸಂ ೬ ರುದ್ರಾ 06ನೆ ಪೇಟ್ಮಿಂ (ಜಗವಿ, ೧-೨೨); ಸದಯ 
ವಿಲ್ಲದ ಚಾಗಿ ಸೊಡರಿಲ್ಲದ Sins ಪ್ರೆ ವರ್ಧನವಹುದೆ ಲೋಕ 
ದೊಳು' (ಬಸಪು. ೩೭-೩೪). ೨. ಅಕ್ರ ಯಸ್ಯಾ ನ; ನೆಲೆನೀಡು: 
ಇಂತತಿಶಯನಿಲಾಸಕ್ಕೆ ನಿವಾಸಮಂಂ as ಕೇಕಸಮಂಂ ಪೆರ್ಮೆಗೆ 
ತವರ್ಮನೆಯಂಂ ಧರ್ಮಕ್ಕಾರ್ಮಮುಮೆನಿಸಿದ ರಾಜಗೃ ಹಪುರನರಶ್ರಿ 
ಯನ[ಬಕ್ತಿ] ]ನಟ್ಟು ನೋಡಿ (ಸುಕುನಾ. ೨-೪೭ ನ); ದೇಶವೆಲ್ಲವನನೃತ 
ಜೊದದಂಬದಿ ಕೊಟ್ಟು ಕಾಶಿಯ ನಿವಾಸಡೊಳು ಸತಿಸುತರ ಮಾಲ 
ಯಣವನಂತ್ತರಿಸಿದ ಹಂಕ್ಚೆಂದ್ರನು (ಹಚಕಾ. ೧೧ ಸೂಚನೆ); ವಾಜಶ್ರನಸನ 
ಕುಟೀರ . . . ಹರ್ಷಕ್ಕೆ ನಿವಾಸನೌಯಿತು (ಬಿತಂಬಾ, ೧೦೫)... [ಸಂ.] 
ನಿವಾಸಕ (ನಾ). - ನಿವಾಸ ೨ : ಹೊಗಳುತೈದಿದರಾಲಯಕೆ ಮೂಜಗದ 
ಜನ . . . ಪಾಂಡುಕುಮಾರಕರ ಸಿರಿಯ ಮಿಗೆ ಚತುರ್ದಶಭುವನದಲಿ 
ಕೀರ್ತಿಗೆ ನಿವಾಸಕನಾಯ್ತೂ (ನಿಭಾಗ. ೧೦-೮೦-೪೫). [ಸಂ] 
ನಿವಾಸಸ್ಕಾ ಸನ (ನಾ). ವಾಸಿಸುವ ಸ್ಕೃ ಳ; ಆವಾಸ ; ನೆಲೆ : ಶಿನಾತ್ಮ 
ಶರಣನ ಹೃರಯನೇ ಪರಮೇಶ್ವ ಕಂಗೆ ನಿವಾಸಸ್ಕಾನ (ನೆಲೆವನೆ)ಯಾಗಿ 


೮೨). 


ನಿವಾಸಿ 


ಸ್ಪುದಯ್ಭ (ಸಿದ್ಧೇನ, ೮೫-೨೫೩) ; ಹರಿಗಿರ್ಕೆಯಾಗಿ ಪಾಲ್ಗಡಲಲ್ಲ ಶಿಖಿ 
ನಿವಾಸಸ್ಮಾನಮಾಗಿ ದಿಗ್ಸಾಗಮಲ್ಲ » ೬ « ವಿನಿಸಿರ್ದುದಾಶ್ರ ಶ್ಚಯರಿಸಾಂದ್ರ, 
ಮಚಲೇಂದ್ರಮೆಸೆದು (ಜೈಮಿಭಾ. ೧೦-೬),  [ನಿನಾಸಸ್ಮಾನ] 
ನಿವಾಸಿ (ಗು). ೧. ಇರುವ ; ವಾಸಿಸುವ ; ನೆಲಸುವ. (ನಾ). 
೨, ಇರುವವನು ; ವಾಸಿಸುವವನು; ನೆಲಸಿರುವವನು : ಭಾವದಲ್ಲಿ 
ಪ್ರತಗೆಟ್ಟು ದಾಗಿ ಆ ಭಾವದಲ್ಲಿ ಜೀವಸಂಹಾರಿ ಕೂಡಲಸಂಗಮದೇವ 
ಸರ್ವನಿವಾಸಿಯಾಗಿ (ಬಸನ, ೯೪೫) ; ಘೋಷನಿವಾಸಿಗಳಿಂದಮಾಯ್ತುು 
ಕಳಕಳನಿನದಂ (ಜಗವಿ. ೪-೮೦) ; ಅಂತರಂಗದ. ನಿಳಯದಲ್ಲಿ ನಿಜವ ಕಂಡು 
ನಿವಾಸಿಗಳಾಗಿ , . . ಚಿದ್ಬ್ರಹ್ಮನೇ ಸ್ಕಲಕುಳವೆಂದಅಿಾದು. ಸುಳಿಯ 
ಬಲ್ಲರೆ ಸ್ಮಲಜ್ಞರೆಂಬೆ (ಸಿದ್ಧೇನ, ೧೫೬-೪೬೬); ತೊದನರು ಸಾಮಾನ್ಯ 
ವಾಗಿ ಸರ್ವತದ ನಿವಾಸಿಗಳು (ರೂಢಿ)... [ಸೆಂ. ನಿವಾಸಿನ್‌] 
ನಿವಾಸಿನಿ (ನಾ). ವಾಸಿಸುವವಳು : ಅನ್ಯನಗನಿವಾಸಿನಿಗಳಪ್ಪ ಮರ 
ಕಾಂತೆಯರುಮಂ ಮರುದೇನಿಗೆ ಪರಿಚಾರಕೆಯರಾಗಿರಲುಂ , . . 
ಸೌಧರ್ಮೆಂದ್ರಂ ಬೆಸಸೆ (ಚಾವುಂಪು. ೩೧). [ಸಂ. ನಿವಾಸಿಸೀ] 
ನಿವಾಸಿಸು (ಕ್ರಿ). ಇರು; ವಾಸಮಾಡು; ನೆಲಸು 
[ನಿನಾಸೆ---ಇಸ್ಕು] 
ನಿವಾಳಿ, ನಿವಾಳೆ, ನೀವಳಿ, ನೀವಾಳಿ, ನೈ ವಾಳಿ (ನಾ). ೧. ದೃಷ್ಟಿ 
ಪರಿಹಾರಕ್ಕಾಗಿ ಉಪ್ಪು ' ಮಣಸಿನಕಾಯಿ, ಅಸ್ಸ ಕುಂಕುಮದ 
ಕದಡು ಫೊದಲಾದುುಗಳಿಂದ ಇಳಿ ತೆಗೆಯುವುದು; ನೀವಳಿಸು 
ಪುದು; ದೃಷ್ಟಿ ತೆಗೆಯುವುದು: ವಿಡಾಯದಿಂದೈತಂದು ದಂಡಿಗೆಯನಿಳಿದ 
ನಾರತಿಗಳ ನಿವಾಳಿಯಿಂ ಚಂದ್ರಹಾಸಂ ಭದ್ರಮಂಟಿಸದೊಳು (ಜೈಮಿಭಾ. 
೩೧-೧೪) ;  ರಕ್ಕಸತಿಲಕಮಹಿಷಾಮೌಳಿ ಪಾಠಕರುಲುಹಿನಿಂದೆಡಬಲ 
ನಿವಾಳಿಯ ಪಸುದಿಗೊಳ್ಳ ಳಲಿ ಲಲನೆಯರ ಶೇಷಾಕ್ಷತೆಯೊಳು , 
ಬಂದನು ಮಗಳ ಮಂದಿರ (ಅಂಬಿಕಾ. ೧೯-೨೮) ; ಪಡೆದ ಶಿಶುವ ಕಾಣು 
ತಾಗಲು ಸ್ತ್ರೀಯರು ಬಿಡದೆ ನಿವಾಳಿಯ ಹಾಕಿ (ಅಬ್ಬಲೂ, ೨-೪೪). 
೨. ಹರತಿ ನೀರಾಜನ: ಅಗ್ಭವಣಿ ಪತ್ರೆ ಧೂಪ ದೀಪ ನಿವಾಳಿಯಲ್ಲಿ 
ಪೂಜಿಸಿ ಪೂಜಿಸಿ ಬಳಲುತ್ತೈದಾರೆ (ಅನಚಂ.೨೮-೧೧೮); ನನಲ ಕ್ಷ್ಮಿಯಾಗಳೆ 
ನಿವಾಳಿಗೆ ತೀನಿದ ರತ್ನದೀಪಮಾಲಿಕೆಯೆನಿಸಿತ್ತು ಕುಟ್ಮಳಿತ ಚಂಪಕ 
ಸಂಚಯಮಾ ವನಾಂತದೊಳ್‌ (ಕುಸುಮಾ, ೧-೯೪) ; ಸೋಮವಾರದಲು 
ನಿವಾಳಿಗೆ ಗಾಣಕ್ಕೆ ಯೆಂಣ್ಣೆ ಸೊಳಸಗೆ ಯೆರಡು ದೇವರಿಗೆ ನಡೆವ ಗಾಣ 
ವೊಂದು (ಕಣ. 1, ೩೦-೪೭; ಸು. 1222); ಬಾಲೆಯರ ಬರಹೇಳು 
ರತುನನಿವಾಳಿಗಳ ತರಹೇಳೆನುತ . . . ಬಂದನಿದಿರಾಗಿ(ಕುನ್ಯಾಅ.೧೨-೫೭); 
ಅವಳೇ ತಾರಕ್ಕನಿಗೆ ನಿವಾಳಿ ತಂದು ಇಳಿಸಿ ಸ್ವಾಗತಿಸಿದಳು (ನಿಸರ್ಗ. ೨೨೧). 
೩. ಆರತಿಯನ್ನೆತ್ತುವ ಉಪಕರಣ : ಶಚಿ ಸುರಪತಿಯ ನೇನುದಲಿ 
ಇರುಳಿನಗ್ರದಲಮಳಮಣಿಬಂಧುರದ ಹೊಂದಳಿಗೆಯ ನಿವಾಳಿಯ ಧರಿಸಿದಳೊ 
ದರಹಾಸ ಮಿಗಲೆನಲೆಸೆದುದಿನಬಿಂಬ (ತೊರರಾ. ೨-೨-೯) ; ಅನುಜನಂ 
ತಕ್ಕೈಸಿ ಬೀಳುಕೊಡಲರಸಿಯರ ತಂಡದಾರತಿಗಳ ನಿವಾಳಿಗಳ ಸಡಗರ 
ದೊಳರಮನೆಗೆ ಬಂದು (ಜೈಮಿಭಾ. ೪-೬೨). ೪. ದೃಷ್ಟಿದೋಷ ಪರಿ 
ಹಾರಕ್ಕಾಗಿ ಇಳಿದೆಗೆದು ಬಿಸುಡುವ ವಸ್ತು : ಶರ್ವಂ ಸರ್ವಸಂಭ್ರ 
ಮದಿಂ ಬರೆ ನಡೆತಂದಿದಿರ್ಗೊಳ್ಳ ಸುವಾಸಿನಿಯರೊಯ್ಯಾರದಿಂ ನಿವಾಳಿಗಳಂ. 
ಪಿಡಿದು ನಿವಾಳಿಸಲ್‌ (ಗಿಂಕ.೧೦-೭೯ ನ). ೫, ಕಾಣಿಕೆ ; ಉಪಹಾರ : 
ಪೊಂಬೆಳಸಾಗಿ ಸಲವು ಸರಿಯಿಂ ಸನೆಲ್ಲ ಗರ್ಜೆಗಳೊಸ್ಪಿ ದುವು ಮಂದ 
ದೆಂತೆನಲ್‌ ತಲ್ಲಕ್ಷ್ಮೀ ಸದ್ಮಣಾರ್ಯನ ಸದಾಂಬುಜಕೆ ಪರಮೋಲ್ಲಾ ಸದಿಂ 
ನಿವಾಳಿಯನಿಟ್ಟಿ ಬಹುವರ್ಣದಂಬರಂಗಳೊಯೆ ಂಬಿನಂ (ಪೆದ್ಮರಾ, ೮-೧೭); 
ಬಂದು ನಿವಾಳಿಯನಿಟ್ಟು ರಾಮನ ಕಂಡಂದವನನು ಕೂಡಿಕೊಂಡು 
ಬಂದನು ರಾಯನ ಪದವ ಕಾಣಿಸುವಾನಂದ ಕೈನಿಂಗೆ ಚಾವಡಿಗೆ 


(ಕ). 


೪೭೨೮ 


20 


25 


30 


40 


ನಿವಾಳಿದೆಗೆ 


(ಕುರಾಸಾಂ, ೪೦-೫೪); ವರರತ್ನ್ನಂಗಳ ಪುಂಜವನಕ್ಸಿ ಮೇಲಿರಿಸಿ ಚಿತ್ರದ ಪಟ 
ನೊಂದ ಇರದಿಟ್ಟು ದಿವ್ಯದುಕೂಲನಿವಾಳಿಯ ದೊರೆಗೆ ಕೈಮಂಗಿದನಾ 
ವಣಿಜ (ನಾಗಕು, ೩-೨) ; ನಿವಾಳಿಯನ್ನಿ ಟ್ಟು ಚಿನಚಂದ್ರ: ರನ್ನು ಭಕ್ತಿ 
ಯಿಂದ ಸ್ವಾಗತಿಸಿದರು (ದಾನಚಿಂ. ೨೭). ಮಾಳಿ: ೧. ರಾಜಕ ನು 
- ಬಾಗಿಲಿಗೆ ಬರಲು, ಅಲ್ಲಿ ಸುಮಂಗಲೆಯೆರು ಆರತಿಗಳನ್ನು ಮಾಡಿ 
ನಿನಾಳೆಗಳನ್ನು ತೆಗೆದರು(ಕುನದಿ.೧೬೮). ೨. ಅಗ್ಗ ವಣಿ ಪತ್ರ ಪುಸ್ಪ ಧೂಪ 
ದೀಪನಿವಾಳೆ[ಸಾರಾಂ.ಳಿ]ಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಿ ದಾರೆ (ನಚರ. 
೭೫-೩೫೦; ಅನಚಂ. ೨೮-೧೧೮ ನೋ). ನೀವಳಿ: ೪, "ನೀವಳಿಗಕೆ” 
ಪರಾ. ಸೀವಾಳಿ:. ೨. "ನೀವಾಳಿಕೆಗೆ', "ನೀವಾಳಿಯೆತ್ತು' 
ಸರಾ. ನೈವಾಳಿ: ೪. ಸಟ್ಟಿ ದೇನಾಂಗ ದುಕೂಲ ನಸನಗಳನಿಟ್ಟಿರು 
ನೈವಾಳಿಗಳ ಮುಟ್ಟ ತಳಿದು ಮಂತ್ರಿ ನಕ್ಷತೆಗಳ ಪಣಿಗಿಟ್ಟರು ಮುತ್ತೈದೆ 
ಯರು (ಕುರಾಸಾಂ. ೧೯-೪೧) ; ಆರತಿಗಳೆತ್ತಿ ನೈವಾಳಿಗಳ ತೆಗೆದಿಡುತ 
ಸೂರೆಗೈವುತ ಈ ವರಹ ರೂಪಾಯ್ಕ ಳಂ (ಕೃಷ್ಣ ವಿ. ೫-೧೧೩). 
ಸರಯೂ ತೆಗೆ-ಇಳಿದೆಗೆ; ನಿಮಳಿಸು: ಹಿಡಿಯೊಳು ತೆಗೆದು 
ಮೇಲಕ್ಕೆ ನೆಗಹಿ ರಾ ಇಜೇಂದ್ರ ಕೃಷ್ಣೇಂದ್ರಂಗೆ ನಿವಾಳಿಯಂ ತೆಗೆದು 
ಯಿಡುವಾ (ಕೃಷ್ಣವಿ, ೫-೧೦೦). ಓಹೋ ತೆಗೆಸು- ದೃಷ್ಠಿ ತೆಗೆ 
ಯೈಿಸು ; ನಿವಾಳಿಸುವಂತೆ ಮಾಡು: ಭಿನ್ನಿಲ್ಲದೆ Adan 
ಯಂರಿಂಡೆ ಬಣ್ಣ: ಸಸುರ್ಗೂಳ ನಿವಾಳಿಯಂ ತೆಗೆಸುತ್ತೆ ಚೆನ್ನಾಗಿ ಸೊಡ 
ರ್ಗಳ ನಿವಾಳಿಸಿ ವರಚಿತ್ರಲೇಖೆ ಪ್ರದ್ಯುಮ್ನ ಸುತನ (ನನನೋ. ಯಾಃ 
ಸಿನಾಳಿಯಕೆತ್ತು - ಆರತಿ ಎತ್ತ : ಆ ಜಂಗಮಕ್ಕೆ ದೀಪಾರತಿಯನೆತ್ತದೆ 
ತಾನೆ ಎತ್ತಿ ಕೊಂಡಡೆ ಸತ್ತ ಹೆಣಕ್ಕೆ ನಿವಾಳಿಯನೆ್ತಿ ಸಮಾನ (ಚನ್ನವ. 
೧೦-೬) ; ಶಿನನ ಪೂಜಿಸಿ ಪುಸ್ಟದಿಂ ನಿವಾಳಿಯನೆತ್ತುವ ವಿರಳದ ನೇಮ 
ವಿರಲಾ ನಿವಾಳಿಗೆ ಪುಸ್ಪ ಸನನಿಸದೆ ' ಶಿರವ ಕೊಯ್ದುಂ ನಿವಾಳಿಸಲೀಶ 
ಪ್ರತ್ಯಕ್ಷನಾಗಿ ಮಂದದಿಂ (ಗುರುಚಾ. ೬-೩೫). ನಿವಾಳಯ ವಸ್ತ್ರ - 
ದೃಷ್ಟಿ ತೆಗೆದು ಬಿಸುಟ ಬಟ್ಟೆ ; ನಿವಾಳಿಸಿ ಒಗೆದ ವಸ್ತ್ರ : ಇಟ್ಟ 
ನಿನಾಳಿಯ ವಸ್ತ್ರವಿಕೈಲದೊಳಗೊಟ್ಟ ದನೆಂತೆನೆ ಕಣ್ಣೆ ಬೆಟ್ಟ ಗಳಂತೆ ಮೆ 
ದವು ನಿವಾಳಿಯ ಸೀರೆ- ನಿವಾಳಿಯ ವಸ್ತ್ರ: 
ಆರತಿ ಕುಸುಮೋಪಹಾರ ನಿವಾಳಿಯ ಸೀರೆ ರಕ್ತಾಂಬುಗಳಿಂದ ನೀರ 
ರಾಮನನುಪಚರಿಸಿ ನಾರಿಯರು ಕಣ್ಣಾರೆ ದಣಿಯ ನೋಡಿದರು(ಕುರಾಸಾಂ. 
೨೦-೯೨). ನಿವಾಳಿಯಾಗು--. ಬಿಸುಡು ; ದೂರ ಹಾಕು : ಸನಾಯಿ 
ಕನಿಯ ಮೌಢ್ಯದ ನಿವಾಳಿಯಾಗಿ ಒಂದು ಬಟ್ಟಿ ಲು ಹೆಂಡವನ್ನು 
ಕೊಡಯ್ಯಾ ಎಂದನಂತೆ (ಉರ್ದುಪಾ. ೧೯೪). 
[ದೇ.॥ ತುಳು. ನಿವಾಳಿ;-ತೆಲು, ನಿನಾಳಿ, ನಿವ್ವಾಳಿ) 
ನಿವಾಳಿಕಾಣಿಕೆ (ನಾ). ನಿವಾಳಿಸುವಾಗ ಒಪ್ಪಿಸುವ ಕಾಣಿಕೆ 
ನಜರು : ರತ್ನಭೂಷಾಳಿ ಮಕುಟದ ಪ್ರಕಾಶ ಢಾಳಿಸೆ ಹಿಮನಂತ 
ದೇವನೆಯ್ಲುಂದು ನಿವಾಳಿಕಣಣಿಕೆಯನಿಕ್ಕಿ ದನು (ಭಂಡ. ೩೬-೭). 
[ನಿವಾಳಿ 4 ಕಾಣಿಕೆ( ಎ ಕಾಣ್ಮೆ)] 
ನಿವಾಳಿತೆಗೆ "ನಿವಾಳಿದೆಗೆ' ನೋ. 
ನಿವಾಳಿದೆಗೆ, ನಿವಾಳಿತೆಗೆ, ನೀವಾಳಿತೆಗೆ (ಕ್ರ). ೧. ದೃಷ್ಟಿಗೆ ; 
ನಿವಾಳಿಸು ; ಇಳಿದೆಗೆ: ನೀಲಗಿರಿಯಂಬಾನೆಯಿಳಿದು ನಿಶಾ ಲನೇತ್ರ ದ 
ಮದನನೈತರೆ ಲೀಲೆಯಿಂ ನೃ ಪಜಾಲ ದುಗುಲನಿವಾಳಿದೆಗೆೆರಗೆ (ನಾಗಷ, 
೭-೬೦). ನಿವಾಳಿತೆಗೆ: ೧. ನಿವಾಳಿತೆಗೆದ ಮೇಲೆ ವಧುವು ಮುಂದಕ್ಕೆ. 
ಇಲಿಟ್ಟಿ ಳು(ಸುನಸಂ, ೫೪); ಚಂದ್ರಹಾಸನನ್ನು ಆರತಿಗಳ ನಿವಾಳಿತೆಗೆದು 
ಭದ್ರಮಂಟಪಕ್ಕೆ ಕರೆದೊಯ್ದರು (ಬಿಡುರೆ, ೧೬೪). ನೀವಾಳಿತೆಗೆ : 
೨. (ಆಲಂ) ಹೀಗಳೆ; ಕಡೆಗಣಿಸು; ತಿರಸ್ಕರಿಸು : ನಿನ್ನ ಮುಂದೆ. 
ಅವಳ್ನ ನೀವಾಳಿತೆಗೀಬೇಕು  (ಸರ್ಷನುಂ. ಮೂವತ್ತು 


(ಉನುವಿ, ೮-೯೬). 


೧೪೦); 


ನಿವಾಳಿಯೆತ್ತು 


ಮೂಕ್ಕೋಟ ದೇವತೆಗಳನಾಕೆ ನೀವಾಳಿತೆಗೆವಳು 
೪-೧೮), [ನಿವಾಳಿ ೬ ತೆಗೆ] 

ನಿವಾಳಿಯೆತ್ತು, ನೀನಾಳಿಯೆತ್ತು (ಕ್ರಿ). ೧.-ನಿವಾಳಿಸು ೧: 
ಹಳೆಯ ನೇತಾಳಕರು . . . ರೌದ್ರಮುಖರಿರಲು ತಲೆಯನರಿದು ನಿನಾಳಿ 
ಯೆತ್ತುವ ಬಲಿದು ಶೂಲನನೇಲಃ ಕೂಗುವ ಒಲಿದು ಕೆಂಡದ ನೀರ 
ಮಾವುದ ಕಂಡನಿಂದ್ರಾರಿ (ಕೌತಿರಾ. ೧೯-೩೫); ಕಡಿದ ತಲೆಯ ನಿವಾಳಿ 
ಯೆತ್ತುನರುಡಿದ ಕೈಗಳ ಮೃತ್ಯೂಡೇನಿಗೆ ಕೊಡುವ ಹರಕೆಯ ಕಂಡು 
ರಾವಣ ನೋಡಿ ಮೆಚ್ಚಿ ರ್ದ (ಕೌಶಿರಾ,೨೧-೧೨). ನೀವಾಳಿಯೆತ್ತು:೧. 
ಬಿಸಿಯ ರಕ್ತ ಜಲಾಭಿಸೇಕನನೆಸೆನ ಕರುಳಿನ ಕುಸುಮದಿಂದರ್ಚಿಸುವ ತಲೆ 
ಗಳನರಿದರಿದು ನೀವಾಳಿಯೆತ್ತು ತಿಹ ಬಸಿನ ಶೂಲನವನಳುಕದೇಉುನ . . . 
ಒಸೆದು ಕೆಂಡದ ನೀರ ವಿರಾವರ ಕಂಡ ಕಸಿರುದ್ರ (ಕೌತಿರಾ, ೩೮-೩೩); 
ಅರುತಿಯ ನೀವಾಳಿಯೆತ್ತುತ . . . ಮೋರೆಡೊಳದು ಕಸ್ತೂರಿಯ 
ಗಂಧ ಬಾಸಿಂಗ ಧರಿಸಿದರು (ನಂದಿಲೀ. ೩-೫೬). ೨. ಆರತಿ ಎತ್ತು. 

[ನಿವಾಳಿ ಎತ್ತ |] 

ನಿವಾಳಿನಟ್ಟ "ನಿವಳಿವಟ್ಟ' ನೋ. 

ನಿವಾಳಿವಟ್ಟು "ನಿನಳಿನಟ್ಟ' ನೋ. 

ನಿವಾಳಿಸು, ನಿವಳಿಸು, ನೀವಾಳಿಸು (ಕ್ರಿ). ೧. ದೃಷ್ಟಿದೋಷ ಪರಿ 
ಹಾರಕ್ಕಾಗಿ ಉಪ್ಪು, ಅನ್ಸ ಬಟ್ಟಿ, ಕುಂಕುಮದ ಕದಡು ಮೊದ 
ಲಾದುವುಗಳನ್ನು ಮುಖದೆದುರು ಮೇಲಿನಿಂದ ಕೆಳಗೆ ಸುಳಿದಾಡಿಸಿ 
ಚಿಲ್ಲು; ಇಳಿತೆಗೆ; ದೃಸ್ಟಿತೆಗೆ : ಮಾತೃ ಪಿತೃದೃಷ್ಟಿಯಂ ಸಮಸ್ತ 
ದೃಷ್ಟಿಯ ನಿವಾಳಿಸುವ ಮಂತ್ರಮಂ ಅಂಬಿಲಮಂ ಮಂತ್ರಿಸಿ ಮುಖ 
ದಲ್ಲಿ ತಳಿನ ಮಂತ್ರಮಂ . , . ಬೇಜಿಕೆಬೇಣಕಿ ನಿನರಿಸಿ ಬೇನೇಂದ್ರ 
ಮೆಂನೀಂದ್ರರು ಪೇಟ್ಮ್ಗಪರು (ಬಾಲಚಿ. ೧೨೪-೯); ವೀರಂ ವೀರಪುರುಷನ 
ಶಿರೋಂಬುರುಹಮುಂ ಧಾರಿಣೀಪತಿಗೆ ನಿವಾಳಿಸಿ (ಆನಂಪು. ೧೧-೭೬ ವ); 
ಶಿಶುವ ತೂಪಿಆದಳು ನಿವಾಳಿಸಿ ಬಿಸುಟು ರಜವನು ಮಂತ್ರರಕ್ಲಾಪ್ರಸರ 
ವನು ಮುನಿಗಳಲಿ ಮಾಡಿಸಿದಳು ಕುಮಾರಂಗೆ (ಕುವ್ಯಾಆ, ೪-೫೮); 
ಲಲನೆಯರು ಸಿಂಗಾರದಾರತಿ. ಸುಳಿದರೈ * ೬ ಹಲವು ಕಾಲದಲುಳ್ಳ, 
ಭಾಗ್ಯವ ಬಳಿದು ಬಿಸುಡುವ ಪರಿ ನಿವಾಳಿಸೆ (ಕೌತಿರಾ. ೨೧-೧೧). ಪಿ; 
(ದೃಷ್ಟಿ ಪರಿಹಾರಾರ್ಥವಾಗಿ) ಆರತಿ ಎತ್ತು,--ಬೆಳಗು : ಆ 
ಕುಮಾರಂ. . . ಬರ್ಪುದಂ ಕಂಡು ಸೌಭಾಗ್ಯಕಾರ್ತಿಯರ್‌ ಸೌಭಾಗ್ಯಮಂ 
ಸೇಸಿಕ್ಕಿಯೆಂ ಚಲ್ಲಕಾರ್ತಿಯರ್‌ ಚಲ್ಲದಿಂ ನಿವಾಳಿಸಿ ನಾಣಂ ಬಬಾದೀಡಾ 
ಡಿಯೆಂಂ (ಅರ್ಥನೇ. ೫-೨ ನು; ಕರ್ಪೂರದೆಸೆನಾರತಿಯ ನಿವಾಳಿಸುತಾಡಿ 
ಹಾಡಿ ಮೆಚ್ಚಿಸಿ... ಕೈಮುಗಿದನು (ಹಚಕಾ. ಸರಿ. ೨೦೭-೬೭); 
ಈ ರಮಣೀಸುನಿರ್ಮಲಮುಖೇಂದುಗೆ ಪಾಸಟಯಿಲ್ಲೆನುತ್ತೆ ನೀಹಾರ 
ಮಯೂಖಬಿಂಬಮೆನೆ ತಂದು ನಿವಾಳಿಸುವಂತೆ ಕಾಂತೆಯರ್‌ , . 
ಮಂಜುಳತಾರಪಾತ್ರೆಯಿಂದಾರತಿಯೆತ್ತಿ ದರ್‌ ನೃಪಕುಮಾರಿಗೆ (ಉದ್ಭ ಟ. 
೮-೨೪); ವನಿತೆಯರು ನಲವಿನಲಿ ಜಯಜಯವೆನುತ ಕರನಖನಯನಗಳ 
ಬೆಳಗನೆ ನಿವಾಳಿಸುತ್ತೆ ತ್ತು ತಿರ್ಗರು ಮಂಗಳಾರತಿಯ (ಪ್ರಭುಲೀ, ೨೨-೪೧). 
೩. ಮೇಲೆ, ಕೆಳಗೆ ಆಡಿಸು; ತೂಗಾಡಿಸು : ಮೂಗಂ ಶ್ತಿಸಿ 
ಕೊಡಕೆಯನಾಡಿಸಿ:. . . ಕೊರಲಂ ತೂಗಿಸಿ ತಲೆಯ ನಿವಾಳಿಸಿ ಕರನಂ 
ಬಾರಿಸಿ (ಭೃಂಗೀರ, ಹ, ೪೭೪-೮): ೪, ಬೆಳಗಿಸು : ಕರಸ್ಥಲದ ಬೆಳಗಿ 
ನೊಳಗೊಂದು ಘನಲಿಂಗದ ಬೆಳಗ ಕಂಡೆ... ಸಂಗನ ಬಸವಣ್ಣನ 
ನಿವಾಳಿಸುತ್ತಿದ್ದಿತ್ತು (ಅನಚಂ. ಕ. ೩೫೭-೯೭೪), ೫. (ಆಲಂ) 
(ನಿವಾಳಿಸಿದ ವಸ್ತು ನಿನಂತೆ) ಬಿಸುಡು; ಎಸೆ: ಪೊಯ್ದಾಡಿ ತಲೆಯ 0. 
ನಿವಾಳಿಸಿದರಾಳ್ಮಂಗೆ (ಜೈಮಿಭಾ, ೨೨-೬); ಅವನ ಹೊಲಿಗೆಯ ಮುಂಡೆ 
ಇದನ್ನೆಲ್ಲ ನಿವಾಳಿಸಬೇಕು! (ಬಾಗಿನ. ೬೬). ನಿವಳಿಸು : ೧. ಅಂಕೆಯ 


ಪತಿಗೆ (ಮೂಗುತಿ, 


೪೭೨೯ 


30 


“35 


4 


ನಿವಿಷ್ಟ 


ಕೀರನಾಂ ಪರೆಸೆ ಪುಟ್ಟ ದುದೀ ಶುಕಶಾಬನಿಂಂದು ಕಣ್ಣೆಲಕೆ ದುದು ಸಂಜೆ 

ಯೊಳ್‌ ನಿವಳಿಸಾದರದಿಂ ಸೊಡರಕ್ಕೆಯಿಟ್ಟು ತೂಪಿಟಿ! (ಲೀಲಾನ. 

ಇಭಕುಂಭದ ಮೇಲೆ ಬರ್ಸನಂ ಪರಿದಿದಿರ್ಗೊಂಡಣುಗನನ 
ದೆಂತು ನಿನಳಿಸಿದನೆನೋ (ಅನಂಪು- ೧೨-೫೬); ಹಸಂರ್ಗೂಳ ಹರಿವಾಣ 
ಗಳೊಳು ತುಂಬಿ ರಂಜಿಸುವ ರತ್ನ್ನಾರತಿನೆಳಗಿ ಡೆಸರಿ ಸಟ್ಟಾವಳಿ 
ಚಿತ್ರನಸ್ಟ್ರವ ನಿವಂಸಿದರಚ್ಯುತನಂಭ್ರಗಳಲಿ (ನೋಹಕ. ೪೨-೨೭); ಖಡ್ಗದ 
ಕೂರ್ಮೊನೆಯನ್ನು ಮಹಾರಾಜನ ಮುಖದ ಸುತ್ತವೂ ಭುಜಕೀರ್ತಿ 
ಗಳನ್ನು ಬಳಸಿಯೂ ಮರೂಮುೂರ್ಮೆ ನಿವಳಿಸಿ (ಬರುಗಂ.೩೨-೩). ಪಿ. 
ಮಕುಡನುಣಿ ಸೊಢರ್ಗಳೆನೆ ಮಸ್ತಕ ಸಹಿತಮೆ ನೆಗೆದು ತಿರುಗುವಾ 
ಸರಿಯಣನೇಂ ಪ್ರಕಟಸಿದುದೊ ಕೃಷ್ಣನ ನಿಜಯಕಾಂತೆಗಾಕಾಶಲಕ್ಷಿ ೬ 
ನಿನಳಿಪ ತೆಅದಿಂ (ಜಗವಿ. ೧೭-೫೨); ದಿಟ್ಟಿ ನೆಳಗಿನಿಂ ನಿನಳಿಸುನಂತೆಯಂಂ 
eee ಪುತ್ರನಂಗಪ್ರ ತೃಂಗಂಗಳಂ ನೀಡುಂ ಭಾವಿಸಿ ನೊಡಿ (ಚಂದ್ರಫು. 
೩-೧೦೨ ನ); ಮೇರುನಗೇಂದ್ರಂ ನಿನ್ನ ರಾಜ್ಯೋದ್ಭ ವನಿಜಯವಚ॥ 
ಕೀರ್ತಿಲಕ್ಷ್ಮೀಸದೃಕ್ಟ್ರಾಂಗನೆಯರ್‌ ಕಣ್ಸೋಲಮಂ ಸಾಲಿಡೆ ನಿನಳಿಪ 
ದೀಪಾವಳೀ ಚಾರುನೀರಾಜನಮಾಂಗಲ್ಯಕ್ಕೆ ಮಾಂಗಲ್ಯಮನೆಸಗುಗು 
(ಅನಂಪು. ೭-೫೮). ನೀವಾಳಿಸು : ೧.: ಮಗು ಸಾಯಂಕಾಲದಿಂದ 
ಒಂದೇ ಸಮನೆ ರಚ್ಚೆ ಹಿಡಿದಿದೆ. ಉಪ್ಪು ಮೆಣಸಿನಕಾಯಿ ನೀವಾಳಿಸಿ 
ಹಾಕು (ರೂಢಿ). “ನಿವಾರಿಸು” ಪರಾ. 
ನಿವಾಳಿಸಿ ಒಗೆ -೧. ದೃಷ್ಟಿತೆಗೆದು ಚೆಲ್ಲು; ಇಳಿದೆಗೆದು ಬಿಸುಡು: 
ಅನ್ನ ಮೊಸರು ಕಲಸಿ ತಂದು ಕೂಡಲೆ ಗೊಂಬೆಯ ಮೇಲೆ ನಿವಾಳಿಸಿ 
ಒಗೆಯಬೇಕಾಗಿತ್ತು (ಸ್ಕ್ರೃತಿಚಿ. ೮೪). ೨=ನಿವಾಳಿದೆಗೆ ೨ : ಇವಳ 
ಮುಂದೆ ಆ ಮಲ್ಲನ್ವ ಸುಂದರವ್ವ ಎಲ್ಲರನ್ನೂ ನಿವಾಳಿಸಿ ಒಗೆಯಬಹುದು 
(ನಾಪೋಲೀ. ೨೨೨). ನಿವಾಳಿಸಿ ಚಲ್ಲು-೧. ನಿವಾಳಿಸಿ ಒಗೆ ೧: 
ನಾನು . . . ಹೋಗಿ ಮೊಸರನ್ನ ನಿವಾಳಿಸಿ ಚಲ್ಲಿದೆ (ಸ್ಮೃೃತಿಚಿ. ೮೫). 
೨, ಎನಿವಾಳಿದೆಗೆ ೨ : ಉಳಿದ ಹುಡಿಗೆಯರನ್ನು ನಿನ್ನ ಮುಂಡೆ 
ನಿವಾಳಿಸಿ ಚಲ್ಲಬೇಕು (ರಂಗರೋ. ೧೭೨). [ನಿವಾಳಿ---ಇಸ್ವು) 

ನಿವಾಳಿಸುಹ (ನಾ). ಇಳಿದೆಗೆಯುವಿಕೆ ; ನಿವಾಳಿಸುವಿಕೆ : 
ಲೋಹಾಭಿಸಾರ - ಶಸ್ತ್ರ ಧರರಹ ಅರಸುಗಳಿಗೆ ಪರಿವಾರ ಕೆಯ್ದ ಗಳ 
ನಿವಾಳಿಸುಹಂ (ನಾಟಂ, ಕಿ). [ನಿವಾಳಿಸು4--ಹ(-ಪ)] 

ನಿವಾಳಿಹಾಕು (ಕ್ರಿ). ಇ ನಿವಾಳಿಸು ೧ : ಅನೇಕರು ಆ ಬುರುಡೆ 
ಗಳನ್ನು ಕೈಯಲ್ಲಿ ಹಿಡಿದು ಬಾಯಲ್ಲಿ ಕಚ್ಚಿ ಕೊಂಡು ಸಹ ಬಂದು ದೊರೆಗೆ 
ನಿವಾಳಿಹಾಕುತ್ತಿದ್ದರು (ಚಿತ್ರಪಾ. ೬೮). 

[ನವಾಳಿಹಾಕು ( ಎಪಾಯ್ಯೂ,)] 

ನಿವಾಳೆ "ನಿವಾಳಿ' ನೋ. 

ನಿನಾಳಿಯಿಡು (ಕ್ರಿ). ಕಾಣಿಕೆ ಕೊಡು : ಪುರಜನ ಸರಿಜನನನಿತುಂ ನೆರೆ 
ದೊಡನೆ. ನಿವಾಳೆಯಿಟ್ಟು ಸೊಡೆನಡಲಾಗಳ್‌ ಧುರಧೀರಘಂಟಿನೃ ಪತಿಗೆ 
ತರುಣಿಯರಾರತಿಯನೆತ್ತಿ ದರ್‌' ಸಂತಸದಿಂ (ಬೀಳನಂ, ೧-೬೨). 

[ನಿವಾಳೆ (ಎನಿವಾಳಿ) + ಇಡು,] 

ನಿವಿಡ (ಗು). ೧. ಒತ್ತಾದ; ನಿಬಿಡವಾದ; ಸಾಂದ್ರವಾದ. (ನಾ). 

೨. ಹೇರಳ; ಅತಿಶಯ : ನಿನಿಡವಾಗಿವೆ. ಸಾಧನಂಗಳು ಸವನಜನೆ 


೧೪-೧೧೯); 


ನೀಂ ನೋಡು (ಉಮಾಸಂ. ೫-೨-೩೨). "ನಿಬಿಡ ಸರಾ. [ಸಂ.] 
1ನಿನಿಡೀಶ (ಗು). ಎ ನಿವಿರೀಶ. (ಸಂ.] 
ನಿನಿರೀಶ (ಗು): ಒತ್ತಾದ; ದಟ್ಟವಾದ. [ಸಂ.] 
ನಿವಿಷ್ಟ (ಗು). ೧. ಒಳಹೊಕ್ಕು; ಪ್ರವೇಶಿಸಿದ. ೨. ಕುಳಿತ; 


ಆಸೀನವಾದ. ೩. ಇರುವ; ಬೀಡು ಬಿಟ್ಟಿ: ತೃತೀಯದ್ವೀಪದಂತೆ 
ನಿವಿಪ್ಟೇಸ್ಟಾ ಕಾರಮಾನುಸೋತ್ಯರನುಂ . . - ಅಸ್ಪ ಸಂಗ್ರಾಮ 


ನಿವಿಸ 


ಭೂಮಿಯಂ ಪೊಐಮಟ್ಟು (ಚಂದ್ರಪು. ೧೦-೧೦೫ ವು. ೪. ತತ್ಪರ 
ವಾದ; ತೀವ್ರವಾದ ಆಸಕ್ತಿಯುಳ್ಳ. (ನಾ). ೫. ಕುಳಿತಿರು 
ವುದು: ಅಜಾಂಡತತಿ ನಿಜತನುರೋಮುನಿನಿಷ್ಟ ನೆನಿಸ ಕೃಷ್ಣ 0 ಬಿನದದೆ 
ಸಮಸತ್ತ ನಂತೆ ಕಾದಿದನವನೊಳ್‌' (ಜಗವಿ. ೯-೮೦). ೬. ಸ್ಥಿರವಾಗಿ 
ನೆಲೆಗೊಳಿಸಿರುವುದು ; ನೆಟ್ಟಿರುವುದು : ಸೆತ್ತಿಯೊಳ್ಳ ರನಿಖಾಲಿತ 
ದೃಷ್ಟಿ ನಿವಿಪ್ಟಮಾಗೆ ಮೂಗಿನ ತುದಿಯೊಳ್ಳಿರುದ್ದಕರಮುಂ ನಿಲೆ 
* ೬ » ಪಿಂನುಗುತುನಿರ್ದನಾ ಸರಮಯೋಗಿಯವೋಲ್ಫ ಣಿರಾಜಕೇತನಂ 
(ಗದಾಯು, ೬-೧೫). ೭. ಕುಳಿತಿರುವನನು : ಅವತರಿಸಿ ಚಕ್ರಿಯಂ 
ಕಂಡನನತಮಣಿಮುಕುಟಿನುಚಿತಸೀ ಕನಿನಿಷ್ಟ ೦ ಭುವನೇಶಂ ಬೆಸಗೊಳೆ, , . 
ನುಡಿದಂ (ಆದಿಪು. ೧೩-೨೪). [ಸಂ.] 

ನಿನಿಸ "ನಿಮಿಸ' ನೋ. 

ನಿವೀತ (ನಾ). ೧. ಜನಿವಾರವನ್ನು ಕೊರಳಲ್ಲಿ ಹಾರದಂತೆ ಹಾಕಿ 
ಕೊಳ್ಳು ವುದು : “ಜನ್ನ ವಿರಮಂ ಬಲಂಡೊಡುವುದು  ಉಪನೀತ 
ಮೆಂಬುದು ಕೊರಲೊಳಗೆ ಇಟಾಯಲಿಕ್ಕುವುದು ನಿನೀತ 
ಮೆಂಬುದು? (ಹಲಾಯು. ೬೭-೨೫೩) ; ಪೀನಜಘನನಿವೀತವಿಮಳನನೀನ 
ಪೀತಾಂಬರದ ಯೋಗಿಧ್ಯಾನಮಂಗಳಚರಣಕಮಲನ ಮೂರ್ತಿಯನು 
ಕಂಡ (ಸಿಭಾಗ. ೩-೯-೧೧). ' ೨. ಕೊರಳಲ್ಲಿ ಹಾರದಂತೆ ಧರಿಸಿರುವ 
ಜನಿವಾರ. ೩. ಹೊದಿಕೆ; ಆಚ್ಛಾ ದನ: “ಪ್ರಾವೃತ್ಯ ನಿನೀತ- 
ಹೊದಕೆಯ ಸೀರೆ? (ನಾಚಿರಾ. ಕಿ); “ನಿವೀತಂ, ಪ್ರಾವೃ ತಂ- ಛೆ ಹೊದಿ 


ಸಃ 
ಯುವ ಬಟ್ಟಿ, ಅಂಗವಸ್ತ್ರ? (ಸಿದ್ಧಾಂತಿ, ೨೦೩). [ಸಂ] 


ನಿನೀತಿ (ನಾ). ೧. ನಿನೀತ ೧ : ಬರುತ ಕಂಡನು ದೂರದಲಿ 
ಮಂರಹರನ ಮಂಗಳಮೂರ್ತಿಯನು . . . ಗರುಡಭುಜಮೂಲಾಂತರಿತ 
ಮೇದುರನಿತಂಬನಿವೀತಿಸೀತಾಂಬರವಿಲಂಬಿತ ರತ್ನ ಕಾಂಚೀಗುಣಮುಣಿ 


ದ್ಯುತಿಯ (ಸಿಭಾಗ.೧೦-೬೨-೨೦); ಚಿತ್ರ ದಲ್ಲಿ ರಾಯರು ತಲೆಯನ್ನು ಕೆದರಿ 
ಕೊಂಡು, ಜನಿವಾರವನ್ನು ನಿವೀತಿ ಹಾಕಿಕೊಂಡು ಕುಳಿತಿದ್ದ ಹಾಗೆ ಬರೆ 
ದಿತ್ತು (ತುರಾಯಿ. ೧೧೫). ೨, ಎನಿನೀತ ೨: (೪. ೩. ಜನಿವಾರ 
ವನ್ನು ಕೊರಳಿನಲ್ಲಿ ಹಾರದಂತೆ ಹಾಕಿಕೊಂಡಿರುವವನು. 
[ಸಂ. ನಿನೀತಿನ್‌] 

ನಿವುಚು "ನಿಮಿರ್ಚು' ನೋ. 

ನಿವುದಿ (ನಾ). ಒಂದು ಊರಿನ ಹೆಸರು: ಸಕ ವರ್ಷ ಎಣ್ಣು ನೂಟಿ 
ಅಯ್ದನೆಯ ವರ್ಷಂ ಪ್ರವರ್ತಿಸುತ್ತಿ ರೆ ಕಿಡಲೆಗಧಿಪಾಣ್ಣನ್‌ ಎಜಕಿಯಮ್ಮಂ 
[8]ಪುದಿ ತೊಖಗೊಳೊಳ್ಳಾದಿ ಸತ್ತ್ಕೋನ್‌ (ಬಾ. 21-1, ೧೯-೩; 
883). [?] 

ಫಿವುರು "ನಿಮಿರ್‌,' ನೋ. 

ನಿವೃತ (ಗು). ೧. ಸುತ್ತುವರಿದ; ಆವರಿಸಿಕೊಂಡ : ನಿನ್ಫ ತಾಖಿಳ 
ರಾಜನ್ಯಕನಿನಹಂ ನೃಸನೇರು ಬೇರಥನೊಲೆ[ದದಅಕೊಳ್ಳ]ಸವಿಳಾಸ 
ದಿನಿಕೆಯಂಂ (ಶಾಂತೀಶ್ವ, ೧೩-೩೫). (ನಾ). ೨. ಸುತ್ತುವರಿದುದು ; 
ಆವರಿಸಿದುದು : “ನಿನೃತಂ, ನೇಸ್ಟಿ ತಂ, ಸರಿನಿಸ್ಟ 0, ವಳಯಿಂತಂ, 
ಪರಿಕ್ಷಿಪ್ತಂ- ಈ ೫ ಸುತ್ತಲ್ಪಟ್ಟು ದು? (ಹಲಾಯು. ೧೧೮-೨೬) ; ಸಚಿತ್ತ್ವಾ 
,ಚಿತ್ತಶೀತೋಷ್ಣ ನಿವೃ ತಸಂವೃ ತಾದಿಭೇಡದಿಂ  ಚತುರಶೀತಿಲಕ್ಷಪ್ರ್ರಮಾಣ 
ಯೋನಿಮಂಖಂಗಳೊಳಾನರ್ತನಪರಿವರ್ಕನದಿಂ ದುರಿತವರ್ಶಿಯಾಗಿ ನಮೆನ 
ಸಂಸಾರಿ ಜೀವಕ್ಕೆ , . . ಮಂನಿಪುಂಗನಂ ಪ್ರಸಾದಂಗೆಯ್ಲೆಂ (ಸುಕುಮಾ 
೫-೩೨ ವ). ೩. ಎ ನಿನೀತ ೩. [ಸಂ] 

ನಿವೃತ್ತ (ಗು). ೧. ಹಿಂದಿರುಗಿದ; ಮರಳಿದ. ೨. ಹೋದ; 
ಅದೃಶ್ಯ ವಾದ; ಮರೆಯಾದ. ೩. ನಿಲ್ಲಿಸಿದ ; ಕೊನೆಗೊಳಿಸಿದ ; 
ಮುಗಿಸಿದ. ೪. ನಿಮುಖವಾದ. ೫. ಇಹಲೋಕ ಮತ್ತು 


೪೭೩೦ 


25 


40 


45 


ಸನೃತ್ತಿ 


ಲೌಕಿಕವ್ಯಾಪಾರಗಳಿಂದ ದೂರ ಸರಿದ. ೬. ನಿರ್ದಿಷ್ಟಕಾಲದ 
ಸೇವೆಯಿಂದ ಮುಕ್ತನಾದ; ಕೆಲಸದಿಂದ ವಿಶ್ರಾಂತಿ ನಡೆದ. 
(ನಾ). ೬. ಬಿಡುಗಡೆಹೊಂದಿದ ವ್ಯಕ್ತಿ: ಕ್ರೂರರತೃಥಮರು 
ದ್ರೇಕಿಗಳು . . . ಶರಣಿನಲು ನಿಜವೈರಮಂ ಬಿಡುವರೆಂಬಾಗಳೀ ಸರ್ವ 
ಸಂಗನಿವೃತ್ತ ರೆನಿಪ ನಿಮಗೆ ಓರಂತೆ ಬೇಡಿಕೊಳುತಿಪ್ಪೆ ನ್ನ ಮೇಲಿನಿತು. 
ಕಾರುಣ್ಯನೇಶಿಲ್ಲ (ಹಚಕಾ, ೮-೨೧). ೮. ಸೇನೆಯಿಂದ ಮುಕ್ತನಾದ 
ನನು ; ನಿವೃತ್ತಿ ಹೊಂದಿದವನು : ಓಸ್ಗರ್‌ . , . ೩೦ ನರ್ಷಗಳು 
ಅವಿರತವಾಗಿ ಸೇವೆ ಸಲ್ಲಿಸಿದನು. ೧೯೫೧ ರಲ್ಲಿ ಅಲ್ಲಿಯೇ ಸೇನೆಯಿಂದ 
ನಿವೃತ್ತನಾದನು (ಸಸ್ಯಕ, ೭೮). ೯. [ನಾಟ್ಯ] ಒಂಬತ್ತು ಬಗೆಯ 
ಕೊರಳಿನ ಭಂಗಿಗಳಲ್ಲಿ ಒಂದು; “ನೆಟ್ಟಗಿರುವ ಕತ್ತನ್ನು ತಿರುಗ 

ಸುವುದು” (ಲಾಸ್ಕರಂ. ೨೫೯ ಗದ್ಯಾನುವಾದ) : ಸಮಮುಂ ನಿವೃತ್ತಮುಂಂ 
ನಲಿತನುಮೊಪ್ಸುವ ರೇಚಿತಾಖ್ಯನರಾಕುಂಚಿತಮುಂ ಕ್ರಮದಂಚಿತಮಂಂ 
ತ್ರ್ಯಸ್ರಮುಮ ಮಿತ[ದ]ನತಮಂನ್ನತಂಗಳೊಂಬತ್ತು ಕೊರಲ್‌ (ಲಾಸ್ಯರಂ. 
ಶಾಗ೧೪) ; ಕೊಂಕಿಲ್ಲದೆ ಸಾಜದಿ ನೀ ಟಿಂಕಿಸೆ ಸಮಮದುನೆ ತಿರುಗ 
ಕೊಡಸೆ" ನಿವೃತ್ತಂ (ಲಾಸ್ಯರಂ. ಪ-೧೧೫). 0 “ನಿವೃತ್ತ -ಪಕ್ಕಕ್ಕೆ 
ತಿರುಗಿರುವ ಕತ್ತನ್ನು ಸಮಸ್ಥಿತಿಗೆ ತರುವುದು. ವಲಿತ-. 
ಕತ್ತನ್ನು ಪಕ್ಕಕ್ಕೆ ತಿರುಗಿಸುವುದು” ಎಂದು ಭರತನಾಟ್ಯ 
ಮತ್ತು ಸಂಗೀತರಶ್ನಾಕರ ಇವುಗಳಲ್ಲಿದೆ. (ಲಾಸ್ಕರಂ,) ೨-೧೧೫ 
ಅಡಿಟಿ). (೫ಂ.] 

ನಿವೃತ್ತಿ (ನಾ). ೧. ಹಿಂತಿರುಗುವಿಕೆ; ಮರಳುವಿಕೆ. ೨. ಮರೆ 
ಯಾಗುವಿಕೆ ; ಕಣ್ಮರೆ ; ಅದೃಶ್ಯ ವಾಗುನಿಕೆ. ೩. ನಿನ್ಲಿಸುವಿಕೆ. 
೪. ಕರ್ಮ ಮಾಡದೆ ಇರುವಿಕೆ ; ಕರ್ಮದಿಂದ ವಿಮುಖವಾಗು 
ವಿಕೆ; ಲೌಕಿಕನ್ಯವಹಾರ ಮತ್ತು ಐಹಿಕಸುಖಗಳಲ್ಲಿ ಆಸಕ್ತಿ 
ಇಲ್ಲದಿರುವಿಕೆ: “ನ್ಯಾವೃತ್ತಿ ನಿವೃತ್ತಿ” (ನಸ್ತುಳೋ, ೧೧೩-೧೬); 
ಧರ್ಮಾಧರ್ಮ ವಿವೇಕ, ಪ್ರನೃತ್ತಿನಿವೃತ್ತಿ ಮಾರ್ಗಗಳ ಸಮನ್ವಯ . .. 
ಮಾನವಧರ್ಮದ ವಿವೇಚನೆಯೇ ಈ ಕಥೆಗಳ ತತ್ವವಾಗಿದೆ (ಭಾರದ.೧೦೨); 
ವೇದಾಂತವು . . . ಪ್ರವೃತ್ತಿ--ನಿವೃತ್ತಿಗಳ ಸಾಮರಸ್ಯವನ್ನು ಸೂಚಿಸಿ 
ನಮ್ಮ ಕರ್ತವ್ಯ ಹೊಣೆಗಾರಿಕೆಗಳ ಎಚ್ಚ ರಮಾಡಿಕೊಡುತ್ತದೆ (ಧರ್ಮಸಾ. 
೫೨). ೫. ಮುಕ್ತಿ; ಪರಮಸುಖ: `ನಿಮ್ಮ [ನವ್ಯನ]ಚೋವೃತ್ತಿ 
ಯಿನೀ ನಿವೃತ್ತಿ ಜೊರೆಕೊಂಡತ್ತು. (ಸುಕುಮಾ, ೧೨-೧೫) ; ಉತ್ಕೃಷ್ಟ 
ನರೇಂದ್ರಸದವಿಯಂ ಬಿಸುಟ್ಟು ತಪೋಭಿಮಂಖರಾಗಿ ನಿನೃ ತ್ತಿಯನೆಯ್ಲಿ 
ದೆರ್‌ (ಜೀನಸಂ. ೨೬-೫೦ ನ); ದ್ವೈತಲಯ ನೆನಿಪುದೆ ನಿನೃತ್ತಿ ನಿವೃತ್ತಿ 
ಯೆಂದೆನಿಪುದೇ ನಿಶ್ರಾ ಂತಿಯೆಂದೆನಿಪುದು (ಲತಿಚಂ, ೫೨-೨೧). ೬. ಬಿಡು 
ಗಡೆ : ಪೂರ್ವಜನ್ಮ ನಿವೃತ್ತಿಯಾಗಿ ಗುರುಕರುಣನಿಡಿದಂಗೆ ಬಂಧನ 
ವೆಲ್ಲಿಯದೊ (ಬಸನ. ೮೭೦). ೭. (ನಿಗದಿಯಾದ ಅವಧಿ ಮುಗಿದ 
ನಂತರ) ನೌಕರಿ ಅಥವಾ ಸೇವೆಯಿಂದ ಹೊಂದುನ ಬಿಡುಗಡೆ : 
ಅವರ. ನಿವೃತ್ತಿಯ ಕುರಿತ ಇತ್ಯರ್ಥವು . . . ತಡವಾಗುತಿರುವಾಗ 
ಬಂದಿತು ಮೃತ” ವು ಅದಕೆ ತಡೆಬಡೆಯಿಲ್ಲವಾಗಿ (ಇಂಚಾನ, ೨೧-೯೩), 
೮. [ನಾಟ್ಯ] "ಭಾಣಿಕಾ' ಎಂಬ ಉಪರೂಪಕದ ಏಳು ಅಂಗಗಳಲ್ಲಿ 
ಒಂದು ; ಓ ಭಾಣಿಕಾ ಎಂಬುಜೊಂದು ಉಪರೂಪಕ. ಒಂದು 
ಅಂಕದ ದೃಶ್ಯ, ಇದರಲ್ಲಿ ಏಳು ಅಂಗಗಳಿವೆ. ೧. ಉಪನ್ಯಾಸ 
ಪ್ರಸಂಗವಶದಿಂದ ಪ್ರಕೃತ ಕಾರ್ಯವನ್ನು ತಿಳಿಸುವುದು. 
೨. ವಿನ್ಯಾಸ ಬೇಸರಿಕೆಯ ಮಾತುಗಳನ್ನು ಹೇಳುವುದು. 
೩. ವಿಜೋಭ--ಭ್ರಾಂಕಿಯು ಪರಿಹಾರವಾಗುವುದು. ೪. 
ಸಾಧ್ಯಸ--ಇಲ್ಲದುದನ್ನು ಹೇಳುವುದು. ೫. ಸಮರ್ಪಣ-- 
ಕೋಪಪರವಶತೆಯಿಂದ ಮಾತನಾಡುವುದು. ೬. ನಿವೃತ್ತಿ. ' 


ನಿವೃತ್ತಿಗೊಳಿಸು 


ದೃಷ್ಟಾಂತಗಳನ್ನು ಕೊಡುವುದು. ೭.: ಸಂಹಾರ ಕಾರ್ಯವು 
ಮುಕ್ತಾಯವಾಗುವುದು : ಭಾಣಿಕಾ--- ಇದರಲ್ಲಿಯೂ ಒಂದೇ ಅಂಕ 
೬ ಉಪನ್ಯಾಸ, ವಿನ್ಯಾಸ, ವಿಬೋಧ, ಸಾಧ್ವಸ,' ಸಮರ್ಪಣ, 

ನಿವೃತ್ತಿ, ಸಂಹಾರ ಎಂಬ ಏಳು ಅಂಗಗಳು (ಸಂನಾಟ, ೩೬). [ಸಂ.] 

ಸಿನೃತ್ತಿಗೊಳಿಸು (ಕೈ). ನಿಗದಿಯಾದ ಕೆಲಸದಿಂದ ಬಿಡುಗಡೆ 
ಮಾಡು: ಸ್ರಭಾಕರನು ಮಿತ್ರಪಾಲನನ್ನು ತಾನು ಕೊಟ್ಟ ದ್ಧ ಅಧಿಕಾರ 
ದಿಂದ ನಿವೃತ್ತಿ ಗೊಳಿಸಿದನು (ಕವಿಕ, ೪೦). 

[ನಿವೃತ್ತಿ 4 ಕೊಳ್‌, 4 -ಇಸ್ಕು] 

ನಿವೃತ್ತಿಧರ್ಮ (ನಾ). ೧. ನೈ ರಾಗ್ಯವನ್ನು ಬ್ರೋಧಿಸುವ ಧರ್ಮ; 
ನಿವರ್ತಕ ಧರ್ಮ : ಸಂಜೀವಕನುಂ . . . ಸೆಂಸಾರಿಯಂಂ ಪರಾಕ್ರಮಿ 
ಯುನುಪ್ಪ ನಿನಗೆ ದಿವ್ಯಮುನಿಗೆ ಸೇಟ್ವಂತೆ ನಿವೃತ್ತಿಧರ್ಮುಮಂ 
ಪೇಟಸ್ಕೊಡೆ (ಸಂಚತಂ, ೯೭-೧೫). , ೨. (ತಾರ್ಕಿಕ ದರ್ಶನದ 
ಮೇರೆಗೆ) ಜೀವಿಗೆ ಹಿಂದಿನಿಂದ ಕೂಡಿಕೊಂಡು ಬಂದ ಧರ್ಮಾ 
ಧರ್ಮಗಳ ನಿವೃತ್ತಿ : ಪ್ರಾಚೀನ ಸಂಚಿತ ಧರ್ಮಾಧರ್ಮಗಳು ನಿವೃತ್ತಿ 
ಯಾಗಿ ನಿವೃತ್ತಿ ಧರ್ಮ ಉದಯಿಸುವುದು (ಹಿಂದಸಾ, ೧೨೩). [ಸಂ] 

ನಿವೃತ್ತಿಪರ (ನಾ). ಸಂಸಾರಬಂಧನದಿಂದ ನಿವೃತ್ತಿಯನ್ನು 
ಪಡೆಯುವುದೇ ಗುರಿಯಾಗಿರುವುದು; ಲೌಕಿಕಜೀವನದಿಂದ 
ಬಿಡುಗಡೆ ಹೊಂದುವುದೇ ಧೈೇಯವಾಗಿರುವುದು : ಭಕ್ತಿಯ 
ಮಾರ್ಗ ನಿವೃತ್ತಿ ಸರೆ. ಶಕ್ತಿಯ ಮಾರ್ಗ ಪ್ರವೃ ತ್ತಿಪರೆ (ಭಾರದ, ೧೧೮). 

[ಸಂ-] 

ನಿವೃತ್ತಿ ಸರಿಣತಿ (ನಾ). (ಸಂಸಾರದಿಂದ) ಮುಕ್ತಿಯನ್ನು 
ಹೊಂದುವ ಪರಿಪಕ್ವಸ್ಸಿತಿ: ಮನಕ್ಕೆಂತಾನುಂ ಕಾಲಲಬ್ಜಿ ನಶದಿಂ 
ನಿವೃತ್ತಿಪರಿಣತಿಯೊಳ್ಳ ಪರಿಣಮಿಸಿದ ಸುಸ್ಕೃತೆಯಂ ವ್ಯರ್ಥಂ ಮಾಡದೆ 
ತಸೋವನಾಭಿಮುಖನಾದೆನ್ನ ಪರಿನಿಷ್ಟ್ರೃಮಣದೊಳ್‌ ಪರಿಪಂಥಿಭಾನಮಂ 
ಪೊರ್ದದೊಡಂಬಡುವುದೆ ನಿನಗೆ ವಿನಯಂ (ಚಂದ್ರಪು. ೪-೧೮ ವು. 

[ನಿವೃತ್ತಿ ಪರಿಣತಿ] 

ನಿವೃ ತ್ತಿಮಾರ್ಗ (ನಾ). ಲೌಕಿಕಸುಖಕ್ಕಾಗಿ ಆಚರಿಸುವ ಕರ್ಮ 
ಗಳಿಂದ ವಿಮುಖವಾಗುನಿಕೆ ; ವಿರಕ್ತಿ; ಓ ಹಿಂದೂಧರ್ಮದಲ್ಲಿ 
ಸರಲೋಕಸಾಧನೆಗಾಗಿ' ಎರಡು ಮಾರ್ಗಗಳು ಪ್ರತಿಪಾದಿತ 
ವಾಗಿವೆ. ಮೊದಲನೆಯದು. ಪ್ರವೃ ತ್ತಿಮಾರ್ಗ. ಎರಡನೆಯದು. 
ನಿವೃತ್ತಿಮಾರ್ಗ. ಸಾಧಕನು ಪ್ರಪಂಚ ವ್ಯವಹಾರವನ್ನು ಬಿಡದೆ 
ದೇವತಾರಾಧನೆ, ಜಪ ಮೊದಲಾದ ಪುಣ್ಯಕರ್ಮಗಳನ್ನು 
ಮಾಡಿದರೆ ಆ ಪುಣ್ಯದಿಂದ ಪರಲೋಕಸಾಧನೆಗೆ ಪ್ರಯತ್ನಿಸು 
ವುಜೀ ಪ್ರವೃತ್ತಿಮಾರ್ಗ. ಈ ಪ್ರವೃತ್ತಿಮಾರ್ಗದಿಂದ ಉಂಟಾ 
ಗುವ ಪುಣ್ಣವು ಸಂಚಿತವಾದುದರಿಂದ ಕೆಲ ಕಾಲಾನಂತರ ಆ 
ಪುಣ್ಯವು ಮುಗಿದುಹೋಗುತ್ತದೆ. ಆಗ ಭೂಮಿಯಲ್ಲಿ ಮತ್ತೆ 
ಹುಟ್ಟಬೇಕಸಗುವುದು. ಆದುದರಿಂದ ಸರ್ವಕರ್ಮಸಂನ್ಯಾಸ 
ಅಥವಾ ನಿರಕ್ತಿಯನ್ನು ತಳೆದು "ತಾನು ಯಾರು' 'ಎಂಬ 
ಸಮಸ್ಯೆಯನ್ನು ಬಿಡಿಸುವ ಆತ್ಮಜ್ಞಾ ನವನ್ನು ಪಡೆದರೆ ಶಾಶ್ವತ 
ಮುಕ್ತಿಯುಂಟಾಗುತ್ತದೆ ಎಂದು ನಂಬಿ ನಡೆಯುವುದೇ ನಿವೃತ್ತಿ 
ಮಾರ್ಗ: ಸ್ಥಲಗಳಲ್ಲಿ ಭಕ್ತಾ ದಿಯಿಂಂದ ಐಕ್ಕಾಂತವಾಗಿ ಹೇಳುವುದು 
ನಿವೃ ತ್ತಿಮಾರ್ಗವೆಂದೂ ಸ್ಮಲಜ್ಞರು ಹೇಳುವರು (ಶಿವಾಸೂ, ೫೯-೪೩ 
ವಿಚಾರ) ; ನಿವೃತ್ತಿ ಮಾರ್ಗಕ್ಕಿಂತ ಪ್ರವೃತ್ತಿ ಮಾರ್ಗವನ್ನು ಅನುಸರಿಸು 
ವುದು ಅಗತ್ಯವೂ ಅನಿವಾರ್ಯವೂ ಅದುದೆಂದು ಅನನು ಬೋಧಿಸಿದ 
(ಭಾರದ. ದಾಸರದು ಮಂಖ್ಯವಾಗಿ ನಿವೃ ತ್ರಿಮಾರ್ಗ 
(ಧರ್ನುಸಾ. ೮೮). [ನಿವೃತ್ತಿ -- ಮಾರ್ಗ] 
16 


೪೬೧) ; 


೪೭೩೧ 


5 


20 


2 


45 


ನಿವೇದಿಸು 


ನಿವೃತ್ತಿನೇತನ (ನಾ). (ಸರಕಾರಿ) ಸೇವೆಯಿಂದ ವಿಶ್ರಾಂತಿ 
ಹೊಂದಿದ ಮೇಲೆ ಪಡೆಯುವ ವೇತನ; ವಿಶ್ರಾಂತಿವೇತನ; 
ಪಿಂಚಣಿ; ಪೆನ್‌ಸನ್ನು: ನ್ಯಾಯಾಲಯದ ನ್ಯಾಯಾಧೀಶರುಗಳಿಗೆ. . . 
ಪಾನತಿಯಾಗ ಬೇಕಾದ ನೇತನಗಳು . . . ಮತ್ತು ನಿವೃತ್ತಿ ವೇತನಗಳು 
(ಭಾಧಾನ. ೫೮) ; ನಿವೃತ್ತಿ ವೇತನದ ರೂಪದಲ್ಲಿ ಅವನು ವರ್ಷಂಪ್ರತಿ 
ಹತ್ತುರು ಸಾವಿರ ರೂಬಲ್‌ ನರಮಾನ ಪಡೆಯುತ್ತಿ ದನು (ಪುನರು.೩೩೪). 

[ನಿವೃತ್ತಿ + ವೇತನ] 

ನಿನೇದಕ (ಗು).೧. ತಿಳಿಸುವ; ಹೇಳುವ : ಸುತಲಾಭ ನಿನೇದಕ ವಾರ್ತೆ 
ತೀನೆ ಪುಳಕಮನಾಂತಳ್‌ (ಜಗವಿ, ೨-೮೬). (ನಾ). ೨. ಹೇಳುವ 
ವನು ; ತಿಳಿಸುವವನು : ಆ ನೃಸನೋಲಗಕ್ಕೆ ಯಷಿಯಾಗ ನನೇದಕ 
ನೊರ್ವನೆಯ್ಲಿ ಬಂದಾನತನಾಗಿ . .. ಎಂದು ಬಿನ್ನ ವಿಪುದುಂ (ಚಂದ್ರಪು. 
೯-೧೭). *ಖುಹಿನಿವೇದಕ' ಪರಾ. [ಸಂ] 

ನಿವೇದನ (ನಾ). ೧. ತಿಳಿಯಪಡಿಸುನಿಕೆ ; ಮಾಹಿತಿ ಕೊಡು 
ವಿಕೆ: ಸಭೆ ಸಮಾಜ ಭಾಷಣ ನಿರ್ಣಯ ಅವೇದನ ನಿವೇದನ ಸಮವೇದನ 
ಇತ್ಯಾದಿ ನನಗೆ ಅದು ಒಪ್ಪುವುದಿಲ್ಲ (ಬಂಕಿನು. ೧೧೦) ; ಕಾವ್ಯ ಎಂದ 
ರೇನು ಎಂಬುದನ್ನು ವಿಚಾರಮಾಡುತ್ತಾ ಅದು “ಅನ್ಯವಿಧದಿಂದ ಅಸಾಧ್ಯ 
ವಾದ, ಕೆಲವು ಅನುಭವಗಳ ವಾಗ್ರೂಪದ, ನಿವೇದನ” . . . ಎನ್ನು 
ತ್ತಾನೆ (ಛಾನಗೀ. ೨೭). ೨. ಸಮರ್ಪಣೆ ; ದೇವರು, ಗುರು, 
ಹಿರಿಯರು ಮೊದಲಾದವರಿಗೆ ಕಾಣಿಕೆ ಮೊದಲಾದುವನ್ನು 
ಅರ್ಪಿಸುವಿಕೆ ; ಕೈವೇದ್ಯ : ಗಿಡದ ಮೇಲೆಯೇ ಹಣ್ಣಾದ ಎರಡು 
ಖರ್ಜೂರವನ್ನು ನಿತ್ಯವೂ ತಂದು ನಿವೇದನಕ್ಕಾಗಿ ಅದನ್ನು ತೆಗೆದು ಇರಿ 
ಸುತ್ತಿದ್ದನು (ನೀತಿಟಿಂ. ೪1, ಆ). “ಅತ್ಮನಿವೇದನ' ಸರಾ. ೩. 
ಹೇಳಿಕೆ ; ನಿರೂಸಣೆ. ೪. ಅರಿಕೆ; ಬಿನ್ನಹ ; ವಿಜ್ಞಾಪನೆ. 

[Ao] 

ನಿವೇದನೆ (ನಾ). - ನಿವೇದನ ೪ : ನನ್ನ ದುಃಖನನ್ನು ತಮ್ಮಲ್ಲಿ 
ನಿವೇದನೆ ಮಾಡಿಕೊಂಡಿದ್ದೇನೆ (ರೂಢಿ). [ಸಂ. ನಿವೇದನ] 

ನಿಷೇದಿತ (ಗು). ೧. ತಿಳಿಯಪಡಿಸಿದ ; ಹೇಳಿದ: ಗುಣಧರರೆಂಬ 
ದಿವ್ಯಜ್ಞಾನಿಗಳನಲ್ಲಿರ್ದರಂ ಕಂಡು ನಿವೇದಿತ ನಿಜಜನಳನೃತ್ತಾ, ಂತಮನವರ 
ನಚನದಿಂ ತಮ್ಮಯ್ಯನ ಸಾವುಮಂ ನರಕಕ್ಕೆ ಪೋಪುದುಮುನಜಾದು 
(ಚಾವುಂಪು. ೧೪). ೨. ಅರ್ಪಿಸಿದ; ಸಮರ್ಪಿಸಿದ : ಸಂಗತ 
ನಿವೇದಿತಪದಪದಾರ್ಥಂಗಳಿಂ ಮಂಂನ್ಸೃಂಬಿಕಾ ನಾಥಂಗೆ ತನ್ನ ಪ್ರಾಣಪದನುಂ 
ತಾ ಸಮರ್ಪಿಸಲು (ಬಸಪು, ೩೩-೪). (ನಾ). ೩. ಹೇಳಲ್ಪಟ್ಟವನು; 
ತಿಳಿಸಲ್ಪಟ್ಟಿನನು : ಉದ್ಭ ನನೆಂಬ ದೂತಮಂಖ್ಯುನನಟ್ಟಿ ದೊಡಾತಂ 
ಬಂದು ದೌವಾರಿಕ ನಿನೇದಿತಂ ಸಭಾಭವನಮಂ ಪೊಕ್ಕು ಸಮಂಚಿತಾಸನ 
ದೊರ್ಳ ಕುಳ್ಳಿ ರ್ದು (ಚಂದ್ರಪು. ೬-೧೮ ವ) ; ಅಂತುಮಾಯುವರಾಜಂ 
ರಾಜಿಸುತ್ತಿರ್ಪಿನಮೊರ್ವಂ ದ್ವಾರಸಾಲನಿವಾರಿತಂ ವೇತ್ರಧರನಿನೇದಿತನಾ 
ಮಹಾಸ್ಮಾನನುಂ ಸೊಕ್ಕು ನೆಯ್ಯಿಕ್ಕಿ ಕಯ್ಯುಂ ಮುಗಿದು. ನಿಂದು 
(೦ಇಜಶೇ. ೧೦-೧ ನ). [ಸಂ.] 

ನಿನೇದಿಸು (ಕ್ರಿ). ೧. ಹೇಳು; ತಿಳಿಸು: ಅರಸಿಗನೋಘಂಗಳಪ್ಪ 
ಕನಸಿನ ಫಲಂಗಳುನುಂ ನಿವೇದಿಸುವುದಂ0 (ಶಾಂತಿಪು, ೯-೨೧೨ ಐ); ನೀನು 
ವಿಸಾತನ ವೃತ್ತಾ ಂತನುನವರಯ್ಯನಪ್ಪ ಶ್ವೇತಕೇತುವಿಂಗೆ ನಿನೇದಿಸು 
(ಕಾದಂಉ. ೬೧೨); ಹರಿತಾಳದೊಳ್‌' ನಖಾಗ್ರದೆ ಬರೆದ ನಿಜಾನಸ್ಥೆಯಂ 
ನಿನೇದಿಸೆ ಬನದಿಂದರಗಿಳಿ ತಳರ್ಪುವು ದೇಶಾಂತರಕ್ಕೆ ಸಂದೇಶಹರರವೋಲ್‌ 
ಬಿರೆಯಿಗಳಾ (ಅಜಿಪು.' ೨-೯) ; ಪುಸ್ಪ ಕನಿಮಾನದ ರತ್ನ ನಿಚಿತ್ರಪುತ್ರಿಕಾ 
ಸಂಕುಳ . . . ಅಟ್ಟುವ... ಆ ಲಂಕೆಯ ಸೂಡನುನ್ನ ತಿಯ ಕೇಡ 
ನವಂಗೆ ನಿವೇದಿಸಂತೆವೋಲ್‌' (ಸಂರಾಯಾ, ೯-೧೦೯). ೨. ಒಪ್ಪಿಸು ; 


ಸಿವೇದ್ಯ 


ಕೊಡು ; ಸಮರ್ಪಿಸು : ಸುನಂದೆಯೆಂಬೆಂ ಸನತ್ಕುಮಾರಂಗೆ ಗರ್ಭ 
ದೊಳಿರ್ದಂತೆ ನಿವೇದಿಸೆಪಟ್ಟಿ ೦ (ನಡ್ಡಾರಾ. ೫೯-೭೬) ; ತನ್ನೊಡವುಟ್ಟಿ ದರ್‌ 
ಪೆಸರ ನಾಲ್ವರೊಳೋರ್ನರುಮಿಲ್ಲದಿರ್ದೊಡಂ. ತನ್ನಸುವಂ ನಿನೇದಿಸುವ 
ನಗ್ನಿಗೆ ಧರ್ಮತನುಜಂ (ಗದಾಯು. ೪-೯); ತನುಲೋಭ ಮನಲೋಭ 
ಧನಲೋಭ ಮುಂದುಗೆಡಿಸಿ ಕಾಡಿಹುನೆನ್ನಾ ತನುಮನಧನನ ನಿನೇದಿ 
ಸಿದವರ ಮಗ ನಾನಯ್ಯಾ (ಒಸವ. ೩೧೫) ; ತಂದ ಭಿಕ್ಸಾಶನವನೈವರು 
ನಂದನರು ತಾಯಿಗೆ ನಿನೇದಿಸಲು (ಕುನ್ಯಾಆ. ೧೦-೪) ; ಕಾದಿಹೆನು 
ಹದಿನಾಲ್ಕುನರುಷ ಮೇದಿನಿಯ ನೀವ್‌ ಬಾರದಿರಲು ನಿವೇದಿಸುವೆನೀ 
ತನುವನನಲಂಗೆಂದನಾ ಭರೆತ (ತೊರರ. ೨-೬-೩೩). ೩. ನಿರೂಪಿಸು : 
ಇಲ್ಲಿಯ ದೇಸಿ ಭೀಸ್ಮನ ಅದ್ಭು ತತ್ಯಾಗವನ್ನು ಅಚ್ಚೊ ತ್ತಿದಂತೆ ನಿವೇದಿಸು 
ತ್ತದೆ (ತನಿ. ೬೯). ೪. ಬಿನ್ನನಿಸು ; ವಿಜ್ಞಾ ಪಿಸು: ನನಗೆ 
ಇರುವ ತೊಂದರೆಗಳನ್ನೆ ಲ್ಲಾ ನಿಮ್ಮ ಹತ್ತಿರ ನನೇದಿಸಿದ್ದ. ನೆ (ರೂಢಿ). 
"(ನೇ ದನ4-ಇಸ್ಕು] 

ನಿನೇದ್ಯ (ಗು). ೧. ತಿಳಿಸಬೇಕಾದ; ಹೇಳಬೇಕಾದ. (ನಾ). 
೨. ಓ(ವಂಗೆ ಅರ್ಪಿಸುವ ಫಲ, ಅನ್ನ ಇತ್ಯಾದಿ; ನ್ಭ ವೇದ್ಯ : 
ಶ್ರೀಮೂಲಸ್ತಾನಡೇವರ್ಗ್ಗೇ , . ಸನೇದೈಕ್ಕ KY ಹರಳು ರೆ « 
(ಸೌ. 21-21, ೬೮-೧೪; 1130); ಲಕ್ಷ್ಮಣೇಶ್ವರಣೇವರ ಅಂಗಭೋಗಕ್ಕಂ 
ಸಿಮೇದ್ಯಕ್ಕಂ ಚೈತ್ರಪವಿತ್ರಾದಿಗಳ್ಳಂ . . . ಆಯಂ ಮಾಡಿ ಬಿಟ್ಟಿರು 
(ಈರ: ೧೧-೮; 1092); ಅಕ್ಷೂಣಕನಕಪಾತ್ರ್ರೋದ್ಭ ೃತನಿವೇದ್ಯದಿಂ 

೬ ಪೂಜಿಸಿ (ಚಂದ್ರಪ. ೬-೧೦೧ ರಗಳೆ) ; ಸುರುಚರಸುಧಾನಿವೇದ್ಯ 
ವಸಿತ್ತು ಕಾಪಾಲಿಗೆಸಿನ ಕರ್ಪುರನೀಳೆಯಂಗೊಟ್ಟು (ಹೆಚಕಾ. ೫-೮೧). 
[ಸಂ.] 

ನಿವೇದ್ಯಂಗೊಡು (ಕ್ರಿ). ನೈವೇದ್ಯವನ್ನು ಸಮರ್ಪಿಸು : ಹೊಂಬರಿ 
ಯಣದೊಳೊಸೆದು ಬಿಡಿಸಿದ ಸುಫೃತದಿವ್ಯಾನ್ನಮಂ ಸಿವೇದ್ಯಂಗೊಟ್ಟು, 
(ಹತಕಾ. ಪು. ೨೦೭-೬೭). [ನಿವೇದ್ಯ ಕೊಡು] 

ನಿವೇಶ (ನಾ). ೧. ಪ್ರನೇತಿಸ ಸುವಿಕೆ. ೨. ನೆಲೆಯಾಗಿ ನಿಲ್ಲುವಿಕೆ ; 
ನೆಲಸುವಿಕೆ. ೩. ನೆಲೆ; ನಿವಾಸ; ಮನೆ : ದೇಶಂ ವರರಾಷ್ಟ್ರಾದಿ 
ಸಿಮೇಶಾಂತಂ ತದ್ಧಿ ರುದ್ಧ ವಚನಂ ಮಿಗೆ ಸಂಕ್ಲೇಶಕರಂ (ಕವಿರಾ. Wp 
ಮುಸಿತತಿಗಳ ಮೆನನೆಯ್ದೆದ ಮನುಗಳ ಬಗೆಪುಗದ . ೬. ಘನತೇಜೋ 
ರಾಶಿ ನಿಜನಿನೇಶದೊಳಿರ್ದಂ (ಗಿರಿಕ. ೪. ಹ 
ಪಾಳೆಯ ; ಶಿಬಿರ : “ನಿನೇಶಃ, ಶಿಬಿರಂ-ಈ ತಿ ಬೀಡಿಕೆ? (ಹಲಾಯು. 

೫. [ನಾಟ್ಯ] ನೂರೆಂಟು ಕರಣಗಳಲ್ಲಿ ಬದು] 

“ಮಂಡಲಸ್ಥಾ ~್ಸನಕವನ್ನು ಸಣ ನಿರ್ಭುಗ್ನ ವಕ್ಷಸ್ಸಿ ಲ್ಲಿ ಕಟಕಾ 

ಮುಖ ಹಸ್ತ ಸೆಗಳೆರಡನ್ನೂ ಹಿಡಿಯುವುದು” 

H ತಲಪುಸ್ಪ ಪುಟ, ಲೀನ, ವಿರ್ಮಿತ. 


೫-೩೭). 
೭೪-೨೯೮), 


(ಲಾಸ್ಯರಂ, ೩೦೩ 
೬ ಅನಹಿತ್ಕ, 
Kd 


ನಿವೇಶ . . . ನಾಗಾಪಸರ್ಪಿತ, SR ನೂಣಕಿಂಟು 
ಕರಣ೦ಗಳ್‌' (ಲ:ಸ್ಕರಂ, ೪- ಸ್ತಿಕ' ಪರಾ. [ಸಂ.] 
ನಿನೇಶಕ (ನಾ). Fee ಕೇ : ಜ್ಞಾನ 


ೇಶಕನೆ ತತ್‌ಜ್ಞಾನೆಸಾಧನವಿಗ್ರ ಹನೆ ಅಜ್ಞಾನಹರಗುಣನಾಮ 
ಭೇಯನೆ ಜಯ ನಮೋ (ನಿಭಾಗ. ೧೦-೬೩-೪). [ಸಂ.] 

ನಿನೇಶಕರಣ (ನಾ). - ನಿನೇಶ ೫: ಒದನಿದ ಮಂಡಲ ತಾಣವ 
ಪದಂಗಳಿಸಗಳ್ಳೈ ಹಸ್ತ ಮೆರಡುಂ ಕಟಿಕಾಸ್ಯದೆ ನಿರ್ಭುಗ್ನಾಸ್ವಿತವಕ್ಷದೊಳಿರೆ 
ಸತಿ ಕೇಳ್‌ ನರೇಶಕರಣನೆನಿಕ್ಕ ೮ (ಲಸ್ಕರಂ, ೪-೧೫೫). [ಸಂ.] 

ನಿವೇಶಣ, ನಿವೇಸಣ, ಫೆನೇಸಣ, ನೆಸಣ, ನೇಸಣ (ನಾ). ಮನೆ 
ಮೊದಲಾದ ಕಟ್ಟಿ ಸೈಿಡಗಳನ್ನು ಕಟ್ಟು ಶವುದಕ್ಕಾಗಿ ಇರುವ ಜಾಗ, 
ಖಾಲಿ ಸ್ಟಳ; ನಿನೇಶನ : ಕಲಿಯ ತೆಂಕಣ[ದ]ಲು ಹದಿನೆಂಟು ಕಂಯಿ 


೪೭೩೨ 


0 


20 


25 


30 


55 


40 


45 


ನಿಶಶ 


ಮನೆಯ ನಿವೇಶಣಮಂ, (ಕನಆ. ೪೬-೪-೨೧; 1152), 
೫.೫ ಯಂ ನಿನೇಸಣ 


ನಿವೇಸಣ : 
೫ 2 ೫ (ಸೌಜಇು 2, ೮೫-೪೫; 1124). 
ನೆವೇಸಣ : ಮನೆಯ ನೆನೇಸಣ ಮೂಡ ಸೋಮನಥದೇವರ ಗದ್ದೆ ಯಿ 
ಸಡುವ ತೆಂಕ ಮುಖವಾಗಿ ಬಂದ ಕೈ ೪೮ (ಸೌಇಇ. 2೪, ೪೬-] 8 2. 
ನೆಸಣ : ದೇನಂಗೇರಿಯೊಳೇಟ್ಕ ಯ್ಯೊಳಂ ಆಯ್ದು ಯ್ಯೊಳಂ ಮನೆಯ 
ನೆಸಣವಿರ್ಪತುನಾಲ್ಕು (ಎಇ. x1೪, ೬೫-೧೯; ೨40), ಸೇಸಣ: 
ಪಸರಿಸೆ. ಸಮ್ಮ ತನ್ನಯ ದಸವಂದದ ನೇಸಣಂಗಳೊಳ್‌ ಕೆಲವನದರ್ಕ್ಯ 
ಸದೃಶಸಿತ್ತಿ ತ್ತು ದನೀ ವಸುಧೆಗೆ ನೆಗಟ್ಬ ಂತು ಶಾಸನಂ ಬರೆಯಿಸಿದೊಂ 
(ಎಇ. 945); ನೀನಗೆ ೯ ಪುರವರ್ಗ್ಗದ ಸನ್ನೆ ರಡು 
ಮನೆಯ ನೇಸಣಮು ಮಂನೊನ್ನು ಗಾಣಮುನುಂ ಬಿಟ್ಟರ್‌ (ಕ v, 
೬-೧೩; 10529). [ಪಕ ನಿನೇಸಣ./ಸಂ. ನಿವೇಶನ] 
ಸಿವೇಶನ (ನಾ). ೧. ಹೊಗುವಿಕೆ ; ಪ್ರವೇಶಿಸುವಿಳೆ. ೨. ನಿವಾಸ; 
ಮನೆ: “ಅವಾಸಃ . . . ಶಾಲಾ, ವೇಶ್ಮ, ನಿವೇಶನಂ, ಉದವಸಿತಂ, 
ಸದ್ಮ, ಓಕಃ, ಶರಣಂ, ಅಗಾರಂ, ನಿನಸನಂ, ಆಲಯ1--ಈ ೩೧ ಟ್‌ 
ನಿವೇಶಣ : ಊರೊಡೆಯರ್ಗ್ಸೆ ಮಾನ್ಯಃ 
ಕೆಯ್ಮತ್ತ: ರಿನ್ನೂಆಂ ಮನೆಗೆಣ್ಯ ಇ್ಹಯ್ಯಗಲವಿಪ್ಪ ರ್ಸ್ಸತ್ತೈಗೈನೀಳದ ಭವ 
ಮೂರು (ಸ KX, ೬-೩೩; 1012); ರೇವದಾಸಭಟ್ಟಿ ರ ಕೆಯ್ಯಿಂ 
ಬಡಗ ಬಿಟ್ಟಿ ಪಿರಿಯ ಕೋಲ ಮತ್ತ [೫] ಮನೆಯ ನಿವೇಶನ ೧ (ಸೌ. 
ದೇವರಿಗೆ ಬಿಟ್ಟಿ ಮನೆಯ ನಿವೇಶನನೆರಡು 
ಬಣಂಬೆಯ ನಿನೇಶವೊಂದುವರೆ. xX, Ds 
ಮಸೀದಿಗೆ ಬೇಕಾದ ನಿವೇಶನನನ್ನು ತಾಯಿ ತಂದೆಗಳಿಲ್ಲದ. ಇಬ್ಬರು. 
ಬಾಲಕರು ಮಹನ್ಮುದನಿಗೆ ಸಮರ್ಪಿಸಿದರು. (ಸೈಗಂಒ. ೪೩). [ಸಂ.] 
ನಿನೇಶಿತ (ಗು). ೧. ಒಳಗೆ ಇರಿಸಿದ; ಒಳಹೊಕ್ಕ ; ಒಳಗಿಟ್ಟಿ : 
ಆದುದಭಿಸೇಕದ ಮಹಾಸಂಪಾದನದ ಮಂಗಳತೆ ಮಿಗೆ. ದಾನೋದಗ 
ಬ್ರಹ್ಮಾಂಡನಿಕರನಿವೇಶಿತೋದರಗೆ ( ೧೦-೨೩-೪೧). ೨. ಇರಿ 
ಸಿದ; ; ಇಟ್ಟ; ; ಸೇರಿಸಿದ: ವಿಜೃಂಭಮಾಣ ನವನಳಿನವರಿಕರಾಕೃಷ್ಣ 
ಮಧುಕರರಮಣೀಯಪುಳಿನಸರಿಸರಪ್ರದೇಶನಿವೇಶಿತವಿರಹಿಜನನಿಚಯನಿಚಿತ 
ಮಾನಸ . . . ಮತ್ತ ಕೋಕಿಲೋಲ್ಲಾ ಸಿತ ಶೀಕರೋದ್ಧಾಮ ದುರ್ದಿನ 
ವನಮನೆಯ್ದೆ ನಂದು (ಗೆಂಸಭಾ, ೫-೧೦ ವ); ನರ್ಮಸಚಿವಪ್ರಕೋಷ್ಠ 


IV, ೬೪-೨೪; 


(ಹಲಾಯು.೪೯-೧೩೬). ೩. ಇ 


XX, ೭೨-೧೨; 1111) ; 


(ಸೌಇಇ. ೯೩-೬೧; 


ನಿವೇಶಿತಸೆವ್ಯಪಾಣಿಸಲ್ಲವನುಂ . . . ಆಗಿ ಬರ್ನಾಗಳ್‌ (ಚಂದ್ರಷ. 
೭-೮೩ ನು). [ಸಂ.] 

ನಿನೇಶ್ಯ (ನಾ). ಇರಲು ಯೋಗ್ಯ ವಾದುದು ; ವಾಸಯೋಗ್ಯ 
ವಾದುದು : 


ಎಲೆ ಎಲೆ ಭೂಸುರಾಧಮರಿರಾ ಹರಭಕ್ತ ನಿವೇಶ್ಯಮಪ್ಪ 

ಮನ್ನಿಲಯಮಶಕ್ಕನೊರ್ಮೆ ನಿಮಗಂ ಫುಗಲ್‌ (ನೈಷವಿ. ೩೯೯). 
[ಸಂ.] 

ನಿವೇಸಣ "ನಿವೇಶಣ' ನೋ. 

ನಿವ್ವಳ "ನಿನಳ್ಳ' ನೋ. 

ಸಿವ್ವಳ್ಳಿ (ನಾ). ಒಂದು ಬಗೆಯ ಭೂಮಿ (?) : ವಕ್ಕಾಣಿಭಟಾರರ 
ಶಿಷ್ಟರ್‌ ಚಿಲ್ಲಂಕಭಟಾರರ ಕಾಲಂ ಕರ್ಚಿ ಕೊಟ್ಟಿ ಮರ್ಯ್ಯಾದೆಯೊಳಗೆ 
-ಸಿವ್ವಳ್ಳೆ ಕಿಚಿಕಆಕ್ಕಿ ಮೂನೂಜುಗಣ್ಣುಗಂ ರಾಜಮಾನವಂ ಕೊಟ್ಟಂ 
(ಎಕ್ಕ ಸ, ೨. -೪೩; 943). [?] 

ನಿಶಠ (ಗು). ೧. ಸರಳಸ್ವ ಕೈಭಾವದ; ಕಪಟವಿಲ್ಲದ; ಪ್ರಾಮಾಣಿಕ 
ವಾದ. (ನಾ). ೨. ಪ್ರಾಮಾಣಿಕತೆ ; ನಿರ್ವಂಚನೆ. ೩. 
ಯಾದವರಲ್ಲಿ ಒಬ್ಬ; ಬಲರಾಮನ ಮಗ: ಪ್ರದ್ಯುಮ್ನ ಗದ 
ಸಾಂಬನನಿರುದ್ಧ ನಿಶಶ ಶಳನಕ್ರೂರ ಸಾತ್ಯಕಿ ಪ್ರಮುಖಯಾದನರೆಮ್ಮ 
ಕೂಡೆ ಬರಲಿ (ಜೈಮಿಭಾ. ೭-೨), [ಸಂ.) 


ನಿಶಮನ 


ನಿಶಮನ (ನಾ). ೧. ನೋಟ ; ದೃಷ್ಟಿ: “ನಿಭಾಳನಂ, ನಿಶಮನಂ, 
ನಿಧ್ಯಾನಂ, ಅವಲೋಕನಂ, ಲಕ್ಷಣಂ, ದರ್ಶನಂ, ದೃಷ್ಟಿಃ, ದ್ಯೋತನಂ 
ಈ ೮ ನೋಟಿಂ” (ಹಲಾಯ. ೯೩-೪೧೨). ೨. ಕೇಳುವುದು; 
ಶ್ರವಣ. [ಸಂ.] 
ನಿಶರಣ (ನಾ). ಕೊಲೆ ; ವಧೆ: “ಮಾರಣಂ, ನಿಶರಣಂ, ನಿಬರ್ಹಣಂ 
» ೬ ೬ ಹಿಂಸಾ, ಸಂಜ್ಞೃಪನಂ-- ಈ ೨೧ ಕೊಲೆ? (ಹಲಾಯು. ೭೮-೩೨೩). 
[ಸಂ] 
ನಿಶಾ "ನಶೆ' ನೋ. 
ನಿಶಾಂತ (ಗು). ೧. ಶಾಂತವಾದ ; ನಿಶ್ಯಬ್ಧ ವಾದ. (ನಾ). 
೨. ಆವಾಸ; ನೆಲೆ; ಮನೆ: ಅನಿರಳಧೂನಾಮೋದಸಂಸೆಂಗಿಭೃಂಗಾ 
ಸ್ವತನುದಿತಮ್ಮ ದಂಗಧ್ವಾನನೃ ತೃನ್ಮಯೂರಾಂಚಿತಮೆಸೆದುದು. ಕಾಂತಂ 
ದೇವಪೂಜಾನಿಶಾಂತಂ (ಚಂದ್ರ ಪು. ೧-೧೫೦) ; ಇಂತು ಕೃತಕಕುತ್ಕೀಳ 
ಕೇಳೀಸರಸ್ಸಂತತಿಗಳಿಂ ಸಮಂತು ಶೋಭಾನಿಶಾಂತಮಾದ . . . ಜಗತ್ಪಾ ವನ 
ವನವನಳಿವಿಳಾಸಭನನನನವನಜಾತಪೂರ್ವಮೆನೆ ಮಾಡಿಸಿದಂ (ವರ್ಧಪು. 
೨-೨೨ ವ); ಜಯಜಯ ಮಹಾಮಹಿವಗಿರಿಸುತಾಕಾಂತ ಜಯಜಯ. 
ಸುಭಿಕ್ಸಾಟನೇಕ್ರಿತೇಂದ್ರ ನಿಶಾಂತ ನೀಂ 
ಮನುಜೇಶನತಿದಯಾವಂತನಾರ್ತಸ್ವಾ ಂತನಿನಯದಿಂದಖಿಳರಂ ರಕ್ಷಿಸುವ 
ನಿಶ್ಚಿಂತ ಸದ್ದು ಣನಿಶಾಂತನಲ್ತೆ (ವೆಂಕಾರಾ. ೨-೧೪-೧೭). ಹ. ರಾತ್ರಿಯ 
ಕೊನೆ; ಮುಂಜಾವ; ಅರುಣೋದಯದ ಸಮಯ : ಒಂದು 
ಬಾಳರವಿ ತನ್ನಯ ಸೋಗಿಲ ಮೇಗೆ ರಾಗದಿಂ ಪೊಡರ್ವುದನಂತೆ ದಿಕ್ಕರಿ 
ಗಳಂಬುಜಪತ್ರ ಪುಬಾಂಬುವಿಂ ಬೆಡಂಗಡಸಿರೆ. ಮಜ್ಜ ನಂಬುಗಿಪುದಂ ಸತಿ 
ಕಂಡೊಸೆದಳ್‌ ನಿಶಾಂತದೊಳ್‌ '(ಪಂಸಭಾ. ೧-೧೪೦) ; ಆ ಪುರಂ ಪದ್ಮ 
ರಾಗಾರುಣೀಕೃತ ನಿಶಾಂತಮಾಗಿಯುಂ ಅಸ್ತ ವಿಂತರಾಜಲೀಲಾನಿಲಾಸ 
(ಚಂದ್ರಪು. ೧-೧೩೬) ; ಅತುಳಸಿಂಹಾಸನಮಂ ಬಿಡದಡರ್ದ 
ಕಪಿಯನಾಗಳು ಪೊಡನೀಶಂ ಕನಸಿನೊಳ್‌ ್ಯಾಸ್ರ- 
೯-೧೪) ; ಹಲವು ಕಪ್ಪಡಿಗಳು ನಿಶಾಂತವ ಕಳೆಯೆ' ದೇಗುಲದೆಡೆಗೆ ಹರಿ 
ಯವೆ (ಳಾತಿರಾ. ೧೪-೪೧). [ಸಂ.] 
ನಿಶಾಂತವಿರಕ್ತ (ನಾ). ೧. ಅತ್ಯಂತ ಶಾಂತನಾದ ವಿರಾಗಿ; ಶಾಂತ 
ಮನಸ್ಸಿನ ವಿರಕ್ತ. ೨. ಮುಂಜಾವದಲ್ಲಿ ಕಾಂತಿಹೀನನಾದವನು. 
೧೨: ಮಿತ್ರಸಮಾಗಮಕ್ಕೆ ಸೆಡೆದಂಬರಮಂ ಬಿಡು(ತಿರ್ಪತೇಷ)ನಕ್ಷತ್ರ 
ಗಣಂ ಕಬಿಲ್ವಿನಮಗಲ್ಲಿ ನಿಶಾಂತವಿರಕ್ತ ನಪ್ಪ. ನಿರ್ಗೋತ್ರನೆನಿಪ್ಪ ಸತ್ಯುವಳ 
ಯೋದ್ಧತಲಕ್ಷ್ಮಿ (ಯೆಂನೊಕ್ಕು ಪೋಗಲಿರ್ಪತ್ರಿಜನಂದು ಕನ್ನಡಿಸಿದಂ ಸುವಿ 
ಧೀಶನ ಚಿತ್ತವೃತ್ತಿಯೆಂ (ಪುಷ್ಪಪಿ. ೧೩-೫೯). [ನಿಶಾಂತ - ವಿರಕ್ತ] 
ನಿಶಾಂಧ (ನಾ). ರಾತ್ರಿಯಲ್ಲಿ ಕಣ್ಣು ಕಾಣದವನು ; ಇರುಳು 
ಗಣ್ಣಿನ ದೋಷವುಳ್ಳ ವನು : ಉದಯಸ್ಮಂ ದಿನನಾಥನಾಗೆ ನಿಕಲಾಸ್ಷಂ. 
ನಿರ್ಭಯಂ ನಿರ್ದಯಂ ಸದನಂ ಸಿಂಹನಿಲಗ್ಗೆ ದೊಳ್‌' ನಿಲೆ ನಿಶಾಂಧಂ 
ಮೇಸಲಗ್ಗಕ್ಕೈ ಸೊರ್ದಿದೊಡಾಢ್ಯಂ ತಿನಿಂರಾಕ್ಷ 
[ಸಂ.) 
ನಿಶಾಕರ (ನಾ). ರಾತ್ರಿಯನ್ನುಂಟುಮಾಡುವವನು ; ಚಂದ್ರ : 
ಪರಿತಾಪಮನೆನಗೆ ೩ಶಾಕರನಾಗಿಸುಗುಂ  ನಸಂತಸಮುಯಾನುಗತಂ 
(ಕವಿಂ. ೩-೩೬) ; ಇನಿಯನೆಗಲ್ನಿ ಪೋಗಿ ಪರದೇಶದೊಳಿರ್ದಪಂ . . . 
ಸೀನುಮೆನ್ನನೆ ನಡೆನೋಡುತುಂ ನಭಡೊಳಿರ್ದಪೆಯಪ್ಪು ದಂದೆ ನಿನ್ನ 
ನನುವಿಫೆನೆನ್ನ ಮೆಯ್ಬಡವೊ ನಲ್ಲನ ನೈಯ್ಭಡವೋ ನಿಶಾಕರಾ (ಆದಿಪು. 
೧೨-೪೧) ; ಅಂಗಜನೆನ್ನ ಸಕ್ಕದೊಳ್ಳರುತಿರೆ ಲಜ್ಜೆ ಹಂಡೆ ನಿಲೆ ಮುಂಡೆ 
ಮುದಿಂದ್ರಿಯನರ್ಗವಾನಗಂ ಸರಿಯೆ ನಿಶಾಕರಂ ನಿಜಕರೋತ್ಯರದಿಂ ಪಿಡಿ 
ಜೊಯ್ಯೆ ಬೇಜಕಪೇಟಿತ" ಪರಿಜನಮೇವುದು(ಕೂದಂಪೂ.೮೯೩); ಪುಣ್ಯಕಥೆ 


(ರಾಜಕೇ. ೧೪-೧೬೯ ರಗಳಿ) ; 


ಮಲ್ತ್ರು 


ಇತತಿ. ೧೮-೧). 


ಓಶಾಂತಂ ಕಂಡಂ (ಪುಣ್ಯಾಸ್ರ.' 


೪೭೩೩ 


40 


ನಿಶಾಚರ 


ಯಂದದೆ ಭಾವಿಸಿ ಕೇಳ್ವುದಾ ಧರಾಧಿಪನ ಶರನ್ಸಿಶಾಕರಕಳೋಜ್ಜ ಳನುಂ 
ಜಸಮಂ ಜಗಜ್ಜನಂ (ಚಂದ್ರಪು. ೨-೬). [ಸಂ.] 

ನಿಶಾಕರನಿಳಂಬಿ(ನಾ) .ಚಂದ್ರನವರೆಗೂಬೆಳೆದುದು,-ಹಬ್ಬಿದುದು: 
ಕೊಳೆ ನೋಡುವ ಕಣ್ಣ್ಗಳಸುಂಗೊಳೆ ದಿವ್ಯಶರೀರಮಂತುಮಲ್ಲದೆಯೆಂಂ ತಾಂ 
ತೊಳ[ತೊಳತೊಳಗೆ] ನಿಶಾಕರನಿಳಂಬಿಯಾಯ್ತ ಮಿತವಿಕ್ರಮಪ್ರಭೆ ದಿನ 
ಡೊಳ್‌ (ಶಾಂತಿಪು. ೯-೩೫). [ನಿಶಾಕರ--ವಿಳಂಬಿ( ಇ ನಿಲಂಬಿ)] 

ನಿಶಾಕರನೀಥಿ (ನಾ). ಪಟ್ಟಣದಲ್ಲಿರುವ ದಕ್ಷಿಣೋತ್ತರವಾದ 
ಮಾರ್ಗ; ಚೆಂದ್ರವೀಧಿ: ಅಲ್ಲಿ ನಿರಂತರಂ ಮೆಜಿಕಿವುದು . . « 
ಸಲ್ಲಲಿತಪ್ರಭಾಕರನಿಶಾಕರವೀಥಿಯ. ಗೋಪುರಂಗಳಲ್ಲಲ್ಲಿಯ ಚಿತ್ರದಿಂ 
ನಿಮಳಪಟ್ಟಿ ಮೆಂಬುದು (ನಳಚಂ. ೧೩). [ನಿಶಾಕರ--ವೀಥಿ] 

ನಿಶಾಕರಸುತ (ನಾ). ಚಂದ್ರನ ಮಗ; ಬುಧ: ಸುರಗುರುನಿಂದೆ 
ಧರ್ಮ ದಶಮಾಪ್ಟ ಮಲಾಭ ತನೂಜದೊಳ್‌ ನಿಶಾಕರಸುತನಿಂಡೆ ಸ್ಮ ನವ 
ಪಂಚನುಲಾಭ ತೃ ತೀಯರಾಶಿಯೊಳ್‌' ಭನ ಒಳ್ಳಿದಂ ಸಿತಂ (ಜಾತತಿ. 
೧೦-೧೩). ([ನಿಶಾಕರ 4 ಸುತ] 

ನಿಶಾಕಾಂತ (ನಾ). ಇರುಳಿನ ಒಡೆಯ ; ಚಂದ್ರ : ಎಂತೀಗಳೆನ್ನ 
ನೊಯ್ಸುಪನಂತೋನದೆ ಕರಕಚಗ್ರ ಹಂಗೆಯ್ಮ್ನು ನಿಶಾಕಾಂತಂ ತಡೆಯದೆ 
ನಮಗಿದಿರೇಂ ತರ್ಕುಮೆ ಜೀವಿತೇಶನಂ ತರಳಾಕ್ಷೀ (ಕಾದಂಪೂ. ೮೯೪); 
ಇನನಿರಹಿಣಿ ಪದ್ಮಿನಿ . . . ನಿಶಾಕಾಂತನ ಕರಕೆ ಬೆರ್ಚಿ ಮುಚ್ಚಿದಳೆನೆ 
ಮೊಗಮಂ ಮುಗಿನ ಪಂಕಜಂ ಕರಮೆಸೆಗುಂ (ರಾಜಕೇ. 
"ನಿಶಾನಾಥ' ಪರಾ. [ಸಂ.] 

ನಿಶಾಖೋರ, ನಿಷಾಖೋರ (ನಾ). ಮಾದಕಪಾನೀಯ ಅಥವಾ 
ಮಾದಕದ್ರವ್ಯವನ್ನು ಸೇವಿಸುವ ಚಟವಿರುವವನು : : (8). 
ನಿಷಾಖೋರ : ಪ್ರಸನ್ನ ಗೌಳಗಿತ್ತಿಯು ಅರಚುತ್ತಿ ದ್ಹಾಳೆ--“ನಿಷಾ 
ಖೋರ, ನಿರ್ಲಜ್ಜ, ತಿಂಡಿಪೋತ” ಇತ್ಯಾದಿ, (ಕಮಕ. ೧೨೯). 

[ನಿಶಾ ನಶೆ) -- -ಖೋರ (ಆ-ಕೋರ್ಯ)] 

ನಿಶಾಗಂಧಿ (ನಾ). ರಾತ್ರಿಯಲ್ಲಿ ಸುಗಂಧವನ್ನು ಬೀರುವ ಹೂವು 
ಗಳನ್ನು ಬಿಡುವ ಒಂದು ಬಗೆಯ ಬಳ್ಳಿ ಮತ್ತು ಅದರ ಹೊವು; 
ರಾತ್ರಿ ರಾಣಿ : ಪಾರಿಜಾತ, ಮಲ್ಲಿಗೆ, ಗುಲಾಬಿ, ನಿಶಾಗಂಧಿ ಮೊದಲಾದವು 
ಗಳ ಅರಳ ಮೊಗ್ಗೆಗಳ ಪಳಳಿಗಳಲ್ಲಿ ಗಾಳಿಯು ಸೇರಿ . . . ಘಮಘಮಿ 
ಸುತ್ತಲಿದೆ (ಕುನುವಿ, ೧೧೭). [ಸಂ. ನಿಶಾಗಂಧಿನ್‌] 

ನಿಶಾಚರ (ಗು). ೧- ರಾತ್ರಿಯಲ್ಲಿ ಓಡಾಡುವ : ದೂರದಲ್ಲಿ ನಿಶಾ 
'ಚರಪಕ್ಷಿಯೊಂದು : ವಿಕಟಿವಾಗಿ ಕೂಗಿದಂತಾಗಿ ರವಿಕೀರ್ತಿ ಎಚ್ಚರ 
ಗೊಂಡನು (ರೂಲೇಖಾ. ೧೦೧). (ನಾ). ೨. ರಾತ್ರಿಯಲ್ಲಿ ಸಂಚರಿ 
ಸುವ ಜಿವ್ವ, ಭೂತ, ಪಿಶಾಚಿ ನೊದಲಾದುವು: ಈಗಳಿನ 
ಸೊತ್ತ ಪುದು ಚೇಚರನಿಶಾಚರದ್ಯುಚರಸಂಚಾರನುಲ್ಲದೆ ಭೂಚರಗೋಚರ 
ಮಲ್ಲೆಂದು ಮುಟ್ಟಿ ನರ್ಪುದುಂ (ಸುಕುನಾ. ೭-೧೫ ಸ). ೩. ರಾಕ್ಷಸ: 
“ನಿಶಾಚರೆಂ ರಾಕ್ಷಸಂ” (ಸುಂಗರಾ.,೧೫-೧೦); ಕಿಡೆ ಕೊಲ್ವ ರಾಮ 
ಬಾಣದೆ ಕೆಡೆದ ನಿಶಾಚರರ ನೆತ್ತಕೊಳ್ಳೆ ಳೆದುನೆನಲೃಡುಗೆಂಪುವೊರೆದ 
ತಳಿರ್ಗಳಿನೆಡೆವಿಡದಿಡಿದಡವಿ.' ಸುತ್ತಿ. ಸೊಗಯಿಸಿ ತೋರ್ಕುಂ 
(ಅದಂಪೂ, ಮೂರ್ಪಿನಿಶಾಚರನನಸಂಹಾರಂ ಸೀತಾದುಃಖ 
ವಿನಾಶನಕಾರಂ (ಕನಕ: ೬-೨); ಯೆಮಭಯಂಂಕರಿಯಾಗು ಲೋಕ 
ಮೂರಕೆ ಶೋಕನಾಗಿಹ ನಿಶಾಚರರ ನಿಸ್ಮುರ ನೀಚಕುಲಕೆ (ಟ್ರೀಂಮಾ. 
೧೯೩೨೪೭೩). “ನಿಶಾಚರಬಲ' ಪರಾ. ೪. ಚಂದ್ರ. ೫. ಕಳ್ಳ; 
ಚೋರ. ೬. ಗೂಗೆ; ಗೂಜೆ. ೭. ಹಾಲಕ್ಕಿ; ಶಕುನದ ಹಕ್ಕಿ. 
ಆ. ಉಗ್ರವಾದ ಸರ್ಪ, ೯. ಒಂದು ಬಗೆಯ ಮಾನು: 
“ಉಗ್ರ್ರಾಹಿ ತಸ್ಕರ ಪಾಲ್ವಕ್ಕಿ ನಮುಗಾಂಕ ಘೂಕ ದನುಜಂ ಪಾಶೀನ 


೧೧-೧೦). 


೧೧೦) ; 


ನಿಶಾಚರಬಲ 


ಮಿಂತು ಸಿಶಾಚರನುಕ್ಕು” (ನಾನಾರೆ. ೨೪). 


"೧೦. ಬಾವಲಿ; ಕಣ್ಣು 
ಕಪ್ಪಡೆ. [ಸಂ.) 


ನಿಶಾಚರಬಲ (ನಾ). ೧. ರಾತ್ರಿಯಲ್ಲಿ ಚರಿಸುವ ಭೂತ, ಪಿಶಾಚಿ 


ಮೊದಲಾದ ದುಷ್ಟಶಕ್ತಿಗಳ ಸಮೂಹ : ಓಡೆ ತನೋಬಳನುಗಿದ 
ಳ್ಳಾಡೆ ನಿಶಾಚರಬಲಂ ರಥಾಂಗಯುಗಂಗಳಿ ಕೂಡೆ ಬಗೆ ಕೂಡೆ 
ನೇಸರ್ಜ್‌ ಮೂಡಿದುದು ಬಕಂಗೆ ವಿಟ್ರು ಮೂಡುನ ತೆಜಿದಿಂ (ಸಂಸಭಾ. 
೩-೨೭). ೨. ರಾಕ್ಷಸರ ಸೇನೆ. [ನಿಶಾಚರ ಬಲ್ಯ) 
ನಿಶಾಚರಿ (ನಾ). ರಾತ್ರಿಯಲ್ಲಿ ಸಂಚರಿಸುವವಳು ; ರಕ್ಕಸಿ; 
ರಾಕ್ಷಸಿ : ಖೇಚರಿಯೋ ಭೂಚರಿಯೊ ನಿಶಾಚರಿಯೋ ರೂಪು ಬಣ್ಣಿ 
ಸಲ್ಫಾರ್ಗಮುವಾಗ್ಗೊ ಚರಂ (ಸೆಂಪಭಾ. ೩-೧೪); ನೀತಿಗಳ ಗತಿಯನಜಕ 
ದೊಡೆ ನಿಶಾಚರಿಯನಿನನಾಳ್ವನೇ ರಾಣಿಯೆಂದರನುನೆಯೊಳು (ಜೈಮಿಭಾ. 
[ಸಂ. ನಿಶಾಚರೀ] 
ನಿಶಾಚರೀಜನ (ನಾ). ಹೆಣ್ಣು ಪಿಶಾಚಿಗಳ ತಂಡ : ಅರ್ನ ಪಿಶಾಚಿ 
ಯರ್ಕಳನಸುಂಗೊಳೆ ಬೇನ ಪೆಣಕ್ಕೆ ಕೋಪದಿಂ ಪೋರ್ವ ಮರುಳ್ಗಳಂ 
ನಿಶಿತಭೋಜನದಲ್ಲಿಗೆ. ನಿಲ್ಲದೆಕ್ಕೆಯಿಂ ಸಾರ್ವ ನಿಶಾಚರೀಜನಮನಂತದನಿಕ್ಟು 
ವುದಂ ನರೆಂತರಂ ಪಾರ್ವ ಪುರಾಣ ರಾಕ್ಷಸರನೀಸ್ತಿಸಿಡಂ ಪ್ರತಿರೂಪಶೂದ್ರ ಕಂ 
(ಕಾನ್ಯಸಾ. ೫೩೪). [ಸಂ.] 
ನಿಶಾಚೂರ್ಣ (ನಾ). ಅರಿಸಿನದ ಪುಡಿ: ತಿಳಜಾಭ್ಯಂಗಮನಳ್ಯೇಂ 
ರಚಿಸಿ ಮಂದೋಷ್ಣೂ ೦ಬುವಿಂ ಮುಜ್ಜ ನಂಗೊಳಿಸುತ್ತ ಂಕದೊಳಿಟ್ಟು ಕಣ್ಣಿ 
ಪಿಗಳಂ ಸೈತೂದಿ ದಿನ್ಯಾಂಬರಾಂಚಳದಿಂ ಮೈಯೊರಸುತ್ತೆ ಮೈದಿಗುರ 
ನಿಟ್ಟಾಗಳ್‌ ನಿಶಾಚೂರ್ಣದಿಂದಳಕಂದೀನಿ ಸುರಕ್ಷೆಯಂ ಪೊರೆದಳಾ 
ಮಾಡೇನಿ ತದ್ಬಾಲನಂ (ನೃ ಇನಿ. ೯-೧೧೦). [ಸಂ.] 
ನಿಶಾಜೀನಿತೇಶ್ವರ (ನಾ). - ನಿಶಾಕಾಂತ : ನನ್ಮ ಗೆಲ್ಲನೆ ಸೂಚಿ 
ಸುವ ಹೊನ್ನ ಲೇಪಮಂ ತಳದೆಸೆವ ಜೊನ್ನ ವೆಳ್ಳಿಯ ಗುರಾಣಿಯೆನಲ್ಫೈ 
ಶೋಭಿಸುತ್ತಿ ಹನೀ ನಿಶಾಜೀನಿತೇಶ್ವರಂ ! (ಚಂದ್ರಸ. ೫೧-೧೦). 
[Ao.] 
ನಿಶಾಟಿ (ನಾ). ೧. ರಾಕ್ಷಸ: “ರಕ್ಷ; ಕೋಣಪ ನೈಯತ ರಾಕ್ಷಸ 
ಪ್ರಣ್ಯಜನಯಾತುಧಾನಕ್ರವ್ಯಾದ ಕ್ಷಣದಾಚರರೆಂದು ಸದೃಕ್ಪಾರ್ಥಂಗಳ್‌ 
ನಿಶಾಟಿಸರ್ಯಾಯಂಗಳ೯?. (ವಸ್ತು ಕೋ, ೮-೪೨) ; ಪ್ರತಿನಿಷಮಗ್ನಿಗಗ್ನಿ 
ನಿಷಕಂ ನಿಷಮೆಂಬವೊಲಾ ೩ಶಾಚರಂಗತಿಬಲರೀ ನಿಶಾಟ[ರಿನ]ರಳ್ಳೆ ನುತುಂ 
ಬೆಸನೇಟಿತಿ (ಸಂಸಭಾ, ೧೨-೯); ಮಾರುತಿಯನ್ನ ರಲ್ಲಿ ಸಾಸಿರ್ವರಖರ್ನ 
ಖಿಚರಾಧಿಸರಿರ್ದಪರ್‌ ನಿಶಾಟರ್ವಯಲಿಂಗೆ 
ಬಂದಪರೆ ನಿಂದಪರೇ ರಣರಂಗಭೂನಿಯೊಳ್‌ (ಸಂರಾಮಾ. ೧೧-೧೬೫). 
"ನಿಶಾಟಿದಲ್ಲಣ' ಸರಾ. ೨. ಮರುಳು; ಪಿಶಾಚಿ : ವ್ರಣದ 
ಬಂಧದ ಜಗಿಯ ದಾಡೆಗೆ ಕುಣಿದು ಕನಿನ ವಿಹಂಗತತಿಗಳಿನಣಲೊಳಡಸಿದ 
ತಲೆಗೆ ಕೈಗುತ್ತುವ ನಿಶಾಟರಲಿ ಹೆಣನ ಬೀಸುವ ಕೈಗಳಲಿ ೬.೬೬ ಚಂಡಿ 
ಯಾದುವು ಸೊಕ್ಕಿ ದಾನೆಗಳು (ಕುನ್ಯಾಭೀ. ೪-೮೧). ೩. ಇರುಳಲ್ಲಿ 
ಸಂಚರಿಸುವವನು ; ಇರುಳುಗಳ್ಳ : ಆ ನಿಶಾಟಿರು ಮೆಚ್ಚರಗ್ಗ ದ 
ಭಾನುರಶ್ಮಿಯನಂಧಕಾರಣ್ಜಾ ನನಿಸ್ಠ ರು 'ನಿಪುಣರೈ ಸಲೆಯೆಂದನಾ' ಭೀಷ್ಮ 
೪, ಗೂಗೆ; ಗೂಬೆ: ಪಿಕ ಸಿಂಗಲಿ ನಿಶಾಟ 
- ಶಿಖಿ ಮಡಗೊಳಲೆ ಮುಖ್ಯನಿಹಂಗವಿನೆ 
ವೈದೇಹಿ ನೋಡು (ತೊರ. ೩-೧-೩೩). [ಸಂ] 
ನಿಶಾಟಿಕೋಟ (ನಾ). ರಾಕ್ಷಸರ ಗುಂಪು; ರಾಕ್ಷಸಸೈನ್ಯ ; 
ಮಂನಿಜನಂಗಳ ಬೇಳ್ವೆಗಳ್ಳು ಪದ್ರವಂಗೆಯ್ವ ನಿಶಾಟಿಕೋಟಿಯಂ ನಿಶಿತ 
ಶರಕೋಟಓಯಿಂದಮುಚ್ಚಾ ಓಸಿ [ಸಂಸಭಾ. ೪-೧೫ ವು; ಮಸೆಕಂಗುಂದೆ 
ನಿಶಾಟಕೋಟ ಕಿಡೆ ಶುಕ್ರಾಳೋಕಸಂಪತ್ತಿ ಪುಟ್ಟಿ ಸುರೇಂದ್ರಾಕೆಗೆ ರಾಗಂ 


೨-೫೮). 


ದೋರ್ವಲಯಂಂತರ್‌ 


(ಕುನಸ್ಯಿಸ. ೮-೫೧). 
ಧ್ವಾಂಕ್ಷ ಚಾಕಿ... 


೪೭೩೮೪ 


5 


40 


ನಿಶಾನಿ 


ಜ್‌ ಚಕ್ರಸಹಾಯನಾಕ್ರಮಿಸಿದಂ ಭೂಚಕ್ರಮಂ ಪಾದದಿಂ (ಪುಷ್ಪಪು.: 
೮-೨೩). [ನಿಶಾಟಿ + ಕೋಟ) 

ನಿಶಾಟಿದಲ್ಲಣ (ನಾ). ೧. ರಾಕ್ಷಸರಿಗೆ ಭಯವನ್ನುಂಟುಮಾಡುವ 
ವನು; ನಿಷ್ಣು 2 ಕೋಟಿಸಿಡಿಲೊಮ್ಮೆ ಗರ್ಜಿಸುವೊಲೂದಿದನಾ ನಶಾಟ 
ದಲ್ಲಿಣನತುಳಪಾಂಚಜನ್ಯನಂ (ಜೈಮಿಭಾ.೧೩-೪೩). ೨. ಶಿವ; ಈಶ್ವರ: 
ಕೋಟರವಿಶಶಿತೇಜಗಾತ್ರ, ತ್ರಿನೇತ್ರ ಶ್ರುತಿಘೋಟಿಕಂ ಗೂಢಪದಭರಣ 
ಸುರಪತಿನತ ನಿಶಾಟಿದಲ್ಲಣ ಕಾಳಹಸ್ತೀಶ ಲಿಂಗದೋಲಗಳವಳನಿರಿಸಿ 
ಸೋಗೆ (ಪ್ರಾಢರಾ. ೧೦-೩). [ನಿಶಾಟಿ + ತಲ್ಲಣ ( ಎ. ತಲ್ಲಟ)] 

ನಿಶಾಟಿನ (ನಾ). ಗೂಗೆ; ಗೂಬೆ: “ಉಲೂಕಃ, ಕೌಶಿಕಃ, ಧ್ವಾಂಕ್ಸಾ 
ರಾತಿಃ, ನಿಶಾಟಿನ; - ಈ ೪ ಗೂಗೆ” (ಹಲಾಯಃ 
ಗುರುಸುತ ಕಾರ್ಯದನುಸಂಧಾನವೇಸೆನೆ ವಾಯಸಂಗಳನಾ ೩ಶಾಟಿನನಿಆ 
ಪುತದೆ ಗೂಡುಗಳನಬ್ಬರಿಸಿ ಈ ನಿದರುಶನದಿಂದ ಪಾಂಡನಸೇನೆಯನು 
ಕಗ್ಗೊ ಲೆಯೊಳಗೆ ಕೊಲಲೇನು ಹೊಲ್ಲೆ ಹ ಮಾನ ಎಂದನು ಗುರುಸುತನು 
ಕೃಪಗೆ (ಕುವ ಚಾತಕ ಬಕ ಖಂಜನ ಜ್ರುಪರಿ ಘೂಟ 
ನಿಶಾಟನ ಪತ್ರಿ ಕಂಕ ನರ್ತಕ ಕುರರೀಪ್ಲ ವಪ್ರಕರದಿಂದೆ. ವಿರಾಜಿಕು 
ಮುನ್ನತಂ ವನಂ (ಹವಿಸ್ಮಾರ, ೪-೭೨). [ಸಂ] 

ನಿಶಾಟಿ (ನಾ). ಹೆಣ್ಣು ಪಿಶಾಚಿ : ನೆಣದ ಬಣಂಬೆ ಪೆರ್ವ್ವೆಣದ ಬೆಟ್ಟಿ 

೬. ನೆತ್ತರನೀಂಟ ರಾಗದಿಂ ಕುಣಿಕುಣಿದಾಡಿ ಪಾಡುವ ನಿಶಾಟಿಯ 

ಕೆಂಬವರಿಂಡೆ ಸಂಗರಾಂಗಣನತಿ ರೌದ್ರವಾಗಿಜಕಿದು. ಕೊಲ್ಬುದು ಬಪ್ಪನ 
ಗನ್ನ ವಾರಣಂ (ಎಕೆ. ೪, ಬೇಲೂರು. ೧೯೩-೫೫ ; 1161). 

ಕ [ಸಂ. ನಿಶಾಟಾ] 

ನಿಶಾತ (ಗು). ಹರಿತವಾದ ; ಮಸೆದ; ಚೂಪಾದ : ಮತ್ಸ್ಯ 
ಕೋಟಯಂ. ಸ್ಫುರಿತನಿಶಾತಹೇತಿಯುತಸದ್ಳ ಕೋಟ ಸರಂತರಂ ತಿರಸ್ಯರಿ 
ಸಿಕೆ -ಘೂರ್ಣಿತಾರ್ಣವಮನೊತ್ತರಿಸಿತ್ತು ಚತುರ್ಬಲಾರ್ಣವಂ (ಸಂಪಭಾ. 
೧೦-೨೮); ಪರಭೂಮೀಾಶ್ವರಭೀಕರಂ ಕರ£ಶಾತೋಗ್ರಾಸಿಶತ್ರು ಕ್ಲಿತೀಶ್ವರ 
ವಿಧ್ವಂಸಪರಂ, . . , ಭುಜಬಳಂ ಶ್ರೀರಾಜಮಾರ್ತ್ರ್ವಣ್ಣನ (ಎಕ. 11, 
೧೩೩೨೯; 982) ; ಮಾಲಿ ಮುಳಿಸಿಂದಮಿಂದ್ರನ ಮೇಲೆ ನಿಶಾಶಾಸ್ತ್ರ 
ವರ್ಷಮಂ ಕಈಜಕಿವುದುಂ ೧೦-೧೩೬) ; ಮಂರಮಹಥನ 
ಕೆಲ್ಲೆ A ನೋಡಿದನುರುಭಯಂಕರಚಕ್ರ್ರ ನನು ದುರ್ಧರುಷಧಾರಾ 
ಲೂಯಮಾನ ನಿಶಾತಚಕ್ರವನು (ಕಂನ್ಯಾಭೀ. ೬-೩೧). [ಸಂ.] 

ನಿಶಾದರ್ಶಿ (ನಾ). ರಾತ್ರಿಯಲ್ಲಿ ನೋಡಬಲ್ಲುದು ; 
ಗೂಬೆ. [ಸಂ. ನಿಶಾದರ್ಶಿನ್‌] 

ನಿಶಾನ “ನಿಶಾನಿ” ನೋ. 

ನಿಶಾನಾಥ (ನಾ). ರಾತ್ರಿಯ ಒಡೆಯ ; ಚಂದ್ರ : ನಿಶಾನಾಥನುಂ 
ಶನಿಯಂ'ರ ಭಾಸ್ಕರನುಂ ನಿಲಗ್ಗದೊಳಿಳಾಜಂ ದ್ಯೂನದೊಳ್‌ ಕೂಡೆ 
ಯಂತ್ರ ನಿರೋಧೋತ್ಕ್ರಿತಬಾಧೆಯಿಂಂದೆ. ಸರಲೋಕಪ್ರ್ರಾಪ್ತ ನಕ್ಕುಂ ನರಂ 
'ಜಾತತಿ. ೨೩-೧೫). [ಸಂ.] 

ನಿಶಾನಾಥಾಂಶಕ (ನಾ). [ಜ್ಯೋತಿ] ಚಂದ್ರನ ನವಾಂಶ; 
ಕರ್ಕಾಟಕ ನವಾಂಶ: ರಜನೀವಲ್ಲಭವಾರನುಶ್ಚಿನಿ ನಿಶಾನಾಥಾಂಶಕಂ 
ಕೂಡೆ... ಪುಟ್ಟಿ ದಳ್‌ ನಿಜನರ್ಣೋತ್ತ ಮೆಯತ್ತಿಮಬ್ಬೆ ಕವಿರತ್ನಾಂ 
ಭೋ ಧಿಯೊಳ್‌" ಲಕ್ಷ್ಮಿ ಪೋಲ್‌ (ಅಜಿಪು. ೧೨-೫೨). “ನವಾಂಶ? ಪರಾ. 

[ನಿಶಾನಾಥ 4 ಅಂಶಕ] 

ನಿಶಾನಿ, ನಿಶಾನ, ನಿಶಾನು, ನಿಶಾನೆ, ನಿಷಾಫಿ, ನಿಸಾನಿ (ನಾ). 
೧. ಗುರುತು; ಚಿಹ್ನೆ ; ಲಾಂಛನ : ದೊರೆಗಳನರು ಸುಮ್ಮನೆ 
ಸರಕಾರಕ್ಕೆ ನರ್ಷವರ್ಷಕ್ಕೆ ಒಂದು ನಿಶಾನಿ ಕೊಡಬೇಕು ಎಂತಾ ಬರದು 
ಇದ್ದರು (ರಾಜೇಂದ್ರ. ೨೦೪); ಬಿರುದಿನ ಬಳೆಗೆ ನಾವಂ--ಬಿರುದಿನ 


ತ. ೪೧-೯೩); ಏನು. 


೯-೭); 


(ಸೆಂರಾಮಾ, 


ಗೂಗೆ; 


ನಿಶಾನಿಕಲ್ಲು 


ನಿಶಾನಿಗೆ ಹೆಸರು (ಶಬ್ದಮಂ. ೪೧ ಟೀಕು); ಮೇಲೆ ಬರದ ತರದ ಮಾಲ 
ವನ್ನು ಕಳಿಸುವದಕ್ಕೋಸ್ಕರವಾಗಿ ಭಾವ (ಧಾರಣಿ) ಕಟ್ಟ ನಮಗೆ 
ಬರಿಯುತ್ತಿರುವದರಿಂದ ಅದೇ ನಿಶಾನಿಯ ಮಾಲವನ್ನು ನಮಗೆ ತಗೋ 
ಬೇಕಾಗುತ್ತದೆ. (ಮುಂಬನ್ಕಾ: ೬೪). ೨. ಬಾವುಟ; ಧ್ವಜ: ಎಸೆ 
ದೊಪ್ಪ ನೆತ್ತ ಸಿಂಹನ ಮಿಸುನಿಯ . . . ಹಸುರುನಿಶಾನಿಯೆ ಮತ್ತಂ 
ಸೊಸರನ್ನ [ದ] ಸಿಂಹವಿಷ್ಟರಂಗಳನಿತ್ತರ್‌' (ಬೀಳನಂ. ೧-೧೧೦) ; ವಿಾನ 
ಮಂಕರಾಂಕಿತದ ಮೇಲು ನಿಶಾನಿಗಳು ಮಂಂಬರಿಯೆ (ಆನಂರಾ. 
೧-೧೯-೧೩); ಮಿಸುನಿ ರಜತದ ಹವುದನೆರಸಿದಾನೆಗಳು ಮುಂಂಡೆಸೆಯೊಳು 
ನಿಶಾನಿಗಳು (ಕೃಷ್ಣ ವಿ. ೨-೨೮); ಒಂಟಿಯ ಮೇಲೆ ಹಸುರು ನಿಶಾನಿಯನ್ನು 
ಹಿಡಿಸಿಕೊಂಡು ಸಂಚಾರ ಮಾಡಬೇಕೆಂಬ ಮರ್ಯಾದೆಯನ್ನು ... - 
ಸಮರ್ಪಿಸಿದನು. (ಕಳವ. 1, ೧೧೩). ೩. ಗುರಿ; ಲಕ್ಷ್ಯ. ನಿಶಾನ : 
೨. ಜಿನಚಂದ್ರರ ಮಹದಾಶೆಯ ನಿಶಾನ ಹಾರಾಡಿದಂತೆ ಭಾಸವಾಯಿತು ! 
(ದಾನಟಿಂ. ೩೭). ಸಿಶಾನು: ೧. ಸ್ವಲ್ಪದೂರದಲ್ಲೇ ಹೊಸದಾಗಿ 
ತೋಡಿ ಮುಚ್ಚಿದ ನಿಶಾನು . . . ದಶಿ ಸಹ ಕಂಡುಬಂದುವು (ಕೆಲನೆ. 
ನಿಶಾನೆ: ೧. ಗರಡಿಯ ಎದುರು. ಅನರ ನಿಶಾನೆಯಾಗಿ 
ಹನುಮಾನ್‌ ರುುಂಡಾ ಸ್ಮ್ಯಾಪನೆ (ಭೀನುಣಾ. ೩೭). ೨. ಆ ಹಡಗುಗಳು 
ತೀರ ಹತ್ತಿರ ಬಂದ ಬಳಿಕ ಅವುಗಳ ಮೇಲಿನ ನಿಶಾನೆಗಳನ್ನು ಕಂಡು . . - 
ಎಲ್ಲರು ಬಹಳ ಹೆದರಿದರು (ಮುಂಬಯಿ. ೫-೧೩೨) ; ಕುಣಿಯಲ್ಲಿ ಸೆಟ 
ನಿಶಾನೆಯು ದೂರ ಆಟಗಾರರಿಗೆ ತನ್ನ ಇರವನ್ನು ತಿಳುಹಿ ಕೊಡುತ್ತಿತ್ತು 
(ಕಕ್ತಧ್ವ. ೧೩೦). ನಿಷಾನಿ; ೨. ಇಲ್ಲಿಂದ ಒಂದು ಕಂಪನಿ ಶಿಪಾಯಿ 
ಗಳು; `ನಿಷಾನಿ ಸಹ ಕೂಡಿಸಿ, ಕಸಿತಾನ್‌ ಬ್ರ್ರೋನ್‌ ಸಾಹೇಬ ಎಂಬ 
ಸರದಾರರನ್ನು ಕಳುಹಿಸಿ ಇದ್ದೇವೆ (ಉಜೇಂದ್ರ. ೫೬). ನಿಸಾನಿ: ೨. 
ರಾಮಗೆದುರೇ ನೀನು ಧ್ವಜವಭಿರಾಮಗೊಳಿಸುವೆನೆಂದು ರಣನಿಸ್ಸಿ "ಮೆ 
ನೆತ್ತಿ ನಿಸಾನಿಯಂ[ಯೊಂದದನು ಚರರನೀಕ್ಷಿಸುತೆ (ನಶುಭಾ- ೨೩-೪೦). 
ನಿಶಾನೆ ಅನೆ-ಸತಾಕೆ ಕಟ್ಟಿದ ಆನೆ: ೧೦೦೦ ನಿಶಾನೆ ಆಸೆಗಳೂ 
೨೦೦೦ ಬಜಾಯಿ ಆಸೆಗಳೂ ಇದ್ದುವು (ಬಖೈರು. ೧೩). 
[4-ಪಾರೆ. ನಿಶಾನ್‌ ; ಹಿಂ. ನಿಶಾನ್‌, ನಿಶಾನಾ : ಮರಾ. ನಿಶಾಣ್ಮ 
ನಿಶಾಣೀ, ನಿಶಾನ, ನಿಶಾನೀ] 
ನಿಶಾನಿಕಲ್ಲು (ನಾ). ಗುರುತಿಗಾಗಿ ನೆಟ್ಟಿ ಕಲ್ಲು: ಕೊಡಗರಹಳ್ಳಿ 
ಯೆಂಬಲ್ಲಿ ಕೊಡಗಿನ ನಿಶಾನಿಕಲ್ಲು ನಟ್ಟು ಯಿದೆ (ರಾಜೀಂದ್ರ. ೩); ಸರ 
ಹದ್ದಿನಲ್ಲಿ ಅಲ್ಲಲ್ಲಿ ನಿಶಾನಿಕಲ್ಲುಗಳು ಇಲ್ಲದ್ದರಿಂದಾ ಮರದ ಗೂಟಿಗಳ 
ನಿಲ್ಲಿಸಿ ಇದ್ದೇವೆ (ರಾಜೇಂದ್ರ. ೨೬೦). [ನಿಶಾನಿ ಕಲ್ಲು (<:ಕಲ್ಫ್‌)] 
ನಿಶಾನಿರಸನ (ನಾ). ರಾತ್ರಿಯ ಕೊನೆ; ಬೆಳಗಿನ ಜಾವ; 
ಮುಂಜಾವ : ಕೂಡೆ ಮನೆಮನೆಯೊಳೊಯ್ಯ ನೆ ಬಾಡಿದುದೊಡನೊಡನೆ. 
ಮಿಥುನತತಿಯಿರುಳೊಲನಿಂ ಸೂಡಿದ ಪೂಮಾಲೆಗಳುಂ ಮಾಡಿದ ಸೊಡ 
ರ್ಗುಡಿಗಳುಂ ನಿಶಾನಿರಸನಡೊಳ್‌' (ಚಂದ್ರಪು. ೮-೯೪). [ಸಂ.] 
ನಿಶಾನು "ನಿಶಾನಿ' ನೋ. 
ನಿಶಾನೆ "ನಿಶಾನಿ' ನೋ. 
ನಿಶಾಪ (ನಾ). - ನಿಶಾನಾಥ. "ನಿಶಾಷಮುಖಿ' ಪರಾ. [ಸಂ.] 
ನಿಶಾಪಶಿ (ನಾ). - ನಿಶಾನಾಥ: “ಹಿಮಾಂಶುಃ . . - ಓಷಧೀಶಃ, 
ನಿಶಾಪತಿಃ . . . ಕ್ಷಪಾಕರಂ--೨೦ ಚಂದ್ರನ ಹೆಸರುಗಳು” (ಸಿದ್ಧಾಂತಿ. 
೨೯). "ನಿಶಾಪತಿಸುತ' ಸರಾ. [ಸಂ.) 
ನಿಶಾಪತಿಸುತ (ನಾ). ಚಂದ್ರನ ಮಗ; ಬುಧ : ಕ್ಲಿತಿಜನೊಳೊಂದಿದ 
ಗುರುವಿಂ [ನೇತಾರಂ] ಮಿತ್ರ ಪುತ್ರನಿಂ ದುಃಖಿ ನಿಶಾಪತಿಸುತನಿಂ ಮಲ್ಲಂ 
ಭೃಗುಸುತನಿಂ ಸರದಾರಶೀಲನೆನಿಕು೦ ಮನುಜಂ (ಜಾತತಿ. ೧೫-೩). 
[ನಿಶಾಪತಿ--ಸುತ) 


೧೨೪). 


೪೭೩೫ 


20 


30 


35 


45 


ನಶಿ 


ನಿಶಾಪಮುಖಿ (ನಾ). ಚಂದ್ರಮುಖಿ: ನೀರಜಾಂಬಕಿಯು ನೀಲಾಳಕಿ 


ನಿಶಾಪಮಂಖಿ ವಾರಣಾರಿಸೂಕ್ಷ್ಮಮಧ್ಯೆ (ನನಮೋ. ೩-೧೬). 
[ಸೆಂ. ನಿಶಾಪಮಂಖೀ] 
ಫಿಶಾಪರಿಯಟಿನ (ನಾ). ರಾತ್ರಿಯ ಓಡಾಟ, ರಾತ್ರಿಯ 


ಸಂಚಾರ:" ನಿಶಾಪರಿಯಟನಸಟು' ಪರಾ. [-ಆಸಂ.ನಿಶಾಪರ್ಯಟಿನ] 
ನಿಶಾಪರಿಯಟಿನಪಟು (ನಾ). ರಾತ್ರಿಯ ಓಡಾಟದಲ್ಲಿ ಕುಶಲ 
ನಾದವನು : ಕುಟಲ ಭಾರದ್ವಾಜನಿವನುಬ್ಬ ಟಿಗೆ ಮದ್ಧರೆನೆನು ನಿಶಾ 
ಪರಿಯ ಟಿನಪಟುಗಳು: ಬರಲಿ ಕಾಳೆಗಳೆಂದನಸುರಾರಿ (ಕುನ್ಕಾಜ್ರ್ರೋ: 
[ನಿಶಾಪರಿಯ ಟನ -- ಸಟು] 
ನಿಶಾಪ್ರವೇಶ (ನಾ). ರಾತ್ರಿಯ ಪ್ರಾರಂಭ : ನಳಿನದಳಂಗಳಲ್ಲಿ ಪುಳಿನ 
ಸ್ಥಳದಲ್ಲಿ ಲತಾವಿತಾನದೊಳ್‌ ತಿಳಿಗೊಳದಲ್ಲಿ ತನ್ನ ಮನದನ್ನಳನೊಲ್ಲಲಿ 
ಸುತ್ತೆ .:. . ತೊಳಲ್ಲಳಲ್ಲು ಮೇಣ್ಯಳನಳಿಸಿತ್ತು ಕಾಂತೆಯನಗಲ್ಲೆಣೆ 
ಪಕ್ಕಿ ನಿಶಾಪ್ರ ನೇಶದೊಳ್‌ (ರಜಶೇ. ೧೧-೧೬). [Ao.] 
ನಿಶಾಮಧ್ಯ (ನಾ). ನಟ್ಟಿರುಳು; ಮಧ್ಯರಾತ್ರಿ : ಶ್ರಾವಣ 


೧೫-೪೨). 


ಕೃಷ್ನ ಪಕ್ಟಾಪ್ಪ ಮಿರೋಹಿಣೀನಕ್ಷತ್ರದೊಳ್‌ ಮುಹೋತ್ಯಪ್ಪಮಪ್ಪ 
ಮಂಹೊರ್ತದಿಂ ಸನಾಥವಾದ ನಿಶಾಮಧ್ಯಸಮಯದೊಳ್‌ . . . ಶಾಶ್ವತ 


ನವತರಿಸಿರ್ದಂ' (ಜಗವಿ. ೨-೯೯ನ). [ಸೆಂ] 

ನಿಶಾಮನ (ನಾ). ೧. ನೋಡುವಿಕೆ ; ದೃಷ್ಟಿಸುವಿಕೆ. ೨. ನೋಟ; 
ದೃಷ್ಟಿ. ೩. ಕೇಳುವಿಕೆ; ಶ್ರವಣ: “ಚಾಯೈ--ಪೂಜಾನಿಶಾ 
ಮನಯೋಃ, : ಅರ್ಚನೆಯೊಳಂ, ಕೇಳ್ವೆಯೊಳಂ . . . ಚಾಯಂ”, 
ಚಾಯಂ, ಚಾಯನಂ, ಚಾಯೆನೀಯಂ, ಚಾಯ್ಯಂ, ಈ ೫ ಪೂಜನವುಂ, 
ನಿಶಾಮನವುಂ” (ಕಾಶಕೃ. ೧೫೫). [ಸೆಂ.] 

ನಿಶಾಮಂಖ (ನಾ). -ನಿಶಾಪ್ರವೇಶ : ನಿಶಾಮಂಖದೊಳ್‌ ನೆಗೆದ 
ತಾರಗೆಗಳೋರಗೆಗಳೆನಿಪ ಪೊಚ್ಚ ಪೊಸಮುತ್ತಿನ ಪಚ್ಚ ದೊಡನಿನೊಳಂ 

» ಅಳೆಂಕರಿಸೆ (ಪುಷ್ಪಪು. ೪-೮೧ ವು. [ಸಂ.] 

ನಿಶಾರ (ನಾ). ಎರಡು ಮಡಿಕೆಯ ಬಟ್ಟೆ ; ಹಚ್ಚಡ ; ದುಪ್ಪಟ: 
“ಸೀತವಾತಗಳ ನಿವಾರಿಸಲೆಂದು. ಮಾಡಿದೆ. ಹೊದಿಕೆಯಲ್ಲಿ ನಿಶಾರ 
ಯೆನಿಸುಗು” (ಸಾಟಿರಾ.೧೨೪); “ನಿಶಾರ॥ . .. ಮಂಜು, ಗಾಳಿ ಇವುಗಳ 
ಬಾಧೆಯನ್ನು ಪರಿಹರಿಸುವ ಹಚ್ಚಡ ಮುಂತಾದ ವಸ್ತ್ರವಿಶೇಷದ ಹೆಸರು” 

[ಸಂ.] 

ನಿಶಾರಣ (ನಾ). ಕೊಲ್ಲುವಿಕೆ; ಕೊಲೆ : “ಪ್ರಮಾಪಣಂ, ನಿಬರ್ಹಣಂ, 
ನಿಕಾರಣಂ, ನಿಶಾರಣಂ . , . ವಧ॥--ಈ ೩೦ ಕೊಲ್ಲುವದಕ್ಕೆ ಹೆಸರುಗಳು” 

ಸಃ [ಸಂ.] 

ನಿಶಾರಮಣ (ನಾ). ಚಂದ್ರ : ನಗೆ ಸುಧೆಯೊಳ್‌ ನಿಶಾರಮಣ 
ನೊಳ್‌ ವದನಂ . , . ಸುರದ್ರುಮದ ಪಲ್ಲನದೊಳ್‌ ಪದಸಲ್ಲವಂ 
ತಳರ್ಜೊಗೆದವೆನಿಪ್ಪ ಪಟ್ಟಿದ ಮಹಾಸತಿ ಲಕ್ಷ್ಮಿಗೆ (ಎಕ. ೪, ಬೇಲೂರು. 
೧೬೧-೩೧ ; ಸು. 1160)... [ಸಂ.] 

ನಿಶಾವಸಾನ (ನಾ). ಇರುಳಿನ ಕೊನೆ; ಬೆಳಗು: ನಿಶಾನಸಾನ 
ಸನುಯದೊಳ್‌ * ೬ ೬ ಅತಿಮಧುರಮಾಗೆ ವೃದ್ಧಂ ಪಡೆ (ಚಾವುಂಪು. 
೪೨೩). [ಸಂ.) 

ನಿಶಾಸ (ನಾ). ಅಂಕೆಯಿಲ್ಲದುದು ; ಹತೋಟಿಗೆ ಒಳಪಡದುದು : 
ಮಾಸಾವಸಾನದಗ್ರದ ವಾಸರದೊಳ್‌ ಚಂದ್ರಗತಿಯಿನಾ ಯತಿ ಬರುತಿರ್ಪಾ 
ಸನುಯದೊಳವನೀಶ ಗಜಮೊಂದು ಬಿಟ್ಟು ಕೊಂಡು 
ಮದಾಂಧಂ ಗೋಟಃಡಿಸೆ (ಮಹಾನೇ. ೫-೧೧೯). [ಸೆಂ] 

ನಿಶಿ, ನಿಸಿ, ನಿಸೆ (ನಾ). ೧. ಇರುಳು ; ರಾತ್ರಿ : ನಿಶಿ ಬಿಟ್ಟೋಡೆ 
ಶಶಾಂಕನುನ್ನತಕರಂಗಳ್‌. ಬಾಡೆ . . . ಪೂರ್ನಾದ್ರಿ ಕೆಂಬಿಸಿಲಿಂದೊಪ್ಪಿರೆ 


(ಸಿದ್ಧಾಂತಿ. ೨೦೪). 


(ಸಿದ್ಧಾಂತಿ. ೨೭೧). 


ನಿಶಾಸದ 


ಸಶಿ 


ಮೂಡಿದಂ ಭಗಣಶೋಭಾತಸ್ಕರಂ ಭಾಸ್ಕರೆಂ (ಸೂಕ್ತಿಸು. ೯-೭೫); 
ಪಶ್ಚಿ ಮಾಂಬುಧಿಯೊಳು ಜೀವವ ತೊಜಕಿದ ಚಂದ್ರಮನು ಫೋಗಲಾಣ್ಮನ 
ಕೂಡೆ ನಕ್ಷತ್ರ ನಿಶಿನೆಣ್ಣು ಸಾಗಮನವನೆ ಮಾಡಿದುವು(ನೋಹತ.೧೮-೧೦೭); 
ಏಳಿ, ಎಚ್ಚರಗೊಳಿರಿ ನಿಶಿಯಂ ಅಳಿದಿಹುದು (ವಿಸೀಗೀ. ೫, ೧೨); 
ವರ್ಷದ ನಿಶಿಯೊಳು ಮುಗಿಲಿನ ಮರೆಯೊಳು ' ಇಜೆಕುವ ಚಂದ್ರನ 
ಜೊನ್ನದೊಲು. * ೬ - ಆಂಡಾಳಿನ ನಗೆಯು (ಮಾಂದಳಿ. ೧೬-೧); 
ಜೀನನನನದಲಿ ಕವನಮಯೂರಂ . . , ಕುಣಿವುದಾವೇಶದಲಿ, ದಿನದಿನ 
ನಿಶಿನಿಶಿ ಮಾಯಾರೂಪಸಿ ಮೆರೆಯಲು ನನನನವೇಷದಲಿ (ನವಿಲು. ೧-೫). 
೨. ಕಸ್ಸನೆಯ ಸ್ವರೂಪ: ಕಲಿ ಬಭ್ರು ವಾಹನಂ ಪಾರ್ಥನೊಳ್‌' 
ಕಲಹಕಂ ಕಲಿಯಾಗಿ ನಿಶಿಯಾಗಿ ತೋರಿದಂ ಕಾಯದೋಳು ರ್ಥಸೂನು 
(ತುರಂಗ. ೮೨-೨೩). ಔಸಿ: ೧. ನಿಶಾನಿನಿಸಿ; ವಿಷ-ಬಿಸ (ರನುದ. 
೨೭೧ ಸ್ರಯೋ) ; ಅತಿ ನಿಸಿ[ಸಾಕಾಂ. ಶಿ]ಯೊಳಾ ಗುರುಗಳನು ಕೊಲ 
ಬಂದನಾ ಬಲಿಯಂ (ಸಾಳ್ವಭಾ. ೧೮-೧೪); ನಿಸಿಯ ಬೆಸಲಿಗೆ ಸುಸಿಲ್ಮಿಸುಕು 
ನಂತೊಲ್ಲದೇಕೆನ್ನ ಮಬ್ಬೆ ಇಗೆ ಮೂಡೆ "ಅತ್ಮಾನಂ ವಿದ್ಧಿ” ಎಂಬೀ ಸತ್ಯ 
ದರಿಮೆಯ ಮ್ಹಾನಂ (ಗಿಳಿವಿಂ. ೫೬-೯), ೩. ಕಪ್ಪು ; ಕರಿದು: 
ಒಂದೆಸೆಯೊಳಬ್ಬ ಜಂ ಸರಸತಿಯ ಮೇಲೆ ತಾನೊಂದೆಸೆಯೆ ಕತ್ತು ರಿಯ 
ಜಲಂಗಳಂ ನಿಸಿ ಬಳಸಿ ನಿಂದೆಸೆಯಲೆಸೆವ ಸಸಿಗಲ್ಲ ಪುತ್ತ ಳಿಯೊಲಾ ವಾಣಿ 
ಜೀರ್ಕೊಳವಿಯೊಳಗೆ ಒಂದಿಸಿದ ಮಲಯಜಜಲಂ ಬೊನ್ಮುನಂಗದೆಪಿಳ್‌ 
ಸಂದಿಸಿದೊಡೆ . . . ಕನಕಾದ್ರಿಯಂತೆ ಕಣ್ಣಳ್ಗದೇಂ ರಾಜಿಸಿದನೋ 
(ಚೆಬಪು. ೩೭-೭೦). ನಿಸೆ : ೧. ಪಗಲೆಂದುಂ ತಲೆಯೆತ್ತ ಲಣ್ಮಳೆನಸುಂ 
ಚಂದ್ರಂಗೆ ಕೂರ್ತಂತೆ ಪತ್ತುಗೆಗುಂದಳ್‌ ನಿಸೆಯಪ್ಪು ದುಂ ಪರಿದು 
ದುಗ್ಧ್ಯಾಂಭೋಧಿಯೊಳ್‌ ಕೂಡುವಳ್‌ . . , ಕೌಮುದಿಯೆಂಬ ಪೊಚ್ಚ 
ಪೊಸವೆಣ್ಣಿ £ನೆಂಬೆ ನಾಣ್ಣೊ «ಡೆಯೋ (ಲೀಲಾನ. ೨-೫೨). 
ನಿಶಿರಾತ್ರಿ - ನಡುರಾತ್ರಿ; ಮಧ್ಯರಾತ್ರಿ ; ಸರಿರಾತ್ರಿ, : 
ನಿಶಿರಾತ್ರಿಯಲ್ಲಿ ನಿಮ್ಮನ್ನು ನಡಸಿಕೊಂಡು ಕಠರೆದುಹೋದೆ (ನುನೋನಂ. 
೧೨೮) ; ರಾಜಒಡೆಯನು . , . ಈಶ್ವ: ರಪ್ರ ಸಾಜವನ್ನು ಸ್ವೀಕರಿಸಿ ಆ 
ನಿಶಿರಾತ್ರಿಯಲ್ಲಿ ತನ್ನಃ ರಮನೆಗೆ ಹಂತರುಗಿದನು (ಶ್ರೀಂ ಷೆ. ೭). 
[ಆ.ಸಂ. ನಿಶಾ] 

ನಿಶಿ (ಅ). ಒಡಗೂಡಿ ; ಸಹಿತವಾಗಿ: ಒಂದು ನಕಲನ್ನು ಸಮನಿನ 

ಒಂದು ನಕಲು ನಿಶಿ ಇನ್ನು ಮುಂದೆ ಹೇಳಿರುವ ರೀತಿಯಲ್ಲಿ ಕೊಡತಕ್ಕದ್ದು 


(ಗ್ರಾಮಾಕ. ೨೪). [-ಇಮರಾ..ನಿಶೀ] 

ನಿಶಿಕರ (ನಾ). - ನಿಶಾಕರ : “ಇಂದು ಜೈವಾತೃಕಂ ನಿಶಿಕ[ಪಾಂಾಂ.ವ]ರಂ 
ಹಿಮಕರಂ ಚಂದ್ರಂ . . . ದ್ವಿಜರಾಜನೆನೆ ಸುಧಾಂಶುನೆನಿಕ್ಕು” 
(ಮುಂಗರಾ, ೧೧-೪). [ಸಂ.] 


ನಿಶಿಚರ (ನಾ). ೧. ರಾತ್ರಿಯಲ್ಲಿ ಸಂಚರಿಸುವವನು ; ರಾಕ್ಷಸ : 
ನಿಶಿಚರ ಶಕಟೂಸುರನ ಶಿಶುಗಾಲಲೊರಸಿದೆನಂತೆ (ಪುರಂದ. ೨-೧೯-೨) ; 
ಬಿಸಿಗಂಜಿದವನಂತೆ ಹನುಮನಂಗವಿಕಾರಮೆಸಗಲಸುರೇಶ ಗಹಗಹಿಸಿ ನಗು 
ತಲೆ ನಗರ ರಸೆಯೊಳಗೆ ಮೆರೆಸಿ ಬಿಟ್ಟಿ ಪುದೆಂದು ನಿಶಿಚರರಿಗೊರೆದನುಲ್ಲಾ ಸ 
ದಿಂದ (ನೆಂಕಾರಾ. ೫-೧೮-೨೩), ೨. ಕಳ್ಳ ; ಚೋರ : “ನಿಶಿಚರಂ 
ಕನ್ನಗಳ್ಳೆ ೦" (ಮುಂಗಂ [ಸಂ.] 

ನಿಶಿತ, (ನಾ). ಮಧ್ಯರಾತ್ರಿ : ರಕ್ಷಿಸುಗೆ ನೆಚಿ ಸಡುನುನಾಭನು ರಕ್ಷ 
ಮೂರುತಿ ಓೀಿಶಿತದಲಿ ನೆಜಕ ರಕ್ಷಿಸುಗೆ. ಸಿರಿನತ್ಸ ಲಾಂಛನನಪರರಾತ್ರೆಯಲಿ. 
(ನಿಭಾಗ, ೬-೮-೧೬). [<:ಸಂ. ನಿಶೀಥ] 

ನಿಶಿತ್ಯ (ಗು). ೧. ಹರಿತವಾದ; ಮಸೆದ; ಚೂಪಾದ: 
ಮುಂನಿಜನಂಗಳ ಬೇಳ್ವೆಗಳ್ಳು ಪದ್ರನಂಗೆಯ್ಯ ನಿಶಾಟಿಕೋಟಿಯಂ ನಿಶಿತ 
ಶರಕೋಓಯಿಂದನುಂಚ್ಚಾ ಟಿಸಿ (ಸಂಸಭಾ. ೪-೧೫ ನ); ಖರನಖರಂಗಳಿಂ 


೬೭-೫). 


೪೭೩೬ 


2 


30 


ನಿಶಿತಾಸ್ತ್ರ 


ನಿಶಿತಚಂಚುಗಳಿಂದಿಳಿಯಲ್ಯರುತ್ತು ಸಾರ್ತರೆ ನಸುನಕ್ಕು ಪೊಯ್ಯೆ ಕರದಿಂ 
* » ಕೆಡೆದತ್ತು ನಚ್ರದಿಂ ಸುರಪತಿ ಪೊಯ್ಕೆ ಬೆಟ್ಟು ಕೆಡೆದಂತೆ ಜಟಾಯಂ 
ನಭೋವಿಭಾಗದಿ೦ (ಸಂರಾಮಾ. ೯-೧೦೪) ; - ಸಂತವಿಸಿಕೊಂಡರ್ಜುನನು 
ದ್ರೋಣನ ನೆವನಿಶಿತಬಾಣೌಘದಲಿ ಹೂಳಿದನು ನಿನಿಸದಲಿ (ಕುನ್ಯಾಡ್ರೋ. 
೯-೪೬); ಆತನಂ ಮಗುಬ್ಚು ವೊಡೆಂದು ಕುಶಂ ನಿಶಿತವಿಶಿಖನಿಸರವಿಲಾಸಿ 
ಬೆಂಗೊಂಡುದನಿನ್ನುಂ ಬಾರದೆ ತಡೆದುದಂ ಬಿನ್ನ ಯಿಂಸಿದಳ. (ಉಮಾ. ಶ್ರ 
೧೬೧-೧೨) ; ನಿಷಂಗದಿಂ ತೆಗೆ, ನಿಶಿತನಾರಾ' ಚನ ೃತ್ಯುನಂ | (ಶ್ರೀರಾಮಾ, 
೧೫೭-೧೫೬). (ನಾ). ೨, ಹರಿತವಾದುದು; ಚೂಸಾಗಿಯವುದು : 
“ನಿಶಾತಂ, ನಿಶಿತಂ, ಧೌತಂ, ತೇಜಿತಂ-- ಈ ೪ ಮಸೆದುದು” (ಹಲಾಯು. 
೭೮-೩೨೦). ೩. ಚುರುಕಾದುದು ; ತೀಕ್ಷ್ಣ ವಾದುದು: ಹಿರಿದೆನ್ನ 
ಮತಿ ಮೇಣಿದು ನಿಶಿತ (ಗಣೇಶ, ೭-೧೬೩). “ನಶಿತಮತಿ' ಪರಾ. 
[ಸಂ.] 

ನಿಶಿತಕೋಪ (ನಾ). ಉಗ್ರವಾದ ಕೋಪ; ತೀಕ್ಷ್ಣ ನಾದ ಸಿಟ್ಟು: 
ಪೂರ್ವದಿಶಾನಿತಂಬಿನಿ ನಿಶಿತಕೋಪದ ಕಿಡಿಯನುಗುಳಿದಳೆನೆಲು ರವಿ ಜಡ 
(ಕುವ್ಯಾದ್ರ್ರೋ. ೨-೧೩). [ನಿಶಿತ್ಮ4 ಕೋಪ] 

ನಿಶಿತಗೊಳಿಸು (ಕ್ರಿ). ಹರಿತಗೊಳಿಸು ; ತೀಕ್ಷ್ಣ್ಣಗೊಳಿಸು: ಈ 
ದೃಷ್ಟಿ ಯಿಂದ ಕಣವ್ಯಪ್ರ ಜ್ಞೆಯನ್ನು ಖಚಿತ, ನಿಶಿತಸೊಳಿಸುತ್ತ ಕಾವ್ಯ 
ಬರೆಯದೇ ಕೆಲವು ಕಾಲ ಇರುವುಸೇ ಒಳ್ಳೆಯ ಕಾವ್ಯನಿರ್ನಿತಿಗೆ ನಾಂದಿ 
ಯಾಗುತ್ತ ತ್ತದೆ (ಚಂದ್ರಮ ಮಾ. ಒಳ್ಳುಡಿ). [ಇತ ಕೊಳ್‌ ---ಇಸು 8) 

ನಿಶಿತಧಾರೆ' (ನಾ). “ಹರಿತವಾದ ಅಲಗು, ಚೂಪಾದ ಬಾಯಿ: 
ನಿಶಿತಧಾರೆಯ ಹೊಳಹು ಸೂರ್ಯನ ಮುಂಸುಕಿಹುದು (ಕುನ್ಯಾಭೀ. 
೬-೩೨). [ನಿಶಿತ್ಯ--ಧಾರೆ] 

ನಿಶಿತಪರಿನುಳ (ನಾ). ತೀತ್ಷ್ಣ ವಾದ ಸುವಾಸನೆ : ಶಿತಪರಿಮಳ 
ನೋದದಿಂ ಮೋದಿಸುವ ಗಂಧದ್ರವ್ಯದಲಿ ಪಂಠಿಸಿದ ಜೀನನ ಜೀವ 
ತನ್ನಯ ಜೀವನವೆಯೆಂದು. ವಸುಮತೀಶರಿಗಿತ್ತು ತಾ ಭೋಗಿಸಡೆ ಬಳಸದೆ. 
ರಾಜಸ ಸವರ ಪಾನೀಯಧಾರಕನು. (ಕುವ್ಕಾಉ. ೩-೯೩). 

[ನಿಶಿತ್ಯ 4 ಪರಿಮಳ ( - ಪರಿಮಲ)] 

ನಿಶಿತಮತಿ (ನಾ). ೧. ತೀಕ್ಷ್ಣವಾದ ಬುದ್ಧಿಶಕ್ತಿ ; ಅನೇಕ 
ಸಮಸ್ಯೆಗಳು ಇನ್ನೂ ಅಪರಿಹಾರ್ಯವಾಗಿ, ವಿಜ್ಞಾ ಗ್ಲಾನಿಗಳ, ನಿಶಿತಮತಿಗೆ 
ಮತ್ತು ವಿಚಾರೆಟುದ್ದಿ ಗೆ ಸವಾಲಾಗಿ ಉಳಿದಿವೆ (ದ್ರಾವಿವಿ. ೪, ಮುನ್ನು ಡಿ). 
೨. ತೀಕ್ಷ್ಮ ವಾ ದೆ ಬುದ್ಧಿ ಯುಳ್ಳ ವನು; ಕುಶಾಗ್ರಮತಿ : ನಿಶಿತ 
ಮತಿ ನಷಿಸತ್ತ ನ್ನತ್ತೆಂ ಶ್ರಿ ಸೇತು ಷೊಡ್ಸುಣ್ಯುಶೀಲಂ ವರ 
ಬುಧನಿವಹಸ್ಟೋತ್ರಪಾತ್ರ ೦ ಪ್ರಶಸ್ತ್ರಂ (ಕಾದಂಪೂ, ೩೧೫) ; ಅದು 
ನಿಮ್ಮನ್ನರಪ್ಪ ನಿಶಿತಮತಿಗಳ್ಳೆ ಸಂಚರಾತ್ರಿಯೊಳೆ ಪ್ರತೀತಿಯಕ್ಕುಂ 
(ಸುಕುನಾ. ೩-೩೭ ನ); ನಿಶಿತಮತಿ ಮೆಚ್ಚಿ. ದನು ಬೇಡಿನ್ನ ಸುವನೊಬ್ಬ 0ಗಿ 
ತ್ತೈನು (ಕುನ್ಯಾಅ. ೨೩-೪೭) ; ಬೇರೆ ನುಡಿದನಿಲ್ಲೊ ಅಮಮ ಆ pe 
ಮತಿ, ನಿತಭಾಷಿ, ಯೋಗಿಗಳ ಯೋಗಿ, ಪವನಾತ್ಮಜಂ' (ಶ್ರೀರಾಮಾ, 
೩೬೧-೫೭೭). [ನಿಶಿತ - ಮತಿ] 

ನಿಶಿತನಿಶಿಖ (ನಾ). ಹರಿತವಾದ ಬಾಣ, ಶರ : ನಿಶಿತವಿಶಿಬಖಂ 
7[ಳಿ]ದೊಂದಶೆನಯೆ ಗಿರಿಕುಲಮನಳಜುನಂತೆ ಮದೇಭಪ್ರಸರಸಹಸ್ರಂ 
ಕೆಡೆದುವು ನಿಸಸನದೊಳ್‌ ದ್ರೊ (ಣನಿದಿರ್ಗೆ ಮಾರ್ನಲಮೊಳನೇ(ಸಂನಭಾ. 


೧೨-೨೬). [ನಿಶಿತ್ಯ -- ವಿಶಿಖ] 
ನಿಶಿತಾಸ್ತ್ರ (ನಾ). - ನಿಶಿತವಿಶಿಖ : ಬಿಗಿದ ತನಜೊಣಿಗೆ ಕೆಯ್ಯಂ ನೀಡಿ 
ನಿಶಿತಾಸ್ತ್ರಮುನೊಂದನುರ್ಚಿಕೊಂಡು (0%೦ಕಪು, ೪-೪ ನಿಶಿತಾಸ್ತ್ರ 


ಹತಿಯಿಸಾ ನಂಂನಿಯೆ ಶರೀರಂ ಕೂಡೆ ಜಾಳರಂಬೋಗಿರೆ (ಪಾರ್ಜ್ರ್ಯಪು. 


೧೨-೮೫). [ಸಿಶಿತ್ಯ + ಅಸ್ತ್ರ] 


ನಿಶಿದಿ 


ನಿಶಿದಿ "ನಿಸಿದಿ' ನೋ. 

ನಿಶಿದ್ದಿ "ನಿಸಿದಿ' ನೋ. 

ನಿಶಿಧಿ, "ನಿಸಿದಿ' ನೋ. 

ನಿಶಿಧ್ಠಿ (ನಾ). ದಾಖಲೆ; ನಮೂದು; ನಿರೂಪಣೆ : ಯಾ ಹೆಣ್ಣಾಳು 
ಹುಡುಗಿಯನ್ನು ನಿಮಗೆ ಕ್ರಯ ಮೂಲಕ್ಕೆ ಕೊಟ್ಟಿ ನಾಗಿ ಯಾ ಹೆಣ್ಣಿಗೆ 
ಆದಿ ಅಡಮು ಅಡ್ಡಿಸಡ್ಡಿಯೇನು ಉಂಟಾದ್ಧನ್ನು ನಾನೇ ನೋಡಿ 
ಕೊಂಡೇನುಯೆಂದು ಬರೆಸಿಕೊಟ್ಟ ಕ್ರಯಚೀಟು ಹಣ ಸಂದ ಸಿಶಿಧಿ 
ಯಾಗಿದೆ (ಮೈಲರಿ, ೧೯೨೮, ೬೭-೧೩; 1808). 

[4-ಪಾರ. ನನಿಶ್ತ, ನನಿಶ್ರಾ] 

ನಿಶಿಥಿಗೆ "ನಿಸಿದಿಗೆ' ನೋ. 

ನಿಶಿವಗೆಯ, ನಿಸಿವಗೆಯ (ನಾ). ರಾತ್ರಿಯ ಹೆಗೆ; ಸೂರ್ಯ : 
“ನಿಶಿವಗೆಯನೆಂಬಭಿಧಾನ ತಾಳುವಂ ದಿನಕರಂ” (ಕರರ. ೫೪). 
ನಿಸಿನಗೆಯ : “ಬಿಸಿಗದಿರ ನಿಸಿವಗೆಯ ಕೆಂಗದಿರೆ . . . ಸಗಲ ಬೊಜಂಗ 
ನೆಂದು ಸಸ್ತಾಶ್ವಂಗೆ ನಾನುನುಕ್ಕುಂ” (ಕಬ್ಬ ಕೈ. ೪೪) ; “ನಿಸಿವಗೆಯ 
ತಾವರೆಗೆಳೆಯ . ಜಗುನೆಯಯ್ಯನೆನಲ್ಕೆ  ಸೂರ್ಯುನಾಮುಂ” 
(ಶಬ್ದಂ, ೧೫). [ನಿಶಿ + ಪಗೆಯ] 

ನಿಶಿವರ (ನಾ). - ನಿಶಾಕಾಂತ : “ಇಂದು ಜೈವಾತೃಕಂ ನಿಶಿವ[ಸಾಲಂ. 
ಕ]ರಂ ಹಿಮಕರಂ ಚಂದ್ರ . . . ದ್ವಿಜರಾಜನೆನೆ ಸುಧಾಂಶುನೆನಿಕ್ಕು” 

[ಸೆಂ] 

ನಿಶಿವೈರಿ (ನಾ). - ನಿಶಿವಗೆಯ : “ನಿಶಿವೈರಿ ಮಿಹಿರಂ ವಿರೋಚನಂ 


(ಮಂಗರಾ.:೧೧-೪)- 


ಭಾಸ್ಕರಂ . . - ಪೂಷ್ಮನೆಸೆ ಸೂರ್ಯನಕ್ಕುಂ' (ಮಂಗರಾ, ೧೦-೨). 
[ಸಂ] 
ನಿಶೀಥ (ನಾ). ೧. ರಾತ್ರಿ; ಇರುಳು. ೨. ನಡುರಾತ್ರಿ ; 


ಮಧ್ಯರಾತ್ರಿ ನ ್‌ನಿಶೀಥಃ, ಮೆಹಾನಿಶಾ - ಈ ೨ ನಡುವಿರುಳ್‌” 

ಅದೇಂ ಮೊಟಗಿತೋ ಮೇಘಂ ನಿಶೀಥಂ 
ಗಳೊಳ್‌' (ಜಗವಿ. ೪-೨೮); ನಿನ್ನಯ ಪಿಂತೆ ಕಾಂತಿಯಂ ಕಾಣದ ಭಾರತಂ 
ಬರಬರುತ್ತ ನಿಶೀಥಕೆ ಕಂದಿ ಬಂದುದೈ (ಗಿಳಿವಿಂ. ೫೩-೧೨) ; 
ಮಹಾನಿಶೀಥದಲ್ಲಿ ಕಾಲಿಟ್ಟಿತ್ತು (ನೂರಜ. ೩೮). [Aಂ.] 

ನಿಶೀಥಿನಿ (ನಾ). ಇರುಳು; ರಾತ್ರಿ: “ತನಾ, ತಮಿಸ್ರಾ . . . 
ನಿಶೀಥಿನೀ, ನಿಶಾ . . . ಶ್ಯಾಮಾ, 'ರಾತ್ರಿಃ-ಈ ೧೯ ಇರುಳಿನ ಫಸಲ” 
(ಹಲಾಯು. ೧೮-೧೦೭); ನಿಶೀಥಿನಿಯೊಳ್‌ ಖಳ ರಾಹು ಬಂದು ಸಂಪೂರ್ಣ 
ಸುಧಾಂಶುವಂ ಪಿಡಿಯಲೆಂದನುಗೆಯ್ಯೈ (ಬಾಧಪು. ೪-೩೪) ; ಮಲಗುವು 
ದೊಲ್ಲು ನಿಶೀಧಿನಿಯೊಳ್‌ ನಿರ್ನುಲಮುನಸ್ಯನೆನಿಸುವುದು (ವಿಷ್ಣುಪು, 
೧೨-೫೮) ; ಆಂಜನೇಯನ ಬರವಿಗಂಜಿ ಲಂಕಾರಾತ್ರಿ ವಿಕಂಪಿಸುತೆ ಬೆಳ್ಳಿ € 
ರ್ದುದಂ ತೋರ್ಪ ಮಾಳ್ಕೆಯಿಂ ಶ್ವೇತಮಾದುದು ಮುಖಂ ಶೀತಲ 
ನಿಶೀಥಿನಿಗೆ ನಾಥನೈತಹ ನಾಣಿಗೆಂಬಂತೆ (ಶ್ರೀರಾಮಾ. ೪೨೦-೩). 

[ಸಂ. ನಿಶೀಥಿನೀ) 
ನಿಶೀಧಿನೀನಾಥ (ನಾ). ರಾತ್ರಿಯ ಒಡೆಯ ; ಚಂದ್ರ: “ಇಂದುಃ 


(ಹಲಾಯು. ೧೮-೧೦೯) ; 


ರಾತ್ರ 


೬.೬ ೬ ನಿಶೀಧಿನೀನಾಥಃ, ಜೈವಾತೃಕಃ, ಮೃಗಾಂಕಃ, ವಿಧುಃ, 
ದಾಕ್ಟಾಯಣೀರನುಣಃ ಈ ೨೧ ಚಂದ್ರನ ಫೆಸರ್‌(ಹಲಾಯು.೮-೪೩). 
[ಸಂ.] 


ನಿಶೀಥೆ (ನಾ). ನಡುರಾತ್ರಿ ; ನಟ್ಟಿರುಳು :“ ಅರ್ಥರಾತ್ರೆ ನಿಶೀಥಿಯೆನೆ 
ಮಧ್ಯರಾತ್ರಿಯಕ್ಕುಂ? (ನು (ಸಂ. ನಿಶೀಥ] 

ನಿಶೀಧಿ "ನಿಸಿದಿ' ನೋ. 

ನಿಶೀಧಿಕೆ "ನಿಸಿದಿಗೆ' ನೋ. 

ನಿಶೀಧಿಗೆ "ನಿಸಿದಿಗೆ' ನೋ. 


, ೨೦-೭). 


೪೭೩೭ 


30 


85 


40 


ನಿಶ್ಚಯ 


ನಿಶುಂಭನ (ನಾ). ಕೊಲ್ಲುವಿಕೆ ; ನಾಶಗೊಳಿಸುವಿಕೆ : “ಮಾರಣಂ, 
ನಿಶರಣಂ, ನಿಬರ್ಹಣಂ, ಸೂದನಂ, ನಿರಸನಂ, ನಿಶುಂಭನಂ . . 
ಸನಂ--ಈ ೨೧ ಕೊಲೆ (ಹಲಾಯು. ೭೮-೩೨೩). [ಸಂ.] 

ನಿಶುಂಭಿತ (ನಾ). [ನಾಟ್ಯ] ನೂರೆಂಟು ಕರಣಗಳಲ್ಲಿ ಒಂದು ; FP 
“ಬಲಗಾಲನ್ನು ಕುಂಚಿತ ಮಾಡಿ, ಎಡಗಾಲಿನ ಹಿಮ್ಮಡಿಯ 
ಹತ್ತಿರಕ್ಕೆ ತಂದು ಅಥವಾ ಚೇಳಿನ ಬಾಲದಂತೆ ಹಿಂದಕೈತ್ತಿ 
ಎದೆಯನ್ನು ಮುಂದಕ್ಕೆ ಚಾಚಿ, ಕಟಿಕಾಮುಖಹಸ್ತದ ಮಧ್ಯ 
ಬೆರಳನ್ನು ತಿಲಕವಿಡುವಂತೆ ಹಣೆಯ ಮೇಲೆ ಚಲಿಸುವುದು” 
(ಲಾಸ್ಕರಂ. ೨೯೮ ಗದ್ಯಾ, ): ತನೆ ಕುಂಚಿತಮುಂಂ ಡೋಲಂ ವಿವೃತ್ತ 
ವಿನಿವೃತ್ತ ಮೆಸೆನ ಪಾರ್ಶ್ವಕ್ರ್ರಾಂತಂ ಯುಂವತೀ ನಿಶುಂಭಿತಂ ಕೇಳವಿರಳಗು ಣೆ 
ರಂಜಿಸಿರ್ಪ ವಿದ್ಯೂದ್ಭಾ ್ರಂತಂ (ಲಾಸ್ಕರಂ. ೪-೩೪). [Ao] 

ನಿಶೆ, (ನಾ). ೧. ಇರುಳು ; ರಾತ್ರಿ ; ರಜನಿ : “ತಮಾ, ತಮಿಸ್ರಾ. . - 
ನಿಶಾ ದೋಷಾ . . . ರಾತ್ರಿ ಈ ೧೯ ಇರುಳಿನ ಫೆಸರ್‌(ಹ: 
೧೮-೧೦೭) ; ಒದನಿದವಶ್ಯಾಯದೊಳ್‌  ನಿಂದನೇಕಾಂತನಿಮಾಸಂ 
ಬೆಳ್ಳ ಮಾಸಂ ನಿಶೆಯೊಳೆಸೆಯೆ ನಿರ್ಮಾಣಡೊಳ್‌ ಯೋಗಿನಾಥಂ (ಸುಕುನಾ, 
೪-೧೧); ಪರಿಪೂರ್ಣಚಂದ್ರನಂ ಎ೬ ೬ ದರವಿಕಸದ್ವಾರಿರುಹನುನಾ ಕಣಂತೆ 
ನಿಶೆಯ ಕಡೆಯೊಳ್‌ ಕಂಡಳ* (ಪುಷ್ಪಪು. ೩-೧೨೦); ಲಂಕಿಣಿಯ ಮರ್ದಿಸಿ 
ನಿಶೆಯೊಳಾ ಧರಾನಂದನೆಯೆ ನೋಡಿ (ನೆಂಕಾರಾ, ೫-೧-೨) ; ಮಂಥರೆಯ 
ಬಾಳ್‌ನಿಶೆಗೆ ಶಶಿಯುದಿಸಿದಂತಾಯೆತ್ತಿ (ಶ್ರೀರಾಮಾ. ೨೩-೬೦೯). ೨. 
ಕತ್ತಲೆ ; ಅಂಧಕಾರ. . ೩. ಅರಿಸಿನ; ಹರಿದ್ರ : “ನಿಶಾಖ್ಯಾ, 
ಕಾಂಚನೀ, ಪೀತ, ಹರಿದ್ರಾ, ವರವರ್ಣಿನೀ--೫ ಅರಿಸಿನದ ಪೆಸರು 
ಗಳು? (ಸಿದ್ದಾ ೨೮೫) ; ಸವನಾಗಿ ಕೊಂಡು ಧೂಪಿಸುಗೆ ವಿಳಂಗಂ 
ಮಹಿಷಿ ಮತ್ತ್ಯಮಾಂಸಂ ನಿಶೆ ಸಾಸಿನೆಯಂ ಮತ್ತಿಯ ಸೂನೆಂಬಿನಲ೨ಂ 
ತರು ನಿರುಜಮಾಗಿ ಫಳಡೊಳ್‌ ನೆರ್ಗ(ಜಕೆ)ಗು೦ಿ (ಲೋಕೋಪ. ೬-೧೨); 
ನಿಶಾ, ಅರಸಿನ (ಸ್ರತಿಷ್ಠಾ. ೭-೨೬). [ಸಂ. ನಿಶಾ] 

ನಿಶೆ "ನಶೆ' ನೋ. 

ನಿಶೇಶ (ನಾ). ರಾತ್ರಿಯ ಒಡೆಯ ; ಚಂದ್ರ : ಸುತೆಯರ್‌ ಪುಟ್ಟುವ 
ರಂತಾಶ್ರಿತರೊಳ್‌ ಬಲ್ಲಿದರೊಳೊಂದುಗುಂ ವೈರಂ ನಿಸ್ವತೆ ಕೀರ್ತಿಹಾನಿ 
ಬಹುನಿದ್ರತೆ ಡೊರೆಕೊಳ್ಳುಂ ನಿಶೇಶನವರೋಹಿಣಿಯೊಳ(ಜಾತತಿ.೯-೨೦). 
| [Ao] 

ನಿಶೇಶಶೇಖರ (ನಾ). ಚಂದ್ರನನ್ನು ಮುಡಿಯಲ್ಲಿ ಧರಿಸಿದವನು ; 
ಚಂದ್ರಶೇಖರ ; ಶಿವ : ಆ ಸಮಯದಂಥಕಾಸುರನ ಸೀಳ್ವ ಸಟುತರ 
ನಿಶೇಶಶೇಖರನು ಬೆಳಬೆಳುಗುತ್ತ ಬಂದಂತೆ (ನನನೋ. ೧೪-೨೭). 

[ನಿಶೇಶ -- ಶೇಖರ] 

ನಿಶ್ಚಂಚಲ (ಗು). ಸ್ಥಿರವಾದ ; ಅಚಲವಾದ; ದೃಢವಾದ. [ಸೆಂ] 

ನಿಶ್ಚಂಚಲಿತ (ಗು). ಇ ನಿಶ್ಚಂಚಲ: ನಿಚ್ಚ ಸಾನಿರಜಂಗಮಂಗಳಿಗೆ 
-ಪಂಚನಿಧ ಪಕ್ವಾನ್ನ ಪಾನಾದ್ಭುಂಚಿತಿಸ್ಟಾ ರ್ಥಂಗಳಂ ನಿಶ್ಚಂ[ಪಾಂ7ಂ,ನಿ1ಸಂ] 
ಚಲಿತಮತಿಯಿಂದೆ ನೀಡುತ ವರ್ತಿಸುತ್ತಿರಲು (ಬಸಪು, ೨೪-೩). 

[ಸಂ.) 

ನಿಶ್ಚಕ್ರನಿರಾಹಾರ (ನಾ). ಸಂಪೂರ್ಣವಾದ ಉಪವಾಸ; ಒಂದು 
ತೊಟ್ಟು ನೀರೂ ಕುಡಿಯಜಿ ಮಾಡುವ ಉಪನಾಸ ; ನಿಟ್ಟು 
ಪವಾಸ: ಅಂದು ಏಕಾದಶೀ ಆದ್ದರಿಂದ ನನಗೆ ನಿಶ್ಚ ಕ್ರನಿರಾಹಾರನೆಂದು 
ಗುಳಿಗೆ ಉರುಳಿಸಿದೆ (ದೇಕಸೈ. ೧೦೪). [ಸಂ] 

ಫಿಶ್ಚ ಟಿ "ನಿಚ್ಚಟ್ಕ' ನೋ. 

ನಿಶ್ಚಯ (ನಾ). ೧. ನಿಜ; ಸತ್ಯ ; ದಿಟಿ: [ಪರಿಠ]ಕ್ಷಿಸಿದೀ ಸ್ಥಾನ 
ಕೈರಡಂ ಬಗೆದಳಿ(ಬಿಸಿ)ದವಂಗೆ ನಿಶ್ಚಯದಿಂ ಕೇಳಿರಿ ವಾರಣಾಸಿಯೊಳ್‌' 


*ಸಂಜ್ಞ 
ಜ್ಞ 


ನಿಶ್ಚಯಂಗೆಯ್‌ 


ಪಾ ಕನಿಲೆಯುಮುನಟಿಕಿದ ಪಾಪಂ ಸಾರ್ಗುಂ (ಎಇ. 2೧೮೫111, 
ಅನ್ಯರ ಮನೆಗೆ ಹೋಗಿ ತನ್ನುದರನ ಹೊರೆಯ ದ 
ಅಚ್ಚ ಶರಣರ ಕಂಡರೆ ನಿಶ್ಚಯವಾಗಿ ಕೂಡಲಸಂಗಯ್ಯ ನೆಂಬೆನು (ಬಸನ. 
೭೫೮); ಮತ್ತೆ ಕೇಳ್ನಿಶ್ಚಯವುಯೇಳದು. ಪುತ್ರ ಅರಿ ವರೌನವದು 
ಯೆಂಟಿದು ಅತ್ಯಧಿಕಮಹಕ್ಷಮವುಯೆಂಜಿನಿಸುವದು (ಜ್ಞಾನಸಿಂ. ೨೬-೫) ; 
ದೇವರಿಗೆ ಕನಿಕರ ಹುಟ್ಟ ಆತನು ತಮ್ಮ ಅಪರಾಧಗಳನ್ನು ಕ್ಷಮಿಸುವ 
ನೆಂದು ನಿಶ್ಚಯವಾಗಿ ತಿಳಿದುಕೊಳ್ಳಿ ರಿ (ಮುಂಬಯಿ, ೪-೮೬) ; ನಿಶ್ಚಯಕ್ಕೆ 
ಪಕ್ಷಪಾತನೇ ? (ಗಾಡ), ೨. ದೃಢವಾದ ಭಾವನೆ; ಖಚಿತವಾದ 


೫-೬೩; ಸು. 1082) ; 


ಅಭಿಪ್ರಾಯ ; ಸ್ಥಿರವಾದ ನಿರ್ಣಯ: “ನಿಶ್ಚಿಂತ ನಿಯತನೆನೆ 
ಸಿಶ್ಚಯನುದು” (ನುಂಗ. ೧೨೯-೧೩); ನಚ್ಚು ಮಚ್ಚಿ ಂಗೆ ಪೂಜಿಸಿ 
ಶ್ಚ [ಸಾತಾಂ. ಚ್ಚ]ಯವೆಂದೆನಲಿಲ್ಲ.. . . ಅಂಗದಲ್ಲಿ ಸಂಗಿಯಲ್ಲ 


ಸಂಗದಲ್ಲಿ ವ್ಯಸನಿಯಲ್ಲ ಅಂಗವಿಲ್ಲದ ಸಂಗ ಗುಹೇಶ್ವರ ನಿನ್ಮು ಶರಣ 
(ಅನಚಂ, ೮೧-೩೬೬). ಹ ಮನೋವೃತ್ತಿಯ ನಾಲ್ಕು ವಿಧ 
ಗಳಲ್ಲಿ ಒಂದು: ಜೀವಾತ್ಮ ಸರನಾತ್ಮರನ್ನು ಆಶ್ರಯಿಸಿಕೊಂಡಿರುವ 
ದ್ರವ್ಯವು ಜ್ಞಾನ. ಇದು. . . ವಿಷಯಸಂಬಂಧದಿಂದ ಸಂಶಯ 
ನಿಶ್ಚಯ ಪ್ರತ್ಯಕ್ಷ ಸರೋಕ್ಷ ಮೊದಲಾದ ವಿಭಾಗನನ್ನು ಹೊಂದುವುದ 
ರಿಂದ ದ್ರವ್ಯನೆಂದೂ ಕ್ಷಣಿಕನೆಂದೂ ಹೇಳಲ್ಪ ಡುವುದು (ಹಿಂದಸಾ. ೨೩೯); 
ನೃತ್ತಿಯು ಸಂಶಯ, ನಿಶ್ಚಯಂ, ಗರ್ವ ಮತ್ತು ಸ್ಮರಣ ಎಂದು ನಾಲ್ಕು 


ವಿಧ (ಭಾತತ್ತ್ವ. ೫೮೮). ೪... ನಿಶ್ಚಯತಾಂಬೂಲ. 


ನಿಶ್ಚಯಪಡಿಸು - ದೃಢಪಡಿಸು ; ಸ್ಥಿರೀಕರಿಸು : ಕಾಲ್ಡ್‌ ನೆಲ್ಲನ್ನು 


« ಪೋಪನ ಹೇಳಿಕೆಗಳಲ್ಲಿದ್ದ ಒಂದೆರಡು ಮಾತುಗಳನ್ನು ಇನ್ನೂ 
ನಿಶ್ಚಯೆಪಡಿಸಿದನು (ದ್ರಾವಿವಿ. ೧೯). ನಿಶ್ಚ' ಯ ಮಾಡು- ನಿಶ್ವ ಯಿಸು; 
ನಿರ್ಧರಿಸು: ಸೆಂಟರಿಗೆ ಹೋಗಿದ್ದ "ಕಾಳು ಮದುವೆಯ ದಿನವನ್ನು 
ನಿಶ್ಚಯ ಮಾಡಿ ಅದೇ ದಾರಿಯಲ್ಲಿ ಬರುತ್ತಾ ಬಿಟ್ಟೆ ಬೋಳನನ್ನು ಕಂಡು 

೬ ಕರೆದು ತಂದನು (ಕಾಲೂರ. ೧೧ ಕಥಾಸಾರ). ನಿಶ್ಚಯ ಹಾಕು... 
(ಮದುವೆಯನ್ನು ್ನಿ) ನಿರ್ಧರಿಸು, ನಿರ್ಣಯ ಮಾಡು ; ನಿಶ್ಚಿ 
ತಾರ್ಥ ಮಾಡು"; ಭೀಮ್ಯೂನ ಹೆಂಡತಿ ಸತ್ತು ಇನ್ನೂ ಬು 
ಆಗಿಲ್ಲ. ಆಗಲೆ ನಿಶ್ಚಯ ಹಾಕಿದರಂತ (ತಿಡುಗು. ೩೨). [ಸಂ.] 

ನಿಶ್ಚಯಂಗೆಯ ಗ್ರ. ನಿರ್ಣಯಿಸು ; ಖಚಿತವಾಗಿ ನಿರ್ಧಾರ 
ಮಾಡು : ಚೆಚ್ಚರಮೆನ್ಸ್ಟೀ ಪ್ರಾಣಮಂ ತಾಂ ಬಿಡದಿರೆನೆನುತಂ 
ನಿಶ್ಚಯಂಗೆಯ್ದಳ್‌ (ಕಾದಂಪೂ. ೯೭೮) ; ಬರನೇಖನ್ಮಾತ್ಮೀಯ. ಮಂತ್ರಿ 
ಪ್ರಮುಖರನನಕೊರ್ಳ. ನಿಶ್ಚಯಂಗೆಯನ್ನು ಧಾತ್ರೀಭರಮಂ ಕೊಟ್ಟಾ 
ತ್ಮಜನ್ಮಂಗಧಿಕನಿಭನದಿಂ ಪಟ್ಟಿ ಮಂ ಕಟ್ಟ (ಅಜಿವು. ೨-೧೧೬) ; ಜೀವಾದಿ 


ಪದಾರ್ಥತತ್ವಂಗಳಂ . . . ಪಿರಿದುಮಟ್ಕಲೊಳ ನಿಶ್ಚಯಂಗೆಯನ್ನು 
ನಂಬುವುದು ಸಮ್ಮಗ್ಗರ್ಶನನೆಂಂಬುದಕ್ಕು 0 (ಸುಕುನೂ. ೬-೮ ಪ). 
[ನಿಶ್ಚಯ -- ಕೆಯ] 


ನಿಶ್ಚಯಂಬಡೆ (ಕ್ರಿ). ನಿರ್ಧಾರವನ್ನು ಹೊಂದು ; ನಿರ್ಧಾರಕ್ಕೆ 


ಬರು ; ಸ್ಥಿರತೆಯನ್ನು ಪಡೆ: ಸಂಹಾನತೆಯನೆಯ್ನ. WS 
ಬಡೆವುದು ಮಹಾಲಿಂಗದ ನಿಷಯ (ಅದನ. ೧್ಲ೯೩-: ೩೫೧). 
[ನಿಶ್ಚಯ - ಪಡೆ] 


ನಿಶ್ಚಯಗುಣ (ನಾ). ೧. ನಿರ್ಧಾರವಾದ ಗುಣ; ವ್ಯತ್ಯಾಸಕ್ಕೆ 
ಒಳಗಾಗದ ಸ್ವಭಾವ. ೨.ನಿರ್ಧಾರವಾದ ಗುಣವುಳ್ಳ ವನು: 
ನಿಶ್ಚಯಗುಣರೊಳರೆಂಬುದಿದಾ: ಶ್ಚ ರ್ಯಂ ಕಂಭದ ೯ಮ್ಮು. 
೪-೭೨). [ಸಿಶ್ಚಯ 4 ಗುಣ] 

ನಿಶ್ಚಯಗುಣಿ (ನಾ). ನಿರ್ಧಾರವಾದ ಗುಣವುಳ್ಳ ವನು: ನಿಶ್ಚಯ 
ಗುಣರೊಳೆರೆಂಬುದಿದಾಶ್ಮ ರ್ಯಂ ಭ್‌ ಸುರಪತಿ ತಾಂ 


೪೭೩೮ 


10 


20 


25 


30 


35 


40 


45 


ನಿಶ್ಚಯಿಸು. 


ನಿಶ್ಚಲ[ಯ)ಗುಣಿಗಳನಲ್ಲದೆ. ದುಶ್ಚರಿತರನಘಸಮೇತರಂ ಸೊಗಲ್ಟಿ ಪನೇ 
(ಧರ್ಮಾಮ್ಯ, ೪-೭೨). [ಸಂ. ನಿಶ್ಚಯಗುಣಿನ್‌] 
ನಿಶ್ಚಯತಾಂಬೂಲ (ನಾ). ಮದುವೆಯನ್ನು ನಿರ್ಧಾರ ಮಾಡಿದ 
ಸೇರೆ ಮಾಡುವ ಶಾಸ್ತ್ರ; ನಿಶ್ಚಿತಾರ್ಥ ; ಕಡಲೆಬೆಲ್ಲ; ಗಟ್ಟಿ 
ಗಡುಬು (ಕರಾ) ; ಸತ್ಸ್‌ಕೆಕಾರಣಿ (ಉಕ) : ಜೀವ ಕೆಲ್ಲ ನ 
ನಂದನ ಸೌಂದರೇಶಗೆ ನಾವಿತೆ ತ್ರೆ ನೆಮ್ಮ ಪುತ್ರಿಯನೆನೆ ಆ ವೇಳೆಯೊಳೆ ನಿಶ್ಚಯ 
ತಾಂಬೂಲನ ನಾ ನಿನಯಡೊಳಿತ್ತು ಬೀಳ್ಕೊ। ೦ಡೆ (ತ್ರಿಭುತಿ. ೨೧-೫೮), 
[ನಿಶ್ಚಯ -. ತಾನ] 
ನಿಶ್ಚಯನಯದೃಸ್ಟಿ (ನಾ). [ಜೈನ] ದಾರ್ಶನಿಕರ ಎರಡು 
ದೃಷ್ಟಿ ಕೋನಗಳಲ್ಲಿ ಒಂದು ; ಜೀವಸ್ವರೂಪದ ಗುಣಗಳನ್ನು 
ವಿರರ್ಶಿಸುವ ದೃಷ್ಟಿ; ನ ಸುವರ್ಣವು ಒಂದು ಮೂಲದ್ರವ್ಯ: 
ಅದರ ಗುಣ, ಸ್ಪೆರೊಸಗಳನ್ನು, ವಿವರಿಸುವ ದೃಷ್ಟಿ ನಿಶ್ಚಯ 
ದೃಷ್ಟಿ. ಸುವರ್ಣದಿಂದ ನಿರ್ಮಿತವಾದ ಆಭರಣಗಳ ಗಣ್ಯ 
ಸ್ವರೂಪಗಳ ವಿವೇಚನೆಯೆ ವ್ಯವಹಾರದೃಷ್ಟಿ ಹೀಗೆಯೇ ಆತ್ಮ 
ತತ್ವದಲ್ಲಿ ಮೂಲದ್ರವ್ಯದ ವಿಚಾರ ಹೇಳುದು ನಿಶ್ಚಯನಯ 
ದೃಷ್ಟಿ. ಆತ್ಮ ಕರ್ಮಗಳ ಸಂಯೋಗದಿಂದ ಜೀವ ಸಯರ್ನಿಯಗಳ 
ವಿಷಯನನ್ನು ಹೇಳುವುದು ವ್ಯವಹಾರನಯ ದ್ಯ ಜೀವದ 
ಸ್ವರೂಪನನ್ನು ವಿವರಿಸುವಾಗ ಜೈನದಾರ್ಶನಿಕರು ಎರಡು Mn 
ಗಳನ್ನು ಇಟ್ಟು ಕೊಂಡಿದ್ದಾರೆ. ಬ ನಿಶ್ಚಯನಯದೃಷ್ಟಿ ್ಸಿ, ಇನ್ನೊಂದು 
ನ್ಯನಹಾರನಯ ದೃ ಷ್ಟಿ (ಚೈನು ೨೮೪), ' [ಸಂ] 
ನಿಶ್ಚ ಯಬುದ್ಧ (ಸಾ). ಬುದ್ಧಿ ವಂತ ; ಜ್ಞಾನಿ; ಪ್ರತಿಭಾವಂತ : 
ದಿನಿಜೇಜ್ಯಂ ನಿಲೆ ಜನ್ಮಲಗ್ನಗೃ ಹೊರ ಪ್ರಾಜ್ಞಂ . . . ತನೂಭನ 
ದೋೊಳ್‌ ನಿಶ್ಚಯಬುದ್ಧಂ (ಜಾತತಿ. ೧೮-೧೧). [ನಿಶ್ಚಯ + ಬುದ್ಧ] 
ನಿಶ್ಚಯಬುದ್ಧಿ (ನಾ). ದೃಢವಾದ ಬುದ್ಧಿ : ಇಂತಪ್ಪ ನಿಶ್ಚಯ 
ಬುದ್ಧಿ ಯೊಳಪಃ!ತಚಿಂತಾತುರ ತನ್ನ ತಾನೆ ಸಂತವಡಿಸಿ ನಾಲ್ಕೆ ಸೆಯ. 
ನೋಡುತ ಕಂಡನಂತಲ್ಲಿರ್ದ ದೇಗುಲವ (ಶ್ರೀಪಾಲ, ೬-೪೯) ; ನಿಶ್ಚಯ 
ಬುದ್ಧಿ ಯುಳ್ಳ ವನು ಎಂದಿಗೂ ಅಳಿಯುವವುದಿಲ್ಲ (ಶಕ್ತಿವಿ. ೧೦೩). 


[ನಿಶ್ಚಯ -/ ಬುದ್ಧಿ] 
ನಿಶ್ಚಯಶಕ್ತಿ (ನಾ). ನಿರ್ಧಾರಕ ಶಕ್ತಿ ನಿರ್ಣಯಿಸುವ 
ಸಾಮರ್ಥ : ಬೆಟ್ಟಿದ ಮೇಲೆ ಹೊಗೆಯನ್ನು ನೋಡಿ ಇಲ್ಲಿ ಬೆಂಕಿ 


ಭ್ರಂಟಿಂದು ತಿಳಿಯುವುದೇ ನಿಶ್ಚಯಶಕ್ತಿ (ಅನಂಶ. ೧೬-೬೫). 
[ನಿಶ್ಚಯ ಶಕ್ತಿ] 
ನಿಶ್ಚಯಿಸು, ನಿಶ್ಚಯ್ಸು, ನಿಶ್ಚೈಸು (ಕ್ರಿ). ೧. ತೀರ್ಮಾನಿಸು ; 

ನಿರ್ಧರಿಸು; i ಢವ ಅಿಪ್ರಾಯಕ್ಕೆ ಬರು; ಖಚಿತವಾದ 
ತೀರ್ಮಾನಕ್ಕೆ ಬರು: ತನ್ನಯ ತಂಡೆಯೆಂದುದನೆ ಕೊಟ್ಟು ವಿವಾಹ 
ಮನಿಂದೆ ಮಾಡುನೆಂ ಎಂದು ತ ಯಿಂಸಿ ಗಾಂಗೇಯಂ ದಾಶರಾಜನಲ್ಲಿಗೆ 
ನಂದು (ಪಂಪಭಾ. ೧-೭೨ ನ) ; ಈಗಳ್‌... ಪಿಂಗಳಕನಲ್ಲಿಗುಯ್ವೆ. 
ನೆಂಬುದನೆ ನಿಶ್ಚಯಿಸಿ ಸಂಜೀವಕಂಗಿಂತೆಂದಲ (ಸಂಚತಂ. ೫೪-೬); 
ಉಳಿದ ಚತುರ್ಪಿಧಾಹಾರಂ ಕೇವಲಿಗಿಲ್ಲೆ ದು ನಿಶ್ಚಯಿಸುವುದು 
(ಶಾಸ್ತ್ರಟೀ. ೯೭-೬); . ಧರಣಿಪನ ನಿಅಿಿಗೆಯಲ್ಲಿ ಕಂದನ ಮರಣವನು 
ನಿಶ್ಚಯಿಸಿ ಪ್ರಳಯದ ಹರನ ಕೋಪವ ಕೇಣಿಗೊಂಡನು ತನ್ನ ಚಿತ್ತ ದಲಿ 
(ಕುನ್ಯಾಡ್ರೋ. ೮-೧೪) ; ದೇವರೊಬ್ಬನಿದ್ದಾನೆಂದು ಬಲ್ಲವರು ನಿಶ್ಚಯಿಸಿ. 
ದ್ಹಾರೆ (ಮುಂಬಯಿ. ೪-೫೯). ೨. ಗೊತ್ತುಪಡಿಸು; ಖಚಿತ 
ಪಡಿಸು ; ಮಾಯಾವಿ ನುಡಿದ ನಸುಮಾತಿಗೆ ನಿಶ್ಚಯಿಸಿದ ಪಯಣವ 
ನುಷೆಯ ತಾತ್ಸರ್ಯದುಬ್ಬಿನಲಿ ಸಂತಸವಡೆದು ತತ್ಕುವರನ ಮೂರ್ತಿಯ 
ನಾಂತಳು ಚೆನ್ನ ಭಾಗದಲಿ (ನೋಹತ. ೩೧-೨೫); ಆ ದಾನಗಳನ್ನು 


ನಿಶ್ಚಯ 


ಇ ಕು. 


ಕೊಟ್ಟು ದೇತಕ್ಕೆ. - .ಸಿಶ್ಚಯಿಸಿದ್ದ ಪ್ರಯಾಣವು ಸುಗಮವಾಗಿ ನಡೆಯ. 
ಲೆಂದು (ಚೆಂಗಾಳ್ವೆ &. ನಂಬು; ನಚ್ಚು : ಮಹಾದಾನಿ 
ಕೂಡಲಸಂಗಮದೇವನ ಪೂಜಿಸಿ ಬದುಕುವೋ ಕಾಯವ ನಿಶ್ಚ ಯಿಸದೆ 
ನಿಶ್ಚಯನ್ಸಿ : ೧. ರಕ್ಕಸಮಣಿಯ ಕೋಣೆಯ 
ಗಂಗನ ಕಾಳೆಗದೊಳ್ಳ ನ್ನ ಸಾವಂ ನಿಶ್ಚಯ್ಸಿ (ಎಕ. 11, ೧೩೮೪-೪; ಸು. 
940). ನಿಶ್ಚೆೈಸು; ೧. ತಲೆಯಂ ಬಾಗಿ ನೆಲನಂ ಬರೆಯುತ್ತು ನಿರ್ದ 
ವೀರಭಟಿರುನುಂ ಕಂಡು ಮಗನ ಸಾನಂ ನಿಶ್ಚೆ ೈ[ಸಾ೫ಂ.ಸಿಶ್ಚ ಯಿಂ]ಸಿ ರಾಜ 
ಮಂದಿರಮಂ ಸೊಕ್ಕು (ಸಂಪಭಾ. ೧೧-೧೧೫ ವ); ಬಲ್ಬಿನಿಂ ಜೀವಿಯ 
ಪಾದಮೂಲನುನೆಯ್ಲಿಸಲುಂ ಸಾಲ್ವುವೆಂದು ನಿಶ್ಚೈೈಸಿ(ಕೂದಂಉ-೪೦೪) K 
ಭರದಿಂ ಸುಜ್ಜನೆ ಸುಯ್ಕೊ ಸೂಗುಜಾಸೆ ಕಣ್ಮಕ್ಕಾಲಿಗಳ್‌ ಬೀಟಕೆ ಮೆಯ್‌ 
ಮರನಟ್ಟಿ ಂತಿಕೆ ನೋ(ಡಿ)ಡೆ ಪೇಟ ನರಡಿದಾಯ್ತೆ ಂದಂದಂ ನಿಶ್ಚೈಸಿ 
(ಛಲೋಕೋಸ. ಧೌನ್ಯಾದಿ ಸುಜನವ್ರಾತ ಸಿಶ್ಚೈಸಿದರು 
ಮನದಲಿ ಧರ್ಮನಿರ್ಣಯವ (ಕುನ್ಯಾಆ. ೨೨-೩೯). ೨. ಪುಂಡರೀಕಿಣಿಗೆ 
ಸಯಣಂಜೋಗಲ್‌ ನಿಶ್ಚೈೈಸಿದಂ ಧರಣೀಶ್ವರಂ (ಅದಿಪು. ೪-೯೦) ; ಮಣು 
ದಿವಸಂ ಪಯಣಮೆಂಬುದನಲ್ಲಿಯೆ. ನಿಶ್ಚೈಸಿ ನಿಜರಾಜಭವನಕ್ಕೆ ಬಿಜಯಂ 
ಗೆಯ (ಕಾಡಂಉ. ೪೯೯), ೪. ನಿರ್ಧಾರಗೊಳ್ಳು : ಜ್ಞಾತೃ ಜ್ಞಾನ 
ಜ್ಞೇಯ ಸಂಪುಟಿವಾಗಿ ಅಜಿವು. ನಿಶ್ಚೈ ಫಸ [ಪುಕಾಂ. ನಿರ್ಣಯ, 
ನಿರ್ಣಯಿಸಿ] ನಿಷ್ಟ ತ್ತಿಯಾಗಿ ಕುಜುಹುಗೆಟ್ಟ್ಲ ಲಿಂಗಳ್ಕೈ ಆ ಆಜುವೆ 
[ನಿಶ್ಚಯ ಇಸು] 


೧೪೧). 


(ಒಸನ ೧೬೨). 


೯-೨೦೭) ; 


ಅರ್ಪಿತ (ಚನ್ನನ. ಕ. ೬೪೧-೧೪೩೯). 

ನಿಶ್ಚಯ "ಶ್ಚ ಯಿಸು' ನೋ. 
ನ್ನ ರತೆ (ನಾ). ತೆ; ನಿಶ್ಚಃ ಲತೆ: ಹರಸಿದರು ಲೇಸಾಗಲೋ ನಿಶ್ವ 
ರತೆಯಲಿ (ತೊರರಾ. ೫-೮-೭೨). 

[ಸಂ. ನಿಶ್ಚರತಾ] 

ನಿಶ್ಚಲ, ನಿಶ್ಚಳ (ಗು). ೧. ಚಲಿಸದೆ ಇರುವ ; 
ಸ ಕವಾದ. "ನಿಶ್ಚಲಪ್ರದೀಪ' ಸರಾ. 
ನಡು 4 ಸ್ಥಿರವಾದುದು: 
ಇಶ್ಟಲನಾಯಲ್ತಿ (ಕುವ್ಯಾಭೀ. 


ದೃಢವಾದ; 
(ನಾ). ೨. ಪೆಲನೆಯಿಲ್ಲ 
ಮುತ್ತಿಗೆಯ ಜಂಬುಕ ಖಗಾಳಿಯ ಚಿತ್ತ 
ನೀವು ಭಕ್ತದೇಹಿಕನೆಂಬುದು 
ಎನಗೆ ನಿಶ್ಚಲವಾಗಿ 'ಕಾಣಬಂದಿತ್ತು (ಅಖಂಡೇ. ೧೪೯-೧೪೭) ; ಭೀಷ್ಮನ 
ನಿಶ್ಚಲವಾದ ಮನಸ್ಸನ್ನು ತಿರುಗಿಸುವುದಕ್ಕಾಗುವುದಿಲ್ಲನೆಂದು ಅಂಬಿಗೆ 
ಹೇಳಿ ಪರಶುರಾಮರು ತಪಸ್ಸಿಗೆ ಹೊರಟುಹೋದರು (ನೀತಿಚೆಂ. x1೪, 
ೃ ಧಿವಿಪತಿ ಮುಂಕುಗಣ್ಣಿ ೦ದಿಟ್ಟ ಸಿರ್ದನು ಶವಾಕ್ತಿಯೋಲ್‌ ನಿರ್ಜೀವ 
ಪೆನೆ. ಸತ ಲಂ (ಶ್ರೀರಾಮಾ. ೧೦೧-೩೪). ೩. ಅಲುಗಾಡದುದು ; 
ಕದಲದುದು | ಕ "ಗರಿ; ಪರ್ವತ. ೪. ಭೂಮಿ. ೫. ಅಲುಗಾಡದೆ 
ಇರುವ ವ್ಯಕ್ತಿ; ಚಂಜಿಲತೆಯಿಲ್ಲದ ವ್ಯಕ್ತಿ: ಅಲಘುಭುಜನಾಗಿಯಂಂ 


೫-೨೯) ; 


೨೭); ಪೃ 


ನಿಶ್ಚ ಲನಾಗಿಯುವುಖಿಳಭೂಭೃ ದುತ್ತುಂಗತೆಯೊಳ್‌ ನೆಲಸಿಯುಮೆಯ್ದ ದು 3 


ನಿನ್ನಾ ವಿಲಸಿತಮಂ ಮೇರು ಕಠಿನಭೋಗಾಧಾರಂ (ಕವಿಂ. ೩-೪೩); 
ನೆಲವನ್ನೇ ದಿಟ್ಟ ಸುತ್ತ ನಿಶ್ಚಲಳಾಗಿ. ಕುಳಿತಿದ್ದಳು. (ಪುನರು. ೧೩೭). ೬. 
ಚಂಚಲತೆಯಿಲ್ಲದವನು ; ಮನೋನಿಗ್ರಹಿ ; ತಪಸ್ವಿ; ಸಂಯಮಿ: 
ಚಲದಿಂದಂ ನಗರಾ: 'ಜಪುತ್ರಿ ಹೃ ದೆಯಾಬ್ದ್ಯಾ ಮಾಸದೋೊಳ್‌ ನೆ ನಿಶ್ಚ ಲನಂ 
ನಿರ್ಮಳನಂ . . . ನಿಲಿಸುತ್ತೆ (ಗಿರಕ, ೯-೧೧) ; ಓಗಮ ವಿಶಾಲನುತ 
ನಿಶ್ಚಲ ನಿಜಾತ್ಮ . . ಶೂಲಧರ ಶ್ರೀಮಲ್ಲಿಕಾರ್ಜುನ ಸಲಹು 
ನೂಜಗನೆ (ಅಮೃತ. ೧-೫೪); “ಇಳಾಚಲ, ಸಂಯವಿಂ ನಿಶ್ಚ ಲಾಂಕಿತಂ” 
(ನಾನಾರ. ೪೭). ನಿಶ್ಚಳ: ೫. ಬಿಳಿಯ ಮುಗಿಲ್ಲಳ ಪಟಳಾನಳಿ 
ಯೊಳ್‌' ದಿಕ್ಬಾಳರುಂ ಸುರೇಂದ್ರರುಮೇಂ ನಿಶ್ಚಳರಾಗಿರ್ದಕೆನಲ್ಮಾ ಕಳ 
ಧೌತವಿಶಾಳಮಪ್ಪ ಚೌಪಳಿಗೆಗಳೊಳ್‌ ಬಂದಿರ್ಪುದುಂ (ನೇಮಿಘು. ೯-೭೯). 


೬. ನಿಶ್ವಳರುಂ ಪ್ರಣೂತಬಲರುಂ ತಾಮಾಗಿ ಲೋಕಾಗ್ರಡೊಳ್‌' 


೪೭೩೯ 


0 


40 


45 


ಶಿಶ್ಚಲೆ 


ತೊಳಗುತ್ತಿರ್ಪ ವಿಶುದ್ಧ ಸಿದ್ಧ ರೆನುಗೀಗಾತ್ಮೋದಯ ಪ್ರಾಪ್ತಿ ಯಂ(ಜೀವಸಂ. 
ನಿಶ್ಚಳ[ಪಾತಾಂ, ಲ] ನಿರಾಕುಳ , . . ರುದ್ರನಿರುತಿರ್ಪನು 
'ನಿನೋದದಲಿ (ಪ್ರಭುಲೀ. ೨-೯). [ಸಂ] 
ನಿಶ್ಚಲತೆ, ನಿಶ್ವ ಷೆ (ನಾ). ಅಚಲವಾಗಿರುನಿಕೆ ; ದೃಢತೆ ; ಸ್ಥಿರ 
ನಾಗಿರುವಿಕೆ : ಇದೇಂ ಕಳಕಳಮೆನ್ನ ಭಕ್ತ ನಿನನೀತನೊಳಾಂಸ ವಿನೋದ 
ಮಂಂಟು ನಿಶ್ಚ ಲ[ಪಾಖಾಂ.೪] ತೆಯೊಳಿರ್ಪುದೆಂದವರ್ಗೆ ನೇಮಿಸಿದಂ ಕರು 
ಣಾಬ್ದಿ ಶಂಕರಂ (ಶಬಶಂ.೪-೪೬) ; ಅಚಣ್ಯರೂಪದಿ ಮುಚ್ಚಿ ಮಹಿಮೆಯ 
ನಿಶ್ಚಲತೆಯಿಂದಿರುನೆಯಾದರು ನೆಚ್ಚಲಾರೆನು ಕೃಷ್ಣ ನಿನ್ನನು (ನೀಸಾರಾ. 
ನಿಶ್ಚ ಳತೆ : ದಗಿಭಕುಂಭನಿಡೆಂದು ಧರಿತ್ರಿ ಬಂದು ಫಿಶ್ಚಳತೆ 
ಯಿನಿರ್ಪಳಲ್ಲೆ ಭುಜಮಂಡಳದೊಳ್‌ ನಸುಧಾಧಿನಾಥನಾ (ಚಂದ್ರಪು. 
೨-೨೧). [ಸಂ.' ನಿಶ್ಚೆ ಲತಾ] 
ನಿಶ್ನಲತ್ಸ(ನಾ). = ನಿಶ್ಚಲತೆ : ಸಿಶ್ಚೆ ಲತ್ವವು ಚಲನೆಯ ಒಂದು ಸಂದರ್ಭ 
ಅಥವಾ ಉದಾಹರಣೆ ಮಾತ್ರ (ಭಾತವಿ, ೨೭). ' [ಸಂ.] 
ನಿಶ್ಚಲನೆ (ನಾ). - ನಿಶ್ಚಲತೆ: ನೀವು ನಿಕಳತೆಯಿಂದ ಭ್ರ ಮಿಸಲಿನಿ 
ತಾಯತ್ತಿ ನಿಶ್ಚಲನೆಯಿಡಿ ಮನದೊಳೀಗ (ನಷನೋ. ೮-೫೦). 
[ಸಂ. ನಿಶ್ಚಲನಾ] 
ನಿಶ್ಚ ಲಪ್ರದೀಪ (ನಾ). ಚಲನೆಯಿಲ್ಲದ ಜ್ಯೋತಿ ; ಅಲುಗಾಡದ 
ದೀಪ: ಆ ಭುನನತ್ರಯನಿಜಯಿಯುಪ್ಪ ರೂಪಾತಿಶಯದೊಡನಮಳ್ಳಳೆ 
ದಂತೆ ಬಳಿದ ನಿಸರ್ಗ ಶೌಚಾದಿ ಗುಣಂಗಳಿಂ ಬಿಣ್ಣುಂಡಿಕ್ಕಿದ ಭೈತ್ರ 
ಮಂಮಂ ನಿಶ್ಚಲಪ್ರದೀಪಪವಿತ್ರ ಪ್ರದೀಪಮಂಮುಂ ಪೋಲ್ತು (ಶಾಂತಿಘಿ. 
೧೦-೯೨ ನೆ). [ನಿಶ್ಚಲ*-ಪ್ರದೇಸ] 
ನಿಶ್ಚಲಾಂಗ್ಯ, ನಿಶ್ಚಳಾಂಗ (ನಾ). ೧. ಮಿಸುಕಾಡದ ದೇಹ; 
ಅಚಲವಾದ ಶರೀರ : ಅಕೆಮುಗುಳ್ಳಕ್ಷಿಗಳ್‌ ಮಿಡುಕುಗುಂದದ 
ಚೆಂದುಟಿ ನಿಶ್ಚಲಾಂ[ಪಾತಾಂ-ಳಾಂ]ಗಮುಂರ್ವರೆಯೊಳೆ ತಳ್ತೆ ಕಾಲ್ದುದಿ 
೬ ಒಪ್ಪೆ ಪೊಸವೇಷದ ತಾಪಸನೊಪ್ಪಿ ತೋಟಿದಂ (ಶಬಶಂ. ೨-೭೯). 
೨. ಚಲಿಸಜಿಯಿರುವ ಅವಯವಗಳನ್ನು ಹೊಂದಿರುವವನು. 
ಓ ನಿಶ್ಚಳಇಂಗೆ : ೧. ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. [ನಿಶ್ಚಲ-- ಅಂಗ] 
ನಿಶ್ಚಲಿತ, ನಿಶ್ಚಳಿತ (ಗು). ಚಲಿಸಜಿಯಿರುವ ; ಅಚಲವಾದ; ಸ್ಥಿರ 
ವಾದ; ದೃಢವಾದ : ಪೊಡನಿಯೊಳು ಮುನ್ನಿಂದು ಕಾಣಲ್ವಡೆದುದೀ 
ವೈಜಾಂಬಿಕೆಯ ನಿಶ್ಚಲಿತ ಶಿವಭಕ್ತಿ (ಬಸಪು, ೫೨-೨೩). ನಿಶ್ಚಳಿತ : 
ಮಳವಿಳಯ ನರೆನಿಸಿದ ಕೇವಳಿಗಳ . - ನಿಶ್ಚಳಿತ ಶ್ರುತಕೇವಳಿಗಳ 
'ಚಳನಂ ನಮಗಚಳಸುಖಮನೀಗನವರತಂ (ಚಂದ್ರಪು, ೧-೧೩) ; ಪಶ್ಚಿಮ 
ನಿಶ್ಚಳಿತಥೈರ್ಯಮೇರುನಿಶ್ಚಿ ನ್ನುತ 


ವಿಜ ನೈ ಪತಿಗಳನೆಜಗಿಸಿದಂ 
ಕೀ sr py ಚರಣಾಂಬುಜದೊಳ್‌ ' (ಪಾರ್ಶ್ವಪು. ೧೧-೧೦೯) ; ಇಭ 
ಯೂಥಂ ಪತ್ತು ಸಶ್ಚೆ ೪ಿತಕರ್ಣಂ ಶ್ರ: ಹಸ್ತಂ ರದಪ್ರ ಪ್ರಭೆ ಚೆಲ್ವಾಃ ಗೆ 
ಮುದಾಂಬು ಸೂಸೆ ಸನ: MeN ಕ್ರೀಡಾನುಜೊತ್ಸಾಣದಿಂ (ಜೀ. ೬-೭೦). 
[ಸಂ] 
ನಿಶ್ಚಲಿತಚಿತ್ತೆ (ನಾ). ದೃಢವಾದ ಮನಸ್ಸುಳ್ಳವಳು; ಸ್ಥಿರ 
ವಾದ ಮನಸ್ಸುಳ್ಳ ನಳು : ಸಕಳಕಳೆಗಳನೊಚ್ಚ ತಂಗೊಂಡು ನಿಶ್ಚ ಲಿತ 
ಚಿತ್ತೆಯು ಚ್ಚ ಸನಮ ನೇಜಿ ನಿಲಾಸಿನಿಯರ್‌' ಕೆಲಬಲದೊಳ್‌ ನೆಲನುಗ್ಗ 
ಡಿಸೆ ಪುರಾಭಿಮುಖಿಯಾಗಿ ಬರುತ್ತು ಮಿರೆ (ಗಿರಿಕ. ೪-೩೩ ನ). 
[ಸಂ. ನಿಶ್ಚಲಿತಚಿತ್ತಾ] 
ನಿಶ್ಚಲೆ (ನಾ). ಚಂಚಲೆಯಲ್ಲದವಳು ; ಸ್ಥಿರವಾಗಿರುವವಳು ಸ 
ಭಾಸುರತೇಜಂ ಕಂಚುಕಿಯಂತಿರೆ. ನಿಶ್ಚಲೆ ಮಾಡಿತಾ ನೃ ಪಶ್ರ್ರೀನಧುನಂ 
[ಸಂ. ನಿಶ್ಚಲಾ] 


೨-೨); 


೮೬-೧).. 


(ಚಂದ್ರಪು. ೩-೨೩), 


ನಿಶ್ಚಳ 
ನಿಶ್ಚಳ "ನಿಶ್ಚಲ' ನೋ. 
ನಿಶ್ಚಳಚಿತ್ತ (ನಾ). ೧. ದೃಢವಾದ ಮನಸ್ಸು ದೃಢವಾದ 
ಮನಸ್ಸುಳ್ಳ ವ್ಯಕ್ತಿ ಆದಿದೇನರ ಕುಂತಳಂಗಳುಂ ಬೆಳೆದು ಜಿಡೆ 


ಗಳಾಗೆ ನಿಶ್ಚ ಳಚಿತ್ತ ನಿರ್ಪನ್ನೆಗಂ (ಚಾವುಂಪು, ೩೮). 
[ಳಿ (ಆ = ನಿಶ್ಚಲ) + ಚಿತ್ತ] 

ನಿಶ್ಚಳತನು (ನಾ). ಇ ನಿಶ್ಚಲಾಂಗ ೨: ಲಲಿತಮುಂಖಸರಸಿಜಂ ನಿಶ್ವಳ 
ಪಕ್ಷ್ಮಂ ಸ್ತಿಮಿತತಾರಕಂ ಭುಜ ಕಣ್ಗಳೊಳೆ ತವೆ ನೀರ್ವನೊಲ್ನಿ ಶ್ಚ ಇತನು 
ನಡೆನೋಡೆ ಭರತರಾಜಂ ಸೋಲ ಂ(ಅದಿಪು, ೧೪-೧೦೫). 

[ನಿಶ್ಚಳ(-- ನಿಶ್ಚಲ) 4 ತನು] 

ನಿಶ್ಚ ಳತೆ "ನಿಶ್ಚ ಲತೆ' ನೋ. 

ನಿಶೆ. ಶೈ ಳಪಕ್ಷ್ನ NE ೧. ಅಲ್ಲುಗಾಡದ ಕಣ್ಣೆವೆ ; ಚಲನೆಯಿಲ್ಲದ 
ರೆಪ್ಸೆ. ೨. ಅಲುಗಾಡದ ಕಣ್ಣೆ ನೆಯುಳ್ಳೆ ವ್ಯಕ್ತಿ: ಲಲಿತ 
his ನಿಶ್ಚ ಶ್ಚಳಪಕ್ಷ್ಮಂ ಸ್ರಮಿಳೆತಾರಕಂ ಕಣ್ಣಳೊಳೆ 
ತನೆ ಪೀರ್ನವೊಲ್ಲಿ ಶ್ಚ ಳತನು ನಡೆನೋಡೆ ಭರತರಾಜಂ ಸೋಲ್ತಂ (ಅದಿಪು. 
೧೪-೧೦೫). ಕ್ಮ (= ನಿಶ್ಚಲ) 4- ಪಕ್ಷ] 

ನಿಶ್ಚಳಲಕ್ಷ್ಮಿ (ನಾ). ನೆಲೆಯಾಗಿ ನಿಂತ ಲಕ್ಷ್ಮಿ: ಮೈಲ[ಮಯಾ] 
ಕಮಾಂಬಿಕಾಸುತ ತದಮಾತ್ಯ [ಬೇ]ತ [ಹೃ]ದಯೇಶ್ವರಿ _ ನಿಶ್ಚಳಲಸ್ಷಿ ೬ 
ಭಾವಿಸಲು (ಕಇಆ. ೮೧-೧೫-೫೫ ; 1117). 

[ನಿಶ್ಚಳ (ನಿಶ್ಚಲ) ಲಕ್ಷ್ಮ] 

ನಿಶ್ಚಳಾಂಗ "ನಿಶ್ಚಲಾಂಗ' ನೋ. 

ನಿಶ್ಚಳಿತ "ನಿಶ್ಚಲಿತ' ನೋ. 

ನಿಶಿ ೦ತ (ಹು ೧. ಚಿಂತೆಯಿಲ್ಲದ ; ಸ್ವಸ್ಥ ಮನಸ್ಸಿ ನ; ಶಾಂತ 
ನುನದ; ನಿರ್ವಿಕಾರದ : ಅತ್ಮ ಲಿಂಗ ಪರವ ಜಂಗಮ 
ತನುಮಧ್ಯೆ ಪ್ರಸಾದವಾಯಿತ್ತು . . , ಕೂಡಲಸಂಗನ ಶರಣರ ಸಂಗದಿಂದ 
ನಿಶ್ಚಿಂತನಿವಾಸವಾಯಿಂತ್ತು (ಬಸನ. ೮೩೭) ; ಇಂತು ವರ್ತಿಸುತಿರ್ಪು 
ದಿದು ಸಿಶ್ಚಿ ಂತಗುರುಭಕ್ತಿ ಪ್ರಯುಕ್ತ ಯೆದಂತುಮಲ್ಲದುದರನಿಖಿತ್ತ. ಕ್ಕೆ 
ಭಾಷೆಯಂ ನೀಗಿ (ಒಸಪು. ೩೯-೧೭). (ನಾ). ೨. ಆತಂಕದಿಂದ 
ಮುಕ್ತವಾದುದು; ಚಿಂತೆಯಿಂದ ದೂರವಾದುದು ; ನಿರಾತಂಕ 
ವಾದುದು : ಕಾಯದಲ್ಲಿ ಕಾಯ ಸನೆದು ನಿಶ್ಚಿಂತವಾದ ಬಳಿಕ ಹಸಿವು 
ತೃಷೆಗಳೆಂಬವು ಅಳಿದು ಹೋದವು ಕೇಳಾ (ಅನಚಂ. ೨೪೫-೧೧೧೭), 
ನಿಶ್ಚಿಂತ ನಿರಾಳದಲ್ಲಿ ಆಡುವ ಮಹಾದೇವನ ಕರ್ತೃವೆಂದಅಕಿದ ಕಾರಣದಿಂದ 
ತತ್ವನೆಂಬುದನಳಸಿದು. ಮನನ ನಿಶ್ಚಿಂತನ ಮಾಡಿ , . , ಮುಂದೆ 
ನೋಡಿದಡೆ ಜ್ಯೋತಿಯ ಬೆಳಗ ಕಾಣಬಹುಡೆಂದರು (0ಂಗನ, ೬೫-೫೬೨) 
11 ಶಾಂತಮನಸ್ಸಿನವನು ; ಸ್ವಸ್ಯಚಿತ್ರ : ನಿರಂತ ನಿಶ್ಚಿಂತ ನಿರಜ 
ನಿರ್ಜರ . . . ನಿಜ ನಿರ್ಮಾಯ ಚಿತ್ತೆ $ಸಂ (ಬಸಪು, ೬೧-೪೩); ನಿರವದ್ಭು 
ನಿಸ್ಸಂಗ ನಿಶ್ಚಿಂತ ನಿಖಿಲೇಶ ಇರದೆ ನೀ ಸಲಹೆಂದನು (ಪುರಂದ. ಧಾ. 
೩೯೮-೬) ; ಶಂಕರಸ್ರಸನ್ನನಾಕ್ಯನಂ ನೆನೆದು ನಿಶ್ಚಿತ ನಿಶ್ಚಿ ಂತರಾಗುತೆ 
ಸಂತಸಂಬಡೆದಿರ್ದ ರಾಜದಂಪತಿಗಳ್‌ (ಹಮ್ಮಾರ.೨-೧೬ನು; ಹೋರಿಗೆ ಹೊನ್ನ 
ಬಿಟ್ಟಿ ನೆಂದು ನುಡಿವುತಿರ್ಸೆನಲ್ಲದೆ ಒಳಗೆ ಬಿಟ್ಟು ನಿಶ್ಚಿಂತನಲ್ಲವಯ್ಯ ನಾನು 

ತಮ್ಮಾ ಇನ್ನು ಮೇಲೆ ನೀನು ನಿಶ್ಚಿಂತನಾಗಿರು 
(ನುಂಂಒಯಿ, ೪-೭೮). ೪, ಶಾಂತಿ ; ನಿರಾಳ; ನಿಶ್ಚಿಂತೆ : ಕಾರುಣ್ಯ 
ಸಾಗರನೆ ನಿಶ್ಚಿಂತದಿಂದಾರೋಗಣಂಗೆಯ್ದೆ ನು್ಮ್ಮನಂ. ಪೊರೆ. : (ಒಸಪು, 
೨೪-೩೪); ಸಂದೆಗಂಗಳ ನರಿಸಿ ತಿಳಿನೆನಿತು ಸರಿದರೂ ಅರಕೆಗೊಳದರಿನಿ 
ನೊಳು ಸಿಶ್ಚಿ ಂತವಾಗೆ (ನುಲೆಜೇ. [ಸಂ.) 

ನಿಶ್ಚಿಂತಂ (ಅ). ೧. ನಿರಾತಂಕವಾಗಿ : ನಿರಾಳವಾಗಿ ; ನಿಶ್ಚಿಂತೆ 
ಯಾಗಿ : ನಯನುಂ ಪಿಡಿದರಸಂಗಳಾಳೋಚನಳಾಲದೊರ್ಳಿ ಮಂತ್ರಶಾಲೆ 


(ಆಖಂಡೇ. ೯೫-೧೨); 


೪೭೪೦ 


25 


30 


33 


40 


45 


ನಿಶ್ಚಿತ 


ಇ 


ಯೊಳ್‌ ಮಂತ್ರಿಗಳುಂ ತಾನುಂ ನಿಶ್ಚಿ ತನಿರ್ದಾಳೋಚಿಸುವರ್‌(ಸಂಚತೇ. 
೨೦೪-೧೪); ಇಂತೋರೊರ್ನರನೊರ್ನರ್‌ ಸಂತೈ ಸುತ್ತುಂ ನೃ ಪೇಂದ್ರ 
ತನುಜಾತರ್‌ ನಿಶ್ಚಿ ತಂ ಪೊಕ್ಳ! ರ್‌ ಪಸಿದ `ಕೃ ಶಾ ಬಾ ಸ 
ಮಾರಿಯ ಮುನೆಯಂ (ಯಶೋಚ, ೧-೫೩). ಅನುಮಾನವಿಲ್ಲದೆ; 
ನಿರ್ಧಾರವಾಗಿ ; ಖಂಡಿತವಾಗಿ: ಇಂತು ಸ ಗೌರವ 
ದೋಷದ ಮಾಟಕ್ಕಿ ಸಿಶ್ಚಿಂತನಾ ಕೆಜದನಂ ಕಳೆಗಾ ಕೃತಿಯತ್ತ ಣಿಂ 
(ಕನಾ. ೧-೧೨೯). [<ನಿಶ್ತಿ 03] 

ನಿಶ್ಚಿಂತೆ (ನಾ). ಚಿಂತೆ ಇಲ್ಲದಿರುವಿಕೆ ; ನಿರಾಶಂಕವಾಗಿರುವಿಕೆ; 
ಸ್ವಸ್ಥ ವಾಗಿರುವ: ಸುತನೊಳಜಿತಂಜಯಂ ವಿಸ್ತ ತನುಂ ಭೂಭರ 
ಮನೆಯ್ಸೆ ಯೋಜಿಸಿ ಶ್ಚಿ ಶ್ಚಿಂತತೆಯನೊಳಕೆಯ್ದ ೦ 

[ಸೆಂ. ನಿಶ್ಚಿಂತತಾ] 

ನಿಶ್ಚಿಂತವಾಸಿ (ನಾ). ಚಿಂತೆಯಿಲ್ಲದಿರುವವನು ; ಶಾಂತಮನಸ್ಸಿ ನ 
ವನು : ದಾಸೋಹದಲ್ಲಿ ತನ್ನ ಮಲಿಕೆದು ನಿಶ್ಚಿಂತನಾಸಿ [ಸಾರಾಂ. ನಿವಾಸಿ] 
ಯಾಗೈದಾನೆ (ಅನಚಂ. ೧೬೯-೩೬೨ ; ನಚಸಂ. ೫೯೩-೫೫ ನೋ). 

[ಸಂ. ನಿಶ್ಚಿಂತವಾಸಿನ್‌] 

ನಿಶ್ಚಿಂತೆ (ನಾ). ಚಿಂತೆಯಿಲ್ಲದಿರುನಿಕೆ ; ನಿರಾತಂಕವಾಗಿರುನಿಕೆ ; 
ನೆಮ್ಮದಿ : ಅನಂದೆ ಸಂದೆನು ನೃ ತ್ಯುನಿನ ವಶಕೆಂದು ನಿಶ್ಚಿಂತೆಯಲಿ 
ನೃ ಪನಿವಹ ಮತ್ತ ರಾದರು ಮೈ; ಮಖಟಿಕಿದು ಹುರ್ವೈತ್ತತನದಲಿ (ಸಿಭಾಗ. 
೧೦-೫೪-೨೬); ಮುತ್ತಿ ದರ denon ಸುತ್ತಿ, ನಿರ್ಜನತೆ ನಿಶ್ಚಿಂತೆ 
ನಿರ್ಮಲತೆಗಳ ತಪಸ್ವಿನಿ, ರಾಣಿ, ಅರಮನೆಗೆ ಇರುಳೊಳೊರ್ನಳೆ ಬಂದುದ 
ಕೃಃ ಕ್ಯ ಜಂ ತಾಳ್ಗು (ಚಿತ್ರಾಂಗ. ೮೪-೨೩೧೮) ; ನಿತ್ಯದರಿದ್ರ ನಿಗೆ ನಿಶ್ಚಿ ತೆ 
(ಗಾದೆ) ; ಅವೆರು ಮಾಡಬೇಕಾದುದನ್ನೆ ಲ್ಲಾ ಮಾಡಿ ನಿಶ್ಚಿ, ಂತೆಯಿಂದಿದ್ದಾ ಕೆ 
(ರೂಢಿ). [ಸಂ. ನಿಶ್ಚಿ ತಾ) 

ನಿಶ್ಚಿತ (ಗು). ೧. ಗೊತ್ತಾದ ; ನಿರ್ಧಾರವಾದ ; ನಿರ್ಣಯಿಸಿದ ; 
ಸಿ ಯಿಸಿದ : ಅತಿಶಯಮಾಗಿರೆ ಗುಣಸಂತತಿಯಂ ದೋಷನು। 
ಸೆ ಸಿವೋಲ್ಪೆ ಯದು ನಿಶ್ಚಿ ತ ಶಬ್ಬಾ ಸರ್ಥಂ ವ್ಯಾಜಸ್ತು ತಿಯೆಂಬುದುಂ 
(ಕವಿಉಾ, ೩-೧೬೦); ಸಶಿ ತಂತ್ರ ಚಮೂಪತಿ ಪಶ್ಚಿ ಮದಿಜೌ ಹೋಟ್ಸ 
ನೃಪತಿಗಳನೆಜಿಗಿಸಿದಂ . , . ಚ ಚರಣಾಂಬುಜಜೊಳ್‌ (ಪಾರ್ಶ್ವ ಪು. 
೧೧-೧೦೯). (ನಾ). ೨. ನಿರ್ಧರಿಸಿದುದು; ನಿರ್ಣಯಿಸಿದುದು: 
“ನಿಶ್ಚಿತಂ, ಸಿಯೆತಂ-ಈ ೨ ನಿಶ್ಚ ಯಿಸಲ್ಬಟ್ಟು ದು? (ಹೆಲುಯು,೧೧೮-೨೫). 
೩: ಖಂಡಿತವಾದುದು; ದಿಟ; ನಿಜ; ಸತ್ಯ: ಸಿಶ್ಚಿತಮಿದೆನಗೆ 
ಸಕಲನಚಶ್ಚ ತುರಜನೋಸದೇಶದಿಂ ಪಿಶುನನಚೋವೃಶ್ಚಿ ಶಿಕನಿಸ ಸರಮುಖಿಳ 
ನಿಪಶ್ಚಿನ್ನು. ಮಂತ್ರ ತ್ರ ಮೆಂಬುದಿನ್ನುಂ ಮುನ್ನುಂ (ಲೀಲಾನ ೧-೧೪) ; 
ಈ ಹಂದ ಮಂದಿನ ಪರಿನಿತಿಗಳಲ್ಲಿ ಹಿಂದಿನದು ಸಿಶ್ಚಿ ತ ಮುಂದಿನದು 
ಅನಿಶ್ಚಿತ (ಸಾಹಿಸ. ೧೫೨), ೪, [ಅಡ್ವೆ 33) ಮೋಕ್ಷಕ್ಕೆ ಸಾಧನ 
ವಾಡ ಆರು ಬಗೆಯ ಸಮಾಧಿಗಳಲ್ಲಿ” ಎರಡನೆಯದು ; ಜೀವ 
ಭ್ರಾಂತಿಯನ್ನು ತೊಡೆದುಹಾಕುವ : ತ ; ಔಓಆರು ಬಗೆಯ 
ಸಮಾಧಿಗಳು ಕ್ಸಿ ರೀತಿ ಉಕ್ತ ನಾಗಿನೆ, ೧. ವ್ಯಷ್ಟಿ ಸಮಾಧಿ: 
ಮಿಥ್ಯೆಯನ್ನು ದೂರೀಕರಿಸಿ ಸತ್ಯವನ್ನು ತೋರಿಸುವುದು. ೨. 
ನಿಶ್ಚಿತಸಮಾಧಿ ಇ ಆತ್ಮನಲ್ಲಿ ಜೀವಭ್ರಾಂತಿಯನ್ನು ಬಿಡಿಸುವುದು 
೩. ವಿಲಕ್ಷಣಸಮಾಧಿ ಎ. ಸ: ಕ್ತಿಚ್ಛೆ ನ್ಯ ದರ್ಶನವನ್ನು ಮಾಡಿಸು 
ವುದು. ೪. ನಿರ್ವಿಷಯಸಮಾದಿ... ಅಂತಃಸುಖ ಖಾನುಭವನನ್ನು 
ಹೊಂದುವುದು. ೫. ಸಮಸ್ಟಿಸಮಾಧಿ - ಭೇದಭಾವನೆಗಳೆಲ್ಲ 
ವನ್ನೂ ಬಿಟ್ಟು ಸಾಮರೂಸವಿಕಾರಗಳನ್ನು ಹರಿದು ಏಕತೆ 
ಯನ್ನು ನೆಲೆಗೊಳಿಸುವುದು. ೬. ಪೂರ್ಣಸಮಾಧಿ- ನಿರ್ವಿ 

ಕಲ್ಪ ಕ ಸಮಾಧಿ, ಬ್ರಹ್ಮಾನಂದಾನುಭವದಿಂದ ಶರೀರಮೋಹ 


(ಚಂದ್ರಪು. ೭-೩). 


ನಿಶ್ಚಿ ತನಾನು 


ವನ್ನು ಬಿಡುವುದು : ವೇದದಧಿಸರಣಿಗಳಲಾರು ಸಮಾಧಿಯುಂಟು ., . 
ಮೊದಲು ವೃಷ್ಟಿ ಸಮಾಧಿಯೆರಡನೆಯದಕೆ ನಿಶ್ಚಿತನೆಸರು 
೧೩-೨೮). [ಸಂ] 

ನಿಶ್ಚಿತನಾಮ (ನಾ). ರೂಢಿಯಲ್ಲಿ ಸ್ಥಿರವಾಗಿ ನಿಂತ ಹೆಸರು; 
ರೂಢನಾಮ : ಕ್ರಿತಿಯೊಳೆ ರೂಢಾನ್ವರ್ಥಾಂಕಿತಮೆಂದಾ ನಾಮಮಲಂಗೆ 
ಮೂದೆಜನಸಮಾಸತೆಯೊಳ್‌ ನೆಲಸಿರ್ಪುದು ನಿಶ್ಚಿತನಾಮಂ ಪಂಚವರ್ಣ 
ಕೃತಸರಿನಾಣಂ (ಶನುಡ. ೭೬). [ನಿಶ್ಚಿತ 4 ನಾಮ] 

ನಿಶ್ಚಿತಮನ (ನಾ). ೧. ದೃಢವಾದ ಮನಸ್ಸು. ೨. ದೃಢವಾದ 
ಮನಸ್ಸುಳ್ಳವನು : ನಿಶ್ಚಿತಮನರಲ್ಲದರಂ ದುಶ್ಚರಿತರನೆಯ್ದೆ ಪಡೆದ 
ದೋಷಕಂ ಪ್ರಾಯಶ್ಚಿತ್ತಮೆಂದು . . . ದುರ್ಗನಂ ಬಿದಿ ಪಡೆದಂ 
(ಪಂಚತಂ. ೧೧-೯). [ನಿಶ್ಚಿತ ಮನ] 

ನಿಶ್ಚಿತಾರ್ಥ (ನಾ). ೧. ನಿರ್ಧಾರವಾದ ವಿಷಯ ; ನಿರ್ಣಯಿಸಿದ 
ವಿಷಯ. ೨. ಮದುವೆಯ ಮುನ್ನ ನಡಸುವ ನಿಶ್ಚಯಕಾರ್ಯ; 
ವೀಳೆಯಶಾಸ್ತ್ರ : "ನಿಶ್ಚಿತಾರ್ಥದ ಕುರುಹಿದು' ಎಂಬಂತೆ ರಾಜಮಾತೆ. 
ಯವರು ತಾಂಬೂಲಫಲಾದಿಗಳನ್ನು ತರಿಸಿದರು ೯೦); 
ಉಪಾಧ್ಯಾಯರ ಮನೆಯಲ್ಲಿ ನಿಶ್ಚಿತಾರ್ಥ ನಡೆಯು ತ್ತಿದ್ದಿತು (ಮಲೆನಾ. 
೧೫೨). ೩. ಬಯಸಿದುದನ್ನು ಹೊಂದುನೆನೆಂಬ ದೃಢವಾದ 
ನಂಬಿಕೆಯಿರುವವನು  ರಿಪುಜಯಕಾರಣ ಶರನಂಂ ಪ್ರಪತ್ತಿಯಿಂ 
ಪಡೆವೆನೆಂದು ಬಯಸುತ್ತೆ ನಿಂ ತಪಮಿರ್ದಪನಾ . .-. ನಿಶ್ಚಿತಾರ್ಥಂ 
ಪಾರ್ಥಂ (ಶಬಶಂ. ೨-೧೧೭). [ನಿಶ್ಚಿತ - ಅರ್ಥ] 

ನಿಶ್ಚೇತನ (ಗು). ೧. ಚೇತನವಿಲ್ಲದ; ಜಡವಾದ; ಉತ್ಸಾಹ 
ವಿಲ್ಲದ. (ನಾ). ೨. ಉತ್ಸಾ ಹರಹಿತವಾಗಿರುವಿಕೆ ; ಜಡ 
ವಾಗಿರುವಿಕೆ ; ಮಾಂದ್ಯತೆ : ಚೇತನಂ ತಾನಾಗಿಯಂಂ ನಿಶ್ಚೇತನದ 


(ಗಗತಾ. 


(ಶಾಂತಲಾ. 


ಪರಿಣಾಮಿ . . . ನೆನಹುಗಳಿಗೆಯತೀತನಪ್ಪ ಮಹಾನುಭಾವ ಪ್ರಜ್ಞ 
ಮಾನಸನು (ಬಸಪು. ೮-೧೨). ೩. ಉತ್ಸಾ ಹನಿಲ್ಲದವನು ; ಜಡ 


ಸ್ವಭಾವದವನು : ಏತೇಂದಿಂ ಮೃಗಾತ್ಸಿ: ದಮಯಂತಿಯ : ಸಂಗಮ 
ದಪ್ಪು ದೆಂದು ನಿಶ್ಚೇತನನಾಗಿ ರಾಜ್ಯಸುಖನುಂ ಬಗೆಗೊಳ್ಳದೆ . . - ನವ 
ಚಿತ್ರಪಟಿಂಬೊಲಿರ್ಪನಾ ಭೂತಳವಲ್ಲಭಂ (ನಳಚಂ. ೬೩). ೪. ಅವಿವೇಕಿ; 
ವಿಚಾರಕೂನ್ಯ ಅತಿಕ್ಷಣಿಕಂ ಶರೀರಮೆನಿಪೀ  ಮಾನುಷ್ಯನುಂ 
ದೂಸ್ಯಮಂ id isd ನಲಂ ಸಿಶ್ಚೆ ತನಂ ಲೋಕಣೊೋೊಳ್‌ 
(ಚಂದ್ರಪು. ೪-೫೩) ; ನಿಶ್ಚೇತನರೆಂದು ಪರಿಗಣಿತರಾದ ಭಾರತೀಯರು 
ಸಚೇತನರೆಂದು ಸ್ವಸಾಕ್ಸಾತ್ಕಾರ ನಾಡಿಕೊಳ್ಳಲು. ಈ ಎಲ್ಲಾ ಮಹಾ 
ನುಹಿಮರ ಪ್ರಭಾವದಿಂದ ಎಚ್ಚರಗೊಂಡರು (ಯಳ್ಳಾರ.೧೨೦ ಸೀತಿಕೆ). 
[A] 

ಸಿಶ್ಚೇಷ್ಟ (ಗು). ೧. ಚಲನೆಯಿಲ್ಲದ ; ಆಲುಗಾಟವಿಲ್ಲದ; ಅಚೇತನ 
ವಾದ. ೨. ತ್ರಾಣವಿಲ್ಲದ; ಶಕ್ತಿಯಿಲ್ಲದ; ಅಸಹಾಯಕ 
ವಾದ, (ನಾ). ೩. ಚಲಿಸಲು ಅಸಮರ್ಥನಾಗಿರುವವನು ; 
ಮರಗಟ್ಟಿ ದಂತೆ ಆದವನು; ಜಡತ್ವ ಹೊಂದಿದವನು : ಜಂಗಮವೆ 
ತತ್‌ ಪ್ರಾ ಸ್ಯ ಸಾಂಗಭಾಸೆಯನಿಂದು ಮಜಿಕಿದನೆ ಆಂಗಲಾಚುತ್ತಳ 
ಹರ ನಿಶ್ಚೇಷ್ಟ್ರನಾಗಿಹುದು RW ಜಂಗಮಪ್ರಾಣಿಗಳ ಗುಣ 
ವೇನಲ್ಲವೋ (ಬಸಪು. ೩೬-೧೪) ; ಭೀಮಸೇನನು . . . ಹೆಬ್ಬಾವಿನಿಂದ 
ಹಿಡಯಲ್ಪಡುತ್ತಾನೆ, ಸ್ಥ ಕಸಾಮರ್ಥ್ಯದಿಂದ ಬಿಡಿಸಿಕೊಳ್ಳ ಲಾರದೆ ನಿಶ್ಚೇಸ್ಟ 
ನಾಗಿ ಬೀಳುತ್ತಾನೆ (ಭಾರದ. ೧೦೬). * [Ao] 

ನಿಶ್ಚೇಷ್ಟಸ್ಥಿತಿ (ನಾ). ಅಲುಗಾಡದಿರುನಿಕೆ ; (ಮರಗಟ್ಟ) ಸೆಟಿದು 
'ಕೊಂಡಿರುವಿಕೆ; (ಶೀತದಿಂದ) ಚಲನೆಯಿಲ್ಲದಿರುವಿಕೆ : ಸಸ್ಯ 
ಹೇನುಗಳಲ್ಲಿ . . - ಗಂಡುಗಳು ಮಾಗಿಕಾಲದಲ್ಲಿ ಮಾತ್ರ ಬಂದು, 


೪೭೪೧ 


0 


30 


35 


40 


45 


ನಿಶ್ರೇಣಿ 


ಛಳಿಗಾಲದ ಸಿಶ್ಚೈ ಷ್ಟ ಸ್ಮತಿ (Over wintering) ಮೊಟ್ಟೆ ಗಳಿಗೆ ಗರ್ಭಾ- 
ದಾನ ಮಾಡುತ್ತವೆ (sel ಟಿ. ೯೫). [ನಿಶ್ಚೇಷ್ಟ--ಸ್ಮಿ ತ) 

ನಿಶ್ಚೇಷ್ಟಿ ತ (ನಾ). ೧. 'ಚಲನೆಯಿಲ್ಲದಿರುವಿಕೆ ; "ಮರಗಟ್ಟಿ ರುವ 
ಸ್ಥಿತಿ; ಜಡವಾಗಿರುನಿಕೆ ; ಚೈತನ್ಯಹೀನಜ ; ;:ವಿತತ ಲಾ 
ನಿಶ್ಚೇಷ್ಟ್ರಿ ತನುವಸ್ಮೆಯನೊಂದಿದಂತಪ್ರ ತಿನ ನಂದೀಶಾವತಾರನು ಚೆಜಿಗು 
ನೆರೆದಿಹನು (ಬಸಪು. ೩-. ೨. ಮರಗಟ್ಟಿದಂತೆ ಆದವನು; 
ಜಡತ್ವ ಹೊಂದಿದವನು: ಓಿಂತನರು ನಿಂತಂತೆಯೇ ನಿಶ್ಚೇಸ್ಟಿ ತರಾದರು 
(ಕಛವಿ. 11, ೪೫೧). [Ao] 

ನಿಶ್ಚೇಷ್ಟಿತೆ (ನಾ). ಚೈತನ್ಯವನ್ನು ಕಳೆದುಕೊಂಡವಳು ; ಚೈತನ್ಯ 
ಶೂನ್ಯ : ಒರ್ಮೊದಲೊಳೆ ದೇನರನಾಡಿದ ಪರುಷತರವಾಕೃಮಾರ್ಗಣಂ 
ಕರ್ಣಕೋಟಿರನುಂ ನಾಂಟಿ ಮೊಗಂಗುಂದಿ ದುಃಖಾವೇಶದಿಂ ನಿಶ್ಚೇಷ್ಟಿ ತೆ 
ಯಾಗಿ ಮೇಣೊರ್ಮೆ ಹನ್ಮುದಂಬೋದಳ್‌ (೧ಮಾಶ್ವ. 

[ಸಂ. ನಿಶ್ಚೇಷ್ಟಿ ತಾ] 

(ನಾ). ೧. ಚಲನವಲನನಿಲ್ಲದಿರುವಿಕೆ. ೨. ಮೂರ್ಛೆ; 
ಸುಕ. [ಸಂ. ನಿಶ್ಚೇಷ್ಟ್ರಾ] 

ನಿಶ್ಚೈತನ್ಯ (ನಾ). ಚೈತನ್ಯಹೀನತೆ ; ಬಲಹೀನತೆ : ಯಜ್ಞ 
ಸೂತ್ರದ ಶ್ರಿ ನಾಡಿಯು ತ್ರಿಸರ ಹರಿದು ಚೈತನ್ಯ ನಿಶ್ಚೈ ವೈ ತನ್ಯವಾದಲ್ಲಿ 
ಸೌರಾಷ್ಟ್ರ ಸೋಮೇಶ್ವರಲಿಂಗ ನಿರುತಭರಿತ (ಆದನೆ. ೧೩೨-೨೩೦). 

[ಸಂ.] 
ಸಿ Fy “ನಿಶ್ವ ಯಿಸು' ನೋ. 
ದ್ರ (ನಾ). ಸರುಕಿಲ್ಲದುದು ; ; ತೂತಿಲ್ಲದುದು ; ಕಂಧ್ರನಿಲ್ಲ 

kk ಅರಸುಗಳಾಳೋಚನಕಾಲಡೊಳ” ನಿಸ್ತ ಂಭಮಂಂ ನಿರ್ಗವಾಕ್ಷ 
ಮುಂ ನಿಶ್ಚಿ ದ್ರಭಿತ್ತಿಯಂಂ ಸಿರಾಶ್ರಯಮಂಂ ೬. ಅಪ್ಪ ಮಂತ್ರಶಾಲೆ 
ಯೊಳ್‌ ಮಂತ್ರಿಗಳುಂ ತಾನುಂ ಸಿಶ್ಚಿ ತನಿರ್ದಾಳೋಚಿಸುವರ್‌ 
(ಪೆಂಚತಂ. ೨೦೪-೧೨); ದೇವತೆ ರಕ್ಕಸಂಗೆ ಮೆಂಳಿದು . . - ಪಿರಿಯ 
'ಬಿಲದೊಳಗೊಯ್ಲಿರಿಸಿ ಬಿಲದ ಬಾಗಿಲೊಳ್‌ ಪಿರಿಯದೊಂದು ಶಿಲೆಯಂ 
ಕನಿದಿರಿಸಿ ನಿಶ್ಚಿದ್ರ ಮಾಗಿ ಮುಚ್ಚಿ « ಪೋದಳ್‌ (ಜೀನಸಂ.೪೦-೨೯ ವ); 
olvnderad ಕಂಬದ. "ದ ನಿಶ್ಚಿ ದ್ರಮಾದೊಡಂ ಪೊಣ್ಮದೆ 
ಶಂಖದಿನನ್ನನಲ್ಲದೇಂ ಪೊಣ್ಮೆದ ನಾದಂ ಕಾಯದಿಂಡೆ ಜೀವನುಮನ್ಯಂ 


೩೫). 


೩೫-೮). 


ನಿಶ್ಚೇಷ್ಟೆ 


(ಯಶೋಚ. ೪-೨೪). [ಸಂ.] 

ನಿಶ್ಚಿ "ನಿಸಿದಿ” ನೋ. 

ನಿಶ್ರಾವ (ನಾ). "ಅನ್ನದ ಗಂಜಿಯ ಕೆನೆ” (ನಡ್ಡಾರಾ: ೨೮೦ ಟಿಪ್ಪಣಿ): 
ಚಾಣಾಕ್ಯಂಗಂ ಯು ಶೋಮುಕಿಗೆಂದಿರ್ನರ್ಗಂ ನಿಶ್ರಾ: ವಮಂ ತನ್ನ 


ಭಾರ್ಯೆಯಫ್ಪ ನಂದನತಿಯ ಕೆಯ್ಯೊಳಟ್ಟ ದೊಡೆ ಆಕೆಯುಂ ಕೊಂಡು. 
ಪೋಗಿ ನಿಮುಗಿರ್ವರ್ಗಂ ನಿಶ್ರಾನಮೆಂದು ಪೇಟ್ಟು (ನೆಡ್ಡಾರಾ. ೧೪೪-೨೦). 
[-ಆಸಂ. ನಿಸ್ರಾನ] 

ನಿಶ್ರೀಣಿ (ನಾ). ಏಣಿ ; ನಿಚ್ಚಣಿಕೆ : “ಸಶ್ರೀಣಿ!, ಅಧಿಕೋಹಿಣೀ-. 
ಈ ೨ ನಿಚ್ಚ ಣಿಗೆ” , (ಹಲಾಯು, ಪೊಂಗಿ ಖೇಚರಂಟ್ಟ 
ನಿಶ್ರೇಣಿಯೋ ಕಡುಬೆಡಂಗಿನಿಂ ಜಲದೇನತೆಯರಾಡಲೆಂದೊಲ್ಹು ಸಿಂಗರಿಸಿ 
ಇ2ಸಿರುಯ್ಯೇಳೆಯ ಕಂಬಂಗಳೋಯೆನಿಸಿ ತುಂಬೇಂ ಮೆಲಿಕಿದುದೋ 
(ಸದ್ಮರಾ,. ೬-೬೧); ತಿಳಿಯೆ ಘನಸತ್ಯುಕ್ಷಮಾದಮೆಗಳು ಪರನು 
ಸದಕೇಯವಣೆ ವಿಗೆ ವಿಲಸಿತದ ನಿಶ್ರೇಣಿಯಾಗಿಯೆ ಸತ್ರು ರುಸರೆಲ್ಲ ಲಲಿತ 
ಸತ್ಸೃಂಗತಿಯೆಲದಂಿ ಂದಿಳೆಯೊಳಾನಗೆ ನಂಖ್ಯಕಾರ್ಯದ ನೆಲೆಯೆನಿಪುದೀ 
ನಡವಳಿಯು ತಾ ಲೇಸ ಕೊಡದಿಹುದೆ (ತಿನ್ಮುಖಾಂ. ೮-೨೦); ಇಹಪರದ 
ನಡುವೆ ನೆಟ್ಟಿ ನೆಯ ನಿಶ್ರೇಣಿಯೆನೆ ನಿಂದಿಹನ ನೋಡ! (ಸೊಲ್ಲೊಥಾ. 

[ಸಂ-) 


೫೦-೧೪೬) ; 


೩-೭೮). 


ನಿಶ್ರೇಯಸ 


ಶಿಶ್ರೇಯಸ (ನಾ). ೧. ಅತಿಶಯವಾದ ಅಭಿವೃದ್ಧಿ ಯನ್ನುಂಟು 
ಮಾಡುವುದು; ಅತಿ ಶ್ರೇಷ್ಠ ವಾದುದು; ; ಅತ್ಯುತ್ತವೆ ಮನಾ ದುದು; 
ಲೌಕಿಕಸಾನುಯಿಕೋರುನಿವೇಕಮುಮಧ್ಯುದಯ ರಿತ. ಯಸಮುಂ 


ಸ್ರಾಕಟಿನುಕ್ಕುಂ ಎಿದಿತಾಫೇಕ ಕವೀಶ ಪ್ರಯೋಗ ಪದೆಪದ್ಯ ತಿಯೋ( 


(ಕವಿಸ. ೧-೧೯). ೨. ಶ್ರೇಷ್ಠ ಸದನ, ನೋಕ್ಸ ; ಮುಕ್ತಿ; 
“ಕೈನಲ್ಯಂ, ನಿರ್ವಾಣಂ, ನಿಶ್ರೆ ೬ಯೆಸಂ . . . ಮುಹಾನಂದಃ --ಈ ೧೧ 
ಮೋಸ್ಷದ ಸೆಸರ್‌” (ಹಲಾಯು. ೨೧-೧೨೪) ; ವಿದುರ ಕೇಳ್ಳೆ ಸಕಲ 
ಲೋಕಾಭ್ಯುದಯ ನಿಶ್ರೇಯಸದ ಗತಿಗೀ ಮೊದಲ ಸಾಧನನೆನಿಪ. ಮನು 
ವಂಶದ ಪರಂಪರೆಯ (ನಿಭಾಗ. ೪-೬-೧) ; ಇದೇ ಪರಮಪುರುಷಾರ್ಥ 
ನೆಂದೂ ಅಸನರ್ಗನೆಂದೂ ನಿಶ್ರೇಯಸವೆಂದೂ ಸಿದ್ಧಾ ಂತಪಡಿಸುವರು 
(ಹಿಂದಸಾ, ೧೨೦). [Ao] 

ನಿಶ್ರೇಯೆಸ್ಸು (ನಾ). ಮುಕ್ತಿ; ಮೋಕ್ಷ : ಮಂತ್ರ: ಸಿದ್ಧಿ ಯಿಂದ, 
ಸರರೋಕದಲ್ಲಇ್ರಯತ್ನನ್ನು' ಪಡೆಯ ಬಹುದು. ಬಡ | ೧೫೪). 

[ಸಂ. ನಿಶ್ರೇಯಸ್‌] 

ನಿಶ್ರೋತ್ರ (ನಾ). ರೈತರಿಗೆ ಗುತ್ತಿಗೆಯ ಮೇಲೆ ಹಾಕುತ್ತ ತ್ತಿದ್ದ 
ತೆರಿಗೆಯು. ಇಲ್ಲದಿರುವಿಕೆ ಬೆಂಇಯ ಹಳಿಯ ಗುರುದೇವರು 
ಹಂನಿರ್ಬ್ಬರು ಮಹಾಜನಂಗಳ ಕೈಯ್ಯೂಲು ಅವ[ರ]ಕ್ಕುನ ಶ್ರೋತ್ರದೊಳಗೆ. 
ಗದ್ಭಾಣಂ ಎಂಟಿನು ಇಳಿಹಿಕೊಟು ರಮಾಬಾಯಿ. ಧ(0)ರ್ಮಕೆ ಸಂಧಿ 
ಹೊಳಗಳ[ಅ]ಅನಟಗೆಗೆ ಮತರು 1೨॥ ಕಲಜೀಯಂಗೆ ಧಾಕೆಯನೆಳಿದು 


ನಿಶ್ರೋತ್ರವಾಗಿ ಕೊಟಿರು (ಸೌಇಇ, 1-1, ೩೭೯೨೧೪; 1280). 
“ಶ್ರೋತ್ರ” ಷರಾ. [ಸಂ.] 
ನಿಶ್ಚಸಿತ (ನಾ). ೧. ಉಸಿರು: ನಿಶ್ವಪರಿಧಿಯದೆಲ್ಲೊ ಸೂರ್ಯ 


ಚಂದ್ರರಿನಾಚೆ ನಿಶ್ವಕೇಂದ್ರವು ನೀನೆ ನೀನೆಣಿಸಿದೆಡೆಯೆ ನಿಶ್ವಸಿತಸಂಬಂಧ 
ನಿನಗಂ ದಿಗಂತಕಂ ಪುಷ್ಪ ವಾಗಿರು ನೀನು (ಮಂಕುಕ. ೧೩೬). ೨. 
ನಿಟ್ಟುಸಿರು : ಸರಳತರೋಷ್ಥ ನಿಶ್ವಸಿತಮಾರುತನಿಂದೆ ಫಿಜೋತ್ತರೀಯ 
ದೊಳ್‌' ತರಳತೆಯಂ ನಿಯೋಜಿಪ ನೆಗಟಕ್ತಿಗೆ ಕಾರಣನೇನೋ (ಚಂದ್ರಪು. 
೩-೫೪). [ಸಂ] 

ನಿಶ್ವಾಸ (ನಾ). ೧. ಉಸಿರು ಬಿಡುವಿಕೆ; ಉಸಿರನ್ನು ಹೊರ ಬಿಡು 
ವಿಕೆ : ಅಂತು ಸಾರ್ಡ ಸಂಚದಶಮಾಸನಿಶ್ವಾಸನುಮೇಕತ್ರಿ ಶದಂಭೋ 
ನಿಧಿನಿತಜೀನಿತನುನಾಗಿ ಸಹಾಯೋತ್ತಮನನಿತನಿಕ್ರಮುನುಂ ತಾನುಂ 
ಅಗಲದಿರೆ(ಶಾಂತಿಪು. ೯-೩೨ ವು; ಅಮರರ್ಗೆ ಜೇವಪ್ರಾಣಾಯಂಷ್ಯೂಪ್ರನಿಚಾ 
ರೋಚ್ಛ್ಯಾಸ ನಿಶ್ವಾಸಲೇಪ್ಯ ಭೇಡಂಗಳುನುಕ್ಕು, ೦ (ಚಂದ್ರಪು.೩-೩೨ ನ); 
ರಭಸದಿಂದೈದುನ ಸುಪರ್ಣನಂ ಹಿಂದಣ ನೈಷಭನ ಮುಖದುಚ್ಛಾ ಸೆ 
ನಿಶ್ವಾಸಮಾರುತಂ ತಡದತ್ತ ಲಿತ್ತಲೆಳೆಯೆ. (ಚೈ ಭಟ ೧೪-೨೨); Wy ನ 
ಎಲ್ಲ ವ್ಯಾಪಾಃ 'ರಗಳಲ್ಲಿಯೂ ನಿಶ್ವಾ. ಸ, ಪ್ರ ಶ್ವಾಸ * ನಿದ್ರೆ, ಜಾಗರಣೆ 
ಗಳ ಸರದಿ ಒಂದು ಇದೆ (ಸಿಬಂಧ. nr) ೨. ನಿಟ್ಟುಸಿರು ೩ ತಾಯಿ 
ಮಗಳು ಒಬ್ಬರನ್ನೊಬ್ಬರು ನೋಡುತ್ತ. ನಿಶ್ವಾಸ ಬಿಟ್ಟಿರು ಸ್ಯ, 
೧೩೦). ೩. ಶ್ವಾಸಕ್ಕೂ ಉಚ್ಛ ಎಸಕ್ಕೂ ನಡುವಿನ ವಿರಾಮ: 
ಕಾಲ : ಶ್ವಾಸದಲ್ಲಿ ಶ್ವಾಸ, ಉಚ್ಛ್ರಾ ಸ, ನಿಶ್ವಾಸಗಳೆಂದು' ಮೂರು ೯ 
ಗಳುಂಟು, ಶ್ವಾಸನೆಂದರೆ HP ಗಾಳಿಯನ್ನು ಹೊರಗೆ ಬಿಡುವುದು, 
ಉಚ್ಛಾ ಆಸನೆಂದರೆ- ಗಾಳಿಯನ್ನು ಒಳಗೆ ಕೆಳೆದುಕೊಳ್ಳು ಪುದು, ನಿಶ್ವಾಸ 
ವೆಂದರೆ--ಮುಧ್ಯಮವಾದ ನಿರಾನುಕಾಲ (Bini ೧-೪ ಟೀಕೆ). 
೪. [ನೀಕೈ] ಇಸ್ಪತ್ತೆಂಟು ಶೈ ವಾಗಮಗಳಲ್ಲಿ ಒಂದು : ನಿಶ್ವಾಸ, 
ಉತ್ತರನಿಶ್ಚಾಸ, ನಿಶ್ವಾಸಮಂಖೋದಯ, ನಿಶ್ವಾಸನಯನ, ನಿಶ್ವಾಸ 
ಕಾರಕ, ಘೋರಸಂಹಿತೆ, ಸುಸಾಂಖ್ಯಾಗುಹ್ಯಂಗಳೆಂದು ನಿಶ್ವಾಸಾಗಮ 
ದೆಂಟು ಭೇದಂಗಳು (ವಿನೇಕ.೭೦); ಕಾಮಿಕ, ಯೋಗಜ... ನಿಶ್ವಾಸ, 


೪೭೪೨ 


40 


45 


ನಿಶ್ಶಂಕಿ 


ಕಿರಣ, ವಾತುಲಗಳೆಂಬ ಇಪ್ಪತ್ತೆಂಟು ಶಿವಾಗಮಗಳು (ಭಾರ 
“ದೀಪ್ತ' ಸರಾ. [ಸಂ.] 
ನಿಶ್ಚಾಸಾಗಮ (ನಾ). ನಿಶ್ವಾಸ ೪ : ನಿಶ್ವಾಸ, ಉತ್ತ ರನಿಶ್ಚಾಸ, 
ನಿಶ್ಚಾಸನುಂಖೋದಯೆ, ನಿಶ್ಚಾಸನಯನ, ನಿಶ್ವಾಸಕಾರಕ, ಘೋರ 
ಸಂಹಿತೆ, ಸುಸಾಂಖ್ಯಾಗುಹ್ಯಂಗಳೆಂದು ನಿಶ್ಚಾಸಾಗಮದೆಂಟು ಭೇಡಂಗಳು 
(ನಿನೇಕ. ೭೦). [ನಿಶ್ವಾಸ -- ಆಗಮ] 
ನಿಶ್ಶಂಕ (ನಾ). ೧. ಸಂಶಯನಿಲ್ಲದಿರುವಿಕೆ; ಶಂಕೆಯಿಲ್ಲದಿರುವಿಕೆ; 
ನಿರ್ಭಯ ; ನಿರ್ಭೀತಿ : ಹೇಳಿ ಕೇಳಿ ಬಂದಿರುವ ಹಾಡು, ನೆರಳಲ್ಲಿ, 
ಇಕ್ಕೆ ಂಕನಾಗಿ, ನಿಶ್ಚಿಂತೆಯಿಂದ ಕುಳಿತಿರುವ ಹಕ್ಕಿಯ ಕಂಠದಿಂದ . 
ಹೊರಹೊನ್ನುನತ್ತದೆ. (ಕನ್ನಾಸಂ. ೭೧). ತ ಸಂಶಯವಿಲ್ಲದಿರು 
ವವನು; ಶಂಕೆಯಿಲ್ಲದಿರುವನನು ; ಭೀತಿಯಿಲ್ಲದವನು 
ನಿಶ್ಶಂಕನು ನಿಸ್ಸಹಾಯನುಮಾಗಿ ನುಡಿದನೋಘಜಿಹ್ವನ ಸ್ಥಿರತ್ವಕ್ಕೆ 
ಮೆಚ್ಚಿ (ಶಾಂತಿಪು. ೬-೨೫ ನ) ; ಉಡಿಯುಂತ್ತು ೦ ನಂದನಂಗಳಂ ನೀರ್ನೆ 
ನಂ ಕಿಡಿಸುತ್ತುಂ ಲಂಕೆಗವರ್‌ ಪಡೆದರ್‌ ನಿಶ್ಶಂಕರಳನಿಗಛಿೌದೆರ್ಜೆನಟಲಂ 
'(ಸಂರಾಮಾ, ೧೪-೮೯) ; ಪ್ರಾಣಭಾವನಳಿದು ಶಂಕೆ ತಲೆಜೋಣದೆ ನಿಶ್ಶಂಕ 
ನಾಗಿ ನಿಜೈಕ್ಳನಾಗಿಪ್ಟ ನು ನೋಡಾ ಬಸವಣ್ಣನು (ಅನಚಂ. ೧೯೮-೪೯೮): 
ಶಿನಲೆಂಕ: ಮಂಚಯ್ಯುಂ ಕುಸನುಯಗಜಾಂಕುಶಂ ನಿಶ್ಶಂಕನಹಿತ 
ಭಯಂಕರಂ (ಬಸಪು. ೫೩-೫೫). ` 
ಶಿಶ್ಯಂಕಪ್ರತಾಪ - ಒಂದು ಬಿರುದು: ಚಲದಂಕರಾಮ ನಿಶ್ಶಂಕ 
ಪ್ರ ತಾಪಭುಜಬಳ ಚಕ್ರವರ್ತಿ ಹೊಯ್ಸಳ ನೀರಬಲ್ಲಾ ಳಡೇನರು 
(ಎಕ. IIR), 'ಸುಂಡ್ಲುಸೇ. ೩-೫; 1196). ನಿಶ್ಶಂಕಪ್ರತಾಪ 
ಚಕ್ರವರ್ತಿ - ಒಂದು ಬಿರುದು ಚಲದಂಕರಾಮನೇಕಇಂಗವೀರ 
ನಿಶ್ಶಂಕಪ್ರತಾಸಚಕ್ರ ವರ್ತ್ತಿ ಹೊಯನ್ಸಿಣ ವೀರಬಲ್ಲಾ ಳದೇವರು (ಎಕ. 211 
(೫), ಹೆಗ್ಗಡ. ೭೪-೭; 1211); ಪಾಣ್ಣ ಸ್ಲೀಕುಲಸವಾಂದ್ಮ ರಣ ನಿಶ್ಯಂಕ 
ಪ್ರತಾಸಚೆಕ್ರ ವರ್ತಿ ಶ್ರೀ ವಿಸ್ನು ನರ್ದನ' ಹೊಯ್ಸಳ ಶಿ ಶ್ರೀ 'ೇಕನಾರಸಿಂಡ 
ನ್‌ (ಎಕ. 211 (8೫), ನಂಜನ. ೩೨೧೯; ಚ [ಸಂ.] 
ನಿಶ್ಶಂಕತೆ (ನಾ). ನಿಸ್ಸಂಶಯ ಸ್ಥಿತಿ ; ನಿರ್ಭಯತೆ : ಭೋಂಕೆನಲು 
ತನೆತೆನೆಗೆ ತಪ್ಪ ದವುಂಕಿ ಸಲವಾಗಿಪ್ಪ ವೊಲು ನಿಶ್ಯಂಕತೆ[ನಾರಾಂ.ನಿಃಶಂಕತೆ] 
ಯೊಳೊಬ್ಬನೆ ಬಳಸುತಾಳ್ವರಿಯ ಮೇಲಿದ್ದು (ಒಸಪು. ೧೬-೧೪). 
(ಸಂ. ನಿಶ್ಶಂಕತಾ] 
ನಿಶ್ಕಂಕತೆವೆಖು (ಕ್ರಿ). ನಿಸ್ಸಂಶಯವನ್ನು ಹೊಂದು ; ಶಂಕೆಯಿಂದ 
ದೂರವಾಗು ; ನಿರ್ಭೀತಿಯನ್ನು ಹೊಂದು : ಜಯೋದ್ಧಮಕ್ಕೆ 
ನಿಶ್ಶಂಕತೆ[ಸಾಳಾಂ, ನಿ1ಶಂಕತೆ]ವೆತ್ತು ನಿರ್ಭರದೆ ಗರ್ಜಿಸಿ ನುಂಬರದೆತ್ತಿ, 
` ಚಾಪದಿಂದಂ ಕಲಿಪಾರ್ಥನಪ್ಪಳಿಸಿದಂ ಸಳಿಪೊರ್ದದೆ ಚಂದ್ರನರೌಳಿಯಂ 
(ಶಬಶಂ, ೪-೫೮), [ನಿಶ್ಯಂಕತೆ--ಫೆಳುಂ|] 
ನಿಶ್ಶಂಕಮಲ್ಲ (ನಾ). ೧. ಶಂಕೆಯಿಲ್ಲದ ಭಟಿ; ನಿರ್ಭೀತನಾದ 
ಸೈನಿಕ ; ಕೆಚ್ಚೆದೆಯ ಕಲಿ: ಉಲಿನ ಬಿರುದಿನ ಕಹಳೆಗಳ ಕಳಕಳಿಕೆ 
ಮಿಗೆ ನಿಶೈಂಕಮಲ್ಲರು ಕಳನೊಳಗೆ ತಲೆದೋಲದರು (ಕುನ್ಯಾಭೀ.೪-೪೦); 
ಅಂಥ ಸಂಕಟ ಸಮಯದಲ್ಲಿ ತುರುಕರೊಡನೆ ಹೋರಾಡಿ, ಅನರನ್ನು 
ಗಡಿಯಾಚೆ ಹೊಡೆದಟ್ಟ ದ ನಿಶ್ಶಂಕಮಲ್ಲ (ನಂಜುಂಡ, ೩೨). ೨. ಒಂದು 
ಬಿರುದು ಕದನಪ್ರ ಚಣ್ಣ ನಸಹಾಯಶೂರನೇಕಾಂಗನೀರ ನಿಶ್ಶಂಕ 
ಮಲ್ಲ ಶ್ರೀಮತ್‌ ಪ್ರತಾಪ "ಚಕ್ರ ಸರ್ತಿ ಶ್ರೀ ನೀರಬಲ್ಲ್ಲ ಳದೇವರು. 
(ಎಕ. IV (೩), Rr ೪೬-೩ ; 1195)... [ನಿಶ್ಶಂಕ--ಮಲ್ಲ] 
ನಿಶ್ಶಂಕಿ (ನಾ). ಶಂಕೆಯಿಲ್ಲದನಳು ; ಸಂಶಯವಿಲ್ಲದವಳು : 
ಕೇಳ್ದೆ ಯೇನ್‌ ದೇವಿ ಸಾರಣನೆಂದ ರಣನರದಿಯಂ ? ನಿಶ್ಶ ೦ಕಿಯಾಗಿನ್ನಾ 
[ಸೆಂ. ನಿಶ್ಶಂಕೀ] 


೩೨), 


ದೊಡ (ಶ್ರೀ ಉಮಾ. ೬೫೯-೩೮೨). 


ನಿಶ್ಶಂಕಿತ 


ನಿಶ್ಶಂಕಿತ (ನಾ). ೧. ಸಂಶಯವಿಲ್ಲದಿರುನಿಕೆ; ಶಂಕೆಯಿಲ್ಲದಿರು 
ವಿಕೆ. ೨. ಸಂಶಯಗ್ರಸ್ಮನಲ್ಲದವನು ; ನಿರ್ಭಯನಾದವನು ; 
ನಿರ್ಭೀತ : ಹುತ್ತದ ಮೇಲಣ ರಜ್ಜು ನುಟ್ಟ ದರೆಯೂ ಸಾನರು ಶಂಕಿತ 
ರಾದನರು ಸರ್ಪದಸ್ಟ ವಾದರೆಯೂ ಸಾಯರು ನಿಶ್ಶಂಕಿತರಾದವರು (ಒಸನ. 
೭೭೧). ೩. [ಜೈನ] ಜಿನಮತದಲ್ಲಿ ಸಂಶಯ ಸಡದಿರುವಿಕೆ ; 
ಸಮ್ಯಗ್ನರ್ಶನದ ಎಂಟು ಅಂಗಗಳಲ್ಲಿ ಮೊದಲನೆಯದು : 
ಮೊದಲ ದರ್ಶನನಿಶುದ್ಧಿಯೆಂಬುದು ನಿಶ್ಯಂಕಿತ ಒಸ್ಕಾಂಕ್ಷಿತ ನಿರ್ವಿಚಿಕಿತ್ಸಾ 
- ವಾತ್ಸಲ್ಯ ಪ್ರಭಾನನಾ ಎಂಬೆಂಟಿಆಕೊಳರ್ಹದುಪದಿಪ್ಪ ಮಪ್ಪ 
ಮಾರ್ಗಮುನಿದಕ್ಕುಮಾಗಡೆಂಬ ಸಂಶಸೊನುಂ ಪತ್ತು ನಿಡುವುದು ನಿಶೈಂಕೆ 
(ಚಾಪುಂಪು. ೨೪೧). "ನಿಶ್ಶಂಕೆ' ಪರಾ. [ಸಂ.] 
ನಿಶ್ಶಂಕಿತ್ಸ (ನಾ). ಇ ನಿಶ್ಯಂಕಿತ ೩: ನೀನಿಲ್ಲಿ ಪುಟ್ಟಿ ದುದನಜಕಿದು 
ಮೋಕ್ಷಕ್ಕೆ ನುುಖ್ಯಕಾರಣನುಪ್ಪ ಸನ್ಬುಕ್ತ ಮಂ ಕೈಕೊಳಿಸಲು ಬಂಡೆ 
ಮೆಂದು ನಿಶ್ಶಂಕಿತ್ವಾದಿಯುಕ್ತವುಪ್ಪ ಸಮ್ಮಕ್ತ್ವನುಂ ಕೈಕೊಳಿಸಿ 
(ಚಾವುಂಪು. ೨೮). [ಸಂ] 
ನಿಶ್ಶಂಕೆ (ನಾ). ೧. ಸಂಶಯವಿಲ್ಲದಿರುವಿಕೆ ; ಶಂಕೆಯಿಲ್ಲದಿರುವಿಕೆ: 
ನಿಶ್ಶಂಕೆಯಿಂ ನೃಪನ ಪೇಟಿಕೆ (ಶನುದ. ೧೩೪ ಪ್ರಯೋ); ಗೋಪರಿರಾ 
ನಿಶ್ಶಂಕೆಯಲಿ ಹೊಲನಡುವುದಂಜದೆ ಗುಹಾಂತರನ (ನಭ 


೧೦-೨೩-೮); 


ರಾಮನಂ ಕಳುಹು ಫಿಶ್ಶಂಕೆಂಯಿನಿ೦ (ಶ್ರೀ ಸಾಮಾ-೩೦-೭೧) - ೨. (ಜೈ ನ] kh 


ಜಿನಮತದಲ್ಲಿ ಸಂಶಯವನ್ನು ಪಡದಿರುವಿಕೆ ; ಸಮ್ಯಗ್ನರ್ಶನದ 
ಎಂಟು ಅವಯವಗಳಲ್ಲಿ ಮೊದಲನೆಯದು ; ಐ ಅವಯವಗಳ 
ವಿವರಣೆ ಈ ರೀತಿ ಇಡೆ: “ಅವಯವ--೮ : ಸಮ್ಯುಗ್ಹರ್ಶನದ F 
ನಿಶೃಂಕೆ, ನಿಷ್ಯಾಂಕ್ಲೆ, ನಿರ್ವಿಚಿಕಿತ್ಸೆ, ಅಮೂಢದೃಷ್ಟಿತ್ವ, 
ಉಸಗೂಹನ, ಸ್ಥಿತಿಕರಣ, ವಾತ್ಸಲ್ಯ, ಪ್ರುಭಾವನೆ ; ಎಂದರೆ 
ಕ್ರಮವಾಗಿ ಜಿನಮತದಲ್ಲಿ ಸಂಶಯಪಡದಿರುವುದು, ಭೋಗ 
ಗಳನ್ನು ಬಯಸದಿರುವುದು, ದೇಹವನ್ನು ಪ್ರೀತಿಸದೆ ದ್ವೇಷಿಸದೆ 
ಸಮಭಾವದಿಂದಿರುವುದು, ಮೂರು ಮೂಢತೆಗಳನ್ನು ಬಿಡು 
ವುದು, ಪೂರ್ಣಶ್ರದ್ಧೆಯಿಲ್ಲದವರ ದೋಷಗಳನ್ನು ತಿದ್ದುವುದು, 
ಸಮ್ಯಗ್ನರ್ಶನದಲ್ಲಿ ಜೀವಿಗಳನ್ನು ನೆಲೆಗೊಳಿಸುವುದು, ಸಾಧು 
ಗಳಲ್ಲಿ ವಾತ್ಸಲ್ಯವಿಡುವುದು, ಜೈನಧರ್ಮದ ಪ್ರಭಾವವನ್ನು 
ಬೆಳಗುವುದು (ಆದಿಪು. ೫-೫೫-೫೮)” (ಶ್ರೀನತ್ಸ. ೪೨): ಮೊದಲ 
ದರ್ಶನ ವಿಶುದ್ಧಿ ಯೆಂಬುದು ನಿಶ್ಶಂಕಿತ ನಿಷ್ಕಾಂಕ್ರಿತ .. .- ಪ್ರಭಾ 
ವನಾ ಎಂಬೆಂಟಿಜಕೊಳರ್ಹದುಪದಿಷ್ಟ ಮುಪ್ಪ ಮಾರ್ಗಮನಿದಕ್ಕು ಮಾಗದೆಂಬ 
ಸಂಶಯೆಮಂ ಪತ್ತು ವಿಡುವುದು ನಿಶೈಂಕೆ (ಚಾವುಂಪು. ೨೪೧); ಈ 
ದರ್ಶನಸಾಖ್ಯಕ್ಕ ಸ್ಟ್ರಾ ಂಗಮಂಂ ಶರೀರಕ್ಕನಯ ನಮಂಂ ಮರಕ್ಕೆ 
ಶಾಖೆಯಂನೆಂತಂತೆ ನಿಶ್ಯಂಕೆಯುಂ ನಿಸ್ಕಾಂಕ್ಷೆಯಂಂ ನಿರ್ನ್ವಿಚಿಕಿತ್ಸೆಯಂಂ 
ಅಮೂಢದೃಷ್ಟಿ ತ್ವಮಂಂ ಉಪಗೂಹನನುಂಂ ಸ್ಥಿತಿಕರಣನು೨ಂ 
ವಾತ್ಸಲ್ಯಮಂಂ ಧರ್ಮಪ್ರಭಾನನೆಯಂಮೆಂದು ಎಸೆನಂಗನೆ ೦ಟಜ0 
(ಧರ್ಮಾಮೃ. ೧-೭೮) ; ಇದು ದೈವನಿಂತುಟಾಗನುಮಿದು ತಪವೆಂದ 
ಆದು ನಂಬಿ ತಳರದೆ ಮನಮಂ ಪದಿನಾಜಡೆಗೆಸಪುತ್ತಿರದೆ ನಿಲ್ವುದು 
ನಿರಾಕುಳಂ ನಿಶೈಂಕೆ (ಶ್ರಾನಕಾ, ೪೧-೭). (ಸಂ. ನಿಶ್ಶಂಕಾ) 

ನಿಶ್ಶಕ್ತ (ನಾ). ಶಕ್ತಿಹೀನವಾದ ವ್ಯಕ್ತಿ : ಬಳಲಿದ ಹೆಂಗಸು, ನಿಶ್ಶಕ್ತ 
ಳದ ಹೆಂಗಸು, ಹೆಚ್ಚು ಮಾತಾಡುವುದು ಸರಿಯಲ್ಲ ಎಂಬ ಅರಿವು ಶೀನಪ್ಪ 
ನಿಗೆ ಬಹು ಬೇಗ ಮೂಡಿತು (ಅನಾಥೆ. ೧೮). [ಸಂ] 

ನಿಶ್ಶಕ್ತಿ (ನಾ). ಶಕ್ಕಿಹೀನತೆ; ದುರ್ಬಲತೆ: ತಂಡೆಯ ಆರೋಗ್ಯ 
ನುತ್ತೊಮ್ಮೆ ಕೆಟ್ಟಿತು ನಿಶ್ಯಕ್ತಿ ಹೆಚ್ಚಿತು ಮುಂದೆ (ಬಂಚಾಸ. ೧೮-೭೭) ; 


ಈಗ ಅವರಿಗೆ ಮೈ ಚೆನ್ನಾಗಿಲ್ಲ. ಯಾವಾಗಲೂ ನಿಶೈಕ್ಷಿ (ಬನಶಂ- ೨೩೮) ;| 


೪೭೪೩ 


10 


30 


45 


ನಿಶ್ಶಲ್ಯ 


ಆ ನಾಲ್ವರ ಕೃಪಾಶಕ್ತಿ ಚೇತರಿಸಿತೆನೆ ತನ್ನ ಚೇತನದಿ, ಜಾನಕಿಗೆ 
ಮಾಣ್ಣತ್ತು ನಿರಶನಪ್ರತಜನ್ಯು ನಿಶ್ಶಕ್ತಿ ಶ್ರಿ 
[ಸಂ-) 

ನಿಶ್ಶತ್ರು (ನಾ). ಶತ್ರುವಿಲ್ಲದವನು ; ಹಗೆಯಿಲ್ಲದವನು : , ನನಜ 
ದ್ವಿಟ್ಟುತಮೊಂದಿದಂದುದಯದೊಳ್‌ ಪ್ರಾಜ್ಞ . . . ರಿಪುನೊಳ್‌ ನಿಶ್ಶತ್ರು 
(೫9ತತಿ, ೧೮-೧೦). [ಸೆಂ] 

ನಿಶ್ಶಬ್ಧ (ನಾ). ೧. ಶಬ್ದವಿಲ್ಲದಿರುವಿಕೆ; ನೀರವತೆ ; ಮೌನ: 
ಶಬ್ದನೇದಿಗಳೆಂದು ನುಡಿದು ನಡೆವರು ನೋಡಾ ನಿಶ್ಶಬ್ದ ನೇದಿಸದಿದ್ದರೆ 
ಗುಹೇಶ್ವರ ನೋಡಿ ನೋಡಿ ನಗುತ್ತಿ ಪ್ಪ ನೋಡಾ (ಅನಚಂ.೧೦೬-೪೮೩); 
ನಿಶ್ಶಬ್ಧನಿನಿದ್ದದಾ ಮಂದಿರಂ. (ಶ್ರೀರಾಮಾ, ೫೭೨-೫೫೨) ; ನಿಶ್ಶಬ್ದ 
ನಿಶ್ಶಬ್ದ ಶಬ್ದ ದಾಚಿಯ. ಶಬ್ದ ನಿಶ್ಶಬ್ಧವಿದ್ದರೂ ನರೌನವಲ್ಲ (ನನಲ್ಲ. 
೧೩-೧). ೨. ಪರಮಾತ್ಮ. [ಸಂ] 

ನಿಶ್ಶಬ್ದತೆ (ನೌ). ನಿಶ್ಶಬ್ದ ವಾಗಿರುವಿಕೆ ; ನೀರವತೆ ; ಮಂದ್ರಗಂಭೀರ 
ದುಂದಂಭಿಧ್ವನಿ ಸಭಾನಿಶ್ಶಬ್ಧ ತೆಯ ಮಥಿಸಿ ಪೊಣ್ಮಿ (ಶ್ರೀರಾಮಾ. 
೧೩-೩೫೨) ; ಕೆಲವು ನಿಮಿಷಗಳು ನಿಶ್ಶಬ್ಧ ತೆಯಲ್ಲಿ ಕಳೆದವು (ಹೇನುಂತ, 
೧೯). [ಸೆಂ ನಿಶ್ಶಬ್ಧತಾ] 

ನಿಶ್ಶ ಬ್ಹನೇದಿ (ನಾ). ಆತ್ಮಜ್ಞಾನಿ: ಲಿಂಗಜಂಗಮದ ಮಾಟಿ ಸಮರ್ಪಿತ 
ವಾಯಿತ್ತ ಲ್ಲ ಬಸನಣ್ಣ ನಿಶ್ಯಬ್ಧ ವೇದಿಯನಾಡೆಯಲ್ಲ ಬಸವಣ್ಣ (ನುಡಿನಾ. 
೫೫-೭೮). [ಸಂ. ಒಶ್ಶಬ್ಧ ವೇದಿನ್‌] 

ನಿಶ್ಶಬ್ದಿ (ನಾ). ೧. ಶಬ್ದದಿಂದ ತಿಳಿಯದುದು ; ಶಬ್ಧಕ್ಕೆ ಅತೀತ 
ವಾದುದು: ನಿಶ್ಶಬ್ಧಿಯ್ಯೈ ಈಶ್ವರಕೃ ಪಾಜ್ಮಿ (ಶ್ರೀರಾಮಾ.೩೯೦-೭೬೩). 
೨. ಮಾತನಾಡದಿರುವವನು ; ವಶೌನಿ : ಶಬ್ದಿಯಾದಾತ ತರುಗಳ 
ಹೋತ ನಿಶ್ಶಬ್ಹಿಯಾದಾತ ಪಾಷಾಣವ ಹೋತ . . . ಅಜಿಿವಿನಕುಲಿಹ 
ನಳಿದುಳಿದು ಗುಹೇಶ್ವರನೆಂಬ ಲಿಂಗನ ಹೋತವರನಾರನೂ ಹಾಣೆ 
(ಅವಚಂ. ೧೦೮-೪೯೧). [ಸಂ. ನಿಶ್ಶಬ್ಧಿನ್‌) 

ನಿಶ್ಶರಣಯುದ್ಧ (ನಾ). ಶರಣಾಗದ ಯುದ್ಧ 2 ಈ ನಿಷ್ಠುರ 
ನಿಶ್ಶರಣಯಂದ್ಧ ಕೈ ಬೇಕಾದ ಸಾಹಾಯ್ಯಸಾಮಗ್ರಿಗಳ ಅಣಿಯನು. 
ಕೂಲತೆಗಳ ಸತ್ತ ಶಕ್ತಿಗಳ ಐಶ್ವರ್ಯವು ನನಗೆ ಉಳ್ಳ ಷ್ಟು. ಪ್ರೌಢೆಯರಾಗಿ. 
ದ್ದರೂ ಈ ಭೂತಗಳಿಗೆ ದಿಟಿವಾಗಿ ಇಲ್ಲ (ಬೆಟ್ಟಿ ಅ. ೨೫-೪). 

[ಸಂ.] 

ನಿಶ್ಶಲಾಕ, ನಿಶ್ಶಳಾಕ (ನಾ). ರಹಸ್ಯಸ್ಥಳ; ಏಕಾಂತ: “ವಿವಿಕ್ತ, 
ವಿಜನಃ, ಛನ್ನಃ, ನಿಶ್ಶಲಾಕಃ, ರಹಃ, ರಹಸ್‌, ಉಪಾಂಶು--೭ 
ಏಕಾಂತಕ್ಕೆ ತಕ್ಕ ವಿಜನವಾದ ರಹಸ್ಯಸ್ಮಳಕ್ಕೆ ಹೆಸರುಗಳು? (ಸಿದ್ಧಾಂತಿ. 
೨೪೨). ನಿಶ್ಶಳಾಕ : “ರಹಃ, ಪ್ರಚ್ಛನ್ನಂ, ಏಕಾಂತಂ, ನಿಶ್ಶಳಾಕಂ 
೬ ೬೬ ಗುಹ್ಯಂ ಈ ೯ ಖಕಾಂತಂ” (ಹಲಾಯು. ೧೧೭-೨೩). [ಸಂ] 

ನಿಶ್ಶ ಲ್ಕ (ನಾ). ೧. ಬಾಣದಿಂದ ದೂರನಾದುದು ; ಕಣೆಯಿಂದ 
ಬೇರಾದುದು. ೨. ಮನಸ್ಸಿನಲ್ಲಿ ಕೊರಗಿಲ್ಲದಿರುವಿಕೆ. ೩. 
[ಜೈನ] ಮಾಯಾ (ಕಷಟ), ಮಿಥ್ಯಾ (ಶ್ರದ್ಧೆಯ ಅಭಾವ), 
ನಿದಾನ (ಭೋಗಾಕಾಂಕ್ಲೆ)ಗಳೆಂಬ ಶಲ್ಯಗಳಿಲ್ಲದಿರುವುದು; 0 
ಶಲ್ಯವೆಂದರೆ ಪ್ರತಗಳನ್ನಾ ಚರಿಸುವವರಿಗೆ ಉಂಟಾಗುವ ದೋಷ 
ಅಥವಾ ವಿಘ್ನಗಳು. ವ್ರತಗಳನ್ನಾಚರಿಸುವನರು ಮಾಯೆ, 
ಮಿಥ್ಯಾತ್ವ, ನಿದಾನ ಎಂಬ ಮೂರು ಬಗೆಯ ಶಲ್ಯಗಳಿಲ್ಲದವ 
ರಾಗಿರಬೇಕು. ಮನಸ್ಸಿನಲ್ಲೊಂದು ಕ್ರಿಯೆಯಲ್ಲೊಂದು ಈ 
ತರದ ಸ್ಥಿತಿಯು 'ಮಾಯಾಶಲ್ಯ. ತತ್ತ್ವಾರ್ಥದಲ್ಲಿ ಶ್ರದ್ಧೆಯಿಲ್ಲ 
ದಿರುವುದು ಮಿಥ್ಯಾತ್ವಶಲ್ಯ. ಭವಿಷ್ಯತ್ಕಾಲದಲ್ಲಿ ಇಂತಹ 
ವಿಷಯೋಪಭೋಗಗಳು ದೊರೆಯಬೇಕೆಂದು ಬಯಸುವುದು 


ಎ. ೮೭-೩೦). 


ನಿಶ್ಶ ಲ್ಯಂಗೆಯ್‌ 


ಸಿದಾನಶಲ್ಯ ಪೋದ ಭವಾಯತ್ತಂ ವಿರೋಧಂ ಮನದೊಳಗೆ 
ಸಿಶ್ಶಲ್ಯಮಿನ್ನೆಂದು ನಾಕಪ್ರಭವೋ ದೃನ್ಮಾಲೆಯಂ ಭೂಸತಿಯನೆಸೆದೊಜ 
ಲ್ಮರ್ಚಿಸಿರ್ದಂ ಸುರೇಂದ್ರಂ (ಶಾಂತಿಪು. ೯-೯೩). ೪. ಮಾಯಾ, 
ಮಿಥ್ಯಾತ್ವ ಮತ್ತು ನಿದಾನನೆಂಬ ಶಲ್ಯ ಗಳಿಲ್ಲದಿರುವವನು : 
ದಶಾನನೆಂ. . . ಇಂದ್ರ, ನಂ ಬರಿಸಿ Pulse: A ನಿನ್ನ ರಾಜ್ಯದೊಳ್‌ 
ಸುಖನಿಂರೆಂದು' add ರಾನಣಂಗೆ ನಿಶೈಲ್ಯನಾಗಿ ತನ್ನ ಸೊಟಲ್ಲೆ 
ನಂದು ,. ದೀಕ್ಷೆಗೊಂಡು ನೋಕ್ಷಕ್ಕೆ ನೋದಂ Gorn. 
೧೦-೨೧೨ ನ) ; ಪ್ರೈತೀಂದ್ರಂ ನಿಶ್ಶಲ್ಯಂ ಸಿಯನಿತಮುನೋನೃ ತ್ರಿಸುಭಗಂ 
ನಾತತ್ಯಾಗೋಜೋಗಂ.. ದೃಢತರ ಮುಹಾಸಂಯಮಸಂಖಂ (ಸುಲ್ಲಿಪು. 
೧೧-೩೬). "ಅಶಲ್ಯ', "ಶಲ್ಯ್ಯ' ಷರಾ. [ಸಂ.] 

ನಿಶ, ೈಲ್ಯಂಗೆಯೆ್‌್‌ (ಕ). [ಜೈ ಇ] ಮಾಯಾ, ಮಿಥ್ಯಾ ತ್ವ ಮತ್ತು 
ನಿದಾನನೆಂಬ ಶಲ್ಯ ಗಳನ್ನು ನಿವಾರಿಸು ; ಶಲ್ಯ ಗಳ್ಲವಿರುವಂತೆ 
ಮಾಡು : ಲ್ಕ ಕ್ಷಮೆಗೊಳಿಸಿ ನಿಶ ಗನ ವಿದ್ಯುದಂಗ 
ನೆಂಬ ಪಿರಿಯ ಮಗಂಗೆ ರಾಜ್ಯಪಟ್ಟಿ ಂಗಟ್ಟ ರಾಜ್ಯಾಭಿಷೇಕಂಗೆಯನ್ನು 
(ನಡ್ಮಾರಾ, ೧೩೩-೧೪); ಅನುಮೆನ್ನ ಜನ್ಮಾಂತರಮನಳದೆನೆಂಬುದುಮುದಂ 
ಕೇಳ್ಸು ನೀವುಂ ಕೊಲೆ ಸತ್ತ ನರೆ ನಾಮೆಂದಲಪಿ ನಿಶ್ಶಲ್ಯಂಗೆಯ್ನು ಬಂದಿಸಿ 
ಪೋದರೆಂದು ಸುಲೋಚನೆ ಜಯಕುಮಾರಂಗೆ ಫೇಟ್ಗು (ಚಾವುಂಪು.೭೧); 
ರಾಮಂ . . . ಲಕ್ಷ್ಮಣಾದಿಗಳ್ಳೆರಸು. ನಿಶ್ಶಲ್ಯಂಗೆಯನ್ನು ದಿಮ್ಯಮಂನಿಯ 
ಸಭಾಮಂಡಲಮಂ ಪೊಲನುಟ್ಟು (ಪಂರಾಮಾ, ೧೬-೪೧ ವ). 

[ನಿಶ್ಶಲ್ಯ- ಕೆಯ] 

ನಿಶೃಸ್ತ್ರ (ಗು). ಆಯುಧಗಳಿಲ್ಲದಿರುವ; ನಿರಾಯುಧವಾದ 
ಹೊಟ್ಟೆಯ ಹೆಸರಿನಲ್ಲಿ ನಿಶ್ಶಸ್ಥ್ರ ಸ್ತ್ರೀಪುರುಷರ ಮೇಲೆ ಗಂಂಡು ಹಾರಿಸು 
ವುಡೇನು? (ಬಾಳಿಗಿ. ೧೯೩). [ಸಂ.] 

ಸಿಶ್ಶ ಸ್ತ್ರೀಕರಣ (ನಾ). ಆಯುಧವಿಲ್ಲದಂತೆ ಮಾಡುವಿಕೆ; ಶಸ್ತ್ರ 
ತ್ಯಾಗ: : ವಿಶ್ವದಲ್ಲಿ ಈಗೀಗ ನಿಶ್ಯ ಸ್ತ್ರೀಕರಣದ ಬಗ್ಗೆ ಇರುವ ಅಗತ್ಯವು 
ಹೆಚ್ಚು ಸ್ಪಷ್ಟವಾಗಿ ರೂಪುಗೊಳ್ಳು ತ ದೆ (ರೂಢಿ). [ಸಂ.] 

ನಿಶ್ಶಳಾಕ “ಶ್ಯಲಾಕ' ನೋ. 

ನಿಶ್ಶಾಶ್ಯ (ನಾ). ಕನಟವಿಲ್ಲದುದು ; 
ಪ್ರಾಶಾಜಿಕವಾದುದು ; ದಿಟ: 
ದಿಟಿಮದಕ್ಕು? (ಪೆಂಗ. ೧೩೩-೩೧). [ಸಂ.] 

ನಿಶ್ಶಿ ಖರ (ನಾ).ಶಿಖರವಿಲ್ಲದಿರುವುದು ; ಶಿಖರದ ತುಟ್ಟಿತುದಿ : 
ಅನಂತತೆಯನಾಕ್ರನಿಂಸೆ ನಿಶ್ಶಿಖರಮೆನಲೇರ್ದ ಗಿರಿಯ ಸಾಹಸಗರ್ನ 
ಗೋಪುರ ಶಿಲ್ಪ ಕೃ ತಿಯಂತೆ ನಿನಿಂರಿ!  ರೋಮಾಂಚಿಸಿತು ಸೃಷ್ಟಿ 
(ಶ್ರೀರಾಜಾ, ೪೦೫-೬೬). [ಸಂ.] 

ನಿಶ್ಶಿಥಿಲ (ನಾ). ಸ್ಪಷ್ಟವಾದುದು ; ವ್ಯಕ್ತ ವಾದುದು ; ನಿರ್ಧಾರ 
ವಾದುದು; ನಿಶ್ಚಯನಾದುದು :  ಪಥನನಂಬುಧಿ ತೋಣದಿರೆ 
ಸುರನುಥನ ಸೀತೆಯನೀಯದಿಕೆ ನಿಶ್ಶಿಥಿಲವಲ್ಲಾ ಮೇಲೆ ನೆಗಳುನ ದಾಯ 
ದೇವರಿಗೆ (ತೊರಂ. ೬-೪-೧೯)., [ಸೆಂ.] 

ಸಿಶ್ಯೂನ್ಯ (ನಾ). [ನೀತ] ಸೂಕ್ಷ್ಮತಮ ಶೂನ್ಯ; ಮಹಾಶೂನ್ಯ; 
ಸರಮಾತ್ಮ; ಶೂನ್ಯಾ ತೀತ: ಅನುಪನುದ ನಿಶ್ಶೂನ್ಯನೇ ನಿಶ್ರಾನು 
ಸಿರಾಕಾರನೆ ಗಮುನ KON ಪಾತಾಳ ಊರ್ಧ್ವಪವನ ತ್ರಿಭುವನಗಿರ 
ಯೆಂಬ ಸರ್ನತನನೆ! ,:, .. ಸುಳಿದಾಡುವ ಮುಹಾನಮುಹಿನುಂಗೆ 
ಇಹಲೋಕನೇನು ಪರಲೋಕನೇನು (ಅನಚಂ. ೮೪-೩೭೪) ; ನಿಮ್ಮಂತ. 
ರೆಂಗನೆಂಬ ಚಿದಂಬರದಲ್ಲಿ ನಿಶ್ಶೂನ್ಯವಾಗಿರಿಸೆನ್ಸ ೧೩-೨೬) ; 
ಇಂತೀ ತ್ರಿವಿಧಪ್ರಸಾದ ಏಕಾರ್ಥವಾಗಿ ಮಹಾಘನ ಪರಿಪೂರ್ಣ ಪ್ರಸಾದ 
ವಳವಟ್ಟಿ ಶರಣನು ಜ್ಞಾನಿ ಅಲ್ಲ ಅಜ್ಞಾನಿ ' ಮುನ್ನವೇ ಅಲ್ಲ ಕೂನೈನಲ್ಲ | 


ನಂಚನೆಯಿಲ್ಲದುದು ; 
“ ಅನನಸ್ಕರಂ ನಿಶ್ಶಾಠೃಮೆ ಆತಿ 


(ಅದನ, 


೪೭೪೪ 


20. 


25 


30 


35 


40 


45 


ನಿಷಂಗ 


ಸಿಶ್ಯೂನ್ಯನಲ್ಲ 


. ೧೦೪-೨೩೫), "ನಿರ್ವಯಲು' ಸರಾ. 
[ಸಂ] 

ನಿಶ್ಶೇಷ (ಗು). ೧. (ಉಳಿದ ಎಲ್ಲವನ್ನೂ) ಮುಳುಗಿಸುವ ; ಅಡ 
ಗಿಸುವ: ಸಿಸ್ಸಾಳಧ್ವಸಿಗಳ್‌ ಧಳಧಳನುನೆ 'ನಶ್ಶೇ[ನಾತಾಂ, ಸ್ಪೇ]ಷ 
ಧ್ವನಿ ಭರದಿಂ ಭೋರೆನೆ (ತಿರುನಾ, ಜೇ. ೨೨೨-೨). (ನಾ). ೨. ಉಳಿಯ 
ದುದು; ಶೇಷನಿಲ್ಲದುದು : ಸಂಪೂರ್ಣ ಮುಗಿದುಡು : 
*ನಿಶ್ಶ್ಚೇಷಂ, ನೃಕ್ಷಂ- ಈ ೨ ಉಟಿಂಯಡುದು” (ಹಲಾಯು.೧೨೩-೮೫); 
ಲಬ್ಧ ಕಸಾಯನೈರಿಜಯನಂ ವಿಜ್ಞಾ ತೆನಿಶೈೇಸವಾಜ್ಯಯನಂ ಸ್ವೀಕೃತ 
ಸತ್ತಪಃ ಪ್ರಚಯನಂ . « » ಸಂದಿಸೆನಟ್ಟಾಯಿಂದೆ (ಚಂಭ್ರಪು. ೧-೨೧) 1 
ತತ್ಯಾನನಾಂತರದೊಳ ಪೆರ್ಬುಲಿಯಿರ್ದುದೇಣಕುಲನುಂ ನಿಶ್ಶೇಷಮಂ 
'ಮಾಡುತಂ (ನಳಚಂ. ೭೬) ; ಕುವರನನ್ನು ಯುನರಾಜಪದನಿಗೆ ತಂದು 
ಕೊಳ್ಳೊ €ಣವೆಂದು ನೀವು ಹೇಳಿದ ಮೇಲೆ ನನ್ನ ಸಂಕಟ ನಿಶ್ಶೇಷ 
ವಾಯಿತು (ಶಾಂತಲಾ, ೩೯೧). ೩. ಸಂಪೂರ್ಣನಾ: ಶ ಅಳಿವು : 
ನಿಯತವಿದು ನಿಶ್ಶೆ ಸ ನಿಮ್ಮನ್ವ! ಯೆ ನಿರ್ವಾಹವನು ಗಾಂಧಾರಿಯಲಿ 
ನಿಮ್ಮಯ್ಯನಲಿ, ಬೆಸೆಗೊಳ್ಳಿ ೦ದನಾ ಶಕುನಿ (ಕುನ್ಯಾಸ, ೧೬-೭). [ಸೆಂ.] 

ನಿಶ್ಶೇಷಂ (ಅ). ಸಂಪೂರ್ಣವಾಗಿ ; ಏನೂ ಉಳಿದದಂತೆ : ಭನದೇಕ 
ವಯ ಯಂನರಾಜಾದಿಗಳ ಸಾಯೆ ನೀಂ ಕಾದದೆ ಕೌರನ 
ನಾಯಕ ನಿಶ್ಶೇಷಂ ಭುನನಮಶೇಷಂ ಬಲಕೈ ಶೇಷಂಗೆ ಭರಂ 
(ಗದಇಯಂಂ. ೩-೮೩). [ಸಂ.] 

ನಿಶ್ಶೇಷಿಸು (ಕ್ರಿ). ಸ್ವಲ್ಪವೂ ಉಳಿಯದಂತೆ ಮಾಡು; 
ಸಂಪೂರ್ಣವಾಗಿ ನಾಶಮಾಡು ; ಪೂರ್ಣವಾಗಿ ಅಳಿಸು : ಶತ್ರು 
ವಿಷ ಯಣ ರೋಗ ನಜ್ನಿಗಳೆತ್ತಲಾದರೂ ಸ್ಟಲ್ಪವುಳಿದರು ಮುತ್ತೆ ಬೆಳಿ 
ದಾವರಿಸುವುವು ಯಿನ ಕಿತ್ತು 'ನಿಶ್ಶೇಸಿಸುವುದುತ್ತಮು (ನೀಸಾರಾ. ೨೪೧). 

[ಸಿಶ್ಕೇಷ-4 -ಇಸು,] 

ನಿಶ್ಶೇಷೀಕರಣ (ನಾ). ೧. ಸಂಪೂರ್ಣವಾಗಿ ನಾಶಮಾಡುವಿಕೆ. 
೨. 'ಸಂಚಶಕ್ತಿಮಂತ್ರಗಳಲ್ಲಿ ಒಂದು : ಜೃಂಭಕ ಪ್ರಸ್ಪಾಸನ 
ಅಪ್ರತಿಹತ `ನಿಶ್ಶೇಷೀಕರಣ ಜೀನಗ್ರಾಹಗಳೆಂಬ ಸಂಚಶಕ್ತಿ ಮಂತ್ರಂ 
ಗಳಂ . . . ಬೇಜಕಿ ಬೇಲ ಉಪದೇಶ ಅನುಷ್ಕಾ ನ .ಪರೀಕ್ಷೆಗಳಿಂ 
ವಿವೇಕಿಸಿ ತಿಳಿದಿರೆಲಕ್ಕೂಂ (ವಿನೇಕ, ೪೬). [ಸಂ.] ' 

ನಿಶ್ಶೋದ್ಯ (ನಾ). ಕಲ್ಮಷವಿಲ್ಲದ ಹಾಗೆ ಶುದ್ಧಮಾಡಿದುದು : 
“ನಿರ್ಣಿಕಂ, . ಶೋಧಿತಂ, ಮೃಷ್ಟಂ, ನಿಶ್ಶೋಧ್ಯಂ, ಅನವಸ್ಥ್ಯರಂ ದ 
೫ ಕಲ್ಮಸನಿಲ್ಲದ ಹಾಗೆ ಶುದ್ಧಗೊಳಿಸಲ್ಪಟ್ಟ ದ್ವ? (ಸಿದ್ಧಾಂತಿ, ೩೩೮). 

[ಸಂ.] 

ನಿಶ್ಶ್ರೇಣಿಕ (ನಾ). -.ನಿಶ್ರೇಣಿ : ಜೀನಹಿಂಸಾನಿರತಿ . . . 
ರಂಭಾಕಾಂಕ್ಷೆಯೆಂದಿಂತಿವು ಜಿನಗದಿತಾಣುಬ್ರತಂಗಳ್‌ ಏನೇಯಾಧಾರಂ 
ಗಳ್‌ ಭಾಗಭೇಯಪ್ರಕೃತಿಗಳನ್ಳು ತಾನಾಸ ನಿಶ್ಚ್ರೇಣಿಕಂಗಳ್‌ (ಸು 
೬೯). [ಸಂ] . 

ನಿಶ್ಚ್ರಫೇಯಸ (ನಾ). ಶಾಶ್ವತ ಸುಖ; ಮೋಕ್ಷ; ಮುಕ್ತಿ: 
ಗುರು ಸಸ್ಕಾಸ್ಟ್ಯಮ ಕಂಟಕಂಗಳೆನಿಪಾಜುಂ. ಗೇಹದೊಳ್‌ ಸ್ವೋಚ್ಚ 
ದಲ್ಲಿರೆ. . . ನಿಶ್ಚ್ರೇಯಸಲಕ್ಷ್ಮ ಯೊಳ್‌ ನೆರೆದು [ತಾಂ] ಸತ್‌ ಬ್ಧುನಕ್ಕುಂ 
ನರಂ ನಿಶ್ಶೇಷವಾಗಿ ಶ್ರೇಯಸ್ಸಾಗುವುದು 
ನಿಶ್ಚ್ರೇಯಸವು ಅಂದರೆ ನೋಕ್ಷವು (ಆರ್ಯಧ. ೧೭). [ಸಂ.] 

ನಿಷಂಗ (ನಾ). ೧. ಸಂಗ; ಸಂಪರ್ಕ; ಸಂಬಂಧ. ೨. ಬತ್ತಳಿಕೆ; 
ತೂಣೀರ : “ತೂಣೀರನುಂನಾಸಂಗಂ ಬಾಣಧಿ ಬಾಣಾಶ್ರಯಂ ನಿಷಂಗಂ 
ಡೊಣೆಗಳ್‌” ' (ನಸ್ತು ಕ. ನಿಜಾಗ್ರಸ್ಮಂಧದೊಳ್ಳ ಕೇದಗೆ 
ಯೆಸೆನರಲೆಂದೆಂಬ ಕೂರಂಬು ತೀನಿರ್ದ ನಿಷಂಗಂ ಕಣೊ ಳಲ್ಕೊಲ್ಲೆಯ 


ಬಹ್ವಾ 


ನಾ. 


(ಟಾತತಿ. ೨೩-೨೪); 


೮೫-೧೯); 


ನಿಷಂಗಿ 


ನನೆಗಣೆಯಂ ತೂಗುತುಂ ಕಂತುನೀ ಬಂದನೆನುತ್ತುಂ ಗರ್ಜಿಪಂತಾದುದು 
ನಿರಹಿಗಳಂ ಕೇಕಿಭೇಕಪ್ರಣಾದಂ (ಜಗವಿ. ೪-೨೧) ; ಅಗ್ನಿಯಿತ್ತನು ಹರ್ದ 
ಧನಂಜಯರಿಗೆ ರಥಂಗಳ . . . ನರತನುತ್ರ ಸಿತಾಶ್ವನಕ್ಷಯ ಶರ 
ನಿಷಂಗಾದಿಗಳ (ಕುನ್ಯಾಆ. ೨೦-೨೦) ; ಆ ವನಂ . . . ನೀರಜದಂತೆ ನಿಷಂಗ 
ದಂತೆ ನಿಬಿಡಶಿಳೀಮಂಖಮಂಂ . . . ಎನಿಸಿದುದು(ರಾಜಕೇ. ೨-೭೮ ವ); 
ಸರಂದೆಗೆಯದಿರ್ಪುವು ಕೋಗಿಲೆಗಳ ನಿಷಂಗದಿಂದರೆಯುಗಿದಂಬನಂಜಂತುಪ 
ಸಂಹರಿಪಂ ಸ್ಮರಂ (ಕಾಕುಂತ, ೮೧-೧೩೫). ೩. ಖಡ್ಗ. [ಸಂ] 
ನಿಷಂಗಿ (ನಾ). ಬತ್ತಳಿಕೆಯನ್ನು ಧರಿಸಿದವನು ; ಬಿಲ್ಲುಗಾರ: 
“ಧನ್ವೀ ಲ ಧನುಸ್ಮಾನ್‌, ಧಾನುಸ್ಯ 1) ನಿಷಂಗೀ, ಅಸ್ತ್ರೀ, ಧನುರ್ಧರಃ - 
೬ ಬಿಲುಗಾರನ ಹೆಸರು” (ಸಿದ್ಧಾಂತಿ. ೨೫೭).  [ಸಂ. ನಿಷಂಗಿನ್‌] 
ನಿಷಣ್ಣ (ಗು). ೧. ಕುಳಿತುಕೊಂಡಿರುವ ; ಆಸನಸ್ಕ : ಆ ಕುಮಾ 
ರೋತ್ತಮಂ ನಿರವಧಿ ಚತುರುದಧಿನನನಿಸಣ್ಣ ಕಿನ್ನರೀಜನಸಂಗೀಯ. 
ಮಾನ ಮಾನನೀಯ ವಿಶದತರನಿ ಜಯಶಸ್ತೊಮದಿಂ ಧವಳೀಕೃತನಿಖಳ 
ದಿಕ್ಪಾಳಕನಿಳಯನಪ್ಪುದುಂ (ಬಾಧಪು. ೯. (ನಾ). ೨. ಕುಳಿ 
ತಿರುವವನು; ಕುಳಿತುಕೊಂಡವನು : ಅಂತಿರ್ದನಂ ತ್ರಿಪ್ರದಕ್ಷಿಣಂ 
ಗೆಯನ್ನು ವಿನಿಧಪೂಜಾಪುರಸ್ಸರಂ ಗಂರುಭಕ್ತಿಯಿರಿ ವಂದಿಸಿ ತದಾಶೀರ್ನ 
ಚನಾಮ್ಸತಭರಿತಕರ್ಣಕುಹರನುಂ ಪಾದಪ್ರದೇಶನಿಷಣ್ಣ ನುಮಾಗೆ(ಚಂದ್ರೆಪು. 
೩-೨ ನ). [ಸಂ.] 
ನಿಷದ್ಯಾಕ್ರಿಯೆ (ನಾ). [ಜೈನ] ಐವತ್ತುಮೂರು ಗರ್ಭಾನ್ವಯ 
ಕ್ರಿಯೆಗಳಲ್ಲಿ ಒಂಬತ್ತನೆಯದು; ೫ ಶಿಶುವನ್ನು ಉತ್ತಮ 
ವಾದ ಆಸನದ ಮೇಲೆ ಕುಳ್ಳಿ ರಿಸಿ ಸಿದ್ಧಾರ್ಚನೆ ಮೊದಲಾದ 
ನಿಧಿಗಳನ್ನು ನೆರವೇರಿಸುವುದು : ಮಂಗಳಾಳಂಕೃ ತಮಪ್ಪ ವಿಸ್ತೀ 
ರ್ಣಿತ ತಲ್ಪದೊಳ್‌ ಸಿದ್ಧಾ ರ್ಚನಾವಿಧಿಪೂರ್ವಕಂ ದಿವ್ಯಾಸನಾರ್ಹತ್ವಮಂ 
ನುವುತ್ತ ರೋತ್ತ ರಮುಮಕ್ಕೆಂದು ಬಾಲಕನನಿಳಿಸುವುದು ನಿಷದ್ಯಾಕ್ರಿಯೆ 
(ಚಾವುಂಪು. ೨೧೪). "ದೀಕ್ಷೆ? ಪರಾ. [ಸಂ. ನಷದ್ಯಾಕ್ರಿಯಾ] 
ನಿಷದ್ಯಾ ಸರೀಷಹ (ನಾ). [ಜೈನ] ಇಪ್ಪತ್ತೆರಡು ಪರೀಷಹಗಳಲ್ಲಿ 
ಹತ್ತನೆಯದು; FP ಜೈನಮುನಿಗಳು ನಿಯಮಿತಕಾಲದ ವ್ರತ 
ನನ್ನು ಕೈಕೊಂಡು ನಿರ್ಜನವಾದ ಸ್ಕಳದಲ್ಲಿ ಕುಳಿತಿದ್ದು, ಆ 


ಕಾಲದಲ್ಲಿ ವ್ಯಾಘ್ರಾದಿಗಳ ಗರ್ಜನೆ ಮೊದಲಾದುವುಗಳಿಂದ | 


ಅವರಿಗೆ ಆಗುವ ಉಪಸರ್ಗ : ಅನನುಭೂತಪೂರ್ವಪರೇತನನೋ 
ದ್ಯಾನಶೂನ್ಯಾಯತನಗಿರಿಗುಹಾಗಹ್ವರಾದಿ ನಿವಾಸಿಯುಂ ಸಹಸ್ರಕಿರಣ 
ಸ್ವೇಂದ್ರಿಯ ಜ್ಞ್ಞಾನಪ್ರ ಕಾಶಪರೀಕ್ಷಿತಪ್ರದೇಶಜೊಳ್ಳ ನಿಯಮಕ್ರಿಯೆಯ 0 
ಮಾಡಿ ಕಾಲನಿಯಮದಿಂ. ಕುಳ್ಳಿರ್ದನುಂ ಸಿಂಹ ವ್ಯಾಘ್ರಾದಿ ವಿವಿಧಭೀಷಣ 
ಧ್ವನಿಶ್ರವಣನಿವೃತ್ತ ಭಯೆನುಂ ಚತುರ್ನಿಧೋಪಸರ್ಗಸಹಿಷ್ಣ್ಹು ತ್ವದಿಂ 
ಅಪ್ರಚ್ಯುತಮೋಕ್ಷಮಾರ್ಗನುಂ ನವೀರಾಸನೋತ್ಕುಟಿಕಾಸನಾದಿಗಳಿಂ 
ಅಚಲಿತನಿಗ್ರಹನುಮಪ್ಪ ಯನಿಗೆ ತತೃತಬಾಧಾಸಹನಂ ನಿಸದ್ಯಾಸರೀ 
ಸಹಜಯ ಮೆಂದು ನಿಶ್ಚಯಿಸೆ ಪಡುಗುಂ (ತತ್ತ್ವಸ್ತ್ರ- ೩೩೫). [ಸಂ.) 
ನಿಷದ್ಯೆ (ನಾ). ೧. ಹಾಸುಗೆ; ಸುಪ್ಪತ್ತಿಗೆ; ಮೆತ್ತೆ. ೨. ವ್ಯಾಪಾ 
ರದ ಸ್ಕಳ; ಮಾರುಕಟ್ಟೆ; ಅಂಗಡಿಬೀದಿ: "ಆಸಣಃ, ನಿಷದ್ಯಾಯಾಂ 
. ದೊಡ್ಡ ಆಂಗಡಿಗಳಿರುವ ಸ್ಥಳದ ಹೆಸರು” (ಸಿದ್ಧಾಂತಿ. ೮೮). 
೩. ನಿಷದ್ಯಾಕ್ರಿಯೆ ಆಧಾನ ಪ್ರೀತಿ ಸುಪ್ರೀತಿ ಧೃತಿ 


ನೋಡದ ಪ್ರಿಯೋದ್ಭನ ನಾನುಕರ್ಮ ಬಹಿರ್ಯಾನ ನಿಸದ್ಯಾನ್ನ 
ಪ್ರಾಶನ . . . ತ್ಯಾಗ ಸಿರ್ವ್ಯತಿಯೆಂಬಯ್ವುತ್ತುಮೂಜಂ ಗರ್ಭಾದಿ 
ನಿರ್ವಾಣ ಸರ್ಯೇಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಂ  (ಆವಿಪು. 


೧೫-೧೫ ನ). ಸರಾ. 


"ದೀಕ್ಷೆ; ೪. ನಿಷದ್ಯಾಸರೀಷಹ : 
ತಿಷದ್ಯಾ--ಕುಳ್ಳಿ ರ್ಪಡುಂ. ಶೆಯ್ಯಾ--ಒಳಿಗುವುದುಂ . . . ಅದರ್ಶೆನಾನಿ 


೪೭೪೫ 


40 


ನಿಷಾದ 


ಕಣ್ಸಾಯಿಕದರ್ಶನಮುಂ ಸಡೆಯದುದುಮೆಂದು ಪರೀಷಹಂ ದ್ವಾನಿಂಶತಿ 

ವಿಧಮಕ್ಕುಂ (ತತ್ತ ಪ್ರ. ೩೩೩). [ಸಂ. ನಿಸದ್ಯಾ] 

ನಿಷದ್ದರ (ನಾ). ಕೆಸರು; ಪಂಕ: “ಪಂಕ, ಸಾದಃ, ನಿಷದ್ವರಃ, 
ಜಂಬಾಳಃ, ಕರ್ದಮಃ, ಅನಕಿಲಃ - ಈ ೬ ಕೆಸಜು” (ಹಲಾಯು. 
೧೧೨-೫೬) ; "ಕರ್ದಮಮೆನಲ್‌ ಸರಿದಂ ನಿಷದ್ವರಂ ಜಂಬಾಲನುವಕಿಳಂ 
ಪಂಕನೆನೆ ಕೆಸಕನಿಕ್ಕುಂ” (ಮಂಗ. ೧೨೩-೧೫). [ಸಂ] 

ನಿಷಧ (ನಾ). ೧. ಒಂದು ಪರ್ವತದ ಹೆಸರು; ೫ ಮೇರು 
ಸರ್ವತದ ಸುತ್ತಲೂ ಇರುವ ಪರ್ವತಗಳಲ್ಲೊಂದು ; ಹರಿಕ್ಷೇತ್ರ 
ಮತ್ತು ವಿದೇಹಕ್ಷೇತ್ರಗಳ ಮೇರೆಯಲ್ಲಿರುವ ಈ ಪರ್ವತವು 
ನಾನೂರು ಯೋಜನ ಎತ್ತರವಾಗಿಜಿಯೆಂದೂ ಇದರ ಬಣ್ಣವು 
ಕಾಸಿದ ಬಂಗಾರದಂತೆ ಇದೆಯೆಂದೂ ನಂಬಲಾಗಿದೆ: “ಹಿಮ 
ವಾನ್‌, ನಿಷಧಃ, ವಿಂಧ್ಯಃ, ಮಾಲ್ಯವಾನ್‌, ಪಾರಿಯಾತ್ರಕಃ, ಗಂಧ 
ಮಾಡನಂ . . . ನುಂಂತಾದವುಗಳೆಲ್ಲ ಪ್ರಸಿದ್ಧಗಳಾದ ಆಯಾ ಬೆಟ್ಟಿ ಗಳ 
ಬೇರೆ ಬೇರೆ ಹೆಸರುಗಳು” (ಸಿದ್ಧಾಂತಿ. ೧೦೬) ; ಆಗಳಿರ್ವರುಂ ನೀಲ ನಿಷಧ 
ಗಿರಿಗಳೊಂದೊಂದಜಕೊರ್ಳ ಬಂದು ಪೊಣರ್ವಂತೆ ನಿಂದೊರ್ವರೊರ್ವರೆಮೆ 
"ಯಿಕ್ಶದೆ ನೋಡುವಲ್ಲಿ (ಆದಿಪು. ೧೪-೧೦೪ ವು; ತ್ರಿಕೂಟ ಕುರುವಿಂದ 
ಪತಂಗ ರುಚಕೆ ನಿಷಧವೆಂಬೈದು ಗಿರಿಗಳೇ ಟಿಂಕಣ ಗಂಧಮಾದನ ಶೈಲದ 
ಪಡುವಲ ವಿಪುಲಾದ್ರಿಯ ಮಧ್ಯಭಾಗದೊಳಗಿಹವು (ವಿನೇಕ. ೨೨೯). 
೨. ನಳ ಮಹಾರಾಜನು ಆಳಿದ ಒಂದು ರಾಜ್ಯದ ಹೆಸರು : 
ಉತ್ತ ನೋತ್ತಮ ಚತುರ್ವಿಧ ನಾಯಕನಾಯಿಕಾಮನಃ ಪ್ರೇಮದಿ 
ನೊಪ್ಪು ಗುಂ. ನಿಷಧಮೆಂಬ ಮುಹಾನಿಷಯಂ ಧರಿತ್ರಿಯೊಳ್‌ (ನಳಚಂ.೯); 
ಕುರು ನೇಪಾಳ ನಿಷಧ ವಿದರ್ಭ ಧರಣೀಪಾಲತತಿ ಸಂದಣಿಸಿದುದು ಸಾಕೇತ 
ನಗರಿಯಲ್ಲಿ (ತೊರರಾ. ೧-೭-೧೮) ; ನಿಷಧವಸುಧಾಪರಿವೃ ಢಗರ್ವನಿರ್ವಾ 
ಪಣ ಪರಾಕು (ಯಾದಚಂ. ೩-೧ವು. ಷಿ. ನಿಷಧರಾಜ್ಯವನ್ನು 
ಆಳಿದವನು ; ನಳಮಹಾರಾಜ : ಸೃಜಿಸಿದನು ಸುದ್ದಿಯನು ನೃಪ 
ಭೂಭುಜರ ನಗರಂಗಳಲಿ ನಿಷಧನ ನಿಜವನಿತೆಗೆ ಪುನಃ ಸ್ವಯಂವರನೆಂದು 
(ತರಂ. ೪. [ನಾಟ್ಯ] ಸಂಯುತಹಸ್ತಗಳಲ್ಲಿ 
ಒಂದು : ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ಸಂಯಂತಹಸ್ತ ಗಳು ಯಾವು 
ವೆಂದರೆ--೧. ಅಂಜಲಿ. . . ೬. ಉತ್ಸಂಗ, ೭. ನಿಷಧ (ಆಭಾನ್ಯ ೪೮). 
೫. ನಿಷಾದ ೪. ೬. ಒಂದು ರಾಗದ ಹೆಸರು: “ಮೇಳ 
ಕರ್ತರಾಗಗಳು -- ೭೨ . . . (ಆ) ಅಸಂಪೂರ್ಣಪದ್ಧ ತಿಯ 
ಕನಕಾಂಬರಿ, ಫೇನದ್ಳುತಿ . . . ಧಾಮವತಿ, ನಿಸಧ, ಕುಂತಳ, 
ರತಿಪ್ರಿಯ . .' - ಕುಸುಮಾಕರ, ರಸಮಂಜರಿ (ಕರ್ನಾಟಕ ಸಂಗೀತ 
ತರಂಗಿಣಿ, 11, -೯)” (ಶ್ರೀನತ್ಸ. ೩೫೪). [Ao] 

ನಿಷಧಿ "ನಿಸಿದಿ' ನೋ. 

ನಿಸಾ "ನಶೆ' ನೋ. 

ನಿಷಾಖೋರ "ನಿಶಾಖೋರ' ನೋ. 

ನಿಷಾದ (ನಾ). ೧. ಬೇಟಿಯಾಡುವವನು ; ಕಿರಾತ; ಬೇಡ: 
ಏಕಲವ್ಯಾಹ್ವಯ ನಿಷಾದಾನೀಕಪತಿಯ ಸಹಾಯವನು ಮತ್ತಾ ಕುಮತಿ 
ಗಣಚರಿಸುತ್ತೆ ೦ಭತ್ತೆ ೦ಟುಸಾವಿರದ ಭೀಕರಾಕಾರದ ನಿಸಾದಾನೀಕದಲಿ 
ನಡೆತಂದನಿರುಳು ನಿರಾಕುಳನು ದೆಸೆಗೆಸೆನ ಕೈದೀ ನಿಗೆಯ. ಬೆಳಕಿನಲಿ 
(ನಿಭಾಗ. ಮಾರ್ಣ, ನಿಪಾದನೆ, ಮಾಡ್‌! ಕೊಲೆ 
ಸಾಲ್ಗುಮಯ್ಯೊ ಮಾಣ್‌ ! (ಶ್ರೀರಾಮಾ. ೨-೩೬) ; ಕ್ರೌಂಚಮಿಥುನದಲಿ 
ಒಂದರ ಕೊಲೆಗೆ ವಾಲ್ಮೀಕಿ ಶಪಿಸಿದ ನಿಷಾದ ರಾನಣನಾಗಿ ಭೂಮಿಯಲಿ 
ಹುಟ್ಟ, ಕಾಡಿದನು ಸೀತೆಯನು (ದೀನನು. ೪೦-೧೨). ೨. ಬೆಸ್ತ. 
"ನಿಷಾದಪತಿ' ಸರಾ. ೩. ಹೊಲೆಯ: “ಅಂತಾವಸಾಯಾ, 


೩-೨-೧೭). 


೧೦-೬೪-೬) ;. 


ನಿಷಾದಕರ್ಮ 


ಚಂಡಾಳಃ, ಸಿಷಾದಃ, 


(ಹಲಾಯು. ೯೮-೪೪೪) ; 


ಜನಂಗಮ॥ ಈ ೪ ([ಪೊಲೆಯಂ]'” 
ಪಂದಿ , . . ಅನಿವಿರಿದು ದುಃಖದೊಳ್‌ 
ನಮೆದು ನಾರುಗಿದು ಸೊಗೆದು ಸತ್ತಲ್ಲಿ ನಿಷಾದನ ಮನೆಯೊಳ್ಳೆ ಣ್ನಾ 
ಯಾಯ್ತು (ಸುಕುನೂ. ೫-೧೯). ೪. [ಸಂಗೀತ] ಸಪ್ತ ಸ್ವರಗಳಲ್ಲಿ 
ಕಡೆಯದು : “ಸಡ್ಡ ಮಾ ಯಸಭಮಾ ಗಾಂಧಾರಮಾ ಮಧ್ಯಮಂ 
ರಾಜಪ್ಪ ಪಂಚಮಂ ಧೈವತಂ ಸುಓಿಷಾದನೋರಂತೆ ಸಪ್ತ ಸ್ವರಂಗಳಕ್ಕು? 
7.೨೩-೩) ; ಸಡ್ಡ ವೃಷಭ ಗಾಂಧಾರ ಮಧ್ಯಮ ಸಂಚಮ ಧೈವತ 
ನಿಷಾದಂಗಳೆಂಬ ಸಪ್ತಸ್ವರನುಮು೦ , . , ದಶರೂಪಲಕ್ಷಣಮುನಂ 
ಪಾತ್ರಸಂಕ್ರಮಣದೊಳ್‌ ನೆಟಿಯೆ ತೋಲ (ಅಜಿಫು, ೫-೩೦ ನು; 
ಸಪ್ತ ಸ್ವರಂಗಳುತ್ವ ತ್ತಿಕ್ರಮದಲ್ಲೆ ಪರಶಿವನ ಈಶ್ವರ, ಸದ್ಯೋಜಾತ. . . 
ನಿರಂಗವೆಂಬೇಳು ಮಂಖಂಗಳ ಕ್ರಮನಿಡಿದು ಷಡ್ಡ ಯಷಭ ಗಾಂಧಾರ 
ಮಧ್ಯಮ ಪಂಚಮ ಥೈನತ ನಿಷಾದನೆಂಬ ಸಪ್ತಸ್ವರಂಗಳುದಿಸಿದವು. 
(ವಿನೇಕ, ೨೪೭) ; ಕ್ರಮವಾಗಿ ಸಡ್ಡ, ಖುಷಭ, ಗಾಂಧಾರ, ಮಧ್ಯಮ, 
ಪಂಚಮ, ಧೈವತ ಮತ್ತು ನಿಸಾದ ಎಂದು. ಸಪ್ತಸ್ವರಗಳ ಹೆಸರು 
ಗಳು (ಸಂಗೀಚಂ. ೧೫). ೧, ೪: ಆ ಮಹಾನನಂ . . , ಸ್ವರ 
ಸಮುದಯದಂತೆ ನಿಷಾದನಿಷೇನೃಮುಂ ಆರಾಧಕನಂತಕ್ಷಮಾಲಾಗಣಿತ. 
ಜಪೋಪೇತಮುಂ (ಚಂದ್ರಪು. ೫-೫೨ ವು. ೫. ಮಣ್ಣು ; ಅರಲು: 
ನಾದಬಿಂದುಗಳಡ್ಡ ವಲಿಗೆಗಳಾದಿಶಕ್ರಿಯೆ ತಿಗುರಿ ವೇದಿಸಲು 
ಬ್ರಹ್ಮಾಂಡ ಖಾಂಡ ನಿಷಾದ ಭಾಂಡಾನಳಿಗಳಂ ಸಮ್ಮೋದದಿಂದಂ 
ವಿರಚಿಸುವ ಕುಂಬಾಣನುಂ ತಾನೆ (ಬಸಪು. ೨೧-೨೭). [ಸಂ.] 
ನಿಷಾದಕರ್ಮ (ನಾ). ಚಂಡಾಲರ ಕೆಲಸ; ಕ್ರೂರಕಾರ್ಯ : 
ಭೃಗಂಶಾಪೋಪಗತರಾಗಿ ವೇದನಾವಸ್ಥೆಗಳೊಳಿಪ್ಪ ನಿಷಾದಕರ್ಮಶ್ವಪಚ 
ರೊಡನೆಯನಾದರದಿ ಪಶುವಂ ಕೊಲುವ ಪಶುಕರ್ನಿಗಳ ಕೂಡೆ... 
ನಿಂದು ನುಡಿದಡೆ ದೋಷವೊಂದುವುದು (ಬಸಪು. ೫೭-೭೭). 
[ನಿಷಾದ-- ಕರ್ಮ] 
ನಿಷಾದಪಡೆ (ನಾ). ಬೇಡರ ಸೈನ್ಯ : ನಿಷಾದಪಜೆ ಮುಸುಕಿತ್ತು 
ಹಲಧರನ (ನಿಭಾಗ. ೧೦-೬೪-೩೯). [ನಿಷಾದ--ಪಡ್ಜೆ] 
ನಿಷಾದಪೆತಿ(ನಾ). ಜಿಸ್ತರ ಒಡೆಯ, - ಮುಖಂಡ: ನಾನೆಯಿಂದಿಳಿದು 
ಬೀಳ್ಕೊಂಡು ಗುಹನಂ ನಿಸಾದಪತಿಯಂ . » - ತಾಂ ಮಂಂತೆ ನಡೆಗೊಂಡಂ 
(ಶ್ರೀರಾಮಾ, ೧೨೬-೫೧). ; [ನಿಸಾದ* ಪತ್ನಿ] 
ನಿಷಾದಿ (ಗು). ೧. ಕುಳಿತುಕೊಂಡ ; ಆಸೀನವಾದ. (ನಾ). ೨. 
ಕುಳಿತುಕೊಳ್ಳು ವಿಕೆ; ಸ್ಲಿರವಾಗಿರುವಿಕೆ. ೩. ಆನೆಯನ್ನು 
ನಡೆಸುವವನು ; ಮಾವಟಗ; ಮಾವುತ: "ನಿಷಾದೀ, ಗಜಾ 
ರೋಹಃ ಈ ೨ ಆನೆಯನೇಜುವಾತಂಗ (ಹಲಾಯು. ೬೫-೨೩೬) ; 
ನಿರೋಧಿಸಾಧನಘಟಾಳಿಯನನೋಡಿಸಲಾಗಳಾರ್ದುಬಿಟ್ಟ ಕ್ಕಿ ದರುಗ್ರಸಿಂಧುರ 
ಫಬಾವಳಿಯಂ ಮಂಳಿಸಿಂ ನಿಸಾದಿಗಳ್‌ ೧೦-೯೨) ; 
ಅಯಸನುಣನುಲ್ಲು ಸರರದನಿಯನಿಕ್ಕುವುದಂತುಮಾನೆಯೊಳ್‌ ಕಾದೆ 
ನಿಸಾದಿಯನುರುಳೆಚ್ಚು ಗಜಪ್ರಿಯತೆಯನಹಿತರ್‌ ಪೊಗಟತಿ ಸೀರಹಸ್ತ್ಯಂ 
ಮೆಜಕಿದಂ (ಶಾಂತಿಪು. ೪-೧೯) ; ಮೊಗನಡಮಂ ನಿಷಾದಿ [ಸಾಣಾಂ, 
ಬಿಸುಟ್ಟು] ಕಳೆದಂಕುಶದಿಂದಣೆದಾರ್ದು ನೂಂಕೆ ಗಾಳಿಗೆ ಗಳಿಕ ಮೂಡಿದಂತೆ 


(ಮಗ 


(ಸಂಸಭಾ. 


ಪರಿದಾನೆಗಳಾನೆಗಳೊಳ್‌ ಕಡಂಗಿ.. , ಪೋರ್ದುವು (ಸಂರಾನಾ. 
೧೩-೭೪). [ಸಂ. ನಿಷಾದಿರ್ನ] 

ನಿಷಾದಿನಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಧೈವತ 
ನಿಷಾದಿನಿ ಷಡ್ಜ ಕೇಸರಿ ಸಡ್ಮದಿನ್ನನತಿ ' ಸಡ್ಜ ಮಾಧ್ಯಮ ವೆಂಬೈದು 


ರಾಗಂಗಳು ಸಡ್ಜ ಗ್ರಾಮದಿಂ ಪುಟ್ಟು ವುವು (ವಿನೇಕ. ೨೪೯). 
[ಸಂ. ನಿಸಾದಿನೀ] 


೪೭೪೬ 


20 


25 


30 


35 


40 


45 


ಸಿಷಿದ್ಧಗುರು 
ನಿಸಾದಿವ್ರುಜ (ನಾ). ಮಾನಟಗರ ಸಮೂಹ; ಮಾವುತರ 
ಗುಂಪು: ವಿಸಟಿಂಬರ್ಪಾನೆಯಂ , . , ಕೂರೆಂಕುಸದಿಂದಂಗುಷ್ಮ ದಿಂ 


ಪಾರ್ಷೀಯೆನಳನಡಿಸುತ್ತು ೦ ನಿಷಾದಿವ್ರಜಂ ಬೆಕ್ಕಸಮುಂತ್ತಿ ರ್ಪಂತು ಬಂಬ 
ಲ್ವರಿಯಿಸಿ ದೆಸೆಗೆಲ್ಲಂ ಬಟಿಂಕ್ಕುಯ್ದೂ ನೀರೂಡಿಸಿದಂ ಕಂಭಕ್ಕೆ ತಂದಂ 
ಮಗುಬಕಿ ಗಜಕಳಾಖಂಡಲಂ ಪದ್ಮನಾಭಂ (ಚಂದ್ರಪು. ೯೯೫). 
[ನಿಸಾದಿ4 ವ್ರಜ] 

ನಿಸಾನಿ "ನಿಶಾನಿ' ನೋ. 

ನಿಷಾನಿಖಲು (ನಾ). ಪಾಳೆಯಗಾರರ ಕಾಲದ ಒಂದು ಚಿನ್ನದ 
ನಾಣ್ಯ ಇದಲ್ಲದೆ ಇನ್ನೂ ಇತರ ಬಂಗಾರದ ನಾಣ್ಯಗಳು ವಿಶೇಷ 
ವಾಗಿದ್ದವು. ಯಾವವೆಂದರೆ :- ೧. ಗಬರು . . . ೧. ನಿಷಾನಿಖಲು 
(ಚಿತ್ರವಾ. ೧೦೪). [1) 

ನಿಸಾವಸ್ತು (ನಾ). ಮತ್ತನ್ನು ಬರಿಸುವ ವಸ್ತು; ಮಾದಕ 
ಪದಾರ್ಥ : ಸಾರಾಯಿಯಲ್ಲಿ ಉದ್ರೇಕ ಬರುವಂತಹ ಓಷಾವಸ್ತು 
ಹುಟ್ಟು ವಂತೆ ಪಂಚಭೂತಗಳ ಸಂಯೋಗದಿಂದ ಚೈತನ್ಯ ಅಥವಾ ಜ್ಞಾನ 
ಹೊರಹೊಮ್ಮುವುದು (ಜೀನಾತ್ಮ. ೫೯). [ನಿಷಾ (-£ನಕೆ) -.- ವಸ್ತು) 

ನಿಷಿಕ್ರ (ಗು). ೧. ಎರಚಿದ; ಸಿಂಪಡಿಸಿದ; ಚಿಮುಕಿಸಿದ. 
(ನಾ). ೨. ಸಿಂಸಡಿಕೆ ಹೊಂದಿದವನು; ಸಿಂಚನವನ್ನು ಪಡೆದ 
ವನು : ಗುರುಪದಾಂಬುಜ ಸರಳಭಕ್ತಾ ಗುರುದಯಾಮೃ ತರಸನಿಸಿ 
[ಸಾಕಾಂ" ಯಂ]ಕ್ತಾ (ಬಸಪು. ೩೮-೬೮). [ಸಂ.] 

ನಿಷಿದಿ "ನಿಸಿದಿ' ನೋ. 

ನಿಸಿದಿಗೆ *ನಿಸಿದಿಗೆ ನೋ. 

ನಿಷಿದ್ದಿ "ನಿಸಿದಿ' ನೋ. 

ನಿಷಿದ್ಧ (ಗು). ೧. ನಿಷೇಧಿಸಿದ; ಬಹಿಷ್ಟೃತವಾದ; ಮಾಡ 
ಬಾರದ : ಮಾನವನ ಕಾಯಿಕ, ವಾಚಿಕ, ಮಾನಸಿಕ, ನಿತ್ಯ, ಸೈನಿ 
ತ್ರಿಕ, ಕಾಮ್ಯ, ನಿಷಿದ್ಧ, ವಿಹಿತ, ಕೃ ತಿಗಳೆಲ್ಲ "ಕರ್ಮ' ಪದದಲ್ಲಿಯೇ 
ಅಡಕವಾಗುತ್ತವೆ (ಧರ್ಮಸಾ. ೧೩೦). "ನಿಷಿದ್ಧ ಕರ್ಮ”, “ನಿಸಿದ್ಧ 
ಫಲ' ಪರಾ. (ನಾ). ೨. ಬಹಿಷೃರಿಸಿದುದು ; ಮಾಡಬಾರ 
ದುದು : ಅನಭ್ಯಸ್ತಶಸ್ತ್ರನೊಳ್‌' ಯುದ್ಧ ವತಿನಿಷಿದ್ದ ಮುಂ (ಜಗವಿ. 
೫-೬೧ ವು; ನಿತ್ಯನೈಮಿತ್ತಿಕವ ಕಳೆದಾ ಪ್ರತ್ಯವಾಯಕೆ ಮಾಡಿ ಪ್ರಾಯಶ್ಚಿತ್ತ 
ವನು ಜಪತಪದಿ ಕಾಮೃನಿಸಿದ್ದಗಳ ಬಿಟ್ಟು. . . ಮೋಕ್ಷವನರ್ಥಿ 
ಸುತ್ತಿಹ ಸಾಧುಗಳೆ ತತ್ತ್ವ್ವಾಧಿಕಾರಿಗಳು (ಅನ್ಫುತ. ೧-೨೧) ; ನಾಟಕ 
ಆಡುವುದಾಗಲಿ, ನೋಡುವುದಾಗಲಿ ನಿಷಿದ್ಧ ವೆಂದು ಅನೇಕರು ಭಾವಿಸಿ 
ದ್ವರು (ಶಿಸ್ಷದ. ೫೪). [ಸಂ.] 

ನಿಷಿದ್ಧಕರ್ಮ (ನಾ). ಧರ್ಮಬಾಹಿರವಾದ ಕರ್ಮ; ಧರ್ಮ 
ವಿರುದ್ಧವಾದ ಕಾರ್ಯ ; ಮಾಡಬಾರದ ಕೆಲಸ : ನೇಡೋಕ್ತ 
ಕರ್ಮಗಳನ್ನು ಕಾಮ್ಯಕರ್ಮ, ನಿಷಿದ್ಧ ಕರ್ಮ, ನಿತ್ಯಕರ್ಮ ಎಂದು 
ಮೂರು ತೆರನಾಗಿ ವಿಂಗಡಿಸಿದ್ದಾರೆ . . . ನಿಷಿದ್ಧ ಕರ್ಮಗಳನ್ನು ಮಾಡ 
ದಿರಬೇಕು (ಭಾರದ. ೧೨೯). ' [ನಿಷಿದ್ಧ -- ಕರ್ಮ] 

ನಿಷಿದ್ಧ ಕಾಲ (ನಾ). ನಿಷೇಧಿತವಾದ ಕಾಲ; ಸೂಕ್ತವಲ್ಲದ 
ಸಮಯ : ನಿಸಿದ್ಧಕಾಲ ಮೈೈಥುನಾದಿ ಪ್ರಯುಕ್ತ ವಾದ ದೋಷನೇ 
ಬೈಜಿಕದೋಷ (ಭಾರದ, ೫೫). [ನಿಷಿದ್ಧ -- ಕಾಲ] 

ನಿಷಿದ್ಧ ಗುರು (ನಾ). ಯೋಗ್ಯನಲ್ಲದ ಗುರು; ಶಿಷ್ಯರಿಗೆ ಕೆಟ್ಟ 
ಸಾಧನೆಯನ್ನು ಹೇಳಿಕೊಟ್ಟು ದುಃಖಕ್ಕೆ ಈಡು ಮಾಡುವ 
ಗುರು: ವಶ್ಯಾಕರ್ಷಣಾದಿಗಳಿಂ ಇಹಲೋಕದಲ್ಲಿ ಸುಖವಂ ಪರಲೋಕ 
ದಲ್ಲಿ ದುಃಖಂಗಳನೀವಾತನೇ ನಿಷಿದ್ಧ ಗುರು (ವಿನೇಕ. ೧೮). 

[ನಿಷಿದ್ಧ ಗುರು] 


ನಿಸಿದ್ಧಗೊಳ್‌ 


ನಿಷಿದ್ಧಗೊಳ್‌ (ಕ್ರಿ). ಬಹಿಷ್ಕಾರ ಹೊಂದು; ತಿರಸ್ಕೃತವಾಗು : 
"ನಿಷಿದ್ಯಗೊಳಿಸು' ಸರಾ. [ಸಸಿದ್ದ 4 

ನಿಷಿದ್ಧ ಗೊಳಿಸು (ಕ್ರ). ಬಹಿಷ್ಟುರಿಸು ; (ಕಾನೂನಿಗೆ) ನಿರುದ್ಧ 
ವೆಂದು ಸಾರು : ಅಸ್ಪೃಶ್ಯತೆಯನ್ನು ತೆಗೆದುಹಾಕಲಾಗಿದೆ ಮತ್ತು 
ಯಾನ ರೂಪದಲ್ಲೂ ಅದರ ಆಚರಣೆಯನ್ನು ನಿಷಿದ್ಧ ಗೊಳಿಸಲಾಗಿದೆ 

( ೯). [ನಿಷಿದ್ಧ ಗೊಳ್‌ -- -ಇಸ್ಯು] 

ನಿಸಿದ್ಧಪ್ರೇಮ (ನಾ). ಸಮಾಜದಲ್ಲಿ ನೀತಿವಿರುದ್ಧನಾದ 
ಪ್ರೇಮ; ನಿಯಮಬಾಹಿರವಾದ ಪ್ರೇಮ : ಈ ನಿಷಿದ್ಧ ಪ್ರೇಮದ ಸಹ 
ಇಸದಿಂದ ದೂರಾಗುವುದಕ್ಕಾಗಿಯೇ, ನಾನು ಕೆಲವು ದಿವಸಗಳ ಮಟ್ಟ ಗೆ. 
ದೂರದ ಪ್ರವಾಸ ಕೈ ಕೊಳ್ಳೆ ಲು ಸಿದ್ಧ ನಾದುದು (ಹೇನುಂತ. 


ಕೊಳ್‌] 


೨೯೯). 


[ನ್ದ ನ ಪ್ರೇಮು] 
ನಿಹಿದ್ಧ ಫಲ (ನಾ). ಬಹಿಷ್ಕರಿಸಿದೆ. ಫಲ; ಸೇವಿಸಬಾರದೆಂದು 
ವಿಧಿಸಿದ ಫಲ; ೫ ಆದಮುನೆಂಬ ಆದಿಮಾನನನು ತಿನ್ನಬಾರ 


ದೆಂದು ನಿಷೇಧಿತವಾಗಿದ್ದ ಹಣ್ಣ ನ್ನು ತಿಂದುದರಿಂದಲೇ ಕ್ಸುತ್ತಿ 
ಪಾಸಾ ಮರಣಗಳಿಗೆ ಪಕ್ಕಾ ದನಿಯ ಸಂಗತಿಯು ಬೈಬಲ್‌ 
ಗ್ರಂಥದಲ್ಲಿ ಉಕ್ತ ವಾಗಿದೆ : ಬೆಡನುನು ಬೇಡನೆಂದರೂ ಸು ಸ್ವರ್ಗ 
ದಿಂದ ತಳ್ಳಲ್ಪಟ್ಟ ಮತಣ್ಯಕ್ಕೆ ಬಂದ ನಿಷಿದ್ಧ ಫಲ(7೦೯016600 1011) ನೇ 
ಇದಾಗಿರಬಹು ದೆಲ್ಲನೆ ? (ಶರಚ, ೬೩೫). ದ್ದ 4+ ಫಲ,] 

ನಿಷಿದ್ಧ ವಾಕ್ಯ (ನಾ). ಇಂತಿಂತಹುದನ್ನು *ನಾಡಕೂಡಜಿಂದು 
ವಿಧಿಸುವ ಹೊತು; ಬೇಡನೆಂದು ಹೇಳುವು ನಿಯಮ ; ೫ "ಇಂಥ 
ದನ್ನು ಮಾಡು' ಎಂದು ಹೇಳುವ ವಾಕ್ಯ  ವಿಧಿವಾಶ್ಯ. “ಹೀಗೆ 
ಮಾಜಿಬೇಡ' ಎಂದು ತಿಳಿಸುವ ವಾಕ್ಯ ಸಹಿದ್ಯ ವಾಕ್ಯ. ಹೀಗೆ 
ವೇದಗಳಲ್ಲಿ ಎರಡು ಬಗೆಯ ವಾಕ್ಯ ಗಳು 'ಓಿಡುಬಿರುತ್ತ ವೆ: 
ನೇದವಾಕೃನಿಚಾರವೆಂತೆನಲಾದಿಯಲಿ ನಾಕಾ ಬಳಿಕಾದುದೈಸೆ 
ನಿಸಿದ್ಧವಾ 'ಕೃವು (ಗಗತಾ. [ನಿಷಿದ್ಧ ವಾಕ್ಯ] 

ಸಿಸಿದ್ಧಿ "ನಿಸಿದಿ' ನೋ. 

ನಿಸಿದ್ದಿ ಕ್ರಿಯೆ (ನಾ). [ಜೈನ] ಸಮಾಧಿಯ ಬಳಿಯಲ್ಲಿ ಮಾಡ 
ಜೀಕಾದ ಕರ್ಮ : ಚಂದ್ರಗುಪ್ತಮಂನಿಗಳು ಏಶಾಖಾಚಾರ್ಯೆ 
ರ್ಗಿದಿರೆದ್ದು ವಂದಿಸೆ ಇವರು. ಕಂಸನೂಲಭಲಾಹಾರಿಗಳು ನ 
ಚಾರಿತ್ರಂಂಗೆಟ್ಟಿ ಪ್ರ ರೆಂದು ಪ್ರತಿವಂದನೆಗೆಯ್ಯಿದೆ ನಿಸಿದ್ಧಿ ಕ್ರಿಯೆಯೆಂ 
ಮಾಡಿ(ಕಗವಿ. ೯೮ ರಾಜಾನಳೀಕಥೆ). [ನಿಷಿದ್ಧ (ಸಿದ) -- ಕ್ರಿಯೆ] 

ನಿಷಿದ್ಧಿ ಸ್ಥಾನ (ನಾ). [ಜೈನ] ಸ: ಸಮಾಧಿಯಾದ ಸ್ಥೆ ಸ್ಥೆ ಗ ಸಮಾಧಿ; 
ನಸಿದಗೆ": ಭಾಸ್ಕರನೆಂಬರಸಂ: ಗುರುನಂದನಾರ್ಥ ... ಬರಿಸಹಿತಂ ಬಂದು 
ಭದ್ರ ಬಾಹುಸ್ವಾನಿಂಗಳ ನಿಸಿದ್ಧಿ ಸ್ಮಾನಮುಂ ಪೂಜಿಸಿ (ಕಗವಿ, ೯೯ ೦% ಬ 

[ನಿಷಿದ್ಧ (<:ಸಿಸಿದಿ) 4 ಸ್ಥಾನ] 

ನಿಸಿಧಿ 'ನಿಸಿದಿ' ನೋ. 

ನಿಸಿಧಿಗೆ "ನಿಸಿದಿಗೆ' ನೋ. 

ನಿಷೀಧಿ "ನಿಸಿದಿ' ನೋ. 

ನಿಷೂದನ (ನಾ). ೧. ಕೊಲ್ಲುವಿಕೆ; ಕೊಲೆ: “ಪ್ರಮಾಸಣಂ, 
ನಿಬರ್ಹಣಂ . . . ನಿಷೂದನಂ, ನಿಹಿಂಸನಂ, ನಿರ್ವಾಪಣಂ , . . 
ಉನ್ಮಂಥಃ, ವಧಃ-- ಈ ೩೦ ಕೊಲ್ಲುವುದಕ್ಕೆ ಹೆಸರುಗಳು, ಸಂಹಾರ 
ಮಾಡುನಿಕೆ . . . ಸಾಯಗೊಳಿಸುವಿಕೆ” (ಸಿದ್ಧಾ ತಿ. ೨೭೨); ದುರ್ವಿನೀತ 
ಮನ್ಸ ಮಧುಕರೆಗಳು ಹಿಂಡುಗಟ್ಟ ಅಂಡಲೆನೆ ಈ ನಾಡಿನಲ್ಲಿ... 
ಅಕಸ್ಮಾತ್ತಾಗಿ ಹೊರಬಿದ್ದಾಗ ಸಟ್ಟಿದನಿಸೂಡನ ಮಾಡುವ ದುಸ್ಯಂತ 
ಎಂತಹೆ ನಳಕೂಬರನೋ ಯರು. ಬಲ್ಲರು? 
೨. ಕೊಲ್ಲುವವನು ; ನಾಶಮಾಡುವವನು. 


17 


೨೨-೫). 


(ಗಾಳಿಸ 


[ಸಂ.] 


೨೧೧). 


೪೭೪೭ 


20 


40 


ನಿಷೇಧ 


ಚಿಮು 


ನಿಷೇಕ (ನಾ). ೧. ಸುರಿಯುವಿಕೆ. ೨- ಸಿಂಪಡಿಸುನಿಕೆ : 
ಸುವಿಕೆ: ಮತ್ತಮಲ್ಲಿ . . . ನನದೇವತಾನಯನಾಂಶುತ್ಷೀರರಸ 
ನಿಷೇಕದಿಂ ನಂಂಕ್ಕುಳಿಸದ ನಕುಳಮಿಲ್ಲ (ಪುಷ್ಪಪು. ೯-೨೧ ನ). ೩. ಫಲ 
ಶೋಭನ ; ಪ್ರೆಸ್ತ ; ಗರ್ಭಾಧಾನ : ಪುಣ್ಕಕರವೂ ನೇದೋಕ್ತವೂ 
ಆದ ನಿಷೇಕಾದಿ ಸಂಸ್ಕಾರಗಳು ಮಾನವನ ಇಹಪರ ಸುಖಸಾಧನೆಗೆ ಅತ್ಯಾ 
ನಶ್ಯಕ (ಭಾರದ. ೫೫) ; ಈಗ' ಮದುವೆಯಾದರೂ ಚೀನಿಯ ಬಿ.ಎಸ್‌ಸಿ. 
ಆಗುವವರೆಗೆ ನಿಷೇಕಮಾಡುವುದು ಬೇಡವೆಂದು ಶ್ರೋತ್ರಿಯರೂ ಹೇಳಿ 


ದರು (ನಂಶನೃ. ೪೮೫) ; ಆ ಸಲ ಗೌರಿಹಬ್ಬ ಸಿ ಹೋದಾಗ ನಿಷೇಕ 
ವನ್ನು ನಾಡಿಕೊಟ್ಟಿ ರು (ಹೂರಸ. ೭೪).. (ಆಲಂ) ಸಾವು ; 
ಆಳಿ; ; ಅಂತ್ಯ; ನಾಶ: pa ಕೇತುವಾಯ್ತು 


ನಿಮಗಂ ಗಾಂಧರ್ವರಿಂದಿಂದು ನಿನ್ಮು ನಿಸೇಕಂ ನೆಜಕಿ ದತ್ತು ಸತ್ತಿರೆನುತುಂ 
ಪೊಕ್ಕಾ! ರ್ದು - ಪೊಯ್ದಿ| ನಿಸುಂ ನಾಣಡಿ ನೀಚಕೀಚಕನಿಕಾಯ 
ಧ್ವಂಸನಂ ನಡದ ಭಾ. ೮-೮೦); “ತಕ್ಕ ಶಾಸ್ತ್ರಿಯು ಅಥವಾ 
ಶಿಕ್ಷೆಯು” (ಹಂಪಹೀ. ೨೯೨); ಇತ್ತ ನಿಷೇಕಮಾಗೆ ಗುರುಗತ್ತಭಿಸೇಕ 
ನಘೂಿಗೂರದುಗು ತತ್ತ ನಯಂರ್ಕಳೊಳ್‌ ಮೃ ತಕತೂರ್ಯಮೆ ಮಂಗಳ 
ತೂರ್ಯಮ್ಳು ಮಾಸತ್ತವರೆತ್ತ ಸೀರಿಟುವರೆತ್ತ ಜನಂ ಸೆರದಿಂಡೆಯಾಡಿ 
ಪಾಡುತ್ತೆ ಸೆದಿರ್ಪರಿಂತು ಮೃ ತರಾಜವಿಡಂಬಮನೇಕೆ ಕಾಣ್ಛಿರೇ (ಅಜಿಪು. 
೨-೧೦೫) ; ತವೆ ತೈಲಂ ದೀಪಂ ನಂದುವಂತೆ ಗಟಸಯಂಸೆ ನಿಷೇಕಮಟಃ 
ನರ್ಮೂನ್ನಂ ಪವನಪ್ರಹಾರದಿಂ ತೈಲವುಳ್ಳೊಡಂ ನಂದುವಂತೆ ಪೊಂದು 
ಪರೀಗಳ೯ (ಪಂಂಇನೂ. ೧-೮೨) ; "ಆಯುಸ್ಸು? (ಪಂರಾನೂ. ಕೋಶ) ; 
ನೆಜತಿದುದು ನಿನ್ನ ನಿಷೇಕಂ ಸೆಜತಗೊಳ್ಳದೆ ಮಾಣವೆನ್ನ್ನ ಬಾಣಾವಳಿಗಳ್‌ 
ಆಕಿ ಸೋಂಕದೆ ಪೋಗೆನುತುಂ. ಗಳಿಸಿ ಗಜಿಕಿಯಂ ಸೋಂಕಿ ಪರಿಯೆ 
ಲಕ್ಷ್ಮಣನೆಚ್ಚ ೦ (೫ “ನಿಸೇಕ' ಪರಾ. [ಸಂ] 
ನಿಷೇಕಪ್ರಸ್ತ (ನಾ). -ನಿಷೇಕ ೩: ಒಂದು ಶುಭಮುಹೂರ್ತದಲ್ಲಿ 
ಸಿಷೇಕಪ್ರಸ್ತ ಮಾಡಿ ಕಳಿಸಿಕೊಟ್ಟಿರು (ಬೆಂದಜೀ, ೪೨) ; ನಿಷೇಕಪ್ರಸ್ತ 
ವಾದುದೂ ಇದೇ ಮನೆಯಲ್ಲಿ (ಬಾಳಿಗಿ. ೫೦). [ನಿಷೇಕ4- ಪ್ರಸ್ತ] 
ನಿಷೇಧ (ನಾ). ೧. ನಿರಾಕರಣೆ; ಅಲ್ಲಗಳೆಯುವಿಕೆ; ಇಲ್ಲ 
ನೆಂದು ಹೇಳುವಿಕೆ: ಗಗನಕುಸುಮಮನತ್ನುಂತಾಭಾವಮಂ ನಿಷೇಧ 
ಮಾತ್ರದಿಂದಮುಂಟುಮಾಡಲಕ್ಕುಮೆ (ಶಾಂತಿಪು ಆ-೧೩೮ ವು. 
೨. ಕೂಡದು ಎಂಬ ನಿಯಮ; ನಿಷಿದ್ಧ ವಾದುದು : ಪುರುಷ 
ತ್ರ! ಯದೊಳ್‌ ದತ್ವ ನಿಷೇಧಂ (ಶನುದ. ೨೪೫) ; ವಿಧಿ ನಿಷೇಧವು ನಿನ್ನ, ವರಿ 
FA ಹರಿಯೇ ವಿಧಿ ನಿನ್ನ ಸ್ಮರಣೆಯು ನಿಷೇಧವಿಸ್ಕೃತಿಯೆಂಬ ವಿಧಿ 
ಯಂಸೊಂದನೆ ಬಲ್ಲರಲ್ಲದೇ ಮತ್ತೊಂದು (ಪುರಂದ. ಭಾ. 
ಸಸ್ಲವಿ) ; ಮುನ್ನಮೊಂದರ್ಥಮಂ ಪೇಳ್ದ ಬಳಿಕೆ ವಿಚಾರಿಸಿ ಅಂತಲ್ಲ 
ಜೊಡಂ ಕೊರತೆಯಿಲ್ಲ ಂದು ನಿಸೇಧಮಂ ಗೆಯ್ಯೆ ಅಕ್ಷೇಪಮೆನಿಪುದು 
(ನರಚ., ೧೩೩ ವೃತ್ತಿ); ನಿಷೇಧ (78000) ಗಳು ಆತುರವನ್ನು ಕೆರಳಿಸು 
ತ್ತವೆ (ಬಾಲಸ್ರ. 111, ೧೨೫೫). ೩. (ವೇದ, ಸ್ಮೃತಿ ಮುಂತಾ 
ಡುವುಗಳಲ್ಲಿ) ಮಾಡಬಾರದೆಂದು ಹೇಳಿರುವ ಕರ್ಮ: ವಿಧಿ 
ನಿಷೇಧಗಳೆರಡು ಮರಿಯದೆ ಮಧಂನಿರೋ ಧಿಯು ಪಾದಕರ್ಪಿಸು (ಹಸಾರ. 
೧೮-೩೧) ; ನಿಷೇಧನೆಂದರೆ ಶಾಸ್ತ್ರದಲ್ಲಿ ಮಾಡಬಾರದೆಂದು ಹೇಳಿರುವ 
ಕರ್ಮಗಳು (ಹಸಾರ. ೧೮-೩೧ ತಾತ್ಪರ್ಯ); ವಚನಗಳನ್ನು ವಿಧಿ ನಿಷೇಧ 
ಅರ್ಥವಾದಗಳೆಂದೂ , . . ವಿಂಗಡಿಸಿಕೊಂಡು ನಡೆಯಬೇಕು (ಆರ್ಯಧ. 
೩೪) ; ವೈದಿಕಜ್ಞ್ಯಾ ನವು ವಿಧಿ, ನಿಷೇಧ, ಮಂತ್ರ, ನಾಮಧೇಯ, ಅರ್ಥ 
ವಾಡವೆಂದು ನಿಭಜಿತವಾಗಿದೆ (ಭಾರದ. ೧೨೯). ೪. (ವ್ಯಾ ಕ]ಧಾತು 
ವಿನ ಒಂದು ರೂಪ; ಕ್ರಿಯೆ ನಡೆಯದೆ ಇರುವುದನ್ನು ಸೂಚಿ 
ಸುವ ರೂಪ: ನಿಧಿ, ನಿಷೇಧ, ಸಂಭಾವನೆ--ಇವು ಒಂದು ಕ್ರಿಯೆಯ 


೧೪-೧೫೫). 


೧-೧೪೦ 


ನಿಷೇಧಕ 


ನಿಷಯದಲ್ಲಿ ಮಾತಾಡುವಾತನ ಅಭಿಪ್ರಾಯವೇನು ಎಂಬುದನ್ನು ತಿಳಿಸು 
ತ್ತವೆ (ನುಧ್ಯಮ, ೭೩); ನಿಸೇಧನೆಂಬುದು ದ್ರಾ ಾನಿರಭಾಸೆಗಳ್ನ್ಲಿ ಒಂದು 
ನೈನಸ್ಮಿತನಾದ ಕ್ರಿ ಕ್ರಿಯಾರೂಪನೆಂದು ತೀರ್ಮಾನಿಸಬಹುದು. 
(ದ್ರಾವಿನಿ, ೨೯೪). "ನಿಷೇಧರೂಪ', "ನಿಷೇಧಾರ್ಥ' ಸರಾ. 
ನಿಸೇಧ ಮಾಡು ನಿಷೇಧಿಸು: ಕವಿಯು "ಸಮಾಗಮದ' ಎಂದರೆ 

ಕಲ್ಪಿ ತನಸ್ತು ನಿನ ನಿಷೇಧ ಮಾಡುವುದನ್ನು "ನಿಸೇಧಾಭಇಸ' ವೆಂದೇಕೆ. 
ಭಸಸನಾರಕು ? (ಧ ಶೈ ನ್ಯಾಲೋ. ೩೧ ಅಡಿಟ), [ಸೆಂ.] 

ನಿಸೇಧಕ (ಗು). ಪ್ರತೆಕೋಧಿಸುವ; "ಅಡ್ಡಿ ಪಡಿಸುವ; ತಡೆಯುವ; 
ವ “ನಿಷೇಧಕ, ಪ್ರತಿಬಂಧಕ? (Prohibitory. ಪತ್ರಿ 
೬೫). “ನಿಷೇಧಕಗುರು” ಸರಾ. [ಸಂ.] 

ಸಿಷೇಢಕಗುರು (ನಾ). - ನಿಷಿದ್ಧಗುರು : ಆಕರ್ಷಣ ನಶ್ಯಾದಿಗಳಿಂದಿಹ 
ಸುಖನ ಮೇಲೆ ಶೋಕನನೈದಿಸುವನನೆ ನಿಷೇಧಕಗುರುನಹನು (ಕೈನಲ್ಯ, 
೫೬-೧-೧). [ನಿಷೇಧಕ -- ಗುರು] 

ನಿಷೇಧಕ್ರಿಯೆ (ನಾ). [ನ್ಯಾಕ] ಕ್ರಿಯೆ ನಡೆಯದುದನ್ನು ಸೂಚಿ 
ಸುವ ಕ್ರಿಯಾಪದ ; ನಿಶೇಧಾರ್ಥಕ ಕ್ರಿಯಾಪದ : ಈ ಅಭಿ 
ಪಾ ಯದ. ಪ್ರಕಾರವಾಗಿ ನಿಷೇಧಾರ್ಥ ಸೂಚಕವಾದ ಪ್ರ ಪ್ರತ್ಯಯವಾವುದೂ 
ಸದಯ 'ೈಷೇಧಕ್ರಿಯೆಯಾಗುತ್ತದೆ (ಕೈಪಿಡಿ. ೪೮); 
ಮೂಲರೂಪವನ್ನು ತಿಳಿದುಕೊಳ್ಳ ಲು ಈ "ನಿಸೇಧಕ್ರಿಯೆ'ಯನ್ನು 
'ಹುಡುಕುವುದಕ್ಕಿ ತ, "ನಿಧ್ಯರ್ಥ'ವನ್ನು ಗಮನಿಸುವುದು ಹೆಚ್ಚು ಸುಲಭ 
ವೆಂದು ಕಾಣುತ್ತದೆ (ಭಾಷಾಶಾ. ೨೭೯). [ನಿಷೇಧ ಕ್ರಯ] 

ನಿಷೇಧನ್ಯೂನ (ನಾ).[ವ್ಯಾಕ]“ಒಂದು ಕ್ರಿಯೆಯ ನಿಷೇಧವನ್ನು 
ತಿಳಿಸಿ, ಕಪೂರ. ಬೇಕೊಂದು ಕ್ರಿಯೆಯ ಸಹಾಯ 
ವನ್ನು ಸೇಕ ಸುವ ಕ್ರಿಯಾರೂಪಕ್ಕೆ ನಿಷೇಧನ್ಯೂ ನರೂಪವೆಂದು 
ಹೆಸರ. . ಉದಾಹರಣೆ :- ನನಗೆ ಳಿಸಿ ನಳಮಹಾ 
ಹ ಎಲ್ಲಿಗೆ ಹೋದನು?” (ಮಧ್ಯಮ, ೧೦೩). 

[ನಿಷೇಧ -- ನ್ಯೂನ] 
ನಿಷೇಧಮಾರ್ಗ (ನಾ). [ತತ್ತ್ವಶಾ] (ಪ್ರಸಂಚವು) ಇಲ್ಲ ಎಂದು 


ಹೇಳುವ ಮಾರ್ಗ : ಬ್ರಹ್ಮನ ಇರುವಿಕೆಯಿಂದಲೇ ಪ್ರಪಂಚಕ್ಕೆ 
ಇರುವಿಕೆಯಾದುದರಿಂದ.' ಪ್ರಸಂಚನಿಲ್ಲನೆಂದು ನಿಸೇಧಮಾರ್ಗವು 
(ಹಿಂಡಸಾ. ೨೩೫). [ನಿಷೇ ಧ-- ಮಾರ್ಗ] 

ನಿಷೇಧರೂಪೆ (ನಾ), ೧, ನಕಾರಾತ್ಮಕನಾದ ರೂಪ ; ನಿಷೇಧ 


ವನ್ನು ಸೂಚಿಸುವ ರೂಪ: “ಆಕ್ಷೇಪಗನೆಂಬ ಅಲಂಕಾರದಲ್ಲಿಯೂ 
- ವಿಶೇಷನನ್ನು ಸೂಚಿಸುವ ಇಚ್ಛೆ ಯಿಂದಲೇ ನಿಸೇಧರೂಪವಾದ 
wy ಶಬ್ಧತಃ ಹೇಳಲ್ಪ ಟ್ಟ ರುತ್ತದೆ (ಧ್ವನ್ಯಾಲೋ, ೩೦). ೨. 
ತತ್ತ್ವಶಾ]ಅತ್ಮನ ಸ್ವರೂಪವನ್ನು ಇದಲ್ಲ. ಇದಲ್ಲ ಎಂಬ ನೇತಿ 
Ms ಮೂಲಕ ನಿರೂಪಿಸುನಿಕೆ: ಆತ್ಮಸ್ವ ರೂಪವನ್ನು ಶ್ರುತಿ 
ಗಳೂ ಗುರುಗಳೂ ಹೇಗೆ ಉಪದೇಶಿಸುನರು ಎಂದರೆ ಜೀಹೇಂದ್ರ Wt 
ಗಳನ್ನೂ /ಅತ್ಮನನ್ನೂ ಒಳಿಡೆಂದು ಭ್ರನಿಂಸಿರುನವರಿಗೆ ಜೀತು ಆತ್ಮ 
ಸ್ನ ಕೊಸ, ಇಂದ್ರಿ. ಯಗಳೂ ಆತ್ಮಸ್ಥರೂಪನಲ್ಲ ಎಂದು ಪರಿಶುದ್ಧಾತ್ಮ 
ಸ್ವರೂಪವನ್ನು ನಿಷೇಧರೂಪದಿಂದ ತಿಳಿಯಸಡಿಸುತ್ತಾ ರೆ(ಹಿಂದಸಾ.೧೭೧). 
೩: ಎ ನಿಷೇಧ ೪ : ಧಾತುಗಳ ಆದಿ, ಇಕಾರ. ಉಕಾರ ನಿಕಾರಂ, 
ತರ್‌, ಬರ್‌ ಧಾತುಗಳ ನಿಸೇಧರೂಪನಿಚಾರಂ (ಶನುದ. 
Lg ಕ್ರಿಯಾನಿಷೇಧ ತೋರುವಾಗ ನಿಷೇಧರೂಸವಾಗುವುದು 
ನಿಡಿ. ೪೯.) [ನಿಷೇಧ 4 ರೂಪ] 
ನನೇಸಕೊನೆನೆಂನರ್ಕನೆ (ನಾ). [ತರ್ಕಶಾ] ನಿಧಿರೂಸವನ್ನು 
ನಿಷೇಧಾರ್ಥಕವಾಗಿ ಸರಿನರ್ತಿಸುನಿಕೆ ; ವಿಧಿರೂಪದಲ್ಲಿದ್ದರೂ 


೨೪೯ 


ಧಾತುನಿನ | 


೪೭೪೮ 


20 


25 


30 


40 


45 


ನಿಸೇಧಾರ್ಥ 


ನಿರುದ್ಧಾರ್ಥವನ್ನು ಸೂಚಿಸುನಿಕೆ': *(ತರ್ಕ) ' ಒಂದು ತೆರದ 
ಪರಿವರ್ತನೆ ; ನಿಷೇಧರೂಪಪರಿವರ್ತನೆ? (Contraposition. ಇಂಕನಿ). 
[ನಿಷೇಧರೂಪ-- ಪರಿವರ್ತನೆ] 
ನಿಷೇಧನಚನ (ನಾ). ಅಲ್ಲ ಅಥವಾ. ಇಲ್ಲ ಎಂದು ಹೇಳುವ 
ಮಾತು : ನುತ್ತಮೆತ್ತಾನುಮುಳ್ಳು ದನಲ್ಲದಿಲ್ಲೆನಲ್ಬಾರದು.. ಎಂಬ 
ನಿಸೇಧವಚನಮನೆ ಸಿಡಿದು ಜೀನಸಿದ್ಧಿ ಗೆಯ್ವೊಡೆ (ಶಾಂತಿಪು. ೮-೧೩೮ ನ), 
[ನಿಷೇಧ ವಚನ] 
ನಿಸೇಧವ್ರಾತ (ನಾ). ಮಾಡಬಾರದ ಕಾರ್ಯಗಳ ಸಮುದಾಯ 
ಜನನೀಗರ್ಭಾಂಡದಿಂ ಬರ್ಪತಿನಿಸನಮುತರ ಕ್ಲೇಶನುಂ ಬಾಲ್ಯಡೊಳ್‌ 
ಮಾಳ್ಬ ನಿಸೇಧವ್ರಾತಮಂ . . . ಸಾನ ನಿರೋಧ ಸ್ತೋಮಮಂ 
ಕಂಡಲಸಿದೆನದಿರ್ದೆಂ ಪೇಸಿಡೆಂ (ರಕ್ಸುಶ. ೪೨). [ನಿಷೇಧ + ವ್ರಾ: ತ] 
ನಿಷೇಥಶ್ರುತಿ (ನಾ). [ಅಡ್ಟ್ರಿತ] ಜೀವ ಹಾಗೂ ಬ್ರಹ್ಮರಲ್ಲಿ 
ಅಭೇದವನ್ನು ನಿರೂಸಿಸ: ಫು ವೇದವಾಕ್ಯ ; ಜೀವಾತ್ಮ 
ಸರಮಾತ್ಮರಿಗೆ ಭೇದನಿಲ್ಲನೆಂದು ಹೇಳುವ ಶ್ರುತಿ; ಅಭೇದಶ್ರುತಿ: 
ನಿಸೇಧಶ್ರುತಿ ಸರನೂರ್ಥದಶೆಯನ್ನು ಪದೇಶಿಸುವುದೆಂದು 
(ಹಿಂದಸಾ. ೨೨೩), [ನಿಷೇಧ--ಶ್ರುತಿ] 
ನಿಷೇಧಾಜ್ಞೆ: (ನಾ). ಪ್ರತಿಬಂಧಕಾಜ್ಞೆ ; ಮಾಡಬಾರಜಿಂಬ 
ಅಪ್ಪಣೆ ; ಅಡ್ಡಿ ; ತಡೆ: "ನಿರೋಧ, ಗ, ತಡೆ, ನಿಷೇಧಾಜ್ಞೆ: 
ಪ್ರ ಶಿಂಧಕಾಣ್ಞೆ 8 (Prohibition. wos); ಭಾರತ ಸರ್ಕಾರ... 
ಭಾರತದ ಪತ್ರಿ ಕೆಗಳ ಮೇಲೆ, ಬಿಗಿಯಾದ ಮತ್ತು ಭೀತಿ ಹುಟ್ಟ ಸುವ 
ನಿಸೇಧಾಜ್ಞೇ ಮನ್ಸು ಜಾರಿ ಮಾಡಿತು (ಕವಿಕೋ. 1, ೧೬೬). 
[ನಿಷೇಧ -- ಆಜ್ಞೆ] 
ನಿಷೇಧಾತ್ಮಕ (ನಾ). ನಿಷೇಧದಿಂದ ಕೂಡಿದುದು ; ಅಲ್ಲ, ಇಲ್ಲ 
ಎಂದು ಹೇಳುವುದು; ನಕಾರವನ್ನು ಸೂಚಿಸುವುದು : ಇಂತಹ 
ನಿಷೇಧಾತ್ಮಕವಾದ ಯಂಕ್ರಿಯಂ- ಯುಕ್ತಿಯಲ್ಲ (ಜೀನಾತ್ಮ. ೯೪). 
[Ao] 
ನಿಸೇಧಾಧಿಕಾರ (ನಾ). ನಿಷೇಧಿಸುವ ಅಧಿಕಾರ; ಪ್ರತಿಬಂಧಿ 
ಸುವ ಅಧಿಕಾರ ; ತಡೆ ಮಾಡುವ ಹಕ್ಕು: “ನಿಷೇಧ; ನಿರೋಧ ; 
ನೀಟೋ (ಪಾರಿ) ನಿಷೇಧಾಧಿಕಾರ” (Veto. ಸತ್ರಿಸಿ: ೮೬). 
[ನಿಷೇಧ ಅಧಿಕಾರ] 
ನಿಷೇಧಾಭಾಸ (ನಾ). [ಕಾವ್ಯಮಾ] ಆಸ್ಷೇಪಾಲಂಕಾರದಲ್ಲಿ 
ಒಂದು ಬಗೆ; ಮೇಲುನೋಟಕ್ಕೆ ಮಾತ್ರ ನಿಸೇಧಾತ್ಮಕವಾಗಿ 
ತೋರುವಿಕೆ ; ವಿಮರ್ಶೆ ಮಾಡಿ ಸೋಡಿದಾಗ ನಿಷೇಧವಿಲ್ಲದಿರು 
ವಿಕೆ: ಅನ ನಿಷೇಧಂ ತಾಂ ಅವಾಸ್ತ್ರನಮಾಗುವುದರಿಂ ಪೆರತೊಂದರ್ಥ 
ಜೊಳ್ಳರ್ಯನಸಾನನುಂ ಪಡೆದು, ಒಂದಾದರ್ಥವಿಶೇಷನುಂ ಆಕ್ಷೇಪ 
ಗತಿಯಿಂ ತೋರಿಸುವುದೋ ಆ ನಿಸೇಧಾಭಾಸಮೇ ಆಕ್ಷೇಸಮೆಂದು 
ಕೆಲಂಬರೆ ನುತ೦ (ನರಚ. ೧೩೫ ವೃತ್ತಿ); 'ನ್ಯಂಗ್ಳಾರ್ಥ'ನನ್ನು ಮನಸ್ಸಿ 
ನಲ್ಲಿಟ್ಟು ಕೊಂಡು, ಅದರ ಪ್ರಕಟನೆಗೆ ನಿಷೇಧಾಭಾಸರೂಪವಾದ ವಾಕ್ಯ 
ನನ್ನು ಆಶ್ರಯಿಸುವುದು. ಭಾನುಹ ಸಮ್ಮತವಾದ 'ಅಕ್ಷೇಪ' 
(ಧ್ವನ್ಯಾಲೋ, ೩೧ ಅಡಿಟ). [ನಿಷೇಧ 4 ಅಭಾಸ] 
ನಿಷೇಧಾರ್ಥ (ನಾ). [ನ್ಯಾಕ] ಒಂದು ಕ್ರಿಯೆ ನಜೆಯದುದನ್ನು 
ಸೂಚಿಸುವ ಅರ್ಥ : ಹ ಅಭಿಪ್ರಾಯದ ಪ್ರಕಾರವಾಗಿ ನಿಷೇಧಾರ್ಥ 
ಸೂಚಕವಾದ ಪ್ರತ್ಯಯವಾವುದೂ ಸರದಿಯ ನಿಸೇಧಕ್ರಿಯೆಯಾಗು 
ತ್ತದೆ (ಕೈಪಿಡಿ, ೪೮); ಹೊರಡು, ಹೊರಡನು, ಹೊರಟಾನು ಎಂಬ ರೂಪ 
ಗಳು ಕ್ರಮುನಾಗಿ ನಿಧ್ಯರ್ಥನಿಷೇರ್ಧಾರ್ಥಸಂಭಾವನಾರ್ಥಗಳಿಗೆ ಸೇರಿದುವು 
(ನು [ನಿಷೇಧ + ಅರ್ಥ] 


ನಿರ್ಣಯ 


ಹ, | 


೪೭೪೯ 


ನಿಷೇಧಾರ್ಥಕ 


ನಿಷೇಧಾರ್ಥಕ (ಗು). ೧. [ವ್ಯಾಕ] ಒಂದು ಕ್ರಿಯೆ ನಡೆಯದು 
ದನ್ನು ಸೂಚಿಸುವ : ಅ ಎಂಬ ನಿಸೇಧಾರ್ಥಕ ಪ್ರತ್ಯಯವು ಧಾತುನಿಗೆ 
ಸೇರಿ ಅದರ ನುಂಂದೆ ಬರುವ ಪುರುಷವಾಚಕ ಆಖ್ಯಾತಪ್ರ ತೃಯದ ಸ್ವರ 


ದೊಡನೆ ಬೆಕಿತುಹೋಗುವುಡೆಂಬುದು ಇನ್ನೊಂದು ಮುತ (ಕೈಪಿಡಿ. ೪೮). | 


(ನಾ). ೨. ಒಂದು ಕ್ರಿಯೆ ನಡೆಯದುದನ್ನು ಸೂಚಿಸುವುದು : 
ಕ್ರಿ ಯಾಪದಗಳನ್ನು ಸಾಮಾನ್ಯಾರ್ಥಕ, ವಿಧ್ಯರ್ಥಕ, ನಿಷೇಧಾರ್ಥಕ 
ನಕ ನೂರು ಪಂಗಡಗಳಾಗಿ 'ನಿಭಾಗಿಸಬಹುದು (ಕೈ ನಿಡಿ. ೪೩). [ಸಂ.] 

ನಿಷೇಧಿತ (ನಾ). ರ ತಿರಸ್ಸತವಾದುದು : 
ಕಡಲೆ . . . ವಿಜ್ಞಾನೇಶ್ವರನ (ಸು.ಕ್ರಿ.ಶ. ೧೧೦೦) ಪ್ರ! ಪ್ರಕಾರ ಈ ಧಾನ್ಯ 

ತಾಸ ಗಳಲ್ಲಿ 'ನೌಷೇಧಿತವಾಗಿದೆ i. ೨೧). [ಹ ] 

ನಿಕ (ಕ್ರ). ತಜಿ: ಅಡ್ಡಿಪಡಿಸು: ಬಹಿಷ್ಯರಿಸು : 
ಅಚೇತನನ ಅಸರ್ವಜ್ಞ ನೆಂಬಿದು ಮೊದಲಾದ ಧರ್ಮವೆ ನಿಷೇಧಿಸುವೆಂಬ 
ತ್ತೈೆಂಟು ಡೆನುಂಳ್ಳ ಸೂತ್ರ ಮುಂ (ಶಾಸ್ತ್ರ ಟೀ. ೧೦೭-೧): ತಂತನ್ಮು 
ಬಂಧುಗಳಿಗಂತ್ಳುಸಂಸ್ಥಾರವುಂ ಬಿಡಿಬಿಡಿಯೆ ಬಾಳು ದಂ. ನಿಷೇಧಿಸಿದೆ 
ರಾಜಾಜ್ಞೆ (ಶ್ರೀರಾಮಾ. ೬೯೯-೪೫); ಅಭೇದಶ್ರುತಿಗಳು ಭೀದನನ್ನು 
ಸಿಷೇಧಿಸುತ್ತ ನೆ (ಹಿ೦ದಸಾ, ೨೨೩). [ನಿಷೇಧ 4 -ಸ್ಕು] 

ನಿಷೇಧ್ಯ (ಗು)."೧. ನಿಷೇಧಿಸ ಬೇಕಾದ; ಬಹಿಷ್ಕ ರಿಸಬೇಕಾದ 
“ನಿಷೇಧ್ಯಾ ಂಶ' ಪರಾ.'(ನಾ). ೨. se 
ಪ್ರತಿಕೋಲಿಸಜೇಕಾಡುದು; ಬಹಿಷ್ಠೆರಿಸಬೇಕಾದುದು : ನಿಷೇಧ್ಯ 
ವನ್ನು ತಿಳಿಯಿಸುವುಡಕ್ಕಾಗಿ ಭೇದಕ್ರೆ ತಿಗಳು ನೈನಹಾರವಿಚಾ ಇರಪರವು 
(ಹಿಂದಸಾ. ೨೨೩). [ಸಂ.] 

ನಿಷೇಧ್ಯಾಂಶ (ನಾ). ನಿಷೇಧಿಸಬೇಕಾದ ಅಂಶ ; ಬಹಿಷೃರಿಸ 
ಜೇಕಾದ ನಿಚಾರ : ನಿಷೇಧಕ್ಕೆ ಪ್ರಸಕ್ತಿ ಬೇಕು ಎಂದರೆ ನಿಷೇಧ್ಯಾಂಶವು 
ತಿಳಿದಿರಬೇಕು (ಹಿಂದಸಾ. ೨೨೩). , [ನಿಷೇಧ್ಯ- ಅಂಶ] 

ನಿಷೇನಕ (ನಾ). ಆರಾಧಿಸುವವನು ; ಆರಾಧಕ : 
ಸಕಲಗುಣಾವಹ ವಿಶ್ವಾವಬೋಧ ಪರಮಾನಂದಂ ಪಾವನನಿಜಪದಪದ್ಮ 
ನಿಷೇವಕ ರೆಕ್ಷೈಕದಕ್ಷನಕ್ಷಯನರ್ಹಂ (ಉಸಾರ. ೩೮೫) ;, ಆ ವಿದುರನಾ 
ದಂಪತಿಗಳಸುಭಾವವನು ತಜ್ಯೋಗನಿಸ್ಮೆ ಯ ಜೀವನಿರ್ಮೊೋಕ್ಷವನು ಕಾಣುತ 
ಹರುಷ ಶೋಕನನು ಲಾವಣಿಗೆಗೊಂಡಿರಡೆ : ತೀರ್ಥನಿಷೇನಕನು ತಾನಾಗಿ 
ಹೋದಪನು (ಸಿಭಾಗ. ೧೯-೪೩). [ಸಂ.] 

ನಿಷೇವಣ (ನಾ). ೧. ಸೇನೆ; ಸರಿಚರ್ಯೆ. ೨. ಪೂಜೆ; ಅರ್ಚನೆ; 
ಆರಾಧನೆ. ೩. ಉಪಯೋಗಿಸುವುದು; ಸೇವಿಸುವುದು: ನುದೀಯರ 
ಪಾದಾಬ್ಜ ಪಯೋಸಿಸೇನಣದಿನಸ್ಮತ್ಯಿ ರ್ತನಂಗೆಯ್ಯಲಾಂ. ಪರವಶ್ಶತ್ವ 
ಮನೆಯ್ದ ಜೆಂ (ಯಾದಚಂ. ೧೨-೪೨) ; ಲಲಿತಚಿಂತಾಮಣಿಯ ಮಾತ್ರೆಯ 
ಫಲವು ಸದ್ಯನಿಸೇನಣದೊಳುಜ್ವಲಿಸುವದದೀಶನುಸುಬಂ ಗುತ 
ಅದರಿಂದ (ನಿನೇಭ, ೧೧-೩೨). [ಸಂ.) 

ನಿಷೇನಣೀಯ (ನಾ). ಪೂಜೆಯನ್ನು ಹೊಂದುವನನು; ಆರಾಧನೆ 
ಯನ್ನು ಪಡೆಯುವವನು : ತಡ್ಲೇನಂ ದೇನಣಿಸೇನಣೀಯನಣಿ 
ಮಾಡ್ಯೈಶ್ವರ್ಯಯುಂಕ್ತ ೮ ತ್ರಿ ದಶದ್ಜೈ! ನೇಂದ್ರ ೦ ಮುಣಿಚೂಳನೆಂಬ ಸೆಸರಿಂ 
ಪೆತ್ತಂ ದಿಷ್ಟೈಶ್ವರ್ಯನುಂ 1 ೨ತಿಪು. ೩-೭೩). [Ao] 

ನಿಷೇನಿತ (ಗು). ೧. ಆರಾಧಿಸಿದ; ಪೂಜಿಸಿದ: ಹೋದರನ 
ರೆಂತೊಂದುದಿನ ಜಗದಾದಿ ತತ್ವಾನಳಿನಿಸೇವಿತ ಪಾದಹೀಕನ ಯೋಗ 
ಮಾಯಾಧೀಶ್ವರೇಶ್ವರನ . . . ವಿಷ್ಣುವಿನ ನೈಕುಂಠಪುರನರಕೆ (ನಿಭಾಗ- 
೩-೪-೩೫); ಪರಮ ಹರುಷನ ಮಾಡುತಿರ್ದನು ಶರಣಜನ ಸಂಸಾರಿಕನು 
ಸುರನರನಿಷೇನಿತಮೂರ್ತಿ ನಿತ್ಯಾತುಮನು ನಿಜಜನಕೆ (ಸಿಭಾಗ- 
೧೦-೫೦-೪೩. (ನಾ). ೨. ಗೌರವ ಹೊಂದಿದುದು ; ಆರಾಧಿತ 


ಜೀವನ್ಮುಕ್ತಂ | 2 


ನಿಷ್ಕಂಟಕ 


ವಾದುದು. : ಈ ರೂನೆಂಬುದು ಭುನನಜನಾರಾಧ್ಯಂ ಚಕ್ರಿಜನ 
ನಿಷೇವಿತಮಿ ದಜಕೊಳ್‌' ಸಾರದಳಿನೆಂದು ಸೆಳ್ಳನೆ ಬಾರಿಸಿದುವು ಬಿಡದೆ 
ಜಡಿದು ನನಡೇವತೆಗಳ್‌ (ಅದಿಪು. ೯-೯೬). ೩: ಸೇವ್ಯವಾದುದು ; 
ಯೋಗ್ಯ ವಾದುದು : ವಿಸಿನಂ ಕ್ರೂರನ್ಯಾಳನೃ ಕಸೂಕರಚನುೂರ 
ಕೇಲಸ (ಲಾನಾರ್ವ. ೨೮-೧೩). ೪. ಸೇನೆ ಹೊಂದಿದ 
ವನು; ಫೊಜೆಗೊಂಡನನು : ಈರೈದು ದೆಸೆಗಳಲಾ ಗಿರಿಯ ಹೋಗಿ 
ಹರು ಸುರಜನಯೋಗಿಸಿದ್ದ ನಿಷೇನಿತರು ತಾವಾಗಿ ವಿಭನದಲಿ (ಕ: 
೭-೪೦). [ಸಂ.] 


ನಿಷೇನೆ (ನಾ). ಸೇವೆ; ಸರಿಚರ್ಯೆ : ಕೈಂಕರ್ಯ  ಧಕೆಯೆಂಬ 


ತರುಣಿ ನರಸನ ವಿರಹದ ಸಂತಾಪಡೀಟಕ್ಸಯಂಂ ಮಲ ಸಿದರ್ಳ ಪಿರಿದಾದೆ 
ದಾನಧಾರಾಪರಿಸೇಕನಿಸೇನೆಯಿಂಂ ಕುಮಾರಾಗ್ರಣಿಯಕಾ (ಬಾಧಪು, 
೧೨-೧೬೯). [ಸಂ. ನಿಷೇವಾ] 


ನಿಷೇನ್ಯ (ನಾ). ೧. ಯೋಗ್ಯವಾದುದು; ಸೇವ್ಯವಾದುದು ; 


ಉಪಯುಕ್ತ ವಾದುದು : ಅದು . . . ಕಳ್ಸಿಯೋಸಶವಮಿಕ ಭಾವೋ 
ಪೇತಾರ್ಥವ್ಯಂಜನಯೋಗಸಂಕ್ರ ಮಣನುಂಂ ಚತುರ್ದಶನವಪೂರ್ವಥರ 
ಯೆತಿವೈಸಭನಿಸೇವ್ಯನುಂಂ ಅಪ್ಪು ದಜಿಕಿಂ . . - ಸ್ವರ್ಗಾಪವರ್ಗ ನಿಮಿತ್ತ 
ಮಕ್ಕುಂ (ತತ್ತ್ವ ಸ್ರ. ೩೫೨); ವಾಯಸನಿನಹನಿರ್ಮಿತತೀರ್ಥ ಹಂಸ 
ನಿಷೇವ್ಯನಲ್ಲಿಂದೆ ೧-೩-೨೬). ೨. ಕೂಡಿರುವುದು: 
ಹೊಂದಿರುವುದು. ೧, ೨ : ಮತ್ತಮಾ ಮಹಾವನಂ ಯೌವನದಂತೆ 
ಮುದನೋತ್ಕಳಿಕಾಕಮನೀಯನುು0 ೬.೬೬ ಸ್ವರಸಮಂದಯದಂತೆ ನಿಷಾದ 
ನಿಷೇಷ್ಟವತಿ ಲ. (ಚಂದ್ರಪು. ೫-೫೨ ವ). ೩. ಕೂಡಿರುವವನು ; 
ಹೊಂದಿರುವವನು : ಕುಸುಮದಾಮದಿನುದ್ದಾ ನುಕೀರ್ತಿಯುಂ ಭವ್ಯ 
ನುಧುಕರ ಥಿಷೇ[ಪಾತಾಂ.ಸೇ]ವ್ಯನುಂ . . - ಎನಿಸಿ (ಅಜಿಪು, ೩-೧೪ನ). 
[ಸಂ.) 


ನಿಷ್ಕ (ನಾ). ೧. ಚಿನ್ನ ; ಸುವರ್ಣ : "ಹೇನು, ಸ್ವರ್ಣಂ, ಜಾತ 


ರೂಪಂ . . . ಕಲ್ಯಾಣಂ, ನಿಷ್ಕಂ, ಅಸ್ಟಾ ಪದಂ . ೬ ೬ ಕರ್ಬಾರಂ, 
ತಪನೀಯ ೦--ಈ :೨೫ ಹೊನ್‌ (ಪೊನ್‌)? (ಹಲಾಯು. ೨೯-೧೯) ; 
*ಗೈರಿಕಂ ಕರ್ಬುರಂ . , - ನಿಸ್ಕಮೆನೆ .ಹೇವರವಾ ಸ್ವರ್ಣಮೆನೆ 
ಹೆ ಂಗೆ ನಾನುನುಕ್ಕುಂ” (ನುಂಗರಾ. ೩೦-೪): ವಿ. ಒಂದು 
ಚಿನ್ನ! ಬ ನಾಣ್ಯ ; ಗದ್ಯಾಣ ; p ಮೂವತ್ತೆರಡು ಅಥವಾ ಅರು 
ನತ್ತು ನಾಲ್ಕು ಗುಂಜಿ ತೂಕದ ನಾಣ್ಯ: ಹತ್ತು ನಿಸ್ಯಮಂ 'ನಿರು 
ತಮೆ ಕೊಟ್ಟಿಂ (ಸೌಳಇ. 21-11, ೧೫೯-೪೧; 1111); ವಿರೋಧಿಸೇನೆಗಿದು. 
ಸೂಸುವ. ಜೀವನಮೂಲ್ಯ ನಿಷ್ಕರಾಜಿಗಳೆನೆ ನಸು ಲಿಂಗಮಲಗಿಂ 
ಕೆದಯಿತ್ತಿರೆ ಪಾಯ್ಕೊನೆಂಬುಗಳ್‌(ಜಗವಿ. ೭-೭೮); ಬಳಿಕ ಯಮತನುಜನು 
ಸದಸ್ಯಾವಳಿಗೆಯೊಬ್ಬೊಬ್ಬರಿಗೆ ಮಿಗೆ ಫೆಗ್ಗಳನೆನಿಪವೊಲ್‌ ಕೊಟ್ಟಿ ನಾಗ 
ಸಹಸ್ರನಿಷ್ಠ್ಯಗಳ (ತಿನ್ಮುಅ. ೮-೨೭) ; ನಿನಗೆ ಆಚ್ಚಬಂಗಾರದ 
ನೂರು ನಿಸ್ಕಗಳನ್ನು ಕೊಡುತ್ತೇನೆ (ನಚಭಾ. ೨೦೫). ಹಿ. ಒಂದು 
ಬಗೆಯ ಚಿನ್ನದ ಆಭರಣ, ಕಂಠಹಾರ : -ನುಹಾಹಾರನುಂ 
ಕೊಡಿಸಿದನು ಕಂಕಕೆ, ಸತೋಯನೀಲಾಂಬುದಕೆ ಸುರಧನುಸ್‌' 
'ಶೋಭೆಯೆಂ ನೀಳ್ಪ ರನಿಕರದಂತೆ, ರತ್ನರನುಣೀಯ ನಜ್ರದ್ಯೂತಿಯ 
ನಿಷ್ಯನುಂ (ಶ್ರೀರಾಮಾ. ೬೭೬-೪೦೯), ೪, ಚೆನ್ನ ಮೊದಲಾದುವನ್ನು 
ತೂಗುವ ಒಂದು ತೂಕದ ಪ್ರಮಾಣ : ಅಳತೆ ವಿನರಾ | ಭತ್ತ 
ನಾಲ್ಕಕೆ ವಂದಂ ಕಾಕಣ್ಯಮೆನಿಪುದದು ಮತ್ತೆ ಪಂಚಕಕೊಂದು ಸಣನು 
ಕ್ಕು ಮಾ ಸಣ ಮೂವತ್ತೆ ನಿಸಲದು ನಿಷ್ಠ (ಭಾಸ್ಕರ. ೬೪-೭). [ಸಂ.] 


ನಿಷ್ಕಂಟಕ (ನಾ). ೧. ಮುಳ್ಳು ಗಳಿಲ್ಲದುದು. ೨. ಪೀಡೆಯಿಲ್ಲದಿರು 


ವುದು; ತೊಂದರೆಯಿಲ್ಲದಿರುವುಡು ; ಶತ್ರುರಹಿತವಾಗಿರುವುದು: 


ನಿಷ್ಕಂಟಿಕಂಗೆಯ* 


ಸಿ್ಕಂಟಿಕಂ  ಮಾಡಿದನಬಿಲನುಹೀಚಕ್ರಮಂ ನಜ್ರಜಂಘಂ ( 
೫-೨೧) | ನುದನಜ್ಚರಿಯನಿಕ್ಕಿ ಭೂನಳಯನುಂ ನಿಸ್ಯಂಟಿಕಂ ನಲಿ 
(ಮಾಯ ೭-೬೮) ; ಎಂಟುದೆಸೆಯ ತನುನನು ಕೆಡಿಸುವಡೆ ಸಿಷ್ಕಂಟಿಕ 

ರನಿ ಮೂಡುವಂತೆ ತುಂಟಿ ಕಾನನ ಬಲಗಳನಿಜಾದೊಡೆ ತನಡೊಂಟತೇರಸು 
ನೂಂಕಿದನು (ನರ್ಧಚ.೧3-೬); ರಾಜ್ಯವನ್ನು ಸಿಸ್ಕೃಣ್ವ ಕ ಮಾಡಿ ಕುಡುವು: 
ದಕ್ಕೊ ಸೀಸ್ಶ ರವಾಗಿ ಬಿಜಯ ರೆ ೧,೨: 
ಪರೆಕ್ಸ್ರ್ಯಾಪರನಕ್ಳಿ: ಕೆಯ್ಯ ಬೆಸಗೊಳ್ಳಾ ರಂಭಿಗಂಬೋರ್ಲ ಸಯೋಧಿಸರೀ 
ತಾನನಿಯೆಂ ಓಿಮಿರ್ಚಿ ನಿನಗಾಂ ಸಿಷ್ಕಂಟಿಕಂ ಮಾಡುನೆಂ (ಶಇಂತಿಪು. 
೭-೫೫). [ಸಂ.] 
ನಿಷ್ಕಂಟಿಕಂಗೆಯ (ಕ್ರಿ). ೧. ಮುಳ್ಳು ಇಲ್ಲದಂತೆ ಮಾಡು, ೨. 
ಪೀಡೆ ಇಲ್ಲದಂತೆ ಮಾಡು ; ಶತ್ರುರಜಿತವಾಗಿ, ಮಾಡು: ದುಷ್ಪ 
ಮತಿ ಬಂದನಾ ಭರತಂ ದುರುಜ್ವೇಶದಿಂ, ತನ್ನ ರಾಜ್ಯನುಂ ನಿಸ್ಯಂಟಿಕಂ 
ಗೆಯ್ಯೇಲೋಸುಗಂ, (ಶ್ರೀ ೬ ೧೫೮-೧೭೮), 
[ನಿಸ್ಕಂಟಿಕ 4 ಕೆಯರ್‌,] 

ನಿಸ್ಕಂಟಿಕತ್ವ (ನಾ). ನೀಡೆಯಿಬ್ಲದಿರುವಿಕೆ : ಶತ್ರುರಹಿತವಾಗಿರು 
ವಿಕೆ: ತ್ಯಾಗಕ್ಕೆ ಬುಧರು ತಣಿವನಧಿ . . ಬತತ ಭೋಗಕ್ಕೆ ಸರ್ವ 
ಸುಖನವಧಿ ವೀರಕ್ಕೆ ಭೂಭಾಗದೊಳು ನಿಷ್ಕಂಟಕತ್ವವೇ ಅವಧಿ ತಾನಾಗಿ 
ಹಿರಿಯರೆಸುತನಮುಂ ಮಾಡುತಿರ್ದನು ಹರಿಶ್ಚಂದ್ರ ಭೂನಾಥನು (ಹಚಕಾ, 

ಹೋದುದೊಂದೇ ಕಣ್ಣ ಹರಳುಗಳೀ ದುರಾತ್ಮಕನಳಿನಿನಲಿ 
ಸಂಪಾದಿಸಿತು ಸದ್ಮರ್ಮಸಥ ನಿಷ್ಯಂಟಿಕತ್ವದಲಿ (ನಿಭಾಗ, ೩-೮-೪೨), 

[ಸಂ.] 

ನಿಷ್ಕಂಟಿಕಿತ, (ನಾ). ಪೀಡೆಯಿಲ್ಲದಂತೆ. ಮಾಡಿದುದು; ಶತ್ರು 
ರಹಿತವಾಗಿ ಮಾಡಿದುದು : ರಾಜ್ಯನಿದು ನಿಸ್ಯ್ರಂಟಕಿತನಾಗಲ್ಲೊ 
ಸುಗಂ ಕೌಸಲೈಯಾತನಂ ಕಳುಹು ವಿಸಿನಾಂತರಕೆ 
೬೯-೪೨೧). [ಸಂ.] 

ನಿಷ್ಕಂಟಿಕೀಕೃತ (ಗು). ನೀಡೆಯಿಲ್ಲದಂತೆ ಮಾಡಿದ ; ಶತ್ರುರಹಿತ 
ವಾಗಿ ಮಾಡಿದ: ನಿಷ್ಕಂಟಿಕೀಕೃ ತಾಶೇಷ ಜಗದಕಾಂಡೋಶ್ಚಿತ 
ಪ್ರ ಚಂಡನಿಪಕ್ಷೋತ್ಪಾ ತಪ್ರಶಮನಶಾಂತ್ಯುದಕಧಾರಾಕಾರತತ್ಯ, ಎಣಿಕ್ಷರದ 
ಜಸ್ರ್ರದಾನಜಲಧಾರಾಭಿರಾಮಕರಟಫಟಾಚಕ್ರನುಂ (ಅವಿಪು, ೧೪೨೯೧ ನ). 

[ಸೆಂ.] 

ನಿಷ್ಕಂಪ (ನಾ). ೧. ಕಂಪನವಿಲ್ಲದಿರುವಿಕೆ ; ನಿಶ್ಚಲತೆ; ಸ್ಥಿರತೆ: 
ಅರ್ಕಕರಂಗಳತ್ತನಿತ್ತಂ ಪುದಿದುಸ್ಮ ರಶ್ಮಿ ಪುರುಸಾಕೃತಿಯಂತಿರೆ ನಿತ್ಯ 
ಯೋಗ ನಿಷ್ಕ ಂಪಮನಂಗೆ ಶಾಂತಮನುತಾಪಮನಾಜಸಿ ತಂ[ದುದಂ]ದು 
ಬರ್ದೊಂ ಪರೆದಿರ್ದನೋಲ್‌ ವರನಿಗೆ ಕಲ್ಲೆ ಅೆಬಲ್ಲೆ ಲೆಯಂ ನಿದಾಘಡೊಳ್‌ 
(ಶಾಂತಿಪು. ೯-೧೦೮). ೨. ಕಂಪಿಸದೆ ಇರುವವನು; ನಿಶ್ಚಲನಾಗಿರು 
ವವನು ; ಸ್ಥಿರವಾಗಿರುವವನು : ಸಂಪಂ ಧಾತ್ರೀನಳಯನಿಳಿಂಪಂ 
'ಚತುರೆಂಗಬಳಭಯಂಕರಣಂ ನಿಷ್ಕಂಪಂ ಲಲಿತಾಲಂಕರಣಂ (ಸಂಸಭಾ. 
೧೪-೪೯) ; ಕನಕಮಹಾದ್ರ್ರೀಂದ್ರದಂದದಿಂ ನಿಸ್ಕಂಸಂ ನನನಿಧಿಯಂತ 
ಕ್ಷೋಭಂ ಘನಮಾರ್ಗದನೋಲ್‌ ಮುನೀಶ್ವರಂ ನಿಂದಿರ್ದಂ(ಅಜಿಪು. ೭-೫); 
ಜಲಧಿಯವೋಲ್‌ ಗಂಭೀರಂ ಬಲನೈರಿಯ ವೋಲ್‌” ಸಮಗ್ರ ವಿಭವ 
ಸನಾಥಂ ಕುಲಗಿರಿವೋಲ್‌ ನಿಸ್ಕಂಪಂ ಬಲಿಯಂತೆಪೊಲಧಿಕದಾನಿ ಸೂ 
೨೧೪ ಪ್ರಯೋ). [ಸಂ] 

ಫಿಷ್ಯಂಪಪಕ್ಷ್ಮ (ನಾ). ಅಲುಗಾಡದ ರೆಪ್ಪೆ ; ನಿಶ್ಚಲವಾದ ಎನೆ: 
ಗೂಡುವಾಯ್ವೆರ್ದೆಯನೊತ್ತಿ ನಿಷ್ಕ ಸಪಕ್ಷ್ಮಮಾಂತು ತರಳಾಕ್ಷಿ 
ನಿಸ್ಮಯದೆ ಚಕ್ರಿಯಂ ನೋಡಿದಳ್‌ (ಆದಿಪು, ೧೧-೨೦). 

[ನಿಸ್ಕಂಪ-- ಸಕ್ಷ) 


0 


ಮಾಡಿದ್ದಾ ಸೈಲ ಹಹ), 


೧-೪೮) ; 


ಶ್ರೀರಾಮಾ, 
(ಶ್ರೀರಾಮಾ 


೪೭೫೦ 


0 


25 


30 


45 


ನಿಷ್ಕರುಣ 


ನಿಷ್ಕಂಪಿತ (ಗು). ೧. ಕಂಪಿಸಜೆ ಇರುವ; ಅಲುಗಜೆ ಇರುವ : 
ಸ್ಥಿರವಾಗಿರುವ : ಪುಸ್ಕಳಾನತಿ ಪುಂಡರೀಕಿಣಿ ಪುರಮಾನಿಷ್ಯ್ಯ ತನಿಭನ 
ಸುಮಿತ್ರ ನಿಷ್ಕಂನಿತಾಸೆಯ ಸುವ್ರತೆ ಪುಷ್ಪ ಧನುಷ್ಯನ ' ರಾಣಿಸನಾನೆ 
(ನರ್ಧಚ, ೯-೪೫). *ನಿಷ್ಯಂಪಿತಾಗ ಸರಾ. (ನಾ). ೨. ಅಚಲ 

ಇದುದು ; ಸ್ಥಿ ರವಾದುದು : ಜೀಹಂ ಸುವರ್ಣಾದ್ರಿಯ ವೊಲ್‌ 

ನಿಷ್ಕ ೦ಪಿತಂ ಕಣ್ಣೆ ಸಲು ಕುಸಿಯೆ ಬಾಹ್ಟೇಂದ್ರಿಯಂಂ ಬಾಹ್ಯಸಾನುಗ್ರಿ 
ಯೊಳನ್ನಗ್ರ ಪ್ರ ಪ್ರತಿಸ್ಕಾ ಪರನೆನಿಸಿದನೇಕಾಂತದೇಶಂ ಮುನೀಶಂ (ನುಲ್ರಪು. 
೧೪-೫೭). [ಸಂ.] ' 

ನಿಸ್ಕಂಪಿತಾಂಗ (ನಾ). ಕಂಪಿಸಜಿ, ಇರುವ ಅಂ: ಗವುಳ್ಳು ದು; 
ಅಲುಗದೆ ಇರುವ ಶರೀರವುಳ್ಳು ದು: ಆಗಾಧಸ್ರನಂತೀಪ್ರ ಜಾಂತರ್ಜಲ 
ದೊಳ್‌ ನಿಸ್ಕಂಸಿತಇಂಗಂ ವಂಲುಗಿದುದು. ಬಹಿಃ ಪ್ರಷ್ಯರಂ ಹಸ್ತಿಯೂಧಂ 
(ಚಂದ್ರಪು. ೯-೧೮). [ನಿಷ್ಕ ಂಪಿತ 4- ಆಂಗ) 

ನಿಷ್ಕಪಟ (ಗು). ೧. ಕಪಟವಿಲ್ಲದಿರುವ; ನೋಸವಿಲ್ಲದ ; 
ಪ್ರಾಮಾಣಿಕನಾದ ಸಿಷ್ಕಪಟಿನಿನಯವಿನವಿಂತಜನಚಿಂತಾಮಣಿ 
(ಜಿನ: -೧) ; ಕಪಟಿದಲಿ ಭೀಮಾರ್ಜುನರು ಸಹಿತುಪಚಿತ ದ್ವಿ ಜನೇಷದಲಿ 
ನಿಷ್ಕಪಟ ಮಗೆಧನ ಮನೆಯನದ್ವಾರದಲಿ ಹೊಕ್ಕರಲ (ಕುನ್ಯಾಸ,೧೦-೨೧). 
(ನ್‌). ೨. 'ಕಪಟವಿಲ್ಲದಿರುವುದು ; ಮೋಸವಿಲ್ಲದುದು : ಸರಳ 
ವಾದ ಉಡಿಗೆ, ನಿಷ್ಕಪಟಿವಾದ ಮಂಖ (ಮೂಜೆಟ್ಟ. ೨೧). [Ao] 

ನಿಷ್ಕ ಪೆಟಿತನ (ನಾ). ಕಪಟಿವಿಲ್ಲದಿರುವಿಕೆ ; ನೋಸವಿಲ್ಲದಿರುವಿಕೆ; 


ಪ್ರಾಮಾಣಿಕತೆ : ನಿಷ್ಕೃಪಟತನದಿಂದ ರೋಗಿಯನ್ನು ಆತ್ಮಪೂರ್ವಕ 
ವಾಗಿ ದೈನೀಸಂಭೂತವಾಗಿ ಉಪಚರಿಸಬೇಕು (ಕೆಲರೋ. ೪೬), 
' [ನಿಷೃಪಟೆ 4 - ತನ] 

ನಿಷ್ಕ ಪಟಿಸ್ಮ (ನಾ). ಕನಟನಿಲ್ಲದವನು ; ಮೋಸನಿಲ್ಲದವನು ; 
ಪ್ರಾಮಾಣಿಕ. [ಸಂ.] 

ನಿಷ್ಕಪಟ (ನಾ). - ನಿಷ್ಕಸಟಸ್ನ : ಅನನು ಯಾನ ನಿಚಾರವೂ 
ತಿಳಿಯದ ನಿಷ್ಕಪಟ (ರೂಢ). [ಸಂ. ನಿಷ್ಕಪಟನ್‌] 

ನಿಷ್ಕರ (ನಾ). ಇ. ನಿಷ್ಕರ್ಷ ೩: ಪುಸ್ಕರನೆ ಕೇಳೊ ನೀನೀಗ ಸೇಳ್ವೆ 


ನಿಷ್ಕರದ ಮಾತ ನಾನೀಗ (ಯನಳ. ೧೫೫). [-ಆಸಂ. ನಿಷ್ಕ ಕೈರ್ಷ] 

ನಿಷ್ಕರ್ಯ (ನಾ). ೧. ಹೊರತೆಗೆಯುವಿಕೆ; ಕಳಚುವಿಕೆ. ೨. ಸಿ 
ಪಡಿಸುವಿಕೆ; ತಯಾರಿಸುವಿಕೆ ; ಪೂಕೈ ಸುವಿಕೆ ; ನಿರ್ವಹಣೆ. 
೩. ಕಾರ್ಯ ಮಾಡದನನು ; ಸೋಮ ಮೈಗಳ್ಳ : ಒಬ್ಬ 
ಮಾಸ್ತರರು ನಿಸ್ಕರರೆಂದು ಇಡೀ ಸಾಲೆಯನ್ನು ದೂಷಿಸಲು ಬರುವುದಿಲ್ಲ 
(ರಂಗರೋ, ೨೨). [ಸಂ.] 

ನಿಷ್ಕರಿಸು, (ಕ್ರಿ): ನಿರ್ಧಾರ ಮಾಡು ; ನಿರ್ಣಯಿಸು : ತಸ್ಕರರುಪ 
ದ್ರದಿಂ ಭೂಸುರರ ಕಳಕಳವ ನಿಸ್ಕರಿಸಿ ಕೇಳ್ಳರ್ಜುನಂ ಪೋಗಿ ಧನುಸರಳಿ 
ಗೋಸ್ಕರಂ ರಾಯ ರಮುಣಿಯರೊಂದೆಯೆ ಡೆಯಿದ್ದು ದಂ ಕಂಡು ಭೂ 
ಪ್ರದಕ್ಷಿಣೆಗೈ ದನು (ತುರಂಗ, ೧೫ ಸೂಚನೆ) ; ಬಾಜೀರಾಯನ ವೇತನ 
ವಾದರೋ “ಅವನ ಮತ್ತು. ಅನನ ಕುಟುಂಬಕ್ಕಾಗಿ? ನಿಷ್ಕರಿಸಲ್ಪಟ್ಟಿ ದ್ದಿತು 
(ರಾರಾಣಿ. ೩೦).  [ನಿಷ್ಕರ -- - ಇಸ್ಕೂ] 

ನಿಷ್ಕರಿಸ್ಕು - (ಕ್ರಿ). ಕಾಂತಿಗುಂದು; ನಿಸ್ತೇಜವಾಗು (?) : 
ನಿಸ್ಕಲಾನ್ವಿತನಾಗಿ ಕಳೆಗೊಂಬನನ್ನು ತಾಂಶು ಪುಸ್ಕರದೆ. ಭಾಸ್ಕರಪ್ರಭೆ 
ಯಂಣ್ಮಿ ದಿನದಿನಕೆ ನಿಸ್ಕರಿಸಿ ದೂರಸ್ಮನಾದಪಂ ಸತ್ಯಮೆಲ್ಲಿದ್ದ ಪುದು 
ಸಿರಿಯೊದಗಲು (ಸರಶು. ೬-೨೩). [ ?] 

ನಿಷ್ಕರುಣ (ಗು). ೧. ದಯೆಯಿಲ್ಲದ ; ಕನಿಕರನಿಲ್ಲದ; ಕ್ರೂರ: 
ಕಂದಿದಳುಲದೊಡೆ ಬೆಳ್ಳಿ ನೊಳೊಂದಿದಳೊಂದದೊಡೆ ಬಂದೊಡತಿರಾಗಕ್ಕಂ 
ಸಂದಳಿನಳ್‌ ಮೂನಣ್ಣಿ ೨ ಬಂದಳ್‌ ನಿಷ್ಕರುಣ ತರುಣಿ ನಿಸ್ಕಾರಣದಿಕ 


ನಿಷ್ಕರುಣತೆ ೪, 


ತನ್ನ ಶಿಸ್ಯಾಳಿಯೊಳು ನೋಡಿ ಹುಸಿಯೆಸೂಯಾ 
ಸೀಡನೃ ತ್ತಿ ನಿರ್ದಾಕ್ಷಿಣ್ಯ ಸಿಸ್ಕರುಂನೀ ತಿಗಳೆಲಿ ಹೆಸರುಳ್ಳ ಹಿರಿಯ ನಕ್ಷತ್ರ 
ನೆಸಿಪ್ಟ ಮಾನಸನ . . . ಕಳುಹಲು (ಹಸಕ, ೯-೧೫), (ನಾ). 
೨. ಕರುಣೆಯಿಲ್ಲದಿರುವುದು ; ನಿಷ್ಟುರುಣೆ : ನಿರ್ವಯೆ : ದೊರೆ 
ನುಗಳು ಜರೆದು ಸನ್ಯರುಣದಲಿ ನೂಕಿಬಿಡಲು, ಆಡನಿಯೊಳಗಾ ನೀರ 
ಚೆನ್ನಿಗನು ಹುಚ್ಚು ಹಿಡಿದೆಹೆಬಿಡದೆ ಹಗಲಿರುಳು. ತೊಳಲಿದುದನು. 
(೨೨೧3. ೨೫-೧೭). ೩. ಕರುಣೆಯಿಲ್ಲದ ವ್ಯಕ್ತಿ; ನಿರ್ದಯ 
ವ್ಯಕ್ತಿ : ಅಲೆತದಲಿ ಈ ಹುಚ್ಚು ನಿನಗೆ ಬಂದುದದೆಂತು? ನಿಸ್ಕರುಣ ! 
ಹೇಳೇಕೆ ಬಹುದೂರನಾದೆ? (ಧ್ವನ್ಯಾಲೋ, ೬೨). [ಸೆಂ] 
ನಿಷ್ಕರುಣತೆ (ನಾ). ಕರುಣೆಯಿಲ್ಲದಿರುವಿಕೆ: ದಯೆಯಿಲ್ಲದಿರುವಿಕೆ: 
ಕ್ರೌರ್ಯ : ಸರಿಜನಕೆ ದಯೆಯನು ಪರಸ್ತ್ರೀಯರಲಿ ಭೀತಿಯ ಹೆಗೆಗಳಲಿ 
ಸಿಷ್ಕರುಣತೆಯೆ . . * ನಿಸುಣರ ನುಡಿಗಳಲಿ ಮೂರ್ಬತೆಯ ಸೀ 
ನಿರಚಿಸೆಯೊ ಬೇಸಯುನೆಯೊ (ಕುಪ್ಯಾಸ, ೧-೫೭). [ಸಂ. ನಿಷ್ಯರುಣತಾ) 
ನಿಷ್ಯರುಣಿ (ನಾ). ಕರುಣೆಯಿಲ್ಲದವನು : ನಿರ್ದಯ; ಕ್ರೂರಿ : 
ನಾಪಿ ನಿಷ್ಕರುಣಿ ಹಿರ್ದಯಂ. .  » ಆಳಲ ಬೇಗೆಯ. ಬೆಂಕಿಯಖರಿ ಸಿನ್ನ 
ಸಿಜಕಿಯದೇ ಹೇಳು ವಿಶ್ವಾಮೃ ತ್ಯುವಾಡೆ ವಿಶ್ವಾಮಿತ್ರ (ಹಚಳಾ, ೯-೭) : 
ಸಿಂಧುಭೂಪನಲಾ ಭುಜಾಗ್ರದ ಬಂಧನವ ಬಿಡು ಭೀಮ. ಶಿನಶಿನ 
ಸಿಷ್ಯರುಣಿಗಳು ನೀನೆಂದನನೆಸೀಶ (ಕುನ್ಯೂಆ. ೨೨-೩೭); 
at ಸಿಸ್ಕರುಣಿಯ್ಕೆ ಸೆಳಲಿಂಗೆ ಕೊಂಡೊಯ್ದೆ ನ್ನನುಳುಹಂದ 


೪): 


ನೊಂದನೈ 


ಭಾನಿಸಿದ್ದಿರಬೇಕು. (ನರಂ, [ಸಂ. ನಿಷ್ಕರುಣಿನ್‌] 
ಸಿಷ್ಕರುಣೆ (ನಾ). ಸಿಷ್ಕರುಣ ೨: ನಿಷ್ಯರುಣೆಯಿ ದ ವರ್ತಿಸಿದರೆ 
ಯಾವ ಕೆಲಸವೂ ಆಗುವುದಿಲ್ಲ (ರೂ). [Ac ಸಿಷ್ಯರುಣಾ] 
ಫಿ ನಿಷ್ಕರ್ಮ (ಗು). ೧. ಕರ್ಮರಒತವಾದ : ನಿಷ್ಕ ಎಯನಾದ 4 
ಚಾರುಕುಲಗೋತ್ರಮಸ್ಸಸಗಿ ನಿಷ್ಠರ್ಮೋಸಚಾರಕ್ಕೆ ಸಕ್ಕಾಗಿಯಧಿಕ 
ಸಟ್ಕಿರ್ಮೆಗಳ ನೀರುಗೂಡಿ, . . ವಿಕಾರವರ್ತನೆಗೆ 
ನಿಕಾರಸಚಿವರ್ಗಳೆಲ್ಲಕ್ಕೊಡೆಯರಾಗಿರಲೈಲ್ಲಿಯದು ಧನವು ಸಿಮಗೈ(ಸಂಗಿರಾ, 
೨೭-೬). (ನಾ). ೨. ಕರ್ಮರಹಿತತೆ : ನಿಷ್ಕಿ)ಿಯತೆ : ಕಾರ್ಯ 
ಮಾಡದಿರುವುದು : ಅಕರ್ಮುದಲ್ಲಿ---ನಿಷ್ಯರ್ಮದಲ್ಲಿ ಆಸಕ್ತಿ ನಹಿಸದಿರು 
(ಧರ್ಮುಸೂ, ೧೬೮ ೩. ಫಾಪರಹಿತನಾದನನು: ಪಾಸವಿಲ್ಲದನನು. 
೪. ಕರ್ಮರಹಿತನಾದವನು : ಯಾವ ಕರ್ಮಫಲಕ್ಕೂ ಒಳ 
ಸಡದವನು : ಪರಮಾತ್ಮ: ಸಿಸ್ಕರ್ಮು ಒತ್ಯಸಿರೆಂಜನ ನಿರುಸಲೇಸ 
ಸಿಜಶುದ್ಧಾ ತೃಸೆಯೆನಗೆ ಸಾಕ್ಸ್ಪಾನ್ಮೋಸ್ಷಕ್ಕೆ ಕಾರಣಂ (ಸಸಾರ, ೧೧೯). 
(ಸಂ, ನಿಷ್ಕರ್ಮನ] 
ನಿಷ್ಕರ್ನಿ (ನಾ). ೧. ಶರ್ಮರಹಿತನಾದವನು : 
ಕರ್ನುಕ್ಕೂ ಒಳಪಡದನನು : ಪರಮಾತ್ಮ : ವಿಷ್ಣು ಕರ್ನಿ 
ರುದ್ರ 


೨೯೪). 


ನೆಲೆನನೆಯಾಗಿ ಬಾಳುವ 


ದ್ರ ಸಿಪ್ಯರ್ಟಿ ಕ್ರನುನನಜಸಯದೆ ಸುಡಿನಿರೋ (ಸನ ೫೪೫), 
ನೀಪಿಲ್ಲದಾನೇನ್‌ ? ನಿರಂಜನಂ, ನಿಸ್ಕರ್ಮಿ ! (ಶ್ರೀರಣರಾ, ಓರ 1೧). 


೨. ಪಾಸರಹಿತನಾಡನನು : ಪಾಪವಿಲ್ಲದವನು. 
(ಸೆಂ. ನಿಷ್ಕರ್ಮಿನ್‌] 

ನಿಷ್ಕರ್ಷ (ನಾ). ೧. ಹೊರತೆಗೆಯುವುದು : ಹೊರಕ್ಕೆ ಎಳೆಯು 

ವುದು. ೨. ವಸ್ತುವಿನ ಮೂಲಸತ್ವ,--ಸಇರ; ಮುಖ್ಯತತ್ವ. 


'೩. ನಿಶ್ಚಯ : ನಿರ್ಣಯ: ನಿರ್ಧಾರ: ಗೊತ್ತುವಳಿ. ೪. 
ಎಂಟು ಬಗೆಯ ದಂತವಿನ್ಯಾಸಗಳಲ್ಲಿ ಒಂದು: 


೩-೧೧-೫೨): ತಾನು ಸಿಷ್ಕರುಣಿ ಎಂದು ಆ ಎಳೆಯರು |, 


ಮೂ 
ಯಾನ || 


ಕಿ 


30 


40 


45 


): ಪಲ್ಲಂ ಗೆಲೆ ಬಿಡುನ ಸರಿಯ 
ನೊಲವಿಂ. ಸೆಲೆಗೊಳೆ ಸಪ್ಕರ್ಷನೆಂಬ ವದೆಂತಮೆಸಿಕ್ಕುಂ (೮ 
೨-೯೧) (ಸಂ.] 

ನಿಷ್ಕರ್ಷಿಸು (ಕ್ರಿ). ನಿರ್ಣಯ ಮಾಡು : ಗೊತ್ತು ಮಾಡು; 
ನಿರ್ಧಾರ ಮಾಡು : ಭಾನನಾಸರನಶನಾಗದೆ ಚೇತನಸ್ವಭಾನನನ್ನು 
ಶಾಸ್ತ್ರನಿನುರ್ಶೆಯಿಂದ ಸಿಸ್ಕರಿಸಿ ಅದಕ್ಕೆ ತಕ್ಕಂತೆ ನುನಸ್ಸನ್ನು ಸರಿ 
ಇಳಗೊಳಿಸುವುದು ತತ್ವಶಾಸ್ತ್ರ ವಿನುರ್ಶಕನ ಆದ್ಯ ಕರ್ತನ್ಯ (ಭಾಂಡ, 
ಪಿ೪೦) ಅಕ್ಷರಗಳನ್ನು “ಲಘು. "ಗುರು? ಎಂದು ವಿಂಗಡಿಸಿ, ಲಘುನಿನ 
ಉಚ್ಚಾರಕ್ಕೆ ಒಂದು ನೂತ್ರೆಯ ಕಾಲನೆಂದೂ ಗುರುವಿನ ಉಚ್ಚಾರಕ್ಕೆ 
ಇರೆಡು ಮಾತ್ರೆಯ ಕಾಲನೆಂದೂ ಸಿಸ್ಕರ್ಷಿಸಿದ್ದಾರೆ (ಸಮಾಸ. ೧ 

[ನಿಷ್ಕರ್ಷ --.-ಇಸ್ಟು] | 

ನಿಷ್ಕರ್ಷೆ (ನಾ). ನಿಷ್ಕರ್ಷ ೩: ಇನ್ನೂ ನಿಸ್ಕರ್ಸೆಯಾಗದಿರುನ 
ಹಲವು ಆಧಾರಗಳನ್ನು ಒಂದೊಂದು ಸಂಥವೊ ಒಂದೊಂದು ರೀ 
ಯ ಸೃಷ್ಟಿ ಸಿಕೊಂಡಿದೆ. (ಶಿಶ್ಷದ.. ೪೧೦) ದಶಮಿಯ. 
ಸುಮಂಹೂರ್ತೆನೆಂದು ಸಿಷ್ಕರ್ನೆಯಾಯಿತಲ್ಲವೆ? (ಕವಿಕ. ೪೯). 
ನಿಷ್ಕರ್ಷೆ ಮಾಡು ನಿಷ್ಫರಿಸು: ಕಂಠೀರವನರಸರಾಜಒಡೆಯರವರೆ 
ಶೌರ್ಯನಂ ತಿಳಿದು, ಅನನು ಖಂಡಣೆಹಣವನ್ನು ಕೊಡುತ್ತೇನೆಂದು 
ಸಿಸ್ಕರ್ಸೆ ಮಾಡಿಕೊಂಡನು (ಮಹಾನ. 1, ೭೨) ; ಹುಡುಗಿಯನ್ನು 
ಸೀನು ಒಪ್ಪಿಲ್ಲದಿದ್ದರೆ ಹಾಗೆ ಹೇಳಿಬಿಡು. ಬೇರೆ ಕಡೆ ನಿಷ್ಕರ್ಷೆ ಮಾಡೋಣ 
(ನು ಒಿಷ್ಕರ್ಶೆ 


(ವೀಸದ. ೧೧೬). 


ಸ 


1 


ದಿನನೇ 


ಇಗ ೫೦) ಬ್ರಹ್ಮನೇ ಅದನ್ನು 
[ಸೇ. ನಿಷ್ಕರ್ಷ] 
ನಿಷ್ಕಲ, ನಿಷ್ಟಳ (ಗು). ೧. ಸರಿಪೂರ್ಣವಾದೆ: ನಿರ್ಗುಣವಾದ: 
ಆಂತರಂಗ ಬಹಿರಂಗ ಪರನಮಾಕಾಶನುಧ್ಯದಿ ಪರಮಾತ್ಮನು ಪರಬ್ರಹ್ಮ 
ಸ್ವರೂಪನು . . . ಕೇವಲ ನಿಷ್ಕಲ ಸ್ವರೂಪನು (ನಚಸಂ. ೪೧೦-೭೪1: 
ಸಿಷ್ಕಲನಸ್ತು ತಾನೊಂದೆಯಲ್ಲದೆ ಅನ್ಯವಾಗಿ ತೋಲುವ ತತ್ವಂಗಳೇನೂ 
ಇಲ್ಲದೆ. . . ತನ್ನ ನಿಜಸ್ವಭಾನದಲ್ಲಿಪ್ಪ ಸಿಶ್ಯೂನೈನಸ್ತ್ರುವನು' ನಿಷ್ಕಲ 
ಅಿಂಗಸ್ಮಳೆನೆಂದು ಹೇಳಲಾಯಿತ್ತು (ಶಿಂಗಲೀ. ೬-೧); ಜೀನೆಸಿಗೆ ಆಕಾರ 
ದಿಂದ ಆಕಾರದ ಆರ್ಚನೆ ; ನಿರಾಕಾರ ಮನಸ್ಸಿಸಿಂದ ನಿಷ್ಕಲ ಪರಮಾತ್ಮನ 
ಧ್ಯಾನ ಇವೆರಡೂ ಸಹಜವಾಗಿ ಆನ್ವಯಿಸುತ್ತ ನೆ (ರಕ್ತವ, ೨೫). (ನಾ). 
೨. ಸರವಸ್ತು : ತನು ಸೃಥ್ವಿಯಿಂದಲಾಯಿತ್ತು. . 
ಕಾಸ್ಮ ಸಲಿಲ ಸಿಷ್ಕಲದಿಂದಲಾಯಿತ್ತು. 
೩. ಆಖಂಡ : ಸರಿಪೂರ್ಣ : 
ಆನಾದಿಯೇ ಸಿಷ್ಕಲ (ನುಹಂದೆ 

ಎ ೪]ನ ಕೂಡಿಕೊಂಡಿಪ್ರೆಯಾಗಿ ಸಕಲ ಸೀನೇ ದೇನಾ ನಿಸ್ಕಲ 


ಮಾಡಬೇಕು 


ಇ ಟ್ಟ 
(ಆವಚಂ. ೧೮೯-೮೫೪). 
ಪರಮಾತ್ಮ : 


೬. ೧೦೧-೨೩೫) ; 


ಆದಿಯೇ ಸಕಲ 


ಸಕಲ ನಿಷ್ಕಲ 


ಶಕ್ತಿಗುಂದಿದುದು : ದುರ್ಬಲವಾದುದು : ನಿ 
ವಾದುದು. ನಿಷ್ಠಳ : ೧. ನಯಗಿದೆತ್ತುಗೈಯಿ ತ್ರೆ 
ರಾರ್‌ ಸುಮನಸ್ಕರಾಲಯಕೆ ಸಿಪ್ಕಳನುದಾಗೆ ( ಮಲೆದೇ. ೨೪-೬). 
ಜಯ ನಿಷೃಳ ನಿಶ್ಚಲ ನಿರ್ನಿಭೀದ ಸರ್ವಜ್ಞ (ಅಲಸು. ಓ 
ಸಿಷ್ಕಳ ನಿಚೈಕ್ಯ ತ್ರಿನಿಧರ್ಣಯೆಂ ಕೂಡಲಸಂಗನುದೇವಾ (ಬಸದ. ೭೬೯); 
ಸಿಷ್ಯಳ ಒರ ಇರ ನಿರಜ ನಿರಹಂಕಾರ ನರ್ನುಳ ಸರಾಳೆ ಸಂಪೊನಿರೊಸಾಕ್ತ 
ಶರಣು (ಹತಲ. ೧-೪); ನಿರುಪಮಾನ ಸಿಧಧಿಕ ನಿರ್ಭಯ ಸರತ ನ 
ಎ ಎ ಹಿಜಸಿರ್ಮಾಯ ಚಿತ್ರ್ರೈಸು (ಸಪ. ೬೧೧೪೪) ನ ಸುಜಭವಂತ 
ರ್ಸಿನ್ಮರಿಗೆ ಸಿರೂಪನನಂತ 
ಸನುಮಯೆರೂಪ ತಾನೆಂದ (5: 


ಜನು ಕೊಂ: 


ಸಿಷ್ಯಳ ಹಿಜನಿರ್ಮಳವೆನಿಪ. ಸರನರಾತ್ಮ 


we). ೫. [ಸಂಗೀತ] 


ನಿಷ್ಕಲಂಕ ೪೭೫೨ ನಿಷ್ಕಕೆ 

ನೀಣೆ ನುಡಿಸುವುದರಲ್ಲಿ ಒಂದು ರೀತಿ: ಅತಿ ಸೂಕ್ಷ್ಮಾನಾದ ನಿಷ್ಕಲೆ ನಿಷ್ಕಳೆ (ನಾ). ೧. ಮುಟ್ಟು ನಿಂತುಹೋದವಳು: 
` ನಾದವನ್ನು ಹೊರಡಿಸುವುದು. "ನಿಃಕಳ' ಸರಾ., ಷಡ್ಡದ ವಯಸ್ಸಾ ದವಳು. ನಿಷ್ಕಕೆ : ೧, “ಪುಷ್ಟ ಹೀನಾ, ಸಿಷ್ಯಳಾ-ಈ ೨ 

ಎರಡನೆಯ ಶ್ರುತಿ. *ನಿಸ್ಕಲೆ' ಸರಾ. [ಸಂ] ಮುಟ್ಟಿ ನೆ ನಾಣ್ಣನಳ್‌ಗ: (ಹಲ 02-೩೩೩) ; "ಹೊಲೆ ಕೆಡಲು 
ನಿಷ್ಕ ಲಂಕ, ನಿಷ್ಕಳಂಕ (ಗು). ೧. : ಕಲೆಗಳಿಲ್ಲದ: ಕಪ್ಪು ಸಿನ್ಯಳಿಯೆನಿಕ್ಕುಂಗ (ಮೆಂಗರಾ, ೪೯-೨). MRR : ಗಹ್ವರಿ 

ಗುರುತುಗಳಿಲ್ಲದ ಕಳಂಕವಿಲ್ಲದ. "ಫಿಷ್ವಲಂಕೇಂದು' ಷರಾ. | 5| ಸಿಸ್ಕಳೆ ಗೂಢಿ ಸಕಲೆಯರೆಂಬ ' ನಾಲ್ಕು ಶ್ರುತಿಗಳೇ ಷಡ್ಡ ಸ್ವರದಿಂ 

೨. ದೋಷವಿಲ್ಲದ; ಪಾಷರಹಿತವಾದ ; ಶುದ್ಧ ವಾದ. (ನಾ). ಪುಟ್ಟ ದವು (ವಿನೇಕ, ೨೩೨. [ಸಂ..'ಸಿಷ್ಕ ಲಾ, 

೩. ಕಳಂಕರಹಿತನಾದವನು : ಪಾಸರಹಿತನಾದವನು ; ಜೋಷ ನಿಷ್ಕವಚ (ಗು)., ಕವಚನಿಲ್ಲದ : ಒಕೆಯಿಂದ ಹೊರಕ್ಕೆ ಹರಿದ ; 


ರ ಸರ್ವಕಾರಣಕಾರಣನ ನಿಷ್ಕ ಲಂಕನಂ ಪರ್ನತಾಕಾರನಂ 

. ಸರ್ನಾಂಗವೊಂದಿ ನಂದಿಸುನೆನು ಕ್ಯ. ೬-೧-೬೫).ನಿಸ್ಕಳೆಂಕ: 
೨. ಪ್ರಾಚೀನ ನಶ್ಸಲ ನಿಷ್ಕಳಂಕ ' ಕೋಸಲ ಕಾಶಿಯಾದ ಭೂಮಿಾತಳ 
ದೊಳುದಿತಜಾವಿಕಧನನನು ಶಂಕಿಸಿ ಕೊಟ್ಟನೆನು' (ನೆಂಕಾರು. 
೨-೬-೧೪) ; ಪುಟ್ಟ ಯೋಗಿಸಿಯ _ ನಿರ್ಮಲ, ನಿಷ್ಕಳಂಕ, ಪವಿತ್ರ, 
ಸ್ನೇಹಪ್ರೇಮುಗಳು ಅವಳನ್ನು ಅರಿಯದ ಮತ್ತೊಂದೆಡೆಗೆ ಕೊಂಡೊಯು 
ಹಗುರಗೊಳಿಸುತ್ತಿ ಮ್ಲುವು (ಕಮಕು, ೧೧೫). ೩. ನಿಷ್ಕಳಂಕ ಹಿರಂತ 
ನಿಶ್ಚಿಂತ... . ನಿಜ ನಿರ್ಮಾಯ ಚಿತ್ತೆ ವಸು (ಒಸಪು. ೬೧-೪೪); ನಿಷ್ಕಲ 
ನೀಲಕಂಠ ನಿರ್ಜರನತ ನಿಷ್ಕಳಂಕ ಜಯ ಶಂಕರ ನಿರ್ಜಡ ಶಾಂಭನೀಧವಾ 
ಜಂಗಮವೆಂದಡೆ ನಿಷ್ಯಳಂಕನು ನೋಡಾ ಜಂಗಮ 
“ಅಕಲಂಕ 


(ರೆಬರೆಂ. ೫-೨೪) ; 


ವೆಂದಡೆ ನಿರಸೇಕ್ಷನು ನೋಡಾ (ಆಖಂಜೀ. ೧೨೪-೪೨). 
ಪರಾ. [ಸಂ.] 

ಸಿಷ್ಕಲಂಕೇಂದು, ನಿಷ್ಕಳಂಕೇಂದು, (ನಾ). ಕಳಂಕರಹಿತನಾದ 
ಚೆಂದ್ರ: ಸನ್ಟುಕರೆಗಳಲ್ಲಡ ಚಂದ್ರು: ನಿಸ್ಕಲಂ[ಸಾಂ0, ಳಂ]ಕೇಂದು 
ಮುಂಡಲಸದೃಶನದನದಿಂ . .: : ಎಸೆನ ನಿನ್ನ ರೂಸೆರ್ದೆಯೊಳಿರೆ ದುಸ್ಕಂಟಿಕದ 
ಭೀತಿಯೆನಗಡೇಕೆಲೆ ಜೀವ (ಚೈಮಿಭಾ. ೧೫-೩೬). ನಿಷ್ಕ ಳೆಂಕೇಂದು : 
ಮೇಲಿನ ಪ್ರಯೋಗದ ಪಾಶಾಂತರವನ್ನು ನೋಡಿ. 

[ನನ್ಯ ಲಂಕೆ. ಇಂದ್ರ]. 

ಸಿಸ್ಕಲಲಿಂಗ (ನಾ). ಚೈತನ್ಯ ರೂಪನಾದ ಪರಮಾತ್ಮ : ನಿರಾಕಾರ 
ಪರಮಾತ್ಮನು ನಿಷ್ಕಲಲಿಂಗವೆನಿಸಿದರೆ. ಸಾಕಾರ ಪರಮಾತ್ಮನು ದಿವ್ಯ 
ಮುಂಗಳವಿಗ್ರಹನಾಗಿ ಶಿನನೆನಿಸಿ ಮುಹಾಳೈಲಾಸದಲ್ಲಿ ನೆಲಸಿರುನನು. 
ನಿಸ್ಕಲಲಿಂಗನೆಂದರೆ ಸರ್ವಾಧಾರನಾದ ಚೈತನ್ಯ PS ಮಹಾಪ್ರಕಾಶ 
(೭೩. ' ೨೫) ; ಅಲ್ಲಿಂದ ಮುಂದೆ ಹೋಗಲು ನಿಷ್ಕ ಲಲಿಂಗವು. 
ತೋರುನದು. ಅದು ನಿರುಪಾಧಿಕ ಜ್ಯೋತಿಯಂ (ಶಿನಾಳೋ. ೩೮), 

[ನಿಷ್ಕಲ-(- ಅಂಗ] 

ನಿಷ್ಕಲಾಸ್ವಿತ (ನಾ). ಕಳೆಯನ್ನು ಕಳೆದುಕೊಂಡನನು ; ನಿಸ್ತೇಜ 
ನಾದವನು : ಓಷ್ಕಲಾಶ್ವಿತನಾಗಿ, ಕಳೆಗೊಂಬನನೈ ತಾಂಶು ಸುಷ್ಕರದೆ 
ಭಾಸ್ಕರಪ್ರ್ರಭಿಯಂಣ್ಮೆ ದಿನದಿನಳೆ ನಿಷ್ಠ ರಿಸಿ ದೂರಸ್ಥ ನಾದಂ ಸತ್ಯನೆಲ್ಲಿದ್ದೆ 
ಪುದು ಸಿರಿಯೊದಗಲು (ಪರಶು. ೬-೨೩). (ಸಂ) 

ನಿಷ್ಕಲಾಪ (ನಾ). 
ಒಳನಡದನನು : ಶರಣು ನಿಷ್ಕ್ರಿಯ ನಿಷ್ಕಲಾಪನೆ (ಗಗತ?. ೧-೪೩). 

(ಸೂ) ಚೆ 

ನಿಷ್ಕಲಿತ, ನಿಷ್ಠಳಿತ (ಗು). ೧. ಅಖಂಡವಾದ; ಪರಿಪೂರ್ಣ 
ವಾದ : ರುಂಳೆಸಿಸಿದುಡೆರಡಂಕದಲಿ ನಿಷ್ಕಲಿತ ತೇಜಃ ಪುಂಜನಿಬ್ಬರ ಹಳ 
ಹಳಿಕೆ ಹಬ್ಬಿದುದು (ಕ. , ೨೪-೫೩). ೨. ಬಿಟ್ಟಿ: ಕಳೆದ: ತ್ಯಜಿ 
ಸಿದ: ತ್ಯಕ್ತ: ಜನನಲಯನಿಸ್ಯಲಿತ ವಿನುಲಬ್ರ ಬ್ರಹ್ಮಚೂಡಾರತ್ನ್ನ ನಡೆ 
ತಂದ (ಕೊರಿ. ೬-೫೩-೧೦೨). ನಸ್ಕಳಿತ : ೨. ನಿನೀತನ ವಿನುತನನಿತಾ 
ನತವೂಂಖನ ನಿಷ್ಯಳಿತರೋಷಕನ . . . ನಿಶೇಷ' ಕಳಾಪ್ರನೀಣನ ಜನಪ 
ಚಿತ್ತೆ $ಸುಪುಡಿಲೈೆ ತಾಂಬೂಲಧಾರಕನ (ಕ. [ಸಂ.] 


೩-೯೧). 


ನಿಷ್ಟಿ)ಿಯನಾದನನು: ಯಾವ ಕರ್ಮಕ್ಕೂ ಸ 


20 


0 


33 


45 


ಒರೆಗಳಚಿದ : ಉದ್ವೀಚಿ ಮರುಮರೀಚಿಸಿ ಚಯಚಂಚರೋದ್ಧಾಮ 
ಬಲಬಹುಲಸಿಷ್ಯನಚಸ್ರಾಸನಾಣಿ ನಾರಾಶ್ಚಿ ಕಂ 
[ಸಂ.] 

ನಿಷ್ಕಶೃಂಖಲೆ (ನಾ). ಚಿನ್ನದ , ಸರಪಳಿ : ನಿಷ್ಕಶ್ಚಂಖಲಾಚತುಸ್ಯ 
ಘಟತ . 'ನಿರ್ಯೊಹದಂತಸರ್ಯಂಕಿಕಾಸಟ್ಟ ದೊಳಮಳನಟ್ಟು ಮದನ 
ಮಂಗಳಾಗಾರದ್ವಾರನುಕರತೋರಣದಂತಿರ್ದ ನವಿಲುಯ್ಯುಲ ಕೆಲಕ್ಕೆ 
ನಂದು(ಚಂದ್ರಪ. ೮-೪೫ ನ). [ನಿಷ್ಠ -/ ಶೃ ಂಖಲೆ] 

ನಿಸ್ಕಷಾಯ (ನಾ). [ಜೈನ] ಫ್ರೋಢ, ಮಾನ, ಮಾಯೆ, 
ಲೋಭ ಎಂಬ ನಾಲ್ಕು ಬಗೆಯ ದೋಷಗಳಿಂದ ಮುಕ್ತ ನಾವ 
ವನು; ಕಷಾಯರಹಿತನಾದನನು : ಐ ಕರ್ಮಫಲವನ್ನು 
ಬೆಳೆಸುವ ಭಾವನೆಗಳಿಗೆ "ಕಷಾಯ'ವೆಂದು ಹೆಸರು. “ಕರ್ಮ 
ಶ್ಲೇತ್ರಂ ಕಷಂತೀತಿ ಕಷಾಯಾಃ” ಎಂಬುದು (ಸಸಾರ. ೨೮೨) 
ರಲ್ಲಿಯ ವಾಕ್ಯ. ಕಷಾಯಗಳಲ್ಲಿ ಅನೇಕ ಉಪಭೇದಗಳಿವೆ : 
ನೆಗಟ್ತ್ತಿ ನೆತ್ತ ಕಾದಶಸ್ಥಾನಂಗಳೊಳಾ ಸಿರತಿಚಾರವ್ರ ತಶೀಲಸಂಪನ್ನನುಂ 
ಸಿರಸ್ತ ನಿಂ ಥ್ಯಾತ್ವನುಂ ನಿಷ್ಕಷಾಯನುಮಾಗಿ ಸಮಾಚರಿಸಿ ಚರಮಕಾಲ- 
ದೊಳ್‌್‌ (ಸುಕುಮಾ. ೬-೩೭ ನ); ಆ ಭೋಗಭೂಮಿಯೊಳ್‌ . . . ವ್ಯಪಗತ 
ಸೀಹಾರರುಂ ದ್ವಿಚತುಸ್ಪ ಟ್ಟಿ ಹಸ್ರ ಚಾಪೋತ್ಸೇಧರಂ ನಿಷ್ಯಷಾಯರು 
ಮಾರ್ಯಾಭಿಧಾನರುಮಾಗಿ ದಂಪತಿಸ್ವರೂಪದಿಂ ಪುಟ್ಟ (ಚಂದ್ರಪ. 
೩-೩೬ ನು [ಸಂ.] 

ನಿಷ್ಕ ಷಾಯಂ (ಅ). ಕಷಾಯಗಳಿಲ್ಲದವನಾಗಿ : ದಶಾನನಂ ಮಹಾ 
ಪ್ರುಸಾದಮಂತೆಗೆಯ್ದೆನೆಂದಿಂದ್ರ ನಂ ಬರಿಸಿ ನಿಷ್ಯಷಾಯಂಂ ನಿನ್ನ 
ದೊರ್ಳ ಸುಖಮಿರೆಂದು 


(ಅವಿಪು. ೧೩-೪೫ ನ). 


ರಾಜ್ಯ 

ಕಲಿಸಿ ಪುವುದು೦ (ಸಂರಾಮಾ. ೧೦-೨೧೨ ನ). 
[ಸಂ.] 

ನಿಷ್ಕಷಾಯತ್ವ (ನಾ). [ಜೈನ] ಕಷಾಯಗಳಿಲ್ಲದಿರುವಿಕೆ ; ರಾಗ 
ದ್ವೇಷಗಳಿಂದ ಮುಕ್ತ ವಾಗಿರುವಿಕೆ ; ಜ್ಯೋಷರಾಹಿತ್ಯ : ಕುಂಭ 
ಕರ್ಣಾದಿಗಳ್‌ ರಾನುಲಕ್ಷ ಣರ ನಿಷೃಷಾಯತ್ವ; ಹಸ, ಸಂಸಾರ 
ಭೀರುತ್ವನಂಂಮಂ . , . ಮೆಚ್ಚಿ ಪೊಗಬ್ಸು (ಸಂರಾನಾ, ೧೪-೨೦೪ ನ). 

[ಸಂ.] 

ನಿಷ್ಕಳ "ನಿಸ್ಕಲ' ನೋ. 

ನಿಷ್ಕಳಂಕ “ನಿಷ್ಕಲಂಕ' ನೋ. 

ನಿಷ್ಕಳಂಕಿನಿ (ನಾ). ಕಳಂಕವಿಲ್ಲದನಳು ; ಕಳಂಕರಹಿತಳಾದವಳು: 
ಆನಳು ಫಿರಪರಾಧಿನಿ, ಸಿಸ್ಕಳಂಕಿನಿಯೆ ಬ ವಿಷಯದಲ್ಲಿ ಸ್ವಲ್ಪವೂ 
ಸಂದೇಹನಿರಲಿಲ್ಲ (ರೂಢಿ). [ಸಂ. ಸಿಷ್ಕಲಂಕಿನೀ], 

ನಿಷ್ಕಳಂಕೇಂದು "ನಿಷೃಲಂಕೇಂದು' ನೋ. 

ನಿಷ್ಕಳತತ್ವ (ನಾ). ಪರಮಾತ್ಮ ತತ್ವ: ಸಕಲಸಿದ್ಧಿಗಳ ಸಾಕಾರ 
ತಪದಾಕಾರ ನುಂಖದಿ ಮೂರ್ತಿಸಿತೋ ನಿಷ್ಠಳತತ್ವ  ಬ್ರಹ್ಮಸಾಕ್ಷಿಕ 
ವಾದುದೋ (ಹಿಂಗಿ. ೩-೩೩). [ಸಂ, ನಿಷ್ಕಲತತ್ವ] 

ನಿಷ್ಕಳಿತ "ನಿಷ್ಕಲಿತ' ನೋ, 

ನಿಷ್ಕಳೆ "ನಿಷ್ಟಲೆ' ನೋ... 


ನಿಷ್ಕಳೋಷಾಸನೆ 
ನಿಷ್ಕ ಕೋಪಾಸನೆ (ನಾ). ನಿರಾಕಾರ 


ಸನ್ನೆ. ಆರಾಧನೆ: ಸರಶಿನನ ನಿಷ್ಯಳೋಪಾಸನೆಯಂ೨ 
ಮೂಲಕವೂ, ಸಕಳೋಸಾಸನೆಯಂ ಮೂರ್ತಿಪೂಜೆಯ ಮೂಲಕವೂ 
ವ್ಯಕ್ತವಾದಂತೆ ವಿಷ್ಣು ನಿನ ಉಪಾಸನೆಯು . . . ಐದು ವಿಧವಾಗಿದ್ದು 
ಸಾಧಕನ ಯೋಗ್ಯತೆಗೆ ಅನುಸಾರವಾಗಿದ್ದು ಆಚರಿಸಲು ನಾರ್ಗವಾಯಿತು 
(ಬಾರದ, ೮೧). (ನಿಷ್ಕಳ ( 7: ನಿಷ್ಕಲ) 4 ಉಪಾಸನೆ] 
ನಿಷ್ಕಾಂಕ್ಷಿತ (ಗು). ೧. ಬಯಸದ; ಅನೇಕ್ಷಿಸದ. (ನಾ). 
ತಿ. [ಜೈ ನ] ಸಮ್ಯುಗ್ನ ರ್ಶನದಲ್ಲಿ ವ್ರತಗಳನ್ನು "ಆಚರಿಸುವವರು 
ಭೋಗಗಳನ್ನು ಬಯಸದೆ ಇರುವುದು ; ಸಮ್ಯ ಗ್ಹರ್ಶನದ ಎಂಟು 
ಅಂಗಗಳಲ್ಲಿ ಎರಡನೆಯದು : ಮೊದಲ ನಜನರುದಿ ಯೆಂಬುದಂ 
ಸಿಶ್ಶಂಕಿತ ನಿಷ್ಕ್ಯಾಂಕ್ಷಿತ ನಿರ್ವಿಚಿಕಿತ್ಸಾ ಇ ವಾತ್ಸಲ್ಯ *ಪ್ರಭಾನನಾ 
ಎಂಬೆಂಟರೊಳರ್ಹದುಪದಿಷ್ಟ ಮಸ್ಪ ಮಾರ್ಗಮನಿದಕ್ಕುಮಾಗದೆಂಬ 
ಸಂಶಯಮಂ ಪತ್ತುವಿಡುವುದು ಸಿಶ್ಕ 0ಕೆ 
“ನಿಶ್ಯಂಕೆ', "ನಿಷ್ಠಾ ಕ್ಸಿ] ಸರಾ. [ಸಂ.] 
ಸಿಷ್ಕಾಂಸ್ಥೆ (ನಾ). ೧. ಬಯಕೆಯಿಲ್ಲದಿರುವುದು ; ಅಪೇಕ್ಟೆಯಿಲ್ಲ 
ವಿರುವುದು. ೨.[ಜೈಸ]ಸಮೃಗ್ಹರ್ಶನದ ಎಂಟು ಅನಯವಗಳಲ್ಲಿ 
ಎರಡನೆಯದು ; ನ್ರತಗಳನ್ನು ಆಚರಿಸುವವರು ಭೋಗಾಕಾಂಕ್ಷೆ 
ಗಳನ್ನು ಬಯಸದೆ ಇರುವುದು ಇಹಲೋಕ ಪರಲೋಕ. 
ನಿಷಯೋಪಭೋಗಕಣಂಕ್ಷೆಯುಮಂ ಪರಶ್ರುತಿಕಾಂಕ್ಷೆಯನಿಮಂ ಪತ್ತು ವಿಡು 


ವಾದ ಸರಮಾತ್ಮನ ಉಪಾ 


ಲಿಂಗದ 


(ಚಾವುಂಪು.. ೨೪೧). 


ವುದು ನಿಷ್ಕ್ಯಾಂಕ್ಷೆ (ಚಾವುಂಪು. ೨೪೧); ಈ ದರ್ಶನ ಸೌಖ್ಯಕಷ್ಟಾ ಂಗಮಂಂ | ) 


ಶರೀರಕ್ಕವಯನನಂಂಂ ಮರಕ್ಕೆ ಶಾಖೆಯು ಮೆಂತಂತೆ ನಿಶ್ಶಂಕೆಯಂಂ 
ಸಷ್ಯಾಂಕ್ರೆಯುಂ ನಿರ್ವಿಚಿಕಿತ್ಸೆಯುಂ, ಅಮೂಢದ್ಯ ಪ್ಟಿ ತ್ವಮಂಂ ಉಪ 
ಗೂಹನಮಂಂ ಸ್ಥಿತಿಕರಣಮುಂ ವಾತ್ಸಲ್ಯಮೆಂಂ ಧರ್ಮಪ್ರ ಭಾವನೆಯ 
ಮೆಂದು (ಧರ್ಮಾಮೃ. ೧೨೭೮); ಸಂಸಾರಮಂಮಂ ಬಯೆಸದೆಯಂಂ. . - 
ನೋಕ್ಷಮಂ ಬಯಸುವುದು ನಿಷ್ಕಾಂಕ್ಷೆಯೆಂಬುದು" (ಪೆಸಾರ.' ೪೭೯). 
ಬ “ನಿಷ್ಯಾಂಕ್ಲಿತ' ಪರಾ. [ಸೆಂ. ನಿ್ಕಾಂಕ್ಟಾ] 
ಷ್ಯಾಪಟ್ಯ (ನಾ). = ಫಿಷ್ಯಪಟಿತನ : ಹಾಗೆ ಮಾತಾಡುವಾಗ ಅನನ 
ಜ್ರ ಪಟ್ಟ ಸೌಜನ್ಯುಗಳು, ಪ್ರಶಾಂತವಾದ ಅನನ ನೀಲಿಗಣ್ಣು ಗಳಲ್ಲಿ . 
ಸದಾ ಮಿನುಗುತ್ತಿದ್ದ ಸ್ನ ಹಹಾಸರಲ್ಲಿ ಮಾರ್ಪೊಳೆಯುತ್ತಿ ದ್ದವು 
(ಪುನರು. ೪೭೩). [Ao] | 
ನಿಷ್ಠಾ ಮ (ಗು). ೧. ಪ್ರತಿಫಲದ ಆಸೆಯಿಲ್ಲದ ; ನಿಸ್ಸ್ಯಾರ್ಥ 
ವೆ; ನಿರಾಸಕ್ತ ವಾದ : ಸರ್ನರಂ ಸರ್ನನುಂ ನಿಷ್ಕಾಮ 
ಸ್ಟಿಯಿಂ ನೀಕ್ಷಿಸುತೆ ವಿಗ್ರ ಹಂಬೋಲುನ್ನ ತಾನತಂ ನಿಂದಿರ್ದ ಮನದನ್ನ 
Fe (ಶ್ರೀರಾಮಾ, ೮೪೫-೪೮೮) ; ಹೊಗೆಯ ಗೋ ಪುರವೇಳುತಿದೆ 
ಬಂಡೆಗಳ ಮುಂದೆ, ತರಗೆಲೆರಾಸಿಗಾಗುತಿದೆ ನಿಷ್ಠಾಮದಹನ (ಶಿಲುಲ- 
೪೧-೧೪). “ನಿಷ್ಕಾಮಕರ್ಮ” ಪರಾ. ೨. ಕಾಮವಾಸನೆ 
ಯಿಲ್ಲದ ; ಲೈಂಗಿಕಭಾವನೆಯಿಲ್ಲದ. (ನಾ). ೩. ಸಾನುನ 
ದುದು; ಆಸೆಯಿಲ್ಲದುದು ; ನಿಸ್ವಾರ್ಥವಾದುದು ; ಪರವಸ್ತು 
ಸಿಷ್ಕ್ಯಾಮನ ಕಾನಿಂಸುವ ಮಹಾಕಾಮಿಯೆ € ಶಿವಭಕ್ತ ನು(ಉರಿಸೆ.೧೯-೩೬).. 
೪. ಕಾಮವಿಲ್ಲದವನು; ನಿಸ್ಸಾ ರ್ರಿ: ಶ್ರೀಮನ್ನಾಕಾಧಿನಾಥಾನತ 
ಮಕುಟನುಣಿದ್ಯೋತಿತಾಂಭ್ರದ್ವಯಂ ನಿಷ್ಠಾಮಂ ತ್ರೈಳೋಕ್ಳು 
ನಾಥಂ ಕುಡುಗೆಮಗಮೃ ತಾವಾಸಮಂ (ಸುಕುಮಾ. ೧-೧) ; ಅನಗುಣ 
ನೆಸಿಪ್ಪ ಕಾ: ಮಂಗವಸಾನಮನೀಯೆ ರತಿಯೇಂಮೊಡನಟಃ 0೨ ಮಂಸಿಪ್ರವರಂ 
ನಿಷ್ಕಾಮಂ ಕರ್ಮನೆಂಟುನುಂ ನೆಜಿಕಿಯೆ ಕಿಡಿಸಲುದ್ಳುತನಾದಂ (ನುಳ್ಲಿಫು. 
೧೪-೫೫); ಗುರುವೆ ನಿಮ್ಮ ಕೃ ಪಾನಲೋಕನದಿ ನಾನು ಸಲೆ ನಿಷ್ಕಾಮೆನಾಡೆ 
( [ಸಂ.] 


.. ೨-೨೮). 


೪೭೫೩ 


30 


40 


ಸಿಸ್ಕಾರುಣ್ಯ 


ನಿಷ್ಕಾಮಕರ್ಮ ( ಸ್ರತಿಫಲಾಸೇಕ್ಟೆಯಿಲ್ಲದೆ ಮಾಡುವ 
ಕರ್ಮ : ನಿಸ್ವಾರ್ಥ ಕಾರ್ಯ : ತೋ ಚಿತ್ತ ಶುದ್ಧಿ ಯಾಗುವುದಕ್ಕೆ 
ಸಿಷ್ಯಾನುಕರ್ಮವೆನಬೇಕು (ಸಗ: ೧೧೪೧೧) ; ಗೀತೆಯಲ್ಲಿ... 
"ಲೋಕಸಂಗ್ರಹ' ರೂಪವಾದ ಈಶ್ವರಸೇನೆಯನ್ನೂ ನಿಷ್ಕಾಮುಕರ್ಮ 
ದಿಂದ ಲಭಿಸುನ ಅತ್ಮಪ್ರಶಾಂತಿಯ ಸ್ವರೂಪನನ್ನೂ ಸಾಧಾರಣನುತಿಗೂ 
ಅರ್ಥವಾಗುವಂತೆ ವಿವರಿಸಿದೆ (ಸುಕ್ಟಾರ. ೧೨೨, ಪೀಠಿಕೆ); ಕರ್ತನ್ಯಕ್ಕಾಗಿ 
ಕರ್ತವ್ಯ-ಅಂತಾರಲ್ಲ ಹಾಗೆ, ನಿಷ್ಕಾಮಕರ್ಮ (ವೀರಂ 

[ನಿಷ್ಕಾನು-- ಕರ್ಮ) 

ನಿಷ್ಕಾಮಭಾವನೆ (ನಾ). ಸ್ರತಿಫಲಾಪೇಕ್ಷೆಯಿಲ್ಲದ ಮನೋ 
ಭಾವ ; ಅನಾಸಕ್ತ ಮನಃಸ್ಥಿತಿ : ಕೈಗಳಿಂದ ಮರಾಡಬೇಕಾದುದೆಲ್ಲ 
ನನ್ನೂ ಭಗವಂತನ ಸೇನೆಯೆಂನು ನಿಷ್ಠಾ ನುಭಾನನೆಯಿಂದ ಮಾಡುತ್ತಾ 
ಭಗವದನಂಗ್ರ ಹದಿಂದ ಸುಖಶಾಂತಿಗಳನ್ನು ಅನುಭವಿಸಬೇಕಾಗಿದೆ 
(ಶಕ್ತಿವಿ. ೧೦೩). [ನಿಸ್ಕಾಮು -- ಭಾವನೆ] 

ನಿಸ್ಕಾಮುಯೋಗ (ನಾ). ನಿಷ್ಠಾಮಕರ್ಮದಿಂದ ಸಾಧಿಸುವ 
ಯೋಗ : ಜನಕ ಮಹಾರಾಜನ ನಿಷ್ಠಾಮುಯೋಗ ಸುಪ್ರಸಿದ್ಧವಿದೆ. 
(ಧರ್ಮಸಾ. ೧೩೫). [ನಿಷ್ಕಾಮ ಯೋಗ] 


೨೦). 


ನಿಷ್ಠಾವಿಂ (ನಾ). ಕಾಮವಿಲ್ಲದ ವ್ಯಕ್ತಿ ; ಕಾಮವನ್ನು ್ನಿ ಜಯಿಸಿದ 
ವ್ಯಕ್ತಿ ಜಿತೇಂದ್ರಿಯಂ ನಿಷ್ಠಾಮಿ ಜೀಹಗುಣನಾವಂಸಡನುಲ 
ನಿರ್ಲೇಸನು . . . ಹಂಪೆಯ ಶಂಕರಪ್ರಭು ಮದೀಯ ಮತಿಗೀಗೆ 


ಪ್ರಸನ್ನ ತೆಯನು (ಹೆಚಕಾ. ೧-೯); ಅಕ್ಕಮಹಾದೇನಿಯಂತೆ ನಿಷ್ಠಾವಿಂ 

ಯೆಂಡೆನಿಸಯ್ಯ ಎನ್ನ (ಅಖಂಡೇ. ೭೩-೪೫). [ಸಂ. ನಿಷ್ಯಾನಿಂನ್‌] 
ನಿಷ್ಕಾರಣ, (ಗು). ೧. ಕಾರಣವಿಲ್ಲದ ; ನಿಮಿತ್ತವಿಲ್ಲದ : 

ಉದಾರವೀರಚರಿತನಿರತಕದನಕರ್ಕಶಕ್ಷತ್ರಿಯಂಗೆ. ee ನಿಷ್ಕ್ಯಾರಣಕಾಯೆ 


ಕಂಪನಮಂ೦ ನಿರಾಲಂಬನವಾಗಾಡಂಬರಮುಂ -ತಕ್ಕ್ಯುದಲ್ಲೂ (ಅದಿಪು. 
೧೪-೮೧ ಮಿ. ' (ನಾ). ೨. ಕಾರಣವಿಲ್ಲದುದು ; ಅನಿಮಿತ್ತ 
ವಾದುದು : 'ದನನಕ ನೀನೆಂಡೊಡಮುನಶ್ಯವಾಂ ಮುಳಿವುದಿಲ್ಲ. . - 


ಸಂಜೀನಕಂಗೆ ನಿಷ್ಯಾರಣದಿಂ (ಸಂಚತಂ. ೯೯-೭); ಕೊಂದೆನೆಂದೋ ಎನ್ನ 
ಇರಿಯೆನಿಂದು ದುಗುಣವನಿಕ್ಕಿ ಗೆಲಿದಪೆನೆಂದೊ ನಿಷ್ಕ್ಯಾ [ಸಾತಾಂ. ನಿಃಕಾ] 
ರಣದ ಹಾಸ್ಯನದಾವುದು (ಬಸಪು.೪೩-೧೫); ಕುಳಿರ್‌ದಿಂಗಳಾ ಮುಸ್ಸೆಳಗು 
, ಅಲರ ತುರುಗಲಿನ ಶೋಚಿಯಂ ಪೆರ್ಜಿಸುತೆ, ನಿಷ್ಕಾರಣಮೆನಲ್ಲೆ ತ 
ಮೈಧಿಲಿಯ ನುನಕೊಂದು ತಂದುದಿಂಪಂ (ಶ್ರೀರಾಮಾ. ೪೮೭-೪೭). 
[ಸಂ.] 
ನಿಷ್ಕಾರಣಂ (ಅ). ವಿನಾಕಾರಣವಾಗಿ ; ಕಾರಣವಿಲ್ಲದೆ ; ನಿಮಿತ್ತ 
ವಿಜೆ ಥೋಃಸರಿಘಂ ದುರ್ಧರಮೆಂದು ಸಾಧುಜನಮಂ ನಿಸ್ಕಾರಣಂ 
ಕೊಂದನೇ ಶಿವಂ ಕೌತುಕಂಬಟ್ಟು ನಿಸ್ಕಾ 
[ಸಾಠಾಂ. ನಿಕಾ]ರಣಂ ನುಂನಿದ ಕಾರಣಮಂ ಪೇಳ್ದ ಬಳಿಕ್ಕ ನಂನಿವುದೆನೆ 
(ನಂಬಿರ. ನಾನೆಸ್ಸಿಚಟ್ಚೆ ಯಿಂ ದುರುಳತನದಿಂ ನಡೆದ 
ಸತ್ಯಮಂ ನುಡಿದು ಹೊಲೆಯರ ಸಂಗಮಂ ಮಾಡಿ ನಿಸ್ಕಾರಣಂ ಘೋರ 


(ಹಂರಾನಾ. ೯-೧೨); 


೧೨-೬೯) ; 


ನರಕಾಳಿಯೊಳು ಬಿದ್ದು ಹೊರಳುವನನಲ್ಲ (ಕಚಕಾ, ೮-೨೭). ' [ಸಂ.] 
ನಿಷ್ಕಾರುಣೆಕತೆ (ನ). = ಫಿಷ್ಕಾರುಣ್ಯ ೧: ಕೊರಚಾಟವು, 
ಬಯ್ಗಳು, ನಿಸ್ಕಾರುಣಿಕತೆಯು, ಕಳ್ಳಸಮೂದಲೆಯರು ಎ ಆನ್ನ 


ಮೃದುವುಧಂರಸ್ವರದಲ್ಲಿ - - - ಮೆಯ್ನುಲಿತದಲ್ಲಿ, ಪರಮತಾಣ್ಣ! ನದಿಂದ 
ನಿಜವಾಗಿ ಧನ್ಯವಾದುವು! (ಸ ಅ. ೧೩-೭). [ಸಂ. ನಿಸ್ಥಾರುಣಿಕತಾ) 
ಸಿಕ್ಕಾರು (ನಾ). ೧. ಕರುಣೆಯಿಲ್ಲದಿರುವಿಕೆ; ನಿರ್ದಯತೆ ; 
ಕೌರ್ಯ : ಇದಜಿಕೊಳಾತಂಗಿಲ್ಲ ಕರುಣಾಸ್ಪ ದತೆ ನಿಸ್ಕಾರುಣ್ಯ 
bw ನಿನೋಡದಕ್ರೀಡೆ  ಕೃಷ್ಣನಡೆಂದನಾ ದ್ರೋಣ 


(ಕುನ್ಯ್ಯಾಪ್ರೋ. ೮-೬೨), ೨, ಚಿನ್ನದಿಂದ ಉಂಟಾದ ಕೆಂಪು 
ಹೊಳಪು, ಕಾಂತಿ. ೧, ೨: ನಂಶಚ್ಛೀದಂ ಮೇದರೊಳ್‌ 
ಸಿಷ್ಯಾರುಣ್ಯಂ ಭೂಷಣಂಗಳೊಳ ಸಂಕ್ತಿಭೇದಂ ಲಿಪಿಗಳೊಳ್‌ 
ಅಕ್ಕುಮಬ್ಲದೆ. ಜನಪದದ ಜನಂಗಳೊಳಿಲ್ಲ (ಜಗವಿ. ೨-೧ ನ). 
[ಸಂ. (ನಿಷ್‌ 4 ಕಾರುಣ್ಯ ; ಸಿಸ್ಕ 4 ಆರುಣ್ಯ)] 

ನಿಷ್ಕಾಸ (ನಾ). ೧. ಹೊರಬರುನಿಕೆ; ಪ್ರಕಟವಾಗುನಿಕೆ ; 
ಆವಿರ್ಭವಿಸುವಿಕೆ : ನೈಶಾಖನಾಸದ ಸಿತದಶನಿಯೊಳು ನಿಷ್ಕಾಸದ 
ಹಸ್ತ ತಾರೆಯೊಳು ಆ ಶುಭ ಸಕಲನಿಮಲಬೋಧದಿಂದ ಜಿನೇಶನೊಸ್ಪಿ ದ 
ದೀಪ್ತಿ ಪಂಜ (ನರ್ಧಚ. ೧೨-೬೧). ೨. ಹೊರಕ್ಕೆ ಹೋಗುವಿಕೆ ; 
ಬಹಿರ್ಗಮನ : “(ಅನಿಯ ಎಂಜಿನಿನ ಅಥವಾ ನೋಟಾರು ಎಂಜಿನಿನ) 
ನಾಳಿಯಲ್ಲಿ ನೀರಾನಿಯ ಅಥವಾ ಚಾಲಕಸ್ರ ನಹಿನಿಯ ಕಾರ್ಯ 
ನುಂಗಿದ ನಂತರ ಅದರ ಹೊರಡುನಿಕೆ: ಬಹಿರ್ಗಮನ ; ನಿಷ್ಕಾಸ” 
(Exhaust. ಎಂಕನಿ). ೩. ಮನೆಯ ಅಂಗಳ; ಮನೆಯ ಮುಖ 
ಮಂಟಪ. [ಸಂ.) 

ನಿಷ್ಕಾಸಿತ (ಗು). ೧. ದೂಹಿತವಾದ ; ನಿಂದಿತವಾದ ; ತಿರಸ್ಕೃತ 
ವಾದ. ೨. ಹೊರಹಾಕಿದ ; ದೂರೀಕರಿಸಿದ ; ಹೊರದೂಡಿದ. 
೩. ಹೊರಬಿದ್ದ ; ಹೊರಹೊರಟ, ೪, ವಿಸ್ತರಿಸಿದ ; ಹರಡಿದ. 
೫. ಇಟ್ಟ ; ಇರಿಸಿದ. ೬. ನೇಮಿಸಿದ : ನಿಯೋಜಿಸಿದ. (ನಾ). 
೭. ಕುಗ್ಗಿದುದು; ಸಂಕೋಚ ಹೊಂದಿದುದು : “ಅನಕುಂಚಿತಂ 
ಮೇಣವರೂಪಿತಮವಲೀನಮವನೀತ ನಿಷ್ಕಾಸಿತಂ ಅವಕೃಷ್ಣ ಮೆನೆ 
ಹರಹುಗೆಟ್ಟು ದೆಒಸಿರ್ಕು” ಗರಾ, ೧೩೩-೨೯).. ೮, ದೂರೀಕೃತ 
ನಾದವನು; ಹೊರದೂಡಿಸಿಕೊಂಡವನು : *ಅನಕೃಷ್ಣ 0 ನಿಷ್ಠಾ 
ಸಿತಂ” (ನಸ್ತೂಕೋ. “ನಿಸ್ಕಾಸಿತಃ, ಅವಕೃಷ್ಣ ಃ-- 
ಹೊರಗೆ ಹಾಕಲ್ಪಟ್ನಿ ವನು? (ಸಿದ್ಧಾಂತಿ. ೨೮೮). [ಸಂ.] 


೧೦೬-೫೦) ; 


ನಿಷ್ಕಾಳಜಿ (ನಾ). ಗಮನವಿಲ್ಲದಿರುವಿಕೆ ; ನಿರ್ಲಕ್ಷ್ಯ ; ಅಸಡ್ಡೆ : |: 


*ನಿಷ್ಕಾಳಜಿತನ' ಸರಾ. 
ನಿಷ್ಕಾಳಜಿ ಮಾಡು' ಉಸೇಕ್ಷಿಸು: ಫಿರ್ಲಕ್ಷಿಸು : ನನ್ಮು 
ಎದುರಿಗೆ ವಿಶಾಲ ಕರ್ಮಕ್ಷೇತ್ರ, ಜೀವನ, ಅಸೀಮ ಕರ್ತವ್ಯ ಉಂಟು 
ನಿಷ್ಕಾಳಜಿ ಮಾಡಿ ಅವನ್ನು ಕೆಡಿಸಿಕೊಳ್ಳ ಬೇಡಿರಿ (ಕೊಂದಯಾ. ೪೫). 
[3-ಮರಾ. ನಿಷ್ಕಾಳಜೀ] 
ನಿಸ್ಕಾಳಜಿತನ (ನಾ). ಅಲಕ್ಷ್ಯ ; ಎಚ್ಚರಗೇಡಿತನ ; ಅಜಾಗರೂ 
ಕತೆ: ಇಂಥ . ಸಾಧನವು ನಿಷ್ಕ್ಯಾಳಜಿತನದಿಂದಲೂ ಹುಡುಗಾಟಿಕೆ 
ಯಿಂದಲೂ ಉಸಯೋಗಿಸಲ್ಪ ಡುವುದು ತರವಲ್ಲ (ಪ್ರಬಂಧ .೨೪). 
[ನಿಷ್ಕಾಳಜಿ 4-ತನ] 
ನಿಷ್ಕಾಳಿಸು (ಕ್ರಿ). ೧. ಕಾಂತಿಗುಂದು; ತೇಜೋಹೀನವಾಗು. 
೨. (ಆಲಂ) ಬಡವಾಗು : ಹೇಳು ನಿನ್ನಯ ಮನದ ಚಿಂತೆಗೆ ಮೂಲ 
ಇರಣವೇನು ತನು ನಿಷ್ಕಾಳಿಸಿತಲಾ ತಾಯೆ ಜೀನಿಸುನಂದನೆಂತೆನುತ 
(ನಿಭಾಗ. ೧-೧೧-೨೧). [ನಿಷ್ಕಾಳ್ಯ 4--ಇಸ್ಕು] 
ನಿಷ್ಕಿಂಚನ (ನಾ). ಏನೂ ಇಲ್ಲದಿರುವನನು ; ದರಿದ್ರ : ಧನನಲಾ 
ನಿರವಧಿಕ ನಿಷ್ಕಿಂಚನರಿಗೆ (ಸಿಭಾಗ. ೧-೧೫-೧೦). [Ao.] 
ಫಿಸ್ಕಿಂಚನತ್ವ (ನಾ). ೧. ಏನೂ ಇಲ್ಲದಿರುವಿಕೆ; ಬಡತನ; 
ದಾರಿದ್ರ್ಯ. ೨. [ಜೈನ] ಯಾರಿಂದಲೂ ಏನನ್ನೂ ದಾನವಾಗಿ 
ತೆಗೆದುಕೊಳ್ಳ ದಿರುವಿಕೆ; ಅಪರಿಗ್ರಹ : ಬಯಸುವ ಬಯಸದ 
ಸಂಚೇಂದ್ರಿಯನಿಸಷಯಂಗಳನತಿಪ್ರಿಯೆಂ ಸಂತತಮುಪ್ರಿಯಮೆಂಬಿನ 
ನುಟದ ತಸೋನಿಯನುಂ ಸಿಸ್ಕಿಂಚ£ಚೆ3] ನತ್ವಮರ್ಹನ್ಮತದೊಳ್‌ 
(ರಾಂತಿಪು, ೬-೫೬) [ಸಂ.] 


೪೭೫೪ 


0 


30 


35 


40 


ನಿತಿ 


ನಿಷ್ಕುಂಡಲೆ (ನಾ). ಕರ್ಣಾಭರಣಗಳ 


ಲ 
ಕಳೆದುಕೊಂಡವಳು : 


ಕೈಗೆ ಸಿಲುಕಿ ಸಿಷ್ಯುಂಡಲೆ 
ಯಾಗಿದ್ದೇನೆ ; ಅನರೆನ್ನ ಮಃ ಕುಂಡಲಾದಿ ಅಭರಣಗಳನ್ನು 
ತೆಗೆದುಕೊಂಡು ಹೋದರು (5 )-  [ಸೆಂ. ಸಿಷ್ಕುಂಡಲಾ] 
ನಿಷ್ಕುಟ (ನಾ). ೧. ಮನೆಯ ಬಳಿಯಿರುವ ತೋಟ: “ಗೃಹವಾಟ 
ಸಿಸ್ಕುಟಿಂ ರನುಣಹೇತುನದು ತಾಂ ಪಫೂಜೋಟಂ” 
(ನಸ್ರು ಕೋ. ೩೨-೧೨); ನಿಷ್ಕು ಟಾಂಭೋಕುಹನಿಲಯುಜಲಾರ್ದ್ರ್ರಂ ರತಿ 
ಶ್ರಾಂತಿನಿರ್ಯಲ್ಲಳನಾನಿಶ್ಚಾಸಸ್ರಪ್ಪ ಪ್ರಸರದಗುರುಸೌರಭ್ಯಸಂಜೋಹಭಾರಾ 
ಕಳಿತಂ ಬಂದೊಯ್ಯನೇನೂದಿದುದೊ ಪಣನಧೂಗೇ ಹದಿಂ ಗಂಭವಾಣಂ 
(ಚಂದ್ರಪು. ೮-೪೫). ೨. ಮರದ ಪೊಟರೆ, - ಪೊಳ್ಳು : *ನಿಷ್ಯುಟೀ, 
ಕೋಟರಃ — ಈ ೨ ಮರದ ಪೋಟಲ್‌” 
೩. ಹೊಲ; ಕ್ಷೇತ್ರ. ೪. ಬಾಗಿಲು; ದ್ವಾರ. ೫. ಅರಸನ 
ಅಂತಃಪುರ : ಜನಾನಾ. ೬. ನಿಷ್ಟುಟಕ್ಷೇತ್ರ. [ಸಂ.) 
ನಿಷ್ಕುಟಿಕ್ಲೇತ್ರ (ನಾ). [ಜೈನ] ಲೋಕತಿಖರದಲ್ಲಿ ಕೋಣಭಾಗ: 
ಸಿದ್ಧ ಶಿಲೆಗೆ ಕೆಳಗಿನ ಲೋಕಾಕಾರದ ಇಳುಕಲು ಭಾಗ: ಐ 
ಪ್ರಾಣವು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು 
ಸೇರುವ ಮುನ್ನ ತ್ರಿವಿಗ್ರಹಗತಿಯ ಮೂಲಕ ಕ್ಷೇತ್ರವನ್ನು 
ಹಾದುಹೋಗಬೇಕು. ನಿಷ್ಕುಟಕ್ಷೇತ್ರ ಮೂರು ವಕ್ರಗತಿಗಳನ್ನು 
ಉಳ್ಳು ದು:, ಸರ್ನೊೋತ್ಯಷ್ಟನಿಗ್ರ ಹಸಿಮಿತ್ತ ೦ ಸಿಸ್ಕುಟಿಕ್ಷೇತ್ರಡೋ 
ಪುಟ್ಟುನ ಜೀವಕ್ಕೆ... ನಿಷುಟಿಕ್ಷೇತ್ರಪ್ರಾ ಪಣನಿಮಿತ್ತಂ ತ್ರಿನಿಗ್ರಹ 
ಗತಿಯಕ್ಕುನೆಂಂದಜಕಿವುದು (ತತ್ತ [ಸಿಷ್ಠುಟ.-ಶ್ರೇತ್ರ] 
ನಿಷ್ಕುಟ (ನಾ). ದೊಡ್ಡ ಏಲಕ್ಕಿ “ಪೃಥ್ವಿಕಾ, ಚಂದ್ರಬಾಲಾ, 
ಏಲಾ, ನಿಷ್ಠುಟಃ, ಬಹುಲಾ-೫ ಮೊಡ್ಡಯಾಲಕ್ಕಿ « ಹೆಸರುಗಳು” 
[ಸಂ.] 
ಸನಿಷ್ಕುಚಿಲ (ನಾ). ಅಪ್ಪುಟವಾದುದು.: ಶುದ್ಧ ವಾದುದು : ಪುಟ 
ವಿಟ್ಟಿ ರಾಜಿಕೀಳು ಬಣ್ಣದೆ ಚಿನ್ನ ಸಿಷ್ಕುಟಿಲದ ಮಿಸುನಿಯಪ್ಪು ದಂತೆ ಘಟತ 
ಕರ್ಮವ ಸುಟ್ಟಿ ಕೆಲ್ಲರು ಮುಕ್ತರು (ಭ [ಸಂ.) 
ನಿಸ್ಕುಹ (ನಾ). - ಸಿಷ್ಕುಟಿ ೨: “ನಿಷ್ಕುಹಃ, ಕೋಟಿರಂ-೨ 
ಮರದ ತೊರ್ರೇ ಹೆಸರು. ಮರದ ಡೊರ್ರೆ, ಗಿಡದ ಕೊರಲು, ಮರದ 
ಪಟ್ರಿ, ನುರದ ಬೊಕ್ಕೆ” (ಸಿದ್ಧಾಂತಿ. ೧೧೩). [ಸಂ.] 
ನಿಸ್ಕೂಜಿತ (ನಾ). ೧. ಪಕ್ಷಿಗಳ ವಿಶೇಷವಾದ ಕೂಗು, ಅತಿ 
ಯಾದ ಕಿರುಚಾಟ. ೨. 


್ಲಿದವಳು : ಕುಂಡಲಗಳನ್ನು 


ಪುಷ್ಟ್ರವಾಟ 


ಲ). 


೦೧). 


೬೮೨೬), 


ಪಕ್ಷಿಗಳೆ ಸೂಗಿಲ್ಲದುದು: ಪಕ್ಷಿ 

ನಿಷ್ಕೂಜಿತಂ  ನೀರನಂ ರಲ್ಲಿಕಾನಾದ ಫರ್ಫರಘೋರಕರ್ಕಶಂ 
(ಶ್ರೀರಾಮಾ, ೧೮೦-೧೦೮). [ಸಂ.) 

ನಿಷ್ಕೃತ (ಗು). ೧ ಬಿಟ್ಟಿ; ತ್ಯಜಿಸಿದ. ೨. ಹೊಂದಿಸಿದ: 

ಅಳವಡಿಸಿದ : ಶ್ರೀಷೇಣಭೂಪತಿ . . . ಶ್ರೀಪ್ರಭನನುನನಿಪ್ರಭುನ 


ಸಾದಮೂಲದೊಳ್‌ ನಿಷ್ಯೃತದಿಗಂಬೆರಶ್ರೀಕನಾಗಿ ಸಿಖಿಲಕರ್ನುನಿರ್ಮೂಕ್ತಿ 
ಯಿಂ ಪ್ರಾಪ್ತ ಸಪ್ರ ಸರನುಸ್ಕಾನನಾದಂ (ಚಂದ್ರಪು. ೪-೨೪ ನ). (ನಾ). 
೩ ತನ್ನು ಅಪರಾಧಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿಕೊಂಡವನು. 
[ಸಂ] 
ನಿಸ್ಕೃತಿ (ನಾ). ೧. ಯಾನ ಕರ್ನುವನ್ನೂ ಮಾಡದಿರುವುದು : 
ಕ್ರಿಯಾರಹಿತವಾಗಿರುವುದು. *ನಿಷ್ಟತಿತನ' ಸರಾ. ೨. ಬಿಡು 
ಗಡೆ; ವಿಮೋಚನೆ : ರಕ್ಕಸನು ಲಲನಾಹತಿಗೊಡಂಬಟ್ಟಿ ಆಗುವನಿತ 
ಜಕೊಳನನ ನುಂತ್ರಿಗಳು ನುತನಿದಲ್ಲೆಂದಡ್ಡವಿಸಿ ದೂಹತಿಯ ಹಸ್ತವ 
ಹಿಡಿದು ರಣಸಿಷ್ಯ ತಿಗೆ ರಂ ಜಕವಾವುದಥಿತಅಕೊಳೆಂದರವರಂದು (ತೋ: 
೬-೪೫-೩೨) ; ಆರಸ ನಿಷ್ಕೃತಿಯುಂಟು ನಿಪ್ರಫ್ನರಿಗೆ ತಿಳಿಯೆ ಕೃತಫ್ನರಿಗೆ 


ಶಿಷೃತಿತನ 


ತಾ ನರಕನಲ್ಲದೆ ಬೇಜಕ ನಿಷ್ಯೃತಿಯಿಲ್ಲ ಕೇಳೆಂದ (ತಿನ್ನ ೪-೧೫೧) ; 
ಎಂತಾದುದೋ ಈ ನಿಪತ್ತಿದಕೆ ಸಿಷ್ಯೃತಿಯನೆಂತೊ ಶಿನನೇ ಬಬ್ಲಂ(ಚೆಬಪು. 
೪೬-೨೧): ಪರಸೇನನಾಸರರಿಗೆಲ್ಲಿಯದು. ಗತಿ ನಿರಯದಿಂದಂ ನಿಸೃತಿ 
(ನೆಂಕಾರಾಏ ೩. ಪ್ರಾಯಶ್ಚಿತ್ತ ; ಪರಿಹಾರ : ಅರಸಿ 
ಯನು ಪತಿಸಹಿತ ಮಂಚದೊಳಿರಲು ಕಾಬುದು ಸಲ್ಲದದು , . . ಅರು 
ಕಂಡರು ಆತನೊಬ್ಬನೆ ಧಾರುಣಿಯಲಿ ಸುತೀರ್ಥಯಾತ್ಪಾ ಭಾರದಲಿ ತಿರುಗು 
ವುದು ಸುತ್ತಲು ನರುಷವೊಂದಟಲಿ ಚಾರು ಸಿಷ್ಕೃತಿಯೆನಲು (ಕುನ್ಯಾಅ. 
೧೮-೩೩) ; ಮಲೆಹಿನಲಿ ಕರ್ಣನನು ಕೊಂಡೆವು ತಿಳಿನಡೀಯಣ್ಣನ ವಧಿಸಿ 
ದಘತತಿಗೆ ನಿಷೃತಿಯೆಂತುಟಿನಗೆಂದ (ತಿನ್ಮುಶ್ರ ಪತಿನಚನಕೆ 
ಮಾರ್ನುಡಿವುದುಂಬಾದೊಡಾ ಸತಿಗೆ ನಿಷೃತಿಯಿಲ್ಲ: (ಮೋಹತ. ೬-೪) ; 
ಶ್ರುತಿ ಧರ್ಮಶಾಸ್ಟ್ರಾಗಮುಸ್ಕೃ ತಿನಿಚಾರದಿಂ ಗತಿಗೆಟ್ಟ ಬ್ರಹ್ಮಹತ್ಯಾದಿ 
ಪಾತಕಕೆ ನಿಷ್ಕೃತಿ ತವ ಸ್ಮರಣಮಾತ್ರ್ರದೊಳಪ್ಪು ದು (ಚೈಮಿಭಾ. ೭-೧೪). 
೪.. (ಯಣವನ್ನು) ತೀರಿಸುವುದು. ೫. ಪೂರ್ವಸ್ಥಿತಿಗೆ ಬರು 
ವುದು; ಮೊದಲಿನ ಸ್ಥಿತಿಗೆ ಬರುವುದು. [ಸಂ.] 
ನಿಷ್ಕೃತಿತನ (ನಾ). ಯಾವ ಕರ್ಮವನ್ನೂ ಮಾಡದಿರುವಿಕೆ ; 
ಕ್ರಿಯಾರಾಹಿತ್ಯ ; ಕರ್ಮರಹಿತತೆ : ರೂಪುನಾಮಾಶ್ರಯವೆನಿಸ 
ಪರಮಾತ್ಮತತ್ವನನು ತಾ ಪರಮುನಾಗಜದು ನಿಷಯನಿರೂಪವನು ಬಿಟ್ಟಿ ತುಳ 
ಸುಖದಲಿ ಸ್ಮಾಪವಡದವನಂತೆ ಸಿಸೃತಿತನದಲಿರುತಿಹುದು (ಸಭಾಗ. 
[ನಿಷೃತಿ + -ತನ] 
ನಿಷ್ಕೃಪ (ನಾ). ಕೃಸೆಯಿಲ್ಲದವನು ; ನಿಷ್ಕರುಣಿ ; . ಕ್ರೂರಿ: 
ಆಪದೋಷನನೇಳಿಸಿ ಕೊಂದ ಪಾಪಿಯಂ ಪಲವು ತೆಜದ 'ಕೊಲೆಗಳಿನೀ 
ನಿಸ್ಕೃಪನಂ ಕೊಲ್ಲೆ ನುತಂ ಬರ್ಪ ಪುರಜನಂಗಳ ರವಂಗಳಂ ಸತಿ ಕೇಳ್ದಳ್‌ 
(ಸುಕುಮಾ. ೬-೫೩) ; ಈ ಪೊಬಿಲನಾಳ್ವ 'ನೃಪಂ ನಿಷೃಪಂ ನಿಷ್ಕ್ಯಾರಣ 
ಮನೇಕ ಯಸಿಯೆರಂ ಘಾತಿಸಿದಂ (ಸಂರಾನ್ನೂ ೯-೧೧ ನ). [ಸಂ.] 
ಸಿಸೃಪೆ (ನಾ). ಕೃಷೆಯಿಲ್ಲದಿರುವಿಕೆ ; ನಿರ್ದಯತೆ ; ಕ್ರೌರ್ಯ : 
ಕೈತವದ ಅಫದೆಸೆಗೆ ಭಯಗೊಳ್ಳದಿರು ಸಿಷ್ಕಪೆಯಲಿರು (ಕುವ್ಯಾಸ. 
೧೨-೧೯) ; ಕೃಪನು ಧೃಷ್ಟದ್ಯುನ್ನುನುಂ ನಿಷ್ಕಪೆಯನಾಂತು (ಸಾಳ್ವಭಾ. 
೪೭-೪೨) ; ಎತ್ತ ಣಿಂದ್ಯೆತಂದುದಿಂದ್ರ ಜಾಲೋಪನಿತ ಮಿತ್ತು ಕೈಕಾನಚನ 
ರೂಪಾಂತು ಕಾಲಕುಲನೆತ್ತುದಂ ನೃಪ ಕೇಳಿ ಬನಕಪ್ಪ ಣೆಯನಿತ್ತು 
ನಿಷ್ಯಪೆಯೊಳೀವುತ್ತಮಂ ಎತ್ತ ಲಾದುದು (ನೆಂ859, ೨-೯-೯). 
[ಸಂ. ನಿಷ್ಯಪಾ] 
ನಿಷ್ಕೃಷ್ಟ (ಗು). ೧. ನಿರ್ದಿಷ್ಟವಾದ ; ನಿಖರವಾದ; ಕರಾರು 
ವಾಕ್ಕಾದ ; ಖಚಿತವಾದ : “ಸರಿಯಾದ ; ಹೆಚ್ಚು ಕಡಿಮೆಯಿಲ್ಲದ ; 
ಯಥಾರ್ಥವಾದ; ನಿಷ್ಯೃಷ್ಟ ವಾದ” (40001840, ಇಂಕನಿ). ೨.ಗೊತ್ತು 
ಪಡಿಸಿದ; ನಿಷ್ಕರ್ನೆಯಾದ: ನಿಷ್ಟೃಷ್ಟ ಅಥವಾ ನಿರ್ಧಾರಿತ ಕಾಲಮಾನ 
(ಭೂವಿಸ. ೨೦). "ನಿಷ್ಭೃಷ್ಟ ಕಾಲಮಾನ? ಸರಾ. ೩. ಸೆಳೆದ; 
ಎಳೆದ. (ನಾ). ೪. ನಿರ್ದಿಷ್ಟ ವಾದುದು ; ನಿಖರವಾದುದು ; 
ಕರಾರ್ನುವಾಕ್ಕಾದುದು : ಒಂದು ಕೃತಿಯ ಕಾವ್ಯಗುಣನನ್ನು ನಿಸೃಪ್ಪ 
ವಾಗಿ ಅಳೆದು ವಿಂಗಡಿಸುವುದು ಸಮಕಾಲೀನಕೃ ತಿಗಳ ವಿಷಯದಲ್ಲಿ ಕಷ್ಟ 
- ೬ ಯಾವ ವಿಚಾರವನ್ನು ತೆಗೆದು 
ಕೊಂಡರೂ ಅದನ್ನು ತೂಕ ಹಾಕಿ ಅದರ ಸಾಧಕ ಬಾಧಕಗಳನ್ನು ಪರಿ 
ಗಣಿಸಿ ತಮ್ಮ ನಿಷ್ಕೃಷ್ಟ ವಾದ ಅಭಿಪ್ರಾಯ ನನ್ನು ಕೊಡುತ್ತಿದ್ದರು ( | 
೧೧೬); ಪ್ರೌಢವಾದ ನಿಜ್ಞಾನನಿಸಷಯವನ್ನು ಕನ್ನಡದಲ್ಲಿ ಎಷ್ಟು ಲಲಿತ 
ವಾಗಿ ಸರಾಗವಾಗಿ ನಿಷ್ಕೃಷ್ಟ ವಾಗಿ ಲೀಲಾಜಾಲವಾಗಿ ಬರೆಯೆಬಹುದೆಂಬು 
ದಕ್ಕೆ ಈ ಕೃತಿ ಅಮೂಲ್ಯ ನಿದರ್ಶನವಾಗಿದೆ(ದ್ರಾ ವಿವಿ. ೪11, 
[ಸಂ.] 


೫-೪-೩೯). 


ಶ್ರ. ೩-೧೮) ; 


೧೧-೨೦-೪೨). 


(ಕಾನ್ಯಕು. ೧೩); ತಾತಾ ಅನರು . 


೪೭೫೫ 


25 


30 


35 


40 


ನಿಷ್ಕನಿಸು 


ನಿಸ್ಕೃಷ್ಟ ಕಾಲ (ನಾ). ಕರಾರುವಾಕ್ಕಾದ ಕಾಲ; ನಿರ್ದಿಷ್ಟವಾಗಿ 
ಗೊತ್ತುಪಡಿಸಿದ ಕಾಲ : “ಒಂದು ಗಂಟಿಯ ೧ ೬೦ ಭಾಗ: ನಿವಿಂಷ; 
ಕ್ಷಣ (ಕಾಲ); ನಿಷ್ಕೃಷ್ಟ ಕಾಲ” (Mute. ಇಂಕನಿ). [ನಿಷ್ಕೃಷ್ಟ ಕಾಲ] 

ಸಿಸೃಷ್ಟ ಕಾಲಮಾನ (ನಾ). ನಿಖರವಾಗಿ ಗೊತ್ತುಪಡಿಸಿದ ಕಾಲ 
ಪ್ರಮಾಣ : ನಿರ್ದಿಷ್ಟವಾಗಿ ನಿರ್ಣಯಿಸಿದ ಕಾಲದ ಗಣನೆ; 
ನಿಷ್ಕರ್ಷೆ ಮಾಡಿದ ಕಾಲಮಾನ : ಕಲ್ಕತ್ತೆಯಲ್ಲಿ ಸಾಮಾನ್ಯ ಕೆಲಸ 
ಕಾರ್ಯಗಳಿಗೆ . . . ಕಲ್ಕತ್ತಾ ಸ್ಥಳೀಯ ನಿಸ್ಕೃಷ್ಟ ಕಾಲಮಾನವನ್ನು 
ಅನುಸರಿಸುತ್ತಾರೆ (ಭೂವಿನ. ೨೧). [ನಿಷ್ಕೃಷ್ಟ ಕಾಲಮಾನ] 

ಸಿಸೃಷ್ಟತೆ (ನಾ). ನಿರ್ದಿಷ್ಟತೆ ; ನಿಖರತೆ ; ಕರಾರುವಾಕ್ಯು ; 
ಸ್ವಲ್ಪವೂ ಹೆಚ್ಚು ಕಡಮೆ ಇಲ್ಲದಿರುವಿಕೆ : “ನಿಸೃಷ್ಟ ತೆ, ಸೂಕ್ಷ್ಮತಾ 
ದೃಷ್ಟಿ” (4000೩೦೫. ಇಂಕಥಿ); ಇದರ ರಚನೆಯಲ್ಲಿ ಕಂಡುಬರುವ 
ಶಿಲ್ಪ ಶಾಸ್ತ್ರದ ನಿಸೃಷ್ಟ ತೆಯ೨ (೩೦ಂurAcy) ಅಶ್ಚರ್ಯಕರವಾಡುದು 
(ಗಣಿಚ. ೫). [ಸಂ. ನಿಸೃಸ್ಟ ತಾ] 

ನಿಷ್ಕೃಷ್ಟ ಮಾಪನ (ನಾ). [ತರ್ಕಶಾ] “(ಒಂದು ಭಾವನೆಗೆ 
ಅಥವಾ ಕಲ್ಪನೆಗೆ, ಅದರ ಮುಖ್ಯಲಕ್ಷಣಗಳನ್ನು ಕೊಟ್ಟು) 
ವ್ಯಾಪ್ತಿನಿರ್ಧಾರ ಮಾಡುವುದು, ಲಕ್ಷಣ ಹೇಳುವುದು. ಮೊತ್ತ, 
ಮೊ. ನ್ನು ಕರಾರುವಾಕ್ಕು ತಿಳಿದುಕೊಳ್ಳು ವುದು : ನಿಷ್ಕಷ್ಮ 
ಮಾಪನ” (Determination. ಇ೨ಕನಿ). [ನಿಷ್ಕೃಷ್ಟ 4" ಮಾಪನ] 

ನಿಷ್ಕೃಷ್ಟ ವಿಜ್ಞಾನ (ನಾ). ಯಥಾರ್ಥವಾದ ವಿಜ್ಞಾನ : ನಿಸೃಷ್ಟ 
ವಿಜ್ಞಾನಗಳ (Exact 50107005)ಲ್ಲಿ ಭೌತಶಾಸ್ತ್ರವು ಅಗ್ರ ಸ್ಥಾನವನ್ನು 
ಪಡೆದಿದೆ (ಭೌತವಿ. ೧೯). [ನಿಷ್ಕೃಷ್ಟ ವಿಜ್ಞ್ಯಾನ] 

ಸಿಷ್ಕೇವಲ, ನಿಷ್ಟೇವಳ (ಗು). ೧. ಶುದ್ಧ ವಾದ ; ಅಪ್ಪಟವಾದ. 
೨. ವಿಶೇಷವಾದ; ವಿಶಿಷ್ಟವಾದ. ನಿಷ್ಕೇವಳ : ೨. 
ಆವುದಶೇಷಲೋಕ ವಿಷಯಸ್ಮಿ ತಿಯೆಲ್ತಖಿಳಾಗಮಾರ್ಥಮಂ 'ಭಾವಿಪೊಡಲ್ಲು 
ಸತ್ಯವಿಪರಂಪರೆಯಿಂ ಪರಿಗೀ ತಮಾಗಿ ನಿಷ್ಕೇವಳಮಾದ ರೂಢಿವಶದಿಂ ಸಲೆ 
ಸಲ್ಕುದಿದಲ್ಲೆ ಶಿಪ್ಟ್ರಸಂಭಾನಿತನುಪ್ಪ ಕಾನ್ಯಸನುಯಂ ಭುನನತ್ರಯ 
ವಸ್ತು ಗೋಚರೆಂ (ಕಾವ್ಯಾನ. ೮೪೪೪). [ಸೆಂ.] 

ನಿಷ್ಕೇನಳ "ನಿಷ್ಕ್ರೇವಲ' ನೋ. 

ನಿಸ್ಕ್ಯೈ ತವ (ನಾ). ಮೋಸವಿಲ್ಲದುದು ; ಕಪಟವಿಲ್ಲದುದು : ವಿವರಿ 
ಸುವೆನಿದಜಕೊಳಗೆ' ನಿಷ್ಕೈತವವೆನಿಸ ನಿಜಧರ್ಮುವನು ವಾಸ್ತನವೆನಿಪ 
ವಸ್ತುನನು (ಹಿಭಾಗ. ೧-೪-೮). [ಸಂ.] 

ನಿಷ್ಕ್ರನಮು (ನಾ). ೧. ಹೊರಕ್ಕೆ ಹೋಗುವಿಕೆ ; ಬಹಿರ್ಗಮನ. 
೨. ಬುದ್ಧಿಶಕ್ತಿ; ಬುದ್ಧಿಮತ್ತೆ; ಬುದ್ಧಿಸಾಮಥಗ್ಯ: “ಸಿಸ್ಕ್ರನುಃ, 
ಧೀಶಕ್ತಿ ಗ್ರ ಹಣಧಾರಣಸ್ಸು ರಣಾದಿ ಬುದ್ಧಿ ಸಾಮರ್ಥಾದ ಹೆಸರು” 
(ಸಿದ್ಧಾಂತಿ, ೩೧೩). [ಸಂ.] 

ನಿಷ್ಕ್ರಮಣ (ನಾ). ೧. -ನಿಷ್ಟ್ರಮ ೧: “ತೋಡು 1--ನೆರವುಂ, 
ನಿಸ್ಟ್ರಮಣವುಂಗ (ಕಾಶಕೃ. ೨೨೯). ೨. ಸೋಡಶಸಂಸ್ಕಾರಗಳಲ್ಲಿ 
ಒಂದು ; ಶಿಶುವು ಹುಟ್ಟಿದ ನಾಲ್ಕನೆಯ ತಿಂಗಳಿನಲ್ಲಿ ಮೊದಲ 
ಬಾರಿಗೆ ಮನೆಯಿಂದ ಹೊರಗಡೆ ಕರೆದು ತಂದು ಸೂರ್ಯದರ್ಶನ 
ಮಾಡಿಸುವ ಒಂದು ಸಂಸ್ಕಾರ: ನಾಲ್ಕನೆಯ ತಿಂಗಳಲ್ಲಿ ಶಿಶುನನ್ನು 
ಮನೆಯಿಂದ ಹೊರಗೆ ಕರೆತಂದು ಸೂರ್ಯದರ್ಶನವನ್ನು ಮಾಡಿಸಿ. . - 
ಈ ನಿಕ್ಷೇಪವನ್ನು ರಕ್ಷಿಸಿ ಎಂದು ಪ್ರಾರ್ಥಿಸುವುದು ನಿಸ್ಕ್ರ ಮುಣವು 
(ಆರ್ಯಧ. ೧೨೩). [ಸಂ] 

ನಿಸ್ಕ್ರನಿಂಸು (ಕ್ರಿ)... ೧. ಹೊರಕ್ಕೆ ಹೋಗು; ತೆರಳು; 
ಹೊರಡು : ತಲೆವಾಗಿ, ನಿಸ್ಕ್ರಮಿಸುನಳು (ಬೆಟ್ಟ ಅ. ೧೨-೧೯); 
ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತ ನಿಷ್ಕ್ರಮಿಸಿದರು. (ದಾಸಹು, ೧೬). 


ಸಿಷ್ಕ್ರಯ 


೨... [ರಾಜನೀ] (ಪರದೇಶಗಳಿಗೆ) ಹೋಗಿ ae 
ನೆಲಸು; ವಲಸೆಹೋಗು : ಈ ಮುಂದೆ ರಾಜ್ಯವು . - ನಿಸ್ಕ್ರಮಿ 
ಸಿದನರ ಸ್ವತ್ತೆಂಬುದಾಗಿ ನಿಧಿಯ ಮೂಲಕ ಸಾರಿರುವ ಸಿನ ಸಂಬಂಧ 
ವಾಗಿ... ಪ್ರಭಾವವುಳ್ಳು ದಾಗಿರತಕ್ಕುದಲ್ಲ (ಭಾಧಾನ. ೧೯). 
[ನಿಷ್ಟ್ರ ಮಣ---ಇಸ್ಟು] 

ನಿಷ್ಟ್ರ್ರಯ (ನಾ). ೧. ಜಿಲೆ; ಕಿಮ್ಮತ್ತು ; ಮೌಲ್ಯ, ೨. 
ಪಡೆದುದಕ್ಕೆ ಪ್ರತಿಯಾಗಿ ಕೊಡುವುದು ; ಪ್ರತಿಫಲ; ಖಣ 
ಪರಿಹಾರ: ಅಂತು ಕೈತನಮಿಲ್ಲದೆ ನಿಧೇಯತ್ವದ ತುದಿಯನೆಯ್ದೆ ಮಣಿ 
ಯೆಂಬ ಪಸುರ್ಮಣಿಯಂ . . . ತಂದುರ್ವರಾಸ್ಯತಿಲಕನಪ್ಪ ದೇನ 
ಜೇನಂಗನಟಿಯ್ಸಿ ತತ್ಪರಮಪ್ರಸಾದ ನಿಷ್ಕ್ರಯಕ್ಕೆ, ತಲೆಯೆಂದು ಸೂಣ್ಮಾ 
ಳಾದರ್‌ (ರಾಂತಿಪು. ೧೧-೫೫ನ). ಹಿ. ನಷ್ಟವನ್ನು. ಸರಿದೂಗಿಸು 
ವಿಕೆ; ಪರಿಹಾರವನ್ನು ನೀಡುನಿಕೆ: “ಕ್ಷತಿಸೂರ್ಣ, ನಿಷ್ಕ್ರ್ರಯಂ? 
(Compensation. ಸಾರಿಸಿ. ೧೮), ೪. ಇನಾಮು; ಬಕ್ಸೀಸು. 
೫. ವಿನಿಮಯ. ೬. ನಿನಿಮಯದ್ರವ್ಯ. [ಸಂ.] 

ನಿಷ್ಕ್ಯಾಂತ (ಗು). ೧. ಮನೆಯಿಂದ ಹೊರಕ್ಕೆ ಹೊರಟಿರುವ. 
(ಛು. ೨. (ನಾಟಕದಲ್ಲಿ) ರಂಗಸ್ಕ್ಯ ಳದಿಂದ ಸರಟನೆನ್ನು 
ಒಳಕ್ಕೆ ಹೋಗುವವನು. ೩. ಮೇಲಕ್ಕೇರಿದನನು ; ಒಂದರಿಂದ 
ಮುತ್ತಿ ್ಲಾಂದಕ್ಕೆ ಹೋಗುವನನು : ಅನಂತಗುಣಶಕ್ತಿಕಟೆ ಶೈ ತ್ಯೇಕಪರಿ 
ಣಾಮಮ ಪೊರ್ವಳರಣಗುಣಸ್ಮಾ; ನೆ ಸಿಸ್ಯಾಂತಂ ..*ದರ್ಶನಾವರೂಚತುನ್ಯ 
ಮಂಮಂತರಾಯೆಪಂಚಕಮಂನುಂ ಫಿರ್ಮೂಲನುಪ್ಪ ಂತೊರ್ಮೊದಲೊಳೆ 
ಕಿಡಿಸಿದಾಗಳ್‌ (ಸುಕುಮಾ, ೮-೬೨ ವು. [ಸಂ,] 

ಸಿಷ್ಕಾ್ರಂತಿ (ನಾ). ೧. ಹೊರಗಡೆ ಹೋಗುವುದು. ೨. [ಜೈನ] 
ಐನತ್ತುಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ ನಲವತ್ತ ಯ 
ಯದು; ಸಂಸಾರವನ್ನು ಬಿಟ್ಟು ತಪಸ್ಸಿಗೆ 'ಹೊರಡುವಿಕೆ ; P 
ರಾಜ್ಯ ವನ್ನು ಬಹುಕಾಲ ಪರಿಪಾಲಿಸಿದ ನಂತರ ಯಾವುಜೋ 
iii ಕಾಲದಲ್ಲಿ ನಿರಕ್ಷಿಯುಂಬಾಗಿ, ಜ್ಯೇಷ್ಠ ಪುತ್ರನಿಗೆ ರಾಜ್ಯ 
ಭಾರವನ್ನು ವಹಿಸ್ಕಿ ಹೇಳಬೇಕಾದುದನ್ನು ಹೇಳಿ ಮನೆಯನ್ನು 
ತ್ಯ ಜಿಸಿ ಹೊರಡುವುದು : ಅಧಇಸನನುಂಂ . . 8 
ಯೋಗಸನ್ನಾ ಹಮುಂ ನಿರ್ವಾಣಪರ್ಯಂತನುಸ್ಪಯ್ವ ತ್ತು 
ಮೂಡು ಗರ್ಭಾನ್ಸ ಯಕ್ರಿ/ ಯೆಯೊಳ್‌ (ಚಾವುಂಪು. ೨೧೨). [Ao.] 

ನಿಷ್ಕಾಮ (ಗು). ಟ್ಟ ಹೊರಕ್ಕೆ ಬರುತ್ತಿರುವ, ಹೊರಡು 
ತ್ತಿರುವ. (ನಾ). ೨. [ನಾಟ್ಯ] ಕಣ್ಣುಗಳ ಒಂಬತ್ತು ಬಗೆಯ 
ಅಭಿನಯಗಳಲ್ಲಿ ಒಂದು ; ಐ “ಹೊರಹೊರಡುನಂತೆ ಅಲಿಯನ್ನು 
ಕಣ್ಣಿನ ಮಧ್ಯದಲ್ಲಿ ನಿಲ್ಲಿಸುವುದು” (ಅಉಸ್ಕರಂ. ೨೭೪ ಗದ್ಯಾನುವಾದ): 
ಭ್ರಮಣ, ನಲನ, ಪಾತ, ಚಲನ, ಪ್ರವೇಶ, ವಿನರ್ತ, ಸಮುದ್ವೃತ್ತ, 

ಸಿಸ್ಕ್ಯ್ರಾನು, ಪ್ರಾಕೃತ ಈ ಟು) [ಸ್ವನಿಷ್ಕ] ಆಲಿಯ ಭೇದಂಗಳ್‌ 

* ಪೊಜಿಮಡೆ ತೋಜಲ್‌ ನುಧ್ಯದಲ್ಲಿ 
ನಿಸ್ಕ್ರ್ರಾಮಾಖ್ಯಂ (೮1ಸ್ಫರಂ. ೩-೫೭). [ಸಂ.) 

ನಿಷ್ಕ್ರಿಯ (ನಾ). ೧. ಯಾವ ಕರ್ಮಕ್ಕೂ ಒಳಪಡದನನು ; 
ನಿಷ್ಕರ್ನಿ : ನಿಷ್ಕ್ರಿಯ ನಿರಸೇಶ್ಷ ನಿನ್ನ ಚರಣಂ ಶರಣಕ್ಕೆಮಗಿಂ 
ಚಿನೇಶ್ವರಾ (ಸುಕುಜಾ, ೪-೪೮); ಶರಣು ನಿಷ್ಕ್ರಿಯ ನಿಷ್ಕಲಾಸನೆ 
(ಗಗ33. ೧-೪೩). ೨, ಯಾವ ಕಾರ್ಯವನ್ನೂ ಮಾಡದವನು : 
ಸುಮ್ಮನೆ ಕೂರುವನನು; ಕ್ರಿಯಾಹೀನ : ಇಲ್ಲದ ಪ್ರತಿಷ್ಠೆ ಗೆ ಬಿದ್ದು 
ಸಿಷ್ಕ್ರಯನಾಗಿ ಕೂಢದೆ ಕೇಶನನು ಈ ಕೆಲಸಕ್ಯಾದರೂ ಕೈಹಾಕಿದ್ದ 
(ಸನುಜೀ, ೭೩೦) ; ಪಿಂಟೋ ತನ್ನ ಪ್ರಭಾನದ ಕುರಿತು ಪೂರ್ಣ ನಿಷ್ಕ್ರಿಯ 
ನಾಗಿರಲಿಲ್ಲ (ಛ್ರಮಾನ. ೪೩). ೧, ೨ ಹರಿಯೆಂಬಂತೆಯೆ ಕೃಷ್ಣ 


(ಲಾಸ್ಕರಂ. ೩-೫೪); ಅಲಿ. 


೪೭೫೬. ನಿಷ್ಟಪ್ತ 


ನದಾನನೊ ಚತುರಾತ್ಮನು ಸಲೆ ನಿಷ್ಕ್ರ್ರಿಯನು ಆ ಆರಿನುಥನನ ಚಕ್ರವ 
ಪಿಡಿದನ ನವಿಂಸರಿ ಸರ್ನರು ಸಂಸದಕೆ. ಸ ನ್ಯಾಲೋ. ೯೬). [ಸೆಂ] 
ನಿಷ್ಕ್ರಿಯತೆ (ನಾ). ಕ್ರಿಯಾಶೂಕ್ಯತೆ ; ಯಾವ ಕಾರ್ಯವನ್ನೂ 
ಮಾಡದಿರುವಿಕೆ : ನೈಸ್ಯರ್ಮು ಬೇರೆ, ನಿಷ್ಕ್ರಿಯತೆ ಬೇರೆ ಎಂಬು 
ದನ್ನು ತಿಳಿಯಂನ ಶಕ್ತಿ ಜನಸಾಮಾನ್ಯರಲ್ಲಿ ಬಬ ಅ ಸಂದರ್ಭದಲ್ಲಿ 
ಭಕ್ತಿ ಮಾರ್ಗಿ ಬಹುದೊಡ್ಡ ಅಶ್ರ ಶ್ರಯವನ್ನು ಕಲ್ಪಿ ಸಿಕೊಟ್ಟ: ತು (ಕರ್ನಾಕ. 
೩೮) ; ಮತ್ತೆಂಥದೇನೋ ವಿಚಿತ್ರ ತ್‌ ಹೃದಯ, "ತ್ನ ಕೋಶಗಳ 
ಜೊತೆ ಎಗರಾ। 'ಡದಿದ್ದ ರಿ ಮಾತ್ರ ಸಫಲತೆ, ನ್ಯ ನಂನೆಯಿರರ ನಿಷ್ಕ್ರಿಯತೆ. 
ಯಲ್ಲಿ ಸಂಭವಿಸುವ “ಸಫಲತೆ ry ಶ್ಲ. ೩೬). [ಸಂ. ನಿಷ್ಕ್ರಿಯ ತಾ] 
ಸಿಕ್ಕ್ಬಿಯತ್ತ (ನಾ). ಎಫಿಹ್ಬಿ ಯತೆ: ಅ ಹಂಸನ ನಿಪ್ಟ್ರಿಯತ್ವ 
ನ್ನು ಹೇಳುವ ಚಾತಂರ್ಯವನ್ನು ನೋಡಿರಿ (ಕರ್ನಾಸಂ. ೭೫). ao.) 
ನ (ನಾ). ಯಾವ ಕಾರ್ಯವನ್ನೂ ಮಾಡದಿರುವ 
ಸ್ವಭಾವ ; ಹಡಾಕ ಮನೋಭಾವ : ಕ ನಿಷ್ಕ್ರಿಯ 
ವೃತ್ತಿಯು ಆ « ದಿನಂಪ್ರ ತಿಯ ದುರ್ಬೋಧನೆಯ. ಮಂತ್ರ ಊದಿ 
ಪ್ರೇಕೇಶಸುತ್ತಿದ್ದತು (ad ೨೦೪). (ಇಷ್ಕ್ಟ್ರಿಯ 4 ನೃತ್ತಿ] 
ನಿಷ್ಕ್ರ್ರಿಯಾತ್ಮಕ (ನಾ). ನಿಪ್ಟಿ)ಯೆಯಿಂದ ಕೂಡಿದುದು ; 
ಕ್ರಿಯಾಶೂನ್ಯತೆಯಿಂದ ಕೂಡಿದುದು : ನಿಷ್ಕ್ರ್ರಿಯಾತ್ಮಕವಾದ 
ಧರ್ಮದಿಂದಾಗಲೀ ಧರ್ಮವಿರೋಧನಾದ ಕರ್ಮದಿಂದಾಗಲೀ ಕಲ್ಯಾಣ 
ವಿಲ್ಲ (ಭಾರದ. ೧೧೦). [ಸಂ-] 
ನಿಷ್ಕ್ರ್ರಯಾವಾದಿ (ನಾ). ಎಲ್ಲವೂ ದೈವೇಚ್ಛೆ ಯಿಂದಲೇ ನಡೆಯು 
ತ್ತದೆ, ಅದೃಷ್ಟನಿದ್ದರೆ ತಾನಾಗಿಯೇ? ಆಗಿ ಹೋಗುತ್ತದೆ 
ಎಂದು ವಾದಿಸುವನನು ;  ,ಕಾರ್ಯಸಿದ್ಧಿಗೆ ಅದೃಷ್ಟವೇ 
ಕಾರಣ, ಪೌರುಷವಲ್ಲ ಎಂದು ಹೇಳುವವನು : ಸನ್ಸ್‌ Rs 
ರಾಸಿ, ಗ್ರಹ, ನಕ್ಷತ್ರಗಳು ಹೀಗೆ ಒಳಸಂಚು ಮಾಡಿ ನನ್ನ ಭಾಗ್ಯಚಕ್ರ 
ನನ್ನು ನಡಿಸಹತ್ತಿದ ಮೇಲೆ ಈ ನಿಷ್ಕ್ರ್ರಿಯಾವಾದಿಯು. ಸಕ್ರ್ರಿಯಾವಾದಿ 
ಯಾಗುವ ಮಾತು ದೂರ ಉಳಿಯಿತು (ಜಯಂತ. ೮೦). 
[ಸಂ. ನಿಷ್ಕ್ರಿಯಾವಾದಿನ್‌] 
ನಿಸ್ಕಿ ಪ್ರಿಯೆ" (ನಾ). ಯಾವ ಕೆಲಸವನ್ನೂ ಮಾಡದಿರುವಿಕೆ ; 
ತೂಷಿ ಸ್ಸೀಂಭಾವ; [2 ಬುದ್ಧ ನ ಸಮಕಾಲೀನನಾದ ಪೂರಣಕಸ್ಸ ಪ 
ಕೆಂಬೆನನು ಆತ್ಮೋಡ್ಫಾ ರಕ್ಕೆ ನಿಷ್ಕ್ರಿಯೆಯೇ ಸರಿಯಾದ 
ಮಾರ್ಗವೆಂದು ಹೇಳಿದ್ದಾ" ನೆ. ಇನನ ನಾದಕ್ಕೆ"ಅಕ್ರಿಯಾವಾದ' 
ನೆಂದು ಹೆಸರು : ಅಶ್ವ! ರನ ಕೃ ಕೈ ತಿಯಾದ ಪ್ರಕೃತಿಯಲ್ಲಿ ನಿಷ್ಕ್ರಿಯೆಗೆ 
ಸ್ಥಾನನಿಲ್ಲ (ಭಾರದ, ೧೧೫); ಯಾವುದನ್ನೂ ಮಾಡದ ಇಷ್ಟಿ ಯಂ 
ಸರಿಯಾದ ಮಾರ್ಗ ಎಂಬುದು ಇನನ ತತ್ವ (ಕವಿಕೋ, 1, ೧೫೯). 
[ಸಂ. ನಿಸ್ಕ್ರ್ರಿಯಾ] 
ನಿಸ್ಕೋೋಧಿ (ನಾ). ಕ್ರೋಧವಿಲ್ಲದನನು ; ಶಾಂತಚಿತ್ತ : 
ಸಿಸ್ಕಾಮಿ ನಿಷ್ಕ್ಕೊ 


ನಿರವದ್ಯು 

WN) ನಿರ್ಲೋಭಿ,ನಿರಸೂಯ (ನಿಕೋಪು. ೬-೮೬). 
[ಸಂ. ನಿಷ್ಟ್ರೋಧಿನ್‌] 

ನಿಷ್ಟಲಿತ (ನಾ). ಜೋಷನಿಲ್ಲದುದು ; ಸ್ಟಾಲಿತ್ಯವಿಲ್ಲದುದು ; 
ನರ್ನೋಸ ವಾದುದು:  ನೀಲಾಳಕಿಯನೊಡ್ಡು ನನ ಬಾಲಕಿಯ 
ಉಳಿದ ಧನವೆನ್ಮ ನರಿಗೆ ನಿಸ್ಟ ಲಿತನಿದು ಹೂಡೆನಲು ಹರುಷದ ಲಳಿಯ 
ಚೌಪಟಮಲ್ಲ ಸಾರಿಯ ಸಾಲ ಜೋಡಿಸಿದ (ಕುನ್ಯಾಸ. ೧೪-೨೬). [ಸಂ.) 
ನಿಸ್ಟಸ್ತ (ಗು). ೧. ಜೆನ್ನಾ ಗಿ ಕಾಯಿಸಿದ ; ತಪ್ಪವಾದ: 
ಸುತಸ್ತಾ ಯೋರಸಪಾಯನ ನಿಷ್ಟ ಪ್ತಾಯಸ್ತ ಂಭಾಲಿಂಗನ , * ಯಂತ್ರ 

ನಿಪ್ಸೀಡನಾದಿಗಳಿಂ ನಾರಕರ್ಗೆ ಸಂಕ್ಲಿ ಸ್ಟಾ ಸುರರ ದುಃಖನುಂ ಪುಟ್ಟಸಿ 

ದೊಡಂ (3ತ್ತ್ಯಸ್ರ. ೧೨೩). ೨, ಅಗ್ನಿಯಿಂದ ಶುದ್ಧಗೊಳಿಸಿದ ; 


ನಿಷ್ಟುರ 


ಪುಟಕ್ಕಿಟ್ಟಿ : ಸಮುಚತುರಸ್ರಸಂಸ್ಥಾನನುಂ ನಿಷ್ಟ ಪ್ರಕನಕವರ್ಣನುಂ . . . 
ಅಪ್ರತಿಹತಶಾಸನನುಮಾಗಿ (ಆದಿಪು. ೧೫-೩ ನ); ನಿಸ್ಟಸ್ತ ಸುವಂರ್ಣಕಾಂತಿ 
ಕಮನೀಯಂ ನಾಲ್ವೆರಲ್ಮುಟ್ಟಿ ದಿರ್ಪಡು ಸಿಂಹಾಸನಡೇಶನುಂ ಚರಮ 
ದೇಹಂ ದೇನಡೇನೇಶನಾ (ಮುಲ್ಲಿಪು. ೧೪-೧೯೮); ಆ ದೇವಂ. . . 
ನಿಜಮಂದಿರಪುರೋ ಭಾಗದ ಚಂಚತ್ಸ ೦ಚರತ್ಸಮಯಮುಂಡಪನುಧ್ಯಾ 
ಧಿಸ್ಮಿತ ನಿಷ್ಟ ಪ್ರಕಾಂಚನ ಸಂಚಾನನನಿಸ್ಟರದೊಳ್‌ ಎಸೆವ ಜಿನೇಂದ್ರ ಬಿಂಬ 
ಮನಳಂಂಬವಿಂದೆಂಬಿನವುಲ ಯಿಂ ಪ್ರತಿಷ್ಠಿಸಿ (ಚಂದ್ರಪು, 
೩. ಚೆನ್ನಾಗಿ ಬೇಯಿಸಿದ, ಕುದಿಸಿದ. [ಸಂ.] 

ನಿಷ್ಟುರ "ನಿಟ್ಟುರ' ನೋ. 

ನಿಷ್ಟುರಬ್ರಹ್ಮ ಚಾರಿ (ನಾ). ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ 
ಪಾಲಿಸುವವನು,--ನಿಷ್ಮೆಯಿಂದ ಅನುಸರಿಸುವವನು : ನಿನ್ನಂತೆ 
ನಿಷ್ಟೂರಬ್ರ ಹ್ಮಚಾರಿ ನಾನಲ್ಲ (ಜಯಂತ. ೩೯೯). 

[ನಿಷ್ಟುರ (ನಿಟ್ಟು ರ) + ಬ್ರಹ್ಮಚಾರಿ] 

ನಿಷ್ಟೂರ "ನಿಟ್ಟುರ' ನೋ. 

ನಿಷ್ಟ್ಯ (ನಾ). ಬೇಡ, ಬೆಸ್ತ ಮುಂತಾದ ಕೀಳುಜಾತಿ ಮತ್ತು 
ಆ ಜಾತಿಗೆ ಸೇರಿದವನು : “೬ರಾತಃ, ಶಬರಃ, ನಿಪ್ಪಜಿ. - - 
ನ್ಗ “ಗಾ ಲ ಬೇಡರ್ಮೊದಲಾಗುಳ್ಳ ಂತ್ಯಜಾತಿಗಳ್‌” (ಹಲಾಯು. 

4 ಈರ್ವಕಾಜಂ ಕೀಲಿಗನೆನಿಕ್ಕುವಿರಾ ಜಾತಿಧರ್ನುದಿಂ 
ಶ್ರೇಷ್ಠ ನಹ ಕಬ್ಬಿಲಂ ನಿಷ್ಟ್ಯೂನಕ್ಕುಂ (ಮಂಗಲಾ. ೧೧೨-೬). [ಸಂ-] 

ನಿಷ್ಠ (ಗು). ೧. ಇರಿಸಿದ ; ಇಟ್ಟಿ; ಮಡಗಿದ , ನೆಲೆಗೊಳಿಸಿದ: 
ಕೃಷ್ಣ ದ್ವೈಸಾಯನನಂ ಕಂಡಜಾತಕತ್ರು ತನ್ನೇಲದ ಸ್ಫ ಓಕಶಿಲಾತಳದ 
ಪಟ್ಟಿ ಕದಿಂದಿಟದು ನಿಜಾನುಜಸಹಿತನಿಂದಿರ್ವರಿದು ಧರಾತಳನಿಷ್ಕ ಲಲಾಟ 
ಪಟ್ಟಿ 0 ಸಾಸ್ಟ್ರಾ ಂಗವೆಜಗಿ ಪೊಡನಟ್ಟು (ಪೆಂಪಭಾ. ೭-೫೯ ವು. ಶಿ. 
(ಧರ್ಮ ಮೊದಲಾದ ವಿಚಾರಗಳಲ್ಲಿ) ಶ್ರದ್ಧೆಯುಳ್ಳ,-- ಆಸಕ್ತಿ 
ಯುಳ್ಳ, (ನಾ). ೩. (ಧರ್ಮ ಮೊದಲಾದ ವಿಚಾರಗಳಲ್ಲಿ) 
ಶ್ರದ್ಧೆಯುಳ್ಳ-ವನು ; ಆಸಕ್ತಿಯುಳ್ಳ ವನು; ದೃಢವಾದ ನಂಬಿಕೆ 
ಯುಳ್ಳ ವನು : ಈತ ಸ್ಷತ್ರಿಯಯೋಧರಿಗೆ ಸಲ್ಲುವ ಸಕಲ ಆಸ್ರ್ರಶಸ್ತ್ರ 
ವಿದ್ಯೆಗಳನ್ನು ಬಹುಕಾಲ ಸಾಧಿಸಿ ಸಿದ್ಧಿ ಸಿಕೊಂಡಿದ್ದ ನಿಷ್ಠ (ಶಾಂತಲಾ. 
೧೧೭). [ಸಂ.] 

ನಿಷ್ಮ ತೆ (ನಾ). ನಿನ್ಮೆಯಿಂದ ಕೂಡಿರುವಿಕೆ ; ಶ್ರದ್ಧೆಯಿಂದ ಕೂಡಿ 
ರುವಿಕೆ : ಸತಿಭಕುತಿಯಂನ್ಸ ಶಿಕೆಯಲಿ ನಿಷ್ಕ ತೆಯಲಾ ಸಾವಿತ್ರಿಯಾಕೆಯ 
ನುತಚರಿತ್ರದವೋಲು ನಿನ್ಮು ದ್ರೌಪದಾದೇವಿ ಹಿತನನಾಚರಿಪವಳು 
(ಕಂಪ್ಯಾಅ. ೨೩-೨). [ಸಂ, ನಿಸ್ಮತಾ] 

ನಿಷ್ಮಾಗರಿಷ್ಠ (ನಾ). ನಿಷೆಯಿಂದ ಶ್ರೀಷ್ಮನಾದನನು ; ಶ್ರದ್ಧಾ 
ಸಕ್ತಿಗಳಿಂದ ಉತ್ತಮನಾದವನು ; ಶ್ರದ್ಧಾಳು : ದಂಡಿಭಕ್ತರವರು 
ಕೆಲಕಾಲಸರಿಯಂತ ಶಿನಯೋಗ ನಿಸ್ಮಾಗರಿಸ್ಮ ರಾಗಿದ್ದು ತರುವಾಯ 
ಪರಮಶಿನಸಾಯುಜ್ಯನನ್ನು ಪಡೆದರು (ಪುರಾವಿ, ೧೯೧). [ಸೆಂ-] 

ನಿಸ್ಮಾ ತ್ಮ: (ನಾ). ನಿಷ್ಮೆಯುಳ್ಳ ವನು; ಶ್ರದ್ಧೆ ಯುಳ್ಳ ವನು : ವನ 
ವನದೊಳಾಶ್ರಮದೊಳಗೆ ಕುಲನನಿತೆಸಹಿತ . . . ತಪೋವ್ರ ತಾದಿಗಳನಿತಳಿಲಿ 
ನಿಷ್ಕಾ ತ್ಮನಾದೊಡೆ ನಿನುತ ಮಾನಪ್ರಸ್ಮನೆಂಬರು (ಕುನ್ಯಾಅ. ೧೪-೪೬). 

[ಸಂ] 

ನಿಷ್ಠಾ ದೀಕ್ಷೆ (ನಾ). [ವೀಶೈ] ಒಂದು ಬಗೆಯ ದೀಕ್ಷೆ: ಆದಿದೀಕ್ಷೆಯ 
ವಿದ್ಯೆಯಂ ಕರ್ಮನುಂ ತೀರ್ಚಿ ಸಾದರದ ಮೋಕ್ಷವೀವುದದೆರಡನೆಯದೆ 
ನಿಸ್ಮಾ ದೀಕ್ಷೆ ಸಂಚಿತಾಗಾಮಿಗಳೆ ಬಿಡಿಸಿ ತತ್ಮ್ವಾರಬ್ಧ ಮುಂ ಭೋಗದಿಂ. 
ಪೋದುದೆನಿಸುತ ನೋಕ್ತವೀವುದು (ವೀಕೈಪು. 

(ಸೆಂ. ನಿಷ್ಕಾದೀಕ್ಪಾ] 


೪-೬೮ ವ), 


7೮-೪೪೫) ; 


೬೬-೬೩) 


೪೭೫೭ 


[J 


25 


40 


45 


ನಿಷ್ಠಾವಂತ 


ನಿಷ್ಕಾನ (ನಾ). ೧. ಊಟದೊಂದಿಗೆ ನಂಜಿಕೊಳ್ಳುವ ಗೊಜ್ಜು, 
ಸಳಿದ್ಯ ಮಂತಾದ ವ್ಯಂಜನಪದಾರ್ಥ :  “ವ್ಯಂಜನಮದು 
ನಿಷ್ಠಾ ನಂಗ (ನಸ್ತುಕೋ: ೯೨-೪); “ತೇಮನಂ, ನಿಸ್ಮಾನಂ-೨ ತೇನನ 
ನೆಂಬ ಮಜ್ಜಿ ಗೆಪಳಿದ್ಳು, ಹಸೀಮಜ್ಜಿ ಗೆ, ಹಸೀಯಾಳೆ, ಮಸರುಚೆಟ್ಟ 
(ಸಿದ್ಧಾಂತಿ. ೨೪೬). ೨. ಅಂಬಲಿ; ಗಂಜಿ: “ನಿಷ್ಕಾ ನಮೆನಲಂಬಲಿಗೆ 
ಪೆಸರೆನಿಕ್ಕು” (ನುಂಗರಿಾ. ೬೪-೨). [ಸೆಂ.] 

ನಿಷ್ಠಾ ಪರ (ನಾ). ಇ ನಿಸ್ಮಾತ್ಮ : ನಿಸ್ಮಾಪರಂ ಸ್ರಭಾತಾನುಸ್ಮಾನ 
ನಿಮಿತ್ತ ಮೆಟ್ಸಿ ನಲ್ಲಿಂದಂ ತದ್ಗೋ ಸ್ಕಿ ಯನುಬಿಕಿದು. ಮುನೀಂದ್ರಗರಿಷ್ಠ ೦ 
ಜಾಬಾಲಿನಾಮಥೇಯ  ಮುನೀಂದ್ರಂ ೭೦೫); ಅಂತ 
ವಿಶ್ರಾಂತನಿಯಮನಿಷ್ಕಾ ಪರನಾಗಿ ಮೂಲಗುಣಂಗಳಿಂದೆ ದಶಧರ್ನುಮ 
ನೇಅತಸಿಕೊಂಡು . . . ಆ ಮುಂನೀಶ್ವರಂ, ಮೇಳಿಸೆ ಕೀರ್ತಿ ಕೀರ್ತಿ 
ಮುಖದಂತೆ ದಿಶಾರದನೀರದಂಗಳಂ (ಮುಲ್ಲಿಪು. ೧೧-೫೩) ; ಶ್ರೇಷ್ಠ ನಘ 
ಸಂಹಾರಿ ಭಕ್ತ ಶ್ರೇಷ್ಠ ನರಿಷಡ್ವರ್ಗದೂರಂ ನಿಸ್ಕಿ ತೇಂದ್ರಿಯ ಲಿಂಗಸುಖ 
ನಿಷ್ಕಾ ಪರಂ (ಬಸಪು. ೨೧-೪). [ಸಂ.] 

ನಿಸ್ಮಾ ಪರತ್ವ (ನಾ). ನಿಷ್ಮೆಯಿಂದಿರುನಿಕೆ ; ಶ್ರದ್ಧೆಯಿಂದ ಕೂಡಿ 
ರುವಿಕೆ : ನಿಷ್ಠಾ ಸರತ್ವದಿಂ ಪರಮೇಷ್ಠಿ ಸ್ಪವನಮನನೂನಮಂ ಮಾಡಿ 
ಗುಣಜ್ಛೇಸ್ಕ ನೆನಿಸಿರ್ದ ಕನಿಸರಮೇಹ್ಠಿ ಗಂ ಣಸ್ತ ನನಮೆನುಗೆ ದಲ್‌ ಕರ 
ಣೀಯಂಂ (ಪಾರ್ಶ್ವಪು. ೧-೧೭). [ಸಂ.] 

ನಿಷ್ಮಾ ಪಿಸು (ಕ್ರ). ಶ್ರದ್ಧೆಯಿಂದ ಆಚೆರಿಸು, ಮಾಡು ; ನೆರ 
ವೇರಿಸು : ಶ್ರುತಪಂಚಮಿಯೊಳು . ಸಿದ್ಧ ಶ್ರುತಭಕ್ತಿಗೆಯ್ದು ಚ್ಚ ರಿಸಿ 
ಶ್ರುತಭಕ್ತಿ ಆಚಾರ್ಯಭಕ್ತಿಯಂ ಸ್ವಾಧ್ಯಾಯಮಂ ನಿಷ್ಠಾ ಪಿಸಿ ಶಾಂತಿ 
ಭಕ್ತಿಯಂ ಮಾಬಿಕ್ಕಿ (ಶ್ರಾಸಕಾ: ೫೨-೭); ಅಸಂಕ್ಷೇಪಾ 
ದ್ವಿಯವಶೇಷವಾಗುತ್ತಿರ ಉತ್ತರ ಭವಾಯುಷ್ಯ ನಿಷ್ಠಾ ನಿಸಲ್ಪ ಡುಗುಂ 
(ಗೊಮ್ಮಸಾ. ೩೦-೧); ನೆನವುತ್ತಂ ಮುನಿಯ ಸಮಾಪಕ್ಕೆ ಬರೆ ಅವರು 
ಆತ್ಮಧ್ಯಾನವಂಂ ನಿಷ್ಠಾ ಪಿಸಿ ಕುಳ್ಳಿ ರ್ದು ತದನಂತರಂ ತಾವು ಮನಃಪರಿಯ 
ಜ್ಞಾನಿಗಳು ಅಪ್ಪುದಜಂ (ನೋಂಪಿಕ. ೨೫-೭). 

[ನಿಷ್ಠಾ ಪನ್ನ 4--ಇಸ್ಕು] 

ನಿಷ್ಠಾ ಭಕ್ತಿ (ನಾ). [ನೀಕೈ] ಶ್ರದ್ಧೆ, ನಿಷ್ಠೆ, ಅವಧಾನ, ಅನು 
ಭವ, ಆನಂದ ಮತ್ತು ಸಮರಸ ಎಂಬ ಭಕ್ತಿಯ ಆರು ಮೆಟ್ಟಿಲು 
ಗಳಲ್ಲಿ ಎರಡನೆಯದು ; ಸ್ಥಿರವಾದ ನಂಬುಗೆಯಿಂದ ಕೂಡಿದ 
ಭಕ್ತಿ ; ಶ್ರದ್ಧೆಯಿಂದ ಕೂಡಿದ ಭಕ್ತಿ : ಮೂಲವಾದ ಧ್ಯೇಯವಸ್ತು 
ವಿನ ವಿನಾ ಬೇರೆಡೆಗೆ ಮನವನ್ನು ಹೋಗಗೊಡಲೀಯದೆ, ಆ ವಸ್ತು 
ವಲ್ಲದೆ ಬೇರೆ ಆಧಾರವಿಲ್ಲವೆಂದು ತಿಳಿಯುವುದೇ ನಿಷ್ಕಾ ಭಕ್ತಿ (ನುಹಾಸಾ. 
೫೨ ಸ್ರಸ್ತಾನನೆ) ; ಆ ಶ್ರದಸ್ಥಾ ಭಕ್ತಿಯೇ ಸಿಸ್ಮಾ ಭಕ್ತಿಯಾಗಿ ಆ ಮಹೇಶ 
ಸ್ಮಲದ ಕ್ರಿಂಯಾಚರಣೆಗೆ ಸಹಾಯವನ್ನು ನೀಡುವುದು (ಭಾರದ. ೨೫೪). 

[ಸೆಂ] 

ನಿಷ್ಠಾವಂತ (ಗು). ೧. ಶ್ರದ್ಧೆಯಿಂದ ಕೂಡಿದ; ಸ್ಥಿರವಾದ 
ನಂಬಿಕೆಯುಳ್ಳ ; ಹೊಸದಾಗಿ ಕಾಂಗ್ರೆಸ್ಸಿಗೆ ಸೇರಿದ್ದ ನಿಷ್ಕಾ ನಂತ 
ಜನರೂ ಸಹ ರೆಂಗನಾಥನಿಂತ್ರಮುಂಡಳಿಯವರ ಉಪಟಳವನ್ನು ತಡೆಯ 
ಲಾರದೆ ನಿಸ್ಪಹಾಯಕರಾಗಿ ಸುಮ್ಮನಿದ್ದರು (ಸಂಜಸೆಂ. ೧೮೦). ಪಿ. 
(ಧಾರ್ಮಿಕ ವಿಚಾರಗಳಲ್ಲಿ) ಶ್ರದ್ಧೆಯುಳ್ಳ, ; ಆಚಾರನಿಸ್ಮನಾದ: 
ಗಂಗಾಧರಶಾಸ್ತ್ರಿಗಳಂಥ ನಿಷ್ಕಾ ನಂತ ಬ್ರ್ರಾಹ್ಮಣತಜ್ಞರಿಗೆ ಒಬ್ಬ ಸಚ್ಛಿಷ್ಯ 
ಡೊರೆತಂತಾಗಿತ್ತು (ಹೊಸಕಿ. ೩೬). (ನಾ). ೩. ಶ್ರದ್ಧೆಯಿಂದ 
ಕೂಡಿದವನು ; ಸ್ಥಿರವಾದ ನಂಬಿಕೆಯುಳ್ಳ ವನು : ಅಗಾಗ್ಗೆ 
ಅವಳು ತನ್ನ ಮನೆಯಲ್ಲಿ ನಿಷ್ಠಾ ನಂತರಾದ ಭಕ್ತರನ್ನು ಸಜಿ ಸೇರಿಸುತ್ತಿ 
ದ್ವಳು (ಪುನರು. ೩೨೯) ; ಈ ಮನುಷ್ಯನು ಮಹಾನಿಷ್ಠಾ ನಂತನಾದ 


(ಕದಂ. 


ನಿಷ್ಠಾ ವಂತೆ 
ಹಾಗೂ ಉತ್ಸಾಹಿಯಾದ ಕೆಲಸಗಾರನು ಆಚಾರ 
ನಿಷ್ಕನಃದವನು : ಯಾವುದಾದರೂ ನಿಷ್ಠಾ ನಂತರ ಮನೆಯ ಹುಡುಗಿ 


ಯನ್ನು ನೋಡಿ ಸಿನ್ನ್ನ ಅಸೂರ್ವನ ನುದುನೆ ಮಾಡಿ ಮುಗಿಸು 
[ಸಂ. ನಿಷ್ಠಾ ವತ) 

ನಿಷ್ಠಾ ವಂತೆ (ನಾ). ಶ್ರದ್ಧೆಯಿಂದ ಕೂಡಿದವಳು : ನನ್ನ ಹೆಂಡತ 
ಸಿಷ್ಮಾ ವಂತೆ (ಪುನರ. ೪೭೧). [ಸಿಷ್ಮಾ ವಂತ -ನೃ] 

ನಿಷ್ಮಿ ತ (ಗು). ೧. ಸ್ಥಿರವಾಗಿ ಕೂಡಿಕೊಂಡಿರುವ ; ಚೆನ್ನಾಗಿ 
ಸೇರಿಕೊಂಡಿರುವ, .-ಹೊಂದಿಕೊಂಡಿರುವ. ೨. ಗೊತ್ತಾದ; 
ವ್ಯವಸ್ಥಿತವಾದ ; ನಿರ್ದಿಷ್ಟಪಡಿಸಿದ : “ನಿಷ್ಕಿತಕಾರ್ಯ' ಪರಾ. 
೩. ನಂಬಿಕೆಯಿಂದ ಕೂಡಿದ: ಶ್ರಡ್ನೆಯುಳ್ಳ. ೪. ಚೆನ್ನಾಗಿ 
ತಿಳಿದಿರುವ ; ಪರಿಣತ. (ನಾ). ೫. ಸ್ಥಿರವಾಗಿ ಕೂಡಿಕೊಂಡಿರು 
ವುದು ; ಚೆನ್ನಾಗಿ ಹೊಂದಿಕೊಂಡಿರುವುದು : ಶಬ್ದಾಲಂಕಾರ 
ನಿಷ್ಕಿ ತಮಪ್ಪ ಲಂಕಾರದೊಳಂ ವ್ಯಾಸವಾಲ್ಮೀಕಿಕಶ್ಶಸಪ್ರಭೃ ತಿವಿರಚಿತಂ 
ಗಳಪ್ಪ ಮಹಾಕಾನ್ಯಂಗಳೊಳಂ . . . ಅತಿಪ್ರನೀಣ[ನು]ಮಾರೂಢ 
ಸರ್ವಜ್ಞ ಮಹೇಂದ್ರಜಾಣ (2)[ನು]ಮಾಗಿ (ಸಂಗಭಾ, ೨-೩೮ ನು); 
ನಿರವಧಿಸ್ಮಿತ ಲಿಂಗಘಿಷ್ಕಿ ತ ಸುರುಚಿರೇಂದ್ರಿಯರತುಳ ಚಿದಮಳನಿರತರುಂ 
(ಬಸಪು. ೬ ೧೬) : ಈ ಸಂಸ್ಕಾರಕಾರ್ಯ . . . ಇತರರ ಅನುಭವ 
ಗಳನ್ನು ಪರೀಕ್ಷಿಸಿ ತನ್ನದರೊಡನೆ ಹೋಲಿಸುವುದರಿಂದಲೋ ಅಥವಾ 
ಕೃ ತಿರೂಪದಲ್ಲಿ ನಿಷ್ಕಿ ತವಾಗಿರುವ ಅನ್ಯರ ಅನುಭವದ ಆಧ್ಯಯನದಿಂದಲೋ 
ಆಗಬಹುದು. ೫. ೬. ಹೊಂದಿಕೊಂಡಿರುವವನು ; 
ಸೇರಿಕೊಂಡಿರುವವನು : ೪ ಮುಂಸೀಂದ್ರಂ ತಪೋನುಸ್ಕಾ ನದೊಳ್‌ 
ನಿಷ್ಮಿ ತನಾದನೀ ನರೇಂದ್ರಂ ರಾಜ್ಯಾನುಷ್ಮಾ ನದೊಳ್‌ ನಿಷ್ಕಿತನಾದಂ. 
(ಆವಿಪು. ೬-೨೪ ವ). [ಸಂ-] 

ನಿಹ್ಕಿತಕಾರ್ಯ (ನಾ). ಗೊತ್ತುಪಡಿಸಿದ ಕಾರ್ಯ ; ನಿಗದಿ 
ಮಾಡಿದ ಕಾರ್ಯ: ಯುಧಿಷ್ಠಿರಂ ಸಿಷ್ಠಿ ತಕಾರ್ಯಮನನುಷ್ಠಿ ಸೆ 
ನಿಜಸರಿಜನಮೆಲ್ಲಮನೀಯೊಂದು ನರುಸಮುಂ ನಿಮ್ಮ ನಿಮ್ಮ ಬಲ್ಲಂದ 
ದೊಳಿರಿಮೆಂದು ಧೌಮ್ಯಸಮೇತಂ ಪೋಗಲ್ವೀಟ್ಲು (ಸಂಪಬಾ, ೮-೫೦ ನು. 

[ನಿಸಿ ತ ಕಾರ್ಯ] 

ನಿಷ್ಮಿ ತಾತ್ಮ (ನಾ). ೧. ನಿಷ್ಕೆಯಿಂದ ಕೂಡಿದ ಮನಸ್ಸುಳ್ಳ 
`ವನು; ದೃಢಮನಸ್ಸಿನವನು : ಸರಮಾನಂತಚತುಸ್ಚ ಯೈ ಕನಿಳಯರ್‌ 
ಲೋಕೈ ಕಪೂಜ್ಯರ್‌ ಪ್ರಸಿದ್ಧರಮೂರ್ತರ್‌ ನರಪಾಯರಕ್ಷರರಜೇಯರ್‌ 
ನಿಷ್ಮಿ ತಾತ್ಮರ್‌ . . . ದಯೆಗೆಯ್ವರಕ್ಕೆಮಗನಂತೋದತ್ತ ಸಂಸಿದ್ಧಿಯಂ 
(ಸುಕುನಾ. ೧-೨); ಪರಮಾತ್ಮಂ ನಿಸ್ಮಿ ತಾತ್ಮಂ ಜಿನಪತಿ ಪರಮಸ್ವಾಮಿ 
$816 ವ್ರತಿಪತಿ ಸುಕುಮಾರಂ ಕಥಾನಾಯಕಂ (ಸುಕುನಾ. ೧ ೬2). 

[ಸಂ. ನಿಷ್ಮಿ ತಾತ್ಮನ್‌] 

ನಿಹ್ಕೀನ (ನಾ). ಉಗುಳುನಿಕೆ: ತುಪ್ಪಿಕ್ಳುವಿಕೆ: ಥೂಕರಿಸು 
ವಿಕೆ. [ಸಂ.] 

ನಿಸ್ಕ್ರೀನನ (ನಾ). ಎ ನಿಷ್ಟೀವ: “ನಿಸ್ಕೇನಃ, ನಿಷ, 
ವನಂ, ನಿಷ್ಮೇವನಂ--೪ ಕೇಕರಿಕೆ, ಉಗುಳುನಿಕೆ, ಥೊಕರಿಸುವಿಕೆ” 
(ಸಿದ್ಧಾಂತಿ, ೩೬೮); ದೇವ ಕಂಡಿರೆ ಕುರುಪತಿಯ ಮಾಯಾವಿಡಂಬನ 
ವಿದ್ಯೆಯನು ನಿಷ್ಕ ವನಾವಿರ್ಭೂತ ಸಲಿಲಸ್ತ ಂಭ ಡಂಬರವ. 
೫-೫). [ಸಂ.] 

ನಿಷ್ಠುರ (ಗು). ೧. ಕಠಿಣವಾದ ; ಬಿರುಸಾದ ; ಒರಟಾದ: ತನ್ನ 
ನಿಸ್ಮು ರಚರಣಸಂಘಟ್ಟ ದೊಳ್‌ ಪಡಲ್ಪಟ್ಟಿ ನೀರಭಟರ ಮುಕುಟಿಂಗಳೊಳ್‌ 
ತಲೆಗರೆದಿರ್ದನೆ .ಗೆತ್ತು ಸೋದಿಸಿ ನೋಡಿಯುಂ . , . ಕುರುಕ್ಷೇತ್ರ 
ದೊಳೆಲ್ಲಯ)ಂ  ದುರ್ಯೋಧನನನಟಸ ಕಾಣದೆ ವಿಸ್ಮಯಂಬಟ್ಟು 


(ಸೌಂದಸ, 


ನಮ್ಮಿ ೬ 
v 


ಗ 


10 


20 


101 


ನಿಷ್ಠುರ 


; ಅಸಾ 

pS 
ತೂಂಕಿದಂ 
ಹೆಸ್ತಪ್ರ 
ಚೀತ್ಯತಿ ನರಧಸುಷ್ಟ ೦ಕಾರೆ ಕವಿಯಬ್ಬರಣೆ ಸಾರ್ಥನ 


ರ್ದ ಹುರ್ಧರೆನಿದ್ಯಾಧರನೀರರಂ 


ತನ್ನ ಸಿಷ್ಮುರೆ ನಾದಾಹತಿಯಿಂ 


ಹಾರೆಂಗಳಿಂ (ಹಂಂಸನಾ. ೧೧೨೧೨೨೭); ತರಗ 


ದೇನದತ್ತರನ 


ಸಿಷ್ಮು ರಶಿಲಾತಪಸ್ವಿಸಿಯಾಗಿ . . , ಒರಗಿರ್ದ ಸುಕ್ರೇತ್ರಂ (ಶ್ರೀರಾನ, 
೨. ಕ್ರೂರವಾದ: ನಿರ್ದಯವಾದ : `ನಿಷ್ಠುರ 

ರಿತ್ರ' ಪರಾ. ೩. ಕಠೋರವಾದ : ಕರ್ಕರವಾದ : (ರಂಯ್ಯನೆ 
ಹೋಗಿ, ದೀಕ್ಷಿತನ ರಟ್ಟಿ ಯನ್ನು ತುಡುಕಿ ಹಿಡಿದೆಳೆದುಕೊಂಡೊಯ್ದು .. . 


೩೬: ೨೨೭). 


ನಿಸ್ಮು ರಕಣ್ಣದಿಂದ) ನಡೆ! ನೀನಾಳ್ವ ಅಭಿಚಾರಿಕೆಯ ಮುತ್ತಿ ನಿಂದ, 
ಇಸ್ಟ ರುನವರೆಗೆ ಇತ್ತ ಸುಳಿಯಬೇಡ! ( ೩೭-೩). (ನಾ). ೪. 
ಕಠಿಣನಾದುವು ; ಬಿರುಸಾದುದು: ಒರಟಾದುದು: “ಕಠಿನಂ 


6 ಗಿಂ: 


ಸಿಷ್ಮು ರಂ ಕಕೋರಂ” “ನಿಟ್ಟುರ ನಿಷ್ಮು ರಂ” 
(ಕವಿಕಂ. ೨೦೩) ; ತೆಗೆದತಿ ಸಿಷ್ಮು ರಂ ತಳೆಯಲಇ ಕಮುಕಂ ನಿಷವಕ್ತ್ರನಾಗಿ 
ನಾಲಗೆಯೆರೆಡಾದ ಮಾಸುಗಿ ಕರಂ ತಲೆವಾಗಿಯುಂ (ಪಷ್ಟಘ. ೩-೪): 
ಕೊಟ್ಟಿ ಧನಿಕರು ಬಂದು ಸಿಷ್ಮು ರದ ಮಾತಾಡಿ, ಕೆಟ್ಟ ಬೈ ಬೈಯಖನರು 
(ಕಪು. ೨೨-೧). ೫. ಕ್ರೂರವಾದುದು: ನಿರ್ದಯವಾದುದು : 
ಮಾತಂಗನಾಗಿರ್ದುಮೇಂ ನಿಷ್ಮು ರಮೆಲ್ತಾ ಕಾರಮಾತಂಗೆನಿಸಿ ಧನಳ 
ವಾಸೋನ್ವಿತಂ ಮತ್ತಮೊರ್ವಂ ಬರುತಿರ್ದಂ .(ಉದಂಪೂ. ೩೬) : ಇರೆ 
ಳೊಳುಂ ಘೋರಾಂಧ ಮದ್ಯಮಂ ನೀರ್ದು ಮೂರ್ಛಿಗೆ ಸಂದ ಮೌನ 


ಮತಿಸಿಷ್ಮು ರಂ, ಕರಿನಂ., ಭಯಾನಕಂ, ಹೃದಯಭಾರಂ, ಮಹಾ 
ಕ್ರೂರಂ ! (ತ್ರೀರಾಮಾ, ೮೯-೨೯೪) ; ರಂಗ ಶಾರದೆಯನ್ನು ನಿಷ್ಠುರ 
ವಾಗಿ ನೋಡಿದ (ಪ್ರಶ್ನೆ: ೪೨. ೬. ಆಕ್ಷೇಪಣೆ: ಅಪವಾದ: 


ದೂರು : ನಿಂದೆ: ನಾನು ನಾಮಕರಣಕ್ಕೆ ಬರುತ್ತೆ ನನೆ ; ಆದರೆ ತಾಯಿ 
ಅಡ್ಡ ಬರುತ್ತಾಳೆ ಎನ್ನುವ ಹಾಗೆ ನಟನೆ ಮಾಡುತ್ತೀಯ. ನನ್ನನ್ನು 
ಸಿಷ್ಮು ರಕ್ಕೆ ಸಿಕ್ಕಿಸಿದ್ದೀಯಲ್ಲ! (ನುಖಾನ. ೧೫೩) ; ನಿಜವಾಡಿದರೆ ಸಿಷ್ಮೂರ 
(ಗಾಜು, ೬. ಒರಟುತನ; ಕಠಿಣತೆ : ಬಂದು ಗಣನಎಖಕೆಣಗೆಲನರು 
ನಿಷ್ಮು ರಗೂಡಿ ಬಂದ ವಾಕ್ಯಗಳೆತ್ತಿ ಲಿಂಗತಲ್ಪ ಕ ಬಸನನೆಂದ ನುಡಿ ಸಿದ್ಧಿ ಸಿತು 
ನೋಡೆಂದು ತೋಜಲು (ಸಿಂಗಿ. ೧೧-೧೮), ೮. ಕ್ರೌರ್ಯ; 
ದುಷ್ಟತನ: ಅಳುಕಿದನೆ ಸುಡಲವನ ಮೇಲುದ ಸೆಳೆದನುನ್ನತ 
ಕುಚವ ನಳಿತೋಳ್ಗಳಲಿ ಮುಚ್ಚಿ ದಳಬಲೆ ಬೆಚ್ಚಿ ದೆಳವನ ನಿಷ್ಮುರಕೆ 
(ಕು: ೯. ಕರಠಿಣನಾದವನು : ಇರಿ ಆಗಕೆ 
ಚತುರ್ಥದೊಳ್‌ ಹಿಮಕರಂ ಸತ್ಪುತ್ರವಿತ್ತಾಢ್ಯಂ... ಅರಾತಿಸ್ಥಾನ 
ದೊಳ್‌ ಕೂಡೆ ಸಿಸ್ಮು ರನಾಲಸ್ಕಸಮನ್ವಿತಂ ಮೃ ದುನಪುಃ ಕಾನಾಗ್ನಿ 
ನಾನಾರಿ (ಜಂತಿ. ೧೪-೭). ೧೦. ನಿರ್ದಯ: ಕ್ರೂರಿ: ನಿಷ್ಕ 
ರುಣಿ : ಕೃಷ್ಣಕಾಂತನು ತಾನೆಂತಹ ನಿಸ್ಮುರ, ಪಕ್ಷನಾತಿ! ಎಂತಹ 
ಅಪರಾಧಿ !! ಎಂದುಕೊಂಡನು ಕು. ೧೩೦) ; ತುಂಬುಗರ್ಭಿಣಿ 
ಸೀತೆಯನ್ನು ಸಿಷ್ಮು ರನಾದ ರಾನುಚಂದ್ರ ಲೋಕಾಪವಾದಭೀತಿಯಿಂದ 
ಲಕ್ಷ್ಮಣನೊಡನೆ. ಕಾಡಗಟ್ಟದ ಸಂದರ್ಭ (ಅನಸಳೆ. ೧೨); ಯಮುನೆ. 

(ಕಣ್ಣೀರು ಸುರಿಸುತ್ತ) ಸೀನು ಅವನಿಗೆ ಇಸ್ಟು ನಿಸ್ಕೂ ರನಾಗಬೇಡ 
(ನು = ೪-೧೯೭). ೧೧. [ಸಂಗೀತ] ಹದಿನೈದು ಸ್ವರದೋಷ 
ಗಳಲ್ಲಿ ಒಂದು : ಕಂಪಿತ ಚಿಂತಿತ ಅನುನಾಸಿಕ ಶಿರೋದ್ಧತ ಕಂಠಕುಂಚನ 
ವಿಶ್ಲಿಷ್ಟ ನೀರಸ ನಿಷ್ಠುರ ದುಶ್ರಾನ್ಯ ಚಿತ್ರಾಂತ ಸರುಷ ಶ್ರುತಿಹೀನ 
ಪ್ರಯಾಣ ಅಸಮಾನ ತಾಲಹೀನನೆಂಬ ಹದಿನೈ ಯು ಸ್ವರದೊಷಣಂಗಳಂ 
ತೋಟೆದು ಓಿಜಹೃ ದಯತೃಪ್ತಿ ಯಿಂಂ . 


ಸ. ೧೪-೧೦೩). 


(5; 


ಎ ಹಾಡಿ (ವನೇ 


ನಿಷ್ಮು ರಗಾಥೆ 


ನಿಷ್ಕುರ ಮಾಡಿಸು- ನಿಷ್ಠುರವಾಗುವಂತೆ ಮಾಡು: ನನ್ನನ್ನು ಏಕೆ 

ಸಿಷ್ಕುರ ಮಾಡಿಸುತ್ತಿ ಯೆ ? ಸನ್ನ ಬೀಗಿತ್ತಿಯ : ಬಾಯಿಂದ ನನಗೇಕೆ 
ವಿನೇಕ ಹೇಳಿಸುತ್ತೀಯೆ ? (ನುಯಾಗ. ೧೫೩). ನಿಷ್ಠುರ, ಮಾಡು -- 
ಕಠೋರವಾಗಿ ವರ್ತಿಸು : ನಾಯಕನು. ಆ ನಾತಿಗೆ ತಾಳ್ಮೆಗೊಳ್ಳದೆ 
ಈಗಲೆ ತಂದುಕೊಡು, ಇಲ್ಲವಾದರೆ ಇಟ್ಟಿ ರುನ ಸ್ಮಳನೆನ್ನಾದರೂ ತೋರಿ 
ಸೆಂಡು ನಿಷ್ಮುರ ಮಾಡಿದನು (ಕಭವಿ. [Ac] 

ನಿಷ್ಮು ರಗಾಢೆ (ನಾ). ಬಿರುನುಡಿ ; ಕೆಟ್ಟಮಾತು : ನಿಷ್ಕ ರಗಾಥಿ 
ಯೊಳಗಿಹರಿಂಗೆ ಪೇಳದಿರಾದಿಗಗನಬೋಥಧೆಯಿಂದೆ (ಗಗತಾ. ೩-೨). 

[ನಿಷ್ಠುರ ಗಾಥೆ ( ಇಗಾಡೆ) ] 

ಸಿಷ್ಮು ರಗುಣ (ನಾ). ಕಠಿಣಸ್ವಭಾನ ; ಕೆಟ್ಟ ಮನೋಭಾನ : 
ದುಷ್ಟ ಸಿಗೆ ಕಷ್ಟ ಬಂದರೂ ಸಿಸ್ಮೂರೆಗುಣ ಬಿಡಲಾರ (ಗಾದಿ). 

[ಸಷ್ಮುರ 4: ಗುಣ] 
ಕ್ರೂರವಾದ ನಡೆವಳಿಕೆ: ನೀನತ್ಯುಂತ 

ತಿನಿಷ್ಮು ರಚರಿತ್ರ ೦ (ನಂಬರು ೬-೧೧). 

[ನಿಷ್ಮು ರ ಚರಿತ್ರ] 

ನಿಷ್ಮು ರಜಿಹ್ವ (ನಾ). ೧. ಕಠೋರವಾಗಿ ಮಾತನಾಡುವವನು ; 
ನಿರ್ದಯವಾಗಿ ಮಾತನಾಡುವವನು. ೨. ತೀಕ್ಷ್ಣವಾ 
ಜ್ವಾಲೆಯುಳ್ಳು ದು. ೧, ೨: ಪರಿಕಿಪೊಡನಿಚಾರಿ ಸಿತೇತರಗತಿ 
ಯಾದಂ ಪ್ರಭಂಜನಸ್ರಿಯನತಿನಿಷ್ಕು ರಜಿಹ್ವನುಷರ್ಬುಧನಂತಿಕೆ ದುರ್ಬುಧ 
ನಾರೊಳೊಂದಿ ಪಡೆಯಂ ನೋನಂ (ಚಂದ್ರಪು. ೧-೪೨). [ಸಂ.] 

ನಿಷ್ಮು ರತನ (ನಾ). ೧. ಒರಟುತನ ; ಕಠೋರತೆ : ತಂದೆಯ ಮುಖ 
ಅವನೆದುರು ನಿಂತರೂ ಕಮಲಕ್ಕಸ ಸಿಷ್ಮು ರತನ ' ಅವನಿಗೆ ಅಸಹ್ಯನೆನಿಸಿತು 

೪೧). ೨. ಕ್ರೂರತೆ; ನಿರ್ದಯತೆ : ಖಳನ ಒಷ್ಮುರತನದ 
ನಿಂದೆಗಳ್ಳಿ ನವರಸಾಲಂಕಾರಭರಿತಮಾಗಿರ್ಹ ಕಬ್ಬನನೊಲ್ಬು ಕಥಿಸದುಳಿದ 
ಪುದು ನೀತಿಯೆ (ಚೆಒಪು. ೧-೬೨). [ಸಿಷ್ಮುರ-4-ತನ] 

ನಿಷ್ಮು ರತೆ (ನಾ). ೧. ಕಠೋರತೆ; ಉಗ್ರತೆ ; ತೀಕ್ಷ್ಣತೆ ಸಿದಾಘ 
ನಿಷ್ಕುರತೆಯೊಳಂ ಮಳೆಗಾಲದ ಪ್ರಳಯಜಲದೊಳಂ ೬೬ ೬ ಗಿರಿರಾಜ 
ತನುಜೆಯಿರ್ದ ಸಿರುಪಮಾನ ತಪಃ ಪ್ರ ಭಾವಂ ವಿರೂಪಾಕ್ಷನ ಕರಣಂ 
ಗೆಳೊಳ್‌ ಬೆರಸಿ ಬಳೆಯೆ (ಗ೨ಕ. ೯: ನು) ನಿಷ್ಮು ರತೆಗಲ್ಲದೆ. ಮುನನ 
ನೀಯ ದು ಮಹಿಯ ಮೂಢಜನ (ಕ ೯-೪೫) ; ನುಲ್ಲಸಯ್ಯ 
ಜೈನಧರ್ನುದ ಸಿಷ್ಮು ರತೆಯನ್ನು ಕಂಡು ಔಡುಗಚ್ಚಿ ದನು 
೨೫). ೨. ಕ್ರೌರ್ಯ; ನಿರ್ದಯತೆ : ಹಿರಿದು ನರಿಸಿಸಿಲ್ಲವನಿಜೆಗೆ 

ತೆ ಜನ್ಮದೊಳ್ಳಿಲ್ಲ. ಗರ್ನದ : ಗರಗರಿಕೆ ಮುನ್ನಲ್ಲ (ತೊರರಾ. 

ಜಿ-೧೨); ಹಾ ಜೀನನದುರಂತತೆಯೆ, ತಂದೆತಾಯಂದಿರಂ ನಲ್ಲರಂ 

ನುಕ್ಕಳಂ ಪೂಜ್ಯರಂ ಮೇಣರ್ಜಿಯೊಲಿದರಂ ಕಳೇಬರಂ ಮಾಡಿ ತೋರುವ 


(ಜೀವ: 


ನಿಸ: 
೩-೧ 
ನ 


ನಿನ್ನ 


ನಿಷ್ಕು ರೆತೆಯಂ ಸುಡಲಿ H (ಶ್ರೀಂಉಮಾ, ೧೧೮-೧೬೪), 


[ಸಂ. ಸಿಷ್ಮು ರತಾ] 
ನಿಷ್ಕು ರತ್ವ (ನಾ). - ನಿಷ್ಠುರತೆ. (ಸಂ. 
ನಿಷ್ಮು ರನಿನಾದ (ನಾ). ಕಠೋರವಾದ ಶಬ್ದ; ಘೋರವಾದ 
ಧ್ವನಿ; ಕರ್ಕಶವಾದ ಧ್ವನಿ: ಮೊಜಕಿದು ಮಿಗೆ ತಲೆಯೊತ್ತಿ ತೆರೆ 
ಮೈೈನಂರಿದು ಘುಳುಘುಳುಘುಳಿತ ಘನನಿಸ್ಮು ರಥಿನಾದದ ಗಜಜು ಗಾಢಿಸಿ 
ಬಹಳ ಲಹರಿಯಲಿ (ಕುವ್ಯಾಉ. ೧-೧೯). [ಸಿಷ್ಕೂರೆ 4 ನಿನಾದ] 
ನಿಷ್ಮು ರವಚನ (ನಾ). ಕಠಿಣವಾದ ಮಾತು; ಬಿರುನುಡಿ : 
ಅತಿಕಕೋರನಿಷ್ಕು ರವಚನಂಗಳಿಂ ಗಜಜಸ ಗರ್ಜಿಸುತ್ತುಂ ಸುತ್ತಿ ಮುತ್ತಿ 
ಪತ್ತಿ ದಾಗಳ್‌ ದೆಸೆಗಳೆ ನುಂಗುವಂತಣಗೆ (ಸುಕುಮಾ. ೧೧-೪೨ ನು. 
[ನಿನ್ಮು ರ-- ನಚನ] 


೪೭೫೯ 


0 


‘|20 


45 


ನಿನ್ನೆ 


ನಿಷ್ಮು ರವಾದಿ (ನಾ).ಕಠಿಣವಾಗಿ ಮಾತನಾಡುವವನು ; ನಿರ್ದಾ 
ಶ್ಷಿಣ್ಯವಾಗಿ ಮಾತಾಡುವನನು: ಈ ಗುಲಗಂಜಿ ಕಣ್ಣಿನ ಕೊರಡು 
ಮರಾಠಿ ವಿಚಿತ್ರಹಿಂದಿ ಮಾತಾಡುವ ನಿಷ್ಮು ರವಾದಿಯಾದ ಪಿಕ್ಸಿಸ್ತನು 
ಬ್ಯಾಂಕಿನಲ್ಲಿ ಪರಿಚಿತ ವೃಕ್ತಿಯಾಗಿರೆಬೇಕು (ಗಂಭಾಯಿ, ೨೬೦). 

[ಸಂ. ಸಿಷ್ಮು ರವಾದಿನ್‌] 

ಸಿ್ಮು ರನೃತ್ತಿ (ನಾ). ೧. ಉಗ್ರಸ್ವಭಾವವುಳ್ಳು ದು; ತೀಕ್ಷ್ಣ 
ವಾದುದು. ೨. ವ್ಯವಹಾರದಲ್ಲಿ ಬಿಗುವಾಗಿರುವವನು ; 
ಕಟ್ಟುನಿಟ್ಟಾಗಿ ವ್ಯವಹರಿಸುವವನು. ೧, ೨: ಪರಿಕಿಪೊಡತಿವೃದ್ಧಂ 
ಸಿಷ್ಮು ರವೃತ್ತಿ ಸದಾನುನರ್ತಿ ಸೀತಿಯಂತಂ ಭಾಸುರತೇಜಂ ಕಂಚುಕ 
ಯಂತಿರೆ ನಿಶ್ಚಲೆ ಮಾಡಿತಾ ನೃಪಶ್ರೀೀನೆಧುನಂ (ಚಂದ್ರಪು. ೩-೨೩). 

[ಸಿಷ್ಮುರ-- ವೃತ್ತಿ) 

ನಿಷ್ಮು ರಸ್ತ ಭಾವ (ನಾ). ಕಟ್ಟುನಿಟ್ಟಿನ ಮನೋಭಾವ : 

ಮೇಲೆ ನಿಷ್ಮಿ ರಸ್ವಭಾವವು ಒಡೆದು ಕಾಣುತ್ತಿತ್ತು (' 
[ನಿಷ್ಮೂರ4 ಸ್ವಭಾವ) 

ನಿಷ್ಮುರಾಕ್ಷರ (ನಾ). ಕಠಿಣವಾದ ಅಕ್ಷರ; ಕರ್ಕಶವಾದ ಅಕ್ಷರ : 
ಅತಿರೂಢಾರ್ಥನುಗೂಢಂ ಪ್ರತೀತಿಸುಭಗಂ ಪ್ರಸನ್ನ ಮೆನೆ ಪಡೆಗು 
ನಮುಪಾಕೃ ತನಿಷ್ಮು ರಾಕ್ಷರಂ ಲಾಲಿತಲಲಿತಪದಪ್ರಕಾರಮದು ಸುಕುಮಾರಂ 
(ಕಾನ್ಯಾನ' ೫೧೨). [ನಿಷ್ಮು ರ-/ ಅಕ್ಷರ] 

ನಿಷ್ಮು ರಾಲಾಪೆ (ನಾ). -ನಿಷ್ಠುರವಚನ : ಡನನಕನ ನಿಷ್ಮುರಾ 
ಲಾಪಂಗಳ್ಳೆ ಪಿಂಗಳಕಂ ಕರಂ ಮುಳಿದಿಂತೆಂದಂ (ಸಂಚತಂ. ೯೯-೨). 

[ನಿಷ್ಮು ರೆ ಆಲಾಪ] 

ನಿಷ್ಮುರಿ (ನಾ). ನಿನ್ಮುರತೆಯುಳ್ಳ ವನು; ಕಟ್ಟುನಿಟ್ಟಾಗಿ. ಇರು 

ವವನು: “ನ್ಯಾಯನಿಷ್ಕುರಿ” ಸರಾ. [ಸೆಂ. ನಿಷ್ಮುರಿನ್‌] 


ಸುಖದ 


೨. ೫). 


[ನಿಷ್ಠೂರ "ನಿಟ್ಟುರ' ನೋ. 


ನಿಷ್ಕೂರತನ (ನಾ). -ನಿಷ್ಠುರತನ ೨: ಚೋರನನು ಕಾಣುತ್ತ ಮರ 
ಳಿದು ಚೋರನೆಂದೊಡೆ ಪತಿತನನು ನಿಷ್ಮೂ ರತನದಿಂ ಪತಿತನೆಂದೊಡೆ 
ಸಾಮ್ಯದೋಷನವದು ಸಾರುವುದು (ಕ: ೬ ೪-೧) 

[ನಿಷ್ಠೂರ ಸಿಟ್ಟು ರ) -- -ತನ] 

ನಿಷ್ಮೂರವಾದಿ (ನಾ). ಅಪ್ರಿಯವಾಗಿ ಮಾತನಾಡುವವನು ; 
ನಿರ್ದಾಕ್ಷಿಣ್ಯವಾಗಿ ಮಾತನಾಡುವವನು : “ದುರ್ಮುಖಃ, 
ಮುಖರಃ, ಅಬದ್ಧ ಮುಖ! 4 ಅಸ್ರಿಯೆವಾಗಿ ಮಾತನಾಡುವವನ 
ಫೆಸರು, ತಡೆಯಿಲ್ಲದ ನಿಷ್ಮೂ ರವಾದಿ? (ಸಿದ್ಧಾಂತಿ. ೩೩೨). 

[-ಆಸಂ. ಸಿಷ್ಮು ರನಾದಿನ್‌] 

ನಿಷ್ಠೆ (ನಾ). ೧. ದೃಢತೆ; ಸ್ಥಿರತೆ: “ಟ್ಟಿಯೆನೆ ನಿಷ್ಠೆಯಕ್ಕುಂ? 
(ಕನಿಕಂ. ೨೨೮). ಪಿ. ನಿಯಮಕ್ಕೆ ಬದ್ಧವಾಗಿರುವಿಕೆ, ಒಳಪಟ್ಟ 
ರುವಿಕೆ : ಗ್ರಹದ ನಿಷ್ಠೆ ಯನೇಕೆ, ನಿಸ್ಮೆ ಮಾಡುನೆ ರವಿಗೆ ಶ್ರೀ ಉಮಾ, 
೩೨೮-೨೩೮). ೩. ಶ್ರದ್ಧೆ; ದೃಢವಾದ ನಂಬಿಕೆ: ಗಂಡನ 
ಮೇಲೆ ಸ್ನೇಹನಿಲ್ಲದ ಹೆಂಡತಿ ಲಿಂಗದ ಮೇಲೆ. ನ್ಮೆ ಯಿಲ್ಲದ ಭಕ್ತ 
ಇದ್ದರೇನೊ ಶಿವಶಿವಾ ಹೋದರೇನೊ (ಬಸನ.೧೦೯) ; ಮಗನೆ ನಿನ್ನಯ 
ಮುನದ ನಿನ್ನೆಗೆ ಸೊಗಸಿಜಿನು ಸಿರಿದಾಗಿ ( ಅ. ೪-೪೭) ; ಆ 
ಕಾಲದಲ್ಲಿ ಚಿತ್ರಕಲೆಯನ್ನು ಜನ ಬಹುಸಿನ್ಮೆ ಯಿಂದ ಅಭ್ಯಸಿಸುತ್ತಿ 
ದ್ಮರು (೫ ೫೨೪) ; ಸೌಂದರ್ಯದ ಅನುಭವವು ಸತ್ಯದೃಷ್ಟಿ 

ಮುತ್ತು ನಿಷ್ಠೆ ಗಳನ್ನು ಅಪೇಕ್ಷಿಸುತ್ತದೆ. (ಅಕ್ತಿವಿ. ೨); ನಷೆ ಇದ್ದ ನನಿಗೆ 

ನಷ್ಟವಿಲ್ಲ ೪. ಧಾರ್ಮಿಕ ಶ್ರದ್ಧೆ; ಮತೀಯವಾದ 

ಆಚಾರ ವಿಚಾರಗಳಲ್ಲಿರುವ ದೃಢತೆ : ಅಂಧನೃಪನೈೈದನೆ ಸಮಾಧಿ 

ಸಿಬಂಧನದ ನಿಸ್ಮೆಯಲಿ (ಸಿಭಾಗ. ೧-೯-೪೨). ೫, ಬುನಾದಿ; ತಳ 


(ಭಾರದ. 


(ಗಾಡ). 


ಸಿಸ್ಮೆಗೆಡು ೪೭೬೦ 
ಹದಿ ; ಅಡಿಪಾಯ. ೬, ಇರುವಿಕೆ; ಸ್ಥಿತಿ; ಅನಸ್ಥೆ. ೭. 
ಕೌಶಲ್ಯ ; ನೈಪುಣ್ಯ ; ಸರಿಣತಿ. ೮. "ವಿನಾಶ; ಮರಣ ; 
ಸಾವು : “ನಿಧನಂ, ನಾಶಃ - ನಿಷ್ಕಾ, ಅಂತಃ, ನಿನಿಸಾಳನಂ, 


ದೀರ್ಫನಿದ್ರಾ ಈ ೧೨ ಸಾವು” (ಹಲಾಯು. ೧೦೩-೬) ; “ನಿಸ್ಮಾ ೧ 
ನಿಷ್ಪತ್ತಿ ಕ, ಕಾರ್ಯವಾಗುವಿಕೆ, ನಾಶಃ, ಕಾಣದೇ ಹೋಗುವಿಕೆ. ಅಂತಃ, 
ಕೆಟ್ಟು ಹೋಗುವಿಕೆ” (ಸಿದ್ಧಾಂತಿ. ೩೮೩) ೯, ಕ್ಲೇಶ; ಸಂಕಟ ; 
ನೋವು. ೧೦. ಸ್ಪಷ್ಟವಾದ ತಿಳಿವಳಿಕೆ; ನಿಸ್ಸಂಜೇಹವಾದ 
ಅರಿವು ; ನಿಶ್ಚಿ ತೌ ಜ್ಞಾನ. ೧೧. [ಕಾವ್ಯ ನಿಸಾ] ನಾಟಕ 
ದಲ್ಲಿಯ ಕೊಳೆಯ ಸಂಧಿ. ಮುಕ್ತಾ ಯಸ್ಸಧಿ; ನಿರ್ವಹಣ 
ಸಂಧಿ: “ನಿಸ್ಮಾ, ನಿರ್ವಹಣಂ--೨ ನಾಟಕ ಕಥೆಯನ್ನು ಮಂಗಿಸುವು 
ಪಕ್ಕೆ ಹೆಸರು? ಉಡ ಸಂತಿ, ೬೧). ೧೨, [ವೀಕೈ] ಷಡ್ತಿಧಭಕ್ತಿ 
ಗಳಲ್ಲಿ ಒಂದು : ಶ್ರ: , ನಿಷ್ಕ, ಅವಧಾನ, ಅನುಭವ, ಅನಂದ, 
ಸಮರಸ (ಇವು ಫೇ ಸಡ್ತಿಧಭಕ್ತಿಗಳು) (ಶಿನಾಸೂ. ೨ ಅಡಿಟಿ). 
ಸಿಷ್ಕೆ ಮಾಡು - ನಿಯಾಮಿಸು : ಗ್ರಹದ ನನ್ಮೆಯನೇಕೆ ನ್ಮೆ 

ಮಾಡುವೆ ರನಿಗೆ (ಶ್ರೀರಾಮಾ, ೩೨೮-೨೩೮). [ಸೆಂ. ನಿಸ್ಮಾ] 

ನಿಸ್ಕೆಗೆಡು (ಕ್ರಿ). ಶ್ರದ್ಧೆಯನ್ನು ಕಳೆದುಕೊಳ್ಳು ; ನಂಬಿಕೆಯನ್ನು 
ಕಳೆದುಕೊಳ್ಳು : ದೇವರು ಅತ್ಯಂತ ಸಂದಿಗ್ಧ ಸನ್ನಿವೇಶಗಳಲ್ಲಿ ನಮ್ಮನ್ನು 

ಸರೀಕ್ರಿಸುತ್ತಾನೆ. ಆಗಲೂ ನಾವು ನಿಷ್ಠೆ ಗೆಡದಿದ್ದರೆ, 
ಮೆಚ್ಚಾನು ! (ನಿಕೆಉ. ೧೪೮). [ನಿಷ್ಠೆ 4-ಕೆಡು] 

ನಿಷ್ಕೆ ನಿಡ(ಕ್ರಿ). ನಂಬಿಕೆಹೊಂದು ; ಶ್ರದ್ಧೆಯಿಡು : ಇಂದುಶೇಖರಂಗೆ 
ಮಜ್ಜ ನಕ್ಕೆ ಕೊಟ್ಟು ನಿಷ್ಠೆ ವಿಡಿದು ತಂದೆ ತನಕೆ ಬಂಧು ನೀನೆ 
ಎಂದು ನೇಹದಿಂಜಿ ನುಡಿದು (ನಮರ. ದೇ. ೧೯೫-೧೫). 

[ನಿಸ್ಕೆ ಪಿಡಿ] 

ನಿಷ್ಠೆ «ನ (ನಾ). ಉಗುಳುವಿಕೆ ; ಥೂಕರಿಸುವಿಕೆ ; ತುಪ್ಪಿ ಕ್ಫುವಿಕೆ: 
“ನಿಸ್ಕೇವಃ, ನಿಷ್ಕ್ಯೂತಿಃ, ನಿಷ್ಮೀನನಂ, ನಿಷ್ಮೇನನಂ-೪ ಕೇಕರಿಕೆ, 
ಉಗುಳುವಿಕೆ, ಥೂಕರಿಸುವಿಕೆ” (ಸಿದ್ದಾಂತಿ. ೩೬೮). [ಸೆಂ.]' 

ನಿಷ್ಠೆ €ವನ(ನಾ). - ನಿಷ್ಟೇವ: “ನಿಷ್ಕೂ ಕತಿ ನಿಷ್ಠೆ (ವನಮಾಸ್ಯಪ್ಪೊೋಷಂ 
(ನಸ್ತುಕೋ. ೧೧೪-೨೨) ; “ನಿಷ್ಠೇವಃ, ನಿಷ್ಕ್ಯೂತಿಃ, ನಿಷ್ಮಿ ವನಂ, 
ನಿಷ್ಮೇವನಂ--೪ ಕೇಕರಿಕೆ, ಉಗುಳುವಿಕೆ, ಥೂಕರಿಸುವಿಕೆ” (ಸಿದ್ಧಾಂತಿ, 
[ಸಂ.] 

ಏಕನಿಸ್ಕೆ ಯುಳ್ಳ ಭಕ್ತ; ಅನನ್ಯಭಕ್ತಿ 
ಯುಳ್ಳ ವನು : ಸಂಗನೊಳಗೆ ಸಂದಂ ಬಸವ ನಿಸ್ಮೈಕಭಕ್ತರಿಗೆ 
ಪೇಳದೊಲನಿಂ ಬಸವ (ಬಸರ. ೯-೧೫೩). [ಸಂ.] 

ನಿಷ್ಮ್ಯೂತ (ನಾ). ೧. ಉಗುಳಿದುದು; ಥೂಕರಿಸಿದುದು; 
ತುಪ್ಪಿದುದು. ೨. ಎಸೆದುದು; ನೂಕಿದುದು ; ತಳ್ಳಿದುದು: 
“ನುತ್ತಃ, ನುನ್ನಃ, ಅಸ್ತ ಃ, ನಿಷ್ಮೂತಃ, ನಿದ್ಯಃ, ಕ್ಲಿಪ್ತಃ, ಈರಿತಃ-೭ 


ಅಂದು ಆತ 


೩೬೮), 


ನಿಸ್ಕೈಕಥಕ್ತ (ನಾ). 


ನೂಕಲ್ಪಟ್ಟದ್ದು, ತಳ್ಳ, ಲ್ಪಟ್ಟಿದ್ದು” (ಸಿದ್ಧಾಂತಿ, ೩೪೬). [ಸೆಂ.] 
ಸಿಸ್ಮೂ ki (ನಾ). - ನಿಷ್ಕೇವ : “ಸಿಷ್ಕ್ಯೂತಿ ನಿಷ್ಮೇನನಮಾಸ್ಯ 


ಪ್ಲೋಸಂ” (ನಸ್ತುಕೋ. ೧೧೪-೨೨) ; “ನಿನ್ಮೆ ವಃ, ನಿಷ್ಕ್ಯೂತಿಃ, ನಿಷ್ಮಿ 
ವನಂ, ನಿಸ್ಮೇನನಂ-೪ ಕೇಕರಿಕೆ, ಉಗುಳುನಿಕೆ, ಥೂಕರಿಸುವಿಕೆ? 
(ಸಿದ್ಧಾಂತಿ, ೩೬೮). [ಸಂ.] 

ನಿಷ್ಣಾತ (ಗು). ೧. ಚೆನ್ನಾಗಿ ತಿಳಿದ; ನುರಿತ. ೨. ಉತ್ಕೃಷ್ಟ 
ವಾದ; ಶ್ರೇಷ್ಠವಾದ ; ಪರಿಪೂರ್ಣವಾದ. (ನಾ). ೩. ಚೆನ್ನಾಗಿ 
ತಿಳಿದವನು ; ನಿಪುಣ ; ಪರಿಣತ: "ಚತುರಃ, ಕ್ಷೇತ್ರಜ್ಞಃ... 
ನಿಷ್ಣಾ ತಃ, ಶಿಕ್ಷಿತಃ, ಪ್ರನೀಣ ಈ ೧೧ ಬಲ್ಲನ೦? (ಹಲಾಯು. ೫೫-೧೮೦); 
“ಚತುರಂ ಪ್ರವೀಣಂ ಕತಿಶಲನಭಿಜ್ಞಂ . . . ನಿಷ್ಣಾತನಾ ಶ್ಲೇತ್ರಜ್ಞನೆನಲು 


20 


25 


34 


35 


40 


45 


ನಿಷ್ಟ ಂದಪ್ರಕಾಶ 


ಬಲ್ಲವಗೆ ನಾಮಂಗ (ನು ಅವುಗಳೆಲ್ಲದರಲ್ಲೂ ನಿಷ್ಣಾತ 
ರಾಗುವುದು ಯಾರಿಂದಲೂ ಶಕ್ಯನಿಲ್ಲ (ಕ್ರಿಯಾಶಿ. ೧೯೮) ; ಷಡಕ್ಷರಿ ಬಾಲ್ಯ 
ದಿಂದ ಜೀವನರಸಿಕನೂ ಸವಿತಾರಚನೆಯಲ್ಲಿ ನಿಷ್ಣಾತನೂ ಆದನು 
(ಕಸಾಚ. ೩೪೯). [ಸಂ.] 
ನಿಷ್ಣಾತತೆ (ನಾ). ಪ್ರಾವೀಣ್ಯ ; ಪರಿಣತಿ; ನೈಪುಣ್ಯ : ಏಬಕ್ಸಿಯ 
ಚಂದ್ರನ ತೆಜದಿಂ ಕೃಷ್ಣ ಸೆಯ್ದೆ ನಿಷ್ಣಾ ತತೆಯಂ (ನುಖಾನೇ. ೬-೮). 
(ಸಂ. ನಿಷ್ಣಾ ತತಾ] 
ನಿಷ್ಟಂಕ (ನಾ). ಕೆಸರಿಲ್ಲದುದು; ರಾಡಿಯಿಲ್ಲದುದು : ಬಿಂಕ 
ಬೀತುದು ಮಳೆಗಳಿಗೆ ನಿಪ್ಪುಂಕವಾಯ್ತಿ ಳೆ ಗೋಪರಿರಾ ನಿಶ್ಯಂಕೆಯಲಿ 
ಹೊಜವಡುವುದಂಜದೆ ಗುಹಾಂತರನ 
[ಸಂ.) 
ನಿಷ್ಟಂದ (ಗು).' ೧. ಸ್ಪಂದಿಸದ; ಆಲುಗದ : 
ಕದನಕರ್ಕಶಕ್ಷತ್ರಿಯಂಗೆ . . . ಒಸ್ಟ್ರಯೋಜನಸ್ವೆ 
ನಿಷ್ಟ ೦ದ ನಾಸಾಸ್ಸು ರಿತನುಂ೦ ನಿಷ್ಕಾರಣಕಾಯಕಂಪ, ಸಿರಾಲಂಬನ 
ನಾಗಾಡಂಬರಮುಂಂ ತಕ್ಕ್ಯುದಲ್ಲು ; ಪಂದಿಯಿ 
ದಂದಿನಗ್ಗ ದ ಗಜಾಸುರನಿಂ ಮದವತ್ತರಕ್ಷು ಸಂಕ್ರ: ೦ದವವೈ! ರಿಯಿಂ ಬಲ 
ದೊಳುಗ್ರತರಾಕೃತಿಯೊಳ್ಳೊದಳ್ಳ ನಿಷ್ಟ ೦ದ ಪರಾಕ್ರ ಮಸ್ಕಿ: ಸಯೊಳರ್ಮಡಿ 
ವೆಗ್ಗ ಮುಪ್ಪು ದು (ಶಬರಂ. ೪-೨೦). (ನಾ). ೨. ಜಲಿಸಜಿ ಇರು 
ವುದು; ಅಲಗೆ ಇರುವುದು; ನಿಶ್ಚಲವಾಗಿರುವುದು : ತಿರು 
ಗುವೀ ಗದೆಯೇಕೆ ನಿಷ್ಟ ೦ದವಾಗಿಹುದು? (ಕೋಗಿಲೆ. ೪೦-೧); ಆ ನಿಬಿಡ 
ಕೇಶರಾಶಿಧಾರಿಣಿಯಾದಾ ಅರಣ್ಯದೇನಿಯ ಮೂರ್ತಿ! ಮೊದಲಿನಂತೆ 
ನಿಶ್ಯಬ್ಧ! ನಿಷ್ಟ ೦ದ ! (ಕಪಾಕುಂ.೨೩). ೩. ಚಲಿಸಜಿ ಇರುವ ವ್ಯಕ್ತಿ; 
ಅಲುಗದೆ ' ಇರುವ ವ್ಯಕ್ತಿ: ಈ ಬಾಧೆಯೊಳ್‌ ಮೆಯ್ಯುನೊಡ್ಡಿಸಿ 
ಮೆಯ್ಯೊಳ್‌ ವಿಂಡುಕುಳ್ಳ ತಾಣಮ ಣನಿಲ್ಲೆ ಬಂತು ನಿಷ್ಟ ಂದನಾಗಿ 
(ಆದಿಪು. ೬-೩೪) ; ಕಲರ್ಪಲವುಂ ಭಂಗಿಯಿನಿರ್ದು ಜಾನಕಿಯ ರೂಪಾ 
ನೋಡಿ ಕಣ್ಮಲರಂ ಚಿತ್ತ ಮನಿತ್ತು ಚಿತ್ರಿಸಿದವೋಲ್‌ 
ನಿಷ್ಟ ೦ದರಾಗಿರ್ಪುದುಂ (ಸಂರಾಮಾ. ೫-೬೫) ; ಅದಾರವಂ ದೇನವಂದಿತ 
ನೋಹನಾಕೃ ತಿಯ ರುಕ್ಮರಾಗಾತಪಸ್ನಾತ ಮಾನವಮೂರ್ತಿ, ? 
ಕಂಡು ನಿಷ್ಟ ೦ದಳಾದಳು ಕನ್ಯೆ (ಚಿತ್ರಾಂಗೆ. ೭-೧೬೯). [ಸೆಂ.] 
ನಿಸ್ಪಂದಂ (ಅ). ಚಲಿಸದೆ; ಅಲುಗದೆ; ನಿಶ್ಚಲವಾಗಿ : ಮೇಣ್‌ 
ಜಡಂ, ಜೀವನನಣಕಿಪಂತೆ, ನಿಪ್ಪಂದವಿರ್ದತ್ತು ಸಾರ್ವಭ್‌ಮಿಕ ಮಹೌ 
ದಾಸೀನ್ಯಮಂ ಮೆರೆದು ಕ್ರೂರದರ್ಪದಲಿ (ಶ್ರೀರಾಮಾ. ೧೧೮-೧೮೪). 
fo 
ನಿಷ್ಪುಂದಕಾರಿತ್ವ (ನಾ). ಚಲಿಸದೆ ಇರುವಿಕೆ; ಅಲುಗದೆ ಇರು 
py ಸಿಶ್ಚ ಲ: RFR ಹಸ್ತ ಪ್ರವರ್ತನೆ ಚಿತ್ರಾರ್ಪಿಕಕಾಂತೆ 
ಯಂತೆ ತಳೆದರ್ಳ ಸ್ವಾತೀ ವಚಿಂತಾನಿಚೇತನೆಯಂಂ ನಿನ್ನ ನಿದೋಗಮುಖ 
ದಿನವಳ್‌ ನಿಷ್ಟ ೦ದಕಾರಿತ್ವವುಂ (ಚಂದ್ರಪು. ೮-೮೫), [ಸಂ.] 
ಫಿಷ್ಟಂದದೃಷ್ಟಿ (ನಾ). ಅಲುಗಾಡದ ಕಣ್ಣು ; ಕಟ್ಟ ಕಣ್ಣು 
ಓಿಷ್ಟಂದದೃಷ್ಟಿ ಯಂ ಸುಖಬಾಷಸ್ಟ ೦ಬು ತುಟುಂಕೆ ದಶನರುಟಿ ಹರಿ 
ಸಾವನ್ನ 'ದಪೋರ್‌ ಪಸರಿಸಲೇಂ ಪುಷ್ಬೋದೃವ ಸುಖಮೆ ಎಂದು ನರಸತಿ 
ಕೇಳ್ದಂ (ಜಶಕು. ೪-೮). (ನಿಷ್ಟ ಂದ-/ದೃಷ್ಟಿ] 
ನಿಷ್ಪಂದಪ್ರಕಾಶ (ನಾ). ಕುಗ್ಗದೆ ಇರುವ ಪ್ರಕಾಶ; ಸ್ಥಿರವಾದ 
ಬೆಳಕು : ನಿಕಾಸಾಬ್ದ ಕಾಸಾರದೊಳ್‌ ನಿರ್ಮಳನಿಷ್ಟ ೦ದಪ್ರ ಕಾಶಸ್ಮಳ 
ದೊಳಮಳಲಿಂಗಾರ್ಚನಾಸಕ್ತ ಚಿತ್ತೋಜ್ಜ್ವಳನಾಗಿರ್ಪಂತೆ 
ಪುರದರಸ ವಿರೂಪಾಕ್ಷ ರಕ್ಷಿಪ್ಪು ದೆನ್ನಂ (ರಕ್ಷಾಶ. 
[ನಿಷ್ಟ ೦ದ 4 ಪ್ರಕಾಶ] 


ಗಾ, ೬೬-೩) ; 


(ಸಿಭಾಗ. ೧೦-೨೩-೮). 


ನಿಶ್ಚಲವಾದ 
ಶೋದ ಮೆಮಂಂ 


(ಆವಿಪು. ೧೪-೮೧ ವ 


ರ್ಕಿಮಃ 
ಶ್ಚರ್ಯಮಂ 


ಪಂಪಾ 


೬೩). 


ನಿಷ್ಟ ೦ದಶರೀರ 


ನಿಷ್ಸಂದಶರೀರ (ನಾ). ೧. ಚಲನೆಯಿಲ್ಲದ ಶರೀರ ; ನಿಕ್ಚೇಷ್ಟಿತ 
ವಾದ ದೇಹೆ: ನನಕುಮಾರನು ಅಂತಹ ದುರ್ಗಮುಮಧ್ಯದಲ್ಲಿ ಆ 
ದೇವಿಯ ಮೂರ್ತಿಯನ್ನು ಅಕಸ್ಮಾತ್ತಾಗಿ ನೋಡಿ ನಿಪ್ಪುಂದಶರೀರವುಳ್ಳ ವ 
ನಾಗಿ ನಿಂತುಕೊಂಡನು (ಕಸಾಕುಂ. ೧೯). ೨. ಸ್ಥಿರವಾಗಿರುವವನು; 
ನಿಶ್ಚಲಶರೀರಿ : ಪೆಣ್ಣರಿಯಾಗಿ $v ಯೋಗನಿಯೋಗಧ್ಯಾನೋಪ 
ಯೋಗದಿಂ... ನಿರುದ್ಧ ಕರಣನಿಸ್ಟಂ ದಶರೀರನಾಗಿ  ಮೆಲ್ಲನಡಕಂಬೆರಸು 
ಸಟ್ಟಿರ್ದ ಯಸಿರೂಪಕಮಂ ಕಂಡು ಶಬಮೆಂದೆ ಸಾರ್ದು (ಸುಕುಮಾ. 
೧೨-೨೪ ವ). [ನಿಷ್ಟ ದ ಶರೀರ] 

ನಿಷ್ಪಂದಾನಯವ (ನಾ). ೧. ಚಲಿಸದೆ ಇರುವ ಅವಯವ ; 
ಅಲುಗದೆ ಇರುವ ಶರೀರ. ೨. ಚಲಿಸದೆ ಇರುವವನು ; ನಿಶ್ಚಲ 


ನಾಗಿರುವವನು : ಆಗಳಾ ಭೋಜರಾಜಂ . . . ಭಯೆನಿಪ್ಪ ೦ದಾವ 
ಯನಂ ಪರ್ಯಾಕುಲಜೀನಂ ಪಣನಡರ್ಜ ಪಂದೆಯಂತೆವೊಲಿರ್ದಂ 
(ರವಿ. pM ೫೭). [ನಿಸ್ಪುಂದ ಆ ವ 


ನಿಷ್ಪಂದಿತೆ (ನಾ). ಅಲುಗಾಢದವಳು ; ಕಂಪನಕ್ಕೊಳಗಾಗದ 
ವಳು (?) : ಕುಂದಲತೆ ಪುಷ್ಪ ಮಂ ನಿಷ್ಟ ಂದಿತೆ ಸೊಗಯಿಸಳೆ ಮುಧುಪ 
ನಿಕರಕ್ಕೆ : ಜರತ್ಸುಂಪರಿ ಸೊಗಯಿಸುಗುಮೆ ವಿಟಿಸಂದೋಹಕ್ಕೆನಿತು 
ನಯಮನಳವಡಿಸಿದೊಡಂ (ಶಾಂತಿಪು. ೭-೧೩೯). [ಸಂ. ನಿಷ್ಟ ಂದಿತಾ] 

ನಿಷ್ಪಕ್ವ (ನಾ). ಚೆನ್ನಾಗಿ ಬೇಯಿಸಿದುದು ; ಪಕ್ಚವಾದುದು : 
'“ನಿಪ್ಟಕ್ಟಂ, ಕ್ವಥಿತಂ ೨ ಎಂಟನೇ ಭಾಗ ಉಳಿಯುವಂತೆ ಕಾಯಿಸಲ್ಪ 
ಟ್ವದ್ದು, ಅಸ್ಟ ಮಾಂಶಾವಶಿಷ್ಟ ವಾದ ಕಷಾಯಾದಿಗಳ ಹೆಸರುಗಳು? 
(ಸಿದ್ಧಾಂತಿ. ೩೪೮). [ಸಂ.] 

ನಿಷ್ಪಶ್ಸಸಾತ (ನಾ). ಯಾವ ಪಕ್ಷನನ್ನೂ ವಹಿಸದಿರುವಿಕೆ; ಸಮ 
ಭಾವವನ್ನು ಹೊಂದಿರುವಿಕೆ; ಸಮದೃಷ್ಟಿ : ವಿಶ್ವಕತೃವಿನಾಜ್ಞಿ; 
ತರಗೆಲೆಯಂನೆಂತಂತು ಸುಗ್ಗಿಯ ಮುಂಗುಳ್ಗೆ ಳಂ, ಶವವನೆಂತಂತೆ ಜೀವಿಪ 
ಹಸುಳೆಯೆಂ, ದಹಿಸಿ ತೋರ್ದಪುದು ನಿಷ್ಟ ಕ್ಷಸಾತಮಂ (ಚಿತ್ರಾಂಗ. 

ಬೋಧಿಸುತ್ತಿ ರುವಾಗ ಮಕ್ಕಳು ನಿಷ್ಟ ಕ್ಷಪಾತದಿಂದ 
ಆಲೋಚಿಸಿ ತೀರ್ಮಾನಗಳಿಗೆ ಬರುವಂಥ ಸನ್ನಿವೇಶಗಳನ್ನು ತರಬೇಕು 
(ಶಕ್ಷದ..೨೧೭); ಅಧಿಕಾರಾಕಾಂಕ್ಷೆಯಿಲ್ಲದ ರಾಷ್ಟ್ರ ಕನು ರಾಜಕೀಯದಲ್ಲಿ 
ಜಡ್ಜಿ ಯಂತೆ ನಿಷ್ಪಕ್ಷಪಾತವಾಗಿ ನ್ಯಾಯೆನಿರ್ಣಯ  ಮಾಡತಕ್ಕನನು 
(ರಾಜ್ಯಾಂಗ, ೧೩೯). [ಸಂ.] 

ನಿಸ್ಪತಿ (ನಾ). ೧. ಪರಿಪೂರ್ಣತೆ ; ಏಕತೆ: ಅಜಾವಿನ ಭಾವ ಪರ 
ತಂತ್ರವಿಲ್ಲದ ನಿಷ್ಟ 3 ೨. ತ್ರಿ] ಮಲಹಿನ ಭಾವ ಪರತಂತ್ರವಿಲ್ಲದ ನಿಪ್ಪೃತಿ 
[ಸಾತಾಂ.ತ್ತಿ], (ಅನಚಂ. ೨೯೧-೧೩೦೪); ಭಾವ ನಿರ್ಭಾನ ನಿಷ್ಟ ತಿಯಾದಲ್ಲಿ 
ಮಹಾದಾನಿ ಸೊಡ್ಡಳಂಗೆ ಸರ್ವನಿರ್ಮಾಣವಾಯಿತ್ತು  (ನಚಸಂ. 
೫೧೯-೧೦೨); ಲಿಂಗವೆಂಬ ಎಲೆಯ ಮೇಲೆ . . . ನಿಷ್ಪತಿ[ಪಾ990.ತ್ತಿ ] 
ಯೆಂಬ ಕಣ್ಣಾ ಯಿತ್ತು ನಿಸ್ಟ ತಿ [ಸಾಖಂ. ತ್ತಿ] ಯೆಂಬ ಹಣ್ಣು ತೊಟ್ಟ 
ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲಸಂಗಮದೇವ ತನಗೆ ಜೇಕೆಂದು 
ಎತ್ತಿ ಕೊಂಡ (ಬಸನ. ೫೨೭). ೨. ತನ್ಮಯ; ಐಕ್ಯ : ಜಪಸಮಾಧಿ 
ಹೋನುನೇಮುದುಪಮೆಗಳಿಗತೀತನು ನಿಷ್ಟತಿ ನಿರಂಜನ ಸೂಕ್ಷ್ಮದಪರಿ 
ಮಿತನಕಲ್ಪಿತ ಕ್ರ್ರೀಯಳಿದು ನಿಃ್ರಿಯಲ್ಲಿ 
ನಿಂದನು ನಿಃಕ್ರಿಯ ನಿರಾಳ? ನಿಷ್ಟತಿಯಾದ (ಶಿನಗೀ, ೧೧೧-೫೪೫). 

(ಸೆಂ. ನಿಷ್ಪತ್ತಿ] 

ನಿಸ್ಪೃತಿತ (ನಾ). ತಾಗಿದುದು; ತಗುಲಿದುದು : ಸತಿ ಸತ್ಯಭಾಮೆ 
ವಿಕಸಿತಶತಪತ್ರ ಸರಾಗಮಾತ್ಮನಾಸಾಪುಟ ನಿಸ್ಪತಿತಂ ಕೊಳೆ ವಂಡಿದಳ್‌ 
ಮಹಿಪತಿಯೊಳನಂರಸಿಯೆರೊಳಂ ಪೊಡಟ್ಟೂಕಿ ಮೋಹಂ 

[ಸೇ] 


೩೮-೧೦೪೮) ; 


(ಶನಗೀ. ೫೦-೨೩೭); 


ಎತಿಪು.೬೯೫). 


ದ 


40 


೪೭೬೧ 


ನಿಷ್ಟನ್ನ 

ನಿಷ್ಟತಿಪದ (ನಾ). ಸರಿಪೂರ್ಣತೆಯ ಪಟ್ಟ; ಐಕ್ಯಪದವಿ : 
ಸೆಂಗವಾಯಿಂತ್ತು ನಿಸ್ಪ ತಿಪದನೆ ತಾನಾಗಿ ಸಂಗವಾಯಿತ್ತು ಚದ್ಭನ ಬೆಳಗಿನ 
ಬೆಳಗಿನೊಳಗೆ (ಶಿನಗೀ. ೧೦೭-೫೨೪). [ನಿಪ್ಪತಿ ಪದ್ಧ] 

ನಿಷ್ಪತ್ತಿ (ನಾ). ೧. ಹುಟ್ಟು; ಉತ್ಪತ್ತಿ: ಶಾಳಿ ನ್ರೀಹಿಯನ 
ಗೋಧೂಮೂದಿ ಪ್ರಕೃಷ್ಟ ಸಸ್ಯನಿಷ್ಟ ಶ್ರಿಯಂ (ಚಾವುಂಪು.೮೩); ಲೊಲ್ಲಟಿ 
ಶಂಕುಕರು ಆನಂದವರ್ಥನನಿಗಿಂತ ಹಿಂದೆ ಇದ್ದ ನರು; ಇವರು ನಾಟ್ಯಿರಸದ 
ನಿಷ್ಪತ್ತಿಯನ್ನ್ನೇ ವಿಚಾರಮಾಡಿದರು (ಭಾರಮಾ. ೩೬೫) ; ನಸ್ತು ವ್ಯಕ್ತಿ 
ಗಳ ಸಂಯೋಗದಿಂದ ನಿಷ್ಟ ತ್ತಿಯಾಗುವ ಸೌಂದರ್ಯಾನುಭವನೆಂಬ ಆನಂದ 
ವಿಶೇಷ (ಸಾಂದಸ. ೧೧). ೨. ಪರಿಪೂರ್ಣತೆ; ಸಮಾಪ್ತಿ; 
ಮುಕ್ತಾಯ. &. ಪರಿಪಾಕ; ಸಿದ್ಧಿ: ನನಗೊಂದು ನಿಜಧಿಲ್ಲ 
ಎನಗೊಂದು ಸಿಸ್ಪತ್ತಿ ಯಿಲ್ಲ ಲಿಂಗನ ತೋಲ ಉದರನ ಹೊರೆವ 
ಭಂಗಗಾಜಿ ನಾನು (ಬಸನ. ೩೦೬). ೪. ಐಕ್ಯವಾಗುವಿಕೆ ; ಅದೃಶ್ಯ 
ವಾಗುವಿಕೆ ; ಇಲ್ಲವಾಗುವಿಕೆ : ಕೆಂಡ ಕೆಟ್ಟಿಲ್ಲ ಹೊರೆ ನಿಂದಿತ್ತು 
ಅವಾಸಕ್ಕೆ ನಿಃಕಳಂಕನುಲ್ಲಿಕಾರ್ಜುನನಲ್ಲಿ ನಿಷ್ಟತ್ತಿಯಾದ 
ಶರಣಂಗೆ (ಹೋಳಿನೂ. ೧೦೪-೪೧೪) ; ಅಖಂಡೇಶ್ವರನೆಂಬ ನುಹಾಘನ 
ಪರಾತ್ವ ರಪರಿಪೂರ್ಣಪ್ರಸಾದದೊಳೆಗೆ ಮುನವಡಗಿ ನೆನಹು ನಿಷ್ಟ ತ್ತಿಯಾಗಿ 
ಏನೆಂದಲೀಯೆದಿರ್ದೆನಯ್ಯಾ ಲೋಕಾದಿ 
ಲೋಕಂಗಳೇನೂ ಇಲ್ಲದಂದು ನೆನಹು ನಿಷ್ಪತ್ತಿಯಾಗಿತ್ತು ನೋಡಾ 
(ನಚರ.೧೦-೩೧). ೫. ತೀರ್ಮಾನ ; ನಿರ್ಣಯ; ಸಿದ್ಧಾಂತ: 
ಶ್ರೀಪತಿಯಂ ದೀಪಾಲಿಯನ್ನು ಮದುವೆ ಆಗಲು ಅಗ್ರಹ ಹಿಡಿದು 
ಸಮಾಜವನ್ನೂ ತೊರೆದು ಹೋಗಲು ಸಿದ್ಧ... ಈ ಬಗ್ಗೆ ತರ್ಕ 
ನಡೆದಿದೆ. ಏನು. ಮಾಡಿದರೂ ಇದರ ನಿಪ್ಪತ್ತಿಯೇ ಆಗುತ್ತಿಲ್ಲ 
(ಇಪ್ಪಕ. ೪೮೪). ೬. [ವ್ಯಾಕ] ಶಬ್ದದ ಹುಟ್ಟು, ವ್ಯುತ್ಪತ್ತಿ ; 
೫ ಪ್ರಕೃತಿ ಪ್ರತ್ಯಯಗಳ ಕೂಡುವಿಕೆಯಿಂದಾಗುವ ರೂಪಸಿದ್ಧಿ: 
ಒಂದು ಪದದ ಮೂಲವನ್ನು ಕಂಡು ಹಿಡಿದು ಅದರಿಂದ ಪ್ರಕೃತ 
ಪದವನ್ನು ಸೂಚಿಸುವುದು: ಅನ್ಯಭಾಷೆಯ ಶಬ್ದಗಳು ಸಂಸ್ಕೃತ 
ದಲ್ಲಿ ಕಾಣಿಸಿಕೊಂಡಾಗ ಅವುಗಳ ನಿಷ್ಪತ್ತಿಯನ್ನು ಹೇಗೆ ಹೇಳಬೇಕು? 
(ದ್ರಾವಿವಿ. ೨೫೮). [ಸಂ.] 

ಸಿಷ್ಪುನ್ನ (ಗು). ೧. ಉತ್ಪತ್ತಿಯಾದ; ಹುಟ್ಟಿದ: "ನಿಷ್ಟನ್ನರೂಪ? 
ಪರಾ. (ನಾ). ೨. ಹೊರಬಂದುದು ; ಹುಟ್ಟಿದುದು ; ಉಂಟಾ 
ದುದು: *ನಿಷ್ಟನ್ನಂ ಸಿದ್ಧ (ನಸ್ತುಕೋ. ೧೦೪-೪೦) $ ಇಂದ್ರನಿಂ 
ಮಾಡೆಸಟ್ಟು ದು ಇಂದ್ರಿಯಂ ಮೇಣ್‌ ಇಂದ್ರನೆಂಬುದು ನಾನುಕರ್ಮಂ 
ಅದಳಿಿಂ ನಿಷ್ಪನ್ನನುಪ್ಪುದು ಇಂದ್ರಿಯಂ. (ತತ್ತ್ವಪ್ರ- ೫೫); ಬೇರೆ 
ರೀತಿಯಾಗಿ ಆಗಲೇ ನಿಪ್ಪ್ರ ನ್ನವಾಗಿರುನ ರಸವನ್ನು ಅ ಶಬ್ದಗಳು ಹೆಸರಿಸು 
ತ್ತನೆಯೇ ಹೊರತು, ರಸಪ್ರತೀತಿಯೇ ಆ ಶಬ್ದಗಳಿಂದ ಹುಟ್ಟ ತೆನ್ನ 
ಲಾಗಡು (ಧೃಗ್ಯಾಲೋ, ೧೮), ಹಿ ನೆರವೇರಿದುದು; ಈಡೇರಿ 
ದುದು; ಪೂರೈಸಿದುದು : ನಿನ್ನ ಕೃಪೆಯಲಿ ರಾಜಮಖ ನಿಸ್ಪನ್ನ 
ವಾದರೆ ಬೊಪ್ಪನಿಂದ್ರನ ಮನ್ನಣೆಯ ಮೈಸೋಂಕಿನೋಲಗ ಸುಲಭ 
ವಹುದೆಂದ (ಕುನ್ಯಾಸ. ೬-೧೯). ೪. ಸಿದ್ಧವಾದುದು ; ನಿರ್ಣಯ 
ವಾದುದು; ತೀರ್ಮಾನವಾದುದು. ೫. ಪರಿಪೂರ್ಣವಾದುದು. 
೬. ಹುಟ್ಟಿದವನು; ಉತ್ಪನ್ನನಾದವನು : ಅತಿಸೌಮ್ಯಾಕೃ ತಿಯ 
ಮನುಗ್ರತಪಸ್ತೆ ಜಮುಮನಾದಮೊಳಕೆಯ್ದಂತಾ ವ್ರತಿಪತಿ ಶೆಶಿಸೂರ್ಯೂ 
ಸಮಾಹೃತಿಯಿಂ ನಿಷ್ಟ ನ್ನನಾದ ತೆಜದಿಂದಿರ್ದಂ (ಚಂದ್ರಪು. ೨-೮೩). 
೭. ಸರಿಪೂರ್ಣಜ್ಞಾ ನವನ್ನು ಹೊಂದಿದವನು ; ಸಿದ್ಧಿಯನ್ನು 
ಪಡೆದವನು : ತುಪ್ಪುವಾದಾ ಬಳಿಕ ಹೆಪ್ಪ ನೆಜಕಿದವರುಂಟಿ ನಿಸ್ಪುನ್ನನಾದ 
ಗುರುವಿನುಪಡೇಶದಿಂ ತಪ್ಪ ದದು ನುಂಕ್ತಿ (ಸರ್ನಣ್ಣ: ೬೫). , [ಸಂ-] 


ಸಂದಿಲ್ಲ 


(ಆಖ: 


೧೮೬-೭೫) ; 


ನಿಷ್ಪನ್ನತೆ 
ನಿಷ್ಸನ್ನತೆ (ನಾ). ಘನತೆ; ಗೌರವ: ನನ್ನಿ ನಿಮ್ಮಯ ನುಡಿಯ 
ಕೈಕೊಂಡೆನ್ನ ಭೂನಿಯನೀಯೆ ನಯ್ಯನ 'ಬನ್ನಣೆಯಂ ಮಾತಿನ್ನ್ನು 


ಕೊಳ್ಳದು ಸಾಕು ಸಂಧಿಯನು ಮನ್ನಿಸುತ ಮುರುಳಾದೆನೀ ನಪ್ಪನ್ನತೆಯ 
ಬೀಳ್ಕ್ಳೊಂಡ ಪಾಂಡನಗುನ್ನಿಗಳ ಗರುವಾಯ ಮಾಡುವಿರೆಂದು ಖಳ ನುಡಿದ 
(ಕುದ್ಯಾವಿ, ೪-೧೮). [ಸಂ. ನಿಪ್ಪನ್ನತಾ] 

ನಿಷ್ಟನ್ನಯೋಗ (ನಾ). [ಜೈನ]ಮೂರು ಪ್ರಕಾರವಾದ ಯೋಗ 
ಗಳಲ್ಲಿ ಒಂದು; ಐ ಪ್ರಾರಬ್ಧಯೋಗ, ಧನಮಾನಯೋಗ 
ಮತ್ತು ನಿಷ್ಪನ್ನಯೋಗ ಎಂಬ ಮೂರು ಬಗೆಯ ಧ್ಯಾನಾಭ್ಯಾಸ 
ಗಳಲ್ಲಿ ಒಂದು; ಈ ಯೋಗದಲ್ಲಿ ಧ್ಯಾನವು ಪೂರ್ಣತೆಯ 
ಪ್ರಾಪ್ತಿಯನ್ನು ಹೊಂದುತ್ತದೆ: ಯೋಗದಲ್ಲಿ ಪ್ರಾರಬ್ಧ ಯೋಗ 
ನೆಂದು, ಧನಮಾನಯೋಗವೆಂದು, ಸ್ಪುನ್ನಯೋಗನೆಂಜು ' ಮೂರು 
ಪ್ರಕಾರವಹುದು (ಸಾಗಾಧ. ೩೦-೭). [ನಿಷ್ಪನ್ನ 4 ಯೋಗ] 

ನಿಷ್ಟನ್ನರೂಪ (ನಾ). ಉತ್ಪನ್ನವಾದ ರೂಪ; ಪಡೆದ ರೂಪ; 
ಸಾಧಿತವಾದ (ಶಬ್ದ)ರೂಪ : ಕುಜ, ಗುರುತು ಮಾಡು ಎಂಬ 
ಅರ್ಥದ ಬೇರು . . , ಕುರಿತು ಎಂಬ ಪದದಲ್ಲಿ ಅದರ ಒಂದು ನಿಪ್ಪುನ್ನ 
ರೂಪ ಉಳಿದು ಬಂದಿದೆ. (ನಮ್ಮನು. ೯೦). [ನಿಷ್ಟನ್ನ -- ರೂಪ] 

ನಿಷ್ಪನ್ನಶಬ್ದ (ನಾ). [ನ್ಯಾಕ] ಮೂಲಶಬ್ದದಿಂದ ಉತ್ಪತ್ತಿಯಾದ 
ಇನ್ನೊಂದು ಶಬ್ದ ; ಸಾಧಿತ ಶಬ್ದ ; (ಒಂದು ಮೂಲದಿಂದ) 
ಹೊಸದಾಗಿ ಹುಟ್ಟಿಕೊಂಡ ತದ್ಧಿತ ಮೊದಲಾದ ಶಬ್ದ : ಡೇಶ್ಯ 
ಶಬ್ದಗಳನ್ನು ಮೂಲಶಬ್ಧ್ದಗಳು, ನಿಷ್ಪನ್ನ (Derivative) ಶಬ್ದಗಳು, 
ಸಮಾಸಶಬ್ಧಗಳು ಎಂದು ಮೂರು ಪಂಗಡಗಳಾಗಿ ವಿಭಾಗಿಸಬಹುದು 
ನ ಕಲ್ಯುಟಗಂ, ಪೂವಡಿಗಂ ಮೊದಲಾದುವು ನಿಷ್ಪನ್ನಶಬ್ದಗಳು 
(ಕೈಪಿಡಿ. ೧೪). [ನಿಷ್ಟ ನ್ನ--ಶಬ್ದ] 

ಶಿಷ್ಪಾಪ್ಷಿಕ (ಗು). ಯಾವ ಪಕ್ಷಕ್ಕೂ ಸೇರದ; ನಿಷ್ಪಕ್ಷಪಾತದೃಷ್ಟಿ 
ಯುಳ್ಳ; ಸಮದೃಷ್ಟಿಯುಳ್ಳ: ಸ್ವತಂತ್ರ ನಾದ ನಿಸ್ಪಾಕ್ಷಿಕ ರಾಷ್ಟ್ರ ಕನೇ 
ರಾಜ್ಯಕ್ಕೆ ರಕಣ್ಪಮಣಿ (ಉಉಜ್ಯಾಂಗ. ೧೩೯). [ಸಂ.) 

ನಿಷ್ಪಾಶ್ಲಿಕತೆ (ನಾ). ಯಾವ ಪಕ್ಷಕ್ಕೂ ಸೇರದಿರುಪಿಕೆ ; ಸಕ್ಷಪಾತ 
ನಿಲ್ಲದಿರುನಿಕೆ : ಅನರ ನಿಷ್ಟ ಕ್ಲಿಕತೆಯೇ ಅನರನ್ನು ಉನ್ನತನುಟ್ಟಿ 
ಕೈೇರಿಸಿದೆ (ರೂಢ). [ಸಂ. ನಿಸ್ಪಾ ಕ್ಷಿಕತಾ] 

ನಿಷ್ಪಾ ದನ (ನಾ). 'ಉಂಟುಮಾಡುವಿಕೆ ; ಸೃಷ್ಟಿಸುವಿಕೆ : ಏಂ 
ಜಾಣನೊ ಧಾತ್ರಂ ರೊಪನಿಷ್ಟಾ ದೆನವಿಧಿಯೊಳ್‌ (ಅನಿಪು. ೩-೯೧) ; 


ವಿಷಯಸುಖಾಸ್ಟಾದನಂ ದೋಸನಿಷ್ಪಾ ದನಮಲ್ತೆಂಬಂತೆ ಚಿತ್ತ ಕ್ಕೊದನಿಸೆ | 


ಪದೆಪಂ ಭಾರತೀಹಂಸಿ ನಕ್ಫ್ರಾಬ್ಜಿ ನಿಯೊರ ನಾನಾನಿಧಂ ನರ್ತಿಸಿ 
(ಪಂರಾನಾ. ೩-೧೬೧) ; ಅನಳ್ವನಿತಾನಿಷ್ಟಾ ದನಕ್ಕುಜ್ಜ ನಣೆವಜೆದಳೋ 
ಪದ್ಮಜಂಗೆ (ಲೀಲಾವ. ೪-೨೯). [ಸಂ] 

ನಿಷ್ಸಾದಿತ (ಗು). ಉತ್ಪತ್ತಿಮಾಡಿದ ; ಹುಟ್ಟಿಸಿದ ; ಉಂಟು 
ಮಾಡಿದ : ಬಹುಶ್ರುತ ಮಂತ್ರಿ ಮಂತ್ರರೂಪನಿಷ್ಟಾ ದಿತ : ಮಾಯಾ 
ಗಾಣಿತಿಯರನಮಿತಂಗೆ ತರಿಸಿ ಕೊಟ್ಟು (ಉಾಂತಿವು. ೨-೮೧ ನು. [ಸಂ.] 

ನಿಷ್ಸಾ ದ್ಯ (ಗು). ಎ. ಉತ್ಪ ತ್ತಿಯಾಗುವ ; ಸಿದ್ಧ ವಾಗುವ. 
೨. ಪರಿಪೂರ್ಣವಾಗುವ.  ([ಸಂ.] 

ನಿಷ್ಟಾಪ (ಗು). ೧. ಪಾಪವಿಲ್ಲದ; ಪಾಷರಹಿತ : ಇನಿತು ನೀನಳು 
ಯದೆ ದುರಾಗ್ರಹನನೆ ಬಲಿದು ಧರ್ನುಜಗೆ ಶಾಸವನನುವಿಸಲು ನಿಸ್ಪಾಸ 
ಧರ್ಮಜನಿಂಗೆ ಹೊದ್ದು ವುಡೆ (ತಿನ್ಮುಸ್ಟ್ರೀ. ೨-೬೯). (ನಾ). ೨.ಪಾಪ 
ವಿಲ್ಲದವನು ; ಶುದ್ಧನಾದವನು : ಫಲುಗುಣಂ ಕೃಷ್ಣನ ನಿರೂಪಮಂ 
ಕೈಕೊಂಡು ಹರ್ಷದಿಂದಾಗ ನಿಷ್ಪಾ ಸನಾಗಿಹ ಚಂದ್ರ ಹಾಸನಂ ಬಂದೂ 
ಗಾಢಾಲಿಂಗನಂಗೈಯಲು. (ಜೈಮಿಭಾ. ೩೨-೧೬) ; ನಾವು:ನಿಷ್ಟಾ ಪರಾಗದಿ 


೪೭೬೨ ಸಿಪ್ಪ್ರೀಡನ 
ಭಗವಂತನ ದರ್ಶನನನ್ನು ಪಡೆಯಲರಿಯೆವು ; ಮತ್ತು ಭಗವಂತನ ದರ್ಶನ 
ವನ್ನು ಪಡೆಯದೆ ನಿಷ್ಪಾ ಸರಾಗಲರಿಯೆವು (ಸಂಸ, ೧೭೩). ೩. ಏನೂ 


35 


40 


45 


ತಿಳಿಯದವನು ; ಮುಗ್ಧ. [ಸಂ.] 

ನಿಷ್ಪಾ ಪತೆ (ನಾ). ಪಾಪನಿಲ್ಲದಿರುವಿಕೆ ; ಶುದ್ಧ ವಾಗಿರುವಿಕೆ ; 
ಪಾಸರಾಹಿತ್ಯ : ನಿಷ್ಟಾಸತೆ ಹಾಗೂ ಭಗವದ್ದರ್ಶನ ಇವುಗಳಲ್ಲಿಯ 
ಸಂಬಂಧವು ಅದೆಂತಹುದು? (ಸರಸ. ೧೭೩). (ಸಂ. ನಿಷ್ಟಾ ಸತಾ] 

ನಿಷ್ಟಾಪಿ (ನಾ). ಸಾಪವಿಲ್ಲದ ವ್ಯಕ್ತಿ: ಪುಣ್ಯಪಾಪನಿರಹಿತನಾಗಿ 
ನಿಸ್ಬಾಪಿಯಯ್ಯಾ ಭಕ್ತನು (ಸಿದ್ಧನ. ೩೫೨-೬೪) ; ನನ್ನ ಮಗೂನ 
ಆಯುಷ್ಯ ಹಾಳು ಮಾಡಬೇಡಿರೇ. ಅನಳು ನಿಷ್ಪಾನಿ (ಸೂರುದ. ೨೫೩) 

[ಸಂ. ನಿಷ್ಟಾಪಿನ್‌] 

ನಿಷ್ಸಾ ರದರ್ಶಕ (ಗು). ೧. . ಪಾರದರ್ಶಕವಲ್ಲದ ; “ಬೆಳಕನ್ನು 
ಪ್ರತಿಫಲಿಸದ, ತನ್ನಲ್ಲಿ ಬೆಳಕನ್ನು ಹಾಯಿಸದ; ನಿಷ್ಬಾರದರ್ಶಕ” 
(೦0೩೮, ಇಂಕನಿ), (ನಾ). ೨. ತನ್ನ ಮೂಲಕ ಬೆಳಕನ್ನು 
ಹರಿಯಬಿಡದುದು ; ಅಸಾರದರ್ಶಕವಾದುದು : ಬೀಟರಿನಲ್ಲಿಯೇ 
ಜೇಡಿಮಣ್ಣು ಸೇರಿಸಿ ತಯಾರಾದ ಕಾಗದದಲ್ಲಿರಬಹುದಾದ ರಂಧ್ರಗಳು 


ಮುಚ್ಚು ನಂತೆಯೂ ಬಣ್ಣ ವು ಸರಿಯಾಗುವಂತೆಯೂ ಕಾಗದವು 
ನಿಷ್ಟಾ ರದರ್ಶಕ (೦7೩06) ವಾಗುವಂತೆಯೂ. ಮಾಡಲಾಗುತ್ತದೆ. 
ಮುದ್ರಕ. ೮೦). [ಸಂ.] 


ನಿಷ್ಸಾವ (ನಾ)- ೧. (ಧಾನ್ಯ ಮೊದಲಾದುವನ್ನು) ಗಾಳಿಯಲ್ಲಿ 
ತೂರಿ ಶೋಧಿಸುವಿಕೆ : “ಲವಮಭಿಲಾನಂ ಲನನಂ ಪವನನಂ ನಿಷ್ಟಾನ 
ಮಂತೆ ಪವಂ” (ವಸ್ತು ಕೋ. ೧೧೪-೨೧); *ನಿಷ್ಟಾವಃ, ಪವನಂ, ಪವಃ. 
ದಷ್ಟಿ ಧಾನ್ಯಾದಿಗಳನ್ನು ಗಾಳಿಗೊಡ್ಡು ವಿಕೆ, ತೂರುವಿಕೆ” (ಸಿದ್ಧಾಂತಿ, 
೩೬೪). ೨. ಎ ನಿಷ್ಪಾವಕ :, “ನಿಷ್ಪಾನ ನಲ್ಲ ಸಂಜ್ಞಿಕವದವರೆ” 
(ವಸ್ತುಕೋ, ೯೪-೧೭); ಕುಲತ್ತ ಮುದ್ಧ ಮಾಷ ರಾಜಮಾಷಾಢಕೀ 
ನಿಷ್ಟಾನ ಚಣಕ. ಕುಸುಂಭ ಕಾರ್ಪಾಸ ಸರ್ಷಪ ಜೀರಕ ಧಾನ್ಯಕಾದಿ 
ವಿವಿಧ ಧಾನ್ಯಭೇದಂಗಳು೦ (ಆಪು. ೬-೩೨ ವು; ಬಾವುಜಿಗೆಯನೆಳ್ಳ ೦ 
ನಿಷ್ಟಾ ವಮನಗಸೆಯುಮುನಿಕ್ಕಿದಂದೆರ್ಮೆಗೆ ಮೇಣಾವಿಂಗೆ ಬಸಿಜ ಕಣು 
ಸತ್ತಾ ವಡಿ (ದಿ)ಗೊಳಿಸುತ್ತುಮಿರ್ಪೊಡದು ಪೊಜಿನುಡುಗುಂ (ಲೋಕೋಪ. 
೯-೧೯೦). [ಸಂ.) 

ನಿಷ್ಸಾನಕ (ನಾ). ಒಂದು ಬಗೆಯ ಧಾನ್ಯ ; ಅವರೆ: “ನಲ್ಲ, 
ನಿಪ್ಪಾವಕಃ ಈ ೨ ಅವರೆ? (ಹಲಾಯು. ೯೬-೪೩೦); “ನಿಷ್ಟಾ ವಕಮೆನೆ 
ವಲೆಯೆನಲ್ಯವರೆ” (ನುಂಗರಾ. ೧೧೦-೫). [ಸಂ.] 

ನಿಷ್ಸಿಷ್ಟ (ಗು). ೧. ಕುಟ್ಟಿ ಪುಡಿಮಾಡಿದ; ಅರೆದು ಹಿಟ್ಟು 
ಮಾಡಿದ. ೨. ಗಾಯಗೊಂಡ ; ಹಿಂಸೆಗೆ ಗುರಿಯಾದ : ಗುರು 
ಪಾದಾಂ[ಬುರುಹಕ್ಕೆ] ಮುಗ್ಗಿ ಪೊಡೆನಟ್ಟಿ ೦ಗುಂ ಭುಜಂಗೇಂದ್ರ 
ಭೀಕರ ಬಾಹಾಭ್ರಮಿತಾಭ್ರನಿಭ್ರಮಗದಾನಿರ್ಫ್ಪತಂಸ್ಟಿ ಸ್ಟ ಸಿಂಧುರಮೇ 
[ದೋಸ್ರರ] ಸಾರ್ದ್ರನಾರಣರಣಕ್ಟೋಣೀತಳಂ ಕೌರನೇಶ್ವರಚೂಡಾನುಣಿ 
ಚೂರ್ಣಕಲ್ಯಕುಲದಿಕ್ಚ ಕ್ರಂ ಹಿಡಿಂಬಾಂತಕಂ  (ಗದಾಯು. 
ನಷ್ಟವಾದುದು ಸತ್ವವಾತನರಿಸ್ಪ ವೈರಿಯ ಕರಹತಿಗೆ ನಿಪ್ಪ್ರಿಪ್ವಗಾತ್ರನ್ನು 
ಜಾಂಬನಂತನು ಬಳಲುತಿಂತೆಂದ (ಭಾಗ. ೧೦-೬೭-೧೫). [ಸಂ.] 

ನಿಷ್ಬೀಡನ (ನಾ). ಹಿಂಡುವಿಕೆ; ಹಿಸುಕುವಿಕೆ : ಯಂತ್ರ ಸಪ್ಟೀಡ 
ನಾದಿಗಳಿಂ ನಾರಕರ್ಗೆ ಸಂಕ್ಲಿಷಣ್ಬ ಸುರರ ದುಃಖಮಂ ಪುಟ್ಟ ಸಿದೊಡಂ 
(ತತ್ತ್ವ್ವಪ್ರ. ೧೨೩); ಕುಚಯಂಗಳ ನಿಪ್ಟೀಡನದ . . . ದೃ ಢಾಲಿಂಗನದ 
ಮನುಮಥಚರಿತೆಗಳ ಚಾತುರಿಯನಿಧಿ ರಮಿಸಿದನು ರಮಣಿಯರ 
(ಫಿಭಾಗ. ೧೦-೨೬-೮); ಕಾವ್ಯಾತ್ಮಕ ಶಬ್ದದ ನಿಷ್ಟ್ರೀಡನದಿಂದಲೇ ಅಲ್ಲೆಲ್ಲ 
ಚರ್ವಣೆ ಕಾಣುತ್ತದೆ (ಧ್ವನ್ಯಾಲೋ. ೫೦ ಆಡಿಟಿ). [Ao] 


9-೬೩) 


ನಿಪ್ಸೀಡನಂಗೈ 


ನಿಸ್ಸೀಡನಂಗೈ (ಕ್ರಿ). ಹಿಂಡು: ಉದ್ದಾಲಕಂ ಎಂಬ ರುಷಿಯೊಂದು 
ದಿನಂ ಗಂಗೆಯೊಳ್‌ ಸ್ನಾನಂ ಮಾಡಿ ಕೌಪೀನನಂ ಪ್ರಕ್ನಾಲಿಸಿ ಕಮಳಕರ್ನಿಕೆ 
ಯೊಳು ನಿಷ್ಟ ಡನಂಗೈಯಲ್‌ (ಪ್ರಾಕ್ಯಾವ್ಯ. ೧೫೯೨ ಶಾಸ್ತ್ರ ಸಾರ). 

[ನಿಪ್ಪೀಡನ-ಗೈ (-ಕೆರ್ಯ,)] 

ನಿಷ್ಬೀಡನೆ (ನಾ). - ನಿಷ್ಬೀಡನ : ಆಶ್ರು, ಸಂತೋಷ ತೀಕ್ಷ್ಮ ತೆಯ 
ನಿಷ್ಟ್ರೀಡನೆಗೆ ಬಿಡದೆ ಆತ್ಮೇಕ್ಷೂ ಸೋರ್ನ ಅನವರತ ರಸಧಾರೆಯೋಲ್‌, 
ತೊರೆಯೊಳ್ಳಿದುದು ಜನುಮನಕ್ಷಿಯ ಕೃ ತಜ್ಞ ತಾಶತಸತ್ರದಿಂ (ಶ್ರೀರಾಮಾ- 

(ಸಂ. ಸಿಪ್ಪಿೀಡನ] 

ನಿಸ್ಬೀಡಿತ (ಗು). ಪೀಡಿಸಿದ; ಹಿಸುಕಿದ ; ಒತ್ತಿದ: ಸ್ವರ್ಗ 
ಲಕ್ಷ್ಮಿಯ ಮೇಲಟ್ಯಆಕೊಳಂದಡೇಂ ನಲಿದನೋ ಸಂಭೋಗಸಮ್ಮರ್ದ 
ನಿರ್ದಯಸಿಸ್ಟಿ ₹ಡಿತ ದೇನನಾರನನಿತಾಬಿಂಬಾಧರು ಶ್ರೀಧರಂ (ಆದಿಪು, 
೫-೭೧). [ಸೆಂ] 

ನಿಷ್ಟುರುಷೆ (ನಾ), ಮದುವೆಯಾಗದವಳು ; ಏವಾಹವಿಲ್ಲದನಳು: 
ಅರಸ ವಿಸ್ಮಯಬಟ್ಟು ಸತಿ ನಿಷ್ರರುಸೆಯೆಂದನ್ಯಾಯನಾಡಿದ ಪರಿಯ 
ತನ್ನಿ ಕೆಯನು ನೆನೆದನಗರಸನಿಂತೆಂದ (ಜೀನಂಚ. ೧೨-೩೬). 
[ಸಂ. ನಿಷ್ಪು ರುಷಾ] 
ಸಿಪ್ಪೇಷಣ (ನಾ) ೧. ಉಜ್ಜುನಿಕೆ. 
೩. ಪುಡಿಮಾಡುವಿಕೆ. [ಸಂ.] 
ನಿಷ್ಟೇಷಿತ (ನಾ). ಅಜಿಗಿಜಿಯಾದವನು ; ಪುಡಿಪುಡಿಯಾದವನು : 
ಪರ್ವತದ *ಿಬ್ಬದಿಯಲ್ಲಿ ವಾಸ ಮಾಡುವನರ ಮೇಲೆ ಶಿಖರವು ಬಿದ್ದರೆ ಹೇಗೆ 
ನಿಷ್ಟೇಷಿತರಾಗುವರೋ . . - ನವಕುಮಾರನ ಹೃದಯವು ಹಾಗೆ 
ಜರುರರಿತವಾಗಿ ಹೋಯಿತು (ಕಪಾ: in). [ಸಂ.] 

ಸಿಪ್ಪ್ರಕಂಪ (ಗು). ಅಲುಗದೆ ಇರುವ ; ನಿಶ್ಚಲವಾದ ; ಸ್ಥಿರ 

ಸೌಮನಸ್ಥನು ನಿಷ್ಟ್ರಕಂಪಸನಾಮನರ್ಜುನದೇ ವನಿದಿರಲಿ 
ಭೂಮಿಯಲಿ ಬಿಲ್ಲಾ ಳದಾವನನೆಂದನಾ ಶಕುನಿ 
“ನಿಷ್ಟ ಕಂಪಸಲಿಲ' ಷರಾ. [ಸಂ.] 

ಸಿಪ್ಪ್ರ ಕಂಪನ (ನಾ). ಚಲಿಸದೆ ಇರುವಿಕೆ ; ಅಲುಗದೆ ಇರುವಿಕೆ ; 
ನಿಶ್ಚಲತೆ :  ತುದಿಗಾಲುಗಳ ಹೊಂಗೆಯ ತಪದ ನೀಜಿಗೆಯ ನಿಷ್ಟ 
ಕಂಪನದ ಬಿಗಿದ ಬಿಲ್ಲಿನ ಬೆನ್ನ ಬತ್ತಳಿಕೆಗಳ . . . ಹೊಸ ತಪಸಿ ತೊಡಗಿ 
ದನು ಬಲುತಪವ (ಕುನ್ಯಾಅ. ೪-೪೩). [ಸಂ.] 

ಸಿಪ್ಪ್ರಕಂಪೆಸಲಿಲ (ನಾ). ೧. ಅಲ್ಲಾಡದೆ ಇರುವ ನೀರು. ೨. 
ನೀರು. ಚಲಿಸದಿರುವುದು ; ಶಾಂತವಾದ ನೀರುಳ್ಳು ದು: ಹೇನೂ 
ಚಲೇಂದ್ರಂ ಜಗಕ್ಕಿದು ಬೇಜಿಕೊಂದತಿನಿಷ್ಟ್ರಕಂಪಸಲಿಲಂ ಗಂಭೀರಕೂಪಾರ 
ಮೆಂಬುದನೆಂದರ್ಚಿಸೆ ಖೇಚರಾಮರಗಣಂ ನಿಂದಂ. . . ಆದಿ ಭಟ್ಟಾರಕಂ 
(ಆನಿಪು, ೯-೧೨೩). [ನಿಸ್ಕೃಕಂಪ--ಸಲಿಲ] 

ಸಿಪ್ಪ್ರತಿ (ಗು). ಪ್ರತಿಯಿಲ್ಲದ ; ಎಣೆಯಿಲ್ಲದ ; ಅದ್ವಿತೀಯ : 
ನೀಲಗಿರಿಯಿಕೈಲಕೆ ವಾರಿಧಿ ಮೇಲೆ ನಿಸ್ಕ್ರತಿಶೃ ೦ಗನಿವು ಮೈನೀಳದಲಿ 
ಪೂರ್ವಾಪರದ ಜಲನಿಧಿಯ ಮುಟ್ಟ ಹವು (ಕುನ್ಯಾಆ. ೭-೪೬). [ಸಂ.] 

ನಿಪ್ರತ್ಯೂಹ (ಗು). ೧. ಅಡ್ಡಿ ಇಲ್ಲದಿರುವ ; ತೊಡಕಿಲ್ಲದಿರುವ ; 
ನಿಷ್ಕಂಟಿಕವಾಗಿರುವ : ನಿಸ್ಟೃತ್ಕೂಹನೋಹರಸಪರವಶತೆಯಿಂ ನೆರೆವ 
ನಗರದಂಪತೀಶತೋತ್ತಾ ರರಣಿತಕುಹರಣಸೂತ್ರನುಂ ಕಲ್ತು ಪರಿವಿಡಿಗೆಯ್ವ 
ಸಾರಾನತಪ್ರಕರಕ್ಕೆ ಮಕರಕೇತು. ಶಾಸ್ತ್ರಾಭ್ಯಾಸಪ್ರಾಸಾದಂಗಳಾದ 
ಮಣನುಯೆಕೃ ತಕಗಿರಿಗಳುಂ . . . ಮುನೋಹರಂಗಳೆನಿಸಿರ್ದುವು(ಚಂದ್ರ ಪು. 
೧-೧೦೬). (ನಾ). ೨. ಅಡ್ಡಿಇಲ್ಲದಿರುವಿಕೆ; ಅಡಚಣೆ 
ಯಿಲ್ಲದಿರುವಿಕೆ'; ನಿಷ್ಠಂಟಕವಾಗಿರುವಿಕೆ; ನಿರಾತಂಕ ಸ್ಥಿತಿ : 
ಸಮರೆಜಯನಿನ್ನಾಯ್ತು ಯಜ್ಞೋದ್ಭನುಕೆ ನಿಷ್ಟೃತ್ಪೂಹನಿನ್ನು 
೩8 


೪೭೮-೧೦೦). 


೨. ಅಕಿಯುವಿಕೆ. 


ಫ್‌ 


(ಕುನ್ಯಾಆ.. ೮-೧೪). 


0 


23 


33 


೪೭೬೩ ಸಿಪ್ಪ ಯೋಜನ 
ಭ್ರಮೆಯ ಮಾಡದಿರು (ಕುವ್ಯಾಸ. ೨-೩೨) ; ಆಹ ಲೇಸಇಯ್ತ ಮನು 
ನಿಸ್ಟೃತ್ಕೂಹದಲಿ ನಾನ್‌ ಬಂದ ಕಾರ್ಯ ಮಹಾಹನನ ಜೈಸಿದೆವು 
(ತೊರ. ೫-೮-೮೬) ; ತಾವಾಗಿ ನಿಷ್ಟ್ರಶ್ಯೂಹದಲಿ' ಜೀವಿಸುವುದು 
(ನಿಭಾಗ, ೪-೩-೫೭). [ಸಂ.] 
5 ಸಿಪ್ಪ ಪಂಚ (ನಾ). ೧. ಸಂಸಾರಬಂಧಕ್ಕೆ ಅತೀತವಾದುದು : 
ಮಾಯಾತೀತವಾದುದು : ಕನ್ನರಯ್ಯೂನನೊಡನೆ . . . ತೆಗೆದು ಬಿಗಿ 


ದಪ್ಪ ಜಡನಿರಹಿತಂ ನಿಸ್ತ [ಸಾತಾಂ, ನಿಃಪ್ರ]ಪಕೆಚದ ಬೆಡಗಿನೊಳ್ಳಿನ 
ಮತಿಯ ಕೀಲಂ ಸಿಡಿಸಿ ಲಿಂಗಪ್ರಾಣಮಥನ ಸದನುಭವವನಟಿಹಿ (ಬಸಪು. 
೨೯-೩೩); ನಿಷ್ಟೃಸಂಚವೂ ನಿರ್ಗುಣವೂ ಆದ ಬ್ರಹ್ಮನನ್ನೆೇ ಹಿಡಿದು ವಾದಿಸು 
ವನರು ಅದ್ವೈತಿಗಳು (ಭಾರದ. ೧೩೧). "ನಿಷ್ಟ್ರಪಂಚಬ್ರಹ್ಮವಾದಿ' 
ಸರಾ. ೨. ಸಂಸಾರವನ್ನು ಬಿಟ್ಟವನು; ಪ್ರಪಂಚವನ್ನು 
ತೊರೆದವನು; ಯೋಗಿ : ಪಂಚಗುರುಚರಣಸರಸಿರು ಹಂ ಚಿತ್ತ ದೊಳಖಿಳ 
ಮಳಹರಂ ನಾಲಗೆಯೊಳ್‌ ಪಂಚಪದಂ ನೆಲಸಿರೆಯಿರೆ ಸಂಚತೆಯಂ. 
ಸಿಪ್ತ್ರಪಂಚಸೆಯ್ಲಿಡನಮುರಂ (ಚಂದ್ರಫು. ೪-೭೮) ; ಪಂಚಪಂಚೀಕೃತಿಯ 
ಪ್ರಪಂಚ ಪರಿಹೆರವಾಗಿ ನಿಷ್ಟೃಸಂಚ ನಿರ್ಲೇಪಕನಾದೆನು (ಸಿದ್ಧನ. ೩೩-೪೫). 
[ಸಂ-) 

ನಿಪ್ಪ ಸಂಚಬ್ರಹ್ಮ ನಾವಿ (ನಾ). ನಿಪ್ಪುಸಂಚಬ್ರಹ್ಮನು ಇರುವ 
ನೆಂದು ಪ್ರತಿಪಾದಿಸುವವನು ಮತ್ತು ಆ ಗುಂಪಿಗೆ ಸೇರಿದವನು; 
ಐ ಬ್ರಹ್ಮವೊಂದೆ ಸತ್ಯ ಜಗತ್ತೆಲ್ಲವೂ ಮಿಥ್ಯ ಎಂಬ ಅರ್ಥದಲ್ಲಿ 
ನಿಪ್ಪುಪಂಚನೆಂದು ಸರಬ್ರಹ್ಮನಿಗೆ ಹೆಸರು : ಬ್ರಹ್ಮವಾದಿಗಳಾದ 
ನೇದಾಂತಿಗಳಲ್ಲಿ ಕೆಲವರು ಸಿಪ್ತ್ರಪಂಚಬ್ರ ಹ್ಮವಾದಿಗಳು (ಭಾರದ. ೧೩೦). 

[ಸಂ. ನಿಷ್ಟೃಪಂಚಬ್ರಹ್ಮವಾದಿನ್‌'] 

ನಿಪ್ಟ್ರಭ (ನಾ). ೧. ಕಳೆಗುಂದಿರುವುದು; ಕಾಂತಿಹೀನವಾಗಿರು 
ವುದು; ಮುಂಕಾಗಿರುವುದು “[ನಿಗತಚ್ಛವಿ ನಿಷ್ಟ್ರಭಮದು]” 
(ಪಸ್ತುಕೋ. ೧೦೬-೫೨); “ನಿಷ್ಟಭಃ, ವಿರತಃ, ಆರೋಕ--4 ಕಳೆ ಕುಂದಿ 
ಕಾಂತಿ ಇಲ್ಲದೇ ಇರುವದು” (ಸಿದ್ಧಾಂತಿ. ೩೫೦) ; ಸೋತು ಬೆಂಡಾಗಿ 
ನಿಷ್ಟ್ರಭವಾಗಿದ್ದರೂ ಜಗತ್ತಿ ನ ಕಾರುಣ್ಯನನ್ನೆಲ್ಲ ಉಕ್ಕಿಸುವಂಥ ಕೋಮಲ 
ನಮುಂಖ (ಅನಾಥೆ. ೧೫). ೨. ಕಳೆಗುಂದಿದವನು ; ಕಾಂತಿಹೀನ: 
ತರಣಿ ನಿಷ್ಟೃಭನಾದ ನಭದಿಂದುರಿನ ಕೊಳ್ಳಿ ಗಳುದುರೆ ದಿವಸದೊಳಿರದೆ. 
ತಾಕೆಗಳುರಿಯೆಂ ಕವಿದುವು ಹದ್ದು ಕಾಗೆಗಳು (ಕಾತಿಲಾ. ೨೫-೩). [ಸೆಂ] 

ನಿಷ್ಟ್ರಭತನು (ನಾ). ಕಾಂತಿಹೀನವಾದ ದೇಹವುಳ್ಳ ವನು £ 
ಉಟಿದರ್‌ ನಿಲೆ ಕಲ್ಪ ಲತಾಶ್ರಯಕ್ಕೆ ನಿಷ್ಟ್ರಭತನುವುಳ್ಳ ರಂ ದೊರೆಗೆವಾರದ 
ವೋಲ್‌ ದೊರೆಯಾಗಲಾರ್ಕುಮೇ (ಉಂತಿಪು. ೫-೨೮). [ನಿಷ್ಟೃಭ- ತನು] 

ನಿಸ್ಟ್ರಯೋಜಕ (ನಾ). ೧. ಉಸಯೋಗಕ್ಕೆ ಬಾರದುದು ; 
ಅಪ್ರಯೋಜಕವಾದುದು : ಕೆಲಸಕ್ಕೆ ಬಾರದುದು : ನನ್ನ 
ಜೊತೆಯನಲ್ಲಿನ ಬಾಳ್ವೆ ಬಿಟ್ಟು, ಉಳಿದದ್ದೆಲ್ಲ ಅಸಂಗತ, ನಿಷ್ಪ್ರಯೋಜಕ 
ಎಂಬ ಹೆಣ್ಣಿನ ತಿರಸ್ಕಾರದ ಭಾವ (ಸ್ರಕ್ನಿ: ೧೧೨) ; ಈ ಖಂಡಕ್ಕೆ 
ವಿರೋಧವಾಗಿ ರಚಿತವಾದ ಯಾವುದೇ ವಿಧಿಯು ಹಾಗೆ ವಿರುದ್ಧ ವಾಗಿರುವ 
ಮಟ್ಟಿಗೆ ನಿಪ್ಪ್ರಯೋಜಕವಾಗಿರತಕ್ಕುದು (ಭಾಧಾನ. ೭). ೨. ಉಪ 
ಯೋಗಕ್ಕೆ. ಬಾರದವನು ; ಕೆಲಸಕ್ಕೆ ಬಾರದವನು ; 
ಅಪ್ರಯೋಜಕ : ಅನನೊಬ್ಬ ನಿಸ್ಕ್ರಯೋಜಕ (ರೂಢ). [ಸಂ.) 

ನಿಷ್ಟ್ರಯೋಜನ (ಗು). ೧. ಪ್ರಯೋಜನವಿಲ್ಲದ; ಉಸಯೋಗಕ್ಕೆ 
ಬಾರದ : ಕಡನಕರ್ಕಶಕ್ಷತ್ರಿಯಂಗೆ . . . ನಿಸ್ಟ್ರಯೋಜನಸ್ವೇ ದಜಲೋದ್ಧ 
ನುಮುಂಂ ಹಿಷ್ಟು ೦ದ ನಾಸಾಸ್ಟು ರಿತಮುಂ ನಿಸ್ಕಾರಣ ಕಾಯಕಂಸನಮಂಂ 
ನಿರಾಲಂಬನವಾಗಾಡಂಬರಮುಂ ತಕ್ಕುದಲ್ಲು (ಆದಿಪು. ೧೪-೮೧ ನ). 


(ನಾ). ೨. ಉಸಯೋಗಕ್ಕೆ ಬಾರಡುದು; ನಿರುಪಯುಕ್ತ 


ನಿಷ್ಟ್ರಯೋಜನಂ 


ವಾದುದು: ಈ ನಿಷ್ಟ್ರಯೋಜನವಾದ ದೇಹವನ್ನು, 
ಸಿನಗೆ ಸಮರ್ಪಿಸುವೆನು (ನಿಷ್ಕಾಮ. ೧೭೫). [ಸಂ.] 

ನಿಷ್ಟ್ರಯೋಜನಂ (ಅ). ಪ್ರಯೋಜನವಿಲ್ಲದೆ ; ಸುಮ್ಮನೆ; ವ್ಯರ್ಥ 
ವಾಗಿ: ಆ ಕೃತಘ್ನನನ್‌' ನಿಸ್ಕ್ರಯೋಜನನಿಂಂತು ನೆನೆನೆನೆದು, ಬೇಳ್ವೆ 
ಯನ್‌ (ಶ್ರೀರಾಮಾ, ೪೯೨-೧೭೮).  [ಸೆಂ.] 

ನಿಷ್ಟ್ರನರ (ನಾ). ಅಪೌರುಷೇಯನಾದವನು ; ಪರಮಾತ್ಮ : 
ನೆನೆಯುತೆ ದೇನಿ ನಿಸ್ಟ್ರನರನಂ ನರನಂ ನರನಂ ಮಹೇಶನಂ (ಗಿರಿಕ, ೯-೧೨). 

(50. 

ನಿಷ್ಟ ವಾಣಿ (ನಾ). ಮಗ್ಗದಿಂದ ಆಗ ತಾನೇ ಹೊರಬಂದ ಬಟ್ಟೆ ; 
ಇನ್ನೂ ಚೆಲುವೆ ಮಾಡದ ಹೊಸಬಟ್ಟಿ : “ನನವಸ್ಯ ೦ ಪೊಸತದು 
ಸಿಪ್ಪ್ರವಾಣಿ ತಾಂತ್ರಿಕನೆನಿಕ್ಕುಂ” (ನಸ್ತು ಕೋ: ೭೭-೧೭) ; “ಅನಾಹತಂ, 
ನಿಸ್ಟ್ರವಾಣಿ, ತಂತ್ರಕಂ- ನವಾಂಬರ, ಹೊಸ ಬಟ್ಟಿ” 

[ಸಂ.] 

ಸಿಪ್ಪ್ರಮಾಳ (ಗು). ಚಿಗುರದೆ ಇರುವ ; ಕೊನರದೆ ಇರುವ : ಅತಪ 
ತಾಪದಿಂದಮಿದು ನಿಸ್ತ ಇ ನಿರ್ಜಳ ನಿಷ್ಟ್ರವಾಳವಲ್ಲೀತರುವಾದುದೀಯೆಡೆ 
ಯೊಳಿನ್ನಿರವಾಗದು ಪೋಪುದುತ್ತ ಮ೦ (ಜಗವಿ. ೩-೬೪). 

[ಸಂ. ನಿಪ್ಪವಾಲ] 

ನಿಸ್ಟ್ರನೀಚಾರ (ನಾ). ೧. [ಜೈನ] ಸಂಭೋಗವಿಲ್ಲದಿರುವಿಕೆ ; ರತಿ 
ಕ್ರೀಡೆಯಿಲ್ಲದಿರು ವಿಕೆ: ಒದವುವುದು ನಿಪ್ಪನೀಚಾರದಿನನರ್ಗೆ ಮನೋಜ 
ಪರಮಸುಖಮಿನ್ನ ವರಭ್ಯುದಯಮನದನಿನ್ನೇವೇಟ್ಟುದೊ ದೇವರ ದೇವ 
ರಪ್ಪ ಭವಸೆಂಭನದಿಂ (ಶಾಂತಿಪು. ೯-೧೨೮) , ಸಮಧಿಗತ ಮಾನಸಾ 
ಮೃ ತಾಹಾರರುಂ ಸಪ್ರನೀಚಾರಾನಂತಗುಣ ನಿಷ್ಟೃವೀಚಾರಸುಖರುಂ 

. ಆಗಿ ಸುಖಮಿರ್ಪಿನಂ (ಚಾವುಂಪು, ೩೧); 
ತೀಂದ್ರಿಯಸು ಖದೆಅಕಿನಟ್ಟಾ ದಪ್ಪ ನೆಂಬುದರ್ಕಿದುವೆ ನಲಂ ಕುಜುಸೆಂಬ 
ತೆಟದಿನೆಸೆದುದು ನೆಳಕಿದಹಮಿಂದ್ರಂಗೆ ನಿಷ್ಟ್ರವೀಭಾಗ[ಚಾರ]ಸುಖಂ 
(ಚಂದ್ರಪು" ೧೧-೩೬). ೨. ಸಂಭೋಗ ಮಾಡದವನು ; 5] ಸುರತದಲ್ಲಿ 
ತೊಡಗದವನು ; ; ಮೈಥುನವಿಲ್ಲದವನು : 'ನೆನೆವಂ ಮೂನತ್ತು 
ಮೂಸಾಸಿರಬರಿಸದೊಳಾಹಾರಮಂ ನಿಷ್ಟ್ರವೀಚಾರನಪಾರಂ ತನ್ನೊಳಾದ 
ಭ್ಯುದಯಂ ಸಕಳಸೌಖ್ಯಂ ತ್ರಯಸ್ವ್ರಿಂಶದಂಭೋಧಿ ನಿಜಾಯುಸ್ಸಂಖ್ಯೆ 
ಪಕ್ಪಾಧಿಕಮೆನೆ ಪದಿನಾಜಇದ ಮಾಸಕ್ಕು ಸಿರೆ ನೆ ಮೋಸಂಗೊಳ್ಳ 
ದೇನಂ ಪೊಗಟ್ಟ ಸೆನಹವಿಂಂದ್ರ 0ಗೆ ಕೈ: ಸಾರ್ದ ಸ್ಕಿ ಪಂ (ನುಲ್ಲಿಪು. ೧೧- 1 
[ಆಸಂ. ವಾರ] 

ನಿಷ್ಟ ನೀಚಾರತೆ (ನಾ). ಇ ನಿಪ್ಪುವೀಚಾರ ೧ : ನಿಸ್ಟ್ರನೀಚಾರತೆಯಿಂ 
ನೆಲದ ಸುಖಾಂಭೋಧಿಯೊಳನಚಛನುಟಃ ದನಗಾಹಮಿರ್ದನಿಂತಹ 
ಮಿಂದ್ರಂ (ಚಂದ್ರಪು. ೧೧-೩೯). [ಆಸಂ. ನಿಷ್ಠ ಸ್ಫ್ರನಿಚಾರತಾ] 

ನಿಷ್ಭ್ರಾಣ (ಗು). ೧. ನಿರ್ಜೀವವಾದ ; ಜೀವನಿಲ್ಲದ. ೨. ಬಲ 
ವಲ್ಲದ; ನಿರ್ಬಲವಾದ. (ನಾ). ೩. ಪ್ರಾಣವಿಲ್ಲದುದೆ; ನಿರ್ಜೀವ 
ವಾದುದು : ಬಲದೇವಾಕೃತಿಯಂ ಸರಾಗನನುರಂ 
ವಿಕ್ರಿಯಾಬಲದಿಂ ಜರ್ಜಗೆ ಕಡು ಲಕ್ಷಣಂ . 
(ಸಂರಾಮಾ, ೧೬-೪೯). [ಸೆಂ] 

ನಿಪ್ಟ್ರೇಮ (ಗು). ೧. ಆಸಕ್ತಿಯಿಲ್ಲದ ; ಅನಾಸಕ್ತವಾದ : ಕಾಮಿಸಿ 
ಭೋಗಿಸುನಗೆ ಕರ್ಮಬಂಧ ನಿಸ್ಟ್ರೇಮುಭೋಗಿಗೆ. ಬಂಧವುಂಟಿ (ಭರಚ. 
೨-೩೨). (ನಾ). ೨. ಪ್ರೇಮವಿಲ್ಲದಿರುವಿಕೆ ; ನಿರಾಸಕ್ತಿ. [ಸಂ.] 

ನಿಷ್ಫಲ, ನಿಷ್ಫಳ (ಗು). ೧.- ಫಲವನ್ನು ಕೊಡದಿರುವ ; ಹಣ್ಣು 
ಬಿಡದ. ೨. ವ್ಯರ್ಥವಾದ ; ನಿರರ್ಥಕವಾದ್‌: ಮಕ್ಕಳನೀಯದೆ 
ನೋಡೆ ನಾಡೆ ನೋ ಯಿಸಿದಪುದಿಕ್ಷು ಪುಷ್ಪ ದವೊಲೆನ್ನಯಂ ನಿಷ್ಫಲ ಪುಷ್ಪ 


ಸಾಗರರಾಜನೆ, 


(ಸಿದ್ಧಾಂತಿ. ೨೦೨). 


ನಿಸ್ಟ್ರಾಣನುಂ 
೬ ಬಿಟ್ಟಿಂ ಧರಾತಲದೊಳ್‌ 


ಮುಜುಮೆಯ್ಯೊಳ 


೪೭೬೪ 


ಸ 


40 


43 


ನಿಷ್ಟಲೋದ್ಯೋಗ 


ದರ್ಶನಂ (ಸೆಂಪಭಾ. ೧-೧೧೭) ; ನಿಷ್ಟ ಲಪ್ರಾಣೆಯನಾದಂ ಕ್ರೂರೆಯಂ 
ಬ್ರ್ರಾಹ್ಮಣಹನನ ಮುಹಾಸಾಪನುಂ ಗೆಯ್ದ ನಿಸ್ತ್ರಿಂಶೆಯನೆನ್ನಂ ಪಾಪೆಯೆಂ 
ನೀಂ ಬೆಸಗೊಳೆ ಫಲನೇಂ (ಕಾದಂಪೂ. ೯೫೭). ೩. ನಪುಂಸಕವಾದ; 
ಪುಂಸತ್ವವಿಲ್ಲದ. (ನಾ). ೪. ನಿರರ್ಥಕವಾದುದು ; ವ್ಯ ರ್ಥ 
ವಾದುದು; 'ಉಪಯೋಗವಿಲ್ಲದುದು;ಅಪ್ರಯೋಜಕವಾದಿದು: 
“ವೃಥೆ ನಿಷ್ಫಲಂ ಮೋಫಘಮೆನಲದು ನರರ್ಥಕ್ಕೆ ' ನಾಮಂ” (ನುಂಗರಾ. 
೧೩೬-೪೦); ಅನ್ನ ನನಿಕಿದರೇನು ಹೊನ್ನ ಕೊಟ್ಟಿರೇನು , ೬ . ಸದಮಳ 
ಶಾಶ್ವತ ಮಹಾಘನಲಿಂಗವನಜಕಿಯದೆ ಇವೇನ ಮಾಡಿದರು ಕಡೆಗೆ ನಿಷ್ಫಲ 
(ನಚಸಂ. ೩೬೭-೧) ; ಕಟ್ಟಾ ಸೆವಟ್ಟಿಯ್ತ ೦ದು ಬೇಡಿ ಸಿಷ್ಪಲವಾಗದಂತೆ. ಭತ 
ನೀನೆಮುಗೆ ವಲ್ಲಭನಾಗಿ ಚಿತ್ತ ದುಮ್ಮಳಿಕೆಯಂ ಕಳೆ (ಹಚಕಾ. ೭-೧೫ 
ಶ್ರೀಗುರುಸ್ಥಿರಭಕ್ತಿಯಿದು ಹೊಜಗಾಗಿ ಕೋಟನಿಧಂಗಳಲಿ ಶ್ರುತಿಯೋಗೆ 
ದಲಿ ಹರಭಕ್ತಿಯಂ ಮಾಡಿದಡೆ ನಿಷ್ಫ ಲವು (ಬಸಪು. ೩೯-೨೪) ; ನಡೆನೆಣನೇ 
ದರಿದ್ರನು ಸಾಲದೆನಿಸಿದ ದಕ್ಷಿಣೆಯ ಯೆಜ್ಞಾಳಿ ' ನಿಷ್ಫ ಲವು (ಕುನ್ಯ್ಯಾಅ. 
೨೩-೪೪); ತೋರಿಕೆಯ ಪೂಜೆಯೆಲ್ಲವೂ ನಿಷ್ಟ ಲವಾದವು. (ಶನುನಾಂ. 
೧೨೦). ೫. [ಜೈನ] ಉದಯ ಕರ್ಮದ ಹದಿನಾಲ್ಕು ಭೇದಗಳಲ್ಲಿ 
ಒಂದು : ಉದಯಿಪ ಕರ್ಮಮಂ. ಸಫಲ ನಿಷ್ಠ ಲಯನಿಗ್ನದ . . - 
ಚತುರುಕ್ತ ಭೇದದಿನಿವೆಂದಆ೨ ಯಂ ಪದಿನಾಲ್ಕು ಭೇದನುಂ (ಚಾವುಂಪು. 
೩೯೪). ನಿಷ್ಫೆಳೆ: ೪. ಅಜೀಯುತ್ತಂ ಕಲ್ಲೊಳ್‌ ನಾರಳಿಸುವುದುಂ 
ಇವರೊಳಕ್ಕರಮಜಸುವುದು೦ ಭಾವಿಪಂದು ನಿಷ್ಕ ಳಮಲ್ತ್ವೇ 

(ಸುಕುಮಾ. ೨-೨೩). [ಸಂ.] 

ನಿಷ್ಟ ಲದಾಯಕ (ನಾ). ಫಲವನ್ನು ಕೊಡದೆ ಇರುವವನು ; 
ಆಸೆಯನ್ನು ನೆರವೇರಿಸದೆ ಇರುವವನು : ಹೆಂಗುಹಟಾಯಿಲ್ಲದ 
ಕಾರಣ ಕೂಡಲಸಂಗಮದೇವ ನಿಷ್ಟ ಲದಾಯಕನಾಗಿ ಆನು ಮಾಡಿ ಶುದ್ಧ 
ನಯ್ಯಾ (ಬಸನ. ೫೦೮). [ಸಂ.] 

ನಿಷ್ಭಲನಿಧಾನ (ನಾ). ೧. ಪ್ರಯೋಜನಕ್ಕೆ ಬಾರದ ಕ್ರಮ ; 
ನಿರುಪಯುಕ್ತ ರೀತಿ. ೨. ಪ್ರಯತ್ನಕ್ಕೆ ಫಲವನ್ನು ಪಡೆಯ 
ಲಾರದನನು ; ವ್ಯರ್ಥ ಪ್ರಯತ್ನದವನು : ಖಳರು ಕೌರವರು . . . 
ದೌರ್ಜನ್ಯಮಖದೀಕ್ರಿತನು ಕಲಿಕರ್ಣ ಉಳಿದ ಭೀಸ್ಮ ದ್ರ್ಯೋಣರೇ ನಿಷ್ಟಲ 
ನಿಧಾನರು (ಕುಮ್ಯಾಸ. ೧೨-೯೦). [GN ಲ-- ನಿಧಾನ] 

ನಿಷ್ಫಲಾಕಾಂಸ್ಥೆ (ನಾ). ಫಲಾಪೇಕ್ಷೆ "ಇಲ್ಲದಿರುವಿಕೆ; ಮಾಡುವ 
ಕರ್ಮದಲ್ಲಿ ಪ್ರತಿಫಲಾಸೇಕ್ಷೆ ಇಲ್ಲದಿರುವಿಕೆ : ನಿರಪೇಕ್ಷ ದೃಷ್ಟಿ 
ಯಿಂದ ನಿಷ್ಫ ಲಾ ಇಕಾಂಕ್ಷೆಯಿಂಂದ ಮಾಡುವ ಕರ್ಮದ ತಿರುವನ್ನು 
ಶ್ರೀಕೃ ಸ್ಮ ಹೇಳುತ್ತಾನೆ (ಭಾರದ. ೧೧೮). 

[ಸಂ. ನಿಷ್ಟಲಾಕಾಂಕ್ಟಾ) 

ನಿಷ ಲಾರಂಭ (ನಾ). ಬೆಳೆಯನ್ನು ನೀಡದ ವ್ಯವಸಾಯ, - 
ಬೇಸಾಯ : ಕೇಳು ಶುಕಯೋಗೀಂದ್ರ ಸಂಸ್ಕತಿ ಹಾಳುವಾದನಲಾ 
ವಿಚಾರಿಸೆ ಹೇಳಲೇನದು ಬಯಲ ಬಳಲಿಕೆ ನಿಷ್ಕಲಾರಂಭ (ಅನ್ಭುತ, ೨-೪). 

[ನಿಷ್ಟ ಲ-ಅರಂಭ] 

ನಿಸ್ಫಲೆ (ನಾ). ಮುಟ್ಟು ನಿಂತವಳು : ನುಕ್ಕಳನ್ನು ಹಡೆಯುವ 
ನಯಸ್ಸು ಮಿರಿದವಳು. [ಸೆಂ. ನಿಷ್ಫ ಲಾ] 

ಫಿಸ್ಫಲೋತ್ಪನ್ನೆ (ನಾ). ವ್ಯರ್ಥವಾಗಿ ಹುಟ್ಟಿದವಳು ; ನಿಷ್ಟ 
ಯೋಜಕವಾಗಿ ಜೀವಿಸುವವಳು : ನಿಪ್ಫ ಲೋತ್ಪನ್ನೆಯಂ ನಿರ್ದಯ 
ಯಂ... ಸಾಸೆಯಂ ನೀಂ ಬೆಸಗೊಳೆ ಫಲಮೇಂ (ಕಾದಂಪೂ. ೯೫೭). 

[ಸಂ. ಸಿಷ್ಫಲೋತ್ಸನ್ನಾ] 

ನಿಷ್ಫಲೋದ್ಯೋಗ (ನಾ). ಪ್ರಯೋಜನವಿಲ್ಲದ ಕೆಲಸ ; ವ್ಯರ್ಥ 

ಪ್ರಯತ್ನ : ಶಿಲೆಯೊಳ್‌ ಧಾನ್ಯಂಗಳಂ ಬಿತ್ತಿಯೆಂಮೊಣಗಿದ ಭೂಜಕ್ಕೆ 


ನಿಷೃಳ 


ಸೀರ್ನೊಯ್ಯಾದೂಂ ಕೋಟಿಲೆನಟ್ಟಿ ನಿಷ್ಟ ಲೋದ್ಯೋಗಮನೊಡರಿಪುದೇಂ 
(ಸಂರಾಮಾ. ೧೬-೫೫). [ನಿಷ್ಠ ಲ ಉದ್ಯೋಗ] 
ನಿಷ್ಫಳ "ನಿಷ್ಭಲ' ನೋ. 
ನಿಷ್ಫಳಕುಜ (ನಾ). ಹಣ್ಣು ಬಿಡದಿರುವ ಮರ; ಫಲ ಬಿಡ 
ದಿರುವ ವೃಕ್ಷ: “ನಿಪೃಳೆಕುಜಮವಕೇಶಿ” (ನಸ್ತುಕೋ. ೩೦-೨). 
[ನಿಪ್ಪಳ ( ಇನಿಸ್ಟ್ರಲ)-- ಕುಜ] 
ನಿಷ್ಯಂದ (ನಾ). ೧. ಒಸರುವಿಕೆ; ಸೋರುವಿಕೆ ; ಸ್ರವಿಸುವಿಕೆ. 
೨. ಪ್ರವಾಹ; ಧಾರೆ: ನಂದ್ಭನಾನಸುರಾಸುರೋರಗನೃಂದ ಮಣಿ 
ಮಕುಟ ಪ್ರಭಾನಿಷ್ಯಂದ ಭೂಯಂಸ್ತಿ ವಿತಕಾಯನ ಕಂಡನಬುಜಭವ 
(ಕುವ್ಯಾಕ.' ೬-೧೫). [ಸಂ.] 
ನಿಷ್ಯಂದಿ (ಗು). ೧. ಸ್ರವಿಸುತ್ತಿರುವ ; ಒಸರುತ್ತಿರುವ ; ಜಿನುಗು 
ತ್ತಿರುವ : ಸಪ್ತಧಾತುಮಯನುಂಂ 'ಅವಸ್ಯರದವೋಲ್‌ ಮೂತ್ರ 
ಪುರೀಷಾದಿ ಮುಲಭಾಜನಮಂಂ ಅಲ್ಲಿ ಪೂತಿರಸನಿಸ್ಯಂದಿ ಶ್ರವಣಾದಿ ನವ 
ರೆಂಧ್ರಸರೀತನು೨ಂ ೬ . ೬ ಅಪ್ಪ ಶರೀರಮುಂ  (ತತ್ತ್ವಪ್ರ. ೩೯). 
(ನಾ). ೨. ಸೂಸುವುದು; ಬೀರುವುದು ; ಹೊರಬರುವುದು : 
ಅಂ ದಯೆಗೈದು ಕಾದನುಜೆಯಂ ವಸು ದೇವಸಮೇತಮಂದು ಮನ್ಮಂದಿರ 
ಮಧ್ಯಕೇಳಿಗೃ ಹಡೊಳ್‌ ಸೆಜಕಿಗೆಯ್ನ್ನು. ತದೀಯ ಗರ್ಭನಿಷ್ಯಂದಿಗಳಪ್ಪ 
ಕೂಸುಗಳನಿಂ ಕೊಲಲಿರ್ದೆಂ (ಜಗವಿ. ೨-೫೧) ; ಕುಂಜಸ್ಸುರಿತಕುಟಿಜ 
ಕುಂದಾಮೋದನಿಷ್ಯಂದಿ ಶೀಡುತ್ತಿರಡೆ ಮಂದಿತನಿಶ್ವಂ ನಾಭಸೆಂ ಮಾತ 
ರಿಶ್ಚಂ  (ಚಂದ್ರಪು. ೪-೩೦); ರೆಸಕ್ಲಿ ನ್ನ ಹಂಸಸಂಸೇವಿತಂ, ಸಮನ 
ಆಮೋದನಿಷ್ಯಂದಿ, ಮೇಣಾವಿಷ್ಟ ಹೃಷ್ಟ ನಭಸಂಗಮಾರಾನವಿತಾ ಬಿಲ 
ಮುಖಂ (ಗಣೇಶ. ೩೭-೧೦). [ಸಂ. ನಿಷ್ಠುಂದಿನ್‌'] 
ನಿಷ್ಯಂದಿಸು (ಕ್ರಿ). ಒಸರು ; ಸೋರು ; ಜಿನುಗು : ಮಾಂದಳಿರ 
ತೊಂಗಲ ಕರ್ದುಂಕಿಯಲ್ಲಿಂದ ನಿಷ್ಠುಂದಿಸುವ ರಸಕೆ ಬಾಯ್ಕೆಜಕಿದು 
(ಸೌಂದಪು. ೫-೯೦). [ನಿಸುಂದ---ಇಸ್ಕು] 
ನಿಷ್ಯೂತ (ಗು). ಸೇರಿಕೊಂಡ ; ಹೆಣೆದುಕೊಂಡ ; ಕೂಡಿಕೊಂಡ. 
"ನಿಷ್ಯೂತಚೈತನ್ಯ' ಸರಾ." [ಸಲ] 
ನಿಷ್ಯೂತಚೈ ತನ್ಯ (ನಾ). ಕೂಡಿಕೊಂಡ ಚೇತನ; ಹೆಣೆದು 
ಕೊಂಡಿರುವ ಚೈತನ್ಯ :  ಇಂದುಶೇಖರನಗ್ಲಿಯಮನರೆನಿಂದಸಖ 
ಕಇಲಾಗ್ನಿ ನೂರ್ತಿಯರೊಂದುಮೂರುತಿ ವಿಶ್ವದೊಳು ನಿಷ್ಯೂತಚೈ ನ್ಯ 
(ಕುವ್ಯಾಾದ್ರ್ರೋ. ೩-೬೮). (ನಿಷ್ಯೂತ ಚೈತನ್ಯ] 
ನಿಸಂಗಿ (ನಾ). ಎಲ್ಲ ಸಂಗಗಳನ್ನೂ ಬಿಟ್ಟವನು ; ಸಾಂಸಾರಿಕ 
ಜಂಜಾಟವನ್ನು ತೊರೆದವನು : ವಿರಕ್ತ : ಹಾವಿನ ಹಾಳ ಕಲ್ಲಯ್ಯುಂ 
ನಿಸಂಗಿ ನಿರಾಳದೇನನು ನಿಗುರೆ ಚಂದಯ್ಯಂ ಮುರು ಘದೇನ (ಬಸಪು. 
೫೮-೬). [<ಸೆಂ. ಫಿಸ್ಪಂಗಿನ್‌] 
ನಿಸಟು, ನಿಸುಟು (ಕ್ರಿ). ೧. ನುಣುಚಿಕೊಳ್ಳು ; ಜಾರಿಕೊಳ್ಳು ; 
ತಶ್ಸಿಸಿಕೊಳ್ಳು : ಈಗಲೇ ಪ್ರಸಂಗ ಕೈ ನಿಸಟಬಾರದೆಂದು ಚಟ್ಟಿ ನೇ 
. ಸೂಚನೆ ಕೊಟ್ಟು ಜಾಗರಿಸಿದ (ದೀಸಹ. 11, ೨೭೪). ನಿಸುಟು: 
೨. ಹೊರಹೊಮ್ಮು ; ಹೊರಬೀಳು ; ಸ್ಥಳ ಬಿಟ್ಟು ಹೊರಡು : 
ಆಗಿನ ಕಾಲದ ಕವಿಗಳ ಆಡಂಬರ ಬಹಳ, ಅವರಿಗೆ ಬೇಕು--ಉಪವನ, 
ಚಂದ್ರ, ಮುಲಯಾನಿಲ, ಕೋಕಿಲ. ಅನಂತರ ಎಲ್ಲಿಯೋ ಸಂಚಶರಗಳು 
ನಿಸುಟಿಬೇಕು (ಕುರಿಹಿಂ, ೧೧೫). 
1 ಮುರಾ. ನಿಸಟಣೆಟ್ರ 
ನಿಸದ, ನಿಸದು (ನಾ). ದಿಟ: ನಿಶ್ಚಯ: ಸತ್ಯ ; ನಿಜ: 
“ನನ್ನಿ, ನಿಕ್ಕುನಂ, ನಿಸದಂ, ಸಾಜಂ, ನನಸು, ದಿಟಂ---ಈ ೬ ಸತ್ಯಂ” 
(ಕಶಸಾ. ೫೭-೨೫೪) ; ನಿಸದಮೆನಿಪ್ಪ ಪುಟ್ಟಿ ಸೆನ ಜನ್ವನದಿಂದೆ. . -ನಲವಿಂದೆ 


೪೭೬೫ 


20 


25 


40 


45 


ನಿಸರ್ಗ 


ದಂಪತಿಪ್ರಸರಮೆ ನಾಡೆ ಮೂಡಿ ಮುಟುಗಾಡುವುದೀಡಿತ ಭೋಗಭೂವಿಂ 
ಯೊಳ್ಳ (ಚಂದ್ರಪು. ೩-೩೭) ; ಎಸೆವ ಪ್ರಸಾದನಿರ್ದಲ್ಲಿ ಪರಿಣಾಮವದು. 
ನಿಸದದಿಂದಿಪ್ಪು ದು (ಸಿದ್ಧೇಪು. ೨೩-೪೮) ; ಅಶನ ದೊರಕಡೆಯನಳ್ಗು ಪ 
ವಾಸನೊದಗಿತ್ತು ನಿಸದದಿಂ ಬಿಲ್ವಪತ್ರೆ ಯನೆಯ್ಮೆ ಲಿಂಗಕರ್ಪಿಸಿದ ಫಲ 
ವಾದುದೆಂದೊಯ್ದರಾ ಕೈಲಾಸಗಿರಿಗೆ (ಪಾಸೋಪು- ೧೩-೫೩) ; ಇಹುದೊ. 
ಇಲ್ಲವೊ ತಿಳಿಯಗೊಡದೊಂದು ವಸ್ತು ನಿಜನುಹಿಮೆಯಿಂಂ ಜಗವಾಗಿ 
ಜೀನನೇಸದಲಿ ವಿಹರಿಪುದೊಳ್ಳಿ ತೆಂಬುದು ನಿಸದವಾದೊಡಾ ಗಹನತತ್ವಕೆ 
ಶರಣೊ (ನುಂಕುಕ. ೩). ನಿಸೆದು: ಆಚಾರಂ ನಿ[ವಾಠಾಂ.ಬ]ಸದಾಗಿ 
ಸದ್ಗು ಣಗಣಂ ಮುಂತಾಗಿ ಮಂತ್ರಕ್ರಿಯಾಳೋಚಂ ನಿರ್ವಭಿಚಾರಮಾಗೆ 
ಜಿನರಾಜಪ್ರ್ರಾಜ್ಯ ಸಾನ್ರ್ರಾಜ್ಯದೊಳ್‌' ಸಾಚಿನೋಚಿತ ಭಾಗ್ಯಲಕ್ಷ್ಮಿ ತಮ 
ಗೇಕಚ್ಛ ತ್ರಮಾಯ್ತೆ ೦ದುಮೆಂಬಾಚಾರ್ಯರ್‌ ನಮಗೀವರಕ್ಕೆ ನಯ 


ನಿಶ್ಚೇಪಪ್ರವನಾಣಂಗಳಂ (ಅರ್ಧನೇ. ೧-೪). ಗ 
ನಿಸದಂ (ಅ). ದಿಟವಾಗಿ; ನಿಜವಾಗಿ; ಖಂಡಿತವಾಗಿ: 
ಮೃಗದ ಮೈಯ್ಕೋೊಳ್‌"/. ನಿಸದಮೆಸೆವುದು ಬಲ್ಲಾಳ ಬಿಲ್ಪಲ್ಕೆ 


(ಪಂಸಭಾ. ೫-೪೭) ; ನಿಸದೆಂ ಕಪಿಂಜಲಂ ಜೀವಿಸುತಿರೆ ಸಿನ್ನಲ್ಲಿಗೆಯ್ದದಿರಂ 
(ಕಾದಂಪೂ. ೯೪೭) ; ವಸುಧೇಶ ಚರ್ಮರತ್ನ್ನದ ದೆಸೆಯಿಂದೀ ವರಪುರಾಂತ 
ದೊಳ್‌ ಪದೆಪಿಂ ಜೀನಿಸಿದಪೆನದಆ ಕ್ಷೇಮಂ ನಿಸದಂ ನಿಮ್ಮಡಿಯದು 
(ದಶಕು. ೮-೧೫೦) ; ಅಜನಜಗರಗರದಿಂದಭ್ರಜಶಿಖಿರವದಿಂದೆ. ಪುಲಿಯ. 
ಕಾಯ್ಬಿ ಂ ನಿಸದಂ ವೃಜಿನ ಘನಕುಜನಜನಮಂ ಸೃ ಜಿಸಿದನಲ್ಲದೊಡವಂಗೆ 
ಜಗಮಂಜುವುದೇ (ರಾಜಶೇ. ೧-೩೮) ; ಎಲೆ ದುಟ್ಟಿ ಬಿದಿ, ನಿಸದವಿಂಂ 
ಜಲಜೋದರನಾಣೆ ! ಪೆಣ್ಗಳಂ ಸೃಷ್ಟಿ ಸದಿರ್‌ (ಸುಗುಗಂ. ೬೮-೧೭). 
[<ನಿಸದ] 

ನಿಸದಿ “ನಿಸಿದಿ' ನೋ. 

ನಿಸದಿಗೆ "ನಿಸಿದಿಗೆ' ನೋ. 

ನಿಸದು "ನಿಸದ' ನೋ. 

ನಿಸರ್ಗ (ನಾ). ೧. ಕೊಡುನಿಕೆ ; ನೀಡುವಿಕೆ. ೨. ಕೊಟ್ಟುದು ; 
ಕೊಡುಗೆ ; ದಾನ: "ಶ್ರೀನಿಸರ್ಗ' ಪರಾ. ೩. ತ್ಯಜಿಸುವುದು; 
ಬಿಟ್ಟುಬಿಡುವುದು. ೪. ಸೃಷ್ಟಿ ; ಉತ್ಪತ್ತಿ. ೫..ಸಹಜ 
ವಾದುದು; ಸ್ವಾಭಾವಿಕವಾದುದು : “ಸರ್ಗ ಸ್ವಭಾವವಾಚಿ 
ನಿಸರ್ಗಂ? (ವಸ್ತು ಕೋ. ೧೨೫-೪೨); ಸುಮತಿ. . . ಅಂತು ನಿಸರ್ಗ 
ಹೊಳಿ ದೇವಗುರುಭಕ್ತೆಯುಂ ಮಾತಾಪಿತೃಶಿಕ್ಟಾನುರಕ್ತೆಯು ಮಾಗಿ 
(ಶಾಂತಿಪು. ೪-೮೭ ನ); ತನ್ನ ನಿಸರ್ಗವತ್ಸ ಲತ್ವದಿನೆನಗಾ ಪ್ರಸಾದಪದಮಂ 
ದಯೆಗೆಯ್ದ ಮಹಾನುಭಾನೆಗಾ ಸುದತಿಗೆ ಪೇಟ್ದು ಬರ್ಪನಿತು ಗೌರ 
ನಮಂ ಮೊದಲಾಗಿ ಮಾಡಲಾಜಿದೆ ಖಳರೋಳಿಯೊಳ್‌ ದೊರೆಗೆನಂದನ 
ನೆನ್ನ್ನನದೇ ನನೆಂದಸೆಂ (ಕಾದಂಉ. ೪೦೦) ; ಕಿಳಿಸಿಯಾತಂ ನಿಸರ್ಗದಿಂ ವಕ್ರ 
ಗತಿ ಸರಿಣಾಮದಿನುದ್ವೃ ತ್ತ ಚಿತ್ತ ದಿನುನ್ಮತ್ತ ನಾದಂ (ಸುಕುಮಾ. ೨-೫೭); 
ಕಹಿನಂಶಕ್ಕೆ ಓಸರ್ಗಂ ಚಪಲತೆ (ಸಂರಾಮಾ, ೧೩-೧೩೭). ಹಿ. ಪ್ರಕೃತಿ: 
ತದ್ಯೂವಿ ಗರ್ಭಿತದ ಶ್ರೀಕರಾಲಯವಿದು ನಸರ್ಗಪುರಾಕೃ ತಿಯಲಿರಲೆಂಬ 
ಸಮಯಕೆ ನಾಕಮುನಿ ನಡೆತಂದು ಬಳಿಕಿಂತೆಂದು ನೇನಿಸಿದ (ತೊರರಾ. 
೧-೧೬-೨೮) ; ಗಾಳಿಯ ಮಂಡಲ ಸ್ಫಟಕದವೋಲಿದೆ . . . ಅಲ್ಲಲ್ಲಿಯೇ 
ಮುಗಿಲಿನ ಪಟ. ತೇಲಿದೆ ನೈಕುಂಕವಿದೆ ನಿಸರ್ಗದಲ್ಲಿ (ಸಕ್ಷಿಕಾ. ೨೧-೧೬) ; 
ಮೊದಲನೆಯ ಯುದ್ಧದ ಅನಂತರ ಪ್ರಕೃತಿ ಪಾಠ ಬೋಧನನಿಸಯ 
ವಾಯಿತು . . . ಸರಿಚಿತ ಮರಗಿಡಗಳು, ಪ್ರಾಣಿಗಳು, ನಿಸರ್ಗದ ಆಗು 
ಹೋಗುಗಳು ಇವು ಆ ವಿಷಯದಲ್ಲಿ ಸೇರಿದ್ದುವು (ಶಿಶ್ಷದ. ೭೩೮); ನಿಸರ್ಗ 
ದಲ್ಲಿ ಕೂಡ ಕಾರ್ಯವು ಎಂದಿನಂತೇ ಅವಿರತವಾಗಿ ಸಾಗಿದೆ. (ಧರ್ಮಸಾ.- 
೧೩೨). ೬. [ಜೈನ] ಸಂಚನಿಂಶತಿಕ್ರಿಯೆಗಳಲ್ಲಿ ಒಂದು; ಕೆಟ್ಟ 


ನಿಸರ್ಗಂ 


ಕೆಲಸವನ್ನು ಸರಿಯೆಂದು ತಿಳಿಯುವುದು. ಮತ್ತು ಪಾಪಕಾರ್ಯ 


ವನ್ನು ಮಾಡಲು ಅನುಮತಿ ನೀಡುವುದು : ೧. ಸಮ್ಮಕ್ತ್ವ್ವಕ್ರಿಯೆ 
(ದೇವಗುರು ಶಾಸ್ತ್ರಾದಿ ಪೂಜೆ)... ೧೭. ನಿಸರ್ಗ (ಪಾಪೋತ್ಪಾ ದಕ 


ಕ್ರಿಯೆಯನ್ನು ತಾನು ಸಾಧುವೆಂದು ತಿಳಿವುದೂ ಪರರಿಗೆ ಮಾಡಲಸ್ಪಣೆ 
ಯೀವುದೂ) (ಜೈನಥ. ೬೩). "ಪಂಚವಿಂಶತಿಕ್ರಿಯೆ' ಸರಾ. [ಸಂ.) 

ನಿಸರ್ಗಂ (ಅ). ಸಹಜವಾಗಿ ; ಸ್ವಾಭಾವಿಕವಾಗಿ ; ಸ್ವಭಾವಸಿದ್ಧ 
ವಾಗಿ: ಪ್ರತಿಭೆ ನಿಸರ್ಗನುಂಟು ಕೀಔದೋದುಗಳೊಳ್ಳಿಲುದುಂಟು 
ಬಲ್ಮೆ (ಗದಾಯು. ೧-೫೦). [ನಿಸರ್ಗ] 

ನಿಸರ್ಗಗುಣ (ನಾ). ಸಹಜಗುಣ; ಹುಟ್ಟುಗುಣ ; ಸ್ವಭಾವಸಿದ್ಧ 
ವಾದ ಗುಣ: ಎಂತಪ್ಪ ಬುದ್ಧಿ ನಂತನುಂ ಸಂಸರ್ಗವಶದಿಂದ ನಿಸರ್ಗ 
ಗುಣನುಂ ಪತ್ತು ವಿಡುವುದು ಕಡುದಿಟಿಂ (ಸಂಚತಂ. ೧೨೧-೨೧). 

[ನಿಸರ್ಗ 4 ಗುಣ] 

ನಿಸರ್ಗತತ್ವ (ನಾ). ಪ್ರಕೃತಿಯೇ ಎಲ್ಲ ಲೌಕಿಕವ್ಯಾಪಾರಗಳಿಗೆ 
ಮೂಲನೆನ್ನುವ ತತ್ವ: ನಿಸರ್ಗತತ್ವ ದೃಷ್ಟಿ . . . ನಿಸರ್ಗತತ್ವವಾದಿ 
ಗಳು ಲೌಕಿಕಕ್ಕೆ ಹೆಚ್ಚಿನ ಸಾನ ಕೊಟ್ಟರು (ಶಿಕ್ಷದ. ೨೯). 

[ಇಿಸರ್ಗ-.. ತತ್ವ] 

ನಿಸರ್ಗತತ್ವ ವಾದಿ (ನಾ). ಪಾರಮಾರ್ಥಿಕ ದೃಷ್ಟಿಯನ್ನು ಒಪ್ಪದೆ, 
ಲೌಕಿಕ ಪ್ರಯೋಜನದ ದೃಷ್ಟಿಯಿಂದಲೇ ಎಲ್ಲವನ್ನೂ ನೋಡು 
ವವನು; ಲೌಕಿಕವಾದಿ; ಪ್ರಯೋಜನವಾದಿ : ಭಾನಪ್ರ ಧಾನ 
ವಾದಿಗಳು ಆಧ್ಯಾತ್ಮಿಕಜ್ಞಾನಾರ್ಜನೆಗೆ ಹೆಚ್ಚಿನ ಸ್ವಾನ ಕೊಟ್ಟ ದ್ವರೆ, 
ನಿಸರ್ಗತತ್ವವಾದಿಗಳು ಲೌಕಿಕಕ್ಕೇ ಹೆಚ್ಚಿನ ಸ್ಥಾನ ಕೊಟ್ಟಿ ರು(ಶಿಕ್ಷದ.೨೯). 

[ಸಂ. ನಿಸರ್ಗತತ್ವವಾದಿನ್‌] 

ನಿಸರ್ಗದತ್ತ (ನಾ). ಸಹಜವಾಗಿ ದೊರೆತುದು ; ಸ್ವಭಾವಸಿದ್ಧ 
ವಾದುದು: ಇರುನಪ್ಪನ್ನೇ ಆದಷ್ಟೂ ಉಪಯುಕ್ತ ರೀತಿಯಲ್ಲಿ 
ಘೋಷಿಸಿ, ವ್ಯವಸ್ಥೆ ಗೊಳಿಸಿಕೊಂಡರೆ ನಿಸರ್ಗದತ್ತ ವಾಗಿ. ಬಂದದ್ದನ್ನು 
ಭಂಗಾರ ಮಾಡಿಕೊಂಡ ಹಾಗಾಗುತ್ತದೆ. (ತಿಕದ. ೬೪೧). [ನಿಸರ್ಗ 4 ದತ್ತ] 

ನಿಸರ್ಗದುರ್ಗ (ನಾ). ಪ್ರಕೃತಿ ನಿರ್ಮಿಸಿದ ಕೋಟಿ : ರತಿಪತಿಯ 
ಧಾರಾಗೃ ಹದಂತಿರ್ದ ನಮಾಧನೀಲತೆಯ ಜೊಂಪಂಗಳೊಳಂ ಮನ್ಮಥ 
ನಿಸರ್ಗದುರ್ಗದಂತಿರ್ದ ಕೃತಕಗಿರಿಗಳೊಳಂ . . . ಸೊಗಯಿಕುಂ ತತ್ಪು 
ರೋದ್ಯಾನಸಂಡಂ (ಮಲ್ಲಿಪು. ೨-೩೩). [ನಿಸರ್ಗ 4 ದುರ್ಗ] 

ನಿಸರ್ಗನಿಯಮ (ನಾ). ಪ್ರಕೃತಿನಿಯಮ ; ಸ್ವತಃಸಿದ್ಧ ವಾದ 
ವಿಧಿ: ನಾವು ಮಾಡಿದ ತಪ್ಪಿಗೆ ಫಲ ಅನುಭವಿಸಲೇ ಬೇಕು, ಇದು 
ನಿಸರ್ಗನಿಯೆಮೆ (ಶಿಕ್ಷದ. ೩೧೪). [ನಿಸರ್ಗ  ನಿಯನು] 

ನಿಸರ್ಗಪ್ರಿಯ (ನಾ). ಪ್ರಕೃತಿಯನ್ನು ಪ್ರೀತಿಸುವವನು ; ನಿಸರ್ಗ 
ಪ್ರೇಮಿ: ಸೃಷ್ಟಿಯಲ್ಲಿ ಸೊಳ್ಳೆಯೆಂಬ ಪ್ರಾಣಿಗಳು ಉಂಟು. ಹೀಗೆ 
ಹೊರಗೆ ಒರಗಿದ ನಿಸರ್ಗಸ್ರಿಯರನ್ನೆ ಅವು ಹುಡುಕುತ್ತಿರುತ್ತ ನೆ. 
(ನಡೆದೂ, 111, ೨೦೬೪). [ನಿಸರ್ಗ ಪ್ರಿಯ] 

ನಿಸರ್ಗಪ್ರೇಮ (ನಾ). ಪ್ರಕೃತಿಯ ಬಗೆಗೆ ಇರುವ ಒಲವು- 
ಪ್ರೀತಿ: ಕನಿಯ ನಿಸರ್ಗಪ್ರೇಮುದ ಉತ್ಕರ್ಷತೆಯನ್ನು ಈ ಕವನ 
ಸೂಚಿಸುತ್ತದೆ (ರೂಢಿ). [ನಿಸರ್ಗ 4 ಪ್ರೇಮ] 

ನಿಸರ್ಗಬಲ (ನಾ). ಸ್ವಾಭಾನಿಕವಾಗಿರುನ ಶಕ್ತಿ ; 
ಶಕ್ತಿ: 


ಬಲಂ . 


ಸಹಜವಾದ 
ಪ್ರಬಲನೆನಿಕುಂ ಗ್ರಹಂ ಸ್ಮಾನಬಲಂ ಚೇಸ್ಮಾ ಬಲಂ ನಿಸರ್ಗ 

೬. ದೃಸ್ಟಿ ಬಲಮೆನಿಪ್ಟಾ ೪”  ಬಲನುಂನುಂ ಪಡೆದಾಗಳ್‌ 
(ಜಾತತಿ. ೨-೧೩). [ನಿಸರ್ಗ--ಬಲ್ಯ] 

ನಿಸರ್ಗಭೀರು (ನಾ). ಸ್ವಭಾವತಃ ಪುಕ್ಕಲುಸ್ವಭಾವವುಳ್ಳ ವನು ನ 
ಭೀರುವಾದವನು : ಸತ್ಪು ರುಸನಾಶ್ರಿತರಂ ನಿಸರ್ಗಭೀರು ಸ್ರಾಣಂಗಳಂ 


೪೭೬೬ 


20 


30 


40 


45 


ನಿಸರ್ಗಸುಭಗ 


- » - ಮನಸ್ವಿ ಮಾನನುಂ ರೆಕ್ಷಿಸುವನೊಲ್‌ (ಸಂಚತಂ. ೭೦-೫). 
[ನಿಸರ್ಗ - ಭೀರು] 

ನಿಸರ್ಗಮನೋಹರ (ನಾ). ಸಹಜ ಸುಂದರವಾದುದು; ನೈಜ 
ಸೌಂದರ್ಯವನ್ನು ಹೊಂದಿದುದು : ಸೊಗಯಿಪ ಜನ್ವನಂ ಸೆಟಿಕಿದ 
ರೂಪು ನಿಸರ್ಗನುನೋಹರಂ ಮುಗುಳ್ನಗೆ ಸವಿಳಾಸಮೋದನೊಡವುಟ್ಟ 
ದುವು (ಶಾಂತಿಪು. ೯-೩೫): [ನಿಸರ್ಗ . ಮನೋಹರ] 

ನಿಸರ್ಗವಿಂತ್ರ (ನಾ). ಸಹಜ ಮಿತ್ರ,--ಸ್ನೇಹಿತ : ದಿನನಾಥಂಗೆ 
ಹಿಮಾಂಶು ಭೌಮಗುರುಗಳ್‌ . . . ಭೃಗುಜಂಗೆ ಸೌನ್ಯು ರನಿಜರ್‌ 
ನುಂದಂಗೆ ಶುಕ್ರ್ರೇಂದುನಂದನರಾರಯ್ಯೆ ನಿಸರ್ಗನಿಂತ್ರರೆನಿಕ್ಕುಂ (ಜಾತಿ, 
೨-೧೪). [ನಿಸರ್ಗ 4 ಮಿತ್ರ] 

ನಿಸರ್ಗಮೂಢಾತ್ಮ (ನಾ). ಸ್ವಭಾವದಿಂದ ದಡ್ಡನಾಗಿರುವವನು; 
ಹುಟ್ಟುದಡ್ಡ : ದಕ್ಷನೆಂಬ ನಿಸರ್ಗಮೂಢಾತ್ಮನು ನಿರೋಧಿಸಲಿದಿರೆ 
ನಿನಗೆ (ಸಿಭಾಗ, ೪-೩-೪೭). [ನಿಸರ್ಗ 4 ಮೂಢಾತ್ಮ] 

ನಿಸರ್ಗರಾಗಿ (ನಾ). ಸ್ವಾಭಾವಿಕವಾಗಿ ಅನುರಾಗವುಳ್ಳ ವ್ಯಕ್ತಿ ಸ 
ನಿಸರ್ಗರಾಗಿಗಳಪ್ಪ ಪೆಂಡಿರ ಪರಿಣಾಮ ಮೆಲ್ಲಿವರಂ ನಡೆದಪ್ಪು ದು (ಪಂರಾಮಾ, 
೯-೧೪೮ ವ), [ಸಂ ನಿಸರ್ಗರಾಗಿನ್‌] 

ನಿಸರ್ಗವಂತಿಕೆ (ನಾ). ನೈಸರ್ಗಿಕತೆ ; ಸಹಜತೆ ; ಸಸ್ವಭಾವಿಕತೆ: 
ಭರತೇಶವೈಭನವು . . . ನಿಸರ್ಗವಂತಿಕೆಯ ಮಹಾಕಾವ್ಯನಲ್ಲ, ಕಲಾ 
ವಂತಿಕೆಯ ಮಹಾಕಾವ್ಯ (ನವ್ಯಕಾ, ೯೭). [ನಿಸರ್ಗ] 

ನಿಸರ್ಗವಾದ (ನಾ). ಯಥಾರ್ಥ ವಾದ ; ಭೌತಪ್ರಸಂಚದೃಷ್ಟಿ ನ 
ಆರ್ಥಿಕ ಪ್ರಪಂಚದ ವ್ಯವಹಾರಗಳಲ್ಲಿ ಸ್ಮಿತ್‌ ನಿಸರ್ಗವಾದವನ್ನು 
(ನ್ಯಾಚುರಲಿಸವರ್‌) ನಂಬಿದವ (ಕವಿಕೋ. 1, ೭೨೩). [ನಿಸರ್ಗ 4 ವಾದ್ಯ] 

ನಿಸರ್ಗವಿಕ್ರಮ (ನಾ). ೧. ಸ್ವಾಭಾವಿಕ ಸಾಹಸ; ಶೌರ್ಯ. 
೨. =ನಿಸರ್ಗಶೂರೆ: ದುರ್ಗದ ಕಾನಲಿಗಿಕ್ಕೆ ಮನ್ನೆಯರ ನಿಸರ್ಗವಿಕ್ರಮ 
ನಾಬಲವ ನುರ್ಗೇಳೆ ಕೊಲ್ವೆನೆನುತ ಬಗೆದನು (ಕುರಾಸಾಂ. ೪೩-೫೬). 

[ನಿಸರ್ಗ -೬ ವಿಕ್ರಮ] 

ಸಿಸರ್ಗವಿಜ್ಞಾನ (ನಾ). ಪ್ರಾಣಿವಿಜ್ಞಾನ ಮತ್ತು ಸಸ್ಯವಿಜ್ಞಾನ 
ಇವುಗಳಿಗೆ ಸಂಬಂಧಿಸಿದ ಜ್ಞಾನ; P ಇದು Natural Science 
ಎಂಬುದರ ಕನ್ನಡ ಅನುವಾದ ರೂಪ: ನಿಸರ್ಗತತ್ವವಾದಿಗಳು 
ಲೌಕಿಕಕ್ಕೇ ಹೆಚ್ಚಿನ ಸ್ಥಾನ ಕೊಟ್ಟರು . . . ಅನರ ತತ್ವದೃಷ್ಟಿ ಯಿಂದ 
ಶಿಕ್ಷಣರಂಗದಲ್ಲಿ ವಿಜ್ಞಾನಕ್ಕೆ ಹಾಗೂ ನಿಸರ್ಗವಿಜ್ಞಾ ನಕ್ಕೆ ಹೆಚ್ಚಿನ ಪುರಸ್ಕಾರ 
ದೊರೆಯಿತು (ಶಿಕ್ಷ, ೨೯). [ನಿಸರ್ಗ 4 ವಿಜ್ಞ್ಯಾನ] 

ನಿಸರ್ಗಶೂರ (ನಾ). ಜನ್ಮತಃ ಶೂರ ; ಮೈಗಲಿ; ಸಹಜ ಪರಾ 
ಕ್ರವಿನಿ: ಧನುರ್ಧರನ ಶರವರ್ಷಂ ನನಸಯೋದಪ್ರ ಮೋದಬಿಂದು ವರ್ಷ 
ದಂತೆ ಕಳೆಯೆ ನಿಸರ್ಗಶೂರನುಂ ಕಟ್ಟ್ರಾಯಕಾಳಿನುಂ ಅಪ್ಪು ದಕಿಂ ಪಾಪೇಭ 
ಕಂಠೀರವನಂತೆ ಮಾಣ್ಣು ಮುನ್ನೆರನನನರ್ಗಿತ್ತ್ತು ತ - ಮೆಜಿಕಿದಂ 
ಕೋದಂಡಸೈಪುಣ್ಯನುಂ (ಶಾಂತಿಪು. ೪-೮ ವು. [ನಿಸರ್ಗ -- ಶೂರ] 

ನಿಸರ್ಗಸುಂದರ (ನ್‌ಸ್ಟಿಅಲಂಕಾರವಿಲ್ಲದೆಯೂ ಸುಂದರನಾಗಿರು 
ನವನು; ಸಹೆಜಸ*ಂದರ್ಯವನ್ನು ಹೊಂದಿದವನು ; ಸುರ 
ದ್ರೂಪಿ ನ: ತೀರ್ಥೆಕರ ಕುಮಾರಂಗೆ. , , ಪ್ರಸಾಧನ ಪ್ರಾರಂಭಂಗೆಯ್ಯ 
* » * ಅಲಂಕೃ ತನಾಗಿಯುಂ ನಿಸರ್ಗಸು ೦ದರನಪ್ಪು ದಂಸಿಂದಮಲಂಕಾರಕ್ಕೆ 
ತಾನಲಂಕಾರಮಾದೊಡಂ (ಶಾಂತಿಪು. ೧೦-೫೮ ಪು. [ನಿಸರ್ಗ-- ಸುಂದರ] 

ನಿಸರ್ಗಸುಭಗ (ನಾ). ೧. ಸ್ವಭಾವ ಸುಂದರವಾದುದು ; ಸಹಜ 
ರಮಣೀಯ ವಾದುದು ; ನೈಜ ಸೌಂದರ್ಯವನ್ನು ಹೊಂದಿ 
ದುದು : ಕಲಿಸಿದೊಡಂ ಬರ್ಕುನೆ ಸಲ್ಲಲಿತಕವಿತ್ವಂ ನಿಸರ್ಗಸುಭಗಂ 
ರೆಮಣೀವಿಲಸಿತ ರತಿರಸರಸಿಕತೆ ತಲೆಡೋರ್ಪದು ತಾನೆ ಕಲಿಸಲೇಂ ಬಂದ 


ಫಿಸರ್ಗಸ್ನೇಹಿತೆ 


ಬಂದಪುಖೀ ೧-೩೦). ೨. ೯ ವಿಸರ್ಗಸುಂದರ; ದಿನ 
ದಿನಕ್ಕೆ (ಉುಂಬೆಜಕಿಯಂತೆ ಕಳೆನೆರ್ಚುತೆ ಬಳೆಯಂತಿರ್ಪಾ ನಿಸರ್ಗಸುಭಗರ್‌ 
ಶೆತ್ತಬ್ಬೆಗಂ. . 


೧೫೦-೨೪). 


(0೨ಜಕೀ. 


. ಮತ್ತ ಮೆಲ್ಲರ್ಗಂ ಮುದ್ದು ಮುದ್ಧಾದರ್‌(ರಾಮಾಶ್ವ, 
[ನಿಸರ್ಗ + ಸುಭಗ] 
ಸಿಸರ್ಗಸ್ನೇಹಿತೆ (ನಾ). ಹುಟ್ಟಿನಿಂದಲೇ ಸ್ನೇಹವನ್ನು ಹೊಂದಿದ 
ವಳು: ನಿನ್ಮುಡಿಗಂ ಕೈಯ್ಯುನೊಡ್ಡಿ ಪುರುಷಭೈಕ್ಷೆಯೆಂ ಬೇಡಿದೀಕೆ 
ಯಂನುಂ ಸಿಸರ್ಗಸ್ನೇಹಿತೆಯಾದ ಕಾರಣಮುಂನಮುನಿದನಳ೨ ಯೆ ಬೆಸಸುವು 
ಬೆನೆ ನೇಫನಿನಾದದಿಂ ಮೇಫರಥಾನನೀನಾಥನಿಂತೆಂದು ಪೇಟ್ಮಿಂ 
(ಶಾಂತಿಪು, ೯-೮೩ ನು. [ನಿಸರ್ಗ ಸ್ನೇಹಿತೆ) 
ನಿಸರ್ಗಾಧಿಕರಣ (ನಾ). [ಜೈನ] ಅಜೀವಾಧಿಕರಣಾಸ್ರವಭೇದ 
ಗಳಲ್ಲಿ ಒಂದು ; ಐ ಆಸ್ರವಕ್ಕೆ ಜೀವ ಮತ್ತು ಅಜೀವ-ಇವೆರಡೂ 
ಅಧಿಕರಣ (ಆಧಾರ, ಆಶ್ರಯ) ಗಳಾಗುತ್ತವೆ. ಅಜೀವಾಧಿ 
ಕರಣಾಸ್ರವದಲ್ಲಿ ೧೧ ಭೇದಗಳಿವೆ: ಅವುಗಳ ವಿವರಣೆ ಹೀಗಿದೆ. 
೧. ನಿವರ್ತನಾಧಿಕರಣ : (ಅ). ಶರೀರದಿಂದ ಕೆಟ್ಟ ಕೆಲಸಮಾಡು 
ವುದು. (ಆ). ಆಯುಧಗಳಿಂದ ಹಿಂಸೆ ಮಾಡುವುದು. 
೨. ಫಿಕ್ಷೇಪಾಧಿಕರಣ : (ಅ). ಭಯ, ಆತುರ ಮೊದಲಾದ 
ಕಾರಣಗಳಿಂದ ಪುಸ್ತಕ ಮೊದಲಾದ ಉಪಕರಣಗಳನ್ನು 
ತಟ್ಟನೆ ಎಸೆಯುವುದು. (ಆ). ಅಂಥ ಕಾರಣವಿಲ್ಲದಿದ್ದರೂ 
ಅಲಕ್ಷ್ಯದಿಂದ ಎಸೆಯುವುದು. ' (ಇ). ದುಷ್ಕೃತನದಿಂದ 
ಇಲ್ಲವೆ ಎಚ್ಚರಗೇಡಿತನದಿಂದ ಉಪಕರಣಗಳನ್ನು ಇಡುವುದು. 
(ಈ). ಸ್ವಲ್ಪವೂ ನೋಡದೆ ಉಪಕರಣಗಳನ್ನು ಇಡುವುದು. 
೩. ಸಂಯೋಗಾಧಿಕರಣ : (ಅ). ಉಪಕರಣಗಳನ್ನು ಬಿಸಿಲಿನಲ್ಲಿ 
ಕಾಯ್ದ ನವಿಲುಗರಿಯಿಂದ ಒರೆಸುವುದು ಇತ್ಯಾದಿ: (ಆ). 
ಅನ್ನಪಾನಗಳಲ್ಲಿ ಬೇಕೆ ಬೇರೆ ವಿಧದ ಅನ್ನಪಾನಗಳನ್ನು ಬೆರಸು. 
ವುದು. ೪. ಫಿಸರ್ಗಾಧಿಕರಣ : (ಅ). ಪುನೋನಿಸರ್ಗಾಧಿಕರಣ 
(ಕೆಟ್ಟ ಕೆಲಸಗಳಲ್ಲಿ ಮನಸ್ಸನ್ನು ತೊಡಗಿಸುವುದು). (ಆ). 
ವಾಜ್ನುಸರ್ಗಾಧಿಕರಣ (ಕೆಟ್ಟ ಮಾತುಗಳನ್ನು ಹೇಳುವುದು. 
(ಇ). ಕಾಯನಿಸರ್ಗಾಧಿಕರಣ (ಅಯೋಗ್ಯ ವಾದ ರೀತಿಯಲ್ಲಿ 
ಶರೀರದ ಅಂಗೋಪಾಂಗಗಳ ಚಲನೆವಲನ) : ನಿಸರ್ಗಾಧಿಕರಣ- 
ಇದರಲ್ಲಿ ಮನೋನಿಸರ್ಗ(ದುಷ್ಕೃತ್ಯುಗಳಲ್ಲಿ ಮನಸ್ಸನ್ನು ತೊಡಗಿಸುವುದು), 
ನಾಗ್ನಿಸರ್ಗ. (ಅಭದ್ರವಚನ),  ಕಾಯನಿಸರ್ಗ (ಅಯೋಗ್ಯವಾಗಿ 
ಶರೀರ ಚಲನವಲನ) ಎಂಬ ಮೂರು ಪ್ರಕಾರಗಳು (ಜೈನಥ. ೬೫). 
[ನಿಸರ್ಗ 4 ಅಧಿಕರಣ] 
ನಿಸರ್ಗೋಪಾಸನೆ (ನಾ). ಪ್ರಕೃತಿಯನ್ನು ಪೂಜಿಸುವಿಕೆ ; 
ಪ್ರಕೃತಿಯಾರಾಧನೆ ; ಪ್ರಕೃ ತಿಪೂಜೆ ;  ಫಿಸರ್ಗೊೋಪಾಸನೆಯ 
ಮಹತ್ವವನ್ನೂ ತನಗಿಂತ ಹಿಂದೆ ಹಸನಾದ ಬದುಕು ನಡೆಸಿ, ಅಮೂಲ್ಯ 
ವಾದ ಆಲೋ ಚನಾಸರಂಪರೆಯನ್ನು ಬಿಟ್ಟು ಹೋಗಿದ್ದ ಕನಿ ತತ್ವಜ್ಞಾನಿ 
ಗಳನ್ನು ಆರಾಧಿಸುವುದರಿಂಡೊದಗುವ ಪರಮಪ್ರಯೋಜನನನ್ನೂ ಹಿಂದ 
ನನು ಮನಗಂಡಿದ್ದನು (ಪುನರು. ೫೯)... [ನಿಸರ್ಗ ಉಪಾಸನೆ] 
ನಿಸಳ? (ನಾ). (?) : ಅರಿಯರ: ದಳವಾಯ ಕೂಚರಸನು ಎತ್ತಿ ಬಂದು 
ಎಣಿಕಲನುಯಿಆದು ಸೆಜಕಿ ಸೂಲಕಿಗೊಬ್ಬು ಹೋಹಲ್ಲಿ ಹಡಪದ ಮಲ 
ಯ್ಯೂನು ಒದೆ ನಿಸಳ ಕುದುರೆ ಸಿಂದ ಸಳುಗನ ಹಿಡಿವಲಿ ಕಂಟಾದ ಸೆಟಿಯ 
ಮಗ ಕಟ್ಟಿಯಪ್ಪ ನು ಆ ದಳಕೆ ಎದಿರಾಗಿ ಹೊದ್ದು ಹೋಗಿ ಕೊಂದು 
ಬಿದ್ದು ಸ್ವರ್ಗ್ಗನ ಸೂಡಿ ಗೊಣ್ಣು ಕವಿಳಾಸಕೆ ಸನ್ನನು (ಎಕ. ೫11, ಪಾವುಗ. 
೪೮-೨ ; ಸು. 12857). 


[ಐ ಇದು "ನಿಸ್ಸಾಳ' ಎಂಬುದರ ಅಸಲಿಖಿತವಿರಬಹುದೆ?] 


೪೭೬೭ 


30 


45 


ನಿಸಿದಿ 


ನಿಸಾದಿ (ನಾ). ಗಜಾರೋಹಿ ; ಮಾವುತ: ಮಾನಟಗ : “ನಿಸಾದಿ 


ಗಳೆನರ್ಲ ಜೋದರ್ಕಳೊಳ್‌ ಮಾನತರ್‌” (ಕರ್ಕಾನಿ. ೪೯). 
[<ಸಂ. ನಿಸಾದಿನ್‌] 


ನಿಸಾನಿ "ನಿಶಾನಿ' ನೋ. 
5 | ನಿಸಿ "ನಿಶ್ಶಿ' ನೋ. 
ನಿಸಿತ (ಗು). ಹರಿತವಾದ: 


ತೀಕ್ಷ್ಣವಾದ; ಕ್ರೂರವಾದ: 
ಲಸಿತದಿವ್ಫೋನ್ನ ತಶರೀರಂ ನಿಸಿತಶೂಲಶ್ಯೂಕನಿಹತಿಗೆ ಕುಸಿಯದೆ (ಬಸಪು. 
೩೯-೬೪). “ನಿಸಿತವಿಷ, "ನಿಸಿತಾಸ್ರ್ರ'ಪರಾ. [ಸಂ ನಿಶಿತ] 


ನಿಸಿತಕಟಾಶ್ಸ (ನಾ). ತೀಕ್ಷ್ಣ ನಾದ ನೋಟ, --ದೃಷ್ಟಿ ; ನಿಸಿತ 


ಕಟಾಕ್ಷಮೆ೦ಬ ಶರನುಂ ನಖನೆಂಬ ಕಠಾರಮಂ . 
ನಂಗಜಚಕ್ರೃವರ್ತಿ ಪೂಜಿಸುವಂ (ಬಾಧಪು. ೨-೬೧). 


... ತಳೆದ ದೇನಿಯ 
[ನ೩ತ + ಕಟಾಕ್ಷ) 


ನಿಸಿತನಿಷ (ನಾ). ತೀಕ್ಷ್ಣವಾದ ವಿಷ; ಕ್ರೂರವಾದ ನಂಜು :- 


ಖಂಡಪರಶುಗೆ ನಿಸಿತವಿಷವನಖಂಡಸದ್ಭ ಕ್ರಿಯೊಳಲರ್ದು 
ಗೆಯನ್ದು (ಒಸಪು, ೫೮-೬೭). [ನಿಸಿತ 4 ವಿಷ] 


ಸಮರ್ಪಣಂ 


ನಿಸಿತಾಸ್ರ್ರ (ನಾ). ಹರಿತವಾದ ಅಸ್ತ್ರ ; ತೀಕ್ಷ್ಣವಾದ ಅಸ್ಪ; 


ಕ್ರೂರವಾದ ಆಯುಧ : ಧುರಜೊಳ್ಳೋನುಗಭೂಪ ನಿಂನ ನಿಸಿತಾ 
ಸ್ಟ್ರಾಘಾತದಿಂ ಸತ್ತ ಭೂಪರ್‌ (ಎಕ. ೪111, ಸಾಗರ. ೧೦೯-೩೪ ; 1042). 
[ನಿಸಿತ-4 ಅಸ್ತ್ರ] 


ನಿಸಿದಿ, ನಶಿದಿ, ನಿಶಿದ್ದಿ, ನಿಶಿಧಿ, ನಿಶೀಧಿ, ಸಿಕ್ಕಿ, ನಿಷಧಿ, ನಿಸಿದಿ, 


ನಿಷಿದ್ದಿ, ನಿಸಿದ್ಧಿ, ನಿಷಿಧಿ, ನಿಷೀಧಿ, ನಿಸದಿ, ನಿಸಿದ್ದಿ, ನಿಸಿದ್ಧಿ, 
ನಿಸಿಧಿ, ನಿಸೀಧಿ (ನಾ). ೧. [ಜೈನ] (ಸಂನ್ಯಸನವಿಧಿಯಿಂದ 
ಮರಣಹೊಂದಿದನರ) ಸಮಾಧಿ: ಸ್ವಸ್ತಿಶ್ರೀಗುಣಭೂಸಿತಮಾದಿ 
ಉಳಾಡಗ್ಲೇರಿಸಿದಾ ನಿಸಿದಿಗೆ ಸದ್ಧಮ್ಮಗುರು ಸಂತಾನಾನ್‌ ಸಂದ್ವಿಗಗಣ 
ತಾನಯಾನ್‌ ಗಿರಿತಲದಾ, ಮೇಲತಿ» ೫ ೫ ಸ್ಥಲಮಾನ್‌ ತೀರದಾಣಮಾ 
ಕೆಳಗೆ ನೆಲದಿ ಮಾನದಾ ಸದ್ಗಮ್ಮದಾಗೇಟಃ ಸೆಸಾನದಿಪತಾನ್‌ (ಎಕ. 
11, ೨೯-೧; ಸು.700); ಮಾವಣ್ಣ ನ ಸಿಸ್ಠರುಂ ಸನ್ಯಸನಗೆಯ್ಸು ಮಂಡಿಹಿದ 
ನಿಸಿದಿ (ನಿಕ. 1೪, ಚಿಕ್ಕು. ೫೧-೮ ; 1117); ಇಂತು ಬಲನಂದಂ ಭಕ್ತಿ ಯಂ 
ನಿಂದು ನಿಸಿದಿಯೆಂದು ನಿನೇದಿತ ಚೈತ್ಯನಿವಾಸನುಮಾಗಿ ನಾನಾವಿಧಾರ್ಚನೆ 
ಗಳಿಂ ಪೂಜಿಸಿ ಪರಮಜಿನರಾಜನಂ ನುತಿಸಿ (ಶಾಂತೀಶ್ವ. ೨-೩೭ ನ). 
೨. ಸಮಾಧಿ; ಗದ್ದುಗೆ: ಫೆಣನ್‌, ಅಲ್ಲಿ ಕಣ್ಣೆ ಮಜಕಯಾದತ್ತು ; 
ನಿಸಿದಿಯೊಳಗಲ್ಲ ನಿಶಿದಿ: ೧. ಮಂಗಳ 
ನುಹಾಶ್ರೀಯಂನರಿಗೆ ನಿಶಿದಿಯ ಮಾಡಿಸಿದನರ ಕೋಟಿಯ ಮೇಘಚಂದ್ರ 
ದೇವರ ಶಿಷ್ಟರು (ಎಕ. ೫11 (೫), ನಂಜನ. ೧೭ರ-೧೭ ; 1571) ; 
ರವುದ್ರಿ ಸಂವತ್ಸರದ ಆಸಾಢ ಶುಲೂ ಸಿನನಹ ಸೆಟಿಯರೆ »೫ ೫ ನಿಶಿದಿ 
(ನಿಕ. 2೮1, *ಗುಬ್ಬಿ. ೬೮-೩; ೫); ಅಯೆರಮಾಚಂಣ. . . 


(ಅಂತಿಗೊ. ೧೨-೨೩೫). 


ಶ್ರೀಬಳರ 
ನಾಯ್ಕಿತ್ತಿಗೆ ೫ ೫ ೫ ನಿಲಿಸಿ ನಿಶಿದಿ ಚಯಿತ್ರ ಬಹುಳ ೧೦ (ಎಕ. ೪11, 
ಶಿನನೊ, ೧೧೦-೮; 1). ನಿಶಿದ್ದಿ: ೨. ಶ್ರೀ ಸಂಗಿರಾಯನೊಡೆಯ 
ತಂನೊಸ ಬಾಂಧನ[ನು]ಲ್ಲಿ ದೇನರ[ಸರ್ಗ್ಯನು] ಸ್ವರ್ಗ್ಗಸ್ಮನಾದಲ್ಲಿಬಟಿಕಳ 
ದೊಳಗೆ ಪಟ್ಟಿಣ ಸಮಂದಾಯಮಂ ಮಾಡಿಸಿದ ನಿಶಿದ್ದಿ ಶಾ[ಸ]ನಕ್ಕೆ 
ಮಂಗಳಮೆಹಾಶ್ರೀ (ಕಜ. 1, ೩೮-೧೮ ; 9408). ನಿಶಿಧಿ, : ೧. 
ಮಾಳವ್ವೆಯುಂ. ಚೌಜಯಕ್ಕನುಮೆಂಬಿರ್ಬ್ಬರ ನಿಶಿಧಿ (ಎಕ. 2೭11, 
ಮಾಳವೈಯ ಮಗ ಬಾಮಿಸೆಟ್ಟಯ 
ಮದನಳಿಗೆ ಬೂಚನ್ವೆಯ ನಿಶಿಥಿ (ಎಕ. ೫11, ಗುಬ್ಬಿ. ೬-೨೨; ಸು. 
1200); ಮಾರಗಾವುಣ್ಣ ಸರ್ವ ನಿಪ್ರಿ(ವ್ಮಿ)[ತ್ರಿ]ಯೆಂ ಕೈಯಿಕೊಣ್ಣು 
ಸಮಾಧಿಯಿಂ ಮುಡಿಸಿ ಸ್ವಗ್ಗ[]ಸ್ಟ್ರಾಪ್ತ ನಾದ ನಿಶಿಧಿಯ ಸ್ತಮೃ. 
(a. 211, ೧೦೨-೮; 1267). ನಿಶೀಧಿ: ೧. ಐಚಿಸೆಟ್ಟಿಯನರ 


ಗುಬ್ಬಿ... ೫-೧೬; ಸು. 1200) ; 


ನಿಸಿದಿಕಲ್ಲು 


ಮಗ ಯೆರಮ್ಸುರಗೆನಾಡ ಸೆಟ್ಟ ಗುತ್ತ ರಾಷಂಸೆಟ್ಟಯನರ ನಿಶೀಧಿ 
(ಇಆ. 311, ೯೯-೨ ; 12ನೆಯ ಶತ). ನಿಶ್ಚಿ 2 ೧. ಶ್ರೀಜಯರೀರ್ತ್ರಿ 
ದೇವರ ಗುಡ್ಡ ಕೇತಯ ನಿಶ್ಚಿ (ಎಕ. ೫1, ಚಿತ್ರದು. ೧೮-೨; ?). 
ನಿಷಧಿ : ೨. ಕಾನುಗವುಡವೂರ ಹುಯಲಲಿ ಪಲರನಿಜೌದು 
ತಾನುಂ ಸುರರೋಕಗತನಾದಂ ಆತನ ತಂವಂ ನಿಲಿಸಿದ ನಿಷಧಿಯ ಕಲ್ಲು 
(ಮೈಆರಿ. ೧೯೨೮, ೬೦-೯; ಸು. 1450). ನಿಹಿದಿ : ೧. ಭಟ್ಟಾ ರರ ನಿಸಿದಿ 
[ಸಾಲಾಂ. ನಿಸಿದಿಗೆಯಂ ಬಂದಿಸಿ ಪೋಸನೆರಿಂದು ವಿಶಾಖಾಚಾರ್ಯರ್‌ 
೬. ಬಂದು ಭಟ್ಟಾರರ ನಿಷಿದಿ[ಸಾಂಂ.ನಿಸಿದಿಗೆ]ಯನೆಯ್ಲಿ ದಾಗಳ್‌ 
(ನಡ್ಡಾರಾ. ೯೦-೧೭) ; ದೇವರಸರ ಹಿರಿಯ ಹೆಂಡತಿ ಸೋಮಾಯಿಯು 
ನಿಸಿದಿಯ ಕಲ್ಲು (ಎಳ. 1೪ (8), ಚಾನುರಾ. 1486). 
ನಿಹಿದ್ದಿ : ೧. ಚಂದ್ರಗುಪ್ತ ಮುನಿಯು ೦ ಭಟ್ಟಾ ರರ`ನಿಷಿದ್ಧಿ (ಪಾಕಾಂ. 
ನಿಸಿದಿಗೆ]ಯ ೦ ಬಂದಿಸುತ್ತಮಾ ದೇವತೆ ಬೆಸಕೆಯ್ಯೆ. 
* «ಎ ಇರ್ಪನ್ನೆಗಂ (ನಡ್ಮಾರಾ. ೯೦-೧೨). ನಿಸಿದ್ದಿ : ೧. ಜಿನ 
'ಭನನನುಂ ತ್ರಿ ಪ್ರ ದಕ್ಷಿಣಂಗೆಯನ ನಿಸಿದ್ಧಿ [ಪಾರಂ ನಿಸಿದಿ]ಯೊಳಗಂ 
ಪೊಕ್ಕು » « ೬ ಮುಿವರರಂ ಬಂದಿಸಿ ಕುಳ್ಳಿರ್ದು (ಧರ್ಮಾನ್ನು. ೫-೭೮); 
ಶ್ರೀಮನ್ನಯಕೀತ್ರಿಸಿದ್ದಾ ತಚಕ್ರವರ್ತ್ತಿಗಳ್ಳಿ ಪರೋಕ್ಷ ವಿನೆಯಾರ್ತ್ಮವಾಗಿ. 
ಮುಡಿಜಮುಮಂ ನಿಸಿದ್ಧಿಯುವುಂ . . . ಮಾಡಿಸಿದ ತದನನ್ತರ 
ಎಕ. 11 (8), ೪9೫೭-೪೭, 1195); ಭದ್ರ ಬಾಹುಸ್ವಾನಿಗಳು ಎ 
ಬೆಟ್ಟದ ಕಿರುಗುಹೆಯಂ ಸಿದ್ದಿ ಯಿಂ ಪುಗುವಾಗಳೊಂದು ನಚನಮಾ 
ದುದು ನಿಮಗಿಲ್ಲಿಯೆ ನಿಷಿದ್ಧಿಯಕ್ಕುಂ (ಕಗವಿ. ೯೬ ರಾಜಾವಳೀಕಥೆ). 
೩. (?): ಸಂಗೀತವಾದ್ಯನೃ ತೃಸಹಿತಂ ಬಸದಿಯಂ ಬಲಗೊಂಡು 
ಪಾದಪ್ರಕ್ಪಾಲನಾನಂತರಂ ನಿಷಿದ್ಧ [ಪ ಲ್ಯ ನಿಸ್ಸೃಹಿ]ಯೆಂದುಚ್ಚಾರಣಂ 
ಗೆಯು್ಯತ್ತು ಮೊಳಗಂ ಪೊಕ್ಕು ೬ ೬೬ ಸಾಸ್ಟಾಂಗಪ್ರಣತನಾಗಿ (ಬಾಧಪು. 
೫-೪೭ ವು. ನಿಷಿಧಿ: ೧. ಬೀಮಿಸೆಟ್ಟಯ ಹೆಂಡತಿ ಚಂದನೆಯ್ದ 
ನಿಷಿಧಿ (ಎಕ. ೫11, ಪಾವುಗ. ೫೬-೪; ಸು. 14507). ನಿಷೀಧಿ : 
೧. ನಾಕಿಸೆಟ್ಟಯ ಮಗ ಪಟ್ಟಿ ಣಸ್ವಾಮಿ ಸಾಯ[ಕ][ಣ್ನ]ನ 
ನಿಷೀಧಿ (ಕಣ 13ನೆಯ ಶತ).  ಫಿಸದಿ: ೧. 
“ನಿಸದಿ--ನಿಷಧಿ ಇ ಚೈನಸಮಾಧಿ” (ತದ್ಭಕೋ, ೨೨). ನಿಸಿದ್ದಿ : ೧. 
ಸಂಸ್ಕೃತದಲ್ಲಿ "ನಿಷೀದಿಕಾ', ಪ್ರಾಕೃತದಲ್ಲಿ "ನಿಸೀಹಿಯಾ' ಎಂಬ ರೂಪ 
ಗಳುಂಟು, (ಈಗಲೂ ಉತ್ತ ರಕರ್ಣಾಟಕದಲ್ಲಿ ನಿಸಿದ್ದಿ ಎಂದು ಕರೆಯು. 
ತ್ತಾರೆ) (559೮. ೯೭). ಫಿಸಿದ್ಧಿ : ೧. ನಾಸುಸೂಜ್ಯಭಟ್ಟಾರರ 
ಸಿಸಿದ್ಧಿಗೆ [ನಾಕಾಂ. ನಿಸಿದ್ದಿಗೆ, ನಿಧಿಗೆ] ಸಂದ ತೀರ್ಥಸ್ಮಾನಮನಾದ 
ಮಾನುಂ ಶುದ್ಧ ಸರಿಣಾಮದಿಂದೆಂ ವಂದಿಸುತ್ತಿ ರ್ದ ಸೂರ್ಯನಿತ್ರಾ 
ಚಾರ್ಯರ್ಗವಧಿಜ್ಞಾನಂ ಪುಟ್ಟ ತ್ತು (ನಡ್ಡಾಲಾ. ೯-೧೨) ; ಶ್ರೀಕೊಪಣದ 
ಚಂದ್ರಸೇನದೇನರ ಗುಡ್ಡ ಗುರುಗಳ ಭಂಡ[ಪ್ಪ]ನ ನಿಸಿದ್ಧಿ (ಕಇಆ, 
೬೧-೨-೪; ಸು. 13ನೆಯ ಶೆತ); ಎಲನಟ್ಟಯ ದಾಸೆಯನಾಯಕನ ನಿಸಿದ್ಧಿ 
ಯಸ್ಪ ಭೂನಿಯಿದು (ಎಕ. ೪11, ಶಿನಮೊ. ೫೨-೫; 7). ನಿಸಿಧಿ : 
೧. ಶ್ರೀಮುಲ್ಲಿಸೆಟ್ಟಿಯ ಮಗಳಾದ ರ * ಯಿಗಳ ನಿಸಿಧಿ (ಎಕ. 11 (8), 
೩೫೮-೨ ; 13ನೆಯ ಶತ); ಶುಭಚಂದ್ರದೇನರ ಪ್ರಿಯಾಗ್ರಶಿಸ್ಕರುಮಸ್ಪ 
ಪ್ರಭಾಚಂದ್ರದೇವರ ನಿಸಿಧಿ (ಎಕ. 1%, ಕೊಡಗು, ೫೬-೪; 10442). 
ನಿಸೀಧಿ: ೧. ಪಾಯಕಣ್ಣನ ಫಿಸೀಧಿ (ಕೊಸ್ಸಶಾ. ೪-೬; 1300). " 
[<ನಿಸಿದಿಗೆ] 
ನಿಸಿದಿಕಲ್ಲು "ನಿಸಿದಿಗಲ್ಲು' ನೋ. 
ನಿಸಿದಿಗಲ್ಲು, ನಿಸಿದಿಕಲ್ಲು (ನಾ). [ಜೈನ] ಸಮಾಧಿಯ ಬಳಿ ನೆಟ್ಟ 
ಕಲ್ಲು, ಸ್ಕಾರಕಶಿಲೆ ಸಲ್ಲೇಖನವಿಧಿಯಿಂದ ಮುಡಿಸಿದನರ 
ಸ್ಮಾರಕಗಳಿಗೆ ನಿಸಿದಿಗಲ್ಲುಗಳೆನ್ನುವರು (ಸಾಹಿಸ, ೧೨) ; ಸನ್ಯಸನನಿಧಿ 


೩೮೯-೪; 


೭೧-೫-೬; ಸು. 


ಚರಿಗೆ ಮಾಡಿ" 


೪೭೬೮ 


20 


25 


45 


ನಿಸಿದಿಗೆ 


ಯಿಂದ ಮಡಿದವರ ಸ್ಮಾರಕವಾಗಿ . . , ಕೆಲವು ಸ್ಮಾರಕಗಳನ್ನು ನಿಲ್ಲಿಸು 
ತ್ತಿದ್ದರು. ಇವುಗಳನ್ನು "ನಿಸಿದಿಗಲ್ಲು'ಗಳೆಂದು ಕರೆಯುತ್ತಾ ರೆ (ಕಶಾಲ. 
೯೬). ನಿಸಿದಿಕಲ್ಲು: ಇದನ್ನು “ಪ್ರಶಸ್ತಿಶಾಸನ'ವೆಂದು ಕರೆಯ 
ಬಹುದಾದರೆ ಅನೇಕ ನಿಸಿದಿಕಲ್ಲುಗಳನ್ನೂ ವೀರಗಲ್ಲು, ಮಾಸ್ತಿಗಲ್ಲು 
ಗಳನ್ನೂ ಅದೇ ಹೆಸರಿನಿಂದ ಕರೆಯಬೇಕಾಗುತ್ತದೆ (ಕರಾಅ, ೨೯). 
[ನಿಸಿದಿ 4 ಕಲ್ಲು (ಕಲ್‌) ] 

ನಿಸಿದಿಗೆ, ನಿತಿಧಿಗೆ, ನಿಶೀಧಿಕೆ, ನಿಶೀಧಿಗೆ, ನಿಷಿದಿಗೆ, ನಿಸಿಧಿಗೆ, 
ನಿಸದಗೆ, : ಇಸಿಧಿಗೆ, ನಿಸೀಧಿಕೆ,  ನಿಸ್ತಿಕೆ, ನಿಸ್ತಿಗೆ (ನಾ). 
೧. = ನಿಸಿದಿ ೧: ಚಂದ್ರಗುಪ್ತನುಂನಿಯುಂ ಭಟ್ಟಾರರ ನಿಸಿದಿಗೆ 
[ಸಾತಂ, ಸಿದ್ಧಿ]ಯೆಂ' ಬಂದಿಸುತ್ತ 0 (ನಡ್ಡಾರಣ, ೯೦-೧೨); ಅವರ 
ಸಿಸ್ಟರ್‌ ಪಟ್ಟಿದೇವಾಜ ಆಸಿ ಭಟಾರ ಕುಮಾ ೫೫೪ ಸಿಷ್ಟನ ೫೫ 
ಸಲೆ ಮುನಿರ್ವ್ವನೆ ಮಂಡಿ ೫ನಖಮನ್ಮು ನಿಸಿದಿಗೆ (ಎಕ. 11, 
೬೨-೭; ಸು, 900), ೨. ಇ ನಿಸಿದಿಗಲ್ಲು: ಸಮಾಧಿಮರಣನನ್ನು 
ಹೊಂದಿದ ಜೈನಸನ್ಯಾಸಿಗಳ, ಜೈನಗೃ ಹಸ್ಮರ ಸ್ಮಾರಕವಾಗಿ ನಿಲ್ಲಿಸುವ 
ಕಲ್ಲುಗಳೇ “ನಿಸಿದಿಗೆಗಗಳು (ಸಂಶೋತ. ೭೦ ಅಡಿಟ) ; ನಾಗಡೇನನು 
ಕಮ ಠಪಾರ್ಶ್ವಬಸದಿಯ ನೃತ್ಯಶಾಲೆ, ಜಗತಿ, ನಯಕೀರ್ತಿಯ ನಿಸಿದಿಗೆ 
(೧೧೭೬), ನಾಗಸಮಂದ್ರನೆಂಬ ಕೆರೆ (ಜಿಗಣೆಕಟ್ಟಿ ) ಮಾಡಿಸಿದನು 
(ಹೊಯ್ದ ನಾ. ೨೧೪). ೩. ಇನಿಸಿದಿ ೨ : ಬಳೆನ್ನ ಇಸಿದಿಗೆಯ ಬಳಿ 
ಬಾಗಿ ಬಾಡಿ ನಿಂದಿಪಳೀ ನನ್ನರಸಿ? (ನಾಲ. ೨೬-೫೮೦). ಫಿಶಿಧಿಗೆ: 
೨.. ಶುಭಚಂದ್ರಸಿದ್ಧಾ ಂತದೇವರ್ಗ್ಗೆ ಸರೋಕ್ಷನಿನಯಕ್ಕೆ ನಿಶಿಧಿಗೆಯ 
ನಿಲಿಸಿ (ಎಕ. 11 (R), ೧೩೫-೧೩೯ ; 1123); ಹೆಗ್ಗಡಿತಿ ಬಾಗಣಬ್ಬೆಯುಂ 
ಪರೋಕ್ಷವಿನಯಂ ಕಾರಣನಾಗಿ ನಿಶಿಧಿಗೆಯಂ ಮಾಡಿಸಿದರು (ಎಕ. 11 
(8), ೮೧-೧೦೬ ; 12ನೆಯ ಶತ). ನಿಶೀಧಿಕೆ : ೨. ಶ್ರೀನುದ್ವಾದೀಭ 
ಸಿಂಹೆಸ್ಯಜಿತಸೇನಮುಹಾಮುನೇಃ  ಆಗ್ರಶಿಷ್ಟೇಣ  ಕೃತಾಸೇಯಂ 
ನಿಶೀಧಿಕಾ (ಎಕ. ೪1, ಕೂಸ್ಸ. ೩-೨; ಸು. 1099 7). ಸಿಶೀಥಿಗೆ : 
೧. ಜೋಧಿಸವೆ ಪೆಜಕಿವು ಜಿನಗೃ ಹಕ್ಕಾ ಧಿಕ್ಕಮದಿಲ್ಲೆ ನಿಪ್ಪು ದಂ 
ಸನ್ಯಸನಾರಾಧನೆಯ . ಜನದಿ ಸನ್ನ ೩ಶೀಧಿಗೆಯಡ್ಡಣಿಗೆ ತಳಿಗೆ ಪಟ್ಟ 
ಮಿನಿತುಂ (ಸೌಇಇ. ೫1-;, ೫೨-೭೯; 1007). ೨. ನಿಜಗುರುಗೆ ನಿಶೀಧಿ 
ಗೆಯೆಂ ಮಾರಿಕಬ್ಬೆಗಂತಿಯರ್ಮ್ಮಾಡಿಸಿದರ್‌ (ಎಕ. 11 (R), ೪೮೪-೪೨; 
1119). ನಿಹಿದಿಗೆ: ೧. ಗುರುಗಳ ನಿಷಿದಿಗೆಯ ಪ್ರತಿಮೆಯ 
ಪೂಜೆಗೆ ಪುರುಸೋತ್ತ ನಂದೇನನು ಕೊಟ್ಟಿ ದು (ಎಕ. 111 (೧), ಸಂಜನ. 
೧೩೭-೪೮; 1351). ನಿಷಿಧಿಗೆ : ೧. ಕಟ್ಟಿಯಬಚ್ಛಿ ಸೆಟ[ಟ್ಟ]ಯ ಮಗ 
'ಚನ್ನಯಂನ ನಿಸಿಧಿಗೆಯ "ಕಲು[ಛ್ಲಂ] (ಇಆ. ೫11, ೧೦೧-೪; 12 ನೆಯ ಶತ). 
೨. ಸರೋಪ್ಷವಿನೆಯಕ್ಕೆ ನಿಸಿಧಿಗೆಯಂ ಶ್ರೀನುದ್ಧಣ್ಣ ನಾಯಕ ಗಂಗ 


ರಾಜಂ ನಿಲಿಸಿ... ಮಹಾಪೂಜೆಗಳಂ ಮಾಡಿದರು (ಎಕ. 11 (R), 
೧೫೭-೩೦ ; 1101). ದಿಗೆ: ೨. ಕಲ್ಲಾಟಿಸಿದ ವೀರರಾದ 
ದಾಡುಂಬೊಲವು, ಮಾಸತಿಯ ನಿಸದಿಗೆಯ ಭೂನಿ, ಪಾಳ್‌, ಪಡು, 


ಬರಡು (ಉಯ್ಯಾಲೆ. ೬೫-೧೫). ನಿಸಿಧಿಗೆ : ೧. ಶ್ರೀಪುಸ್ಪ ಇನ್ನಿ ನಿಸಿಧಿಗೆ 
(ಎಕ. 11, ೮೫ ; ಸು, 750); ಸ್ವಸ್ತಿ ಶ್ರೀನುಹಾನೀರ XX ಅಬ್ದುಜಿ 
ತನ್ಮುಡಿಗಳ ಸನ್ಯಸನದಿನಿತ ಮಜ್ಜಯನಾ ನಿಸಿಧಿಗೆ (ಎಕ. 11, ೧೫-೨; ಸು. 
800) ; ಮಾಕಬ್ಸೆಗಂತಿಯ ಮಡಿಬದ ಬೀಚಗವುಡ ಸರೋಕ್ಷವಿನಯಂ. 
ನಿಸಿಧಿಗೆಯ ಕಲ್ಲ ನಿಜಿಸಿದಂ (ಮೈಆರಿ, ೧೯೪೨; ೭೪-೯: 1013), ಅವರ 
ಶಿಸಿತ್ತಿಯರಪ್ಪ ಮಾದೇನಿಕಂತಿಯನರ್ನ್ಸಿಸಿಧಿಗೆಯ ಕಮ್ಬುಮುಂ ನಿಲೀಸಿದ 
ಮಜ್ಜಳಂ (ಎಕ. ೫x೪, ಮಂಡ್ಯ. ೧೫೧-೧೧; 2). ೨. ಅಷ್ಟೋಪ 
ವಾಸದೆ ಕಲ್ಪೆಲೆಯ ದೇವರ" ತಮ್ಮ ಗುರುಗಳೇಳಾಚಾರ್ಯ್ಯದೇವರ್ಗ್ಗೆ 
ಸರೋಕ್ಷವಿನಯ ನಿಸಿಧಿಗೆಯ ೦ ನಿಜಿಕಿಸಿದರ? (ಎಕ. ೫೪, ಎಡತೊ. 


ನಿಸಿದ್ದಿ 


೮೪-೨೨, ಸು. 919); ಶ್ರೀನುನ್ಮಹಾಪ್ರ ಧಾನಡಂಡನಾಯಕ ಗಂಗರಾಜಂ 
ತಮ್ಮ ಗುರುಗಳ. . . ಶುಭಚಂದ್ರ ಸಿದ್ಧಾ ಂತದೇವರ್ಗ್ಗೆ ಪರೋಕ್ಷನಿನ 
ಯಕ್ಕೆ ನಿಸಿಧಿಗೆಯ ನಿಲಿಸಿ ಮಹಾಪೂಜೆಯ ಮಾಡಿ ಮಹಾದಾನಮಂ 
ಗೆಯ್ದರು. (ಎಕ. 11, ೧೧೭-೧೩೯ 1123). ನಿಸೀಧಿಕೆ : ೧. 
ಶ್ರೀ ಅತಿಶಯ ಪುಸ್ಪ ಣನ್ಲಿಮಂನಿ ಮುಂಕ್ತಿಯನೆಯ್ಲಿದೊಡಾ ನಿಸೀಧಿಕಾ 
ಪ್ರತಿಬ[ದೃ]ದೆ ಪನಿತ್ರವಿದನಾನಗಲೆ[ನ್ನು ]ನಮೆನ್ನು ನಿಶ್ಚಯಂ (ಎಕ. 
1೪ (8), ಕೊಳ್ಳೇಗಾಲ. ೯೨-೧; 2) ನಿಸ್ತಿಕೆ: ೧. ಕೇ[ಸ]ಪ್ಪನು 
ಸ್ವರ್ಗಸ್ತನಾದ ನಿಸ್ತ ಕೆಯ ಕಲ್ಲ ನಿಲಿಸಿದರು (ಸೌಇಇ. ೫೪, ೬೬೬-೯; 
1420). ನಿಸ್ರಿಗೆ: ೧. ಬಾಚಂಣಗಳ ಸಿಸ್ತಿಗೆ (ಮೈಆರಿ. ೧೯೩೯, ೨-೩; 
1472); ಆಕಿಯ ನುಂಗಿಸೆಟ್ಟಿಯ ಮಗ ಗುಂಮಿಂಸೆರಿಯರ ನಿಸ್ತಿಗೆ 
(ಮೈಆರಿ. ೧೯೩೯, ೧-೩; 1483). 
[ ಪ್ರಾ. ಣಿಸೀಹಿಅ, ಣಿಸೇಹಿಆ ಇ- ಶೈಶಾನಭೂಮಿ] 

ನಿಸಿದ್ದಿ "ನಿಸಿದಿ' ನೋ. 

ನಿಸಿದ್ಧಿ "ನಿಸಿದಿ' ನೋ. 

ಶಿಸಿಧಿ "ನಿಸಿದಿ' ನೋ. 

ನಿಸಿಧಿಗೆ "ನಿಸಿದಿಗೆ' ನೋ. , 

ನಿಸಿನಗೆ (ನಾ). ರಾತ್ರಿಯ ಶತ್ರು ; ಸೂರ್ಯ : “ತಾನರೆಗೆಳೆಯಂ 

೬.೬ ಬಾನ್ಮಣಿ, ನಿಸಿವಗೆ, ಬಿಸುಗದಿರಂ, ತಾವರೆಗೈಯಂ, ಗರಂಗಳಾಣ್ಮಂ 
ಈ ೧೧ ಸೂರ್ಯನ ಸೆಸರ್‌” (ಕಶಸಾ. ೪೮-೨೮). 
[ನಿಸಿ (ನಿಶಿ) + ಸಗ್ಗ] 

ನಿಸಿವಗೆಯ “ನಿಶಿವಗೆಯ' ನೋ. 

ನಿಸೀಧಿ' "ನಿಸಿದಿ' ನೋ. 

ನಿಸೀಧಿಕೆ “ನಿಸಿದಿಗೆ' ನೋ. 

ನಿಸು (ನಾ). (7) : ಆ ವಿಶ್ವನಂದಿಮುನಿ ಸಂಭಾವಿತತತ್ತ್ವಂ ತದೀಯ 
ವಿರಸೋಕ್ತಿಗಳಿಂ ದೇವಂ ಪುದಿದಿರೆ ಮುನಿ ಸಂಭವಿಸಿ ಕಳೆದಂ ನಿಜಾಸುವಂ 
ನಿಸುಿಂದಂ (ನರ್ಧಮಾ. ೨-೪೮) ; ಒಸಯಿಸಿದಾತನ ನಸುವಂ ವಸು 
ಮತಿಯಂನುನೆಂದು ವೊದವಿಸಳು ಬೆಸಯಿಂಸಲಾ ನಸು ವಸುಮತಿಯಸುನಿಸು 
ಗಳನಸಮಜಸೆ ಕಾಳಿಕಾಂಬೆ ಕುಂದಿಸುತಿರ್ಪ್ಪಳರಿ (ಶಾಸಸ- ೮೯, 1179). 

[1] 
ನಿಸುಟು “ನಿಸಟು: ನೋ. 
ನಿಸೂದನ (ನಾ). ಕೊಲ್ಲುವಿಕೆ; ನಾಶಮಾಡುವಿಕೆ; ಸಂಹರಿಸುವಿಕೆ. 
[ಸಂ.] 

ನಿಸೂರು (ನಾ). ೧. ನಿಶ್ಚಿಂತೆ ; ನಿರ್ಯೋಚನೆ ; ಆರಾಮ: 
ದೊಡ್ಡ ಬಾಬು. ಬಂದಿದ್ದರಿಂದ ಭೂತನಾಥನಿಗೂ ಸ್ವಲ್ಪ ನಿಸೂರೆನ್ನಿ ಸಿತು 
(ಸಾಹೇಬ್‌. ೫೯೨); ಇದು ನನಗೆ ಕಿಸಿಯದ ಕೆಲಸ ತಸ್ತಿ ಹೋಗಲಿ, 
ಹತ್ತು ವರ್ಷ ಮುಂಚೆ ಸಾಯಬೇಕಇದರೆ ಅದೇ"ನಿಸೂರು' ಎಂದು ನಿಶ್ಚಯಿಸಿ 
ಸುಮ್ಮನಾಗಿ ಬಿಟ್ಟಿದ್ದೀನಿ (ಬಾಳಹೊ. ೫೦). ಪಿ. ಸ್ವಾತಂತ್ರ್ಯವನ್ನು 
ವಹಿಸಿಕೊಳ್ಳು ವಿಕೆ; ಸ್ವೈರವೃತ್ತಿ ; ಸ್ವಚ್ಛಂದ ವರ್ತನೆ: ಹೇಳದೆ 
ಕೇಳದೆ. ಯಾನ ನಿಸೂರಿನಿಂದ ತೆಂಗಿನ ಕಾಯನ್ನು ಬಾಗಿನಕ್ಕೆಲ್ಲಾ 
ಇರಿಸಿದೆಯೆ ? (ಮಾನುಂಸ. ಅಪಿ) ; ನೋಡಿದಿರಾ ಇವಳ ನಿಸೂರನ್ನ ? 
(ಕಾಮಿಕ20. ೩೦).  [4-ಮರಾ. ನಿಸೂರ್‌] 

ನಿಸೂರುಗಾರ (ನಾ). ನಿರ್ದಾಕ್ಷಿಣ್ಯ ಸ್ವಭಾವದವನು ; ಅಡ್ಡಿ 
ಆತಂಕಗಳನ್ನು ಲೆಕ್ಕಿಸದವನು ; ನಿಶ್ಚಿಂತ: "ನಿಸೂರುಗಾರಿಕೆ' 


ಪರಾ. [ನಿಸೂರು---ಗಾರ (--ಕಾಜ)] 
ನಿಸೂರುಗಾರಿಕೆ (ನಾ). ನಿರ್ದಾಕ್ಷಿಣ್ಯ ಪ್ರವೃತ್ತಿ; ಅಡೆತಡೆಗಳನ್ನು 


ಲೆಕ್ಕಿಸದ ಸ್ವಭಾವ : ಮಗಳ ಸಂಕೋಚ ತುಂಬಿದ ಸುಕುಮಾರವಾದ 


೪೭೬೯ 


ಲ 


20 


30 


ನಿಸೃಷ್ಟಾರ್ಥ 


ಹೃದಯ ಅವನಿಗೆ ಅರ್ಥವಾಗಲಿಲ್ಲ; ಅನನ ದರ್ಪದ ನಿಸೂರುಗಾರಿಕೆ 
ಇವಳಿಗೂ ಸರಿದೋರಲಿಲ್ಲ (ಸನಾಲೋ. ೯೦). 
[ನಿಸೂರುಗಾರ -- -ಇಕೆ] 

ಸಿಸೂರುಮಾರ್ಗ (ನಾ). ಸಲೀಸಾದ ಮಾರ್ಗ; ಅಡ್ಡಿ ಆತಂಕ 
ಗಳಿಲ್ಲದ ದಾರಿ: ನಂಡೊಂದು ನಿಸೂರುಮಾರ್ಗ ಹೇಳ್ತೀನಿ, ಹಂಗೆ 
ಮಾಡಿದರೆ. ಒಬ್ಬರಿಗೂ ತಂಟೆ ಇರೋದಿಲ್ಲ (ನೈದ್ಯವಿ. ೬೦). 

[ನಿಸೂರು 4 ಮಾರ್ಗ] 

ಸಿಸೃತ (ಗು). ೧. ಸುರಿದ ; ಸ್ರವಿಸಿದ ; ಪ್ರವಹಿಸಿದ : ಚಂದಿರನುಣಿ 
ನಿಸ್ಫತಾಂಭಃಪ್ಲವಂ ಸೆರ್ಚನೋಲಾಡುನ ದಿನೃಸ್ತ್ರೀಸಮೂಹಂ ಸಿರಿಯ 
ನೆರನಿಯಂ ಪೋಲೆ ತಾನೊಂದು ದುಗ್ಗ್ಯಾರ್ಣವಮೆಂಬೀ ಮಿಕ್ಕ ಮಾತಂ 
ಕಿಜಂಡೆನಿಸುವುದಾ ಸಿಂಧುಶುಭ್ರಾಂಬುಶೋಭಂ (ಲೀಲಾನ. ೮-೪೯). 
(ನಾ). ೨. [ನಾಟ್ಯ] ಹತ್ತುಬಗೆಯ ಜಂಘಾಭೇದಗಳಲ್ಲಿ 
ಒಂದು; ಓ “ಜಂಘೆಯನ್ನು ಮುಂದಕ್ಕೆ ನೀಡುವುದು? 
(ಲಾಸ್ಕರಂ. ೨೬೪ ಗದ್ಯಾನುನಾದ) ; ಅವರ್ತಿತ, ನತ್ಯ ಉತ್ಕ್ಕ್ಪಿಸ್ತ, ಉದ್ವಾ 
ಹಿತ, ಸರಿನರ್ತಿತ, ನಿಸೃತ, ಪರಾನೃತ್ತ, ತಿರಶ್ಚೀ ನ, ಬಹಿರ್ಗತ, ಕಂಪಿತ-- 
ಈ ಹತ್ತು ಜಂಘಾಭೇದಂಗಳ್‌' (ಲಾಸ್ಕರಂ. ೨-೧೪೪ ವ). [ಸಂ.) 

ನಿಸೃಷ್ಟ (ನಾ). ೧. ಕೊಟ್ಟುದು ; ದಾನ; ಕೊಡುಗೆ. ೨. 
ಬಿಟ್ಟುದು; ಹೊರಸಪಡಿಸಿದುದು : “ನಿಸೃಷ್ಟ-ಬಿಟ್ಟಿ ದ್ಧು? (ಗಂಗಾನು. 

೩. ಇಟ್ಟುದು ಕ ನ್ಯಾಸ: “ವ್ಯಸ್ತ ೦, ನಿಸೃೃಷ್ಟ ೦-೨ ಇರಿಸ 
ಲೃಟ್ಟಿ ದು? (ಸಿದ್ಧಾಂತಿ. ೩೪೬). ೪. ರಾಜದೂತ ; ರಾಜಪ್ರತಿನಿಧಿ: 
ಒಂದುದೆವಸಮೋಲಗದೊಳೊರ್ವನಪೂರ್ವಂ ನಿಸೃಷ್ಟಂ. - .ಸಪ್ರ್ಫೋಪಾಯ 
ಪರಿಗೋಚರಂ .ಖೇಚರಂ ಬಂದು (ಶಾಂತಿಪು. ೨-೧೮ ವ). FP ಈ 
ಪ್ರಯೋಗದಲ್ಲಿ ಬಳೆಕೆಯಾಗಿರುವ ಈ ರೂಪ “ನಿಸೃಷ್ಟಾರ್ಥ'ದ 
ಸಂಕ್ಷಿಪ್ತರೂಪ, [ಸಂ-] 

ನಿಸೃಷ್ಟಾರ್ಥ (ನಾ). ೧. ಒಬ್ಬ ರಾಜನು ಮತ್ತೊಬ್ಬ ರಾಜನ 
ಬಳಿಗೆ ರಾಜಕಾರ್ಯನಿಮಿತ್ತವಾಗಿ ಕಳುಹಿಸುವ ಪ್ರತಿನಿಧಿ ; 
ರಾಜದೂತ; ರಾಯಭಾರಿ; p ಈ ದೂತರಲ್ಲಿ ಮೂರು ಹಂತದ 
ವರಿರುತ್ತಾರೆಂದು ಕೌಟಲ್ಯನ ಅರ್ಥಶಾಸ್ತ್ರದ ಮೊದಲನೆಯ 
ಅಧಿಕರಣದಲ್ಲಿ ಹೇಳಿಜಿ. ೧. ನಿಸೃಷ್ಟಾರ್ಥ: ಇವನಿಗೆ ಹೆಚ್ಚು 
ಅಧಿಕಾರವೂ ಸ್ವಾತಂತ್ರ್ಯವೂ ಇರುತ್ತದೆ. ಮಂಪ್ರಿಗೆ ಸಮಾನ 
ವಾದ ಸ್ಥಾನಮಾನವನ್ನು ಹೊಂದಿರುತ್ತಾನೆ (ಅಮಾತ್ಯ ಸಂಪ 
ಜೋಪೇತಃ ನಿಸೃಷ್ಟಾರ್ಥಃ). ೨, ಪರಿಮಿತಾರ್ಥ: ಇವನ 
ಅಧಿಕಾರ ಪರಿಮಿತವಾಗಿರುತ್ತದೆ. ರಾಜನು ವಹಿಸಿರುವಷ್ಟು 
ಮಟ್ಟಿಗೆ ಸೀಮಿತವಾಗಿರುತ್ತದೆ. ನಿಸೃಷ್ಟಾರ್ಥನಿಗಿಂತ ಕಾಲು 
ಭಾಗದಷ್ಟು ಕಡಿಮೆ ಅಧಿಕಾರ ಇವನದು (ವಾದಿಗುಣಹೀನಃ 
ಪರಿಮಿತಾರ್ಥ). ೩. ಶಾಸನಹರ : ಇವನ ಕೆಲಸವು ರಾಜ 
ಸಂಜೀಶವನ್ನು ತಿಳಿಸುವುದು ಮಾತ್ರ (ಅರ್ಧಗುಣಹೀನಃ ಶಾಸನ 
ಹೆರ) : ನರಪತಿಗೆಣಗೆ ವಿಭು ನಿಸ್ಫಷ್ಟಾರ್ಥನಮಾಸನದೊಳ್‌ ಕುಳ್ಳಿ ರಿ 
ಮೆನೆ (ಶಾಂತಿಪು. ೩-೭೪) ; ನಿಯಚ್ಚ ರೇಶ್ವರಂ ಜಯವರ್ಮುಜನೇಶ್ವರನಲ್ಲಿ 
ಗನ್ವಯಾಗತನುಂ ನಿಸೃಷ್ಟಾರ್ಥನುಂ 111 ನಚನಚತುರನುಮಪ್ಪುದ್ಧ ವ 
ನೆಂಬ ದೂತಮುಖ್ಯನನಟ್ಟಿ ದೊಡೆ (ಚಂದ್ರಪು. ೬-೧೮ ನ). ೨. ಈಡೇ 
ರಿಸುವಂತಹುದು; ಕಾರ್ಯಸಾಧಕವಾದುದು : ಕಯ್ಯಂ ಪಿಡಿದಾಂ 
ತಂದಿನಿಯನನೀ ಪಾಸೊಳ್‌ ತಂದೆಳದಳಿರಿಂದೆ. ತೋರಣಂಗಟ್ಟ ಸುನೆಂ 
ಎಂದು ಶಿವಿವುಗೆ ನುಡಿದೊಡಂಗೊಂಡು ಪೋಪುದುಂ ದಕ್ಷಿಣನನಳ: ದೂಶೀ 

ನಿ[ನಂಂ. ವಿ]ಸೃಷ್ಟಾರ್ಥಮಾದುದೆಂದುಮಲ್ಲಿಂ ತಳರ್ದು 

೩. [ಕಾವ್ಯ ವಿನಾ] ನಾಯಕ ಮತ್ತು 


೧೮೭). 


ಜಲ್ಬಂ 
(ಚಂದ್ರು. ೮-೯೧ ನು). 


ಸೃಷ್ಟಿ 


ನಾಯಿಕೆಯರಿಗೆ ಸರಸ್ಸರ ಸಮಾಗಮವನ್ನು ಏರ್ಪಡಿಸುವ 
ಕಾರ್ಯಸಾಧಕರಲ್ಲಿ ಬೂ ಮುಖ್ಯದೂತರಲ್ಲಿ ಒಬ್ಬ; ಐ 
ಶೃಂಗಾರ ಸಹಾಯಕರಾದ ದೂತ- ದೂತಿಯರಲ್ಲಿ ಮೂರು ಬಗೆ 
ಯವರಿದ್ದಾರೆ. ೧. ನಿಸ್ಫ ಸ್ಟಾರ್ಥ: ನಾಯಿಕಾ ನಾಯಕರ 
ಮನಸ್ಸಿನ ಇಂಗಿತವನ್ನು Jats ತಿಳಿದು ತಾನೆ ಸಮರ್ಪಕ 
ವಾಗಿ ಉತ್ತ ರವನ್ನು ಕೊಡುತ್ತಾನೆ. ತಾನು ವಹಿಸಿಕೊಂಡ 
ಕಾರ್ಯವನ್ನು ಜಿನ್ನು ಗಿ ಸಾಧಿಸುತ್ತಾನೆ. ೨. ಮಿತಾರ್ಥಕ: 
ಇವನು ನಿಸ್ಸ ಸ ಷ್ಟಾರ್ಥನೂಂತೆ ಸಂಪೂರ್ಣಸ್ವಾತಂತ್ರ್ಯ ವನ್ನು ವಹಿ 
ನ ಆದರೂ ಮಿತವಾಗಿ ಮಾತನಾಡುತ್ತ ಕಾರ್ಯ 
ನನ್ನು ಸಾಧಿಸುತ್ತಾನೆ. ೩. ಸಂದೇಶಹಾರಕ : ಇವನು ಹೇಳಿ 
ಕಳುಹಿಸಿದ ಸಂದೇಶವನ್ನು ಮಾತ್ರ ಉಭಯತ್ರರಿಗೂ ತಿಳಿಸು 
ತ್ತಾನಲ್ಲದೆ ಮತ್ತಾವ ಸ್ವಾತಂತ್ರ್ಯವನ್ನೂ ವಹಿಸುವುದಿಲ್ಲ. ಈ 
ಕಾರ್ಯಸಾಧಕರು ಹೆಂಗಸರೂ ಆಗಬಹುದು. [ಸಂ.] 
ನಿಸೃಸ್ಟಿ (ನಾ). ಕೊಡುಗೆ; ದಾನ: "ನಿಸೃಷ್ಟಿಲೇಖ' ಪರಾ. [ಸಂ.] 
ನಿಸೃಷ್ಟಿ ಲೇಖ (ನಾ). (ದಾನ, ದತ್ತಿ ಸೊಡಲಾದುವುಗಳನ್ನು 
ಕುರಿತ) ಅಪ್ಪಣೆಯ ಬರಹ ; ಪರವಾನಿಗೆ ಲೇಖ; ಜಟ 
ಸರೀಹಾರಲೇಖಗಳು, ನಿಸೃಷ್ಟಿ ಲೇಖಗಳು (Writs of license), ಪ್ರಾ 


ತ್ತಿಕ ಲೇಖಗಳು . , . ಇನ ಇನ್ನೂ ಕೆಲವು ಶಾಸನ ಹ 
-(ಕಶಾಅ. ೪೫). ಗ 4 ಆ] 
ನಿಸೆ "ನಿಶ್ಶಿ' ನೋ. 


ನಿಸೆಕ "ನಿಸೇಕ' ನೋ. 

ನಿಸೇಕ, ನಿಸೆಕ (ನಾ). ೧. ಚಿಮುಕಿಸುವಿಕೆ; ಸಿಂಪಡಿಸುವಿಕೆ. 
೨. ಫಲಶೋಭನ ; ಪ್ರಸ್ತ; ಗರ್ಭಾಧೌನ: “ನಿಸೇಕ-ನಿಷೇಕ ಎ 
ಗರ್ಭಾಧಾನ, ಸುರಿಯುವಿಳೆ” (ತದ್ಭ ಕೋ. ೨೨). ಹಿ. (ಆಲಂ)ಸಾವು; 
ಅಳಿವು; ನಾಶ; ಅಂತ್ಯ : ಸೀತೆ ಕಡಂಗಿ ಕಾಯ್ದು ಕಡೆಗಣ್ಣಿದಳ 
ಶ್ಪೊಡೆ ಧಾತ್ರನಿಂ ತೊದಳ್ವಾತಿನೊಳೇನೊ ಪಾಂಡವರ ಇಯ್ಯೊಳೆ "ನನ್ನ 
ನಿಸೇಕಮಾಗದೇ (ಪಂಪಭಾ. ೯-೪೯) ; ಅದಟನಳುರ್ಕೆಯಂ ಕಸ 
ನಿನ್ನ ನಿಸೇಕದ ಪೊಟ್ಟು ತಪ್ಪಲೀಯದೆ ಪೊಜನಟ್ಟು ಬಾ ತಡೆಯದೀಗಳಿ 
(ಸಂಸಭಾ, ೧೩-೮೦). ೪. ಕೂಡುವಿಕೆ; ಸೇರುವಿಕೆ; ಹೊಂದು 
ವಿಕೆ : ತನ್ನವಳ ಮಾನವನು ತಾನು ಕಾಪಿಡಲೆಂದು ಮುಚ್ಚ ಮೇಲೆತ್ತಿ 
ದನು; ಅರ್ಜುನನ ಮೈದುನಗೆ ರಕ್ತಾ ಭಿಷೇಕಮಾಯ್ತೂ--ಯನು 
ನೊಡನೆ ನಿಸೇಕಮಾಯ್ತೂ (ಶಕಾರ. ೯೨). ಥಿಸೆಕ; ೫, ಉಳಿದಿರುವ 
ಜೀವಮಾನ, --ಆಯುಷ್ಯಾವಧಿ ನ ನಿಸೆ[ನಾಂ0, ಸ]ಕಂಗಳ್ಲಿಟಕ 
ನನ್ನ ಮುತ್ತು ಎತೆದಿನಾಯು 1ಪ್ರಾ ಮಂ ಬೆನ್ನನೇಖಾಸಿಕೊಂಡೋಡುವ 
ಕಾಲಮೆಂಬೆರಲೆಯಂ. ಬೆಂಬತ್ತಿ ಬೀಟ್ತಿ ಂದ ದೇಹಸಮೂಹಂಗಳೊಳಾಪುದಂ 
ನೆನೆದು. ನೋಹಂಗೆಯ್ಯ] ನೇನೆಂದು -ಭಾವಿಸಿದಂ ಜೇಹದನಿತೃಮಪ್ಪ ನಿಲನಂ 
ಸಾಹಿತ್ಯವಿದ್ಯಾಧರಂ (ಸತ. ೯-೬೬). ಉ ಇದು ಭಂದಸ್ಸಿಗಾಗಿ 
ಮಾಡಿಕೊಂಡ ರೂಪ. [ಎಸಂ. ಜೀ 

ನಿಸೇನಣೆ (ನಾ). ಕಛ ಸರು ಸೇವಿಸುವಿಕೆ; ಮೋಹ: 
ಭೂನಿಬುಧರನು ಕೊಲುವ . . . ಕನಕವನು ಕಳುವ ನಿಸೇವಣಿ(ಣೆ] ಗುರು 
ಸ್ತ್ರೀಯರಲಿ ಕಾಮುಂಕನು ಸಂಗಿಸುನ ಭಾವಿಸದೆ. ಪಾತಕಗಳಿವು ನಾಲ್ಕಾನ 
ಮೆರ್ಕರೊಳನರೊಡನೆ ಸಂಜೀವಿಸುವರನರೈ ವರತಿಪಾತಕಿಗಳು (ನಿಭಾಗ, 
೫-೧೧-೧೦). [-ಆಸಂ. ನಿಷೇನಣ] 

ನಿಸೇನಿತ (ಗು). ಪೂಜಿಸಲ್ಪಟ್ಟ : ಕಾಲಕರ್ಮನಿದೂರ ದುಸ್ತರ ಕಾಲ 
ಶಕ್ತಿ ನಿಸೇವಿತಾಂಭ್ರಿಯೆ ಕಾಲರೂಪನೆ ದೇವ ಶರಣಾಗೆಂದುದನುರಗಣ 
(ಸಿಭಾಗ. ೪-೩-೩೪), [ಸಂ. ನಿಷೇನಿತ] 


೪೭೭೦ 


20 


ನಿಸ್ತರಂಗ 


ನಿಸ್ಬಲಿತ (ಗು). ಸ್ಥಾ ಲಿತ್ಯನಿಲ್ಲದ ; ಜೋಷನಿಲ್ಲದ: ಶುದ್ಧವಾದ: 
ವಾಯವ್ಯಾಸ್ತ' 'ದಲಿ ನಿಸ್ಟ ಲಿತ ಮೇಘವ್ರ ಜವನೆಚ್ಚ, ನು ಪಾರ್ಥ ಸನೀಡಶಿ 
(ಕುವ್ಯಾಆ. ೨೦-೩೫) ; ಪನನಾಹಾರದಲಿ ಸ್ಟೇ ಶಿವಪದಭಕ್ತಿ ಸುಭೆಯಲಿ 
$ "ಸತ್ಯ್ರೋಜ್ಚ್ಪಲಿತ ಚಿತ್ತದ ಸುಪ್ರಭಾನದ ಬಳನಿಗೆಯಲುತ್ಕೊ ಚ 
ನಾಯಿತು ತಪ. ಧನಂಜಯನ (ಕುನ್ಯಾಅ. ೫-೪). [ಸೆಂ.] 
ನಿಸ್ತಂತು (ಗು). ೧. ಸಂತಾನವಿಲ್ಲದ ; ಮಕ್ಕಳಿಲ್ಲದ. (ನಾ). 
೨. ತಂತುವಿಲ್ಲದಿರುವುದು ; ತಂತಿರಹಿತವಾದುದು : (ಶಿಸ್ತಂತು 
ವಾಗಿ ಕಳುಹಿಸಬಹುದಾದ) ವಿದ್ಯುತ್ತರಂಗಗಳು (Hertzian waves. 
೨೦ಕನಿ) ; ಅಂಚೆ, ತಂತಿ, ಟೆಲಿಫೋನ್‌ ಮತ್ತು 
ಸಂಪರ್ಕಮಾರ್ಗಗಳು ಅಂಚಿ ಮತ್ತು 


(ಶಿಲ್ಲ ನಾ. 


ನಿಸ್ತಂತು (Wircless) 
ತಂತಿ ಇಲಾಖೆಯ ಅಧೀನದಲ್ಲಿನೆ 


,ನಿಖ್ಯಾಂರೂ ಮುತ್ತು ಭೌತಶಾಸ್ತ್ರ ಜ್ಞರೂ ಅದ 


೫೧೦): 
ಎಡ 


'ಎ. ಎಸ್‌, ಪೊಪೋರ್ವ್‌' ಬಂಬುವರು. “ನಿಸ್ತಂತುನಿನ ತಾರಾಯ ತ್ರ” 
(Wireless T; «eeraphy)ನೆನ್ನು  ಸಂಶೋಧಿಸಲು ಮುಂದಿದ್ದಾರೆ 
* (ಹಸ್ಕಕ. ೧೧೧). ೩. ಬ್ರಹ್ಮಚಾರಿ. [ಸಂ.) 


ನಿಸ್ತ ಂತ್ರ (ಗು). ೧. ಜಡನಲ್ಲದ ; ಸೋಮಾರಿಯಲ್ಲದ : ಕಾರ್ಯ 
ನೆರತಳಾದೆ. ಸುರಗಿ ಚೌಡಯ್ಯಗಳು . . . ನರಲಿಂಗದೇವನು! 
ಲೊಲ್ಲದಿರೆಯೊಂದುದಿನ ಸುರಗಿಯಿಂದಿಜಸದುಕೊಳಲೀಶ. ಅನು 
ಸರನುಕೈ ಲಾಸಪುರಕೊಯ್ಸ ನೆಂಜೊರೆದನಾ ಸಿಸ್ತಂದ್ರ ದೇಶಿಕೇಂದ್ರ 
(ಗುರುಚೂ, ೬-೬೪). (ನಾ). ೨. ಜಡನಲ್ಲದವನು ; ಸರಮಾತ್ಮ : 
ನಿಶ್ನೂನ್ಯ ನಿರುತ ನಿತ್ಯಾನಂದ ನಿಸ್ತ! ೦ದ್ರ ನೀನೆನ್ನ ಪೊರೆ ಗುರು 
ಕುಲೋತ್ತುಂಗ ಮುದವೆರಸಿ (ಕುನಾಪು, ೨-೫೫). ಸಂ. ] 

ನಿಸ್ತಂಭ (ಗು). ೧. ಕಂಭವಿಲ್ಲದೆ: ನೀಲದಲಿ ನಿಸ್ತ್ರಂಭ ' ತೋರಣ 
ತೇಲ್ಲುದೆನೆ ಚಲಿಸಿತು ವಿಹಂಗಸಂಘಂ (ಪಕ್ತಿಕಾ. ೭೭-೧೯). (ನಾ). 
೨. ಕೆಂಭವಿಲ್ಲದುದು : ಅರಸುಗಳಾಳೋ ಚನಕಾಲದೊಳ್‌ ನಿಸ್ತಂಭ 
ಮುಂ ನಿರ್ಗವಾಕ್ಷಮುಂ ಸಿಶ್ಚಿ ದ್ರಭಿಶ್ತಿಯುಂ . . . ಅಪ್ಪ ಮಂತ್ರ 
ಶಾಲೆಯೊಳ್‌ ಮಂತ್ರಿಗಳುಂ ಸುಂ ಸಿಶ್ಚಿ ಅತಮಿರ್ದಾಕೋಬಸಂವರ್‌ 
(ಪಂಚತನಿ. ೨೦೪-೧೨). [ಸಂ.] 

ನಿಸ್ತಪ (ನಾ). ತಪಸ್ಸನ್ನು ಮಾಡದವನು; ತಪೋರಹಿತ : 
ನಾಯ್ಡ ಮಾಯಾತಪದೊರ್ಳ ಮಿಥ್ಯಾಪ್ರ ಪಂಚಪ್ರಬಳನೆನಿಸಿ ಸಂದಿರ್ದೆ 
ನಾನಿನ್ನೆಗಂ ನಿಸ್ತಪನೆಂದುಂ ಮಾರ್ಗಮುಂ ಸೊರ್ದಿದೆನೆನಗೆ ಶರಣ್‌ ಧರ್ಮ 
ದಿಂದತ್ತ ನುತ್ತಿಲ್ಲ ಪುನರ್ದೀಕ್ಸಾಪ್ರಸಾದಂ (ಸುಕುಮಾ, ೩-೪೫). 

[ಸಂ.) 

ನಿಸ್ತಬ್ಧ (ನಾ). ೧. ಚಲಿಸದೆ ಇರುವುದು ; ಅಚಲವಾದುದು : 
ಆ ಅಭ್ರಭೇದಿಯೂ ಉದಯರವಿರಶ್ಮಿಸನುುಜ್ವಲವಾದ ತುಸಾರಕಿರೀಟಿ 
ನನ್ನು ಧರಿಸಿಯೂ ಇರುನ` ಶೈಲಚಕ್ರ ನರ್ತಿಯು ನಾಲ್ಕುದಕ್ಕಿ ನಲ್ಲಿಯೂ 
ನಿಸ್ತಬ್ಧ ವಾಗಿರುವ ಗಿರಿಸಂವಾರಕ್ಕಿಂತ ನನ್ನ ಮೇಲಿ ತಲೆಯೆತ್ತಿ ನಿಂತಿದೆ. 
(ಬಂಕಿನು, ೩೫1, ಕವಿಕಾಣಿಕು. ೨. ಚಲಿಸದೆ ಇರುವವನು: 
ನಿಶ್ಚ ಅಲ; ಅಚಲ: ನಿಶ್ಶಂಕೆಯೊಳು ನ ಹಕ್ಕಿಗಳ ತೆರದಿ ನಿಸ್ತಬ್ಧ 
ನಕ ಡೆಗೆ ಬಹ ಭೀರುಭಾನಗಳ ಕೆಳೆಯ ನೋನೋಡೆಂದು ಸರಸಳೌತುಕದಿ 
(Rie. ma. ೩). [ಸಂ.] 

ನಿಸ್ತರಂಗ (ಗು). ೧. ತರಂಗಗಳಿಲ್ಲದ ; ಅಲೆಗಳಿಲ್ಲದ ; ಪ್ರಶಾಂತ 
ವಾದ : ಒಳಗೆ ತಳತಳಿಪ ಕತ್ನಂಗಳಿನೊಪ್ಪು ನ ನಿಸ್ತ ರಂಗಮಾಂಗಡಲೆಂ 
ಬಗ್ಗ ಉಕೆಗೆಡೆಯಾಗಿ ತೊಳಗುವ ಪಳಿಕಿನ ಮಾಣಿಕ್ಯಕೋಶನುಂದಿರಮೆಸೆಗುಂ 
(ಚಂದ್ರಪು. ೧-೧೪೮) ; ಶೀತಕಾಲದಲ್ಲಿ ಪದ್ಮಾನದಿಯ. ನಿಸ್ತರಂಗ ನೀಲ 
ಕಾಂತ ಜಲಸ್ರೋತ ಹಳದಿ ಹೊಳನಿನ ಮರಳ ದಡದ ನಿಶ್ಶಬ್ದ 
ನಿರ್ಜನತೆಯ. ಸುನ ಕಾಣದಾಗುತ್ತದೆ. (ನಿಬಂಧ. 


1,೧೬೩). 


ನಿಸ್ತರಂಗಿತ 


(ನಾ). ೨. ತರಂಗಗಳಿಲ್ಲದುದು ; ಅಲೆಯಿಲ್ಲದುದು. ೩. (ಆಲಂ) 
ಶಾಂಶವಾದುದು ; ನಿಶ್ಚಲವಾದುದು : ಚಂದಯ್ಯಗಳು . - . ಇಷ್ಟ 
ಲಿಂಗಮಂ ಧರಿಸಿಕೊಂಡು ಚಿತ್ತ ನಿಸ್ತರಂಗನನೈದಿ ಬಸವಣ್ಣ ಮೊದಲಾದ 
ಶರಣರ ಸಮ್ಮಜ್ಞ್ವಾನ ಎನಗಣಯಿತ್ತೆ ೦ದು ಬಿನ್ನೈೈಸಿದ ಪ್ರಸ್ತಾವದ ವಚನ 
(ಶೂನ್ಯಸಂ. ೨೬೨-೪೯); ಚಿತ್ರವನ್ನು ಎಲ್ಲ ಕ್ರಿಯೆಯಿಂದ ಮಂಕ್ತ| 5 
ಗೊಳಿಸಿ ಅದನ್ನು ನಿಸ್ತರಂಗವನ್ನಾಗಿ ಮಾಡುವದರಲ್ಲಿ ಸಾಧ್ಯವಿದ್ದ ಎಲ್ಲ 
ಪ್ರಯತ್ನವನ್ನು ಇಷ್ಟ ರಲ್ಲಿ ಅನರು ಮಾಡಿದ್ದರು. (ಮಹಾಂೋ. ೨೦೧).* 
[Ao] 
ನಿಸ್ತರಂಗಿತ (ಗು). ಅಲೆಯಿಲ್ಲದ : ಪ್ರಶಾಂತವಾದ : ಮುಖಂ 
ಸುರ್ಕಳಿದು, ನಿಸ್ತರಂಗಿತ ಸರೋನರದಂತೆ, ಶಾಂತವಾದುದು (ಶ್ರೀ ಉಮಾ- 
೩೭೮-೧೧೧). [ಸಂ] 
ನಿಸ್ತರಣ (ನಾ). ೧. ಹೊರಬರುವಿಕೆ. ೨. : ದಾಟುವಿಕೆ. 
೩. ಪಾರಾಗುನಿಕೆ. ೪. ಹಂಚಿಕೆ; ಯೋಜನೆ; ಉಪಾಯ. 
೫. ಕಾಲವನ್ನು ಕಳೆಯುವಿಕೆ ; ಅವಧಿಯನ್ನು ಪೂರೈಸುವುದು, 
ಕೊನೆ ಮುಟ್ಟಸುವುದು. ೬. ನೆರವೇರಸುವಿಕೆ; ಸಿದ್ಧಿ. ಕ್ಟ 
[ಸೇ] 
ಫಿಸ್ತರಿಸು (ಕ್ರಿ). ೧. ದಾಟಿಸು : ಮುಂದೊತ್ತೆ ಗೋದಾವರಿ ಭೂಸಂ 
ತೈಲಸಂ ನಿಸ್ತರಿಸು ಕಟಿಕಮಂ ಬೇಗನಿಂನ್ನಬ್ಬ ನೀನೆಂದೆರೆಯಲ್ಲರ್ನಜ್ಞನಂ 
ಪೊತ್ತಗಿಯದೆ. ನದಿಯಂ ಸೊಕ್ಕಡಾ ವಾರಿಪೂರಂ ಬಿರಿದತ್ತು (ಸಮಸ.೧-೩೯). 
೨. ಕಾಲವನ್ನು ಕಳೆ; ಅವಧಿಯನ್ನು ಮುಗಿಸು. ೩. ತಾಳಿ ||) 
ಕೊಳ್ಳು ಡಿ ತಡೆದುಕೊಳ್ಳು ; ಸಹಿಸು ; ಸೈರಿಸು : ಮಂಡೋದರಿ 
ಲಯಸಮಯದ ಚಂಡಿಕೆಯಂತೆ . . . ಕೈಗಳನ್ನೆತ್ತಿ ಫೊಯ್ಯುಲೆಟ್ಲಾ ಸಮ 
ಯಕ್ಕೆ ತೆಕ್ಕನೆಡೆ ವೊಕ್ಕನರಿಂಜಯನಂಜನಾಸುತಂ ಅದರ್ಕೆ ನಿಸ್ತ [ಪಾಠಾಂ, 
ತ್ತ]ರಿಸದಾಕೆ. ಸಭೆಯಿನೆಬ್ಬು ರಾನಣನ ಕೆಲಕ್ಕೈ ಪಫೋದಳ್‌ (ಪಂರಾಮಾ. 
೧೧-೧ಂ೭ವು; ಸರಸಿಜೋದ್ಭ ನನ ಪುಸಿಯಿಂ ಭೂಮಿ ಕರಗಿ ನಿಸ್ತರಿಸ|23 
ಲಾಜಡಿ ಮಹಪಾಪ್ರಳಯಾರ್ಣವದೊಳು ಜರ್ಜ್ಸ್ಯರಿತವಾಗುತ ಮಹಾತಳ 
ಕಿಳಿಯುಲು (ಲಶಿಚಿಂ. ೫-೧); ಮಸ್ತ ಕ ಮೊದಲಾದ ದಿವ್ಯದೇ ಹವ ಹೊತ್ತು 
ಸಸ್ತರಿಸಿದ ಪಾದಯುಗವ ಕುಸ್ತರಿಸುವರುಂಟಿ ಕುವರಿ (ಮೋಹತ. 
ವಾರಣಗಳು . . .' ಪಾಂಥಜನರನ್ನು ಹಿಂಸೆಗೈ ದ್ವರಿಂದಲು 
ಭವನೋಸದ್ರಗೊಳಿಸಿದ್ದರಿಂದ ಸಹ ಇಂತಪ್ಪ ಬಾಧೆಗಳಿಂದ ನಿಸ್ತ ರಿಸಲಾರ | 30 
ನೆಂದು ಪ್ರಜೆಗಳು ಬಿಂಸೈಸಲಾಗಿ (ಎಕ. 811, ಕೊಡಗು, ೨೫-೧೦; 1824), 
೪. ನಿಭಾಯಿಸು; ನಡಸಿಕೊಂಡು ಹೋಗು : ದೈತ್ಯದಾನನ 
ರುರನಣೆಯ ಯದುನಾಯಕರು ನಿಸ್ತ ರಿಸಲಜಾಯರು ಕೃಷ್ಣ ನಿಲ್ಲದೆ ಭೀತಿ 
ದ್ವಾರಕಿಗೆ (ಕುನ್ಯಾಸ. ೧೧-೨೭) ; ನನ್ನ ಅಪ್ತ ರಿಷ್ಟರು ಆಗ್ರಹ ಮಾಡಿ 
ಈ ನೂತನಸಂಸಾರನನ್ನು ನನ್ನ ಕೊರಳಿಗೆ ಕಟ್ಟಿದರು ! ವಾರ್ಧಕ್ಕದಲ್ಲಿ | 33 
ನಾನು ಇದನ್ನು ಹ್ಯಾಗೆ ನಿಸ್ತ ರಿಸಿಕೊಳ್ಳ ಬೇಕು? (ನೋಹಿನೀ, ೧೪). 
“ನಿತ್ತರಿಸು' ಪರಾ. [ನಿಸ್ತರಣ- - ಇಸ್ಬು] 
ಿಸ್ತೆರುಣನಿರ್ವೃ್ಯದ್ಧಾಂಗ(ನಾ)ಪರಮಾತ್ಮ : ನಿರಘ ನಿರ್ಭವ ನಿರ್ನಿರಳ 
ನಿಸ್ತರು[ಸಾಕಾಂರೆ]ಣ ನಿರ್ನೃದ್ಧಾ ಂಗೆ ನಿಜನಿರ್ನಾಯ ಚಿತ್ರೈಸು 
(ಬಸಪು, ೬೧-೪೪). [ಸಂ.] 
ನಿಸ್ತರ್ಹಣ (ನಾ). ಕೊಲ್ಲುವಿಕೆ; ನಾಶಮಾಡುವಿಕೆ: “ಪ್ರಮಾಪಣಂ 
ನಿರ್ಗ್ರಂಥನಂ, ಅಪಣಸನಂ, ಒಸ್ತರ್ಹಣಂ . . . ವಧಃ--ಈ ೩೦ 
ಕೊಲ್ಲುವದಕ್ಕೆ ಹೆಸರುಗಳು. ಸಂಹಾರ ಮಾಡುವಿಕೆ” (ಸಿದ್ಧಾಂತಿ, ೨೭೨). 
[ಸಂ.] 
ನಿಸ್ತಲ (ಗು). ೧. 'ಚಪ್ಪಟಯಲ್ಲದ ; ನರ್ತುಲವಾದ ; ಗೋಳಾ ||, 
ಕಾರವಾದ. (ನಾ). ೨. ಗೋಳಾಕಾರವಾದುದು ; ವರ್ತುಲಾ 


೩೧-೪೧) ; 


40 


೪೭೭೧ 


ನಿಸ್ತುಲ 


ಕೃತಿ : “ನಿಸ್ತಲಂ, ವರ್ತುಳಂ, ನೃತ್ತಂ--ಈ ೩ ಬಟ್ಟಿ ತ್ತು? (ಹಲಾಯು. 
೧೨೪-೬೮) ; “ವರ್ತುಲಂ ಸಿಸ್ತಲಂ ನೃತ್ತ ಮೆನೆ. ಬಟ್ಟಿಕ್ಕು” (ಮಂಗರಾ. 
೧೩೨-೨೫). [Ao] 

ನಿಸ್ತಾರ (ನಾ). ೧. ದಾಟುವುದು. ೨. ಪಾರಾಗುವುದು: 
ನಿನೋಚನೆ ; ಬಚಾವು : ಯಮದಣ್ಣದ ಗಠ್ಫದೊಳಗೆ ಹೊಕ್ಕು 
ಅವಿತಡಗಿದರೂ ನನ್ನು, ಕಣ್ಕಯ್ಗಳ ಸಿಳ್ಳಿನಿಂದ ನಿಮಗೆ ನಿಸ್ತಾರನಿಲ್ಲ 
(ಬೆಟ್ಟಅ. ೫೩-೪) ಬರುವನಗೋ ಅತ್ತ ಮಹಾಧೀರ ; ಬಂದು ಮರುಕ 
ವೆರೆನನಹುದು ಸತಿಗೆ, ನಿಸ್ತಾರ (ಅಹಲೈ. ೬೯-೧೬) ; ಅಕ್ಬರಬಾದಶಹನ 
ರಾಜ್ಯದಲ್ಲಿ ಅನನ ನುಕ್ಕಳಾದರೂ, ಪರರ ಸ್ಪ್ರಾಣವನ್ನು ನಷ್ಟ ಮಾಡುವು 
ದಾದರೆ ಅವರಿಗೆ ನಿಸ್ತಾರನಿಲ್ಲ. (ಕನಾಳುಂ. ೭೭). ೩. ಸಾಧನೋ 
ಪಾಯ: ಧಾತ್ರೀನಾಥರ್ಕಳ ಚಿತ್ತ ವೃತ್ತಿ ಗಳನಿಚ್ಛಾ ಮಾತ್ರದಿನ 
ಬಲ್ಲನೆನ್ಸಾ ನಿಸ್ತಾರದ ಕುಂಜನನ್ನಿ ಸೆಗಟ್ಟಿವರ್‌ . . . ಮಲೆಯಾಳ. 
ಶ್ರೀಕುಳೋ ಧಾರಕನರ್‌ (ಎಕ. ೪, ಅರಸೀ. ೧೦೨-೩೦; 1254); ಆ 
ಪೈಪೋಟಿಯಲ್ಲಿ ತೇರ್ಗಡೆಯಾದ ಹೊರತು ನಿಸ್ತಾರವಿಲ್ಲ (ಹಣಪ್ರ. 

೪. ಮೋಕ್ಷ; ಮುಕ್ತಿ. ೫. ಉದ್ಧಾರ :. "ಗೋತ್ರ 
ನಿಸ್ತಾರ' ಪರಾ. [ಸಂ] 

ನಿಸ್ತಾರಕ (ನಾ). ೧. ದಾಟುವಿಕೆ : ಕರುಣಿಸೈ ನುಂನಿನಾಥ ಕರುಣಾ 
ಕರನ ಕೀರ್ತಿನರಾಮೃತವ ದುಸ್ತ ರಭವಾಜ್ಧಿ ಸನುಗ್ರ ನಿಸ್ತ ರಕವನೆನಗೊ 
ಲಿದು (ಸಿಭಾಗ.೨-೨-೨). ೨. ದಾಟಿಸುವವನು; ದಡ ಸೇರಿಸುವವನು. 
೩. ಮೋಕ್ಷವನ್ನು ಕೊಡಿಸುವವನು; ಮುಕ್ತಿದಾಯಕ : 
ಭೂರಿಕಳಾನಿಬೋಧಿತ ಸು ಧಾಕರರೂರ್ಜಿತಸಾಧುಸಂಘನಿಸ್ತಾರಕರ್‌. . . 
ಚಂದ್ರಕೀರ್ತಿಭಟ್ಟಾ ರಕರೆಂದು ಬಣ್ಣಿ ಪುದು ವಾರಿಧಿವೇಷ್ಟಿ ತ ಭೂರಿಭೂತಳಂ 

೪. ಉದ್ಭರಿಸುವವನು ; ಉದ್ಧಾರಕ : 

ಕ್ತಿತಿಯಂಂ ನಯವಿಕ್ರಮದಿಂ ಪ್ರತಿಪಾಳಿಸಿ ಪಡೆದು ಗೋತ್ರನಿಸ್ತಾರಕನಂ 

ಸುತನಂ  ಬಲಾಕೃಮೆವಿಸ್ಮಾ ಸ್ಮಿತಿಯಂ ಪ್ರವ್ರಜಿತನಪ್ಪು ದುಚಿತಂ 

ಮಗನೇ (ನರ್ಧನೂ. ೨-೩೯); ಕೊಲಲೆಂದುಯ್ದ ನಿಶಾಚರಂ ಖಚರ 

ರಾಜಂಗುಯನ್ಬು ಕೊಟ್ಟಿಂ ಗಡಂ ಕುಲನಿ[ಪಾಠಾಂ.ವಿ]ಸ್ತಾ ರಕನೆನ್ನ 

ದಾರಕನಂ (ಸಂಉಾಮಾ. ೬-೪೫) ; ಎಲ್ಲವನು ತನಗೆ ವಿದಿತವೆನೆ ವಿಸ್ತರಿಸಿ 

ಕಾರುಣ್ಯದಲಿ ಕರುಣಿಪುದಾರು ನೀನಲ್ಲದೆ ಮುಹಾಬ್ದಿ ನಿಮಗ್ನ ನಿಸ್ತಾರಕರ 

೫. ಗೆಲ್ಲುವವನು; ಜಯಿಸು 
ವವನು : ಅನುಸನುರಣನಿಸ್ತಾ ರಕನನೂನಶಕ್ತ್ಯನ್ವಿತಂ ವಿಚಾರಕ್ಷಮನೆಂಬ 
ಸೆಗಬಿಕ್ತಿಯಿಂಂಡೆ ಬಲ್ಲಾಳನ್ರಿಸಾಳಂ ಕಾರ್ತ್ರಿಕೇಯನಂತೊನ್ಸಿಪ್ಪ ೦ (ಎಕ. 
೪, ಅರಸೀ. ೩೮-೧೬ ; ಸು, 1200). [ಸಂ.] 

ನಿಸ್ತಾರಿಸು (ಕ್ರಿ). ೧. ದಾಟಿಸು; ದಡ ಸೇರಿಸು. ೨- ರಕ್ಷಿಸು; 
ಕಾಪಾಡು : ಬ್ರಹ್ಮೂಣರಂ ಕೊನ್ನ ಸತಕನಸ್ಪೊನ್‌ ಇದನಬಂಿಸ್ಟೊನ್‌ 
ಇದನ್ಯಾದನನ್ನೆ ಎನೆತುನುನ್ನಿಸ್ತಾರಿಸಿದ ಸಲನುಕ್ಕು (ಎಶ. x (5), 
ಚಿಕ್ಕಬ. ೬೬-೨೭; ಸು. 830), [ನಿಸ್ತಾರಣ್ಯ .- -ಇಸ್ಕು) 

ನಿಸ್ತಿಕೆ "ನಿಸಿದಿಗೆ' ನೋ. 

ಶಿಸ್ತಿಗೆ "ನಿಸಿದಿಗೆ' ನೋ. 


೧೯೮). 


(ಸುಕುಮಾ. ೧-೨೨). 


ದಾರೆಂದ (ಸಿಭಾಗ. ೧೦-೧-೮). 


ನಿಸ್ತೀರ್ಣ (ಗು). ದಾಟಿದ: ಈ ನೇದಿನಿಯ ರಣಜ್ಯನಿದು 
ನಿಸ್ತ್ರೀರ್ಣೋದಕಾಹಿತಸೇತುವೆಂದನು ಡಿಬಿಕನಳನಳಿದು 
೧೦-೫೭-೬). [ಸಂ.] 


ನಿಸ್ತುಲ, ನಿಸ್ತುಳ (ಗು). ಸರಿಸಾಟಿಯಿಲ್ಲದ ; ಅದ್ವಿತೀಯ 
ವಾದ; ಅಪ್ರತಿಮವಾದ: ತರುಣನ ಣಾಲಗರ್ಭರುಚಿನೆತ್ತ ರಘೂದ್ವಹ 
ದೇಹದೀಪ್ತಿ ಮಂಜರಿಯನನುಪಾಶ್ರಯಂಬಡೆದು. ನಿಸ್ತು ಲನ್‌ೌಕ್ತಿ ಕಹಾರ 
ಯಸ್ಟಿ ಪೇರುರಡೊಳದೇ ೦ ವಿರಾಜಿಸಿದುದೋ (ಸಂರಾಮಾ. ೧೨-೧೫) ; 


ನಿಸ್ತುಲಗಾಂಭೀರ್ಯ 


ಜಿತತ್ರಿ ಪುರ ನಿಸ್ತುಲಮಹಾಮಹಿಮ ಭೂಮ ಸುರನಾಯಕ .. ತನೂದ್ಭವ 
ವರಪ್ರದಾತಾ (ಕಿರೀಟೀ, ೫-೧); ಗುಣದೊಳ್ಳತ್ವಮೆ ನಿರ್ಮಲೋಜ್ವಲ 
ಸುಖಜ್ಞಾಸೈಕದಂ ನಿಸ್ತು ಲಂ ಕಣಿಯೋಂ ರಾಗಮುಯೆಂ ರಜಂ ನೆಜಕಿ 
ಯಿಕುಂ ತತ್ಕರ್ಮಬಂಧಂಗಳಂ (ಮೈಸೂಮೆ. ೫-೧೬೧). ನಿಸ್ತುಳ : 
ತನ್ನ ಕೇಸಡಿಯ ಕೆಂಸಿಸೊಳುಜ್ಜ ಮಲ ಚಿತ್ರಭಿತ್ತಿ ನಿಸ್ತು ಳನಿಜನೌಕ್ರಿ ಕಾ 
ಭರಣ ದೀಧಿತಿಯಿಂ ತೆರೆಸುತ್ತಿ ದಂತೆ ಕಣ್ಣೊಳಿಸೆ ಬತಾಂಗಿ ಪೋಲ್ತಳಸಮಾ 
ಯುಧಮೋಹನಮಂತ್ರ ಶಕ್ತಿ ಯಂ. (ನುಲ್ಲಿಪು. ೩-೯೭); ನಿರಂತ ನಿರ್ಭನ 
ನಿರಾಮಯ ನಿರ್ಗುಣ ನಿಸ್ತುಳ ಪ್ರಭಾನರಣ (ಶಬಶಂ. ೫-೨೪). 
[ಸಂ.]) 

ನಿಸ್ತುಲಗಾಂಭೀರ್ಯ (ನಾ). ೧. ಅಸಮಾನವಾದ 
ಗಾಂಭೀರ್ಯ ; ಅದ್ವಿತೀಯವಾದ ಗಂಭೀರತೆ. ೨. ಅನುಪಮ 
ವಾದ ಆಳವುಳ್ಳುದು. ೩. ಅಸಮಾನವಾದ ಗಾಂಭೀರ್ಯವುಳ್ಳ 
ವನು. ೨, ೩: ವಿದ್ಯುದುದ್ಯಜ್ಞ ಲದಂ ವ್ಯಾಘ್ರ್ರಾಜಿನಂ ರಾಜಿಸೆ ಭೃತ 
ಭುವನಂ ಭೂರಿಸತ್ತಾ ತಶ್ರೆಯೆಂ ನಿಸ್ತು ಲಗಾಂಭೀರ್ಯಂ ಕರಂ ಕಣ್ಗೊಳಿಸಿ 
ದನಭವಾಕಾರಮಂದ್ರಂ ಸಮುದ್ರಂ (ರಬಶಂ. ೧-೩೦). 

[ನಿಸ್ತು ಲ + ಗಾಂಭೀರ್ಯ] 

ನಿಸ್ತುಷ (ಗು). ೧. ಹೊಟ್ಟು ಕಳೆದ,-ತೆಗೆದ. (ನಾ). ೨. 
ಹೊಟ್ಟು ಕಳೆದುದು; ತುಷರಹಿತವಾದುದು. ೩. (ಆಲಂ) 
ನಿರ್ದೋಷತೆ; ಪರಿಶುದ್ಧಿ ಎರವು ಸಯಮೆನಿಸಲಾರ್ಕುಮೆ ಪರ 
ಮಾತ್ಮಂ ಬಿಟಿದಿನಾಗಲಜಿ೨ಗುಮೆ ಮನಡೊಳ್‌ ಪರಿಭಾವಿಸಿ ನಿನ್ನೊಳ 
ನೀಂ ಸ್ಥಿರೆನಾಗು 'ಬಿಡನ್ಯವಸ್ತುವಂ ನಿಸ್ತುಷದಿಂ (ಉಸಾರ. ೩೨೯). ೪. 
ಪರಿಶುದ್ಧ ನಾದವನು ; ನಿಷೃಳಂಕನಾದವನು : ವಿಷಧರ ಧರಾಧಿಸತಿ 
ವಿಷಧರಕಿರಣಮಾಳಿ ವಿಷಯನಿಹ್ವಲದೂರ ವಿಶದಾಮೃ ತವನು ನಿಸ್ತುಷ 
ನಾಗಿ ಕರುಣಿಸುವುದು (ಸಿದ್ದರಾ. ೬-೪೦). [ಸಂ.] 

ನಿಸ್ತುಳ "ನಿಸ್ತುಲ' ನೋ. 

ಸಿಸ್ತೂಕ (ನಾ). ೧. ತೂಕವಿಲ್ಲದಿರುವುದು ; ಹಗುರವಾದುದು : 
ಮುಂ ಷಡ್ಮಳಮಪ್ಟ ದಳಗಳಿಂ ತೋರ್ಪುದೋರಂತದಂ ತಿಳಿ ಕಾಕಮತಿ 
ವಿಸ್ತೀರ್ಣ ನಿಸ್ತೂ ಕಮಿರೆ ನಾಶವು (ರತ್ನ ಶಾ. 9-೩). .೨: ತೂಕವಿಲ್ಲದ 
'ವನು ; ದುರ್ಬಲನಾದವನು ; ಅಶಕ್ತ : ನಿಸ್ತೂ ಕನಾದನನು ಪುಸ್ತಕ 
ನನ್ನು ಎತ್ತಲಾರ (ಗಾಡ). ೩. (ಆಲಂ) ಭಾರಿ ಮನುಷ್ಯ ; ಡೊಡ್ಡ 
ವ್ಯಕ್ತಿ: ಆ ನಿಸ್ತೂಕನುನುಷ್ಠನಿಂದ ಈ ಕೆಲಸ ಸಾಧ್ಯವಾಗದೆ 
ಇದ್ದೀತೇ ? (ರೂಢ). [3-ತುಳು. ನಿಸ್ತೂಕ] 

ನಿಸ್ತ (ಗು). ೧. ಹುಲ್ಲಿಲ್ಲದ; ತೃಣವಿಲ್ಲದ. (ನಾ). ೨. ಹುಲ್ಲು 
ಇಲ್ಲದುದು : ಆತಪತಾಪದಿಂದನಿಂದು ನಿಸ್ತೃಣ ನಿರ್ಜಳ ನಿಪ್ಪ್ರವಾಳ 
ನಲ್ಲೀತರುವಾದುದೀಯೆಡೆಯೊಳಿನ್ಲಿರವಾಗದು ಪೋಪುದುತ್ತಮಂ (ಜಗವಿ. 
4-೬9). [ಸಂ.] 

ನಿಸ್ತೇಜ (ನಾ). ೧. ಕಾಂತಿಹೀನವಾದುದು ; ಕಳೆಗುಂದಿದುದು ; 
ಮಂಕಾದುದು : ಮಸುಳೆ ದಿನಕರನ ತೇಜಃ ಪ್ರಸರಂ ನಭಮೆಣ್ಣೆ ದೊಡೆದ 
ಕನ್ನಡಿಯೊಲ್‌ ತಾಂ ಮಸಮಸನಾಗಿರ್ದುದು ದೂಳಿಸಂಜೆಯೊಳ್‌ ದೈನ್ಯ 
ಮೇನೊ ನಿಸ್ತ್ರೇಜದವೊಲ್‌' (ಮಲ್ಲಿಪು. ೭-೨೦); ಈಗ ಒಂದೆರಡು ಶತ 
ಮಾನಗಳಲ್ಲಿದ್ದ ಕಲೆಯ ಹಿನ್ನೆಲೆಯಿಂದ ನೋಡಿದಲ್ಲಿ ಇಂದಿನ ಕಲೆಯು 
ಸ್ವಲ್ಪ ನಿಸ್ತೆ "ಜನೆನ್ನಿಸುತ್ತದೆ (ಭಾರದ. ೫೪೫). ೨. ಕಾಂತಿಹೀನ 
ನಾದವನು ; ನಿರುತ್ಸಾ ಹಿಯಾದವನು : ಶಾಲೆಗಳಿಂದಲೂ ಕಾಲೇಜು 
ಗಳಿಂದಲೂ ಉನ್ನ್ಛತೋನ್ನ್ನತ ದರ್ಜೆಯಲ್ಲಿ ತೇರ್ಗಡೆಯಾಗಿ ಹೊರಬೀಳುತ್ತಿ 
ರುವ ನನ್ಮು ಯಂನಕರನೇಕರು ನಿಸ್ತೇಜರಾಗಿ ಕಾಣುತ್ತಾರೆ (ಶಿಕ್ಷದ. 


೩೮೨). [ಸಂ.] 


೪೭೭೨ 


20 


25 


35 


40 


ನಿಸ್ತ್ರಿಂಶಕ 


ನಿಸ್ತೇಜಂಚಿಜು (ಕ್ರಿ). ಕಾಂತಿಹೀನವಾಗು; ಕಳೆಗುಂದು: 
ಮಂಕಾಗು : ತೇಜಂ ಪುದುನಿಲ್ಲೆ ನಿಸಿ ನಿರಾಜಿಸೆ ಪರರಾಜನುಂಡಲಂ 
ತನ್ನಿಂ ನಿಸ್ತ ೇಜಂಚೆತ್ತಿರೆ ಬೆಳಗಿದನೀ ಜಗಮಂ ಭಾನುನೆಂಬಿನಂ . ಭಾನು 
ರಥಂ (ಸಂಂಇನಾಾ, ೨-೬೬). [ನಿಸ್ತೇಜ--ಪೆಲ] 

ನಿಸ್ತೇಜಿತ (ನಾ). - ನಿಸ್ತೇಜ ೨ : ಹರಿದಾಸರು ಮೂತ್ರ ಸಿಸ್ಕೇಜಿತ 
ರಾಗಿದ್ದರು. (ಕಾವೇರಿ. ೧೩೨): [ಸಂ] 

ನಿಸ್ತೋಯ (ಗು). ನೀರಿಲ್ಲದ; ಒಣಗಿದ ; ಶುಷ್ಕವಾದ : 
ನಿಸ್ತೋಯ ಕಾಸಾರದೊಲ್‌ ರಿಕ್ತಮಾನಸಂ , . . ಕೋಸಲಧರಾನಲ್ಲಭಂ 
ನುಗನನಪ್ಪ ಲೈಳಸಿ ಮೇಲೆಳ್ಳುಮಿರಡೆ ಕುಸಿದನು ಧರೆಗೆ (ಶ್ರೀರಾಮಾ, 

[ಸಂ.] 

ಸಿಸ್ತ್ರಪ (ಗು). ನಾಚಿಕೆಯಿಲ್ಲದ ; ಲಜ್ಜೆ ಯಿಲ್ಲದ. [ಸಂ.] 

ನಿಸ್ತ್ರ ಸಂ (ಅ). ನಾಚಿಕೆಯಿಲ್ಲದೆ ; ಲಜ್ಜೆ ಯಿಲ್ಲದೆ; ನಿಸ್ಸಂಕೋಚ 
ವಾಗಿ : ಕುಡುನೊಡಿ ನಿಸ್ತ್ರಪಂ ಕುಡುವುದೇಆ೨ಸಿದಂ ಬೆಸೆಕೋಲನೆಂದು 
ಪೇಟರ್‌ ಕುಡುವುದೆ ಕನ್ನೆಯಂ ದ್ವಿಜಕುಲಂಗಿದು ನಿಶ್ವನರೇಂದ್ರನೃಂದ 
ದೊಳ್‌ ತೊಡರ್ದ ಸರಾಭನಂ ದ್ರುಪದನೆಂ ತಜಾದೊಟ್ಟಿದೆ (ಪಂಪಭಾ. 
೩-೬೬). [Ae] 

ಸಿಸ್ತ್ರಪೆ (ನಾ). ನಾಚಿಕೆಗೆಟ್ಟ ವಳು ಕ ಲಜ್ಜೆ ಯಿಲ್ಲದವಳು ಕೆ 
ನಿರ್ದಯೆಯ ೦ ನಿಸ್ನೇಹೆಯಂ ನಿಸ್ತ್ರಸೆಯನಸುಖೆಯಂ . . . ನಾಪೆಯಂ 
ನೀಂ ಬೆಸಗೊಳೆ ಫಲಮೇಂ ಪೇಬಿರ್‌ (ಕಾದಂಪೂ. ೯೫೭). 

[ಸಂ. ನಿಸ್ತ್ರಪಾ] 
ಸಿಸ್ಪ್ರಾಣ (ಗು). ತ್ರಾಣನಿಲ್ಲದ ; ಬಲನಿಲ್ಲದ: “ನಿತ್ರಾಣ” ಪರಾ. 
[ಸಂ.] 
ನಿಸ್ರ್ರಾಣಿ (ನಾ). ತ್ರಾಣವಿಲ್ಲದವನು ; ಬಲನಿಲ್ಲದವನು; ಅಶಕ್ತ. 
[ಸಂ. ಸಿಸ್ಟ್ರಾಣಿನ್‌] 

ನಿಸ್ತ್ರಿಂಶ (ಗು). ೧. ನಿರ್ದಯವಾದ ; ಕ್ರೂರಿಯಾದ. (ನಾ). 
೨. ಮೂವತ್ತನ್ನು ಮಿನಾರಿದ ಅಳತೆ ; ಮೂವತ್ತು ಬೆರಳುಗಳ 
ಪ್ರಮಾಣವನ್ನು ಮಾರಿದ ಅಳತೆ. ೩. ನಿರ್ದಯನಾದವನು ; 
ಕ್ರೂರಿ; ನಿಷ್ಕರುಣಿ : “ಕ್ರೂರನವನೆನಿಪನುಂ ಸಿಸ್ರ್ರಿಂಶನೆಸಿಸುಗುಂಡ 
ನೆಸ್ತುಕೋ. ೧೩೯-೧೭೫); ಉರಿದೆಂ `ಬೆಂದೆನಿದೇನನಿಂತು ನೆಗಬ 
ನಿಸ್ರ್ರಿಂಶ ಪುಸ್ಪಾಸ್ತ್ರ ನಿಷ್ಠುರ ಪೊಲ್ಲದನೇನನಾಚರಿಸಿದಳ್‌ 
ನಿನ್ನೊಳ ಮಹಾಶ್ವೇತೆ (ಕಾದಂಪೂ. ೯೦೦); ಸಂಜೀವಕನಪ್ಪೊಡೆ. 
ನೀಚನುಂ ನಿಸ್ತ್ರಿಂಶನುಮಾಗಿರ್ದಂ (ಸಂಚತಂ. ೧೦೭-೩); ಸ್ತ್ರೀನಧಂಗೆಯ್ಯ 
ಮಾಣಹಹಿನ್ನೆ ತ್ತ ದಿರೀ ನಿಜಾನುಜೆಗೆ ನೀಂ ನಿಸ್ತ್ರಿಂಶ ನಿಸ್ತ್ರಿಂಶಮಂ (ಜಗವಿ. 
೨-೪೯). ೪. ಕತ್ತಿ ; ಖಡ್ಗ : “ಅಸಿ ಖಡ್ಗಂ... ಕೃಪಾಣಾಹ್ವಂ 
ಮತ್ತಸಿ ನಿಸ್ತ್ರಿಂಶಂ ಕರವಾಲ ಸಾಯಳಂ ರಿಸ್ಟಿ ಮುಂಡಲಾಗ್ರ್ರಂ ಖಳ್ಗೆಂ” 
(ನಸ್ತು ಕೋ. ೮೪-೧೬); ಪರಭೂಪಾಳಸಮುದ್ರದೊಳ ನಿಜಕರ ಸ್ರೋತ್ಸಾತ 
ಸಿಸ್ರಿಂಶ ಮಂದರಮಂ ಸಂಧಿಸಿ ವಿಕ್ರಮದ್ಭು ಜಫಣೇಂದ್ರಾನೇಷ್ಟಿ ತ 
ಪ್ರಾನ್ರಮಂ ಭರದಿಂದಂ ಕಡೆದುಗ್ರ ನಂಶತಿಳಕಂ ಶ್ರೀಕಾನ್ತೆಯಂ ತನ್ನ 
ಫೇರುರಜೊಳ್‌ ತಾಳ್ಗಿ (ಎಕ. Vii, ಸಗರ. ೩೭-೭೬೨; 1147); ಸ್ತ್ರೀವಧಂ 
ಗೆಯ್ಯೈ ಮಾಣಹಹಿನ್ನೆ ತ್ತ ದಿರೀ ನಿಜಾನುಜೆಗೆ ನೀಂ ನಿಸ್ತ್ರಿಂಶ ನಿಸ್ತ್ರಿಂಶಮಂ 
(ಜಗವಿ. ೨-೪೯) ; ಧುರಜೊಳ್ಲಿನ್ನ ಕರಾಗ್ರದೊಳ್ಳಿಸುಪ ನಿಸ್ತ್ರಿಂಶಕ್ಕೆ 
ಮೈಗೊಟ್ಟು ಬಿದ್ದರಿಭೂಪಾಲಕರ ಓಿರೀಕ್ಷೆಯಿ, ಜಯಂತಂ 
ಪಿತಾನ್ವೇಷಣಾತುರನಾದಂ (ಬೀಳನಂ. ೨-೨೮೩). ' [ಸಂ.] 

ನಿಸ್ಕ್ರಿಂಶಕ (ನಾ). ಕತ್ತಿ; ಖಡ್ಗ: ಈ ನಿಶಿತ ನಿಸ್ತ್ರಿಂಶಕವು - ತಾನೇ 
ನದಾರಿಗೆ ಹೋಗಲದಕಿಂದೇನು ನಮ್ಮಯ ಕೊಡುನ ಸಾಲವ. ಕೊಟ್ಟು 

[ಸಂ.] 


೯೧-೩೫೨). 


ಪೇಟರ್‌ 


ತಾಂ 


ಹೋಗೆಂದ (ತೊರರಾ. ೬-೨೪-೨೭). 


ನಿಸ್ಕ್ರಿಂಶಕಕರ್ಮ 


ನಿಸ್ತ್ರಿಂಶಕಕರ್ಮ (ನಾ). ನಿರ್ದಯವಾದ ಕಾರ್ಯ ; ಘಾತಕ 
ಸತ್ಯಃ ಅರನಿಂದಂ ಕುರುವಿಂದನಂ ಕರೆದುತ್ಬನ್ನ ವಿಭಂಗಜ್ಞ್ಯಾನದಿಂ 
ಮೃಗಂಗಳಿರ್ದೆಡೆಯನಜಾದು ಇಷ್ಕರುಣನವರರುಣಜಲದೊಳೆನಗೆ ಲೀಲಾ 
ಸರೋವರಮಂ ನೀಡಿಲ್ಲದೆ ಮಾಡೆಂದು ಸೇಟಿಕ್ಕೊಡವನಾ ಸಿಸ್ತ್ರೀಶಕರ್ಮಕ್ಕೆ 
ಕೊಕ್ಕರಿಸಿ (ಆವಿಪು. ೨-೧೪ನ); ಅರುಣಜಳದೊಳೆನಗೆ ಕ್ರೀಡಾಸರೋ 
ನರಮಂ ಮಾಡೆಂದು ಪೇಲಕಿ ನಿಸ್ತ್ರಿಂಶಕರ್ಮಕ್ಕೆ ಕೊಕ್ಕರಿಸಿ (ಚಾವುಂಪು, 
೧೪) [ನಿಸ್ತ್ರಿಂಶ--ಕರ್ಮ] 

ಸಿಸ್ತ್ರಿಂಶತೆ (ನಾ). ಕ್ರೂರತನ ; ನಿರ್ವಯತೆ : ಒಡವುಟ್ಟಿ ದರಂ ಕೊಂದ 
ಡಗಂ ಶಿಂದನರ ನೆತ್ತರಂ ಬೆಲಗಸೆಯೊಳ್‌ ಕುಡಿವೀ ನಿಸ್ತ 0ಶತೆಯಂ. 
ಹಿಡಿಂಬಿಯಂ ಪೊರ್ದಿ ಕಲ್ಪನಾಗನೆ ಭೀಮಂ (ಗದಾಯಖ. ೩-೨೮). 

[ಸೆಂ. ಸಿಸ್ಟ್ರಿ' ಂಶತಾ] 

ನಿಸ್ತ್ರಿ ಂಶಭಾವ (ನಾ). ೧. ಇ ನಿಸಿ: ಂಶತೆ. ೨. ಕ್ರೂರಸ್ವಭಾವ 
ಸ ವನು; ನಿರ್ದಯಿ; ಕ್ರೂರಿ. ೩. ಮೂವತ್ತು ಅಂಗುಲ 
ಕ್ಕ ಸಲ ಹೆಚ್ಚು ಉದ್ದ 'ಾಗಿರುವಿಕೆ. ೨,೩ : ಆ ಬಾಲಕರ್‌ 
ಸ್‌ ಕೊಟ್ಟು . ಸುರಶರಾಸನದಂತೆ ನಿರ್ಗುಣರುಂ ತೀಕ್ಷ್ಮ 
ಕೌಕ್ಷೇಯದಂತೆ ನಿಸ್ತ ಂಶಭಾನರುಂ . . . ಎನಿಸಿ (ಸುಕುಮಾ. ೨-೫ ನ), 

[£ಸ್ತ್ರಿಂಶ-4 ಭಾನ] 

ಸಿಸ್ತ್ರಿಂಶೆ (ನಾ). ಕ್ರೂರತನವುಳ್ಳ ವಳು; ಕಕೋರಸ್ವಭಾವವುಳ್ಳ ವಳು; 
ವಯು : ಕ್ರೂರಿಯಂ ಬ್ರಾ ತ್ರಾಹ್ಮಣಹನನಮಹಾಪಾಪಮಂಗೆಯ್ದ 
ಸಿಸ್ತ್ರಿಂಶೆಯಸೆನ್ನಂ ಹಾ ನೀಂ ಬೆಸಗೊಳೆ ಫಲಮೇಂ(ಉದಂಪೂ. 
೯೫೭). [ಸಂ. ನಿಸ್ತಿಂಶಾ] 

ನಿಸ್ತ: ಗುಣ (ನಾ). ಸತ್ರ 4» ರಜಸ್ಸು, ತಮಸ್ಸು ಎಂಬ ಮೂರು 
ಸಗಳ ಇಲ್ಲದವನು; ತ್ರಿಗಿಹಾತೀತ ; ನಿರ್ಗುಣ; ಪರ 


ಮಾತ್ಮ : ನಿರುಪಮಾನ ನಿರಧಿಕ ನಿರ್ಭಯನಿರತ ನಿಷ್ಕಳ ನಿಸ್ತ್ರಿಗುಣ 
ನಿರ್ಮೆರಣ . . . ನಿಜನಿರ್ಮಾಯ ಚಿತ್ತೆ ತ್ರೈಸು (ಬಸಪು. ೬೧-೪೪). [ಸೆಂ] 
ನಿಸ್ತ (ನಾ). ಸ್ರಿ ಸ್ತ್ರೀ; ಹೆಂಗಸು : ನಿಸ್ತ್ರೆ ತನ್ನಯ ಕೆಲಸ ಕೋಣೆಯೊಳತ್ತ 


ನೇ ಡುತ್ತಿ ಕ ಬಸವನು ಇತ್ತ ಕರಣೆರಣಾದಿ ಚಿಹ್ವೆಯ ತೊಳೆದು. ಒಳ 
ಪೊಕ್ಕು (ಶರಲೀ, ೨೦೮- ೯); ಹೊವಿನ ಸೆರಿಗ್ಯೋಳೆ ಜಾಲಹೂನಿನ 
ಜಜೆಯೋಳೆ ಅಂತರಗಟ್ಟಿ ನಿಸ್ತ್ರೇ ನಮ ಮ್ಯಾಲೆ ದಯವಿರಲೆ (ನಾಸದ.- 
೧೩೬೯); ಹತ್ತು ಕೊಪ್ಪರಿಗೆ ನೀರ ಉಕ್ಕುಕ್ಕಿ ಕಾಯ್ದಿದರು ನಿಸ್ತ 
ಪುಪ್ಪ್ರಾಂಜಣಿ ಜಳಕಕ್ಕೆ . ೬.೬ ಅಲ್ಲಿರ್ದ ನಿಸ್ತ್ರೇರಗ್ಗಣೆಯ. ಎರೆದಾರೆ 
(ಜಗೀತೆ. ೧೦೦). [€ಸಂ. ಸ್ತ್ರಿ ಸ್ತೀ?) 

ನಿಪ್ರ್ರಿಗುಣ್ಯ (ನಾ). ಸತ್ವ, ರಜ, ಸ ತಮಗಳೆಂಬ ತ್ರಿಗುಣಾತೀತ 
ಮೌನದ] ನಿರ್ಗುಣವಾದುದು. [ಸಂ] 

ನಿಸ್ಕಲ (ನಃ [ನೀಕೈ] ಸ್ಥಲವಿಲ್ಲದುದು ; ಸ್ಫಲಗಳನ್ನು ನಿಖಾರಿ 
ದು; ಸ್ಫಲಾತೀತವಾ ದುದು: ನಿಸ್ಮಲನಸ್ಮಲನಿಡಲು ನಿರ್ಮ 
ಲಾತ್ಮಂಗೆ ಸಹಸ ಪರವಿಲ್ಲ ಅದಿ ಮಧ್ಯಾಂತ 'ವರಾಳಗುಹೇಶ್ವ, ರನ ಅನು 
ಭವಿಗೆ ಸರ್ನಾಂಗಲಿಂಗವು (ಅನಚಂ. ೧೩೧-೫೯೭). [<ಸಂ. ನಿಸ್ಸ 8೮1 

ನಿಸ್ಕಲೆ (ನಾ). [ನೀಶೈ] ಸ್ಮಲಗಳನ್ನು ವಿಶಾರಿದವಳು ; ಸಲಾ 
ತೀತಳಾದವಳು : ಶರಣ ಸತಿ ಲಿಂಗ ಸತಿಯೆಂಬ ಭಾನವ ನಾನ 

ಇ ಷರ್ಜಿಸ್ಮಲದಲ್ಲಿ ನಿಸ್ಮಲೆಯಾಗಿಸ್ಟೆ (ಮಹಾದೇ. 
೮0೦-೨0೧). [ಆಸಂ. ನಿಸ್ಸ್ಮಲಾ] 

ನಿಸ್ಪ ಟ್‌ಗೇಗಿಡ (ನಾ). ಒಂದು ಬಗೆಯ ಗಿಡ : 
ನಿಸ್ಪ್ರಟ್‌ಗೇಗಿಡ, ಕರೀರ (ನೈೈಔಗಿ. ೧೭-೩೦೩). (24 ಗಿಡ(-ಆಗಿಡು)] 

ನಿಸ್ಬತ್ತಿ (ನಾ). ತೀರ್ಮಾನ : ಸಿದ್ಧಾಂತ; ಥಿರ್ಣಯ : ವೂರ 
ತಳವಾರ ಸೋಮಿನಾಯಿಕ ನಾಡ ತಳವಾರ ಜಾಬಿನಾಯಿಕನನರು ಆ. 


ಜಿಯೆ .. ಬ. 


ಕರೀ ಉಪ್ಪಿಗಿಡ, 


೪೭೭೩ 


20 


30 


45 


ನಿಸ್ರಾನ 


ಕಳತನನನು ಬೇದಿಸಿ ನಿಜ ನಿಸ್ಟತ್ತಿ ಮಾಡಿ ಆ ಸತ್ಸಪನ ಮೇಲೆ ಹೊರಿಸಿ 
(ಎಕ. ೫1, ಮೊಳಕಾ. ೨೫-೯೭; 1665). [ಆಸಂ. ನಿಸ್ಪತ್ತಿ] 
ನಿಸ್ಪೃಹ (ನಾ). ೧. ಆಸೆಗಳನ್ನು ಬಿಟ್ಟಿವನು ; ವಿರಕ್ತ; ವಿರಾಗಿ: 
ಅಸುಗೆಯ ನಾಗಕೇಸರದ ಬಲ್ಮೂಗುಳಂ ಕೂತ ತುಂಬಿ ಚುಂಬಿಸೆ 
ರಜದಿಂ ತೊವರ್ಚಿದ ಕೊರಳ್‌ ಸವಿಯಂ ತರೆ ಪಾಡಿ ಕೂಡಿಯಂಜಿಸುವುವು 
ಪೊಳ್ಳ ನಿಸ್ಪ ೃಹನನೆಂಬ ಪೊಗಟಕ್ಕೆಗೆ ವಿಶ್ವನಂದಿ ಮಾಡಿಸಿದನದೊಂದು 
ನಂದನಮುನಂಗಜಮಂಗಳಗೇಯಶೋಭಿಯಂ (ಶಾಂತಿಪು. ೭-೫೩) ; ಜಗ 
ನ್ಮಹನೀಯತ್ವಮನೆಯ್ದೆ ತಾಳ್ಮಿದ ಮಹಾಸ್ರ ಖ್ಯಾತಿಯ ೦ ಕೇಳ್ದು ಸಸ್ಪೃ 
ಹರುಂ ಬಣ್ಣಿ ಸರಲ್ತೈ ನಿನ್ನ ಗುಣಮುಂ (ಅಜಿಪು. ೧೨-೧೨) : ಏಕನಾತ್ಮನ 
ನಂತನಚಲನಶೋಕನದ್ವಯನನುಲನಭನನ ಲೋಕನಿಸ್ಪೃ ಹನಮಿತನಕ್ರಿಯ 
ನಹತನಭ್ರಮನು (ಕುವ್ಯಾಭೀ: ೨. ನಿರಾಪೇಕ್ಷ; ಪರ 
ಮಾತ್ಮ : ನಿಸ್ಟ ಹ ನಿರ್ಮನು ನಿರ್ವಿಕಲ್ಪ ನಿಷ್ಕ್ರಿಯ ನಿರಪೇಕ್ಷ ನಿನ್ನ 
ಚರಣಂ ಶರಣಕೈಮಗಿಂ ಜಿನೇಶ್ವರಾ (ಸುಕುನಾ. ೪-೪೮). 
[ಸೆಂ ನಿಸ್ಪೃಹ] 
ನಿಸ್ಪೃ ಹಾತ್ಮಕ (ನಾ). ಆಸಕ್ತಿಯಿಲ್ಲದವನು; ಅನಾಸಕ್ತ : ನೆನೆ 
'ಯದೆ ತಮ್ಮ ವತ್ಸಲತೆಯಂ ಪರಿಭಾವಿಸದೊಳ್ಳ ನಟ್ಟ ಐಂ ಮನದೊಳಣಂ 
ವಿಚಾರಿಸದೆ ನಿಸ್ಸೃ ಹಾತ್ಮಕನೆಂಬಳೀಕಭಕ್ತ ನುಂ . . ೬ ನುಡಿಯೊಂದು. 
ಮಾಟವೊಂದೆನಿಸಿದ ಮಾನನಂಗೆನಗೆ ದೇವಿ ಹಸಾದಮನೇಕೆ ಮಾಡಿದಳ್‌ 
(ಉದಂಉ, ೨೬೧). [ಸಂ ನಿಸ್ಸ್ಪ ಂಹಾತ್ಮಕ] 
ನಿಸ್ಸಹತೆ (ನಾ). ಆಸೆಯಿಲ್ಲದಿರುವಿಕೆ ; ನಿರಾಸಕ್ತಿ ; ವೈರಾಗ್ಯ: 
ಪರಮಸನಿಶ್ನ ಲಭಕ್ತಿ ಸಕಳೇಶ್ವರನ ಕೃಪೆಯಿಂದಲ್ಲದಹುದೇ ಡೊರಕುವುದೆ 
ನಿಸ್ಪೃಹತೆ sdssrTeUd (ಬಸಪು. ೨೦-೨೬); ಶಿಷ್ಫನ ಸ್ವಾನು 
ಭವ ನಿಸ್ಪೃ ಹತೆಗೆಯು ಕ್ವಚಿತ್ತಾನು ಶಿರದೂಗುತಲಿ (ಗಗತಾ. ೨-೨೯); 
ಬಡತನಕ್ಕೆ, ಆಮಂತ್ರಣ "ಕಟ್ಟು ಕುಟೀರವಾಸಿಯಾದ ಮಹನ್ಮುದನ 
ನಿಸ್ಸೃ ಹತೆಯು ಎಷ್ಟು ಮಹತ್ತ: ನುವಾದುಜೆಂಬುದನ್ನು ಹತ್ತು ಬಾಯಿಂ 
ಗ ಹೊಗಳಿದರೂ. ಸಾಲದು (ಸೈಗಂಬ.- ೧೨೩). 
[ಆಸಂ. ಸ್ಸ ಹತಾ] 
ಸಿಸ್ಪೃ ಹಸ್ಮಾಂತ (ನಾ). ಆಸೆಯಿಲ್ಲದ ಮನಸ್ಸುಳ್ಳವನು ; 
ನಿರಾಸಕ್ತ : ಭೂಭಂಜಂ - . . ಅಂತು ನಿಸ್ಪೃ ಹಸ್ವಾಂತನಾಗಿ ತಪೋನನ 
ಕೈಂದೇ ಪೋಗಲೆಂದೆ ನಿಶ್ಚಯಿಸಿ (ಮಲ್ಲಿಪು. ೧೦-೨೪). 
[ನಿಸ ಎಹ್‌ ಸ್ವಾಂತ] 
ನಿಸ್ಪೃಹೆ (ನಾ). ೧. ಹತೆ : ಎಹಗೆ ಸೈರಿಸಿ ನಿಂದರೋ 
ವ್ರ) ಜಮಹಿಳೆಯರು ಕೃಷ್ಣಾ ೦); ದ ಡನದಾಸಸ ಂಭಕೌಸಧದಾನ 
ಕೌಂಡರಿಗೆ ಅಹಹ ಕೊಡುನಿನು ನನ್ನ ್ನನೆನುತುಮ್ಮಹದ ಮೊನೆ ಮುಂಿದವನಿ 
ಪತಿ ನಿಸ್ಪೃ ಹೆಯಲಿದ್ದನು ರಾಜಕಾರ್ಯವಿಹಾರಲೀಲೆಗಳ (ಕು: 
೧೬-೩). gi ಆಸಕ್ತಿ ಯನ: ನ್ಟ ಕಳೆದುಕೊಂಡವಳು ; ವಿರಕ್ತೆ : ಆ 
ಕಮಲಲೋಚನೆಯ ಚಿತ್ತದ 'ೋಕೆಯನು ಹರಿಯದು ಸಿಸ್ಪ್ರೃಹೆ 
ಯಾಕೆ ಹದುಳಿಸಲರಸಯಳೆನುತ (ಅಕ್ರೂಚ. 
(ಸೆಂ. ನಿಸ್ಸ ಹಾ] 
ನಿಸ್ಕೂತ (ನಾ). ಹೆಣೆದುಕೊಂಡಿರುವುದು ; ಓತಪ್ರೋತವಾಗಿ 
ಸೇರಿಕೊಂಡಿರುವುದು : ಪ್ರಣನದೊಂದಾ ವರ್ಣ ಮೂಜಅ ಗುಣ 
ವಿಡಿದು ತೋಲಯುವ ಚೆಂಚರಿವೆಣಿಸೆಬಾರೆದು ವಿಶ್ವದಲಿ ನಿಸ್ಫೂತವಾಗಿ 
ಹುದು (ಕುನ್ಯಾಉ. ೪-೧೭). [ಸೆಂ ನಿಷ್ಯೂತ] 
ನಿಸ್ರಾನ (ನಾ). ೧. ಹರಿಯುವಿಕೆ ; ಪ್ರವಹಿಸುನಿಕೆ. ೨. ಅನ್ನದ 
ಹ ಗಂಜಿ : “ಮಾಸರಃ, ಡರು, ನಿಸ್ರಾನಃ-- ೩ ಭಕ್ತಸನುಂ 
ದೃವೇ, ಮಂಡೇಬೋನದ ಕೆನೆ ಗಂಜ” (ಸಿದ್ಧಾಂತಿ. ೨೮೮). [ಸಂ.] 


೩-೫೯). 


೪-೮೧). 


ನಿಸ್ತ 


ನಿಸ್ಪ (ನಾ). ಬಡವ ; ದರಿದ್ರ; ನಿರ್ಧನ: ಇರೆ ಧಾತ್ರೀತನಯಂಂ 
ವಿನೇಶಗೃ. ಹದೊಳ್‌ ಸ್ವ! ಲಾ ೦ಗನಾಸೂನು ದುರ್ಗರತಂ ಕ್ಲೆ £ಶಸಹಿ ಸ್ಲು 
ನಿಸ್ವನೆನಿಕುಂ (ಜಾತತಿ. ೧೭-೨೦). [<ಸಂ. ನಿ; ಸ್ಸ] 

ನಿಸ್ತ ತೆ (ನಾ). ಬಡತನ ; ದಾರಿದ್ರ್ಯ : ರಾಜಗುಪ್ತ ನೆಂಬೊಂ 
ಕೆಲವು ಜಿನಸದಿಂ ತನ್ನ ನಿಸ್ವ: ತೆ ಕಾರಣಮಾಗೆ ಸಮಾಧಿಗುಪ್ತ ಮುನೀಂದ್ರ 
ಸಾಡನದ್ನೋಪಕಂಶಯೊಳ್‌ ಪರನುದೀಕ್ಸಾ ನಿನಿಲಕ್ಷಿತಾಕ್ಷೂಣಪ್ರ, ಮನೋದನಾಗಿ 
(ಶಾಂತಿಪು. ೯-೮೩ ನ) ; ಸುತೆಯರ್‌ ಪುಟ್ಟು ನೆರಂತಾಶ್ರಿ ತರೊಳ್‌ ಬಲ್ಲಿದರೊ' 
ಳೊಂದುಗುಂ ವೈರಂ ನಿಸ್ವತೆ ಕೀರ್ತಿಹಾನಿ ಬಹುನಿದ್ರ ತ ದೊರೆಕೊಳ್ಳು ೦ 
ಕಶೇಶನವರೋಹಿಕೆಯೊಳ್‌ (ಜಾತತಿ, ೯-೨೦). [ಸೆಂ ನಿಸ್ಸ್ವತಾ] 

ನಿಸ್ಚನ (ನಾ). ಶಬ್ದ ; ಧ್ವನಿ; ಸ್ವನ: ಖರಬುರಟಿಂಕಸರಸ್ಸ ಲನಕಳಿತ 
ನಿಷಮ ಸನುರಭೀರೀನಿಸ ಕ್ವನ[ಪಾ320, ಸ್ತಳ, ಸ್ಥಳ] ಮುಂ (ಸಂಸಭಾ. 
೧೩-೫೧ ನ) ; ದೆಸೆಯೊಳ್‌ ಕೂಡಿರೆ ಸಟಿಪಟಹಸ್ಯೆ ನಂ ಶುಭದಿನಡೊಳ್‌ 
ನಾಡಾಡಿಗಳುಂಬಮೆನಲ” ಮಾಡಿದನಂತಾತ್ಮಜಂಗೆ ಮದುನೆಯಂ(ನೇಮಿಪು, 
೪-೯) ; ಜಡಿನ ಖಡ್ಗದ... ರೌದ್ರರನಛಟಳಟಿತೂಸ್ವನದ ಇಡಿದ 
ಧೂಳಿಯ ಧೂಮರಾಶಿಯ ಪಡೆ ವಿರಾಟನ ಮಗನ ಕಂಗಳಿಗೊಡನೊಡನೆ 
ದಾವಾಗ್ನಿಯಂತಿರೆ ತೋಣಂಿತಿದಿರಿನಲಿ ( ಇರಾನತಂ 
ಜೀವೇಂದ್ರನಂ ಸೊತ್ತು ದಿಕ್ಬಾ ಲಪುರಗಳಿಗೆ , . . ಮತ್ತೆ ತೆರಳುತಲ್ಲಿಂ 
ಮರಳಿ ಬರ್ಪುದನುರಾವತಿಗೆ ಸುರವಾದ್ಯನಿಸ್ವನಕೆ ಬಿಂಕದಿಂ ಬೀಗಿ 


೬-೩); 


(ಶ್ರೀರಾಮಾ, ೪೮-೫೪೭). '[ಸೆಂ.] 

ನಿಸ್ವಾನ (ನಾ). -ನಿಸ್ವನ : “ನಿನಾದಃ . . . ನಿಸ್ವಾನಃ, ನಿಸ್ವನಃ, 
ಆರನಃ, ಆರಾನಃ, ಸಂರಾವಃ, ನಿರಾವಃ--೧೭ ಧ್ವನಿಯ ಹೆಸರುಗಳು” 
(ಸಿದ್ಧಾಂತಿ. ೫೬). [ಸಂ.] 

ನಿಸ್ವಾರ್ಥ (ಗು). ೧. ಸ್ವಾರ್ಥವಿಲ್ಲದ ; ಸ್ವಪ್ರಯೋಜನಾಸೇಕ್ಷೆ 
ಯಿಲ್ಲದ : ನಿನ್ನ ನಿಸ್ವಾರ್ಥ ವಿಚಾರದಲ್ಲಿ ಅರ್ಥವಾದರೂ ಏನಿದೆ? 


(ಹೇನುಂತ. ೧೬೪). (ನಾ). ೨. ಸ್ವಾರ್ಥವಿಲ್ಲದಿರುವಿಕೆ; ನಿಷ್ಠಾ 
ಮತೆ: ತಳ್ಳಿಗಮೂಲವೂ ನಿಸ್ವಾರ್ಥಪರವೂ ಆದ ಪ್ರೇಮಕ್ಕೆ ಈ 
'ಸಂಕೇತವಾಗಿದ್ದಾನೆ (ನಳಚೆ. ೨೮ ನೀತಿಕೆ). [ಸೆಂ ನಿಸ್ಸ್ಯಾರ್ಥ] 
ಫಿಸ್ವಾರ್ಥಿ (ನಾ). ಸ್ವಾರ್ಥಿಯಲ್ಲದ ವ್ಯಕ್ತಿ; ಸ್ವಪ್ರಯೋಜನಾಸೇಕ್ಷೆ 
KT ವ್ಯಕ್ತಿ. [-ಸಂ. ನಿಸ್ಸ್ಯಾರ್ಥಿನ್‌) 
ಸ್ಪೇದ (ನಾ). ಬೆನರಿಲ್ಲದಿರುವಿಕೆ ; ಬೆವರದಿರುವಿಕೆ: ಗೋಕ್ಷೀರ 
ಜ್ಯ ನುಂ0 ನಿಸ್ವೇದಮಂಂ ಸಮಚತುರಶ್ರ ಮಪ್ಪ ಸಂಸ್ಕಾ ಸ್ಸ ನಸಂಹನ 


ನಮಂಂ . , . ತನಗನುಸಂಗತಮಾಗೆ (ಪಸ ೧೦೨೯೪ ನ). 
ರ ನಿಸ್ಸೈ ದ] 
ನಿಸ್ಬೇದತ್ವ ಚ ನಿಸ್ವೆ ನಿಸ್ವೇ ದತ್ವನು೨ಂ ನಿರ್ಮಳತ್ವನುಂಂ 


ಪ್ರಿಯಹಿತನಾಂಿತೆ ಸೈ ದಶನಿಧ ಸ್ವಭಾವತಿಶಯ 
ಸನುತ್ತನ್ನ ಮಂ (ಚಾವುಂಪು. ೩೫). [ಸಂ ನಿಸ್ಗೆ ಫ್ಸೀದತ್ವ] 
ನಿಸ್ಸಂಕ (ನು. ಶಂಕೆಯಿಲ್ಲದಿರುವುದು; ಸಂಶಯವಿಲ್ಲದಿರುವುದು: 
ನಿಶ್ಯಂಕ--ನಿಸ್ಪಂಕ, . ನಿಶಾದಿ-ನಿಸಾದಿ (ಶನುದ, ೨೫೩ ಪ್ರ ಪ್ರಯೋ), 
ನಿಸ್ಸಂಕಪ್ರತಾಪ - ನಿಸ ಸ್ಸಂಕಮಲ್ಲ: ' ನಸ್ಸ ಂಕಪ್ರತಾಪ ವಿರುಟರಾಳ 
ದೇವರು ಡೋರಸಮುಂದ್ರ ದ ವೀಡಿನೊಳು ನಿಲೆ (ಎಕ. 111 (R), ನಂಜನ. 
೧೫೬-೩; 1198) ; ಸಸ್ತಿಶ್ರೀ ಅಸಹಾಯಶೂರ ನಿಸ ಕ್ಸ [ಂಕಪ್ರ]ತಾಪ 
ಸೊಯ್ಮಳ ಶ್ರೀ ನೀರ ಬಲಾ[ಳ ದೇ]ನರ್‌ (ಎಕ. 2೪, ಚಾನುಗ. 
೧೮೭-೧ ; 1207). ನಸ್ಸಂಕ ಪ್ರತಾಪಚಕ್ರವರ್ತಿ ಎ ನಿರ್ಭೀತ ವೀರ 
ನಾದ ಚಕ್ರವರ್ತಿ; ಒಂದು ಬಿರುದು; ಹೊಯ್ಸಳ ಭುಜಬಳ 
ನಿಸ್ಸಂಕಪ್ರ ತಾಪಚಕ್ರನರ್ತ್ವಿ ವೀರಬಲ್ಲಾಳ ದೇನರಸರು » ೪ ಪ ಪ್ರಿಥ್ವೀ 
ರಾಜ್ಯಂಗೆಯ್ಯ್ಯತ್ತ ವಿರೆ (ಎಕ. 111 (8), ನಂಜನ. ೧೩೮-೧೪ ; 1332). 


೪೭೭೪ 


20 


25 


30 


35 


40 


ನಿಸ್ಸಂಗತ್ವ 
ನಿಸ್ಸಂಕಮಲ್ಲ -: ಶಂಕೆಯಿಲ್ಲದ ನೀರ: ನಿರ್ಭೀತ; ಒಂದು 
ಬಿರುದು : ಶ್ರೀನುನ, ಹಹಾನುಂಡಳೇಸ್ವರಂ ಹಂಸಿನರ ಸೂಲಂ ಗಂಡರ 


ದಾವಣಿ. ನಗಳಂಕನುಲ್ಲ ಚಲದಂಕರಾನು ನಿಸ ಸ್ಸೃಂಕಮುಲ್ಲರುನುಪ್ಪ PRS 
ಬೊಮ್ಮಿದೇವರಸರುಂ (ಕರ. ೫ ೪೮-೩೮; 1247), ನಿಸ್ಸಂಕ 
ಹೊಯಿಸಣ - ನಿಶ್ಯಂಕನಾದ ಹೊಯ್ಸ ಳವಂಶದವನು ; ಒಂದು 
ಬಿರುದು: ಶ್ರೀನುತು ವಿಷ್ಣು ನದ್ಧ Fly ಪ್ರತಾಸಚಕ್ರನರ್ಕಿ ನಿಸ್ಪಂಕ 
ಹೊಯಿಸಣ ಶ್ರೀ ನೀರನಾರಸಿಂಹದೇ ನರಸರು 'ಫೋರಸನೂದ್ರದ ದ ನೆಲೆನೀಡ 
ಸೊಳು Hr 'ನಿನೋದದಿಂ ರಾಜ್ಯಂಗೆಯ್ಯೂತ್ತಿರೆ (ಎ 
ಚಿಕ್ಕನಾ, ೫೮೧೯ ; 1260). [-ಸಂ. ನಿಶ್ಶಂಕ] 

ನಿಸ್ಸಂಕಲ್ಪ (ನಾ). ಯಾವ ಬಯಕೆಯೂ ಇಲ್ಲದವನು : 
ರಹಿತನುದನನು ; ಪರಮಾತ್ಮ : ಶರಣು ನಿಸ್ಸೆಂಕಲ್ಪ ನಿತ್ಯಾನಂದ 
ನಿಗಮನುತ ( ೧-೪೩). [ಸಂ.) 

ನಿಸ್ಸಂಕುಚಿತ (ಗು). ಚಿಕ್ಕದಾಗದ ; ಸಂಕೋಚಗೊಳ್ಳ ದ 
ನಿರಹಂಕಾರಭಾವದಲ್ಲಿ ನಿಸ್ಸಂಕುಚಿತ ವಿಕಸಿತ ಸ್ಟ ಕ್ವಭಾವದಲ್ಲಿ ಈ ಜೀನಿಯೇ 
ಸಮಷ್ಟಿ ರೂಪಿ (ಭಾರದ. ೧೧೩). [ಸಂ.] 

ನಿಸ್ಸ ಕೆ (ನಾ). .೧. ನಿಶ್ಯಂಕೆ: ಅಳುಕಿಲ್ಲದಿರುವಿಕೆ ; ನಿರ್ಭೀತಿ. 
೨. ಅವಜ್ಞೆ : ನಿಸ್ಸಂಕೆ ಎ ಅವಜ್ಞೆ? (ಶನುದ, ನೆ 

[<ಸೆಂ* ನಿಶ್ಶಂಕಾ] 

ನಿಸ್ಸಂಕೋಚ (ನಾ). ಸಂಕೋಚನಿಲ್ಲದಿರುವಿಕೆ ; ಅಳುಕಿಲ್ಲದಿರು 
ಸೇ; ಹಿಂಜರಿಯದಿರುವುದು : ಮಂಕಾಗಿದ್ದ! ರೆ, ಅದನ್ನು 
ಕೋಚದಿಂದ ಹೇಳಿಕೊಳ್ಳು ಪುದು---ಅದೇ ನಿಜವಾದ ಮಕುತನದ 
ಲಕ್ಷಣವೆಂದು ಕೆಲನರ ಆಭಿಬ್ರಾ ಯೆ (ರಾನುರಾ. ೬೫); ಅಕೆ, 
ನಿಸ್ಸಂಕೋಚವಾಗಿ ಒಳಗಿನ ಅಡುಗೆಮನೆಯನ್ನು ಪ್ರವೇಶಿಸುತ್ತಿ. ದ್ದ ಳು 

[ಸಂ] 4 

ನಿಸ್ಸಂಖ್ಯ (ಗು). ಲೆಕ್ಕವಿಲ್ಲದ ; ಅಸಂ. ಖ್ಯವಾದ : ನಿಸ್ಸಂಖ್ಯ ಶಂಖ 
ಪ್ರ ಸಟುಪಟಿಹಸತ್ಕಾ ಹಳಾ ಭೂರಿಭೇರೀಧ್ವನಿಯುಂ ಭೋರೆಂದು ತಾನೊ 
ರ್ಮೊದಲೊಳೆ ನನ ಫೂರ್ಣಿಸಲ್‌ , . ,. ತಳರ್ದನಲ್ಲಿಂದಮಾ ಧರ್ಮ 
ನಾಥಂ (ಬಾಧಪು. ೧೦-೩೩). [ಸಂ.] 

ನಿಸ್ಸಂಗೆ (ನಾ). .೧. ಒಡನಾಟ ಇಲ್ಲದಿರುವಿಕೆ; ಬಂಧನಗಳನ್ನು 
ಟ್ಟ ರುವಿಕೆ; ನಿರ್ಲಿಪ್ತತೆ : ಕಾನುಸಂಗ ನಿಸ್ಸಂಗವಾಗಿ ಇನ್ನಾ ನ 
ellen (ಬಸನ. ೪೮೮) ; ಸಂಸಾರಿಯ ಲ್ಲದ ಸಂಗ ವೈ ಗ 
ಯಂಲ್ಲದ ನಿಸ್ಸಂಗ ಇಂತೀ ಉಭಯಸಂಗದಿಂದ ಮಹತ್ತನೈದಿಪ್ಪ ಈ 
ನಿಮ್ಮ ಶರಣ ಕ್ಷೀ ನಲ್ಲ (ಚನ್ನನ, ಕ. ೬೧೨-೧೩೭೨) | Ma ಭೊಮಿ 


NVI. 


ಆಶಾ 


ಜೆರಿ, ೨). 


ಸಿಸ್ಪಂ 


(ಮುಂಗಾಮು. ೭೬). 


ಸುಖೇಚ್ಛೆ ಯೆರಡನೆಯದು ಸದಾತ್ಮವಿಚಾರ ನೂಡಿಕೆನಿಪುದು : ಕಣಾ 
ನಿಸ್ಸಂಗ್‌ ನಾಲ್ಕದು ವಾಸನಾಸ್ಷಯವು (ಅನ್ಫುತ. ೬-೬), ೨, ಬಲ್ಲ 
ಸಂಬಂಧವನ್ನು ಬಿಟ್ಟ ಸ್ಸೈವನು ; ನಿರ್ಲಿಸ್ತನಾದವನು ; ವಿರಾಗಿ : 


ಅಂತು ಇಸ್ಟೇಗನೆಂ reds ಪ್ರಸಂಗದೊಳಮರಪುಂಗನನೋಲಗಿಸಿ ಮುನ್ನ 
ಮಾದಿದೇನಂಗೆ ಮಾಡಿದಂದದೊಳ೯ ಮುಂದರಾಚಲದೊಳಜಿತದೇನಂಗೆ 
ಜನ್ಮಾಭಿಸೇಕಕಲ್ಯಾಣನು ೦ ಮಾಡಿ (ಅಜಿಪು. ೫-೨೨ ನ); ನಿಸ್ಸಂಗನಾದ 
ಅದಿನಾಥನೇ ಆ ಸೊಗಸಿಗೆ ಮನ ಸೋತು ನೋಡುತ್ತಿದ್ದನು 


(ಕಸಾಚಿ, ೨೪). [ಸಂ.] 
ನಿಸ್ಸಂಗತೆ (ನಾ). - ನಿಸ್ಸಂಗತ್ವ : ಅದು ನಿಸ್ಟ ಸ್ಸಂಗತೆಯಿಂಂದಲ್ಲದಾಗ 
ದದು 'ಜಾತರೂಪದಿಂದಲ್ಲದೆ ತೀರದು (ಶಾಂತಿಪು. ೭-೧೦೫). 


[ಸಂ. ನಿಸ್ಸಂಗತಾ] 
ನಿಸ್ಸ 0ಗತ್ವ (ನಾ). ಯಾವ ಸಂಬಂಧವೂ ಇಲ್ಲದಿರುವಿಕೆ; ನಿರಿ 
ಸತ ಮಾಡಿ ಮೂಟನನಜಾಯದ ಭಕ್ತ ಕೂಡಿ ಕೂಟನನಅಿಯದ 


ಸಿಸ್ಪಂಗತ್ಕಾ ತ್ಮ ಭಾವನೆ 


ಭಕ್ತ ನಾಟ ಕೂಟನೆಂಬ ಕೋಟಿಲೆಯೆಳಿದು ನಿಸ್ಸಂಗತ್ವ ನಿರಾಭಾರಿ 
[ಸಾಲಾಂ. ನಿಸ್ಸಂಗ ನಿರಾಭಾರಿ] ನಿಸ್ಸೀಮ ನಿರ್ದೇಹಿ ನಿಜದಲ್ಲಿ ಅಡಗಿದ 
ನಿತ್ಯನನಿಕ್ತ ನಯ್ಯ ಭಕ್ತನು (ಸಿದ್ಧೇನ, ೨೦೫-೯೩೫) ; ಈ ಬಗೆಯ 
ಸಿರ್ಮಲತ್ವ ಲಭಿಸುವುದು ನಿಸ್ಸಂಗತ್ವದಿಂದ (ಸೌಂದಸ. ೧೧೧). [Ao] 
ಸಿಸ್ಸಂಗತ್ಕಾ ತ್ಮ ಭಾವನೆ (ನಾ). [ಜೈನ] ಐನತ್ತುಮೂರು 
ಗರ್ಭಾನ್ವಯಕ್ರಿಯೆಗಳಲ್ಲಿ ಒಂದು; ಯೋಗ್ಯನಾದ ಶಿಷ್ಯನನ್ನು 
ಪರಿಗ್ರಹಿಸಿ ತನ್ನ ಕರ್ತವ್ಯಭಾರವನ್ನು ಆತನಿಗೆ ವಹಿಸಿ ತಾನು 
ನಿಸ್ಸಂಗನಾಗಿ ತನ್ನ ಆತ್ಮವು ಎಲ್ಲಾ ಬಗೆಯ ಪರಿಗ್ರಹೆದಿಂದಲೂ 
ಬಿಡುಗಡೆ ಹೊಂದಿದೆ ಎಂಬ ಭಾವನೆಯನ್ನು ಸಾಧಿಸುವುದು : 
ದ್ವಾದಶಾಂಗದೊಳ ಪಟ್ಟ ಅಧಾನ ಪ್ರೀತಿ ಸುಪ್ರೀತಿ . 
ನಿಸ್ಸಂಗತ್ವಾತ್ಮಭಾವನಾಯೋಗನಿರ್ವಾಣಸಂಪ್ರಾಪ್ತಿ ಯೋಗನಿರ್ವಾಣ 
ಸಾಧನ... ಅಗ್ರನಿರ್ವೈತಿಯೆ ಉಬಯ್ವುತ್ತುಮೂಜು ಗರ್ಭಾದಿ ನಿರ್ವಾಣ 


ಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಂ (ಅದಿಪು. ೧೫-೧೫ ನ). 
“ದೀಕ್ಷೆ? ಸರಾ.  [ಸೆಂ. ನಿಸ್ಸಂಗತ್ವಾತ್ಮಭಾವನಾ] 
ನಿಸ್ಪಂಗಪರಿಭಾವಕತ್ವ (ನಾ). ನಿರ್ಲಿಪ್ತತೆಯಿಂದ ವಿಚಾರ 


ಮಾಡುವಿಕೆ : ಉಳಿದವರಿಗಿಂತ ಮಿಗಿಲಾದ ಈ "ನಿಸ್ಸಂಗಪರಿಭಾವಕತ್ವ' 
ಶಕ್ತಿ ಯಿಂದ ಕಲೆಗಾರ ಚೆಲುವನ್ನು ಕಾಣುತ್ತಾನೆ (ಸೌಂದಸ. ೭). 
[ನಿಸ್ಪಂಗ 4 ಪರಿಭಾವಕತ್ವ] 
ನಿಸ್ಸಂಗಪರಿಭಾವನೆ (ನಾ). - ನಿಸ್ಪ ತಾ ತ ಕಲಾ 
ದೃಷ್ಟಿ ಎಂದರೆ ವಸ್ತುಗಳ ಚೆಲುವನ್ನು ೬ ಒಂದು ರೀತಿಯ ನಿಸ್ಸಂಗ 
ಪರಿಭಾವನೆಯಿಂದ ಒಲಿಯುವುದು ನಡು ಅರ್ಥ (ಸೌಂದಸ. ೭). 
[ನಿಸ್ಪಂಗ--ಪರಿಭಾವನೆ] 
ನಿಸ್ಸಂಗಿ (ನಾ). ಯಾನ ಒಡನಾಟವೂ ಇಲ್ಲದವನು; ನಿರ್ಲಿಪ್ತ 
ನಾದವನು ; ವಿರಕ್ತ : ಇವರ ಸಂಗದಿಂದ ಬಂದೆ ನೋಡಯ್ಯ . .. 
ಐನರೂ ತನ್ಮ ತಮ್ಮ ಬಟ್ಟೆ ಯಲ್ಲಿ ಹೋದರು ನಾನೊಬ್ಬನೆ ನಿಸ್ಸಂಗಿ 
ಯಾಗಿ ಉಳಿದೆನಲ್ಲಾ (ಅನಚಂ. ೮೯-೩೯೭) ; ಈಶ್ವರೇಶ್ವರನು ಜಂಗಮಾ 
ಕೃತಿಯಂ ಧರಿಸಿ ಸಸ್ಸಂಗಿಯಾಗೆಯ್ತ ಂದು ಭಕ್ತ ಗೃಹಾಂಗಣದೊಳಾಡುತ್ತ 
ಮಾಯವಿಲ್ಲದೆ ಸಂಗವ ಮಾಡಿ ನಿಸ್ಸಂಗಿಯಾದೆನು 
(ಹದ್ದೇನೆ. ೧೩೩-೩೯೩); ನಿರುಪಾಧಿ ನಿಸ್ಸಂಗಿ ನಿರ್ಮಲ ನಿರಾಭಾರಿ . . 
ಪ್ರಭುಜಂಗಮದ ಪಾದಮಿರ್ಕೆನ್ನ ಹೃದಯದೊಳಗೆ (ನೀತೈಪು 
[ಸಂ. ಫಿಸ್ಪುಂಗಿನ್‌] 
ನಿಸ್ಸಂಜ್ಞ (ಗು). ೧. ಪ್ರಜ್ಞೆ ಇಲ್ಲದಿರುವ ; ಪ್ರಜ್ಞಾಹೀನವಾದ: 
ನಂದಗೋಪನುಂ  ಯಶೋದೆಯಂಂ . . . ಚೆಂಡಾಹಿತುಂಡಖಂಡಿತ 
ಪುಂಡರೀಕಾಕ್ಷನದನವಿನ್ಯಸ್ತತರಳತಾರನೇತ್ರರುಂ ನಿಸ್ಸಂಜ್ಞ 


(ಬಸಪು. ೨೭-೪೨) ; 


೧-೧-೫), 


ತ್ರಿಸಂಜ್ಯಗಾತ್ರ, 


ರುಮಾಗೆ (ಜನನಿ, ೩-೯೫ 7). (ನಾ). ೨. ಪ್ರಜ್ಞೆ ಇಲ್ಲದ ವ್ಯಕ್ತಿ $ 
ಪ್ರಜ್ಞಾ ಶೂನ್ಯ. [ಸಂ.] 
ನಿಸ ಂತತಿ (ಹ. - - ನಿಸ್ಸಂತಾನ : ನುಕ್ಕಳಿಲ್ಲದಿರ್ದ್ದಡೆ ಮಗಳು 


ಮಗಳ ಮಕ್ಕಳು ದಾಯಾದ್ಯರುನಿಲ್ಲದೆ ನಿಸ್ಸನ್ತ ತಿಯಾದನ [ರೆ]ಲ್ಲವನರಸು. 
ಕಾ[ಣಿಕೆ] . . . ಕುಡುವುದು (ಕಇಆ, ೨೬-೩೯-೪೧; 1110). [ಸಂ.) 

ನಿಸ್ಸಂತಾನ (ನಾ). ಮಕ್ಕಳಿಲ್ಲದಿರುವುದು; ನಂಶವೃದ್ಧಿಯಾಗ 
ದಿರುವುದು : ಆ ನರಾಧಿಸ ಬಿಜ್ಜಳನ ಸಂತಾನವೆಲ್ಲಂ ಕಡೆಗೆ ನಿಸ್ಸಂತಾನ 
ವಾಯಿತು (ಬಸಪು, ೬೧-೩೮) ; ಅವರ ಸಂತಾನ ಸಿಸ್ಸಂತಾನ ಆಗಲಿ 
(ಜನಜೀ. ೧೫೧). [ಸಂ.] 

ನಿಸ್ಸಂತಾನಿ (ನಾ). ಮಕ್ಕಳಿಲ್ಲದವನು ; ಸಂತಾನವಿಲ್ಲದವನು : 
ನಾರಾಯಣಶಾಸ್ತ್ರಿಯಂ ನಿಸ್ಸಂತಾನಿಯೆಂದೂ . . . ಹೇಳಿರುವರು 

[ಸಂ. ನಿಸ್ಸಂತಾನಿನ್‌] 


(ಅಂಬಿಕೆ. ೪೯). 


೪೭೭೫ 


30 


ನಿಸ್ಸಂಸಾರ 


ನಿಸ್ಸಂದಿಗ್ಗ (ಗು). ೧. ಸಂಶಯವಿಲ್ಲದ; ಅನುಮಾನವಿಲ್ಲದ : 
ನಿಶ್ಚಿತವಾದ : “ನಿಶ್ಚಯವಾದ, ನಿಶ್ಚಿತ, ದೃಢ, ನಿಸ್ಪಂದೇಹವಾದ, 
ನಿಸ್ಸಂಧಿಗ್ಥ 4 ಖಾತ್ರಿಯಾದ, ಗಟ್ಟಿಯಾದ, ತಪ್ಪದ? ($r-ಇಂಕನಿ). 
(ನಾ). ೨. ಸಂಶಯನಿಲ್ಲದಿರುವಿಕೆ ; ಖಚಿತತೆ ; : ಇಸ್ಟರಿಂದಲೇ 
ಆ ಎರಡು ಕೃತಿಗಳ ಪರಸ್ಪರ ಸಂಬಂಧ ನಿಸ್ಪುಂದಿಗ್ಮ ವಾಗಿ - ವೃಕ್ತವಾಗು 
ತ್ರಡೆ (ನಳಚ. ೨೯ ಪೀಠಿಕೆ. ೩. ಸಂಶಯನಿಲ್ಲದನನು ;: ಅನು 
ಮಾನನಿಲ್ಲದವನು ; ನಿರ್ದಿಷ್ಟಭಾವನೆಯುಳ್ಳ ವನು : ತನಗೇನಾಗ 
ಬೇಕೆಂಬುದರ ಬಗ್ಗೆ ಅನಿಶ್ಚಿತನಾಗಿದ್ದರೂ ಪರರಿಗೆ ತಾನೇನು ಮಾಡ 
ಬೇಕೆಂಬುದರ ಬಗ್ಗೆ ಅವನು ನಿಸ್ಸಂದಿಗ್ಭ ನಾಗಿದ್ದನು (ಪುನರು, 

[ಸಂ.] 

ನಿಸ್ಸಂದೇಹ (ನಾ). ೧. ಸಂಜೀಹನಿಲ್ಲದುದು ; ಅನುಮಾನ 
ವಿಲ್ಲದುದು ; ಖಚಿತವಾದುದು : ಇನರು ಪಾರ್ಥಿನರೊಳಗೆ ಕೇಳ್‌ 
ಪಾಂಡವರು 'ನಿಸ್ಪಂದೇಹವು (ಕುನ್ಯಾಆ. ೧೬-೨೫) ; ಕ್ರಿ.ಪೂ.ದ ಇತರ 
ಬನ್ರ್ರಹ್ಮಣಗಳಲ್ಲಿ ಸಿಗುವ ನೀರ್‌, ಮಿಸಾನ ಎಂಬ ಎರಡು ಪದಗಳೂ 
ನಿಸ್ಸಂದೇಹವಾಗಿ. ದ್ರಾ ನಿಡಪರಿಪಾರಕ್ಕೆ ಸೇರಿದ ಪದಗಳೆಂದು ಪ್ರಾಜ್ಞರು 
ತಿಳಿಸಿದ್ದಾರೆ, ( ೩೫). ೨. ಸಂದೇಹವಿಲ್ಲದ ವ್ಯಕ್ತಿ 
ಫಿಸ್ಪಂದೇಹಿ : ಭವಿಭವಿ ಎಂಬ ಸಂದೇಹ ಕೀಲ ಕಳೆದು ನಿಸ್ಸಂದೇಹ 
ನಿರ್ಲೇಪಕನಾಗಿ ಇರಬಲ್ಲರೆ ಶೀಲಸಂಪನ್ನ ರೆಂಬೆ (ಸಿದ್ಧೇನ, ೧೦೦-೩೦೯). 

ನಿಸ್ಸಂದೇಹಂ ಮಾಡು ಸಂಶಯವಿಲ್ಲದಂತೆ ಮಾಡು; ಅನು 

ಮಾನವಿಲ್ಲದ ಹಾಗೆ ಮಾಡು ; ನಿರ್ದಿಷ್ಟಪಡಿಸು : ವಸ್ತುನಂ 
ನಿಸ್ಸಂದೇಹಂ ಮಾಡಿ ಬೆಸಸೆ ತಿರ್ಯಗ್ಗ ಣಮುಂ ತಂದಜಿಕಿಗುಂ ದಲೆನಲ್‌ ಗಣ 
ಬೃಂದಂ ಪನ್ನ: ರಡುಮಣಂದುದೊಂದಚ್ಚೆ ರಿಯೇ (ಶಾಂತಿಪು. ೧೨-೬). 
ನಿಸ್ನೆಂದೇಹಮಾಗು 'ಸಂಶಯನಿಲ್ಲದಾಗು : ಪದಾರ್ಥಂಗಳೊಳ್‌ 
ತಮಗೆ ಸಂಡೇಹನಾಗೆ ಬಂದು ತೀರ್ಥಕರಕುಮಾರನಂ ಕಾಣಲೊಡಂ 
ನಿಸ್ಸಂದೇ ಹಮಾಗೆ (ಚಾವುಂಪು. ೩೮೬). [ಸೆಂ.] 

ನಿಸ್ಸಂದೇಹಿ (ನಾ). ಸಂಶಯವಿಲ್ಲದನನು ; ಖಚಿತಭಾವನೆ 
ಯುಳ್ಳ ವನು : ಒಳಗೊಂದು. ಅನಿನಿಂಸಲಿಂಗವ ಕಂಡು ಎನ್ನ 
ಮುನೋಪುಪ್ಪ ದಲ್ಲಿ ಪೂಜೆಯ ಮಾಡಿದಡೆ ನಾಚಿಕೆ ಮಾದು ನಿಸ್ಸಂದೇಹಿ 
ಯಾದೆನು ಗುಹೇಶ್ವರ (ಅನಚಂ. ೯೪-೪೧೭); ಸಂದೇಹಿ ತಜ್ಜೀನ ದೇವ 
ನಿಸ್ಸಂದೇಹಿಯಾಗಿಹನಾವಗಂ ತಾನಿದು ನಿಮಿತ್ತಂ ಜೀವನುಂ ಶಿನನಲ್ಲ 
ಕೇಳಿರೆ (ಬಸಪು, ೫೧-೨೯). [ಸಂ. ನಿಸ್ಸಂದೇಹಿನ್‌] 

ನಿಸ್ಸಂಶಯ(ನಾ).೧. - ನಿಸ್ಸಂದೇಹ ೧: ನಿಸ್ಸಂಶಯವಾಗಿ ಅದೊಂದು 


೨೯೮). 


ವಿವಿ. 


ಜಾರ ಪ್ರದರ್ಶನ (ಹೇನುಂತ. ೩೩೩); ನಿಸ್ಸಂಶಯವಾದ ಜ್ಞಾನ, 
ಸ್ಮೈರ್ಯ, ಭಗವಂತನು ರಕ್ಷಿಸುವನೆಂಬ ಮಹಾನಿಶ್ವಾಸ - ಇವೇ 


ಮೊದಲಾದ ಯೋಗ್ಯತೆಗಳು ಬೇಕು (ಭಾರದ. ೨೬೪): ೨.' ಸಂದೇಹ 


ನಿಲ್ಲದ ವ್ಯಕ್ತಿ; ; ನಿಸ್ಸಂದೇಹಿ: ಸಮಸ್ತ ನಸ್ತು ಸ್ಥಿತಿಯೆಂ ಬೆಸೆಗೊಂಡು 

ನಿಸ್ಸಂಶಯನಾಗಿ ಸಮನಸರಣನುಂಡಳದಿಂ ಪೊಜೆಮಟ್ಟು (ಚಾನಘ ೪೮). 
[A] 

ನಿಸ್ಸಂಶಯಂ (ಅ). ಸಂದೇಹವಿಲ್ಲದಂತೆ ; ಅನುಮಾನನಿಲ್ಲದ 


ಹಾಗೆ: ಅಪ್ರತಿಹತನಿಜಾಜ್ಞಾರೂಢ ತ್ರೆ ೈಲೋಕ್ಯಶೇಖರಂ ತನಗೆ 
ಸಿಸ್ಪಂಶಯಮಾಗಿಯಂಸ£ಮ]]ನನಪ್ರ ತಿಕೂಲ  ಪ್ರಿಯಹಿತವಾದಿಯಪ್ಪು 
ದಳನಂತೆಗೆಯ್ಕೌನೆಂಬುದುಂ (ಶಾಂತಿಪು, ೧೦-೧೨೩ ವ). [ಸೆಂ] 
ನಿಸ್ಸಂಸಾರ (ನಾ). ಸಂಸಾರಕ್ಕೆ ಅಂಟಿಕೊಳ್ಳ ದಿರುವಿಕೆ 5 
ಸೈರಾಗ್ಯ : ತನ ಹೇಳುವ ಹಿರಿಯರೆಲ್ಲರು ದ್ವೈೃತಕ್ಕೊಳಗಾದರು 
ನಿಸ್ಸಂಸಾರವ ಹೇ be ಹಿರಿಯರೆಲ್ಲರೂ ಸಂಸಾರದ ಸಾರನ ಚಪ್ಪರಿದು 


ಕೆಟ್ಟರು (ನೋಳನೂ. ೧೪-೫೧). [ಸೆಂ.] 


ಸಿಸ್ಸತ್ವ 


ಸಿಸ್ಸತ್ವ (ಗು). ೧. ಸತ್ವವಿಲ್ಲದ; ಹುರುಳಿಲ್ಲದ : ಮುಂಜಾನಿನಿಂದ 
ಸಂಜೆಯವರೆಗೆ ಯಾಂತ್ರಿಳಪುರುಷರಂತೆ ಕಾಗದಗಳನ್ನು ಗೀಚಿ ಹೋಗುವ 
ನಿಸ್ಸತ್ವ ಜೀವಿಗಳೆಂದೆಣಿಸಿದ ವರಲ್ಲಿ ಮಾನವತೆಯೂ ಇದೆ (ಹೇನುಂತ. ೧೮೦): 
(ನಾ). ೨. ಸತ್ವವಿಲ್ಲದಿರುವಿಕೆ; ಅಶಕ್ತಿ; ದುರ್ಬಲತೆ: 
ದ್ರಾಕ್ಷಿಹಣ್ಣು, ಯಸ್ಸಿಮುಧುಕ , .. ಕಷಾಯ ಕಾಯಿಸಿ ಸಕ್ಕರೆ 
ಮತ್ತು ಜೇನುತುಪ್ಪ ಬೆರಸಿ ಕೊಡಲು ವಾತಸಿತ್ತ ಜ್ವರ, ನಿಸ್ಸೃತ್ವ, ನಾಂತಿ 

* ಕಾಮಾಲೆ ಇವಿಷ್ಟು ರೋಗಗಳೂ ಪರಿಹಾರವಾಗುವುವು (ಸಕನೈ. 

೯೪). ೩. ಸತ್ವವಿಲ್ಲದನನು ; ಶಕ್ತಿ ಇಲ್ಲದವನು; ನಿರ್ಬಲ: 
ನಿಸ್ಸಾಣಧ್ವನಿ ತಂಬಟಿಸ್ಸು ಟ ಧಡೆಂ ಧಂ ನಾದ ಭೀತರ್ಪ್ಪಲರ್ನಿಸ್ಸತ್ವರ್ನ್ವಿ 
ಸುಟೋಡಿ ನಾಡ ನಗರೀ ಭಂಡಾರಮುಂ 'ಪೆಂಡಿರಂ (ಎಳ, ೪111, ಸಾಗರ. 
೧೫-೨೬ ; 1218); ನಾವು ವಾನರರಡವಿಯಲಿ ಫಲಜೀನಿಗಳು ನಿಸ್ಸತ್ವರಿಲ್ಲಿಯ 
ಠಾವ 'ಬಿಡಲನ್ಯುತ್ರ ಗಮನತ್ರಾಣನಿಲ್ಲೆ ನುಗ್ಗೆ (ಕುನ್ಯಾಅ. ೧೦-೨೩), ೪ 
ಸತ್ವವಿಲ್ಲದುದು ; ಸಾರವಿಲ್ಲದುದು ; ಹುರುಳಿಲ್ಲದುದು. [ಸಂ.] 

ನಿಸ್ಸತ್ಸಗೊಳಿಸು (ಕ್ರಿ). ಶಕ್ತಿಯಿಲ್ಲದಂತೆ ಮಾಡು ; ನಿರ್ಬಲ 
ಗೊಳಿಸು : ಅಗಾಗ್ಗೆ ಹೀರುವ ಮೊದಲು ಕೊಳ್ಳೆಯನ್ನು ನಿಸ್ಸತ್ವ 
ಗೊಳಿಸಿ (Paralyse) ಜೀರ್ಣಿಸುವ ದ್ರವವನ್ನು ಕೊಳ್ಳೆಯ ಶರೀರ 
ದೊಳಕ್ಕೆ ಪಂಪು ಮಾಡುತ್ತದೆ (ಕೀಟಬೆ, ೮೩). 

[ನಿಸ್ಸತ್ವ 4 ಕೊಳ್‌, --ಇಸ್ಮು] 

ನಿಸ್ಸ ಸತ್ತ (ಗು). ೧. ಶತ್ರುವಿಲ್ಲದ. (ನಾ). ೨. ಶತ್ರುಗಳಿಲ್ಲ 

ದಿರುವಿಕೆ : ನಿರ್ಭಯದ ನಿಗುರಿಸಿದ ಹರುಷದ ನಿಸ್ಸಪತ್ನದಿನಸುರಕುಲ 


ವಿದ್ಮುದು ಸುಧಿದ್ರಾ ಭರದ ಭಾರದಲಿ (ತೊರರಾ. ೬-೩೭-೧). ೩. ಶತ್ರು' 


ಗಳಿಲ್ಲದವನು ; `ಹಗೆಯಿಲ್ಲದವನು : 


ಆಳುವಂತೆ , . 


ನಿಸ್ಸಪತ್ನನಾಗಿ ಈ ಭೂಮಿ 
ನ್ನ್ನಲ್ಲ ಗೆದ್ದು * ಕೀರ್ತಿಯನ್ನು ಸಂಪಾದಿಸಬೇಕು. 
(ಮಹಾಣ, ೯೨). [ಸಂ.] 
ನಿಸ್ಸಮ (ಗು). ಅಪ್ರತಿಮವಾದ ; ಅಸಮಾನವಾದ`: 
ಕೆಲದೊಳ್‌ ನಿಜಾನುಜರಿರಲ್‌ ಸದ್ವಾದ್ಯ 
ನಿಸ್ಸಮವೈಭವಂ 


ಇರ್ದಂ 

ಸದ್ಗೇಯದೊಂದೊದನಿಂ 

ಕುರುಕುಳಕ್ಸ್ಸಾ ಖೌಾಳನೀತಂ  (ನೇಮಿಪು, ೯೯೨). 

[Aಂ:] 

ನಿಸ್ಸರಡೆ (ನಾ). [ಸಂಗೀತ] ಒಂದು ಬಗೆಯ ಸ್ವರವಿನ್ಯಾಸ 0: 
ಗಾಂಧರ್ವಸರ್ವಜ್ಞನೆಂಬ ದಿನಿಜನಾಯಕಗಾಯಕಂ . . , ಗಮಕಂ 
ಗಾರವಂಬಡೆಯೆ ಗಹಗಹಿಕೆ ಗೊಂಡಂ ಗೊಂಡಿ ಚಡಂ ಬಾಹಟಿಂ ಲಾಲಂಗಿ 
ತನ್ನೆ ವಣೆ ನಿಸ್ಸರಡೆ ರಂಗರಕ್ತಿ ಬೇಗವಣಿತು ತರಹರಂ ಸುಠಿನಟ್ಟ ಜಿ ದಾಳ 
ವಾಳಂ ಪದಿರ್ಪೊಜೆ ಕೊಂಕು ಕನ್ಮುಣಿ ಪೆಸರಂ ಭ್ಲೆಡಂಗುನಡೆಯೆ ಪಾಡು 
ತ್ತಿಕೆಯಂಂ (ಶಾಂತೀಶ್ವ. ೧೬-೬೭೬ ವ). *ಸರಳೆ' ಸರಾ. [?] 

ನಿಸ್ಸರಣ (ನಾ). ೧. ನಿರ್ಗಮನ ; ಹೊರಗೆ ಹೋಗುವಿಕೆ, ೨. ತರೆ 

ಇಗಿಲ ಮುಂಭಾಗ ; ಅಂಗಳ: “ಪ್ರಕೋಳೀನುಖ ನಿಸ್ಸರಣಂ” 

“ಮುಖಂ, ನಿಸ್ಸರಣಂ--೨ ಮನೇ ತಲಬಾಗಿಲ 
ಮುಂದೇ ಇರುವ ಬೈಲು, ಅಂಗಳ” (ಸಿದ್ಧಾಂತಿ. ಉಂ೪). [ಸಂ.] 

ನಿಸ್ಸಹ (ಗು). ೧. ಸಹಿಸಲಾರದ; ಅಸಹನೀಯವಾದ ; ತಜೆಯ 
ಜಾಗದ; ಸಮರಭರನಿರ್ಭರಭೀಮಸೇನಘನಗದಾಪ್ರ ಹರಣನಿಸ್ಸಹನುದ 
ವದನೇಕನುತ್ತ ಮಾತಂಗಪದನಖಖರ್ನಿತೋರ್ನೀತಳನುಂ (ಪಂಸಭಾ, 
೧೩-೪೧ ನು. (ನಾ). ೨. ಸಹಿಸಲಾರದವನು ; ಎದುರಿಸಲಾರದ 
ವನು. [ಸಂ.] 

ನಿಸ್ಸ ಹಣ "ನಿಸ್ಸಾಳ" ನೋ. 

ನಿಸ್ಸ ಹಾಯ (ಗು). ೧. ನೆರವಿಲ್ಲದ; ಅಸಹಾಯಕವಾದ : ದಾರುಣ 
ಯಾತನೆಯ ಆ ನಿಸ್ಸಹಾಯ ಚೀತ್ಕಾರನನ್ನು ಕೇಳಿ ಶೀನಸ್ಪನ ಹೃದಯ 


(ನಸ್ತುಕೋ, ೪೬-೭); 


೪೭೭೬ 


25 


50 


40 


45 


ನಿಸ್ಸಾರರಸ 


ನನ್ನು ಹಿಂಡಿದಂತಾಯಿಂತು (ಅನಾಥ ೧೨), ೨. ಇತರರ ನೆರವನ್ನು 
ಅಫೇಕ್ತಿಸದ,-ನೆರವಿನ ಅಗತ್ಯ ವಿಲ್ಲದ: ಸಂಕ್ರ ಂದನ ನಂದನನ ನಿರರ್ಗಳ 
ನಿಸ್ಸಹಾಯ ಸರಾಕ್ರಮೋಶ್ಷಿಗೇಳ್ಳು ನೆರೆದ ಗಣಸಂದೋಹಮುಂನುಂದಾ 
ಶ್ಚರ್ಯನುಂ. ತಾಳ್ಸು ನಲನೆರ್ಚಿ ಪೊಗಳುತ್ತಿರೆ (ಶಬಶಂ. ೪5೬೫ ವ). 
(ಹಾ). ೩. ಸಹಾಯನಿಲ್ಲದ ವ್ಯಕ್ತಿ ; ಅಸಹಾಯಕ : ತಾಯಿ 
ಮಗಳು ಇಬ್ಬರೂ AER ವರೌನ ತಳೆದರು (ನುೂರುದಾ. 
೧೩೦). ೪. ವಿನ ಅಗತ್ಯವಿಲ್ಲದವನು ; ; 'ಅಸಹಾಯಶೂರ ; 
ಏಕಾಂಗನೀರ : ನಿಶ್ಶಂಕನು೦ ನಿಸ್ಸಹಾಯಂನುವಾಗಿ ನುಡಿದನೋಘ 
ಜಿಹ್ವನ ಸ್ಮಿರತ್ವಕ್ಕೆ ಮೆಚ್ಚಿ (ಕಾಂತಿಪು, ೬-೨೫ ನ); ಅನ್ನಿಸ್ಸಹಾಯ. 
ನೊಳೆೆನಗಿನ್ನೆ "ನೆಂದಂಜು ನಂದನಾನಂದದಿಂ . . .. ತುಣುಪಟ್ಟ ಯಲ್ಲಿ 
ಬಂದೊಸೆದಿರ್ದೆಂ (ನೇಮಿಪ, ೬-೧೨೩). [ಸಂ] 

ನಿಸ್ಸಹಾಯಕ (ಗು). ೧. ಇ ನಿಸ್ಸಹಾಯ ೧ : ಜೀನನನೆಲ್ಲ ಪೂರ್ತಿ 
ಯಾಗಿ ಅದೇ ಒಂಟಿತನದಲ್ಲಿ, ಅದೇ ನಿಸ್ಸಹಾಯಕ ನಿರಾನಂದಸ್ಸಿ ತಿಯಲ್ಲೆ 
ಮಂಂಂದುವರಿಯಬೇಕಾಗುವುದೆಂದು ಭಾವಿಸಿದೆ (ಕುಟುಂಸಾ. ಚ (ನಾ). 
೨. ನಿಸ್ಸಹಾಯ ೩: ಹೊಸದಾಗಿ ಕಾಂಗ್ರೆಸ್ಸಿಗೆ ಸೇರಿದ್ದ 
ನಿಷ್ಠಾ ವಂತಜನರೂ ಸಹ ಕಂಗನಾಥಮಿತ್ರಮುಂಡಳಿಯಂನರ ಉಪಟಿಳ 
ವನ್ನು ತಡೆಯಲಾರದೆ ನಿಸ್ಸಹಾಯಕರಾಗಿ ಸುಮ್ಮನಿದ್ದರು (ಸಂಜಸಂ. 
೧೪೦). [ಸಂ.] 

ನಿಸ್ಸಳ “ನಿಸ್ಸಾಳ' ನೋ. 

ನಿಸ್ಸಾಣ "ನಿಸ್ಸಾಳ' ನೋ. 

ನಿಸ್ಸಾಣದ್ದ ಸಿ "ನಿಸ್ಸಾಳಥ್ವನಿ' ನೋ. 

ನಿಸ್ಸಾರ (ಗು). ೧. ಸಾರವಿಲ್ಲದ ; ಸತ್ವವಿಲ್ಲದ; ನೀರಸವಾದ : 
"ನಿಸ್ಸಾರಹೃದಯ' ಸರಾ. (ನಾ). ೨. ಸಾರವಿಲ್ಲದುದು'; 
ಸತ್ವನಿಲ್ಲದುದು; ನೀರಸವಾದುದು : ಮಗಳಲ್ಲಿಗಟ್ಟ ದಳಿಟುಕೆಯ 
ನಿಸ್ಸಾರಮಪ್ಪ ವಸ್ತುನನಾಗಳ್‌ (ನೇಮಿಪು, ೪-೬೧); ಆ ಪ್ರಸಾದಕ್ಕೆ 
ಶರಣೆಂದೆನಯನ್ಫಾ ಅದು ಸಾರವೂ ಅಲ್ಲ ನಿಸ್ಸಾರವೂ ಅಲ್ಲಾ ಆ ಪ್ರಸಾದ 
ದಲ್ಲಿ ನಾನೇ ತದ್ಗತನಾದೆ ಕಾಣಾ (ಬಸನ.೯೪೩); ಸರೆಸಿರು ಹವದನೆಯರಂಗ 
ಕಳೆಗಳು ಶರಣರಿಗೆ: ನಿಸ್ಸಾರನಲ್ಲದೆ ಸಾರತರವಹುದೆ (ಬಸಪು. ೪೦-೭೯). 
೩. ಇನಿಸ್ಸಾರರಸ: ಕಾರಣಾಂತರ್ಯಾನಿಂ ಸ್ನೂಲನತಾರ ವ್ಯಾಸ್ತಾಂಶಾದಿ 
ರೂಪಕ ಸಾರಶುಭಪ್ರನಿನಿಕ್ತಾನಂದ ಸ್ಥೂಲ ನಿಸ್ಸಾರ: ಆರು. ರಸಗಳ 
ನರ್ನಿಸು (ಹಸಾರ. ೧೩-೨೭). [ಸಂ] 

ನಿಸ್ಸಾರತೆ (ನಾ). ಸಾರವಿಲ್ಲದಿರುವಿಕೆ ; ನೀರಸತೆ: ನಾವು... 
ನಮ್ಮ ಮಕ್ಕಳು, ಬೇಡನ್ನಿನ ಜೀವನದ ನಿಸ್ಸಾರತೆ-ಇವನ್ನು ಕುರಿತು 
ಆಡುತ್ತಿದ್ದೆವು (ಕುಟುಂಸೌ, ೧೪೪). [ಸೆಂ. ನಿಸ್ಸಾಶತಾ] 

ನಿಸ್ಸಾರರಸ (ನಾ). [ದ್ವೈತ] ದೈವಿಕವಾದ ಆರು ರಸಗಳಲ್ಲಿ 
ಒಂದು; | ೧. ಸಾರರಸ ಎಸಾತ್ವಿಕ ಪದಾರ್ಥಗಳು. ಇವು 

' ಗಳನ್ನು ತ್ರಿಗುಣರೂಪ ಕಾರಣವಾದ ಭಗವದ್ರೂಪಕ್ಕೆ ಅರ್ಪಿಸ 
ಬೇಕು. ೨. ಶುಭರಸ-. ಮಂಗಳಕರವಾದ ಪದಾರ್ಥಗಳು, 
| ಇವುಗಳನ್ನು ಅಂತರ್ಯಾಮಿಯಾದ ಭಗವದ್ರೂಪಕ್ಕೆ ಅರ್ಪಿಸ 
ಬೇಕು. ೩. ಪ್ರವಿವಿಕ್ಷ ರಸ ಒಬಿಕಾಂತ ಸ್ಹ ಸ್ಯ ಳ; ಪುಣ್ಯಕರ 
ವಾದ ತೀರ್ಥಕ್ಷೇತ್ರ. ಇದನ್ನು ನಿರಾಡ್ರೂಸಫಾದ ಸರಮಾತ್ಮ 
ನಿಗೆ ಅರ್ಪಿಸಜೇಕು. ೪.. ಆನಂದರಸ ಎ ನಾವು ಮಾಡುವ 
ಊಟ, ನಿದ್ರೆ ಮೊದಲಾದುವುಗಳಿಂದ ಉಂಟಾಗುವ ಆನಂದ. 
ಇದನ್ನು ರಾಮಕ್ಕ ಷ್ಣ ದ್ಯ ಶೈ ವತಾರರೂಸನಾದ ಭಗವಂತನಿಗೆ 
ಅರ್ಪಣೆಮಾಡಬೇಕವು ಜ್‌ ಸ್ಫೊಲರಸ ಇ ನಮ್ಮ ಸ್ಕೂಲದೃಷ್ಟಿಗೆ 
ಯಾವುದು ಸಾರವೆಂದು ಕಾಣುವುದೋ ಆ ಜಲ. ಇದನ್ನು 


ನಿಸ್ಸಾರಹೃದಯ 


ಪ್ರರೂಪನಾದ ಪರಮಾತ್ಮನಿಗೆ ಅರ್ಥಿಸಬೇಕು. ೬. ನಿಸ್ಸಾರ 

ರಸ - ಹುಲ್ಲು, ಕಡ್ಡಿ ಮೊದಲಾದುವು. ಇದನ್ನು ಅಂಶ 
(ಪಶು, ಪಕ್ಷಿ, ಮೃ ಗಾಡಿ)ರೂಪನಾದ ಭಗವಂತನಿಗೆ ಅರ್ಪಿಸ 
ಬೇಕು. ಜೆ ಸತ್ರೂ ನಿಯಾದ ಪರಮಾತ್ಮನಿಗೆ ಈ ಷಡ್ರಸ 
ಗಳನ್ನು ಅರ್ಪಿಸಿ ಕೃ ತಾರ್ಥನಾಗಬೇಕೆಂದು “ಹೆರಿಕಥಾಮೃತ 
ಸಾರ'ದ ಟೀಕೆಯಲ್ಲಿ 'ನಿನಿಂಸಲಾಗಿದೆ: ಭಗವದ್ರೂ ಪಗಳಲ್ಲಿ . . .ಆರು 
ವಿಧಗಳುಂಟು. ಇದರಂತೆ ರಸಗಳಲ್ಲಿಯೂ ಸಾರರಸ, ಶುಭರಸ, ಪ್ರನಿವಿಕ್ತ 
ರಸ್ಕ, ಆನಂದರಸ, ಸ್ಕೂಲರಸ, ನಿಸ್ಸಾರರಸಗಳೆಂದು ಆರು ವಿಧಗಳುಂಟು 
(ಹಸಾರ. ೧೩-೨೭ ಟೀಕು). [ನಿಸ್ಸಾರ ರಸ] 

ನಿಸಾ ್ಸರಹೃದಯ (ನಾ). ೧. ಸಾರವಿಲ್ಲದ ಮನಸ್ಸು ; ನೀರಸ 
ವಾದ ಅಂತರಂಗ. ೨. ಸಾರನಿಲ್ಲದ ಹೃ ಡಯನುಳ್ಳ ವನು; 
ಭಾವಾನುಕಂಪಗಳಿಲ್ಲದವನು ; ಕ್ರೂರಿ: ಇ್ಬಾರಣ್ಯ ಇಯೆನು ಕಂಕ 
ನೀ ದುಷ್ಬಾತ್ಮ ಹೋಗು (ಕುವ್ಯಾವಿ. ೯-೧೬) ; ಮಾರಿನುಖದವ ಕಠಿನ 
ಮನ ನಿಸ್ಸಾರಹೃದಯನು ಭೀನುನವನೊಳು. ಹೋರಿದವರೇನಹರು 
(ಕುಪ್ಯಾಬ್ರ್ಯೋ. ೧೩-೪೬). [ನಿಸ್ಸಾರ-- ಹೃದಯ] 

ನಿಸ್ಸಾರಿ (ನಾ). ಒಂದು ಬಗೆಯ ವೀಣೆ; ಸಾರಿ ಅಥವಾ ಮೆಟ್ಟಿ ಲು 
ಗಳು ಇಲ್ಲದ ವೀಣೆ : ೧೨ನೇ ಶತಮಾನದ ಪೂರ್ನಾರ್ಧದವರೆಗೂ ps 
ನೆಟ್ಟಿ ಲುಗಳಿದ್ದುದು. ಕಾಣಬರುವುದಿಲ್ಲ. ಈ ರೀತಿಯ ಮೆಟ್ಟಿಲು (Frey 
ಇಲ್ಲದ ವೀಣೆಗೆ "ನಿಸ್ಸಾರಿ' ವೀಣೆಯೆಂದು ಹೆಸರು (ಸಂಗೀಚೆಂ. ೩೧೧). 

[1] 

ನಿಸ್ಸಾಹಣ "ನಿಸ್ಸಾಳ' ನೋ. 

ನಿಸ್ಸಾಹಳ "ನಿಸ್ಸಾಳ' ನೋ. 

ನಿಸ್ಸಾ ಹಳೆಥ್ವನಿ *ನಿಸ್ಸಾ ಳಥ್ವನಿ' ನೋ. 

ನಿಸ್ಸಾಳ, ನಿಸ್ಸಹೆಣ, ನಿಸ್ಸಳ, ನಿಸ್ಸಾಣ, ನಿಸ್ಸಾ ಹಣ, ನಿಸಾ ಹಳ್ಳ 
ನಿಸ್ಸಾ ಯಾ ಸಿಸ್ಸಾ 4 (ನಾ). ತಾಮ್ರದಿಂದ ರಚಿತವಾಗಿ ತಳ 
ಭಾಗ ಕಿರಿದಾಗಿ, ಮುಖಭಾಗ ವಿಸ್ತಾರವಾಗಿದ್ದು ಮಹಾಧ್ವನಿ 
ಯನ್ನುಂಟುಮಾಡುವ ಒಂದು ಬಗೆಯ ಚರ್ಮವಾದ್ಯ, ರಣ 
ವಾದ್ಯ : “ಯಶಃ, ಪಟಿಹಃ, ಢಕ್ಕಾ- ಈ ೩ ನಿಸ್ಸಾಳದ ಪೆಸರು? 
(ನಾಚರಾ.೯೬); ಪೊಯ್ವ ನಿಸ್ಸಾಳ ತಮ್ಮಟಿದ ಭೇರಿಗಳಲ್ಲಿ ಬಯ್ವ ಬಿರುದಿನ 
ಕಹಳೆ ತಿತ್ತಿರಿಗಳಲ್ಲಲ್ಲಿ (ಇಹರ, ದೇ. ಮೊಳಗಿದವು ನಿಸ್ಸಾಳ 
ಕೋಳಾಹಳಿಸಿದವು ಕಹಳೆಗಳು (ಕುವ್ಯಾದ್ರೋ- ಡೋಳು 
ನಿಸ್ಸಾಳಗಳಬ್ಬ! ರ ತುಂಬಿತಾಕಾಶಮಂಡಲವ ಇಟ ೧೪-೨); ಭೇರಿ 
ನಿಸ್ಸಾಳಗಳು ಭರದಿಂದ ಮೊಳಗಿದವು. (ರಾಜಸೂ. ೨). ನಿಸ್ಸ ಹಣ: 
ಚಟುಲತರ ನಿಸ್ಸಹಣ ಭೀರೀ ಪಟಹಡಿಂಡಿಮಘೋಷ . . -ಅಳ್ಳಿ ಜಯಲನಿ 
ಜಗತ್ರಯನ (ಉತ್ತಲಾ, ೧೮-೩೧), ನಿಸ್ಸಳ : ಸಟಹ ನಿಸ್ಸಳ ಭೇರಿ 
ಪಜಸ ಬಲಸಿಡಿಲಿನಂತಾಯ್ತು (ಕೌಶಿಉಾ, ೧೯-೧೧) ; ಮೊಳಗಿದವು ಭೇರಿ 
ಗಳು ಘನನಿಸ್ಸಳದೊಡನೆ. ಕೋಸಲನೃಪಾಲನ ನಿಳಯದಲ್ಲಿ (ನಿಭಾಗ. 
೧೦-೬೮-೫೩). ನಿಸ್ಸಾಣ : ನಾಯಾನ್ರ ಸಾಮಂತರಂ ತುರಗಂ ಬೆಳ್ಳೊ 
ಡೆಯಂದಳಂ ಚನುರಜಂ ನಿಸ್ಸಾಣಮಂ ಪ್ರಾಣಮೆಂ. , . ಕೊಂದನಶ್ರಮದೆ 
ಕೇಳ್‌ ಶ್ರೀಮಲ್ಲ ಸಂಗ್ರಾ. ಮಡೊಳ್‌ (ಎಕ. ೪1, ಕಡೂರು. ೩೫-೪೩; 
1136) ; ಪಾಜಿಪದ ಪ್ರೋಸ್ಯಚ್ಛ ಟತ್ಯಾ ರದಿನನುಗತನಿಸ್ಸಾಣಭಾಂಕಾರದಿಂ 
ಪಿಷ್ಟ ಪಮಂ ಶಬ್ದಾತ್ಮಕಂ ಸೊಡದುದುಭಯಿನುಹೀಭ್ಯ ಚೈ ಮೂಚಕ್ರ 
ವಾಳಂ (ಚಂದ್ರಪು, ೧೦-೬೭) ; ಪಟಹ ನಿಸ್ಸಾಣ ತನ್ಮುಟಿ end 
ಸಮುತ್ಯ ಟಿನಾದಂ ೬.೬ ೬ ಪಟುಭಟರ ಬೊಬ್ಬೆ ಯಾರ್ಭಟಿಗಳೊಂದಾಗಿ 
ಸಂಘಟಸಿತೀ ಬ್ರಹ್ಮಾಂಡಘಟಮಿಂದೊಡೆಯಂದಿರದೆನೆ (ಚೈಮಿಭಾ. ೪-೧೮). 
ನಿಸ್ಸಾಹಣ ; ಮನ್ಮಥಂ ಸೇನೆಗಂ ಕೈನೀಸೆ ದನಿಮಾಡಿದವು ತುಂಬಿ 


೩೭-೨೧) ; 


೯-೨೭) ;' 


೪೭೭೭. 


20 


35 


40 


ನಿಸ್ಸೀಮ 


ಯಂಬು ನಿಸ್ಸಾಹಣಂ ವಿನುತ ಕೋಕಿಲರಾನವೆಂಬ ಹೆಗ್ಗಾಳೆಗಳು ಬಿರಿ 
ಡೆತ್ತಿ ಕರೆದವಲ್ಲಿ (ವೀಶೈಪು. ೨-೪-೧೭). ನಿಸ್ಸಾಹಳ: “ನಿಸ್ಸಾಹಳ 
ಧ್ವನಿ' ಪರಾ. ' ನಿಸ್ಸಾ ಳಯ : : ಸುಜಿಕಿಯಲಂಬರುಣಾಂಬುಗಳ ನದಿ 
ಹೊಲಮುಳಯೆ ದೊರೆಗಿಕ್ಕಿದರು. ಬೊಬ್ಬಿಜಂದಿಅಿವ ದನಿ ದಟ್ಟಸಿತು 
ನಿಸ್ಸಾಳಯೆದ[ಪಾಠಾಂ. ಹತಿ] ದನಿಯ (ಕನ್ಯಾ ಅ. ೧೯-೧೨). ನಿಸ್ಸಾ ಥಿ: 
ಹೀಗಾಗಲು ಕಾರಣವನ್ನೂ ಅನನು ಯೋಚಿಸುತ್ತಿದ್ದ. ಕಾರಣ ಸುಲಭ 
ವಾಗಿಯೇ ಕಿವಿಯಲ್ಲಿ ನಿಸ್ಸಾಳೆಯಂತೆ ಮೊಳಗುತ್ತಿತ್ತು (ಭೀನುಕಾ.೧೭೦). 
[ಎಪ್ರಾ. ಣಿಸ್ಸಾಣ,/ತಮಿ. ನಿಚಾಳ : ತೆಲು. ನಿಸ್ಸಾಣ, ನಿಸ್ಸಾನ, 
ನಿಸ್ಸಾಹಣ] 
ನಿಸ್ಸಾಳ ಕೋಟಿ (ನಾ). ನಿಸ್ಸಾಳನಾದ್ಯಗಳ ಸಮೂಹ : ಸಿಡಿಲ 
ಕುಡುಹುಗಳಿಂದ ಕಮಲಜ ಹೊಡೆಯಲಬುಜಭವಾಂಡಭೇರಿಯ ಕಡುದನಿ 
ಗಳೆನಲೊದಜಕಿದವು ನಿಸ್ಸಾಳಕೋಟಗಳು (ಕುನ್ಯಾದ್ರೋ. ೧-೪೭); ಸೂಳ 
ವಿಸಿದುವು ಲಗ್ಗೆ ಯಲಿ ನಿಸ್ಸಾಳಳೋಟಗಳದರ ರಸಕ ಕೇಳಲಾರದೆ ಕಿವುಡು 
ಗೊಂಡುವು ಲೋಕ ಹದಿನಾಲ್ಕು (ಸುದಾನು. ೩-೧). [ನಿಸ್ಸಾಳ - ಕೋಟ] 
ನಿಸ್ಸಾಳತತಿ (ನಾ). ಇ ನಿಸ್ಸಾಳಕೋಟಿ ': ಮಸಗಿದುದು ಬಹು 
ವಾದ್ಯುರವ ನಿಪ್ಪ ಸರದಲಿ ನಿಸ್ಸಾಳತತಿ ಗರ್ಜಿಸಿದವಾವರ್ಜಿಸುವವೋಲ್‌' 
ಘನಯಂತ್ರಭೇದಿಗಳ (ಕುನ್ಯಾಅ. ೧೪-೪); ಸೂಳವಿಸಿದವು. ಲಗ್ಗೆಯಲಿ 
ನಿಸ್ಸ್ಸಾಳತತಿ ಸಿಡಿಲೆಅಗಿತೆನಲು (ಕುನ್ಯಾಜ್ರ್ರೋ. ೪-೫೨). [ನಿಸ್ಸಾಳ 4 ತತ್ತಿ] 
ಸಿಸ್ಸಾಳಧ್ವನಿ, ನಿಸ್ಸಾಣಧ್ವನಿ, ನಿಸ್ಸಾಹಳ ಧ್ವನಿ (ನಾ). ನಿಸ್ಸಾ 
ಳದ ಶಬ್ದ : ಸೀಗುರಿ ಚಾಮರಂ ರಾಗದಿಂ ಕುಣಿಯೆ ನಿಸ್ಸಾಳಧ್ವನಿ ದಿಕ್ತ 
ಟಕೆ ಧೀಂಕಿಡೆ ಭೇರೀರವಂ ಬೊಮ್ಮ್ಮಾಂಡವನಡರೆ (ನಂಬಿರ. ೧೮-೮೮). 
ನಿಸಾ ತ ಇದ್ದ ನಿ ನ ನಿಸ್ಸಾಣಧ್ವನಿ ತಂಬಟಿಸ್ಳುಟಿ ಧಡಂ ಧಂ ನಾದ 
ಭೀತಪ್ಪ ೯ಲರ್ಸಿಸ್ಪತ್ವರ್ವಿಸುಟೋಡಿ ನಾಡ ಸಗ ಭೂಸಿರರ ಪೆಂಡಿರಂ. 
(ಎಕ. ೪111, ಸಾಗರ... ೧೫-೨೭; 1218). ` ನಿಸ್ಸಾ ಹಳಧ್ವನಿ: ತುಂಬಿ 
ಗಳ ದನಿಯೆಂಬ ನಿಸ್ಸಾಹಳಧ್ವನಿಕದಂಬ ದಾಂಧಳ 'ಭಳಂಧಳನೆಂಬ ರವದಲ್ಲಿ 
ತುಂಬಲಾಹಾಹ ಕೇಳ್ದಲ್ಲಿ ನೆರೆದುದು ಮದನಭೂಮಿಪನ ಸೇನೆಯಾಗ 
(ವೀಕೈಪು. ೨-೪-೧೨). [ನಿಸ್ಸಾಳ ಧ್ವನಿ] 
ನಿಸ್ಸಾಳನಿಸ್ಟನೆ (ನಾ).-ನಿಸ್ಸಾಳ ಧ್ವನಿ: ನಿಸ್ಸಾಳನಿಸ್ಟನದ ಘುಳು 
ಘುಳಿಸ ಬೊಗ್ಗು ಗಳ ರಿಪುಗಳ ಮುಳಿಯಿಸುವ ಕಹಳೆಗಳ ತುರಗಾವಳಿಯ 
ಗಜಟಿಬ್ಬರಣೆ ಮಿಗೆ ಕೈಕೊಂಡರತಿಬಳರು. (ಕುನ್ಯಾಭೀ. ೪-೫೮). 
[ನಿಸ್ಸಾಳ--ನಿಸ್ವನ] 
ನಿಸ್ಸಾಳಬಡಿಕ (ನಾ). ನಿಸ್ಸಾಳವನ್ನು ಬಡಿಯುವವನು,-ಬಾರಿ 
ಸುವವನು : ನಂದಿಗಳ ನಿಸ್ಸಾಳಬಡಿಕರ ಮಂದಿ ಹಡಪಿಗ ಚಾಹಿ ಸೂತರ 
ಸಂದಣಿಗಳೌಸಧಿಕ ಹಯಗಜಸಂವಿಧಾಯಕರು ನಿಂದುದು(ಕುನ್ಯಾಗ.೨-೨). 
[ನಿಸ್ಸಾಳ - ಬಡಿಕ,] 
ನಿಸ್ಸಾಳಯ "ನಿಸ್ಸಾಳ' ನೋ. 


ನಿಸ್ಸಾಳರವ (ನಾ). -ನಿಸ್ಸಾಳಧ್ವನಿ: ಡಿಂಡಿನುರವಂಗಳಾನಕದ ರನಂ 


ಕರಡೆಗಳ ರೆನಂ ನಿಸ್ಸಾಳರನಂ ಭೇರೀರನಂ ಮೃ ದಂಗರವಂಗಳ್‌' 
(nos. ೩-೬೦), [ನಿಸ್ಸಾಳ ೬ ರನ] 

ನಿಸ್ಸಾಳಾರವ (ನಾ). ಇ ನಿಸ್ಸಾಳಧ್ವನಿ : ದಾರುಕನು ನಿಜರಥನನೆಸಗ 
ಲುದಾರಸಾತ್ಯಕಿ . . . ನಿಸ್ಫಾಳಾರನದ ಥಟ್ಟಿ ೆಯಲಿದಿರಾದನು ರಿಪು 


ವ್ರಜಕೆ. (ಕುವ್ಯಾದ್ರೋ. ೧೧-೪). 
ಕಿಸ್ಸ್‌ ಳಿ “ನಿಸ್ಸಾ ಈ ನೋ. 
ನಿಸ್ಸಿ ಮ (ಗು). ೧. ಎಲ್ಲೆಯಿಲ್ಲದ ; ಅಸರಿಮಿತವಾದ ; ಅನಂತ 

ವಾದ ಭೂಮಿಪತಿ ಭುಲ್ಲವಿಸಿದನು. ನಿಸ್ಸಿ ೇಮಸಂತೋಷದಲಿ 


(ನಿಸ್ಸಾಳ + ಆರನ] 


(ಕುವ್ಕಾಅ. ೧-೧೦); ಶ್ರೀನುದನುಲಗುಣನಿಧಿಗೆ ನಿತ್ಯನಿಗೆ ನಿಸ್ಸೀಮ 


ನಿಸ್ಸೀ ಮಕಲೆ 


ಕೃಪಾವಾರಿಧಿಗೆ ರಾಮಣೀಯಕರಾಶಿಗೆ ಪಶ್ಚಿ ನುರಂಗಧಾಮನಿಗಾನೆಜಗು 
ನೆನು (ಹದಿಬ. ೧-೧) ; ಪರಿವಾರದಾ ಸಂಸಾರಭಾರಬಂಧನನಿಹುದೆ. 
ದುರ್ದಮ್ಯೂ, ನಿಸ್ಟೀನು, ವಿಶ್ವಸಂಚರಶಕ್ತಿ ಯುಕ್ತ, ಕವಿವೈನತೇಯನ 
ಮಹಾಪಕ್ಷವಿಸ್ಫಾ ಲನೆಗೆ ? (ಶ್ರೀರಾಮಾ, ೧೨೬-೨೫); ರೋಮರಂದ್ರ 
ಗಳರಳೆ ಶತಕೋಟಕಣ್ಣುಗಳಂ ಆ ಮಹಾರೂಪ ಕಂಡಾ ಕಣಿಯನುಸಿರು 
ವೆನು ಸಾಮಗಾನದ ಸರಿಯ ನಿಸ್ಸೀಮಛಂದದೊಳು (ಗರಿ. ೧೧-೧೯). 
"ನಿಸ್ಸೀಮಕಲೆ', "ನಿಸ್ಸೀಮಚೆಲುವ' ಸರಾ. ೨. ಶೂರನಾದ ; 
ಪರಾಶ್ರಮಿಯಾದ : ಬಭ್ರುವಾಹನ ಸುನೇಗ ನಿಸ್ಸೀಮ ನೀಲಧ್ವಜ 
ಮುರಾಳಧ್ವಜಾದಿಗಳ್ಳ ಡೆನೆರಸಿ. ನಡೆದರೊಡನೆ ' (ಚೈಮಿಭಾ. ೨೭-೧). 
(ನಾ). ೩. ಎಲ್ಲೆಯಿಲ್ಲದುದು ; ಸರಿಮಿತಿಯಿಲ್ಲದುದು ; 
ಅನಂತವಾದುದು : ಸಹಜನಿರಾಭಾರಿಗಳ ಮೇಳದಿಂದ ನಿಸ್ಸ್ರೀಮದ 
ನಿಭ್ರಾಂತಿನ ಸಂಗದಲ್ಲಿ ನಿರಾಶಾಪದನೆ ಅನುಕೂಲ ನಿಶ್ಶಬ್ಧವೆ ಅನುಭಾವ 
ನಿಸ್ಸೀಮ ನಿಸ್ಸೀಮ ನೀಮದಲೇೆ ನಿಸ್ಸೀಮ 
ನಿಸ್ಸೀಮವೆಂದರೂ ಶೂನ್ಯವಲ್ಲ (ಸನ್ನು. ೧೩-೧). ೪. ಅತ್ಯಧಿಕ 
ನಾದವನು ; ಸೀಮಾತೀತನಾದವನು : ತನುಮನಧನವ ಮಾಲ 
ಮಾಳಾಡಬಲ್ಲರೆ ಆತ ನಿಸ್ಸೀಮನು ಆತ ನಿಜೈಕ್ಯನು (ಬಸನ. ೨೧೬); 
ನೆರೆದ. ನೆರನಿಯೆಲ್ಲಂ ಪರಿದು ಬಂದು ಸುತ್ತಿ ಮುತ್ತಿ ಬಂಡಿಯೊಳಿರ್ದ 
ನಿಸ್ಸ್ರೀಮನಂ ಕಂಡು . . . ಇದಾವ ಭಕ್ತಿಯ ಬೆಳೆಯೊ ಎಂದು 
ಕೊಂಡಾಡುತಿರೆ (ನಂಬರ, ೨-೩೧) ; ಪ್ರೇಮದಿಂ ಶ್ರೀಕುಡಿಯೊಳಿಹ 
ಕಲಿಕಾಮದೇವನು . . . ಭಕ್ತಿಯಲ್ಲಿ ನಿಪ್ಟೀಮನಿಂತೆಂದ (ಬಸಪು. 
೨೬-೫೬); ಸೀಮೆಯ ವಿರಾಜ ನಿಸ್ಸೀಮನಾದಿನು (ಸಿದ್ಧೇವ- 
೧೨೭-೩೮೦). ೫. ಅತಿಶೂರ ; ಪರಾಕ್ರಮಿ : ಸಾಮದಲಿ ಸೊಗ 
ಸಿಲ್ಲ ನೀವ್‌ ನಿಸ್ಸೀಮರಾದೊಡೆ ಜೋಡಿಸುವುದುದ್ದಾ ಮಕುರುಭೂನಿಂ 
ಯಲಿ ಕುಳನಜಾದವರ ಪತಿಕರಿಸಿ (ಕುನ್ಯಾಉ. ೧೧-೫). ಹ. ಅತ್ಯಂತ 
ಸಮರ್ಥ ವ್ಯಕ್ತಿ : ವ್ಯಾಸನ ಸಾವಿತ್ರಿ, ದಮಯಂತಿ, ದ್ರೌಪದಿ. . . 
ಇವರೆಲ್ಲ ಪತಿಗಾಗಿ ಸರ್ವಸ್ವವನ್ನು ತ್ಯಾಗಮಾಡುವ, . ದುರ್ಭರದೀಕ್ಷೆ 
ಯಲ್ಲಿ, ದಾರುಣನಾದ ಯಾತನೆಯನ್ನು ನುಂಗಿ ಜಯಿಸುವ ಧೀರಯರಾತ್ರೆ 
ಯಲ್ಲಿ ನಿಸ್ಸೀಮರು (ಧರ್ಮಸಾ. ೭೮); ಇಲ್ಲದ ಕಿರುಕುಳ ಕೊಡೋದ 
ರಲ್ಲಿ ಖೈದಿಗಳು ನಿಸ್ಸೀಮರು (ವೀರಯೋ. ೩೫). ಪ. ಎಲ್ಲಕ್ಕೂ 
ಆಚೆಗೆ ಇರುವವನು ; ಸರ್ವಾತೀತನಾದವನು ; ಸರಮಾತ್ಮ : 
ಹೊಲಬುದೋಜದಿಹ ನಿಸ್ಸ್ರೀಮನ ಹೊಲಬನಳದು ಕೂಡಿದಾತನೆ. 
ಮೃಡನು (ಜೇದಾವ, ೧೦-೧೬) ; ನಿರತಿಶಯ ನಿಸ್ಸೀಮ ನಿಗಮೇತರ 
ಗಿರೀಶ್ವರ ನಿಃಪಿತ ನಿರುತ್ತರ ನಿರಾಮಯ ನಿರ್ನಿಕಾರಾಕಾರ ಚಿತ್ತೆ ತ್ರೈಸು 
(ಬಸಪು. ೬೧-೪೩); ನಿಸ್ಸೀಮಂಗೆ ನಿರ್ವಿಕಲ್ಪಿ ತಂಗೆ ಕಲ್ಪಿತ ಉಂಟೇ 
(ಸಿದ್ಧನ. ೧೬೭-೫೦೦) ; ನಿರುಪಮ ನಿರಾಳನು a ಲಿಂಗೈಕೃನು 
ನಿಸ್ಸೀಮ ನಿರ್ಜಡನು ನೋಡಾ ಲಿಂಗೈಕ್ಳನು (ಅಖಂಡೇ. ೩೧೬-೫). 
[ಸಂ.] 
ನಿಸ್ಸೀಮಕಲೆ (ನಾ). ಅತ್ಯಂತ ಸಮರ್ಥವಾದ ಕಲೆ : ಜನಪದ 
ಕಾವ್ಯಕಲೆ . . . ವಸ್ತುವಿನ ಸಮಗ್ರಸೌಂ ದರ್ಯಕ್ಕಿಂತ, ವಿವರ 
ವಿವರವಾದ ಬಣ್ಣ ನೆಗಿಂತ ಆ ಕ್ಷಣದಲ್ಲಿ ಹೊಳೆದ ಅಂಶಸೌಂದರ್ಯವನ್ನು 
ಬಣ್ಣಿ ಸುವುದರಲ್ಲಿ ಇದು ನಿಸ್ಸೀಮಕಲೆ (ಸೌಂದಸ. ೨೬೫). 
[ನಿಸ್ಸೀಮ--ಕಲೈೆ) 
ನಿಸ್ಸೀಮುಚೆಲುನ (ನಾ). ಅತಿಶಯವಾದ ಚೆಲುವನ್ನು. ಳ್ಳ ವನು; 
`ಸಂಮಿತ ಸೌಂದರ್ಯವುಳ್ಳ ನನು ಭವನಿಲ್ಲದ ಭಯವಿಲ್ಲದ 
ಚೆಲುವಂಗಾನೊಲಿದೆ ಶುಲಸೀಮೆ ಯಿಲ್ಲದ ನಿಸ್ಸೀಮಚೆಲುವಂಗಾನೊಲಿದೆ 
[ನಿಸ್ಸೀಮ--ಚೆಲುನ್ಯ (ಆಜೆಲ್ವ) ] 


(ಅನಚಂ. ೮೪-೩೭೪) ; 


ಬ. ೧೨೨-೨೮೩). 


೪೭೭೮ 


10 


5 


20 


25 


30 


40 


45 


ನಿಹಂಚಿತ 
ನಿಸ್ಸೀನುತನ (ನಾ). ಎಲ್ಲೆಯಿಲ್ಲದಿರುನಿಕೆ ; ಎಲ್ಲ ಸೀಮೆಗಳನ್ನೂ 
ನಾರಿ ನಿಂತಿರುವ ಸ್ಥಿತಿ ರೋಮರೋಮದೊಳಖಿಲಭುವನ 


ಸ್ತೊ ಮು ನಲಿದಾಡುವುದು ಗಡ ಸಿಸ್ಟೀಮತನ ಗಡ ನಾವು ವೈರಿಗಳೆಂದು 
ಕೋಪಿಸುವ ಈ ನುರುಳುತನನೆತ್ತ ಲೀ ರಣತಾಮಸಿಕೆ ತಾನೆತ್ತಣದು 
(ಕುನ್ಯಾಭೀ. ೬-೪೦) ; ವಿಷಯವನ್ನು ನಿರ್ದಾಕ್ಷಿಣ್ಯವಾಗಿ ವಿಮರ್ಶಿಸಿ 
ನೋಡುವ, ಒಟ್ಟಿ ನಲ್ಲಿ ಸತ್ಯಾಂಶವನ್ನು ಹುಡುಕುನ ನಿಸ್ಸೀಮತನವೂ 
ಅವರಲ್ಲಿ ಬೆಳೆಯಬೇಕು (ಶಿಕ್ಷಣ. ೩೮೭)... [ನಿಸ್ಸೀಮ -ತನ] 

ನಿಸ್ಸೀಮನಿರ್ವೇಗೆ: (ನಾ). ಅಪರಿಮಿತವಾದ ವೈರಾಗ್ಯ 
ಮಾನವರೆಮ್ಮಂದಿಗರಾತ್ಮಜನ್ಮನದೇನೆಂದು ಜ್ಯೋತ್ಸೈಯಿಂ ಛೋಚ 
ನೋತ್ಸನನುಂ ತಾಳ್ವದೆ ಬಾಟ್ವಿ ಬಾಲಕಿ ಪಡೆಗುಂ ನಿಸ್ಸೀಮನಿರ್ನೇಗಮಂ 
(ನುಲ್ಲಿಪು. ೩-೧೦೬), [ನಿಸ್ಸೀಮ--ನಿರ್ವೇಗ] 

ನಿಸ್ಸೀಮುಭಕ್ತಿ (ನಾ). ಅತಿಶಯವಾದ ಭಕ್ತಿ ; ಅಪರಿಮಿತವಾದ 
ಭಕ್ತಿ : ನನ್ನ ಅಂತರ್ಲೊಕದಲ್ಲಿ ನನ್ನ ನವೋದಿತತಾರುಣ್ಯದ ನಮೋ 
ನವಪ್ರೇಮ, ನಿಸ್ಸೀಮಭಕ್ತಿ, ಅಖಂಡನಿಶ್ವಾಸ ಇವುಗಳೊಂದಿಗೆ ಕುಳಿತಿ 
ದ್ವೇನೆ (ಇಪ್ಪಕ. ೨೧೧). [ನಿಸ್ಸೀಮ--ಭಕ್ತಿ) 

ನಿಸ್ಸೀಮಶೋಕ (ನಾ). ೧. ಅಪರಿನಿತನಾದ ಶೋಕ ; ನಿಪ 
ರೀತವಾದ ದುಃಖ. ೨. ಅತಿಯಾದ ಶೋಕವುಳ್ಳ ವನು ; 
ಅತ್ಯಂತ ದುಃಖಿಯಾದವನು : ಬಲದೇನಾಕೃ ತಿಯಂ ಸರಾಗನಮರಂ 
ನಿಷ್ಕ್ರಾಣಮಂ ವಿಕ್ರಿಯಾಬಲದಿಂ ನಿರ್ನಿಸೆ ಕಂಡು ಲಕ್ಷ್ಮಣನದಂ ನಿಸ್ಸೀಮ 
ಶೋಕಂ ಭಯಾಕುಲಿತಂ . . . ಜೀವಂ ಪೋಗೆ ಬಿಟ್ಟಿಂ ಧರಾತಲದೊಳ್‌ 
(ಪಂರಾಮಾ.. ೧೬-೪೯). [ನಿಸ್ಸೀಮ-- ಶೋಕ] 

ನಿಸ್ಸೀಮೆ (ನಾ). ಮೇರೆ ಇಲ್ಲದುದು; ಎಲ್ಲೆಯನ್ನು ಮಾರಿ 
ದುದು ; ಸೀಮಾತೀತವಾದುದು : ಭಾನದಲ್ಲಿ ಭ್ರ ನಿಂತರಾದವರ 
ಸೀಮೆಯೇನು. ನಿಸ್ಸೀಮೆಯೇನು, ವಚನದ ರಚನೆಯ ರಂಜನೆಯ 
ಲೀಲೆಯ ನಾಡುವರು ಗುಹೇಶ್ವರನಿಪ್ಪ ಗುಪ್ತವೆಂತೆಂದಜಿಯರು (ಅನಚಂ. 
೧೦೯-೪೯೭) ; ಅಚಾರ ಅನಾಚಾರನಿಲ್ಲದಂದು ಸೀಮೆ ನಿಸ್ಸ್ರೀಮೆ ಇಲ್ಲ 
ದಂದು ಗಮನ ನಿರ್ಗಮನ ಇಲ್ಲದಂದು . . . ಇಹ ಸರ ಇಲ್ಲದಂದು 
ಸರಾಪರವಸ್ತು ನೀನೊಬ್ಬನೇ ಇದ್ದೆಯೆಯ್ಯಾ (ಸಿದ್ಧನ, ೭-೨೦). 

[ಸಂ. ನಿಸ್ಸೀಮ] 

ನಿಸ್ಪೃಹ (ನಾ). ಆಸೆಯನ್ನು ಬಿಟ್ಟಿವನು ; ವಿರಕ್ತ ; ಸ್ವಾರ್ಥ 
ವಿಲ್ಲದವನು : ಯೋಗಸಿದ್ಧಿಯ ಬಯಸ ದಿವಿಜರ ಭೋಗನನು 
ತಾನೊಲ್ಲ ಸಕಲನದಾಗಿ ಕೆಡುವದಿದೆಂದು ನಿಸ್ಸೃಹನಾಗಿ ನಿಖಿಷದಲಿ. .. 
ಸುಖೇಚ್ಛೆಯ ಯೋಗಿಯೆನಿಸುವನು (ಅನ್ಭುತ, ೬೯). [ಸಂ.] 

ನಿಸ್ಸ್ಟಾರ್ಥ (ಗು). ೧. ಸ್ವಾರ್ಥವಿಲ್ಲದ; ಪ್ರತಿಫಲಾಸೇಕ್ಷೆಯಿಲ್ಲದ: 
“ಸ್ವಾರ್ಥತೆಯ ಒಲನಿಲ್ಲದ; ನಿಷ್ಟ ಕ್ಷನಾತವಾದ; ನಿಸ್ಸ್ಯಾರ್ಥ; ಅಸ್ವಾರ್ಥ; 


ಅನಾಸಕ್ತ ; ನಿಷ್ಕಾಮ” (Disinterested. . ಇಂಕನಿ), (ನಾ). 
೨. ಸ್ವಾರ್ಥವಿಲ್ಲದಿರುವಿಕೆ; ಸ್ವಪ್ರಯೋಜನಾಕಾಂಕ್ಸೆ ಇಲ್ಲದಿರು 
ಏಕೆ ; ನಿಷ್ಯಾನುತೆ. [ಸಂ.] 


ನಿಹಂಚಿತ (ನಾ). [ನಾಟ್ಯ] ನೃತ್ಯ ದ ಒಂದು ಭಂಗಿ; FP “ಭುಜ 
ನನ್ನು ಮೇಲಕ್ಕೆತ್ತಿ ಕಿ ದೀ ತಲೆಯನ್ಸಿರಿಸುವುದು. 
ಲಾಸ, ಅಂತ್‌ ಗರ್ವ, ಬಿಬ್ಬೋಕ, ಕಿಲಕಿಂಚಿತೆ, ಮೊಟ್ಟಾ 
ಯಿತ, 'ಕುಟ್ಟಮಿತ, ಮಾನ, ಸ್ತಂಭ, ಇವನೇ ಮೊದಲಾದ 
ಪ್ರಣಯಚೇಪೈಗಳನ್ನು ಸೂಚಿಸುವಾಗ” (ಲಾಸ್ಕರಂ. 
ಗದ್ಯಾನುನಾದ) : ಕೆಲದೊಳೊಂದಿನಿತು ಬಾಗಿದ ತಲೆಯಂಚಿತನೆಂಬ 
ನಾಮಮೆತ್ತಿ ದ ಭುಜದೊಳ್‌ ಸಲೆ ಕುಸಿದ ಕೊರಲುಮೊಪ್ಪು ನ ತಲೆಯಂದು 
ಪೆಸರಾಯ್ತು ಕೇಳ್‌ ನಿಹಂಚಿತಮೆಂದುಂ (ಲಾಸ್ಕರಂ. ೧-೪೩). [ಸಂ.] 


ಪಿ೨೨ 


ನಿಹಟಿದಂಶು 


ನಿಹಟಿದಂಶು (ನಾ). ಪ್ರಕಾಶಮಾನವಾದ ಕಾಂತಿ: 
ಜಾಳಜಓಳ ವಿನಿಧರತ್ನರಾಶಿಯಂ ದಿಶಾಮುಖಪ್ರಕಾಶಿಯಂಂ ಗಗನತಳ 
ಮನೆಯ್ದೆ ಸೆಗೆವ ಶಶಿನಿಭಾಕಳಾಪನುಂ ರಸಭೂವಕೇಖಮಂ 
ಕಂಡನಂತರಂ[ಗ]ನಿವಿಧವನಜನದನರಾಗದಿಂ (ನರ್ಧಮಾ, 

[ಸಂ] 

ನಿಹತಾರ್ಥ (ನಾ). ೧. [ಕಾನ್ಯಮಾ]ಸದದೋಷಗಳಲ್ಲಿ ಒಂದು ; 
“ನಿಹತಾರ್ಥ-ಪ್ರಸಿದ್ಧ ವಾದ ಅರ್ಥವನ್ನು ಬಿಟ್ಟು ಬೇರೆ ಅರ್ಥದಲ್ಲಿ 
ಉಸಷಯೋಗಿಸಲ್ಪಟ್ಟಿರುವುದು” (ಕೈಪಿಡಿ. ೨೨೭). ೨. ಈ ದೋಷ 
ದಿಂದಕೂಡಿದ ಪದ ; ಐ ಒಂದು ಸದದ ಅರ್ಥಗಳಲ್ಲಿ ಒಂದು 
ಪ್ರಸಿದ್ಧಾರ್ಥವಾಗಿದ್ದು ಮತ್ತೊಂದು ಅಪ್ರಸಿದ್ಧಾರ್ಥವಾಗಿದ್ದರೆ, 
ಅಪ್ರಸಿದ್ಧಾರ್ಥದಲ್ಲಿ ಆ ಸದವನ್ನು ಪ್ರಯೋಗಿಸಬಾರದು. ಹಾಗೆ 
ಪ್ರಯೋಗಿಸಿದರೆ ಆ ಪದವು ನಿಹತಾರ್ಥತಾದೋಷಗ್ರಸ್ತ ವಾಗು 
ತ್ತದೆ. ಇಂಥ ಪದಕ್ಕೆ ನಿಹತಾರ್ಥವೆಂದು ಹೆಸರು. [ಸಂ.] 

ನಿಹನನ (ನಾ). ಕೊಲ್ಲುವುದು ; ಆ ವಧೆ: “ಪ್ರಮಾಪಣಂ, 
ನಿಬರ್ಹಣಂ . . . ನಿಸ್ತರ್ಹಣಂ, ನಿಹನನಂ , . . ವಧಃ ಈ ೩೦ 
ಕೊಲ್ಲುವದಕ್ಕೆ ಹೆಸರುಗಳು” ಗ ತಿ. ೨೭೬೨). [ಸಂ] 

ನಿಹಾಕೆ (ನಾ). ಹಲ್ಲಿಯ ಜಾತಿಗೆ ಸೇರಿದ ಒಂದು ಬಗೆಯ ದೊಡ್ಡ 
ಪ್ರಾಣಿ; ನೀರುಡು : “ನಿಹಾಕಾ ಗೋಧಿಕಾ- ೨ ನೀರಲ್ಲಿರುವ 
ಉಡುನಿನ ಪೆಸರು, ಅಂದರೆ . . . ನೀರುಡಜಂತು” (ಸಿದ್ಧಾಂತಿ, ೮೩) ; 
ಸಾರಂಗ ನಿಹಾಕೆ ರೋಹಿತ ತರಕ್ಷು . . . ಮೃಗೇಂದ್ರಮುಖ್ಯ ಮೃಗ 
ಸಂಚಯದುಂಚಗಾಡಿಯಿಂಂ ಕಂಗೆಸೆದತ್ತು ತುಂಗಬಹುಶೃ ಂಗವಿರಾಜಿತ 
ವಿಂಧ್ಯಭೂಧರಂ (ಉದ್ಭಟಿ. ೨-೪೩). [ಸಂ. ನಿಹಾಕಾ] 

ನಿಹಾರ, (ನಾ). ಹೆಚ್ಚಾದ ಶಬ್ದ ; ಅಧಿಕವಾದ ಧ್ವನಿ: ಮುಖದ 
ಚೂಣಿಯ ಭಟರು ತಂದರು ಬಿಜಃಸಿನರೆನೆಲೆಗಿದು ನಿಹಾರದೊಳಿಅಶಿದು ನೆಜಕಿ 
ಸೊಪ್ಪಾಗಿ ಸಾರಿತು ಸರಿದು ಹಿನ್ನೆಲೆಗೆ (ಕುನ್ಯಾಅ. ೧೯-೧೨) ; ಮೇಲುದ್ದಿ 
ಕರನ ನಿಹಾರದಲಿ ಭೊಜ್ಬಿಲಿದು. ಹಾಜಿ ದನಾರೆ ಸುರರನುಪಮಮಹಾ 
ಕೈಲಾಸಪರ್ವತಕೆ (ತೊರರಾ, ೬-೫-೨೮); ನಿಹಾರದಲಿ ಸಿಡಿದು ಬೊಬ್ಬಿ ಜಿ 
ದುಬ್ಬಿ ಕಂಗಳ ಕಿಡಿಯ ಕೋಪದಲಸುರಹಯ ನೆಲಕಡಿಮಗುಚಲೆಒಗಿದನು 
ವಾಲಿಜನುಗ್ರ ವಂಸ್ಟಿಯಲ್ಲಿ (ತೊರರಾ, ೬-೩೦-೨೯). 

[ಆಸಂ. ನಿರ್ಹ್ರಾದ] 

ನಿಹಾರ್ಯ (ನಾ). ೧. ಮಂಜು; ಇಬ್ಬನಿ. ೨. ಮಬ್ಬು; 
ಮಸುಕು: ಜಾಅಂದುಬ್ಬಿನ ಹೊತ್ತ ದುಗುಡದ ಮೋಜಕಿಗಳ 
ಮೋನದ ನಿ[ನಾಣಾಂ. ದು]ಹಾರದ ದೂಯಿಗಂಗಳ ದೇವನಿಕರವ ಕಂಡು 
(ಕುನ್ಯಾಕ. ೬-೨೫). ೩. ಅಜ್ಞಾನ; ತಾಮಸಿಕೆ: ನಹಾರದ 
[ನಾರಾಂ, ವಿಘಾತಿಯ] ದಡಿಗದಾನನರೈದಿ ಕನಿದುದು ಕೆದಳ» ಸುರ 
ಲನ (ಕುನ್ಯಾಅ. ೧೨-೩೨). ೪. ಮಲಮೂತ್ರವಿಸರ್ಜನೆ : ಧರೆ 
ಯೊಳೆಲ್ಲವ ಸುಟ್ಟ ರುಂಬಲ್ಲಿ ಭಸ್ಮ ಕರ್ಪುರನ ಸುಟ್ಟರೆ ಭಸ್ಮವುಂಟಿ ನರತತಿ 
ಗಾಹಾರ ನಿಹಾರವುಂಟಿನ್ಮು ಭರತೇಶಗಿಲ್ಲ ನಿಹಾರ (ಭರಚ. ೧-೨೪). 


ನಿಹಟಿದಂಶು 


೧೧-೫೪). 


"ನೀಹಾರ' ಪರಾ. [ಸಂ] 
ನಿಹಿಂಸನ (ನಾ). - ನಿಹನನ : “ಪ್ರಮಾನಣಂ, ನಿಬರ್ಹಣಂ , , , 
ನಿಹಿಂಸನಂ, ನಿರ್ವಾಪಣ೦ . . ,. ವಧಃ - ಈ ೩೦ ಕೊಲ್ಲುವದಕ್ಕೆ 


ಹೆಸರುಗಳು” (ಸಿದ್ಧಾಂತಿ, ೨೬೨). [ಸಂ.] 

ನಿಹಿತ (ಗು). ೧. ಇರಿಸಿದ; ಇಟ್ಟ : ಮಹಾಶ್ವೇತೆಯುಂ ಚಂದ್ರಾ 
ಪೀಡಮುಖನಿಹಿತನಿಶ್ಚ೦ಲಸ್ತ ಬೃದೃ ಷ್ಟಿ ಯಾಗಿ ಮರಣಸಮಾಸಾದಿತೆಯಾ 
ದಂತೆ ಮೂರ್ಛಿಗೆ ಸಂದರ ಮಾರುತಿಗಂ 


ಪಾಂಚಾಲೀಕುಂಚಿತಕೇಶಪಾಶಾಕೃಷ್ಟಿ ಪಾತಕಪ್ರಧಾನನಿಹಿತ ಹಿ ತನೆನಿಸಿದ 
19 


ತ ೫೭೮) ; 


೪೭೭೯ 


30 


40 


45 


ನಿಳಯನೇದಿ 


ಫಣಿರಾಜಕೇತನಂಗಂ ಧರ್ಮನಂದನಾದಿಗಳಿರ್ದು ಧರ್ಮಯುದ್ಧ ಮನೆ ಸಮ 

ಕಟ್ಟ ದಾಗಳ್‌ (ಗದಾಯು. ೭-೬೨ ನ) ; ಭರತಾಗಮಭವನನಿಹಿತನುಹನೀಯ 

ನುತಿಪ್ರದೀಸೆಯುಂ. (ಎಕ. ೪, ಬೇಲೂರು. ೫೮-೩; 1177) : ಕುಂಭಿ 

ಕುಂಭಸ್ಮಳನಿಹಿತನಿಶಾತಾಂಕುಶಂ ಭೂಭುಜಂ (ಚಂದ್ರಪು. ೬೧೯೯). ೨. 

ಸಂಗ್ರಹವಾದ ; ತುಂಬಿದ : ನಿಹಿತ[ಖಾಣಿಂ. ಯತ, ಖಿಳ]ಭಕ್ತಿ 

ನುಹಾಮಹಿಮೆಯಿಂದೊಪ್ಪು ತಿಪ್ಪ ಭಿರಾನುಪುರನೇ ರಾಜಧಾನಿಯೆನಲ್ಕೆ 

(ಬಸಪು. ೧೯-೪). (ನಾ). ೩. ಇರಿಸಿದುದು ; ಇಟ್ಟು ದು: 

“ಆಹಿತಂ, ನಿಹಿತಂ, ನೃಸ್ತಂ, ಆರೋಪಿತಂಈ ೪ ಏಆಸಿಸಲ್ಬ Ky ದುಗ 

ಈಟೆಯಡಿಯ ಬಿಟ್ಟು ಆಚೆಯನಿಂಯ. ಮಟ್ಟ ಡೆ 
ನಿಹಿತದಡಿಯ ಮಡ ಮುಟ್ಟಿ ಜೆ ಉಂಗುಷ್ಟ ಊಜಿದೆ ದಾಟಬೇಕು. ಆತನೆ 
(ನೋಳಿನೂ. ೪, ಒಳಗಿರುವುದು ; ಗರ್ಭೀಕೃತ 
ವಾದುದು : ಮಾತುಗಂಟಿತನದಿಂದ ವಸ್ತುಭಾವದ ನಿಹಿತನನಳಸಿಯದೆ 
ವಾಗ್ವಾದಕ್ಕೆ ಗೆಲ್ಲಸೋಲಕ್ಕೆ ಹೋರುವಲ್ಲಿ ಇಹಪರ ಉಭಯದಲ್ಲಿಗೆ ದುಃಖಿ 
(ಮೋಳಿಮಾ, ೧೩೮-೫೩೨). [ಸಂ.] 

ನಿಹಿತಾಚಾರ (ನಾ). ಸರಿಯಾಗಿ ರೂಪಿಸಿದ ನಡವಳಿಕೆ ; 
ವ್ಯವಸ್ಥೆ ಗೊಳಿಸಿದ ಆಚಾರ : ಘಟದಲ್ಲಿ ವೈಭವ ಅತ್ಮನಲ್ಲಿ ನಿರೋಧ 
ಆಚಾರದಲ್ಲಿ ಕರ್ಕಶ ಇಂತೀ .ನಿಹಿತಾಚಾರಂಗಳಲ್ಲಿ ನಿರತನಾಗಿ ಕಾಯದ 
ಕರ್ಮ ಜೀವದ ಭಾವ ಜ್ಞಾನದ ಒಳಗನಜಿಸಿಯಬೇಕು. (ನೋಳಿನೂ. 
೧೦-೩೭). [ನಿಹಿತ + ಆಚಾರ] 

ನಿಹೀನ (ಗು). ೧. ಕೀಳಾದ; ತುಚ್ಛ ವಾದ; ಅಲ್ಪ ವಾದ, ೨. 
ಕೀಳುಕುಲದ. (ನಾ). ೩. ಅತ್ಯಂತ ಕುಲಕವಾಶುದು; ಬಲು 
ಕೀಳಾದುದು : ಇಂಥವರನ್ನು ಆಶ್ರೈಯಿಂಸಿದರೆ ತಮ್ಮ ಕೆಲಸವಾದೀತೆಂದು 
ನಂಬಿ ಅಂಥವರನ್ನು ಆಶ್ರಯಿಸಿ ಭ್‌ ಬಳಿ ನಿಹೀನವಾದ ಸೇವಾವೃತ್ತಿ 
ಯನ್ನು ಮಾಡುವರು (ರಾಜನು. ೧೦೩),  [ಸಂ.] 

ನಿಹ್ನವ (ನಾ). ೧. (ಜ್ಞಾನವನ್ನು) ಮರೆಮಾಚುವುದು, --ಅಲ್ಲ 
ಗಳಿಯುವುದು ಸ ಅಪಹ್ನುತಿ ೨. ಗುಟ್ಟು; ; ರಹಸ್ಯ. 
೩. ಅಪನಂಬಿಕೆ ; ಸಂಶಯ ಅವಿಶ್ವಾಸ: “ಅವಿಶ್ವಾಸ, ನಿಷ್ನವ” 
(ನಾಚರಾ.' ೪). ೪ ಮೋಸ ; ವಂಚನೆ. ೫. ಪ್ರಾಯತ್ರಿತ್ತ..! ೬. 
ಅಸತ್ಯ ; ಅಸಲಾಸ ; ಮೋಸಗೊಳಿಸುವ ಮಾತು : “ಅಪಲಾಪ, 
ನಿಹ್ನವ” (ನಾಚಿರಾ. ಕ); “ಅಪಲಾಪಃ, ಸಿಹ್ನವಃ- ಮೋಸಗೊಳಿಸುವ 
ಮಾತಿನ ಹೆಸರುಗಳು” (ಸಿದ್ಧಾಂತಿ, ೫೬). ೭. [ಜೈ ನ]ಸಪ್ರದೋಷ, 
ನಿಹ್ನವ, ಮಾತ್ಸರ್ಯ, ಅಂತರಾಯ, ಆಸಾದನ, ಉಪಘಾತ 
ಗಳೆಂಬ ಆರುಬಗೆಯ ಆಸ್ರವಗಳಲ್ಲಿ ಒಂದು; ಯಾವುದಾದ 
ಕೊಂದು ಕಾರಣದಿಂದ ತನಗೆ ಗೊತ್ತಿಲ್ಲವೆಂದು ಜ್ಞಾನವನ್ನು 
ಮರೆಮಾಚುವುದು : ನಿಹ್ನನ--ಮುಜಿಸುಗೆಯುಂ (ತತ್ತ್ವಪ್ರ. ೨೫೯) ; 
ನಿಹ್ನವ (ನಾನರಿಯೆನೆಂದು. ತನ್ನ ಜ್ಞಾನವನ್ನು , ಮರೆಮಾಡಿಕೊಳ್ಳು 
ವುದು) (ಚೈನಥ. ೬೫). ೮. ತಿಳಿವಳಿಕೆಯನ್ನು ಗೋಪ್ಯವಾಗಿಡು 
ವವನು; ಅಜ್ಞಾನಿಯ ಸೋಗು ಹಾಕುವವನು : ಭಗನಾನ್‌ 
ಮಹಾವೀರನ ಶಾಸನದಲ್ಲಿ ಆದ ನಿಹ್ನನರ (ವಿಷಯ ಗೊತ್ತಿದ್ದೂ ಇಲ್ಲವೆಂದು 
ಹೇಳುವವರು--ಜ್ಞ್ಯಾನಿಗಳಾಗಿಯೂ ಅಜ್ಞಾನಿಯ ಸೋಗು ಹಾಕಿದವರು) 
ನರ್ಣನವು ಸ್ಮಾನಾಂಗದಲ್ಲಿದೆ (ಚೈನಪ. ೧೭೧). [ಸಂ] 

ನಿಹ್ರಾದ (ನಾ). ಶಬ್ದ ; ಧ್ವನಿ. [ಸಂ.] 

ನಿಳಯ "ನಿಲಯ' ನೋ. 

ನಿಳಯನೇದಿ (ನಾ). ಮನೆಯ ಜಗಲಿ: ಸಮರಶ್ರಮನ ಏಿನಿಷಕೆ 
ಸಿಳಯನವೇದಿಯಲಿದ್ದು ಕಳೆದುದು ಕೂಡೆ ಪರಿವಾರ (ಕುನ್ಯಾಕ 

[ನಿಳಯ '( = ನಿಲಯ) 4- ನೇದ್ಮಿ] 


(ಹೆಲಾಯು. ೧೨೪-೬೨) ; 


೧೫೦-೫೬೮), 


೫-೩). 


ನಿಳಯೇಶ 


ನಿಳಯೇಶ (ನಾ), ೧. ಮನೆಯ ಒಡೆಯ, ೨. [ಜ್ಯೋತಿ] 
ರಾಶಿಯ ಅಧಿಪತಿ : ನಿಳಯಂ ತನ್ನಿಳಯೇಶನಿಂದುವಿನಿತುಂ. ವೀರ್ಯಾಢ್ಯ 
ಮಾದಂದು ತತ್ಸಲಮೆಲ್ಲಂ ದೊರೆಕೊಳ್ಳು ೦ (ಜಾತತಿ. ೧೭-೧೩). 
[ನಿಳಯ (= ನಿಲಯ) -- ಈಶ] 
ನಿಳಿ (ನಾ). ಒಂದು ಬಗೆಯ ಜಲಚರ , (?) : ಮುನ್ನ ಶರಧಿ 
ಯೊಳೊಬ್ಬ ನಿಳಿವರನುನ್ನ ತದ ವಿಸ್ತಾರ ಹುಬ್ಬಿನ ತನ್ನ ಮಧ್ಯದ ಯೋಜನಂ 
ಗಳು ಮೇಲೆ ಮುನ್ನೂಲು ಭಿನ್ನವಿಲ್ಲದೆ. ನಿಳಿಯ ನುಂಗುವ. ತನ್ನ 
ಪುಚ್ಛದ ಮಧ್ಯಯೋಜನದುನ್ನ ತಿಯು ತಾನಾದುದೈಯಜಾನೂಲು 
ಯೋಜನವು (ಸಂಭಸ. ೪-೨೪). ,[?] 
ನಿಳಿಂಪ "ನಿಲಿಂಪ' ನೋ. 
ನಿಳಿಂಪೆಕಾಂತೆ (ನಾ). ದೇವತಾಸ್ರ್ರೀ ; ದೇವಾಂಗಸೆ : ತುಂಬಿಗಳುಂ 
ನಭದಲ್ಲಿ ಮಂಡಳೀಕರಿಸಿ ನಿಳಿಂಪಕಾಂತೆಯರಿಗೆತ್ತಿದ ಹೀಲಿಯ ಚೆಲ್ಕುನೆತ್ತ 
ರುಲ್ಲರಿಗಳಿವೆಂಬಿನಂ ಬಿಡದೆ ಬಂದುವು" ಲೀಲೆಯನಂದು ಮಾಡುತುಂ 
(ಬಾಧಪು.೬-೨೩); ಪೊಂಬರಿಯಣಂಗಳೊಳಾರತಿಯೆತ್ತಿ ಪಾಡಿದರ್‌ ನಿಳಸಿತ 
ಭಾರ್ಗವೀನಿಧಿನಧೂರತಿಮುಖ್ಯನಿಳಿಂಪಕಾಂತೆಯಂರ್‌ (ಶಬಶಂ. ೩-೨೨). 
[ನಿಳಿಂಪ ( ಇ ನಿಲಿಂಪ) 4 ಕಾಂತೆ] 
ನಿಳಿಂಪಕುಜ (ನಾ). ಸ್ವರ್ಗಲೋಕದ ಮರ; ಕಲ್ಪಪೃಕ್ಷ: ಬೇಡಿ 
ದಡಲ್ಲದೀಯೆದು ನಿಳಿಂಪಕುಜಂ (ಎಕೆ. ೪11, ಶಿಕಾರಿ. ೧೮-೧೫; 1154). 
[ನಿಳಿಂಪ (- ನಿಲಿಂಪ)4 ಕುಜ] 
ನಿಳಿಂಪೆಗಣ (ನಾ). *ನೀವತೆಗಳ ಸಮುದಾಯ : ತ್ರಿಗುಣಿಸಿ ಬಲ 
ವರ್ಪ ನಿಳಿಂಪಗಣಂ ಮಂದರಕುಭೃ ನ್ಲಿತಂಬಸ್ಮೆಲದೊಳ್‌ ಸೊಗಯಿಸಿತು 
ಕನಕರುಚಿಯಿ ೦ ತ್ರಿಗುಣಕನತ್ಯ ನಕಘಟತ ಕಟಸೂತ್ರದವೋಲ್‌' (ಅಜಿಪು. 
೪-೩೧). [ನಿಳಿಂಪ ("ಎ ನಿಲಿಂಪ) -- ಗಣ] 
ನಿಳಿಂಪೆಚಕ್ರಿ (ನಾ). ದೇವತೆಗಳ ಚಕ್ರವರ್ತಿ; ಇಂದ್ರ : ಈಯದೊಡೆ 
ಪಾರಿಜಾತಮನೀಯ ದಮೋಘಂ ಸಿತಾತಪತ್ರಪ್ರಕರಚ್ಛಾ ಯೆಯನಸ್ತ್ರ 
ಪ್ರಕರಚ್ಛ್ರಾಯೆಯನಿ!ೆಗುಂ ನಿಳಿಂಪಚಕ್ರಿಗೆ ಶಾರ್ಜ್ಸಂ (ಜಗವಿ. ೧೩-೩೦). 
[ನಿಳಿಂಪ ( = ನಿಲಿಂಪ) + ಚಕ್ರಿ] 
ನಿಳಿಂಪದಂಪೆತಿ (ನಾ). ದೇವದಂಪತಿ : ಅನ್ಕೋನ್ಯಪ್ರೇಮಸಂಜಾತ 
ಸಂಪತ್ಬ ರಂಪರಾಪರಿಗತಮಾಗಿ ನಿಳಿಂಪದಂಪತಿಯನೆ ಪೋಲ್ವ ತದ್ದಂಪತಿ 
ಯಿಂದಂ, ಪವಿಶ್ರೀಭೂತನಾದ ಭೂತಳೋದ್ಹೇಶದೊಳುತ್ಟ ತುಮಾನ 
ಭಾವಿತೀರ್ಥಕರಪುಣ್ಯದೂತಾಹೂತಂ ಪುರುಹೂತಂ ಬಂದು (ಆದಿಪು. 
೬೧ಲಲ್ಲ್ಲಿವ) ; ಸಾರಸಹಂಸಕೋಕಿಳಕುಳಧಥ್ವಾನೋತ್ಯರಂ ಚೆಲ್ವನಾಯ್ತು 
ಕರಂ ಸ[ಕ್ತ] ನಿಳಿಂಪದಂಪತಿಗಳಿಂದಾ ನಂದನಂ ನಂದನಂ (ಸಂಸಭಾ. 
೫-೮೦). [ನಿಳಿಂಪ ( ಇ ನಿಲಿಂಪ) -- ದಂಪತಿ] 
ನಿಳಿಂಪನಗೆ (ನಾ). ದೇವತೆಗಳ ಬೆಟ್ಟಿ ; ಮೇರುಪರ್ವತ : ನುನ 
ಹೊಳ್‌ . . . ಸೆಡೆಯದೆ ನಿಳಿಂಪನಗನಿಭಥೈರ್ಯಂ ತನುವಿನ ಮೇಲಣ 
ಮೋಹಂ ತನಗಿಲ್ಲಜೆ ತಳರದಿರ್ದನುನ್ನ ತಚಿತ್ತ್ಯಂ -(ಧರ್ಮಾಮೃ . ೧೨-೪೦). 
[ನಿಳಿಂಪ (= ನಿಲಿಂಪ) -/-ನಗ್ಗ] 
ನಿಳಿಂಪನಾಥ (ನಾ). ಎನಿಳಿಂಪನಾಯಕ : ಉಪಹಸಿತಸನತ್ಯುಮಾರ 
ನಳಕೂಬರ ಮಕರಕೇತುಸೌಂದರ್ಯನುಂ ವಿನಿರ್ಜಿತ : ನಿರನಶೆ!ಷ 
ನಿಳಿಂಪನಾಥನಿಭನನುಂ (ಶಾಂತಿಪು, ೧-೭೧ ನ). 
[ನಿಳಿಂಪ( - ನಿಲಿಂಪ)4 ನಾಥ] 
ನಿಳಿಂಪನಾಯಕ (ನಾ) ದೇವತೆಗಳ ಒಡೆಯ ; ಇಂದ್ರ : ನಳಿಂಬ 
ನಾಯಕಂಗಾದುದಾಗಳಾಸನಕಂಪಂ (ಅಜಿಪು. ೩-೩); ದಶರಥಮಹೀ 
ನಾಯಕನುಚ್ಛಿ ಶ್ರವದಿನಿಲರಿವ ನಿಳಿಂಪನಾಯಕನಂತೆ ವಾಹನದಿನಿಲಾದು 
(ಸಂರಾಮಾ, ೩-೮೯ ನ)... [ಸಿಳಿಂಸ ( ಅನಿಲಿಂಪ) + ನಾಯಕ] 


೪೭೮೦ 


20 


25 


35 


40 


45 


ನಿಅತೆ 


ಸಿಳಿಂಪೆನಿನಹ (ನಾ)... ನಿಳಿಂಪಗಣ : ನಿಳಿಂಸನಿನಹಸ್ತುತ ಜಯೆ 
ಜಯುಧ್ವನಿಸ್ತೆ ನತಸಕಳದಿಗಂತರಾಳನುಂ (ಸುಕುನಾ, ೮-೭೦ ನು). 
[ನಿಳಿಂಪ( -- ನಿಲಿಂಪ) 4. ನಿನಹ] 
ನಿಳಿಂಪನಿಳೆಯೆ "ನಿಲಿಂಸನಿಲಯ' ನೋ. 
ಸಿಳಿಂಪೆವಧು (ನಾ). - ನಿಳಿಂಸಕಾಂತೆ : ನಿಳಿಂಪವಧೂವಕ್ವಸರೋಜ 
ಮಿತ್ರನೆನೆ ಚತ್ತೋದ್ಯತ್ವನೀಚಾರಸಾರನಿನೋದಂಗಳಿನಂದಡೇಂ ನಲಿದನೋ 
ಕಲ್ಪಾ ಮರಂ ಕಲ್ಪ ದೊಳ (ಸುಕುನೂ. ೯-೩೫). 
[ನಿಳಿಂಪ ( ಇನಿಲಿಂಪ)--ವಧು] 
ಸಿಳಿಂಪವ್ರುಜ (ನಾ). - ನಿಳಿಂಪಗಣ : ನಾನಲಾ ದ್ರೌಸದಿಯ 
ಮದುನೆಯೊಳಾ ನರೇಂದ್ರರ ಗೆಲಿದವ ಬಳಿಕಾ ನಿಳಿಂಪವ್ರಜವ ಮುಲ 
ದುರುಪಿಡೆನು ಖಾಂಡನನ (ಕುವ್ಯಾಕ, ೧೭-೩೭), 
[ನಿಳಿಂಪ (ಇ ನಿಲಿಂಪ)--ವ್ರಜ] 
ನಿಳಿಂಸೆ (ನಾ). ಇ ನಿಳಿಂಪಕಾಂತೆ : ಕಂಪಿನ ಜೊಂಸೆಯ 
ನಿಳಿಂಪೆಯ ತೆರ ಬರು ನೆಲರೆಸಳೇನನುಮ (ಹಂಸದ. ೧೬೯-೨). 
[ನಿಳಿಂಪ (-ನಿಲಿಂಪ)---ಎ,] 
ಸಿಳಿಕೆ (ನಾ). (?) : ಅವಾಕೆಯ ಬೆನ್ನಿನಲ್ಲಿ ಸುಳಿಯಿರರಲು ಹೊಕ್ಕಳ 
ಮೇಲೆ ಸುಳಿಯಿರಲು , . . ಆಕೆಯು ನಿಳಿಕೆಯೆಂದರಿವುದು (ಸಾಮುಲ, 
೨೭-೧೨). [2] 
ನಿಳಿಲ್‌ (ನಾ). ಒಂದು ಅನುಕರಣ ಶಬ್ದ : ಬೀದಿವರಿದಾಜಿಗೊಂಡು 
ಸಿಕ್ಕಿದ ರೂಪಿನ ತಲೆಯೊಳ್‌ ನಿಳಿಲ್‌ ನಿಕ್ಕೆಂದು ತರ್ಗಿ ನುರ್ಗಿ ಕರ್ಬೆ 
ಕೊಡಹುವ ನಚ್ಚಿನ ಗೋವಂ ದನಿದೋಆಕಿ 
ಖಣಿಲೆಂಬ ಖಬಲೆಂಬ ನಿಳಿಲೆಂಬ ನೆರ್ಕೆಂಬ . . . 
ದನಿಯಡಸುತ೦ ಪುಟ್ಟಿ (ಇಹರ. ದೇ. ೪೧-೨೧). 
ನಿಳಿನಿಳಿಲು (ದ್ವಿರುಕ್ತಿ) : ನಿಳಿನಿಳಿಲು [ಸಾರಾಂ. ನಿಳಿನಿಟಲು] 
ಭುಗಿಲೆಂಬ ಛಿಳಿಛಿಳಿಛಿಳಿಛಿಟಲು. ಭೋರೆಂಬ ಖಣಿಖಟಖಳಿಲು 
ಖಳಿಲೆಂಬಂಬುಗಳ ದನಿ ತುಂಬಿತಂಬರವ (ಕುವ್ಯಾಜ್ರೋ- ೧೮-೪). 
ನಿಳಿನಿಟಲು ಎ ಒಂದು ಅನುಕರಣ ಶಬ್ದ :: ಹುಂಕೃತಿ ಮಸಗೆ 
ಹೂಡಿದನಹಿಪನೆದೆ ನಿಳಿನಿಟಿಲೆ [ಸಾಠಾಂ. ನಿಳಿನಿಟಿಲೆ, ನೀಡಿನಿಳಿಲೆ]ನಲು. 
ಧನುವ (ತೊರ. ೩-೬-೬). ಸಿಳಿಲ್ಲಿಟಿಲ್‌ ಒಂದು ಅನುಕರಣ 
ಶಬ್ದ : ಬೆರಸಿ ಪದಾತಿ ನೆಕ್ಕು ನೆರಿಲೆಂಬ ನಿಳಿಲ್ಸಿಟ [ನಾಠಾಂ. ನೆಳಲ್‌ 
ನೇ]ಲೆಂಬ . . . ನಿಷ್ಮೂರರನಂ ನಿಗೆ ತಳ್ತಿ ಉದತ್ತು ಯುದ್ಧ ದೊರ 
(ಗಿರಿಕ, ೬-೬೮). 
ನಿಳಿನಳಿ (ನಾ). ಬೇಗ ಬೇಗ ಚಲಿಸುವಿಕೆ ; ಸಂಚಲತೆ ; ಚಂಚ 
ಲತೆ (?) : ಸನ್ನಗನ ಜಿಹ್ವೆಯ ನಿಳಿ[ನಾಂಾಂ, ನಳಿ]ವಳಿಯಂತೆ ಚಮ 
ತಾರದ ಅಸಿಯ ಗುಣನೊನೆಯಂತೆ . , . ಆತ್ಮನ ಉಚಿತವನಜಿಕಿತು 
ರಸ ಬೆಂಕಿಯಲ್ಲಿ ಬೆರೆದಂತಾಗಬೇಕು (ದಾಸೋಸಂ. ಕ. ೪೦೮-೯೫). 
([?./ತುಳು. ನೆಳಿ- ನಡುಗಂ] 
ನಿಳ್ಳು "ನೀಳ್ಳು' ನೋ. 
ನಿಳ್ಳ (?) (ನಾ). (2: ನಿಳ್ಳಂಗಳಿಂಗೊಡಡೆ ತಲ್ಲಣಿಸಿ ನೃಪನನುಜ 
ಕುಳ್ಳ ಂಗಳಿಂ ಸೂರಸೇನನುಂ ಪ್ರವರಸೇಸಳ್ಳ ೦ಕಕೊದಗಿ' ಸಿಂಹಧ್ವಜನ 
ಶಸ್ತ್ರಗಳ ಖಡಿದು ಮೂದಲಿಸಲಿಂತು (ಜಿನಸು. ೧೯-೩೨). [7] 
ಸಿಳ್ಳು ಲಿ (ನಾ). ಗಟ್ಟಿಯಾದ ಧ್ವನಿ; ದೊಡ್ಡ ಧ್ವನಿ (?) : ಎಳಿ 
ಮಕ್ಕಳ ಕರ್ಣ ಹೊಳಸಲಿ ಮೊಗದರಳಲಿ, ಕೈಚಸ್ಪಳೆ ನಿಳ್ಳುಲಿಯಲಿ 
(ನಿನ್ಮುದೃ. ೪). [<ನೀಳ್‌ +-ಉಲ್ಲಿ] 
ನಿಅತೆ, ನಿರತಿ (ನಾ). ಸೊಬಗು; ಮನೋಹರತೆ ; ಸುಭಗತೆ : 
“ಜೀಸೆಯೆಂದುಂ, ಇಡಿಯೆಂದುಂ, ನಿಜಿಕೆಯೆಂದುಂ ಸೊಬಗು” 


ಹಿಡಿದ 


(ಗಿರಿಕ, ೨-೧೦೫ ವ); 
ಕೂರಸಿಗಳುರವಣಿಯ 


ನಿಸ 


(ಕಶಸಾ. ೬೬-೪೭೯) ; “ನಿಜತೆ ಗಾಡಿ ಸೊಬಗೆನಲೈ ಸೆವ ಸುಭಗತೆಯಕ್ಕು” 
(ಕಬ್ಬ ಕೈ. ೫೩). ನಿರತೆ : “ನಿರತೆಯೆನೆ ಸುಭಗತೆಯೆನಿಕ್ಕು (ಕಶರ. ೫೫); 
ಮೃದುಗೀಶೆ ತಿಳಿನೀರ ನಿರತೆ ನೇಸರನ ಚೆಂಗದಿರ ಪೊಳೆಸಿನ ಚೆಲ್ವು ! 
(ಚಿತ್ರಸೃ. ೪೬); ಏನೆನಲಿ ಮದುನೆಯಾಗುವರಿಬ್ಬರದು. ನಿರತೆ (ಕಾಲೂರ. 
೭೪-೧೩೫) ; “ಯೋಗ್ಯ” (ಕಾಲೂರ. ಅಡಿಟ) ; ಕೊನೆ ಮುಳ್ಳ ಳಂತಾಗೆ 
ಹಿಂದುಮಂಂದುಗಳೆಲ್ಲ ಕೊನೆದು ಬಾಡಿದ ನಿರತೆಯೆಂ ಮಾಲಿಸುವಳು. 
(ಕಾಲೂರ, ೧೧೪-೨೩೫) ; “ಆನಂದ, ಸುಭಗತೆ” (ಕಾಲೂರ. ಅಡಿಟ). 
“ನೀಜತೆ' ಪರಾ. [ನಿಕ 4 -ತೈ] 

ನಿಅಸು, "ನಿಜಾಸು,' ನೋ. 

ನಿಅಸ್ಕು "ನಿಜಾಸ್ಮು” ನೋ. 

ನಿಂ, (ಕ್ರಿ). ೧. ಜೋಡಿಸು; ಸೇರಿಸು; ಕೂಡಿಸು: ಎಜಗುವ 
ಮಕುಟಿಂಗಳ್‌ ಚೋದ್ಯಮೆಂದತ್ತ ನಿಂತ್ತಂ ನಿಜವ ಕರೆಯಂಗಂಗಳ್‌ 
ಪೊಯ್ವ ದೇವಾನಕಂಗಳ್‌ . . . ಬೆಡಂಗಂ ಮೆಳಕಿಯೆ ದಿನಿಜವೃ ೦ದಂ 
ತಂದುದಂಜೊಂದು ಚೆಲ್ವಂ (ಆದಿಪು. ೭-೫೧). "ಕೆಯ್ದಿಟಾ' ಪರಾ. 
೨. ಅಂಕುಡೊಂಕಾಗು; ಕೊಂಕುಕೊಂಕಾಗು : ನಿಜಿಕಿನಿಕಿದು. 
ತೆಜಕಿಯಿಟಿಸದು ಕಿಜುಮಲಬಲ ದಿಣ್ಣೆ ಯೊಳ್‌ ಪರಿನ ಬರಿವೊನಲೆಸೆದುವು. 
(ಅನಂಪು. ೯-೧೬ ರಗಳ). ೩. ಮಡಿಕೆ ಬೀಳು; ನಿರಿಗಟ್ಟು : ಮಿಣ 
ಮಿಜನಾದ ಮೈ ಹೊಳಹಿಂದ ತೆರೆಗಟ್ಟ ನಿಜಕಿದೇಳ್ವ ಹೊಂಗಾಸೆಯಿಂದ 
ಎ. ಹೊಳೆವರು (ಭರಚೆ. ೧೩-೧೦೧). *ನಿಜಗಾಸೆ' ಪರಾ. 

[ದೇ. ॥ ತಮಿ. ನೆಲ] 

ಸಿಜಿ, ನಿರಿ, ನೆರಿ, ನೆರೈ, ನೆಜ (ನಾ). ೧. ಥೋತ್ರ, ಸೀರೆ 
ಮೊದಲಾದುವುಗಳನ್ನು ಉಡುವಾಗ ಪಾದಗಳ ಬಳಿಗೆ ಇಳಿಯು 
ವಂತೆ ಓರಣವಾಗಿ ಜೋಡಿಸಿದ ಮಡಿಕೆ: ತಾಳದ ಲಯಮಂ 
ನಿಜ ನೀಳಾಳಕಹಾರದ ಪೊದಟ್ಚಿ ಮುತ್ತೆ ಬವ): ಮುಮ್ಮೇಳಿಸಿ ಕೈ 
ಕೊಂಡುವು ಲುಳಿತಾಳಕಿ ಕೈಕೊಂಡಳೆಂಬುದೊಂದಚ್ಚರಿಯೇ (ಆಡಪು- 
೯-೨೪) ; ಬಿಗಿದೊಗೆದಸ್ಬಿ ತೋರ್ಪ ಕುಚಮಂಡಳಮಂ ರುಚಿರಾಂಚಳಂ 
ಗಳಿಂ ಬಿಗಿದಮುರ್ವಂತಿಉಂಕಿ ನಜಕಿಯಂ . . . ಒಪ್ಪಿ ದರಂದು ಕಾಂತೆ 
ಯರ್‌" (ಕಾದಂಪೂ. ೭೧) ; ತುಜಿಂನಂ ಕಳಿಸುವ ಕೃಷ್ಣೆಯ ನಿಲಯ ೦ 
ಪಿಡಿದುರ್ಚವೇಟ್ವ ಕೊಳನಂ ಪಿಂದುಂ ಪೆಜಿಗಾಗಿ ಪುಗುವ ದುರ್ನಯ 
ಮಜಕಿಪವೆ ಕೌರವನ ರಾಜ್ಯದಾಯಂದ [ಕುಂ]ದಂ (ಗದಾಯು, ೬-೧೦) ; 
ನಿನ್ನೊಡನೆ ನಾಂ ಬಪ್ಪೆ ನೆಂದೆನುತ ನಿಜೀಯ ಸೆಳೆದಪ್ಪಿ ಬಾಯಿ ಡುವ 
ಸುತನ ಮುಂಂಡಾಡಿ (ಹಚಕಾ. ೧೦-೨೨); ನಿಲಯಂ ಬಲಗೈ ಯಿಂ 
ಪಿಡಿದು ವಾಮಕರದಿಂ ಪತಿಯ ಬಲಗೈಯ ಬೆರಳಂ ಪಿಡಿದು ನಡೆವ ಗಾಡಿ 
ರೂಢಿನಡೆಯೆ (ಧರ್ನುಪ, ೩-೬೮ ನ). ೨. ಮಡಿಕೆಯುಳ್ಳುದು ; 
ಮಡಿಕೆ ಹಾಕಿ ಉಡುವುದು; (ನಿರಿ ಹಿಡಿದು ಉಟ್ಟ) ಸೀರೆ: 
ನಿಲಿ ಸೋಂಕಲು ಮುಂನಿಯಿಲ್ಲ (ಒಸವ, ೧೧೨); ನಿಯ ಸೆಜಿಂಗ 
ನೋಸಂಸಿ . . . ನುಣ್ಣೆರಲಂ ಮೊಲೆಗಿತ್ತು ಹೀರು ಕಣ್ಣೇಿಯದ ಕಂದ 
ಸೆಂಡೆನಗೆ ಕಣ್ಣಿಆಕಿ ಯಿಪ್ಪು ನೊ ಮಂದಹಇಸನಂಂ (ಅರ್ಧನೇ. ೧-೧೦೦) ; 
ನಿಜಕಿಯ ಸೆಲಂಗನೆತ್ತಿ ನಿಜನೀವಿಯೊಳುಯ್ಲೂ ತೊರರ್ಚಿ . . . ಏಣ 
ನೂಂಕಿಯುಂ ನೆಅಕಿ ಮಣಿಕಂಕಣದ್ವಿತಯಮುಂ ಕರಪಲ್ಲವದಿಂದೆ ಮಾಡಿದರ್‌ 
ಮೊಲಕಿನಿನಮೊಲ್ಮು ಬಾಳವತಿಗಂದಭಿಷೇಕಮನಿಂತು ಕಾಂತೆಯರ್‌ 
(ಕುಸುಮಾ, ೬-೭೮) ; ಉಟ್ಟಿ ನಿಜ ದಾಂಟದಡೆ ಕಚ್ಚುವುದೆ (ಹಚಕಾ. 
೪-೬೫); ಕೊಡಹಿ ನೊಲೆಗಳ ಮೇಲುದಿನ ನಿಯ ಕೆಲರು ಹೂ 
ಗೊಂಚಲಿನ ತುಂಬಿಯ ಬಳಗವನು ಬೆಂಕೊಂಡರು (ಕುಮ್ಕಾಆ. ೧೮-೪); 
ಧರೆಯ ಹೊಯ್ದರೆ ನುಂಗುವುದೆ ದೇವರ ನಿಲುಕೆ ಹತ್ತುವುದೆ ಕರತಳ 
ನಿಯ ದಾಂಟಿಲು ಕಚ್ಚು ವುದೆ (ಜೀನಂಚೆ. ೧೭-೫೭). ೩. ಮಡಿಕೆ; 


೪೭೮೧ 


rs 


35 


40 


45 


ನಿಜ 


ಮಡಿಸಿ ಹಾಕಿದ ಗಂಟು: ಮುಜಃಯಿ ಕುನಿಕಿಲದಆ ಮೇಲಣ 
ನಿಜಿಕಿಯನೊಡನೊಡ ಸೀಳ್ಕು . . . ಬಂಡಿಯಂ ಕುಸಿಕಿಳಿಂದು ಬರಲೀಸ 
ದಿರು (ಬಸಪ. ೫೬-೨೯). ೪. ಕ್ರಮ; ಜೋಡಣೆ: ೪. ೫. 
ಸೊಬಗು; ಅಂದ; ಲಾವಣ್ಯ : ನಿಳಂನಿಜಗನ ನಿಜಂದಂರ ನೀಲಿ 
ಯನಜಯೆ ೦ ಪೊಗಟಲ್‌ (ಆದಿಪು, ೬೯೪). "ನಿಜಂದಳಿರ್‌', 
"ನಿಜಾಮುಗಿಲ್‌' ಸರಾ. ೬. ಸಂಪ್ರದಾಯ ; ವ್ಯವಸ್ಥೆ ; 
ರೀತಿ: ನೇರ್ಮೆಯನ್‌ ನೆನೆದು, ನಿಜಂಯುಮನ್‌, ಆಜಿಮಂನುನ್‌ 
ಎತೆಯೊಕ್ಸೇಸ್‌ ಅಣ್ಣನನ್‌ ಮಣ್‌ ಮಾಡಿ ಕಿಟರಿನೆಲದೆ ಕಟೂದರೊಳ್‌ 
ಫುಗಿಸಿ ಮುಪ್ಲಿಸಿದನೆಂಬರ್‌' (ಅಂತಿಗೊ, ೨-೧೯) ; ಬಲ್ಲೆನನನ ಗಡಸು 
ಗಾಜಿತನನುನಂತೆ ನಿಜಿಯುಮುವನ ಕಯ್ಯ ಅಡಿಯ ಪಿಡಿಯೊಳಿರ್ಪದನ್‌ 
(ಬದ್ಧಪ್ರ. ೧೨-೨೨೯), ಪಿ. ಆಲೆ ; ತೆರೆ: "ನಿಜಗೊಳ್‌' ಪರಾ. 
ಆ. ಗುಂಗುರು; ಸುರುಳಿ : "ನಿಜಾಗುರುಳ' ಪರಾ. ಫಿರಿ: 
೧. “ನಿರಿ ಯುಗ್ಮ ನೀನಿಯೆಕ್ಕು” (ನಾನಾರ, ೧೦೬) ; ಉತ್ತಮ 
ದಂಳೂಲನುಂ ನಿಯ ಪಸರಿಸಿವುಟ್ಟಿ ಚಿತ್ರಬಣ್ಣದ ರವಿಕೆ ಬಿಗಿದು 
(ನವನೋ. ೧೦-೨೪) ; ಚನ್ಮ್ಧೂತ ನಿರಿಯನು ಬನದಲಿ ಬಂದಳು ಬಿಂಕದ 
ಸಿಂಗಾರಿ (ಇಂಗೀತ. ೪೯-೧). ಹ. ಆರಸಿಗಿದು ಗುಣ್ಟೆ ದಲ್‌ ಆ ಅಳ್ಳು 
ಉಸಿರ ನಡೆ ಪೆಣ್ಣೆ ಮೇಣ ನುಣ್ಪು ಓರಿ ಗರಃಯರಾದೊಳ್ಳೆ (ಶ್ರೀರಾಮಾ, 
೫೨೨-೫೯೩). ನೆರಿ: ೧. ಪಿಮಲಾಂಗಿಯೆರು ಬಿಳಿದಾದ ಚೀನಾಂಬರಗಳಂ 
ನೆರಿಗಳಂ ಪಿಡಿಯೆಂವರು (ಸೌಗಂಧಿ. ಹಾಗೆಲ್ಲಾ ನೆಂ 
ಚಿಮುಕಿಸಿಕೊಂಡು ಬೀದಿ ಬಾಗಿಲಿನಲ್ಲಿ ನಿಂತಿರಬಾರದು (ಆಷಾಭೂ. ೧೬). 
೫. ನೆಂಯು ಅಸ್ಥಿರ ಎಂಬುದರ ಬದಲು, ಕನಿಯಂಂ ತಿಂಗಳಿನ ನೆರಿಯಂತೆ 
ಆಸ್ಮಿರ ಎನ್ನು ತ್ತಾನೆ (ಕನ್ನನು- 1, ೧೮೪). ನೆರೈ : ೧. ಕಡುಬೆಡಗೆ 
ರುಡಿಯಿಂದ ನೆರೆಗಳನಡರಿ ಮುಂಗುರುಳ್ವಿಡಿದು ಪುಟ್ಟಿ ಂಚ್ಛಡರಿದಂತಾ 
ಪುಳಿನತಳದಿ೦ದ ಚಲಕಂತಇಯ್ತ್ರು (ಜಿರಾಮಾ, ೧೧೧-೨೨) ; ಸೀರೆ ಉಡಿಸಿ 
ಅದರ ನೆರೆಯನ್ನು ಕಾಲ' ಬಳಿ ಚೆಲ್ಲಿದ್ದರೆ, ಅವಳಿನ್ನೂ ಕನ್ನೆ ಎ 
ಎನ್ನುವುದಕ್ಕೆ ಯಾರಿಗೂ ಕೋರದು (ಮಲ್ಲಿ, ೧೦೦). ನೆ: ೧. 
. ಬಂದಳು ರಾಮನಿದ್ಛೆಡೆಗೆ 
(ತೊರ. ೩-೪-೮) ; ನೆ[ಪಾಠಾಂ. ನಿ]ಆಕಿಯಂ ಮಜಕಿದು ತಳುವದಂಗಣ 
ಕೆಯ್ದ ನಿಲುಕುಗಾಲೊಳ್ಳಿಂದು (ಸನ್ಯುಕೌ, ೩-೧೨) ; ಸಣ್ಣ ಸಾಲಿಯ 
ಸೀರೆಯ ನೆಜೀಯಾಾ ಬಾಲಕಿಯೊರ್ಧಳು ಬಹುಸಿಂಗಾರದ ಜಾಲವ 
ಬೀಸಿದಳ್ವಿ ಟಿಗೆ (ಕಂನವಿ. ೨-೯೫). 

ನಿಜಾನಾ (ದ್ವಿರುಕ್ತಿ): ನಿಲಾನಿಲೀಯನಂತರಂತರಳ್ಳೈಥು ಮೊನೆಯ 
ಮುಂಜೆಆಗೆಳೆಯೆ ಪ್ರಲಯ ಚರ್ಮನನುಟ್ಟು . . . ಭಿಕ್ಷುನೇಷವ 
ತಾಳ್ವನಳ್ತಿ ನಟ್ಟು (ಭಿಕ್ತಾಚ, ೧-೧೨) ನಿಟಿನಿಟಿಗೊಳ್‌ ಎ. ೧. 
ಉಂಗುರುಂಗುರವಾಗು; ಗುಂಗುರಾಗಿರು : ನಿಜಿನಿಲಿಗೊಂಡ 
ಗುಣಾರ್ಣವನ  ತಲೆನನಿರ್ಗಳ್‌ ಇವಣ್ಯರಸಮನಿಡಿದಿಡಿದು ತೀವಿದ 
ಕಮಲಾಸನನ ಬೆರಲಚ್ಚು ಗಳನ್ನ ವಾದುವು (ಪಂಪಭಾ.೨-೩೯ ವು.ಪಿ. ಒಪ್ಪ 

ಗು ; ಚೆಲುವಾಗು : ಬಸಂತರಾಜನ ಬರವಿಂಗೆ ಗುಡಿಗಟ್ಟ ದಂತೆ 
ಬಳ್ವಳ ಬಳೆದ 'ಮಿಳಿರ್ನ ಶೋಕೆಯ ತಳಿರ್ಗಳುಮಾತನ ಬರನಿಂಗೆ , ... 
ವನವನಿತೆ ಮೆಚ್ಚಿ ನೇಯ ಕೆಯ ಯಂತೆ ನೀೀಂನಿಟಕಿಗೊಂಡು ಸೊಗ 
ಯಂಸಂವ ನಿಜಕಗನ ನಿಜಂದಳಿರ ಗೊಂಚಲ್ಲಳುಂ (ಸಂಪಭೂ: ೨-೧೨ ನೆ); 
ನಿಜಂನಿಆ! ಗೊಂಡ ಕೆಂದಳಿರ ಕೆಂದಳಿರ್ಗಳ್‌ ಸಜೀನನ್ನ ನಂರ್ಜಿನಿಂ ಪೊ 
ಮಡುತಿರ್ಪ ಕೋರಕದ ಕೋರಕದೊಳ್‌ ನನೆ ಕೂಡಿಕೊಳ್ಳಿನಂ ತುಜಂಗಿ 
ಪೊದಲ್ಲ  ಪೂಗೊನೆಯ ಬಂಬಲ ಬಲ್ವೊ ಕೆ ಯಿಂದಮೇಂ ಬಟ 
ಲ್ಠೊಜಿಗಿದುದೋ ಶುಕಸ್ತುತಿ ವಿನಮ್ರತೆನೆತ್ತ ಮೊಲಾನ್ರಾಭೂರಂಹಂ 


೨೯-೧೫) ; 


ನೆ[ನಾಲಾಂ. ನಿ]ಳಳಿಯೆನೊಯ್ಯಾರಿಸುತ . . 


(ಲೀಲಾನ. ೧೩-೩೮). 


ನಿಜುಳೆ 


[ಎಸಿಜಾ,. / ತಮಿ. ನೆರ; ತುಳು. ನೆಂ; ತೆಲು. ಸೆಟ, ನೆಂ. 
ಮರಾ. ನಿರೀ] 
ನಿಜೀಕೆ (ನಾ). ಕ್ರಮುಬದ್ಧ ವಾದ ಜೋಡಣೆ (?) : ಕಟ್ಟು 


ವರ್ನಿಜಕಿಕೆಯ ನೀವಿಯೊಳಗೆ ಕೈಗಟ್ಟು ವರ್ಕಂಕಣಗಳನು ಕಟ್ಟು ನ್ಟ ವರ್ಧನ್ಮಿಲ್ಲ 
ನೆಲೆಯ ಮುಂಡಿಗೆಯನು ಕಟ್ಟು ಕುಟ್ಟಿ ೦ಬುದಲ್ಲಿಲ್ಲ (ನೋಹತ, ೨-೨೩). 
[a೮ + -ಕೆ] 

ನಿಅಂಗೆ, ನಿರಗ್ಗೆ, ನಿರುಗ್ಗೆ (ನಾ). ಸಿಹಿಯಾದ ಮಾವು; ಇನಿ 
ಮಾವು; ಇಮ್ಮಾವು : “ನಿಅಿಿಗಂ ಎ: ಒಂದು ಮಾವು” (ಕನುಡ. ಸರಿ.೨); 
“ನಿಜ೨ಗಮೆಂದಿನ್ಮಾವು”  (ಕರಸಾ. ೫೪-೧೭೬); ಬಸಂತರಾಜನ 

« ಬರನಿಂಗೆ ನನನನಿತೆ ಮೆಚ್ಚಿ ನೆಅಕಿಯೆ ಕೆಯ್ಗೆಯ್ದಂತೆ ನಿಜಶಿನಿಅರಿ 
ಗೊಂಡು ಸೊಗಯಿಸುವ ನಿಆ೨ಗನ ನಿ೪೨ದಳಿರ ಗೊಂಚೆಲ್ಲ ಳುಂ (ಪಂಸಭಾ, 
೨-೧೨ ನ); ಆರಸಂ ನಿಳ೨ಗನ ತಣ್ಣೆ ಟಲೊಳ್‌' ಕುಳಿತು . .. ರಂಜಿಸಿದಂ 
(ಉದ್ಭಟಿ. ೨-೧೦೪) ; ನಿಜಗದೆ. ಮರಂಗಳೊಂದು ಪೊದೆಯಿಂ ಪುದಿದ 


ಜನಗಳ ಕಾರ ಕರ್ನೂಗಿಲೊಡ್ಡಾಗೆ (ರಾನಾಶ್ವ. ೫೪-೧೧). 
ನಿರಗ್ಗೆ : “ನಿರಗೆಯೆನೆ ನಿರುಗೆಯೆನೆ ಮಾಕಂದನುಕ್ಳು? (ಕಶರ. ೫೫). 
ನಿರುಗ್ಗೆ : ಮೇಲಿನ "ನಿರಗೈೆ' ಉಲ್ಲೇಖದ ಪ್ರಯೋಗವನ್ನು 


ನೋಡಿ. [1] 
ನಿಣಂಗಂಡಯ್ಯ (ನಾ). ಒಬ್ಬಾತನ ಹೆಸರು : ಸ್ವಸ್ತಿಶ್ರೀ ಕಣ್ಣಪ್ಪ 
ಯೇನ ಮಗ ಜಟಿಗರಜಪಕ ನಾಗಾರ್ಜ್ಞ್ಯನಯ್ಯನು" ನಿಜಿಗಣ್ಣಯ್ಯನು 
ಪೆರೆಯರ್‌ಯನ್‌ ಅಳ್ನರವ (ಮ್ರಅರಿ. ೧೯೨೩, ೧೭-೧; ೫). 
[? + ಅಯ್ಯ] 
ನಿಜಂಗಟ್ಟು (ಕ್ರಿ). ಅಲೆಯಲೆಯಾಗು ; ಗೆರೆಗೆರೆಯಾಗಿರು (?) 
ತೆರೆಗೊನೆಯೊಳ್‌ ತೆರಳ್ಲು ನಿಜಾಗಟ್ಟಿದ ಕತ್ತುರಿಯೊಳ್ಳಿ ಸರ್ಕಮಲ್ವರಿ 
ಯೊಳುದಿರ್ಪುತಿರ್ಪ ಕುಸುಮದ್ರು ತಿಯೊಳ್ಳೊನಲೊಳ ಸಳಲ್ವ ಕಪ್ಪು ರದ 
ಪುಳಿಲ್‌ ಪಗಿಲ್ತ ಲರ ಬಂಡಿನ ಸಣ್ಣ ಮಣಲ್‌ ಮನಕ್ಕೆ ಬಂದಿರೆ ಕೃತಕ 
ಪ್ರವಾಹಿನಿಯ ತಣ್ಮಳಲಂ ಬಿಡದಿರ್ಹ ನಲ್ಲಳಂ (ವರ್ಧಪು. ೪-೭೩). 
[8೪ ಕಟ್ಟು] 
ನಿಜಂಗಡ್ಗ (ನಾ). ಒಪ್ಪವಾದ ಗಡ್ಡ; ಓರಣವಾದ ಗಡ್ಡ 
ನೂಜಿಣಳು ಸಹ ಪೊಳೆಗೆ ಬಂದು ಕಂಡರು ಅನನ ಏಂಜನ್ವನವನಿದಿ 
ರೇಳ್ವ ರೋಮದ ಹೊನ್ಮು ಕೋಲಕಿದಾಡೆಯೊಳೆಸೆನ ಹುರಿನಿರಾಸೆಗಳ 
ನಾಭಿಯೊಳಗೆಳಲ್ವ ನಿಜಕಿಗಡ್ಡ ದ ನೀಜತೆಯೊಳು ೦ (ಪ್ರಭುಪು. ೭-೭೯). 
[ನಿಜಾ -, ಗಡ್ಡ] 
ನಿಅಂಗರುಳ್‌, ನಿಜೀಗರುಳು (ನಾ). ನಿರಿಗೆ ನಿರಿಗೆಯಾದ ಕರುಳು: 
ಸರಳ ಸೊಂಪಿನ ಸೋಹಿನಲಿ ನಿಆಗರುಳ ದಾವಣಿವಲೆಗಳಲಿ , , , ಅರಿ 
ಮೃಗವ್ಪಾತನನು ಭೀಮ ಕಿರಾತ ಕೈ ಕೊಂಡ (ಕುನ್ಯಾಡ್ರೋ. ೧೨-೩೧); 


ಕಂಡನು "ರಡಿ ನಿಳಿಂಗರುಳ ಕೊಡುಗೆ. . ಜಾಜುತ 
ಬೀಳುತೇಳುವನ (ಕುವ್ಯಾಗ. ೩-೮). ನಿಟಿಗರುಳು : ಃ ಹೊಟ್ಟಿಯ 
ನಿಲಾಗರುಳನೊಳಗಿಕ್ಕಿ ಹೊಲಿಸುವ ಮದ್ದುಗಳಿನಿಡಿವ . .., ತುರಗದ 


ನೈದ್ಯತತಿಯೆಚ್ಚ ಅಾಕೆಯಲಿ ಸಂತೈಸಿದರು. ವಾಜಿಗಳ ನೇದನೆಯ(ಕುನ್ಯಾಭೀ. 
೫-೩೯) ; ಸಿಡಿದ ತೊಡೆಗಳಿಂದ ನಿಆಗರುಳುಗಳಿಂದ ಜಡಿದುದು ರಣಭೂನಿಂ 
ಯಾಗ (ಕಂನವಿ, ೧೫-೬೨). [ನಿಲ -- ಕರುಳ್‌] 
ನಿಜೀಗರುಳು "ನಿಜಾಗರುಳ' ನೋ. 
ನಿಜಾಗಳಚು : (ಕ್ರಿ). ನಿರಿಗೆ ಬಿಚ್ಚಿಕೊಳ್ಳು,--ಸಡಿಲವಾಗು : 
ನಿಜಿಂಿಗಳಚುವುದು ನಾಣೊಸರ್ವುದು ಸೋನ ತುಜುಗಿರ್ಪುದನಯ ವ 
ದೊಳಗೆ (ನೋಹತ, 


೧೮೨೭೧). 


[ನಿತ + ಕಳಚೆಂ( ಎ ಕಟಿಲ್ಲೂ ,)] 


೪೭೮೨ 


5 


20 


25 


4 


ಶಿ 


45 


ನಿಜಾಗೆ 


ನಿಜಂಗಳೆ (ಕ್ರಿ). *ನಿಚಾಗಳಚು : ನೆಟ್ಟನೆ ನಿಟಂಗಳೆದುದು 

ಗಾನಿಯ ಬಟ್ಟಿ ಪಾವುಡೆ ಸಹವಾಗಿ (ನೋಹತ. ೧೬-೩೮). 
[ನಜ 4-ಕಳಿ,] 

ಸಿಜಃ ಗಾಸೆ (ನಾ). ಫಿರಿಗೆಯುಳ್ಳ ಕಚ್ಚೆ : ಕನಳಕಾಂತಿಯ ಪಸರಿಸುತಿಹ 
ನಿಜಕಿಗಾಸೆ ಮಿನುಗುವ ನಭಾ ನನಿತೆಯರಧಿಕ ,ಸಂಭ್ರಮದೆ. 
ಕೋಲಾಟನ ಜನಪನೋಲಗದೊಳಾಡಿದರು. (ಕಂನವಿ. ೮-೩೧) ; ದುಗುಲ 
ದೊಳ್ಳೆದಿದ ನಿಜಗಾಸೆಯಿಂದ ಐದಂಬನ ಮದದಾನೆಗಳಂದದೊಳ್ಳಿದಿ. 
rode (ಕಂನವಿ, *ನಿಜಾಚಲ್ಲಣ' ಸರು, 


ಚಂದ್ರ 


೨೫-೧೧೮), 
[ನಿಲಿ + ಕಾಸೆ] 

ನಿಜಂಗುರುಳ್ಳ, ನಿಜಾಗುರುಳು, ನಿಜುಗುರುಳ್ಳ, 
(ನಾ). ೧. ಒಪ್ಪವಾದ ಕುರುಳು; 
ನಿನ್ನ ನಿರಹದಿಂ 


ನೆರಿಗುರುಳು 
ಓರಣವಾದ ಕೂದಲು. : 
ಸೊರಳು ತಿರೆ. ನಿಜಂಗುರುಳ್ಳಳ ಸಾಲು ಕೆದರ್ದುದು 
(ಚೆಬಪು. ನಿಜಂಗುರುಳ್ಗಳ  ನೇನರಿಸುತ ... ಸಿಂ 
ನೊಸಲೊಳು ಕಸ್ತುರಿಯ ತಿದ್ದುತ ಹೆಂಗಳರಸಿಯರೆಸೆದರರ್ತಿಯಲಿ 
(ಕಂನವಿ, ೨೪-೪೬). ೨. ಗುಂಗುರು ಕೂದಲು ; ; ಸುರುಳಿಕೂದಲು; 
ಕೊಂಕಿದ ಕುರುಳು : ದೇವಿಯ ನಿಜಂಗುರುಳೋಳಿಗೆ ಮುತ್ತಿ ನೆಸೆವ 
ಮಂಜರಿಯಂ ಬಿತ್ತ ರಿಸುವ ತೆಲದಿಂದೊತ್ತಿ ದನರಸಂ ಜೀರ್ಕೊಲನೆಯಿಂಡೆ 
ಚಂದನಜಲಮ೦ (ಕುಸುಮಾ, ೪-೧೩೭); ಆ ಕುನರನ ಸುತ್ತಿ ನಿಜಾ 
ಗುರುಳಿಂದುಮಂಖಿಯರು ಒಪ್ಪಿದರು (ಶ್ರೀಪಾಲ. ೬-೨೨); ಮಜಂದುಂಬಿ 
ಕಮ್ಮೆಲರ್ದೂಳಿಯೊಳ್‌ ಚ್ಚಿದ್ದು ಗಳ» ಬೆಳರ್ನಣ್ಣ ವಾದಂತೆ ತುಜು 
ಬೊಂದಾಕಾರವಳಿದು ಭಸ್ಮಾಂತಿತ ನಿಜಕಿಗುರುರ್ಳ ಮೊಗವ ಮುಚ್ಚಿ. ದುವು 
(ನೋಹತ. ೮-೨೩). ನಿಜಂಗುರುಳು : ೨, ನಿಜಾಗುರುಳ ಬಾಲೆ 
ಯರ ಮುಂದೆ ತಿರುಗುತ್ತಿ ಪ್ಪ ತ್ತಿಪ್ಪ ಬಜೀಿವಾಯ ಭುಂಜಕರುಗಳು ತಾವು 
ಅಜಂವುಳ್ಳ ನರೆಂಡು ಬೀಗಿ ಬೆಳಿಯುತ್ತಿಪ್ಪರು (ನೋಳಮಾ.೧೮೮-೭೦೯); 
ತುಂಬಿಗಳೊ ನಿಅಗುರುಳುಗಳೊ ಮಣಿಗಣವೊ ಸದನವೊ (ಕುವ್ಯಾಆ. 
೧೩-೧೮) ; ನಿಜಿಿಗುರುಳಬಲೆ ನಿನ್ನಯ ದಿವ್ಯದೇಹನ ಬಣಾನೆಲದೆಜೆಯಲ್ಲಿ 
ಹರಹಿ . . , ಹೊರಳ ಬೇಡೆ (ನೋಹತ, ೩೩-೪೮) ; ಮಡಕಿಳಿದ ಕುರುಳ 
ನಿಲಾಗುರುಳ ಸುಕ್ಕುಂಗುರುಳ . . . ಕೋಮುಲೆಯರೆಣೆವಿಡದೊದಗಿ 
ಬರುತಿರ್ದರು (ಚೆಬಪು.೩೭-೪೬). ನಿಳುಗುರುಳ್‌: ೨, ನಿಜು[ಸಾರಾಂ, 
ಅಂ]ಗುರುಳ್ಳಳೆ ತುಂಬಿಗಳ ಪೊಳೆನ ಲೋಚನದ ನುಣಾನಿನಾನ . . . 
ಮೆಟಿಕೆ ನ ಮಧ್ಯದ ಮೃ ಣಾಳದ ಬಗೆಯೆ ಭೇದಮಂ ಕುಜುಪಿಡುವೊಡರಿದೆ. 
ನಲ್ಸಂಸಿಯೊಳ್ತ. ರಳೆಯರ ಜಲಕೇಳಿ ಕಣ್ಣೆ ಸೆದುದು (ಚೈಮಿಭಾ. ೩೦-೬). 
ನೆರಿಗುರುಳು : ೨. ಪದದುಂಗುಟಿದ ತುದಿಯಿಂದ ಬಕೆವುತಿಳೆಯ 
ನಿರೀಕ್ಷಿಸುತ ನೆರಿಗುರುಳನಂಗಕೆ ಪೊಡಿಸಿಕೊಳುತುತ್ತರಕೆ ಬದಲುತ್ತ ರವ 
ನೀಯದೆ ನಿಂದಳರೆಘಳಿಗೆ (ಆನಂರಾ. ೨-೧-೩೬). 
ನಿಜಿಗುರುಳಳ್‌ ಎ. ಗುಂಗುರು ಕೂದಲುಳ್ಳ ವಳು : 
ಗುರುಳಳೆ ನಿಡಿಗಣ್ಣ ಳೆ ಕೆಂಬಾಯಿದೆಅಕಿಯಳೆ. ಭೂ ೩-೧೮), 
[ನಿಲ್ಲು +ಕುರುಳ್‌,] 
ನಿಣಾಗುರುಳು "ನಿಜಾಗುರುಳ್‌' ನೋ. 
ನಿಜಾಗೆ, ನಿರಗೈೆ, ನಿರಿಗೆ ನಿರುಗ್ಗೆ, ನಿಜುಗೆ, ನೆರಿಗೆ, ನೆಜಾಗೆ 
(ನಾ). ೧. (ಸೀಕೆ, ದೋತ್ರ ಮೊದಲಾದವುಗಳ) ಮಡಿಕೆ: 
ಸಿಟಂಗೆಗಳ ಪಸರಿಸುತ ಉರದೋಜಕಿ ಸೆಜಗ ಹೊಲಂತಿಹಳು ಹಾದರದ 
ನೆರಳು ಕಾಣಯ್ಯ (ಸರ್ನಜ್ಞ. ೨. ಪದರ; ಮಡಿಕೆ: ಗಿಂ 
ಪಾಜಕ ಭಾಗನಿಂಕ್ಕಿದ ನೀಡಿಗೆವೊಲಸುರೇ ಂದ್ರನಳ್ಳಿ ಬೆಳ್ಳು ರ್ತಿರದಂಬರದ 
ನಿಕಾನುಗಿಲ ತೆರೆಗಳ ಪೊರೆಯೊಳಗಣ ನಿಜನಿಮಾನದೊಳಗಂ 
ಪೊಳ್ಯಂ ೩. ವಿನ್ಯಾಸ; ರಚನೆ : ಹೊಗೆಯ 


೧೦-೬೪); 


ನಿಜ 


೧೮೩೮), 


(ಶಾಂತಿಪು, ೮-೫೨). 


ನಿಗೆ 


ಹೊದಟಿಿನ ನಿಜಕಿಗೆಯಿಂದು ನಹ್ನಿಗೆ ಸುನಿಶ್ಚಯವೆಂಬವೊಲು ಮೇಲಗಿವ 
ಶೋಕಕೃಶಾನುನಿನ್ನೀ ಮನದ ಹೊಗೆಯೆಂದ (ಕುನ್ಯಾಬ್ರೋ. ಓರಿಇ. 
೮-೧೦ ಅಧಿಕಸದ್ಯ) ; ಅದು ವೇದಗಳನೆಯಾಜ್ಞೆಯನುಳ್ಳೆ ಸರ್ವತತ್ವದ 
ಸಮೂಹವನುಳ್ಳೆ ಬಹುಭುವನನೆಂದೆಂಬ : ಸದನನಿರ್ಮಾಣಕ್ಕೆ. ನಿಜಶಿಗೆಗಂ 
ನಾಡೆ ಮೂಲಸ್ಮ ಉಭಯಷ್ಟಿ (ನೀತೈಪು.೫-೩-೯); ಏತಜಕೊಂದು ಪೊಚ್ಚ ಜದ 
ಮಾತಿನೊಂದು" ನಿಉಾಗೆಯೊ | (ಉನಾಶ್ವ. ಸ್ಯ 
ಕ್ರಮ; ಪದ್ಧತಿ ; ಅಲುನತ್ತು ಮತ್ತೆ ತೊಂಬತ್ತಲಕೆಯದಯ್ದ 
ಮುತ್ತೆ ನಾಲ್ವತ್ತಕ್ಕುಂ ನೆಣೆಯೆಂಭತ್ತೆ ಪ್ಪ (ತ್ತುಂ)ತ್ತೆನೆ. ಹ 
ಮೂವತ್ತು ವಿಂ(ಮ)ವಜ ಘಲಿಗೆಗಳಳ್ಳು ಂ/ (ಖನುದ- ೩-೩೮) ; 
ಅಲನ ಪರವಸ್ತು ವೊಂದೇ ರೂಪು ಸದ್ಭ ಕ್ರಿನೆಅಗಿನಿಂದೆರಡಾಗಿ ಸಹಜದ 
ನಿರೀಕ್ಷಣೆಯ. ಬತಾಗೆಯಕಕೊಂಡಾಕುನು (ಲತಿಚಿಂ. ೫೪-೨೦) ; ಕಪಟದ 
ನೀಡಿಗೆಯನು ಬಲ್ಲನೆ ಯಂಧಿಸ್ಮಿ ರನು (ಕುನ್ಯಾಅ. ೧೬-೧೦). ೫. ಇರು 
` ವಿಕೆ; ನಡವಳಿಕೆ; ವ್ಯವಹಾರ: ಧರಣಿಸನ ನಿಟಗೆಯಲಿ ಕಂದನ 
ಮರಣನನು ನಿಶ್ಚಯಿಸಿ ಪ್ರ ಪ್ರಳಯದ ಹರನ ಕೋಪವ ಕೇಣಿಗೊಂಡನು ತನ್ನ 
ಚಿತ್ತದಲಿ (ಕುನ್ಯಾಜ್ರೋ. id ನೇರ್‌ ನಿಜಂಗೆ ದಟದೊಳಗೆ ಕಟ್ಟಿ ಕಯ 
ಪಲರನ್‌ ಕಾಪಿಟ್ಟ 'ಏರ್ದುಕಿಪುದು (ಅಂತಿಗೊ. ೩೧-೬೩೦). ೬. ಸರಿ 
ಣಾಮ : ನಿತ್ಯಾನಂದಪದನಿಯ ನಿಳಿಂಗೆಯನು ನಿಯಮಿಸಿದನಾ 
ಪ್ರಭುಲಿಂಗ ಭಕ್ತರಿಗೆ (ಪ್ರಭುಲೀ. ೨೦-೫) ; ಮೋಕ್ಷ ಶಾಸ್ತ್ರಾರ್ಥದ 
ನಮಿಸೆಸುನಾರ್‌ ಪೇಳ್ವ್ಯರ್‌ (ಪಾಪ್ರಾಶ.೪೩). ೭. ಸೊಬಗು ; ಬೆಡೆಗು; 
ವಿಲಾಸ : ಕೇಖೆಯ ra ಬಣ್ಣದ ಜಾತಿ ಭಾವದ ನೆಜವಣಿಗೆಯಿಂ 
ಬಲಿದ ನಿಪುಣತೆ ಕಣ್ಣೆ ಸೊಗಯಿಂಸಲು (ಕುಮುಂಇ. ೩-೫೧) ; ಕಂಕಣಗಳ 
ರುಂಣತ್ಯಾರದಲಿ ಮಾಯಾಲಲನೆ ರಂಗಂಬೊಕ್ಕು ನಿಂದಳು ನಿಜದ ನಿಜಂಗೆ 
ಯಲಿ (ಪ್ರಭುರೀ- ೪-೫೪). ಲೆ. ಪ್ರ ದರ್ಶನ; ಆಡಂಬರ : (8). 
೯. "ಸಡಗರ; ಡಂಭ (ಪ್ರಭಣ್ಣ). ೧೦. ನಿಲವು; ಸ್ವರೂಪ : 
ಅಜುದಳವಿನ ಕುಜುಹಿನಲ್ಲಿ ನಿಜಿಂಗೆಯ ನಿಜದ ಕುಉುಹ ಕಂಡ ಮತ್ತಿ 
ಮಣಕಿದರೆಂಬುದಕ್ಕೆ ಸೂಚನೆ (ನೋಳಿಮಾ,೧೭೫-೬೬೨) ; ಅಜೀವು ತಲೆಕೆಳ 
ಗಾಯ್ತ್ತೊ ಧೈರ್ಯದ ನಿಆಂಗೆ ನಗೆಗೆಡೆಯಾಯತ್ತಿ (ಕುವ್ಯಾವಿ. ೨-೧೨) ; 
ನೆಲಕೆ ನಿರಂತರ ನಿರ್ನಿಕಾರದ ನಿಅಿಗೆಯಮಲಜ್ಞಾನವನು ಕಣ್ಣೆಜಸುವಾ 
ಪ್ರಭುರಾಯನನು ಕಂಡಳು ಮಹಾದೇವಿ (ಪ್ರಭುಲೀ. ೧೭-೪); ಹ ನಿಟ 
[ಪಾಠಾಂ. ಉ]ಗೆಯ ಭಕ್ತಿಯಲ್ಲಿ ಭೂವಿಂಜೆಯ ಮೈದುನನಮಲಪದಪಂಕ 
ಜಕೆ ವಿನನಿಂತನಾಗಿ ತಂದನು ರವಿಜನರಮನೆಗೆ ಸಾ ೪-೬-೨೧). ೧೧, 
“ಪ್ರಮಪಡಿಸುವಿಕೆ ; ತಿದ್ದು ವಿಕೆ; ಸರಿಪಡಿಸುವಿಕೆ” (ಪ್ರಣ್ಣ). 
೧೨. ಸ್ಥಾಪನೆ ; ಪ್ರತಿಷ್ಠೆ : ಸದಭಿನುತ ದೇವತಾನೀಕದ ನಳಗೆಗೆ 
ನೆಗಬ್ಬ ನನರ್ಗಶಿತಮುಿ ಮಾಘಂ ಮೊದಲಾದಯಿದಿಂಗಳುನಿಎಷ್ಟ 
ದಾಯಕಂ (ಲೋಕೋಸ. ೨-೪೯). ನಿರಗ : ೧. ಕಟ್ಟೀಯ ನೆಳ್ಳೀಲಿ 
ಬುಟ್ಟಿಯ ಹೆಣೆಯೂನ ದಿಕ್ಕಿನ ಧೂಳ ಎದಿ ಮ್ಯಾಗ ಬಿದ್ದರ ನಿರಗಿಲ Lh 
ಇರುನೇನ (ಲೋಕಗೀ. ೧೫೭) ; ಹಾಲಗೋಳಿಯ ಮ್ಯಾಲ ನೀರಗೋಳಿಯ. 
ತಂದ ನೀರಾಗ ನಿರಗೆ ಒದೆಯೂನ ಹೆಣ್ಣೀನ ಹ್ಯಾಂನಕ ತಂದ ಶಿವರಾಯ 
(ಕನ್ನಜಾ- ೧೦೬) ; ಒಂದ ಪಾಟುಣಗಿಳಿದಾಳ ಒಂದ ನಿರಗೆ ಉಚ್ಚಾ ಸ್ಸ 
ನಿರಿಗೆ: ೧. ಹೆಂಣಿನ ನಿರಿಗೆ ಗಂಡಿನ ತಲೆಗೆ (ಸಾಲವ, 
೧೯೨೯, ಉಡುಪಿ. ೪೮೭-೧೩ ; 1535) ; 'ನೀನುಟ್ಟ ಸೀರೆಯ ಏರಿಗೆ 
ಕಳಚುವುದು . . . ಆಗ ನಾನು ಲಿಂಗೈಕೃನಾದಿನೆಂದು ತಿಳಿ (ಶರಚ. 
೩೫೫) ; ಹೆಣ್ಣು ಮಕ್ಕಳು ದುಂಡಗೆ ನಿಂತು, ಬಲಗೈಯಿಂದ ಉಟ್ಟ 
ಸೀರೆಯ. ಸಿರಿಗೆಗಳನ್ನು ಎತ್ತರಿಸಿ ಹಿಡಿದು. . ಆಡುವರು. (ಕನ್ನಜಾ.೩೯); 
ಉಟ್ಟ ದ್ಧ ಕಚ್ಚಿ ಸಂಜೆಯ ನಿರಿಗೆಯನ್ನು ಮುಗಿಸ ಹೊಟ್ಟಿಯ ಸುತ್ತ, 
ಸೊಂಟದ ಸುತ್ತು ಕಟ್ಟುತ್ತಿದ್ದ (ಸಾಹೇಬ್‌. ೧೬). ೧೩. ಸುಕ್ಕು : 


೮೫-೨೬), ೪. 


(ನಲ್ಲಿಗೆ, ೩೬) - 


೪೭೮೩ 


25 


30 


40 


45 


ನಿಜಂಗೆಗಾಣು 


ಗಂಡಕದ ಕಾಲುಗಳ ತೊಗಲಿಗೆ ದೊಡ್ಡದೊಡ್ಡ ನಿರಿಗೆಗಳಿರುತ್ತ ನೆ ; 
ಕೆಲವುಗಳಿಗೆ ಎರ್ಡೂ ಹೆಗಲ ಮೇಲೆ ಒಂದು ಸಣ್ಣ ನಿರಿಗೆ ಇರುತ್ತದೆ. 
(ಸ್ಫುಂಬಯಿ, ೫-೨೪೯). ನಿರುಗೈೆ : ೪. ತರಹರಿಸಿದರು. ಮಂನ್ನಿನ 
ಸ್ವರೂಪದ ನಿರುಗೆಯನು ಕೈಕೊಂಡು ಪೇಳೌ ತರುಣಿಯೆನೆ ಮನ 
ನಲಿದು. ಬಿನ್ನ! ಹೆ ಮಾಡಿದಳು ಸ (ಉತ್ಸೈಕ. ೩೪-೨೯). ೧೦. ಪರಮ 
ಪೂರ್ಣಾಖಂಡತತ್ವ ದ ನಿರುಗೆ ನೀನಾಗೈ (ಗಗತಾ. ೨೨-೧೦೩). ೧೪, ಕ್ರಮ 
ಬದ್ಧನಾದ ಜೋಡಣೆ, -- ಜೋಡಿಕೆ : “ಣಿದೃ, ಕೇದ್ರ 
ಕುತ್ಸಾ, ಸನ್ನಿ ಕರ್ನಣಯೋ ಕ, ಹಳಿತಡೊಳಂ, ದುಗ” 
(ಕಾಶಕೃ. ೧೫೩). ೧೫. ಸೇರುವಿಕೆ; ಹೊಂದಾಣಿಕೆ: ಕೃಷ್ಣ 
ಶುಕ್ಲ ನೆಂಬ ಪಕ್ಷದ್ವಯಗಳ ನಿರುಗೆಯ ತಾಣವಿವರಗಳನ್ನು ಮನ್ಮಥ 
ಕ್ರೀಡಾಸಮೇತನಾದ ಪುರುಷನು ತಿಳಿದೆಸಗುವುದು (ಸಕವೈ. ೬೦). 
೧೬. ವಸ್ತುಸ್ಥಿತಿ; ಇರವು: ಸಾರಿಡೆನು ರಕ್ಕಸಿಯ ಕೊಲುಶಿಹ 
ದೂರು ನಿರುಗೆಯುಂಯೆನುತ (ಕರಕ: ೧೧೫-೧೧). ಸಿಜುಗೆ: ೩. 
ಪ್ರಾಸದ ಛಂದದ ಅನ್ವಯದ ನಿಟುಗೆಯಿಂ ಶಬ್ದಂಗಳ್‌' ವೃತ್ಯಯಮಾಗಿ 
ರ್ಪುವು (ಶನುದ. ಪೀಠಿಕೆ. ೬ನೃತ್ತಿ). ೪ ಪರೇತಕೃತ್ಛುವ ಸರಮನವೈದಿಕದ 
ನಿಜಿಗೆಯೆಲಿ ಮಾಡಿಸಿದನಗ್ನಿಯಲೊಜಗಿತೈನೂಜರಸಿಯರು (ತೊರರಾ. 
೭. ಏನನೆಂಬೆನು . . . ಆ ನಿತಂಬಿನಿಯರ ಸುರೇಖಾ 
ಸ್ಮಾನಕದ ನಿಜುಗೆಯ ಸುಢಾಳದನೂನ ಸಮ್ಮೋಹನದ ತೂಕದ ಭಾವ 
ಭಂಗಿಗಳ '(ಕುವ್ಯಾಅ, ೭-೯೨). ೧೦. ನೆಲನಂ ನಿಜುಗೆಯಂ ನಡೆ 
ವೊಂದು ಪದಮಂಮಂ . . . ಬಲ್ಮೆಗೆ ಬೆರಲೆತ್ತಿ ಪಜ್ಜೆಯಂ ನೆಲೆಗಳಂ 
ಕಿಡಲೀಯದೆ ಸಿಲೆಯೆ ಮೇಲಾದೊಡಂ ಶಕುನವುಂ ನಿಜಿ೨ಸಂತೆ ನಿಜಶಿಸುವೆಂ 
ಪಂದಿಯಂ ನೀ ಮೆಚ್ಚಲುಂ (ಪಂಸಭಾ. ವಿನಿಧಪ್ರಭಾ 
ಪೋತ್ಯರದ. ನಿಜುಗೆಯ ತೋಣಿಾದನು (ಕುನ್ಯಾಅ. ನಿನ್ನ 
ಮೂರ್ತಿಯ ನಿಯಿಗೆಯಿದಿರಳಿ ಹರಣವಳಿವೆನು (ಕೌತಿರಾ: ೮-೩೩) ; 
ಅಜಸಿವರಾರೆಲೆ ದೇವ ' ನಿನ್ನೀ ನಿಜಿಗೆಯನು ನಿಗಮಾಂತ್ಯವೇದ್ಭನನಅಸಿ 
ಯೋಗಾಧೀಶರಜಯರು ' ಯೋಗನಿಷ್ಠೆಯಲಿ (ಕಿಭಾಗ. 
೧೭. ನಿರೂಪಣೆ ; ವಿವರಣೆ: ಸನ್ಯಾಸನಿಧಾಯಕಂಗಳಾದ ಶಾಸ್ತ್ರಂಗಳ 
ನಿಜುಗೆಯಂ ಜೇಳ್ಳೆ (ಭಾರಶಾಂ- ೧೨೮-೧೯). ೧೮. ನಿಶ್ಚಯ; ದೃಢತೆ 
(?) : ನಿಜಂಗೆಯಿಂ೦ ಪಚ್ಚಿ ವೆಣ್ಬಂಜೆಯೆನಿಸುಗೆಂ೦' (ಶಬ್ದಮಂ. ೬೪); 
ಬೋಧೆಯ ನಿಜುಗೆಯೆಂಬಸಿಯಿಂದ ಕಡಿದಜ್ಞಾನನಾಶಗಳ ಪರಮನೇ 
ನೀನಾಗಿ ಶಾಸ್ತ್ರವ ತೊಲಿ ವುದು (ಸಿಭಾಗ. ೧೧-೧೯-೧೯). ೧೯. (0: 
ನಿಲಂ[ನಾರಾಂ. ಅ]ಗುಳತಿಗಂಟನೇಟಿನುನುರ್ಡೇಖ್ಟಿರೆ ನಲ್ಲನೊಳೊಂದಿದ 
ಬೃಜಂ[ದುಲತಿ] ಮಂಜಸಲ್ಕೆ ಪೋಗುತಿರೆ (ಬಂಹರಿ. ೩-೫೩). ನೆರಿಗೆ : 
೧. ಜಡೆಯ ಅಲ್ಲಾಡುತ್ತಿರಲು ಚಂದಕಾನೀ ಸೀರೆಯ ನೆರಿಗೆಗಳು 
ಜೋಲಾಡುತ್ತಿರಲು (ಕೃನಾವಿ, ೬೬); ಬಿತ್ತಾರಿ ನೆರಿಗೇ ಬಿಗಿದೂಡೆ ಸೈಯ್ಯ 
(ಹುಟ್ಟಹ. ೪೫). ೨. ಅನನ ಬಾಯಿಯ ಎರಡೂ ಕಡೆ ಎರಡು ಗೆರೆಗಳು 
ಬಿದ್ದಿದ್ದವು, ನೆರಿಗೆಗಳಲ್ಲ. ಬಳಕೆಯಿಂದ ಬಿದ್ದ ಗೆರೆಗಳವು (ಮಹಾತ್ಮಾ. ೧೯) 
ನೆಅಂಗೆ : ೧೦. ತಾನಿರದ ನೆಆಂಗೆಯಲ್ಲಿ ಸಂದ ಮತ್ತೆ ಸಂದಣಿಗಾಜರ 
ಬಂದದ ಮಾತೇತಕ್ಕೆ ಇದು ಪ್ರತಾಚಾರದ ನಿಂದ ನೇಲಸಿಗೆ(ಎಲೇಕ್ವ ೧೬೮), 
೧೪. .ಅಅಂವಿನ ಅಲಕೆ ಕುಣಹಿನ ಪೂಜೆ. ನೆಅಕಿಗೆಯಾಗಬೇಕು 
(ಕಲ್ಯಾಶಾಂ- ೧೫). ೨೦. ಸಂಬಂಧ; ವಾವೆ (?) :. ನೊಜ! 
ಧ್ಫರ್ಮಕಂಜಿದೊಡರ್ಜುನ ಪಾಂಚಾಲಿಗೆಜಗಿಯನಾಗಿಹನೆ . ಮೆಯ್ಕಲಿಿದು 
ನೆಲಗೆಯಲ್ಲಿವಸೆನ್ನ ಬಿಟ್ಟಿ ನೆಂಬೀ ನುಡಿ ನೆಲಕೆ ಜಾಣೆ ಭಾನಿಸಿ ನೋಡು 
(ಕುರಾಸಾಂ. ೬-೧೦೭)... [ನಿಲಿ --ಗ್ಗೆ/ತುಳು. ನೆರಿಗೆ] 
ನಿಜುಗೆಗಾಣು, ನಿಜುಗೆಗಾಣು (ಕ್ರ). ಸ್ಥಿತಿಯನ್ನು ತಿಳಿ; ಇರು 
ವಿಕೆಯನ್ನು ಕಾಣು : ಅಣುವಿನ ನಿಜಿಗೆಗಾಣದ ಗಿರಿಯ ಕೋಡುಗಲ್ಲ 


೨-೬-೬). 


೫-೪೩) ; 


೬-೬೮); 


೯-೭-೪೨). 


ನಿಜಂಗೆಗೆಯ*್‌ 


ಮೇಲೆ ತಲೆಯೂಜಃ ತಪಸ್ಸು ಮಾಡಿದಡಿಲ್ಲ (ಅನಚಂ. ೨೫೭-೧೧೭೧). 
ನಿಣುಗೆಗಾಣರಿ : ಕುಲುಹಳಿದು ನಿಜುಗೆಗಂಡು ಬೆಜಗುವಡೆದು 
ಹೈ ದಯರಾಕಾಶದ ಬಟ್ಟ ಬಯಲೊಳಗೆ ಭರಿತವಾಗಿರ್ದ ಮಹಾಶರಣರ 
ತೋಟಿ ಬದುಕಿಸಾ (ಆದನೆ. ೪೮-೧೩೮). 
[ನಿಅಿಗೆ 4 ಕಾಣು( ಆ ಕಾಣ್‌)] 
ನಿಅಂಗೆಗೆಯ (ಕ್ರಿ). ೧. “ಮಡಿಕೆಮಾಡು, ಜೋಡಿಸು” 
(ಪ್ರಢಣ್ಣ). ಪ. ಕ್ರಮಪಡಿಸು ; ನ್ಯವಸ್ಥೈಮಾಡು : ನಿಜಿಿಗೆಗೆಯ್ದು 


ಸಂತಸಮಿರ್ನ್ಪಿನಂ (ಚಿಕವಿ. ೬-೨೬೨). 
[ನ೮ಗೆ 4 ಕೆಯ] 
ನಿಜಂಗೆದಳೆ (ಕಿ). ಸುರುಳಿಗೊಳ್ಳು ; ಗುಂಗುರಾಗು : ಮೆಲ್ಲುಡಿಯ 
ಮೋಹನಾತ್ಮಕಿ. , . ದ್ವಿರೇಫರುಚಿವೊಲ್ಲಿಲಗೆದಳೆದ ಚಿಕುರದ ಚಿನ್ನೆ 
(ನಂದಿನಾ. ೩-೧೦). [ನಿಅಂಗೆ 2. ತಳ] 


ನಿಜಂಗೆವಡೆ (ಕ್ರಿ). ೧. ಕ್ರಮವಾಗು; ವ್ಯವಸ್ಥೆ ಹೊಂದು ; ನೇರ 
ಮಾಗು : ಪರಮಪದಭಾವದಿಂ ನೂಲ್ಜೆಗೆದಂತೆ ನಿಜಂಗೆವಡೆದ ಬಾಹ್ಯ 
ಸಾಮುಗ್ರಿಯೊಳ್‌ ವ್ಯಗ್ರ ನಾಗಿ (ಅನಂಪು. ೯-೧೧೪ ವು. ೨, ಸೊಬಗನ್ನು 
ಹೊಂದು; ಅಂದನಡೆ; ಚೆಲುವಾಗು : ಚೈತ್ಯಂಗಳ ಪೊಂಗಣಿಂ 
ನಿಲಿಕಿಗೆವಡೆದ ಶಾಖಾಸಹಸ್ತ್ರಂಗಳೊಳ* ಮಂಗಳೋತ್ಸವಮನಪ್ಪು ಕೆಯ್ದು 
(ಅನಂಪು. ೧೦-೨೩ ನ). [ನಿಐಕಿಗೆ - ಪಡೆ] 

ನಿಜಂಗೊಳ್‌ (ಕ್ರಿ). ೧. ಪದರ ಪದರವಾಗು : ಕರಮೆಸೆದುದು 
ನೀಸಯಂಗಜಶಬರಂ ಸರಸನಿಟಿರ ನಿಡುಗಣ್ಮೇಂಗಳನುರು ಭರದಿಂ ಬೀಸಿ 
ತೆಗೆದ ಬಲೆ ನಿಜಿಕಿಗೊಂಡಂದಮನನುಕರಿಸಿ (ಜಯಕಾ. ೫-೫). ' ೨, 
ಸುಕ್ಬುಗಟ್ಟು ; ನಿರಿಗೆಯಾಗು ; ಮಡಿಕೆ ಬೀಳು: ಬಿಟ್ಲು ನಿಜ 
ಗೊಂಡ ಕುಚಂ ಸಜಕಿಗೊಂಡ. ಪೆರ್ಬಸಿಕಿಂ ಬಿಟ್ಟ ಪುಗೆಟ್ಟಿ ತೋಳ್‌ 
ತೊಡೆ (ಸೂಕ್ತಿಸು. ೮-೩೮೪). ೩&. ತೆರೆತೆರೆಯಾಗು ; ಅಲೆಅಲೆ 
ಯಾಗು : ಮೇದಿನಿ ಬೆಂಗೆ ಬಿಟ್ಟಿ ಮುಡಿಯಂತೆಸೆದಿರ್ಪುದು ಪುಸ್ಪಿ ತಂ 
ತಟೀಪಾದಪನೀಧಿ ಪಂತಿಗುರುಳಂತಿರೆ ಸಂಚಳ ವಿಠಾನಸಂಚಯಂ 
ಪೂದುಉುಗಲ್‌ ತಡಂ ತೊಡರ್ದು ತೋರ್ಪವೊಲೊಪ್ಪಿರೆ ಕೊಂಕುವೆತ್ತ 


ಸೀತೋದೆ ಸಡಿಲ್ಲು ನೀಳ ಶರದಿಂ ನಿಳಿಗೊಂಡು ಬಟಲ್ಲ ಭಂಗಿಯಿಂ' 


(ಅರ್ಥನೇ. ೧-೬೧); ನಿಜಿಗೊಂಡ ಶರದ್ಭನಾಳಿಯಿಂ ಪುದಿದನಿಳಾಧ್ವ, 
ದೊಳ್‌ ಪೊಳೆಯೆಿತಿರ್ದುದು ಚಂಡಮರೀ ಚಿಮಂಡಲಂ (ಜಗವಿ. ೪-೭೧). 
೪. ಸುರುಳಿಗೊಳ್ಳು ; ಗುಂಗುರಾಗು : ಪೊದಟ್ಟಿ ಧರನೊತ್ತ ದೆಯನಿಂ 
ಸಿಅಂಗೊಂಡ ಚುಂಚು ಸೋರ್ಮೂಡಿ . . . ಕರಮೆ ರಂಜಿಸೆ ಬಂದರಿಳೇಶ 
ಕಾಂತೆಯೆರ್‌ (ಕಾಪ್ಯಾನ, ೯೩೪) ; ನಿಜಿಗೊಳ್ಳ ಸುನೀಲಕುಂತಳಂ ಗಾಡಿ 
ಯನೀನ ನಕ್ಚ್ರಶಶಿ, . . ಬೆನ್ನೊ ಳಂದಾಡುವ ನೇಣಿ ತಾಂ ಸೊಗಸೆ 
ಸೌಂದರಿ ರಂಜಿಸಿದಳ್‌ (ಉದ್ಭಟ, ೬-೫೮). ೫. ಚೆಲುವಾಗು; ಮನೋ 
ಹರತೆಯನ್ನು ಹೊಂದು; ಅಂದವಾಗು : ಕಿಜಾನಿಜೀಯೊಳೆ ಕಜ 
ದೆಲೆಗಳ ತುಜುಗಿದ ಚೆಲ್ಪೆಳಸಿ ಬಳಸಿ ನನನನಿತೆಯ ಕಣ್ಣು ಜ೨ಯೆನೆ ನಿಜ 
ಗೊಂಡಿರೆ ನಿಜಶಿನಿಲಿಕಿಗನ ನಿಆಂದಳಿರ ನಿಆಯನಲಯೆಂ ಪೊಗಟಿಲ್‌ 
(ಆವಿಪು, ೬-೯೮) ; ನಿಜಿಕಿಗೊಂಡು ತಳಿರ್ಪದನಿಲ್ಲ ಕೊಪ್ಪಿ ನೊಳ್‌ ಪಟಿಯಿಗೆ 
ಯಾಯ್ಲೊ ಕಂತುಗೆನಲೇವುದೊ ಮಿಕ್ಕ ತಳಿರ್ನಿಯೋಗಿಯಂ ಕಳಕುಳ 
ಮಾಗೆ ಮಾಟಕ್ರಿ ಡೆಗಳೋಕೆಯ. ಕೆಂದಳಿರೊಂದೆ ಸಾಲದೇ (ಮುಲ್ಲಿಪು. 
೫-೨೦) ; ಪೆಜಿಕಿದೊರೆ ನೊಸಲೊಳ್‌ ವಿಂಜಂಗುವ ಕಜಕಿಗೆಜಕಿ ತಾನೆಂಬ 
ನಂಬುಗೆಯನೆಸಗುವಿನಂ ನಿಜಾಗೊಂಡಲಸುವ ಪುರ್ಬಿಂ ಜ&ುದು (ಚಿಕವಿ. 
೩-೬೧). [ನಿಲ್ಲು 4 ಕೊಳ್‌] 

ನಿಜಂಚಲ್ಲಣ (ನಾ). ನಿರಿಗೆಯುಳ್ಳ ಚಲ್ಲಣ : “ಚಂಡಾತಮೆನೆ ನೀಸ್‌ 
ಚಲ್ಲಣಂಗಳೆಕ್ಕುಂ” (ಮಂಗರಾ. ೧೦೧-೨೯). [ನಿಜ 4 ಚಲ್ಲಣ] 


೪೭೮೪ 


15 


20 


25 


30 


35 


40 


45 


ನಿಜಂನಿಂಬಿ 


ನಿಣದಪ್ಪು (ಕ್ರಿ). ಕ್ರಮತಪ್ಪು ; ನೀತಿಯನ್ನು ವಿಠಾರು : 
ನೀನಿರುಳ ನಿಜದಿ ಪೋಗಯರ್‌ : ಘೋರಕರ್ಮಮನ್‌ ಎಸಗೆ 
ಪೋಗಯ್‌ (ಅಶ್ವತ್ಥ. ೮-೧೬೪). [ನಿಲ್ಲು 4 ತಪ್ಪು ;) 
ನಿಣದಲೆ (ನಾ). ಗುಂಗುರುಕೂದಲುಳ್ಳ ತಲೆ; ಸುರುಳಿಗೂದಲುಳ್ಳ 
ತಲೆ : ಸಲೆ ಮಾಂಸಿ ನೆಲ್ಲಿ ನೀಲೋತ್ಸಲಕಂಜಂ ಕೋಷ್ಕ ಮೆಂಬಿವಂ 
ಕಲಂಯಿಂದಂ ತಲೆಯ ಪೂಸಲೊಡಂ ಪಜಿಶಿದಲೆ ನಿಜಕಿದಲೆಯಕ್ಕುಂ 
(ಲೋಕೋಸ, ೯-೫೨) ; ಆ ಮುಹೀಪಾಲನ ಲೋಲಲೋಚನಂಗಳಾಕೆಯ 
ನೀಡಾದಲೆಯೊಳ್ಳ ನಿಜ ದಾಡಿಯಂಂ (ನುಲ್ಲಿಪು. ೩-೮೮) ; 
ಕಿಜುನೆಲೆ ನಿಲ೨ದಲೆ ಬೆಳರ್ವಾಯಿಂ ತುಟುಗೆಮೆಗರ್‌ (ಕಣ. 1, ೨೫-೫೦; 
1186); ವಏಿಟಿಕಿದಲೆಯ. ಚೊಲ್ಲೆಯದ ತುಂಬಿಯ ಮಜಿಕಿಗುರುಳ . , . 
ನಳಿತೋಳಂಗಳ ನೀಲಕಿಯರೈದಿತೊಗ್ಗಿ ನಲಿ (ಕುನ್ಯಾಆ. ೧೩-೩೦). 
[ನಿಲ + ತಲ] 
ನಿಜಣಾದಳಿರ್‌ (ನಾ). ಸೊಗಸಾದ ಚಿಗುರು ; ಮನೋಹರವಾದ 
ತಳಿರು : ನಿಖನಿಅಗನ ನಿಜಕಿದಳಿರೆ ನಿಆಯನಲಯೆಂ ಪೊಗಟಲ್‌ 
(ಆದಿಪು. ೬-೯೮) ; ಬಸಂತರಾಜನ . . . ಬರವಿಂಗೆ ವನನನಿತೆ ಮೆಚ್ಚಿ 
ನೆಜಕಿಯೆ ಕೆಯ್ಗೆಯ್ದಂತೆ ನಿಜಾನಿಳಿ ಗೊಂಡಂ ಸೊಗಯಿಸುವ ನಿಜಗನ 
ನಿಜಿಂದಳಿರ ಗೊಂಚಲ್ಲಳುಂ (ಸಂಸಭಾ. ೨-೧೨ ವು; ಆರಲ್ಲೊಂಗಲ 
ನಿಐಿದಳಿಕೊಳಗೆ ಜಿನುಂಗುವ ಪೆಣ್ಣುಂಬಿಗಳುಮಳುಂಬಂ ಬನಡೊಳ್‌ 
(ಶಾನ್ಯಾವ, ೨೫೦) ; ಪಸುರನಾಳ್ಗಂಕುರದಿಂದೆಳದಳಿರಿಂ ನಿಅಿಕಿದಳಿರಿಂ ಸೆಳೆ 
ಗೊಂಬುಗಳೊಜಿಗೆ ತುಜುಗಿ ಬಂದುದು ಚೂತಂ (ಲೀಲಾನ, ೯-೯೦); 
ಪೂತ ಚೂತದ ಕಿಜುಗೊಂಬಿನೊಳ್‌ ನಿಜಕಿದಳಿರ್‌ ಮೆಜಕಿದತ್ತು ಬಸಂತ 
ಮಾಸದೊಳ್‌ (ಅನಂಪು. ೬-೮೨): [ನಿಕಿ 1 ತಳಿರ್‌,] 
ನಿಟದಳಿರ್ದೊಂಗಲ್‌ (ನಾ). ಅಂದವಾದ ಚಿಗುರುಗಳ 
ಗೊಂಚಲು ; ಸುಂದರವಾದ ತಳಿರುಗಳ ಗುಚ್ಛ : ನಿಟಿದಳಿ 
ರ್ದೊಂಗಲಂ ತಳೆದಶೋಕೆ (ಎಕ. ೫1, ದಾನಣ. ೩೫-೩೭ ; ಸು. 1160) ; 
ನಿಜಂದಳಿರ್ದೇಂಗಲಿಂದೆಸೆನಶೋಕನನಂ . . . ಒಪ್ಪ ಗುಂ (ಚಂದ್ರ ಪು. 
೧೫-೪೮) ; ನಿಉುದಳಿರ್ದೊಂಗಲಂ ತೆಗೆಯೆ ಬಾರುಳಿಯಂ. ಪನಿಗೆಯ್ದ ಶೋಕೆ 
ಯೊಳ್‌ . .. ಗಾಳುವೆಣ್ಗ್ಣಳೇಂ. ಮೆಜಕಿದರೊ ಕೇಳಿಶೈಲಶಿಖರಾವಳಿ 
ಯೊಳ್‌ ಶಬರೀನಿಲಾಸಮಂ (ಅನಂಪು. ೭-೧೭). 
[ನಿಅಸಿದಳಿರ್‌ 4: ತೊಂಗಲ್‌] 
ನಿಜಾದುಂಬಿ (ನಾ). ಮನೋಹರವಾದ ತುಂಬಿ, ಭ್ರಮರ : 
ಬಿರಿಮುಂಗುಳ ಸರಿಮಳಮುನೆಡೆಸೂಜಕಿಗೊಳ್ವ ನಿಅಕಿದುಂಬಿಗಳ ಗಳಯ 
ಗಾಳಿಯೆನಂಆಕಿ ಸೆಅಕಿವಿಡಿದುಂ (ಲೀಲಾನ. ೩-೨೦ ನ), 
[ನಕು 4 ತುಂಬಿ] 
ನಿಟದುಪ್ಪು ಟತ5 (ನಾ). ಮನೋಹರವಾದ ತುಪ್ಪುಳು : ಅಂಚೆ. 
ವಿಂಡಿನ ನಿಳಾದುಪ್ಪುಟಿಕೊಳ್‌ ನುಸುಳ್ಳು ಎ ತಣ್ಣನೆ ತಣ್ಣನೆ 
ಬಂದುದಂದು . . . ಮಾರುತಂ (ಶಬ್ದಾನು. ೩೯೪ ಪ್ರಯೋ). 
[ನಿಜ 4 ತುಪ್ಪ ಲ] 
ನಿಅಂದುಜಿಂ೦ಬು (ನಾ). ಒಪ್ಪ ನಾದ ತುರುಬು : ನೂಲ ತೊಂಗಲ 
ತಲಾರದ ಮೆಲ್ಲುಲಿ ಸೆರ್ಚೆ ಮೆಲ್ಬು ಮತ್ತೊ ಅಗೆ ಕರೆಂಗಳಿಂ ನಿಜ 
ದುಳುಂಬೆಡೆನಾದ್ಯದೊಳೊಂದಿ ನಿಂದು ಮುಂಡೆಜಗಿ ಲಯಂಗಳೊಳ್‌" 
“ತಗುಳಿ ನರ್ತಿಸಿದಾಕೆಯರೊಪ್ಪ ತೋಲದರ್‌ (?) (ಸೂಕ್ತಿಸು, ೧೩-೧೪). 
[ನಿಲ 4 ತುಜುಂಂಬ್ಯು] 
ನಿಜಂನಿಂಬೆ (ನಾ). ಸೊಗಸಾದ ನಿಂಬೆಯ ಹಣ್ಣು 
ಮಹಾಸಾಹಸಿಗಂಗತ್ಯಾನಂದದಿ ನಿಅಿಿನಿಂಬೆಯ. 
ಕುಡುವೆಂ (ಜಯಕಾ. ೭-೨೯). [ಸಿಲ್ಕಿ *-ನಿಂಬೆ] 


ಬಂದ 
ತನಿವಣ್ಣ ೦ ತಂದು 


ನಿಜಂನಿಜಂಗ 


ನಿಜಂನಿಜಂಗ (ನಾ). ಸೊಗಸಾದ ಇಮ್ಮಾವು : . ಕಿಜಿನೀಜಿಯೊಳೆ 
ಕಿಅಂದೆಲೆಗಳ ತುಜುಗಿದ ಚೆಲ್ವೆಳಸಿ ಬಳಸಿ ವನನನಿತೆಯ ಕಣ್ಣು ಆಾಯೆನೆ 
ನಿಜಿರಿಗೊಂಡಿರೆ ನಿಜಶಿನಿಲಿಕಿಗನ ನಿಅಿಶಿದಳಿರ ನಿಜೀಯನಖಾಯೆ ೦ ಪೊಗಟಿಲ್‌ 
(ಆದಿಪು. ೬೯೮). [ನಿಲ + ನಂಗ] 

ನಿಜಂಮಣಕೆ (ನಾ). ೧. ನೆರಿಗೆಯ ಮರೆ. ೨. ಸೀರೆಯ ಮರೆ ; 
ಸ್ತ್ರೀಯ ಆಶ್ರಯ (?) ಒಜಕಿಯುಗಿದ ಕೂರಸಿಯ ಮೊನೆಯಿಂದಣಸಿ 
ಯಂಂಬುದೆ ಕ್ಷತ್ರಿಯರ ಗುಣ ನಿಜಕಿಮಜಕೆಯಲುಂಬುಣಿಸು ನಮಗಿದು 
ಧರ್ಮವಲ್ಲ (ಸಾಳ್ವಭಾ, ೧೬-೧). [ನಿಲ + ಮಟಕ್ಕಿ] 

ನಿಃಂವಂಂಗಿಲ್‌, ನಿರಿಮಂಗಿಲು, ನಿಉಮುಗಿಲು (ನಾ).ಪದರ ಪದರ 
ನಾಗಿ ಕೂಡಿಕೊಂಡ ಮೋಡಗಳ ಗುಂಪು -ಸಮೂಹೆ: ಅಂಬ 
ರದ ನಿಅಶಿಮಂಗಿಲ ತೆರೆಗಳ ಪೊರೆಯೊಳಗಣ ನಿಜನಿಮಾನಡೊಳಗಂ ಸೊಕ್ಕಂ 
(ಶಾಂತಿಪು. ೮-೫೨); ಕಾರ ನಿಲಕಿಮಂಗಿಲೊಡ್ಡಂ ನೆನೆಯಿ ಪುವನಳ ಬಟ 
ಲ್ಮುಡಿ ನೆನೆಯಿಪುದಚ್ಚ ರಿಯೆ. ಸೋಗೆ ನನಿಲ ಬೆಡಂಗಂ (ನುಲ್ಲಿಪು. ೩-೮೪); 
ಕಡಲಂ ಸುರಾಸುರಂ” ಕಡೆನೆಡೆಯೊಳ್‌ ತೆರೆತೆಕೆಗಳೊಳಗೆ ಪುಟ್ಟ ದ ಚೆಲ್ವಿಂ 
ಗೆಡೆಗೊಂಡು ನಿಳಿಶಿಮಂಗಿಲ್ಲಳ ನಡುವೆ ಕರಂ ನಿಜುಗಿದತ್ತು ಹಿಮಕರ 
ಬಿಂಬಂ (ಜಗನಿ. ೪-೭೩); ಬಳೆದಿರ್ದ ಬಳ್ಳಿ ಮಾಡಂಗಳೆ ದಾಂಗುಡಿನಿಟ್ಟು 
ವೆನಿಸಿ ಕಟ್ಟಿ ದ ಗುಡಿಗಳು: ಮಿಂಿರ್ದಿಸೆದುವು.. ನಭದೊಳ್‌ ಗೊಂದಳಿಸಿ 
ತಟಂಬೊಳೆವ ನಿಜಂಮಾಂಗಿಲ್ಲ. ಳ ಪುದುವಿಂ (ವರ್ಧಪು, ೫-೩೪). 
ನಿರಿಮುಂಗಿಲು : ಆಗಸದ ಮಧ್ಯದೊಳಗೆ ನಿ[ಪಾಠಾಂ.ಗಿ]ರಿಮುಗಿಲ 
ಬಳಗದಂತುರುನಿಬಿಡಕರಮಾಗಿ ಬರುವ ರಕ್ಕಸರಂ ಈಕ್ಷಿಸುತ 
ಲಕ್ಷ್ಮಣನೊಳಿಂತೆಂದಂ (ನೆಂಕಾರಾ- ೧-೧೩-೧೮), ನಿಜಿತಿಮುಗಿಲು : 
ಅಟ್ಟ ಹೊಯನ್ಹುದು ನಿಜಿಮುಗಿಲನಲಿತಿಯಟ್ಟ ಕೊಡಹಿತು ತಳಿತಮೇಘದ 
ಕಟ್ಟು ಮುಂಜುದುದು ಬೀಸಿದವು ಬಿಉುಗಾಳಿ (ಕುವ್ಯಾ 

[ನಿಲ ಮಂಗಿಲ್‌] 

ನಿಜಂಮಂಗಿಲು "ನಿಜಮುಗಿಲ್‌' ನೋ. 

ನಿಜಂಯಿಂಗಲು (ನಾ). ಒಂದು ಸ್ಕಳದ ಹೆಸರು (?) : ಕಗ್ಗಿ 
ಮುವತ್ತ ಜ ಸೀಮೆ ಸಲ್ಲಿನ್ನನೆಂದಡೆ ಹೊಂನ್ನೆದೆಜ ಆಳಗನ ಹಳ್ಳ ಎತ್ತುರುಳಿ 
ನರಿಗನ ಗಟ್ಟಿ ಮತ್ತರನಜತಿ 
ಪೆಂಪುಳಿಯ ಕೆಜಿ (ಎಕ. ೪1, ತರೀಕೆ. ೬೭-೧೩ ; 888). [7] 

ನಿಜಕಿಯುಡಿಗೆ (ನಾ). ಅಂದವಾದ ಉಡುಗೆ: ಅಂಡನೇಳದ ಗಡ್ಡ 
ದರ್ಭೆಗಳಿಂದ ನಿ[ಸಾಕಾಂ. ನೆ]ಜಕಿಯುಡಿಗೆಗಳ ' ನಾಟಿಕದಿಂದ ಮಟ್ಟಯ 
ಧಟ್ಟು ನೊಸಲಲಿ ದೇಶಿಪರಿ ಮೆಲ್‌ಯೆ (ಕುಪ್ಯಾಆ. ೧೦-೨); ನಿಲಿ 
ಯುಡಿಗೆಯಲಿ ಮಲ್ಲಗಂಟನ ಸೆಜಗ ಮೋಹಿಸಿ ಬೆರಳ ದರ್ಭೆಯ 
ಹಜಿಸಿದು ಬಿಸುಟಿನು (ಕುನ್ಯಾಡ್ರೋ. ೯-೧೫); ಪರಿಪರಿಯ: ನಿಜಕಿಯುಡಿಗೆ 
ಗಳ ನೂಪುರದ ತೊಡರಿನ ದೇಸಿ ನಿಗೆ ಬಳಸಿರಲು ತರುಣಿಯ [ರಂದು] 
ಸತಿಯನು ಕಂಡುದಾ-ಹಂಸೆ (ನಳಚ, ೨-೩೧). 

[ನಿಲ್ಲೋ -- ಉಡಿಗೆ (-ಆಉಡುಗೆ)] 

ನಿಜಂಯುಡಿದಾರ (ನಾ). ಅಂದವಾದ ಡಾಬು; ಸೊಗಸಾದ 
ಒಡ್ಯಾಣ : ನಿಜಕಿಯುಡಿದಾರ ನೇವುರ ನೀರಮುದ್ರಿಕೆ ಮೆಜಕಿಯೆ 
ನಡೆದಳೊಲನಿಂದ (ಕುರಾಸಾಂ. ೨೧-೩೬). 

[ನಟ್ಟು 4 ಉಡಿದಾರ, (ಆ ಉಡೆದಾರ)] 

ನಿಜಂಲು (ನಾ). ಒಂದು ಅನುಕರಣ ಶಬ್ಧ: ನಿಲಿಿನಿಲಕಿಲು 

ನಿಲಶಿಲೆನುತ ಹೆಮ್ಮರ ಮುಜಕಿದುದು (ಕುನ್ಯಾಅ. ೧೧-೧೪ ಓರಿಇ), 
ನಿರಿನಿಟಿಲು, ನಿಜಿನಿಟಲು, ನಿಲೀನಿಳಿಲು- ಒಂದು ಅನುಕರಣ 

ಶಬ್ದ : ನಿರಿನಿಟಿಲರಿ ನಿಟಿಲೆಂದು ಮುದಿಮೂಳೆ ಮುರಿಯುತಿದೆ (ಕೋಗಿಲೆ. 
೪೧-೫): ಒರ್ನನ ಕಾಲ ನಖಪಃದಿಟ್ಟಿ ನಿಟ್ಟೆ ಲುಗಳನು ನಿಜಃನಿಟಿಲೆಂಬಂತೆ 


ಕ. ೨೩-೩೫). 


ನಿಜಸಯಿಂಗಲು ಎಜಿಕಿಯಮು*ಡಿಗರ ಪಳ್ಳ | 


೪೭೮೫ 


20 


25 


40 


45 


ನಿಣಂವಿಡಿ 


ಕಿತ್ತು ಮಸ್ತ ಕನನು ತಿ೮೨ಕಲ್ಲನಾಡಿ ಬೊಬ್ಬಿ ಆದ (ಮೋಹತ, ೧೨-೩೭); 
ಘಮ್ಮು ಘಲಿಲೆನೆ ನಿಜಕಿನಿಳಿಲುಗರೆದೊಜಲಿದವು. ಫಲುಗುಣನ ಶರಜಾಲ 
(ಕುನ್ಯಾದ್ರೋ- ೧೦-೧೯).  ಸಿಜಿಸಲುನಿಟಲೆನ್‌ ಎ ಮುರಿಯುವಂತೆ 
ಸದ್ದುಮಾಡು ; ಲಟಿಲಟಿನೆನ್ನು : ಮಂಡಿಯ ಪಡಿಯ ಪದಪದ್ಧ ತಿಗೆ 
ಫಣಿಪನ ಹೆಡೆ ನಿಜ ಲುನಿಟಿಲೆಂ[ಸಾಲಂ. ನಿಳಿಲುನಿಳಿಲೆಂ, ನಿಜಕಿಲುನಿಳಿಲೆಂ] 
ದುದೇನದ್ಭು ತವೊ ರಣರಭಸ (ತೊರರಾ. ೪-೩-೮). 

ನಿಅಂಲ್ಲು (ನಾ). ಒಂದು ಬಗೆಯ ಮಾನು : ಹಿಂಯ ಸಡುಸಕ್ಕರಿಗ 
ನಿಲಕಿಲು ಹಂದೆಗನಾನೆಮೊಗನೆಂಬ ಪರಿಪರಿಯ ವಿಠಾನ್ಸ ಳಂ ಗುದಿಗೆಯ್ದ ರು 
(ಹೆಚಕಾ, ೫-೪೫). [7] 

ನಿಜಂವಸನ (ನಾ). ಎ ನಿಜೀಯುಡಿಗೆ : ನಿಲ್ಲುವ ನಿಟಾನಸನನ ಮೆಟ್ಟ 
ನಲಿದಾಡಿ , . . ಸೊಲ್ಲಿಸುವನು ತೊದಳ್ಳುಡಿಯ (ನೋಹತೆ. ೧೭-೬೯). 

[ನಿಜ 4 ವಸನ] 

ಸಿಃಂವಿಡಿ, ಫಿರಿವಿಡಿ, ನಿರಿಹಿಡಿ, ನೆರಿಪಿಡಿ, ನೆರಿಹಿಡಿ, ನೆಜಾವಿಡಿ 
(ಕ್ರಿ). ೧. ನಿರಿಗೆ ಹಾಕು; ನಿರಿಗೆಹೊಯ್ಯು : ಜಲಜೀವತೆಗಳ್‌ 
ನಿಳಾವಿಡಿದುಡಲ್‌ ನಿಮಿರ್ಚಿದ ಕುಲುವಡಿಯ ತರಂಗದಂತೆ ಬಂಬಲ್ಲೆರೆಗಳ್‌ 

- ಒಪ್ಪು ಗುಂ(ಸಂಪಭಾ. ೫-೫೭); ಬಹುವಿಧದಿಂದಂ ಇಲವಿಡಿದೆಓಕಂಟು 

[ಚು] ಸಕ ಶಮಂ ದುಕೂಲಮನೊರ್ವಳ ಮಹಿಳೆಗುಡಲೆಂದು ನೀಡುವ 
ಸಹಚರಿ ನಸನಾಂಗಭೂರುಣಕ್ಕೆ ಹೆಯಾದಳ್‌'  (ಸಂಕುಮಾ; ೧೦-೧೮); 
ಸೊಸದುಗುಲಮಂ ನಿಜಿಸಿವಿಡಿದುಡಿಸಿಯುಂ (ಚಂದ್ರಪು, ೬-೬೩ ನ); ಪರಿ 
ವಿಡಿಯ ನಿಜ೨ವಿಡಿದು ನಾಭಿಯ ಸರಿಸದಲಿ ಪಸರಿಸುತ . . . ವಿರಚಿಸಿ 
ದಳುಡಿಗೆಯಂನು ಮಾಯಾತರುಣಿ (ಪ್ರಭುಲೀ- ೪-೨೧) ; ಕಟ್ಟದ ಸೊಂಬ 
ಟ್ವಿಯ ನಿತಾನದ ಪರಿಸರದೊಳ್ಳಿ ಉವಿದಿದೆಳಲೆವಿಟ್ಟಿ ತಳಿರ್ವಟ್ಟಿಯ ಚಿತ್ರಾ 
ನಳೆಯ ಮೇಲ್ಮಟ್ಟಿನ ಲಂಬಣಂಗಳ . . . ಗಾಡಿನಜಿದ ಮಂಟಿಸದ 
ಮಧ್ಯದಲ್ಲಿ (ಉಜರೇ. ೮-೫ ನ). ೨. ನಿರಿಗೆಯನ್ನು ಹಿಡಿದುಕೊಳ್ಳು 
ತಾಯನಪ್ಪು ತ್ರೈ ಮೊಲೆಗೆ ಲಲ್ಲೆ ಶ್ಲೈಸಿ ನಿಜಿಿವಿಡಿದು ಮೊಗಮಂ ನೋಡುವ 
ತೂಗಾಡುನ ಮಗನ ಮುದ್ದು ತನವಂ ಬಸವರಾಜಂ ಕಂಡು (ಬಸರ. 
೧೦-೧೨೧); ನಾಣ್ಚಿ ಹೊಂಗುತೆ ಬಂದು ನಿಜಕಿನಿಡಿದು ಅಜ್ಜ ಅಜ್ಜಸ್ಪಪ್ಪ 
ಅನ್ಮುಮ್ಮೆಂಬುಜ್ಜು ಗದ ಸುಕುಮಾರಕನ ಮಿಗೆ ಸಜ್ಜಳಿಪ ಮೊಗ ನೋಡಿ 
(ಸಾಳ್ವಭಾ, ೩-೧೪); ಕೈಗಳಿಂದಪ್ಪಿ ನಿಜಿಂವಿಡಿದು ಕುಣಿನಂ (ನಕೋಪು. 
೨-೬೧). ೩. ತೆರೆತೆರೆಯಾಗು; ಅಲೆಅಲೆಯಾಗು : ' ನಿಅಕಿನಿಡಿದು 
ನಿಮಿರ್ವ ಪೆರ್ದೆರೆಗಳಿಂ ನೆಗೆವ ತುಂತಂಯಿಗಳಿಂದೇಳ್ವ ಬೆಳ್ನೊರೆಗಳಿಂ 4% 
ಎಸೆದುದಬುಧಿ (ನಂದಿಮಾ, ೨-೪). ೪. ಗುಂಗುರಾಗು ; ಕೊಂಕು : 
ಅಡಿಯ ನೂಡದೆ. ಕಚ್ಚ, ನಿಹ ಕೇಸಡಿಗಳೊತ್ತ ದೆ ನಿಜರಿವಿಡಿದ ಕುರುಳು . 
ಪೊಡರ್ನ ಕಜ್ಜ ಅಡಡ್ಡ ದಹಿತತೆನಡೆದ ದಿಟ್ಟ ಗಳೊಪ್ಪೆ ಅಸಮಷರುಸರಯತ 
ಕೆಲಸಕ್ಕೆ ಬಂದರು (ಸಾಳ್ವಭಾ, ನಿರಿವಿಡಿ : ೧. ನನಪರಿಯ 
ಎತತ ಜೂನ ನಿರಿನಿಡಿದುವುಡಿಸಿ (ನನನೋ. ೧೩-೪೫); ಪೊಸ ವಿಂಸುನಿ 
ಪಟ್ಟಿಯ ನಿರಿನಿಡಿದುಡಿಸಿಯಂಂ (ದಮಸ್ವ - ಮುಂಂಜೆರಗ ನಿರಿ 
ವಿಡಿದು ಪೆಗಲೆರಡ ಸುತ್ತಿ... ದೊಡ್ಡನಿಳ್ಳುಳಿಯ ನಮುದುಮುಗನಾದ 
ನಂದು (ಕಾಲೂರ,೧೪೮-೩೨೪), ನಿರಿಹಿಡಿ: ೨. ನಿರಿಹಿಡಿದು, ನಡುನೇರಿ, 
ತೊದಳು ಮಾತನು ಬೀರಿ, ಕೊರಗ ನಗಿಸಲು ಬಲ್ಲ ಮಗುನಿಲ್ಲನೇನೋ? 
(ಇಂಗೀತ, ೬೨-೨೩). ನೆರಿಪಿಡಿ : ೧. ಕೆಲರು ರಾಜಕುಮಾರರು ನೆರಿಪಿಡಿದ 


೩೨-೧೩೭). 


೪೧೧೩ ವ) ; 


ರುಮಾಲುಗಳಿಂ ಸುವಮಾನದಿಂದ ಸಿಡಿದು. (ಸೌಗಂಧಿ. ೨೧೩-೨೧). 
ನೆರಿಹಿಡಿ: ೧. ತನ್ನ ಹಳೆಯ ಬಟ್ಟಿ ಗಳನ್ನೆಲ್ಲಾ ಬದಲಾಯಿಸಿ ನೆರಿಹಿಡ' 
ದಿದ್ದ ಒಂದು ಹೊಸ ಸಂಚೆಯನ್ನುಟ್ಟಿನು (ಕಬಂಧ. 11, ೧೦೮). 


ನೆಜಂನಿಡಿ: ೧. ನೆಜಕ[ಸಾತಾಂ. ನಿಜಕ]ವಿಡಿದು' ದಿವ್ಯಾಂಬರನನುಟ್ಟು, 


(ನಿಭಾಗ, ೧೦-೭೨-೨೮). [ನಿಜ -- ಸಿಡಿ] 


ನಿಜುವಿಣಿಲ್‌ 


ನಿಜಾವಿಣಿಲ ನಿಜಾವಿಣಿಲು (ನಾ). ಅಂದವಾದ ಜಡೆ: ನಿಸ 
ವಿಣಿಲೆಸೆದುದಮೃ ತನುಧಂರಾಧಕೆಯಾ (ಲೀಲಾನ. ೭-೭೬) ; ಬೆಳರ್ವಣ್ಣ ೦ 
ಬಡೆದ ತುಟಿದಳಿರ್ಸರೆಡಳಕಂ ಮಿಳಿರ್ವ ನಿಅಂವಿಣಿಲುಮೆಸೆದುದು 
ತಳರ್ನೆಳಿನೆಣ್ಣ ಳ್ಲೆ ಕುಳಿರ್ನ ಕೊಳದಿಂದಾಗಳ್‌ (ರಜಕ: ೧೦-೧೦೧). 
ನಿಜನಿಣಿಲು: ಆ ನೆಣ್ಣ ಚೆಲುವೆತ್ತ ನಳಂವಿಣಿಲೊಳು ನೋಟಿಕರಕ್ತಿ! 
ನಲಿದಾಡುತಿರ್ದುವು (ನಾಗಕು. ೧೨-೩೮). [ಸಿಜಿ ೬ ಪಿಣಿಲ್ಮ್‌] 
ನಿಜವಿಣಿಲು "ನಿಜವಿಣಿಲಿ' ನೋ. 
ನಿಯವೊಗರ್‌ (ನಾ). ಅತಿಶಯವಾದ ಕಾಂತಿ; ಹೆಚ್ಚಾದ 
ಹೊಳಪು (?) : ನಿಜಿಕಿವೊಗರ ಕಬ್ಬೊಗೆಯ ಕಿಡಿಯಲಿ ನೆಜಕಿದ 
ನಂತದ ಮೇಫಘನೆನೆ ರುಂಗರುಂಗಿಸಿತಮೆಳಾಸ್ತ್ಯ (ಕುನ್ಯಾದ್ರೋ. ೧೯-೧೬). 
[ನಿಲ 4 ಪೊಗರ್‌] 
ಸಿಶ್ರಾನಕಿ (ನಾ). [ಜೈನ] ನಿಯಮಾಚರಣೆಯುಳ್ಳ ಗೃಹಿಣಿ, 
ಶ್ರಾವಕಿ : ಮತ್ತ ಮೇನುನಿಲ್ಲದ ನಿಳಶ್ರಾನಕಿ ಕಂಡು (ಇಂತೆಂದಳ್‌) 
(ಧರ್ಮಾನ್ಯು. ೪-೧೧೭). [ನಿಲಿ + ಶ್ರಾನಕಿ] 
ನಿಜೀಸ್ಕು, ನಿರಿಸು, ನಿಜಿಸು,, ನೆಜಸು (ಕ್ರಿ). ೧. ಇಡು; ಇರಿಸು: 
ಮೊದಲೊಳ್‌ ಸಮಾಸಪದಮುಂನಮುನೊದವಿಸಿ ಪೇಟ್ಜ ದಲ ತುದಿಯೊಳ 
ಸಮಾಸಪದಾಸ್ಟ ದವರಾಗಿ ನಿಲಸೆ ಕಬ್ಬಿನ ತುದಿಯಂತಿರೆ ವಿರಸಮಕ್ಕುಂ 
ಅತಿಬಳಖೇಚರೇ ೦ದ್ರನಿವರನ್ಮುನುಮಿಸಾತನನೂರ್ಜಿ 
ತಾತ್ಮಸಂತತಿಯೊಳನಾಕುಳಂ ನಿಜಿಕಿಸಿ (ಆದಿಪು.೨-೨೧); ಅರಿಗಳೆನಾತ್ಮೀಯ 
ಪದಸ್ಸು ರಿತ ನಖಚ್ಛ್ರಾ ಯೆಗಳೊಳ್‌ ನಿಜೀಸಿ ನಿಂದ ಗಂಡಂ ಹರಿಗಂ 
(ಸಂಪಭಾ. ೩-೧) ; ನವಶಶಿಕಳೆಗಳನಮೃ ತದ್ರ ವಂಗಳೊಳ್‌ ತೀನಿ ತೀನಿ 
ಫಿಜಿ೨ಿಸಿದರ್‌ (ಶಾಂತಿಪು. ೧-೬೨) ; ವನನಿಧಿಯಂ ಕಡೆಯಲ್ಯಾ ಕನಕಾದ್ರಿ 
ಯನಾ ಜನಾರ್ದನಂ ನಿಜಾಸಿದವೋಲ್‌  (ಕೇಮಿಪು. ೧-೫೪). ೨. ನೆಟ್ಟಗೆ 
ನಿಲ್ಲುವಂತೆ ಮಾಡು; ಸ್ಥಾಪಿಸು: ಸಿಯಂಗೆಲ್ಲರ್‌ ಸೂಟ್ಲರ ಪೊಳ್ಳ ನಿಜಾಸಿ. 
ಪೊವಾಡಲ್ಲಿಳೆಗ % ನಿಸ೫ ೫೩ ಡೆಕೊ x೫೫ (ಎಕ್ಕ ೫೪1, ತುನುಕೂ. 
೮೮-೧೨ ; ಸು. 775); ಈ ಕಲ್ಲ ಪುಟಂದೆಗಾವುಣ್ಣ ತಮ್ಮ ಗುಜಿಕಿಯಮ್ಮು 
ನಿಜಿಿಸಿದೊ (ಎಇ. ೫೫1, ೩೫-೪; 883) ; ಪಟಿಯಿಗೆ ಬಿಟಕ್ಕೊಡೆ 
ಬೀರದ ಪಟನಿಗೆಯಂ ನಿಊಸಲೆಂಡೆ , . . ನರನ ಬಿಲ್ಲಗೊಣೆಯಂಮನೆಚ್ಚಂ 
(ಸಂಪಭಾ, ೧೨-೨೦೯) ; ಜೋಗಿಮುಯ್ಯಂ ಶಿವಪದಪಂಕಜಭ್ರಮರನೀ 
ಸ್ವರದಾಸಿ ಸಾಸನಮ ನ[೮೨]ಸಿದಂ (ಸೌಇಇ. 2೦೭, ೩೮-೩೮ ; 1058). 
“ಕಲ್ಲಿಜಂಸು' ಸರಾ. ೩. ಸ್ಥಿರಪಡಿಸು ; ನೆಲೆಗೊಳಿಸು ; 
ನಿಯಾಮಿಸು : ಆ ಎಜನ್ಮುನುಂ ಅಯ್ವದಿನ್ಟುರುಂ ನಕರಮಂಂ 
ಸೇಣಿಯಂಂ ಬಟಿಸುವಿಟ್ಟು ಗೆಲ್ವಲ್ಲಿ ಮೂಲವ್ವೇಡಿಯಕ್ಕೆ ಒರ್ವಳ್ಳ 
ನೆಯ್ನಿಕಾಸಿದಂ (ಎಕ. 11, ಕಡೂರು, ೧೪೫-೭; ಸು, 759) ; ಕನ್ನಡ 
ಡೊಳೊಲ್ಲು ಪೂರ್ನಾಚಾರ್ಯರ್ದೆಸಿಯನೆ ನಿಅಂಸಿ ಖಂಡಪ್ರಾಸಮನತಿ 
ಶಯಮಿದೆಂದು ಯತಿಯ 0 ಮಿಕ್ಕರ್‌ (ಕನಿ. ೧-೭೪) ; ನಂದನ ರಾಜ್ಯ 
ಸ್ಥಾನಡೊಳ್‌ ಪೆಜನೊರ್ವನಂ ಚಂದ್ರಗುಪ್ತ ನೆಂಬೊನಂ ನಿಲಸಿದೊಡೆ 
ನೆಡ್ಕಾರಾ. ೭೫-೯) ; ತನ್ನ ಕೀರ್ತಿಯಂ ನಿಅಿಸಿದರ್ಳ (ಎಕ. ೪11(5), 
ಶಿಕಾರಿ. ೩೬೮-೨೨ ; 900) ; ಇಂತೀ ತೆಜದಿಂ ನೆಗಟ್ಟಿ ತನ್ನ ಕೀರ್ತಿಯನೀ 
ವಿಖ್ಯಾತನೃಷಭಾದ್ರಿಯೊಳ್‌ ಸುರಗೀತಯಶಂ ನಿಳಿ೨ಸಿದಂ ನೆಲಂ ನಿಲ್ಫಿನೆಗಂ 
(ಆದಿಪು. ೧೩-೩೭) ; ಕಾಶ್ಯಪಂಗೆ ಮಗಧನಾಮಮನಿಟ್ಟು ಉಗ್ರನಂಶ 
ಲಲಾಮುಂ ಮಾಡಿ , . , ಕಚ್ಛ ಮಹಾಕಚ್ಛೆ ಪ್ರಮಂಖರಂ ಅಧಿರಾಜಪದನಿ 
ಯೊಳ್‌' ನಿಜಿಕಿಸಿ [ಸಾಂಾಂ,, ನಿಲಿಸಿ] (ಚಾವುಂಪು. ೩೬) ; ಎಮಗಿರ್ಪದು 
ಸೂಟಿಲ್ತೈೆಂದು. ಮಕ್ಕಳಂ ನಿಜಿಯಿ ನೆಲೆಗಳೊಳ್‌ (ಸುಕುಮಾ. ೮-೫೫). 
೪. ನಿಲ್ಲುವಂತೆ ಮಾಡು; ನಿಲ್ಲಿಸು : ದಂತಿಯಂ ನಿಜೀಸಿ ಮಂರಲ್ಕೂ. 
ನೋಡುವುದುಂ (ಸಂಪಭಾ. ೪-೭೬) ; ಅನೇಕಾಯುಂಧಶರಭರಿತಂಗಳಪ್ಪ 


(ಕವಿಂ, ೨-೮೬). ; 


೪೭೮೬ 


0 


ನಿಜಾಸ್ಫು 


ರಥಂಗಳಂ ದ್ರೋಣಾಚಾರ್ಯರ ಸೆಜಗೆ ನಿಲಿಸಿ (ನಂಸಭಾ. ೧೨-೨೦ ವ) ; 
ಸ್ಕಂದನಾಶ್ವಂಗಳನೊಂದೆ ದೊರೆಯೊಳ್‌ ಪರಿಯೆ ಸರಿಚೋದಿಸಿ ಬಾಣಪಾತ 
ಪ್ರಮಾಣದೊಳ್‌ನಿಅಕಿಸುವುದುಂ (ಶಾಂತಿ. ೪-೧೦ 2)... ೫, ತಡೆ; 
ನಿರೋಧಿಸು: ತೊಜಕಿಯೊಳ್ಳೊ ಗುತ್ತ ನಿರ್ದಂ ತಡಿಯ ಗಿಡುನನಾಶ್ರಯ್ಸೆ 
ಕಾಯಲ್ಯದೆತ್ತಾ ನಜಕಿಯದು ಪೋಗೆನ್ನದೆಂತುಂ ನಿಜಕಿ[ಪಾಂ90, ಲಿ]ಸಂಗುಂ 
(ಸಮಪ, ೭-೩೯) ; ಈವಗೆಯೊಳ ಕರಣಂಗಳ ಗಾವಳಿಯಂ ಕಳೆದು 
ನಿಅಿಂಿಸಿ ನೆಗಟಕ ವಿನೇಕಂ ಭಾನದೊಳಾಆಂ ಪಗೆಗಳ೯ ತೀನದವೋಲ್‌ 
ದೊಡ್ಡ ದೇನನೋವಿದನೆಳೆಯಂ (ಚಿಕವಿ. ೩-೧೩). ೬. ರಚಿಸು; 
ನಿರ್ಮಿಸು ; ಸಿದ್ಧಗೊಳಿಸು : ನುರುದೇ ವಿಯೆಂಬಳಂಬರಚರನರಸುರ. 
ಯಂನತಿರೂಪಸರ್ನಸ್ಥಮನಾದರದೆ ಬಿದಿ ನೆಜನಿ ಲಲನಾಸ್ವರೂಪದಿಂ 
ಸಿಟಂಸಿತೆನ್ನ ದಿನ್ನೆ ನೋಗಟಸ್ಕಿಂ (ಆದಿಪು. ೬-೮೦) ; ನಿನುತಕ್ರಿಯಾತ್ಮಕಂಗಳು 
ಮೆನಿಸುವ ಸಂಸ್ಕೃತದ ಭಾನವಚನಂಗಳನಾಯ್ಜ ನಿತರ್ಕವಿಂಸುಪ್ರತ್ಯಯನನೆ 
ಪತ್ತಿಸಿ ನಿಜಂಸೆ ಬರ್ಕುಮಾ ಕೃಲ್ಲಿಂಗಂ (ಕನುಡ. ೭೪). ೭. ಕೊಂಕಿಸು; 
ವಕ್ರುಗೊಳಿಸು ; ಗಂಟುಹಾಕು: ಅಜಶಿಸಿದುದು ರೌದ್ರರಸನುಂ 
ನಿಆ೨ಸಿದ [ನಾಠಾಂ.ಕಿರಿಪಿದ, ತಿಅಿಕಿಸಿದ] ಕುಡುವುರ್ವು ಕರ್ಚಿದೌಡುರ್ಚಿದ 
ಬಾಳ್‌... ಬಿಟ್ಟ ಕಣ್ಣಳಾರೋಹಕರಾ (ಗದಾಯು. ೪-೨೭), ಲೈ. 
ನೆಡು; ನಾಟು : ಖಪೊಜಸಿದ ಗಾಲಿಯೊಳಂ. ನಿಜಿಂಸಿದ ಬಸಿಯೊಳಂ 
ಪೂಸಿದ ಡೆಂಕಣಿಯೊಳಂ , . . ಮೊನೆಯಂ ಪೂಜೆಸಿದ ಕೊಂತದೊಳಂ. 
ಕೈಗೆಯಂ್ದ (ಅನಂಪು. ೧೧-೮೨ವ). ೯. [ಜೈನ] ಚರಿಗೆಗಾಗಿ 
ನಿಲ್ಲಿಸು, ತಡೆ; ಅನ್ನದಾನಕ್ಕಾಗಿ ನಿಲ್ಲಿಸಿಕೊಳ್ಳು : ಅರಸಂ 
ಶಿನಗುಪ್ತ ಭಟ್ಟ್ರಾರಕರ್ಗಾಂ ಪಾರಣೆಯಂ ಮಾಡುವೆ ಪೆಜಿರಾರುಂ ನಿಟಾಸಲ್‌ 
ಸಲ್ಲೆಂದು ಪೊಬಲೊಳಗೆಲ್ಲಂ. ಗೋಸನೆಯಂಂ ತೊಟಲ್ಸಿದೊಡೆ 
(ನಡ್ಡಾ. ೭೮-೪); ಮಹಾನಗರಕ್ಕೆ ಚರಿಗೆನೋಗೆ ಕನಕನರ್ಣನಪ್ಪ 
ಸೌಂದರನೆಂಬರಸಂ ನಿಜಿಕಿಸೆ[ಪಾಠಾಂ. ನಿಲಿಸೆ] ನಿಂದು (ಚಾವುಂಪೆ. ೧೪೬); 
ದೇವಕಿ ಸರಾಗದಿದಿರೆಬ್ಬ ಘವೇತಂಡ ಹರಿಶಿಶುಗಳಂ ಭೂಮಂಡಳವಂದ್ಯರ 
ನನಿಂದೈೆ ನಿಜಕಿಸಿದಳಾಗಳ (ನೇಮಿಪು. ೬-೫). ೧೦. (?) ಸ್ವಸ್ಟಿಶ್ರೀ 
ಆರಿಉರ. ಪನ್ನಿರ್ವೃರು ಮೂಸ ಯ್ಯನ್ತಲ ಮೊಲಿಮಂ ನಿಲುಸಿದಾಳಾರೆ 
ಯರುಂ ಪೊರಳನ್ವಯರುಂ ಗುಣಸಾಗರ ತಮ್ಮಡಿಗಳ್ಲಿ ಕೊಟ್ಟ ಮು 
(ಎಕ. 1೪, ಗುಂಡ್ಲು ಸೇ, ೮೯-೧೪ ; ಸು. 750); ಕೆಳೆಯ. ವಾಳೆಳಕಿಯಂ 
ನಿಲಸಿದ (ಎಇ. 1%, ೨೦-೧೩; ಸು. 800). ನಿರಿಸು: ೨. 
ಮತ್ತ ]ರಾಟುನುಂ ಕೊಟ್ಟು ನಿರಿಸದಳೀ ಶಾ[ಸ]ನಗಂಭ (ಕಣ. 
೮೨-೧೫-೮೭; 1117). ೩, ಸಂಸ್ಕೃತ ಛಂದೋನಿಯಮದಲ್ಲಿಯ ಯತಿ 
ಯನ್ನು ವಿಖಾರಿ ಕನ್ನಡಕ್ಕೆ ನಿಶಿಸ್ಟ್ರ ವಾದ ಖಂಡಪ್ರಾಸವನ್ನು ಪೂರ್ವಾ 
ಚಾರ್ಯರು ನಿರಿಸಿದರಂತೆ (ಕಸಾಚ, ೫೯). ೧೧. ಗೊತ್ತು ಪಡಿಸು ; 
ಗೊತ್ತುಮಾಡು : ಮಹಾರಾಜಂಗೆ ರಾಜಯೋಗ್ಯನಿದ್ಯಾಭ್ಯಾಸಂಗೆಯಿ 
ಸಲ್ಕೆ ನಿರನದ್ಯಪ್ರ ಜ್ಞಾ ಶಾಲಿಯಪ್ಪ ಮಾಲೀಸನ್ನೆ ಂಬಾಂಗ್ಲೇೇಯೋಪಾ 
ಧ್ಯಾಯನಂ ನಿರಿಸುವುದುಂ (ನುರಾಚ. ೫-೩೯ ನ). ನಿಳಿಸು: ೨. 
ಸಿಯ ವಲ್ಲವರಸ ಶ್ರೀಕಾಮ ನಿಅಿಸಿದನ್‌ (ಎಕ. 1%, ಹೊಸಕೋ, ೨೧-೮; 
ಸು. 150). ಸೆಳಸು: ೨. ಜೀಯ ಸನುತನ್ನು ಕಲ್ಲ ನೆಿಕಿಸಿದ 
(ನಿಕ. ೪11, ಶಿಕಾರಿ, ೧೯೫-೭; 1007), 
ನಿಜಾಸೆಪಡು - ನೆಲೆಗೊಳ್ಳು ; ಸ್ಥಾನಿತವಾಗು ;. ಅನನ್‌ 
ಅಯ್ಯೊನ ಪಟ್ಟಿ ದಲ್‌ ನಿಲಸೆಪಟ್ಟ್ರೂಡೆ ತಡಂ . . . ಬೇಜಕಿನೇಜಾ 
ದಿನಿಜರ್ಗೆ ಪಲನಗೆಯ ಪದವಿಗಳನೀಯಲೈ. ತೊಡಗಿದನ್‌ (ಬದ್ಧಪ್ರ. 
೧೩-೨೭೦), [ನಿಜಿಶ್ಚಿ-- -ಸು|] 
ನಿಅಂಸ್ಕು, ನಿಜಿಸು (ನಾ). ೧. ನಿಲ್ಲುವ ಒಂದು ರೀತ್ರಿ- 
ಭಂಗಿ : ಗತಿ ಭಾನಂ ಚಾರಿ ಸೂತ್ರಂ ನಿಜಕಿಸಳನಿ ಬಳಂ ಕಾಣೆ... . 


ನಿಜಸುಂಗಲ್ಲು ೪೭೮೭ 
ಎನಿಪ ಭೃಗುಸ್ರೌಢಿಯಿಂ ಕೊಲ್ವನುಗ್ರಾಹಿತನಂ ಮಾಜಂಕವಂ 
ಮಾರ್ಮ್ಮಲೆದಡೆ ಚಲದಿಂದೆಕ್ಕಲಕ್ಷೋಣಿಪಾಳಂ (ಎಕ... ೪111, ಸೊರಬ." ಕಿ 
೪೦೨೩೪ 1198; ಶಾಸನಂ. ೧೯೭ ನೋ) ; “ಪೊರ್ದುಗೆ” 


(ಶಾಸಮಂ,೨೯೨ ಕೋಕ). ೨. ತೋರಿಕೆ ; ಪ್ರದರ್ಶನ : ಮುಲುಕದಲ್ಲಿ 
ನಾಯಾನಿಲಾಸದ ನಅಂಸುಗಳ ನೋಟದಲ್ಲಿ .. . ಮಹಿಳಾಜನ 
ನಿರಾಜಿಸಿತು (ತೊರರಾ. ೩. ಸೊಗಸು: 'ಮೆಟಕಿದು 
ದಿದಿರಲಿ ನಿಖಿಳನದಿಗಳ ಮಂಜಂಕನನು ಮಸುಳಿಸುವ ಮಸಕದ ನಿಆಸಿನಲಿ 

. ಫೇನಸಿಂಡದ ಗುಯುಬಿನಲಿ ಗಾಡಿಸಿತು ಗೋದಾವರಿ ಕಕುತ್ಸ್ಥಜನ 


೧-೫-೨೪). 


(ತೊರರಾ. ೩-೧-೪೭); ನಿರ್ಜರದ ನಿಜಕಿಸು ನಿಡುಜಂರುಖಾಸವಿರಾರನ 
ಖಿಲಿಸು ಬೇಸಲಿನಿತ್ತವು ನವಮೇಘಕಾಲದಲಿ (ತೊರರಾ. 
೪-೬-೬). ಸಲಿಸ್ಕು: ೩. ಭಾವಾನುಭಾನನಿಭಾನಂಗಳ್‌ ರಸಮನು 


ದ್ಭಾವಿಸೆ ನಿಂದ ನಿಜಿಸು ವಿಚಿತ್ರ ಶೋಭಾನಹಮಾಗೆ (ಮಲ್ಲಿಪು. ೧೩-೩೭) ; 
“ಸೊಬಗು” (ನುಲ್ಲಿಪ. ಕೋಶ). [ನಿಸ] 

ನಿಅಾಸುಂಗಲ್ಲು (ನಾ). (ಮೇರೆಯನ್ನು ಸೂಚಿಸುವುದಕ್ಕಾಗಿ) 
ನಿಲ್ಲಿಸಿದ ಕಲ್ಲು; ಗಡಿಕಲ್ಲು ; ಸೀಮೆಯ ಕಲ್ಲು: ಅದಕ್ಕೆ ಸೀಮೆ 
ಮೂಡಲು ನಿಟ್ಟೂರ ಪಡುವಣ ಪೊಲದ ಮೇರೆಯ ನೀಜಿಿಸುಂಗಲ್ಲಂ 
(Maa. XK, ೭೪-೩೪ ; 1111). [ನಿಜಾಸು, + ಕಲ್ಲು( ಎಕಲ್‌ಾ)] 

ನಿಅುಸುಕೆಯ್‌ "ನಿಅಸುಗೆಯ್‌' ನೋ. 

ನಿಅಸುಗೆ (ನಾ). ಇರಿಸುವುದು ; ಸ್ಥಾಪನೆ. "ಕಂಭನಿಜಾಸುಗೆ? 
ಪರಾ. [ಆಸು ---ಗೆ] 

ನಿಡುಸುಗೆಯ, ನಿಜಾಸುಕೆಯ್‌ (ಕ್ರಿ). ಸಿದ್ಧ ಮಾಡಿಕೊಳ್ಳು | 
ತಯಾರಾಗು : ಕಳಂಬೊಕ್ಕು ನಿಳಿಸುಗೆ[ನಾರಾಂ. ಕೆ)ೆಯನ್ನು . - . 
ಣ್ಣ; ತ್ತು ನಾಲ್ಕು, ಬಿನ್ನಣದೊಳಂ ಪಲತೆಜದ ಪಾತಂಗಳೊಳಂ ನೆಜಕಿದು 
(ತಂಪ. ೫೨೭೭ ಐ). ನಿಚಾಸುಕೆಯ್‌ : ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ನಿಜಿಸ್ಕುಸ ಕೆಯ್‌] 

ನಿಜುಂಗಲ್ಲು “ನಿಜುಗಲ್‌' ಕೋ. 

ನಿಜುಕಲ್ಲು "ನಿಳುಗಲ್‌' ನೋ. 

ನಿಜುಗಲ್‌, ನಿಲುಂಗಲ್ಲು, ನಿಜುಕಲ್ಲು, ನಿಜುವುಂಗಲ" (ನಾ). 
ನಿಜೀಸುಂಗಲ್ಲು: ಪಡುವಣ ಮೇರೆ ಆಲದ ಮರೆ ಮೂಡಣ ಮೇರೆ 
ನಿ[ಉಂ]ಗಲ್ಲೆ (ಕಣ, 11, ೫-೫ ; 859) ; ಪಡುವ ನಿಜುಗಲ್‌ ಮೇರಿ 
(ಎಇ. ೪111, ೨0೧-೧೨; 865) ; ಮೂಜಿಂ ನಿಜುಗಲ್ಲನ್ನಿ ಅಸಿ. ಕಲ್ಲೊ 
ಅಕಿ ಕ್ರಿಯನ್ಹಾಗೆ ಕಿಸುಕಣಡನೆತುಂ ಕೊಟ್ಟಿತ್ತು (ಎಕ, ೫11, ನಂಜನೆ. 
೨೬೯-೯೪; 904). ನಿಜುಂಗಲ್ಲಂ : ಪಾತ್ಯ ೯ದ ಮೇಳೆಯಲ್ಲಿ ನಿಜಂಂಗಲ್ಲು 
(ಎಇ. XV, ೯೮-೨೨; 1074). ನಿಜುಕಲ್ಲು : ತೊಜಕಿಯಂ ಆಲಕೆ. 
ಮೇಕೆ ದುವೆಟ್ಟಗೆ ನಿಜುಕಲ್ಲು ಕೊನಳ್ಳ ದಾ ಪೆರಿಯ ಎಲವು ಅಲ್ಲಿಂ 
ಕುಡಿತ್ತು (ನಿಕ: 11, ೩೫-೬; ಸು. 800). ನಿಣುವುಂಗಲ್‌ : ಅದರ್ಕೈ 
ಮೂಡಲು ಹೊಲದ ಮೇರೆಯ ನಿಉುವುಂಗಲ್ಲೇ ಮೇರೆ (ಸೌಇಇ. 
21-11, ೧೮೨-೫ ; 1098). [ನಿಸ ಕಲ್ಕ್‌] 

ನಿಣುಗುರುಳ್‌ "ನಿಖುಗುರುಳಿ' ನೋ. 

ನಿಉುಗೆ "ನಿಜಾಗೆ' ನೋ. 

ನಿಜುಗೆಗಾಣ್‌ "ನಿಜಾಗೆಗಾಣು' ನೋ. 

ನಿಉುನಗಲು (ನಾ). ಒಂದು ಊರಿನ ಹೆಸರು: ಪೊಜಕಿಯ ನಾಯಕ 
ಜೆಡಕೆದರ ಬಂದು ನಿಜಂವಗಲ ಮಂತ್ತಿದಲಿ 
೬೧-೩5 ?)- [1] 

ನಿಜುವುಂಗಲ್‌ "ನಿಜುಗಲ್‌' ನೋ. 

ನೀ "ನೀನ್‌' ನೋ. 


(ಎಕ. 2೪೩, ಚಿಕ್ಕನಾ. 


20 


25 


30 


35 


40 


45 


'ನೀಂಟಿಸು, (ಕ್ರಿ). ೧. ಚಾಚು; 


ನೀಕರಿಸು 


ನೀಂ "ನೀನ್‌' ನೋ. 

ನೀಂಟಾಡು (ಕ್ರಿ). ಸೇವಕನಾಗು (7?) : ಬಂಟಪ್ಪುದು. ತುರು 
ಗಾಯನ್ವಿ ದು ತೋಂಟಿವ ಮಾಡುವುದುಮಂತುಟಲ್ಲದೆ ಮತ್ತಾ ನೀಂಟಾಡಿ 
ಹೋಹುದಲ್ಲಜೆ ನಂಟಿನ ಸಾರುನನನೆಗ್ಗ (೩ 

[. / ತನಿ. ಸೀಟ್ಟ್ರಾಳ್‌ ಇ ಸೇವಕ] 

ಮುಂದಕ್ಕೆ ನೀಡು: ಪುಲ್ಲೆಯ 
ಹಿಂಡನೊಂದು ಪುಲಿ ಗೆಂಟಿಜಕೊಳೊಯ್ಯ ನೆ ಕಂಡು . . . ತಲ್ಲಣದಿಂ 
ಕುನುಂಗಿ ನೆಅಕಿ ನೀಂಟಸಿ ನೀಳ್ಡ ಕೊರಲ್ಲೆ ಪಾಯು ತಳ್ಳಿಲ್ಲದೆ ನೆತ್ತರಂ 
ಪಡೆದು ಸೀರ್ದೆಟಕಿದಿಕ್ಕಿ: ದುದಿಕ್ಕೆ ದಾಣದೊಳ್‌ (ದಶಕು. ೨-೧೧೩); ಅಲ್ಲಲ್ಲಿ 
ನಿಂದುವು ಗೋವ್ಗಳು ಪುಚ್ಛನ ನೆಗಹಿ ನೀಂಟಸಿ ಅಚ್ಛುತನಾಕೃತಿ 
ನೋಡಲು (ಪುರಂದ. ಭಳ » "ಕುಪ್ಪ ಳಿಸು” (ಪ್ರಭಣ್ಣ)- 
"ನೀಟ್ಮು' ಸರಾ, ಪ್‌ ಇಸ] 

ನೀಂಟಸ್ಮು (ಕ್ರಿ). ಎವೆಯಿಕ್ಕದೆ ನೋಡು ; ಒಂದೇ ಸಮನೆ 
ನೋಡು: ಲೀಲೆಯಿಂ ನೀಂಟಿಸುತ ಮತ್ತೆ ಸಂಭ್ರಮದಿ ಬಾಲೆಯರು 
ತಾ ಬಂದು ಶಾಸೆಯನಿಡಲು (ಯನಳ. ೫೫) ; ನಗುವಂ ಧಿಷ್ಕಾ! ರಣಂ 
ನೀಣ್ಬಿಸಿ ಪರಿಕಿಸುವಂ (ಸಂಸನ. ೩೬-೫) ; (ಬಿರುದಿಟ್ಟ ಯಿಂದ ನೀಣ್ಣಿ 

ಸುತ್ತ,) (ಬೆಟ್ಟ ಅ. ೬೧-೧೫). “ನಿಟ್ಟಿಸು' ಪರಾ. [ಎನಿಟ್ಟಸು] 

ನೀಂಟೊ,(ಕ್ರಿ). ೧. ಎಸೆ; HARSH us $.1,9೨): ಸುಗ್ಗಿಯಲರೆ 
ಚೆಂಕೆಯಲಿ - ಎಡೆಗುದಿಯ ಕಂಬಳಿಯ ನೀಂಟಶಂಕೆಯಲ್ಲಿ (ಗಿಳಿವಿಂ. 
೧೧೭-೬). ೨. ನೀಗು; ಕಳೆ; ಹೋಗಲಾಡಿಸು : ಉಂಟಿಂಬ 
ಫರೆಲ್ಲಿ ಇಲ್ಲವೆನಲೇಳೆ ಇಲ್ಲವೆಂಬವರಲ್ಲಿ ಉಂಟಿಂಜಿನಲೇಕೆ ಈ ಉಭಯದ 
ಕಂಟಕವ ನೀಂಬಿಯಲ್ಲದೆ ನಿಜನಿಲ್ಲ (ಮೋಳಿನಾ. ೪೮-೧೯೯) ; ರಾಧೇಯ. 
ನೆಂಬ ಸೂತಂ ಕಂಡನು ಆಸರನು ನೀಂಟಿ ಶಿಶುನನ್ನೋಡಿ ಮಾನುಗಳ 
ರಾಶಿಯಂ ಬಿಟ್ಟು ಸಂತೋಷದಿಂ ಬಾಲಕನ ಪೋಸಿಸುವೆನಿವನ ತನ 
ಗಿನ್ನು ಸುತನೆಂದು ಸಾಕಿದನು ಮನೆಗೆ ತಂದು (ತುರಂಗ, ೧೦-೧೨). 

[ಜೀ.॥ ತೆಲು. ನೆಟ್ಟು - ನೂಕು, ದೂಡು] 


. ೫೭೪). 


ನೀಂಟ್ಲು (ಕ್ರಿ). ಕುಡಿ; ಪಾನಮಾಡು (2) : ಸರಸಿಯೊಳಗೆಲ್ಲ 
ಕರಚರಣಂಗಳಂ ತೊಳೆದು . . . ಬಗಸಿಯಲ್ಲಿ ದ್ರೌ ಪದಿ ಸಹಿತ ನೀಂಟ 
ದರು (ತುರಂಗ. ೯೪-೧೨). [ಆ ಈಂಟು] 


ನೀಂಟ್ಕು (ನಾ). ಬಾಯಾರಿಕೆ ; ಸೇಡೆ : 
ನೀಂಟನಿಂದಾ ಬಳಲಿ ಬಂದೂ (ಯನಳ. ೭೩). 
ನೀಕರ (ನಾ). ೧. ಚೆ ನಿವಾರಿಸುವಿಕೆ. ೨. 
ತಿರಸ್ಕಾರ ; ಉಸೆ ; “ನೀಕರಿಸು' ಸರಾ. ೩. ತೊಲಗಿಸುವ 
ವನು; pes ಗು ಆ ಕೊನುರಯ್ಯೂಂಗವನಿತಳಾಕಾಶ 
ಗ್ಯಾಪ್ತ್ರ ಕೀರ್ತಿ ನಿಜಗುಣನುಣಿರತ್ನಾ ಕರೆನಚ್ಚ್ವಾನತಮೋನೀಕರನಭಿರಾನಂ 
ದೇವರಾಯಂ ತನಯಂ (ಸಂತ4ಭಾ. ೧೪-೪೭). (ಸೆಂ. ನೀಕಾರ] 

ನೀಕರಿಸು, ನೀಳ್ಕರಿಸ್ಸು, ನೀಟ್ಕರಿಸ್ಕು, ನೇಕರಿಸು (ಕ್ರಿ). ೧. 
ಕಡೆಗಣಿಸು ; ಉಪೇಕ್ಷಿಸು ; ತಿರಸ್ಕರಿಸು: ಸಾಪಪುಣ್ಯನಿಲ್ಲ ಎಂದು 
ನೀಕರಿಸಿ ನಡೆಯಬಹುದೆ ದಿವರಾತ್ರೆ ಉಳ್ಳ ನ್ನ್ನ ಕೃ (ಡಬೊನ್ಮು. ೨೩೫-೬೬); 
ಕುಂಟಿಣಿಯರ್‌. ಸೋಲ್ತ ಸನಿಗಂಡು ಟ್ಟ ಕಂಟಿಕರಾಡೆನೆಂದು 
ನೀ[ನಾರಂ. ನಿರಾ]ಕರಿಸೆಯೆಂಂ (ಅರ್ಧನೇ. ೫-೨ ವ) ; ಹಿನಾಕಿಭನನನ 
ನೊಬ್ಬ ಜೈನನು ಕೆರಹುಗಾಲ್ವೈರಸಿ ನೀಕರಿಸಿ ಹುಗಲೊಳಗೆ (ಬಸಪು. 
೪೯-೮); ಮಲ್ಲಿಕಾರ್ಜುನನ ನೀಕರಿಸಿದವ ತಂಡೆಯೆಂ₹ (ಲತಿಚಿಂ.೩೭-೬) ; 
ಸೊನೆಗಾತಿ ಮುಗುದೆ ಮುಸುಂಡಿಯಾಗಲಿ ನೆರೆನನೆಗರತಿಯ ನೀಕರಿಸದೆ 
|. ೬ ಅನುವಳಾತಾದರಿಸುವುದು (ಹದಿಬ. ೪-೩೭). ಪಿ. ಬಿಡಿಸು ; 
ನಿವಾರಿಸು: ಎನ್ನ ಭವಬಂಧನನ ನೀ[ಸಾತಾಂ. ನಿ, ನಿ]ಕರಿಸಿದೆಯಾಗಿ 


ಬ್ಯಾಂಟಿಗಾರರೆಲ್ಲಾ ತಾವೂ 
(<೭ ಸೀಂಟ್ಕೊ] 


ನೀಕಾಶ 


ಶಿವನೆ ಗತಿಮುತಿಯೆಂದು ನಂಬಿದೆನಯ್ಯಾ (ಬಸನ. ೪೮೧). ನೀಳ್ಕರಿಸ್ಸು: 
೧. ಕಂದರ್ಪನಂದವ ನೀಳ್ಕರಿಸುವ . ರಸಿಕರ ದೇವನಿರನಂ ವರ್ಣಿಸ 
ಲಸದೃ ಶಾತಿಶಯಮಾಗಿರ್ದುದು (ಹಮ್ಮಾರ. ೬-೧೯ ಐ) ; ಚೆಂದಳಿರಿನಂದ 
ವನು ನಿಂದಿಸುತ್ತಿರುವ ಪೊಂದಾನರೆಗಳ ಚೆಲ್ಹನು ನೀಳ್ಯರಿಸುವ,. . . 
ಇಂದಿರೆಯ ಮೆಬ್ಬಡಿಯ ಪೊಗಳಿದರು (ಕರ್ನಾಕ. ೨೩೦), ನೀಟ್ಕಿರಿಸ್ಳು : 
೧. ಗಟ್ಕನೆ ಕೊಳೆ ಕಡುಗಂಪಿನೊಳಟ್ಟ ಮೆಗೊಳಗಸ್ಪೆ ವೆಂದು, ಮಧುಪಂ 
ಗಳ್‌ ತಮ್ಮಟ್ಯನೆಯೆ ಚೌತಮಾಗಿರಿ ನೀ[ಪಾರಾಂ, ನಿ]ಟ್ಕಿರಿಸ 
ದುವುಂತು ಚಂಪಕಕ್ಕೆ ಅಗದುನೇ (ಅದಿಪು. ೧೧-೧೧೫) ; `ಮುಳಿಯಲ್ವೇ 
ಡೆನ್ನನೇ ನೀಬೃರಿ[ಸಾಂಂ. ಲಿ]ಸದೆ ತಿಳಿಯೆಂದೆನ್ನನೇ ಬಾರನೇ ಮೇಣ್‌ 
ತಿಳಿಪಲ್‌ ಬೋಳೈಸನೇ (ಸೂಕ್ತಿಸು. ೮-೩೬೦; ಅನ: ಪು. ೮-೧೨ ನೋ.) ; 
ಒರ್ಕುಡಿತೆ ನೀರ್ಗೆ ಪಲಪಟ್ಟಿ ರೆಯ, ಪಣ್ಣಿ ಲೆಯ ಮಂಜನಿಗೆ ದೇಸಿಗರಂ 
ದೇವರ್ಕಳ್ಳೊ ಡೆಯರ್‌ ಮಾಟ್ಬು ರೆ. ನೀ[ಪಾಕಾಂ, ನಿ]ಬ್ಕರಿಸದೆ ನಿಮ್ಮ 
ದೊರೆಗೆ ಬೋಟಿಕಿಯರೊಳರೇ (ಶನುದ. ೨೪ ಪ್ರಯೋ) ; ಇವರ ನೇಹನುಂ 
ನೀಟ್ಯರಿಸಿಯನನನಿದಿರ್ಗೊಂಡುಪಚರಿಸಿಯೆರವಿಲ್ಲದೆ ಬೆರಸಿ ಬೇಟ್ಟಿ 
ಕಜ್ಜಮಂ ಸಾಧಿಸಿಕೊಂಬುದೇ ಜಾಣ್ಮೆ (ಚಿಕನಂ. ೩೧-೧೮) ; ಬೇಡ,ನಲ್‌ 
ಮಗುವೆ, ಆ ದೇವಶಯ್ಯೆಯನ್ನ್‌ ನೀಟ್ಕಿರಿಸದಿರು ನೀನ್‌ (ಬದ್ಮಪ್ರ. 
೩೪-೭೪೧). « ಬಿರೆತುಕೊಳ್ಳು ಸ i: ಬೇರಂ' ಬಿಟಕ್ಕಿ ಹಜಜ 
ತಿಂದು ವನದೊಳಡಗಿರೆ ನೀವುಂ ಹ ರಿಸಿ ನಿಂದುವಿಕಾಗಳ್‌ ಸೇ ಸಮ್ಮ 
ಸುವರೆ ಬಿರುದುಮುಂ ಬೀರನುುಮಂ (ಗದಾಯು. ೭-೩೫). ನೇಕರಿಸು: 
ಸಾಕುಸಾಕಿನ್ನಿದಳೆ ಬೇರೊಂದು  ಸುಖಮಂಂಟೀ ನೇಕರಿಸಬಾರ 
ದಾತ್ಮಾನುಭವರತಿಯೇ (ಕೃಕನ. ೪-೧೦ ಪಲ್ಲವಿ). 
[ನೀಕರ-- -ಇಸ್ಯು] 

ನೀಕಾಶ (ಗು). ೧. ಹೋಲುವ; ಸಮಾನವಾದ. (ನಾ). ೨. 
ಹೋಲಿಕೆ ; ಸಾದೃಶ್ಯ : ಎರಡುಂ ದೆಸೆಗಳೊಳಂ ಮನೋಜರಾಜದ್ರಾಜ 
ಧಾನೀನೀಕಾಶಮಪ್ಪು ದ್ಯಾನಂಗಳೊಳ್‌ . (ಶಾಂತಿಪು. 

[Ao.] 

ನೀಕ್ಷಿಸು (ಕ್ರಿ). ೧. ನೋಡು; ಈಕ್ಷಿಸು: ನನ್ನ. ಕರನನಜದಿಂದ 
ಮ್ಯಾರೆಯಿಲ್ಲದೆ ಸದಾ ಹೇಮವರುಷಧಾರೆ ಎಡೆಬಿಡದೆ ಸುರುವುತಿರೆ ನೀಕ್ತಿಸ 
(ಮೋಸ್ಷದೀ. ೮೫-೧) ; ಚಿನುಮುಯವಾಗಿಪ್ಪ ವಿಜಯನಿಕ್ಕೆ ಅನ್ನ ಮನ 
ದಣಿಯೆ ನೀಕ್ಷಿಸುವಾಲೋಚನಿಯ ಮಾಡು ಬಿಡದೆ (ವಿಸಾಸು. ೨-೧); 
ಕೀಲಿಸಿದ ಪುಸ್ಪ ಕಕೆ ವಿಸ್ಮಯದಾಳಿ ಕೆಳಗೇನಿಹುದೊಯಂದು 
ದೊಳು ನೀಕ್ಷಿಸುತದೊಂದೆಡೆ , , . ಬಾಲಕಿಯು ನಿಂದಿರ್ದ ತೆರನನು 
ಕಂಡ ಪದ್ಮರಥ (ಜಿನಭಾ, ೫೦-೨೦). [ಈಕ್ಷಿಸು] 

1ನೀಗಾಡು (ಕ್ರಿ). ೧. ಕಳೆದುಕೊಳ್ಳು ; ಇಲ್ಲದಂತೆ ಮಾಡಿಕೊಳ್ಳು: 
ಹೊಜಗಣ ಮಲತ್ರಯಕ್ಕೆ ಒಳಗಣ ಅಜನ ನೀಗಾಡಲೇಕೆ (ನಚಸಂ, 
೭೫-೮೪) ; ಕೊಟ್ಟಿ ಕುದುರೆಯನು ಮನಮುಟ್ಟ ನೋಡದೆ. ನನ್ನೊಲಟ್ಟ 
ತನದಿಂದ ವಂಚಕನನೊಳಗೆ ತಂದಿಟ್ಟು ಕುದುರೆಯನು ನೀಗಾಡಿ 
(ಸನ್ಯುಕೌ, ೧೧-೬೯) ; ಹದಿನಾಡವ ಮೈಸೂರ ಭೂಪರೊಳ್‌ ಕಲಹವ 
ಸಿತ್ತು ಗಂಟಕ್ಕಿ ತಲೆಯ ನೀಗಾಡಿ ದೇಶನಸೊಪ್ಪ ಸಿ ಕೊಟ್ಟು ಚಲಗೆಟ್ಟುದ 
ಕೇಳ್ಳಜಕಿಯ (ಕಂಸವಿ. ೧೮-೧೩೧). ೨. ತಿರಸ್ಕರಿಸು ; ಕಡೆಗಣಿಸು; 
ಧಿಕ್ಕರಿಸು ; ಸಮರದ ಜಯವನವರಿಗೆ ಮಾಡಿ ನಮ್ಮಭಿಮತನ ನೀಗಾಡಿ 
ನಯನ ನೀವೊಡ್ಡೂವರೆ ನಿಮ್ಮನು ನಿಯವಿಂಸುವರಾರುಂಟು (ಕುವ್ಯಾಭೀ: 
೧-೨೪). ೩. ತೊರೆ ; ಬಿಡು ; ತ್ಯಜಿಸು ನ ಏಣಿಗಳಿಗೆ ಕನೆಗೋಲು 
ಗಳನು ಸಂದಾನಿಸಿ ಕೆಡೆ ನೂಕಲಾಗ ಗೋಣಡಿಯಲಿ ಬಿದ್ದು ತುರುಕರ 
ಮಾರ್ಬಲ ಪ್ರಾಣವ ನೀಗಾಡಿದುದು (ಕಂನವಿ. ೧೪-೭೦) ; ಅಬಲೆಯಾ 
ದರೂ ಅಂಜದೆ , , . ತನ್ನ ಪ್ರಾಣಗಳನ್ನು ನೀಗಾಡಿ ಹಗೆಗಳಿಂದಲೂ 


೧-೬೨ ಪು. 


ನಿಶಾಲ 


೪೭೮೮ 


25 


ನೀಗು 


ವಿಧವಿಧವಾಗಿ ಹೊಗಳಿಸಿಕೊಂಡು ವೀರಸ್ವರ್ಗನನ್ನು ಸೇರಿದಳು (ಕವಿಕ. 
೪೩). ೪. ಪೋಲುಮಾಡು ; ಅಪವ್ಯಯ ಮಾಡು : ಇದ್ದ ಅಸ್ತಿ 
ಯನ್ನೆಲ್ಲಾ ಅವನು ನೀಗಾಡಿ ಈಗ ದರಿದ್ರನಾಗಿದ್ದಾನೆ (ರೂಢಿ). 
ನೀಗಾಡಿಕೊಳ್ಳು - ಕಳೆದುಕೊಳ್ಳು : ರಾನುನೆಸರಿಂದೆ ದಶರಥನರಸಿ 
ಗುದಿಸಿ ತಾಂ ಭೂಮಿಸುತೆಯಂ ಮದುವೆಯಾಗಿ ನನನಾಸಜೊಳ್‌ ಕಾಮಿ 
ನಿಯ ನೀಗಾಡಿಕೊಂಡು . , , ಮಹಾದುಃಖದಿಂ ಶರಧಿಯೊಳ್‌ 
ಬಿದ್ದಳಿದ ಕಥೆಯ ನೀಂ. ಕೇಳ್ವಲಾಯೆಲಾ (ಚೆಬಪು. ೫೨-೨೯). 
[ನೀಗು -- ಆಡು] 
ನೀಗಿಸು (ಕ್ರಿ). ೧. ನಾಶಮಾಡು ; ಧ್ವಂಸಮಾಡು : ತಾಗಿ ಕಡಿ 
ದೊಟ್ಟ ದನು ಕೊಡಲಿಯ ಬಾಗಿನಲಿ ಬಹುಚಾತುರಂಗವ ನೀಗಿಸಿತು ನೆಲಕ 
ಕೇತುನೀಂರ್ಯುನ ಕೊಂದ ನಿಮಿಷದಲಿ (ಸಂಭಸ, ೨೬-೬೮); ಮುಟ್ಟ 
ದೈಲ್ಲಾ “ಬೂದಿ” ಮಾಡಿದಾ ಭಸ್ಮಾಸೂರಾ ಅವನ ನೀಗಿಸಿ hel 
ಮೋಹಿನಿ ಅವತಾರಾ (ಅರಳು. ೨೭೭೬-೪). ೨. ಕಳೆ; ಬಿಡಿಸು: 
ನಾಸ ಸ್ಟ್ರೀಯ ಸೊಬಗಿನಲ್ಲಿ ಅಸಡ್ಡೆ. ಯನ್ನುಂಟುಮಾಡಿ ಅದರ ಶಾ 
ಪ್ರೀತಿಯನ್ನು ನೀಗಿಸುವುದೋ (ಚ್ಯೋತಿರ್ವಿ, ೭೯).; ತೊರೆಯನು 
ದಾಟಪ ಹರುಗೋಲು : ಗಡ್ಜೆಯನೇರಿಸಿ ಕಷ್ಟವ ನೀಗಿಸಿ ಕರೆಯನು 
ಕಾಣಿಸ ಸಾಧನವು (ಕವಿಸೋ. ೫೯-೭). &. "ಸಾಧ್ಯ ವಾಗು ; ಶಕ್ಯ 
ವಾಗು. ೪. ನಿಭಾಯಿಸು ; ಸಾಗಿಸಿಕೊಂಡು ಹೋಗು: ಅಸ್ಟೆ ಸ 
ಜಾನುವಾರುಗಳನ್ನು ಅವನೊಬ್ಬನಿಂದ ನೀಗಿಸಿಕೊಂಡು ಹೋಗಲಕ್ಕೆ 
ಆಗುವುದಿಲ್ಲ (ದಂಬನೂ. ೧೮) ; ನುನೆಯಲ್ಲಿ ಎಲ್ಲರೂ ನೀಗಿಸಿಕೊಂಡು 
ಹೋದರೆ ಎಲ್ಲವೂ ಸರಿಯಾಗುವುದು (ಕಮನೆ. ೩೯). [ನೀಗು + -ಇಸು,] 
ನೀಗು (ಕ್ರಿ). ೧. ಪರಿಹರಿಸಿಕೊಳ್ಳು ಸ ನಿವಾರಿಸಿಕೊಳ್ಳು ; 
'ಹೋಗಲಾಡಿಸಿಕೊಳ್ಳು : ಎನ್ನ ಸಹೋಡರನೆಂತುಂ ಶ್ರಮನುಂ ನೀಗಿ 
ಸುಖದಿಂ ತಣಿಡೊನಕ್ಕುಂ (ಪಡ್ಡಾರಾ, ೫೫-೧೬); ಅನಭಗಳ ನಿನ್ನೊ' ೪ 
ಪಿರಿದವಿನಯೆಮಂ' ನೆಗಟ್ಸ ದೋಷಮುಂ ತಪಡೊರ್ಳ ' ನೀಗುವೆಂ (6ರ. 
೧೪-೧೩೧); ತಲೆವೇಸಜ; ಸಂತು ನೀಗುವೆಂ (ಪಂಪಭಾ. ೪-೯೮) ; ಬಸವನಂ 
ಜನ್ಮದುರಾಶೆಯಂ ಕಳೆದು ಕರ್ಮಾರಂಭವಂ ನೀಗಿ ಸಂತಸದಿಂದಂ ಪೊಲಿ 
ಮಟ್ಟು (ಬಸರ. ೩-೧); ಮನದಲ್ಲಿ ಸ ಪಾಪಿಜನರೆ ಸಂಸರ್ಗವ 
ನೀಗಲು ಬೇಕು (ಪುರಂದ. ೧-೧೩೪-೧). ೨. ಕಸಿದುಕೊಳ್ಳು); 
ನಾಶಮಾಡಿಕೊಳ್ಳು ; ನಷ್ಟ ಮಾಡಿಕೊಳ್ಳು ಪಾಡಕಣಿನಿಳ್‌ 
ಪುಟ್ಟ ಕಳವಿನೊಳ ಸತ್ತ ಫಚಾರಡರಸುತನೆಂ [ತನನ ವ್ಯಭಿಚಾರದೊಳ್‌ 
ನೀಗಿದೆ (ಅನಂಪು. ೧೧-೫೧ ವ); ಸೈಂಭವನೊಡಲು ನೀಗಿತು ತಲೆಯನು 
(ಕುಷ್ಯ್ಯಾಜ್ರೋ. ೧೪-೪೭); ಘನಗಿರಿಯಲ್ಲಿ ಸಂದರಸುಗೆಯ್ಯಿ ನಮಂಡೆರದಿನ್ನು. 
ರಾಜನಾತನ ತನುಜಾತಂ . . , ಚಾಮರಾಜನೊಳಿದಿರಾಗಿ ತನ್ನ ಗಜವಾಜಿ 
ಬಲಂಗಳ ನೀಗಿ ಸಾಗಿದಂ (ಚಿಕವಿ. ೨-೨೦); ನಿಚಾರನನ್ನು ನೀಗಿಕೊಂಡ 
ಬರೀ ನಯುಸ್ಸಿಗಾಗಲಿ ಅನುಭನಕ್ಕಾಗಲಿ ಬೆಲೆ ಏನು (ದೂರಸ. ೧೬೮). 
೩. ಬಿಡು; ತೊರೆ; ತ್ಯಜಿಸು : “ನೀಗು-ತ್ಯುಜನೇ? (ಶನುಧಾ); 
ಮದನಂ ದೇಹನ ನೀಗಿದಂ (ಸೋಮೇಶ. ೨೬); ಅಭಿಮಾನನಂ ನೀಗಿದೆ 
* ೬ ನಿನಗೆ ಅತಿಶಿನದ್ರೋ ಹನಾಯಿತ್ತ್ತು. (ಬಸಪು. ೨೧-೪೭); 
ಕೌರನೇಂದ್ರನ ನೀಗಿದಳೆ ಜಯಲಕ್ಷ್ಮಿ (ಕುವ್ಯಾಗ, ೪-೨೧); ಎಳನಸಿಜಂ 
ತಾಳಿದ ಫೆಣ್ಣಿಳಿ ಕಾಯಜನುಸಹತಿಯಿಂದಸುವಂ ನೀಗುವುದು (ಜಯಕಾ. 
ನೀಗಲ್‌' ಸಂಧ್ಯಾರಾಗರಜೋಗುಣಮುಮನಳುರ್ವ ತನು 
ಮುಮಂ ದ್ವಿಜರಾಜಂ ಬೇಗದೆ ನಿರ್ಮಲನಿಷ್ಸು ಪದಾಗಮದಿಂ ಪಡೆದ 
ಸತ್ತ್ವ್ವಮೆನಿಸಿತು ಜೊನ್ನಂ (ಟಿಕವಿ. ೬-೨೧), ೪. ಫಿವಾರಿಸು; ಪರಿ 
ಹರಿಸು; ಹೋಗಲಾಡಿಸು: ಶಾಸಂಗೊಟ್ಟೊ ಡಾತನುವುದಂ ನೀಗಲ್ವೇಡಿ 
ರಾಜಗೃಹಕ್ಕೆ ನೆಂದು (ನಡ್ಡಾರಾ. ೧೫೮-೬); ಪರಿಭವಮನಿದಂ ನೀಗು 


೨-೩೪) ; 


ನೀಗು 


ನೀಂ ಭೀಮಸೇನಾ (ಪಂಪಭಾ. ೮-೭೧); ಅನುಜನ ನೆತ್ತರನೀಂಟದನನ 
ನೆತ್ತರ ಜೀನಸಹಿತವಿಾಂಟಡೆ ದುರ್ಯೋಧನನೆಂಬ ಪೆಸರ್ಗೆ ನುಯ್ಯಾಂ 
ಪೆನೆ ದುಶ್ಶಾಸನನ ಬನ್ನಮಂ ನೀಗುವೆನೇ. (ಗದಾಯು. ೫-೮); ಕಿಚ್ಚನಿಕ್ಕಿ 
ಜಲಮಂ ಮೇಣಕ್ಕೆ ಪಾಯ್ಜಣ್ಮೆ ಸ್ತೀ ದುಃಖಾಗ್ನಿಯನೋವೊ ನೀಗ 
ದಿರಲಿಂದೀ ಮಾಲಕ್ಕಿ ಮೇಣ್ಬ ಟ್ಟಿ ನೋ (ಧಮಾಳನ್ನು.೪-೮೨); ಬಸಿಐಕಿಳಿದರಿ. 
ತದ್ದುಃಖನುಂ ನೀಗಿ ಜೀವಿಸಿದರಸುರಾರಿಮಂ ಖ್ಯಸುರರದಲನಜರಾಮುರ 
ಕೆನಿಸಿದರ್‌ (ಸೆದ್ಮರಾ. ೧೦-೨೨೭); ಘೆನಸಾರಮೃ ಗಮದಪಟೀರಸೀತಳ 
'ಮಾಂತು ಮಿನುಗಿದಂ ಮಂದಮಾರುತ ಮಾರುತಿಯ ತಾಪಮಂ ನೀಗಿ 
ಸುಖಗೊಳಿಸಲು (ನೆಂಕಾರಾ, ೫; ಕೊನೆಗಾಣು ; 
ನಿವಾರಣೆಯಾಗು ; ಪರಿಹಾರವಾಗು : ನೀಗಿದುದೀಗಳೆನ್ಮು ವನವಾಸ 
ಪರಿಶ್ರಮಂ (ಪಂಪಭಾ: ೭-೬೦); ನೀಗದಾಲೋಚನೆ ಕೋಗೋಪದ್ರದ 
ಲೊಮ್ಮೆ ಕೃಷ್ಣ ಎನಬಾರದೆ (ಪುರಂದ, ೧-೬೦-೬); ಮಾಡಿದ ತಪ್ಪನ್ನು 
ನೇರ್ಪಡಿಸಲು ಹದಿನೈದು ವರ್ಷಗಳು ಬೇಕಾದುವು. ಆದರೂ ಅದ ನಸ್ಟ 
ವೆಲ್ಲ ನೀಗಿಲ್ಲ (ಹಾಹುತ್ತ. ೧೦೮); ಈ ನಿಗ್ಗರ ಒಂದು ನೀಗಿ ಹೋಗಲಿ 
೬. ತೀರಿಸು; ಹಿಂದಿರುಗಿಸು: ಎಮಗೆ ಸಕಳ 
ರಾಜ್ಯಶ್ರೀಯುಂ ನಿನ್ನ ಬಲದಿಂದೆ ಸಾರ್ದುಡು ನಿನ್ನು ಪಕಾರನುನದೇತ 
ಆಕೊಳ್‌ ನೀಗುವೆನೋ (ಹನಿಸಭಾ. ೧೪-೩೭); ಅಖಿಳಶಾಸ್ತ್ರಾಗಮಮಂ 
ನಿಮ್ಮಿಂದಮಲಿಕಿದೆವದಜಿ5೦ ನಿಮ್ಮುಪಕಾರಮನದೇತಜಿಕಿಂ ನೀಗುವೆಮೋ 
(ಸುಕುಮಾ, ೨-೫೮);  ಜಜ್ಞ್ಯಾರ ಮಾಸಾಳುಗಳು ನಿಜದಾತಾರನವಸರ 
ಕೊದಗಿ ಹಣವಿನ ಯಣನ ನೀಗಿದರು. (ಕುಪ್ಯಾದ್ರೋೋ- ೧-೫೦). 
೭. ತೊಲಗು; ನಾಶವಾಗು ; ಹಾಳಾಗು : ಅವಧಿ ತಪ್ಪಿ ದುದಾಜಕಿನೆ 
ಪತ್ತು ತಿಂಗಳಾದುವು ಬರಲಾತನಾಅದೊಡೆ ಸಾಯಲುಮಾಜಿಕಿಸೆ ಸತ್ತು 
ನೀಗೆನೇ ಎಂದು ಪಂಬಲಿಸುತ್ತಿರ್ದಳ್‌ (ಆದಿಪು. ೧೨-೪೩); ಪಗೆ ನೀಗೆಯೆಂಂ 
ಮುಳಿಸುಪೋಗೆಯುವಾಯತಿ ಪೆರ್ಚೆಯಂಂ ಜಗಂ ಪೊಗಬಿಕಿಯಂಮಾಂತ 
ರಾತಿ ನೃಪರಂ ತನೆ ಕೊಲ್ವುದಹೀಂದ್ರಕೇತನಾ (ಸೆಂಪಭಾ. ೮-೮೮), 
೮. ಕೊಲ್ಲು; ಸಂಹರಿಸು: ಹೋಗು ಪಾಂಡವರಾಯರಿಹೆ ವನಕಾಗಿ 
ಸೀನವರೈ ವರನು ನೆಅ! ನೀಗಿ ನೀನಾಹುತಿಯನಿಂದನುವಾಗಿ ಭಕ್ಷಿಪುದು 
(ಕುನ್ಯಾಅ. ಓರಿಇ. ೨೫-೧೭) ; ಎಚ್ಚ ನವರವರೆಚ್ಚ ಬಾಣನ ಕೊಚ್ಚಿ ದನು 
ಕೋಲಳನಿಗೊಡ್ಡಿ ದ-ನಿಚ್ಚಟರ ನೀಗಿದನು (ಕುನ್ಯಾಕ, ೧೫-೨೨); ಬಾಗಿ 
ಲೊಳು. ತಪಗೈವ ಬ್ರಹ್ಮನ ನೀಗಲೆಂದೇ ಬಂದ ಖಳರನು ತಾಗಿ ಯಂದ್ಭವ 
ಮಾಡಿದನು ಭರದಿಂದ ಮುರವೈರಿ (ಜೀನೀನು. ೧-೬೫). ೯. ತೆಗೆ; 
ತೆಗೆದುಹಾಕು : ನಾಗವಲ್ಲಿಯ ಹಿಂದುಮಂಂದನು ನೀಗಿ ಕಳೆಯದೆ 
ಚೂರ್ಣಸರ್ಣತ್ಕಾಗನಿಲ್ಲದೆ. ದಂತಧಾನನಪರ್ಣವನು ಸನಿದು 'ಭೋಗಿಸು 
ನೊಡನುಕೇಂದ್ರನಾಗಲಿ . . . ಅನನನು ನೀಗಿ ಕಳೆಳು ಭಾಗ್ಯನಥು 
(ತುಪ್ಯಾಉ. ೩-೫೯). ೧೦. ಅಟ್ಟು ; ತೊಲಗಿಸು : ಲಲನೆ ತನ್ನೋಪ 
ಹಿಂದಾದ ಟೇಸಳಿಂ ನಿಜಸಖಿಗೆ ಪೇಳುತಿರ್ದಳದೆಂತೆಂದೊಡೆ . . . 
ಸೋದೊಡೆ ಪೋಗನಿರ್ದೊಡಿರನೀ ಶನಿಯಂ ಸಖಿಯೆಂತು ನೀಗುನೆಂ 
(೧೦ಕ. ೪-೧೫೭); ವಿಚಾರಿಸದೆ ನೀಗುವರೆ ಮಾನವನು (ಒಸಪು. ೪೦-೪೮). 
೧೧. ಮುಕ್ತನಾಗು ; ಪಾರಾಗು: ಭವಕೋಗನೈದ್ಯನ೦ಂ ಸಾರ್ದು 
ಬರ್ದುಕುನೆನೆಂದು ಭನಘೋರಶರಧಿಯೆಂ ದಾಂಟಿ ನೀಗುವೆನೆಂದು 
ಸೆನೆವುತಿರಲ್‌' (ಸಾನಂಚ. ೪-೮೨). ಬಿಪಿ. ಸಾಧ್ಯವಾಗು ; ಶಕ್ಯ 
ವಾಗು : ಇವನಿಂದ ಈ ಕದನ ನೀಗೀತೋ ನೀಗದೋ ಎಂದು ಯೌವನ 
ನಾಶ್ವ ತಾನೂ ಬಂದ (ಬಿದುರೆ. ೧೬); “ಶಾಂತಿನಿಕೇತನ” ನನಗೆ ನೀಗದ 
ಸಾಹಸವೆನ್ನುವಿರೇನು ? ನೂನನಯತ್ನ ಕ್ಕೆ ನೀಗದ್ದು ಯಾವುದೂ ಇಲ್ಲ 
(ಹೇಮಂತ. ೩೨೪). ೧೩. ನಿಭಾಯಿಸು ; ಸಂಭಾಳಿಸು ; ಸಾಗಿಸು: 
ನಮ್ಮ ಸಂಸಾರ ನಮಗೆ ನೀಗದಂತಾಗಿದೆ ! (ಪ್ರಣಸ. ೯) ನೀವುಗಳು 


೫-೫-೨೫). 


(ನಿಸರ್ಗ, ೧೬೫). 


೪೭೮೯ 


0 


35 


40 


45 


ನೀಚ 


» ೬ ೬ ಯಾರಾದರೂ ರಾಜರ ಸೇವೆಯಲ್ಲಿ ಸೇರಿ ಸಂಸಾರ ನೀಗಿಕೊಳ್ಳಿ ರಿ 
(ಶ್ರೀರಾಯ, ೧೬೦). ೧೪, ಸಾಯು ; ಮರಣಹೊಂದು : ನೀಗು 
ವವನಿಗೆ ಭಾಗ ಸಿಕ್ಕಿದರೂ ಭೋಗಕ್ಕೆ ಬಾರದು (ಗಾದೆ); ನೀಗಿದರೂ 
ಬಡತನ ಬಿಡದು (ಗಾದೆ). ೧೫. ನಾಶಗೊಳಿಸು ; ಧ್ವಂಸಮಾಡು; 
ಹಾಳುಮಾಡು : ಎಂದು ಕೊಟ್ಟಿ ಹೆನಿನು ಸಾಲನನೆಂದು ತಿದ್ದುನೆ 
ವಕ್ಕಟಕಟೀ ಸೌಂದರಿಯ ಭಂಡಾರನೆಲ್ಲವನಿಂತು ನೀಗಿದೆವು(ಬಸಪು.೪೨-೧೩); 
ಮಲುಗಿದಳು. ಕೈಕಸೆಯು ಮಗನನು ಕರೆದು. . . ನಿನ್ನಯ ಮರುಳುತನ 
ದಲಿ ಪಡೆಯ ನೀಗದಿರೆಂದು ಹೇಳಿದಳು (ಕಾರಾ. ೨೩-೨೭); ಅನನು 
ಇದ್ದ ಅಸ್ತಿಯನ್ನೆಲ್ಲಾ ನೀಗಿದ (ರೂಢಿ). ೧೬. ಬಿಚ್ಚು ; ಕಳಚು: 
ಪಿತ್ತವೇಖ ತೊ ಮಂತ್ರಿವುಟ್ಟ ತೊಟ್ಟು ದ ನೀಗಿ ಸುತ್ತ ನೋಡುತ ನಿಂದ 
ನೆನಿಸಿ ಎತ್ತಿ ದ ಜಿನಬಿಂಬ ಸಿದ್ಧ ಬಿಂಬಕೆ ಹೊಸಮುತ್ತ ಚೆಲ್ಲಿದನು ಭಾವ 
ದೊಳು (ಭರಚ. ೧೩-೧೭೧). ೧೭. (ಕಾಲಾವಧಿ ಮೊದಲಾದು 
ವನ್ನು) ಕಳೆ, ದಾಟು : ಅಜ್ಞಾತನಾಸಕ್ಕೆ ಚಿಂತಿಪೊಡಿನ್ನನ್ನವು ತಾಣ 
ಮಿಲ್ಲದಿಿನುಂತಾರ್ಗಪ್ಪೊಡಂ ಮಿಕ್ಕ ರೂಪಪರಾವರ್ತದಿಂ ವಿರಾಟ 
ಪುರಮಂ ಪೊಕ್ಕಿರ್ದದಂ ನೀಗೆಮೇ (ಸಂಸಭೂ. ೮-೫೦); ನೀಗಿದರು ವನ 
ವಾಸವನು (ಕುನ್ಯಾಉ. ೯-೨೮). ೧೮. ಮರೆಯಾಗು ; ಕಾಣ 
ದಾಗು ; ಇಲ್ಲವಾಗು: ಆಗಳಿನನಧಿಕಾಕ್ಷಿ ಬಾಹುವು ನೀಗಿದೊಡನಿವನಷ್ಟೆ 
ಕಂಡು . . . ಅಭಯವನು ಬೇಡಿದಳು (ಕುವ್ಯಾಸ. ೧೦-೩೫). 
[ದೇ.॥ ತಮಿ. ನೀಕ್ಕು, ನೀಜ್ಕು ; ಮಲ. ನೀಕ್ಕು, ನೀನ್ನು ; 
ಕೊಡ. ನೀಂಗ್‌, ನೀಕ್‌ ; ತೆಲು. ನೀಗು, ಈಗು] 
ನೀಗ್ರೋ (ನಾ). ಆಫ್ರಿಕಾಖಂಡದ ಒಂದು ಬುಡಕಟ್ಟು ಮತ್ತು 
ಆ ಬುಡಕಟ್ಟಿಗೆ: ಸೇರಿದವನು : ನೀಗ್ರೋ ಅಥನ ಆಫ್ರಿಕದನರು 
p> ಅಫ್ರಿಕಾದಲ್ಲಿಯಯೂ, ಫೆಸಿಫಿಕ್‌ಸಾಗರದ ಕೆಲವು ದ್ವೀಪಗಳಲ್ಲಿಯೂ 
ವಾಸ ಮಾಡುತ್ತಾರೆ (ಭೂಗೋಳ. ೧೮) ; ಹೊಲೆಯರಲ್ಲಿ ಕೆಲವರು . . , 
ನೀಗ್ರೋ ಜನಗಳಂತೆ ನರ್ಶನ ಮಾಡುತ್ತಿದ್ದರು (ಹುಟ್ಟಿಹ, ೬೪). 
[+o Negro] 
ನೀಚ (ಗು). ೧. ಕೆಳಗಡೆಯಲ್ಲಿರುವ ; ತಳಭಾಗದಲ್ಲಿರುವ ; ಕೆಳ 
ಮಟ್ಟದ :  ಅತಿಶೀತನಲಯ, ಅತ್ಯುಷ್ಹ ನಲಯ, ಅತಿನೀಚಭೂಮಿ, 
ಅತಿ ಉನ್ನತೆಭೂಮಿ ಎಲ್ಲೆಲ್ಲೂ ಒಂದಲ್ಲ ಒಂದು ಜೀನಿಯ ವಾಸವನ್ನು 
ಕಾಣಬಹುದು (ಬಾಲಪ್ರ. 111, ೧೨೦೫). ೨. ಕುಳ್ಳಗಿರುವ ; ಗಿಡ್ಡ 
ನೆಯ. ೩. (ಸಂಗೀತದಲ್ಲಿ) ಮಂದ್ರವಾದ ಧ್ವನಿಯ ; ತಗ್ಗಾದ 
ಧ್ವನಿಯ. ೪. ಕೀಳಾದ ; ತುಚ್ಛ ವಾದ: ನೀಚನಾನನರಿಗೆ ಸಿರಿ 
ಬಂದರೇನು ಈಚಲ ಮರ ದಟ್ಟಿ ನೆರಳಾದರೇನು (ಪುರಂದ, ಧಾ. ೫-೧೩೭ 
ಸಲ್ಲವು, ೫, ದುಷ್ಕತನೆದಿಂದ ಕೂಡಿದ; ಕೆಟ್ಟ. ೬. ಮುಖ್ಯ 


ವಲ್ಲದ ;,ಪ್ರಮುಖನಲ್ಲದ. (ನಾ). ೭. ಕುಳ್ಳಾಗಿರುವುದು; 
ಗಿಡ್ಡಾಗಿರುವುದು : “ನೀಚಮವಾಗ್ರಂ ಖರ್ನಂ ಕುಬ್ಬ ಮಾನತಂ 
ತಾನಜಿಂಬುದಕ್ಕುಂ ಹ್ರಸ್ವ (ನಸ್ತುಕೋ. ೧೦೪-೩೭); ಪನನಂ 


ಫೆರ್ಚಿದ ಮಹಾನೃಕ್ಷಂಗಳಂ ಕೀಟ್ಕುದಲ್ಲದೆ ಮೃ ದುವಪ್ಪ ತೃಣಂಗಳಂ 
ಕೀಟದು ಅದೆಂತೆನೆ ನೀಚಂಗಳಾಗಿ ತಲೆವಾಗಿರ್ಸ್ನ ಕಾರಣಂ (ಸಂಚತಂ, 
೪೬-೧೦). ೮. ಕೀಳಾದುದು; ಕ್ಷುದ್ರ ವಾದುದು : ಅಚಾರನಿಹು 
ದೆಂದು ಲೋಚೆಗುಂಡಿಸೆವಿಡಿದು ಭೂಚರದಿ ಸತ್ತ ನವಿಲ ಗಜ ಸಿಡಿಯು 
ವುದು ನೀಚನಲ್ಲೇನು (ಸರ್ವಜ್ಞ. ೧೦೧೯) ; ಆ ಸಮದರ್ಶಿ ತಾಂ ಜನ್ಮ 
ಕುಲಧನಜಾತಿವರ್ಣಪ್ರಭೀದಮಂ ಗಣಿಸಡೆಯೆ ನೀಚೋಚ್ಚ 
ಭಿನ್ನಮಂ ಸ್ಪರ್ಧೆನೈರಂಗಳಂ ತೊಡೆದು(ಶ್ರಿ ಉಮಾ, ೭-೧೮೨), ೯, ಜಾಡಿ 
ಕೋರ; ನಿಂದಕ: “ನೀಚಂ ಕ್ಷುದ್ರಂ ನಿಶುನಂ ಸೂಚಕನೆಂದಳಿಂದು 


ಕೊಳ್ಳೆ ಕರ್ಣೀ ಜಪನಂ” (ನಸ್ತುಕೋ. ೧೦೦-೧೩) ; “ದುರ್ಜನಃ, 


ನೀಚಕಿ 


ಪಿಶುನಃ, ಕ್ಷುದ್ರಃ, ನೀಚಃ, ಕರ್ಣೇಜಪಃ, ಖಳ ಈ ಕ 
(ಹಲಾಯಖ, ೫೭-೧೯೧), ೧೦, ಕ್ಷುಲ್ಲಕ ವ್ಯಕ್ತಿ; ಕ್ಷುದ್ರ ವ್ಯ 
ಅಧಮ: ಸತ್ವಾಧಿಕರುಂ ತಮ್ಮ ಸರಾಕ್ಷ ಕಗ 
ನೀಚರಲ್ಲಿ ಮಾಡರ್‌ (ಸಂಚತಂ. ೪೭-೧೧), ೧೧. ದುರುಳ; ದುಷ್ಟ 
ನೀಚನ ಕೃತ್ಯನ ದ)ಸದಿ ಬಂದು ಸೂಚಿಸಲು ನೀ ಕೋಪದಿ ಸರ್ವ 
ಕೀಚಕ ನೊದಲವನನುಜರನೆಲ್ಲ ಹೀಚಿ ಬಿಸಾಡಿದ ಮಹಿಮನೆ (ಪುರಂದ. 
೪-೩೮-೨) ; ನೀಚರ ಸಂಗ ಅಭಿಮಾನ ಭಂಗ (ಗಾಜಿ). ೧೨. ಒಂದು 
ಬಗೆಯ ಸುಗಂಧದ್ರವ್ಯ ; ಕಚೋರ : “ಪಟು-ನೀಚ, ಖಚೋರ” 
(ಓಷಧಿ. ೯೨). ೧೩. [ಜ್ಯೋತಿ] ನೀಚರಾಶಿ : ದಿನಸಾದಿಗಳುಬ್ಬ 
ಕೈೇಟನೆಯ ಗೃಹಂ ನೀಚಮನರ್ಗೆ (ಜಾತತಿ. ೧-೪೨) ; ಸೂರ್ಯನಿಗೆ 
ತುಲಾ ನೀಚೆಸ್ಕಾನ (ಭಾಸ್ಕರ. ೫೩-೭). "ಉಚ್ಛ? ಸರಾ. [ಸಂ.] 
ನೀಚಕಿ (ನಾ). ೧. ತುದಿ; ಅಗ್ರಭಾಗ. ೨. (ಎತ್ತಿನ) ಹಣೆ: 
“ನೀಚಕೀ, ಶಿರೋದೇಶಃಈ ೨ ಹಣೆಗೆ (ಹಲಾಯು, ೪೪-೧೧೨). 


[ಸೆಂ. ನೀಚಕಿನ್‌] 
ನೀಚಕುಲ (ನಾ). ಕೀಳಾದ ಕುಲ; ಹೀನವಂಶ; ಕೆಟ್ಟ 
ಸಂತತಿ : ಮಗಳೆ, ಸೀತಾದೇನಿ . . . ಲೋಕಶಂಕರಿಯಾಗು ; ಮೇಣ್‌ 


ಯೆಮಭಯಂಕರಿಯಾಗು ಲೋಕ ಮೂರಕೆ ಶೋಕವಾಗಿಹ ನಿಶಾಚರರ 
ನಿಷ್ಠುರ ನೀಚಕುಲಕೆ | (ಶ್ರೀರಾಮಾ, ೧೯೩-೪೭೪). [ನೀಚ-/ ಕುಲ] 

ನೀಚಗುಣ (ನಾ). ಕೆಟ್ಟತನ; ದುಷ್ಟಬುದ್ಧಿ ; ಆಚಾರವಿಲ್ಲದ ನಾಲಗೆ 
ನಿನ್ನ ನೀಚಗುಣನ [ಸಾಠಾಂ. ಬುದ್ಧಿಯ] ಬಿಡು ನಾಲಗೆ (ಪುರಂದ. ಧಾ. 

ಈ ಕೀಚಕನಲ್ಲಿ ನೀಚಗುಣಗಳು ಬಹಳವಾಗಿದ್ದವು 
(ನೀತಿಚಿಂ. Ix, ೬). [ನೀಚ ಗುಣ] 

ನೀಚಗೋತ್ರಕರ್ಮ (ನಾ). [ಜೈನ] ಜೀವನಿಗೆ ಅಂಟಿಕೊಳ್ಳುವ 
ಎರಡು ಬಗೆಯ ಗೋತ್ರ ಕರ್ಮಗಳಲ್ಲಿ ಒಂದು ; ಹೀನಕುಲದಲ್ಲಿ 
ಹುಟ್ಟುವುದಕ್ಕೆ ಕಾರಣವಾದ ಕರ್ಮ: (೧೪೨) ಉಚ್ಛ ಗೋತ್ರ 
ಕರ್ಮ (೧೪೩) ನೀಚಗೋತ್ರಕರ್ಮ : ಇವೆರಡು ಗೋತ್ರಕರ್ಮಶ್ರಕೃತ 
ಗಳು. ಇವುಗಳ ಉದಯದಿಂದ ಉಚ್ಚ, ಹಾಗು ನೀಚಕುಲಗಳಲ್ಲಿ ಜೀವದ 
ಜನ್ಮವಾಗುವುದು (ಚೈನಸ. ೨೭೬). "ಉಚ್ಚಗೋತ್ರಕರ್ಮ' ಪರಾ. 

[ಸಂ] 

ನೀಚಜಾತಿ (ನಾ). ೧. ಕೀಳುಜಾತಿ ; ಹೀನಕುಲ. ೨. ಕೀಳು 
ಜಾತಿಯಲ್ಲಿ ಹುಟ್ಟಿದವನು : ನೀಚಜಾತಿಗಳುಂ ಬಡವರುಂ ಸದ್ಧರ್ಮ 
ಮಂ ಕೈಕೊಂಡು ನೆಗಬ್ಬಿರ್‌ (ನಡ್ಡಾ ರೂ. ೮೭-೫). [ನೀಚ-- ಜಾತಿ] 

ನೀಚತನ (ನಾ). ೧. ಕೀಳುತನ ; ಅಲ್ಪತನ : “ನಕರ್ಷ-ನೀಚ 
ತನ” (ಗಂಗಾಮ, ೧೮೨) ; ಯಾವತ್ತೂ ಪ್ರಕಾರದ ಅಪರಾಧಗಳಿಗೆ ಪಾತ್ರ 
ರಾದ ನರೆಜೀವಿಗಳು ನಾವು ಒಬ್ಬರನ್ನೊಬ್ಬರು ಕ್ಷಮಿಸದೆ ಇರುವುದು 
ಕೇವಲ ನೀಚತನವು (ಮುಂಬಯಿ. ೪-೮೬), ೨. ಕೆಟ್ಟತನ ; ದುಷ್ಟ 
ತನ : ಅನನು ಈಚೀಚೆಗೆ ವಿಪರೀತ ನೀಚತನ ಮಾಡುತ್ತಾ ನೆ (ರೂಢಿ). 

[ನೀಚ-- - ತನ] 

ನೀಚತೆ (ನಾ). ೧. ಕೆಳಗಿರುವಿಕೆ; ತಳಭಾಗದಲ್ಲಿರುವಿಕೆ. ೨, 
ಕೀಳುತನ; ಅಲ್ಪತೆ : ಸ್ತು (0100ನಿನ ಅಸಂಭನನೀಯತೆ 
ಯಾಗಲೀ ಅಥವಾ ಪಾತ್ರದ ನೀಚತೆ(Dೀpravity)ಯಾಗಲೀ ಅನಾನಶ್ಯಕ 
ವಾಗಿಯೂ ಮತ್ತು ಉಸಯೋಗವಾಗದೆಯೂೂ ಇದ್ದರೆ ಅವುಗಳಿಗೆ 


೫-೭೬ ಸಲ್ಲವಿ) ; 


ಯಾನ ಬಗೆಯ ಸನುರ್ಥನೆಯೂ ಸಾಧ್ಯನಿಲ್ಲ (ಅರಿಕಾ. ೧೪೬). 
೩. ಕೃಶತೆ ; ತೆಳುವು: ತನ್ನ ನುದಾಳಿನೀಳಕುಂತಳದೊಳ್‌' ಕುಟಿಲ 
ಸ್ವಭಾನನುಂ . . . ಪೂಗಣೆಯ ದೊಣೆಗೆ ಮೆಯ್ದೊಣೆಯೆನಿಪ ಕಿಜು 


ದೊಣೆಯೊಳ್‌ ನೀಚತೆಯಂ ತಳೆದು (ಮಲ್ಲಿಪು. ೩-೫೪). [ಸಂ. ನೀಚತಾ] 


೪೭೯೦ 


ಲ 


20 


25 


35 


45 


ಸೀಚವಾಕ್ಯ 


ನೀಚದೈವ (ನಾ). ಕೀಳಾದ ದೈವ; ಕ್ಷುದ್ರದೇವತೆ : ಅಜ್ಜೆ ಗೆಟ್ಟು 
ಕಿಲುಕುಳ ನೀಚದೈ ನಂಗಳ ಸಂಗ ಬೇಡನ್ಮು ಎಲ್ಲ ದೇವರೊಡೆಯ ಲಿಂಗ 
ದೇವನೆ. ನಿನ್ನ ಮನದೈವ ಕುಲದೈ ವವನ್ಮು (ಮಹಾದೇ. ಬ. ೧೭೦-೩). 

[ನೀಚ--ದೈವ] 

ನೀಚಪಂಥಿ (ನಾ). ಕೆಟ್ಟಿಮಾರ್ಗದಲ್ಲಿ ಹೋಗುವವನು ; ದುಷ್ಟ; 
ಅಂತುಮಾ ನೀಚಸಂಧಿಗಳೆಲ್ಲರ್‌ ಒರ್ವರೊರ್ಪರ ನೆರಂಬಡೆದು , . . 
ಬೀಡುಬಿಟ್ಟ ಹರಲ್ಲಿ (ಶ್ರೀರಾಮಾ, 8೫೫೫-೯೩), [ನೀಚೆ4ಪಂಧಿ] 

ನೀಚಪಾತ್ರ (ನಾ). (ನಾಟಿಕದಲ್ಲಿಯ) ಕೀಳುಪಾತ್ರ; pನಾಟಿಕವೇ 
ನೊದಲಾದ ರೂಪಕಗಳಲ್ಲಿ ಬರುವ ದಾಸ್ಯ ದಾಸಿ ಚೀಟಿ, 
ಚೀಟಿ, ದ್ವಾರಪಾಲಕ, ಉದ್ಯಾನಪಾಲಕ, ಬೆಸ್ತ ಮೊದಲಾದ 
ಅಪ್ರಧಾನಪಾತ್ರಗಳಿಗೆ ನೀಚಪಾತ್ರನೆಂದು ಹೆಸರು : ಕಡೆಯ 

ಇಗಿ ಅತ್ಯಂತ ನೀಚಪಾತ್ರ ವೆನಿಸುವ ಮಂಥರೆಯನ್ನು ನೋಡೋಣ 
[ನೀಚ 4 ಪಾತ್ರ] 

(ನಾ). ಹೀನವರ್ತನೆ ; ಕೆಟ್ಟನಡತೆ ; 
ಚಾರ : ಗೋನರ್ಥನನು ಮಲಗಿದಲ್ಲಿಯೇ ಕೇಳಿ, “ಎಲಾ! ಪುನಃ 
ವಿಧವೆಯ, ವಿವಾಹವೆ? ಎಂತಹ ನೀಚಪ್ರವೃತ್ತಿ 1”. ಎಂದು 
ಮುನಸಿನೊಳಗೇ ಎಂದುಕೊಂಡ (ಎರಸೆ. ೩೦). [ನೀಚ ಪ್ರವೃತ್ತಿ] 

ನೀಚಬುದ್ಧಿ (ನಾ). - ನೀಚಗುಣ : ಆಚಾರವಿಲ್ಲದ ನಾಲಿಗೆ-ನಿನ್ನ 
ನೀಚಬುದ್ಧಿಯೆ [ನಾಲಂ ಗುಣವ] ಬಿಡು, ನಾಲಿಗೆ (ಪುರಂದ. ೧-೧೮೩ 
ಪಲ್ಲವಿ). [ನೀಚ + ಬುದ್ಧಿ ] 

ನೀಚಮಾರ್ಗೆ (ನಾ). ಕೆಟ್ಟ ಮಾರ್ಗ ; ಹೀನವಾದ ನಡವಳಿಕೆ ; 
ಕೀಳುರೀತಿ : ಹಾಲು ನೀನನ್ಯರಲಿ ಬಯಸುವ ನೀಚಮಾರ್ಗವ 
ಬಿಟ್ಟು ಕಂದರ್ಪಜನಕನ ಕಿಂಕರನೆಂಬುವ ಕಲಸೋಗರ ಕಟ್ಟು (ಪುಂಕದ. 
ಧಾ. ೨-೯೬-೧). [ನೀಚ 4 ಮಾರ್ಗ] 

ನೀಚರಾಶಿ (ನಾ). [ಜ್ಯೋತಿ] ಸೂರ್ಯಾದಿಗ್ರಹಗಳಿಗೆ ಹೇಳಿರುವ 
ಅವುಗಳ ಉಚ್ಚ ರಾಶಿಯಿಂದ ಏಳನೆಯ ರಾಶಿ; ೫ ಗ್ರಹಗಳ 
ಹಾಗೂ ಅವುಗಳ ಉಚ್ಚನೀಚರಾಶಿಗಳು ಕೆಳಗಿನಂತಿವೆ : 


(ಭಾರದ. ೯೨). 


ನೀಚಪ್ರುನೃತ್ತಿ ದುರಾ 


ಗ್ರಹ ಉಚ್ಛ ರಾಶಿ ನೀಚರಾಶಿ 
೧. ರವಿ ಮೇಷ ತುಲಾ 
೨. ಚಂದ್ರ ವೃಷಭ ವೃಶ್ಚಿಕ 
೩. ಕುಜ ಮಕರ ಕರ್ಕಾಟಕ 
೪. ಬುಧ ಕನ್ಯಾ ಮಾನ 
೫. ಗುರು ಕರ್ಕಾಟಕ ಮಕರ 
೬. ಶುಕ್ರ ಮಾನ ಕನ್ಯಾ 

೭. ಶನಿ ತುಲಾ ಮೇಷ 

ಆ. ರಾಹು ವೃಷಭ ವೃಶ್ಚಿಕ 
೯. ಕೇತು ನ್ಗ ಶ್ಚಿಕ ವೃಷಭ 


ಉಚ್ಚ ರಾಶಿಯಲ್ಲಿರುವ ಗ್ರಹವು "ಏಭನನ್ನೂ ನೀಚರಾಶಿಯಲ್ಲಿ 
ಕುನ್‌ ಗ್ರಹವು ಅಶುಭವನ್ನೂ ಉಂಟುಮಾಡುತ್ತದೆ ಎಂದು 
ಜ್ಯೋತಿಶ್ಯಾಸ್ತ್ರದಲ್ಲಿ ಹೇಳಿದೆ : ಇರೆ ನೀಚದೊಳರ್ಧಮನಪಹರಿಸು 
ಗುಮಾ ನೀಚರಾಶಿಯಿಂದಂ ಪೂರ್ವಾಪರದೊಳನುಸಾತದಿಂ ಪರಿಹರಿಸುಗು 
ಮಖಿಳಗ್ರಹಾ[ಯು)  ಸಿಂಡಾಯುವಿನೊಳ್‌  (ಜಾತತಿ. ೮-೧೨); 
ಸೂರ್ಯಾದಿ ಗ್ರಹಗಳ ಉಚ್ಚ ರಾಶಿಗೆ ಏಳನೆಯದು ಆಯಾ ಗ್ರಹಗಳಿಗೆ 
ನೀಚರಾಶಿ (ಜಾತತಿ. ೧-೪೨ ಅಡಿಟ), [ನೀಚ -. ರಾಶಿ] 
ಸೀಚವಾಕ್ಯ (ನಾ). ಕೆಟ್ಟ ಮಾತು; ಬಯ್ಗುಳು ; 
ಕೂಗಿದನ್‌” ಫೆಸರಿಂ ಸುಮಂತ್ರನಂ 


ದೂಷಣೆ : 
ಪೇಳೆ ಬರಲಿಲ್ಲೆಂದು ಶಹಿಸಿದನ್‌ 


ನೀಚವೃತ್ತಿ 


ಸರ್ವರಂ ನೀಚವಾಕ್ಯಂಗಳಿಂ ಬಾಯ್ಗೆ ಬಂದಂತೆವೋಲ್‌ (ಶ್ರೀರಾಮಾ, 
೧೦೦-೧೭). [ನೀಚ 4- ವಾಕ್ಯ) 

ನೀಚವೃತ್ತಿ (ನಾ). ೧. ಕೆಟ್ಟ ನಡತೆ; ದುರಾಚಾರ: ಛೀಛೀಛೀಥೀ 
ಕಂಡೆಯ ಮನವೆ ಇಂಥ ನೀಚವೃತ್ತಿಗಳನು ಬಿಡು ಕಂಡೆಯ ಮನವೆ 
(ಪುರಂದ. ಧಾ. ೫-೯೫ ಪಲ್ಲವಿ); ಯಾಚಿಸಲು ಕೈಯೊಡ್ಡು ವಾಗಲೇ 
ನಾಚಿಕೆಯ ಮನುಜನನು ಬರೆವುದು ಗೋಚರಿಸದಡಗುವುವು ಗುಣಗಳು 
ನೀಚನೃತ್ತಿಗು ನೀಚೆತರನಿದು (ನೀಸಾರಾ, ೧೮೮). ೨. ೈನ್ಯವೃತ್ತಿ;; 
ದೀನಭಾವ : ಸಾಮಂತ ಮಹಾಸಾಮಂತರ್ಗೆ ಸ್ವಾನಿಯಪ್ಪಿ ಪೃಥ್ವೀ 
ಶ್ವರಂ ಬಂದೆನ್ನುಮನರ್ಚಿಸಿ ಬಂದಿಸಿ ನೀಚನೃತ್ತಿ ಯಿಂಂ ಕಿಂಕುರ್ವಾಣಂ 
ಗೆಯ್ದಸ್ಟ ೦ (ನಡ್ಮಾರಾ. ೭೯-೨೧). [ನೀಚ 4 ವೃತ್ತಿ] 

ನೀಚವ್ಯವಹಾರ (ನಾ). ೧. ಕೆಟ್ಟ ಕೆಲಸ; ದುರ್ವ್ಯ್ಯಾಪಾರ : 
ಅವನದೆಲ್ಲ ಬರಿಯ ನೀಚವ್ಯನಹಾರವೇ (ರೂಢಿ). ೨. ಹೀನಕೆಲಸ 
ವನ್ನು ಮಾಡುವವನು ; ಅಲ್ಪ : ರನಿ ಚಾಪಕ್ಷೇತ್ರದೊಳ್‌' ನಿಂದೊಡೆ 
ಧನಪತಿ .. . ಮಕರದೊಳಿರೆ ಮೂರ್ಬಂ ಖಳಂ ಲೋಭಿ ನೀಚವ್ಯವಹಾರಂ 
ಸ್ವಲ್ಪ ವಿತ್ತಂ ಸರವಿಭವಯಂತಂ (ಜಾತತಿ. ೧೭-೧೭). 

[ನೀಚ 4 ವ್ಯವಹಾರ] 

ನೀಚವ್ಯಾ ಪಾರ (ನಾ): - ನೀಚಪುವೃತ್ತಿ : ನೀಚವ್ಯಾಪಾರದಲಿ 
ಗುಹ್ಯಾಲಂಪಟಾದಿಯಲಿ ಶೋಕ ನೋಹಂಗಳಲಿ ಬಳಲಿ ವಿನೇಕಶೂನೃತೆ 
ಯಾದವನಿಗೆಯು ಏಕನಾಥನ ಚಿಂತನತಿದುರ್ಲಭವು ತಿಳಿ 

[ನೀಚ 4 ವ್ಯಾಪಾರ] 

ನೀಚಾಟಿ (ನಾ). - ನೀಚಪ್ರವೃತ್ತಿ : ಪೇಚಾಟದಲ್ಲಿ ಬಿದ್ದರೆ ನೀಚಾ 
ಟಿವೇ ಸರಿ (ಗಾದೆ). [ನೀಚ -- ಆಟ] 

ನೀಚಾತ್ಮ (ನಾ). ಹೀನವಾದ ಮನಸ್ಸುಳ್ಳ ವನು ; ದುರಾತ್ಮ ; 
ದುಷ್ಟ. [ನೀಚ -- ಆತ್ಮ] 

ನೀಚಾಭಿಲಾಷಿ (ನಾ). ೧. ಕೀಳಾದುದನ್ನು ಬಯಸುವವನು. 
೨. [ಜ್ಯೋತಿ] ನೀಚಕ್ಷೇತ್ರವನ್ನು ಪ್ರವೇಶಿಸಲು ಪ್ರಯತ್ನಿಸು 
ತ್ರಿರುವವನು ; ಉಚ್ಚ ರಾಶಿಯಿಂದ ಏಳನೆಯ. ಸ್ಥಾನವನ್ನು 
ಪ್ರವೇಶಿಸಲು ಮುಂದಾಗುತ್ತಿರುವವನು; ೫ ಗ್ರಹವು ತನ್ನ 
ನೀಚಕ್ಷೇತ್ರ ದಿಂದ ಹನ್ನೆರಡನೆಯ ರಾಶಿಯ ಕೊನೆಯ ನವಾಂಶ 
ದಲ್ಲಿದ್ದರೆ (ಅಂದರೆ ನೀಚರಾಶಿಯ ಹಿಂದಿನ ರಾಶಿಯ ಕೊನೆಯ 
ನವಾಂಶದಲ್ಲಿದ್ದರೆ) ಅದಕ್ಕೆ ನೀಚಾಭಿಲಾಷಿಯೆಂದು ಹೆಸರು : 
ಸ್ವಗೃಹಾತ್ಮ ನನಾಂಶಕ ಮಿತ್ರಗೃಹ ನಿಜೋಚ್ಚಂಗಳೊಳ ದಶಾಸತಿ 
ನಿಲೆ ಮಾಡುಗೆವೊಳ್ಳ ೦ ತದ್ವಿ ಪರೀತಗನುಂ. ನೀಚಾಭಿಲಾಷಿಯೆಂಂ 
ಪೊಲ್ಲಮೆಯೆಂ೦ (ಜಾತತಿ, ೯-೫), [ಸಂ. ನೀಚಾಭಿಲಾಷಿನ್‌] 

ನೀಚಾಸನ (ನಾ). ೧. ಕೆಳಗಿನ ಆಸನ. ೨. ಕೆಳಗೆ ಕುಳಿತುಕೊಂಡಿರು 
ವವನು; ನೆಲದ ಮೇಲೆ ಕುಳಿತಿರುನನನು : ಬಸನರಾಜಂ 

ಕ ಪನ್ನಿಚ್ಛಾ ಸಿರಮಕು ಟಿವರ್ಧನನಾಹೇಶ್ವರರ ನಡುವೆ ನೀಚಾಸನ 

ನಾಗಿ ಭಯಂಭಕ್ತಿ ಯಿಂದಿಪ್ಪಲ್ಲಿ (ಬಸರ. ೧೨-೩೯). [ನೀಚ4 ಆಸನ] 

ನೀಚೈರ್ಗತ (ಗು). ೧. ಕೆಳಮುಖವಾಗಿ ಹೋದ್ಯ-ಚೆಲಿಸಿದ : 
ಅವೃಯಸಮಾಸಕ್ಕೆ---ಅಂತಮರ್ನಖ, ಬಹಿರಂಗ, ಉಚ್ಚೆ ರರ; 
ನೀಚೈರ್ಗತ (ಶನುದ. ೮೧ ಪ್ರಯೋ). (ನಾ). ೨. ಕುದುರೆಯ ನಡಗೆ 
ಗಳಲ್ಲಿ ಒಂದು ಪ್ರಕಾರ: ಆತಂ ಬೇಗಂ ಸುಶಿಕ್ಷಿತಮಪ್ಪ ಕುದಿರೆಯ 
ಬೆಂಗೆನಾಯ್ಕೊಡೆ ಅದು ಲಂಘನ ನಲ್ಲನ ನೀಚೈರ್ಗತಾದಿಗಳೊಳಪ್ಪ ಕ್ರಿಯೆ 
ಗಳೊಡಂಬಡೆ ಬಲ್ಲರಚ್ಚ ರಿವಡೆ ಪರಿದೊಡೆ (ಜೀನಸಂ, ೫೩-೩೦ ನ). [Ao] 

ನೀಚೈರ್ಗೊೋತ್ರ (ನಾ). - ನೀಚಗೋತ್ರ ಕರ್ಮ : ಗಂಧದ್ವಿಕಂ 
ಸ್ಪರ್ಶಾಸ್ಟ್ರಕಂ ಅಗುರುಲಘುಚತುಸ್ಥನಿಹಾಯೋಗತಿ ದ್ವಿಕಸ್ಮಿರಾಸ್ಥಿರ 


(ಗಗತಾ. 


೧೮-೩೪). 


೪೭೯೧ 


20 


35 


40 


45 


ನೀಟಿಸು 


ಶುಭಾಶುಭಸುಸ್ವರದುಸ್ವರಸುಭಗದುರ್ಭಗ ಪ್ರತ್ಯೇಕ ಶರೀರಾಯಶಸ್ಕೀರ್ತ್ಯ 
ನಾದೇಯ ನಿರ್ಮಾಣಪರ್ಯಾಪ್ತ ನೀಚೈರ್ಗೊತ್ರಂಗಳೆಂಬದ್ದಿಸಪ್ತ ತಿಪ್ರಕೃತಿ 
ಗಳಂ ನಿರವಶೇಷಂ ಕಿಡಿಸಿ (ಆಓಿಪು. ೧೬-೪೯ ವ) ; ಉಚ್ಚ್ಛೈರ್ಗೊೋತ್ರ ನೀಚ್ಛೈ 
ರ್ಗೋತ್ರ್ರ ಭೇದದಿಂ ದ್ವಿನಿಭನುಪ್ಪ. ಗೋತ್ರಮಂನುಂ (ಸುಕುಮಾ, 
೩೨೩೯), "ಉಚ್ಚೈರ್ಗೋತ್ರ' ಪರಾ. [ಸಂ.] 
ನೀಜಿಕಬ್ಬರಸಿ (ನಾ). ಒಬ್ಬಾಕೆಯ ಹೆಸರು : ಸತಿಭಕ್ತಿಯೊಳೊಂದಿ 
ಸಜ್ಜ ನಿಕೆಗೆ ನೆಲೆಯಾದ ಮಾಂತನದ ಪೆಂಪು ಸಮಂತಳನಟ್ಟಿ ನೀಜಿಕಬ್ಬರಸಿಗೆ 
ಸಂದರುನ್ಥ ತಿ ಪೆಖರ್ದ್ನೊಕೆಯೆಂದಡೆ ಹೋಸವಲ್ಲದೇ (ಸೌಇಇ. ೫೫, 
980). [? + ಅರಸಿ] 
ನೀಟ, (ನಾ). ೧. ಉದ್ದ; ನೀಳ: “ನೀಳಮೆನಲ್‌ ನೀಟಂ? 
(ಭಾರಿ. ೪೦); ಇದು ಮಂತ್ರಿಯಟ್ಟಿದ ಕಾಣಿಕೆ 
ಪಡೆದವಧರಿಸೆಂಡು ಕೊಟ್ಟು ಮತ್ತೊಮ್ಮೆ ನೀಟದೊಳಡ್ಡ ಬಿದ್ದೆ ದ್ದ ನವನು 
(ಭರಚ. ೫೭-೧೬); ತಿಳಿಯೆ ಮಾನುಷಲೋಕದಿಂದಾ' ಜನನೂರ 
ಬಳಿಗೈದುವ ಪೆರ್ಬಟ್ಟಿ ಉಳಿಯದೆಂಬತ್ತೆ ಟು ಸಾಸಿರೆಗಾವುದದಳತೆಯ 
ನೀಟಿನೆನಿಪುದು (ಹದಿಬ೯-೧೯) ; ರೆಕ್ಕಸವಡೆ ಕಣ್ಣಿಟ್ಟು 'ಕಣ್ಮಾಯಮಾಗ 
ಲೊಡಂ ತಡೆಗೊಂಡ ನಡೆಮಾಡದೊಳ್‌ ಪಲ್ಗಳಿಜೆಯೆಡೆಯ ಕಲ್ಲಳಾಗೆ 
೬ ಅಕೊಬ್ಬೆಯ ನೀಟಿಡ ತಳರ್ನಾಲಗೆ ಕೀಲಾಲಾಗೆ (ಉಪಾಶ್ವ- 
೧೧೧-೨೯) ; ತೊಟ್ಟಿನ ನೀಟ ಎರಡು ಮೂರಡಿ (ಹಸುಹೊ. ೩೩೪). 
೨. ನೀಡಿರುವುದು; ಚಾಚಿರುವುದು : “ಅಂಛತಿ-ಕಾಲಂ ನೀಡಿ 
ಕೊಂಡಪಂ; ಆಂಛಾ ಇ ನೀಟಿಂಗ (ಕಾಶಕೃ- ೧೨). ೩. ಎತ್ತರ: ಬೇಟಿ 
ಯಾಡುತ ಬೇಡರೀರ್ವರೈತಂದೊಂದು ನೀಟಿನಹ ಸ್ಥಳದಲ್ಲಿ ತರುಣಿರತ್ನ ವು 
ಬಹಳ ಕೋಟಲೆಯೊಳಳುತಲಿಹ ಪರಿಯನೆಲ್ಲವ ಕೇಳಿ (ಪ್ರೌಢರಾ. ೧೦-೩). 
(ಗು). ೪. ಉದ್ದ ವಾದ ; ನೀಳವಾದ : ಈ ನೀಟ ಬಿದಿರುಗಳಿಗೆ 
ಬಿದಿರಿನ ಸಲಿಕೆಗಳನ್ನು ಆಡ್ಡ ಹೊಡೆದಿರುವರು (ಬಾಳಿಗಿ. ೩೯). “ನೀಳ, 
ಪರಾ. 
ನೀಟಾಗಿಸು ಉದ್ದವಾಗಿ ಚಾಚು, --ನೀಡು : ಬಲಗಾಲನ್ನು 
ಮೂರಡಿ ಮುಂದಿಟ್ಟು ಮಂಡೆಯಲ್ಲಿ ಮಡಿಚಿ, ಎಡಗಾಲನ್ನು ಹಿಂದೆ 
ನೀಟಾಗಿಸಿ . . , ಹಾಗೂ ಬಲಗಾಲನ್ನು ಹಿಂದೆ ನೀಟಾಗಿಸಬೇಕು 
(ಬ್ರಹ್ಮಜೀ. ೨೩೭). 
[ದೇ.॥ ತಮಿ. ನೀಟ್ಟಿ ; ಮಲ. ನೀಟ್ಟಿ, ನೀಡು; 
ತುಳು. ನೀಟ, ನೀಟು] 
ನೀಟ್ಕಿ “ನೀಟ್ಕು' ನೋ. 
ನೀಟಿತಂತಿ (ನಾ). ಚೊಕ್ಕಟವಾದ ತಂತಿ; ಸೊಗಸಾಗಿ ಅಳವಡಿಸಿದ 
ತಂತಿ : ನೋಟ ರಾಯನ ಮೇಲೆ ನೆನಹು ರಾಗದ ಮೇಲೆ ನೀಟಿ ತಂತಿಯ 
ಮೇಲೆ ಬೆರಳು (ಭರಚ. ೫-೫೮). [ನೀಟೈ(-ಆ ನೀಟು) + ತಂತಿ) 
ನೀಟಿಪಡಿಸು (ಕ್ರಿ). ನೇರಗೊಳಿಸು; ಸರಿಪಡಿಸು : ಹೊತ್ತಿನ 
ಕೊರತೆ, ಹಣದ ಕೊರತೆ . ೬. ಇವೆಲ್ಲವೂ ನೀಟಿಪಡಿಸಬಹುದಾದ 
ಡೊಂಕುಗಳು (ಹಸುಹೊ. ೧೧೯), [ನೀಟ್ಕಿ( ನೀಟು) ಪಡಿಸು] 
ನೀಟಿಸಾಲು (ನಾ). ಉದ್ದ ವಾದ ಸಾಲು, ಪಂಕ್ತಿ : (0. 
[ನೀಟಿ, -- ಸಾಲ್ಯು(-ಆ.ಸಾಲ್ಫ್‌)] 
ನೀಟಾಳು (ನಾ). ಸುಂದರವಾಗಿರುವವನು; 
(ಜಾನಕೋ. ೧೧). [ನೀಟ್ಟು1-ಆಳ್ಯು(-ಆಆಳ್ಯ್‌)] 
ಫೀಟಿಸು (ಕ್ರಿ). (?) : ಹಿಂದುಗೊಂಡಡಗಿಯಾ ವರಜನಾಹುತಿಗೆ 
ಮುಂಡೊಂದಿ ಸುಳಿಯಲು ಬಿಡುನನಲ್ಲೆಂದು ಕಣೆಯ ಸಮ್ಮಂಧ 
ಮುಪಹರಗೈದು ತಾಟಸಿದ ನೀಟಿಸಿದ ಬಾರೆಂದು ಹೀರಲೆಂದು (ಜಿನಮು, 
[?..-ಇಸ್ಕು] 


೧೮-೧೬ ; 


ಚೆಲುವ 


೨೭-೩೪). 


ನೀಟು, 


ನೀಟು, "ನೀಡ್ಕು' ನೋ. 
ನೀಟು ನೀಟ್ಮ (ನಾ). ೧. ನೇರ; ಕೊಂಕಿಲ್ಲದಿರುವುದು : 
ಕೋಟಿಯ ತೆನೆಯೆಡೆಗಂಡಿಯೊಳ್‌ ತಲೆಯಿಟ್ಟು ನೀಟಿಲಿ ನೋಡುವರು 
ಗಳ... ಜೀವನ ದಾಟಸಿದರು ಯಮಪುರಿಗೆ (ಕಂನವಿ. ೧೮-೭೬) ; 
ಊರಿಂದ ಊರಿಗೆ ಪೋಗುನದೆ ಲೀಲಿ ದಾರಿ ಒಕ್ಕರನಲ್ಲದೆ ನೀಟು ಉಂಟಿ 
(ನೋಕ್ಷದೀ. ೨೪-೪) ; ಆಡಿನ ಕೋಡುಗಳು ಮೇಲುಗಡೆಗೆ ನೀಟಾಗಿರು 
ತ್ತವೆ (ಮುಂಬಯಿ. ೫-೨೩) ; ಮನಸ್ಸನ್ನು ಹತ್ತಿರ ಸೆಳೆಯುವ ಆಕರ್ಷಕ 
ನಗೆ! ನೀಟಾದ ಮೂಗು (ಅಲಹೂ. ೧೦), ೨: ಯಜುಮಾರ್ಗ ; 
ಸರಳತೆ ; ನಿಷ್ಕಾಸಟ್ಯ : ನೀಟಿಂಗೆಜಗದ ಜೈತಜಿಕಾಟಿಕನಂ ಕಡಿದು 
ಬಿಸುಡೆ ಚಿಕದೇನೇಂದ್ರಂ (ಅಸ್ರತಿ. ೬೧-೫೯); ಕೋಟಿಜನ್ಮವು ದೇವ 
ದ್ವಿಜರನು ಭಕ್ತಿ ಪೂರ್ವಕದಿ ಮಾಟಿನಿಸ ಪೂಜೆಯಲಿ ಮೆಚ್ಚಿ ಸಿದಾಟಿನಿಕರು 
ಗಳಿಂಗೆ ಫಲಿಪುದು ನೀಟಿನಲಿ ನಿಮ್ಮಂಥ್ರ್ರದರುಶನವು (ಕೋಗಯ. ೯-೬೯); 
ನೀಟಾಗಿ ನಡೆದರೆ ಕಾಟ ಬಾರದು (ಗಾದೆ). ೩. ಚೆಲುವು; ಅಂದ; 
ಸೊಗಸು : ನೀಟಾದ ಪೆಣ್ಣ ಸಿಂಗರಿಸಿಯತ್ಯಂತ ಕೈಮಾಟಿದ ಹೆಂಗಳ 
ಕರೆಸಿ (ನೋಹತ. ೩೧-೪); 'ಕುಡತೆಗಂಗಳ ತತಡ! ನೆಲಕ್ಕಲೆವ 
ನಿಡುಜಡೆಯ ನೀಟಿನ ನೀಆಕಿಯರ್‌ . . . ನಡೆತಂದರು (ಟಿಬಪು. 
೪೫-೩೩) ; ನೀಟಾದ ಹೆಣ್ಣು ತರಲೇಸು ಸುಜನರೊಡನಾಟಿನೇ ಲೇಸು 
೭೨೦). ೪. ಚೆನ್ನು ; ಉತ್ತಮ: ತೋಟದ ಕಬ್ಬಿಂದ 
ಹೋಟಿಯ ಜೇನಿಂದ ನೀಟಾಗಿ ಕಟಕಿವ ಹಯನಿಂದ ಬಲ್ಲವಳ ಕೂಟವೇ 
ಲೇಸು (ಸರ್ವಜ್ಞ. ೫. ಚೊಕ್ಳತನ; ನಾಜೂಕು : 
ಹಾಟಿಕದ ಬೆತ್ತ ಕೋಟ ಸಾಟ ಇಲ್ಲದೆ ಪಿಡಿದು ನೀಟಾದ ಓಲಗದನರ 
ಕೂಟಗಳ ಮಧ್ಯದಲ್ಲಿ (ಪುರಂದ. ೧-೨೧೪-೨) ; ನೀಟನ ಮನೆ ತಂಗಿಲ್ವಾ 
ಸೊಳು ವಂಚನೆ ಕೂಟದ ಹೆಂಗಳೊಪ್ಪಿ ದರು (ಕಂನವಿ. ೬-೧೨೮) ; 
ಕನ್ನಡಿಯೊಳ್‌ ಮೇರು ಕಾಣಬರುವಂತೆ ನಾಟಿಕರೂಪದಿಂ ನಾಲ್ವರರಿನಂತೆ 
ನೀಟಾಗಿ ರಚಿಸಿಪ್ಪುದೀ ಕೃತಿ (ಸೌಗಂಧಿ. ೫-೨). ೬. ರಕಾರ 
ಕೇಫ: (ಅ. ೭. ವಿಲಾಸಿ (?) : ಪಾತಕಾಂಗದ ಬಣಸಯ ನೀಟು 
ಗಳ್‌ ಚಾಟುಗಳ್‌ ನೀತಿಯಿಲ್ಲದ ಪರಮುನೀಚುಗಳ್‌ ಕೋಚುಗಳ್‌ 
ಲೋಚುಗಳ್‌ ವಾಚಾಳರು , . . ಸತಿಯರು 
(ಗು). ೮. ನೇರವಾದ ; ನೆಟ್ಟಿಗಿರುವ: ಬಲಶಾಲಿಗಳಾದ ಅನೆಗಳ 
ಗುಂಪೊಂದು ಹೊರಟತು . , . ಉದ್ದನೆಯ ನೀಟು ತೂಗುದಿಮ್ಮಿಗಳೆರ 
ಡನ್ನು ಅವು ಸೊಂಡಿಲುಗಳಲ್ಲಿ ಹಿಡಿದು ತಂದವು ೨೩೧). 
ನೀಟ : ೧. ಒಬ್ಬ ಬಡಿಗಂಂದ ಅವುದಾನೊಂದು ಗಳೆಯ 
ಹಾಸಿಕೊಂಡೊಯಿದು ಹೋಗಿ ಭೂಮಿಯಲ್ಲಿ ಹೂಡಿ ಹೊಡೆದರೆ ನೀಟ 
ವಾಗಿ ನಡೆದರೆ ಹೂಡುವರು (ನಚಸಂ. ೧೨೭-೧೦೭). ೩. ಅಟನಿಕರೊದ 
ಗಿದರು ಘನಶೃ ಗಾಟಿಕಾಖ್ಯವ್ಯೂಹವನು ರವಿಕೋಟಯಲಿ ಕಾಲೂ 
ಲುದಯಾಚಲದ ಮಸ್ತಕವ ನೀಟಿದಲಿ ನಿಲೆ ರಥಗಜಾವಳಿ ಘೋಟಕವ್ರಜ 
ಪತ್ನಿಗಳ ಕಾಲಾಟನೆಸೆಯಲು ಹಂಸಡಿಬಿಕರು ರಚಿಸಿದರು 
(ಸಿಭಾಗ- ೧೨-೫೫-೩೫). "ನೀಟ್ಕು' ಪರಾ. 
ನೀಟಾಗು- ನೇರವಾಗು ; ನೆಟ್ಟಿಗಾಗು : ಲೇಸಾಗಿ ನಾಯಿಬಾಲಕೆ 
ನಾರಾಯಣತೈಲಾ ಏಸು ಬಾರಿ ತೀಡಿದರೆ ನೀಟಾಗುವದೆ (ನಾದಿಕೀ, 
ಹಾಸುದಿಂಬನು ನೆನ್ಮಿ ನೀಟಾಗುತೆಲ್ಲರುಂ  ಒರಗಿದರ” 
(ಕಾಲೂರ, ೬೪-೧೧೦). 
[ದೇ.॥ ತುಳು. ನೀಟೊ; ತೆಶಿ, ಸೀಟು: (ಮರಾ, ನರ] 
ಸೀಟ್ಕು' (ನಾ). ಅಚ್ಚು ಕಟ್ಟು ; ಒಪ್ಪ ; ಓರಣ: ಕುಳಿತುಕೋ 
ಮತ್ತೆ, ಬೈ: ತಲೆ ತೆಗೆದು ದ ಸ ಜಡೆಾಕಿಕೆೊಡುತ್ತೀನೆ (ಸಿಶೆಉ. ೪) ; 
ಅವರ ಖುಸಿ ತುಂಬ ನೀಟಾಗಿದೆ (ರೂಢಿ). [ಇಂ Neat] 


(ಸರ್ವಜ್ಞ. 


೧೭೦೦). 


(ಷತಿಲ. ೨-೫೯). 


(ಶಾಂತಲಾ. 


ಬಲವ 


೮೧-೨); 


೪೭೯೨ 


7 | 25 


30 


35 


40 


ನೀಡ 
ನೀಟುಗ (ನಾ). ಚಾಚುವವನು ; ನೀಡುವವನು : “ಡವಕಃ, 
ಡನಮಾನಃ, ಈ ೨ ನೀಟುಗಂ” (ಕಾಶೆಕೃ. ೧೨೭). 
[ನೀಟು (ಆನೀಡು) - -ಗ್ಯ] 
ನೀಟುಗಾತಿ (ನಾ). ೧. ಜೆಲುನೆ; ಸುಂದರಿ: ನೀಟುಗಾತಿಯ 


ಕೊಲುಮೆ ಬೂಟಕನೆಂದು ತಿಳಿಯಿರೊ (ಪುರಂದ. ೨-೧೬-೧) ; ಪೊಸ 
ತೊಂಡೆನಣ್ಣ ದುಟಯ ನೀಟುಗಾತಿ (ಚಂಪ್ರಸಾಂ. ೯-೫೯) ; ಮಿಾಟುತಿಹ 
ಸಾರಂಗಿನಾದಕೆ ನೀಟುಗಾತಿವೆಣ್ಗಳು ನಾಟ ನುನವನು ನಿಲಿಸಿ ನೋಡುತಿಹ 
'ಕೂಟದಿಂದಿಹರು. (ಶರಲೀ. ೧೮೦-೭). ೨. ಚೊಕ್ಕಟವಾಗಿರು 
ನವಳು ; ಶುಭ್ರವಾಗಿರುವವಳು : (9). (ನೀಟು, -.-ಕಾತ್ಮೀ] 

ನೀಟುಗಾರ "ನೀಟುಗಾಣ' ನೋ. 

ನೀಟುಗಾರಿಕೆ "ನೀಟುಗಾಣಾಕೆ' ನೋ. 

ನೀಟುಗಾಅ, ನೀಟುಗಾರ (ನಾ). ಚೆಲುವ; ಸುಂದರ: ನೀಟು 
ಗಾಜನ ನೋಡುವ ನೋಟನೆ ರತಿಯಾಟದಾನಂದವನೆದೆಗೆ ನಾಟಗೊಳಿಸು 
ತದೆ (ಚಂಪ್ರಸಾಂ.೯-೭೦). "ನೀಟುಗಾಣಾಕೆ' ಸರಾ. ನೀಟುಗಾರ: 
ವಾರೆನೋಟಗಳ ಯೇಟುಗಳು ನೀಟುಗಾರರ ಮನಸುಗಳಲ್ಲಿ ನಾಟು 
ವಂತೆ ಮಾಡಿ (ಬಾಗಂಧಿ. ೧೯೧-೧) ; ನೀಟುಗಾರರನೆಲ್ಲ ನಾಡೆ ನಾಚಿಸು 
ನಂಥ ಮಾಟ ಮಾಡುವ ಕಣ್ಣು (ಉಯ್ಯಾಲೆ, ೭೧-೯). "ನೀಟುಗಾರಿಕೆ' 
ಸರಾ. [ನೀಟು ---ಗಾಜ(-ಆ--ಕಾಜ)] 

ನೀಟುಗಾಣುಕೆ, . ನೀಟುಗಾರಿಕೆ (ನಾ). ಚೆಲುವು; ಅಂದ; 
ಸೊಗಸು: ಹಂಗೆಯ ನಿಶ್ಚಯದ ನೀಟುಗಾಜಂಕೆಯ ನಿಶ್ವ ಟದ... ಕನಕ 
ಮಣಿ ಖಚಿತಖೇಟಿಕದುಬ್ಬಟಿಯಬ್ಬರದ ಹರಿಗೆಕಾಜರ ಮೊತ್ತ ದೊತ್ತಿನುಭಯ 
ಪಾರ್ಶ್ವದೊಳಿಂಬುಗೊಂಡು (ಹಮ್ಮಾರ. ೩-೩೩ ನು. ನೀಟುಗಾರಿಕೆ : 


ಅಂದಚಂದದ ನೀಟುಗಾರಿಕೆಯ ಕಾವ್ಯವು ನಮಗಷ್ಟು ಬೇಕಾಗಿಲ್ಲ 
(ಸಾಹಿವಿ. ೨೧). [ನೀಟುಗಾಜ--ಇಳೆ) 

ನೀಟುತನ (ನಾ). ಜೆಲುವು; ಸೊಗಸು; ಅಂದ : ತಮ್ಮ 
ನೋವು-ದುಃಖ ಎಲ್ಲವನ್ನೂ ಮರೆತು . , . ನೀಟುತನ ಎಲ್ಲಿರುವ 


ದೆಂಬುದನ್ನು ಮೊದಲ ಬಾರಿ ಅರಿತುಕೊಂಡರು (ಷೋಡಶಿ. ೩೪). 
ಸ ಗಟ 

ನೀಟುಡಾರಿ (ನಾ). ನೇರವಾದ ದಾರ್ಮಿ_ಮಾರ್ಗ: ಆ ಊರಿಗೆ 
ಸೀಟುದಾರಿಯಿದೆ (ರೂಢಿ). [ನೀಟ್ಟು-/-ದಾರಿ] 

ನೀಟುದೋರು (ಕ್ರಿ). ಸೌಂದರ್ಯವನ್ನು ಹೊಮ್ಮಿಸು; ಚೆಲು 
ವನ್ನು ಸೂಸು: ನೀಟುದೋರುತ ಹರಯರ ಚಾಟು 
ಮಾತುಗಳಾಡಿ ನಗುತ (ಸೌಂದಕಾ. ೩-೧೦೧). 

[ನೀಟ್ಯು - ತೋರು( < ತೋಣು)] 

ನೀಡ (ನಾ).- ೧. ಹಕ್ಕಿಯ ವಾಸಸ್ಥಾನ; ಗೂಡು: “ಗೂಡು 
ನೀಡಂ ಕುಲಾಯೆಂ” (ಮಬ್ತಕೋ. ನಯನಾನಂದಂಗಳಪ್ಪ 
ಚಂದನಂಗಳೊಳಂ. ಶುಕನಿಕರಾವೃ ತಂಗಳಪ್ಪ ಫಲಭರಿತ Gikibanedon 
ಹೊಳಂ (ಕಾದಂಪೂ. ೬೫೫) ; ವಿಶ್ಚಾಸಘಾತಂ ವನದ್ರುಮ ನೀಡದೊಳ್ಳ 

ಜ್ಯ ಅಕ್ಕು ಮಲ್ಲದೆ. ಜನಪದದ ಜನಂಗಳೊಳಿಲ್ಲ (ಜಗವಿ. ೨-೧ ನ); 
ಬಿರುದಿನ ಸಾಳ್ವನ ನೀಡನನುಆಕ ಗಿಳಿವಜಿಕಿಗಳು ತುಡುಕುವಂದದಲಿ 
ದುರಗಲಿ ಕಂಠೀರವೇಂದ್ರನ ದುರ್ಗವನಿರದೆ. ಮುತ್ತಿತು ರಿಪುನಿತತಿ (ಕಂನವಿ. 
೧೪-೪೫) ; ಕಟ್ಟ ದಿರೊಳೊಂದು 'ಚಟಕೆ ನೀಡದೊಳಿರ್ದುಂ ಕ೮ು ಮಲಂ ಂ 
೬. ಲಲ್ಲೆ ಗೆಯ್ವು ದಂ ನಟ್ಟಾ ಸ್ರ ಲಿಯೊಳಭೀಕ್ಷಿಸಿ (ರಾಮಾಶ್ಶ, ೧೮-೧); ನೀಡ 

ದೊಳ್‌ ಬಳೆದು, ಕಾಡಿನಲಿ ಹಾರಾಡಿದಾ ಗರುಡಶಿಶು ಗರ ಬಲಿತ ಮೇಲಲ್ಪ 
ದೇಶಂಗಳಂ ಚರಿಸಿ ತಣಿವುಜಿ? (ಶ್ರೀರಾಮಾ, ೪-೯೧), ೨, ಆಶ್ರಯ 
ಸ್ಥಾನ; ನೆಲೆ; ಬೀಡು: ಗಂಧಿಸವಿಸಯದ ನಡುವೆ ತನ್ಮಹೀನಿಳಾಸಿನಿ 


೪೧-೧೧) ; 


ನೀಡಜ 


ಮೇಲ್ಕೊಂಡ ದುಕೊಲಮುಮಂ ಅರ್ಹತ್ಛರಮೇಶ್ವರನ ವಿಶದಯಶಃ 
ಪುಂಜಮಂಮನನುಕರಿಸಿ ನಿಪಧವಿದಗ್ಗ ವಿದ್ಯಾಧರ ಜನಕ್ರೀಡಾನೀಡಂ 
ಗಳಾಗಿ (ಆದಿಪು. ೧-೬೨ ವ); ಸುರತಸುಖದ ಬಳ್ಳ ನಳ್ಳಿಯೆನಿಪ ಬಳ್ಳಿ 
ಮಾಡದಿಂ ಮಹಾನಿನೋದನೀಡದಿಂ (ಸಂಪಭಾ. ೧-೫೮ ರಗಳೆ) ; . ಹಿರಿ 
ದೊಂದೌತ್ಸುಕ್ಳದಿಂದಾಗಳಾ ವಿದಲತ್‌ ಪಂಕಜನೇತ್ರೆ ಮಾಡಿಸಿದಳ್‌ . . , 
ಚಿತ್ತಭಿತ್ತಿ ಸರಿಶೋಭಾನೀಡನುಂ ನಾಡನುಂ (ಸುಕುಮಾ. ೧೦-೪೩). 
[ಸಂ.] 

ನೀಡಜ (ನಾ). ಗೂಡಿನಲ್ಲಿ ಹುಟ್ಟಿದುದು; ಪಕ್ಷಿ: "ಪತತ... 
ನೀಡಜಃ, ಮಾಜೀ, ದ್ವಿಜಂ ಈ. ೨೬ ಹಕ್ಕಿ” (ಹಲಾಯು. ೪೦-೮೫) ; 
“ಶಕುನಿ ನಿಹಗಂ . . . ನೀಡ[ಸಾಂ20,ಳ]ಜಮಂಡಜಂ ಶಕುನಂ ಶಕುಂತಂ 
ಶಕುಂತಿಯೆನೆ ಪಕ್ಷಿ” (ಮುಂಗಂಣ, ೫೦-೧). [ಸಂ] 

ನೀಡಡಿ (ನಾ). ೧. ಮುಂದಕ್ಕೆ ಚಾಚಿದ ಕಾಲು; ಮುಂಚಾಚಿದ 
ಹೆಚ್ಚೆ : ಪಸರಂಬೆಕ್ತೆ ಡೆಯಾದ ನೀಡಡಿ ಪೊದಳ್ಳಾಕರ್ಣನಾಕುಂಚತಾಸ್ತ್ಯ 
ಸಮೇತೋಚ್ಚ ಕರಾಗ್ರಂ . . . ತಾನಿಸಲೊಂದೊಂದು :ಕುರಂಗಮಂ 
ಶಬರನಿಂತಿರ್ದಂ ನುಹಾರಣ್ಯದೊಳ್‌ (ಗಿರ, ೧-೮೯). ೨. ದಾಪುಗಾಲು; 
ದೊಡ್ಡ ಹೆಜ್ಜೆ : ತಿರುಕಾಳತ್ತಿ ಮಲೆಯ ತಪ್ಪ ಲೊಳೆಲ್ಲ ನೆರೆನೆರೆದು ನೋಳ್ಪ, 
ಕಾರಣಿಕನೃು ಗಮಂಮನೆಲ್ಲ ಕಂಡು ನೀಡಡಿಯಿಟ್ಟು ಕುನಿದು (ಕಣ್ಣರ. 
ಜೇ, ೧೨೭-೨೩) ; ನೀಡಡಿಯಿಟ್ಟು ತಳ್ವಿ ಬಿಡದೆತ್ತಿ ಭುಜಾಗ್ರಮಂನೈದೆ 
ಲಕ್ಷ್ಯಮಂ ನೋಡಿ. . . ಶರಾಳಿಯಂ ಕಣಿಕಿದರಾಹನದೊಳ್‌ ಕಡುಬಿಲ್ಲ 
ಬಿತ್ತಿಗರ್‌ (ಉದ್ದಟ. ೪-೬೮). (ನೀಡ್ಲು ಅಡಿ] , 

ನೀಡಡಿಗೊಳ್‌ (ಕ್ರಿ). ಕಾಲನ್ನು ಮುಂಚಾಚು : ನೀಡಡಿಗೊಂಡು 
ನಿಂದು ಡೊಣೆಯಿಂ ಕಣೆಯಂ, ತೆಗೆದಾರ್ದುಂ ಬಿಲ್ಲದಂ ಪೂಡಿ . ., 
ಮೃಗನೃಂದಮನಿಕ್ಕಿದರಲ್ಲಿ ಭಿಲ್ಲಿಯರ್‌ (ಶಬಶಂ. ೩-೫೨). 

_ [ನೀಡಡಿ 4 ಕೊಳ್‌] 

ನೀಡಾಡು (ಕ್ರಿ). ೧. ಚಾಚು ; ಮೇಲಕ್ಕೆ ಎತ್ತು : ನುಲ್ಲರೆಲ್ಲರು 
ಗಂಡು ಹೆಣ್ಣು ಒಂದಾಗಿ ಕಡದುಮ್ಮಾನದಿಂದ ಕೂದಲು ' ಕೆದರಿ 
ತೋಳ್ಗಳಂ ನೀಡಾಡಿ (ವೈಶಾಖ. ೭೯-೪೦೫), ಪ. ಒಗೆ ; ಬಿಸಾಡು ; 
ಈಡಾಡು : ಹೆಮ್ಮೆಯಾಡಲು ಬೇಡಿ ಹೆಮ್ಮೆ ನೀಡಾಡುವುದು ಹೆಮ್ಮೆ 
ಯಿಂದಲಿ ನೀವು ಕೆಡಬೇಡಿರಯ್ಯ (ಪುರಂದ. ೧-೧೪೧ ಸಲ್ಲವಿ); ಕಾರೆ 
ಮುಳ್ಳುಗಳಿಂದ ಬೀರಿದ ಮಾರ್ಗವ ತೋರಿಸಿ ಕಡೆಸಾರಿ ನೀಡಾಡುವರು 
(ಸಾನಂಗ. ೧೬); ಬರ್ವಳ*" ಗಾಡಿಯ ಸಿಂಗಾಡಿಯೆ ಪುರ್ಜಿನ ಗರುನೆ 
ಮೊಲೆಯ ಚೊಲ್ಲೆಯಮಂ ನೀಡಾಡಿ . , . ಕೊಳನಂ ಪುಗುತಂದಳ್‌ 
(ಉಮಾಶ್ಚ. ೧೨೩-೧೪). "ಈಡಾಡು' ಸರಾ. (ನೀಡು --ಆಡ್ಳು) 

ನೀಡಿಕೆ (ನಾ). ಪೂರೈಕೆ ; ಒದಗಿಸುವಿಕೆ : ಇಂಡಿಯದ ಅನುದು 
ದಾರರು ಕೊಡುವ ರೂಪಾಯಿ ನಂತ್ತು ಅಮೆರಿಕದ ಅನುದುದಾರರು 
ಕೊಡುವ ಡಾಲರು ಇವು ವಿನಿಮಯ ಮಾರುಕಟ್ಟೆಯ ವಿವಿಧ ಹಣಗಳ 
(ನೀಡಿಕೆ? ( Supply )ಗೆ ಸೇರುತ್ತದೆ. . . ಹೀಗೆ ನಿನಿಧ ಹಣಗಳ 
*ನೀಡಿಕೆ -- ಬೇಡಿಕೆ'ಗಳಿಗನುಸಾರವಾಗಿ ವಿನಿಮಯದರವು ನಿರ್ಣಯ 
ವಾಗುವುದು (ಅಂತಸಂ, ೫೮). [ನೀಡು ---ಇಕೆ] 

ನೀಡಿಸು (ಕ್ರಿ). ೧. ಕೊಡುವಂತೆ ಮಾಡು ; ಕೊಡಿಸು: ಕರಟ 
ತನ್ನನಂಸಿಪುತ್ತೆ ಶನಿರಾದ್ರು ಮದಲ್ಲಿಗಾತನಂ ನೀಡಿರದುಯನ್ನು ನೀಡಿ 
[ಪಾಂ ತೋಜಿಶಿ]ಸಿದನಾತ[ನಿ]ನಲ್ಲಿಯ ಳೈದುನೆಲ್ಲಮಂ (ಸಂಸಭಾ. 
೪-೧೦೦); ಕಿರೀಟಿಯ ಕೈ[ಲಿ) ಸೈಂಧನನ ಶಿರನ ' ಕೆಡಿಸಿ ಅನನ 

ತಂದೆಯ. ಕರೆತಲಳೆ ನೀಡಿಸಿದೆ (ಹಂಸಾ. ೩೪). ೨. ಬಡಿಸುನಂತೆ 

ಮಾಡು; ಊಟಕ್ಕೆ ಹಾಕಿಸು : ನಾನು ಸಕಲಪದಾರ್ಥನ [ಸ್ವೀಕರಿ 

ಸುವುದಕ್ಕೆ] ಮುನ್ನವೇ ಜಂಗಮಕ್ಕೆ ಮಿಷ್ಟಾನ್ನನ ನೀಡಿಸು [ಪಾಠಾಂ. 


೪೭೯೩ 


20 


35 


45 


ನೀಡು, 


ನೀಡು]ವೆ (ಮಹಾದೇ* ಬ. ೮೯-೨೧೫) ; ಹಸಿದನೈ ನೀನಾದಡಂ ನಂಚಿಸ 
ದಡಿಸಿ ನೀಡಿಸಿದಡಾರೋಗಿಸುವೆಂ (ಬಸಪು. ೫೭-೩೫) ; ಪರಿನುಳಿಪ 
ರಾಜಾನ್ನ . ಸ *ದುಗ್ಗೆ ಮುಂತಾದ ಭೋಜ್ಯಪರಿಕರನುನುಣಕೆ ನೀಡಿಸಿದನಾ 
ಮಹಾಚರಳೊಲ್ಲು ಚೆನ್ನ ಬಸನೇಶನಂದು (ಚೆಬಪು. ೫-೬೦), 
ನೀಡಿಸಿಕೊಳ” ಸಡೆದುಕೊಳ್ಳು ಕ ಈಸಿಕೊಳ್ಳು : ನೀಡಿಸಿಕೊಳ್ವ 
ಕೈಗಳುಮಸನಿತ್ತೆ ಸುರಾಳಿಗೆ ಕುಂಭಕೋಟಿಯಂ ನೀಡುತುಮಿರ್ಪ ಕೆಯ್ಯ 
ಳುಮನಿತ್ತೆ ಜಿನಂಗಭಿಸೇಕಶೋಭೆಯಂ ಮಾಡುನ ತನ್ನ ಕೆಯ್ಯಳುನುನಿತ್ತೆ. 
ನಮುಸ್ಕೃತಿಗಗ್ರ ಭಾಗದೊಳ್‌' ಕೂಡುತುನಿಂರ್ಹ್ಸ  ಕೆಯ್ಗಳುಮನಿಕ್ತಿ 
ವಿಚಿತ್ರನೊ ಶಕ್ತಿ ಶಕ್ರನಾ (ಚಂದ್ರ ಪು. ೧೨-೧೩೩), [ನೀಡು -- -ಇಸ್ಫು] 
ನೀಡಿ. (ಕ್ರಿ). ನಿಶೇಷವಾಗಿ ಅಂತರಂಗವನ್ನು ಹೊಗು, 
ಒಳಗನ್ನು ಪರೀಕ್ಷಿಸು: ಸವನನಿಸ್ವನಸರ್ಣರನ ಪ್ರ ಸ್ರವಣಧಾರಾಧ್ವಾನಖಗ 
ಮೃ ಗನಿನಹ. ನಾಡೊಳು ನೀಡಿಟಾದು ಹುಡಿಕಿದರು ಜಾನಕಿಯ [ಪಾಠಾಂ, 
ನಿನದದಲಜಿಸಿ ನ್ಲೋಡಿದರಿವರು ಜಾನಕಿಯ] (ತೊರರಾ. ೩-೧೧-೩೨). 
"ಈಡಿಜಾ? ಪರಾ: (ನೀಡ್ಕು 4-6೨] 
ನೀಡು,, ನಿಟ್ಟು, ನೀಟು, (ಕ್ರಿ). ೧. ಚಾಚು ; ಒಡ್ಡು :"ನೀಡು - 
ಪ್ರಸಾರಣೇ? (ಶಮಧಾ) ; ಕೈಯಂಂ ಕಾಲ್ಗಳುಮನುಡುಗದೆ ನೀಡದೆ 
ಬಾಟ್ವಿನ್ನೆಗಂ ಸಟ್ಟರ್ದು ಸಂಚನಮಸ್ಕಾರಮುಂ ಮನದೊಳೋದುತ್ತಿರಿ 
ಮೆಂದು ಕಲ್ಪಿಸಿ (ನಡ್ಡಾಂಾ, ೮೩-೧); ಕುಂಭಸಂಭವಂ . . . ದ್ರುಪ 
ದನಂ ತನ್ನ ಮಂಚದ ಕಾಲೊಳ್‌ ಕಟ್ಟಿ ನೇಟ್ಗು ತಲೆಯ ಮೇಲೆ ಕಾಲನ 
ವಸ್ಟಂಭದಿಂ ನೀಡಿ (ಸಂಸಭಾ, ೨-೬೨ ನ); ತಾಳಮರಕ್ಕೆ ಕೈಯ ನೀಡಿ 
ಮೇಲೆ ನೋಡಿ ಗೋಣು ನೊಂದುದಯ್ಯ' (ಬಸನ. ೨೩) ಕೈಯ ಬಟ್ಟಿಲ 
ಹಾಲಿಗಂ ತಾಂ ಕೈಯ ನೀಡುತ್ತಿ ₹0ಟೆ ಬಾಲಕಿ ಅಯ್ಯೂನಂ ಬಿಟ್ಟೊ ಡಲು 
(ಬಸಪು. ೧೪-೩೨) ನೀಡಿ ಬರಿಕೈಗಳಲಿ ಸೆಳೆದೀಡಾಡಿದವು ಬಂಡಿಗಳನು . . . 
ಹಿಂದಣೊಡ್ಡನು ರುಖಾಡಿಸಿದನೀ ಕ್ಷೇಮಧೂರ್ತಿನೃಪಾಲನಾನೆಗಳು 
(ಕುನ್ಯಾಕ. ೨-೧೨); ಪದಾಬ್ದಂಗಳಿಗೆ ತಲೆಯ ನೀಡಿದನನೇ ಸುಕೃತಿ 
ಸಮ್ಮ್ಮುಖದೊಳೊಮ್ಮೆ ಮಾತಾಡಿದವನೇ ಶೈವಮಾರ್ಗಿ (ಚಿಬಪು. ೧-೨೨). 
೨. ಕೊಡು; ಈಯು : ಮಡಲ್ತು ಪೂತ ಲತೆಗಳ್‌ ಕಯ್ಕೆಯು 
[ಪೂ] ನೀಡಲ್ಕರ್ಫೂಮನೀನಂತೆವೊಲಾದುದದ್ರಿ, ಹರಿಗಂಗಿಷ್ಟಾರ್ಥ 
ಸಂಸಿದ್ಧಿಯ 0 (ಸಂಪಭಾ, ೭-೭೭) ; ಕೊಡಬಲ್ಲಂಗೆ ದರಿದ್ರಮಂ . . . 
ಸುಕೃ ತಿಗಲ್ಪಾಯಂಸ್ಕನುಂ ನೀಡುವಂ ಸುಡು ಪಾಪಿಸ್ಮನ ಬೊನ್ಮುನಂ 
(ಸೋಮೇಶ.೩೩); ಹೊನ್ನ ಬಟ್ಟಿ ಲು ತೀನಿ ಪಾಲಂ ಕಂದು ಮತ್ತೆಯು 
ಜೀವಿಸೆನುತೆಂ ನೀಡಿ ಶಿನೆ ಶಿನನಲ್ಲಿಗೆಯಿನಿ ದಳು. (ಬಸಪ. ೫೦-೪); 
ಗುರುಸುತೌದಿ ನುಹಾಪ್ರಧಾನರು ದರುಶನನ ನೀಡಿದರು (ಕುನ್ಯಾಕ. 
೨-೨೯), ನಲ್ಲರ ಶಿಖೆಗಾಗ ಪೂಮಾಲೆಗಳ ಸುತ್ತಿ ಎ... ಮಡಿವರ್ಗನ ನೀಡಿ 
ಚಲ್ಲನಾಡುತಲೊಸ್ಟಿ ದರು (ಕಂನವಿ, ೨೫-೧೩೫) ; ಲೋಕಮಾನ್ಯ ಟಳಕರು 
*ಗೀತಾರಹಸ್ಯು' ವೆಂಬ ಅದ್ಭುತಗ್ರಂಥನನ್ನು ವಿಶ್ವಸಾಹಿತ್ಯಕ್ಕೆ ನೀಡಿದ್ದಾರೆ 
(ಧರ್ಮಸಾ. ೧೨೮), ೩. (ಕಾಣಿಕೆ, ಉಡುಗೊರೆ ಮುಂತಾದು 
'ನನ್ನು) ಸಲ್ಲಿಸು ; ಅರ್ಪಿಸು; ಸಮರ್ಪಿಸು : ದಿನ್ಯನಸ್ಟ್ರಾಭರಣ 
ಕುಸುನುಗೆಂಧಂಗಳಂ ಚಕ್ರಿ ಗಾಗಳ್‌' ನೀಡಿತ್ತತುಂತರಾಗೋತ್ಸಿತಕರತಳದಿಂ 
ತದ್ವನಸ್ತ್ರೀ ಸಮೂಹಂ (ಅದಿಪು, ೧೧-೯೦); ಮಾರುತಸಖಂ ಪ್ರತ್ಯಕ್ಷನಾ 
ಕಾರನಾಂತು ತದೀಯಾಧ್ವರಕುಂಡದೊಳ” ನೆಗೆದು ನೀಡುತ್ತಿರ್ಪ 
ಸರ್ಪಿರ್ನುಯಾಹುತಿಯಂ ಕೈಕೊಳುತಿರ್ದನೀಕ್ಷಿಪ ನೃ ಸಂಗಾಶ್ಚರ್ಯ 
ಮುಪ್ಪ ೦ದದಿಂ (ಕುಸುಮಾ, ೬೪-೧೩೭) ; ನೃ ಸಸರಿವಾರನೆಲ್ಲವು. ಬಂದು 
ಕಂಡುದು ಕಣಣಿಕೆಯ ನೀಡಿ (ಕುನ್ಯಾಭೀ. ೧-೩೨) ; ಸಾಟಗಾಣದೆ ಲಕ್ಷ್ಮಿ 
ಉರಸ್ಕಳವಾಗಿರೆ ಲೋಸ್ಮ ಕಾಸು ಎಂತು ಕಾಣಿಕೆ ನೀಡಲೊ (ಪುರಂದ. 


೨-೬೬-೩). ೪. ದಾಫಮಾಡು : ಪೊನ್ನ ಸಟ್ಟೂಗನುಂ ತೀನಿ 


ನೀಡು, 


ಭೈಕ್ಷಮಂ ಪಿಡಿಯೆಂದು ನೀಡಿದ ಕೈಯಸನಿತನೆ ಕಂಡು (ನಡ್ಡಾರಾ, ೮೯-೮); 
ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ (ಬಸನ, 
೨೩೩); ಬೇಡಿದವರಿಗೆ ಧರ್ಮಕ್ಕಿಲ್ಲ ಇದ್ದು ನೀಡದಿರಲು ನರಕಕೆ ನೂಕ್ವರಲ್ಲಿ 
(ಪುರಂದ. ೨-೩೯-೩); ಅಶ್ವಯಜ್ಞಂಗಳ ಸಹಸ್ರಕೋಟ ಮಾಡಿದ ಫಲವು 
ಒಬ್ಬ ಜಂಗಮಕ್ಕೆ ತುತ್ತು ಭಿಕ್ಷವ ನೀಡಿದ ಫಲಕ್ಕೆ ಸರಿಯಿಲ್ಲ ನೋಡಿರೋ 
(ಆಖಂಜೇ, ೫೯-೯); ವಿಂಡುಕುವ ಮನಕ್ಕಿಂತನುಡಿಯಂನ ತುಟಗಿಂತ 
ನೀಡುವ ಕೈ ಮೇಲು (ಇಂಚಾಸ, ೧೫೫-೬೧); ನೀಡದನನಲ್ಲಿ ಹೋಗಿ 
ಬೇಡಿಕೊಳ್ಳು ವವ ಮೂಢನು (ಗಾದೆ)... ೫. ದಯಪಾಲಿಸು; ಅನು 
ಗ್ರಹಿಸು : ನೀಡಿದ ಕಯ್ಲೆ ನೀಡಿರದೆ ಬೇಡಿದ ಭೋಗನುನೇನಾ 
ದೊಡಂ ನೀಡುವ ಕಲ್ಪ ವೃಶ್ಷನಿಕರಂಗಳೆ ಭೋಗದಲಂಪನಾನಗಂ ಮಾಡೆ 
(ಅದಿಪು, ೫-೪೧); ನೃಷಭರಾಜಂ ಮುಖಮಂಡಲನುಂ ಬಸನನ ಮಸ್ತಕ 
ದೊಳಿಟ್ಟು * ೬ ೬ ನೇಹದಿಂ ನೋಡಿ ಕಾರುಣ್ಯಮುಂ ನೀಡಿ (ಬಸರ, 
೪-೯೪); ಸುರರಿಗಭಯವ ನೀಡ ಕಲಿತರು ಬೆಳೆವುತಿರ್ದರು ರಾಮು ಲಕ್ಷ್ಮಣರು 
(ಕತಿ, ೧-೬೭); ತಂದೆಯ ಕೋಪಕ್ಕೆ ಬೆಲಿಯಾಗುವ ಅನುಗ್ರಹ 
ನನ್ನು ನೀಡಿದೆ (ಹಾಹುತ್ತ. ೯೮). ಹಿ. ಆಹಾರವನ್ನು ಬಡಿಸು ; 
ಅನ್ನವಿಕ್ಕು : ಜಂಗಮಕ್ಕೆ ನೀಡಿ ಜಂಗಮ ಪ್ರಸಾದವ ಕೊಂಡರೆ 
ನಿನಗರ್ಪಿತ ಕಾಣಾ (ಬಸನ, ೭೭೬); ಮನೆಗಳಲ್ಲಿದ್ದ ಬೋನವ ತೋಡಿ 
ತನ್ನಿಯೆನಲೈ. ಪುನರಪಿ ನೀಡತೊಡಗಿದರೆರಿಟುದೆಸೆಯಲಿ ಬಸವ ನೇವಿಸಲು 
(ಪ್ರಭುಲೀ, ೨೩-೧೬); ಸದ್ಭೃತ ಪಳಿದ್ಯವನೆಸರುಗಳ ಮಿತಿಯಿಲ್ಲದಡಿಗೆ 
ಗಾರ್ತಿಯರು ನೀಡಲೈಯಚ್ಛುತ ಹೆಂಗಳೊಡನೆ ಭುಂಜಿಸಿದ (ನೋಹತ. 
೧೪-೧೧); ಮೆಜಿಕಿವ ಸಣ್ಣಕ್ಕಿಯ ಪಾಯಸ... ಪಿರಿದು ಗೌಲೆಯ 
ಪಾಯಸಗಳ ತಂದಾಗ ಸರಸಿಜಾಕ್ಷಿಯರು ನೀಡಿದರು (ಕಂನವಿ. ೮-೯೦). 
೭. ಹಬ್ಬು; ಹರಡು : ಕಾಡುಗಿಚ್ಛೆದ್ದು . .: . ಕಿಡಿ ಹೊಗೆ ನುಸಗಿ 
ನೀಡುವ ದಳ್ಳುರಿಗಳ ದಾವದಿಂ ವನ ಕೂಡೆ ಭೀಕರವ ಪುಟ್ಟ ಸಿತು 
(ಕಂನವಿ. ೧೮-೪೬). ೮. ಹಬ್ಬುವಂತೆ ಮಾಡು ; ಹರಡುವಂತೆ 
ಮಾಡು ; ಹಬ್ಬಿಸು : ತುಜಿಂಬಿದ ತೋರ ಮಲ್ಲಿಗೆಯ ಮುಗುಳ 
ಕಂಪುಮಂ ತಳೆದ ಪುಡಿಗತ್ತು ರಿಯ ಸೊನಡುಮಂ ಚಾಮರದ ಗಾಳಿ 
ದೆಸೆದೆಸೆಗೆ ನೀಡೆಯಂಂ (ಮಲ್ಲಿಪು. ೮-೬). , ೯, ವಿಸ್ತಾರವಾಗು ; 
ದೊಡ್ಡ ದಾಗು : ಲಾಯ ನೀಡಿತು ಮುಂದೆ ರಾವುತ ಸಾಯಕರಿಗೆಡ 
ನಂಕ ಮಂತ್ರಿ ಪಸಾಯತರು ಕರ್ಣಾದಿಗಳಿಗೆಡೆಯಾಯ್ದ್ಲು ಬಲವಂಕ 
( ಅ. ೧೮-೨) ; ಈದಂದಾಸುರಬಾಣ ಘನಶಸ್ತ್ರೋದಧಿಯ ನೀಡಿತು. 
[ಸಾಕಂ. ನಿಡಿದುದು, ನೆಂದೆನೆ] ಜಗತ್ರಯ ಕೈದುಗಳ ಕಾಲಾಟಿದಲಿ 
ಕವಿದಿಬವ ರಕ್ಕಸರ 'ಬೀದಿನರಿಗಳಲಡಗೆಡೆದುದಿಂದ್ರಾದಿ ದೇವಕದಂಬ 
ಕಪಿಬಲ ಸಾಧಿಸಿತು ಕೈನಲ್ಯನನು ಕನುಲಾಕ್ಷನಿದಿರಿನಲಿ (ತೊರ. 
೧೦. ತೋರಿಸು; ಪ್ರದರ್ಶಿಸು: ರೂಪು ರೇಖೆ 
ರಸಂಬಡೆನ ನೃತೃನಾಯಕಿಯರಿಂ ನವೀನಗತಿಯಂ ನೀಡುವ ನರ್ತಕರಿಂ 
(ಗಂಕ. ೨-೧೦೫ ನ). ೧೧. ಚಚ್ಚು ; ಬಡಿ; ತೀಡು : ನೀಡಿದು 
ಪ್ಪರವೊಯ್ಲಿ ಂ ಪೊಡನಿಗೆ ಬೀಟ್ತಿರೆ ತಲೆ ಸೊರ್ಕಡಗದೆ ಕೆಲರಿಜಿಕಿದು ಬೀರ 
ಸಿಂಯೊಳ್‌ ನೆರೆದರ್‌ (ಕಬ್ಬ ಕಾ. ೨೭೩). ನಿಟ್ಟ್ಟ: ೧, ಯಾನನೊ ಒಬ್ಬ 
ರಾಜಾಧಿರಾಜನು  ಅವನಂ ನೋಡಬೇಕೆಂದು ' ನೂರುಮಡಿಯರಾದ 
ಸಂಭ್ರಮದಿಂದ ಮುಂದೆ ಮುಂದೆ ನಿಂತಿರುವರ ಮೇಲೆಯೆಲ್ಲ ಹಿಂದೆ. 
ನಿಂತಿರುವವರು ಮಂನಿಸುಗೊಳುತ ಅಬ್ಬ ಣೆಗಳಲ್ಲಿ ಅಡಿಗಳನ್ನಿಟ್ಟು ನಟ್ಟ 
ನಿಟ್ಟಿ ಮೊಗಂಗಳಂ ಯತ್ತಿ" ನೋಡುವರು (ಸೌಗಂಧ. ೨೦೩-೮). 
ನೀಟು : ೧. ಥಟಫಲಕು ಫಲಕೆಂಬ ಭುಜ ನೀಟ [ನಾರಾಂ. ಸಾಟ್ಕ 
ಸಾರ] ನಟಿಸಿ, ಮೇಗೆತ್ತಿ ಕುಕ್ಕುಲಸಿ ನೆಲನಂ ಟೊಣೆದು. , . ಮೈದೆ 
ಗೆದು. ನಿಂದ ನಿಚ್ಚಟಿಕಲಿಗಳಿನ (ಸೋನಚ. ೫-೧೬) ; ನಾನು ಅದರ 


೬-೪೦-೩೮). 


೪೯೪ 


20 


25 


30 


40 


45 


ನೀಡು 


ಒಂದು ತುದಿಯನ್ನು ಬಲನಾಗಿ ಹಿಡಿದುಕೊಂಡು ಇನ್ನೊಂದು ತುದಿ 
ಯನ್ನು ಮೇಲೇರಿ ಬರುನನರಿಗೆ ನೀಟುವುದೆಂದೂ . , , ಯೋಚಿಸಿ 
ಹಾಗೆಯೇ ಮಾಡಿದೆ (ಹಸುಹೊ, ೧೭೬). 
ನೀಡಿಕೊಳ್ಳು -. ಚಾಚಿಕೊಳ್ಳು : ಅತ್ತೆಯು ಕಾಲು ನೀಡಿಕೊಂಡು 
ಗಂಡನ ತಲೆಯ ಬಿಳಿಯ ಕೂದಲನ್ನು ತೆಗೆದುಹಾಕುತ್ತಿದ್ದಳು 
(ದೇವೀಚ್‌, ೬). 
[ದೇ.॥ ತಮಿ. ಮಲ. ನೀಟು, ನೀಟ್ಟು ; ತುಳು. ನೀಡು, ನೀಟು; 
ಕೊಡ. ನೀರ್‌] 
ನೀಡ್ಕು (ನಾ). ೧. ಉದ್ದ ; ನೀಳ: ನೀಡಗಲದ ಜನನಿಕೆ ತೊಲಗಿತು 
ಮತ್ತೆ ಸೋಡಶಪಾತ್ರಡೋಲದುವು (ಭರಚ, ೧೩-೪೬). ೨. ದೀರ್ಫ 
ಕಾಲ; ಬಹುಕಾಲ : ಮಧು ಮದ್ಯ ಮಾಂಸಂಗಳಂ ಭಕ್ಷಿಸಿ ನರಕ ತಿಂಕ 
ಮನುಷ್ಯಭವಂಗಳೊಳಪ್ಪ ದು।ಖಂಗಳನಂತನಂತಕಾಲಮನುಭನಿಸಿ ನೀಡ 
ಉಂದೆತ್ತಾನುಮಲ್ಲದೆ. ಮನುಸ್ಯಭನಮಂ ಪೆಜದು ಪೆತ್ತೊ ಡಮಿಂತಾಗಿ 
ಪುಟ್ಟುಗುಂ (ನಡ್ಡಾರಾ, ೧೦-೧೭) ; ಅಂತು ಮೂರ್ಛಿತನಾಗಿ ನೀಡಲಿ 
ನೆಟ್ಟಿತ್ತು. ರಣಕ್ರೀಡಾಸಕ್ತಂ ಸರೆಕ್ತ]ಲೋಚನನಿವಂ ನಾಡಾಡಿಯ ಕೈದು 
ಗಳಿಂ ಕೂಡದು ಗೆಲಲೆಂದು ಚಕ್ರಿ ಚಕ್ರಮನಿಟ್ಟಂ (ಸಂರಾಮಾ, ೧೬-೧೫); 
ಮರದಿಂ ಪಣ್‌ ಪಟಿಸದಂದದು ಧರೆಯಂ ಮುಟ್ಟು ವುದದೆನಿತು ನೀಡಳಿದ 
ದಜಿಂತರದನಿತೆ ಪುಟ್ಟು ಮರಣಂ ದೊರೆಕೊಳ್ಳೊಡೆ (ಜೀನಸಂ. ೧೦-೧೪) ; 
ಈಗಲೆದ್ದೋಡಿ. ಹೋಗುನೆನೆನುತ್ತೀರ್ನರುಂ ಪೊಜಮಟ್ಟು ನೀಡಿಲ್ಲದೆ. 
ಯ್ತಂದರ್‌ (ವೀಕೈಪು. ೪-೯-೨೧). ೩. ಸಮಯ ; ಹೊತ್ತು; 
ಕಾಲ; ವೇಳೆ: ಮೃಗಧರಂಗೆ ನಿಶಾಸತೀ ವರಮಾಲೆ ಸೂಡುವ ನೀಡ 
ಅಕೊಳ್‌ [ಪಾತಾಂ. ನೀಳೆಡೊಳ್‌] ದಿಗಧಿಪಾಳಿ ಘನಾವಳೀನವಪಾಟಿ 
ಕರ್ಮನಿತಾನಮಂ ನೆಗಪಿದಂತೆ (ಅನಂಪು. ೭-೭೪). ೪. ತಡ; ಸಾವ 
ಕಾಶ: "ನೀಡುಂಮಾಡು' ಪರಾ. ೫. ದೂರವಾದುದು; 
ದೂರೆ: ಆ ನಾಡು ದಿವಕ್ಕೆ ತೋಡು ಕುಸುಮೇಷುಗೆ ಬೀಡು... 
ಸುಖಾನೃುತಕ್ಕೆ ನೀರ್ಗೋಡು ತಮಕ್ಕೆ ನೀಡು (ಪುಷ್ಪಪು. ೯-೧೮). 
೬. ಅಧಿಕ್ಯ ; ಹೆಚ್ಚಳ: “ನೀಡೆನಲ್‌ ನೆರ್ಚು” (ಕರರ. ೫೫). 
೭. ವಿಸ್ತಾರ; ವ್ಯಾಪ್ತಿ : (8). ೮. ದಾನ; ಉಂಬಳಿ (?) : 
ಕನ್ನಳ್ಳಿಯ ರಾಜಿಗದೊಳ್ತ ೫ *ಚ್ಚೆ ನ್‌ ಕವಿತ್ತೊ ರನ್‌ ಪಸುವಳಿ ಧನನೆಲ್ಜಿ 
ಕೊನ್ನು ಬಿಬ್ಸಾರ್‌ ಅವರ್ಗೆ ಕೊಟ್ಟೊದು ತಿಜಣಿಯೂರ ನೀಡು ಇದ 
ನಲಾವೊಸ ೫ (ಎಕ. 1 (5), ಹೊಳಲೈ, ೧೬೯-೪ ; ಸು. 800). (ಗು). 
೯. ಉದ್ದವಾದ; ದೀರ್ಫವಾದ : "ನೀಡುಂದೋಳ್‌', "ನೀಡುಂ 
ಪೊಟ್ಟು' ಪರಾ. 
ನೀಡಾಗು ಇ ತಡವಾಗು ; ವಿಳಂಬವಾಗು : ನೀಡಾಗದೆ ಮದನ 
ಶರಂ ನಾಡೆಯೆಂಮಿರಡೆಯ್ಲಿ ಹರನ ಹತ್ತಿರೆ ಬೀಳುತ್ತೋಡಿ ಬರೆ ಕಂಡು 
ಕಾಮಂ ಹೂಡಿದನುಣ್ಮುಣ್ಮೆನುತ್ತೆ ಮೋಹನಶರಮಂ (ಗಿರಿಕ. ೮-೨೯) ; 
ಶಿನಾರ್ಚನೆಗರ್ಫ್ಛ್ಯಜಲಂಗಳೀವ ನೀಡಾಗದೆ ಸಾಧನಂಗುಡುವ . . . ತಾಪ 
ಸೇಂದ್ರರ ಕುಮಾರಿಯರೊಪ್ಪು ಗುಂ (ಶಟಶಂ. ೨-೬೪). ನೀಡಿರದೆ.. 
ತಡ ಮಾಡದೆ ; ವಿಳಂಬ ಮಾಡದೆ: ನೀಡಿರದೀವುದೀ ನಿಜತನೂಜೆ 
ಯನೀ ನಧುಗಾದ ಪುತ್ರ ರೊಳ್‌ ಕೂಡುಗೆ ರಾಜ್ಯಲಕ್ಷ್ಮಿ, (ಸಂಸಭಾ. 
೧-೭೩) ; ಆಹಾರಾಚ್ಛಾ ದನಂಗಳಂ ನಿಮ್ಮ ಮೆಚ್ಚಿ ದೆಡೆಯೊಳ್‌ ಎಡೆಮಾಡಿ 
ಕೊಂಡು ನೀಡಿರದೋದಿಂ (ಸುಕುನಾ. ೨-೫೫ ವ) 5 ನಾಡನರೆಲ್ಲಂ ನೆರೆದುಂ 
ನೀಡಿರದಟ್ಟರ್ತು ಭಕ್ತಿ ಪೂರ್ವಕದಿಂ ಕೊಂಡಾಡೆ ಗುರುವೆಂದು(ಧರ್ನಾನ್ಸು. 
೪-೧೯೨); ಏಟ, ನೀಡಿರದೆ ತುಡಿಸು ಸಂಕಲೆಗಳನ್‌ (ಬಡ್ಮಪ್ರ. 
೩-೬೦). ನೀಡಿಲ್ಲದೆ - ನೀಡಿರದೆ ; ವಜ್ರ ಕಾಂಡಮೆಂಬ ನಿಜನಿಜಯ 
ಕಾಮರ್ನಕಕ್ಕೆ. ಸುರಕರಿಕರಾನುಕಾರಿಯ ಪ್ಪ ನಿಜಭುಜಾದಂಡಮಂ ನೀಡಿ 


ನೀಡ್ಕು 


ನೀಡಿಲ್ಲದೇಖಸಿ ಸೀನಿ ಜೇವೊಡೆದಾಗಳ್‌ (ಆದಿಪು, ಮಿನಿ 
'ಜನಕ್ಕಿ, ಸ್ಕಿ ವಿಘ್ನ 0ಗಳಂ ದಾ: ಇರುಣದೈ ತರ್‌ ಮಾಡೆ ನೀಡಿಲ್ಲದೆ ಸಲೆ ಚಲದಾ 
ಬಂದು "ಕಂದಕ ದೊರ್ವಂ ಗುಣಮಂಂಟಿಂದುಂಡು ಪಟ್ಟ ರ್ಪನನಣಮೆ 
sian. ಭೂಸನೆಂಬರ್‌ (ಸಂನಭಾ, ೪-೧೧). 
[ಜೇ.॥ ತಮಿ. ನೀಟ್ಟಿ, ನೀಟ್ತು ; ಮಲ. 

ನೀಟ, ನೀಟು] 

ನೀಡ್ಕು "ನೀಡುಂ' ನೋ. 

ನೀಡುಂ, ನೀಡ್ಕು' (ಅ). ೧. ಅಧಿಕವಾಗಿ ; ಹೆಚ್ಚಾಗಿ ; ನಿಶೇಷ 
ವಾಗಿ: “ನಾಡೆಯೆಡೆಯಾವಗಂ ನೆಜಕಿ ನೀಡುಂ ಕರಮಾದಮೆಯ್ದೆ 
ನೂಳದು ಸಿರಿದುಂ ನೀಡು ೬ ೬ ೬ ಇವನ್ನಯದೊಳಧಿಕಾರ್ಥಂ? (ಶನುದ, 
೩೦೪) ; ವಿನಿಹಿತಸಮಸ್ತ ರಿಪುಕುಳನನಿನಿಷಲೋಚನದೆ ನೋಡಿ ನೀಡುಂ 
ಸ್ರ್ರಿಯೆಯಂ ವಿನಿವಿನಾಳಿತಲೋಚನೆಯಂ ಜನಪತಿ ನಿಜಬಾಹುಯುಗದಿ 
ನಾಶ್ಲೇಸಿಸಿದಂ (ಕವಿಂ. ೨-೭೪); ಲಾಕ್ಷದ್ರವಾದಿಕಾರಿತ ಮಾಯಾರುಣಜಲ 
ಪರಿಪೂರ್ಣವಾಸಿಯಂ ಸಮೆ ಯಿಸಿದೊಡದಂ ಕೆಂಡು ರಾಗಿಸಿ ಪೊಕ್ಕು ನೀಡು 
ಮೋಲಾಡಿ (ಆದಿಪು. ೨-೧೪ ವ) ; ಸದ್ಯ ಎತರ ಲಕ್ಷಣಂಗಳ್‌ ನಿನಗೆ ನೀಡು 
ಮೊಳವು (ಸಂಚತಂ. ೪೩-೧) ; ನಡು ನೀಡುಂ ಪೊಂಗೆ ಮೇನೆಗೆಸೆದುದು 
ಗರ್ಭಂ (ಗಿರಿಕ. ೨-೩೮) ; ತನ್ನರುಣಜಲದಿಂ ವಿಶುದ್ಧಾ ಮೃತದೆ 'ಭಕ್ತಿ 
ಯಿನ್ಲೀಡುಮಭಿಸನಂಗೆಯ್ಸಿ (ಹೆಡ್ಮರಾ. ೧೧-೬೧); ಸರೋಪಕಾರಾರ್ಥಂ 
ಫಲಂಗಳಂ ಪೊತ್ತು ಫಲಭಾರದಿಂ ಬಾಗಿ ಕೈಕೊಳ್ಳುದೆಂದೆನುಗೀಯಲ್‌ 
ನೀಡುಂ ನೀಡಿ ನಿಲ್ರಂತಿರ್ಪುವು ಮರಂಗಳ (ರಾಮಾಶ್ವ. ೮-೧೬). ೨. 
ಬಹಳಕಾಲದ ವರೆಗೆ ; ದೀರ್ಫ್ಛಕಾಲದ ತನಕ: ಈತನಂ ನೀಡು 
ಮಲಿಸಿ ಕಾಣದೆ ಡೆಸೆಗೆಟ್ಟು ಬೇಸತ್ತು (ಪಡ್ಮಾರಾ. ೧೨೯-೬); ಏಗೆಯ್ದುಂ 
ನೆನೆಯಳು ನೋಡಳು. ನುಡಿಗೇಗೊಳ್ಳಳು. ಜಾನಕಿ ತನ್ನೆರ್ದೆಯಂ ತಾಗು 
ತ್ತಿರೆ ನೀಡುಂ ನೆನೆದಳು ರಾಮನನು (ಕುಮುಂಳಿ. ೪-೨೯); ಕಟ್ಟೊಲ್ಮೆ 
ಯೊಳೆನೆಯಲುಗದೆ ನೀಡುಂ ನಿಟ್ಟಿಪ ನೀಅನ ಬಗೆ ಬಾಸೆಯ ಪುಲ್ವಟ್ಟಿ' 
ವಿಡಿದು ನಡೆಯುತ್ತಿಕೆ (ಜಯಾ, 9-೧೦). ೩. ಚೆನ್ನಾಗಿ; ಸರಿ 
ಯಾಗಿ : ಮುನ್ನಂ ನಿಚಿತ್ರಚಿತ್ರನಿದ್ಯಾಕೌಶಲಮನತಿಕುತೂಹಲೋತ್ತಾ 
ರಿತರೋಚನನಾಗಿ ನೀಡುಂ ಭಾವಿಸಿ ನೋಡಿ (ಆದಿಪು, ೪-೪ ವ); ಪಟಳ 
ಸಿಹಿತಪರಾಥಣ್ಯರತ್ಸಾಭರೆಣನಂಂ » « ಕೊಳ್ಳುದೆಂದು ನಿಜಕರಸಲ್ಲವದಿಂ 
ದೂತನ ಹಸ್ತ ಕಿಸಲಯ ಕೈ ನೀಡುವುದುಮಾತನದಂ ಕೆಯ್ಯೊಂಡು ನೀಡುಂ 
ಭಾವಿಸಿ ನೋಡಿ (ಶಾಂತಿಪು, ೩-೭೧ ವು; ಕೊಳ್‌ ನಿನ್ನ ನಚ್ಚಿನ ಪಾಂಡನರ 
ತಲೆಗಳಿನೆಯೆಂದು ದುರ್ಯೋಧನನ : ಮುಂದಿಕ್ಕಿದೊಡಾ ಮಹಾನು 
ಭಾನನಾ ತಲೆಗಳಂ ನೀಡುಂ ಭಾವಿಸಿ ನೋಡಿ (ಗದಾಯು. ೯-೩೨ ವ) ; 
ಆಕ್ಷೂಣಲಕ್ಷಣಲಕ್ಷಿತಂಗಳಪ್ಪ ಪುತ್ರನಂಗಪ್ರತ್ಯುಂಗಂಗಳಂ ನೀಡು೮ ಭಾವಿಸಿ 
ನೋಡಿ (ಚಂದ್ರಪು. ೩-೧೦೨ ನ); ಸರ್ವಮಂಗಳಾದೇನಿ ತನ್ನ ಂದನದೊಳ್‌ 
ನಡೆತಂದು : 'ಕಾಸಾರತೀರದ ನುಣ್ಫಸಲೆಯನಲಂಕರಿಸಿ . ನಿಂದು ನೀಡುಂ 
ನಿರೀಕ್ರಿಪಾಗಳ್‌ (0ಜಕೀ: ೧೦-೬೧ ಪ), ೪. ದೂರದವರೆಗೆ : ಲಲನಾ 
ನುಂಜೀರನಾದಕ್ಕೆಳಸುವ ಕಳಹಂಸಗಳ್ಳೂ ಕಂಡು ಬೆಂಬೆನ್ನೊಳೆ ನೀಡಂಂ 
ಸೋಪ ಕಾಂತಾಭವನಹರಿಣಶಾಬಂಗಳೆಟ್ತಿ ದು ಚಂದ್ರೋಪಳಭಿತ್ತಿ ಪ್ರಾಂತ 
ಡೊಳ್‌ ಮಾರ್ಪೊಳೆಯಲ್‌' (ಉಡಂಪೂ. ೩೫೪). ನೀಡು : ೨. ಮಲ 
ಕೊಳ್‌ ಸಾರ್ದನನ ಮೇಲಡಿಯೆ ಸೇರ್ದನರ್‌ ನೆಲದೊಳ್‌ ನೀಡು ಬಾಟ್ವಿರ್‌' 
(ಕುಜಿಭ್‌, ೧-೧-೩). [ನೀಡ್ಬು] 

ನೀಡುಂಗಯ್‌ "ನೀಡುಂಗೈ' ನೋ. 


೧೨-೮೭ ನ) ;, 


ನೀಟ್ಟಿ; ತುಳು. 


ನೀಡುಂಗೈ, ನೀಡುಂಗಯ್‌, ನೀಡುಗೈ (ನಾ). ೧. ಚಾಚಿದ ಕೈ ;' 


ನೀಡಿದ ಕ್ಸ: ಹೊಯ್ಸುಳಡೇನ ವಿಷ್ಣು ನರ್ಧನನು ನಡೆದಾಗ , . . 
ಜನ ನೀಡುಂಗೈಗಳಿಂದ ವಂದಿಸಿತು (ಸನತಿ, ೨). ಸೀಡುಂಗೆಯ್‌ ; 
20 


೪೭೯೫ 


0 


20 


35 


40 


45 


ನೀತ 


೧. ಆಕೆಗೆ ಬಾಗಿ ಮುಗಿದ ನೀಡುಂಗಯ್ಗ ಳಿಂದ ನನ್ನಿಸುನರು (BU ಅ. 

ನೀಡುಗೈ ೩ ೨. ಈಯುನ ಕೈ ; ಕೊಡುಗೈ ಕ 
ಗಂಡನ ಔದಾರ್ಯದ ನೀಡುಗೈ, ಹೇಗೆ ಸಾಲಧ ಕೊಳ್ಳು ಫಗೈಯೂಯಿತು 
ಎಂಬುದನ್ನು ಅಕೆ ಬದದ ನೆನೆದಳು. (ನುಗಿಯು. ೨೯ 

[ನೀಡು ೬ಕ್ಕ( ಎ ಕೆಯ್‌)] 

ನೀಡುಂದೋಳ್‌ (ನಾ). ಉದ್ದವಾದ ತೋಳು; ದೀರ್ಫಬಾಹು: 
ನುಂಕ್ಕುಳಿನಲ್‌ ಮಂದನೊಗ ನೀಡುಂದೋಳಿಕ್ಕಲನಂ ಪೊದನೆಯ್ಯೊ 
ಳೆಸೆನ ಪಲರಕ್ಕಸಿಯರ ತಂಡಂ ನಣೆತಂದುದು (ಜಯಾ. ೭-೨೭). 

-[ನೀಡ್ಬು--ತೋರ್ಳ], 

ನೀಡುಂಪೊಬ್ರು (ನಾ). ಬಹಳ ಹತ್ತು; ದೀರ್ಫ್ಥಕಾಲ : ಪುಸ್ಪಾ 
ಯಧನ ಕೊಂದ ಕೊಳ್ಳೊಳ ಸಪೋಲ್ಲು ಪೂಗೊಳಡೊಳ್‌ ಸೌಜನ್ಯ 
ಕಂದಾಂಕುರನುನುಪ್ಪ ನಜ್ರಾಯಂಧಂ ಪ್ರಮತ್ತನುಮೇಕರಸನುಮಾಗಿ 
ನೀಡುಂಸೊಲ್ಲು :ಜಳಕ್ರೀಡಾನಿನೋದದೊಳಿರೆ (ಯಂತಪ್ಪ 

[ನೀಡ್ಬು + ಪೊಟ್ಟು] 

ನೀಡುಂಮಾಡು, ನೀಡುವರಾಡು (ಕ್ರಿ). ೧. 'ತಡಮಾಡು ; 
ನಿಧಾನಿಸು: (0. ನೀಡುಮಾಡು: ೨. ನೀಳವಾಗಿಸು ; 
ಎತ್ತರಿಸು : ಪೊಂದೇರನಳವಡಿಸಿ ತುರಗಂಗಳಂ, ಪೂಡಿ ಸಿಂಧಮಂ ನೀಡು 
[ನಾಕಾಂ. ನಿಡಿದು]ಮಾಡಿ . . . ಬಂದಡರ್ದಂ ಜಯರವದೊಳಾ ಸುಧನ್ವಂ 
(ಚೈಮಿಭಾ. ೧೨-೪). [ನೀಡ್ಮು ಮಾಡು] 

ಶೀಡುಗೈ "ನೀಡುಂಗೈ' ನೋ... 

ನೀಡುನಾಲಗೆ (ನಾ). ಉದ್ದವಾದ ನಾಲಗೆ ; ಚಾಚಿದ ನಾಲಗೆ: 
ಕೂಡಿದವು ಪುರ ಮೂಜಿ ನಿಮಿಸದೊಳೀಡಿಲದುಡುರಿ . . , ಹೊಗೆಯ 
ಜೋಡಿಯ ಸೀಡುನಾಲಗೆ ಪುರದ ಸುತ್ತಲು ಕೂಡೆ 'ವೇಢಯವಾಯ್ತು 
(ಕುಪ್ಯಾಕ, ೭-೪೦). , [ನೀಡ್ದು-- ನಾಲಗೆ] 

'ಫೀಡುಮಾಡು "ನೀಡುಂಮಾಡು' ನೋ. 

ನೀಡುಮೊನೆ (ನಾ). `೧. ಚಾಚಿದ ತುದಿ, --ಅಗ್ರಭಾಗ : ಜಾಡಿ 
ಸುವ ಮಣಿಮಯದ ಗಜಿಯಲ್ಲಿ ತೋಡುವೊಯ್ಲಿನ ತುಡುಕುಗಾಯದ 
ನೀಡುಮೊನೆಗಳ ನಿಗಡನಿಕ್ಕಿದನದಟರಕೃಃ ಸರೆ (ಕುನ್ಯಾಅ. ೧೦-೫೨), - ೨, 
ಉದ್ದವಾದ ಅಲಗು,--ಧಾರೆ : ಜೋಡನೊಡೆದನಯನದ ರಕುತನ 
ತೋಡಿದವು ಕೊರಂಬು ಸಬಳದ ನೀಡುವೊನೆ ನಿಲಾಗರುಳನೆಂಜಲಿಸಿದವು 
ಪಟುಭಟಿರ (ಕುನ್ಯಾಕ: ೧೦-೧೦), [ನೀಡು --ಮೊನೈ] 

ನೀಡೋಡ್ಸುವ(ನಾ). -ನೀಡಜ:“ಖಗಃ, ವಿಹಂಗಃ...ನೀಡೋದ್ಭವಃ, 
ಗರುತ್ಮಾನ್‌, 'ಪಿತ್ಸನ್‌, ನಭಸಂಗನುಃ -- ೨೭ ಸಾಮಾನ್ಯವಾಗಿ ನಾನಾ 
ಬಗ್ಗೇ ಪಕ್ಷಿಗಳೆಲ್ಲಕ್ಕೂ ಹೆಸರುಗಳು” (ಸಿದ್ಧಾಂತಿ, ೧೬೩). [ನೀಡ--ಉದ್ಭವ] 

ನೀತ (ಗು). ೧. ಮಾರ್ಗದರ್ಶನ ಮಾಡಿದ; ಮುನ್ನಡೆಸಲ್ಪ 
೨. ತಂದ; ತರಲ್ಪಟ್ಟ. (ನಾ). ೩. ಸರಿಯಾದುದು; ಯೋಗ್ಯ 
ವಾದುದು ; ನಿದಿತನಾದದು : ಈ ಸತಿಸುತರಿಗೆ ಹೊನ್ನೆಸ್ಟು 


೧೨-೧೦). 


೬), 


1! 


'ಪೇಳೆನೆ ಮಾತನಾಡಿದನು. ಭೂಪಾಲ ದಾತ. ನೀ ಪಾಲಿಸು ನಿನ್ನ ಚಿತ್ತ 
ದೊಳುಳ್ಳಿ ನೀತವಾಗಿಹ ಹೊಸ ಹೊನ್ನ (ಹರಿಸಾಂಃ ೩-೧೧೨); ಅನುಚಿತ 
ಕಾರ್ಯನುನವನೊಡಡಿಸೆ ಕಂಡು ನನಗದು ನೀತನಲ್ಲೆಂದು . . . ಬಿನ್ನ 


ವಿಪುದು ,(ಹದಿಬ. ೩-೨೯) ;, ಉತ್ತಮಾಂಗನನೆತ್ತಿ ಮೊಗ ನೋಡುತ್ತ 
ಸರಸೋಕ್ತಿಗಳ ನುಡಿಯದೆ' ಹೊತ್ತು ಗಳೆವುದು ನೀತವೇ ಪೇಳು (ಆನಂರಾ, 
೨-೧-೩೫), ೪. ಇ ನೀತವಿಭೂತಿ ;: ಶ್ರೀತರುಣಿನಲ್ಲಭನ : ಪರನು 
ನಿಭೂತಿರೂಪವ ಕಂಡಳಂಡಲ್ಲೀ ತೆರದಿ ಟಿಂತಿಸುತ ಮನದಲಿ ನೋಡು 
ಸಂಭ್ರಮದಿ ನೀತ ಸಾಧಾರಣ ವಿಶೇಷ ಸಜಾತಿ. , . ಬಗೆಗಳನರಿತು 


ಬುಧರಿಂದ (ಹಸಾರ. ೫-೧). [ಸಂ] 


ನೀತದೇಶ 


ನೀತದೇಶೆ (ನಾ). ಒಳ್ಳೆಯ ಮಾರ್ಗದರ್ಶನ ಹೊಂದಿದ ನಾಡು ; 
ಚೆನ್ನಾದ ಆಡಳಿತ ಹೊಂದಿರುವ ನಾಡು : ಫೀತಜೇಶದ ಮಧ್ಯೆ 
ನೀತಿಯ ಮನೆಯಿಂಹುದು ಪಾತಕರಿಗಹುದು 
ಫುನೀತರಿಗೆ (ಸರ್ನಜ್ಞ. ೧೨೩೬). [ನೀತ-ದೇಶ] 
ನೀತನಿಭೂತಿ (ನಾ). [ದ್ವೈತ] ಹತ್ತುಬಗೆಯ ನಿಭೂತಿಗಳಲ್ಲಿ 
ಒಂದು; . ಭಗವಂತನಿಗೆ ಹೇಳಿರುವ ಈಶ್ವರತ್ವ ಧರ್ಮಗಳಲ್ಲಿ 
ಒಂದು ; ದೇವರ ವಿಶೇಷಸಾಮಥಣ್ಯಗಳಲ್ಲಿ ಒಂದು; ಐ ಗೆಂಡಕೀ 
ನದಿಯಲ್ಲಿ ಸ್ವಯಮುದ್ಭೂತವಾದ ಹಾಗೂ ಭಗವದ್ರೂನವೇ 
ಎಂದು ಭಾವಿಸಲ್ಪಟ್ಟಿರುವ ಸಾಲಿಗ್ರಾಮತಿಲೆಗೆ ಈ ಹೆಸರಿದೆ ; 
ಈ ನಿಭೂತಿಗಳಲ್ಲಿ ೧೦ ನಿಧಗಳುಂಟು. ಸಾಮಾನ್ಯವಾಗಿ ಸ್ವಭಾನದಿಂದಲೂ 
ಸ್ವಯಂನ್ಯಕ್ತವಾಗಿ ಭಗನದ್ರೂ ಪಗಳಿಂದು ಪ್ರಸಿದ್ಧಿ ಪಡೆದ ಸಾಲಿಗ್ರಾಮ 
ಗಳು ನೀತವಿಭೂತಿಯೆಂದು ಹೇಳಬೇಕು (ಹಸಾರ, ೫-೧ ತಾತ್ಪರ್ಯ). 
[ಸಂ.) 
ನೀತಿ (ನಾ). ೧. ಒಯ್ಯುವಿಕೆ. ೨. ಮಾರ್ಗದರ್ಶನ; ಮುನ್ನಡೆಸು 
ವಿಕೆ. ೩. ಒಳ್ಳೆಯ ನಡತೆ ; ಸಚ್ಚಾರಿತ್ರ್ಯ; ಶಿಷ್ಟಾಚಾರ : 
ಅದಲಿಸ೦ ನೀತಿಯೆ ಸಾಧನಂ ಸಕಲಲೋಕಕ್ಕಾಗಬೇಕೆಂದು ಪೇಟಿಂದ 
ಸೋಮಂ ಸುಜನರ್ಕಳೀ ಶತಕದೊಳ್‌ ತಪ್ಪಿರ್ದೊಡಂ ತಿದ್ದಿ 
ತೋರ್ಪುದು (ಸೋಮೇಶ. ೨); ನೀತಿಯನೊಕ್ಕು ವಿಜಾತಿಯ ಮಾತನೆ 
ಮನ್ನಿಪ ವೆಸಂತನ್ಫೃಪನಿಂ ಕಿಡುಗುಂ ಜಾತಿಯ ಸಿರಿಯುಲಂದಿದ್ದು ಕುಜಾತ 
ಕುಲದ ಲಕ್ಷ್ಮಿ, ಬಳೆವುದೇಂ . ವಿಸ್ಮಯಮೇ (ಪಾರ್ಚ್ವಪು. ೯-೭೦); 
ನೀತಿಯೆ ರೂಪುಗೊಂಡ ತೆಜದಿಂ ನೆಲಸಿರ್ಪ: ಮಹಾಪ್ರಧಾನರಿಂ . . . 
ಪ್ರಭೂತಮಾಂಧಾತನ ರಾಜ್ಯದಂತಿಳೆಗೆ ದಕ್ಷಿಣಚಕ್ರಿಯ ರಾಜ್ಯಮೊಫ್ಪು ಗುಂ 
(ಸೂಕ್ತ್ಮಿಸು. ೫-೨೧); ನೀತಿಯುಳ್ಳ ವನ ಮನೆದೀಪದಲ್ಲಿ ಜಾತಿಭೇದವೇನು? 
(ಗಾದೆ): ೪. ಧರ್ಮ; ನ್ಯಾಯ : ನೀತಿಯೆ ತಾಯೆ ಪೈತ್ತಿ ಕಮಾ 
ದೊಡಮಾಡಲಮೋಘಮೆನ್ನೊಳೀ ಮಾತಂ (ನೇಮಿಪು, ೭-೧೪೫) ; ನೀತಿ 
ಬಲಿದುದೊ ಶಾಂತಿ ರೂಪಾಯ್ತೊ . . . ಎಂಬ ಚಾತುರ್ಯದಿಂದಿರ್ದ 
ಮುನಿನಾಥನಂ ಕಂಡು (ಹಚಕಾ. ೫-೬೭); ಗೋಪವಾಹನ ಭಕ್ತಹಿಂಸೆ 
ಯನೀ ಪರಿಯೊಳೆಲೊ ಕೇಳುತಿರ್ದುಂ ಪಾಪನೆನ್ನದೆ ಸುಮ್ಮನಿಹುದಿದು 
ನೀತಿಯೇ ನಿನಗೆ (ಬಸಪು. ೬೧-೧೮); ನೀತಿಯಲಿ ನೀವಿನ್ನು ಪಾಲಿಸಿ 
ಭೂತಳವನುಜಕಿ ಕಳಿದ ಬಂಧುವ್ರಾತಕುದಕವನೀವುದು (ಕುನ್ಯಾಗ. 
೧೧-೬೯); ಒರೆಗಲ್ಲಿನಂತೆ ವಿಧಿಯಿಂರಲು, ನೀತಿಯ ಇರವು ಬೇಜಕಿಂದ 
(ಸರ್ನಜ್ಞ. ೧೧೬೬); ಸತತ ಬಿನದಮೇ ನಮ್ಮಯ ನೀತಿ! (ಅಹಲ್ಕಿ. 
೩-೭). ೫. ಒಳ್ಳೆಯ ಉಪದೇಶ ; ಹಿತೋಕ್ತಿ : ಇನಿತು ನೀತಿಯ 
ಕೇಳಿ ಮನದಲಿ ನೆನೆಯನಕಟಾ ಪಾಪಿರಕ್ಕ ಸನೆನಿತು ಮೂರ್ಬನೊ.(ಳೌಶಿಂ. 
೧೪-೨೪). ೬. ರಾಜನೀತಿ; ಅರ್ಥನೀತಿ ; ರಾಜ್ಯಾಡಳಿತ ತಂತ್ರ: 
ಸಾಮನೆಂಬುದುು. ರಾಜನೀತಿಗೆ ತಾ: ಮನೋಹರರೂಪು . .. ಸಾಮ 
ತಪ್ಪಿದ ಬಳಿಕ ನೀತಿ ವಿರಾನುವಾಗದೆ ಬಿಡದು (ಕುಮ್ಕಾಉ. ೯-೫). ಪಿ 
ವಿವೇಕ ; ಸಾರಾಸಾರವಿಚಾರ; ವಿವೇಚನೆ: ನೀವಿಂತತ್ಯಾತುರರುಂ 
ಕೋಪಾತುರೆರುಮಾಗಿ ನುಡಿವುದು ನೀತಿಯಲ್ಲ (ಪಂಚತಂ. ೨೦೯-೧೭); 
ಬಳೆಯಿಸುವುದು ನೀತಿಯೆ ವಿರೋಧಿಯಂ ವ್ಯಾಧಿಯುಮಂ (ಜಗವಿ, 
೩-೨೨), ೮. ತಂತ್ರ ; ಯುಕ್ತಿ. ೯: ಕಾರ್ಯನೀತಿ ; ಧೋರಣೆ: 
ಪತ್ರಿಕೆಯ ನೀತಿಯನ್ನು ನಿಯಂತ್ರಣ ಮಾಡುವವ ಮಂಖ್ಯಸಂಸಾದಕ 
(ಕವಿಕೋ, 1, ೧೮೬). 
ನೀತಿನಿಧಾನ ಇ ರಾಜನೀತಿಗೆ ಆಶ್ರಯನಾದನನು; ಒಂದು 
ಬಿರುದು: ತತ್ಪಾ ದಪದ್ಮೋಪಜೀನಿ ಸಮಧಿಗತಸಂಚಮಹಾಶಬ್ದಂ 
ಮುಹಾಸಾಮನ್ಹಾ ಧಿಪತಿ . . , ನೀತಿನಿಧಾನಂ (ಸೌಲ. XX, ೬ಂ-೬; 


ಸೆಜಕಿಮನೆಯಂ ಅರಮನೆ, 


೪೭೯೬ 


20 


25 


30 


35 


40 


45 


ನೀತಿಗೆಡು 
1088). ನೀತಿಪಾರಾಯಣ ಇ. ಜ್ಯನೀತಿವಿಶಾರದ ; ರಾಜ' 
ನೀತಿಜ್ಞ ; ಒಂದು ಬಿರುದು: ಸಮಧಿಗತಪಂಚನುಹಾಶಬ್ದ ಮಹಾ 
ಸಾಮಂತಾಧಿಪತಿ ಮಹಾಪ್ರಚಣ್ಣ ದಣ್ಣ ನಾಯಕಂ * ೬ ೬ ನೀತಿಪಾರಾ 
ಯಣಂ ಸ ಯೆಣ್ಯನಾರಾಯೆಣಂ (ಸೌಇಇ. XX, ೪೬-೩೩; 1072). 
[ಸಂ.] 


ನೀತಿಕಥೆ (ನಾ). ಬಾಳಿಗೆ ಮಾರ್ಗದರ್ಶನವನ್ನು ನೀಡುವ ಕಥೆ ; 
ನೀತಿಯನ್ನು ಬೋಧಿಸುವ ಕಥೆ : ಈ ಕಥೆಗಳನ್ನು ಸ್ಪ ರ್ಧಿಸಿ ಅನೇಕ 
ನೀತಿಕಥಾಸಂಗ್ರ ಹೆಗಳು ಹುಟ್ಟ ದವು (ನೀತಿಚಿಂ. 11, ಆರಿಕೆ) ; ಮಕ್ಕಳಿಗೆ. 
ನೀತಿಕಥೆಗಳನ್ನು ಓದಲು ಹೇಳಬೇಕು (ರೂಢಿ). [ನೀತಿ + ಕಥೆ] 
ನೀತಿಕಾಣ (ನಾ). ನೀತಿಯಿಂದ ಕೂಡಿರುವವನು ; ಸಚ್ಚರಿತ್ರ ಕಿ 
ನೀತಿಕಾಜನ ಮಾತದೇಕೆ ತಪ್ಪುಗುಂ (ಸೆಂಚತಂ. ೧೩೬-೧೨); , ಸಿರಿಯೆ 
ಮದವೆಂಬಧಿಕತಾಮಸ ದೊರಕಿದ್ದ್ತಿಗೆ ನೀತಿಕಾಅರ ಪರನುನಚನಾಂಜನದಿ 
ಪ್ರಜ್ವಲಿಸುವುದು ನಯನೆಂದ (ಕುವ್ಯಾಉ. ೯-೨). 
[ನೀತಿ + -ಕಾಜ] 
ನೀತಿಕೆ (ನಾ). [ಛಂದ] ಪ್ರತಿಸಾದದಲ್ಲಿ ಹನ್ನೊಂದು ಅಕ್ಷರಗಳಿ 
ರುವ ಒಂದು ವರ್ಣವೃತ್ತ: ನೀತಿಕೆ-ನರರಲಗಂ (ಛಂಜೋಂಬು. 
೨-೧೨೮ ಅಡಿಟಿ).. "ಮಾಣಿಕ್ಯ? ಪರಾ. '[ಸಂ. ನೀತಿಕಾ] 
ನೀತಿಕೋವಿದ (ನಾ). ನೀತಿಯನ್ನು ಆಳನಾಗಿ ಅರಿತವನು ; 
ನೀತಿಜ್ಞ : ಆರು ಹಿತನರು ನೀತಿಕೋವಿದರಾರು ಸುಜನರು 'ಬಹುಪರಾ 
ಕ್ರಮರಾರವರ ಹೊಜಿಬೀಸಿ ಕಾಬುದು ನಿನ್ನ ಮತ (ಕುನ್ಯಾದ್ರ್ರೋ. ೧-೬); 
ಲೋಕಮಾನ್ಯಟಳಕರ ಗೀತಾರಹಸ್ಯದಲ್ಲಿ ಐರೋಪ್ಯ ನೀತಿಕೋವಿದರ 
ಅಭಿಪ್ರಾಯಗಳು ಬಂದಿವೆ (ಧರ್ಮಸಾ. ಪರಿ. ೧೪೪). 
[ನೀತಿ-- ಕೋವಿದ] 
ನೀತಿಕ್ಷತಿ (ನಾ). ನೀತಿಯ ನಾಶ ; ಧರ್ಮಕ್ಕೆ ಒದಗುವ ಹಾನಿ, 
ಕೇಡು : ವಿತತಾಭಿಮಾನ ನೀತಿಕ್ಷತಿಗಂ ಶಿನಭಕ್ತಿಧರ್ಮ ಥಿರ್ಮಳಕೀರ್ತಿ 
ಚ್ಯುತಿಗಥಟಿನಪ್ಪೊ ಡಂ ಭೂಪತಿಯಳ್ಳಲ್ವೇಳ್ಳು೦ (ರಾಜನೇ, ೧೩-೨೨). 
[ನೀತಿ--ಕ್ಷತಿ] 
ನೀತಿಗಳೆ (ಕ್ರಿ). ಧರ್ಮವನ್ನು ಕೆಡಿಸು; ನ್ಯಾಯಮಾರ್ಗವನ್ನು 
ಬಿಡು ' : . ರಾಜ್ಯಪದವಿಯಲ್ಲಿ ಸೋತ ಮನದವನಲ್ಲ ಭುವನಖ್ಯಾತನೆನ 
ಪೊಂದಾಶೆಯನು ದಿಟ ನೀತಿಗಳೆದರೆ ಬಳಿಕ ನಿನ್ಮುಯ ಮೊಮ್ಮನಲ್ಲೆಂದ 
(ಕುಪ್ಯ್ಯಾಭೀ. ೧೦-೩೨). [ನೀತಿ4 ಕಳೆ] 
ನೀತಿಗಾನಿ (ನಾ). ನೀತಿಮಾರ್ಗದಲ್ಲಿ ನಡೆಯುವವನು : ಸ್ವಾಮಿ 
ಕಾರ್ಯನೆ ಮುಖ್ಯವಾಗಿ ನಡೆಯುವ ಮನುಜ ನೇವಿಂಸಲು ನೂರರೊಳ 
ಗೋರ್ವನಾತನು ನೀತಿಗಾನಿ:ಯೆನ್ನಿಸಲನನ ಜನಪದಂ ನಂಬುವದು 
(ಕೃಷ್ಣವಿ. ೪-೨೫). [ಸೆಂ. ನೀತಿಗಾಮಿನ್‌ 
ನೀತಿಗೆಡಿಸು (ಕ್ರಿ). ೧. ಧರ್ನುಮಾರ್ಗವನ್ನು ತಪ್ಪಿಸು. ೨. ನಡೆ 
ಗೆಡಿಸು; ಸೋಲಿಸು : ಆತನನು ಗೆಲಿದನು ' ಸುನಾಭನ ನೀತಿಗೆಡಿಸಿ 
« ನುಹಾತಿಬಲನನನೊಡನೆ ಬಲುಹಾಯ್ತೂರ್ಜುನನ ಸಮರ (ಕುನ್ಯಾಸ. 
೩-೧೪). [ನೀತಿಗೆಡು 4-ಇಸ್ಕು] 
ನೀತಿಗೆಡು (ಕ್ರಿ). ಧರ್ಮಮಾರ್ಗವನ್ನು ಬಿಟ್ಟು ನಡೆ; ಅಪಮಾರ್ಗ 
ನನ್ನು ಹಿಡಿ; ಶೀಲಗೆಡು : ದುರ್ಜನೋಪಗತೋಡ್ಸೇಶಡೊಳಂ 
ಪಣ್ಯವರ್ಮನೀಧಿವ್ರಾತಡೊಳ್‌  ಮಾವಗಂ(?)ತಗುಂಣಾತ್ಮರ್‌ ವಿನಯ 
ಪ್ರಹೀಣರನಿನೀತರ್‌ ಸೀತಿಗೆಬ್ಬಾ ಡುನರ್‌ (ಸುಕುಮಾ. ೨-೭) ; ಸಲೆ 
ಮಾಯಾಮೋ ಹನಾಚ್ಯಾದಿಸೆ . ಒಡ ನೆಲೆಗೆಟ್ಟಿ ೦ ಸೀತಿಗೆಟ್ಟಿ ೦(ರಕ್ಷಾಶ. ೫೩); 
ಅಂಧಕಾಸುರನು ನೀತಿಗೆಡೆ ಬಳಿಕವರ ರಾಜ್ಯದ ಭೂತಳದ ಸಪ್ತಾಂಗವೆಲ್ಲ 
ವನಾತನಾಳಿದೆ ಬಹೆಳದಿನ ನೃಷಪರ್ನನೆಂಬಸುರೆ (ಸಂಭಸ. ಸರಿ. ೨-೨) ; 


ನೀತಿಚಾಣಿಕ್ಯ 


ಗಗನಕೆದುರು. ನಿಂತಿದೆ ತರು ಮಿಯ ಚಿತ್ತಿನಂದದಿ ಹೃ ದಯವಶದೆ. 
ಸೀತಿಗೆಟ್ಟು » ೬ ೬ ಅನಾಥೆಯಂದದಿ! (ಅಸಿಕೇ. ೧೪-೫). 
[ನೀತಿ4ಕೆಡು|] 
ಸೀತಿಚಾಣಿಕ್ಕ (ನಾ). ರಾಜ್ಯತಂತ್ರದಲ್ಲಿ ಚಾಣಕ್ಯನಂತಿರು 
ವವನು; ರಾಜ್ಯಫೀತಿಯಲ್ಲಿ ಕುಶಲನಾದವನು : ಮಂತ್ರಿಮಾಣಿಕ್ಯ 
ನೀತಿಚಾಣಿಕ್ಯ ನಿಯೋಗಯೋಗಂಧರಂ . , . ಅಗಣಿತಪುಂಣ್ಯಗಾತ್ರನೆನಿ 
ಸಿದ ಸೋನಿದೇವದಣ್ಣಾ ಧೀಶ್ವರ (ಎಕ. ೫111, ಸೊರಬ. ೨೭೬-೩೯; 
1070). [ನೀತಿ-- ಚಾಣಕ್ಯ) 
ನೀತಿಜಡ (ನಾ). ಧರ್ಮವನ್ನು ತಿಳಿಯದವನು : ಮಂದಬುದ್ಧಿಯ 
ನೀತಿಜಡನಾದ ವೃಕ್ತಿ ಗೆ ಮಾತ್ರ ಮುಡಿಪಾದ ಸ್ಮಾನವದು (ಪುನರು. ೩೯೨). 
[ನೀತಿ - ಜಡ] 
ನೀತಿಜ್ಞ (ನಾ). ೧. ನಯನೀತಿಗಳನ್ನು ತಿಳಿದವನು ; ವ್ಯವಹಾರ 
ಕುಶಲ : ತನ್ನ ಕಾರಿಯಕಾರಣವನುಳಿದನ್ನಥಾಚಿಂತೆಯನು ಮಾಡು 
ವುದುನ್ನತಿಕೆ ತಾನಲ್ಲ ನೀತಿಜ್ಞರಿಗೆ ಭಾವಿಸಲು (ಕುಪ್ಯ್ಯಾಉ. ೩-೭). 
೨. ರಾಜ್ಯತಂತ್ರನಿಪುಣ; ರಾಜ್ಯನೀತಿಯಲ್ಲಿ ಕುಶಲನಾದವನು : 
ನಿಮ್ಮ ನಿಮ್ಮೊಂದು ಚೇತನದೊಳ್‌" ಪುಟ್ಟದ ಕಾರ್ಯಬೀಜಮನದಂ. 
ನೀತಿಜ್ಞರಿರ್‌ ಪೇಟಿ5ಿರೇ (ಶಾಂತಿಪು. ೨-೩೦); ಈ ನಪುಂಸಕರುಗಳ 
ನಂಬಿದ ನಾನು ಸೀತಿಜ್ಞನೆ (ಕುಪ್ಯಾಭೀ. ೮-೬೭) ; ನೀತಿಜ್ಞಂ ನಿಜನಿತ್ಯ 
ತತ್ತ್ವನಿಪುಣಂ ರಾಜೇಂದ್ರ ಚಕ್ರ್ರೇಶ್ವರೆಂ (ಹಮ್ಮಾರ. ೧-೨೭) ; 
ಬಾಹೃವಾದ ಉಪಪ್ಣನ ಒದಗಿದಾಗ ಕೌಓಲ್ಯಾದಿ ನೀತಿಜ್ಞರು ರಾಜರಿಗೆ 
ಮಾರ್ಗದರ್ಶಿಗಳಾಗಿದ್ದಾರೆ (ಯಕ್ಕಾರ. ೧೦೬ ಪೀಠಿಕೆ). [ಸಂ.] 
ನೀತಿದಪ್ಪು (ಕ್ರಿ). - ನೀತಿಗೆಡು: ವಿಘಾತಿಸಿತು, ಸುಪ್ರೀತಗಿತ್ತಿಹ 
ಮಾತಿದಿಂದುನಿರದೆ. ನುಡಿ ಪ್ರಖ್ಯಾತಮಾಗಿದು ನೀತಿದಪ್ಪಿ ದ ಪಾತಕದಿ 
ನೆಕೆಡೇತಜದು. ಸುಖಮಾತುರದೊಳು ನಡೆದೆ (ಛಂದೋಂಬು. ಕಿ. ೮೬). 
[ನೀತಿ*-ತಪ್ಪು |] 
ನೀತಿದೊರ (ನಾ). ಎ ನೀತಿಬಾಹಿರ ೨: ಆರಿಗೆ ದೂರುವೆನಾರೊಳು 
ಹೋರುನೆ ಭೂರಮಣನೆ ನೀ ತಿದೂರನೆಂದನಿಸೆ (ಶಾಕುಂತ. ೭೩ ಅಡಿಟ), 
[ನೀತಿ ದೂರ] 
ನೀತಿನಿಪುಣ (ನಾ). -ನೀತಿಜ್ಞ ೧: ನೀತಿನಿಪುಣ ಸುಜಾಣ ವಿತರಣ 
ಪ್ರಾತ ಚೂಡಾರತ್ನ ೬. ೬ ಭುನನಕೆ ದಾತಾರ ಮರು ಭಾಪು ಭಾಪೆಂದಾ 
ತುರದಿ ಕೈಯೆತ್ತಿ ಪೊಗಳ್ಳರು ನೃ ಸರು ಪಾಠಕರು (ನಾಗಸ. ೬-೮೧) ; 
ನಿಂದಿಸಲಿ ಮಿಗೆ ನೀತಿನಿಪುಣರು ಬಂದು ನೆಲಸಿಹ ಸಿರಿಯನಿ ತೊಲಗಲಿ 
ಇಂದೆ. ಮರಣವು ಬರಲಿ ಸುಜನರದೆಂದಿಗೂ ಸತ್ಯವನು, ವಿಸಾರರು 
(ಹೀಸಾರಾ, ೩೨). [ನೀತಿ ನಿಪುಣ] 
ನೀತಿನಿಪುಣತೆ (ನಾ). ನಯನೀತಿಗಳನ್ನು ತಿಳಿದಿರುವಿಕೆ ; ವ್ಯವ 
ಇರಕೌಶಲ ನೀತಿನಿಪುಣತೆಗಾದಿಗುರು ವಿಖ್ಯಾತಿ" ವಿತರಣಶೀಲ 
(ನಾಗಷ. ೯-೮೭). [ನೀತಿ + ನಿಪುಣತೆ] 
ನೀತಿನಿಯಂತ್ರಣ (ನಾ). ಥೋರಣೆಯನ್ನು ಹತೋಟಓಯಲ್ಲಿಟ್ಟು 
ಕೊಳ್ಳುವುದು ; ನಿಶ್ಚಿತವಾದ ನೀತಿಯನ್ನು ಪರಿಪಾಲಿಸುವುದು: 
ನೀತಿನಿಯಂತ್ರ ಣ ಅಂದರೆ. ತನ್ನ ನಿಶ್ಚಿತನೀತಿಯನ್ನು ಆಚರಣೆಗೆ ತರುವ 
ರೀತಿ ಪತ್ರಿಕೆಯ ಇಡಿ' ಚೀವನವನ್ನೆಲ್ಲ ಆವರಿಸಿರುತ್ತದೆ (ಕವಿಕೋ. 1, 
೧೮೬). [ನೀತಿ ನಿಯಂತ್ರಣ] 
ನೀತಿಪಥ (ನಾ). - ನೀತಿಮಾರ್ಗ ೧ : , ಈತಂಗೆ ಸಚಿನಂ ಸುಬುದ್ಧಿ 
ಯೆಂಬನನೊರ್ವಂ . ನೀತಿಪಥನುಂ ಬಿಡದೆ... . ಪರಿಜನಕೆ 
ಪದುಳಿಗನಾಗಿ ಭೂಪನಂ ಪೋಸಿಸುನನು (ಜೈಮಿಭಾ- ೧೭-೧೩). 
[ನೀತಿ + ಪಥ] 


೪೭೯೭ 


0 


25 


35 


40 


45 


ನೀತಿಭ್ರಷ್ಟತೆ 


ನೀತಿಪಾಠ (ನಾ). ನೀತಿಯನ್ನು ಬೋಧಿಸುವುದು ; ವ್ಯವಹಾರ 
ಕುಶಲತೆಯನ್ನು ಹೇಳಿಕೊಡುವುದು : ಹಿಂದಿನ ಕಾಲದಲ್ಲಿ ಶಾಲೆ 
ಗಳಲ್ಲಿ ನೀತಿಪಾಠನಿತ್ತು (ರೂಢಿ), [ನೀತಿ-- ಪಾಠ್ಕ] 
ನೀತಿಸೌಷ್ಯಲ್ಯ (ನಾ). ಧರ್ಮದ ಆಧಿಕ್ಯ,--ಹೆಚ್ಚಳ : ವ್ಯಾನ 
ಹಾರೆಳವಾದ ನೀತಿಪೌಸ್ಕಲ್ಯಕ್ಕೂ ಆಧ್ಯಾತ್ಮಿಕವಾದ ತೃಪ್ತಿ-ಆನಂದಕ್ಕೂ 
ಪ ಜ್ಞಾನವೇ ಸಾಧಕ (ಯಕ್ಸಾರ. ೪ ಪೀರಿಕೆ). 
[ನೀತಿ --ಪೌಷ್ಯಲ್ಯ) 
ನೀತಿಬಾಹಿರ (ನಾ). ೧. ನೀತಿಯಿಂದ ಹೊರತಾದುದು ; ಧರ್ಮ 
ದಿಂದ ದೂರವಾದುದು : ಈ ಕಳ್ಳರ ಜ್ಞಾನಸಂಗ್ರಹದ ರೀತಿ 
ನೀತಿಬಾಹಿರವಾಗಿರುತ್ತದೆ (ಗ್ರಂಥಾಲ. ೬೫); ನಾಚಿಕೆಗೇಡಿನ ಮತ್ತು 
ನೀತಿಬಾಹಿರವಾದ ಹುದ್ದೆಯಲ್ಲಿದ್ದ ಮಾತ್ರ ಕೈ ಮಾಸ್ಲೆ ನಿಕೋನ್‌ ತಾನೊಬ್ಬ 
ಪ್ರಮಂಖವ್ಯಕ್ತಿಯೆಂದು ತಿಳಿದುಕೊಂಡಿರಬೇಕೆಂದೂ . . . ನೆಕ್ಸು 
ದೋವ್‌ ಆಲೋಟಚಿಸಿದನು (ಪುನರು. ೨೫೩). ೨. ಧರ್ಮಮಾರ್ಗ 
ನನ್ನು ಬಿಟ್ಟು ನಡೆಯುವವನು; ನೀತಿಗೆಟ್ಟಿನನು : ಅರು 
ಕುಹಕಿಗಳು , . . ನೀತಿಬಾಹಿರರಾರು ದುರ್ಬಲರನರು ನಿನ್ನರಮನೆಯ. 
ಮಂತ್ರಿಗಳು (ಕುನ್ಯಾಡ್ರ್ರೋ. ೧-೬) ; ನಾನೇನಾದರೂ ನೀತಿಬಾಹಿರನಾದ 
ರಾಕ್ಷಸನೆ ? (ನುಲೆನಾ. ೧೧). [ನೀತಿ*-ಟಾಹಿರ] 
ನೀತಿಬಾಹಿರತೆ (ನಾ). ನ್ಯಾಯಮಾರ್ಗದಿಂದ ದೂರವಾಗಿರುವಿಕೆ: 
ಗೋವಿಂದರಾಯ ಧರ್ಮಬಾಹಿರತೆ - ನೀತಿಬಾಹಿರತೆಯನ್ನು ಶ್ರಿ ಗಳನರ 
ನಿದರ್ಶನಕ್ಕೆ ತರಬೇಕು ( ಸಮಜೀ. ೩೭). [ಸಂ. ನೀತಿಬಾಹಿರತಾ] 
ನೀತಿಬಾಹ್ಯ (ನಾ). - ನೀತಿಬಾಹಿರ ೨: ಅತಂ ನೀತಿಬಾಹ್ಯನಪ್ಪು 
ದಳಿ೨ಂ ಪೂರ್ವಾಪರವಿಚಾರವಿಕಳನಾಗಿ . . . ಅನೇಕರ ವೃತ್ತಿ ಪ್ರಪತ್ತಿ 
ಗಳಂ ಕಳೆದುಕೊಂಡು (ಸಂಚತಂ. ೨೮-೧) ; ಪೂತ ಕುಂಭೀಪಾಕಕರ್ಹರು 
ಆತಗಳು ನೀತಿಬಾಹ್ಯರು ದಿತಿಜರಣಂವತ್ತಾಯು ಕೋಟಿಗಳು 
(ಸಂಭಸೆ. ೫-೨೦). [ನೀತಿ ಬಾಹ್ಯ] 
ನೀತಿಬೋಧಕ (ಗು). ನೀತಿಯನ್ನು ಉಪದೇಶಿಸುವ, ಕಲಿಸುವ: 
ಲೋಕದಲ್ಲಿ ಜನರು' ಹೇಗೆ ಬಾಳಬೇಕೆಂಬ ವಿಷಯವಾಗಿ ಉತ್ಕೃಷ್ಟ ಮಾದ 
ನೀತಿಬೋಧಕ ಪದ್ಯಗಳು ವೇಮನನ ಪದ್ಯಗಳು (ಭಾರದ, ೪೦೩). 
[ನೀತಿ ಬೋಧಕ] 
ನೀತಿಜೋಧೆ (ನಾ). - ನೀತಿಪಾಠ : ನುಕ್ಕಳಿಗೆ ನೀತಿಬೋಧೆಯಳ್ಳ 
ಕಥೆಗಳನ್ನು ಹೇಳಬೇಕು (ರೂಢಿ). [ನೀತಿ-- ಬೋಧೆ] 
ನೀತಿಭಿಕ್ಷೆ (ನಾ). ನ್ಯಾಯವನ್ನು ಯಾಚಿಸುವುದು,-- ಬೇಡು 
ವುದು: ಅಕಟಿಮ್ಮ ಧರ್ನುಶಾಸ್ತ್ರದಿ ಮರಣದಂಡಕೆಡೆಯಿರೆ, ಪರರ 
ಬಾಗಲಿಗೆ ನೀತಿಭಿಕ್ಷೆಗೆ ಬರುವನೇನಿಂತು :ನಿಮ್ಮ ನೀತಿಯಿನೆಮ್ಮ ಧರ್ಮವಂ 
ಕಾಯೆಂದು (ಗೊಲ್ಗೊಥಾ. ೬-೧೬೬). [ನೀತಿ 4+-೪ಕ್ಷೆ] 
ನೀತಿಭ್ರಷ್ಟ (ಗು). ೧, ನೀತಿಗೆಟ್ಟ : ಧರ್ಮದೂರವಾದ :' ನೀತಿ 
ಭ್ರಷ್ಟೆ ಜೀವನದ ಮಂಜುಬೆರೆಯಲ್ಲಿ ಆ ಸೆನಪುಗಳನ್ನೆಲ್ಲ ಮುಚ್ಚಿಟ್ಟು 
ಮನಸ್ಸನ್ನು ಹಗುರಗೊಳಿಸಲು ಪ್ರಯತ್ನಿಸಿದಳು (ಪುನರು. ೧೯೩). 
(ನಾ). ೨. = ನೀತಿಬಾಹಿರ ೨ : ಅನನೇ ಇಂದು ನೀತಿಭ್ರಷ್ಟ ನಾದ 
ಸ್ವಾಭಿಮಾನಿಯಾಗಿ ಸ್ವಾರ್ಥಸುಖನೇ ಜೀನನದ ಉಚ್ಛ್ಯಾ ದರ್ಶನೆಂದು 
ತಿಳಿದುಕೊಂಡಿದ್ದನು (ಪುನರು. ೫೯). [ನೀತಿ -- ಭ್ರಷ್ಟ] 
ನೀತಿಭ್ರಷ್ಟತೆ (ನಾ). ೧. ದುರಾಚಾರ ; ಅನೀತಿ: ತನ್ನು ನೀತಿ 
ಭ್ರಷ್ಟತೆಯ ಬಗ್ಗೆ ಹೆಮ್ಮೆಪಟ್ಟು ಕೊಳ್ಳುವ ವೇಶ್ಯೆಯರು . . . ಆ 
ಮಿತ್ರಮೇಳದ ಸದಸ್ಯನರ್ಗವೆಂದರೆ ' ಯಾರಿಗಾದರೂ ವಿಸ್ಮಯವಾಗದಿರದು 
(ಪುನರು. ೧೯೭). ೨. “ಭ್ರಷ್ಟಾಚಾರ; ಲಂಚಗುಳಿತನ ; ನೀತಿ 


ಭ್ರಷ್ಟತೆ? (Corruption. ಸತ್ರಿನಿ. ೨೬)... [ನೀತಿ**ಭ್ರಷ್ಟತೆ] 


ನೀತಿಮತ್ತೆ ೪೭೯೮ 


ನೀತಿಮತ್ತೆ (ನಾ). ನೀತಿಯುಕ್ತ ವಾದ ನಡವಳಿಕೆ; ಧರ್ಮ : 
ಇಂಥ ನಿಶ್ಚಲ ಬುದ್ಧಿ ಪ್ರಧಾನತೆಯ ಪರಿಣಾಮವಾಗಿ ವ್ಯಕ್ತಿ ತ್ವದ ಬುಡ 
ದಿಂದಲೇ ಅರಳಿ * ನೈಸರ್ಗಿಕನೀತಿನುತ್ತೆ ಯೊಂದು. ಜಾರ್ಜಿಯ 
ವೈಶಿಷ್ಟ್ಯ, (ಗಂನೂಖಂ. ೭೭). [ಸಂ. ನೀತಿಮತ್ತಾ] 

ನೀತಿಮಾರ್ಗ (ನಾ). ೧. ಒಳ್ಳೆಯ ನಡತೆ; ಸಚ್ಚಾರಿತ್ರ್ಯ: 
ಗೋತ್ರದಲಿ ಬ್ರ ಬ್ರಹ್ಮನೇ ಸೂತ್ರ ಜಲ ಕ್‌ೌಶಿಕನೆ . ಜ್ಯೋತಿಯಲಿ 
ಬೃಹಸ್ಪತಿಯೆ ಬಿನಸಗಳ ನರ ಸಹದೇನನೇ Re (ಕನಕ, ಸ್‌ 
4 ಒಳ್ಳೆ ಯ ನಡತೆಯುಳ್ಳ ವನು; ಸಚ್ಛಾ ್ಬರಿತ್ರ್ಯಃ ವಂತ: 
ಶಯ ಸಿನ ಅನನ 2ರ it irs 
ವ್ಯಾಸಂಗಂ ಮಿಗಿಲೆನಿಸಿದ ಕವಿತಾನಿಲಾಸನಂ ಪೊಗಟದರಾರ್‌ (ನಂಚತಂ. 
೬-೩). ೩. ಒಬ್ಬ ರಾಷ್ಟ್ರಕೂಟಿರಾಜನ ಬಿರುದು : ಶ್ರೀಮತ್‌ 
ನೀತಿಮಾರ್ಗ್ಗ ಪೆರ್ಮ್ಮನಡಿಗಳ ಪಟ್ಟಿಂಗಟ್ಟಿದ ಪ್ರಥನುನರಿಸ (ಎಕ. 1% 
(8), ಚಾನರಿ೨9. ೨೫೬-೪ ; ಸು. 8ನೆಯ ಶತ) ; ನೀತಿಮಾರ್ಗ್ಗ ಪೆರ್ಮ್ಮಾ 
೫.2 ೬ಡಿಗಳ ಕೊಜ್ಜು ಣಿನರ್ಮ್ಮ ಧರ್ಮರಾಜ ಶ್ರೀನುರ್ತ ಪೆರ್ಮ್ಮನ[ಡಿ] 
ಗಳ[ಪಟ್ಟಿ 0ಗಟ್ಟ]ದ ೯ನೆಯ ಸಂನತ್ಸರವಾದ »: ೩ x ಸಂವತ್ಸರದಲು 
(ಎಕ. 111(82), ನಂಜನ. ೨೧೦-೨; 9ನೆಯ ರತ); ಸ್ವಸ್ತಿಶ್ರೀ ನೀತಿಮಾರ್ಗ್ಗ 
ಕೊಜಕ್ಕೊಣಿವರ್ಮ್ಮಧರ್ಮ್ಮಮಹಾರಾಜಇಧಿರಾಜ ಕೊನಳಾಲಪುರವರೇಸ್ವರ 

೬. ದಣ್ಣ ನಾಯಕನಾಗೆ ನೀ[ತಿ]ಮಾರ್ಗ್ಗನ ಸಿಸಡೊಳ್‌ ಕಾದಿ 
(ಎಕ. ೫1೪, ನಾಗನುಂ. ೧೩೭-೧; ಸು. 900). 
[ನೀತಿ ೬ ಮಾರ್ಗ] 

ನೀತಿಯುತ (ಗು). ೧. ನೀತಿಯಿಂದ: ಕೂಡಿದ ; ಧರ್ಮದಿಂದ 
ಕೂಡಿದ : ನೀತಿಯೆಂತ ಕಲ್ಪನವ ಕೇಳಿಸು (ನುದೇಪು.೨೬-೨೬). (ನಾ). 
೨. ಧರ್ಮದಿಂದ ಕೂಡಿದುದು: ನೀತಿಯೆಂತಮಾಗಿಯಂಂ ದಲ 
ಸೀತಿಸಮನ್ವಿತಮುಮಾಾಯ್ತು ಸುಖಭಾಜನಕಂ ಭೂತಿಯುತಮಾಗಿಯಂಂ 
ತದಭೂತಿಸಮನ್ವಿತಮಂನಾಯ್ತು, ಧರ್ಮನ ರಾಜ್ಯಂ (ಜಾಥಪು. 
೧೨-೧೭೨) ; ತಮ್ಮ ಸಂಸಿದ್ಧಿ ಗಳನ್ನು ನೀತಿಯಂತವಾದ ಮಾರ್ಗದಲ್ಲಿ 
ಪ್ರಯೋಗಿಸುವ ಸ್ಥಾ ತಂತ್ರ ವಿಜ್ಞಾ ್ಲಗಂಗಿಲ್ಲವಾಗಿೆ (ಯಶ್ಸಾರ. ೪೨ 
ಪೀಠಿಕೆ). ೩. ಇ ನೀತಿವಂತ: ಮಾತಲಿ ವವರೊಳ್‌ ಭಕತಾ ESS 
ನೀತಿಯಂತರ್ಕೆಲರೆ ಪರಮಕನಿವೃ ಷಭರ್ಕಳ್‌ (ಕನಿರಾ. ೧-೧೭); ನೀತಿ 
ಯಖತಂ ನಮ್ಮೊಳತಿಪ್ರ್ರೀತಿಯುತಂ (ಬಂಹರಿ. ೭-೨). [ನೀತಿ4 ಯಂತ] 

ನೀತಿಯುತೆ (ನಾ). ಒಳ್ಳೆಯ ನಡವಳಿಕೆಯುಳ್ಳ ವಳು ; ಸುಶೀಲೆ : 
ಭೂತಳಕೆಲ್ಲಂ ಸಂದುದಿದೆತ್ತಂ. ನೀತಿಯುತೇ ಮುಂದಾನಿಲನೃತ್ತ ೦ 
(ಛಂದೋಂಬು. ೨-೧೦೮),  [ಸೆಂ. ನೀತಿಯುತಾ] 

ನೀತಿವಂತ (ನಾ). ಸನ್ಮಾರ್ಗದಲ್ಲಿ ನಡೆಯುವವನು ; ಸಜ್ಜನ : 
ನಿರುತಸುಖನನು ಪಫುಣ್ಯನನು ತಾನೆರಡ ಗಳಿಸುವ ನೀತಿನಂತನು 
(ಉೌಶಿರಾ, ೩೮-೧೨); ನೀತಿವಂತರು ಕೇಳಿರೆಲ್ಲ' ನಮಗೀತನೆ ಗತಿಯಾವ 
ಪುರಂದರವಿಠಲ (ಪುರಂದ. ಧಾ. ೨-೩೯-೩); ನೀತಿನಂತನು ಸೋತು 
ನಡೆವನು (ಫೀಸಾರಾ. ೧೨) ; ಮಾತು ಮಾತಿಗೆ ತಪ್ಪು ನನನು ನೀತಿವಂತನಲ್ಲ 
(ಗದೆ), . [ಸೆಂ. ನೀತಿನತ್‌] 

ನೀತಿನಂತೆ (ನಾ). ಸನ್ಮಾರ್ಗದಲ್ಲಿ ನಡೆಯುನವಳು ; ಸಚ್ಛಾ ್ಬರಿತ್ರ್ಯ 
ವುಳ್ಳ ವಳು : ಅಕೆ ನೀತಿನಂತೆಯಾಗಿ ಬಾಳಿದಳು (ರೂಢಿ). 

[ನೀತಿನಂತ4--ಎ] 

ನೀತಿನಚನ (ನಾ). ಉಪಜೀಶದ ಮಾತು; ವಿವೇಕದ ನುಡಿ: 
ಮಾತನಾಡೆಂದೆನಲು ದೇನಿಯಂ ಮಾತನಾಡಿದಳಾ' ಬಿಡಾಲಗೆ ನೀತಿನಚನನ 
ಕೇಳು ಶಸ್ತಿ ಹುಡೆಂದಳಾ ದೇವಿ (ದೇವೀನು. ೭-೧೮); ಯಾರು ಹೇಳದ 
ನೀತಿನಚೆನನನಾರಿಸುತ ರೆಚಿಸುನೆನು (ಸೀಸಾರಾ. ೪). [ನೀತಿ ನಚನ] 


ನೀತಿನಿಹೀನ 


ನೀತಿವರ್ಧನ (ನಾ). ರಾಜನೀತಿಯ ಕ್ರಮವನ್ನು 
ವಿಕೆ -ಪಾಲಿಸುನಿಕೆ : 


ಅನುಸರಿಸು 
ಸುಮತಿಯ ನಚಕ್ಕೆ ಸದವಟ್ಟು ದಮಿತಾರಿ 
ನೀತಿನರ್ಧನನಿಮಿತ್ತ ೦ ಸ್ರ್ರೀತಿನರ್ಧನನೆಂಬ ದೊತನುಂಬ್ಯಸನಟ್ಟಿ ದೊಣೆ. 
(ಶಾಂತಿಪು. ೩-೭೩ ನೆ).: [ನೀತಿ ವರ್ಧನ] 
ಸೀತಿವಾಕ್ಯ (ನಾ). - ನೀತಿವಚನ :. ರಾನುನಿಂ ಧೀರರುಮಾರುಮಿಲ್ಲ 
ಸ್ತ್ರೀಹರಣದಿಂ ಪರಾ ಭವಮಾವುದುಮಿಲ್ಲ ೨೬ ೬. ಬಿಂಬ ನೀತಿವಾಕ್ಯ 
ಮುಂಟು (ಸಂಚತಂ. ೨೦೯-೨೩). [ನೀತಿ4- ವಾಕ್ಯ] 
ನೀತಿವಾದಿ (ನಾ). ನೀತಿಯನ್ನು ಸಮರ್ಥಿಸುವವನು : ಸೌಂದರ್ಯ 
ಉದಾತ್ತ ಭಾವಗಳನ್ನು ಪ್ರಚೋದಿಸಬೇಕೆಂದು ನೀತಿವಾದಿಗಳು 
ಹೇಳುತ್ತಾರೆ (ಸಾಂದಸ. ೭೪). [ಸಂ. ನೀತಿವಾದಿನ್‌] 
ನೀತಿನಿಡಿ (ಕ್ರಿ). ರಾಜನೀತಿಯನ್ನು ಅನುಸರಿಸು: ನೀತಿನಿಡಿದರಸಂಗೆ 
ಬಹಳ ಖ್ಯಾತನದು ಜನರಾಗ ರಾಗವ್ರಾತದಿಂ ಧನ ಧನದಿ ಪರಿಕರ ಪರಿಕರದಿ 
ಜಯವು (ಕುಸ್ಯಾಸ, ೧-೪೮); ಒಡನೆ ಭೀಮನು ಧರ್ಮಜನ ವೆ, ಕೈರಾಗ್ಯದ 
ನುಡಿಯನಾಲಿಸಿ ಕೋಪನೆರಸಿ ಸಿಡಿಮಿಡಿಗೊಳುತಳಲುತೆ ನೋವುತೆ ನೀ 
ವಿಡಿದು ನಿಷ್ಮು ರನನಾಡಿದನು (ಕರ್ಣವೃ. ೧೧-೧). [ನೀತಿ*-ಪಿಡ್ಕಿ] 
ನೀತಿವಿದ (ನಾ). ೧. ನೀತಿಮುತ : ನೀತಿವಿದರಮಳಕವಿತಾನೀತಿ 
ಯುತರ್ಕೆಲರೆ' ಸರಮಕವಿವೃ ಸಭರ್ಕರ್ಳ (ಕವಿರಾ. ೧-೧೭); ಇಂತಿನನೋದಿ 
ಪೇಳ್ವೆ ಮನುಜಾಳಿಯ ದುಃಖಚಯಂಗಳಿಂಗಿ ಮೇಣ್‌ ಸಂತರುಮಾಗಿ 
ನೀತಿವಿದರಾಗಿ ನಿಗರ್ನಿಗಳಾಗಿ ಲೋಕದೊಳ್‌ ಸಂತತ ಪೂಜ್ಯರಾಗಿ ಸುಖ 
ದಿಂದಿರುತಿರ್ಪರ (ಕಜಿಕೆಕಂ. ೧೦೭), ೨, ನೀತಿಜ್ಞ ೨: ಚಂದ್ರ 
ಗುಪ್ತಂಗೆ ಸಮಸ್ತ ಧಾರಿಣಿಯ ನಿತ್ತು ನೆಗಬಕಿ ಕ್ಷಿಯನಾಂತ. ವಿಷ್ಣು. ಗುಪ್ತಂ 
ಗೆಣೆಯಾರೊ ನೀತಿವಿದರರ್ಣನವೇಸ್ಟಿ ತ: ವಿಶ್ವಧಾತ್ರಿಯೊಳ್‌ (ಸಂಚತಂ. 
೩-೧೨) ; ನೀತಿನಿದರ್‌ ನನದರ ತೆಜದಿಂ ನುಡಿವುದೆಸನಯಂ 
(ಪಾರ್ಶ್ವ, ಪು. ೪-೪೬); ನೀತಿವಿದಂ.. - ಭೂತಳವಲ್ಲಭಂ ನಳನೃ ಪಂ ಸಲೆ 
ಮತ್ರ ಸಂಾತನೆಂದು ಸಂಪ್ರೀತಿಯಿನಾಪ್ತ ರೊಳ್‌ ಮಿಗೆ ವಿಚಾರಿಪಳ್‌ 
(a ೪೦); ನೀತಿನಿದನಲ್ಲದ ಕುಮಂತ್ರಿ ನಿನೀತಪರನಲ್ಲದ ಪುರೋಹಿತ 
ನೇತಕವರಿಂದಾವ ಪುರುಷಾರ್ಥಂಗಳೆಯ್ನು. ತಳ (ಕುವ್ಯಾು. ೪-೮೩). 
[ಸಂ. ನೀತಿವಿದ್‌] 
ನೀತಿನಿಭವ (ನಾ). ನೀತಿಯ ಆಧಿಕ್ಯದಿಂದ. ಕೂಡಿರುವವನು ; 
ನೀತಿನಿಭವಂ . , . ಉತ್ತುಂಗಕಲಾವ್ರಾ ತಂ ಮೂರ್ತಿಯನಾಂತವೊಲಾ 
ತಪನಾನ್ವಯೆಸು ಧಾಬ್ದಿ ಚಂದ್ರಮನೆಸೆವಂ 
[ನೀತಿ ವಿಭವ] 
ನೀತಿವಿರುದ್ಧ (ನಾ). ಧರ್ಮವಿರುದ್ಧ ವಾದುದು; ನೀತಿಬಾಹಿರ 
ವಾದುದು : ಪೂರ್ವಪುರುಸರಿಂದಾದ ಮುಹಾಟಿಂಜುತ ಬಿಡಲಾಗದೆಂದು 
ನೀತಿನಿರುದ್ಧ ೦ಗಳಪ್ಪ ಮಾತುಗಳಂ ನುಡಿದೆಯಾದೊಡೆಯಿಂತೀಯನಸರಕ್ಕೆ 
ತಕ ದೊಂದು ಕೆಳೆಯೂಂಟು (ಸಂಚತಂ. ೩೭-೧೭). (ನೀ8 ವಿರುದ್ಧ 
ಫೀತಿವಿಷಯಕ (ಗು). ನೀತಿಗೆ ಸಂಬಂಧಿಸಿದ: ನಾವು ಸದ್ಗುರುಗಳ 
ನೀತಿವಿಷಯ ಕ ಕಾರ್ಯಗಳನ್ನು ವಿವರಿಸುನೆವು (ಸರಸ. ೭೧). 
[ನೀತಿ ವಿಷಯಕ] 
ನೀತಿನಿಹಾರಿ (ನಾ). ನೀತಿಯಲ್ಲಿ ಸಂತೋಷಸಡುವವನು ; ನೀತಿ 
ವಂತ: ನೀತಿವಿಹಾರಿಗಳ್‌ ಸಕಲಧರ್ಮ ವಿಚಾರಿಗಳ್‌ . . . ಅರವಿಂದಶ 
ರೋಪನರೂಪರೊಪ್ಪಿ ದರ್‌ (ದಿನ್ಯಚ,. ೧-೫೫). 
[ಸಂ. ನೀತಿವಿಹಾರಿನ್‌] 
ನೀತಿವಿಹೀನ (ನಾ). ನೀತಿಯನ್ನು ಬಿಟ್ಟ ನನನು; ನೀತಿಬಾಹಿರ : 
ಶಿಷ್ಟ ಜನದೂರನೆ ವಿಚಾರಭ್ರಸ್ನ ನ್ಪನೇ ಗರ್ಪಿತನೆ “ours, ನೇ ತಾಮಸನೆ 
ನೀತಿನಿಹೀನನೇ ಖುಳನೆ (ತ ೪೫-೨೧). [ನೀತಿ - ವಿಹೀನ] 


(ಉದ ಟ. ೧೨-೭೧), 


ನೀತಿವಿಳಾಸ 


ನೀತಿವಿಳಾಸ (ನಾ). - ನೀತಿನಿಹಾರಿ : , ನೀತಿನಿಳಾಸ ಕೇಳ್‌ ಸೆಗ 
ಲೊಳಾಂತ ಮದೀಶನ ಹಸ್ತ ಪಾಡಮಂ ಘಾತಕನಾರ್ಪಿನಿಂ ಕಡಿದ ಪಾತಕ 
ಸಿಲ್ಲಿಗೆ ಬಂದೆಂ (ದಶಕು. ೧೨-೯೪). [ನೀತಿ ವಿಳಾಸ (ಇ ನಿಲಾಸ)] 
ನೀತಿಶಾಸ್ತ್ರ (ನಾ). ೧. ಆಚಾರ, ನಡವಳಿಕೆ, ಲೋಕವ್ಯವಹಾರ, 
ಧಾರ್ಮಿಕವೃತ್ತಿ ಮೊದಲಾದುವುಗಳನ್ನು ತಿಳಿಸುವ ಶಾಸ್ತ್ರ: 
ಆತ್ಮಾರ್ಥಂ ಪೃಥಿವೀಂ ತ್ಯಜೇತ್‌-ತನ್ನ ನಿಮಿತ್ತಮಾಗಿ : ಭೂನಿಯಂ 
'ಬಿಡುವುಜಿಂಬ ನೀತಿಶಾಸ್ತ್ರಮುಂಂಟು (ಸಂಚತಂ. ೩೯೯); ಬಿಸುಟು ಕಳೆ 


ವುದು ನೀತಿಶಾಸ್ತ್ರವನುಸುರದಾಚಾರಿಯನ ವೇದಪ್ರಸರವಿಲ್ಲದ ಯಹಷಿಜನನ | - 


ರಕ್ಷಿಸದ ಭೂಭುಜನ (ಕುನ್ಯಾಉ. ೩-೪೬). ೨. ರಾಜ್ಯಫೀತಿಯನ್ನು 
ಕುರಿತ ಶಾಸ್ತ್ರ; ಆಡಳಿತಶಾಸ್ತ್ರ : ನೀತಿಶಾಸ್ತ್ರಂಗಳೊಡನನೇಕ ಶಾಸ್ತ್ರಂ 
ಗಳುಂ (ಆದಿಪು. ತತಾರ್ಯವೃತ್ತಕಮಪ್ಪ ನಾಟ್ಯನಿದ್ಯೆ 
ಯೆಂನುಂ ಯೋಗಕ್ಷೇಮಾಧೀನಮುಪ್ಪ ನೀತಿಶಾಸ್ತ್ರ ವಖುನುಂ . . , ತ್ರಿದಶ 
ವರ್ಗಕ್ಕುಪದೇಶಂಗೆಯ್ಯೂತ್ತು ೦ (ಶಾಂತಿಪು. ೧೦-೯೦ ವು; ರಾಜಶಾಸ್ತ್ರ 
ನನ್ನು "ನೃ ಪಶಾಸ್ತ್ರ' ಮುತ್ತು ದಂಡನೀತಿ ಎಂದೂ *ದಮ' ದಂಡನೆಂದೂ, 
ನೀತಿಶಾಸ್ತ್ರ ನೆಂದೂ ಕರೆದಿದ್ದಾರೆ. (ಭಾರದ. ೩೭೦). [ನೀತಿ -- ಶಾಸ್ತ್ರ] 

ನೀತಿಸಂದೇಶ (ನಾ). ನೀತಿಯನ್ನು ಹೇಳುವ ಮಾತು; ಉಪದೇಶದ 
ಮಾತು : ರಾಮಾಯಣದ ನೀತಿಸಂದೇಶ ಪೃಥ್ವಿಯಲ್ಲಿ ಶಾಶ್ವತವಾಗಿ 
ನಿಲ್ಲುವ ಶಕ್ತಿಯುಳ್ಳದ್ದು (ಯಕ್ಕಾರ. ೧೦೪ ಫೀಠಿಕ), [ನೀತಿ ಸಂದೇಶ] 

ನೀತಿಸಮ್ಮತ (ನಾ). ಧರ್ಮಕ್ಕೆ! ಅನುಸಾರವಾದುದು 5; ನ್ಯಾಯ 
ಬದ್ಧವಾದುದು : ದುರಿಯೋಧನನನೀಕ್ಷಿಸುತಲಘುಭುಜಬಲ ಭಾನು 
ನಂದನನಳುಕದೀ ಮಾತುಗಳನೆಂದನು ನೀತಿಸಮ್ಮತನ (ಕುನ್ಯಾದ್ರೋ. 
೨-೬೧); ನೀತಿಸಮ್ಮತದಿಂ ವಿವೇಕನಿಂತೆನೆ ಕೇಳ್ಲು ಶಾತಕುಂಭಾಲಂಕೃ 
ತಾಸನವನಿಳಿದು ಹರ್ಸಾತಿಶಯದಿಂದೆ ಮದನಂ ಚಂದ್ರ ಹಾಸನನಿದಿರ್ವಂದು 
ಕಂಡು (ಜೈಮಿಭಾ- ೩೦-೪೮). [ನೀತಿ-- ಸಮ್ಮತ] 

ಸೀತಿಸೂತ್ರ (ನಾ). ನಿರ್ದಿಷ್ಟ ವಾದ ನಡವಳಿಕೆಯ `ನಿಯಮ : 


೧೫-೩ ನ); 


ಅನನ ವೈಯಕ್ತಿಕ ವಿಷಯದದಲ್ಲಾ ಗಲೀ, ಆಡಳಿತಕ್ಷೇತ್ರದಲ್ಲಾಗಲೀ 
ಯಾನೊಂದು ನಿರ್ದಿಷ್ಟ ವಾದ ಸೀತಿಸೂತ್ರವನ್ನನಲಂಬಿಸಿರಲಿಲ್ಲ 
(ಪುನರು. ೩೩೩). [ನೀತಿ 4 ಸೂತ್ರ] 


ನೀತಿಹೀನ.(ನಾ). - ನೀತಿನಿಹೀನ: ನೀತಿಹೀನನು ಜಾತಿಧರ್ಮಸಮೇತ 
ದೈನದ್ರೋಹಿಯೆಂಬುದು ಭೂತಳದೊಳೇ ನರಕ ಚಿತ್ತೆ ಸು (ಕುವ್ಯಾಉ. 
೪-೪೧). [ನೀತಿ + ಹೀನ] 
ನೀಥ್ರ (ನಾ). ಸೂರಿನ ಅಂಚು ;' ಛಾವಣಿಯ ಕೊಕೆ,- ತುದಿ; 
ಸೂರುಕಟ್ಟು. "ನೀವು' ಪರಾ. [ಸೆ] 
ನೀನ್‌, ನೀ, ನೀಂ, ನೀನು '(ಸ). ಮಧ್ಯಮಪುರುಷ ಏಕನಚನ 
ಸರ್ವನಾಮ; ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಆ 
ವ್ಯಕ್ತಿಯನ್ನು ನಿರ್ದೇಶಿಸುವ ಮಾತು. ಥ ಕ್ರಮವಾಗಿ ಏಳು 
ನಿಭಕ್ತೆಗಳು : ನೀನ್‌, ನಿನ್ನ ನಿನ್ನಿಂ, ನಿನಗೆ, ನಿನ್ನತ್ತಣಿಂ, 
ನಿನ್ನು ನಿನ್ನೊಳ್‌ ; (ಬಹುವ) ನೀವರ೯, ನಿಮ್ಮಂ, ನಿಮ್ಮಿಂ, 
ನಿಮಗೆ, ನಿಮ್ಮತ್ತಣಿಂ, ನಿಮ್ಮ, ನಿಮ್ಮೊಳ್‌ : ಕುಲಮುದ್ಧ ನೀನೀ 
ಕಯ್ಯ ಸೊಕ್ಕು. ಕಾದೆನ್ನು ಬೆಸಸೆ (ನಕ. ೫111, `ಸೊರಬ, ೧೦-೬; 
ಸು, 800); ಕುಣಾಳನುಮನೆಂದಂ ಮಗನೆ ಬೇಡು ನೀನೆಂಡೊಡಾತನುಂ 
ಕಾಕಿಣೀರತ್ಸ ಮುಂ ಬೇಡಿದೊಡೆ (ನಡ್ಕಾರಾ. ೭೫-೨೭); ನೀನಾರ್ಗೆ ನಿನ್ನಂ 
ಪಳಯಿಸುವನರಾರ್ಗೇಕೆ ಶೋಕಿಪ್ಪೆ (ಅದಿಪು. ೩-೫೫) ; ನೀನುಳ್ಳೊ 
ಡುಂಟು ರಾಜ್ಯಂ ನೀನುಳ್ಳೊಡೆ ಸಟ್ಟಿ ಮುಂಟು ಬೆಳ್ಳೊಡೆಯುಂಟೈ 
. ನೀನಿಲ್ಲದಿವೆಲ್ಲಮೊಳನೆ ಅಂಗಾಧಿಸತೀ (ಗದಾಯು. ೫-೨೦) ; ನೀನಿ 
ಬ್ಲದಿನಿಬರುಂ. ಲಂಕಾನಗರಿಗೆ ಪೋಗಿ (ಸಂರಾಮಾ, ೧೧-೪೨) ; ನೀನಿತ್ತ 


೪೯೯ 


0 


35 


40 


ನೀನ್‌ 


ಜೀವಮಿದು ಧರಣೀನುತ ನೀನಿಲ್ಲದಂದು ಸಾವದು ಪುಸಿಯೇ (ಧರ್ಮಾನೃ. 
೧೨-೧೮೦) ; ಬದುಕು ಜಟಕಾಬಂಡಿ ವಿಧಿಯದರ ಸಾಹೇಬ ಕುದುರೆ 
ನೀನ್‌, ಅವನು ಪೇಳ್ದಂತೆ. ಪಯಣಿಗರು (ಮಂಕುಕ. ೬೦೦). ನೀ: 
ಭಕ್ತಿದಾಯಕ ನೀ ಕರುಣಿಸು ಲಿಂಗತಂದೇ (ಬಸನ. ೪೮೩); ವೈರಿಯ 
ಕೈದುನನು ನೀ ಗೆಲಿದೆಯಿನ್ನುಲಕ ಕಇದುವವರಾವಲ್ಲ ಸಾರಧಿತನನೆ 
ಸಾಕೆನುಗೆ (ಕುವ್ಯಾಮ್ರೋ. ೩-೬೪); ನೀ ತಂದೆ ನಾ ಬಂದೆ ನೀ ಎನ್ನ 
ತಂದೆ (ಪುರಂದ. ೩-೨೦ ಪಲ್ಲವಿ); ನೀ ನಿಟ್ಟಿಸೆ ನಿನ್ನ ಸ್ಮರನೀರನುರನಣಿ 
ಸುತ ಬಾಧಿಸುವನು (ಕಂನವಿ. ೯-೪೮); ನೀ ಕಪಓಯಾದರೆ ನಿನಗೆಲ್ಲರೂ 
ಕಪಟಗಳೇ ! (ಗಾದೆ). ನೀಂ : ' ಅರಿನೃಪಬಲಮಂ ಗೆಲ್ಲುರುಪರಾಕ್ರ್ರನು 
ಕ್ರನುದೆ ಶೌರ್ಯಮಂ ಪ್ರಕಟಿಸು ನೀಂ (ಕಮಿಖಾ. ೧-೮೨); ಕಾಸ್ಮ ಕೂಟಿಂ 
ತನ್ನ ಪೆಂಡತಿ ಜಯಘಂಟೆಯೆಂಬೊಳನಿಂತೆಂದು ಕಲ್ಪಿ ಸಿದನೀತಂಗೆ ನೀಂ 
ಬಸಿರ ತೀನೆ ಬಡ್ಡಿ ಸದಿರ್‌ (ನಡ್ಕಾರಾ. ೭೭-೫); ತಳಿಕೊಳ ನೀನೆ 
ಬೆಡಂಗನೈ ನನೆಗಳೊಳ್‌ ನೀಂ ನೀಜನೈ ಪುಷ್ಪ ಸಂಕುಳದೊಳ್‌ ನೀನೆ 
ವಿಳಾಸಿಯೈ ವಿಂಡಿಗಳೊರ್ಳ ನೀಂ ಚಿಲ್ವನೈ ಸಣ್ಣ ಪಣ್ಗಳಿನೋವೋ ಪೆಜ 
ತೇನೊ ನೀನೆ ಭುನನಕ್ಕಾರಾಧ್ಯನೈ (ಆವಿಪು. ೧೧-೯೬); ನೀಂ ಬಾ 
ಪೋಪಂ (ಸಂಸಭಾ. ೧೨೭೦) ; ನೀಂ ಮಟ್ಟ ಮಿರೆಂದಾ ಭಟ್ಟಿನಂ 
ಮುಟ್ಟುಗಿಡೆ ನುಡಿದ್ದುಂ ಮಾಣದೆ (ಸಂಚತಂ. ೧೮-೮) ; ಸಂಸಾರಕ್ಕೆ 
ಪೇಸೊಳ್ಬ ನರ್ಜಿಸು ನೀಂ ದರ್ಶನಶುದ್ಧ ನಾಗು (ಅರ್ಥನೇ. ೧-೫). 
ನೀನು: ಅಂದಿಂಗೆಳೆಯ ನೀನು ಹಳೆಯ ನಾನು (ಬಸನ, ೨); ನೀನು 
ನೆರಹಿದ ಸುಕೃತಫಲವದನೇನ ಹೇಳುವೆನು (ಕುವ್ಯಾಬ್ರೋ. ೪-೧) ; 
ಹಸುಮಗನೇ ನೀನು ಮೋಸದಿ ಬಂದು ನುಸುಳದೆ ತೆರಳು (ಪುರಂದ. 
೩-೨೦೩-೧) ; ಅಂತಾಡದಿರು ನೀನು ಬೇಜಕೆ ನಾ ಬೇಜಕಿಯೇನು (ಭರಚ. 
೫೨-೧೪) ; ಮುದಿನಿಟಿನಬಲೆಯ. ಸಂದಿಸಿಯೊತ್ತೆ ಗೊಳ್ಳೆ ನಲು ತಂದೆ 
ನೀನೆನಗೆನೆ ನಿನಗೀಗೆ ಹಣಗಳ ತಂದೆಯೆಂದುಜಕ ನಗಿಸಿದನು (ಕಂನವಿ. 
೨-೧೦೨) ; ನೀನು ನಾನು ಎಂಬ ಭೇದ ಜ್ಞಾನಿಗುಂಟಿ? (ಗಾಜಿ). 

ನೀಂ, ನೀಂಗಳ್‌, ನೀಮ್‌, ನೀವ್‌, ನೀವು, ನೀವುಗಳು 
(ಬಹುವ) : ತಿಳಿ ತಾಂ ನೀನಾನೆಂಬರ್ಥಳಂಬಿಗಳ್‌ ಪ್ರಥಮ ಮಧ್ಯ 
ಮೋತ್ತಮ ಪುರುಷಂಗಳವೇಕವಚನಮೊರ್ವನ ಬಳಕೆಗೆ ಬಹುವಚನ 
ಮೆಲ್ಲರಂ ಪೇಟಿಕ್ವೈಡೆಯೊಳ್‌' - (ಶನುಡ- ೨೨೪) ; ನೀಂ ಎಂಬುದರ್ಕೆ. . . 
ನೀಂ ಪೇಟರ್‌, ನೀಂ 'ಬಂದಿರ್‌ , . . ದೇವಾಸುರಮಂ ಕೇರೆ ನೀಂ. 
ದೇವಾ (ಶನುದ, ೨೨೪ ಪ್ರಯೋ) ;,ಆ ಸಿದ್ಧವಧು ಕಲಿಗಳಿರ ನೀಂಗಳಾರು 
ಎ ಪೇಳಿರೀ ಯಾಗಹಯಮಾನವ ಭೂಪನದೆಂದು ಬೆಸಗೊಳ್ಳುದುಂ 
(ಶೀಷರಾ. ೧೫-೫೧);  ನೀನುಂಂ ಜಾತಿಜರಾಮರಣಂಗಳೆಂಬೆನ್ನು 
ಕುತ್ತಮುಂ ಕಿಡಿಸಲಾರ್ಪೊಡೆ (ನಡ್ಮಾರಾ. ೬೯-೨೯) ; ಅಜು೨ಯಿರೆ ನೀನುಂ 
ಮಾಮುಮೊಡನೋದಿದೆವೆಂಬುದನಣ್ಣ (ಸಂಸಭಾ. ೨-೪೮); ನೀಂ ಬಾ 
ಸೋಸಮೆಂದಂಗೆ ಮೆಲ್ಲಗೆ ತತ್ನನ್ನುಕೆ ನಾಣ್ಟಿ ಬೇಡುನೊಡೆ ನೀನೆನ್ಮು 
ಯೂನಂ ಬೇಡಿರೇ ಎಂಬುದುಂ (ಸಂಸಭಾ. ೧-೭೦) 5 ದಿನಕರಕಾಂತಿ 
ಮೆನುಂ ನೀನಿಂ ಪಂಕಿಹಿ ನೋಡಿನೆಂದು ಸೂರ್ಯನೊಡನೆ ಕಯೆಸ್ಟಾಯನ್ಸು 
ಮುಧ್ಯಸ್ಥರಲ್ಲಿಗೆ ಬರ್ಪಂತೆ ಪೊಳಿವ ಪೊಂಗಾಲಿಗಳಿಂದೊಪ್ಪು ನ ರದಂಗಳಿಂ 
(ಧರ್ಮಾನೃ ೮-೧೯೬) ಗುರುವೆಮಗೆ ನೀವ್‌ ನಿಮಗೆ ನಾವ್‌ ಡಿಂಗರಿಗರು 
(ಕುನ್ಯಾದ್ರೋ. ೧೩೯); ಪಡೆದಂ ಬ್ರಹ್ಮಂ ಜಗಮುಂ ಪಡೆಯೆಲ್‌' 
ತಾನಾರ್ತನಿಲ್ಲ ಸೆಂಸಂ ನಿನ್ಮುಂ ಸಣೆದಲ್ಲೆ ಪಡೆದನೆನಿಸಿದ ಕಡುಪೆಂಪಿನ 
ಪೊಜಕಿಗೆ ನೀವು ಮೊದಲಿಗರಾದಿರ್‌ (ಪಂಪಭಾ, ೬-೧೨); ಸರಮಣ್ಣಳಿಕ 
ರ್ಕ್ಯಳ ನಮ್ಮ ನೀವು ಈ ಯೋಗಿಗೆ ನಿಮ್ಮ ಪನ್ಮಲೆಗಳಂ ಬರಲೀಯದೆ 
(ಎಕ. 11, ೫೯-೮೮ ; 974) ; ಚಿಲಿನಿಲಿ ಎಂದೋದುನ ಗಿಳಿಗಳಿರಾ ನೀವು 
ಕಣಣಿರೇ ನೀವು ಕಾಣಿರೇ... ಚೆನ್ನ ಮಲ್ಲಿಕಾರ್ಜುನಡೇನನೆಲ್ಲಿದ್ದಾನೆಂ 


ನೀನು 


ಬುದಂ ಬಲ್ಲಡೆ ನೀವು ಹೇಳಿರೇ (ಮಹಾದೇ. ಬ. ೩೩-೭೩); ನಾವು 
ಭಂಡರು ಗರುವರಾಯರು ನೀನಲೇ ಭುನನದಲಿ ಬಾಹಿರರಾವು ನೀನತಿ 
ಚದುರರಾದಿರಲಾ ಮಹಾದೇವ (ಕುನ್ಯಾಕ. ೯-೧೭) ; ನೀವು ದಯನಿಟ್ಟು 
ನನ್ನನ್ನು ಬಹುವಚನದಲ್ಲಿ ಮಾತಾಡಿಸಬಾರದು (ರಾಗಿಣಿ. ೧೬೩) ; ನೀವು 
ಗಳು ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಸೇರಿಕೊಳ್ಳಿರಿ (ಶ್ರೀಉಾಯ, 
'ನಿನಗೆ ಮಾಡು -ಸ್ವ ಂತದ್ದನ್ನಾಗಿ ಮಾಡಿಕೊಳ್ಳು ; ; 
ಹೊಂದು; ಪಡೆ: ಮುರಾರಿ ತಂಗೆಯೆನಸ್ಪ ಕೆಯ್ದು ಚಚ್ಚ ಕನ 
ಪೊಯ್ಮು ನೀಂ ನಿನಗೆ ಮಾಡುವುದು (ಸಂಸಭಾ. ೪-೩೪). ನಿಮ್ಮಡಿ ಎ 
೧. ನಿಮ್ಮ ಪಾದ್ಯ--ಅಡಿ: ಜೀನಾ ನಿಮ್ಮಡಿಗೆಜಗಿದ ಮಡಿವಾಳ 
ಮಾಚಯ್ಯ ನಿಮ್ಮುಡಿಯಾದ (ಬಸನ. ೬೦೬) ; ನಿಮ್ಮಡಿಗಳ ಕೆರ್ಪಂ ಸಿಡಿದ 


೧೭೦). 


ವನ ಚರಣನಾರ ಮಕುಟಿದೊಳು ಬೀಳದು (ಬಸರ. ೬-೧೦೩). ೨ 
ಗೌರವಾರ್ಹರಾದವರನ್ನು ಸಂಬೋಧಿಸುವಾಗ ಬಳಸುವ 
ಮಾತು ; "ತಾವು? ನೀರಿ ಆಅನುಂಂ ಪೋಗಲೊಲ್ಲೆ ವು ನಿಮ್ಮುಡಿ 


ಗಳ್ಳೆ ವಿನಯಂಗೆಯ್ಯತ್ತನಿಂರ್ದಪ್ಪೆ ೦ (ನಡ್ಡಾರಾ. ೮೮-೨೫) ; ನಾಮೆಲ್ಲ 
ಮೊಂದೆ ಗರುಡಿಯೊಳೋದಿದ ಮಾನಸರೆವೆಮ್ಮಂ ನಿಮ್ಮಡಿ ಕೆಮ್ಮನೆ ಬಬಲಿ 
ಸಲ್ವೇಡ (ಸಂಸಭಾ. ೯-೪೮ ಎ) ; ನಿಮ್ಮಡಿಯ ಪ್ರಸಾದದಿಂದೆನಗೆ ಮಹಾ 
ಪಾತಕಂ ಸಿಂಗಿ ಪೋದುದು (ಫರ್ಮಾಮೃ. ೨-೨೧೧) ; ಮಂಗಳಾತ್ಮಕ 
ಕೇಳು ನಿನ್ನಯ  ಹಂಗನೊಲ್ಲೆನು ಮಂಕುತಿಪಥಡೊಳಭಂಗಸೆಂಡೆ 
'ಯದಾಳಲೈ ನಿಮ್ಮಡಿಯ ಸಿರಿನಾಮ (ಶುವ್ಯಾಭೀ. ೬-೪೪). 
[ಜೇ.॥ ತಮಿ. ಮಲ. ಕೊಡ. ಬ್ರಾಹೂಈ. ನೀ :ಕೋತ. ತೊದ. ನಿ; 
ತುಳು. ಈ; ತೆಲು. ನೀವು, ಈವು ; ಕೊಲಾ. ನಾಯ್ಕಿ. ನೀವ್‌ ; 
ಪರ್ಜಿ. ಗಡಬ. ಈರ್‌ ; ಗೊಂಡಿ. ಈಮ್ಮಾ , ನಿಮಾ, ನಿಮೆ; ಕುಣ. 
ಈನು ; ಕುವಿ. ನೀನು ; ಕುರುಖ್‌. ಮಲ್ತೊ. ಕೊಂಡ. ನೀನ್‌] 
ನೀನು "ನೀನ್‌' ನೋ. 
ನೀಪ (ಗು).'೧. ಆಳವಾದ; ತಗ್ಗಾದ ; ಕೆಳಗಿನ. (ನಾ). ೨. 
ಬೆಟ್ಟಿ ದ ಕೆಳಪ್ರದೇಶ ; ತಪ್ಪ ಲು; ಸಾನು. ೩. ಕೇಸರಿಬಣ್ಣ ದ 
ಸಸಿಯ ಹೂವುಗಳನ್ನು ಬಿಡುವ ಒಂದು ಬಗೆಯ ಮೆ; 
ಕಡಹ: "ಕದಂಬದ್ರುಮನುದು ನೀಪಂ” (ವಸ್ತುಕೋ. ೩೪೨೯) ; 
ನೀಪಾರ್ಜುನಾನಳಿಗಳ್‌ ಪೂಗಳಿನೊಪ್ಪಿ ತೋಟಕೆ ಜಗಮಂ ಪರ್ನಿತ್ತು 
ನೇಘಾಗಮುಂ (ನರ್ಧಮಾ, ೯-೩೯); ಪಸುರ್ಗವಿಲನಾದ ನೀಪದ 
ಕುಸುಮಮುಂಮುಂ ದೆಸೆಗೆ ಕಂಪನೆತ್ತುವ ಲೋಧ್ರಪ್ರಸನಮಂಮುಂ . 
ಮಂಸುಜ೨ ಮಂತ್ತಿ ದುವಳಿಗಳ್‌ (ಸಂರಾಮಾ, ಲ ೪, ಒಂದು 
ರಾಜ ವಂಶದ ಹೆಸರು: "ನೀಪಕುಲ' ಪರಾ. [ಸಂ] 
ನೀಪಕುಲ (ನಾ): ಒಂದು ರಾಜವಂಶ ಮತ್ತು ಆ ವಂಶಕ್ಕೆ 
ಸೇರಿದವನ ಹೆಸರು : ನೀಸಕುಲನಾಗಿ ನೃಪತಿಲಕೋಸಮೆನೀತನನೆ 
ಸಾರ್ದು (ಶಾಂತಿಪು, ೫-೧೨೭). ([ನೀಪ-- ಕುಲ] 
ನೀಸಪ್ರಸನ (ನಾ). ಕದಂಬಪುಷ್ಪ ; ಕಡಹದ ಹೂವು: ಇವು 
ಕಂಕೆಲ್ಲಿದಳತ್ವ್ಯ ಸೂನನಿಂವು ಮಲ್ಲೀಸ್ಮೇರಪುಪ್ಪ ೦ ಪೊದಟ್ಗುವು ನೀಪಪ್ರಸವಂ 
(ಚಂದ್ರಪು. ೨-೭೭), [ನೀಪ + ಪ್ರಸವ] 
ಸನೀಪವ್ರಜ (ನಾ). ಕದಂಬವೃಕ್ಷಗಳ ಗುಂಪು, ಸಮೂಹ : ಅಲ್ಲಲ್ಲಿ 
ಕರಂ ಖರ್ಜೂರನೃ ೦ದಂ ಕ್ರನುಕಸನಿತ ನೀಪವ್ರಜಂ (ಪುಷ್ಪ ಪು.೯-೧೫). 
(ನೀಪ*- ಪ್ರಜ] 
ನೀಮಾಚಾಮ (ನಾ). ಅರ್ಧ ತೋಳಿನ ಅಂಗಿ: ತಲೆಗೆ ವಿಜಾತೀಯ 
ವಾಗಿ ಸುತ್ತಿದ ಹಸರುಪೇಟಾ, ಮೈಗೆ ತೊಟ್ಟಿ ಅಚ್ಚ ಬಿಳುಪಿನ ನೀಮಾ 
ಚಾಮ . . . ಇವುಗಳೆಲ್ಲಾ ಸಭೆಯ ಮನಸ್ಸನ್ನು ಆಕರ್ಷಣೆ ಮಾಡಿತು 
(ನುಸುಗ, ೧೧). [4-ಮರಾ. ನೀಮುಜಾಮಾ] 


೪೮೦೦ 


20 


30 


35 


ನೀರ್‌ 


ನೀನುಖಾ (ನಾ). ಒಂದು ಬಗೆಯ ಸಸ್ಯ : ನೀಮುಖಾ, 
ಬೇರು, ಪದ್ವಲ, ಪಾತ, ಶಾಡುಬಳ್ಳಿ (ನೈ. 

(1) 

ನೀವ್ರಾನ್‌ (ನಾ). ಬೆಳೆಯ ಅಂದಾಜು; ಸಹಣಿ: 
11, ೫೫೭); (ಮೈಗಜೆ. 1%, ೭೮೧). 
[4-ಪಾರ. ನೀರ್ಮತಾನ್‌, ನಿಮತಾನಾ ; ಮರಾ. ನಿಮತಾನಾ,] 

ನೀಮ್ಹಾನದಾರ (ನಾ). ನೋಜಣಿದಾರನ ಮೇಲಿನ ಅಧಿಕಾರಿ. 

[ನೀನಸ್ಸ್ನಾನ್‌ --ದಾರೃ] 

ನೀಯತ್ತು "ನಿಯತ್ತು” ನೋ. 

ನೀರ್‌, ನೀರು, (ನಾ). ೧. ಜಲ; ಉದಕ:  “ಅಪಃ(ಪ್‌), 
ತೋಯಂ... ಜೀನನಂ, ಜೀನನೀಯಂ-- ಈ ೨೬ ನೀರ್‌? (ಹಲಾಯು. 
೧೦೭-೨೬) ; ಪರಪಕ್ಷಮುಳ್ಳಿ ನಂ ತನಗಿರವುಬ್ಬಸನುದಳನಲಃಪುದದನೇ 
ಗೆಯ್ದುಂ ಪರೆದು ಪುಡಿಯೆಲ್ಲಮಂ ನೀರ್ನೆರೆದು ಕೆಸರ್ಮಾಡದನ್ನೆಗಂ ನೆಲ 


ಪರೇರಾ 
೨೧-೩೯೪). 


(ಕೈಸ್‌ಗೆ. 


ಸುಗುಮೇ (ಕವಿಂ, ೩-೧೫೧); ಮಿಸಾನಂಬುಟುವುಮುಂ ನೀರಿಲ್ಲದ 
ಕೆಜಿಯ ನಡುವುನುಂ. . . ಕಂಡೆಂ (ನಡ್ಡಾ ೦೫. ೮೫-೨೬) ; ಒಂದ 
ರಣಿಯ ನೀರ ಬಯಂಗಿದ ವರಿಸ ಪೆತ್ತೊನ್ನಿ ಎರಡನೆಯ' ವರಿಷಮೆಟಳವಿ 


* ಐಲ್ಲಿಟ್ಲುಟಿಲು ಸಳ್ಳುಂ (ಎಕ. 111, 
9047); ಮಾಆಸಾಂತ ಮಾರ್ಪಡೆಯೆಲ್ಲಮಂ ಜವನೊಕ್ಕ ಲಿಕ್ಕಿ ತನ್ನೊಳ್‌ 
ಪೋಗದೆ ಸೆಣೆದ ಬಾಹ್ಲೀಕ ಸೋಮದತ್ತ ಭೂರಿಶ್ರವರನಾನೆ ಮೆಟ್ಟಿದ 
ಕುಳುಂಪೆಯ ನೀರಂತೆ ದೆಸೆದೆಸೆಗೆ ಸೂಸುವನ್ನೆಗಂ (ಪಂಪಭಾ.೧೧-೧೩೬ವ); 
ನೀರುಂ. ಪುಳ್ಳಿಯುು ಕಿಚ್ಚು ಮದಾರಯ್ವಂದಡುವ. ಲಲನೆಯಂಂ 
ಮಡಕೆಯಂ ವಿಸ್ತಾ ರದೊಳೊಲೆಯುನನಿವೆಲ್ಲಮದೋರಂತೊಡಗೂಡೆ ಕೂಟ 
ನಡುವಂತೆ ನಲಂ (ಧರ್ಮಾಮೃ. ೫-೮೩) ; ಶಿವಪದಾಂಬುವನುತ್ತ ಮಾಂಗ 
ದಲಿ ತಳೆದು ಭವಿಗಳ ಕಾಲ ನೀರಂ ತಳಿದುಕೊಳುವರೆ (ಬಸಪು. ೬೦-೮) ; 
ನೀರಿಬಳಿಯದ ಗಂಟಿಲೊಳ್‌ ಕಡುಬರಿ ತುಟಿಕಿದಂತಾಯ್ತ್ತೂ 
೨. ಕಡಲು; ಸಮುದ್ರ: "ನೀರಣುಗ' ಪರಾ. ೩. 


ಶ್ರೀರಂಗ. ೧೪೮-೧೫ ; 


ರಾಮಾಶ್ರ. 
(ರಾಮಾಶ್ವ 


೬-ಅ).. 


ಜಿವರು; ಸ್ವೇದ : "ನೀರಾಡು' ಪರಾ. ೪. ಸ್ನಾನ; 
ವಿರಾಹ: “ನಾಲ್ಡೀರ್‌' ಪರಾ. ೫. ಶುಕ್ಲ; ವೀರ್ಯ; 
ರೇತಸ್ಸು : : "ನೀರ್ನಿಲ್‌' ಸರಾ. ೬, (ವಜ್ರ, ಮುತ್ತು, ರತ್ನ 


ಮುಂತಾದುವುಗಳಲ್ಲಿರುವ) ಕಾಂತಿ, ಹೊಳಪು: ಆ ಫುಣ್ಯನನಿ 
ಯನೆಯ್ದೆ ನಂದು ತನ್ನ ಬಾಳ ನೀರಂತೆ ಕಜಂಗಿ ಕರ್ಗಿದ ನೀರಂ ನೋಡಿ 
(ಸಂಪಭಾ. ೫-೫೩ ನ) ; ಉಸ್ಪಿನ ನೀರಿಂಗೆ ಪುನರ್ನ್ಯಾಮ ಬಸ್ಪು ದಲ್ಲದೆ 
ಮುತ್ತಿನ ನೀರಿಂಗೆ ಪುನರ್ನಾನುವುಂಟಿ (ಡೆಬೊಮ್ಮ 
"ನೀರೋಟ' ಪರಾ. ನೀರು : ೧. ಎನಿಸು ಕಾಲ ಕಲ್ಲು ನೀರೊಳ 
ಗಿರ್ದರೇನು ನೆನೆದು ಮೃ ದುವಾಗಬಲ್ಲುದೇ (ಬಸನ. ೯೯) ; ಎನ್ನ 
ಸಂಚೇಂದ್ರಿಯಂಗಳೂ ಕಬ್ಬುನ ಉಂಡ ನೀರಿನಂತೆ [ನಾಠಾಂ.ಉರಿಯಂತೆ] 
ನಿಮ್ಮಲ್ಲಿ ಬೆರೆಸುಗೆ (ಮ. ೩೧-೬೬) ; ನರನ ಖಾತಿಗೆ ದ್ರೌಪದಿಯ 
ತೊತ್ತಿರುಗಳುಪಹಾಸ್ಫಕ್ಳೆ * ಭಾಜನವಾದೆನೈ ಹರಹರ ಮಹದೇವ 
ಎನುತ ತುದಿನೆರಳಲಾಲಿಯ ನೀರ ಮಿಡಿದಳಲಿದನು ಕಲಿ ಭೀಮ (ಕುನ್ಯಾಕ. 
೧೨-೯) ; ಬರೆಬರಲು ತತ್ಕೋಸಲದ ರುಂಹರಿ ವಿರಾಜಿಸಿತನುಮ ಹರಹಿನ 
ಹರಿನ ಹೊಳೆಗಾಲುನೆಯ  ಕೆಜಕಿದುಂಬುಗಳೆ ನೀರುಗಳ ತೆರಳಿಕೆಯ 
(ತೊರ. ೧-೯-೫) ; ರಾಮಚಂದ್ರ ಒಂದು ತೊಟ್ಟು ನೀರು ಕುಡಿಸಿದನು 
(ಕಳಹು. ೮೭) ; ನೀರು ಇದ್ದರೆ ಊರು, ನಾರಿ ಇದ್ದರೆ ಮನೆ (ಗಾದೆ). 
೩. ಬಿಸಿಲಿನಲ್ಲಿ ಬಂದುದರಿಂದ ಅನನ ಮುಖದಲ್ಲಿ ನೀರಿಳೆಯುತ್ತಿದೆ 
(ರೂಢಿ). ೪. ಮಗುವಿಗೆ ಎಣ್ಣೆಯ ನೀರು ಹಾಕು (ರೂಢಿ). ೬. 
ಅನಳ ಓಲೆಯ ನಜ್ರಗಳಲ್ಲಿ ನೀರು ಚೆನ್ನಾಗಿದೆ (ರೂಢಿ). 


೨೩೪-೬೧). 


ಇದೇ. ಒ. 


ನೀರ್‌ 


೭. ಶಕ್ತಿ; ಕಸುವು; ಸಾಮಥ್ಯ : ಬಸನಂತಿಗೆ ಯಾಕೆಂದು ಕೇಳು 
ವುದು ತಮ್ಮ ನೀರಲ್ಲವೆಂದು: ಸುಮ್ಮನಿದ್ದು ಬಿಟ್ಟಿ ರು (ದೀಪೆಹೆ. 11, ೧೪೮); 
ಒಮ್ಮೆ ಚೆನ್ನಾಗಿ ಏಟು ತಿನ್ನದವರೆಗೆ ನನ್ನ ನೀರು ನಿನಗೆ ಗೊತ್ತಾಗದು 
(ಚೀನಬಾ.೨೪೧) ; ಆ ಹಂಡುಗಿ ಏನು ಮಾಡಿದರೂ ಸಿಟ್ಟು ಮಾಡುವ 
ನೀರು ಒಬ್ಬರಲ್ಲೂ ಇಲ್ಲಿ (ಮೂರುದಾ, ೧೫೫). ೮. ತೆಳ್ಳನೆಯದು ; 
ತಿಂಬ ತಿಳಿಯಾದುದು : ಈವತ್ತಿನ ಸಾರು ತುಂಬಾ ನೀರು (ರೂಢಿ). 
೯, ಒದ್ದೆ; ಹಸಿ; ತೇವ : “ನೀರು, ಈರು, ಇರ್ಪು, ರಸ, ಹಸಿ” 
(ಕಂನುಹು, ೮೭). 

~ ನೀರ ಕಂಡಿ ಎ ಕೋಟೆಯೊಳಗೆ ಇರುವವರು ಹೊರಗಿನಿಂದ 
ಸೀರುತರಲು:ಹೋಗಲು ರಚಿತವಾದ ಚಿಕ್ಕಬಾಗಿಲು ನೀರದಿಡ್ಡಿ: 
ಪುಗುವ ಪೊಜಮಡುನ ನೀರ ಕಂಡಿಯ ಕುದುರೆಗಂಡಿಯ ತೆಜಪು 
ಗಳುಮಂ ನಸುಸೇಣಂ ಬಳಸಿ ನೋಡುತ್ತು೦ ಬರ್ಪನ್ನ೦ (ಅನಂಪು. 
೧೧-೮೨ ನ). ನೀರ ಕಡೆಗೆ ಹೋಗು - (ಮಲನಿಸರ್ಜನೆಗಾಗಿ) ನೀರಿ 
ರುವ ಜಾಗಕ್ಕೆ ಹೋಗು ; ಬಹಿರ್ದೆಸೆಗೆ ಹೋಗು : ಆ ಊರಿನಲ್ಲಿ 
ನೀರ ಕಡೆಗೆ ಹೋಗಲು ಬಹಳ ದೂರ ನಡೆಯಬೇಕು (ರೂಢಿ)... ನೀರ 
ಕಾಳು- ನೀರಿನ ಹನಿ ಕಣ: ನನಗ ಅನರ ಮಾರೀ ನೋಡದ 
ನೀರ ಕಾಳ್ಗು ಗಂಟಿಲದಾಗ ಇಳೀದ್ಹಾಂಗ ಆಗೇದ (ಗ್ರಾಮಾಯ. ೪೩೭). 
ನೀರ ಳೊಂಬು- ಭೇದಿ; ವಿರೇಚನ : ನೀರ ಕೊಂಬಿಗೆ :--ನರಗುಂಜಿ 
ಸೊಪ್ಪು ತಂದು: ನೀರ ಬಿಟ್ಟು ಕೊಂಡು ತುಳಿದು ಸೊಲ್ಲಗೆ ರಸವ ತೆಗೆದು 
ಅದನ್ನು ಹಸುವಿನ ಮಜ್ಜಿಗೆ ಬೆರಸಿ ಕೊಳ್ಳೆ ನೀರ ಕೊಂಬಿನ ವ್ಯಾಧಿ 
ಮಾಣು 0 (ವಿನೈವಿ. ೭೧): ಮಲವಿಲ್ಲದೆ ನೊರೆಸಹಿತವಾಗಿ ಬರಿಯ ನೀರೇ 
ಪ್ರವಾಹಿಕವಾಗಿ ಸುರಿವುದೆ ನೀರ ಕೊಂಬೆನಿಸಿಕೊಂಬ ರೋಗವೆಂದರಿವುದು 
(ಸಕನೈ. ೩೫೯). ನೀರ ಗಂಟ - ನೀರ್ಗಂಟ : ತೋಟ ತಳವಾರ ನೀರ 
ಗಂಟ... ಮುದ್ರೆ ಕೋಲನ್ನು ತೆಗೆದುಕೊಂಡು ಹೋಗಿ ಮುದ್ರೆ 
ಹಾಕುವಂತೆ ನಿಬಂಧನೆ ಮಾಡಿದರು (ಚಾನುವಂ. ೧೧೯) ; ತಳವಾರ 
ತ್ಯಾಂಪಣ್ಣ ಒಳ್ಳೆ ಸ್ವಾಮಿನಿಷ್ಕ ಸೇವಕನಾಗಿದ್ದಂತೆ, ದಕ್ಷನಾದ ನೀರ 
ಗಂಟಯೂ ಆಗಿದ್ದನು (ಊರುಕ. ೭೭). ನೀರ ಗಂಟು- ಸ್ಲೀಹರೋಗ; 
ಗಡ್ಡೆ ರೋಗ: ಪ್ಲೀಹ (ನೀರ ಗಂಟು) (ಮುಂಬಯಿ. ೬-೩೦೯). 
ನೀರಗಿಚ್ಚು --ನೀರ್ಗಿಚ್ಚು : ಕಾಡುಗಿಚ್ಚು ಎದ್ದರೆ ಅಡನಿಯೆ ಗುರಿ 
ಯಯ್ಯ ಕಡು ನೀರಗಿಚ್ಚಿ ಗೆ ಸಾಗರವೆ ಗುರಿಯಯ್ಯೂ (ಸಿದ್ದಪು. 
೨೨-೮೭). ನೀರಗಿಚ್ಚು ಅನ್ನ - ಗಿಂಜಲಾದ ಅನ್ನು; ನೀರುನೀರಾದ 
ಅನ್ನ: ನಾನು "ನೀರಗಿಚ್ಚು ಅನ್ನ' ಈ ಶಬ್ದ ಕೇಳಿದ್ದೆ. ಅದರೆ 
"ಗಂಜಿಯನ್ನು? ಎಂದರೇನೆಂಬುದು ನನಗೆ ತಿಳಿಯದಾಯಿತು (ಸ್ಮ ತಿಚಿ 
೫೩). ನೀರ ಘಟ್ಟ ಎ ನೀರು ತುಂಬಿದ ಕೊಡ (?) : ಆ [ಪದ 
ದೊಳು ನೀರ ಘಟ್ಟಯಂ ತಳದೊಳು ತಪ್ಪಾ ಪತಿಹಿತೆಯರ್ಸ್ಸತಿಯರ 
(ಕೊಲ್ಫಾ 29. ೧೭-೧೧ ; 1196). ನೀರ ಜಲ್ಲಿ ನೀರು ಜಿನುಗುವಿಕೆ,-- 
ಸುರಿಯುವಿಕೆ : “ಸ್ರೂಃ. . . ಸ್ರೋತನ್ಯಂ, ಸ್ರವಣೀಯಂ, ಈ 
೮ ನೀರ ಜಲ್ಲಿ” (ಕಾಶಕೃ. ೭೪). ನೀರ ಜೀಜಿ -. ಕೋಟಿಯೊಳಕ್ಕೆ 
ನೀರನ್ನು ತರುವ ಹಾದಿ ; ದಿಡ್ಡಿಬಾಗಿಲು : ಶಾದುಲ್ಲಖಾನನ 
ಪೌಜುನೆರಸು ಸುಬೇದಾರ ಲಿಂಗಪ್ಪನಂ ಮಾಯಾನಿಗಳ ಸೀಮೆಯ 
ಮೇಲೆ ದಾಳಿನರಿಸಲಾತಂ ಪಟ್ಟಿ ಇದ ಕೋಂಟಿಯ ಸವಿಸಾಪಮಂ ಸಾರ್ದು 
ನೀರ ಜಿ£ಜೀ]ಬಿಯಂ ಕಟ್ಟಿ ಲನರ್ಗಳ್‌ ಭಯಸ್ಕರಾಗಿ (ಕಳನೃ. ೧೦-೭೧). 
ನೀರ ತಾವರೆ ನೀರಿನಲ್ಲಿರುವ ಕಮಲ: ಲೋಕವಿಡಿದು ಲೋಕದ 
ಸಂಗದಿಂದಿಪ್ಪೆ ನು ಹತ್ತಆಕೊಳಗೆ ಹನ್ನೊಂದಾಗಿ ನೀರ ತಾವರೆ 
ಯಂಂತಿಪ್ಪೆನು (ಸುಖವೇ. ಬ. ೯೯-೨೩೦). ನೀರ ತೇರ್‌ ಇ ನೀರ್ದೇರ್‌: 
“ಮುಂಗಿಲೆಂದು ನೀರ ತೇರೆಂದು ಘನಂ” 


(ಕವಿಕಂ. ೪೬) ; ಭೋಂಕನೆ 


೪೮೦೧ 


ಕ್ರ 


30 


35 


40 


ನೀರ್‌ 


ನೂಂಕಿ ಬರ್ಪ ಮಣಿಮಯಮಾದ ತೇರ್ಗಳಿಂದ್ರಚಾಪಂಬೆತ್ತ ನೀರ 
ತೇರ್ಗಳಿಳೆಗಿಳಿದು ತಳರ್ವಂತೆಯುಂ (ರಾಜತೇ. ೧೩-೭೭ ವ). ನೀರ ಥಳಿ -. 
ನೀರಿನ ಚಳೆಯ,--ಸೇಚನ : ಅಂಟಿಸಿಕೊಂಡ ಎಲ್ಲ ನೀರನ್ನು 
ಗಾಳಿಯ ಚಪಲದಿಂದ ಬೀಳಿಸುವ ಗಿಡಗಳ ನೀರ ಥಳಿ (ಬಾಬಲ. ೧೧೪). 
ನೀರ ದಿಡ್ಡಿ -ನೀರ ಕಂಡಿ: ನೀರ ದಿಡ್ಡಿಯ ಚೋರಕಂಡಿಯ ತೆಜಪನು 
ಧೀರ ಕಾಣುತ ನಸುಷೇಣ (ಅನಂಚ. ೧೮-೩೭). ನೀರ ದೆವ್ವ ನೀರಿ 
ನಲ್ಲಿ ವಾಸಿಸುವ ದೆವ್ವ: ತೂರುಗಾಳಿಗೆ ಕಡಲು ಕುದಿಯಿತು, ನೀರ 
ಜಿವ್ವಗಳರಚಿಕೊಂಡುವು. (ಇಂಗೀತ. ೬೭-೨). ನೀರ ಡೆಸೆ-. ನೀರಿರುವ 
ದಿಕ್ಕು : ಧರ್ಮಪುತ್ರಂ ನೀರಡಸಿ ಸಹದೇನನನೆಲ್ಲಿಯಾಡೊಡಂ ನೀರಂ 
ಕೊಂಡು ಬೇಗಂ ಬಾಯೆಂದು ಪೇಟ್ತ್ವೂದುಂ . . . ತೀಡುವ ಮಂದಾ 
ನಿಳನಿಂ ನೀರ ದೆಸೆಯನಜಿರಿದು ಪೋಗೆವೋಗೆ (ಸಂಪಭಾ. ೮-೩೭ ಬ). 
ನೀರ ದೇವತೆ ಎ ನೀರಿನ ಅಭಿಮಾನಿದೇವತೆ ; ಜಲಜೇವತೆ : ಎಲ್ಲರ 
ನ್ಮಗೆ ಕೋಣನೀನೆ ; ಬನಡೇವತೆಗೆ, ನೀರ ದೇವತೆಗೆ ಕಕ್ಳೆ ರೆನೆ (ಹೆಬ್ಬೆರ. 
೬-೮೨). ನೀರ ದೋಣಿ - ನೀರು ತುಂಬುವ ತೊಟ್ಟಿ : "ಅವಗಾಹಃ, 
ಜಲದ್ರೋಣೀ-ಈ ೨ ನೀರೆ ಡೋಣಿ” (ಹೆಲಾಯು. ೧೨೪-೬೯). 
ನೀರ ನಡು-- ನೀರಿನ ಮಧ್ಯದಲ್ಲಿರುವುದು ; . ನಡುಗಡ್ಡೆ : “ನೀರ 
ನಡು ಕುಟುವಮೆನಿಸಿಕ್ಕುಂ” (ಮೆಂಗರಾ. ೧೨೩-೧೩). ನೀರ ನಿಲಯ -: 
ನೀರಿಗೆ ಆಶ್ರಯನಾಗಿ ಇರುವವನು; ವರುಣ : ಮಾರಜನಕಂ 
ಎಪುಳಸಾರಸಭನಂ ದಿನಿಜವಾರವರನುಂ ದಹನನಾ ರನಿತನೂಜಂ ಧೀರದಿತಿಜಂ 
ವಿನುತನೀರ ನಿಲಯಂ . . . ಸೇರಿ ನೆರೆಜೊಪ್ಪಿ ರೆ (ರಾಜಳೀ.೧೪-೮೮). ನೀರ 
ನೆಣಿಕಿ ಎ. ೧. ನೀರನ್ನು ಸುರಿ ಹೊಯ್ಯ : ಮರಕ್ಕೆ ಬಾಯಿ 
ಬೇಕೆಂದು ತಳಕ್ಕೆ ನೀರನೆಜಕೆದಕೆ ಮೇಲೆ ಪಲ್ಲನಿಸಿತ್ತು ನೋಡಾ 
(ಬಸನೆ.-೪೨೦) ; ಗಿಡವೃಕ್ಷಂಗಳಿಗಾರು ನೀರನೆಅಕಿವರ್‌ ನಿತ್ಯಂ ಮಹಾರಣ್ಯ 
ದೊಳ್‌ (ಸೋಮೇಶ. ೩೪). ೨. ಹಾಳುಮಾಡು ; ನಾಶಗೊಳಿಸು: 
ಪೈಶೂನ್ಯೋಕ್ತಿ ಯಿಂ ದ್ರೋಹಮಂ ಎಣಿಸುತ್ತೆಲ್ಲರ ಬಾಬಕ್ಸಿ ನೀರನೆಆಕಿ 
ದಾರುಂ ಕಾಣದೇ ಭಕ್ಷಿಪಾ ಗಣಕಂ ಹೆಗ್ಗಣಕಂ ಸಮೆಂ (ಸೋಮೇಶ. 
೬೩). ನೀರ ಪಂಚೆ- ನೀರ್ಪಂಚೆ: ಹಗ್ಗದ ಮೇಲೆ ಅವರ ಉತ್ತರೀಯ, 
ನೀರ ಪಂಚೆ ಜೋತಾಡುತ್ತ ಇರುತ್ತಿದ್ದವು (ಇಪ್ಪಕ. ೩೦೮), 
ನೀರ ಪಡೆ- ನೀರಿನ ಮೇಲೆ ಸಂಚರಿಸುವ ಸೈನ್ಯ; ನೌಕಾಪಡೆ : 
ನೆಲದ ಪಡೆ, ನೀರ ಪಡೆ, ಗಾಳಿಪಡೆಗಳ್‌--ಕೋಟಕೋಟಗಳ್‌ ಸಿದ್ಧ 
ವಾಗಿಹವಿಂದು ಯುದ್ದ ಲೀಲಾನಿಲಯಕಲೆಗೆ (ಶ್ರೀರಾಮಾ, ೫೫೭-೧೫೨), 
ನೀರ ಪೊಟ್ಟಣ ಮೋಡ; ಮೇಘ; “ಕಾರ ಮುಗಿಲ್‌” (ಚತುನಿ. . 
1,೮೭). ನೀರ ಪೊಲಿ, ನೀರ ಹೊಳೆ - ನೀರಿಗೆ ಹೋಗುವ ದಾರಿ, 
ಮಾರ್ಗ: ಮತ್ತೊಂದು ದಿನಸಂ ಬೆಸಕೆಯ್ವ ತೊಟ್ಟು ನೀರಂ ತರಲ್ಲ 
ಪೋಧಲ್ಲಿ ನೀರ ಪೊಟಕಿಯೊಳಾಕೆಯ ಕೆಳದಿ ನಾಗಬ್ಛೆಯೆಂಬೊಳೂಕೆಯಂ 
ಕಂಡಿಂತೆಂದು ಬೆಸಗೊಂಡಳ (ನಡ್ಮಾರಾ. ೪೪-೬) ; ನಾಗಲಾಂಬಿಕೆ... 
ಗರ್ಭಮಂ ತಳಿದಳ್ಲಡೇಂ ಚಿತ್ರಮೆಂದು ಮನೆಮನೆ ನೀರ ಹೊಳೆ ಬೀದಿಬೀದಿ 
ಯೊಳಗೀ ವಾರ್ತೆ ಪುರಜನದ ಕರ್ಣಂಗಳೊಳಗಿಡಿದುದು (ಚೆಬಪು. ೪-೧೬). 
ನೀರ ಬಟ್ಟಿ ಎ೧. ಕೆರೆ, ಕಟ್ಟೆಗಳಲ್ಲಿ ಹೆಚ್ಚಿನ ನೀರು ಹರಿದು 
ಹೋಗಲು ಮಾಡಿರುವ ದಾರಿ; ಕೋಡಿ: “ಕೋಡಿಯೆನಲ್‌ ನೀರ 
ಬಟ್ಟಿ” (ಭಾರನಿ, ೫). ಪಿ. ನೀರಿನ ದಾರಿ; ಸಮುದ್ರಮಾರ್ಗ: 
ಆ ಮಗಧನ ಸಾಧಿಸಿ ನೀರ ಬಟ್ಟಿ ಯೊಳಾ ಮಹೀಪತಿ ತೇರ ನಡೆಸಿ 
(ತ್ರೀ ಸಾಲು ೧೩-೧೩೧). ನೀರ ಬಾಗಿಲು ಇ ನೀರ ಕಂಡಿ (?) : ಅಂಗದಲ್ಲಿ 
ಲಿಂಗ ವೇಧಿಸಿ ಪ್ರಾಣಕ್ಕೆ ಸಂಬಂಧವ ಮಾಡಬೇಕೆಂದಲ್ಲಿ ಅಂಗಕ್ಕೂ 
ಪ್ರಾಣಕ್ಕೂ ಲಿಂಗ ವೇ ಧಿಸುವುದಕ್ಕೆ ಹಾದಿಯ ಹೊಲಬು ಅದಾನ ಇವಿ 
ನಲ್ಲಿ ನೇಧಿಸುವುದು ಹೇಳಯ್ಯಾ ಆ ಅಂಗ ನೀರ ಬಾಗಿಲ ನೆಲನೆ ಮಳೆಯ 


ನೀರ್‌ 


ಸಪರಿನ ಹಾದಿಯೆ ನೀರ ಬಿರಾಡ- ನೀರಿನ 
ಮೇಲೆ ಹಾಕುನ ತೆರಿಗೆ ಗ್ರಾಮಗಳ ನೀರ ಬಿರಾಡ ಅನುಪುಹಾರಿಕಾ 
ಯಾ ನೊದಲಾದಯೇನುಂಟಾದನು ಸರ್ವ್ವಮಾನ್ಯವಾಗಿ ಸಂನು ತಂದೆ 
ನರಸಣನಾಯಕವೊಡೆಯರಿಗೂ ನಂಮ ತಾಯಿ ನಾಗಾಜಿಅಂಮನವರಿಗೂ 
೬೬ ೬ ಸಮರ್ನಿಸಿದೆಉ (ಸೌಇಇ, 19, ೨೫೩-೭; 1513). ನೀರ ಚಿಕೆ 
ವ್ಯರ್ಥವಾಗು; ಹಾಳಾಗು: ಹರು ಸದಿಂದಿರ್ದೆನೆನ್ನಯ. ಮನೋಬಯಕೆ 
ಯಲ್ಲಿರಜೈದಿ ನೀರ ಬೆರೆದುಜೊಯೆಂದು ಪುತ್ರಶೋಕೆಗ್ಗಳಿಸಿ ರೋದಿಸು ತಿರೆ 
(ನನನೋ.೧೧-೪೯). ನೀರ ಬೇಂಟಿ ಇ ನೀರ್ನೇಂಟಿ : ರಾಜಪುತ್ರ ನಿಚಯಂ 
೬ ೬ ೬ ವೆನಾಂತದೊಳ್‌ . ತೆರೆಯ ತೋಪಿನ ಸೋಹಿನ ನೀರ ಬೇಂಟ್ರಿ 
ಯುರ್ವರೆಗಳನೀಕ್ಷಿಸುತ್ತೆ ಬರೆ (ಅನಂಪು.೧೧-೪೦). ನೀರ ಬೊಬ್ಬಳಿಕೆ 
ನೀರುಗುಳ್ಳಿ ; ಬುದ್ಭುದೆ: ನೀರ ಬೊಬ್ಬುಳಿಕೆಗೆ ಕಬ್ಬುನದ ಕಟ್ಟ 
ಕೊಟ್ಟು ಸುರಕ್ಷಿತ. ಮಾಡುವ ಭರವ ನೋಡಾ (ಬಸನ, ೧೬೨). 
ನೀರ ಮನೆ- ನೀರುಮನೆ; ಸ್ನಾನ ಗೃಹ: ಅಡಿಗೆಯ ನುನೆಯಿಂದಲೂ 
ಇತ್ತ ನೀರ ಮನೆಯಿಂದಲೂ ಹಿಂಬದಿಗೆ ಹೋಗಲು ಬಾಗಿಲುಗಳಿದ್ದುವು 


೨೬೯-೩). 


(ರಂಗಳ.೧೨೨). ನೀರ ಮುರುಹು - ನೀರಿನ ಸುಳಿ, ಚಕ್ರ: “ಚಕ್ರಿ 


ಯೆನೆ ನೀರ ಮುರುಹಕ್ಕು? (ನುಂಗರಾ. ೧೨೩-೧೩). ನೀರ ಮುಳುಗು 
= ನೀರಿನಲ್ಲಿ ಮುಳುಗುವಿಕೆ : “ನುಂಡನಂ, ಮುಂಡನೀಯಂ, 
ಮಂಂಡಿಃ, ಮುಂಡು, ಮುಂಡ್ಯಂ, ಈ ೫ ನೀರೈಮುಳುಗು” (ಕಾಶಕೃ.- 
೧೦೦). ನೀರಲಿ ನೆರಹು-ನೀರಲ್ಲಿ ಹಾಕು : ಸಕಲಶಾಸ್ತ್ರಶ್ರ ವಣ 
ವೇದಪ್ರಕರ ಧರ್ಮನಿಚಾರ ಪೌರಾಣಿಕಕಥಾಪ್ರಾಗಲ್ಟನಿನಿತಲ ಸಾರೆ 
ಸಂಗತಿಯ ಅಕಟ ನೀರಲಿ ನೆರಿ ಪಶುಪಾಲಕನ ಸೂಜಾಸಾಧನಾರ್ಥ 
ಪ್ರಕಟನಾದೈ ಭೀಷ್ಮ ಮೂರ್ಬಾಧನುನು ನೀನು (ಕುನ್ಯಾಸ. ೮-೧೯). 
ನೀರ ಅಹಿ ನೀರಕ್ಕರೆ ೧ ; ಅತಿಶಾಂತಸತ್ಟು ರುಷರಿಗೆಯಾವರಿಸಿದ 
ಕೋಪ ಸೀರಲಿಪಿಯಿಂದ್ರ ಚಾಪಾದಂತೆ ತೋರಡಗುನವು (ನನನೋ. 
೯-೪೭). ನೀರಲ್ಲಿ ಹಾಕು- ಹಾಳು ಮಾಡು; ವ್ಯರ್ಥಗೊಳಿಸು : 
ಅನನು ಅಸ್ಟು ದುಡ್ಡನ್ನೂ ನೀರಲ್ಲಿ ಹಾಕಿಬಿಟ್ಟ (ರೂಢಿ). ನೀರವೆಣ್‌ 
= “ನದಿ” (ಪ್ರಭಣ್ಣ). ನೀರ ಸರದಿ -ವ್ಯವಸಾಯಕ್ಕಾಗಿ ನೀರನ್ನು 
ಹಾಯಿಸುವ ಸರತಿ,--ಪಾಳಿ: ಹದಿನೈ ಯಿಂದು ಕೊಳಗ ದೇವದಾಯ 
ಮಾನ್ಯದ ಗದ್ದೆಯನೂ ಯಖಾ ಆರಭ್ಯವಾಗಿ ಪ್ರತಿವರುಷ ಪ್ರ ತಿಫಲದಲ್ಲೂ 
ನೀರ ಸರದಿಯಲಿ ಕೊಟ್ಟು ಬಹೆಉ (ಎಕ. ೫1, ಚಿಕ್ಕನ. ೨೨-೧೨೦; 
1579). ನೀರ ಹಾದಿ. ಹಳ್ಳ ; ಕಾಲುವೆ (?) : ಕೇಶನಡೇನಂಗೆ 
ಅಮ್ರ್ರುತಪಡಿಗೆ ಸಲುವ ಗದ್ದೆ ಅಡ್ಡ ನೀರ ಹಾದಿಯ ಹಳುಗು ಜಕ್ಕ 
ಗಉಡನವರ ನಡುವಣ ಕೊಡಗಿಗೆ ಪಡುವಣ ದೆಸೆಯಲಿ (ಎಕ. ೩1, ಹೊಳಲ, 
೧೨೩೭-೧೪ ; 1387). ನೀರಾಗು-೧. ಕರಗು ; ದ್ರವರೂಸವಾಗು : 
ಮಳೆಗೆ ಬೆಲ್ಲ ತುಂಬ ನೀರಾಗಿ ಹೋಯಿತು (ರೂಢ) ೨. ಮರುಕ 
ಗೊಳ್ಳು ; ಕನಿಕರಪಡು : ಮಗಳ ಕಣ್ಣೀರನ್ನು ಕಂಡೊಡನೆ ತಂದೆಯೂ 
ನೀರಾಗುತ್ತಿದ್ದ (ಒಡ್ಡಿಉ,೧೦೪),' ೩. ಮುಟ್ಟಾ ದವಳು ನಾಲ್ಕನೆಯ 
ದಿನ ಸ್ನಾನವನ್ನು ' ಮಾಡು ಆಕೆಗೆ ಈವತ್ತು ನೀರಾಯಿತು 
(ರೂಢಿ). ನೀರಿನ: ಗಡಿಯಾರ - ನೀರ್ಗಡಿಯಾರ ; (Clepsydra. 
ಪಾರಸಿ, ೧೬). ನೀರಿನಲ್ಲಿ ಹೋಮ ಮಾಡು-.ನೀರಿನಲ್ಲಿ ಹಾಕು; 
ವ್ಯರ್ಥಮಾಡು : ನಾವು ಇದುನರೆಗೆ ಮಾಡಿದ್ದೆಲ್ಲಾ ನೀರಿನಲ್ಲಿ ಹೋನು 
ಮಾಡಿದಂತಾಗಿದೆ (ನಂಜಸಂ. ೧೬೩). ನೀರಿನ ನೀರನ್ನು ಹೊತ್ತು 
ತರುವವನು; ನೀರು ತರುವ ಆಳು: (). ನೀರಿನನಳು - ನೀರನ್ನು 
ಹೊತ್ತು ತರುವವಳು : (೪. ನೀರು ನಿಡಿ ಇ ನೀರು ಮತ್ತು 
ಗಂಜಿ: ಅವರು . , . ಒಂದು ಪ್ರದೇಶಕ್ಕೆ ಬಂದರು; ಅಲ್ಲಿ ಗೆಡ್ಡೆ ಗೆಣಸು 
ಹಣ್ಣು ಹಂಪಲು ನೀರು ನಿಡಿ ಏನೂ ಇರಲಿಲ್ಲ (ನಚಭಾ, ೩೫).' "ನಿಡಿ? 


೪೮೦೨ 


35 


40 


45 


ನೀರ್‌ 
ಪರಾ. ನೀರು ನೀರಾಗು- ಕಸುವನ್ನು ಕಳೆದುಕೊಳ್ಳು ; ಸತ್ತ್ವ 
ಹೀನವಾಗು : ಈಚೆಗೆ ಇಂಗ್ಲಿಷ್‌ ವಿದ್ಯಾಭ್ಯಾಸ ನೀರುನೀರಾಗಿದೆ. 


(ರೂಢಿ). ನೀರು ಪಾಲಾಗು, ನೀರ ಪಾಲಾಗು- ಹಾಳಾಗು; ನಾಶ 
ವಾಗು: ಅನನು ಮಾಡಿದ ಕಾರ್ಯನೆಲ್ಲ ಶ್ರಣದಲ್ಲಿ ನೀರುಪಾಲಾಯಿತು 
(ರೂಢಿ); ಅನನ ಅನಿನೇಕದಿಂದ ಮನೆಯ ಮರ್ಯಾದೆಯೆಲ್ಲ ನೀರ 
ಪಾಲಾಯಿತು (ರೂಢಿ), ನೀರುಪಾಲು ಮಾಡು, ನೀರ ಪಾಲು ಮಾಡು 
ಹಾಳುಮಾಡು ;' ನಾಶ ಪಡಿಸು; ನನ್ನ ಮಾನ ನೀರುಪಾಲು ಮಾಡಿದೆ 
ಚಂಪ (ಜೊಸಕ್ಟಿ. ೯೮) ; ಇಪ್ಪತ್ತೊಂದು ಶತಮಾನಗಳ ಕಾಲ ಯೂರೋಪಿ 
ನಲ್ಲಿ ಪ್ರಚಾರದಲ್ಲಿದ್ದ ಅರಿಸ್ಟಾ ಟಲಿನ ರಾಸಾಯನಿಕ ಊಹೆಗಳನ್ನು ನೀರ 
ಪಾಲು ಮಾಡಿದ ಮಹನೀಯ ಈತ, ನಾ.೧೨೪). ನೀರು ಸೋಕದ 
ವಸ್ತ್ರ ಎಟಾರು ಬಳಿದು ಫೀರಿಳಿಯದಂತೆ' ಮಾಡಿರುವ ಬಟ್ಟೆ; 
ಟಾರ್ಪಾಲಿನ್‌ : ಲಾರಿಯ ಸಾಮಾನು ಹಾಕುವ ಭಾಗವನ್ನು ತೆರವು 
ಮಾಡಿ . , . ಪುನಃ ನೀರು ಸೋಕದ ನಸ್ತ್ರವನ್ನು ಮುಚ್ಚಿದರು 
(ರಕ್ತರೂ, ೫೯), ನೀರು ಹಾಕು- ೧. (ಗಿಡ ಮುಂತಾದುವು 
ಗಳಿಗೆ) ನೀರನ್ನು ಹಾಕು; ನೀರೆರೆ : ಬೇಸಗೆಯಲ್ಲಿ ಸರಿಯಾಗಿ ಬೀರು 
ಹಾಕದಿದ್ದರೆ ಗಿಡಗಳು ಒಣಗಿ ಹೋಗುತ್ತನೆ(ರೂಢ). ೨. (ಎಣ್ಣೆ ದು) 
ಸ್ನಾನ ಮಾಡಿಸು ; ಎರೆ: ಮಗುವಿಗೆ ನೀರು ಹಾಕಬೇಕು (ರೂಢಿ). 
ನೀಕೊಳದ್ದು , ನೀರಲದ್ದು -೧. ನೀರಿನಲ್ಲಿ ಮುಳುಗು : ದ್ವಾರಾವತಿ 
ನೀರೊಳದ್ದು ದು ಸುರಪುರ ಸೇರಿತು ಖಳರುಪಟಿಳಕೆ (ಕಂನವಿ. ೧೮-೫೭). 
೨. ನೀರಿನಲ್ಲಿ ಮುಳುಗಿಸು : ತಂದೆ ನೀನು ತಾಯಿ ನೀನು . . . 
ಕೂಡಲಸಂಗಮದೇವಾ ಹಾಲಲದ್ದು ನೀರಲದ್ದು (ಬಸವ, ೪೩೯), ಸಿ. 
ಹಾಳು ಮಾಡು ; ನಾಶಗೊಳಿಸು : ನಿಮ್ಮ ನಂಬಿ ಭಂಡಾರಮಂ 
ಕೊಟ್ಟಿ ಡೆನ್ನ ನಿಂತು ಕೆಡಿಸುವರೆ ಶಿವಭಕ್ತ ರ್ಗಿತ್ತು ರಾಜ್ಯಮಂ ನೀರೊಳದ್ದು 
ವರೆ (ಬಸರ, '೮-೧೧೬).. ನೀರೊಳಿಟ್ಟಕ್ಕರ--೧. ನೀರಿನಲ್ಲಿ ಬರೆದ 
ಅಕ್ಷರ; ಜಲಲಿಸಿ, ೨. ಕ್ಷಣಿಕವಾದುದು ; ಶಾಶ್ವತವಲ್ಲದುದು : 
ಕುವರಲಕ್ಕೆಯನಾಡಿದ ಮಾತು ಕಲ್ಲೊಳಿಟ್ಟಿ ಕೃರದಂತೆ. , , ಪೆಜರ ಮಾತು 
ವಿಚಾರಿಸಿ ನೋಡೆ ನೀರೊಳಿಟ್ಟ ಕೃರದಂತೆ (ಎಕ, ೪, ಬೇಲೂರು, ೧೧೨-೬೩ 
ಸು. 12207), ನೀರೊಳು ಕಲಕು ಎ೧. ನೀರಿನಲ್ಲಿ ಹಾಕು. 
೨. ಹಾಳುಮಾಡು ;' ನಾಶಗೊಳಿಸು ; ವ್ಯರ್ಥಗೊಳಿಸು ನ ಎಲೆ 
ಸಮಿಾಸಾರಕುಮಾರ ಸಂಪ್ರತಿಗೆಳಸಿದ್ಯೆ ಕಲಿತನನ ನೀರೊಳು ಕಲಕಿದ್ಳೈ 
(ಕುವ್ಯಾಉ. ೬-೧೯), ನೀರ್ನಿಡಿಯ ನೇಮ -: ನೀರಾದ ಆಹಾರ 
ನನ್ನು ಮಾತ್ರ ಸ್ವೀಕರಿಸುವ ವ್ರತ್ಯ-' ನಿಯಮ : ಪ್ರತ 
ನೇನು ಸಪ್ಪೆ ಒಜತೆ ಮುಂತಾದ ನೀರ್ನಿ£ರ್ನಿ]ಡಿಯ ನೇನುನಂ 
ಇಳಿ ಅಂಗನೆಯರ ಸಂಗಸುಖನ ಮಚ್ಚಿ ಲಿಂಗನ ಕೊಂಡಾಡುವ 
ಬಾಯಲ್ಲಿ ಹೆಂಗಳ ಅಧರನಂ ಚುಂಬಿಸಿ ಲಿಂಗಜಂಗನುದ ಪ್ರಸಾದ 
ಹೋಯಿತ್ತು (ಸರ್ನನ, ೧೮೩-೮೩೭), ನೀರ್ಮಾಡು, ನೀರ ಮಾಡು 
೧. ನೀರನ್ನು ತೆಗೆ: ಮೇರುವಂ ಭರದಿಂದಂ ್ಹಿಡಿದೆತ್ತು ನರ್‌ ಮಳ 
ಲೊಳಂ ನೀರ್ಮಾಡುವರ್‌ ಜೋಡೆಯಂರ್‌ (ಧರ್ನಾನ್ಸು, ೩-೧೩೪), ೨. 
ದ್ರನನನ್ನಾಗಿ ಮಾಡು : (8). &. ನಿಸ್ಸತ್ತ್ವಗೊಳಿಸು; ಅಂಧ 
ಕಾರನೆಂಬ ಗಹ್ವರದೊಳಗೆ ನಿದ್ರೆಯೆಂಬ ರಾಕ್ಷಸಿ ನೀರರ ನಿಗ್ರಹಿಸಿ ನೀರ 
ಮಾಡಿ... ನಿಚ್ಚನಿಚ್ಚ ಜೀವನಾಶ ಮಾಡುತ್ತಿ ದ್ಹಾಳೆ(ಬಸಹಿ,೨೮-೭೭), 
p ಇದರೊಂದಿಗೆ ಬೇರೆಬೇಕೆ ಶಬ್ದಗಳು ಸೇರಿ ದಿನನಿತ್ಯದ 
ಬಳಕೆಯ ಅನೇಕ ನುಡಿಗಟ್ಟುಗಳು ಸಿದ್ಧವಾಗುತ್ತವೆ. 

[ಡೇ.॥ ತನಿತಿ, ಮಲ. ತುಳು. ಪರ್ಜಿ, ಗಡಬ. ನೀರ್‌;, ಕೊಡ. 
ನೀರೀ; ತೆಲು. ಕುಣ. ನೀರು; ಳೊಲಾ. ನಾಯ್ಕಿ. ಈರ್‌ ; 
ಬ್ರಾಹೂಈ. ದೀರ್‌./ ಸಂ. ನೀರ] 


ನೀರ, ೪೮೦೩ 


ನೀರ "ನೀಜ' ನೋ. 
ನೀರ್ಯ (ನಾ). ೧. ನೀರು; ಜಲ: “ಅಪಃ(ಪ್‌), ತೋಯಂ . . . 
ನೀರಂ, ಭುನನಂ, ಅಮೃತಂ, ಜೀವನಂ, ಜೀವನೀಯಂ-ಈ ೨೬ ನೀರ? 
(ಹಲಾ. ೧೦೭-೨೬) ; ರಂಗತ್ತು 0ಗತರಂಗಭಂಗುರಲಸದ್ಗ ಗಾಜಳಂ 
. ಸಾರಯಮುನಾನೀಳೋರ್ಮಿನೀರಂ ಭುಜೋತ್ತುಂಗಂಗೀಗರಿಗಂಗೆ 
ಮಂಗಳಮಹಾಶ್ರೀಯ೦  (ಪಂಸಭಾ. ೧೪-೩೧) ; ಸೂಂದಿಗೆಜಿಕಿಯ 
ನೀರತಟಿವೋಭ್ಯಾ, (ಬಾ) ೯ಗದಿಂ (ae ೩೧೨-೨೦ ; 
ಸು. 11ನೆಯ ಶತ); ಉಗ್ರ ಕೇಸರಿಗಳಿತಕರಿಶಿರನಿರ್ಗತಾರುಣ ನೀರೆ [ಸಾಠಾಂ, 
ನಿಕರ]ದಲಿ ನೆನೆದು ಬಳಸಿ ಸೂಸುನ ನನ್ಫನುರಿಕ್ತಾವಳಿಯಲ್ಲಿ (ಉತ್ತರಾ. 
೧೧-೧೯). "ನೀರ್‌' ಪರಾ. ೨. ಒಂದು ಬಗೆಯ ಮದ್ಯ,- 
ಸಾರಾಯಿ : ಬಗನಿಯ ಕಾಂಡನನ್ನು ೬ ೬೬ ಕಡಿದಾಗೆ ಹೊನ್ಮುನ 
ದ್ರವವೇ ನೀರ. ನೀರದಿಂದ ಸಕ್ಕರೆ, ಕಾಕಂಬಿ, ಇಲ್ಲವೆ ಹೆಂಡ (ಹಸುಹೊ. 
೨೬೯). "ನೀರಾ' ಫರಾ [ಸಂ] 
ನೀರ್ಯ (ನಾ). ನಿರ್ಣಯೆ;;" ಇತ್ಯರ್ಥ : ನಿನ್ನ ಸಾರದಲ್ಲದೆ. ಸಂಸಾರದ 
ಭೀತಿಸ್ಪಾ ಸಾರವೆಂಬುದು ನೀರವಾಗದು ಕಾಣೊ (ನೋಕ್ಷವೀ. ೨೧-೫). 
'(4-ಮರಾ. ನೀರ] 
ನೀರಂಗಿ (ನಾ). ಒಂದು ಬಗೆಯ ಸಸ್ಯ: ಸಣ್‌ಕತ್ತಿ, ಸಂಕೇಶ್ವರಿ, 
ವಾತನಾರಾಯಣ, ಕೆಂಪುಕೆಂಚಗ, ನೀರಂಗಿ 
ಸಣಿಕತ್ತಿ, ಸಂಕೇಶ್ವರಿ, ವಾತನಾರಾಯಣ, 
(ಸಸ್ಕಸಿ. ೪೭)... [ಸಂ. ನೀರಂಗೀ - ಅರಿಸಿನ] 
ನೀರಂಚು (ನಾ). ದಡ ; ತೀರ: ಯಾ ಬಿಟ್ಟಿ ಕುಳಸ್ಮಳಂಗಳ ನೀರಂಚು 
ನೆಲನಜಕಲು ನಟ್ಟ ಕಲ್ಲು ತೆಗದಗಳು ಗಡಿಯಿಂಜೊಳಗಾದ ಚತುಸ್ಸೀಮೆಗೆ 
ಬಂದ ಮಕ್ಕಿ ಹಕ್ಕಲು (ಎಕ. ೪112, 


2೫111, 


(ಮೈ ಔಗಿ. ೨೯-೫೬೩) 
ನೀರಂಗಿ, ಕೆಂಪುಕೆಂಜಗ 


, ೧೬೪೨೪೭ ; 1491). 


[ನೀರ್‌-/- ಅಂಚು] 
ನೀರಂಜನಿ (ನಾ). ಒಂದು ಬಗೆಯ. ಸಸ್ಯ ನ (ನ್ಯೈಔಗಿ. ೩೯-೭೭೪); 
(ಸಸ್ಯಸಿ. ೬೪). [?] 


ನೀರಂಜಿ "ನೀರುವಂಜಿ' ನೋ. 

ನೀರಂಜಿಸು (ಕ್ರಿ). ಹೊಳಪನ್ನುಂಟುಮಾಡು ; ಒಪ್ಪ ಕೊಡು : 
ಹಾರಾದ್ಯಾಭರಣಂಗಳಿನಾ ರೂಪಾಶ್ಚರ್ಯಮಾಗೆ ಮಾಣಿಕಚಟ್ಟ ೦ ನೀರಂ 
ಜೆಸಿ[ಬಾತಾಂ. ವಿರೆಂಚಿಸಿ] ದಳಿವಿಡಿದ ಮಹಾರತ್ನದ ದೊರೆಗೆನಂದುದಾ 
ಸ್ತ್ರೀರತ್ನಂ (ಅದಿಪು, ೪-೪೨) ; ಆ ರಮಣಿಯ ತನುಲತೆಯಿಂ ವಾರಿಕಣ 
ಪ್ರಚಯಮಂ ದುಕೂಲಾಂಚಲದಿಂ ವಾರಾಂಗನೆಯರ್‌ ತೊಡೆದರ್‌ 
ನೀರಂಜಿಸುವಂತೆ ಮಣಿಶಲಾಕೆಯನಾಗಳ್‌ (ಸಂರಾಮಾ. ೫-೪೧) ; ಬಗೆ 
ವುಗೆ ತೊಡೆದರ್‌ ಕುಡಿನಿಂಂಚುಗಳಿಂ ನೀರಂಜಿಪಂತೆ ನೀರಜನುಂಬಿಯರ್‌ 
ಮಿಗೆ ಕುಂಕುವದಣ್ಣಿಂ ಸಂಪಗೆವಣ್ಣ ೦ ಮುಗುಳ್ಳ ಮೆಯ್ಗ್ಸಳೊರ್ಳ 
ಮಳಯಜನುಂ (ಲೀಲಾನ. ೯-೮೧). [ಸಂ ನೀರಂಜನ-- -ಇಸು] 

ನೀರಂಡೆ (ನಾ). ಜೀರ್ಕೊಳನೆ ; ಪಿಚಕಾರಿ : ವಾರಿಜನುಂಖಿ ಚೆಲುವೆ 
ನೆಂದೆತ್ತಿದ ನೀರಂಡೆಯ ನೀಲದ ರುಚಿಯಖಂ ಲಲಿತಾರುಣಕರಪಲ್ಲವದ 
ಸುರಂಗು0 ಸೂಸಲ್‌ (ಜಯಂ. ೧೧-೪೯). (ಗೀರ್‌ -- ಅಂಡೈ] 

ನೀರಂಥ್ರ (ಗು). ೧. ರಂಧ್ರವಿಲ್ಲದ; ಎಡೆಯಿಲ್ಲದ. ೨. ಒತ್ತಾದ; 
ದಟ್ಟಿ ವಾದ p ಆಂಧ್ರ್ರೀನೀರಂಧ್ರ ಬಂಧುರಸ್ತನಹಾರನುದಾರಂ ಸರಸ್ವತೀ 
ಮಣಿಹಣರಂ (ಆದಿಪು. ೧-೩೨) ; ಪಡುವಣ ಕಡಲಿಂದೊಗೆದುದು ಬಡ 
ಬಾಗ್ನಿಯ ಪೊಗೆ ಪೊದಲ್ದು ಕಿಡಿವೆರಸೆನಲೇಂ ಕುಡಿಮಿಂಚುವೆರಸು ಗಗನ 
ಮುನಡರ್ದುದೊ ನೀರಂಧ್ರನೀಲನೀರದನಿವಹಂ. (ಸಂರಾಮಾ, ೭-೧೪೩); 
ನೀರಂ ನೀರಂಧ್ರಮೇಘಂ ಸುರಿಯೆ . . . ಕೆರಳಿಸಿದತ್ತೋವಿ ಕಾರಂ 
ವಿಳಾರಂ ೩. ಒರಟಾದ; ನಾಜೂಕಲ್ಲದ. 


(ಅರ್ಥನೇ, '೮-೨). 


ನೀರಗಸೆಬಾಗಿಲು 


(ನಾ). ೪. ದಟ್ಟಿವಾದುದು: ಗಾಢವಾದುದು : ಅಂಧ್ರಕನಾ 
ಕಾಶಂ ನೀರಂದ್ರ ಮೆನಲ್‌ ಸುರಿದು ಸರಲ ಸರಿಯಂ ಜವನೀತಂ 
ಧ್ರುವಮೆಂಬಿನವುಮರಪುರಂದ್ರಿಯರಂ ವಿಜಯಿ ನಿಜಯಸಿಂಹಂಗಿತ್ತಂ 
(ಪಂರಾನಾ, ೧೦-೧೨೬). [ಸಂ.) 

ನೀರಂಬಲಿ, ನೀರಂಬಿಲ (ನಾ). ತಿಳಿಯಾಗಿರುವ ಗಂಜಿ; ನೀರಾ 
ಗಿರುವ ಗಂಜಿ; ತಿಳಿಗಂಜಿ: ಒಂದು ನಾನ ಜೋಳದ ಸಿಟ್ಟಿಂ 
ನೀರಂಬಲಿಯಂ. ಪ್ರತಿದಿನಂ ಕುಡುವುದು (ಕಗವಿ. ೯೧ ರಾಜಾನಳೀಕಥೆ). 
ನೀರಂಬಿಲ : ಬಿಸಿಲಕ್ಕಿಯಂ ತೊಳೆದು ನೀರಂಬಿಲದಯೆಸರನೊಸೆದುವೊಲೆ. 
ಗೆತ್ತಿಯಕ್ಕೀಯ ಹಾಕಿ, . . ಪಲವು ಪರಿಮಳಗಳನಿಡುವುದು (ಸೂಸಂ. 
೩-೩೭). [ನೀರ್‌-- ಅಂಬಲಿ] 

ನೀರಂಬಿಲ "ನೀರಂಬಲಿ' ನೋ. 

ನೀರಕಿಚ್ಚು "ನೀರಗಿಚ್ಚು' ಕೋ. 

ನೀರಕೆಸವು (ನಾ). ಒಂದು ಬಗೆಯ ಸಸ್ಯ 
ಷಧಿ. ೧೦). [ನೀಂ ಕೆಸವು) 

ನೀರಕ್ಕರ (ನಾ). ೧. ನೀರಿನ ಮೇಲೆ ಬರೆದ ಅಕ್ಷರ ; ಜಲಲಿಸಿ. 
೨. (ಆಲಂ) ಸ್ಥಿರವಲ್ಲದುದು ; ಅಶಾಶ್ವತವಾದುದು : ಕನಕಂ 
ನೀರಕ್ಕರಂ ಪೆಂಡಿತಿ ಕನಸು, . .' . ಗೃಹನಚಿರವೆನಿಫ್ಟಿ ಂತಿವಂ ಬಿಟ್ಟು 
ಫಿಮ್ಮಂ ನೆನೆಯುತ್ತಿ ರ್ಪಂತೆ ಪಂಪಾಪುರೆಡರಸ ವಿರೂಪಾಕ್ಷ ರಕ್ಷಿಪ್ಪು ದೆನ್ನೈಂ 
(ರಕ್ಷಾಶ. ೩೧). [ನೀರ್‌ ಅಕ್ಕರ] 

ಸೀರಕ್ಕಿ "ನೀರ್ವಕ್ಕಿ' ನೋ. 

ನೀರಕ್ಕಿ ಅನ್ನ (ನಾ). (ಕರಾ) ಊಟ ಮಾಡಿ ಮಿಗುವ ಅನ್ನವನ್ನು 
ಕೆಡದಂತೆ ನೀರಿನಲ್ಲಿ ಹಾಕಿದ್ದು, ಬಡಿಸುವಾಗ ನೀರನ್ನು ಹಿಂಡಿ 
ತೆಗೆಯುವ ಅಸ್ಸ: ಈ ದರಿದ್ರ ಮಳೆಗಾಳಿ ಬೀಸುವಾಗ ನೀರಕ್ಕಿ ಅನ್ನ 
ಬಾಯಿಗೆ ಹಾಕಿದರೆ, ಕರುಳು ಕತ್ತರಿಸಿ ಬಿದ್ದ ಹಾಗೆ ಆಗುತ್ತದೆ. ಸೆಕೆ 
ದಿನವಾದರೆ. ನೀರಕ್ಕಿ ಅನ್ನ ತಂಪು ನಿಜ (ಮರಮ, ೨೮). 

[ನೀರ್‌ ಅಕ್ಕಿ ಅನ್ನ] 

ನೀರಕ್ಷೀರ (ನಾ). ೧. ನೀರು ಮತ್ತು ಹಾಲು: ಫೀರಕ್ಷೀರದಂತೆ 
ಕೂಡಿದ ಭೇದವನಾರಿಗು ಹೇಳಲಿಲ್ಲ ಕೇಳಲಿಲ್ಲ (ಅನಚಂ. ೨೨೭-೧೦೨೯); 
ನೀರಕ್ಷೀರಂಗಳನೊಂದೇ ರೀತಿಯೊಳಅಕಿವರಲಗೆ ಬೇರ್ಕೆಯ್ಲ ದಜ ಳ್‌ 
ನೀರಸಮನುಲಾದು ಸಾರಮನಾರೈದುಜಕಿ ರಾಜಹಂಸನೊರ್ವನೆ ಸನಿಗುಂ 
(ಚಿಕನಿ, ೧-೪೬)- ೨. (ನೀರು, ಹಾಲುಗಳಂತೆ) ಬೆರೆತುಕೊಂಡಿರು 
ವಿಕೆ, ಸಾಮರಸ್ಯ: ನೀರಕ್ಷೀರದಂತೆ ನೀನಪ್ಪೆಯಾಗಿ ಆವುದು 
ಮುಂದು ಆವುದು ಹಿಂದು ಎಂದಳಂಯೆಂನು (ನುಹಾದೇ.ಬ. ೧೩-೧೧). 

[ನೀರ -- ಕ್ಷೀರ] 

ನೀರಕ್ಷೀರನ್ಯಾಯ (ನಾ). ನೀರು ಮತ್ತು ಹಾಲುಗಳಂತೆ ಬೆರೆತು 

ಕೊಂಡಿರುವ ರೀತಿ; ಬೇರೆಬೇರೆ ಗುರುತು ಹಿಡಿಯಲಾಗದಂತೆ 


: "ಆಲೂಪಂ-ನೀರಕೆಸವು” 


ಒಂದಾಗಿ ಸೇರಿಕೊಂಡಿರುವಿಕೆ; ಒಂದ ಬಗೆಯ ಲೌಕಿಕ 
ನ್ಯಾಯ : "ಕ್ಷೀರನೀರನ್ಯಾಯ' ಪರಾ.  [ನೀರಸ್ಟರ 4 ನ್ಯಾಯ] 


ನೀರಸ್ಷೀರಪರೀಕ್ಷೆ (ನಾ). ಬೆರೆತಿರುವ ನೀರು ಮತ್ತು ಹಾಲನ್ನು 
ಬೇರ್ಪಡಿಸಿ ಕಂಡುಹಿಡಿಯುವಿಕೆ :  ನೀರಸ್ಷೀರಪರೀಕ್ಲಾಧೀರತೆ 
ಗಾನಲ್ಲದಿಲ್ಲಿನುತೆ ಮುಡಿಗಿಕ್ಕಿ ತ್ತಾ ರಾಜಹಂಸನೆನೆ ಖಗವಾರಣೆ ಗಲಂಗೆದಣಕ 
ಜಣಿಕಿದ ಗಜ ನೆಜಕೆ ಮೆಟಿಕೆಗುಂ (ಉಜಶೇ, ೨-೬೬). 

[ನೀರಕ್ಷೀರ 4 ಪರೀಕ್ಷೆ] 

ನೀರಗಸೆಬಾಗಿಲು (ನಾ). ಹೊರಗಿನಿಂದ ಕೋಟಿಯ ಒಳಭಾಗಕ್ಕೆ 
ನೀರನ್ನು ತರುವುದಕ್ಕಾಗಿ ನಿರ್ನಿಸಿದ ಬಾಗಿಲು; ನೀರು 
ಬಾಗಿಲು :  ಅಗಸೆ-ನೀರಗಸೆಬಾಗಿಲುಗಳೂ ಸಂಪೂರ್ಣನಪ್ಪ ವಾಗಿ 


ನೀರಗಳು 


ಹೋಗಿದ್ದು, “ಈಗ ಅವುಗಳ ಗುರುತು ಕೂಡ ಉಳಿದಿಲ್ಲ (ಕಣ್ಣಾಜ, ೩ 
ನುನ್ಮೂತು). "ಧೀರ್ಗಂಡಿ' ಪರಾ. 
[ನೀರ್‌ ಅಗಸೆಬಾಗಿಲು (-ಆ ಅಗಸೆಬಾಗಿಲ್‌)] 

ನೀರಗಳು (ನಾ). ಕೋಟಿಯ ಸುತ್ತಲೂ ಇರುವ ಕಂದಕ - 
ಅಗಳು : ನಡಬಾಗ್ಗಿಗಗಿದು ಕನಕಕ್ಕೈಲನ ಶರಣ್ವಡೆದುದು ಶರನಿಧಿ 
ಯೆನಲು ಕಡುರಯ್ಯಮಾದುದಾ ಪೊಳಲ ಪೊಂಗೋಂಟಿಯನಡರ್ದು 
ಮೆಜಿಕೆವ ನೀರೆಗಳು (ಕುಂಉಸಾಂ. ೩-೫೭) ; ಸಲೆ ತೀನಿ ತುಳುಕುವ ಜಲನ 
ಸಲೆ ಸೂತ್ರದಿಂ ಬಜಸಿಕೆಯ್ಸು ಹೆಣನ ತೀವಿ ನೆಲಸಮ ಮಾಡಿ ನೀರೆಗಳ 
(ನಾಗಕು. ೧೭-೩೪). [ನೀರ್‌ + ಅಗುಳ್ಳು (ಇ ಅಗುಟಿತ)] 

ಫೀರಗಿಚ್ಚು, ನೀರಕಿಚ್ಚು (ನಾ). ಒಂದು ಬಗೆಯ ಸಸ್ಯ : “ಬ್ರಹ್ಮ 
ಸೋಮಾ--ಚಿಕ್ಕಕಲ್ಲುರಿ, ನೀರಗಿಚ್ಚು” (ಓಸಧಿ. ೧೦೭)."ನೀರಕಿಚ್ಚು : 
“ಕೇವುಕಿ? - ಅಂಕೋಲೆ, ನೀರಕಿಚ್ಚು, ಬದ(ನೆ)ಜೆ ?” (ಓಸಫಿ, ೪೦). 

12] 

ನೀರಗೋಣಿ «ನೀರುಗೋಳಿ' ನೋ. 

ನೀರಜ್ಯ (ಗು). ೧, ಧೂಳಿಲ್ಲದ; ಹುಡಿಯಿಲ್ಲದ. ೨. ಕಳಂಕ 
ರಹಿತವಾದ; ದೋಷರಹಿತವಾದ.' ೩. ಮುಟ್ಟಾ ಗದಿರುವ, 
(ನಾ). ೪. ಧೂಳಿಲ್ಲದುದು : ನೀರಜಮಾದುದು , ಮೇದಿನಿ 
(ಸಂರಾಮಾ, ೩-೧೧೦) ; ಜತ ಕೊಡೆ ಕೊಳನಂತಿರುಪಪ್ಸವ 
ದೇಳ್ಗೆಯಾಯು ತಿ ಮಭ್ರೋರಗನಂದದಿಂ .. . ಕಂಜಾರಿಯ ಮಾಳ್ಳಿಯಿಂಂ 
ಕುಮಂದನರ್ಧನಮಾಯ್ದೂರು ಮೇಳ್‌ (ತ್ರಿಪುವಿ, ೮-೪೩), 
೫. ದೋಷನವಿಲ್ಲದುದು ; ಕಳಂಕರಹಿತವಾದುನು : ನೀರಜ 
ಮಾಡುದು ಮೇದಿನಿ ನೀರಜಮಾತ[ನಾಠಾಂ, ಮಿತ್ರ]ನ ಚರಿತ್ರ ಮೆ ಂದಜಸ ಪುವ 
ವೋಲ್‌ ನೀರಚ್ಛ ಮಾಡುದೀ ನಸುಧಾರಮಣಂ ಸ್ವಚ್ಛ ಹೃದಯನೆಂದಜಕಿ 
ಪುವವೋಲ್‌ (ಪಂರಾಮಾ, ೩-೧೧೦), ೬. ' ರಜೋಗುಣವಿಲ್ಲದುದು. 
೪, ೬ : ಪರಮಪವಿತ್ರನಂತೆ ಧರೆ ನೀರಜಮಾದುದು (ಅನಂಪು. ೫-೩); 
ನೀರಜಮಾಯ್ತು ಭೂಮಿ ಸುಜನೋತ್ಕರದಂತೆ ಸರೋನರಂಗಳುಂ. ಸಾರತೆ 
ಪತ್ತು ಕೂಡೆ ತಿಳಿದಿರ್ದುವು ಲಾಲಿತಸನ್ಮನಂಗಳಂತೆ (ಬಾಧಪು, ೭-೩೦). 
೭. ರಜೋಗುಣವಿಲ್ಲದವನು ; ಹೆ ನೀರಜನ ಚಿನ್ಮ 
ಯನ ಜಿನಪನ ಚಾರುಕಥೆ ಸತ್ಯಥೆ . . . ಜಾರಚೋರನಿಟಾದಿ ಕಥೆಗಳು 
ಸಾರಕಥೆಗಳೆ. (ಸಾಳ್ವಭಾ.. ೧-೩೭). (ಗಾ. ನೀರಜಸ್‌] 

ನೀರಜ್ಮ (ಗು). ೧. ನೀರಿನಲ್ಲಿ ಹುಟ್ಟಿದ. (ನಾ). ೨, ಒಂದು 
ಬಗೆಯ ಮರ; ಚಂಗಲಕೋಷ್ಮ fy “ಪುಷ್ಕರಮೂಲ” (ಪಂಡಿತ: 
೨೪೪) :, “ನೀರಜಮೆನಲು ಕೋಷ್ಠ ಮಕ್ಕುಂ? (ಮಂಗಲಾ. ೪೩-೪೧) 
೩. ನೀರಿನಲ್ಲಿ ಹುಟ್ಟಿದುದು ; ತಾವರೆ; ಕಮಲ: ನಾನಾನೀರಜ 
ರಜಃಸಿಂಜರಿತ ಜಲಜಲಾಶಯಂಗಳೊಳಂ ನೆಜಕಿದು (ಅವಿಪು. ೬-೧೦೧ ನ); 
ಸೀತಾಧುನಿ ರಂಜಿಕುಂ ನಿಭೃ ತನೀರಜಕ್ಕೈ ರನ ನಿನಾನಜಾರವಂ. (ಚಂದ್ರಪು, 


೧-೮೨). ೪. ಮುತ್ತು ; ಮೌಕ್ತಿಕ. [ಸಂ.] 
ನೀರಜಜಾತ (ನಾ). (ವಿಷ್ಣು ನಿನ ನಾಭಿ)ಕಮಲದಲ್ಲಿ ಹುಟ್ಟಿದ 
ವನು; ಬ್ರಹ್ಮ : ನೀರಜಜಾತ ವಿಸ್ತರಿಸಿದಂಡಮಂನುಂ ಮಣಿಮಾಲೆ 


ಯಾಗಿ ವಿಸ್ತಾರಿಸಿ ಹಸ್ತದಿಂ ಪಿಡಿದು ತನ್ನ ಸರಣ್ಪುಗುನರ್ಗೆ ಲೇಸುಮಂ 
ಪ್ರೇರಿಸರೋಸುಗೆಂ ಜಪಿಸುತಿಪ್ಪ ಳಿರುಳ್‌ಪಗಲಾವಳೊರ್ನಳಾ ಭಾರತಿ 
ನಮ್ಮ ಜಿಹ್ಹದಲನಾನಿಳದಿಂದಿರುತಿರ್ಕ್ಯೆ ಸಂತತಂ (ಎಕ. 2೭1, ದಾವಣ, 
೫೯೧೯; 1280). [ನೀರಜ್ಜ -- ಜಾತ] 

ನೀರಜನೇತ್ರ (ನಾ). ಕಮಲದಂತೆ ಕಣ್ಣುಗಳುಳ್ಳ ವನು ; 
ವಿಷ್ಣು :  ಸಕೆಲಸಾರಸರ್ನಸ್ವಸಿನಿಸ್ಟಾ ನೀರಜನೇತ್ರನ ಲೀಲಾನುಸ್ಕಿ ತ. 
ಬಾಲಕೇಳಿ ಬಣ್ಣಿ ಪರಳವೇ (ಜಗವಿ, ೩-೫೮). [ನೀರಜ್ಮ + ನೇತ್ರ] 


೪೮೦೪ 


20 


25 


30 


35 


40 


ನೀರಟ್ಟು 


ಸೀರಜನೇತ್ರೆ (ನಾ). ಕಮಲದಂತೆ ಕಣ್ಣುಗಳುಳ್ಳ ವಳು ; ಚೆಲುವೆ: 
ನೀರಜನೇತ್ರೆಗೆ ಪುಳಕಂ ಗಾರಿಗೆ ತಳ್ಳೊ ಯ್ಕ್‌ ಳ್ಳ? ತನ್ನೆ ಯ ಭನಮಂ 
(ಪುಣ್ಕಾಸ್ತ್ರ. ೧೨-೧೦). [ಸೆಂ. ನೀರಜನೇತ್ರಾ (ನೀರಜ ನೇ ತ್ರ*-)] 

ನೀರಜಬಂಧು (ನಾ). ಕಮಲದ ಸ್ನೇಹಿತ, ಅಪ್ತ; j ಸೂರ್ಯ : 
ನೀರಜಬಂಧು ಗುಟಿನ್ಮೂನೆ ಚ ೦ಡದಿಂದಿಟಿಕಿದನಾರನಬಿ೨ಯದೊ. 
ರಾಗಂ (ಶಾಂತಿಪು, ೮-೬೧). eat 

ನೀರಜಭನ (ನಾ). ಇ ನೀರಜಜಾತ : ತಾರಕಜಿನ್ನಾ ಗೇಶ್ವರ ನೀರಜ 
ಭನದಳಕರಃದು ಸುತಿಸಲಶಕ್ಕರ (ಹಮಾರ. ೧-೨೮); ನೀರಜಭನನ 
ಮಾನಸಪುತ್ರ ನೀನಬ್ಲದಾರಾಜೊಡೀ ಮಾತುಗಳ ಭಃ ಇರಾಂಕನಾಗಿಯೆನ್ನೊ 
ಡನೆ ಪೇಳ್ಗೊಡೆ ಸೀಳಿ ತೋರಣಗಟ್ಟಿ ಸೆನು' (ನೋಹತ. ೧೨-೩೧). [ಸೆಂ. j 

ನೀರಜನನ (ನಾ). ಕಮಲಗಳ ಸಮೂಹ, - ಗುಂಪು: ಮಾರಿ 
ಮುಲಯಾನಿಲಂ ನನನೀರಜವನಮೆಂಬ ಕೆಂಡದೊಳ ದೆಂಡನಮಸ್ಕಾರಂ 
ಬಂದಪಂ (ಯತೋಟೆ. ೧-೩೮). [ನೀರಜೃ ನನ] 

ನೀರಜಶರ (ನಾ). ತಾವರೆಯನ್ನೈ ( ಬಾಣವಾಗುಳ್ಳ ವನು ; ಕಾಮ; 
ಮನ್ಮಥ : "ನೀರಜಶರಾ ಹವ ಸರಾ. [ನೀರ + ಶರ] 

ನೀರಜಶರಾಹನ (ನಾ). ಮನ್ಮಥನ ಕಾಳಗ ; ರತಿಕ್ರೀಡೆ : ನೀರಜ 

* ಶರಾಹನದೊಳೊದಗುವೊಡೆ. ಕಡುಚದುರೆ ನೀ ರಣದೊಳಾಳ್ತ. ನವನೆನ್ನೊ ಡನೆ 
ತೋಜಿದೊಡೆ ನೀರಸವೆನಿಸದೆ ಪೇಳು (ಜೈಮಿಭಾ, ೧೬-೧೦). 

[ನೀರಜಶರ-- ಅಹನ] 

ನೀರಜಸಖ (ನಾ). - ನೀರಜಬಂಧು. [ನೀರಜ್ಯ + ಸಖ] 

ನೀರಜಸಮುದ್ಧನ (ನಾ). -. ನೀರಜಜಾತ : ಸತ್ವರಜಸ್ತ ಮೋಗುಣಾ 
ಧಾರತೆಯಿಂ ಜಗಸ್ಥಿತಿ ಸಮುದ್ಭ ವಸಂಹೃ ತಿಹೇತುನದ ನೀರೇರುಹನಾಭ 
ಸೀರೆಜಸಮುಡ್ಫ ನ ಶಂಕರರೀಗಭೀಷ್ಟ ಮಂ (ಕಜಆ. ೧-೨-೪ ; 1058). 
| [ನೀರೆಜ್ಜ 4 ಸಮುದೃ ವ] 

ನೀರಜಾಕ್ಷ (ನಾ). ಎ ನೀರಜನೇತ್ರ : ನಿಂದೆಯಲಿಿ ನೊಂದೆನೈ ನೀರ 
ಜಾಕ್ಟು (ಪುರಂದ. ೧-೯೩-೧). [ಸಂ. (ನೀರೆಜ-- ಅಕ್ಷಿ---)] 

ನೀರಜಾಕ್ಷಿ (ನಾ). ಎ ನೀರಜನೇತ್ರೆ : ಅನನ ಕಾಣುತ ಹರ್ಷದಿಂ 
ಬ್ರಹ್ಮರಾಕ್ಷಸನು ಬಾಯ್ಕೆಜಕದು ನುಂಗುವನಿತಳೆ ನೀರೆಜಾಕ್ಷಿ ತಾಂ ಪತಿ 
ಭಿಕ್ಷೆಯಂ ದೇಹಿ ಎಂಡೊದಟಿಕ (ಪ್ರೌಢರಾ, ೮-೪೮). [ಸಂ. ನೀರಜಾಕ್ಷೀ] 

ನೀರಜಾತ (ನಾ). ನೀರಿನಲ್ಲಿ ಹುಟ್ಟಿದುದು; ಕಮಲ: ನೀಂ 
ನೊಂದು ನೀರಜಾತ ಬೆಳಕಿಗಾಗಿ ಕೆರಳಿತು ಈ ಕಿರಣಕರಳಿತು (ಗಂಗಾತ. 
೧೫-೧೩). [ನೀರ 4 ಜಾತ] 

ಸೀರಜಾಲಯೆ (ನಾ). ೧. ಕಮಲನೇ ಮನೆಯಾಗಿರುವನಳು'; 


ಲಕ್ಷ್ಮಿ, : ನೀರಜಾಲಯೆ ತಾನಡಿಗಳನೊತ್ತಲು ಉದಾರದೇವರ ದೇವ 
ನೊಲುಮೆಯಿಂಂದ ಕಾರುಣ್ಯಸುಧೆಯನು ಸುರಿಯೆ ಭಕ್ತರ ಮೇಲೆ 
(ಪುರಂದ. ಧಾ. ೩-೧೩೫-೧). ೨. ಸರಸ್ವತಿ 1 ನೀರಜಾಲಯೆ 


ಬ್ರ ಹ್ಮಟಾರಿಣಿ ನಾರಿಜಾಸನೆಯೆನ್ನ ಜಿಹ್ವೆ ಚ ಸಾರಿ ಸಲೆ ಉದ್ಧರಿಸು 
ಕಾವ್ಯನ (ಬಿಜ್ಜ ಪು. 
(ಸಂ. ನೀರಜಾಲಯಾ (೩ೀರೆಜ 4 ಅಲಯ-- -)] 
ಸೀರಜಾಸನ (ನಾ). ಕಮಲಾಸನ ; ಬ್ರಹ್ಮ: ಆರನುಜ್ಞೆಯ ಶಿರದಿ 
ಧರಿಸಿಯೆ ನೀರಜಾಸನ ಜಗನ ಸೃಷ್ಟಿ ಪನಾರನುಜ್ಞೆಯನನುನಿಡಿದು ಹರಿ 
ಜಗನ ಪಾಲಿಸುವ (ಗಗತಾ. ೯-೧). [ನೀರಜ್ಜ - ಆಸನ] 
ನೀರಟ್ಟು (ನಾ). “ನೀರೋಟಿ ; ಪ್ರವಾಹ” (ಕ್ರಜಣ್ಣ) : ಬಿ! 
ನೀರಟ್ಟ ನವೋಲಟ್ಟು ಳಿಗಳ್‌ ಚೆಟ್ಟಿ ತಾದೊಡಂ ಮುನ್ನೆಲೆಯೊಳ್‌ ನೆ! 
ನಡುಗದೆ ಕದಡದೆ ಕಟ್ಟಿ ದಟಂ ದೊಡ್ಡ ದೇವನೆಸೆದಂ (ಚಿಕವಿ. 
[ಸೀರ೯-- ಅಟ್ಟು] 


೧-೧೧). 


ಟನ 
ಟ್ಟೆ 


೩-೧೮). 


ನೀರಡಕ 


ನೀರಡಕ (ನಾ). ನೀರನ್ನು ಹೊತ್ತು ತರುವವನು; ನೀರು 

ತುಂಬುವವನು : "ನೀರಡಕಿ' ಪರಾ. 
[ನೀರ್‌- ಅಡಕು (< ಅಡುಕು)+ -ಅ,] 

ನೀರಡಕಿ (ನಾ). ನೀರನ್ನು ಹೊತ್ತು ತರುವವಳು ; ನೀರು 
ತುಂಬುವ ದಾಸಿ: “ನೀರಡ£ಡ]ಕ[ಪಾತಾಂ, ಕೆ] ಪೋಟಿಯೆನಿಸಿಕ್ಕು” 
(ಮುಂಗರಾ. ೯೦-೪). [ನೀರಡಕ + -ಇೃ] 

ನೀರಡಕು "ನೀರಡುಕು' ನೋ. 

ನೀರಡಕೆ “ನೀರಟಕ್ಕಿ” ನೋ. 

ನೀರಡಸು, ನೀರಡಿಸು (ಕ್ರಿ). ನೀರನ್ನು ಬಯಸು; ಬಾಯಾರು ; 
ತೃಷೆಯಾಗು : ಧರ್ಮಪುತ್ರ ೦ ನೀರಡಸಿ ಸಹದೇವನನೆಲ್ಲಿಯಾದೊಡಂ. 
ಸೀರಂ ಕೊಂಡು ಬೇಗಂ ಬಾಯೆಂದು ಪೇಟ್ವುದಂಂ (ಸಂಸಭಾ. 
೮-೩೭ ನ); ಅಂಗೈಯೊಳಗಣ ಹಂಸೆ ಹಾಲನೊಲ್ಲದೆ ನೀರ ಕುಡಿಯಿತ್ತು 
ನೀರು ಬಾಯಾಲಃ ನೀರಡಸಿ ಅಜಕೆಗೊಂಡಿತ್ತ್ಮು. (ಆದನೆ. ೩೯-೧೦೪) ; 
ನೀರಡಸಿರ್ದ ಹೊತ್ತಾಜ ದೊರಕಿ ಫಲವೇನು (ಹಚಕಾ. ೭-೮) ; ತುರಗ 
ನೀರಡಸಿದರೆ. ರಣದಲ್ಲಿ ಸರಸಿಯನು  ತೋಡಿದನು: (ಕುವ್ಯಾಜ್ರ್ರೋ. 
೧೦-೪೩) ; ಸುರನದಿಯ ತೋಯವಿರೆ 'ನೀರಡಸಿ ಹಿಮಜಲಕೆ ಪರಿವಂತೆ 
ನಿನ್ನ ದರ್ಶನಮಿರ್ದುನಾ  ಮಹಾಧ್ವರಕೆಳಸುವನನಲ್ಲ (ಜೈಮಿಭಾ- 
೨೬-೬೬); ನೀರಡಸಿ ಬಂದ` ಸೋದರಗೆ ನೀರನು ಕೊಡಲು ಮನು 
ಧರ್ಮಶಾಸ್ತ್ರ ನೆನಗೊಕಿಯಬೇಕೇನು? (ಕೋಗಿಲಿ. ೨೪-೪). ನೀರಡಿಸು : 
ಸಿರಿದೊಂದು ಕಾಜಿನ ಬಟ್ಟಿ ಲೊಳ್‌ ಕಮ್ಮಿತಪ್ಪ ನೀರಂ ತೀವಿ ಚಂದ್ರ 
ಬಿಂಬಮುಂ ನೀರೊಳ್‌ ಕಾಣ್ಬಂತಿರೆ ಮಾಡಿಯರಸಿಯಂ. ತೃಷ್ಣಾಭಿವೃದ್ಧಿ 
ಯಪ್ಪಾ ಹಾರಮನೂಡಿ ನೀರಡಿಸಿದೊಡೆ ಚಾಣಾಕ್ಯನಿಂತೆಂದಂ (ವಡ್ಡಾರಾ, 
೧೪೬-೧೭); ಹಸಿದು. ಎಕ್ಕೆಯ ಇಯ ಮೆಲಬಹುದೆ ನೀರಡಿಸಿ ವಿಷವ 
ನೀಂಟಿಬಹುಡೆ (ಬಸನ. ೧೨೦) ; ಅಸಗ. ನೀರಡಿಸಿ ಸತ್ತ ಂತಾಯಿತ್ತು 
(ಮೋಳಿಮಾ, ೭೨-೨೮೫) ; ಉದಕದ ಬಾಣವಕರ್ಯಡಿಸೆ ಒಅತೆಯಾಜಕಿತು. 
ನರುಣಶರ ಬಾಯತು ನೀರಡಿಸಿದುದು (ಕುನ್ಯಾಜ್ರ್ರೋ. ೧೯-೪೮); 
ಕವಿದು ಕಾಡಾನೆಗಳು ಮಡುವಿಗೆ ತನಕದಿಂ ನೀರಡಿಸಿ ಬಂದುದು ಗಿರಿ 
ಗಳಂದದಲಿ (ನಳಚ. ೫-೪೪); ನೀರಡಿಸಿ ಬಂದಿದ್ದ ಬಿಸಿಲಿನ ಹೊತ್ತಿಗೆ 
ಇಷ್ಟೂ ಮಜ್ಜಿಗೆ ಕೊಟ್ಟಿ (ಆಬೋಪೀ. ೩೬). 

[ನೀರ್‌ - ಅಡಸು?./ತೆಲು. ಡಬ್ಬಿ, ದಪ್ಪಿ ಇ: ಬಾಯೂರಿಕೆ ; ಕೊಲಾ. 
ಅಡ್ಜ್‌ ಎ ಬಾಯಾರು ; ನಾಯ್ಕಿ. ಆಡ್‌ ಇ ಬಾಯಾರಿಕೆ; ಪರ್ಜಿ. 
ಅಂಡ್‌ ಎ ಹಸಿವಾಗು ಅಥವಾ ಬಾಯಾರು ; ಕೋತ ನೀರ್‌ ಅರ್ಸ್‌ - 
ಬಾಯಾರಿಕೆ ; ತೊದ. ಅಬಿ: ಇ ಬಾಯಾರು] 

ನೀರಡಿಕೆ "ನೀರಬಕ್ಕಿ' ನೋ. 

ನೀರಡಿಸು "ನೀರಡಸು' ನೋ. 

ನೀರಡುಕು, ನೀರಡಕು (ಕ್ರಿ). ನೀರನ್ನು ತಂದು ತುಂಬು: 
ಸಂಗತ ಜಿನಧರ್ಮನುತಿಗೆ ನಾಂಗಳ್‌ ನಿನಗಲಯೆ ತೆಜಕಿಯೆ ಬಣ್ಣಿಸೆ 
ಮಾಡಿತ್ಯುಂಗೆ ಸೊಡರೆತ್ತುವೀ ಗಾಂಪಿಂಗಾಗರಮಾಗಿ ತೊಟಕಿಗೆ ನೀರಡುಕುವ 
ವೋಲ್‌ (ಆಪು: ೬-೭೯). ನೀರಡಕು : ನೀನೆಂದಂತು ತೊಟಿಗೆ 
ಸೀರಡಕಲುನಾದಿತ್ಯಂಗೆ  ಸೊಡರಿಡಲುಮಿಂದ್ರಂಗೆ ದೇನಲೋಕಮಂ 
ಬಣ್ಣಿ ಸುನಂತೆಯುುಂ ನಿನಗೇನೆಂದು ಕಜ್ಜ ಉಬೇಬ್ವುದು (ಸಂಪಭಾ.೯-೧೮ ನ); 


ತಿರುಕೊಳವಿನಾಚಿಛೆಂಬಂಗನೆ «ಎ ತಾಂ ನೀರಡಕುವ ಲಿಂಗವಂತರ 
ಮನೆಯ ಪೊಕ್ಕು (ಭಾನಟಿಂ, ೮-೧೭) ; ಅಮಳ ಗಂಗಾಧರನೆ ಅಸಮ 
ಭಕ್ತರಿಗೆ ನೀರಡಕು (ನನನೋ. ೧೫-೨). [ನೀರ್‌ -- ಅಡುಕು] 


ಸೀರಣುಗ (ನಾ). ಸಮುದ್ರದಲ್ಲಿ ಹುಟ್ಟಿದವನು; ಚಂದ್ರ: 
“ಚಳಗದಿರ . . . ತಾರಗೆಯಾಣ್ಮ  ನೀರಣುಗನು . . . ಬಿದುನೆನಲ್‌ 


೪೮೦೫ 


20 


25 


30 


ನೀರದರವ 


ಚಂದ್ರ ನಾಮವು” :(ಕಬ್ದನುಂ. ೧) ; “ನೀರಣುಗನೆನೆ ಚಂದ್ರನಭಿಧಾನ 
ಮಕ್ಕ? (ಕಶರ. ೫೬). "ಕಡಲಣುಗ' ಸರಾ. 
[ನೀರ್‌1-ಅಣುಗ (ಆ ಅಣುಂಗ) ] 
ನೀರತೃಣ (ನಾ). ನೀರಿನಲ್ಲಿ ಬೆಳೆಯುವ ಒಂದು ಬಗೆಯ. ಜೊಂಡು 
ಹುಲ್ಲು; ಆಪು: “ಆಪಃ ಇ ನೀರತೃಣಂ” (ಕಾಶಕೃ. ೪೨). 
[ನೀರ್ಯ + ತೃಣ] 
ನೀರತ್ತಿ (ನಾ). ಒಂದು ಬಗೆಯ ಅತ್ತಿಮರ : ನೀರುವಾಟಿ, ನೀರತ್ತಿ 
(ಮೈಡಗಿ. ೩೬-೭೧೧). “ಕಲ್ಪತ್ತಿ', "ಕಾಡತ್ತಿ' ಪರಾ. 
[ನೀರು (ನೀರ್‌) ಅತ್ತಿ |] 
ನೀರದ (ನಾ). ೧. ಮೋಡ ; ಮೇಘ ; ಮುಗಿಲು: ಶಾರದನೀರದ 
ನಿಕಾಶ ವಿಶಾಲಧವಳದುಕೂಲಾಂಬರನಿರಾಜನಾನನುಂ (ಆದಿಪು, 
ತೇರೊಡ್ಡು ಗಾಳಿಗೊಡ್ಡಿ ದ ನೀರದದೊಡ್ಡಿ ನವೊಲಾಗೆ 
(ಸಂರಾಮಾ, ೧೩-೭೩); ನೀರದಸ್ಮಾನದೊಳಿರ್ದ ಜೆಳ್ಮುಗಿಲ ಮಕ್ಕಳ 
ವೋಲ್‌: ನಿಜಪಾಂಡುಜೀಹ ಸಂತಾನಕನಭ್ರದೊಳ್‌ ಮಿಟುಗೆ ಬಂದೆಆಗಿತ್ತು 
, . . ಮರಾಳಮಂಡಳ೦ (ಜಗವಿ. ೪-೬೪); ತೀರದ ನೀರದಂ ನೆಗೆದು 


೧೧-೧೦ ಪು; 


ಗರ್ಜಿಪುದೆಂದು ಸಯೋಧಿಕೇಳಿಯಂ. ಸಾರಮರಾಳನೇನುಳಿದುದೇ 
(ರಾಜಕೇ, ೧೩-೧೯). ೨. ಶಲ್ಲಿಲ್ಲದುದು; ಬೋಡುಬಾಯಿ 


ಯುಳ್ಳು ಹು. ೧, ೨: ಎನ್ನ ಸಹಾಯದಿಂ ನೆರೆದು ತಾಳ್ಗು ಘನತ್ವ 

ಮನಸ್ಮದೀಯ ಮಿತ್ರೋನ್ನತತೇಜಮಂ ತವಿಪನೆಂದನಿಲಂ ಮುಗಿಲಂ 

ಕನಲ್ಲು ಪೊಯ್ಸನ್ನೆಗಳಲ್‌ ಘನಧ್ವನಿ ಕಳಲ್ಕುದಿರ್ದತ್ತು ಘನೋಪಳಾ 

ಚ್ಛೈದಂ- ತನ್ನಿಜಮಲ್ಲದಿರ್ಡೊಡಿಳೆಯಲ್ಲಿದು ನೀರದ ನಾಮಮಾಂಪುದೇ 

[ಸಂ-] 

ನೀರದಜಾಲ (ನಾ). ಮೋಡಗಳೆ ಗುಂಪು ಸಮೂಹ : ಮೇಲನ 
ಅಂಯದ ನೃಪನ ಬಾಳಿಕೆ ಗಾಳಿಗೊಡ್ಡಿದ ಸೊಡರು ನೀರದಜಾಲದೊಡ್ಡಣೆ 
, (ಕುನ್ಯಾಸ. ೧-೫೧). [ನೀರದ 4 ಜಾಲ,] 

ನೀರದಪಥ' (ನಾ). ಮೋಡಗಳ ಮಾರ್ಗ; ಆಕಾಶ: ತ್ರಿದಶಾನಕ 
ಲಯದಿಂ ನೀರದಪಥಡೊಳ” ನಾರದಂಗೆ ತಾಂಡವದ ತಗುಳ್ಳೊ ದವಿದುದು 
(ಶಾಂತಿಪು. ೪-೫೭) ; ನೀರದಪಥದೊಳ್‌ . . . ನಾರದನೀಶ್ವರನ ಮುಂದೆ. 
ನರ್ತಿಸುತಿರ್ದಂ (ಕ್ರಿ ಪುನಿ. ೨೪-೩೮೭). [ಸೀರದ ಪಥ] 

ನೀರದಮಾರ್ಗ (ನಾ). - ನೀರದಪಥ : ಬೆಳಗುಗಳೆಲ್ಲಮೊಂದುರುಳಿ 
ಯಾಗಿ ನಭಸ್ಮೃಳದಿಂದನಿಷ ಮಹೀತಳಕಿಟಿಸ ತರ್ಪುದೆಂದು ಮನುಜಾಕೃತಿ 
ಯೆಂದು . . . ನೋಟಿಕರೆ ತಳವೆಳಗಣಗೆ ಸಾರೆವರೆ ನೀರದಮಾರ್ಗದಿನಂದು 
ನಾರದಂ (ಸಂಸಭಾ. ೬-೬); ದಶರಥಕ್ಷೋಣೀಶನಾಸ್ಮಾನಭೂಮಿಯನಾ 
ನೀರೆದಮಾರ್ಗದಿಂದಿಟಕ ದು ಸನ್ಮಾರ್ಗಕ್ಕೆ ಮೆಯ್ಮಾರಡಂ ನಯನುಂ 
ಸಾರದನಾವ ಕಾಳೆಗಡೊಳಂ ಕಣ್ಣಾ ಆದಂ ನಾರದಂ (ಸೆಂರಾಮಾ. ೩-೧೮). 

[ನೀರದ -- ಮಾರ್ಗ] 

ನೀರದಮಾಲಿಕೆ (ನಾ). - ನೀರದಜಾಲ: ನೀರದಮಾಲಿಕೆಯಿಂ 

ತೊಲಗಿದ ಶಶಿ ಕಾಲಿಕೆಯಿಂ ಬೇರ್ಪಟ್ಟ ಕನಕನಿರ್ಪಂತಿರ್ದಂ (ಸಂರಾಮಾ, 


(ರಾಜಶೇ. ೮-೧೦೬). 


೧೬-೮೧). [ನೀರದ - ಮಾಲಿಕೆ] 
ನೀರದರಥ (ನಾ). ಮೋಡನನ್ನೇ ವಾಹನವಾಗುಳ್ಳ ವನು; 
ಇಂದ್ರ : "ಪುರುಹೂತಂ ಮುಘನಂ - . . ಶತಮನ್ಯು ನೀರದರಥಂ 


ಶಕ್ರಂ ವೃಷಂ ವಾಸವಂ (ನಸ್ತುಕೊ:. ೬-೩೩).  [ನೀರದ-ರಥ] 
ಫೀಕೆದರೆವ (ನಾ). ೧. ನೋಡಗಳ ಶಬ್ದ ; ಮೇಘನಿನದ'; 

ಗುಡುಗು. ೨. ಒಂದು ಬಗೆಯ ಸೊಪ್ಪು; ಚೆಲಕವರೆ': 

“ನೀರದರವಂ ತಂಡುಲೀಯಕಂ ಮಮುದಿಸ್ಟ ಮೆನೆ ಕಿಲುಕುಸಾಲೆಯಕ್ಕುಂ? 
[ನೀರದ 4 ರನ] 


(ಹುಂಗರಾ। ೪೨-೪೦). 


ನೀರದರುಚಿ 


ನೀರದರುಚೆ (ನಾ). ನೋಡದ ಬಣ್ಣ ; ಶ್ಯಾಮಲ ವರ್ಣ : ನೀರದ 
ರುಚಿಯಂ ಸೋಲ್ವ ಶರೀರದ ವನಜ ತಮಾಳಲತೆ ನನೆಯೊಳ್ಳೊ ಕ್ಕು 
(ತ್ರಿಪುನಿ ೨೭-೩೯). [ನೀರದ--ರುಚಿ] 
ನೀರಪಸೆಂಕುಳ (ನಾ). ಎ ನೀರದಚಾಲ: ನೀರದಸಂಕುಳಂ ನೆರೆದು 
ಬಂದು ಘನಾತುರದಿಂ ಪ್ರ ತೀಚಿಕಾ ನೀರಧಿನೀರನೀಂಟುನೆಡೆಯೊಳ್‌ ' ಬಡ 
ಬಾಗ್ನಿಯನೀಂಟ ಸೋ ತನ್ನೀರದನಾರ್ಗದೊಳ್‌ ಪಸರಿಸಿರ್ದುದು 
(ಬಾಧಪು, ೨೬-೩೯).  [ನೀರದ--ಸಂಕುಳ( ನಾಸಂಕುಲ)] 
ನೀರದಸ್ಥಿ ತಿ (ನಾ). ೧. ಮೋಡಗಳ ಇರುನಿಕೆ,--ನೆಲಸುನಿಕೆ, 
೨. ಹೆಲ್ಲಿಲ್ಲದಿರುವ ಸ್ಥಿತಿ ಇರವು. ೧, ೨: ಗತಬಲನಾಗಿ ನಜ್ರ 
ಧರನಲ್ಲು ನಯೋಧಿಕನಾಗಿ ತಾರ್ಷೃಾನಲ್ತು - ನೀರದಸ್ಮಿ ತಿಗನಕಾತ 
ನಾಗಿ ಗಿರಿಯಲ್ಲಿ ನೆ ವೃ ದ್ಧ ನಿದೇಂ ವಿರುದ್ಧ ನೋ (ಪುಸ್ಪಪು. Peel ೩೫). 
[ನೀರದ + ಹ್‌ ತಿ] 
ನೀರದಾಧ್ವ (ನಾ). - ನೀರದಪಥ : “ತೆಯ ನಿಧಾನಂತ ಮಾನಂತ 
ಸಾವಂತಗಣದಿಸೊಪ್ಪು ವ ಸಭೆಗೆ ನಾರದಂ ನೀರದಾಧ್ವದಿನಿಳಿದು ನಡೆತಂದನು 
(ಚೆಬಪು. ೪೭-೧೫). [ನೀರದ 4 ಅಧ್ವ] 
ನೀರದಾವಳಿ (ನಾ). ಎ ನೀರದಜಾಲ: ಮುಸುಕಿದ ನೀರೆದಾನಳಿಗಳಂ 
ಸಿರಣಂಗಳೊಳೊತ್ತಿ ತೇಜಮರ್ನಿಸುನಿನಮಾಗಳೊರ್ಮೊದಲೆ. ಮೂಡುವ 
ಬಾಳದಿನೇಶಬಿಂಬಡೊಂಡೆಸಕದಿನಾ ದಿ ಜನ್ಮ ಸಭೆಯಂ ಪೊಐಮಟ್ಟೊ | ಡೆ 
ಮಾಸಿದಂದಮಂಂ ಪಸದನದಂತೆ , * ಕಣ್ಣೆ ಸೆದು ತೋಟಾದುದಾ ಕಡೆನ 
ಶ್ರಿಣೇತ್ರನಾ (ಸಂಸಭಾ. ೩-೬೧). a ಆನಳ್ಳಿ (ನಾ ಅನಲಿ)] 
ಫೀಕೆದೋತ್ಸ ಲನರ್ಣ (ನಾ). ಮೋಡದಂತೆ ಹಾಗು ಕಕ್ಷೆ ದಿಲ್ಲ, 
ಯಂತೆ 'ಸ್ನೀಲವರ್ಣನಾದವನು 1 ನೀರದೋ[ಪಾಂಾಂ-ಜೋ]ತ್ರ ಲ 
ವರ್ಣನಾಡಿದನಾಡಿದಂ . ಎ. ಸಂಸಾರನಾಟಿಕಸೂತ; ತ್ರಧಾರಿ ಮುರಾರಿ 
ಕೈ ಸಜಕೆಗಾಡಿದಂ (ಜಗವಿ. ೩-೫೩), [ನೀಠದ +n ಲ--ವರ್ಣ] 
ನೀರಡೋಪಳ (ನಾ).ಆಲಿಕಲ್ಲು; ಘನೋಫಲ : ನೀರಡೋಪಳನುಂ 
ಪೂನಲಿ ತಳ್ತ ಕಾರ್ಮುಗಿಲಸುದ್ಯುದ್ದೂ ಪಧೂಮಂ ನಿರಾಕುಳದಿಂ ಪೋಲ್ತು 
ಕೇಕಿಸಂಕುಳಮಾಡಿತ್ತು ನಟೀಕದಂಬದೊಡನಂದಭ್ರಾಗಮ 
ಭ್ರಾಂತಿಯಿಂ (ಪುಷ್ಪಪು. ೪-೩೭). [ನೀರದೆ 4 ಉಪಳ( ಎ ಉಪಲ)] 
ನೀರದೌಘ (ನಾ). -ನೀರದಜಾಲ : ಎತ್ತೆತ್ತಲುಂ ಕೊಟ್ಟು ರಮಾದಂ 
ಕೊರೆ ಬಿರ್ದಂ ಕಣಿಕಿದುದು ಬಹಳಾಸಾರನುಂ ನೀರದೌಘಂ. (ಚಂದ್ರಪು, 


೪-೪೧). [ನೀರದ--ಓಘ] 

ನೀರಥರ (ನಾ). ನೀರನ್ನು ಹೊಂದಿರುವುದು ; ಮೋಡ: ಉತ್ಕೃಂಕ 
ವಿಯೋಗಿಸೀ ಜನತೃ ಸಾತ್ಯುಸ್ಥಾ ೦ಗಸಂಸಂಗದಾಜಕಿದುವಾದಂ ನವನೀಲ 
ನೀರಧರಮುಕ್ತವೃಕ್ತವಾರ್ಬಿಂದುಗಳ (ಚಂದ್ರಪು: ೪-೪೦) ; ತಾರಕಾ 
ಸಿತನೀರಧರ ಕಸ್ತೂ ರಿಕಾಂಜನಸೂರತನಯಾ . , , ಘೋರಗರಳಾಹಾರ 
ಬಸನಕುಮಾರ ಶರಣಾಗು (ಬಸಪ, ೬೧-೮೫), ' [ಸಂ.) 

ನೀರಧಿ (ನಾ). ಕಡಲು ; ಸಮುದ್ರ; ಜಲಧಿ: ನೀರಧಿಯ ನೀರ್ಗೆ 


ಪೋಸಾ ಕಾರನುಂಗಿಲ್‌ ಮರಳನೆಂದು ಶರದಭ್ರ ಂಗಳ್‌' ಸಾರ್ರಿರ್ದ ' ಗಗನ 
ಗಂಗೆಯ ನೀರನೆ ಕಛಕಿನಂತಿರೆಅಗಿದವು ಚೆಳ್ಳರಿಗಳ್‌ (ಜಗವಿ. ೪-೬೯); 
ಆ ನೀರಧಿಸರಿವೃ ತಭೂನುಧ್ಯದೊಳೇನೆಸೆದತ್ತೊ ಸುವರ್ಣನಗೇಂದ್ರಂ 
(ಉದ್ದಜೀ. ೨-೯). [ಸಂ] 

ನೀರಪಾನಡಿ (ನಾ). ಒಂದು ಬಗೆಯ ಸಸ್ಯ ; “ಕಲಿರಂ--ಫೀರಸಾವಡಿ? 
(ಓಸಧಿ. ೨೦). [<ನೀರ್‌ 4 ಪಾನಡಿ?] 

ನೀರಬಳ್ಳಿ "ನೀರುಬಳ್ಳೆ' ನೋ. 

ನೀರಜೊನ್ಮಿ (ಹಾ). ಒಂದು ಬಗೆಯ ಸಸ್ಯ: ನೀರಬೊನಿ್ಮಾ 
ಸೊಪ್ಪು, ನೇರಗೋಣಿಸೊಪ್ಪ , ಇವು : ಎರಡು ಬಗೆಯನ್ನು ಸಿಟ್ಟ ನಿಕ್ಕಿ 


೪೮೦೬ 


20 


25 


30 


35 


40 


45 


ನೀರಸ 


* ಆ ರಸದಲ್ಲಿ ಅರೆದು ಕದಡಿ ಕುಡಿಯಲು ಎರಡು. ನೇಳೆ ಮೂಳು 
ನೇಳೆ ವಿರೇಕಮಕ್ಕುಂ (ವಿನೈವಿ. Mas pepe 
ನೀರರಣಿ (ನಾ). ಫೀರೆಸಿಡ್ಡು ; ಏರಿ; ಕಟ್ಟೆ (0): ಧಾರಾ 
ಪೂವ್ಯ; ೯ಕಂಶಿ ಶ್ರೀನುದಗ್ರ: ಹಾರಂ 4 ಹ ನೃ ಶ್ತಿಯ ಸೀಮಾ 
ಸಂಬಂಧಿ ಒತು Wi ಕೆಳಗೆ ಗದ್ದೆ ನುಹ ೫೫೫ ಭೂಮಿಯ 
ಕೆಲದ ಹಡುನಣ ನೀರರಣಿ (ಎಕ. ೪, ಹಾಸನ, ೧೩೦-೪೫ ; 11471). 
[neo + ?] 

ನೀರರುಹ (ನಾ). ನೀರಲ್ಲಿ ಹುಟ್ಟಿದುದು; ಜಲರುಹ; ತಾನಕೆ ; 
ಕಮಲ; ಕಾನುಂಗೆ ಮಜ್ಜ ನೆಂಡಿತ್ರಿದ ಚಂದ್ರ ಕಾಂತಘಟಿಡೊಳ 
ತಂದಟ್ತಿ ಯಿಂ ಪುಷ್ಪ ವಾಸನೆಗೆಂದಿಳ್ಳಿದ ನೀಳನೀರರುಹಮಂ ಪೋಲ್ಡತ್ತು 
ಕಬ್ಬು ಂದುವಾ (ಸಂಸಭಾ. ೪-೫೧) ; ನೀರರುಹಂಗಳನೊಲ್ಲದೆ ಚಂಚರೀಕ 
ತತಿ ಗಂಧಹಸ್ತಿ ಯೊಳ್‌ ನೆಲಸುವನೋಲ (ಶಾಂತಿಪು, ೫-೯೬); ನೀರ 
ರುಹಂ ,ಮಲಯರುಹಂ 'ಹಾರೆಂ ಕಲ್ಲಾರನುಮುಲನಾಃಪೂರಂ ಕರ್ಪೂರಂ 
ತಾಪಮನುಡುಗಿಪೊಡಾರಾಧಿಸುಗವನ ತೋಳ ತಳ್ಪಿನ ತಣ್ಬಂ (ಚಂದ್ರಪ. 
೮-೮೯) : [ಸಂ.] 

ನೀರಲ "ನೇಲ್‌ ನೋ. 

ನೀರಲಿ "ನೀರಿಲ್ಲಿ' ನೋ. 

ನೀರವ (ಗು). ೧. ನಿಶ್ಶಬ್ದ ವಾದ; ವೌೌನದಿಂದ ಕೂಡಿದ: ನಗಂ 
ಶತಗುಹಾಧ್ವನಿಗಳಿಂ ಪ್ರ. ಪ್ರತಿಘರ್ಜಿಸೋಲಂತೆ, ನೀರವಮುಹಾರಣ್ಯಮನುರಣಿ 


ತನುಪ್ಪಂತೆ. . ps ಅದ್ದೆ ಕ್ವೈತಿ ತಾಂ ದ್ವ್ಯೈತಿಯಪ್ಪಂತೆ 
(ಶ್ರೀರಾಮಾ. ೧೪೩-೪೮) ; ನಿಬಿಡನೀರವಕಾನನಾಂತರಂ ನಡುವಗಲ 
ಮಾರ್ತಾಂಡನುರನಣೆಯನಡಗಿಸುತೆ. , , ಮೆರೆದತ್ತು ಚಿತ್ರಗತವಾದಂತೆ 


ವೋಲ್‌ ನಿಶ್ಚಲಂ (ಚಿತ್ರಾಂಗ. ೩-೫೫). (ನಾ). ೨. - ನೀರವತೆ: 
ದಂಪತಿಗಳಿಬ್ಬರೂ ಸ್ವಲ್ಪ ಹೊತ್ತು ನೀರನವಾಗಿ ಸುಮ್ಮನಿದ್ದರು 
(ತುಂಇಯಿ, ೬೨) ; ನೀರವದ. ಇರುಳಿನಲ್ಲಿ, ಆಗೊಮ್ಮೆ ಈಗೊಮ್ಮೆ 
ಎಚ್ಚರಿಕೆಯ ಕೂಗು , . . ಹೋಷಿಯಾರ್‌ (ಆತ್ಮಾರ್ಹ. ೧). [ಸೆಂ.] 
ನೀರನಂಜಿ * ನೀರುವಂಜಿ' ನೋ. 
ನೀರವತೆ (ನಾ). ನಿಶ್ಶಬ್ದ ವಾಗಿರುವಿಕೆ; ಮೌನ ; 
ಸಂಗೀತಂ ಬೊಬ್ಬಿರಿಯುವ ಮಂದೆಗಿಂ (ಅಸಿಕೇ, ೧೪-೧೭). 
.  [ಸೆಂ. ನೀರವತಾ] 
ನೀರವತ್ತಿಗೆ "ನೀರ್ವತ್ತಿಗೆ' ನೋ. 
ನೀರನಲಕ್ಕಿ (ನಾ). ನೀರಿನಲ್ಲಿ ನೆನೆಸಿದ ಅವಲಕ್ಕಿ : ಸರಸೋತಿಯಂ 
» ಅಕೆ ತಂದುಕೊಟ್ಟ ' ನೀರನಲಕ್ಕಿಗೆ ಉಪ್ಪಿ ನಕಾಯಿರಸನನ್ನು 
ಸೇರಿಸಿ, ಹೊಟ್ಟಿ ತುಂಬ Me (ಮರಮ, ೬೨). 
[ನೀರು (ನೀರ್‌) ಅನಲಕ್ಕಿ ಸಿ] 
ನೀರನಳ (6: ಒಂದು ಬಗೆಯ ಗಿಡ ; ಜಾನಾಳದ ಗಿಡ: ಮರ 
ಗಳು : ಹೆಸನ . * ಚಡಲೆ, ನಾರವಳ್ಳಿ ,' ನೀರವಳ (ನನ್ಮುನು. ೨೩೬), 
(ತಮಿ. ನೀರ್ವಳ] 
ನೀರವಾಳಿ (ನಾ). ಒಂದು ಬಗೆಯ ಸಸ್ಯ 
ವಾಳಿ” (ಒಸಧಿ. ೭೩). [1 
ನೀರಸ (ಗು). ೧. ರಸವಿಲ್ಲದ; ಒಣಗಿದ; ನಿರ್ದವವಾದ. ೨. 
ಸ್ವಾರಸ್ಯ ನಿಲ್ಲದ; ನಿಸ್ಸಾರವಾದ ; ಸತ್ತ್ವರಹಿತವಾದ : ನೀರಸ 
ವಸ್ತು ಸ ಲ್‌ ಸಾರಾನ್ಯು )ತಮಯ ಮೆನಿಪ್ಪ dR ನ್ಲಿಯನಾ ಸೂರಿನರಂ 
ತಳೆದಂ ಳ್ಳ ಸಾಕು ನೋಟ್ಟಿ ರ್ಗೆ ಮತ್ತೆ ಪಸಿವುಂ ತೃ ಸಜ (ಬಂಧ! 
ENA ಜಿ ದುರ್ಬಲವಾದ; ಶಕ್ತಿ, ಕಿ ಹೀನನಾದ. ೪. i 
ಯಿಲ್ಲದ ; ಸವಿಯಿಂದ ಕೂಡಿರದ. (ನಾ). ೫. ಒಣಗಿದುದು; 


ನೀರವತೆಯೆ 


: *ತೋಯಲಕ್ಷ್ಮೀ -ನೀರ 


ನೀರಸಂಗೆಯ 


ನೀರಸವಾಗೆ ಬಳ್ಳಿ ಗಿಡು ಪೆರ್ಮರಗಳ . . . ಕರಯ ಂತ್ರನಾಳದಿಂ ಭೂರಸ 

ಮೆಲ್ಲನುಂ ತೆಗೆಯೆ ಭಾನು . . , ಬಂದುದು ಬೇಸಗೆಗಾಲಂ (ಸಂರಾಮಾ, 

೭-೮೫) ; ನೀರಸಮಾದೆಲೆಯಂ ಸಲೆ ಸೈರಿಸದಿನೆ ನೂಂಕಿ ಕಳೆದುವೆನೆ ಕಳಿಳೆ 

ಗಳುಂ ಕೋರಕದ ತುಜುಗಲುಂ ಸಹಕಾರದ ಕೊಂಬುಗಳೊಳೊಡದದೇಂ 

ಮೂಡಿದುವೋ (ಲೀಲುನ. ೯-೮೯); ರಾಹುವೆತ್ತಲು ಲಲಿತತಾರಾವ್ಯೂಹ 

ನೆತ್ತಲು ದಳ್ಳಿಸುವ ದವದಾಹನೆತ್ತಲು ನೀರಸದ ತೃಣರಾಶಿ ತಾನೆತ್ತ 
(ಕುಪ್ಯಾದ್ರೋ. ೧೭-೨೪). ೬. ಸ್ವಾರಸ್ಯ ವಿಲ್ಲದುದು ; ನಿಸ್ಸಾರ 
ವಾದುದು : ಪುದಿದ ತಜಗೆಲೆಗಳಂ ಕಂಡುದಲಿ೨ಂದಂ ಧಾನ್ಯಸನಿಂತಿ 
ನೀರಸಮಕ್ಕುಂ ತುದಿಯೊಳ್‌ ಮನುಜಪ್ರತತಿಗಮದೆ ದಲ್‌ ಭೋಗೋಪ 
ಭೋಗ ಕಾರಣವುಕ್ಕುಂ (ಆದಿಪು. ೧೫-೪೩) ; ಪೋದೊಲನೆಯ್ಸೆ ಮತ್ತೆ 
ಪಫೊಸತಾದುವು ನೀರಸವಾಗಿ ಗಡ್ಲೆಯಂಬೋದ ಮನಂ ಕೊನರ್ತುವು 
(ಚೆಂದ್ರಪು ಕಡುಚದುರೆ ನೀ ರಣದೊಳಾಳ್ತ ನನನೆನ್ನೊ ಡನೆ. 
ತೋಲದೊಡೆ ನೀರಸವೆನಿಸದೆ ಪೇಳು (ಚೈಮಿಭಾ. ೧೬-೧೦); ನೀರಸವಾದ 
ಸತ್ವಹೀನವಾದ ಆಹಾರದಿಂದ ಒಬ್ಬ ಮನುಷ್ಯನಿಗೆ ಒಂದು ಜನಾಂಗಕ್ಕೆ 
ಆಗುವ ಹಾನಿ ಅಸ್ಟಿಷ್ಟಲ್ಲ (ಗೃಹವಿ. ೪೯); ವ್ಯಕ್ತಿಗಳ ಮನಸ್ಸಿನಲ್ಲಿ 
ಕಲಾಭಿರುಚಿಯಿಲ್ಲದಿದ್ದರೆ ಜೀವನ ನೀರಸವಾಗುತ್ತದೆ (ಶಿಕ್ಷದ.: ೩೮೮). 
೭. ರಸವನ್ನರಿಯದವನು ; ಅರಸಿಕನಾದವನು : . ನೀರಸನಪ್ಪ 
ತಾಪಸನ ತೋಟಿಯೊಳೋಪನದೃ ಶೃಮಾಗೆ ಸಂಸಾರಮಸಾರಮಾದುದು 
(ನುಲ್ಲಿಪು. ೧೪-೫೦); ರೆಸಮಂ ಭಾವಿಸದರ್ಥಮಂ -ಬಗೆಯೆದಜ್ಞರ್‌ ಭಾವ 
ದೊಳ್‌ ರೂಢಿವೆತ್ತೆಸಿವಂ 
ಜೊಳ್‌ ನೀರಸರ್‌ ಬೆಸೆದಿರ್ಪರ್‌ (ಸೂಕ್ತಿಸು. ೧-೬೪). ಲೆ. [ಕಾವ್ಯಮಿನಾ] 
ಹದಿನೆಂಟು ಬಗೆಯ ಕಾವ್ಯದೋಷಗಳಲ್ಲಿ ಒಂದು; ರಸವ್ಯಂಜಕ 
ಗುಣವಿಲ್ಲದಿರುವುದು; ರಸಾಭಾವ : ಅಸದರ್ಥಂ ವಿಪರೀತಕಲ್ಪನೆ 
ಯೆಭನ್ಯಂ ದುಷ್ಕರಂ ಗ್ರಾಮ್ಯ ನೀರಸಮಪ್ಪೌ ಢಕಿಯಪ್ರತೀತಿನಚನಂ 

ಎಂಬಿನಿನಿತುಂ ದೋಸಂಗಳಸ್ಟಾ ದಶಂ (ಛಂದೋಂಬು. ೧-೪೬ 

ಅಡಿಟ); ಅಸಮರ್ಥಮಪ್ರತೀತಂ ವಿಸಂಧಿ ವಿಪರೀತಕಲ್ಪನಂ ಕಷ್ಟಂ ನೀರಸ 
ಮೆಂದು. ದೋಷಮಿವು ಸಮನಿಸುಗುಂ ಪದಡೊಳ್‌ ಪದಾಗನುಜ್ಞರ 
ಮತದಿಂ (ಕಾವ್ಯಾ. ವೈರಿಪದವಪಶಬ್ದವು ೬. ೬ ೬ ನೀರಸಂ 
ಶೈಥಿಲ್ಯನರ್ಣಂ ಕಾರಕವಿರಹಿತಂ ಕ್ರಿಯಾಳಂಕಾರಹೀನವೆನಿಪ್ಪ ಪೊಳ್ಳಂ 
ತೂಜಿ ಕಳೆದು (ಬಸಪು. ೧-೧೮) ; ಹೀಗೆ ನಾವು ಒಪ್ಪುವುದೇ ಆದರೆ. 
ರಸಕ್ಕೆ ಆಗರವಾಗಿರುವ ಮಹಾಕಾವೃರಾಶಿಯನ್ನೇ ನೀರಸವೆಂದು ಕರೆ 
ದಂತಾಗುತ್ತ ದೆ (ನ್ವನ್ಯಾಲೋ, ೬೭); ವ್ಯರ್ಥ ಆಡಂಬರದ, ಶುಷ್ಯ ನೀರಸದ 
ಶೈಃ ಲಿ ಮಕ್ಕಳಿಗೆ ಬೇಸರ ಹಿಡಿಸಿಬಿಡುತ್ತದೆ , (ಶಿಕ್ಷದ. ೨೬೯). ೯. 
[ones] ಗಾಯನದ ಹದಿನೈ ದು ಸ್ವರದೋಷಗಳಲ್ಲಿ ಒಂದು; 
ರಸಪ್ರಸರಣವಿಲ್ಲದಿರುವುದು : ಕ, ನೀರಸ. 
ಕಾಕಸ್ವರ ತಾಳವಿಹೀನವೆಂಬ ಪದಿನೈದು ಸ್ವರದೂಸಣಂ ಪೂರಣ 
(ನಿನೇಕ. ೧೯೦). [ಸಂ.] 

ನೀರಸಂಗೆಯ (ಕ್ರಿ). ಕಾಂತಿಹೀನವನ್ನಾಗಿ ಮಾಡು; ಕಳೆ 
ಗುಂದಿಸು : ಸುಲಿಪರ್ಲ ನಜ್ರಮಂ ಕದಪು ಕೈಸಿಡಿಯನೆಲೆ ನೀರಸಂ 
ಗೆಯ್ಯೆ ನಾಸಿಕಂ ಚಂಪಕಮನಶ್ರಿತಧ್ವಂಸಿಯೆನಿಸೆ (ಪದ್ಮಂ. ೩-೨೯). 

[ನೀರಸ--ಕೆಯ೯] 

ನೀರಸತ್ವ (ನಾ). ರಸವಿಲ್ಲದಿರುವಿಕೆ; ರಸಹೀನತೆ : ಕವಿಗೆ ವಿವಕ್ಷೆ 
ಯಿಲ್ಲದಿರುವಾಗಲೂ ಅರ್ಥದ ಸಾಮಥಣ್ಯದಿಂದಲೇ ಚಿತ್ರ ಕಾವ್ಯದಲ್ಲಿ ಕೂಡ 
ರೆಸಾದಿ ಪ್ರತೀತಿ ಬರಬಹುದು. ಆದರೆ ಅದು ಅತ್ಯಂತ ಸಣ್ಣ ಪ್ರಮಾಣದಲ್ಲಿ 
ರುತ್ತದೆ. ಈ ರೀತಿಯಿಂದಲೂ ಅದಕ್ಕೆ ನೀರಸತ್ವವನ್ನು ಕಲ್ಪಿ ಸುತ್ತೇನೆ 
(ಫ್ವನ್ಯಾಟೋ, [ಸಂ] 


೭-೬೬); 


೪೩೫) ; 


೨೨೭). 


ತಾಳ್ಗಿದ ಶಾಸ್ತ್ರದೊಳ್‌' ವಿಕಳರುದ್ಯತ್ಕ್ಯಾವ್ಯ | 2 


೪೮೦೭ 


35 


40 


45 


ನೀರಣಕ್ಕಿ 


ಸೀರಸಧ್ವನಿ (ನಾ). ಶುಷ್ಕವಾದ ಧ್ವನಿ; ಭಾವಹೀನವಾದ ಧ್ವನಿ : 
“ನಾನು ಕ್ಷಮಾಯಾಚನೆಗಾಗಿ ಬಂದಿದ್ದೇನೆ” ಎಂದವನು ಗಿಳಿಪಾಕನೊಪ್ಪಿಸು 
ನಂತೆ ನೀರಸಧ್ವನಿಯಲ್ಲಿ ಗಟ್ಟಿಯಾಗಿ ನುಡಿದನು (ಪುನರು. ೧೯೧). 

|ನೀರಸ4 ಧ್ವನಿ] 

ನೀರಸನಿ, ನೀರಸನ್ನಿ (ನಾ). ಒಂದು ಬಗೆಯ ಮರ; ತಿಗಡೆ: 
“ಕುಟನ್ನ ಟಿಮೆನಲ್‌ ನೀ [ನೂಂ20., ಸೀ]ರಸನಿ” (ಮಂಗರಾ, ೪೨-೪೦) ; 
ನೀರಸನಿಯನೊಸ್ಪಿ ಕೊಂಡು ಕಲಿಸಿ ಯಿಂದೀಂಟಿರ್ಲ ಭೋರನೆ ತೂರ್ಯುನ 
ವಿಸದ ನಿವಾರಣಮಕ್ಕು ೦ (ಖನುದ. ೧೦-೬೬). ನೀರಸನ್ನಿ 
ಟಿಕಾ-ನೀರಸನ್ನಿ” (ಒಷಧಿ: ೩೧). [7] 

ನೀರಸನ್ನ್ನಿ "ನೀರಸನಿ' ನೋ. 

ನೀರಸಿಂಬಿ (ನಾ). ಒಂದು ಬಗೆಯ ಸಸ್ಯ 
ಸಿಂಬಿಯ ಭೇದ” (ಓಸಧಿ, ೩೦). [ನೀರ್‌ *ಸಿಂಬಿ?] 

ನೀರಸೋಕ್ರಿ (ನಾ). ಸಾರವಿಲ್ಲದ ಮಾತು; ನಿಸ್ಸತ್ತ್ವವಾದ 
ಮಾತು ; ಒಣಮಾತು : ಸೊಸಮುತ್ತಿ ನ ಸಿಪ್ಪು ಗಳಂತೆಸೆದಪುನೆಂಬನರ 
ನೀರಸೋಕ್ತಿಯ ಪುರುಳೇಂ ವಸುಧೆಗಿಲಿಕಿದಿಂದುಕಳೆಗಳ ಸೊಸ ಬೆಳಸೆನಿಪುವು 
ಪೊಡಲ್ಲ `ಬೆಳ್ಳಿ ಡಿಡೆಲೆಗಳ್‌ (ಪುಷ್ಪ ಪು. [ನೀರಸ 4 ಉಕ್ತಿ] 

ನೀರಹಬ್ಬೆ “ನೀರುಹಚ್ಚೆ? ನೋ. 

ನೀರಹಿಪ್ಪು ಲಿ. (ನಾ). ಒಂದು .ಬಗೆಯ ಸಸ್ಯ ಮತ್ತು ಅದರ 
ಬೇರು: “ಶಾರದಿ-ನೀರಹಿಪ್ಪ ಲಿ” (ಗಂಗಾನು. ೩೦೫); ಗೋಮೂತ್ರ, 
'ಸೊಚ್ಚಿಗೆ, ದಂತಿ, ನೀರಹಿಪ್ಪ ಲಿಯ ಬೇರು, ಚಿತ್ರಮೂಲ, ಇವನ್ನರೆದು 
ಗುದಕ್ಕೆ ಪೂಸಲು ಮೂಲವ್ಯಾಧಿ 'ತಿಳಿವದು (ವಿನೈವಿ. ೮೨); ಗೋಮೂತ್ರ, 
ಸಜ್ಜಿ ಗೆ, ದಂತಿ, ನೀರಹಿಪ್ಪ ಲಿ ಬೇರು, ಚಿತ್ರನೂಲ ಇವನರೆದು ಗುದಕ್ಕೆ. 
ಪೂಸಲು ಮೂಲವ್ಯಾಧಿ ಹರ (ಸಕವೈ. ೨೯೩). [ನೀರ್‌ + ಹಿಪ್ಪಲಿ] 

ನೀರಳಗೆ (ನಾ). ನೀರು ತುಂಬಿರುವ ಪಾತ್ರೆ,--ಗುಡಾಣ, -- 
ದೊಡ್ಡಮಡಕೆ: ತಜಂಪಿನೆಮ್ಮೆಯ ಹಾಲನಾಲ್ಕೊ ಂದೆನಿಸಿ ಕಾಸಿ ಕಿಜಯ 


1 “ಕಾರ 


“ಕಾಕಲೋಡಃ--ನೀರೆ 


೨-೮೧). 


ಸೊಜ್ಜಿ ಗೆಯನುಪ್ಪಿ ಕಯದಜತಿೊಳು  ಕಲಸಿಯಟುನೆಯಂ ಕಾಯ್ದ 
ನೀರಳಗೆಯೊಳು ಕಟ್ಟಿ (ಸೂಸಶಾ. ೧-೧೭). [ನೀರ್‌ + ಅಳಗೆ] 

ನೀರಳ್ಕೆ “ನೀರಟಕ್ಕಿ” ನೋ 

ನೀರಣಕೆ (ನಾ). ನೀರಟಸ್ಕಿ :: ಅರೆನಸುರಾಯ್ತು ಹುಲ್ಲೆ ಸೆಯೆ 


ನಿಂದುವು ಕಾಯರ್‌ ಪೊಡೆ ಕೊಯ್ಯುಲಾಯ್ತೊ ಬಂಧುರತರ ಶಾಳಿ. ನೀರಲಕೆ 
ತೊಟ್ಟಿ ನೆ ಮಾಣ್ಣುದು ಚಂದನಕ್ಕೆ, ಮೆಯ್ಯರಸಿದುದಂಗರೇಖೆ ಹೊಲಹಕ್ಕಿಗ 
ಳೋವರಿನಕ್ಕ ವಾನಗಂ ಶರದದ ಮಾತು ಪಿಂಗಿದುದು ಪೊಕ್ಕುದು ಮಾಗಿ 
ಮಹೀನಿಭಾಗದೊಳ್‌ (ಸೂಕ್ತಿಸು. ಮೊಲಿಕಿಯ ಕೇಳುತ್ತ 
ಲೈತಂದು ನೀರೇಶ್ವರಂ ಮಂದು ದೇವಾಸುರ ಮುಂನೀಶರಂ ನುಂಗಿ 
ನೀರಖಕೆಯಾಗಲು ವಾರಿಧಿಯ ಕುಡಿದು ಕೊಬ್ಬಿ ನಿದ್ದೆಯೊಳಿಪ್ಪ ದನುಜ 
ಕುಲದ ಎಜಕಿಯ ನಂ ನೋಡಿ (ವೀಶೈಪು. ೩-೮-೨೬) ; ತಳುವದ ನೀರಜಕೆ 
ಯನೆಸಗುತ ಬಂದು ತಲೆದೋಲತಂದು ಬೇಸಗೆಯ (ಚಂಸ್ರ್ರಸಾಂ, 
೨೦-೩). "ನೀರಟಕ್ಕಿ? ಪರಾ. [ನೀರ್‌ ಅಜಿಕೆ] 
ನೀರಬಕ್ಕೆ, ನೀರಡಳೆ, ನೀರಡಿಕೆ, ನೀರಳ್ಳೆ (ನಾ). ಬಾಯಾರಿಕೆ ; 
ದಾಹ; ತೃಷೆ: “ಉದನ್ಯಾ, ತರ್ಷಃ, ತೃಟ್‌, ತೃಷ್ಣಾ, ಪಿಪಾಸಾ 
ಎ ನೀರಬಿಕ್ಕಿ? (ಹಲಾಯು. ೬೦-೨೦೮) ; ಭದ್ರಬಾಹುಭಟ್ಟಾ ರೆರ್‌ 
. ಪಲವು ದಿನಸದಿಂದಂ ಪಸಿವುಂ ನೀರಟಕ್ಕಿಯಂನುಂ ಸೈರಿಸ(ನಡ್ಡಾರಾ. 
೯೦-೯) ; ಅ ದಿನ್ಯವಚನಮನುಲ್ಲಂಘಸಿ ಸೀರಟಕ್ಕಿ ಪೋಪಿನಂ ನರಂ 
ಕುಡಿದು (ಪಂಸಭಾ. ೮-೩೯ ನ) ; ನಟ್ಟ ಡನಿಯ ನಡುವೆ ಪಸಿವುಂ ನೀರ 
ಟಕ್ಕಿಯಂಂ ತಿಣ್ಣಮಾಗೆ (ಧರ್ಮಾಮೃ. ೨-೧೯೧) ;ಬಿಸಿಲಿಂ ಬೆಂಡಾಡವರ್‌ 


. ೧೦-೨೩೭); 


ತತ್ತೃಷೆಗೆ ಪರಿದು ನೀರಬಕ್ಕಿಯಿಂ ನೀರ್ಗೆ ಕೈಮಟ್ಟು ಸಿರಂ ನುಂಗಿರ್ದ 


ಸೀರಲಕ್ಕಿಗೊಳ್‌ 


ನಾಸಾಪುಟಿಮರಳೆ , . . ಪಾಂಥರ್‌ ಕುಳಿರ್ನ ಸಲಿಲನುಂ ನೀರ್ದು 
ತೇಗುತ್ತೆ ಪೋಸಪರ್‌ (ದಶಕು.೬-೭) ; ದಿನಲಕ್ಷ್ಮಿ ನಡೆಯೊಂದು ಸೇಡೆಯಿಂ 
ಬಬಿಲ್ಲು ಪಯಣಂಬರ್ಸ ತನ್ನಿನಿಯನ ನೀರಟಕ್ಕಿಗೆಂದೇಜಕಿತ್ತಿ ನೀಡಿದ 
ತಣ್ಣೀರ ಪೊಸ ಪೊಂಗಳಸಮಿದೆನೆ . . , ತೋರ್ಪ ತೆಂಗಿಂ (ರಾಮಾಶ್ಶ 
೫೬-೯). ನೀರಡಕೆ : ನೀರಡಕೆ' ಸಿರಿದಾಗೆ ಕೊಂಪಿಸೆ ನಿಡಂಸುಯ್ಯೆ 
ಹಯಂ ಕರಂ ಜ್ವರಾರ್ಕನೆನಿಕ್ಕುಂಿ (ಲೋಕೋಸ೯-೨೩೪); ಹಸಿವು ನೀರಡ 
[ಪಾರಾಂ. ಡಿ]ಕೆ ನಿದ್ರಾಲಸ್ಯವಾಗಿ ಸಂದಿಸಿ ಹೋಗಿ . . , ಹುಸಿಗೆ ಹೂಂ 
ಕೊಳಿಸುವೆಂ (ಹಚಕಾ. ೯-೧೮); ಹಸಿವು ನೀರಡಕೆ ಸಂತಾಪನ ನಲಃ 
ವಾರಿಸಿಕೊಂಡು ಬಲಗೂಡಿ ತೆರಳ್ಳು (ನೋಹತ, ೧೯-೬೦). ನೀರಡಿಕೆ : 
“ನೀರಡಿಕೆ ತರ್ನಂ ಪಿಪಾಸಮೆನಿಸಿಕ್ಕುಂ” (ಮಂಗರಾ, ೭೦-೧೪); ಬಿಜೆ 


ವಿಸಿಲುಂ ಸುಡುತಿರೆ ನೀರಡಿಕೆ ತಿಣ್ಣ ಮಾದತ್ತ್ರಾಗಳ್‌' (ಕಾಡಂಪೂ. ೧೯೬) ; |. 


ಮಾರ್ತಂಡನುರೀಚಿ ಸುತ್ತಿ ಮುತ್ತೆ . . . ಬೆನ್ನೊಣಗಿ ಚರ್ಮಂ ಹೊಪ್ಪ 
೪ಸಿ ಸೀಳ್ಡು ಬಿಡೆ' ನಾಡೆ ನೋಯಿಸಿ ನೀರಡಿಕೆ ನೆರೆಬೊಳಗುದೋಟಕೆ 
(ಗಿರಿಕ, ೯-೨೬ ವು; ನೀರಡಿಕೆಗೆ ಮರೀಃಿಕೆಯಿಂದ ತಣಿನಹುದೇ(ಕಾಶಿರಾ- 
೩೮-೧೧) ; ಅಡಿಗಡಿಗೆ ಹಸಿವೌಕುವುದು ನೀರಡಿಕೆ ನಿರ್ಬಂಧಿಸಿತು. . . 
ಅವನಿಪನ (ತೊರಂಇ. ೩-೮-೬೧) ; ನೀರಡಿಕೆಗೆಂದೆನುತೆ ಚಿಂತೆಗೊಳುತ 
ಅಂಬುಧಿಯ ಪೊರೆಗೈ ದಲೆಂದು ರವಿ ವೇಗದಿಂ ಸಂಭ್ರಮದೊಳ್ಳೆದಿ ಪಶ್ಚಿಮ 
ಗಿರಿಯಂ ಸಾರುವನು '(ನೆಂಕಾರಾ. ೫-೨-೧೬) ; ಹರಿಕುಲಿಶನು . 
ಹಣ್ಣು ಹಂಸಲುಗಳನ್ನು ತಿಂದು ಹಸಿವು 'ನೀರಡಿಕೆಗಳನ್ನು ಕಳೆದುಕೊಳ್ಳ 
ಬೇಕಾಗಿತ್ತು (ನುಣಿಸ. ೭೪). ನೀರಳ್ಳೆ  ಹಸಿನಿಲ್ಲದವಗೂಟನೇಕೆ ನೀರ 
ಳೈಯ ಗಸಣಿಯಿಲ್ಲದರೆ£ಗೇ]]ಕೆ ಪಾನ (ಭರಚ. ೬೬-೧೧೭). - "ನೀರಣಕೆ? 
ಪರಾ. [<ನೀರಡಸು] 

ಸೀರಬಕ್ಕಿ ಗೊಳ್‌ (ಕ್ರಿ). ಬಾಯಾರು ; ಫೀರಡಸು : ಒಳಗಿರ್ದ ಥೊರೆ 
ಗಳನಿಬರುಂ ಕಡುನಿಸಿಲೊಳ್‌ ಪರಿತಂದು ಪಸಿದಿರ್ದುದಜಿಕಿಂ ನೀರಬಕ್ಕಿ 
ಗೊಂಡು ಬಾನಿಯನಜಿಸಿ . , , ಪೋದರ್‌ (ಚಿಕನಂ. ೪೭-೧೧). 

[ನೀರಟಿಕ್ಕಿ -- ಕೊಳ್‌] 

ನೀರಾ (ನಾ). ತಾಳೆ ಅಥವಾ ಈಚಲು ಮರದಿಂದ'ತೆಗೆದು ಇನ್ನೂ 
ಹುಳಿ ಹಿಡಿಯದಿರುವ ರಸ: ಸೇಂದಿ ಕಂಟ್ರಾಕ್ಟು ಮಾಡುವಾಗ 
ಗೌಡರು ನಿಂಗನಿಗೆ ನೀರಾ ತರಿಸಿ ಹತ್ತುದಿನಸ ಕುಡಿಸಿದರು (ನನ್ನೂರು. 
೨೯೩); ತಾಳೆಮರದ . , . ಎಳೆಯ ಹೂಗೊಂಚಲನ್ನು - ಕತ್ತರಿಸಿದಾಗ 
ಧಾರೆಧಾರೆಯಾಗಿ ಸುರಿಯುತ್ತದೆ "ನೀರಾ' ; "ನೀರಾ'ವಿನ ರಸಘಟ್ಟಯೇ 
“ತಾಟಿಬೆಲ್ಲ'; ಹುಳಿಹಿಂಡಿದ "ನೀರಾ' ನೇ ಕಳ್ಳು. "ನೀರಾ' ಮೈಗೆ ಬಹಳ 
ಒಳ್ಳೆಯದಂತೆ (ಹಸುಹೊ. ೩೩೭). [ಸಂ. ನೀರ] 

ನೀರಾಂಜನ, ನೀಲಾಂಜನ, (ನಾ). ೧.' ದೀಪ; ನೀರಾಜನ: 
ವರ್ಧಮಾನದಿಂ ಸ್ವಸ್ತಿಕದಿಂತಾರಾಧಿಸೆ ವಿರಚಿಸಿದನಗಾರಾತಿ ನಿರಂಜನಂಗೆ 
ನೀರಾಂಜನಮಂ (ನರ್ಧಮಾ, ೧೨-೨೭) ; ಬೆಳಿಯ ನೀರಾಂಜನದ ಹಲಿಗೆ 
೯ ಹಿರಿಯ ಅರತಿ ೮ ,,. ಯಿಖಾ ಆರತಿ ನೀರಾಂಜನಕುಂ ದೀಪಾರಾಧನೆಗೂ 
ಸಮರ್ಪಿಸ್ತ ಹಸುವು ೨೦೦ (ಸೌಣಣ. 2೪, ೨೭೩-೪೦ ; 1515); 
ವಿಶ್ವೇಶ್ವರನೆದುರು ಗೋಪುರಾರತಿ ನಡೆದಾಗ ನೀರಾಂಜನಗಳ ಸಾಕ್ಸಿ 
ಯಾಗಿ ತನ್ನ ಯಾಚನೆಯನ್ನು ದೇವರೆದುರು ಇಟ್ಟು ಅಂಗಲಾಚಿ 
ದಳು (ಗಂಮಾಯಿ, ೨). ೨. ದೀಪವನ್ನು ಹಚ್ಚಿಡುವ ಸಾಧನ 
ಹನೆ ತುಂಬಿದ ಕುಪ್ಪಿಯ ಬುಡದಲ್ಲಿ ಸ್ವಲ್ಪ ನೀರು ಇಟ್ಟು ಆ ನೀರೊಳಗೆ. 
ಒಂದು ನೀರಾಂಜನನಿಟ್ಟು (ಮುಂಬಯಿ. ೬-೧೧). ನೀಲಾಂಜನ, : 
೧. .ಖಡ್ಡಿ ಬತ್ತಿಗಳ ನೀಲಾಂಜನನ ಸರ್ಪನೇಣಿಯರು ಸರಸೋಕ್ತಿ ಯಿಂಂ 
ಪಿಡಿದು ನಿಂದಿರ್ದರುಮದೇಸೇಳ್ವಿನು (ನನನೋ, ೧೯-೨೮) ; ಅಚ್ಚುತ 

೬ ಚಾನಡಿಗೆ ಬಂದಕ್ಕೆ ಅಲ್ಲಿ ನರಸಿಂಹಯ್ಯ್ಭು ಮಲಗಿದ ಚಿತ್ರವಿಲ್ಲ. 


೪೮೦೮ 


25 


45 


ನೀರಾಜನ 


ಬದಲೊಂದು ನೀಲಾಂಜನ ಉರಿಯಂತ್ತಿತ್ತು (ಮುಗಿಯು, ೩೩೧); 
ಕಣ್ಣು ನೀಲಾಂಜನ, ಕರಗಿಸಿದ ನಕ್ಷತ್ರ (ೆಲನು. ೫-೪). ೨. ಎಳ್ಳೆಣ್ಣೆ 
ಮೊದಲಾದ ಎಣ್ಣೆ ಗಳಿಂದ, ಹಣತೆ "ಇಲ್ಲವೆ ಕಂಚಿನ ನೀಲಾಂಜನಗಳಲ್ಲಿ ದೀಪ 
ಉರಿಸುವ ರೂಢಿಯಿತ್ತು (ಬಾಲಸ್ಟ್ರ. 1, ೩೫೦); ಒಂದು. ಸಣ್ಣ ಪೊಟ್ಟಣ 
ದಲ್ಲಿ ಕಲ್ಲುಸಕ್ಕರೆ ಚೂರುಗಳು, ಕರ್ಪೂರ, ಒಂದು ಸಣ್ಣ ನೀಲಾಂಜನ 
ಇವನೇ ಮೊದಲಾದ ಪದಾರ್ಥಗಳು (ಇಬದು. ೧). [ಸೆಂ ನೀರಾಜನ] 
ನೀರಾಕರ (ನಾ). ನೀರಿಗೆ ಆಶ್ರಯವಾಗಿರುವುದು; ಕಡಲು ; 
ಸಮುದ್ರ : ಗಗನನುಂ ಮಾರ್ಪೊಯ್ಯೆ ಕಣ್ಣೊಪ್ಪ ತೋರ್ಪುದಿದುತ್ಟೇಂ 
ಬದಸಂಖ್ಯಶಂಖಧವನಳಂ ಗಂಭೀರನೀರಾಕರಂ (ಪಂಸಭಾ. 
ಅಂತು ಗ೦ಂಭೀರನೀರಾಕರಮಿರ್ಪಂತಿರ್ದ ಕನುಲಾಕರನುಂ ನೋಟ್ಟಲ್ಲಿ 
(ಗದಾಯು, ೬-೧೧ ನ) ; ವಾರಿಯೊಳಿಕೆ ಪದ್ಮರಾಗವುಂಬ್ಬಾ ಕರಮಾ ನೀರಾಕರ 
ಮೆನೆ ಕಣ್ಣೀೀಂ ರಾರಾಜಿಸಿದುದೊ ಸಿತಾಬ್ದ ಮುಕ್ತಾ ಳಿಗಳಿಂ (ರಉಜಕೀ, 
[ನೀರ್ಯ 4 ಆಕರೈ] 
ನೀರಾಗ (ಗು). ೧. ಶಾಂತವಾದ ; ವಿರಕ್ಷಿ ಭಾವದಿಂದ ಕೂಡಿದ : 
ಅಸಗತಕಇಲುಸ್ಟನೀರಾಗಲೋಚನನಂ ಭಕ್ತಿ ಭರಾನತರೋಲಗಿಸುತ್ತಿರ್ಸ 
ನ್ನೈಗಂ (ಶಾಂತಿಪು. ೬-೪೨ ವು. (ನಾ). ೨. ಆಸಕ್ತಿಯಿಲ್ಲದಿರುವಿಕೆ ; 
ಪ್ರೀತಿಯಿಲ್ಲದಿರುವಿಕೆ ; ವಿರಕ್ತಿ : ತಾಳ್ಮರಾರಿಯೆಂ ತನ್ನನಗಲ್ಹೊಡಂ 
ನೆರೆದೊಡಂ ನೀರಾಗವುಂ ರಾಗನಂಂ (ಸಂಠಾನೂ. ೭-೫). ೩. ವೈರಾಗ್ಯ 
ದಿಂದ ಕೂಡಿದವನು ; ವಿರಕ್ತ : ಆ ತಪಸ್ವಿಗಳ್‌ ನೀರಾಗರಾಗಿಯಂಂ. 
ಕಥಾರಸವಿಸ್ಮೃತಗುರೂಚಿತಪ್ರತಿಸತ್ತಿಗಳುಂ ಸ . ಪರನಶರುಮೆನಸಿ 
ಕಿಜಿಿದು ಬೇಗನಿರ್ದಲ್ಲಿಂದಮೆಟ್ಲು (ಕಾದಂಉ. ೭೦೬) ; ನೀರಾಗರೆನಸಿ 
ಜಿಮುಗನುಳನಿರಣದಿಂಯೊಲವು ನಿನ ಳಾದತ್ತು (ಚಂದ್ರಪು೬-೧೧) [ಸೆಂ.] 
ನೀರಾಗಿ (ನಾ). ರಾಗದಿಂದ ದೂರನಾದನನು ; ವಿರಾಗಿ; ವಿರಕ್ತ: 
ನೀವು ಸುಹೃದಯರಿಂದು ದುರ್ಜನರಾವು ನೀವ್‌ ನೀರಾಗಿಗಳು ರಾಗಾನ 
ಲಂಬರು [ಪಾತಾಂ, ನೀವ್‌ ' ರಾಗಿಗಳು ಮೇಣ್‌ ರಾಗಾನಲಂಬರು] 
ನಾನಲೇ (ಕುನ್ಯಾಸ. ೧೩-೩೬). [ಸಂ. ನೀರಾಗಿನ್‌] 
ನೀರಾಜ (ನಾ). ಆರತಿ: ವಿತತಗೋಸ್ಟರ್ಶಹಸ್ತಂ .:. . ಉನ್ನತ 
ಸುಜನನೀರಾಜ [ಸಾಣಂ. ಸತಿನಿರೆಂಜನಾ] ಕಾಂತಿಮಯಂಕಾಯನಂದುಪ್ಪ 
ವಡಿಸಿದನರಸನು (ಹಚಕಾ. ೪-೫೮). [Ao] 
ನೀರಾಜನ (ನಾ). ೧. (ಜೀವರ ಮುಂಜಿ) ಜ್ಯೋತಿಯನ್ನು 
ಎತ್ತುವುದು ; ಮಂಗಳಾರತಿಯನ್ನು ಮಾಡುವುದು : ಆ ಮಂಗಲ 
ಸನನಸಮಯಾನಂತರಂ ಜಾನಕಿ ನೀರಾಜನನಿರಾಜಮಾನೆ ಧಾರಾನಿಳಯ 
ಜಲಯಂತ್ರಪುತ್ರಿಕೆಯಂತೆ . 44 ಮೆಟ್ಟಿ ಸಿಲ್ಕುದುಂ (ಪಂರಾಮಾ, 
ಸ್ಫುರಡ್ವರ್ಣಪೂರ್ಣಕನನ್ಮೂರ್ತಿಗೆ ನರ್ಣಪೂರವಿಳಸನ್ನೀ 
ರಾಜನಂ ಮಾಟುಮೇ (ಪುಷ್ಪಪು. ೧೧-೪೩) ; ಬಳಿಕ್ಕಾ ರಸನಧಿಕವಾಗಿ 
ನೆಗ್ಗಳಿಸ ನೀರಾಜನಪ್ರಭೆ' ಕುಗ್ಗಿ ಮಸುಳಿಸಿತೋ ನುಜಕಿದು ನೀ ಮುಗ್ಗಿ 
ಸಿದೊ ಏಕಾರತಿಯನಯ್ಯೂಂಗೆ ಕೊಡುವಾಗ (ಒಸಪು. ೪೭-೧೬) ; ಬಹಳ 
ವರ್ತಿಗಳ ಕರ್ಪೂರನೀರಾಜನದ ಕಂಪಿನ , , . ಅಮಲತಾಂಬೂಲದ 
ಪರಿಕ್ರಮದ ಸೊಗಸಿನ. ಕೃ ತೋಸಚಾರಂಗಳಿಂದಮರ್ಚಿಸಿದಳಭನನಂ 
ಕಾತ್ಯಾಯನಿ. (ಜೈಮಿಭಾ, ೧೫-೨೪). ೨. ಆರತಿಯನ್ನು ಬೆಳಗು 
ವಾಗ ತಟ್ಟೈಯಲ್ಲಿಡುವ ದೀಪಾರತಿ; ನೀಲಾಂಜನ : ಸರಿಸರಿಯ 
ಕರ್ಪರಸೊಡರ್ಗಳಿಂ ಭೂಪದಿಂ ಗುರುತರದ ನೀರಾಜನಂಗಳಿಂ . . . 
ತಾಂಬೂಲದಿಲ ಭೂನಿನಿಪಂ  ಗಿರಿಜಾಧನನನರ್ಚಿಪನಿತಲಕೊಳಗೆ (ಚಿಬಪು. 
೫೧-೨೨); "ಆರತಿ? (ಚಬಪು. ಕೋಶ) ; ನೀರಾಜನಂಗಳಂ ತಂದೋರಂತೆ 
ಸುವಾಸಿನೀಜನಂಗಳ್‌ ಜನದಿಂ ಚಾರುತರಮೆನಿಸಿ ಬೆಳಗಿ ನಿವಾರಿಸಿದರ್‌ 
ನೂತ್ಸ ನಸ್ತ್ರಮನಿಮನೆಡಬಲಕಂ (ಹಾಲಾಸ್ಯ, ೧-೧೫-೫೧). [ಸಂ.] 


೪-೨೪) ; 


೧೨-೨೪). 


೫-೪೦ ವ); 


ನೀರಾಜನಂಗೆಯ್‌ 


ನೀರಾಜನಂಗೆಯ್‌ (ಕ್ರಿ). ಆರತಿಯನ್ನು ಎತ್ತು ; ಮಂಗಳಾರತಿ 
ಯನ್ನು ಮಾಡು: ಆ ಶ್ರಿಲೋಕತಿಲಕನ ಜನ್ಮೋತ್ಸನಡೊಳ್‌ . . . 
ಕರ್ಮಭೂತಳೋಪಸರ್ಗವಿಧ್ವಂಸನನಿಮಿತ್ತ ಮಾಗಿ 
ತದ್ಭರಾನಲಂ ದಕ್ಷಿಣಾವರ್ತ ಮಾಗಿ. ಪಚ್ಚಳಿಸೆ. (ಆದಿಪು. ೭-೩೬ ವ). 

[ನೀರಾಜನ -- ಕೆಯ] 

ನೀರಾಜನವಿಧಿ (ನಾ). ಆರತಿಯನ್ನೆತ್ತುವ ಕ್ರಿಯೆ; ಆರತಿ 
ಬೆಳಗುನಿಕೆ : ಮೇರುನೃಸಂಗೆ ನಭಃಶ್ರೀ ನೀರಾಜನವಿಧಿಯನೊಸೆದು 
ಮಾಬ್ಬಂತೆಸೆದತ್ತು . . . ತಾರಾಚಕ್ರೃಂ (ಅಜಿಪು. ೨-೫); ನೀರಾಜನ 
ವಿಧಿಯಂ ವನಿಸ್ತಾರಡೆ ಮಾಡುವುದರಾತಿಸಂಕುಲನುಂ ಸಂಹಾರಿಸಲುಂ 
ವಿಜಯನನನಧಾರಿಸಲುಂ ನೃಪತಿ ಬಗೆವೊಡುದಿತೋದಿತನುಂ (ಅತ್ಯಾ, 
೮-೧). [ನೀರಾಜನ ವಿಧಿ] 

ನೀರಾಜಿ, "ನಿರಾಜಿ' ನೋ. 

ನೀರಾಜ್ಕಿ (ನಾ). ನೀರೆ; ಚೆಲುನೆ (?) : ದಾವಾಣೀ ನೆಟ್ಲಾಲಾ 
ಹಾಕರ್ಯೊೋ ನೀರಇಜೀ ನಿನ್ನ ಗಂಡಾನ ತಲೆಯಾ ಕಡಿದವ್ರೇ (ಹುಟ್ಟಿ ಹ. 
೯೨); ಮಾಳಿಗೆ. ಮೇಲೆ ಮಲಗಿರ್ವೊ ನೀರಾಜಿ ನಾದ್ದಿ ಬಂದನೈ ಮುಖ 
ತೋರೆ (ಹಳ್ಳಿ ಸ, ೧೧೩). [?] 

ನೀರಾಜಿತ (ಗು). ಆರತಿ ಎತ್ತಿದ,--ಬೆಳಗಿದ : ಅರ್ಚಿತಸಮಸ್ತ 
ಶಸ್ತ್ರರ್‌ ನೀರಾಜಿತತುರಗರೊಪ್ಪಿ ದೆರ್‌ (ಸಂಪಭಾ. ೧೦-೩೭) ; ಆ ಪುರಮೆಂ 
ತರುಣೀಕೇಕರನುರೀಚಿನೀರಾಜಿತಾಕ್ಷತಾಂಗಂ ಪೊಕ್ಕಂ (ಚಂದ್ರಪು, ೬-೪೨). 

[ಸಂ] 

ನೀರಾಜಿಶೀರೆ "ನಿರಾಜಿಸೀರೆ' ನೋ. 

ನೀರಾಜಿಸೀರೆ "ನಿರಾಜಿಸೀರೆ' ನೋ. 

ನೀರಾಜಿಸು (ಕ್ರಿ). ಆರತಿಯನ್ನು ಬೆಳಗು, --ಎತ್ತು : "ನೀರಾಜಿಸು- 
ಆರಾತ್ರಿಕಕ್ರಿಯಾಯಾಂ” (ಶನುಧಾ) ; ರಾಜಿಪ ಮುಖಲಕ್ಷ್ಮಿಗೆ ನೀರಾ 
ಜಿಪ ಮಣಿಪಾತ್ರಯುಗಳಮೆನೆ ಸೊಗಯಿಸುಗುಂ . « ಅನತಂಸ 
ಕರ್ಣಯೊಂಗಂಗಳ್‌ (ಜಗವಿ. ೧೦-೩೯); ಪೂಜಿಸುವುದು. ನಿಚ್ಚಂ ಹೀರಾ 
ಜಿಸುವುದು ಪರ್ನದಂದು (ಅಶ್ವಶಾ:'೭-೭೨); ಉರು ಮಣಿಮಯ, 
ಖಚಿತಾವತಂಸೆಂಗಳಿಂ ತರುಣಿಯ ಕರ್ಣಯುಂಗಂಗಳು ವರನುಂಖಿ ಲಕ್ಷ್ಮಿಗೆ 
ನೀರಾಜಿಪ ಪಾತ್ರೈಯಿರನೆನೆ ಕಣ್ಣಿ ರಾಜಿಸಿದವು (ತ್ರಿಭುತಿ. ೭೨-೫೮); 
ಭಾನುಮತಿಯೆಂಬವಳ್‌ ನೀರಾಜಮನೆತ್ತಿ ನೀರಾಜಿಸಿಯುಂ 
(ನೃಷವಿ, ೯-೨೧ ವ). [ನೀರಾಜನ 4 -ಇಸು] 

ನೀರಾಟ (ನಾ). ನೀರಿನಲ್ಲಿ ಆಡುವ ಆಟಿ ; ಜಲಕೇಳಿ : “ನೀರಾಟ 
ಮೆಂದು ಜಲಕ್ರೀಡೆ” (ಕಶಸಾ. ೬೯-೫೬೦); ಅಂತು ಜಗುನೆಯ ಮಡುವಂ. 
ತಮ್ಮರೆಸಿಯುರ  ನಿಕಟಿನಿತಂಬಬಿಂಬಂಗಳ ಫಟ್ಟಿಣೆಯೊಳ್‌ . 
ತಳ್ಳಂಕಗುಟ್ಟ ನೀರಾಟಿಮಾಡುವಾಗಳ್‌ : (ಸಂಪಭಾ. ೫-೬೨ ನ); ವನಿತೆ 
ಯರ್‌ ಫೀರಾಟದಿಂದಾದ ಕಣ್ಮಲರ್ಗೆಂಪಿಂದಧರೋಸ್ಕ ಪಲ್ಲವದ ಬೆಳ್ಳಿಂ 
ನಾಡೆ ಕಣ್ಣೊಪ್ಪಿದರ್‌ ಮರನಂ ಗಾಳಿಯ 
ಧೂಳಿಯಂಂ ರಜನಿಯಂ ನೀರಾಟಿನುಂ [ನ್‌ ಫಘೋರಾಜಿಯಂ] . . . 
ಕೊಂಡಾಡಿ ಬೆಂಡಾಗದೀ ಧರೆಯೊಳ್‌ (ಖನುದ, ೧-೬೩); ತೊಯ್ದರು 
ನೀರಾಟಿನನಾಡಿ ಸೊಬಗಾಂತು ' ಐದೆಯರುಗಳು ಸಂತಸದಿ (ಮೋಹತ, 
೪-೫೯) ; ನೀರಾಟಕೆಳಸಿ , ತೀರದೇಶದೊಳ್‌ ನಿಂದ. ವಾರನಾರಿಯರ 
ನಿಡುಜಡೆಯ ಪಡಿನೆಳಲನೊಳಕೊಂಡು . . . ಪೌರನಿತಂಬಿನಿಯರ್‌ ಕರ 
ಘಟತಘಟಸಟಳಮಂ ಕಂಡು (ರಾಜಕೇ: ೨-೮ನ); ಅನೆ ನೀರಾಟಿದಲಿ 
ಮಿನ ಕಂಡಂಜುವುದೆ ಹೀನ ಮಾನವರ ಬಿಜುನುಡಿಗೆ ತತ್ವದ ಜ್ಞಾನಿ 
ಯಂಜುನನೆ _(ಸರ್ನಜ್ಞ. ೩೭೩); ನೀರಾಟಿಕ್ಕೆ ಹೋಗಿ ಹೇರಾಟಿ ಕಳ 

[ನೀರ್‌--ಆಟ] 


ಸಾರ 


(ಜಗವಿ, ೧೪-೧೧೨); 


ಕೊಂಡ ಗಾದಿ). 


ನೀರಾಜನಂಗೆಯಂತೆೆ 


೪೮೦೯ 


25 


40 


45 


ನೀರಾನೆ 


ನೀರಾಟಿಗೊಳ್‌ (ಕ್ರಿ). ನೀರಾಟವಾಡು : ಜಂಭಾರಿ ತನ್ನೈರಾನತ 
ನೀರಾಟಿಗೊಂಬುದ ನೋಡಬೇಕೆಂದು ಪೊಂಬಳ್ಳಿ ಗಂಟೆಯ ಬಲಿಡಂತೆ 
ಸುರಚಾಪ ಸಂಭ್ರಮವಾಯ್ತು ಕಣ್ಮನಕೆ (ಮೋಹತ, ೪-೩೫). 

[ನೀರಾಟ 4+ ಕೊಳ್‌] 

ನೀರಾಟಿನಾಡು (ಕ್ರಿ). ನೀರಿನಲ್ಲಿ ಆಟವಾಡು ; ಜಲಕೇಳಿ 
ಯಾಡು : ಕರಿಣೇಗಣಾನ್ವಿತಂ 'ನನಕರಿಪತಿ ನೀರಾಟವಾಡಲೊಯ್ಯನೆ 
ಬರ್ಪಂತಿರೆ ಗಜಗಮನದ ಸತಿಯರ ಬರೆ ಬಂದಂ ಜಲಧಿಗಲಸಗತಿಯಿಂ 
ಕೃಷ್ಣಂ (ಇಗವಿ, ೧೪-೮೯) ; ನೀರಾಟಿವಾಡಿ ಪೊಳಿಮಡುನೈರಾನತದಂತೆ 
ದಿನಿಜದೀರ್ಥಿಕೆಯಿಂ ಕಾಸಾರದಿನೇಂ ಫೊಳನುಟ್ಟ ನೊ ನಾರನಧೂಸಹಿತ 
ನುನನಿಪತಿದಿಗ್ನಾಗಂ (ಅನಂಪು, ೭-೫೦); ವಾರಿಗೆ ಹೆಂಗಳರು ನಾವು 
ನೀರಾಟಿನಾಡಲಿಕೆ ಪೋಗಿ . . . ಸರೋವರ ಧುಮುಕಿದೇವೆ (ಕನಕ, 
೧೨೩-೪) ; ನೀರಾಟವಾಡುತ್ತಿರುವಾಗ ಹತ್ತು ಹುಡುಗರ ಹೆಗಲನ್ನು 
ಹಿಡಿದು ನೀರೊಳಗೆ ಅಮುಕಿಕೊಂಡಿದ್ದು ಅಸ್ಮಾವಸ್ಮೆಪಡಿಸಿಬಿಡುನನು 
'ನಚಭಾ, ೧೬). [ನೀರಾಟಿ + ಅಡು] 

ನೀರಾಡು (ಕ್ರಿ). ೧. ಎ ನೀರಾಟಿವಾಡು: ಅಸಂಖ್ಯಾತ ಯಾದನ 
ವಿಟಿನಿಟೀಜನಕ್ಕಂ ನೀರಾಡುವೊಡೆ ಸರೋವರಂ ನೆಜಕಿಯವು (ಗವಿ. 
೧೪-೮೮ ವ) ; ಈಸಾಡುತಿರ್ಪರಸುಮಕ್ಕಳ ಮೈಗುಂಕುಮುದಿಂದ ಬೆರಸಿ 
ಹೊಂಬಣ್ಣ ದಿನೆಸೆದಿಹುದಾ ನದಿ ಸ್ಮರಗೆ ನೀರಾಡ ಸಮೆದವೊಲು (ಸೊಬಸೋ. 
೧-೩೪); ನೆಟ್ಟನೆ ನೀರಾಡುವ ನೃಪಸುತರಳವಟ್ಟು ರಂಜಿಸುತಿರ್ದರಲ್ಲಿ 
(ಪ್ರಭಂಜ. ೨-೧೩೪) ; ಪ್ರೇಮದಿಂ ಬಂದು ನೀರಾಡುತಿಹ ಸಿರಿನಂತ 
ಕೋಮಲಾಂಗಿಯರ ಕುಚಯುಗದ ಕುಂಕುಮಸಾರ ಭೀಮರಥಿಯೊಳು 
ಕೂಡಿ (ಗುಭಚ. ೧-೨೨) ; ಬಂಡೆ ಬಂಡೆಯ ನಡುವಣನವರತ ಜಲಗದ್ಗದ 
ಶ್ರುತಿಗೆ ಉಪನಿಷತ್ತಿನ ಶ್ರುತಿಯ ಮಂತ್ರ ಘೋಷಂ ಬೆರಸಿ ಸೀರಾಡಿದನ್‌ 
(ಶ್ರೀರಾಮಾ, ೧೫೦-೨೩೬). ೨. ನೀರು ಬರು ; ನೀರೂರು : ಪತಿಯ 
ಅ ಮಾತನ್ನು ಕೇಳಿದ ಚಂದ್ರಿಯ ಕಣ್ಣ ಲ್ಲಿ ನೀರಾಡಿತು (ಸಿಕೆಉ. ೧೫೬). 
೩. ಬೆವರು ಬರು; ಬೆವರಿಡು.: ನೀರಾಡುವ ನೊಗ ನಿಡುಸುಯ್ವ. 
ನಾಸಿಕ ತೇರೈಸುವ ತಳ್ಳಂಕ . ೬.೬ ಹಿಪ್ಪಿ ತವಗಾ ನೀರಜಮುಖಿಯನು 

೪. (ಕಾಂತಿಯು) ಹಬ್ಬು ; 
ಹರಡು ; ಹೊಮ್ಮಕ್ಮು : ಲಾವಣ್ಯನವೆಂದರೆ ಅಂಗಾಂಗದಲ್ಲಿ ನೀರಾಡುವ 
ಒಂದು ಬಗೆಯ ಬೆಳಕು (ಸೌಂದಸ. ೧೨೯), [ನೀರ್‌ ಆಡು] 

ನೀರಾಣಿನರಿ (ನ್‌). ನೀರಿನ ಮೇಲೆ ಹಾಕುವ ಒಂದು ಬಗೆಯ 
ತೆರಿಗೆ: ಕಟ್ಟಿ ಗೇನರ್ತನೈ ' ಕರಣಿಕೇ ಜೋಡಿ ನೀರಾಣಿನರಿ ನಾಟ್ಟು 
ಕಣಕ್ಕು[ವ]ರಿ ಅಂಗಸಾಲೇನರಿ (ಎಇ. 7೪111, ೧೪೩-೫೬ 5.1434). 
"ನೀರುಣಿಸುಂಕ', "ನೀರುವರ್ಮಿ', "ನೀರೋಣಿ' ಸರಾ. 

[ನೀರಾಣೈ ನರಿ] 

ನೀರಾನ್‌ (ಕ್ರಿ). ನೀರನ್ನು ತೆಗೆದುಕೊಳ್ಳು ನ ಅಬುಜಾಕ್ಷಿಯರು 
ಕಳಧೌತಘಟಿಡೊಳು ಪೋಪರು ಪೊಳಲಧಿದೇನಿಯರಂತೆ 
(ಕಂನವಿ. ೨-೫೭). [ನೀರ್‌-- ಆನ್‌] 

ನೀರಾನೆ (ನಾ). ಒಂದು ಬಗೆಯ ಜಲಚರ ಪ್ರಾಣಿ: ದೆಸೆದೆಸೆಗೀಡಾಡಿದ 
ಕರಿ ಜಿಸೆಯಾನೆಗಳಬ್ಬಿ ಯೊಳಗೆ ನೀರಾನೆಗಳಾಗಸದೊಳಮವಭ್ರಗಜಮೆನೆ 
ಪೊಸತಾಗಿರೆ ಭಿನ್ನಸೃಷ್ಟಿ ನಡೆದನೊ ಭೀಮಂ (ಗದಾಯು. ೩-೧೪); 
ನೀರಾನೆಯಿಂಂ ಕಂಬುನಿಂ ವರರತ್ಸವ್ರಜದಿಂ ಪ್ರ; ಇಳಲತೆಯಿಂದೊಪ್ಪಿ ತ್ತು 
ನೀರಾಕರಂ (ಗರಕ. ೧೧೪೭) ; ಸೊಂಡಿಲ ನೆಗಹಿ ಭೋರ್ಗರೆನ ನೀರಾ 
ನೆಯ ತಂಡ (ನೋಹಕ. ೬-೩೬); ತಾವರೆ ಮೊಗ ನಿಸಾರ ಕಣ್ಣು ನೀರಾನೆ 
ಗಲ್ತಿ "ವಿದ ನಡೆ ಸುಳಿನಾಭಿ ... ಎನೆ ಭಾವಕಿ ಮೆಜಿಕಿದಳರ್ಕಿಯಲಿ 

[ನೀರ್‌ + ಆನೈ) 


ಕಾಣುತನೆ 


(ಶ್ರೀಪಾಲ. ೪-೯೫). 


ನೀರಾಂತು 


(ಕಂಸವಿ. ೫-೪೭). 


ನೀರಾಮೆ 


ನೀರಾನೆ (ನಾ). ಒಂದು ಬಗೆಯ ಜಲಚರಪ್ರಾಣಿ ; 
ಕೂರ್ಮ : (೨). [ನೀರು,( ನೀರ್‌) - ಅನ] 

ಸೀರಾಮೆಬಳ್ಳಿ (ನಾ). ಒಂದು ಬಗೆಯ ಔಷಧಿಸಸ್ಯ ಕ: “ವಾರ್ಷಿಕಂ, 

ತ್ರಾಯಂತೀ, ಬಲಭದ್ರಿ' ಕಾಸ ನೀರಾಮೆಬಳ್ಳಿ 
(ಸಿದ್ಧಾಂತಿ, ೧೪೬). [ನೀರಾಮೆ ? ಬಳ್ಳಿ] 

ನೀರಾರಂಬ (ನಾ). ನೀರಾನರಿಯ ಬೇಸಾಯ; ತರಿ ವ್ಯವಸಾಯ : 
ಕಾಡಾರಂಬ ನೀರಾರಂಬ ಸಕಲ (ಸ್ಕಲ) ಸುನರ್ಣಾದಾಯಂಂಟಾದ 
ಅಷ್ಟ ಭೋಗತೇಜಸ್ಸ್ಯಾಮ್ಯುನನು ಸಮರ್ಪ್ಪಿಸಿದೆವು (ಎಕ. 1೫, ಬೆಂಗಳೂ, 
೩೦-೧೯ ; 1044); ಆ ಗ್ರಾನುಕೆ ಸಲುವ ಚತುಸೀಮೆ ವೊಳಗಾದ ಕಾಡಾ 
ರಂಬ ನೀರಾರಂಬಕೆ ಸಲುವ  ಕೆಜಕಿ ಕುಂಟಿ ಕೊಣನು (ಎಕ. ೫ (5), 
ಕೋಲಾರ, ೩೦೪-೧೪ ; ಸು.'17ನೆಯ ಶತ). [ನೀರ್‌ : ಆರಂಬ] 

ಸೀರಾರಂಭ, ನೀರುಆರಂಭ (ನಾ). ಇ ನೀರಾರಂಬ : ಆ 
ದಂಣ್ಣಾಯಕಪುರಕೆ ಸಲುವ ಚತುಃಸೀಮೆಯೊಳಗುಳ್ಳ ತೊಟ ತುಡಿಕೆ 
ಗದ್ದೆ ಬೆದ್ದಲು ಏತ ಏರಿಕಲು ,ನೀರಾರಂಭ ಕಾಡಾರಂಭ (ಎಕ. ೪11, 
ಶಿನನೊ. ೭೧-೨೭ ; 1431); ಆ.ಚತುಸೀಮೆವೊಳಗಣ . . , ಕಾಡಾರಂಭ 
ನೀರಾರಂಭ ಕಾಣಿಕೆ ಬೇಡಿಗೆಯೇನುಂಟಾದ ಸರ್ವ್ವಸ್ವಾಮ್ಭನನು ಆಗು 
ಮಾಡಿ(ಮೈಆರಿ- ೧೯೪೬, ೨೯-೧೧ ; 1530); ಈ ಗ್ರಾಮಕೆ ಸಲುವ ಗೃಹಾ 
ರಾನಂಕ್ಷೇತ್ರ, ಗದ್ದೆ ಬೆದ್ದೆಲು ಕಾಡಾರಂಭ ನೀರಾರಂಭ (ಮೈಆರಿ. ೧೯೪೦, 
೪೭-೧೭; 1669); ಯಾ ಗ್ರಾಮಕೆ ಕಾಡಾರಂಭ ನೀರಾರಂಭ (ಎಕ. ೫1, 

ನೀರುಆರಂಭ: ತೋಟ ತುಡಿಕೆ 
ಕಾಡು ಆರಂಭ ನೀರುಆರಂಭ (ಎಕ: 111 (R), ಗುಂಡ್ಲು ಪೇ, ೧೭೦-೧೦; 
1607), [ನೀರ್‌ 4 ಆರಂಭ] 

ನೀರಾವರಿ (ನಾ). ೧. ನೀರಿನ ಸೌಲಭ್ಯ,--ಅನುಕೂಲ,-- 
ಪೂರೈಕೆ: (ಮೈಗೆಜಿ. 1೪, ೭೮೧). (ಗು). ೨. ನತಂಷ್ಯ ವಸಾಯಕ್ಕೆ 
ತಕ್ಕುದಾದ; ನೀರು ಸಮ ತದ್ಧಿ ಯಾಗಿರುವ: “ರಾತಿಂ ಪ್ರದೇಶ 
ಪರಾ. [ಆನೀರ್ವರಿ] 

ನೀರಾವರಿಕೆ (ನಾ). ೧. ಇ ನೀರಾವರಿ ೧: (೫. ೨. ನೀರು 
ಸಮೃದ್ಧಿಯಾಗಿರುವ ಪ್ರದೇಶ; ತರಿವ್ಯ ಸೈ ವಸಾಯಕ್ಕೆ ತಕ್ಕುದಾದ 
ಭೂಮಿ (ಕಿ). [ನೀರಾವರಿ-- -ಇಕೆ] 

ನೀರಾವರಿಪ್ರದೇಶ (ನಾ). - ನೀರಾವರಿಕೆ ೨: ನಮ್ಮ ಜೇಶದಲ್ಲಿ 
ಹಹಃ ದೇಶಗಳು ಅಷ್ಟು ಹೆಚ್ಚಾ ತ್ಹ ಗಿಲ್ಲವಾದ್ದರಿಂದ ಖುಷಿ ಪೈರು 
ಗಳನ್ನೇ ಹೆಚ್ಚಾ ಗಿ ಬೆಳೆಯಬೇಕು ಗಿದ್ದ(ನ್ಯ ವಮ. ೫೩). [ನೀರಾವರಿ ಪ್ರದೇಶ] 

ನೀರಾವರಿಚಿಳೆ" (ನಾ). ತರಿ ಜಮಿನಿನಲ್ಲಿ ಬೆಳೆಯುವ ಬೆಳಿ: 
ಭತ್ತ, ಕಬ್ಬು ಮುಂತಾದುವು ನೀರಾವರಿ ಬೆಳೆಗಳು (ರೂಢಿ). 

[ನೀರಾನರಿ-- ಬೆಳ್ಳೆ] 

ಸೀರಾನರಿಭೂವಿ (ನಾ). - ನೀರಾವರಿಕೆ ೨: “ನ್ರ್ರೈಹೇಯಂ, 
ಶಾಲೇಯ ೦-- ಈ ತಿನ್ನು ಪ್ರೀಹಿಶಾಲ್ಯೂದ್ಧ ನೋಚಿತಂ, ಭತ್ತ, ಕಳವೆ 
ನುಂಂತಾದ್ದು ಬೆಳೆಯುವದಳ್ಕೆ ತಕ್ಕ ಗದ್ದೆ ಮೊದಲಾದ ನೀರಾನರೀ 
ಭೂಮಿಗೆ ಪೆಸರು? (ಸಿದ್ಧಾಂತಿ, ೨೭೫). [ನೀರಾವರಿ-- ಭೂಮಿನ] 

ನೀರಾವಳಿ (ನಾ). ನೀರಿನ ಮೊತ್ತ; ಜಲರಾಶಿ: ರಂಭಾಳಿಗಳ್‌ 


ಆನೆ; 


ತ್ರಾಯಮಾಣಾ, 


ಚಿತ್ರದು. ೩೧-೧೯; 17141). 


ತಮ್ಮ ನೀರಾವಳಿಯಂ ಪುಂಡ್ರೇಕ್ಷುವಾಟಾನಳಿಗೆ ಸುರಿಯೆ , . , ಚೆಲ್ವಾ 
ದುದು ಪುರಬಹಿರುದ್ಯಾನಕೇದಾರಜಾಳಂ (ರಸರ, ಪರಿ. 1, ೧೦೯). 
[ನೀರ್ನ--ಅವಳಿ) ( ಇ ಅನಲಿ)] 
ನೀರಾಹಾರ (ನಾ). ದ್ರವರೂಪದಲ್ಲಿರುವ ಆಹಾರ : ನೀರಾಹಾರ 


(Fluid diet) ಹೆಚ್ಚಿಗೆ ಜೀವಸತ್ವನಿರುವ ಮೆದುವಾದ ಆಹಾರನ EN 
ಕೊಡಬೇಕು (ಕೆಲಶೋ. ೨೫). [ನೀರು,(< ನೀರ್‌)-4-ಆಹಾರ] 


೪೮೧೦ 


15 


20 


30 


35 


40 


45 


ನೀರಿಲಂ 


ನೀರಾಹಿ (ನಾ). ನೀರುಹಾವು; ನಿಷನಿಲ್ಲದ ಹಾವು; ಒಳ್ಳೆ 
ನುಚ್ಛ ಮಂಕರಿಯ ಭೇಕ ಕರ್ಕಟಕ ನೀರಾಹಿ ಕಚ್ಛ ಪಂಮುಖ್ಯ ಸ 
ಚರಳೆಯಾಸ್ತ ದಮಾಗಿ (ಸನನೋ. ೨-೬). ನರ, + ಅಹಿ] 

ನೀರಾಳಿ (ನಾ). ನೀರನ್ನು ತರುವವಳು ; ದಾಸಿ: ಅರಸಿಯರಿಗಾಳಿ 
ಯರು ಭೂಸುರರಿರನಿಗೆತ್ತ ವರಲ್ಲಿ ನೀರನು ಹೊರಲು ಬೇಕಮ್ಮಾಜಿ 


ನೀರಾಳಿಯರಿಗಾಳಿಯರೇ ಇರುನರಲ್ಲರಫಳಿಗೆ ನಿನ್ನೊಳು ತೆರಳುವನು 
ನೋಡು (ಜಿನಭಾ. ೨೦-೬೭). 
[ನೀರು, (ನೀರ್‌) ಆಳಿ, (= ಅಲ್ಲೀ) ] 
ನೀರಿ “ನಿಲ್ಕಾ' ನೋ. 
ನೀರಿಡು (ಕ್ರಿ). ನೀರನ್ನು ಎರೆ,--ಹೊಯ್ಯು : ಚಮರೀರಾಜಿರಜಂ 


ಗಳಂ ಕಳೆಗುಮುಂದ್ಯದ್ದ ೦ ನೀರಿಟ್ಟು 
(ಶಬಶಂ. ೨-೬೨). [ನೀರ್‌ + ಇಡು) 

ನೀರಿಸ್ಸೆ, ನೀರುಹಿಪ್ಸೆ (ನಾ). ಇಪ್ಪೆಯ ಮರದಲ್ಲಿ ಒಂದು ಬಗೆ; 
“ಮಧೂಲಕ” (ನಾಚರಾ.8) : “ಧುಘೂಂಕಾ..ಜೆಗ್ಗುರುಟಗೆ, ನೀಂಪ್ಪೆ, 
ನುದ್ಭ, ಸಬ್ಬಸಿಗೆ” (ಓಷಧಿ. ೧೨೦). ನೀರುಹಿಪ್ಸೆ : “ನುಧೂಲಕಃ, 
ಜಲಜೇ ಅತ್ರ, ನೀರುಹಿಪ್ಪೆ ಮರ, ನೀಲುಃ, ಗುಡಫಲಃ, ಸ್ರಂಸೀ, ಗೋನು 
ಮುರ, ಗೋಗಿನಾರು ಪ್ರಸಿದ್ಧ, ಗೋಣೀಮರನೆಂದು ಕೆಲವರನ್ನು ವರು? 
(ಸಿದ್ಧಾಂತಿ, ೧೧೮). [ನೀರು (ನನೀರ್‌)4 ಪ್ರೆ, (-ಇರ್ಪೆ) ) 

ನೀರಿಲಿ "ನೀಂಲ್ಲಿ” ನೋ. 

ನೀರಿಲ್ಲಿ, ನೀರಲಿ, ನೀರಿಲಿ (ನಾ). ಒಂದು ಊರಿನ ಹೆಸರು : 
ನೀರಿಲ್ಲಿಯಾ ಸಿನ್ನೆಕಿಗಾಮಿಗಕುಂ ಮುಖವಣಗೆ ಎರಡುಂ ನಾಟಕ್ಕಿ 
ಶ್ರಾವಿತಮಾಗೆ ಪ್ರಸಾದಂಳೆಯ್ದಾರ್‌ (ae. XIX, ೧೪೫-೧೧೦ ; 
ಸು. 680). ನೀರಲಿ ನೀರಲಿಯ ಮಹಾಜನಂಗಳುಂ . . . ಆನೆಬಾಳ 
ಪ್ರಜೆ ಪ(ಹಿ?)ಟ್ಟು ಕಾರರುಂ ಇನ್ನಿ ನರ. ಸಮಕ್ಷದಲ್ಲಿ ಅನೆಬಾಳ (ಆಸೆ 
ಪೊಳಲ?) ಗೌಡಿಕೆಯ ವೃ ತ್ತಿಯ ಅಷ್ಟ ಭೋಗಕೆ ತೇಜಸಾಮ್ಯಸಹಿತವಾಗಿ 
ಬೊನ್ಮುಗೌಂಡನು ಪಡೆದನು (ಕಕುಲ. ೧೭-೧೧; 1050). ನೀರಿಲಿ: 
ಶ್ರೀಮದಗ್ರಹಾರಂ ನೀರಿಲಿಯ ಮಹಾಜನಂ ಮೂನೂರ್ವ್ವರಿಗೆ ಬಳಿಯೆ 
ನಟ್ಟ ಬರಿಸಿ . . . ಬಿಟ್ಟಿರ್‌ (ಎಇ. X೪1, ೬೭-೧೨; 1053). [1] 

ನೀರಿಸ್‌ಹ್ಳುಳು (ನಾ). ನೀರಿನಲ್ಲಿ ವಾಸಿಸುವ ಒಂದು ಬಗೆಯ 
ಹುಳು : ನೀರಸ್‌ಹುಳುವು ಸಮುದ್ರದಲ್ಲಿ ಜೀವಿಸುವ ವಲಯವಂತ 
ಪ್ರಾಣಿ (ಪ್ರಾಣಿಶಾ, ೨೦೯). 

(ನೀರಿಸ್ಕ್‌( Po. Nereis) + ಹುಳು (ಪುಟು) ] 

ನೀರಿಳಿ "ನೀರಿಬಾ' ನೋ. 

ನೀರಿಳಿಸು “ನೀರಿಬಾಯಿಸು' ನೋ. 

ನೀರಿಣಗೆ (ನಾ). ಒಂದು ಪ್ರದೇಶದ" ಹೆಸರು (?) : ನಡಗಣ್ಣಾ 
ಸೀಮೆ ಪೆರಮಟಕಿ ಪಡುವಣ್ಣಾ ಸೀಮೆ ತಣ್ಣಳ್ಳಿ ಳ್ಸಿಗಾರ ಪಾಟು ತೆಜ್ಯಣ್ಣಾ 
ಸೀಮೆ ನೆಯ್ದಿಲ್ಲೇಆಯಾ ಏಂ ನೊಡಗ್ನಾ ಸೀಮೆ ಇಡೆನೆಟ್ಟಿದಾ 
ನಡೆಗಣ್ಣಾ ನೀರಿಜಿಗೆ (ಎಇ. ೫೩1, ೨೯-೧೪; ಸಂ. 8ನೆಯ ಶತ). [?] 

ನೀರಿಟಂ, ನೀರಿಳಿ (ಕ್ರಿ). ೧. ಸ್ನಾನ ಮಾಡು; ಮಾಯು. 
೨. ಸೂತಕಸ್ನಾನನನ್ನು ಮಾಡು ; ಸತ್ತವರಿಗಾಗಿ ಅಸರ 
ಕರ್ಮಗಳನ್ನು ಮಾಡಿದ ನಂತರ ವಿನಾಯು : ತನ್ನ ಮುನ್ನಿನ 
ಸ್ವಾಭಾವಿಕನುಪ್ಪ ರೂಪಂ ಕೈಕೊಂಡು ತಮ್ಮಣ್ಣನಂ ಸಂಸ್ಕರಿಸಿ 
ನೀರಿಬಿಕಿದು. (ನಡ್ಡಾರಾ. ೬೦-೧೭) ; ಸುತಶೋಕದ ಪೊಂಪುಟುಯೊಳ್‌ 
ಮೆಯ್ಯಟಕಿಯದೆ. ನೀರಿಬಿಕಿವಂತೆವೊಲಿಬಿಕಿ ದನಸರಜಳಧಿಗೆ ದಿನಪಂ 
(ಸಂಸಭಾ. ೧೨-೨೨೦) ; ನುನ್ನಂ ಪರಶುರಾಮನೀ ನೆಲದೊಳುಳ್ಳ 
ರಸುವಕ್ಕ ಳೆಲ್ಲರುಮ£ರ್ಪತ್ತೊಂದುಸೂಬ್ವರೆಗಂ ಪಿಳ್ಳೆ ಪೆಸರಿಲ್ಲದಂತು 


ಸಂಭ್ರಮದಿಂ ಸಾರಣೆಗೆಯತ್ವುದಲ್ಲಿ 


ರಾಜ 


ನೀರಿಟಂಪು 


ಕೊಂದನಂದಿರ ನೊರೆನೆತ್ತ ರೊಳ್‌ ತೀವಿ ತನ್ನ ತಾಯ್ಗೆ ನೀರಿಬೀಿಯಲುಂ 
ತಂಜಿಗೆ ನೀರ್ಗುಡಲುಮೆಂದು ಮಾಡಿದ . . . ಪೆರ್ಮಡುಗಳೊಳಗೆ ಮೂಡಿ 
ನೂಂಟ್ಯಾ! ದಿ (ಗೆದಾಯು. ೬-೨೮ ನ); ಸತ್ತಿರ್ದ ಮಗನ ಸೆಣನಂ ಕಂಡು 


ಮಹಾ ಥಃ 1ಖತನಾಗಿ . , . ಮಲುದಿನಸಂ ಸಂಸ್ಕರಿಸಿ ನೀರಿಟದು ಲೌಕಿಕ 
ಕ್ರಿಯೆಯೆಲ್ಲಿನಂಂ ಭು ತೀರ್ಚಿ (ಧರ್ಮಾಮೃ. ೧೦-೧೯೨) ; 
ತುಟಿಕಿ ಲಾಳ್ಮದ್ದೋ ತ್ರಭನಂ  ಕಟುದಂ ಕಲಿಸಿಂಹಚೂಡನೆಂದವಯ ನ. 


ದೊಂದಲಿಲಿಂದೆ ಕೆಂಪು ಮಿಗೆ ನೀರಿಟಿಸಿನಂತಿರೆ. ಸೂರ್ಯನಪರಜಲನಿಧಿ 
ತದ್ವೃತ್ತಾಂತಮಂ ಬಿನ್ನ ವಿಸುವುದುಂ 
ಗಾಂಗೇಯಾದಿಗಳ್‌ ಸಿರಿದುಂ ದುಃಖಮನೆಯ್ಲಿ NESE (ಹಮಹಾನೇ. 
೯-೫೭ ನು. ನೀರಿಳಿ: ೧. ಭಿಕ್ಷುಗಳನೊಡಗೂಡಿ ಬುದ್ಧಂ ಕಕುತ್ಕಾ 
ನದಿಯನಯ್ದಿ ನೀರಿಳಿದು (ವೈಶಾಖ. ೭೩-೨೩೭). ೨. ಚಂದ್ರಸೂರ್ಯ 
ರಿಬ್ಬರೂ ಸೀರಿಳಿದರಲ್ಲಾ ವಾಯುದೇನ ವಿಮಾನನ ಹೊತ್ತ ನಾಸುದೇನ 
ತಲೆಗಳ ಯೊನಿಜಿದ (ಅನಚಂ. ೧೯೧-೮೬೪) ; ಉರುತರೋಸಾಯವು 
ಫಲಿಸಿತೆಯರೆ ಮನದಲುಬ್ಬಿದನು ನೀರಿಳಿದರು ಬಳಿಕ್ಕನರು (ಸಾಳ್ವಭಾ. 
೩೫-೧೨). 
ನೀರಿಳಿಯದ ಬಟ್ಟಿ -- ಎಣ್ಣೆ, ಮೇಣ ಮೊದಲಾದುವುಗಳಿಂದ 
ಪರಿಷ್ಕರಿಸಿ ಒದ್ದೆ. ಯಾಗದಂತೆ" ನಾಡಿದ ಬಟ್ಟೆ ; ಮೇಣಗಪ್ಪಡ : 
ನೀರಿಳಿಯದ ಬಟ್ಟಿ ತೊಟ್ಟು » ತಲೆಗೆ ಅಂಚಿಲ್ಲದ ಸಿಯನ್ನು ಧಸಿದ್ದ 
ಅಗ್ರಫೇನಾ ಸತ್ರ ಲವ್ನಾಳ "ಕಡೆಗೆ ತೋರ್‌ಬೆರಳು ನೀಡಿದಳು (ಪುನರು. 
ಕೀರಿದಳಿದವರು. = ಸೂತಕದ ಸ್ಕಾ ್ಲಿನವನ್ನು ಮಾಡಿ 
“ಅಪಸ್ಥಾತ, ಮೃತಸ್ನಾತ- ನೀರಿಬಿಕಿ ದವನು? (ಸಾಚರಾ. ಕಿ), 
[ನೀರ್ಥ-- ಇಟಿ] 
ನೀರಿಬಂಪು (ಕ್ರಿ). ಸೂತಕಸ್ನಾನಮಾಡಿಸು ; ಮೈಲಿಗೆ ಕಳೆಯಲು 
ಸ್ನಾನ ಮಾಡಿಸು : ಮುನ್ನ ಪರಶುರಾಮಸೀ ಲೋಕದೊಳುಳ್ಳ ರಸು 
ಮಳ್ಳ ಳೆಲ್ಲರುಮನಿರ್ಪತ್ತೊ ಂದುಸೆೊಲ್ಟಿ ರಂ ಪೇಟೆ ಪೆಸರಿಲ್ಲದಂತೆ ಡು 
.. ಅವರ ನೆತ್ತರ ಧಾರೆಯೊಳ್‌ ತೀವಿ ತನ್ನ ತಾಯಂ ನೀರಿಟುಪಲುಂ 
ತಾನುಂ ಮಿಂದು ತನ್ನ ತಂದೆಗೆ ನೀರ್ಗುಡಲುಮೆಂದು ಮಾಡಿದ 
ಶಮುಂತಪಂಚಕಂಗಳೆಂಬಯನ್ಹ ಪೆರ್ಮಡುಗಳ ಕೆಲದೊಳೆಡೆಯಜಕಿದು 
ಬೀಡಂ ಬಿಡಿಸಿ (ಸಂಪಭಾ. ೯-೧೦೪ ನ). 
[ನೀರ್‌-- ಇಲಿಿಪು] 
ನೀರಿಟಂಯಿಂಸು, ನೀರಿಳಿಸು (ಕ್ರಿ). - ನೀರಿಬಾಪು : ಅಬುನೆನ್ನಶಿ 
ತರಳಿಕೆ ಮೆಯ್ವಲಸಯಿಂ ಪಿಡಿದೊಯ್ಯೊನೆತ್ತಿ ಮೆಲ್ಲನೆ ತಡಿಗಾಗಿಬಕಿತಂದೀ 
ಕೊಳದೊಳ್‌ ನೀರಿಬಿಶಿಯಿಸೆ. ನೀರಿಟಂದೆಂ (ಕಾದಂಪೂ. ೯೫೦). 
ನೀರಿಳಿಸು : ಬಾಯಿಬಡಿಕನಲಾ ವೃಥಾ ರಾಧೇಯ ಮದವೇಕಿನ್ನು 
ನಿನಗಹಿಸಾಯ ಕದ ಸಾವಿನಲಿ ಬಂ ನೆತ್ತರಲಿ(ಕುನ್ಯಾಕ. ಟೆ 
[ನೀರಿಟಿಸ- -ಇಸು,] 


ಗಿಟಿದಂ (ಅನಂಪು. ೧೧-೭೯) , 


೪೫೯). 


ದವನು: 


ನೀರಿಟುವು (ನಾ). ಜಲಪಾತ; ನೀರ್ಬೀಳು: ಅನ್ತೆ ಬನ್ನು 
ಮೂಡಾಯಿಸ್ಟೀಟ್ತಿನ್ನ ನೀರಿಟುವೆ (ಮೈಆರಿ. ೧೯೩೬, ೫೩-೨೮; 
ಸು. 350) ; ಕೊಳ್ತಾಲೆಯೆಂಳ್‌ ಕುಡಿತ್ತು ಎರಟ್ಟಿ ಪುಣುಸೆ ಎ ಮೂಡಾ 


ಯ್ನೋಡಿ ನೀರಿಟುವೆ ತಾಜಿಕಿ ಎ (ಎಕ. ೫೪1, ಗುಚ್ಛಿ, 
[ನೀರ೯-- ಇಲಾವು] 
ನೀರಿಬಂಹ (ನಾ). ಸತ್ತವರಿಗಾಗಿ ಮಾಡುವ ಸ್ನಾನ; ಸೂತಕ 
ಸ್ನಾನ: “ಅಪಸ್ಥಾನಂ, ಮೃತಸ್ನಾನೆಂ — ಈ ಶಿ ನೀರಿ[ಲಕಿ]ಹ” 
(ಹಲಾಯು. ೧೦೫-೧೭). [ನೀ ಇಟಿ೨ಹ] 
ನೀರೀಂಟಿ (ಕ್ರಿ). ನೀರನ್ನು ಕುಡಿ, --ಪಾನಮಾಡು ; ಕರಗಳ 
ನೀಡಿ ನೀರೀಂಟುವ ಪಥಿಕರು (ಅಬ್ಬಲೂ. [ನೀರ್‌ + ಈಂಟು) 
21 


೭೫-೫೨; 733). 


೩-೬೩). 


೪೮೧೧ 


20 


30 


40 


45 


ನೀರುಕೊಡು 


ನೀರೀಸು, (ಕ್ರಿ). ನೀರಿನಲ್ಲಿ ಚಲಿಸು ; ಈಜು: 
ನೀರೀಸಿದಪಂ” (ಕಾಶಕೃ. ೨೬೦). [ನೀರ್‌ ಈಸು] 

ನೀರೀಸ್ಕು (ನಾ). ನೀರಿನಲ್ಲಿ ಚಲಿಸುವಿಕೆ ; ಈಜುವಿಕೆ ; 
ಜಲೋತ್ತರಣೇ, ನೀರೀಸಿನೊಳ್‌” (ಕಾಶಕೃ. ೨೬೦). 

ನೀರು, "ನೀರಿ? ನೋ. 

ನೀರು "ನೀಜು? ನೋ. 

ನೀರು ಆರಂಭ "ನೀರಾರಂಭ' ನೋ. 

ನೀರುಂಬಳಿ (ನಾ). ಸಾರ್ವಜನಿಕ ಸೌಕರ್ಯಕ್ಕಾಗಿ ಕೆರೆ, ಬಾವಿ, 
ಕಾಲುವೆ ಮೊದಲಾದುವುಗಳನ್ನು ಕಟ್ಟಿಸಿದವರಿಗೆ ಸರ್ಕಾರವು 
ಕೊಟ್ಟಿ ಉಂಬಳಿ, ಕೊಡುಗೆ : : (8). [ನೀರ್‌ ಉಂಬಳಿ] 

ನೀರುಕಂದಾಯೆ "ನೀರುಗಂದಾಯ' ನೋ. 

ನೀರುಕಕ್ಕೆ (ನಾ). ಒಂದು ಬಗೆಯ ಸಸ್ಯ ಸಸ್ಯ: ೩ ನೀರುಜಪ್ಲೆ, ನೀರುಕಕ್ಕೆ 
(ವೆ: . ೨೯-೫೫). [ನೀರು (ನೀರ್‌) 4 ಕಕ್ಕೆ ಕೈ] 

ನೀರುಕಟ್ಟು (ಕ್ರಿ). ೧. ನೀರು ನಿಲ್ಲುವಂತೆ ಮಾಡು; ನೀರನ್ನು 
ನಿಲ್ಲಿಸು: ಚೌಕಮಾಳಗಳನ್ನು ಮಾಡಿ, ಅವುಗಳಲ್ಲಿ ಸನುಂದ್ರ ಉಕ್ಕೇರಿ 
ದಾಗ ನೀರುಕಟ್ಟು ತ್ತಾರೆ (ಮುಂಬಯಿ. ೪-೧೯೮); ಭೂಮಿಗೆ ನೀರು 
ಕಟ್ಟು ವದರಲ್ಲಿ ಬಹು ಚಮತ್ಕಾರವನ್ನು ತೋರಿಸುತ್ತಾರೆ (ಭೂಗೋಳ.-೩೯). 
೨. ನೀರೂರು; ನೀರು ಬರು: ಮನಶ್ಶಾಸ್ತ್ರ ನೇತ್ತರೂ ಚಿಕಿತ್ಸಳರೂ 
ಆದ ಅವರ ಕಣ್ಣುಗಳಲ್ಲಿ ನೀರುಕಟ್ಟತ್ತು (ಹೊಸಕ್ಟಿ. ೧). ೩. ಸಸ್ಯದ 
ಮಡಿಗಳಿಗೆ ನೀರನ್ನು ಬಿಡು, --ಹಾಯಿಸು : (9) 
[ನೀರು (-ಆನೀರ್‌)--ಕಟ್ಟು |] 
ನೀರುಕಟ್ಟೆ (ನಾ). ಒಂದು ಬಗೆಯ ಸಸ್ಯ 
ಮಡುವಾಗಲು, ನೀರುಕಟ್ಟಿ” (ಓಷಧಿ. ೨೨). 
[ನೀರು; (ನೀರ್‌) 4-ಕಟ್ಟಿ?] 
ನೀರುಕಣಿಗೆಲು "ನೀರುಗಣಿಗಲು' ನೋ. 
ನೀರುಕಣಿಗಿಲೆ "ನೀರುಗಣಿಗಲು' ನೋ. 
ನೀರುಕಾಗೆ "ನೀರ್ಗಾಗೆ' ನೋ. 
ನೀರುಕಾರು (ನಾ). ಅಕ್ಕಸಾಲಿಗರು ಬಳಸುವ ಬಂದು ಬಗೆಯ 
ಇಕ್ಳುಳ : (4). (5-ತೆಲು. ನೀರುಕಾಜು] 

ನೀರುಕಾಲುನೆ "ನೀರ್ಗಾಲುವೆ' ನೋ. 

ನೀರುಕುಟಿಗ "ನೀರ್ಗುಟಗ' ನೋ. 

ನೀರುಕುಡಿ "ನೀರ್ಗುಡಿ' ನೋ. 

ನೀರುಕುಡಿಸು "ನೀರ್ಗುಡಿಸ್ಕು' ನೋ. 

ನೀರುಕುದುರೆ (ನಾ). ಒಂದು ಬಗೆಯ ಜಲಚರಪ್ರಾಣಿ : ನೀರು 
ಕುದುರೆ, ನೀರಾನೆ, ನೀರುವಂಟಿ , . . ನೀರುಯಮ್ಮೆ ಮುಂತಾದ 
ಅನೇಕ ಜಾತಿಗಳುಂಟು (ಸಿದ್ಧಾಂತಿ ೮೩). 

[ನೀರು, (<a) -ಕುದುಕೆ] 

ನೀರುಕೂಲಿ (ನಾ). ನೀರಿನ ಮೇಲೆ ಹಾಕುನ ಒಂದು ಬಗೆಯ 
ತೆರಿಗೆ: ಯಾ ದೇನರಿಂಗೆ ನೀರುಕೂಲಿ ನಿಚಂಡಿ ಬೆಡುಗೆ . 
ರ್ವ್ವನತಾನೃವಾಗಿ ಬಿಟ್ಟಿ ದತ್ತಿ, (ಎಕ. 1೪ (8), ಚಾನುರಾ. 
1279). [ನೀರು ( ಇನೀರ್‌) -ಕೂಲಿ,] 

ನೀರುಕೊಕ್ಳರೆ (ನಾ). ನೀಳವಾದ ಕತ್ತುಳ್ಳ ಒಂದು ಬಗೆಯ 
ಜಲಪಕ್ಷಿ; ಕ್ರೌಂಚಸಕ್ಷಿ : ಕ್ರೌಂಚಃ- ೨ ಕೀಚಕ್ಕಿ, 
ನೀರುಕೋಳಿಗೂ ಹೆಸರಾಗುವದು, ನೀರುಕೊಕ್ಕರೆ” (ಸಿದ್ಧಾಂತಿ. ೧೫೯). 

[ನೀರು (ನೀರ್‌) 4 ಕೊಕ್ಕರೆ] 
ನೀರುಕೊಡು "ನೀರ್ಗೊಡು' ನೋ. 


“ಬಿಸ್ತಯತಿ -- 


“ಸ್ಟ 
[ನೀರ್‌ + ಈಸು] 


2: “ಕರ್ಕೋಟಿ -- 


೩-೧೪, 


ಕ್ರುರ್ಜ, 


ನೀರುಕೋಟಲೆ 


ನೀರುಕೋಟಲೆ (ನಾ). (ಕರಾ) ಒಂದು ಬಗೆಯ ಸಿಡುಬುರೋಗ : 
ಮಗುನಿನ ನೈ ತುಂಬಾ ನೀರು ಕೋಟಿಲೆ ಎದ್ದಿದೆ (ರೂಢಿ). 
[ನೀರು (ನೀರ್‌) + ಕೋಟಲೆ] 
ನೀರುಕೋಳಿ "ನೀರುಗೋಟಾ' ನೋ. 
ನೀರುಗಂಗಾಳ (ನಾ). ನೀರನ್ನು ತುಂಬಲು ಉಪಯೋಗಿಸುವ 
ಅಗಲವಾದ ದುಂಡನೆಯ ಲೋಹದ ಪಾತ್ರೆ: (8. 
[ನೀರು (ನೀರ್‌) 4 ಗಂಗಾಳ] 
ನೀರುಗಂಟಿ "ನೀರ್ಗಂಟಿ' ನೋ. 
ನೀರುಗಂಟಿಗೆ (ನಾ), ಎ ನೀರ್ಗಂಟಿ: (೪. 
[ನೀರು (ನೀರ್‌) ಕಂಟಗ) 
ನೀರುಗಂಡಿ "ನೀರ್ಗಂಡಿ' ನೋ. 
ನೀರುಗೆಂದಾಯ್ಕ -ನೀರುಕಂದಾಯ (ನಾ), ನೀರಿಗಾಗಿ ಸರ್ಕಾ 
ರಕ್ಕೆ ತೆರುವ ನಿಗದಿಯಾದ ಹಣ: 
ನೀರುಕಂದಾಯ : (ಮ್ಯಗೆಜೆ. 1೪, ೬೮೧). 
[ನೀರು, (ನೀರ್‌) 4 ಕಂದಾಯ] 
ನೀರುಗಣಿಗಲು, ನೀರುಕಣಿಗಲು, ನೀರುಕಣಿಗಿಲೆ, ನೀರುಗಣಿ 
ಗಿಲ್‌, ನೀರುಗಣಿಗಿಲು, ನೀರ್ಗನಿಗಲು (ನಾ). ಒಂದು ಬಗೆಯ 
ಗಿಡ : ಹೊಳೆ, ಕೌವಮರ, ಧಾತ್ರೀಫಲ, ನೀರುಗಣಿಗಲು (ಮೈ ಈಗ. 
ನೀರುಕಣಿಗಲು : ನೀರುಕಣಿಗಲು, ತಕ್ತ ರೋಹಿತ, 
ಸೀರುಸಣ್ಣೆ ಸೊಪ್ಪು (ಮೈಡಗಿ, ೬೩-೧೨೯೧). ನೀರುಕಣಿಗಿಲೆ: ಆ 
ಹೊಳೆಯ ಮರಳಲ್ಲಿ ಕೆಲವು ನೀರುಕಣಿಗಿಲೆ ಗಿಡಗಳು ಬೆಳೆದಿದ್ದವು 
(೦ಕಥೆ- ೩೩). ನೀರುಗಣಿಗಿಲ್‌ : (.ನೀರುಗಣಿಗಿಲು ; (೪. 
ನೀರ್ಗನಿಗಲು : ಹೊಳೆನಗೆ, ನೀರ್‌ಗನಿಗಲು (ಮೈಔಗಿ. ೪೪-೮೭೨). 
[ನೀರು, (ನೀರ್‌) 4- ಗಣಿಗಲು, (-ಆಕಣಗಿಲೈ)] 
ನೀರುಗಣಿಗಿಲ್‌ "ನೀರುಗಣಿಗಲು' ನೋ. 
ನೀರುಗಣಿಗಿಲು “ನೀರುಗಣಿಗಲು' ನೋ. 
ನೀರುಗಣ್ಣಿ `ನೀರ್ಗಣ್ಣಿ' ನೋ. 
ನೀರುಗಣ್ಣು (ನಾ). ೧. ನೀರು ತುಂಬಿರುವ ಕಣ್ಣು ; ನೀರೂ 
ರಿರುವ ಕಣ್ಣು : ಆರಿಗು ಜಿನಸಭೆಯೊಳು ಶೋಕ ಹುಟ್ಟಿದ ಕಾರಣ 
ತಾಳ್ವನಾ ನೃಪತಿ ಸೀರುಗಣ್ಣೊ ಳು ಮೂರ್ಛೆವೋಗನೆ ತಾಯನ್ಯಧಾರಿಣಿ 
ಯೊಳು ದೀಕ್ಷೆಗೊಳೆಲು (ಭರಚ.ರ೯-೫೦). ೨. ಒಂದು ಬಗೆಯ ನೇತ್ರ 
ರೋಗ: ಕಣ್ಣಿನಿಂದ ಯಾವಾಗಲೂ ನೀರು ಸೋರುವುದು : 
ಕಾವುಗಣ್ಣು, ಉಷ್ಣ ಗಣ್ಣು, ನೀರುಗಣ್ಣು , ಜಾರುಗಣ್ಣು , ಸಂಜೆಗಣ್ಣು 
(ಶುಕಸ, ೩೨೮). ೩. ನೀರು ಜಿನುಗುವ ಸ್ಕಳೆ; ಒರತೆ: (೪. 
[ನೀರು (ನೀರ್‌) ೫ ಕಣ್ಣು (ಕರ್ಣ) 
ನೀರುಗರಗ (ನಾ). ಒಂದು ಬಗೆಯ ಗರುಗ: (3). 
(ನೀರು (ನೀರ್‌) + ಗರಗ (ನಗರುಗ)] 
ನೀರುಗಾಗೆ "ನೀರ್ಗಾಗೆ' ನೋ. 
ನೀರುಗಾಯಿ "ನೀರ್ಗಾರ್ಯ' ನೋ. 
ನೀರುಗಾರಕ (ನಾ). ಒಂದು ಬಗೆಯ ತೆರಿಗೆ (?) : ಕಾನತ್ತಿಂ 
ಸಿಂದೆಗ ೧1೦ ಸೀರುಗಾರಕದಿಂದ ಗ ೧ ಅಂತ್ತು . . . ನಿನರ ಮಹಾ 
ಜನಂಗಳಿಗೆ . , ಲ್ರುತ್ತಿ' (ಎಕ. 1111, ತೀರ್ಥಹ. ೨೦೮-೫೩೭ ; 1700). 
[1] 
ನೀರುಗಾಳಿ (ನಾ). ನೀರಿನ ಮೇಲಿಂದ ಬೀಸಿ ಬರುವ (ತಂಪಾದ) 
ಗಾಳಿ: (ಈ. [ನೀರು, (<ನೀರ್‌) + ಗಾಳಿ] 
ನೀರುಗಿಚ್ಚು `ನೀರ್ಗಿಚ್ಚು' ನೋ. 


(ರೈಸ್‌ಗೆ, 11, ೫೫೭). 


೧೨-೨೦೦). 


೪೮೧೨ 


20 


30 


38 


40 


ನೀರುಚಂಚಲಿ 


ನೀರುಗಿಳಿ (ನಾ). ಒಂದು ಬಗೆಯ 'ಜಲಸಕ್ಷಿ: ಜಲಸಸ್ಯಗಳಿಂದಾವೃತ 
ವಾದ ಕೆರೆಗಳಲ್ಲಿ ನೀರುಗಿಳಿಗಳು ವಾಸಿಸುತ್ತವೆ (ಸಕ್ರಿ. ೧೪೫). 
[ನೀರು, (ನೀರ್‌) + ಗಿಳಿ] 
ಸೀರುಗು (ಕ್ರಿ). ನೀರನ್ನು ಹೊರಚೆಲ್ಲು -ಸ್ಪ್ರವಿಸು ; ನೀರುಗುವ 
ಜಲಕಲಶಗಳನ್ನು ಎತ್ತಿ ಕೊಂಡು ಒಯ್ಯತ್ತಿ ರುವಂತೆ ಇವರನ್ನು ಶಿಲ್ಪದಲ್ಲಿ 
ಕಂಡರಿಸಲಾಗಿದೆ. (ಬದ್ಧ ಪ್ರ. Viii, ವೀಠಿಕೆ),. 
[ನೀರು (ನೀರ್‌) -. ಉಗ್ಗು] 
ನೀರುಗುಂದ «ನೀರ್ಗುಂದ' ನೋ. 
ನೀರುಗುಡಿ "ನೀರ್ಗುಡಿ' ನೋ. 
ನೀರುಗುಳ್ಳೆ "ನೀರ್ಗುಳ್ಳಿ' ನೋ. 
ನೀರುಗುಳ್ಳಿ ಗಿಡ (ನಾ). ಒಂದು ಬಗೆಯ ಗಿಡ : ನೀರುಗುಳ್ಳಿ ಗಿಡ, 
ಸೀತಾಶ್ರುಬೀಜ (ಮೈಥಔಗಿ, ೬೬-೧೫೬೬). 
[ನೀರು,(-ಆನೀರ್‌) + ಗುಳ್ಳೆ? + ಗಿಡ (-ಗಿಡು)] 
ನೀರುಗೇಡಿ (ನಾ). ನೀರನ್ನು ಸಡೆಯಲಾರದನನು ; ನೀರು ದೊರೆ 
ಯದವನು : ಮೊಗಲರನ್ನು ದಿಕ್ಕುಪಾಲಾಗಿ ಚದರಸಿ ಅವರನ್ನು ಕೂಳು 
ಗೇಡಿ ನೀರುಗೇಡಿಗಳನ್ನು ಮಾಡಿದನು (ಹಿಂಮುಸ. ೫೫), 
[ನೀರುಗೇಡು + -ಣ್ಯ] 
ನೀರುಗೇಡು (ನಾ). ನೀರು ದೊರೆಯದೆ ಹೋಗುವಿಕೆ ; ನೀರಿನ 
ಅಭಾವ : "ನೀರುಗೇಡಿ' ಪರಾ. ನೀರು, (ನೀರ್‌). ಕೇಡು] 
ನೀರುಗೈ (ನಾ). ನೀರಿನಿಂದ ಒದ್ದೆಯಾದ ಕೈ; ತೇವದಿಂದ 
ಕೂಡಿದ ಕೈ : ಯುಧಿಸ್ಕಿ ರನು ನೀರುಗೈಯಿಂದ ಧೃತರಾಷ್ಟ್ರನ ಮೈಯ 
೪ನನ್ನೂ ತಡನಿದನು (ನಚಭಾ. ೩೬೯). 
[ನೀರು, (ನೀರ್‌) ೬ ಕೈ (ಕೆಯ್ಯ) 
ನೀರುಗೋಡಗೆ (ನಾ). ಒಂದು ಬಗೆಯ ಜಲಚರ ಪ್ರಾಣಿ ; 
ಮೊಸಳೆ: “ಶಿಂಶುನಾರ ಎಂದು ಮೊಸಳೆ ; ನೀರುಗೋಡಗ ಎಂದೂ 
ಎಂಬರು” (ನಾಚಿರಾ. 8). [ನೀರು, (ನೀರ್‌) + ಕೋಡಗ] 
ನೀರುಗೋಣಿ “ನೀರುಗೋಳಿ' ನೋ... ' 
ನೀರುಗೋಳಿ, ನೀರಗೋಣಿ, ನೀರುಗೋಣಿ(ನಾ).ಒಂದು ಬಗೆಯ 
ಜಲಸಸ್ಯ ; “ಚಿವಿಲ್ಲಕಾ” (ಸಂಡಿತ, ೨೭೨) : (4). ನೀರಗೋಣಿ : 
ನೀರಬೊಮ್ಮಾಸೊಪ್ಪು, ನೀರಗೋಣಿಸೊಪ್ಪು, ಇವು ಎರಡು ಬಗೆಯನ್ನು 
ಪಿಟ್ಟಿ ನಿಕ್ಕಿ ಆ ರೆಸದಲ್ಲಿ ಜೀರಿಗೆ, ಹಿಪ್ಪಲಿ, ಕಟುಕರೋಹಿಣಿ, ಈ 
ಮೂಜನ್ನು ಅಜುನೆಯಲ್ಲಿ ಬೇಯಿಸಿ ಇಳುಹಿ ಅದಂ ಆ ರಸದಲ್ಲಿ ಅರೆದು. 
ಕದಡಿ ಕುಡಿಯಲು ಎರಡು ನೇಳೆ ಮೂರು ವೇಳೆ ನಿರೇಕನುಕ್ಕುಂ 
(ವಿನೈವಿ, ೧೧೩), ನೀರುಗೋಣಿ : (ಮೈ ಔಗಿ. ೪೫-೮೯೨), 
[ನೀರು (-ಆನೀರ್‌) + ಗೋಳಿ] 
ನೀರುಗೋಟಂ, ನೀರುಕೋಳಿ, ನೀರ್ಕೋಳಿ, ನೀರ್ಗೊೋಳಿ (ನಾ). 
ಒಂದು ಬಗೆಯ ನೀರುಹಕ್ಕೆ; ಮುಂಡುಮುಳುಕ : “ಸ್ಲನ ಎಂದು 
ಮುಂಡುಮಂಟಿಕ ; ನೀರುಗೋಟಿ ಎಂದೂ ಎಂಬರು” (ನಾಚಿರಾ. $). 
ನೀರುಕೋಳಿ : ಈ ಅರ್ಕಪುಷ್ಕರಿಣಿಯಲ್ಲಿ ಸೀರು ಕೋಳಿಯಾಗಿ ಹುಟ್ಟ 
ದನು. ಇವನಿಗೆ ಪೂರ್ನಜನ್ಮಗಳ ಸ್ಮರಣೆಯಿರುವದು (ಅರ್ಕನಾ. ೪೯) ; 
ಸೀರುಕೋಳಿ ಸಂಗಡ ಅಡಿ ಹಾರುಕೋಳಿ ಕೆಟ್ಟ ತಗರ). ನೀರ್ಕೋಳಿ: 
೬ ಡೇಗೆ, ಮತ್ತೊಂದು 
ನೀರ್ಗೋಳಿ : 


ಇಲ್ಲಿ ಕುದುಂಬಳು, ಕೌಜಲು, ಹೀರ್ಕೋಳಿ . , 
ಎಂದು ಸಾನಿರಜಾತಿಗಳಿನೆ (ಸ್ವಸ್ನಹೂ, ೧೨). 
“ಢಲಃ ಎ.ನೀರ್ಗೊಳಿಗ (ಉಶಕೃ. ೫೦). 
[ನೀರು (ನೀರ್‌) -- ಕೋಟಾ] 
ನೀರುಚಂಚಲಿ "ನೀರುಚೆಂಚಲಿ` ನೋ. 


ನೀರುಚೆಂಚಲಿ 
ನೀರುಚೆಂಚಲಿ, ನೀರುಚಂಚಲಿ (ನಾ). ಒಂದು: ಬಗೆಯ ಜಲ 


ಸಸ್ಯ : “ವಿತುನ್ನಂ, ಸುನಿಸಣ್ಣಕಂ-೨ ನೀರುಚೆಂಚಲಿ, ಸುಲಿನಲ್ಲ? 
(ಸಿದ್ಧಾ ತಿ. ೧೪೬). ನೀರುಚಂಚಲಿ: (9). 
[ನೀರು (ನೀರ್‌) + ಚೆಂಚಲಿ. /ತೆಲು. ನೀರುಚೆಂಚಲಿ] 
ನೀರುಜ (ಗು). ರೋಗನಿಲ್ಲದ ; ಆರೋಗ್ಯವಾದ. [ಸೆಂ] 
ನೀರುಜನ್ಸಿಸೊಪ್ಪು. (ನಾ). ಒಂದು ಬಗೆಯ ಸೊಪ್ಪು : ಆ ಜ್ವರವು 
ಪ್ರಕೋಪಿಸಿದರೆ ನೀರುಜನ್ನಿ ಸೊಪ್ಪ ೦ ತಂದು ಆ ರಸನುಂ ಹಿಂಡಿ... 
ಒಂದಿಷ್ಟು ಕುಡಿಯಲು ಕೊಟ್ಟು ಮಿಕೃದ್ಧನ್ನು ಮೈಕೈಗೆ ಒತ್ತು ವುದು 
(ವಿನೈವಿ, ೧೭). [ಸೀರು] (ನೀರ್‌) -- ಜನ್ನಿ? 4 ಸೊಪ್ಪು] 

ನೀರುಜಪ್ಲೆ (ನಾ). ಒಂದು ಬಗೆಯ ಸಸ್ಯ : ನೀರುಜಸ್ಲೆ, ನೀರುಕಕ್ಕೆ 
(ಮೈ ಔಗಿ, ೨೯-೫೫೬). [ನೀರು,( < ನೀರ್‌) + ಜನ್ಲೆ ?] 

ನೀರುಡ "ನೀರುಡು' ನೋ. 

ನೀರುಡು, ನೀರುಡ (ನಾ). ನೀರಿನಲ್ಲಿ ವಾಸಿಸುವ ಹಲ್ಲಿಜಾತಿಗೆ 
ಸೇರಿದ ಒಂದು ಪ್ರಾಣಿ: “ನಿಹಾಕೆ, ಗೋಧಿಕೆ” (ನಾಚರಾ. 8); 
ನೀ[ಪಾಂಾಂ, ಸೀ]ರುಡುವಿನ ಕರಡಿಯ ಮಾರ್ಜಾರದ ವಾಯಸದ ದನಿಗ 
ಮತಿಕಷ್ಟಂಗಳ್‌ .". . ಕರ್ಣಶೂಲನುಂ ಪುಟ್ಟಿಸುಗುಂ (ವರ್ಧಪು. 
೧೧-೪೦) ; ನೊಸಳೆ ನೀರಾನೆ ನೀರ್ವಾವು ನೀರುಡುಗಳ ಸಮೂಹದಿಂದೆ 
, ೬.೬ ಕಡರ್ಲ ಕಣ್ಣೆ ಸೆದುದು (ಚಿಬಪು. ೨-೩). ನೀರುಡ : “ನಿಹಾಕಾ, 
ಗೋಧಿಕಾ--ನೀರಲ್ಲಿರುವ ಉಡುವಿನ ಪೆಸರು... ಬೈಲು ಉಡದ 
ಹಾಗೆಯೇ ನೀರುಡ ಎಂಬುವ ಜಂತು? (ಸಿದ್ಧಾಂತಿ. ೭೪). 

[ನೀರ್‌ 4 ಉಡು] 

ನೀರುಣ್‌ (ಕ್ರಿ). ನೀರನ್ನು ಕುಡಿ,--ಪಾನಮಾಡು : ಏಣಶಾಬತತಿ 
ನೀರುಣೆ ಕಣ್ಗೊಳಿಸಾಳವಾಳಮಂಡಳದಿನದೊಂದು ಮುಂದೆಸೆದು ತೋಟಿ? 
ದುಡಾಗಳಶೋಕಭೂರುಹಂ- (ಕಾದಂಪೂ. ೨೨೭) ; ಏರಿ ನೀರುಣ್ಟೊಡೆ 

. ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂಜು 

ನೆನು (ಬಸನ, ೨೬); ಏರಿಯನೀಡಿಜಕಿವೋಳಿಯೆ ನೀರುಣ್ಬ ಕನಲ್ವ 
ಪೋರ್ನ. .. ಗೋರಾಜಿಯ ಲೀಲೆ ಕಣ್ಣೆ ಪಡೆದುದು ಚೆಲ್ವಂ (ಚಂದ್ರಪು. 
೨-೨೭) ; ನೀರುಣಲೆಂದು ಪೊಜಮಟ್ಟು - ೬ ಗಿಜ್ಜನೆಯ್ನ ವ ಸೊರ್ಕಾನೆ 
ಗಳ ಕಾಲ ಸಂಕಲೆಯ ಗೋಸದೊಳಂ' ಇಂದಿರನ ಪೊಬಲ ಸಿರಿಯ ಸಡ 
ಗರಮಂ ಪಿಡಿಯುತಿರ್ಪುದು. (ಕಪ್ಪಿಕಾ. ೪೪); ನಳಿನಂ ಶುಕ್ತಿಕೆ ತಳ್ತ 
ಸೀರ್ವನಿಗಳೇ ನುಣ್ಮುತ್ತು ನೀರುಣ್ಬ ನಿಶ್ಚಳಮಾತಂಗಮೆ ತೀರನೀರದ 
ಮಹೀಂದ್ರ (ಶಒಕಂ. ೨-೫೫). [ನೀರ್‌ ಉಣ] 

ನೀರುಣಿಸು, (ಕ್ರಿ). ನೀರು ಕುಡಿಸು: ನೀರೂಡು : ನೀರನ್ನು 
ಒದಗಿಸು: ಈ ಐದು. ಪ್ರವಾಹಗಳು ಇನ್ನೂ ಹರಿಯುತ್ತಲಿನೆ. ಸಾಗ 
ರಾಂತೆ ಪೃಥ್ವಿಯನ್ನು ನೀರುಣಿಸಿ ಫಲನತ್ತಾಗಿ ಮಾಡುತ್ತ ಲಿನೆ (ವಿಚಾನುಂ 
೪೨); ಬಿಸಿಲಲ್ಲಿ ಮರಗಳಿಗೆ ನೀರುಣಿಸುತ್ತಿದ್ದಿರಿ ; ಪಿತ್ಯ-ಗಿತ್ತ ತಲೆಗೇಂಲ್ಲ 
ತಾನೆ? (ಸೂರುದಾ. ೩೩), [ನೀರು,(ಎನಿೀರ್‌) ಉಣಿಸು) 

ನೀರುಣಿಸ್ಕು (ನಾ). ನೀರನ್ನು ಹಾಕುವಿಕೆ; ನೀರೆರೆಯುವಿಕೆ ; 
ಪರಿಪ ಕಾಲ್ವೈಗಳಿಂದ ಬಾಳೆಮಿನ್ನೆಗೆದು ಬಂಧುರಪೂಗಮಂ ಮುಟ್ಟ 
ಲಲ್ಲಿರ್ದೆ ಪೊಂಬಾಳೆ ಬಿರಿದು ಮಕರಂದರಸನುಂ ಸೂಸಲದು ಪೊನಲ್ವರಿದು 
ನೀರುಣಿಸಾಗಲು (ಸೌಂದಪು, ೫-೯೨). ([ನೀರ್‌--ಉಣಿಸ್ಟು] 

ನೀರುಣಿಸುಂಕ (ನಾ). ನೀರಿನ ಮೇಲೆ ಹಾಕುವ ಒಂದು ಬಗೆಯ 
ತೆರಿಗೆ: ಇಪ್ತೀ ಧರ್ನುನುಂ ಗೆಯ್ದೋಂ ನೀರುಣಿಸುಂಕಂ ಬಿಟ್ಟ 
ನೊದಲಾ[ಗಿ] ಎಲ್ಲಮಂ ಬಿಟ್ಟೂ (ಸೌಇಇ. ೩1-/, ೧೫-೫ ; 871). 
*ನೀರಾಣಿನರಿ', "ನೀರೋಣಿ' ಸರಾ. 

[ನೀರುಣಿ? 4 ಸಂಕ] 


೪ಲಗ೩ 


20 


25 


40 


45 


ನೀರುನಿಲ್ಲು 


ನೀರುತರ್ಕಾರಿ (ನಾ). ನಿನಾನು : ಕರಿಯನ ಅಭಿಪ್ರಾಯದಲ್ಲಿ ವಿಣಾನು 
ಮಾಂಸಕ್ಕೆ ಸೇರಿದುದೇ ಅಲ್ಲ. ಅದು ಯಾರು ಬೇಕಾದರೂ ಉಪಯೋಗಿಸ 
ಬಹುದಾದ ನೀರುತರ್ಕಾರಿ (ಬೆಸ್ತಕ. ೮). 
[ನೀರು (ನೀರ್‌) 4 ತರ್ಕಾರ್ಮಿ( ಎ ತರಕಾರಿ)] 
ನೀರುತಾಸ (ನಾ). ಉರಿಮೂತ್ರ (?) : ಯಸ್ಟಿನುಧುಕ, ದ್ರಾಕ್ಷೆ 
ಹಣ್ಣು, ಬೆಲ್ಲನತ್ತದ ಹಣ್ಣು ಈ ಮೂರನ್ನು ಕಸಾಯನ ಕಾಸಿ ಕೊಟ್ಟರೆ 
ನೀರುತಾಪ ಬಿಡುವುದು (ಎನೈವಿ. ೧೬೨). 
[ನೀರು (ನೀರ್‌) -- ತಾಸ್ಮ] 
ನೀರುತಿದಿ "ನೀರ್ದಿತ್ತಿ' ನೋ. 
ನೀರುತುಂಬು "ನೀರ್ದುಂಬು' ನೋ. 
ನೀರುತುಳಸಿಗಿಡ (ನಾ). ತುಳಸಿಜಾತಿಗೆ ಸೇರಿದ ಒಂದು ಬಗೆಯ 
ಸಸ್ಯ; (ಕಿ). 
[ನೀರು (ನೀರ್‌) -- ತುಳಸಿ( ತುಲಸಿ) 4 ಗಿಡ( ಆಗಿಡು)] 
ನೀರುತೊಟ್ಟಿ (ನಾ). ನೀರನ್ನು ತುಂಬಿಡುವ ಬಾನಿ: ಮನೆಗಳಲ್ಲಿ 
ನೀರುತೊಟ್ಟ ಇಲ್ಲದಿದ್ದರೆ ತುಂಬ ತೊಂದರೆಯಾಗುತ್ತದೆ (ರೂಢಿ). 
[ನೀರು (ನೀರ್‌) 4 ತೊಟ್ಟ] 
ನೀರುವಂಟು (ನಾ). ಒಂದು ಬಗೆಯ ಸಸ್ಯ: ನೀರುಹಾವುಗಿಡ, 
ನೀರುದಂಟಿಂ (ನ್ಯೈಡಗಿ. ೪೮-೯೫೨). [ನೀರು (ನೀರ್‌) --ದಂಟು] 
ನೀರುದಗೆ (ನಾ). ಬಾಯಾರಿಕೆ : ದಾಹ: (೪. 
[ನೀರು,( ಎನೀರ್‌)4-ದಗೆ,] 
ನೀರುವಲೆಯ (ನಾ). ತಲೆಯಿಂದ ನೀರು ಒಸರುವ ಒಂದು 
ಬಗೆಯ ಬಿಳಿಯ ಇರುನೆ ; ಗೆದ್ದಲು ; ಗೊರಲೆ : ನೀರುದಲೆಯನ 
ಮನೆಯಲಿರುವನಯೇರಿದನ ಸತಿಯನುಜೆಯಪ್ಪನ ಸಾರಿ ಬದುಕಿದನ 
(ನುಡಿಕ್ಯೂ - ೪, ೧೧೬೭; ಬಸನೇಶ್ವರನ ಸಂಚಸ್ತೋತ್ರ). 
[ನೀರು (ನೀರ್‌) 4- ತಲೆ, +-ಅ,] 
ನೀರುದಾರಿ "ನೀರ್ದಾರಿ' ನೋ. 
ನೀರುದಾಳಿ (ನಾ). ಒಂದು ಬಗೆಯ ಸಸ್ಯ  *ಕೀಟಫ್ನಃ--ಗಂಧಕ, 
ನೀರುದಾಳಿ, ವಿಳಂಗ” (ಓಸಿ. ೩೪). [ನೀರ(-ಆನೀರ್‌)--ದಾಳಿ?) 
ನೀರುದುರೆ (ನಾ). ಒಂದು ಬಗೆಯ ಸಸ್ಯ: ಉಡೀ, ಬೆಳುಡುರೆ, 
ನೀರುದುರೆ (ನೈ ಔಗಿ. ೩೨-೬೧೦). [ನೀರು;(-೮ನೀರ್‌) --ಉದುರೈ] 
ನೀರುದೆಗೆ *ನೀರ್ದೆಗೆ' ನೋ. 
ನೀರುದೊಣೆ "ನೀರ್ದೊಣೆ' ನೋ. 
ನೀರುದೋಸೆ (ನಾ). ನೀರಿನ ಕಲ್ಮನದಿಂದುಂಟಾದ ಒಂದು 
ಬಗೆಯ ರೋಗ (?): ನೆಲಾನರೆಯ ಸಮೂಲ . . , ಬೇನಿಸೊಪ್ಪು, 
ಆ ಬೇರು,- ಇನಂ ಚೂರ್ಣವಂ ಮಾಡಿ ಊಟನಾದ ಮೇಲೆ ರಾತ್ರಿಯಲ್ಲಿ 
ಕೊಂಬುದು." ನುಲಕುದ್ಧಿಯಹುದು.  ನೀರುದೋಸ ಕೆಡುಗುಂ 
(ವಿನೈ ವಿ ೧೪೭). (ನೀರು/(-ಆನೀರ್‌) ದೋಷ] 
ನೀರುನವಿಲು (ನಾ). ನೀರಿನಲ್ಲಿ ನಾಸಿಸುವ ಒಂದು ಬಗೆಯ ಪಕ್ಷಿ: 
ನೀರುನನಿಲುಗಳು ನೋಡಲು ನೀರುಕಾಗೆಗಳಂತಿದ್ದರೂ ಅವು ಪ್ರುತ್ಕೇಕ 
ಪಕ್ಸಿಕುಟುಂಬ (ಸಕ್ತಿ. ೧೦೧). , 
[ನೀರು (ನೀರ್‌) 4 ನನಿಲು( <ನನಿಲ್‌)] 
ನೀರುನಾಂಶಿ (ನಾ). ನಾಯಿಯಂತೆ ಇರುವ ಒಂದು ಬಗೆಯ 
ಜಲಚರ ಪ್ರಾಣಿ: ಆ ಸದ್ಮಿಗೋ ಏನೋ, ಎರಡು ನೀರುನಾಯಿಗಳು 
ಅನಸರದಿಂದ ಈಜಿ, ಹತ್ತಿರದ ಮಂಂಡಕೆನ ಹಳುನನ್ನು ಹೊಕ್ಕುವು 
(ಸ್ವೃಸ್ನ್ಯಹೊ. ೨೬), [ನೀರು (-ಆನೀರ್‌)*-ನಾಯಿ(-ಆನಾಯತ್‌)] 
ನೀರುನಿಲ್ಲು "ನೀರ್ನಿಲ್‌' ನೋ. 


ನೀರುನೆತ್ತಿ 


ಸೀರುನೆತ್ತಿ (ನಾ). ಬಿದ್ದ ಮಳೆಯ ಫೀರನ್ನು ಬೇರೆ ಬೇರೆ ನದಿ, 
ಸಮುದ್ರ ಮೊದಲಾದ ಪಾತ್ರಗಳಿಗೆ ಹರಿಯುವಂತೆ ಪ್ರತ್ಯೇಕಿ 
ಸುವ ನೆಲದ ಉಬ್ಬು ಪ್ರದೇಶ; ಜಲನಿಭಾಜಕ ಸ್ಥಳ; ಇಳಿ 
ಮೇಡು : (ಕಿಸಂಗ್ಲಾ. ೧೩೧). [ನೀರು,( <ನೀರ್‌)+- ನೆತ್ತಿ] 
ನೀರುನೇರಳೆಗಿಡ (ನಾ). ಒಂದು ಬಗೆಯ ನೇರಳೆ ಗಿಡ: ಸೀತಾರಾನು 
ನೀರುನೇರಳೆಗಿಡದ ಕಡ್ಡಿ ಯೊಂದನ್ನು ಮುರಿದು ಹಲ್ಲಿಂದ ಕಚ್ಚಿ . . - 
ಹಲ್ಲುಜ್ಜುವ ನಿಧಾನ ಗೆಳೆಯನಿಗೆ ತೋರಿಸಿಕೊಟ್ಟ (ಚಿಗುಕ, ೭೦). 
[ನೀರು,( ನೀರ್‌) + ನೇರಳೆ(- ನೇಜಿ ಲ್‌). ಗಿಡ(-ಆಗಿಡು)] 
ನೀರುಸಕ್ರಿ (ನಾ). ನೀರಿನಲ್ಲಿ ವಾಸಿಸುವ ಹಕ್ಕಿ ; ಜಲಸಕ್ಷಿ: ನೀರು 
ಪಕ್ಷಿಗಳು ಜಟಿಲನಾದ ಗೂಡು ಕಟ್ಟು ವುದಿಲ್ಲ (ಸಕ್ತಿ. ೪೮). 
[ಸೀರು] (-೬ನೀರ್‌)*-ಪಕ್ಷಿ] 
ನೀರುಪೆಲಸು, ನೀರುಹಲಸು (ನಾ). ಒಂದು ಬಗೆಯ ಹಲಸಿನ 
ಮರ ಮತ್ತು ಅದರ ಕಾಯಿ: ಹಳೆಯಕ್ಕಿಗಚ್ಚಿ ನೊಳು ನೀರುಪಲಸಿನ 
ಕಾಯ ಕಳೆಯ ಬೇಯಿಸಿ ಬಸಿದು ಕದುಕಿಜದು .. , ತುಪ್ಪ ವನೆಅಕಿದು 
ಬೇಯಿಸಲು . ಭಕ್ತ ಫಲನೀರಪನಸನುದಾದುದು (ಸೂಸಶಾ. 
ಸೀರುಹಲಸು: “ನಿಚುಳಃ, ಅಂಬುಜಃ, ಇಜ್ಜ ೮-೩ ಗನ್ನೇರಳೆಗಿಡದ 
ಹೆಸರುಗಳು. ಇದನ್ನು ನೀರುಹಲಸಿನ ಗಿಡವೆನ್ನು ವರು? (ಸಿದ್ಧಾಂತಿ, 
೧೨೫) ; ನೀರುಹಲಸಿನ ತೊಳೆ, ಹಲಸು... ಇವುಗಳನ್ನು ನೆರೆಹೊರೆ. 
ಯವರಿಗೂ ಹಂಚಿ ಅದರ ಉಪಯೋಗಕ್ರನಮವನ್ನೂ ಅವರಿಗೆ ತಿಳಿಸಿದರು 
(ಮಲೆಮಂ. ೯೫). [ನೀರು(-ಆನೀರ್‌)- ಪಲಸು] 
ನೀರುಪಾರಿವಪೆಕ್ಷಿ (ನಾ). ಒಂದು ಬಗೆಯ ನೀರುಪಕ್ಕಿ 
“ಜಲಕಪೋತಃ -ನೀರುಖಾರಿವಪಕ್ಷಿ? (ಓಷಧಿ, ೬೧). 
[ಸೀರು,( <:ನೀರ್‌) 4 ಪಾರಿ, ಪಕ್ಷಿ] 
ನೀರುಪುಜ್ಜಿ ಕಾಯಿ (ನಾ). ಒಂದು ಬಗೆಯ ಕಾಯಿ (?): 
ಬಲಗಡೆಗೆ ನಾಲ್ಕೈದು ನೀರುಪುಚ್ಚಿ ಕಾಯಿ ಗಿಡಗಳು (ದೆಯ್ಯಮ. ೧೨). 
[ನೀರು,( <ನೀರ್‌) + ಪುಚ್ಚಿ?4-ಕಾಯ್ಕಿ( £ಕಾಯಕ್ಸ್‌)] 
ನೀರುಪುಳ್ಳಂಪುರಚಿಎಲೆಗಿಡ (ನಾ). ಒಂದು ಬಗೆಯ ಸಸ್ಯ : 
ಚಕ್ಲೀತಾ ಸೊಪ್ಪು, ನೀರುಪುಳ್ಳ ಂಪುರಚಿ ಎಲೆಗಿಡ (ಮೈಔಗಿ. ೧೧-೧೯೭) 
[ನೀರು (ನೀರ್‌) + ಪುಳ್ಳ ಂಪುರಟ( ಆ. ಪುಳ್ಳು ಂಪುಣಿಸಿ) 4- 
ಎಲ್ಲೆ --ಗಿಡ(-ಆಗಿಡು)] 
ನೀರುಪ್ಪಿಗಿಡ (ನಾ). ಒಂದು ಬಗೆಯ ಮುಳ್ಳುಗಿಡ; ಇಕ್ಷುರ; 
ಗೊಳಗೊಳಕೆ : ಸೀರುಪ್ಬಿಗಿಡ, ಮುಳ್ಳು ಅಂಕೋಲೆ, ಗೋರಿವಿಡಿ, 
ಕೊಳವಳಿಕೆ (ಮೈಡಔಗಿ. ೧೧-೧೯೭). 
[ನೀರು,( <ನೀರ್‌)4ಉಪ್ಪಿ ಗಿಡ( <ಎಗಿಡು)] 
ನೀರುಪ್ಪು (ನಾ). ೧. ನೀರಿನಿಂದ ತಯಾರಿಸಿದ ಉಪ್ಪು; ಕಡ 
ಲುಪ್ಪು ; ಅಡಿಗೆ ಉಪ್ಪು : ನಾರು ಬಲಿಯದ ಹೀರೆ ಎಳೆಗಾಯ್ಲು ಳಂ 
ತಂದು . . . ಕತ್ತರಿಸಿ ತುಪ್ಪ ನೀರುಪ್ಪು ನೀರುಳ್ಳಿ ಶುಂಠಿಗಳನಿಕ್ಕಿ 
(ಸೂಪಶಾ, ೫-೬). ೨. ಉಪ್ಪು ಕದಡಿದ ನೀರು; ಉಪ್ಪು ನೀರು : 
ನಿಥುಪ್ಪಿನಲಿ ಕಲಸಿದುವು ಲನಣೋದಕಿಯನಿಕ್ಳು (ಮಂ೦ಗರಿಾ, ೬೪-೩). 
೩. “ಉಪ್ಪಿನ ಕಾಯಿ” (ನೀತಿಮೂ. ಟಪ್ಪಣಿ).: ಬಡತನದಿಂ , , . 
'ಬಾಟ್ವಿಂ ಪರಗೃಹದಡುಗೂಟಃ* ನೀರುಪ್ಪುಗಳ್ಳೆ ಲಯಮಂ ಮಾಬ್ಬಂ 
(ಸೀತಿಮಂ. ೨-೩೬೦). “ಕಲ್ಲುಪ್ಪು” ಸರಾ. [ನೀರ್‌--ಉಪ್ಪು |] 
ನೀರುಬಲ್ಲೆ, ನೀರುಬಿಲ್ಲೆ (ನಾ). ಒಂದು ಬಗೆಯ ರೋಗಿ (?) : 
ಇದ ಮೇಹಗಡಣ, ಜಲಗರ; ನೀರುಬಲ್ಲೆಯವರಿಗೆ ಮೂಲು ಹುಣಸೇಬೀಜ 
ದಷ್ಟು ಕೊಟ್ಟು ಮಧುರ ಆಹಾರನಿಕ್ಕಲು ಬಲ್ಲೆ ನುಲದೊಳಗೆ ಬೀಳು 
ಪುರು (ಎನೈನ. ೧೭೨). ನೀರುಬಿಲ್ಲೆ ; ನಂಗದೇಶದಲ್ಲಿ ನೀರುಬಿಲ್ಲಿ, 


೫-೫೮). 


೪೮೧೪ 


20 


25 


40 


45 


ನೀರುಮತ್ತಿ 


ಸಂಧಿವಾತ ಮುತ್ತು ಕನ್ಯೆ ಇವಕ್ಕಾಗಿ ಸಹಸಾ ಹುಡುಕಬೇಕಾಗಿಯೇ 
ಇಲ್ಲ (ಇಸ್ಪಕ, ೪೨೯). [ನೀರು,( ನೀರ್‌) ಬಲ್ಲೆ] 
ನೀರುಬಳ್ಳಿ (ನಾ). ಒಂದು ಬಗೆಯ “ಗುಲ್ಮಿಸೀ- 
ಹರೇಣುಕ, ನೀರುಬಳ್ಳಿ ಗ (ಓಷಧಿ.೪೯). [ನೀರು,( ನೀರ್‌) --ಬಳ್ಳಿ] 
ಸೀರುಬಳ್ಳಿ, ನೀರಬಳ್ಳೆ (ನಾ). ಒಂದು ಬಗೆಯ ಗಿಡ: “ಕಪಿಲ 
ಕರಃ--ನೀರುಬಳ್ಳಿ " (ಓಸಧಿ. ೨೭). ಸೀರಬಳ್ಳಿ 1. “ಕಾಕನಾಳಃ-- 
ಸೀರಬಳ್ಳಿ ? (ಓಷಧಿ. ೩೦). [ನೀರು (ನೀರ್‌) ಬಳ್ಳಿ |] 
ನೀರುಬಿಡು "ನೀರ್ಬಿಡು' ನೋ. 
ನೀರುಬಿಲ್ಲೆ "ನೀರುಬಲ್ಲೆ' ನೋ. 
ಸೀರುಬಿಳಿಗಡ್ಗೆ ಹಂಬು (ನಾ). ಒಂದು ಬಗೆಯ ಬಳ್ಳಿ : ನೀರುಬಿಳಿ 
ಗಡ್ಡೆ ಹಂಬು, ಬಿಳೀಹಂಬು (ಮೈಡಗಿ. ೪೬-೯೧೪). 
[ನೀರು/(-ಆನೀರ್‌)-- ಬಿಳಿಗಡ್ಡೈ-- ಹಂಬ್ಳು( ಎ ಪರಪ್ಪು] 
ನೀರುಬಿಕ್ಕು (ನಾ). ನೀರಿನಲ್ಲಿ. ವಾಸಿಸುವ ಒಂದು ಬಗೆಯ 
ಪ್ರಾಣಿ : “ಉದ್ರಃನೀರುಚೆಕ್ಕು” (ಸಿದ್ಧಾಂತಿ, ೭೪). 
[ನೀರು (ನೀರ್‌) -/ ಬೆಕ್ಕು] 
ನೀರುಜಿಟ್ಟ ಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ : (ಮಣಣ. 
೭೦-೧೪೩೪). [ನೀರು,(-೭ನೀರ್‌)--ಜಿಟ್ಟ?. ಬಳ್ಳಿ] 
ನೀರುಬೆರಸು "ನೀರ್ವೆರಸು' ನೋ. 
ನೀರುಬೇಳ (ನಾ). ಒಂದು. ಬಗೆಯ ಗಿಡ: “ಕಾಂಚನಃ-ನೀರುಬೇಳ” 
(ಷಧಿ೨೯). [ನೀರು (ನೀರ್‌) -- ಬೇಳ) 
ನೀರುಬೊಕ್ಕೆ (ನಾ). ನೀರು ತುಂಬಿರುವ ಬಿಲ, -ಡೊಗರು : 
ಕುಳೀರಃ, ಕರ್ಕಟ; ೨ ಏಡೀ ಪೆಸರುಗಳು. ಅಂದರೆ ನೀರುಬೊಕ್ಕೆಗಳ 
ಲ್ಲಿರುವ ಏಡೀಕಾಯಿ, ನಳ್ಳಿಗಳು (ಸಿದ್ಧಾಂತಿ. ೮೩). 
[ಸೀರು,( ನೀರ್‌) ಬೊಕ್ಕ] 
ನೀರುಬೋಗದಬಂಟಿ (ನಾ). ಒಂದು ಬಗೆಯ ಗಿಡ: ನೀರು 
ಜೋಗದ ಬಂಟಿ, ನೀರ್ವಾಡಮಲ್ಲಿ (ಮೈಣಔಗಿ. ೪೦-೭೮೪). 
[ನೀರು;(-ಆನೀರ್‌)--?] 
ನೀರುಬ್ಬರ (ನಾ). ನೀರಿನ ಚಿಲುಮೆ,--ಬುಗ್ಗೆ ; ಒರತೆ: “ಉತ್ಸೃಃ, 
ಪ್ರಸ್ರನಣಂ-.೨ ಬೆಟ್ಟದಲ್ಲಿ ಹುಟ್ಟು ನ ನೀರುಬ್ಬರ, ಬೆಟ್ಟ ಚಲನ, ಬೆಟ್ಟಿ 
ಜೌಗು? (ಸಿದ್ದಾ ೨ತಿ.೧೦೭)- [ನೀರು (-.ನೀರ್‌) 1-ಉಬ್ಬರ(-ಆ ಉರ್ವರ)] 
ನೀರುಬ್ಬು (ನಾ). ನೀರಿನ ಏರಿಕೆ,- ಉಕ್ಕು : ಮೆಜದುದಿದಿರಲಿ 
ನಿಖಿಳನದಿಗಳ *ಮಂಟುಳವನು: ಮಸುಳಿಸುವ ಮಸಕವ ನಿಜಾಸಿನಲಿ 
ನೀರುಬ್ಬುಗಳ ನಿರ್ಫೋಸದಬ್ಬರದ ಬಿಜುಬುತೆರೆಗಳ , , , ಫೇನಸಿಂಡದ 
ಗುಜುಬಿನಲಿ ಗಾಡಿಸಿತು ಗೋದಾವರಿ ಕಕುತ್ಸ್ಮಜನ (ತೊರರಾ. 
೩-೧-೪೭). [ನೀರು,(ಎ:ನೀರ್‌)ಉಬ್ಬಾ( ಆಉರ್ವು)) 
ನೀರುಬ್ರಹ್ಮಿ (ನಾ). ಕೆಕೆ ಮುಂತಾದುವುಗಳ ದಡದಲ್ಲಿ ಬೆಳೆ 
ಯುವ ಒಂದು ಬಗೆಯ ಸಸ್ಯ: (೪). 
[ನೀರು,(-ಆನೀರ್‌) 4 ಬ್ರಹ್ಮಿ |] 
ಸೀರುಬ್ರಾಹ್ಮಿ (ನಾ). ನೀರುಬ್ರಹ್ಮಿ : (ಮೈಔಗಿ. ೧೧-೧೮೯). 
[ನೀರ ರ್‌) ಬ್ರಾಹ್ಮಿ] 
ನೀರುಮಂಜಿ "ನೀರುವಂಜಿ? ನೋ. 
ನೀರುಮಜ್ಮಿಗೆ "ನೀರ್ಮಜ್ಜಿ ಗೆ' ನೋ. 
ನೀರುಮಣ್ಣು "ನೀರ್ಮಣ್ಣ' ನೋ. 
ಸೀರುಮುತ್ತಿ (ನಾ). ಒಂದು ಬಗೆಯ ನುತ್ತಿಮರ : “ಕಾಳಂದಿನೀ- 
ನೀರುನುತ್ತಿ” (ಓಷಧಿ. ೨೮), 
[ನೀರು ( ನೀರ್‌) ಮತ್ತಿ (ಅಮಲ) 


ಸಸ್ಯ ಕ 


ನೀರುಮನೆ 


ನೀರುಮನೆ "ನೀರ್ವನೆ' ನೋ. 

ನೀರುಮಳಿ "ನೀರ್ಮಲಕ ನೋ. 

ನೀರುಮಾನಿನ ಕಾಯಿ (ನಾ). ಮಾವಿನಕಾಯಿಯಿಂದ ತಯಾರಿ 
ಸುವ ಒಂದು ಬಗೆಯ ಉಪ್ಪಿನ ಕಾಯಿ: ನೀರುಮಾವಿನ ಕಾಯಿ 
(ಮಿಡಿಉಪ್ಪಿ ನ ಕಾಯಿ), ನೀರುಹಲಸಿನ ತೊಳಿ. . . ಹಪ್ಪಳಗಳು, 
ಇವುಗಳನ್ನು ನೆರೆಹೊರೆಯ ವರಿಗೂ ಹಂಚಿ ಅದರ ಉಪಯೋಗಕ್ರನು 
ನನ್ನೂ ಅನರಿಗೆ ತಿಳಿಸಿದರು 

[ನೀರು,( ಆನೀರ್‌) 4 ಮಾವಿನ ಕಾಯಿ] 

ಫೀರುಮಾ "ನೀರಾ' ನೋ. 

ನೀರುಮುಟ್ಟು "ನೀರ್ಮುಟ್ಟು' ನೋ. 

ನೀರುನೊಗೆ "ನೀರ್ನೊಗೆ' ನೋ. 

ನೀರುರುಳಿ (ನಾ). ನೀರಿನ ಗುಳ್ಳೆ; ಬುದ್ದು; ತೆರೆಯಿವು ನೀರ್ವಾವಿವು 
ಸಲಿಲದ ಸುದಕರಿಯಿವು ಜಲಗೊಳ್ವ ಮುಗಿಲಿವು. ನೊರೆಯಿವು 
ಶಂಕಿವು ಮುತ್ತಿವು ಸಿಡಿದ ನೀರುರುಳಿಯೆಂದಜಿವರಿಗರಿದವು (ಸೊಬಸೋ. 
೧೫-೩೧). [ನೀರ್‌ ಉರುಳಿ] 

ನೀರುಲಿ (ನಾ). ನೀರಿನ ಶಬ್ದ,--ಮೊರೆತ: ಶಂಕರ ಜಬಾಜೂಟ 
ವಿಗಳಿತೆಯ, ನೀರುಲಿಯ ನೊರೆನಗೆಯ ಜಡೆವೊನಲ ತೆರೆನಡೆಯ . . . 
ಜಹ್ನುಜಾತೆಯಂ ದರ್ಶಿಸಿದೊಡನೆ (ಶ್ರೀರಾಮಾ, ೯೭-೫೧೯). 

[ನೀರ್‌ 4 ಉಲ್ಫಿ] 

ನೀರುನಂಜಿ, ನೀರಂಜಿ, ನೀರವಂಜಿ, ನೀರುಮಂಜಿ (ನಾ). ೧. 
ಒಂದು ಬಗೆಯ ಸೆಣಬಿನ ಗಿಡ: “ಅಂಬುಪ್ರಿಯ--ನೀರುವಂಜಿ” 

ನೀರಂಜಿ : ೧. ನೀರವಂಜಿ, ನೀರಂಜಿ, ಹೊಳೆ 
ಜೋಸಿ (ಮೈ ಇಗ. ೬೭-೧೩೭೬); ಸೀತೆ, ಭಾನಿಯ ಬಳಿಯ ನೀರಂಜೀ 
ಪೊದೆಯ ಮರೆಯಲ್ಲಿ ನಿಂತಳು(ಅನತಂ. ೧೬೬). ೨.ಒಂದು ಬಗೆಯ ಮರ: 
ಆಟಗಳಲ್ಲೆಲ್ಲ ಕಲಾತ್ಮಕವೂ ಜನಪ್ರಿಯವೂ ಆದುದೆಂದರೆ ಕೋಲಾಟಿನೇ 
ಆಗಿದೆ... ಕೋಲುಗಳನ್ನು, ನೀರಂಜಿ ಮರದಿಂದ ಮಾಡಿರು 
ತ್ತಾರೆ (ಕವಿಕೋ. 1, ೭೧೬). ನೀರನಂಜಿ : ೧. ನೀರವಂಜಿ, ನೀರಂಜಿ, 
ಹೊಳೆಬೋಸಿ (ಮೈಲಗಿ. ೬೭-೧೩೭೬); ನೀರವಂಜಿ, ಸೊಂಟ, ಅರಿಸಿನ 
(ನನ್ಮುನು. ೨೩೮). ನೀರುಮಂಜಿ : ೧. “ನಾದೇಯಂ--ಸೈಂಧನ, 
ನೀಲಾಂಜನ, ನೀರುಮುಂಜಿ” (ಓಷಧಿ. ೮೫). 

[ನೀರು (ನೀರ್‌) 4 ಮುಂಜಿ] 

ನೀರುವಂಜಿನಾರು (ನಾ). ನೀರುವಂಜಿ ಗಿಡದ ನಾರು,--ಹುರಿ : 
ಗಂಟುಭಾರಂಗಿ . . . ಕರ್ಕಾಟಿಕಶೃಂಗಿ, ನೀರುವಂಜಿನಾರು, ಅಮೃತ 
ಬಳ್ಳಿ ಇವನ್ನು ಬಿಸಿ ಮಾಡಬೇಕು (ಸಕವೈ. 

[ನೀರುವಂಜಿ -- ನಾರ್ಯು(-ಆ ನಾರ್‌)] 

ನೀರುವಕ್ಕಿ “ನೀರ್ವಕ್ಕಿ' ನೋ. 

ನೀರುವಕ್ಕೆ (ನಾ). ನೀಂನ ಆಶ್ರಯಸ್ಥಾನ; ಜಲಾಶಯ (?) : 
ಆ ಹೊಸಗೆಳಕಿಯ ಬಡಗಣ ಕೋಡಿಯಿಂಂದಂ ಮೂಡ ಹೋದ ನೀರುವಕ್ಕೆ 
ಯಿಂದಂ ಅಯ್ಯನಕಟ್ಟಿದ ತಾಯಖ*ವಳ್ಳದಿಂದಂ ತೆಂಕಲಾದುಜೆಲ್ಲನಿನಿತುಂ 
ಪರನುಂಗೆ ಸೀಮೆಯಾಗಿ ಬಿಟ್ಟ ದತ್ತಿ (ಎಕ. 11, 

[ನೀರು (-ಆನೀರ್‌)--ಪಕ್ಕೆ, (ಪಟಕ್ಕೆ ಸ) 

ನೀರುವಡೆ (ನಾ). ನೀರಿನ ಮೇಲೆ "ಹಾಕುವ ಒಂದು ಬಗೆಯ 
ತೆರಿಗೆ (?) : ಅ ಗ್ರಾಮಕ್ಕೆ ವಳೆಯ ಶಾಸನನ ನೆಡಿಸಿ ಕೊಟ್ಟಿ ವಾಗಿ 
ನೀರುವಡೆ ಕಾಲುವಡೆ ಸ್ಮಾನಮಾನ್ಯ ಪೂರ್ವ್ವಮರಿಯಾಡೆಯೆಂದು 
ಕೊಟ್ಟ ಶಿಲಾಶಾಸನ 1540). 
"ಕಾಲುವಡೆ' ಪರಾ. 


ತನುಂ. ೯೫). 


(ಅಕಾನಿ, ೧-೧). 


ರಿ. ೪೫೬). 


೭೩೧೪೬ ; 1118). 


(ಎಕ್ಕ 201%, ಗುಂಡ್ಲು ಸೇ, ೧೩೨-೧೮; 


[?] 


೪೮೧೫ 


20 


25 


30 


35 


40 


ನೀರುಸೀನಿನಗಿಡ 


ನೀರುವರಿ, "ನೀರ್ವರಿ' ನೋ. 
ನೀರುವರಿ, (ನಾ). ನೀರಿನ ಮೇಲಿನ ತೆರಿಗೆ, ಸುಂಕ. “ನೀರಾಣಿ 
ನರಿ' ಪರಾ. (ನೀರು(-ಆನೀರ್‌) 4-ನರಿ,] 
ನೀರುವಲೆ :ನೀರ್ವಲೆ' ನೋ. 
ನೀರುವಳಿ (ನಾ). ನೀರಾವರಿ ಇರುವ ಪ್ರದೇಶ (?) : ಹಲ್ಮುಣಿಯ 
ಊರೆ ನುಂದಣ ಬ್ರಹ್ಮಬೇನನ ಕೆಜಕಿಯುಂಂ. ಅಲ್ಲಿಂ ಬಡಗಣ ಹಳ್ಳದ 
ಕಾಲ್ಪೆಯುಂ ಅಂತೆರಡಜಿ ನೀರುವಳಿಯಿಂ ಬೆಳೆನ ಭೂಮಿ ಎನಿತುಂಟ 
ಸಿತುಮಂ ಧಾರಾಪೂರ್ನ್ವಕಂ ಮಾಡಿ ಕೊಟ್ಟಿರು (ಸೌಇಇ. 
೨೫೦-೫೫ ; 1148) ; ಹಾಸನದ ಸೀನೆಯೊಳಗಣ ಸೆಟ್ಟಿ ಹಳ್ಳಿ ಗೆ ಸಲುನಂಥಾ 
ಚತುಸ್ಸೀಮೆಯೊಳಗಾದ ಗಡ್ಡಿ ಬೆದ್ದಲು ಕಟ್ಟಿ ಕಾಲುವೆ ಅಣೆ ಅಚ್ಚು ಕಟ್ಟು 
ಹೊಲ ಮೇರೆ ಸೀರುನಳಿ ಇವೆಲ್ಲಂ ಒಳಗಾಗಿ (ನಿಕ. ೪, ಹಾಸನ. ೨-೧೭; 
1369). [ನೀರು (ನೀರ್‌) ಬಳ್ಳಿ (-ಲಬಬಿಕ್ಕಿ)) 
ನೀರುವಅಂಗೋಲ್‌ (ನಾ). ನೀರನ್ನು ದಾಟುವ ಸಾಧನ; 
ದೋಣಿ; ಹರಿಗೋಲು : *ಅರಿತ್ರಯೆನೆ ನೀರುವಳಗೋಲಕ್ಕು 
ಸೀರೆ “ಹಖುಗೋಲಕ್ಕು, ನೀರುವಜಗೋಲಕ್ಕು J” (ಮಂಗರಾ, 
೧೨೩-೧೩). [ನೀರು;( <:ನೀರ್‌)4 ಪಜಿಕಿಗೋಲ್‌ ( ಎ ಪಂಗೋಲ್‌)]| 
ನೀರುವಾಟಿ (ನಾ). ಬಿದಿರಿನ ಜಾತಿಯ ಒಂದು ಗಿಡ: ಚಕ್ರಾಣಿಕೆ, 
ನೀರುವಾಟಿ (ಮೈಲಗಿ. ೪-೧೩೦). [ನೀರು (ಆನೀರ್‌) 4 ವಾಲಿ] 
ನೀರುವಾವು "ನೀರ್ವಾವು' ನೋ. 
ನೀರುವ್ಯಾಧಿ (ನಾ). ನೀರಿನಿಂದ ಉಂಟಾಗುವ ಒಂದು ಬಗೆಯ 
ವ್ಯಾಧಿ ?) : ಕಾಡುನುಗ್ಗೆ ಅರಳಿಸಿಪ್ಪೆ . - - ಸೀಗೆರಸ, ಇವ ಮರ್ದಿಸಿ 
ಕೊಳ್ಳೆ ನೀರುವ್ಯಾಧಿ ಮಾಣ್ಣು ೦ (ವಿನೈವಿ. ೧೭೭). 
[ನೀರು, (ನೀರ್‌) ೬ ವ್ಯಾಧಿ] 
ನೀರುಸಂಬರೇಣುಎಲೆ (ನಾ). ಒಂದು ಬಗೆಯ ಎಲೆ : ನೀರುಸಂಬ 
ರೀಣುಎಲೆಯನ್ನು ಬಿಸಿ ಮಾಡಿ ತೆಗೆದ ರಸ ೩ ದುಡ್ಡು ತೂಕ, ಹರಳೆಣ್ಣೆ 
೨ ದುಡ್ಡು ತೂಕ . . - ಇವನ್ನರೆದು. ಕುಡಿಯಲು ಮೂತ್ರಕೃಚ್ಛ 
ಪರಿಹಾರವಾಗುವುದು (ಸಕೈ. 
[ನೀರು, (ನೀರ್‌) 4 ಸೆಂಬರೇಣ್ಯ  ಎಲೆ,] 
ಶೀರುಸಜ್ಜೆ ಹುಲ್ಲು (ನಾ). ಒಂದು ಬಗೆಯ ಹುಲ್ಲು: 
೫-೭೬). 
(ನೀರು, (ನೀರ್‌) 4 ಸಜ್ಜೆ (-ಆಸೆಜ್ಜೈ) 4 ಹುಲ್ಲು (ಎ ಪುಲ್‌)] 
ನೀರುಸಣ್ಣೆಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು : ನೀರು 
ಕಣಿಗಲು, ತಕ್ತ ರೋಹಿತ, ನೀರುಸಣ್ಣೆ ಸೊಪ್ಪು (ಮೈಡಗಿ, ೬೩-೧೨೯೧)- 
[ನೀರು (ನೀರ್‌) 4 ಸಣ್ಣಿ + ಸೊಪ್ಪು] 
ನೀರುಸಬ್ಬ ಸಿಗೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು: 
ಸಬ್ಬಸಿಗೆಹುಲ್ಲು, ಕಾಡುಸಬ್ಬಸಿಗೆಹುಲ್ಲು (ಮೈಡಗಿ. ೩೭-೭೩೩). 
[ೀರ್ಕ( ಆ.ನೀರ್‌) 3 ಸಬ್ಬಸಿಗೆ -- ಹುಲ್ಲು( ಆ. ಪುಲ್‌) 
ನೀರುಸಲ್ಲೆ (ನಾ).' ಒಂದು ಬಗೆಯ ಸಸ್ಯ: ಬಾನಾವರ, ನೀರು 
ಸಲ್ಲ, ಹನಕೆ (ಮೈ ಔಗಿ. ೩೯-೭೭೫). [ನೀರು (ನೀರ್‌) + ಸಲ್ಲೆ ?] 


IX-i, 


೫೧೫). 


(ಮೈಡಗಿ, 


ನೀರು 


ನೀರುಸಿರಿ (ಹಾ). ನೀರಿನಲ್ಲಿ ಉಸಿರಾಡುವ ಜೀನಿ ; ಜಲಚರ : 
ಬೀಸುತೆ ಪುರಿನೇರ್ಣ ಸೆಣೆದಾ ಬಲೆಯನ್‌ . . . ಪಿಡಿವರ್ನ ಬಯಲಾ 
ಕೂರುಸಿರಿಗಳನ್‌, ಮೇಣ್‌ ಕಡಲಾಟಿದ ರೊಸಿರಗಳನ್‌ (ಅಂತಿಗೊ. 


೧೬೨೩೨೪) ; ಕಡಲ ನೀರ್‌ಉಸಿರಿಗಳ್ಲೆ ರೆಯಾಗಿ ಎಸೆದು ಬಿಡು ಎನ್ನನ್‌ 
(ಬದ್ದಪ್ಪ. ೩೦ ೬೫೬) . [ನೀರ್‌ + ಉಸಿರಿ] 

ನೀರುಸೇನಿನ ಗಿಡ (ನಾ). ಒಂದು ಬಗೆಯ ಗಿಡ; “ಭಾಜೀ? 
(ಪಂಡಿತ, ೨೪೨): (4). [ನೀರು, (ಆನೀರ್‌)*- ? +ಗಿಡ (ಗಿಡು)] 


ನೀರುಸುಳಿ 


ನೀರುಸುಳಿ "ನೀರ್ಸುಳಿ' ನೋ. 
ನೀರುಹಂದಿ (ನಾ). ಒಂದು ಬಗೆಯ ನೀರುಪ್ರಾಣಿ : “ಶಂಕುಃ-- 
ನೀರುಹಂದಿ” (ಸಿದ್ಧಾಂತಿ, ೮೩), 
[ನೀರ (ನೀರ್‌) -- ಹಂದಿ ( ಆ.ಸಂದಿ)] 
ನೀರುಹಂಬು (ನಾ). ಇ ನೀರುಹಬ್ಬೆ : ನಾಡೇಲಯಿ, 
ನೀರುಹಂಬು, ಪರಿವ್ಯಾಧ (ಸಸ್ಯನಿ, ೨೬). 
[ನೀರು] (-ಆನೀರ್‌) + ಹಂಬ್ಯು(-ಆ ಪರಪ್ಪು)] 
ನೀರುಹಕ್ಕಿ "ನೀರ್ವಕ್ಕಿ' ನೋ. 
ನೀರುಹಚ್ಚೆ (ನಾ). ನೊಡು ಬಗೆಯ ಬಿದಿರು: 
ಹಚ್ಚಿ (ವಿನೈವಿ, ೫೯). "ನೀರುಹಬ್ಬೆ' ಸರಾ, 
(ನೀರು; (-ಆನೀರ್‌) + ಹಚ್ಚೈ] 
ನೀರುಹನಿ "ನೀರ್ವನಿ' ನೋ. 
ನೀರುಹಬ್ಬೆ , ನೀರಹಬ್ಬೆ (ನಾ). ಬಿದಿರಿನ ಜಾತಿಗೆ ಸೇರಿದ ಒಂದು 
ಬಗೆಯ ಸಸ್ಯ: “ಪರಿವ್ಯಾಧಃ, ನಿದುಲಃ, ನಾದೇಯಾ, ಅಂಬುವೇತಸಃ- 
೪ ನೀರು ಹಬ್ಬೆ (ಗಿಡ? (ಸಿದ್ಧಾಂತಿ. ೧೧೮); ನೀರು ಹಬ್ಬೆ ಯನ್ನು ಹಾಲಿ 
ನೊಡನೆ ಆರಿಡು ಕುಡಿಯಲು ಕಲ್ಲು ಬೀಳುವುದು pe ೬ ಪರಿ. ೪೯೬); 
ಹಚ್ಚಿ, ನೀರುಹಬ್ಬೆ, ನುಗ್ಗೆ ಮೊದಲಾದ ಕ್ಟ ನಾದ 
ನೃತ್ತಂಗಳು (ಕೃನಾಅ, ೨೨೮), ಫೀರಹಚ್ಚೆ : “ನಾರಂಗ-ನೀರ 
ಹಚ್ಚೆ, ಕೊಳವಳಿಕೆ, ನೀರುಮಂಜಿ'' (ಓಷಧಿ, ೮೫) ; ಎಲೈ ಮಿತ್ರನೆ, 
ನೀರಡಿ ಗಿಡ ಬಾಗಿರುವುದು ತನ್ನ ಪ್ರ ಭಾವದಿಂದಲೋ kd ಜೀ 
ಹ ಪ್ರಭಾನದಿಂದಲೋ ? (ಶಾಕುಂತ, ೨೨-೨೪). "ನೀರ್ಜೆತ್ತ' 
- [ನೀರು (ನೀರ್‌) -- ಹಚ್ಚೆ) 
Me “ನೀರುಪಲಸು? ನೋ.” 
ನೀರುಹಾದಿ (ನಾ). ೧. “ತೊರೆ; ನೀರುಹಾದಿ; ; ನಾಲೆ; 
ಕೊರಕಲು” (Nall. ಇಂತನಿ). "೨. (ಹಡಗು ಮುಂತಾದುವು 
ಗಳು) ನೀರಿನ ಮೇಲೆ ಪ್ರ ಪ್ರಯಾಣ ಮಾಡುವ ಮಾರ್ಗ; ಜಲ 
ಮಾರ್ಗ: ಇತುಹಾಡಿಯ ಪ ಪ್ರಯಾಣಕ್ಕೆ ವಾಯುನರಾರ್ಗಕ್ಕಿ ಂತ ಹೆಚ್ಚು 
ಕಾಲ ಬೇಕು (ರೂಢಿ), (ಇರು, Cte) mo 230) 
ನೀರುಹಾಯಿಸು (ಕ್ರಿ). ನೀರು ಬಿಡು ; ನೀರನ್ನು ಹರಿಸು: ಈ 
ಕೆಲಸವನ್ನು ಹಿಂದೆ ಹೇಳಿದಂತೆ ನೀರುಹಾಯಿಸುನ ಪ್ರಜೇಶಗಳಲ್ಲಿ ಮಾಡ 
ಬೇಕಾದದ್ದು ಬುದ್ಧಿ ನಂತ ಮನುಷ್ಯ 
ಕಾಲುವೆ ತೋಡಿ, ಗದ್ದೆ ತೋಟಗಳಿಗೆ ಬರುಹಾಯಿಸಿ ಗಿಡಮರಗಳನ್ನು 
ಚೆಳೆಯಿಸುತ್ತಾ ಬಂದ (ನನವ. ೪), 
[ನೀರು (ನೀರ್‌) 4 ಹಾಯಿಸು (ಆಪಇಯಿಸು)] 
ನೀರುಹಾವು "ನೀರ್ವಾವು' ನೋ. 
ನೀರುಹಾವುಗಿಡ (ನಾ. ) ಒಂದು ಬಗೆಯ ಸ; ಸಸ್ಯ : : ನೀರುಹಾವುಗಿಡ, 
ಒೀರುದಂಟು (ನಡಗ, ೪೮-೯೫೦). 
[ಸೀರುಹಾವು? + ಗಿಡ (-ಆಗಿಡು)] 
ಸೀರುಹಿಪ್ಸೆ "ನೀರಿಪ್ಪೆ' ನೋ. 
ನೀರುಹೊಗೆ (ನಾ). ನೀರಿನಿಂದ ಮೇಲೇಳುವ ಉಗಿ, ಹಚಿ: (೪. 
[ನೀರು (ನೀರ್‌) + ಹೊಗ (ಆಸೊಗ್ಳೆ)] 
ನೀರುಳ್ಳಿ (ನಾ). ಒಂದು ಬಗೆಯ ತರಕಾರಿಗೆಡ್ಡೆ ; 
“ಲತಾರ್ಕ॥, ದಂದ್ರಮಃ - ಅದು ನೀರುಳ್ಳಿ” 
ನೀರೆಜಕದಡೇನು. ಬೇವು ಸಿಹಿಯಪ್ಪುಡೆ ಕತ್ತುರಿಯ ಲೇಸವಿತ್ತಡೇನು 
ನೀರುಳ್ಳಿ [ಳ್ಳಿ ಸಯ ದುರ್ಗಂಧ ದೂರಪ್ಪು ದೆ (ಚನ್ನನ. ಕ. ೫೪-೧೧೭) ; 
ನೀರುಳ್ಳಿಯ ಗಡ್ಡೆಯಂ ಮನದೊಳಟ್ಟೂ ಯೊಳಾನಗಮೊಂದು. ತಟಿಕ್ಕಿಯಂ 


ನೀರುಹಬ್ಬೆ, 


ಅತ್ಯಾವಶ್ಯಕ (ನ್ಯನನು. ೬೩); 


ಈರುಳ್ಳಿ 1 


ವಿದಲ ಎ ನೀರು 


(6ಾಚಿರಾ, ೧೧೨) ; ಬೆಲ್ಲದ 


೪೮೧೬ 


15 


20 


30 


38 


40 


4. 


ನೀರೂಪೆ 


ಚಲ್ಲಿಸಿ ಜಾಜಿಯಂ ಕಲಸಿ ಮೆಲ್ಲದ ಮಾನನನೇನ 'ಬಲ್ಲನಂ (ಸೂಕ್ತಿಸು. 
೧೧೯೩) ; ಅಂಬೆಚಳದಿ ಕಾರ್ಗೆಣಸು ನೀರುಳ್ಳಿ ಕೊತ್ತು ೦ಬರಿ ಕರಿಬೇವು 
ಸಹಿತ ಸಿಂಬೆ ಕೂಗಲಿ ಹಿಪ್ಪು ಲಗಾಯ ಕೊಯ್ದ! ಸ (ಮೋಹತ, ೪-೬೦) ; 
ತುಳಸಿ ಸಾನ್ಲಿ ಧೃದಲಿ ನೀರಿ ಯನು ಹಾಕೆ ಹೊಲಸು ಹೋಗ್ಬುಡೆ ಹಲವು 
ಕಾಲಿದ್ದರೆ ‘os ಕೃ. ೧೪-೩); ನೀರುಳ್ಳಿಯನನ ಸಂಗಡ ಹೋರಾಟಕ್ಕೆ 
ಹೋದಕೆ ನೋಕೆಯಲ್ಲ ನಾರದೆ? (ಸಸ; “ಈರುಳ್ಳಿ” ಸರಾ. 
[ನೀರ್ಥ--ಉಳ್ಳಿ |. )ತಮಿ, ತುಳು. ನೀರುಳ್ಳಿ ; ತೆಲು. ನೀರುಲ್ಲ] 

ನೀರುಳ್ಳಿಗೆಡ್ಡೆ (ನಾ). - ನೀರುಳ್ಳಿ : ಸೇರುತ್ಳಿಗೆಡ್ಕ ಒಣರೊಟ್ಟ 
ತಕ್ಕೊಂಡು ಹಳದಡೆ ಬಾಯ ಬಿಡುತ ಸೆ (ನಾಸದ. ೧೩೭). 

[ಹೀರುಳ್ಳಿ ಗೆಡ್ಡೆ (ಇಗಡ್ಡೆ)] 

ನೀರೂಟ (ನಾ). -- ನೀರುಣಿಸ್ಕು : ಉಟಯ ಬಾಯ್ಗೆ ವೊರಸಿ 
ಕಾಸಿ ನೀರೂಟಿನುಂ ಎಣ್ಣೆಯಲ್ಲಾ ದೊಡಂ ಮಜ್ಜಿ ಗೆಯಲ್ಲಾ ದೊಡಂ 
ಕುಡಲ್‌ ಆ ಉಳಿ ವಜ್ರ, ರಂತೆ ಬಲ್ಬಾ ಗಿರ್ಪುದು 10೬ ೫, ೫-೪೦ 

_ ಹೀಕು); ಪಜಕಿದುಗುವ dala ಕೊೋಗೂಟಸನಂ ನೀರೂಟಕ್ಕೆ ಳಸ 
ನಲ್ಲಿ ಕರ್ನಿನ ಕೆಯ್ಗೆಳ್‌ (ಚಂದ್ರಪು. ೧-೯೬) ; ತಮ್ಮೊಳ್‌ ಇಲಲಿ 
ವೊಳ್ಳೊಂಚಲ ಕಾಯೊಳುರ್ಕುನೆಳನೀರಿಂದಂ ಬನಂಗಳ್ಳ ಗುಂದಲೆ ನೀರೂಟ 
ನಿಂದೇಕೆ ಕೆಮ್ಮನೆ ತೊಬಿಲ್ಬುತಿರ್ಪರಿಂತೆನ್ಮುನೆಂದುಲಿನಂತಿರ್ಪುವು ಆ:ಇಟಿಣಂ 
ಗಳ (ನರ್ಧಪು. ೧-೪೩); ಅಲ್ಲಿಂದೊಸರ್ನ ರಸದ ಸಾರಪ್ರ; ನಾಹಂ 
ಗಳಿಂದಂ ಬೆಳೆಗುಂ ನೀರೂಟಿನುಂ ಪಾರದೆ: ಕಟನೆಗಳ ಕ್ಷೇತ್ರ ಮೆಲ್ಲಂ 
(ಬಾಧಪು. ೧-೭೯). [ನೀರ--ಊಟ] 

ನೀರೂಡಿಸು (ಕ್ರ). ನೀರನ್ನು ಕುಡಿಸು,- ಉಣಿಸು: ಲೀಲೆಗಾಲಯ 
ಮಾದ ಪುರದ ಪೊಜಿಗೆ ಬೀಡಂ ಬಿಟ್ಟರು ನೀಲಗಿರಿಹಸ್ತಿಯಂ ನೀರೂ 
ಡಿಸಲ್‌ ಮ್ಯಾಳನೇಖ» ಪೋಗಲ್‌ (ಪುಣ್ಯಾಸ್ರ. ೭-೬೦ ವೆ; ಜವುಗುನೆಲ 
ಗಳಿಗೆ ನೀರೊಡಿಸಿದ ಅಸಂಖ್ಯನದೀಪ್ರ ತೀಕಗಳು (ಬದ್ದೆಪ್ರೆ, 111 ಪೀಠಿಕೆ), 

[ನೀರೂಡು -- -ಇಸ್ಕು] 

ನೀರೂಡು (ಕ್ರಿ). ೧. ನೀರು, ಉಣಿಸು: ಆ ವಾಹಿನೀಪ್ರವಾಹ 
ಮೊಂದೊಂದೆಡೆಯೊಳಂದಂದಿಗೆ ಬಂದುಬಂದು ನೀರೂಡುವ ದೇವರನುಣೀ 
ವನಚರಕರೀಂದ ದ್ರಕಟನಿಕಟನಿರ್ಯತ್ರ: ಮಾಲಸಲ್ಲವರಸಾನುಕಇರಿ ದಾನ 
ಧಾರಾಪೂರದಿಂ . . . ಎಸೆವುದು (ಚಂದ್ರಪು. ೧-೮೪ ನು; ಬನಮಂ 
ನೀರೂಡಿ ನಿಚ್ಚ ೦ ಬಳೆಯಿಸುನ ಬೆಸಂಚೆತ್ತುವೋ ಧಾರೆಯಿಂ ತಾನೆನಲಾ 
ನೀರ್ಗಾಯ್ಗಳಿಂ ಭೋರ್ಗಜಃಕ ದುಗುವೆಳನೀರೆಂ (ಕುಸುಮಾ, ೧-೮೭) ; 
ಸೀರೂಡಿ ನೆಜಕೆ ಸಲಹಿದರೆ ಶಾಲ್ಕಲಿನೃ ಕ್ಷ ಬೀಜುವುದುಂಟಿ ಸತೃಲನ 
(ನೋಹತ, ೪೧-೨೪), ೨. ನೀರನ್ನು ಹೀರಿಕೊಳ್ಳು ನಂತೆ ಮಾಡು; 
ನೀರು ಕುಡಿಸು: ರವಿದುಗ್ಧ 0 ನಾರನಣಿ್ಚ ಜೀರಾ ವಿಸ್ಟ್ರಿ ತಗರ 
ಕೋಡಿನ ಮಹಿಯೆಂ ಬಿನನೊರಸಿ ಕಾಸಿ ಸೀರೊಡುವುದುಳಿಯಂ ತ ಲತಕ್ರ 
ದೊಳ್‌ ಸವಿಯಕ್ಕು 0 (ಲೋಕೋಸು ೫-೪೦) ; ನೀರೂಡುನಂತೆ ನುಡಸ 
ಕೂರಸಿಯಂ ಚುಯ್ಯನುತ್ತೆ ಪೊಗೆ ಸಾಯ್ವಿನೆಗಂ ನೀರೇಜನನ 
ದೊಳರ್ದುನನೋರಂತಿರೆ ನಿರಹದಹನದಗೆ | ಯರನಳಂ (ಲೀಲಾನ, ೯-೧೩೨). 
೩. ನೀರನ್ನು ಹೀರಿಕೊಳ್ಳು ; $ ನೇರುಣ್ಣು : ಕಾಸಿದ ಲೋಹ 
ಕಣವು ಹತ್ತಿ ಕನಲಿ ಕೆಂಗಲಿಸಿ, , , ಎರಕ ದಲ್ಲಿ ಹರಿದು ನೀರೂಡಿ ಘನೀ 
ಭೂತವಾಗಿ ಪ್ರತಿಮೆಯಾಗುನಂತೆ, ಹರಹರನ ಪ್ರತಿಭೆಯಿಂದ ಹರಿದು 
ಬಂದಿದೆ. ಈ' ಕಾವ್ಯ (ಛನಗೀ, ೧೮೫). 

[ನೀರ್‌ -- ಊಡು,] 

ನೀರೂಪ (ಗು). ೧. ಆಕಾರವಿಲ್ಲದ ; ನಿರಾಕಾರವಾದ. ೨. 
ನಿದ್ರೂಪಗೊಂಡ ; ವಿಕಾರವಾದ. (ನಾ). ೩. ಆಕಾರವಿಲ್ಲ 
ದುದು;-ನಿರಾಕಾರವಾದುದು : ಆ ನೋಡಗಳು ಪಾರಪಿಲ್ಲದುದಕ್ಕೆ 


ನೀರೂರು ೪೮೧೭ 
ಪಾರವೀಯುತ್ತನೆ.  ನೀರೂಸವನ್ನು  ಸರೂಪವಾಗಿ ಮಾಡುತ್ತವೆ 
(ರಾಮಾಸೆ-೧೦೬), [ಸಂ.] 


ನೀರೂರು (ಕ್ರಿ). ೧. ನೀರು ಸುರಿ,-ಜಿನುಗು: ಅವಳು ಸ್ವಲ್ಪ 
ದೂರಕ್ಕೆ ಸರಿದಿದ್ದಳು. . . ಕಣ್ಣ ಕುಣಿಕೆಗಳಲ್ಲಿ ನೀರೂರಿತ್ತು (ಪ್ರಣಸ. ೩). 
೨. ಶೇವವಾಗು ; ಒದ್ದೆ ಯಾಗು 2... ಚರ್ಮದ ಅತ್ಯಂತ 
ಹೊರಸದರ--ಎಸಿಕ್ಳೂಟಕಲ್‌, ೧-೨ ಮೈಕ್ರಾನ್‌ ದಪ್ಪ, ನೀರೂರು 
ವುದಿಲ್ಲ (ಕೀಟಬಿ. ೮), .'[ಓೀರು/(-ಆನೀರ್‌) 4 ಊರ್ಕು( <£ಊಟ್ಕಿ)] 
ನೀರೂಳಿಗೆ (ನಾ). ನೀರನ್ನು ಹೊತ್ತು ತರುವ ಕೆಲಸ: (೪. 
[ನೀರ್‌ 4 ಊಳಿಗ ( ಆಊಲಕಿಗ) ] 
ನೀರೆ "ನೀಆಕಿ' ನೋ. 
ನೀರೆಡೆ (ನಾ). ನೀರಿರುವ ಸಳ ಜಾಗ ; ಜಲಾಶಯ: ಧುರ 
ದೊಳ್‌ ಸಿಲ್ಕಿ ಬಂದ ನಿಜವಲ್ಲಭರಂ ಬನದಲ್ಲಿ ಕಾಣುತಂ . . ೬ ಮಿಗೆ 
ನೀರೆಡೆಯಂ ಬಲುಕಟ್ಟು ಗಟ್ಟು ವರ್‌ (ಮಲ್ಲಕಾ, ೫-೯೦). [ನೀರ್‌'4-ಎಡೈ] 
ನೀರಿತ್ತು (ಕ್ರಿ). ನೀರು ಹಾಯಿಸು,--ಬಿಡು : ಮಬಕಿ ಯಿಲ್ಲದೆ 
ತೀನಿದ ಕೆಅಿಕಿಯಂತೆ ನೀರೆತ್ತದೆ. ಫಲಮಾದ ತೋಟಿದಂತೆ (ಧರ್ಮಾನೃ. 
೮-೫೧). [ನೀರ್‌ ಎತ್ತು |] 
ನೀರೆದೆ (ನಾ). ನೀರಾದ ಹೃದಯ ; ಕರಗಿದ ಮನಸ್ಸು : ಚಿತ್ತ 
ಉಪರನು ಹೊಂದುವಾಗಲೆ ಪಾಪ, .ನೀರೆಡೆ ನೊಂದಿತು (ಹಾಡುಪಾ, 
೫೭-೪೮). [ನೀರು (-ಆನೀರ್‌)*ಎದೆ (<:ಎರ್ದೆ)] 
ನೀರೆರಕಲು "ನೀರೆಜಕಲು' ನೋ. 
ನೀರೆರಚು (ಕ್ರಿ). ೧. ನೀರನ್ನು ಚಿಮುಕಿಸು,--ಸಿಂಪಡಿಸು : 
ಲಕೋಟೆಯನ್ನು ಹರಿದ, ಹಿಂದೆಯೇ ಮೂರ್ಛೆಹೋದ ಆನಂದೋದ್ರೇಕ 
ದಿಂದ. . . ಹೊತ್ತು ತಂದು ಹಾಸಿಗೆಗೆ ಚಲ್ಲಿ ಮುಖಕ್ಕೆ ನೀರೆರಚಿದರು 
(ಹುಚ್ಚುಹು. ೧೭). ೨. (ಆಲಂ) ಕುಗ್ಗಿಸು; ಕಡಮೆ ಮಾಡು: 
ಸಿಟ್ಟು ಮೂಡುತ್ತಿ ದ್ವಂತೆಯೇ ಈ ಎಲ್ಲ ಅವಸರದ ಸಂಬಂಧಕ್ಕೆ ಕಾರಣವಾದ 
ಆ ಘಟನೆಯ ನೆನಪಿನಿಂದ ಹುಟ್ಟ ದ ಜಿಗುಪ್ಸೆ ಸಿಟ್ಟಿನ ಮೇಲೆ ನೀರೆರಚಿತು. 
ಮೂರುದಾ, ೨೨೪). [ನೀರು,( ಆ ನೀರ್‌)-4-ಎರಚು(  ಎಜಿಚು) ) 
ನೀರೆಶೆ "ನೀರೆಜಿ' ನೋ. 
ನೀರೆಸರು (ನಾ). ೧. ಒಂದು ಬಗೆಯ ಮೆಣಸಿನ ಸಾರು; ಬೇಳೆ 
ಯನ್ನು ಬಳಸದೆ ಮಾಡುವ ಸಾರು; ಗೊಡ್ಡುಸಾರು: (೪. 
೨. ಅಡುಗೆಗಾಗಿ ಕುದಿಯಲು ಇಟ್ಟಿ ನೀರು; ಕುದಿನೀರು: 
“ಫೀರೆಸರು - ಅಡಗಿಗೆ ಕುದಿ ಇಟ್ಟಿ ನೀರು” (ಜಾನಕೋ. ೧೨). 
[ನೀರು,( < ನೀರ್‌) 4-ಎಸರ್ಮು( ಎ ಎಸರ್‌)] 
ನೀರೆಳೆ (ಕ್ರಿ). ೧. ನೀರನ್ನು ಮೇಲಕ್ಕೆ ಸೆಳೆ; ನೀರು ಸೇದು. 
೨. (ಆಲಂ) ಹಾಳುಮಾಡು ; ನಾಶಗೊಳಿಸು : ಉತ್ತನೋತ್ತಮ 
ಕೊಕ್ಕಲಿಗೆ ಸೀರೆಳೆನನಕಟಾ (ಅಮೃತ, ೨-೫೨). 
[ಸೀರು/ (ಆ. ನೀರ್‌)1-ಎಳ್ಳೆ ( <ಎಟ3,)] 
ನೀರೆಳ್ಳು (ನಾ). ಎಳ್ಳು ಸಹಿತವಾದ ನೀರು; ತಿಲೋದಕ : 
ನೀನಿನ್ನೈನಗೆ ಸತಿಯಲ್ಲ. ನಿನಗಾಂ ಪತಿಯುಮಲ್ಲ, ತರ್ಪಣಂ ಕೊಟ್ಟಿ ನಿದೊ 
ಸೀರೆಳ್ಳು ಕೊಳ್‌! (ಶ್ರೀರಾಮಾ, ೯೪-೪೪೦). 
[ನೀರು ( ನೀರ್‌) ಎಳ್ಳು (-ಓಎಳ್‌)] 
ನೀರೆಅಕಲು, ನೀರೆರಕಲು, ನೀಜಕೆಅಕಲು (ನಾ). ನೀರಿನ ಸುರಿತ; 
ನೀರುಬೀಳು ; ಜಲಪಾತ: ಮೂಡಲು ನೆಯಿಂದಲೆಯ ಹುಲಿಯ 
ಮಾನಿಯೆ ಸಧ್ಯದ ನೀರೆಜಕಲ ಹೊಂನೆಯ ಮರನ ಒತ್ತಿನಲು ನಟ್ಟ. 
ವಾವಂನಮುದ್ರ್ರೆಯ ಕಲ್ಲು (ಎಕ. ೪111, ತೀರ್ಥಹೆ. ೧೩೩-೧೭; 1104) ; 


ತೆಂಕಲುಂ ಸೀರೆಜಕಲುವೊಳಗಾಗಿ . . . ಪಡುವಲು6 ನೀರೆಜಕಲು 


20 


40 


ನೀರೇಜಜಾಂಡ 


ವೊಳಗಾಗಿ (ಬೊಂಕಶ7. ೧೯೪೦, ಕುಮಟ ೧೧೩-೨೦ ; 1475). ನೀರೆರ 
ಕಲು : ಪಡುನಲು ಕಂಬಿವಾರು ಬಂದ ಹಾಗೆ ನೆಲನಂಚು ನೀಕೆರಕಲಲಿ 
ನೆಟ ಲಿಂಗಮಂಡದ್ರಿ, ಕಲುಗಡಿ (ಎಕ. ೪111, ತೀರ್ಥಹ. ೫೧-೩೬ ; 1630). 
ಗಿನೀಜಕೆಅಕಲು : ನೀಜಕೆಜಕಲು ಜಲಸಾಶಾಣ ನಿಧಿನಿಕ್ಷೇಪ ಸಹ 
ವಾಗಿ ಸರ್ವ ಮಾನ್ಯವಾಗಿ ಸುಖಂಬಾಳ್ವರು (ಮೈಃ 
1396). [ನೀರ್‌ 1- ಎಜಕಲು) 

ನೀಕೆಆಕಿ, ನೀರೆರೆ (ಕ್ರಿ). ೧. ನೀರು ಸುರಿ ; ನೀರುಹಾಕು ; ನೀರು 
ಹನಿಸು : ಪುಣ್ಯಮೆಂದು ವಿಸನಲ್ಲಿಗೆ ನೀರೆಜಕಿನೆಗ್ಗ ನಂತೆ ಕೆಮ್ಮಗೆ ಸುಖ 
ಮೆಂದಸದ್ವಿ ಷಯಸೌಖ್ಯದೊಳಿಂತೆಆಗಲೈ ತಕ್ಕುದೇ (ಉಾದಂಪೂ.೮೪೭) ; 
ಪೂಗಿಡುವೆಂಬ ಫೆಸರಿಂಗೆ ಕೊಳವಳ್ಳಿಯ ಗಿಡುಗಳಂ. ನಟ್ಟು ನೀರೆಜಕೆದು. 
ನಡೆಪೆ ಮಲ್ಲಿಗೆಯ ಪೂನಿನಂತಾಗಲರಿಯದು (ಧರ್ನಾಮೃ. ೭-೭೯) ; 
ನೀರೆಜಕಿವಳ ನದನಂ ಕೈನೀರೋಳ್ಕಾರ್ಶೊಳೆಯಲಿಂದು ಸಿಕ್ಕಿದನೆನುತುಂ 
(ಉದ್ಭಟ. ೩-೩೧) ; ತೋಳ ನೆಗಹಿ ನೀರೆಜೆಯೆ ಗಳತೃಷ್ನೆ ಸರಿಜೊಡ 
ಮಾಂಟುವ ಸೆನದಿಂ ಹೆಂಗಳ ನಖದ್ಧುನೊಗವ ನೋಡುವರು (ನೋಹತ. 
೨-೩೦) ; ಬೆಣ್ಣೆಗಳ್ಳ ನ ಕೊಬ್ಬಿ ದುದರದೊಳ್ಳೊಚ್ಚ ಪೊಸ ಸುಣ್ಣಮುಂ 
ಪೊಯ್ದು ನೀರೆಜಕೆದಂತೆ ಮಾಡಿ (ಪೈಮಿಭಾ. ೭-೨೯) ; ದಾರಿದಾರಿಯೊಳಲ 
ನಟ್ಟ ಗೆಗಳೊಳಗೆ ನೀರೆಆಕೆವಬಲಾಜನದಾ ತೋರನೊಲೆಗಳಿಗೆಜಿಗಿದ ಪಾಂಥರ 
ದಿಟ್ಟಿ ತೋಜಿಸದುನನಿನಿಸತೆಯನು (ಕಂನವಿ. ೨-೫೪). ೨, ಅಭ್ಯಂಜನ 
ಸ್ನಾನ ಮಾಡಿಸು : ಎಣ್ಣೆಯನೂಡಿ ನೀರೆಆಕಿದು. ತೂಪಿಜಂದು. , . 
ಪಾಲೆಅಕಿದೋವಿ ಚಿಣ್ಣ ನ ಪಕ್ಕೆಗೈದಿದಳು (ನೋಹತ. ೪-೭೫); ತರಳರಿಗೆ 
ನೀರೆಜಕೆದು ಕಾಂಚನನರದುಕೂಲವನಿತ್ತು (ನಳಚ. ೮-೪೮). ನೀರೆರೆ : 
೨. ಆಕೆ ತನ್ನ ಎಳೆಯ ಮಗುವಿಗೆ ಸೀರೆರೆಯುತ್ತಿ ದ್ದಾಳೆ (ರೂಢಿ). 

[ನೀರ್‌+ಎಜತಿ |] 

ನೀರೇಜ (ನಾ). ನೀರಿನಲ್ಲಿ ಹುಟ್ಟಿದುದು ; ತಾವರೆ; ಕಮಲ: 
ನೀರೇಜವಿಂಮ್ಮಾವು ನುಲ್ಲಿಗೆಯೆಂದಿಂತಿವನಬ್ಬಅಸಿಂದಮರ್ದಿನೊಳ್‌: ತಾನ 

ತೊಯಲ್ಸು ಮೆಲ್ಲಗೆ ' ಸಂದಂಗಜನೆಂಬಜಂ . ಪಡೆದನಂತಾ 
ಕಾಂತಿಯಿಂ ಕಾಂತೆಯೆಂ (ಸಂಸಭಾ. ೪-೭೫) ; ಜರೆಯಿಂದಂ ಕೂಡಿ 
ಬೆಳ್ಳಂ ತಳೆಯೆ ತಲೆ ದಳದ್ರಕ್ತ ನೀರೇಜಮಂ ಸೋಲ್ತಿರೆ ಕಣ್‌ (ಕಾದಂಪೂ. 
೩೬); ರತಿ ಮನ್ಮಥರೆ ಮಾತೆಯಂಂತೆ ಬಳೆದಳು ಕುವರಿ ಪಾರ್ಥಿವಕುಮಾರ 
ಕಂದರ್ಪರಾ ಕಣ್ಮೀನ್ಗಳಂ ಸೆಳೆಯುಂನ ಸರೋವರದ ಚಾರುನೀರೇಜ 
ದೋಲ್‌' (ಶ್ರೀರಾಜಾ, ೪೧-೩೭೨). [ಸೆಂ] 

ನೀರೇಜಕುಟ್ಮಳ (ನಾ). ತಾವರೆಯ ಮೊಗ್ಗು ,--ಮುಗುಳು : 
“ಕೋಶಂ ನೀರೇಜಕುಟ್ಮಳಾಖ್ಯೆಯು ಮಕ್ಕುಂ? 
೧೩೪-೧೦೨). [ನೀರೇಜ + ಕುಟ್ಮಳ( ಎ ಕುಟ್ಮಲ)) 

ನೀರೇಜಗರ್ಭ (ನಾ): ತಾವರೆಯಲ್ಲಿ ಹುಟ್ಟಿದವನು ; ಬ್ರಹ್ಮ: 
ಅನಲಂ ರೂಪಿನ ಪಕ್ಷಸಾತದೊಳೆ ತಾನೇಟ್ತಿಂದು ನೀರೇಜಗರ್ಭನ ಗೆಯ್ತುಂ 
ಗಡಮಪ್ರಮಾಣಮೆಸುತಂ (ಕಾದಂಪೂ. ೪೬). [ನೀರೇಜ- ಗರ್ಭ] 

ಸೀರೇಜಚ್ಛ ದ (ನಾ). ತಾವರೆಯ ಎಲೆ ; ಕಮಲಪತ್ರ : ಸುಡುಗುಂ 
ಕಾಮಾಗ್ನಿ ತಾನೆಂದು. ತನ್ನೀರೇಜಚ್ಛ ದಜೀವನಂ ಭಯದಿನಾಗಳ್‌ ಕಂಪನಂ 
ಬೆತ್ತ ಫೋಲ್‌ (ರಜೇ ). [ಸೆಂ] 

ನೀರೇಜಜ (ನಾ). - ನೀರೇಜಗರ್ಭ : "ನೀರೇಜಜಾಂಡ' 

[ಸೆಂ] 

ನೀರೇಜಜಾಂಡ (ನಾ). ನಿಶ್ವ; ಬ್ರಹ್ಮಾಂಡ ; ಮಗನ ಮಾತನು 
ಸಲಿಸಬೇಕೆಂದೊಗುವಿಗೆಯ ಹರುಷದಲಿ ನಹ್ನಿಯ ನೆಗಹಿದನು ನೀರೇಜ 
ಜಾಂಡ ಕಟಾಹಸಪರಿಯೆಂತ (ತೊರೆ. ೫-೮-೫೯). 

[ನೀರೇಜಜ -/- ಅಂಡ್ಕ] 


ಆರಿ. ೧೯೩೧, ೬೪-೧೭ ; 


ಬಕ್ತಿಯಿಂ 


(ವಸ್ತು ಕೋ, 


ಪರಾ. 


ನೀರೇಜಪರ್ಣ 


ನೀರೇಜಸರ್ಣ (ನಾ). - = ನೀರೇಜಚ್ಛದ : ನಸೆಮುಳಿಸಿಂ ಕಾಡ 
ಲೆಂದಾಕೆ ಪೊಕ್ಳಿರ್ದುದಿದಾ ನೀರೇಜಸರ್ಣೋತ ರಮೆನುತೆ. ಮೊದಲ್ಗೊಂಡು 
ದಂಭೋಜಸದ್ಮಾಂತದೊಳುದ್ಳುತ್ತ ಂತುಚೇತಂ ತೊಟಿಲಲವಿರತಂ ಚಕ್ರ 
ವಾಕಂ ವರಾಕಂ (ಚಂದ್ರಘು, '೮-೧೦). [ನೀರೇಜ--ಪರ್ಣ] 

ನೀರೇಜಭವ (ನಾ). -ನೀರೇಜಗರ್ಭ : ಭ್ರವಿಸಿ ಮಗಳಂ ಹರಿಣ 
ರೂಪದಿ ರನಿಸುವಾ ನೀರೇಜಭವನಂ ನಿಮಿಷದಲಿ ಹರಿಸಿದನತಿಮೃಗ 
ವ್ಯಾಧರುದ್ರನಲಾ (ಒಸಪು. ೫೪-೪೮). [ಸೆಂ.] 

ನೀರೇಜವದನೆ (ನಾ). ತಾವರೆಯಂತೆ ಮುಖವುಳ್ಳ ವಳು: ನೀರೇಜ 
ನದನೆ ತಿಜಸಿದಳ್‌ ತೋರಿದ ಮಲ್ಲಿಗೆಯ ಮಂಗುಳನಾಗಳ್‌ (ಲೀಲಾನ, 
೧೩-೭೭). [ಸೆಂ. ನೀರೇಜವದನಾ (ನೀರೇಜ- ನದನ್ನ-.-)] 

ನೀರೇಜನನ (ನಾ). ತಾವರೆಯ ಕೊಳ; ಕಮಲಸರೋವರ : 
ನೀರೂಡುನಂತೆ ಮದನನ ಕೂರಸಿಯಂ ಚುಯ್ಯೆನುತ್ತೆ ಪೊಗೆ ನಾಯ್ಕಿ 
ನೆಗಂ ನೀರೇಜನನದೊಳರ್ದುನನೋರಂತಿರೆ ನಿರಹದಹನದಗೈ ಯರನಳಂ 
(ಲೀಲಾನ, ೯-೧೩೨). [ನೀರೇಜ--ನನ] 

ನೀರೇಜಇಂಬಕ (ನಾ). ಕಮಲದಂತೆ ಕಣ್ಣುಳ್ಳ ವನು ; 
ಕೃಷ್ಣ ನ ನೀರೇಜಾಂಬಕನೊಲ್ಲು AN ಸೊನುವಳ 
ಹಥ ಇ; ಪಡೆದಂ (ಹಮ್ಮಾರ, ೨-೬). 

[ನೀರೇಜ -/- ಅಂಬಕ] 

ನೀರೇಜಾತ (ನಾ). ೧. ನೀರಿನಲ್ಲಿ ಹುಟ್ಟಿದುದು ; ತಾವರೆ; 
ಕಮಲ. ೨. ನೈದಿಲೆ : ಅತನುಶ್ರೀಕಾನಿನೀದರ್ಷಣನೆನಿಸುವ 
ತದ್ವಕ್ತಶೀತಾಂಶು, ' ನೇತ್ರಾಸಿತ ನೀರೇಜಾತಯಗ್ಮಕ್ಕ: ನ್ಯು ತಸಲಿಲ 
ಸಂಸೇಕಮಂ ಮಾಡೆ (ಆದಿಪು. ೮-೨೩). .'[ಸಂ.] 

ನೀರೇಜಾನನೆ (ನಾ). - ನೀರೇಜಪದನೆ : ನೀರೇಜಾನನೆ ನಜ್ರಕುಮಾರ 
ಮುಂನೀಶ್ವರನ ಸಾಕೆ ಖಚರೇಶ್ವರನಂ ಸಾರಮಿಡೆನಿಸುವ: ಸಕಾ 
ಜಿನಸ್ತೂ ಪೆಯೆಂಂ ಸನಿಸ್ತರದಿಂದಂ' ಬೇಡುವುದುಂ (ಧರ್ಮಾಮೃ. ೮-೨೩೩). 

[ಸಂ. ನೀರೇಜಾನನಾ (ನೀರೇಜ--ಆನನ--. -)) 

ನೀರೇಜಾಸನ (ನಾ). (ವಿಷ್ಣುವಿನ ನಾಭಿಯ) ಕಮಲವೇ ಆಸನ 
ವಾಗಿ ಉಳ್ಳವನು; ಬ್ರಹ್ಮ: ನೀರೇಜಾಸನಸೂನು ದಕ್ಷನುಲಕ 
ಸದ್ದಾಕ್ಸಾ ಸವದ » »  ಪಡೆದಂ (ಹಮಾರ. ೨-೬). 

[ನೀರೇಜ- ಆಸನ] 

ನೀರೇಜಿನಿ (ನಾ). ೧. ತಾವರೆಯ ಬಳ್ಳಿ. '೨. ತಾವರೆ; ಕಮಲ: 
ನೀರೇಜಿ[ಪಾಂಾಂ. ಜ]ನಿಯೆನಿತಲರ್ದೇಂ ಸಾರದೆ. ಪೋದಂ ದಿನೇಶಂ 
(ಅರ್ಥನೇ. ೩-೨೬). [ಸಂ. ನೀರೇಜಿನೀ] 

ಸೀರೇಜಿನೀಷಂಡ (ನಾ). ಕಮಲಗಳ ಸಮೂಹ: ಸಿದ್ಧ ಹಿಂಸೋತ್ಕರ 
ಲೀಲಾರನ್ಯುಡೊಳ್‌  ಸಂದನ್ಳುತನಿಲಯ  'ನೀರೇಜಿನೀಸಂಡದೊಳ್‌ 
ಸೌಂದರಕೇಲೀಹಂಸನಾದಂ ಸುಕವಿಜನಮನೋಮಾನಸೋತ್ತಂಸಹಂಸಂ 
(ಆದಿಪು, ೧೬-೭೫). [ಸಂ.] 

ನೀರೇಭ (ನಾ). ನೀರಾನೆ: ಅದು ನೀರೇಭಕರಾಭಘಾತ ನಿಚಲ 
ದ್ವಾರಾಶಿಯೊಳ್‌ ಪೋಗಿ ಕೂಡಿದೊಡಾ ವಾರ್ಧಿಯ ಪೆಂಪುಮಾ ತೊಜಕ 
ಯೊಳಾಯ್ತೊ (ಆದಿಪು, ೧-೫೫) ; ನೀರೇಭ[ಪಾರಾಂ. ನೀರಾನೆ]ನೆಗಳು 
ಪಾಠೀನ ಕಮಠ ಶಿಂಶುಮಾರ ಕರ್ಕಟ ಭಲ್ಲೂಕ ಘೋರಾಹಿ ಮೊದಲಾದ 
ದುಷ್ಟ ಜಂತುಗಳಿಂದ ವಾರಾಶಿ ಕಣ್ಣೆ ರಂಜಿಸಿತು (ನೋಹತ. ೨-೫). 

[ನೀರ -- ಇಭ] 

ನೀರೇರು "ನೀರೇಜು” ನೋ. 

ನೀರೇರುಹ (ನಾ). - ನೀರೇಜ : ಆ ವಿನೀಳನೀರೇರುಹನೇತ್ರೆ ತತ್ಯನಕ 
ಮಾತ್ರದ ಬಿಣ್ಣ ನಡೇಕೆ ಸೈರಿಸಳ್‌ (ಸಂರಾನೂ. ೩-೧೦೫).  [ಸಂ.] 


ವಿಷು ; 
ಸಾ 
ಪೂರ್ವ 


೪೮೧೮ 


25 


30 


35 


40 


45 


ನೀರೇಜು 


ನೀರೇರುಹಗರ್ಭ (ನಾ). -ನೀರೇಜಗರ್ಭ : ಸಂದ ನೀರೇರುಹ 
ಗರ್ಭ್ಯ್ಯಂಗಂ ಮಿಗಿಲಾ ದಾನದಿನಖಿಳಜನಪ್ರೀತಿಗಾ ಕಳ್ಳ ಧಾತ್ರೀರುಹದಿಂದ 
ಮೇಲು (ಸೌಇಇ. XX; ೧೧೨-೧೬; 1144 ?). 
[ನೀರೇರುಹ ಗರ್ಭ] . 
'ನೀರೇರುಹದಳ (ನಾ). ತಾವಕೆಯ'ಏಸಳ್ಳು ಪಕಳೆ: 
ಪ್ರಿಯನ ವಿಶಾಲೋರಸ್ಸೃಳದಲ್ಲಿ ನಿಂದು, . 
ನಾಡೆ ಕಣ್ಣಿ ಸೆದಿರ್ದಳ (ಕಾದಂಪೂ. ೪೨). 
[ನೀರೇರುಹ 4-ದಳ್ಳ ( ಇ ದಲ)] 
ನೀರೇರುಹನಾಭ(ನಾ). ಹೊಕ್ಕುಳಲ್ಲಿ ಕಮಲವುಳ್ಳ ವನು; ವಿಷ್ಣು: 
ನೀರೇರುಹನಾಭ ನೀರಜಸಮುಂದ್ಭವ ಶಂಕರರೀಗಭೀಸ್ವ ಮುಂ (ಕಣ 
ಆರಿಗಾರಿಲ್ಲ ಜನುಸಾರುಭಟಕೆ ಅಸುರಾರಿ ಜಲಜ 
ದಾಗ ನೀರೇರುಹನಾಭ (ಪುರಂದ. ಧಾ. ೨-೮೭-೨). 
[ಸಂ. (ನೀರೇರುಹ--ನಾಭಿ---)] 
ನೀರೇಶ (ನಾ). ನೀರಿನ ಒಡೆಯ; ವರುಣ: 
ಪರಾ. [ನೀರ 4 ಈಶ] 
ನೀರೇಶದಿಕ್ಕು (ನಾ). ವರುಣನ ದಿಕ್ಕು ; ಸಶ್ಚಿಮ : ಖಾಂದಲೆ 
ಅನಾಮಿಕ ಕನಿಷ್ಠಾ ೦ಗುಟಿದಿಂದ ನೀರೇಶದಿಕ್ಕಿ ನಲ್ಲಿ ಸಾಧಿಸಿರೊ (ವಿದಾಕೃ- 
೫೨-೩). [ಸೀರೇಶ--ದಿಕ್ಕು] 
ನೀರೇಜಂಸು (ಕ್ರಿ). ಸಂತೋಷಪಡಿಸು; ಸುಖವನ್ನುಂಟುಮಾಡು; 
ಉತ್ಸಾ ಹಗೊಳಿಸು : ಖಏಲಂ[ಯೆ] ನಂದಿ[ಯನಾ] ಫೆಜಗೇಆಂದ ಗಿರಿ 
ಸುತೆಯ ಮೊಲೆಗಳಳ್ಳೇಆಂ ನೀರೇಲಂಸುತಿರೆ ಕರ್ಣಾರ್ಜುನರೇಅಂ 
ನೋಡಲೈ ಭೂತನಾಥಂ ಬಂದಂ (ಸಂಸಭಾ. ೧೨-೧೩೯); ತನಯನೆನ 
ಗೆಂದು ಮನ್ನಿಸಿ ತನಗುರುಗಜ್ಜ [ಮೆನೆ] ಪಾಕೆಶಾಸನನರ್ಧಾಸನಮೇಲಾಸಿ 
ನೀರೇಜಿಸಿ ಮನುಜಂಗಂ ಮಾನ್ಯಪದನಿಯಂ ಮಾಡಿದನೇ (ಗದಾಯು. 
೩-೪೦). [ನೀರೇಜು---ಇಸ್ಕು] 
ನೀರೇಜು, ನೀರೇರು (ಕ್ರಿ). ೧. ನೀರು ತುಂಬು; ನೀರಿನಿಂದ 
ಆವೃತವಾಗು ; ಜಲಮಯವಾಗು : ನಡುವೆನ್ನೊ ಡೆದಿರ್ಬಗಿಯಾಗಿ. 
ಪೋಟ್ಡು ನೀರೇಜಾದ ನಾಳಿಪುಣ್ಣೊಡೆದು ಸೌಳಿನೆ ಸೀಳ್ದುದು ದೋಣಿ 
ವೋಸಿನಂ (ಸುಕುನೂ. ೫-೧೬) ; ಕರಣಂಗಳ್‌ ಕಳೆಯೇಟ ಲೋಚನ 
ಯಂಗಂ ನೀರೇ . - ತಲೆಗೇಜಿಕಿದುತ್ಸವದೆ ನಿಮ್ಮಂ ಪೂಜಿಸುತ್ತಾ 
ನುಮಾನರದಿಂಬೀ್ಗಸುತಾಡುತಿರ್ಫರೆನನ್ನ ಂಡೋ ವಿರೂಪಾಕ್ಷನೇ 
ಆಲಿ ನೀರೇಖದವು. ತಮ್ಮನ ಮೇಲೆ ತಳಿತುದು 
ಮೋಹ (ಕುವ್ಯಾವಿ, ೨-೪೮) ; ಕದಡಿದುದು ಧರೆ ಮೇಲೆಮೇಲೇಳುದಧಿ 
ನೂಕಿತು ನಾಕ ನೀರೇಜಕಿದುದು (ಸಿಭಾಗ, ೮-೨೩-೩೫). ೨. ಹೊಳೆ; 
ಕಾಂತಿ ಬೀರು; ಪ್ರಕಾಶಿಸು: ಏಲಾಸದಿಕ್ಷೂಶರಾಸನನೇಲಸಸಿದಪುದೀ 
ಗಳಂಗಭನನಿಂದೆನೆ ನೀರೇಜದ ಮಂಗಳನಸದನನೇಜಕ ಮಂನಂಗೊಳಿಸ 
ಲಾರ್ತುದಾ ಕೋಮಕಳಿಯಾ (ಪುಸ್ಪಪು. ೮-೫೯). ೩. ಚಿಗುರು; 


ಶ್ರೀರನುಣೀ 
ಜ್ಞ ನೀರೇಕುಹರಳನಯನೆ 


೧-೨-೩ $1058) ; 


“ನೀರೇಶದಿಕ್ಕು' 


(ಹಂಸಾಶ. ೧೮) ; 


ಕೊನರು ; ಕುಡಿಯೊಡೆ : ನನಜಂಗಳ್‌ ದಳವೇಜಕ ಚೂತಲತೆಗಳ್‌ 
ನೀರೇಆಕ . , . ಬಂದುದು ನಸಂತಂ ಸಂತತೋತ್ಸಾಹದಿಂ (ಧರ್ಮಾಮೃ. 
೧೩-೧೦). ೪. ಅರಳು; ವಿಕಸಿಸು : ಪದವಿಟ್ಟಳ್‌ ನೆಯ್ದಿಲಿಂ 


ತಾವರೆಗೆ ಸಿರಿಲತಾಕೊಃರಕಗ್ರಂಥಿ ನೀರೇಉಸಿದುವು. (ನುಲ್ಲಪು. ೫-೩); 
ಇನನುದಯಂಗೆಯ್ಯಲೊಡಂ ವನಜಂ ನೀರೇಜುವಂತೆ ತತ್ಕೋಮಳೆಯಾನನ 
ಕಮಳವರಳಲ್‌' (ದಶಕು, ೪-೧೨೫). ೫. ಸಂತೋಷಿಸು ; ಆನಂದ 
ಪಡು: ನೀಅಕಿಯರುನ್ನ ತಸ್ತ ನಭರಂಗಳ ಭಾರಮವುಂಕಿ ಸೋಂಕೆ ನೀರೇ 
ಆಿದರೇಲಕದರ್‌ ಫೆಜವು ಸೀಠಮಂ . . . ನೀರೇಅದೆ ಸಿಂಹನಿಷ್ಟ ರಮ 
ನೇಲದೆ ನೀನೆ ನಲಂ ಜಿನೇಶ್ವರಾ (ಸಂರಾಮಾ. ೫-೬) ; ಏಜಿಂಸೆಕೊಂಡು 


ನೀರೊಗು 


ಹಸ್ತಿ ನಿಜಮಸ್ತ ಕಮಂ ಬರೆ ಕಂಡು ಗುಂಡು ನೀರೇಜಕೆ , . . ಗಜೇಂದ್ರ 
ಮೆಯ್ದೆ ಪುಗುತಂದುದು ರಾಜಗೃಹಾಂತರಾಳನುಂ (ನೇಮಿಪು. ೨-೯೪); 
'ಜನಮನಿತುಮುಂದ್ಭಸಿಂಹಾಸನನುಂ ತಚ್ಛ ಕ್ರಿಯೇಜಕಿ ನೀರೇಐಕಿದುದು 
(ಚಂದ್ರಪು. ೭-೨) ; ಬಡಿದೊಡೆ ನೀರೇಜುನನೊಡೆಡೊಡೆ ನಲಿವಂ 
ಪೊಯ್ತೊಡೊಂಡುರೂಪಪ್ಪ ೦ ನಾಣ್ಗೆಡೆ ನುಡಿಯೆ ರಾಗಿಯಕ್ಕುಂ ಕಡು 
ಅಕೋಡಗನಬ್ಬೆ ಗಂಡರೊಳ್‌ ಕವಿಕಾನುಂ (ಶೃಂಗಾರ, ೩-೧೬). ನೀರೇರು: 
೧. ಮರಿಸೌತೆ ಮಸರಾಯ್ತೂ ಹೀರೆ ನೀರೇರಿದುದು ಹುರುಳಿ 
ಹೊಲಸಾದುದು (ಸಲಾಂಡು. ೨೩). [ನೀರ್‌ 4 ಏಳು (ಆ ಏಲಾ 
ನೀರೊಗು (ಕ್ರಿ). ನೀರು ಸುರಿ,-ಒಸರು: ನರೆತ ಮಂಡೆಯು 
ನೀರೊಗುನ ಕಂಗಳು . . . ಪತ್ತಿದ ಗಲ್ಲದ ನೆಜಿಕಿ ವೃದ್ಧ ನಡಿಯಿಟ್ಟ. 
ಸೊಲಿದು (ಜೀನಂಸಾಂ. ೧೬-೩೦); ದುಕೃವಿನ್ನೆಂತುಟೊ ನೋಳ್ಪರ ಕಣ್ಣ 
ಸೀರೊಕ್ಕುದಡೇನ ಪೇಳುವೆನು (ಮೋಹತ, ೮-೨೪). [ನೀರ್‌ *-ಒಗು] 
ನೀರೊಟ್ಟಿ ಲ್‌, ನೀರೊಟ್ಟಿಲು (ನಾ). ೧. ನೀರಿನ ಸಮೂಹ, 
ಶಿ. ೨. ಸಮುದ್ರ; ಕಡಲು: “ಮಂನ್ನೀರ್‌, ನೀರೊಟ್ಟಲ್‌, 
ತೋಲಕಿಗಳಾಣ್ಮಂ, (ಕಡಲ್‌) ಈ ೪ ಸಮುದ್ರ 0” (ಕಶಸಾ. ೫೩-೧೪೧). 
ನೀರೊಟ್ಟಿಲು: ೨. “ಮುನ್ನೀರ್‌ ನೀರೊಟ್ಟಿ ಉಮೆಂಜಿನ್ನುತ್ತು 0 
ತೊಲಿಗಳಾಣ್ಮ ಕಡಲೆನೆಯಂಂ . . . ಸಾಗರಮೆನಿಕುಂ” (ಕವಿಕಂ. ೮೯); 
ಆನವನ ಮನೆಯೆ ನೀರೊಟ್ಟಿ ಲಾನವನಣುಗನೀ ವಸುಧೆಯಲ್ಲಿ ಬಿಲ್ಲಾ ಳೆನಿಸಿ 
ಕೊಂಡನಿನ್ನ್ನಾನವನ ಸತಿ 'ಲೋಕದೈಶ್ವರ್ಯರೂಪೆ (ವೀಠೈಪು. ೪-೧೫-೧); 
ಸೂರ್ಯ ವಾರುವರಥಗೂಡಿ ಪಡುವೆಟ್ಟ ಶಿಖರದಿ ನೀರೊಟ್ಟ ಲೊಳು ಬಿದ್ದ 
ಮುದದಿ (ಮೋಹತ. ೧೮-೩) ; ಕಾರೊಡಲಿನ ರಂಗ ನಿನ್ನ ಕಂಡಲರಿಚ 
ನೀರೊಟ್ಟ ಲೊಂದುಸಟಿಳವ ದೂಜಿಲ್ಯೆ (ಶತಸಾಂ- ೧೩-೭೫) ; ಕೇಳಿರೈ 
ಕಪಿನೀರರೆಲ್ಲ ಮದ್ವಿಕ್ರಮವನೇಳುನೀರೊಟ್ಟಿ ಲಂ ನಿನಿಷಾಂತರದಿ ದಾಂಟ 
ಕೋಳುಗೊಂಡಪೆ (ನೆಂಕಾರಾ. ೫-೧-೧೮). [ನೀರ್‌--ಒಟ್ಟ ಲ] 
ಶೀರೊಟ್ಟಿ ಲಾಣ್ಮ (ನಾ). ಸಮುದ್ರರಾಜ ; ವರುಣ 
“ನೆಗಟಿಕ್ಟೀರಂ, ಪಚ್ಚಿ ಮದೆಸೆಗೊಡೆಯಂ, ನೀರೊಟ್ಟ ಲಾಣ್ಮ--ಈ ೩ 
ನರುಣಂಗೆ ಪೆಸರ್‌? (ಕರಸಾ. ೪೯-೩೭) ; “ನೀರೊಟ್ಟ ಲಾಣ್ಮನೆನೆ ವರುಣ 
ನಕ್ಕುಂಗ (ಕಶರ. ೫೫). [ನೀರೊಟ್ಟ ೮೯--ಆಣ್ಮ (-ಆಳ್ಮ)] 
ನೀರೊಟ್ಟಿಲು "ನೀರೊಟ್ಟಿ ಲ? ನೋ. 
ನೀರೊಡಲ (ನಾ). ೧. ಒಡಲಲ್ಲಿ ನೀರುಳ್ಳುದು: ಮುಗಿಲಂತೆ 
ನೀರೊಡಲನುಮೆನಿಪ ತೇಂಗಾಯಿಂ . . . ಚೆಲ್ವಾದ ಕೇರಿಯಂಗಡಿಯಿಂ 
. . - ಪುರಂ ಕಣ್ಣಿಂಬಾದುದು 0%ನಾಶ್ವ: ೧೦೩-೧೬). ೨. ಮೋಡ. 
೩. ವರುಣ. 
ನೀರೊಡಲ ನಿಡುಗೋಲ್‌ - ದೊಡ್ಡ ವರುಣಾಸ್ತ್ರ : ಫರಿತರ್ಪ 
ಚೆಚ್ಚರದೊಳೆ: "ತನ್ನೊಂದು ಬೆಚ್ಚ ಪೊಚ್ಚ ಸೊಸ 
ನೀರೊಡಲ ನಿಡುಗೋಲಿಂ ಕಾಲ್ದೊಳೆಯಿಸಿದಂ (ರಾನಾರ್ವ. ೯೨-೬). 
[ನೀರ್‌1-ಒಡರ್ಲ + -9,] 
ನೀರೊಡೆ (ಕ್ರಿ). ನಿರು ಒಸರು; ನೀರೂರು: ಎಷ್ಟೋ ದಿವಸದ 
ಮೇಲೆ ನನಗೆ ಪ್ರಿಯವಾದ ಭಕ್ಷ್ಯ ಸಿಕ್ಕಿತು; ನಾಲಗೆ ನೀರೊಡೆಯುತ್ತಿದೆ 
ಅವನ ಬಾಯಿಗೆ ನೀರೊಡೆಯಿತು (ಅಂಬಿಕೆ. ೧೦೦). 
[ನೀರು, (ನೀರ್‌) 4 ಒಡೆ,] 
ನೀರೊಡೆತ (ನಾ). ನೀರಿನಲ್ಲಿರುವ ಘಟಕಗಳು ಬೇರೆಯಾಗುವಿಕೆ : 
ಅವುಗಳ ನೀರೊಡೆತ (ಹೈರ್ರೊಲಿಸಿಸ್‌) ಇಲ್ಲವೆ. ಆನ್ಲು ಜನಕಗೂಡಿಕೆ 
ಯಿಂದ ಬರುವ ಉತ್ಪ ನ್ನಗಳೊಂದಿಗೆ ಬಣ್ಣ ದ ನಸ್ತುವಾಗಿಸುವ ಪತ್ತೆಕಾರಕ 
ಗಳಿಂದ . . . ಇರುವೆಣೆಗಳನ್ನು ತಿಳಿಯುನಿಕೆ (ಕವಿಕೋ. 1, ೫೪). 
(ನೀರು, (ನೀಂ) ಒಡೆತ] 


ಕಿರ್ಚುಂಗೋಲಂ 


(ನಚೆಭಾ. ೩೬) ; 


೪೮೧೯ 


0 


ತಿ 


20 


2 [25 


35 


40 


43 


ನೀರೋಗ. 


ನೀರೊತಿಗೆ "ನೀರ್ವತ್ತಿಗೆ' ನೋ. 

ನೀರೊತ್ತಡ (ನಾ). ನೀರಿನ ರಭಸ್ಕ-- ವೇಗ : ನೀರೊತ್ತಡದ 
ನೀರೊತ್ತಿಗೆ ಯಂತ್ರ (Ram. ಇಂಕನಿ). [ನೀರು,( ನೀರ್‌) ಒತ್ತಡ] 

ನೀರೊತ್ತು, (ಕ್ರಿ). ನೀರು ತುಂಬಿಕೊಳ್ಳು,- ಆವರಿಸು : 
ಹೊತ್ತಿ ಹೊಗೆನನುತಾಪದಲಿ ನೀರೊತ್ತಿ ದಂಬಕದಿಂದ ಬಿಡದಳಿಸುತ್ತ 
ಬಂದೆನು ಕರನತಿಗೆ ಜಲಸಹಿತ ತಾಂಡವನ (ತೊರರಾ. ೨-೫-೨೦). 

[ನೀರ್‌--ಒತ್ತು |] 

ನೀರೊತ್ತು, (ನಾ). ೧. (ತೆರೆಯ) ಉಬ್ಬರ; ಭರತ: “ವೇಳಾ 
ಯೆಂಬಂದು ನೀರೊತ್ತು” (ಹಲಾಯು, ೧೦೮-೩೨). ಪಿ. ಶೀರ ; ದಡ; 
ಕರೆ: ಬಡಗಲು ಕಾನಿ ಮೂಡಲು ಸೇತುನಿಂಗೆ ಹೊಂಡದಾರಿ ತೆಂಕಲು 
ತುಡಿಳೆಯ ಮುನ್ತಣ ಬಟ್ಟಿ ನೀರೊತ್ತಿಂಗೆ ದೇವಣಭಟ್ಟಿ ರು. ಕೊಟ್ಟಿ 
ಬೆದ್ಮಲೆ (ಎಕ. ೪, ಹಾಗಿನ. ೧೧೬-೪೯; 1123); ಮೂಡಲಾ ಕೆಜಿಯ. 
ನೀರೊತ್ತು ಗಡಿ ತೆಜ್ಕಲು ಮತ್ತವಾ ಕೆಜಿಯ ಕೋಡಿಗಡಿ ಹಡುನಲು 
ಹಿನ್ನಣ ಕೆಯ ನೀರೊತ್ತು ಗಡಿ (ಎಕ. 7೭11, ಚಿಳ್ಕನಾ. ೨೧-೬೫ ; 
1160); ನೀರೊತ್ತೊ ಳಗಾದ ಚತುಸ್ಸೀಮೆ (ಎಕ. 11, ೩೩೪-೨೮; 
1282). [ನೀರ್‌--ಒತ್ತ್ತು) 

ನೀರೊರತೆ "ನೀರೊಅತೆ' ನೋ. 

ನೀರೊಲೆ (ನಾ). (ಸ್ನಾನಕ್ಕಾಗಿ) ನೀರು ಕಾಯಿಸಲು ಹೂಡಿದ 
ಒಲೆ : ನೀರೊಲೆಯ ಮೇಲೆ ಕಾಯ್ದು. ನೀರೂ, ಇದ್ದಲಿಯೊಲೆಯ 
ಮೇಲೆ ಒಂದು ಚಹದ ಸಾತೇಲಿ ವಿರಾಜಿಸುತ್ತಿತ್ತು (ಅಪನಾ. ೨೬); 
ನೀರೊಲೆಗಿಡುವರು ಗಂಧದ ಮರನನೆ ಜನರು (ಇಂಚಾನೆ. ೧೦೨-೧೦೦). 

[ನೀರು (ನೀರ್‌) ಒಲ್ಲೆ] 

ನೀರೊಳ್ಳಿ (ನಾ). ವಿಷವಿಲ್ಲದ ಒಂದು 'ಬಗೆಯ ಹಾವು ; ನೀರು 
ಹಾವು : ಗರುಡನು ನೀರೊಳ್ಳೆ . . . ಕೆಣಕಿದ ಪರಿಯೊಳೆನ್ನನು ಹರದ 
ನಣುಗನಿವ ಕೆರಳಿಸಿದಂ (ಜೀನಂಚ. ೧೧-೩) ; ವಾಸುಗಿಯ ನೀರೊಳ್ಳೆ 
ತನ್ನ ನಿವಾಸದಲ್ಲಿ ಜಜಿಕಿವುದು (ತೊರರಾ, ೫-೩-೫೬); ಕಂಡಿರೆ . . , 
ನೀರೊಳ್ಳಿ ಪುತ್ತಿನ ಪಾನಂ ನುಂಗಲಾಟಫೊಂದಂದಮೆಂ (ರಾಮಾಶ್ವ. 
೧೫೭-೭). [ನೀರ್‌ ಒಳ್ಳಿ 2] 

ನೀರೊಆತೆ, ನೀರೊರತೆ (ನಾ). ನೀರು ಜಿನುಗುವ ತಗ್ಗು, 
ಕುಳಿ : ನೀರೊಣತೆಗಳ ನೆಲ ನವಘನೋದಕದುಬ್ಬು ನಿರ್ಜರದ ನಿಖಾಸು 
ನಿಡುಜಂರುತಾಸಮಿರನ ಬಿಲಿಕಿಸು ಬೇಸಜಿನಿತ್ತವು. . . ನವಮೇಘಕಾಲ 
ದಲಿ (ತೊರಂಾ. ೪-೩೬-೭), ನೀರೊರತೆ : ನೀರೊರತೆಯಿಂದ ಗಿಡ 
ಗಳಿಗೆ ನೀರು ಹಾಯಿಸಬೇಕು (ರೂಢಿ). 

[ನೀರ೯--ಒಅತೆ (-ಆ.ಒಲಿಂತೆ) ] 

ನೀರೊಣಕೆ (ಕ್ರಿ). ನೀರು ಸ್ರವಿಸು,--ಜಿನುಗು,--ಹೊರಸೂಸು : 
ತೋಳ ಹಿಂಗಟ್ಟುಗಳ ಮೋಜಿಕಿಯ ಕಾಳಿಕೆಯ ಬಿಡುದಲೆಯ ನೀರೊಟಕಿ 
ವಾಲಿಗಳ ಕುರುಭೂಪನಿದ್ಧನಂ ತಮ್ಮದಿರು ಸಹಿತ (ಕುನ್ಯಾಅ. ೨೧-೧) ; 
ನೀರನುಗುಳುತೆಸೆದವು. ಮಂತ್ತುವಸರಗಳ್‌ ನೀರೊಟಿಕೆಯಲು ಬಾಯಿ 
ಜನದ (ಕುರಾಸಾಂ. ೩-೭೬), [ನೀರ್‌--ಒಣಕ್ಕ 

ನೀರೋಗ (ನಾ). ೧. ರೋಗವಿಲ್ಲದಿರುವಿಕೆ; ಆರೋಗ್ಯ : 
“ನೀರೋಗ ಫಲ್ಲವಾರ್ತಮುಂಮಕ್ಕ್ಯುಂ  (ನಸ್ತುಕೋ, 
ನಿಮ್ಮ ಮೆಯ್ಯ ಕುತ್ತುಂಗಳೆಲ್ಲಮನೇಟುದಿನಸದಿಂದೊಳಗೆ ಕಿಡಿಸಿ ನೀರೋಗ 
ಮಪ್ಪ ತಿರೆ ಮಾಡುವೆವು (ನಡ್ಡಾರಾ. ೬೯-೨೪). ೨. ರೋಗವಿಲ್ಲದಿರು 


೧೨೩೭-೫೫) ; 


ವವನು ; ಆರೋಗ್ಯ ವಾಗಿರುವನನು; ನಿರೋಗಿ: ಆಗ 
ಸ್ವಾಹಾಂಗನಾನಾಥಂ . . . ನೀರೋಗನಾಗಿ  ಮಹಾನುರಾಗಂಬೆರಸು 
ಪರಸಿ ಪೋದಂ (ಸಂಸೆಭಾ. ೫-೧೦೪ ನ). [ಸಂ.] 


ನೀರೋಗತೆ 


ನೀರೋಗತೆ (ನಾ). ಇ ನೀರೋಗ ೧: ರಾಗದ್ವೇಷಮೆ ನಿಶ್ಚಯ 
ರೋಗಂ ಕೋಗಪ್ರ ದಾಘತರುಬೀಜಂ ನೀರೋಗತೆಯಂ ನೊಲ್ವಡವೆ ತನ 
ಗಾಗದನೊಲ್‌ ನೆಗಳ್ವಡವನೆ ಸದ್ಯೋವೈದ್ಯಂ (ಉಸಾರ. ೨೭೮). 
[ಸಂ. ನೀರೋಗತಾ] 
ನೀರೋಗಪತ್ರ (ನಾ). ಶೋಗವಾಗಲಿ, ರೋಗಸಂಪರ್ಕವಾಗಲಿ 
ಇಲ್ಲವೆಂದು ತಿಳಿಸುವ ಪತ್ರ : ಬಂದರಿಗೆ ಬಂದ ಒಂದು ಹಡಗನ್ನು 
ಆಂಟುರೋಗದ ಭಯದಿಂದ ಕೆಲವು ಕಾಲ ಸಂಪರ್ಕವಿಲ್ಲದಂತೆ ದೂರದಲ್ಲಿ 
ಟ್ಚಿದ್ದ್ದು ಆ ಗಡು ಮಂಗಿದ ಮೇಲೆಯೊ ಅಥವಾ ಅಂಥ ಹಡಗು 
ಸೀರೋಗಪತ್ರ ತೋರಿಸಿದ ಮೇಲೆಯೊ ಬಂದರಿನೊಡನೆ ಸಂಪರ್ಕ 
ಮಾಡಲು ಹಡಗಿಗೆ ಕೊಡುವ ಅನುಮತಿಪತ್ರ, ಸರವಾನೆ : ಸಂಸರ್ಗಾನು 
ಮತಿಪತ್ರ (Pratique. ಇಂಕಸಿ). [ನೀರೋಗ-”-ಪತ್ರ] 
ನೀರೋಗರ (ನಾ). ಒಂಧು ಬಗೆಯ ಅನ್ನ: ಸರಿನೀರು ಸರಿಮೊಸರು 
ಶುಂಠಿ ನೀರುಳ್ಳಿ ಗಳ ತುಲುವಲೇಲಕ್ಕಿ ತದುಕಿನ ಚಿಗುರ ಕಿಳುಗಟ್ಟು ವೆರಸಿ 
ನೀರೋಗರನ ಹಾಕಲದು ತ್ರೈ ಲೋಕೈಪೂಜ್ಯ ತಕ್ರ್ರೋದನ (ಸೂಸಶಾ.) 
೩-೨೭). "ನೀರೊಳಗಿದ್ದ ಓಗರ” (ಸೂಸಂ. ಟೀಕು). 
[ನೀರ್‌ ಓಗರ] 
ನೀರೋಗಿ (ನಾ). ರೋಗವಿಲ್ಲದಿರುವವನು ; ಆರೋಗ್ಯವಂತ ; 
"ಸಹ್ಯ, ಅರುಜ'' (ನಾನೂರ. ಕ. ೧೦೧). [ಸಂ. ನೀರೋಗಿನ್‌] 
ನೀರೋಟ (ನಾ).' ೧. ನೀರಿನ ನಡೆ, -ಹೆರಿವು: ನೀರೋಟಿದಿಂದ 
ನಡೆಯುವ ಪುರಾತನಕಾಲದ ಒಂದು ಗಡಿಯಾರ (Clepsydra. ಇಂಕನಿ). 
೨. (ವಜ್ರ ಮುಂತಾದ) ರತ್ನಗಳಲ್ಲಿರುವ ಕಾಂತಿ,--ಪ್ರಕಾಶ : 
ಚೆನ್ನಾದ ನೀರೋಟಿದಿಂದ ಹೊಳೆಯಂವ ಎಂಟುಮಂಖದ. ವೈಡೂರ್ಯ, 
ಮಣಿಯಿದೆ (ಬುದ್ಧನ. ೧೯೬); ಈ ಅಂಶನನ್ನು ವಜ್ರರತ್ನಾದಿಗಳಲ್ಲೂ 
ಪರೀಕ್ಷಕರು ತಿಳಿಯುವರು. ಲೌಕಿಕರು ಸಹ ಇದನ್ನು ನೀರೋಟಿನೆಂದು 
ಹೇಳುತ್ತಾರೆ (ಹಿಂದಸಾ. ೧೦೧); ತುಂಬ ಬೆಲೆ ಬಾಳುವ ನಜ್ರ ದೊಳಗೆ 
ಬಳುಕುತ್ತ ಬಳುಕುತ್ತ ಕಣ್ಮನಗಳನ್ನು ಸೆರೆಗೊಳ್ಳು ವಂತೆ ತೋರುವ 
ಸೀರೋಟಿದಂತಿರುವ ಕಣ್ಣಿನ ಕಾಂತಿ. . . ಇವುಗಳಿಂದ ಕೂಡಿದ್ದ ಆ 
ಬಾಲಕನನ್ನೇ ಸಭಿಕರೆಲ್ಲರೂ ದೃಷ್ಟಿಸಿ ನೋಡುತ್ತಿದ್ದರು (ತುರಾಯಿ, ೨೯). 
[ನೀರು, (ನೀರ್‌) ಓಟ. /ತಮಿ. ನೀರೋಟ್ಟಿ ಮ] 
ನೀರೋಟಿ (ನಾ). ಬಿದಿರಿನ ಜಾತಿಗೆ ಸೇರಿದ ಒಂದು ಬಗೆಯ 
ಜಲಸಸ್ಯ : ಸ್ಲೇಟಿನ್ನು ಒರೆಸಲು ನೀರೋಟಿ ಬೇರು . . . ಪೆಟ್ಟಿಗೆ ಗಜ 
ಒದಗಿಸುತ್ತಿದ್ದ ವರು ರಾಗಜ್ಜ (ಪ್ರಶ್ನೆ. ೮೭). 
[ನೀರು (-ಆನೀರ್‌)-ಓಟಿ] 
ನೀರೋಡು (ಕ್ರಿ). ೧. ಇಂಗಿ ಹೋಗು; ಒಣಗು; ಪಸೆ 
ಯಾರು ; ನಿರ್ದನವಾಗು: ಚಾರುತರನಿಮಳವರೌಕ್ಷಿಕಹಾರಾದಿ 
ಸಮಸ್ತ ರತ್ನರಾಶಿಗಳಿಂದಂ ನೀರೋಡಿದ ರತ್ನಾಕರಖೋರನ್ನಮದಾಯ್ತ್ತ, 
ರನ್ನ ನಸರಂ ಪುರದೊಳ್‌ (ಗಿರಿಕ. ೨-೨೯೩): ಬಾಡಿದ ಬಹಿರ್ಮುಖಂ 
ಸೀರೋಡಿದೆ ಬಾಯ” ಪ್ರಕೃತಿ ನಿಕೃ ತಿಯಾದೊಡೆ ತುರಗಂ . . . ಓಡು 
ವುದಾ ಜನನ ಭನನಮಂ ಮುಟ್ಟು ನಿನಂ (ಅಶ್ವ. ೬-೪೨). ೨. ಬೆವರು 
ಹರಿ: ನಿಡುಸುಯ್‌ ನೀರೋಡುವ ವದನಂ ನಸುನಡುಗುವ ಮೆಯ್‌ 


(ಜಯಕಾ. ೩-೧೪). ೩. ಕಾಂತಿಯನ್ನು ಕಳೆದುಕೊಳ್ಳು ; 
ಹೊಳಪನ್ನು ಕಳೆದುಕೊಳ್ಳು ; ಕಳೆಗುಂದು ; ಬಣ್ಣಗುಂದು ; 


ತಾರಕಾಳಿ ನೀರೋಡಿ ಕಟಲ್ಲು ಬೀಟಿ ಕಬಿರಿವೂಗೆಣೆಯರಾಗಿರೆ. ತಣ್ಣ ನಪ್ಪೆ ಲರ್‌ 
ತೀಡೆ ತಫೋನನಂಬೊಲತಿಪಾನನಮಾಯ್ಲೂ ನಭಂ ಪ್ರಭಾತದೊಳ್‌ 
(ಮಫ್ಸಿಪು. ೧೦-೧೫) ; ರನಿಕಿರಣಂ ನೀರೋಡುತ್ತಿನೆ ತಣ್ಬಂ ಬೀಜುತಿನೆ. 

. ಮೇಘಂ ಹಿಂಡಿ ಹರೆಹಿದಂತಿನೆ ನಭದೊಳ್‌ (ಗಿರಿಕ. ೯-೬೨); 


೪೮೨೦ 


20 


30 


35 


40 


ನೀರ್ಕೋಳಿ 


ಕೊಳಿತೆ ನಿನಗಿಲ್ಲದೇಳೆಂದಳಿಂಯೆಂ ನೀರೋಡಿ ನಿನ್ನ ತನುವಿನ ಬಣ್ಣ ೦ ಬಜು 
ಗೊಳದ ವೊಲಾಯ್ತು (ಯಶೋಚ. ೩-೬) ; ಬಾಡಿದುದೇಕೆ ನಿನ್ನ್ನ ತನುವಲ್ಲರಿ 
ಯಿಂದುಮಂಖೇಂದು ನಾಡೆ ನೀರೋಡಿದುದೇಕೆ . , . ಪೇಟ ನೀನೆನಗೆ 
ನೀಳಸರೋಜವಿಲೋಲಲೋಚನೇ (ಪಣ್ಯಾಸ್ತ್ರ. ೧-೬೩) ; ಒಂದು ಲಕ್ಷ್ಮ 
ಮೇಲೊಡ್ಡ ಆಡೆನೆ ಶಿನಯೆನುತಾಡಿ ಗೆಲಲು ನೀರೋಡಿತು ಶಿನನ 
ಮೂಂಖಾಬ್ದ (ಭೈರನೇ. ೧-೩೫೩) ; ಕೆಲವು ನಿನಿಂಸಗಳೊಳಗಾಗಿ ಅವನ 
ಮುಖ ನೀರೋಡಿತು (ನುಹಾಗ, ೩೨೮). ೪, ಉತ್ಸಾಹಗುಂದು ; 
ಉದಾಸೀನವಾಗು : ಹೇಡಿಗೊಳದೆ ಹೆದಜದೆ ನಿಜಮನ ನೀರೋಡದೆ 
ತಸನ ಮಾಡುವರು (ಉನುವಿ. ೨೦-೧೨೮), [ನೀ ೦೯%: ಓಡು] 

ನೀರೋಣಿ (ನಾ). ನೀರಾವರಿಯ ಮೇಲೆ ವಿಧಿಸುವ ಒಂದು 
ಬಗೆಯ ತೆರಿಗೆ (?) : ಈ ತೋಂಟಿಕೆ ಬಡಗಮಂ ಕಂಯೋಣಿ 
ತೆಂಕನುಂ ಕರಿಯೋಣಿ ನೀರೋಣಿ ಫೈಸಾಸರ ಕೇಶನದೇನನ ನೂಅ 
ಮೂವತ್ತು ಮರಕ್ಕೆ ದೇ[ವ]ರ ತೋಂಟದ ಬಾನಿಯಲು ನೀರನೆತ್ತಿಯೂ 
ಡುವರು ( 1X-1,೨೬೭-೬೫ ; 1160) ; ಸುಂಕ ಸುವರ್ಣಾದಇಯ 
ಕಲ ಕೊಠಾರ ಕಾಲೋಣಿ ನೀರೋಣಿಯೇನುಂಟಾದ ಸಕಲಾಯ ಸ್ವಾಮ್ಯ 
ನನು. . . ಅನುಭವಿಸಿಕೊಂಡು (ಎಕ. ತಿರುನು, 
1622) ; ಈ ಗ್ರಾಮಗಳಿಗೆ ಸಲುವ ಕಾಲೋಣಿ ನೀರೋಣಿ ಅಕ್ಷಿಣಿ ಆಗಾಮಿ 
ನಿಧಿ ನಿಕ್ಷೇಪ ಜಲಪಾಷಾಣ. ಅಷ್ಟಭೋಗ, ತೇಜಸ್ವಾಮ್ಯಗಳನು, ನೀವು 

ಅನುಭವಿಸಿಕೊಣ್ಣು ಬಹಿರಿಯನ್ನು ಕೊಟ್ಟ ಭೂದಾನ ಧರ್ಮ 

ಶಾಸನ (ಎಕ. ೫1೪, ಮೈಸೂರು. ೧೧೪-೬೩; 1665). "ಧೀರಾಣಿವರಿ', 
"ನೀರುಣಿಸುಂಕ' ಪರಾ. [ne + 2] 

ಸೀರ್ಕಟ್ಟೆ (ನಾ). ನೀರಿಗೆ ಅಡ್ಡಲಾಗಿ ಕಟ್ಟುವ ಒಡ್ಡು ; ಅಣೆ 
ಕಟ್ಟು : ಸೇತುವೆ ಎಂದು ಕರೆಯಯನ ಬದಲು ನೀರ್ಕಟ್ಟೆ ( Dam) 
ಎಂದರೂ ಸಲ್ಲುವುದು (ಬಾಲಪ್ರ. 1, ೧೭೨); ಒಂದು ನೀರ್ಕಟ್ಟಿ ಯಿಲ್ಲ, 
ಕಾಲುವೆಯಿಲ್ಲ (ಚಿಗುಕ. ೨೭). [ನೀರ್‌--ಕಟ್ಟಿ |] 

ನೀರ್ಕಲ್‌ “ನೀರ್ಗಲ್‌' ನೋ. 

ನೀರ್ಕಾಗೆ "ನೀರ್ಗಾಗೆ' ನೋ. 

ನೀರ್ಕಾಲ್‌ (ನಾ). ಕೆರೆ, ನದಿ ಮುಂತಾದುವುಗಳಿಂದ ಗದ್ದೆಗಳಿಗೆ 
ನೀರು ಹಾಯಿಸಲು ಮಾಡಿದ ನಾಲೆ; ಕಾಲುವೆ: ಹಳ್ಳದ 
ನೀರ್ಕ್ಟಾಲಿಂ ಕೆಳಗೆ ಸರ್ವ್ವನಮಸ್ಕವಾಗಿ ಕೊಟ್ಟಿ ತೋಂಟ ಕಾಲ ಮತ್ತ 
ಕೊಂದು ಪ್ರಭುವಿಷ್ಣು ದೇವ ಆ ನೀರ್ಕ್ಯಾಲಿಂ ಬಡಗಲು ಸರ್ವ್ವನಮಸ್ಫು 
ವಾಗಿ ಕೊಟ್ಟ ಕರಿಯ ಕೆಯಿ ಘಳೆಯ ಮತ್ತರೊಂಗು (ನಾಂದೇಡ್‌. 
೩೧-೨೨; 1134). [ನೀರ್‌ 4 ಕಾಲ್‌] 

ನೀರ್ಕುಟಕ, (ನಾ). ನಾನೆಯನ್ನು ನಡೆಸುವವನು ; ಅಂಬಿಗ : 


“ ಅಂಬಿಗೆ ತಾಂ 


111, ೬೨-೧೬೬ ; 


*ನೀರ್ಕುಓಕನೆಂದು ಅಂಬಿಗಂ” (ಕಶಸೂ. ೬೧-೩೫೪) ; 
ನೀರ್ಕುಟಿಕಂ” (ಕವಿಂ. ೧೫೫). [ನೀರ್‌--ಕುಟಕ] 
ನೀರ್ಕುಟಕ್ಕ "ನೀರ್ಗುಟಿಕ' ನೋ. 
ನೀರ್ಕುಟಿಗ "ನೀರ್ಗುಟಿಗ' ನೋ. 
ನೀರ್ಕುಡಿ “ನೀರ್ಗುಡಿ' ನೋ. 
ನೀರ್ಕುಡಿಹ (ನಾ). ನೀರನ್ನು ಕುಡಿಯುವಿಕೆ; ಜಲಪಾನ : 
ಕಣ್ಣಳ ಚೆನ್ನಾಗಿ' ತೋಜುಹ, ನೀರಂ ಕುಡಿವಾಗಳ್‌ ಮುಸುಡ ಅಟ್ಟ 
ನೀರ್ಕುಡಿಹ .,. . ಈ ಲಕ್ಷಣಂಗಳನುಳ್ಳ ಕುದಿಕಿ ಸಂಪೂರ್ಣನುಪ್ಪಾ 
ಯುಸ್ಕಮನುಳ್ಳುದು (ಲೋಕೋಸ. ೧೧-೭೫ ಟೀಕು). 
[ನೀರ್ಕುಡಿ( £ ನೀರ್ಗುಡಿ) ---ಹ್ಮ(--ಷ್ಟ)] 
ನೀರ್ಕುಳಿಗೊಳ್‌ “ನೀಳ್ಕುಳಿಗೊಳ್‌' ನೋ. 
ನೀರ್ಕೊೋಳಿ "ನೀರುಗೋಬಾ' ನೋ. 


ನೀರ್ಗಂಜಿ 


ನೀರ್ಗಂಜಿ (ನಾ). ತಿಳಿಯಾದ ಗಂಜೈ--ಅಂಬಲಿ: ಬರುತಿತ್ತು 
ಸಂಪತ್ತು -ದಿನ ಸಂಜೆಗೆ ಈಗಿಲ್ಲಿ ದಿಕ್ಕಿಲ್ಲ ನೀರ್ಗಂಜಿಗೆ (ಗಂಗಾತ. ೫೬-೨). 
[ನೀರ್‌ ಗಂಜಿ] 
ನೀರ್ಗಂಟಿ, ನೀರುಗಂಟಿ (ನಾ). ಕೆಕೆ, ಕಾಲುವೆ, ಜಲಾಶಯ 
ಮುಂತಾದುವುಗಳಿಂದ ಗಜ್ಜಿಗಳಿಗೆ ನೀರು ಹಾಯಿಸಲು ಸರ್ಕಾರ 
ದಿಂದ ನೇಮಕನಾದವನು : "ಮಿವ್ವಃ ಎ ನೀರ್ಗಂಟಿ” (ಕಾಶಕೃ.೫೪) ; 
ಅಂಧ್ರದೇಶಕ್ಕೆ ಹೋಗಿ ನೀರ್ಗಂಓಯೊಬ್ಬನಿಗೆ ಅನುಗ್ರಹಿಸಿ . . - 
ಗೂಳೂರುಮಠಕ್ಕೆ ಬಂದರು (ಶರಚ, ೬೧೬) ; ನೀರ್ಗಂಭ ಹೇಳಿದನು : 
“ಕೊಡುವೆವೆನ್ನುವ ವೇಳೆ ವಿಂಚಿ ಹೋಯಿತು - ತನ್ನಿ ತನ್ನಿರಿ 
ಬೇಗ? (ನನಾ. 1೪, ೨೪-೧೩). ಸೀರುಗಂಟ : ಈ ಕಟ್ಟೀ ಕಾಲುವೇ 
ನೀರನ್ನು ಸರಾಗವಾಗಿ ತಂದು ಪೈರನ್ನು ಮಾಡಿಸುವದಕ್ಕೆ. ಕಾಲುವೇ 
ಮುಣೀಗಾರ ೧, ಶಾನುಭೋಗ ೧, ಕಾಲವೂಳಿಗ ೧, ನೀರುಗಂಟ ೧... 
ಮಂಂತಾದ ಜನಗಳನ್ನು ನೇಮಕ ಮಾಡಿಸಿದರು (ಚಾನುನಂ. ೧೧೭) ; 
ನೀರುಗಂಟ- ಕೆರೆ ಮತ್ತು ನಾಲಾಗಳಿಂದ ನೀರನ್ನು ಬಿಡುನನನು. 
ಇವನಿಗೆ ಕೆಲವು ಕಡೆ ಚಕ್ರನೆಂದು ಹೆಸರುಂಟು (ಗ್ರಾಮಾಕ. ೧). 
[ನೀರ್‌ -- ಕಂಟ್ಯ] 
ನೀರ್ಗಂಡಿ, ನೀರುಗಂಡಿ (ನಾ). ೧. ಕೆಕೆ, ಕಟ್ಟೆ ಮುಂತಾದುವು 
ಗಳಿಂದ ನೀರು ಹರಿದು ಹೋಗಲು ಮಾಡಿರುವ ಕಂಡಿ ; ತೂಬು: 
ನೀರ್ಗಂಡಿ, ಕೂರ್ಗಲಿ' (ಶಬ್ಮಾಸು. ೯೦ ಪ್ರೆಯೋ). ನೀರುಗಂಡಿ: ೧. 
(ಹಡಗಿನ ಅಟ್ಟಿ ದಿಂದ ನೀರನ್ನು ಹೊರ ಸಾಗಿಸಲು ಪಕ್ಕದಲ್ಲಿ ಮಾಡಿರುವ) 
ಹಡಗಿನ ನೀರುಗಂಡಿ, ತೂಬುಗಂಡಿ ( 500000೫. ಇಂಕಕಿ). ೨. ಠಾ 
ನೀರ್ದಿಡ್ಡಿ : ಈ "ನೀರುಗಂಡಿ' ಯನ್ನು "ದಿಡ್ಡಿ' ಯೆಂಬ ಹೆಸರಿನಿಂದಲೂ 
ಕರೆಯುವರು. ಕೋಟಿಯೊಳಗಿನವರು ನೀರನ್ನು ತರಲಿಕ್ಕೆಂದು ರಚಿತ 
ವಾದ ತೀರ ಚಿಕ್ಕ ಬಾಗಿಲುಗಳಿವೆ (ಕರ್ಣೀಜ, ೫೫). 
[ನೀರ್‌ 4 ಕಂಡಿ] 
ನೀರ್ಗಂತುಕ (ನಾ). ಜಲಕೇಳಿಯಲ್ಲಿ ಉಸಯೋಗಿಸುವ ಚಂಡು: 
ಸಳಯಂತ್ರದಿಂದ ಕೋಮಳೆಯೆಸೆಯೆ ಮತ್ತೊರ್ವ ನಳಿನಾಕ್ಷಿ ಪೊನ್ನ ಂಡೆ 
ಯಿರಿದ' ಕುಳಿರ್ವೋದಕದಿನಿಡೆ. ಹೊಳದಿಟ್ಟಿ ನನಳ ಭೂತಳಪತಿ ನೀ 
[ಪಾ370, ನಿ]ರ್ಗಂತುಕಡೊಳು (ಭೈಂಸೂ, 1, ೨೮೦). [ನೀರ್‌ ಕಂತುಕ] 
ನೀರ್ಗಂಪು (ನಾ). ನೀರಿನ ಕಂಪು ವಾಸನೆ: ಮುಡಿದಲರ್ಗಂಪು 
ಮೈಗಂಪು ನೀರ್ಗಂಪು ಮೇಲ್ವಡಿವ ಮಂಜರಿ ಮುಂಡಿವಾಳ ನಿಡುರುಲ್ಲಿ 
ಮುಂಟಿಪಜೊಳಗೊರ್ನ ಕಡುಚೆಲ್ವ ನೀಲ ನೀರೆಜಕಿದು 
(ಅಬ್ಬಲೂ, ೩-೬೪). [ನೀರ್‌ ಕಂಪು] 
ನೀರ್ಗಡನ "ನೀರ್ಗಡವು' ನೋ. 
ನೀರ್ಗಡವು, ನೀರ್ಗಡವ (ನಾ). ಒಂದು ಬಗೆಯ ಕದಂಬವೃಕ್ಷ: 
ನೀರ್ಗಡರಿ(ವಿ)ನ ಸೊದಜ0ಂ ಪುತ್ತಿನ ಮೇಗೊಂಡುತ್ತ ರಡೊಳ್‌ ಬಗೆದು 
ಮೂಗೆಯ್ಯಂ ನಾಣ್ಣಗುಟೀ ಬಾವಿಯಂ ಮೂಜರಾಳ ಮಟ್ಟಿ ದೊಳ 
ನೀರ ಧಾರೆಗಳಕ್ಕುರಿ (ಅಟ್ಟಮ, ೧೧-೫೫). ನೀರ್ಗಡನ : ಕೊಟಕದಿರ್ದ 
ಚರ್ಮನುಂ ಸೆರ್ಚಿದ ಪುಣ್ಗಳಂ. ತೊಳೆದು ಕೋ ತೊ)ಯ್ದ ಬಿಕ್ಕೆ 
ಜಲಾಶಯಂಗಳೊಳ್‌ ಸಚ್ಚನೆಯಸ್ಟ ನೀರ್ಗಡ(ಹು)ನಮುಂ ಕರಿಮಾಡಿಡೆ 
ತದ್ವಿಸಾಪಹೆಂ (ಖನುದ. ೧೦-೫೭). 
[ನೀರ + ಕಡವ (ಆಕಡಂಬ)] 
ನೀರ್ಗಡಿಯಾರ (ನಾ). ನೀರು ಒಂದು ಪಾತ್ರೆಯಿಂದ ಇನ್ನೊಂದು 
ಪಾತ್ರೆಗೆ ಧಾರೆಯಾಗಿ ಹರಿಯುವುದರ ಮೂಲಕ ಕಾಲಮಾಸನ 
ಮಾಡುವ ಒಂದು ಸಾಧನ: "ನೀರೋಟದಿಂದ ನಡೆಯಂವ ಪುರಾತನ 
ಕಾಲದ ಒಂದು ಗದಿಯಾರ ; ನೀರ್ಗಡಿಯಾರ” (Clepsydra, ೨೨ಕನಿ) ; 


ಗುಂಪಿನ 


೪೮೨೧ 


25 


30 


40° 


45 


ನೀರ್ಗಲ್‌ 


ಈ ನೇಳಾಚಕ್ರ ಗಳಲ್ಲದೆ, ನೀರ್ಗಡಿಯಾರಗಳನ್ನೂ ಇಂಡಿಯಾದ ದೊಡ್ಡ 
ದೊಡ್ಡ ವಿಹಾರಗಳಲ್ಲಿ ಉಪಯೋಗಿಸುತ್ತಾರೆ (ಪ್ರಮಾಣ. 1, ೨೯೦). 
_ [ನೀರ್‌ 4 ಗಡಿಯಾರ (; ಘಳಿಯಾರ)] 
ನೀರ್ಗಡೆ (ಕ್ರಿ). ನೀರನ್ನು ಕಡೆ,--ಪುಥಿಸು : ಎಣ್ಣೆಯಕ್ಕುಮೆಂದು 
ಮಣಲಂ ಸಿಲಿಸಿವೊಡಂ . . . ಬೆಣ್ಣೆಯಕ್ಕುಮೆಂದು ನೀರ್ಗಡೆವೊಡವು 
ವಾಗದಂತೆವೊಲು (ಸಸಾರ, ೪೬೦). ([ನೀರ್‌-- ಕಡ] 
ನೀರ್ಗಡ್ಡೆ (ನಾ). ಹೆಪ್ಪುಗಟ್ಟಿದ ನೀರು; ಮಂಜುಗಡ್ಡೆ : ಶೀತಲ 
ವಾಯ್ದೆ ನ್ಸೈದೆ. ನೀರ್ಗಡ್ಡೆಯಂತೆ (ಕಗದ್ಯ, ೧೪೦). [ನೀರ-- ಗಡ್ಡೆ] 
ನೀರ್ಗಣಿನೆ (ನಾ). ನೀರಿನಲ್ಲಿ ಉಂಟಾದ ತಗ್ಗು, ಕಂದರ: 
ಹರೀಶ್ವರಂ ತಾನೆತ್ತ ಚಲಿಸಿದೊಡತ್ತಲಳ್ಳೆ: ಸೆಜೆತಂದು ಕಡಲ್‌ ನೀರ್ಗಣಿನೆ 
ಯಸ್ಪ ವೋಲ್‌ (ಶ್ರೀರಾಮಾ, ೪೦೯-೧೭೯). 
[ನೀರ್‌--ಕಣಿನೆ (.ಕಣುನೆ)] 
ನೀರ್ಗಣ್ಣಿ, ನೀರುಗಣ್ಣಿ (ನಾ). ೧. ನೀರಿನಿಂದ ಕೂಡಿದ ಕಣ್ಣುಳ್ಳ 
ವಳು: “ಹೇಳಿದೆನಲ್ಲ? ಎನ್ನುತ್ತ ನೀರ್ಗಣ್ಣಿಯಾದಳು (ಜೆಳುನು. ೪೨). 
ನೀರುಗಣ್ಮಿ : ೨. ಯಾವಾಗಲೂ ಅಳುವವಳು ; ಅಳುಬುರುಕಿ : 
ನೀರುಗಣ್ಣಿ ನುಂಂಡೆ ಊರು ಹಾಳು ಮಾಡಿದಳು (ಗಾದೆ). 
[ನೀರ್‌ 4 ಕಣ್ಣು (.ಕರ್ಣ)*--ಣ್ಣ] 
ನೀರ್ಗನಿಗಲು “ನೀರುಗಣಿಗಲು' ನೋ. 


ನೀರ್ಗರುಳೆ (ನಾ). ಮೃದುಸ್ವಭಾವದವನು; ಕೋಮಲ 
ಸ್ವಭಾವದವನು : “ನೀ[ನಾಕಾಂ. ನಿ]ರ್ಗರುಳಂ ' ಕೋಮಲನು? 
(ಭಾರನಿ, ೧೫). [ನೀರ್‌*-ಕರುಳ್‌ ---ಅ್ಯ] 


ನೀರ್ಗರಿ (ಕ್ರಿ). ನೀರನ್ನು ಸುರಿ,--ವರ್ಷಿಸು : ವಾರಿಜಾಕ್ಷನು 
ಸಕಲ ನಾರಿಯರ ಮ್ಯಾಲೆ ಕರವಾರಿಜಂಗಳಲಿ ನಿರ್ಭರದಿ ಚಲ್ಲಿಡೊಡೆಯಾ 
ನೀರೆಯರು ಕೆರಳಿವೊಬ್ಬುಳಿಯಾಗಿ ನೀರ್ಗರೆದರಾ ಹರಿಗೆ ವಿನಹದಲ್ಲಿ 
[ನೀರ್‌4ಕರೈೇ( ಕಲಕ )] 
ನೀರ್ಗಲ್‌, ನೀರ್ಕಲ್‌, ನೀರ್ಗಲ್ಲು (ನಾ). ೧. ಘನೀಭೂತವಾದ 
ನೀರು ; ಮಂಜುಗಡ್ಡೆ : ನೀರಧಿ, ಬ್ರಹ್ಮ, ನೀರ್ಗಲ್‌ ಜೀವನೆನು 
ತೊಂದು . . . ಮತವಿವರ (ಮುಂಕುಕ. ೭೭೧). ೨. ಅಂತಃಕಾಂತಿ 
ಯುಳ್ಳ ಕಲ್ಲು; ರತ್ನ: ಬಳ್ನೊಡದನ್ನವೀ ಮೊಲೆಯ ಬಿಣ್ಟೊದನಲ 
ಸುಕುಮಾರಿಯರ್ಗೆ ನೀರ್ಗಲ್ಲಳ ಹಾರದೊಂದು ಪೊಜಕಿಯೇಕೆನುತುಂ 
ಜಲಡೇವಿ ಕೊಟ್ಟಿ ವೊಲ್‌ ಕಲ್ಲ ಳನಾವಗಂ ಬಲಿದು ಬೆಟ್ಟ ದುವಾಗದ ಬಿಂದು 
ನೌಕ್ತಿ ಕಂ ನಲ್ಲ ದುರೋಜನಮುಂಡಲದೊಳೇಂ ತುಯಿಗಿರ್ದುವೊ ಕಾಂತೆ 
ಯರ್ಕಳಾ (ಲೀಲಾಸ,೧೪-೧೫); “ಮಂತ್ತು ?” (ಶ್ರಭಣ್ಣ). ೩::ನೀರು 
ಸ್ರವಿಸುವ ಕಲ್ಲು; ಚೆಂದ್ರಕಾಂತಶಿಲೆ: ನಾಲ್ಲಡಲೊಳಸೊಕ್ಕ ಶಶಿ 
ಯಂತೆ ಸೊಕ್ಕು ನೀರ್ಗಲ್ಲಳ ರುಚಿ ಸರಸಿಯನು. ಸಲ್ಲೆಯಸುರರೆಯ್ದೆ 
ನಿಂಂದೆಯ್ದಿದನು ಕೂಟಿ ಸಾಲ್ಗಳ ಜಿನನ ಮಂದಿರವ (ವರ್ಧಚ, ೯-೯೪). 
ನೀರ್ಕಲ್‌ : ೪. ನೀರಿನ ಮಧ್ಯದಲ್ಲಿರುವ ಕಲ್ಲು: ಅಜುಚು 
ವಾರ್ಭಟಕತೃ ಧಿಕಭೀಕರದೊಳಂಬುಜ ಕೈರನಂಗಳ್‌ ಶರಡೊಳಾಳಲ್ಕಳ್ಳಿ 
ನೀರ್ಕಲ್ವಿಡಿದು ಪ್ರತತತಿಗಳ ನೆರವಿ ನೆಆ3 ಮುಳ ದುಜುಗಲಿಂ ಪರಿಪರಿದಡರ್ದು 
ಪುವ್ಯಿಡಿಯಲ್‌ (ನುದೇಪ. 2-೨೯), ಫೀರ್ಗಲ್ಲ್ನು : ೧. ಹಿನುನಿಲ್ಲದಾ 
ಯತುವಿನಲ್ಲಿ ಹಿಮ ಬಿದ್ದು, ಆಳದಗಲದ ಹೊಳೆಯ ನೀರೆಲ್ಲ ನೀರ್ಗಲ್ಲ 
ಗಡ್ಜೆ ಗಟ್ಟಿ (ಪಾರಸಿ. ೧೪-೪೨೧); ಅಲ್ಲಿಗೆ ಹೋಗಲು . . . ಪರ್ನತಕ್ರೀಣಿ 
ಯನ್ನು ದಾಟಬೇಕಾಗಿತ್ತು. ಈ' ಪರ್ವತಶ್ರೇಣಿ ನೀರ್ಗಲ್ಲಿನಿಂದ ಅನೃತ 
ವಾಗಿತ್ತು (ಪ್ರನಾಇ. 1, ೧೯೧). 
ನೀರ್ಗಲ್ಲ ಹಾವುಗೆ- "ಹಿಮದಮೇಲೆ ನಡೆಯುವಾಗ ಕಾಲು 
ಹೂತು ಹೋಗದಂತೆ ಹಾಕಿಕೊಳ್ಳುವ, ಟಿನಿಸ್‌ ದಾಂಡಿನಾಕಾರದ 


(ನನಮೋ, ೧೦-೪೯). 


ನೀರ್ಗಲ್ಲು 
ಅಥವಾ ಜಾರುಮರದ ಜೋಡು ; ಮಂಜು. ಜೋಡು ; 
ನೀರ್ಗಲ್ಲ ಹಾವುಗೆ” (5/0%-58065. ಇಂಕನ). [ನೀರ್‌ + ಕಲ್‌] 

ನೀರ್ಗಲ್ಲು "ನೀರ್ಗಲ್‌' ನೋ. 

ನೀರ್ಗಾಗೆ ನೀರುಕಾಗೆ, ನೀರುಗಾಗೆ, ನೀರ್ಕಾಗೆ (ನಾ). ಒಂದು 
ಬಗೆಯ ನೀರುಹಕ್ಕಿ ; ಜಲಕಾಕ : “ನುದ್ಗು' ಜಳಕಾಕನೆನೆ 
ನೀರ್ಗಾಗೆ” (ನುಂಗ. ೫೧-೫); ಇರ್ವರುಮಾ ಗೊರನರ್‌ ಕೇಳ್ವಂ 
ತಾಗಿ ನುಡಿದು ಅಲ್ಲಿಂ ತಳರ್ದು ಪೋಗಿ ಕೊಕ್ಕುಂ (ಕುರ್ಕುಂ) ನೀರ್ಗಾಗೆ 
ಯಾಮಾಗಿ ಬಂದವರ ಸನಿಸಾಪದ ನೀರ ತಡಿಯೊಳಿರ್ದು ಕೊಕ್ಳುಲ್ಳ 
(ಕುರ್ಕುಂ) ನೀರ್ಗಾಗೆಯಂ ಬೆಸಗೊಳ್ಳು ೦ (ಜೀನಸಂ. ೧೬೩-೩೦ ವು. 
ನೀರುಕಾಗೆ: “ಮುದ್ಗುಃ ಎಂದರೆ ನೀರುಕಾಗೆ” (ನಾಚಿಂ. ೧೧೫) ; 
ತಿಳಿದ ತಿಳಿಗೊಳದ ತಳಿತ ತಾವರೆಯರಳ ತಂಡುಲದ ರುಚಿಯ ಕಳಹಂಸಿ 
'ಬಲ್ಲುದಲ್ಲದೆ ಒಡನಿರ್ದ ನೀರುಳಾ [ನಾಂಂ, ಗಾ]ಗೆ ತಾನೆತ್ತ ಬಲ್ಲುದೋ 
(ಅದನ. ಸಿಹಿ ನೆಗ್ಗಳವಾಗಿ ಆಹಾರನ ಕೊಂಡಿದ್ದರೆ 
ನಾಡಿಯ ನರ ತೋರವಾಗಿ ಕಪ್ಪೆಯ ನಡೆಯೆ ಹಾಗೆ ನಡೆಯುತ್ತಿ ಹುದು 
ಹುಳಿ ವೆಗ್ಗಳವಾಗಿ ಕೊಂಡಿದ್ದರೆ. ಎಣ್ಣೆ ಪೂಸಿದ ಹಾಗೆಯೂ ನೀರು 
ಕಾಗೆಯ ಹಾಗೆಯೂ ವೇಗ ಕೂಡಿ ನಡೆನದು (ನೈದ್ಯಸಾ. 1, ೬), 
ನೀರುಗಾಗೆ : “ಜಲವಾಯಸ--ನೀರುಗಾಗೆ”  (ಓಷಧಿ, ೬೧). 
ನೀರ್ಕಾಗೆ : “ರಕ್ಕಸನೊಳು . . . ನೀರ್ಕಾಗೆಯೊಳು ಶಕ್ತಿಯೊಳು 
ಮುಸಲಿಯೊಳು ಬಲವೆನಿಕ್ಳುಗ (ನುಂಗರಾ. ೧೪೭-೩೯). 

[ನೀರ್‌ + ಕೆ] 

ನೀರ್ಗಾದಿಗೆ, ನೀರ್ಗಾರಿಗೆ (ನಾ).( ಕೋಟಿಯ ಸುತ್ತಲೂ ಇರುವ) 
ನೀರಿನಿಂದ ತುಂಬಿರುವ ಕಂದಕ ; ಅಗಳು: ಜರಾಸಂಧಂಗಳ್ಳಿ 
ಮಧುರಾಪುರಮಂ ಬಿಸುಟ್ಟು ಪೋಗಿ. ಶರಾವತಿಯ ಂ. ಸಮುದ್ರಮೆ 
ನೀರ್ಗಾದಿಗೆಯಾಗಿ ಮಾಡಿದೆಂ (ಸಂಪಭಾ. ೬-೨೬ ವ) ; ಆ ಸಮಸ್ತ ಜನತಾ 
ಹ್ಲಾದಿಯಾದ ನೀರ್ಗಾದಿಗೆಯಿಂ ಮಸಕ್ಕೆವಪ್ಪೆ ರಡನೆಯ ಮೇದಿನೀಭಾಗ 
ದಿಂದತ್ತ . . - ಜಾಂಬೂನದವೇದಿಕಾಪರಿವೃತ್ತಿ ಯಿಂದಮೊಳಗೆ (ನರ್ಧಮೂ. 
೧೩-೪೧ ಪ); ಬಡಬಾನಲಂಗೆ ಸೆಡೆದಿಂಗಡಲೆ ಸರಣ್ಣೊಕ್ಕು ದಮರಶೈ ಲಮ 
ನೆಂಬೀ ಪಡೆಮಾತಂ ನೀರ್ಗಾದಿಗೆ ಪಡೆಯಂತ್ತುಂ ಪೊನ್ನ ಕೋಂಟಿಯೆಂ 
ಬಳಸಿರ್ಕುಂ (ಸಂರಾನು ನೀರ್ಗಾದಿಗೆ ಕೋಟಿಯಂದಮೊಗೆ 
ದಿರ್ದತ್ಯುತ್ಸವಂ ಮೇಘದೊಳ್‌ ತೊರೆಯೆಂಬಂತಿರೆ ಸನ್ನುತಂ ಕೃತಿ ಸುಧಾ 
ಕರ್ಮಂಗಳಿಂದುನ್ನತಂ (ಬಂಹರಿ, ೧-೨೨); ಪೊಂಗೋಂಟಿಯ ಪರಿನೃತ 
ಮಾಗಿ ನೀರ್ಗಾದಿಗೆ ಫೆಂಪಿಂಗಾಗರಮಾಗಿ ಕಣ್ಣೆ ರಾಜಿಸುವುದು 
(ತ್ರಿಳುತಿ. ೨-೨೩). ನೀರ್ಗಾರಿಗೆ: ಆ ಜೀನಿಯ ಪುರದಾಗ್ನೇಯದ 
ಕೋಣಲಿರ್ದ್ವೊಣತೆ ಕುಳಿಯ ತೆಂಕಣ ನೇರ್ಗಾರಿಗೆಯೆ ನೇರೆ (ಎಕ.೪11, 

1046) ; ಸಮಂದ್ರಮೇ ನೀರ್ಗ್ಗಾರಿಗೆಯಾಗೆ. 
ನರುಣನೇ ಕರಗ[ಬಳ]ನಾಗೆ (ಸಾ. 1X-;, ೧೩೯-೨೭; 1074), 

[ನೀರ್‌ + ಕಾಡಿಗೆ] 

ನೀರ್ಗಾಯ್‌್‌, ನೀರುಗಾಯಿ (ನಾ). ಎಳೆಯ ತೆಂಗಿನಕಾಯಿ ; 
ನೀರು ತುಂಬಿರುವ ತೆಂಗು; ಸೀಯಾಳ ; ಎಳನೀರು : ವನಡೀನತೆ 
ಯರಮೃ ತಸಾರವಾರಿಯ ೦ ಪಚ್ಚೆ ವರಲ ಕರಗಂಗಳೊಳ್‌ ತೀನಿ ತೆಂಬೆಲರ 
ಪ್ರೊಯ್ಸಿನಿಂ ತಣ್ಣು ನಡೆಯಲೆಂದು ನೆಜಕಿಪಿದಂತಿರ್ದ ನೀರ್ಗಾಯೆ ತುಆುಗ 
ಲಿಂದೆಜಗಿದ ನಾಳಿಕೇರಭೂರುಹೆಂಗಳುಂ (ಚಂದ್ರಪು. ೧-೧೦೫ನ); 
ಬನಮಂ ಫೀರೂಡಿ ನಿಚ್ಚಂ ಬಳೆಯಿಸುವ ಬೆಸಂಚೆತ್ತು ವೋ ಧಾರೆಯಿಂ 
ತಾನೆನಲಾ ನೀರ್ಗಾಯ್ಗಳಿಂ ಭೋರ್ಗಟಿಕಿದುಗುವೆಳನೀರಂ ನವಾಮ್ರಾಳಿ 
ನಾನಾವನಿಜಾತಶ್ರೇಣಿಗೋರಂತೆಡೆವಿಡದತುಳಾವಾಳಖಾತಂಗಳಿಂ 
ನಿತಾಂತಂ ಸುತ್ತಿ ಪೂರಂಬರಿಪುದವಜಿಕೊಳೇ 


೮೨-೧೩೫) ; 


೧-೧೧೩); 


ಶಿಕಾರಿ, ೩೨೩-೨೯ ; 


ತೀನಿ 
ನಾರಿಕೇಳಾಂಬ್ರು ಪಂಗಳ೯ 


೪೮೨.೨ 


45 


ನೀರ್ಗುಂಳುಮು 


(ಕುಸುನಾ. ೧-೮೭). ನೀರುಗಾಯಿ : ಫಾಲ್ಗುಣ ಚೈತ್ರಮಾಸಗಳಲ್ಲಿ 
ನೀರುಗಾಯಿ.  ಖೊಬ್ಬರಿ ಕಚ್ಚಾ ಮಾಲು ಬರುತ್ತಿರುತ್ತದೆ 
(ಮುಂಬವ್ಯ್ಯ, ೨೮೫). [ನೀರ್‌ ಕಾಯಂ] 

ನೀರ್ಗಾರಿಗೆ "ನೀರ್ಗಾದಿಗೆ' ನೋ. 

ನೀರ್ಗಾಲ (ನಾ). ಮಳೆಗಾಲ; ವರ್ಷಾಕಾಲ: ನೀರ್ಗಲನುಂ ಪೂರೈಸಿ 
ಮಾಸ ಕಾರ್ತಿಕಕೆ ಪೊರಮಡಿಮೆಂದು ಬೀರರ್ಗೆ ನಾನೆ ತಡೆಗಟ್ಟಿ ಹೆನ್‌ 
(ಶ್ರೀರಾಮಾ, ೩೪೪-೧೨೧). [ನೀರ್‌ + ಕಾಲ) 

ನೀರ್ಗಾಲಿ (ನಾ). “ನೀರಿನ ಒತ್ತಡದಿಂದ ತಾನು ತಿರುಗಿ 
ಯಂತ್ರವನ್ನು ನಡಸುವ ಗಾಲಿ: ಜಲಚಕ್ರ, ನೀರ್ಗಾಲಿ” 
(107-661. ಇಂಕನಿ) : ಬೊಂಬುಗಳಿಂದ ಮಾಡಿದ ಗಾಲಿಯ ಪರಿಧಿ 
ಯಲ್ಲಿ ಬಟ್ಟ ಲುಗಳಿರುವ ನೀರ್ಗಾಲಿಗಳನ್ನು 
ಎಷ್ಟೊ ಶತಮಾನಗಳ ಹಿಂದೆ ಈಜಿಪ್ಟ್‌ ಮತ್ತು ಅಸ್ಸಿರಿಯ ಚಕ್ರಾಧಿಪತ್ಯ 
ಗಳಲ್ಲಿ ಬಳಸುತ್ತಿದ್ದರು (ತಿಲ್ಪನಾ. ೧೯೫). [ನೀರ್‌ 4 ಗಾಲಿ] 

ನೀರ್ಗಾಲುವೆ, ನೀರುಕಾಲುವೆ (ನಾ). ೧. ನೀರು ಹರಿದು 
ಹೋಗಲು ಮಾಡಿರುವ ತೋಡು ; ಹರಿ: ಅಚಿಗೆ ಜನಸಂಖ್ಯೆಯು. 
ಹೆಚ್ಚಿದ ಹಾಗೂ ತಗ್ಗಿನ ಗದ್ದೆಗಳು ಸಾಗುವಳಿಗೆ ಬಂದ ಮೇಲೆ 
ನೀರ್ಗಾಲುವೆಗಳ ( Drains) ಏರ್ಪಾಡು ಒಂದು ಸಮಸ್ಯೆಯಾಗುತ್ತಿದೆ 

ನೀರುಕಾಲುನೆ : ೨. ಪರ್ವತದ ಮೇಲಿ 
ನಿಂದ ಹರಿಯುವ ರುರಿ; ನಿರ್ಣುರ : “ನರರ ರುಂರಃ ೨ 
ವಾರಿಪ್ರವಾಹ-ಬೆಟ್ಟಿ ದಲ್ಲಿ ಹುಟ್ಟುವ . ಜಲಪ್ರವಾಹವು, ಕಲ್ಲುಗುಡ್ಡ 
ಗಳಲ್ಲಿ ನೀರೂರಿ ಉಕ್ಕಿ 'ಮೇಲ್ಲಡೆಯಿಂದ ಜಾರಿಹರಿಯುತ್ತಿರುವ ನೀರು 
ಕಾಲುವೆಗಳು (ಸಿದ್ಧಾಂತಿ,೧೦೭). [ನೀರ್‌ - ಕಾಲುವೆ( ಎ ಕಾಲ್ವಾಯ್‌)] 

ನೀರ್ಗಿಚ್ಚು, ನೀರುಗಿಚ್ಚು (ನಾ). ಸಮುದ್ರದ ಒಳಗೆ ಇರುವು 
ದೆಂದು ನಂಬಲಾದ ಜಿಂಕಿ ; ಬಡಬಾಗ್ಗಿ : ಎಚ್ಚ ನಾರಾತಿಭಟಿರನನರ 
ಸುಗಳನಚ್ಚ ರವೆಣ್ಣ ಳಿಗೊಲಿದು ವೆಚ್ಚ ನಿಕ್ಕಿದನಾ ಬಲಜಲಧಿಯ. ನೀರ್ಗಿಟ್ಟಿ 
ನಂತುಜಕಿ ತವಿಸಿದನು (ಕುರಾಸಾಂ. ೪೬-೫); ಆ ಪ್ರಚೇತಸನೆನಿಪ್ಪು 
ದೊಂದಾನೊಂದು ಫೇಳೆ ಬೀಸುತ್ತ ವೃ ಕ್ಪಾತತಿಯ ನಾಶವನೆಯ್ದಿ ಸುತ್ತಿ ಹು 
ದದಗ್ನಿಮಿಶ್ರಿ ತವಾಗಿ ಗೃ ಹಂಗಳಂ ಸುಡುವುದದು ವಾರಿನಿಧಿಗತನಪ್ಪ ವಾಡಬ 
ನೊಳೊಂದಿ ನೀರ್ಗಿಚ್ಚು ಮಂ ಕೆಡಲೀಯದೊಪ್ಪಿ ರ್ಪುದು (ವೀರೈಪು. 
೪-೧೪-೨೯). ನೀರುಗಿಚ್ಚು : ಕಾಡಗಿಚ್ಚೆ ದ್ದರೆ ಅಡವಿಯೆ ಗುಜ 
ನೀರುಗಿಚ್ಚೆ ದ್ವರೆ ಸಮಂದ್ರವೆ ಗುಜ ಒಡಲಗಿಚ್ಚೆ ದರೆ ಆ ತನುನೇ ಗುಜ 
- * ನಿಮ್ಮ ಮಾಯೆಯ ಹೊಡಗಿಚ್ಚಿಂಗೆ ನಾನು ಗುಜೀಯಲ್ಲ ಕೇಳಾ 

[ನೀರ್‌ ಕಿಚ್ಚು] 

ನೀರ್ಗಿಚ್ಚುಗೊಳ್‌ (ಕ್ರ). ಬಡಬಾನಲದ ಬಾಭೆಗೆ ಒಳಗಾಗು ; 
ಔರ್ವಾಗ್ನಿಯಿಂದ ಸುಡು: ಮದನಮಹಾದಾಹದಿಂ ದೇಹಂ ಕರಂ 
ಕೊರಗಿ ಕಡುಬಡವಾಗಿ. ನೀರ್ಗಿಚ್ಚು ಗೊಂಡ ಕಮಲಿನಿಯಂತಿರ್ದ 
ಕಾನಿಂನಿಯೆಂ ಕಂಡು ಮನಂಗಾಣಲಾಜದೇಕಾಂತಕೆ ಕರೆದು ತಮಾಳಿಕೆ 
'ಕಳಾನತಿಗಿಂತೆಂದಳ್‌ (ಲೀಲಾನ, ೭-೮೩ ವ). [ನೀರ್ಗಿಚ್ಚು -- ಕೊಳ್‌] 

ನೀರ್ಗಿಣು (ಕ್ರಿ). ನೀರೆಂದು ಭಾವಿಸು; ಜಲನೆಂದು ಎಣಿಸು: 
ಏಕಾಕಿ ಸಾಮಾನ್ಯನೆಂದನಿತುಂ ರಾಜಸಮಾಜನಾಜಿಗುಜಜೆಯ್ತೆ ೦ದತ್ತು 
ನೀರ್ಗೆತ್ತು ಬೆಳ್ತೆ ನದಿಂ ಕತ್ತರಿವಾಣಿಯಂ ಜಡಜನಂ ಕೈಗುತ್ತಲೇಟ್ತರ್ಪ 
ವೋಲ್‌ (ಸ೦ರಣಮಾ, ೩-೪೮). [ನೀರ್‌--ಗಿಜು] 

ನೀರ್ಗುಂಕುಮ (ನಾ). ನೀರಾಗಿರುವ ಕುಂಕುಮ : ತಣಿದು ಬಗೆ 
ನಲ್ಲನೀಕ್ಷಿಪ ಮಡದಿಯ ಕಟ್ಟ ಲಿಪ ನೊಗಮುನುರುಣೇಕ್ಷನುಂಂ ತೊಡೆದಂ 
ಜನಮುಂಂ ಮಲಕೆದಳವನಡಿ ನೀರ್ಗುಂಕುಮಮನೆಚ್ಚಿ ಕೊಂಡಪೊಲೆಸೆಗುಂ 

[ನೀರ್‌ 4 ಕುಂಕುಮ] 


ಅಂತ 


(circumference) 


(ಶಿಲ್ಪನಾ. ೩೭೧). 


(ಅನಚಂ. ೨೧೪-೯೬೬). 


(ಅರ್ಥನೇ. ೩-೧೧೦). 


ನೀರ್ಗುಂಡಿ 


ನೀರ್ಗುಂಡಿ “ನಿರ್ಗುಡಿ' ನೋ. ಬ 

ನೀರ್ಗುಂದ, ನಿರ್ಗುಂದ, ನೀರುಗುಂದ (ನಾ). ಒಂದು ಸ್ಥಳದ 
ಹೆಸರು : ಪ್ರಿಥನೀ ನೀರ್ಗ್ಸುನ್ಡ ರಾಜಸ್ಯ ವಿಜ್ಞಾಪನಾಯಾ ಮಹಾ 
ರಾಜಾಧಿರಾಜಪರಮೇಶ್ವರ ಶ್ರೀಜಸಹಿತದೇವೇನ ನೀರ್ಗುನ್ನವಿಷಯಾನ್ತ 

ಶ್ರೀಮತ್‌ *[ಮಾ]ರ 
ಮಾಳೆ ನೀರ್ಗುನ್ಮದ ಸಸಗೆ ರಣಿಂಕ ೫ ೩ ರದೆ[ಳೆ]ಕಾರೆಣ೫ (ನಕ. 1%, 
(R), ಹುಣಸೂ. ೩-೨; 4ನೆಯ ಶತ). ನಿರ್ಗುಂದ : ಶ್ರೀಪೃಥಿನೀ 
ನಲ್ಲಭಪರಮೇಶ್ವರ ಸಲ್ಲವದಿಯರನ್ನೊ ಟಂಬಳ್ಗೆ ಸಾಸಿರಮುನ್ಲಿರ್ಗ್ಗುನ್ನ 
ನಾಡುಮೂನೂಜುನುನಾಳೆ (ಎಕ, ೫1, ಚಳ್ಳಕೆ. ೩೩-೩೮; ಸು. 815); 
ನೇತ್ರ ಶಿನಾಛಾರ್ಜ್ಯಾಭಿಧಾನಾಯ ನಿರ್ಗ್ಗುನ್ಮ ವಿಷಯಾ ಸರ್ಬಬಾಧ್ಯಾ 
ಸರಿಯಾಯೆವರ್‌ (ಮೈಆರಿ. ೧೯೧೯, ೧೦-೬೫ ; 900); ಶ್ರೀಮುತ್ಸತ್ಯವಾಕ್ಳ 
ಬೀರಪೆರ್ಮ್ಮನಡಿಯು. ಗೊಟ್ಟ ಕಲ್ಲಾಟು ಬೆಳ್ಗ ಲಿಯ ನಿರ್ಗ್ಗುನ್ಸ ಜಗ್ಗಿ 
ಯರಸರ್ಗ್ಗೆ ಕೊಟ್ಟಿ ರ್‌ (ಎಕ. ೪, ಅರಕ. ೬೧-೫; 920). 
ನೀರುಗುಂದ : ನೀರುಗುಂದನಾಡ ಹಾಸ ಸದ ಚೆಣ್ಣಿಮುಣ್ಣಿಯ 
ತೀರ್ತ್ನದ ಶ್ರೀಮಹಾದೇವರ್ಗ್ಗೆ ಚಿಕ್ಕಸಾನ್ತಲದೇವಿಯರ್ಗ್ಗೆ ಪರೋಕ್ಷ 
ಇಸಯಿನನಿಗಿ ಎಲಗುಂದದಲು ಬಿಟ್ಟ ವ್ರಿತ್ತಿ ಮೂಡು (ಎಕ, ೪, ಹಾಸನ. 
೯೦-೨೨; 1135); ಶ್ರೀಮನ್ಮಹಾ; ಗ ಹಿ ನೀರುಗುಂದದ ಶ್ರಿ (ಸ್ವಯಂಭು 
ಭೀಮೇಶ್ವರದೇವರ ನಂದಾ! ಮಗ ಇ: ಜೂ ಬಿಟ್ಟ ಹಾಗವೊಂದು 
(un. IX-i, ೨೯೪೩-೨೪ ; 1162). [ನೀರ್‌?-- ಕುಂದು) 

ನೀರ್ಗುಟಕ, ನೀರ್ಕುಟಕ್ಕ (ನಾ). - ನೀರ್ಗಂಟ : “ನೀರ್ಗುಟಕನೆನೆ 
ನೀರೆಕಿತಿವನಕ್ಕು* (ಕಬ್ಬ ಕೈ- ೩೬); ಶೋಧಿಸಿ ಜಲನಂ ಪರರಿಂ 
ಚೋದಿತನಲ್ಲದೆ ನೈಪಾಲಸಮಯಗಳಂ ತಾ ಸಾಧಿಸಿ ನಿರ್ಮಲನಾಗಿಹ 
ಸಾಧುವು ನೀರ್ಗುಟಕನೆನಿಸುವಂ ಮಹಾಲಿಂಗಾ (ಸಂಡರ. ೧೮-೯೪). 
ನೀರ್ಕುಟಕ, [ನೀರ್‌-ಕುಟಿಕ್ಕ] 

ನೀರ್ಗುಟಿಗ್ಯ ನೀರುಕುಟಗ, ನೀರ್ಕುಟಗ (ನಾ). - ನೀರ್ಗಂಟಿ : 
“ನೀರ್ಗುಟಿಗನೆನೆ ನೀರನೆರೆಯುವವನು? (ಕರರ. ೫೫). ನೀರುಕುಟಿಗ : 
ನೆಳ್ಳರು  ನೀರುಕುಟಿಗರೆಂಬುದಕ್ಕಿಂತ್ಯ ಸಮಾಜವಿಕಾಸಕ್ರ್ರ ಮದ 
ಐತಿಹ್ಯದಂತೆ "ನಿಳುದಿನ' (೫0107) ನೈವಹಾರಿಗಳೆಂದು ಗ್ರಹಿಸುವುದೇ 
ಹೆಚ್ಚು ತರ್ಕಶುದ್ಧ ವಾಗಿದೆಯೆಂದು ಹೇಳಬಹುದು (ಕರ್ಣಪೂ. ೫೮). 
ನೀರ್ಕುಟಿಗ : ಕುಟಗ ಪ್ರತ್ಯಯ ಕೈ--ಕಲ್ಯುಟಗಂ, ನೀರ್ಕುಟಗಂ, 
ಮರಕುಟಿಗಂ (ರನುದ. ೨೦೧ ಪ್ರಯೋ). [ನೀರ್‌ 4 ಕುಟಗ್ಗ] 

ನೀರ್ಗುಟ್ಟು (ನಾ). ಅಜೀರ್ಣ ಮೊದಲಾದುವುಗಳಿಂದ ಕರುಳಿ 
ನಲ್ಲಾಗುನ ನೋವು (2) : ಖುರನಿಟ್ಟು ಕೆರೆದು ಮತ್ತಾ ಹುಡೀ 
ಮೆರಳೊಳು ಪೊರಳಿ ನೀರ್ಗುಟ್ಟು ಕಿಡಲೊಡನೆ ಹರುಷದಿಂದಾ ನೀರ್ಗುಡಿವಾ 
ಜಾತ್ಯಶ್ವಗಳಿರವಾ ತೊಆಕಿಯೊಳೊಪ್ಪಿ ದುವು (ಪ್ರಭಂಜ ೨-೧೨೯). 

[ನೀರ್‌ + ಕುಟ್ಟು] 

ನೀರ್ಗುಡಿ, ನೀರುಕುಡಿ, ನೀರುಗುಡಿ, ನೀರ್ಕುಡಿ (ಕ್ರಿ). 
ನೀರನ್ನು ಕುಡಿ, -ಈಂಟು : ವಿಂಧ್ಯಕನೆಂಬಂ ಬಂದು ದುರ್ಯೋ 
ಧನನನೆಲ್ಲಿಯುಮುಳಸಿ ಕಾಣದೆ ವೈಶಂಪಾಯನಸರೋನರಕ್ಕೆ ನೀರ್ಗುಡಿಯ 
ಲೆಂದು ಪೋಗಿ (ಸಂಪಭೂ. ೧೩-೭೬ ನ); ಮರುಳಕ್ಕ ಕನಸಿನ ತೊಲ 
ಯೊಳ್‌ ನೀರ್ಗುಡಿದಂ ತಣಿವನಆಸಿದರೊಳರೇ (ಶಾಂತಿಪು. ೪-೯೮); ಆ 
ಗಹನದೊಳು ಬಿಜುಬಿಸಿಲ ಗಾಳಿಯಿಂ ಹಸಿದು ಮಲಿಕಿದುಣ್ಣ ನೇ ನೀರ್ಗುಡಿ 
ಯನೇ (ಸದರ. ೨-೧೩); ನಾವು ಹಿಡಿತಂದದು ಮೊದಲು ನೀರ್ಗುಡಿಯ 
ಲೊಲ್ಲವು ಮೇಯಲೊಲ್ಲನಿವು (ಬಸಪು. ೬೦-೨೪) ; ಮೃಗವೇಂಟಿಕಾಜರು 
ಮಾಂಸಭಾರದಲಿ ಬರುತ ನೀರಡಿಸಿದರು ಕಂಡರು ಸರಸಿಯನು ನೀರ್ಗುಡಿ 
ಯಲೈತಂದು (ಕುವ್ಯಾಗ. ೪-೪೨) ; ಶುದ್ಧಾ ಚಮನವಿಲ್ಲದೆ ಮಜಕಿದು 


ಅಂತಿ (ಎಕೆ. 1೪, ನಾಗನುಂ, ೮೫-೫೯; 776); 


೪೮.೨೩ ನೀರ್ಗೆಂಪು 
4೩ | `ನೀರ್ಗುಡಿಯೆ . . . ಕಲಿಪುರುಷರಾಯನ ಸಂಧಿಸಿದ (ನಳಚ. ೪-೨೧) ; 
ಎಳೆಹುಲ್ಲ ಸವಿದು ನೀರ್ಗುಡಿವ ತಾಪಸನನಂದಲರಂಬಿಗೆ ಗುಜಕಿಮಾಡಿ 


25 


35 


40 


45 


(ಕಂನವಿ, ೯-೧೪೬). -ನೀರುಕುಡಿ : ಎತ್ತುಗಳಿಗೆ ನೀರುಕುಡಿಯುವ 
ಆಸೆಯಾಗಿದೆ. (ದೇನಹೆಂ. ೭೮) ; ಆಪೊತ್ತು ಹಳು ನುಗ್ಗಿ ಅಕರ ಆದಾಗ 
ನೀರು ಕುಡಿದಿದ್ದು (ನುಲೆನು. ೨೫೪). ನೀರುಗುಡಿ : ಸರಸಿಯ ತೀರ 
ದಲಿ ಕೀಲಿಸಿದ ಮಗ್ಗು ಲಲಿ ಯನುಳರೊಜಗಿರೆ ಕಂಡು ಮನದಲಿ ತಮವ 
ಹಿಡಿದನು ನೀರುಗುಡಿದೀ ಮಮತೆ ಮಿಗಲಾರೈ ವೆನೆನುತಿಳಿದನು ಸರೋವರವ 
(ಕುಸ್ಯಾಅ.೨೩-೨೩). ನೀರ್ಕುಡಿ : ಕುಡಿಯ ಭಗವಂತ ಎನಲು ಬುದ್ಧಂ 
ಸಾತ್ರನಿಸಕೊಂಡು ನೀರ್ಕುಡಿದು (ನೈಶಾಖ.೬೯-೧೩೦). [ನೀರ್‌--ಕುಡ್ಮಿ] 
ನೀರ್ಗುಡಿಸು,,- ನೀರುಕುಡಿಸು (ಕ್ರಿ). ೧. ನೀರನ್ನು ಕುಡಿಯು 
ವಂತೆ ಮಾಡು ; ನೀರನ್ನು ಕುಡಿಸು : ನಡೆದು ಪರಬಲನುಧ್ಯದಲಿ 
ನೀರ್ಗುಡಿಸಿ ಹರಿಯನು ಸಕಲಸುಭಟರ ಮಡುಹಿ ಫಲುಗುಣ ಗೆಲಿದ 
ನಗ್ಗದ ಕೌರವೇಶ್ವರನ (ಕುನ್ಯಾದ್ರೋ. ೧೦ ಸೂಚನೆ) ; ನೀರಡಸಿದ 
ಕುದುರೆಗೆ ನೀರ್ಗುಡಿಸಲು ಸೂರಿಯನಂಬುಧಿಗಿಳಿದ (ನೋಹತ. ೨೮-೪೦). 
ನೀರುಕುಡಿಸು : ೧. ಸಾಳೋ ನರಸಿಂಗರಾಯನು, ಕೂತುಕೊಳ್ಳು 
ತ್ತಿದ್ದ ಖಾಸಾಅನೆಯನ್ನು ದುರ್ಗದ ತಪ್ಪಲಲ್ಲಿರುವ ತಿಮ್ಮಣ್ಣ ನಾಯಕನ 


೧೦ 


ಕೆರೆಗೆ ನೀರುಕುಡಿಸಲು ಹಿಡಿತಂದರು (ಚಿತ್ರಪಾ, ೧೧). ೨. (ಆಲಂ) 
ತೊಂದರೆಪಡಿಸು ; ಕಷ್ಟಕ್ಳೊಳಗು ಮಾಡು : ರೂಪಚಂದನು 
ನ್ಯಾಯಾಧೀಶನಿಗೂ ನೀರುಕುಡಿಸ ಬಲ್ಲ (ಜಮಾನಾ. ೧೫). 


[ನೀರ್‌--ಕುಡಿಸು; ( ೭ ಕುಡಿಯಿಸು)] 
ನೀರ್ಗುಡಿಸ್ಕು (ಕ್ರಿ). ಸಿತೃತರ್ನಣವನ್ನು ಕೊಡಿಸು ; ತಿಲಾಂಜಲಿ 
ಯನ್ನು ಕೊಡುವಂತೆ ಮಾಡು : ದನಿತಾರಿಯ 'ಭುಜಬಲವಿಕ್ರಮ 
ದಳವಿಗೆ ಮಚ್ಚಿ ಮೆಚ್ಚು ಗುಡಿಸುವವೊಲನುಕ್ರಮದಿಂ ನೀರ್ಗುಡಿಸಿ ಯಥಾ 
ಕ್ರಮದಿಂ ಪದವಡಿಸಿ ಪಾರಲೌಕಿಕವಿಧಿಯಂ (ಶಾಂತಿಪು. ೪-೫೮), 
[ನೀರ್‌ -- ಕುಡಿಸು (-ಆ ಕೊಡಿಸು) ]- 
ನೀರ್ಗುಡು "ನೀರ್ಗೊಡು' ನೋ. 
ನೀರ್ಗುತ್ತ (ನಾ). ೧. ಜಲಸಂಬಂಧವಾದ ರೋಗ ; ಜಲೋದರ,: 
ನೀಂ ಪಂಡಿತಂ ದಿಟಿಮಾಡೊಡೆ ನೀರ್ಗುತ್ತ ಕೈ ಮರ್ದನುಸಿರ್‌ 
(ಲಾಮಾತ್ವ. ೨-೮). ೨. ವಾಂತಿ: ಪಾಶ್ಚಾ ತೃವೈದ್ಯದಲ್ಲಿ ವಾಂತಿ 
ರೋಗ (ನೀರ್ಗುತ್ತ)ಕ್ಕೆ ಇನ್ನೂ ಸರಿಯಾದ ಮದ್ದು ತಯಾರಾಗಿಲ್ಲ 
ನೆಂಬುದನ್ನು ಅರಿತುಕೊಳ್ಳ ಬೇಕು (ಕನ್ನಇ. ೧೦೪). [ನೀರ್‌ ಕುತ್ತ] 
ನೀರ್ಗುಳ್ಳೆ, ನೀರುಗುಳ್ಳಿ (ನಾ). ೧. ನೀರಿನ ಮೇಲಿನ ಗುಳ್ಳೆ ; 
ಬುದ್ಭುದ : ನೀರ್ಗುಳ್ಳಿ ಗಾಳೀಸೊಡರ್‌ ಪರಿವುತ್ತಿರ್ಸ ಮರೀಚಿಕಾ 
ಜಲ ಜಲಾವರ್ತಾಕ್ಷರಂ ತೋಣುವೈಸಿರಿ ಪುಲ್ಲಗ್ರದ ತುಂತುಲಿಕ್ಕಿ 
(ಸೋಮೇಶ, ೯೦); ನೆನೆಯಲನಿತೃ ನೀರ್ಗುಳ್ಳಿ ಯಂತಿರುತಿಪ್ಪ ತನು 
ಮಲಭಾಂಡನಿದೇನು ಸುಖ (ಪುರಂದ. ೧-೮೬-೨). ೨. ನೀರುತುಂಬಿ 
ಕೊಂಡಿರುವ ಗುಳ್ಳೆ, ಬೊಕ್ಕೆ : ಕೆಲವು ವೇಳೆ ನೀರ್ಗುಳ್ಳಿಯ ಒಳ 


ಗಡೆ ರಕ್ಷ ಸೋರುವುದುಂಟು (ಕೆಲರೋ, ೫೮); ಕೆಂಪುಚುಕೈಗಳು 

ಮೈಮೇಲೆ ಕಾಣಿಸಿಕೊಳ್ಳುತ್ತವೆ . . . ಕೆಲವೇ ಗಂಟಿಗಳಲ್ಲಿ ಅವು 
ಬ (i 

ನೀರ್ಗುಳ್ಳಿ ಯಾಗಿ ಮಾರ್ಪಡುತ್ತವೆ (ಕೆಲರೋ, ೬೬). ನೀರುಗುಳ್ಳಿ : 


೧. ನೀರುಗುಳ್ಳಿಯಂತೆ ತೋಲ ಅಡಗುವ ಅನಿತೃಶರೀರದ ಭೋಗವು 

ನಿತ್ಯವೆಂದು ನಚ್ಚಿ sh 4 ಸತ್ತು ಹೋಗದಿರಣ್ಣಾ (ಅಖಂಡೇ.. 
[ನೀರ್‌-ನಗುಳ್ಳಿ (-ಆಗುರುಳೆ),] 

ನೀರ್ಗೆಂಪು (ನಾ). ತಿಳಿಗೆಂಪು ಬಣ್ಣ ; ತಿಳಿಯಾದ ಕೆಂಬಣ್ಣ ; 4 

ನಸುಗೆಂಪು : ಫೀರ್ಗೆಂಪುತುಟಿಯಲ್ಲಿ" “ಸ್ಟೆ ನಗೆ ಹರವುತಿದೆ KY 

ತೀರಿದ ಹಣತಿ ಹೊತ್ತಿದಂತೆ (ಗಂಗಾತ. ೬೧-೧೩). [ನೀರ್‌ ಕೆಂಪು] 


೬೨-೧೪). 


ನೀರ್ಗೆಡಹು 


ನೀರ್ಗೆಡಹು (ಕ್ರಿ). (ನೈ ತೊಳೆಯಲು) ನೀರಿನಲ್ಲಿ ಬೀಳಿಸು, - 
ಉರುಳಿಸು : ನಿಂತ್ರಮಾವುತ ಬೆನ್ನಟ್ಟ ಸೀರ್ಗೆಡಹಿದ ಮತ್ತ ಗಜೇಂದ್ರ 
ಸೂಠಿಯಲಿಿ ಎತ್ತ ಲೆಂಸಜಯಣೆ ಸರಿದಾಡುವಂತೆ ಕರ್ಗತ್ತ ಲೆ ತೀನಿತುರ್ನಿ 


ಯಲಿ (ನೋಹತ. ೧೮-೪). [ನೀರ್‌-ಕೆಡಹು( ಆ ಕೆಡಪು) ] 
ನೀರ್ಗೆದರ್‌ (ಕ್ರಿ). ನೀರನ್ನು ಕಲಕ್ಕು--ಕೆದಕು ; ಮದಗಜಗಳು 
ಹೊಕ್ಕು ನೀರ್ಗೆದರ್ದ ಕೆರೆ ಕೋಣಗಳು ಪೊರಳ್ಹ. ಮಡು . . , ನೋಡಿರೆ 
ನುತೆ (ನನನೋ ೧೬-೨೦). 
[ನೀರ್‌--ಕೆದರ(-ಆಕೆದಜಂ ಲ )] 
ನೀರ್ಗೆರೆ (ನಾ). ನೀರಿನಿಂದುಂಟಾದ ಗೆರೆ, -ರೇಖೆ,-_ ಜಾಡು : 


ಆರಯೆ ಸೂಚಿಕುಂ ಗಿಳಿಗಳಿರ್ಪಗಕೋಟಿರದಿಂ ಜಗುಳ್ಳ ನೀವಾರನುಂ 
« » ನಾರುಡೆಯಂಚಿನಿಂದಿಳಿದ ನೀರ್ಗೆರೆಯಾಂತ ತಟಾಕಮಾರ್ಗಮಂಂ 

(ಶಾಕುಂತ. ೬-೧೪). [ನೀರ್‌--ಗೆರೆ (ಗೆಳತಿ) ] 

ನೀರ್ಗೆಆಕಿ (ನಾ). ನೀರಿನಿಂದ ತುಂಬಿರುವ ಕೆಕೆ; ,ತಟಾಕ : 
ನೀಲಾಬ್ಜ ತಾವರೆ ನೆರೆದ ನೀರ್ಗೆಜಕಿ ಗಂಧಶಾಲಿ ಜೋತೊಲೆದ ಗದ್ದೆಗಳು 
« «ಎ ವಿರಣಜಿಪುದು (ಭರತ. ೭೫-೪೫), [ನೀರ್‌--ಕೇಜಕಿ] 

ನೀರ್ಗೊಡ (ನಾ). ನೀರು ತುಂಬಿರುವ ಕೊಡ ಘಟಿ; ನುಟಕಯಂ 
ಬೆಸಗೊಳ್ವಾಗಳ ಮಟಿಕಿಯಾಕೃತಿ ಬೇಜಕ ತೋರ್ಪೊಡಂ ನೀರ್ಗೊಡನಂ 
ಘ(ಗ)ಳಿಫ(ಗ)ಕಿಸಿ. ಸುರಿವೊಡಂ . .'. ಮಟಕಿಯಕ್ಕು ೦. (ಅಟ್ಟನು. 
೧-೪೨); ಕಿತ್ತಡಿ ನೀರ್ಗೊಡನುಂ ಸೈವತ್ತಿದನವರೇಳ್ಲಿ ಗೊಳಿಪ ಕಾರಣ 
ದಿಂದಂ ಮತ್ತ ಮನಂ ನೆಗೆದಂ ಬಾನ್ಗುತ್ತಮರರೆಗುವರರಂ ಕರುತ್ತಿ ೦ತೆಂದಂ 
(ಸೌನಂದೆ, ೧-೨೮). [ನೀರ್‌ 4 ಕೊಡ್ಕ] 

ನೀರ್ಗೊಡ್ಕು ನೀರುಕೊಡು, ನೀರ್ಗುಡು (ಕ್ರಿ). ೧. ಮುಡಿದ 
ವರಿಗಾಗಿ ನೀರನ್ನು ತರ್ಪಣ. ಮಾಡು,--ಕೊಡು : ತನಗೆ ತಾನೆ 
ನೀರ್ಗೊಟ್ಟಿ ಪನೆಂಬಂತೆ ಸುರಿವ ನಿರಂತರಾಶ್ರುಪೂರಮುಂ (ಕಾದಂಉ. 
೫೬೭). ನೀರುಕೊಡು: ೨. (ಕೈ, ಕಾಲು ತೊಳೆಯಲು 
ಅಥವಾ ಕುಡಿಯಲು) ನೀರನ್ನು ಕೊಡು : ಮೊದಲು ರತ್ನ್ಯಪುರಿ 
ಭಾವನನ್ನು ಕರೆದು ನೀರುಕೊಟ್ಟಿರು (ಚೆಂಗಾಳ್ವ. ೧೦೫) ; ತಾನೇ ನೀರು 
ಕೊಟ್ಟು ಬರುವುದಕ್ಕೆ ಈಗೇಕೊ ನಾಚಿಕೆ (ಬೆಳುನು. ೭೦). ೩. (ಕರಾ) 
ಸಮೂಲನಾಶ ಮಾಡು : ಅನನು ಚೆನ್ನಾಗಿ ನೀರುಕೊಟ್ಟಿ (ರೂಢಿ). 
ನೀರ್ಗುಡು : ೧. “ನಿವಾಸ$, ನಿತೃತರ್ಸಣಂ--ಈ ೨ ನೀರ್ಗುಡು 
ವುದು? (ಹಲಾಯು. ೧೦೫-೧೭); ಮುನ್ನ ಪರಶುರಾಮನೀ ಲೋಕ 
ಮೊಳುಳ್ಳ ರಸುಮಕ್ಕ ಳೆಲ್ಲರುಮನಿರ್ಪತ್ತೊಂಂದುಸೂಬ್ವಿರಂ ಪೇಟ ಪೆಸರಿ 
ಲ್ಲದಂತೆ ಕೊಂದು . . . ಅನರ ನೆತ್ತರ ಧಾರೆಯೊಳ್‌ ತೀನಿ ತನ್ನ ತಾಯಂ. 
ಹೀರಿಬಿಕಿ ಪಲುಂ ತಾನುಂ ಮಿಂದು ತನ್ನ ತಂದೆಗೆ ನೀರ್ಗುಡಲುನೆಂದು 
ಮಾಡಿದ ಶನುಂತಪಂಚಕಂಗಳೆಂಬಯನ್ಹು ಪೆರ್ಮಡುಗಳ ಕೆಲದೊಳೆಡೆಯ 
ಆಂದು ಬೀಡ೦ ಬಿಡಿಸಿ (ಪಂಪಭಾ. ೯-೧೦೪ ವ); ತನ್ನ ತಾಯ್ಗೆ ನೀರಿಲಾ 
ಯಲುಂ ತಂದೆಗೆ ನೀರ್ಗುಡಲುಮೆಂದು ಮಾಡಿ (ಗದಾಯು. ೬-೨೮ ನು. 

[ನೀರ್‌ -- ಕೊಡು;) 

ನೀರ್ಗೊತ್ತು (ನಾ). ನೀರಿರುವ ಸ್ಥಳ; ನೀರಿನ ನೆಲೆ: ಮೆಜಃ 
ವುದಾ ಶಿನಪುರದ ನೆಂದನತಟಾಕಾದಿ ನೀರ್ಗೊತ್ತುಗಳು (ನುಜೀಪ. 
೨೮-೬). [ನೀರ್‌ + ಗೊತ್ತು] 

ನೀರ್ಗೊರೆಮಟ್ಟಿ (ನಾ). ಒಂದು ಪ್ರದೇಶದ ಹೆಸರು (?): 
ಉದಿಚಿದೆಸೆ ಕೆಂಕಿಯನ್ನ್ನೀರ್ಗ್ಯೊರೆಪಟ್ಟ ಈಶಾನದೆಸೆ ಅರನೆಜ* ಒಡಂ 
(ಎಕ. ಸ (5), ಮುಳಬಾ, ೩೨೮-೫೨; ಸು, 650). [1] 

ನೀರ್ಗೊಳ್‌ (ಕ್ರಿ). ೧. ನೀರನ್ನು ತೆಗೆದುಕೊಳ್ಳು ; 
ಕುಡಿ: ತಡಿಯೊಳ್‌ ಹೀರ್ಗೊಂಬ ಕಾಡಾನೆಗಳಿಂ. . . 


೪ಲೆ೨೪ 


30 


40 


45 


ನೀರ್ದಡಿ 


ಮತ್ತ್ಯಂಗಳಿಂ ಪೆಂಪಿಡಿದೊಪ್ಪಿ ತ್ತಲ್ಲಿ ಫೇನಸ್ಮಿತೆಯೆನಿಸುವ ಪೊಚ್ಚಂ ಪೊದ 
ಳ್ಹೊಪ್ಪದಿಂದಂ (ರಾಜಕೇ, ೬-೨೩). ' ೨. ನೀರಿನಿಂದ ಕೂಡಿರು, 
ತುಂಬಿರು : ಕಂಡೆಯೋ ನೀನೆಲೆ ನನಿಲೆ ನೀರ್ಗೊಂಡ ನುಂಗಿಲಂದದ 
ಮುಕುಂದನಖಂಡಸುಖನುಯಮೂರ್ತಿಯನು (ನಿಭಾಗ. ೧೦-೧೨೨-೨೩). 
[ನೀರ್‌--ಕೊರ್ಳ] 
ನೀರ್ಗೋಡು (ನಾ). ಹೆಚ್ಚಾದ ನೀರು ಹರಿದು ಹೋಗುವ 
ಭಾಗ; ಕೋಡಿ: ಕೂಡೆ ಸಮಸ್ತ ವಸ್ತು ಶತಸಾರಸನ್ಯುದ್ಧಿ ಯಿನೊಪ್ಪ್ಸು 
ತಿರ್ಪುದಾ ನಾಡು ದಿನಕ್ಕೆ ತೋಡು ಕುಸುಮೇಸುಗೆ ಬೀಡು ವೃಸದ್ವಿಸಕ್ಕೆ 
ತಾಯ್ನಾಡು ನಯಕ್ಕೆ ಪಾಡು ನಿಭನಕೃಮರ್ದೂಡು ಸುಖಾನೃತಕ್ಕೆ 
ನೀರ್ಗೋಡು ತನಕ್ಕೆ ನೀಡು ನಯನಕ್ಕೆಳದಿಂಗಳ ಸಾಡಿದೆಂಬಿನಂ 
(ಪುಷ್ಪಪು, ೯-೧೪). [ನೀರ್‌-- ಕೋಡು] 
ನೀರ್ಗೋಳಿ "ನೀರುಗೋಟಾ ನೋ. 
ನೀರ್ಚೆಂಡು (ನಾ) ಇನೀರ್ಗಂತುಕ: ನೀರ್ಚೆಂಡಂ ಕಯ್ಗೊಂಡುಅಕ 
ಸಾರ್ಚಿಡೆ ಕಡು ನೊಂದು ಮೂರ್ಛೆಯಿಂದಿರೆಯೋರ್ನಳ್‌ (ಹಮ್ಮಾರ- 
೪-೨೯). [ನೀರ್‌ ಚೆಂಡು (-£ಸೆಂಡು)] 
ನೀರ್ಚೆಲ್ಲಾಟಿ (ನಾ). ನೀರಿನಲ್ಲಿ ವಿನೋದವಾಡುವುದು; ನೀರಾಟ; 
'ಜಲಕೇಳಿ : ನೀರ್ಚೆಲ್ಲಾ ಟಕೃಗಿದುನಿದಿರ್ಚದೆ : ಕಾಂತಾಳಿ ಕಡೆಗೆ 
ಸಾರ್ದುದು ಬೇಗಂ (ಹೆಮ್ಮಾರ. ೪-೨೯). 
[ನೀರ್‌+-ಚಿಲ್ಲಾಟ್ಕ (ಎಚಲ್ಲಾಟ್ಲ)] 
ನೀರ್ಜಾಡಿಸು "ನಿರ್ಧಾಟಿಸು' ಸೊ. 
ನೀರ್ಜೊಂಪ (ನಾ). ಕಾರಂಜಿಮನೆ; ಜಲಗೃ ಹೆ; ಧಾರಾಗೃಹ 
ಅದು ನಿದಾಘಕ್ಕೆ ಸರಿಭನಸ್ಮಾ, ನಮಂಂ ಶೀತಕಾಲಕ್ಕಿ ತೆ ಕೈರಾಣನುುಂ` ಹಿನು 
ಶೈಲಕ್ಕೆ. ಸೆಜೋದರಮುಮೆನಿಸಿದ ನೀರ್ತೊಂಪನುಂ ಸೊಕ್ಕು ಶಿಶಿರ ಶಿಲಾ 
ತಲಡೊಳ್ಳೆಯ್ಯೂನಿಕ್ಕಿ (ಕಾಡಂಉ. ೮೬೦). [ನೀರ್‌ 4- ಜೊಂಸ,] 
ಸೀರ್ಡೊಳ್ಳು (ನಾ). ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುವ 
ಒಂದು ಬಗೆಯ ರೋಗ; ಜಲೋದರ : ಒನ್ಮೊನ್ಮೆ ಹೊಟ್ಟಿ ಯಲ್ಲಿ 
ನೀರು ತುಂಬಿಕೊಂಡು ನೀರ್ಡೊಳ್ಳು (ಅಸೈಟಸ್‌) ಆಗಲೂಬಹುನು 
(ಕವಿಕೋ. 1, ೮೨೭). [ನೀರ್‌--ಡೊಳ್ಳು | (-ಟೊಳ್ಳು)] 
ನೀರ್ತರಿಸು (ಕ್ರಿ). ನೀರನ್ನು ಹೊತ್ತು ತರುವಂತೆ ಮಾಡು; 
ನೀರು ಹೊರುವ ಕೆಲಸ ಮಾಡಿಸು: ಸಿವುಡೆಯರೆನಿಸಿದ ನೀರರ 
ಮೂಗಿಗೆ ಕವಡೆಯ ಕಟ್ಟ ನೀರ್ತರಿಸಿ ದವುಡೆ ಜೇಗಟಿ ಮಲಹರಿಯ ಜಾಡಿಸಿ 
ಪ್ರವುಡೆಯರಿರ್ದರಿಕೈಲದಿ (ನೋಹತ. ೨೦-೩೯). 
[ನೀರ್‌ ತರಿಸು,] 
ನೀರ್ತೆಗೆ "ನೀರ್ದೆಗೆ' ನೋ. 
ನೀರ್ತೋರಿಸು (ಕ್ರಿ). (ಎತ್ತು ಮಂಂತಾದುವುಗಳಿಗೆ) ನೀರನ್ನು 
ಕುಡಿಸು : ದನಕ್ಕೆ ನೀರ್ತೊರಿಸಬೇಕು (ರೂಢಿ). 
[ನೀರ್‌ 4 ತೋರಿಸು (ಆ ತೋಲಿಃಸು)] 
ನೀರ್ದಂದಲ್‌ (ನಾ). ಫೀರಿನ ಹನಿ; ತುಂತುರು; ಶೀಕರ: 
ಅನಗಾಹಂಗೈದು ಸೋದದ್ರಿ ಜಕರಿಗಳ ಕೈದುಂತುಜಸಿಂ ಕಾಯದಿಂದಂ 
ಕನಿಡೆತ್ತಂ ಸೊಕ್ಕು ನೀರೊಳ೯ ಬೆರಸಿ ಬಸಿನ ನೀರ್ದಂದಲಿಂ ಗಲ್ಲವುಣ್ಣ ೪೯ 
ಕವಿನನ್ನಂ ತಿಂಬ ಪೆರ್ದುಂಬಿಗಳನಿರಿಸುತುಂ ಕೊಲ್ಲದೀಡಾಡಿದುತ್ತೈ ರವ 


ಕೊಂಬ 


ಕಂಜಪ್ರಾಯ ಪುಷ್ಪ ಪ್ರಕರದ ಪುದುವಿಂ ಮೆಲ್ಲಿತಾಡತ್ತು ಮಾರ್ಗಂ 
(ಲೀಲಾನ. ೬-೬೦).  [ನೀರ್‌4-ತಂದಲ್‌] 


ನೀರ್ದಡಿ (ನಾ). (ನದಿಯ) ದಡ ;.ತೀರ : ನಡುಬಾನಂ ರವಿ ಪತ್ತೆ 
ಭೂಸುರನರಂ ಕಂಡೊಯ್ಯನಲ್ಲಿರ್ದ ನೀರ್ದಡಿಯಂ ಸಾರ್ದು ಕಡಂಗಿ ನಿತ್ಯ 


ನಿಧಿಯಂ ಮತಾಡಲೈ (ಶ್ರೀಮಹಾ. ೧೨-೫೯). [ನೀರ್‌ + ತಡ್ಡಿ] 


ನೀರ್ದಳಿ 


ನೀರ್ದಳಿ (ಕ್ರಿ). ನೀರನ್ನು ಚೆಮುಕಿಸು, -ಸಿಂಪಡಿಸು : ಮಗ 
ಮಗಿಸುತ್ತುವಿರ್ಪ ಮೃಗನಾಭಿಯ ನೀರ್ದಳಿನಲ್ಲಿ ಕಂಪನಾಳ್ಸುಗುಟ್ಲಿ 
ಲರುತ್ತುಮಿರ್ಹ ಪದದೊಳ್‌ ಪದನಟ್ಟು ಪೊದಟ್ಟು . ತೋರನುಲ್ಲಿಗೆಯ 
ತುಜುಂಬು . . - ಒಪ್ಪಿರೆಲ್‌ (ಪಂಪಭಾ, ೭-೮೮) ; ಅರಸಿಯರ' ತನು 
ಶ್ಯಾಮಕಾಗ್ರ್ರಂಗಳೊಳ್‌' ಸ್ಲೇೇಹನಶಾನಂಗಾಗ್ನಿಯಂ ನೀರ್ದಳಿದು ನದಿಪು 
ವಂತಾದನಂಭೋದಲೀಲಂ (ಶಾಂತಿಪು. ೮-೩೧) ; ಕೋಡಗದ ಕೆಯ್ಯ 
ಮಾಲೆಗೆ ಬಾಡಿರ್ದಪುದೆಂದು ಬಜಕಿದೆ ನೀರ್ದಳಿನಂದಂ (ಅನಂಪು. ೯-೨೨) ; 
ನಿಂದ ಠಾವಿಂಗೆ ನೀರ್ದಳಿವರಯ್ಯ ಕುಳಿತ ಉವಿಂಗೆ. ಹೋಮುನನಿಕ್ಕಿಸು 
ವರಯ್ಯೆ (ಘನವ. ೯-೨೨); ಜಳಕಣಕಲಿತದಳಂ ನೀರ್ದಳಿದಿಟ್ಟಿ ಲೆಯಾಗೆ 
ನಳಿನಿ ಕೆಲದಟ್ಟ. ಗಳಿಟ್ಟಿ ಳೆನಿಸೆ ನಿಕಚಾಬ್ದ 0ಗಳ್ಳೊ! ಳನೆಸೆದುದು ರಾಜಹಂಸ 
ನೌತಣದೆಡೆನೋಲ್‌ (ರಿಾಜಶೇ,. ತನ); neo, ] 
ನೀರ್ದಳಿಪೆ (ನಾ). ನೀರನ್ನು ಚಿಮುಕಿಸುವಿಕೆ,--ಸಿಂಪಡಿಸುವಿಕೆ ; 
ನೀರಿನ ಚಳೆಯ : ಘನತರನತಾದ ಕತ್ತುರಿಯ ನೀರ್ದೆಳಿಸಂ . . . ಮಾಲೆ. 
ಗೊಂಡ ಮಣಿದೋರಣಮೆಂಬಿವು ಬೀದಿಬೀದಿಯೊಳ್‌ ಮನೆನುನೆಯೊಳ್‌ 
ವಿರಾಜಿಸೆ ವಿರಾಜಿಸುತಿರ್ದುದು ತತ್ಪು ರಾಂತರಂ (ಜಗವಿ. ೯-೯೭) ; ತೊಳಪ 
ಪೊಸ ಕತ್ತು ರಿಯ ನೀರ್ದಳಿಪಂ ಕಡೆಯಿಲ್ಲದೆಸೆವ ಮುತ್ತಿ ನ ಕಡೆ (ಕುಸುಮಾ. 
೨-೯೭) ; ಗುಡಿಯಿಂ ತೋರಣದಿಂದ ನೀರ್ದಳಿಪದಿಂ ಮೇಲಟ್ಟ ನಿಂ ಜೆ 
ಚೆಲ್ವಾಯ್ತು ಧಾಜಾಲಯ 0 (ಪುಣ್ಯಾಸ್ರ. ೩-೪೬). [ನೀರ್‌ 4 ತಳಿಪ] 
ನೀರ್ದಾಣ (ನಾ). ನೀರಿರುವ ಸ್ಕೈ ತ್ಯೆ ಕೆರೆ, ಕೊಳ್ಳ ಜಲಾಶಯ 
ಮುಂತಾದುವು : ಬೀಡು $ibasds ಕದಳಿ ತೆಂಗಿನ ತಾಣಂ ಜಾಣಿಂ 
ನೀರ್ದಾಣಮೆಂದೆಡೆಯೆಜ ದುಂ ಮಾಡಲ್‌ ಮಾಡಿಸಲ್‌ ಪಡೆಮೆಚ್ಚಿ ನೀಂ 
ಬಲ್ಲೆ (ಪಂಪಭಾ. ೫-೪೧) ; ವನಚರರೆಯ್ತಂದು ನಿಂದು ನೀರ್ದಾಣ 
ದೊಳೊಗ್ಗಿ ನ ಮರದ ಮಜಕಿಯೊಳೆರೆ ಮೆಲ್ಲನೆ ಬಂದತ್ತೊಂದು ಸೊರ್ಕಿ 
ದೆಕ್ಕಲನಾಗಳ್‌ (೧೦. ೧೧೯೯) ; ಹೆಂಸೆಗಳಾಡಿದವು ನೀರ್ದಾಣದೊಳು. 
(ಸಾಳ್ವೆಭಾ: '೪-೨೬); ಅಂಬಂ ಬಿಡು ನೀರ್ದಾಣಂಗಳೊಳ್‌ ನಿಲ್‌... 
ಎಂಬಬ್ಬರಂ. ಪರ್ಬಿತೆತ್ತ ೦ (ಶಬಶಂ. ೩-೪೯); ಒಮ್ಮೆ ಅನನು ವಿನಯವತಿ 
ಗಾಗಿ ನೀರ್ದಾಣವನ್ನು ಹುಡುಕುತ್ತ ಹೋಗಿ ಅವಳಿಂದ ಅಗಲಿ ವನವನ್ನು 
ಸೇರಿ ಕಷ್ಟವನ್ನು ಅನುಭವಿಸಿದನು (ತವನಿ. ೫೫). [ನೀರ್‌ ತಾಣ] 
ನೀರ್ದಾರಿ, ನೀರುದಾರಿ (ನಾ). ೧. ನೀರಿನ ಹರಿವು--ಪ್ರವಾಹ: 
ಮಿಂಚಿನ ಬೆಳಕಿಗೆ ವಿಂಚುತ ಹರಿದಾ ಕರ್ವೊನಲಿನ ನೀರ್ದಾರಿಯನು 
ನೋಡಿದನೆನೆಯಿಕ್ಕದೆ.. (ಅಗ್ನಿಹಂ, ೭೩-೭೨). ಗ ೪೫ 
ನೀರು ಹರಿಯಲು ಮಾಡಿರುವ ಮಾರ್ಗ, ನ *ಭ್ರಮಾಃ, 
ಜಲನಿರ್ಗಮಾಃ-೨ ನೀರು ಹರಿಯುವವುದಕ್ಕೆ ತಕ್ಕ ಹಾಗೆ ಕಟ್ಟಿ ಲ್ವಟ್ಟ 
ತೂಬು, ಬಚ್ಚಲು, ಮೊಹರಿ, ನಾಲೆ, ಟಿ ಮುಂತಾದವುಗಳ 
ಹೆಸರುಗಳು . , - ಅಂದರೆ ನೀರು ಹರಿಯುವ ಹಾದಿ, ನೀರುದಾರಿ” 
(ಸಿಬ್ಬಾಂತಿ.೬೯). ೩. ಹಡಗು ಪ್ರಯಾಣ ಮಾಡುವ ಮಾರ್ಗ ; ಜಲ 
ಮಾರ್ಗ. ೪. ಒಂದು ಬಗೆಯ ತೆರಿಗೆ: ನೀರುದಾರಿ ನಿಧಿ ನಿಕ್ಷೇಪ 
ಜಲ ಪಾ[ಸಾ]ಣ ಅಕ್ಷೀಣಿ ಆಗಾನಿ ಸಿದ್ಧ ಸಾಧ್ಯ ಸಹಿತವಾಗಿ... 
ಧಾರಾಪೂರ್ನ್ವಕವಾ[ಗಿ] ಮುಲನ ಎಜದು ಕೊಟ್ಟಿರೂ (ಕಣ. 1, 
೫೩: 1433); ' ಚತುಸ್ಸ್ರೀಮೆಗೆ ಬಂದ ಮಕ್ಕಿ ಹಕ್ಕಲು ಕಾನು 
ಕಾ ಭ ನೀರುದಾರಿ ನಿಧಿ. ನಿಕ್ಷೇಪ ಅಕ್ಷೀಣಿ ಆಗಾಮಿ ಸಿದ್ಧ ಸಾಧ್ಯ 
ಮುಂತಾದ ತೇಜಮಾನ್ಯಗಳನುಳ ಈ ಕುಳಸ್ಮಳಂಗಳ ೬ ೬ ನಾಉ 
ಬಿಟ್ಟು ಕೊಟ್ಟ ಧರ್ಮ್ಮಶಾಸನದ ಪಟ್ಟಿ ಇಂತಪ್ಪುದು (ಎಕ. ೪111, ಸಾಗರ, 
[ನೀರ್‌ 4+ ದಾರಿ,] 
ನೀರಿನ ಸುರಿತ; ಜಲಧಾರೆ : ಸುಗ್ಗಿ ಬಂದು, 
ಓಲೆಗೊಡೆಯನ್ನು ರತ್ನ್ನಗಂಬಳಕ್ಕಿ ಳಿಹಿ ಬಿಟ್ಟು 


೧೬೪-೪೮; 1491): 
ನೀರ್ದಾರೆ (ನಾ). 
ನೀರ್ದಾರೆಗಳ 


೪೮.೨೫ 


25 


4 


ಶ್ರಿ 


45 


| ಸೀರ್ದುವಖುಕು (ನಾ). 


ನೀರ್ದುಳುಕು 
ಉತ್ತರಿಗೆಯನ್ನು ಬಿಚ್ಚಿ ಕಾಲೊರಸಿಕೊಳ್ಳು ತ್ತಿರುವನು 
೩೦-೧೯). Tater “+ ದಾಕಿ,] 


ನೀರ್ದಿಗುರಿ (ನಾ). ನೀರಿನ ಚಕ್ರ; ಸುಳಿ; ಜಲಾವರ್ತ : ಸುಟಃ 
ಗಳ್‌ ನೀರ್ದಿಗುರಿಯ ವೋಲ್‌ ಸುಬಿಸಿದುವು (ಸಂರಾಮಾ, ೧೨-೯೦) ; 
ಉಲ್ಲೋಲಕಲ್ಲೋಲವಾಗಿರುವ ನಡುಗಡಲಲ್ಲಿ ಬೆಟ್ಟಿಡೆತ್ತರದ ಬಳವ 
ತ್ತರಂಗ ಸಂಘಕ್ಕೆ ಸಿಲ್ಕಿ, ಬಿರುಗಾಳಿಗೆ ನೀರ್ದಿಗುರಿಯಂತೆ ಭಿರ್ರನೆ ತಿರುತಿರು 


ಗುತ್ತ (ಬಿಟ್ಟಿ. ೨೧೫-೨೩); ಘೂರ್ಣಿಸುವ ನೀರ್ದಿಗುರಿಗೊಳಗಾದ 
ಬಣಗು ತೃಣಕಣದಂತೆ (ಚಿತ್ರಾಂಗ. ೫೨-೧೪೨೩). 
[ನೀರ್‌ 4: ತಿಗುರಿ] 


ನೀರ್ದಿಡ್ಡಿ (ನಾ). ನೀರನ್ನು ಹೊರಗಿನಿಂದ ತರಲು ಜನರು ಹೋಗಿ 
ಬರುವುದಕ್ಕಾಗಿ, ಕೋಟಿಯಲ್ಲಿ ಮಾಡಿರುವ ಸಣ್ಣ ಬಾಗಿಲು: 
ಕೋಟಿಯ ಹೊರಗೆ ನೀರ್ದಿಡ್ಡಿಯ ಬಡಗಣ್ಣೆ ಹಿರಿಯಾಲದ ಮರದ ತೂರ 
ಲ್ಲೊಂಬಿನ ಇರುಂಬಿನೊಳಗೆ ಚುಂಚನ ಶವವು ಗೋಣಿಂದ ನೇಲುತ್ತಿದೆ 
(ಬೆಟ್ಟಿಅ. ೧೬೨-೧೦). [ನೀರ್‌ ದಿಡ್ಡಿ] 

ನೀರ್ದಿತ್ತಿ, ನೀರುತಿದಿ (ನಾ). ೧. ನೀರನ್ನು ತುಂಬುವ ಚೀಲ: 
ಪದಪಿಂ ಕಟ್ಟ ರ್ದುಡಿಜೊನಲೊದವಿದ ನೀರ್ದಿತ್ತಿ ಕಲ್ಲಿ ಸುತ್ತಿ ದ ಪುಲಿನಾಲದ 
ತಲೆಸುತ್ತುಗಳೆಸೆಯಲ್ಕ ಧಟಿಂದಂ ನೆರೆದು ಲುಬ್ಧಕರ್‌' ಬರುತಿರ್ದರ್‌' 
(ತ್ರಿಪುವಿ. ೨೭-೪೪). ನೀರುತಿದಿ : ೨. “ಫವಾಟಿವುಳ್ಳ ಪಾತ್ರೆ 
ಯನ್ನು ನೀರಿನಲ್ಲಿ ತಲೆಕೆಳಗಾಗಿ ಇಟ್ಟು ಅದನ್ನು ಏರಿಳಿಸು 
ಪುದರಿದ ಗಾಳಿಯನ್ನು ಒಳಸೇದುವಂತೆಯೂ ಹೊರದೂಡು 
ವಂತೆಯೂ ಮಾಡಲಾಗುವ ಒಂದು ಬಗೆಯ ತಿದಿ: ನೀರುತಿದಿ” 
(Water-bellows. worನಿ). [ನೀರ್‌ ತಿತ್ತಿ( ಇತಿದಿ)] 

ಸೀರ್ದುಂಬಂ, ನೀರುತುಂಬು (ಕ್ರಿ). ೧. ನೀರನ್ನು ತುಂಬು, 
ಭರ್ತಿಮಾಡು : ಚಿಂಬೊನ್ನಂಡೆಯೊಳಂ ನೀರ್ದುಂಬಿಡೆಯರಸಂಗೆ ಸತಿ 
ಯರರಸಂ ನೀರಂ ತುಂಬಿ ಜಳಯಂತ್ರದಿಂದಿಡೆಯಂಬುಜಲೋಚನೆಯರಂಜಿ 
ಪೋದರ್‌ ಕಡೆಗಂ (ಹಮ್ಮಾರ, ೪-೨೬). ೨. ರಸದಿಂದ ಕೂಡಿರು; 
ರಸಭರಿತವಾಗು : ಮಿಗೆ ಪಸುರಿಡಿದ ಕಳಿಕೆ ತುಣಂಗಿ ಕಾವನ ಕೂರ್ಗಣೆ 
ಗಳ ಮೂಡಿಗೆಗಳಂತಿರೆ ಬಿರಿದ ಪೊಂಬಾಳೆ ನೆಗಪಿ ಸೇರುವೆಗೆಯ್ದ ಬಾಳ್ಗ 
ಳೇಳ್ಸೆಯ ಬೀತಿ ಹೀರ್ದಂಬಿಯುಳ್ಳರಲ್ಲು . . . ಕೌಂಗೆಸೆದುದು 
(ಸದ್ಮರಾ ನೀರುತುಂಬು : ೧. ಮರುದಿನಸ ಅಭ್ಯಂಗ 
ಸ್ನಾನಕ್ಕಾಗಿ ನೀರುತುಂಬುವುದು. . . ಗೃಹಾಲಂಕಾರ ಇವೇ ಈ ದಿನದ 
ಕಾರ್ಯಗಳು (ಭಾಹಬ್ಬ, ೧೪೫). ೩. ನೀರು ತುಂಬಿಕೊಳ್ಳು, 
ಭರ್ತಿಯಾಗು : ದುಃಖದಿಂದ ಗೋನಿಂದರಾಯರ ಕಣ್ಣು ಗಳಲ್ಲಿ ನೀರು 
ತುಂಬಿತು (ಬಾಳಿಗಿ. ೫೯). 

ನೀರುತುಂಬುವ ಹಬ (ಮನೆಯವರೆಲ್ಲರು ಅಭ್ಯ ೦ಜನ ಸ್ನಾನ 

ಮಾಡಲು) ನರಕಚತುರ್ಪಶಿಯ ಹಿಂದಿನ ದಿನ ಉಂಡೆಗಳನ್ನು 
ಶುಭ್ರಗೊಳಿಸಿ, ಅಲಂಕರಿಸಿ, . ನೀರನ್ನು ತುಂಬಿ ಆಚರಿಸುವ 
ಹಬ್ಬ : ನೀರು ತುಂಬುವ ಹಬ್ಬದ ದಿವಸ ಅಳಿಯ ಮಗಳು ಬಂದರು 
(ರೂಢಿ). [ನೀರ್‌ ತುಂಬು] 

ಜಲಪಾತ; ತಡಸಲು : ನಡೆಯಂತಿರ 
ಲಕ್ಯಾ. ಕರಡಿ ಪುಲಿಗಳ ಕೂಗುಮೆಲರುಣಿಯ ಫಣಿಯ ಸುರ್ಯ ಕೇಳ್ದತ್ತು 
ನೀರ್ದುನುಂಕುದನಿನೆರಸಿ (ಶ್ರೀರಾಮಾ, “ನೀರ್ಬೀಳ್‌ 
ಪರಾ. [ನೀರ್‌ + ದುಮಂಕು( ನ ದುಮ್ಮಿಕ್ಕು)] 

ನೀರ್ದುಳುಕು (ಕ್ರ). ೧. (ಜಲಕ್ರೀಡೆಯಲ್ಲಿ)ನೀರನ್ನು ಎರಚು, 
ಸಿಂಪಡಿಸು : ತನ್ಮೊಳ್‌ ಸರಸಕಳನಟ್ಟ ಸಖಿಯರಂ ಸರಿಸಮಾಗೆನುತೆ 
ನೀರ್ದುಳುಕಿದರ್‌ ಪೊಳಕಿದರ್‌ ಮುಂಳುಕಿದರ್‌ ಕಲಕಿದರ್‌ ಕೊಳದೊಳ್‌ 


೮-೩೪). 


೩೮೦-೪೯೨). 


ನೀರ್ಜಿಗೆ 


(ಚೆಒಪು. ೪೫-೫೪). ೨. ಅಘಣ್ಯವನ್ನು ಕೊಡು : ಸಬಳದೆ ಸಂಜೆ 
ವಾರಿಸಿದಪೆಮೆಂದು ನಿಬಂಧದೆ ಕರ್ಚಿ ಕಾಲ್ಕಳರ. ದಿನಸಕರಂಗೆ ನೀರ್ದುಳಿ 
£ಳು]ಕ (ಸಮಪ. ೧೪-೨೪). [ನೀರ್‌ 4-ತುಳುಕು ( ವತುಳುಂಕು,)] 

ನೀರ್ದೆಗೆ, ನೀರುದೆಗೆ, ನೀರ್ತೆಗೆ (ಕ್ರಿ). ೧. (ಜೀರುಕೊಳನಿ 
ಮೊದಲಾದುವುಗಳಿಂದ) ನೀರನ್ನು ಮೇಲಕ್ಕೆ ತೆಗೆ, ಸೆಳೆ: 
ತೊಳಗುವ ಪೊನ್ನ ಜೀರ್ಕೊಟನಿಯಗ್ರ ಮುನೊಂದಿನಿತಬ್ಲಿ ಭಂಗಿ ಸಂಗಳಿಸಿರೆ 
ಮೇಲೆ ನೀರ್ಜೆಗೆನ ಕೊನುಳೆ . . . ರತಿಯೆಂಬ ಡಂಬರಂ ಬಳೆನಿನ 
ಮೊಸ್ಪಿ ದಳ್‌' (ಚಂದ್ರಪು. ೭-೧೩೮). ೨. ನೀರಿಲ್ಲದಂತಾಗು ; ಬತ್ತು ; 
ಒಣಗು; ಆರು: ಅನಳೀಸೆ ಕಾಯ್ದು ನೀರ್ದೆಗೆದ ಸರೋನರಂಗಳಿವು 
(ಚಂದ್ರಶು,೫-೧೩೩) ; ನೀರ್ದೆಗೆದು ಬೆಂಚೆಗಳೊಳ್‌ ಕೆಸಜಂಇಜಕ (ಕಬ್ಬಿಕಾ, 
೫೩) ; ಉಬ್ಬರಿಸಿದುದು ಢಗೆ ಗೋನಾಳಿ ನೀರ್ದೆಗೆಯೆ ನುಡಿಯಲಾಜಕಿನು 
ಮಕ್ಕಳಿರ ನೀರಡಸಿದೆನು (ಕುನ್ಯಾಭೀ. ೧೦-೨೪) ; ಇಳೆ. ಕಾಯ್ಬೇಅಶಿದು 
ದಬ್ಬಿ ನೀರ್ದೆಗೆದುದು. - ಅರಣ್ಯಂ ಬೆಂದುದಾ ಗ್ರೀಷ್ಮದೊಳ್‌ 
(ರಾಜಕೇ, ೫-೩೬). ಸೀರುಡೆಗೆ : ೨, ಭೂರಿಭಯತಾಪದಲಿ ತಾಳಿಗೆ 
ಸೀರುದೆಗೆದುದು ತುಟಿಯೊಣಗಿ ಸುಕುಮಾರ ಕಣ್ಣಿವೆ ಸೀಯೆ ಕರದಲಿ 
ಮುಚ್ಚಿ ದನು. ಮುಖನ (ಕುನ್ಯಾವಿ. ೬-೯), ನೀರ್ತೆಗೆ: ೨. ಸರೆಯೆ 
ಮೆಂಗಿಲ್‌ ಜಲಕ್ಕನಿರಲೆಣ್ಣೆ ಸೆ ನೀರ್ತೆಗೆಯಲ್ಕೆ ಬೆಳ್ಮಳಲ್ಲೆಕೆಗಳನಪ್ಪು ಕೆಯ್ಯೆ. 
ತೊಟತಿ. . . ಬಂದುದತಿನಿರ್ಮಲನೀರದವಪ್ಪ ಶಾರದಂ(ಕಾದಂಉ, ೬೩೨). 

[ನೀರ್‌ + ತೆಗೆ] 

ನೀರ್ದೆರೆ (ನಾ). ನೀರಿನ ಅಲೆ, ತರಂಗ : ಮೆಯ್ಸಿರಿ ಕರೆಗಣ್ಮಿ 
ಪಾಯ್ವ ತಿಳಿನೀರ್ದೆರೆಯುಂತಿರೆ ಶಾರ್ಜಭ್ಯ ತುಧಾಸರಸಿಯೊಳಬ್ಲು ತೇಲ್ದು 
ತಣಿದಾಂ ಕಳೆನೆಂ ಭವದಾನತಾಪಮಂ (ಚಿಕವಿ. ೧-೪); ಆ ಖಳನು 
ವೊಂದು ವಿಸಿಖಮ ತೊಟ್ಟು ಯೆಸೆಯೆ ಸ ನೀರ್ಜಿರೆಯನೆಚ್ಚಂತೆ ಶರ: 
ನುಸುಳಿ ಪೋಗೆ (ನನನೋ. ೧೨-೭೪). [ನೀರ್‌ -.-ತೆರೈ] 

ನೀರ್ಜೇರ್‌, ನೀದೆನ್ದೀರು (ನಾ). ನೋಡ; ಮುಗಿಲು 
ನೀರ್ದೇರ್‌ [ಪಾತಾಂ, ನೀರ ತೇರ್‌], ಮಂಗಿಲ್‌--ಈ ೨ ಮೇಘಂ” 
(ಕಶೆಸಾ, ೪-೪೨) ; ನೀರ್ದೇರ್‌ ಗಾಳಿ ಮಳೆ ಸೋನೆ ಕಳಿವಲರ್‌ . 
ಪರ್ವತಂ ಮರುನಿವಾದಿಗಳೆಲ್ಲಮಾವಾವನಸ್ಥೆಗಳ್ಳೆ ಂತೆಂತು ಪಕ್ಕಾಗಿ 
(ಸಂಸೆ. ೨೯-೧೩೪). ನೀರ್ದೇರು : ಲ್ರೋರ್ಡೀರೆಸೆಲ್‌ ಮೇಘ” 
(ಕರರ. ೫೬). [ನೀರ್‌ + ತೇರ್‌] 

ನೀರ್ದೇರು "ನೀರ್ದೇರ್‌ ನೋ. 

ನೀರ್ದೊಣೆ, ನೀರುದೊಣೆ (ನಾ). ೧. ನೀರು ನಿಂತಿರುವ ಸ್ಕಳ. 
೨. ನೀರಿನ ದೋಣಿ, ಬಾನಿ: ಸುರಗಿರಿಯೆ ಮಜ್ಜನದ ಪೀಠವು 
ಸುರಪ ಮಜ್ಜ ನನಳ್ಳ ನಮೃ ತಾಂಬುಧಿಯೆ ನೀರ್ದೊಣೆಯು. 
೩೩-೬೩), ಔ "ನೀರ್ದೊೋಣಿ' ಎಂಬುದರ ಅಪಲಿಖಿತವಿರ 
ಬಹುದು. ನೀರುದೊಣೆ ; ೧. ಸನುಂದ್ರದ ಇಳಿತ ಎಸ್ಟೆ ಕಡಿಮೆ 
ಯಾಗಿದ್ದರೂ ಹನಳದ ಕೊರಕಲುಗಳಲ್ಲಿ ಹೆಜ್ಜೆ ಯಿಂದ ನೊಳಕಾಲಾಳದ 
ನೀರುದೊಣೆಗಳು ನಿಂತಿರುತ್ತವೆ (ಹಸುಹೊ, ೩೪೨). [ನೀರ್‌ -- ದೊಣೆ] 

ಸೀರ್ದೊಳಿ (ಕ್ರಿ). ನೀರಿನಿಂದ ತೊಳೆ -ಶುದ್ಧಮಾಡು : ನೀರಿಂ 
ತೊಳೆದಂ, ನೀರ್ದೊಳೆದಂ (ಕಾ ನು. ೨೯೨ ಪ್ರಯೋ). [ನೀರ್‌ 4 ತೊಳೆ,] 

ನೀರ್ದೊಣಕಿ (ನಾ). ನೀರಿನ ಪ್ರವಾಹ: ಅಂತು ನಿಯಚ್ಚರರಾಜನಾ 
ದಂದಿನ ನಿದ್ಯಾದೇನತೆಗಳ್‌ ಬಯ್ತಿ ಟ್ಟ 0ಗೆ ಪುಟ್ಟಿ ಕೊಳಿಸ Brest 
ಭನದೊಳ್‌ ಎನಗೆ ಬೆಸಕ್ಕೆ SGN ಬಂದು ನಿಂದುವು 
(ಶಾಂಶಿಪು. ೨೨೬೫ ವು; ಪುಳಕದ ನೆವದಿಂದ ಪೊಣ್ಮುವ ಹರ್ಷದ 
ಬೆಳೆಗೈಗೆ ನೀರೇೇಕಿನಂತೆ ತುಳುಕುನ ಸೊಗದಾಲಿ ನೀರ್ದೊೇಅಕಯನು 
ತಂದಿಳುಪುತನನ ನಿಟ್ಟಿ ಪಳು (ಹದಿಬ. ೭-೪೪). [ನೀರ್‌ -- ತೊಜಕ್ಕಿ) 


(ಸಾಳ್ವಭಾ, 


೪೮೨೬ 


0 


2128 


30 


35 


40 


45 


ನೀರ್ನೆರಳು (ನಾ). 


ನೀರ್ಪಂಚೆ 


ಸೀರ್ಡೋಣಿ (ನಾ). ನೀರು ತುಂಬುವ ಅಗಲವಾದ ತೊಟ್ಟಿ, 
ಕೊಪ್ಪ ರಿಗೆ : ಮಜ್ಜ ನಪ್ರದೇಶಕ್ಕೆ ಮಜ್ಜ ನೋಸಕರಣ ಸಂಪಾದನನುಗ್ರ 
ಸರಿಜನಂಟೆರಯು ಬಂದು ಕೋಕೋ ನುಜ್ಜ ನಪೀಠ 
ನುನಲಂಕರಿಸಿದಾಗಳ್‌ (ಕಾದಂಪೂ, ೭೨). [ನೀರ್‌-- ದೋಣಿ) 
ನೀರ್ದೊು (ಕ್ರಿ). ತೊಳೆ; ಪ್ರಕ್ಷಾಲಿಸು: ಮುಡಿಯಂ  ಕಟ್ಟಿಳು 
ನುಂದ್ಗುಗೆಯ್ಸ ನೊಗಮೆಂ ನೀರ್ದೋಜಳ್‌ , . . ಕಾಮನಂಬಿಂಗೆ 
ಸಂದಡಿಯಾದಳ್‌ ಲಲಿತಾಂಗಿ (ನುಲ್ಲಕಾ. ೧೫-೮೭), [ನೀರ್‌ ತೋಟ] 
ನೀರ್ನಡೆ (ನಾ): ನೀರಿನ ಓಟ -ಪ್ರ ವಾಹ : ಕಡಲ ನೀರ್ನಡೆಗೆ ನಿಲ್ಲಡಿ 
ಯಾಗಿ, ಮಾರು ತಿಯ ನಿಃಶ್ರೇಯ ಕೊಂದು. ಮುನ್ನುಡಿಯಾಗಿ ಕುಳ್ತು ದೆಲೆ. 
ನೆನಕ್ಕಿ (ಶ್ರೀಂಗನಾ, ೪೮೨-೨೧೨). (ನೀರ್‌--ನಡೈ] 
ನೀರ್ನಳ (ನಾ). ನಲ್ಲಿ; ಕೊಳಾಯಿ: ಒಂದು ಕಿಟಕಿಯ ಬುಡದಲ್ಲಿಯೇ 
ನೀರ್ನಳದ ಕಟ್ಟಿ ಕಟ್ಟದ್ದರು (ಕಾಬರೂ. ೨೩). [ನೀರ್‌--ನಳ್ಳ] 
ನೀರ್ನಿಲ್‌, ನೀರುನಿಲ್ಲು (ಕ್ರಿ): ೧. (ಹಳ್ಳ, ಕೊಳ್ಳ ಮುಂತಾದ 
ಸ್ಮಳಗೆಳಲ್ಲಿ) ನೀರು ನಿಂತಿರು. ೨. ಗಭ” ನಿಲ್ಲು; ಗರ್ಭಧಾರಣೆ 
ಯಾಗು ; ಬಸಿರಾಗು : ಸೀತೆಗೆ ನೀರ್ನಿಂದು ದಿನಕ್ರ್ರ ನುದಿಂ ಬಸಿಜರ 
ಬಳೆಯೆ , , . ಮನಕೆ ಪುದುವಯಂಕೆ ಪುದುಂಗೊಳೆ, ಸೀತೆ ಬಸಿಜಕಿ 
ಯಾದಳ್‌ (ಲಾನಾಶ್ವೆ. ೨೧-೬) ; ಅಂತು ಭಕ್ಷಿಸಿದ ಕೆಲದಿನಂಗಳ್ಗಿ ಸೆಣ್ಣೆ 
ನೀರ್ನಿಲ್ಲು, ಬಸಿರ್ಬಳೆದು . « ಸುಪುತ್ರ 0 ಪುಟ್ಟ ದಂ (ಅದ್ದು; ತ. ೫-೮). 
ನೀರುನಿಲ್ಲರಿ : ೧. ತ್ವಾ ಟದ ಹಳ್ಳ ದಾಗೆ ನೋಡಿಲ್ಲೇನು ನೀನು ನೀರು 
ನಿಂತಿರೋದನ್ನ' 9 (ನುಲೆಮ, ೪೭೦). ಸ್ಯ ಅವಳಿಗೆ ನೀರು ನಿಂತದೆ ಕಣೋ, 
ಚಿಪ್ಪು ಹುಡುಗಾ ! (ಮುಲೆಮ, ೪೭೦). " [ನೀರ್‌ 4 ನಿಲ್‌] 
ಅಪರಕರ್ಮದ ಒಂದು ಭಾಗ; ಹೆಣದ 
ಮೇಲೆ ನೀರು ಸುರಿಯುವುದು: ಅನ್ಭುತಕೀರ್ತಿಯ ತಿರುಳು ಮೋಡ 
ಗಳ ನೀರ್ನೆರೆಳು ಮೃತನಿಗದು. ಇದ್ದವರು ಕೊಟ್ಟಿ 
(ಗರಿ, ೮೫-೨೦), [--ಶುಳು. ನೀರ್ನೆರಲ್‌] 
ನೀರ್ನೆಲ (ನಾ)... ನೀರಾನರಿಭೂಮಿ ; ತರಿಜಮಿನಾನು ; ಗಡ್ಜೆ: 
ದೇವರ ನಿವೇದ್ಯಕ್ಕೆ ತಮ್ಮ 'ದಶನಂಧದ ಗಟಕ್ಷಿಯೊಳಗೆ ನೀರ್ನೆಲಂ ಗಟಕ್ಕ' 
ಮತ್ತರು ೨ (ಕಣಆ, ೩-೮-೨೬೮; 1062) ; ಉಡಿಯೆಂತ್ತುಂ ನಂದನಂ 
ಗಳಂ ನೀರ್ನೆಲನಂ ಕಿಡಿಸುತ್ತುಂ ಲಂಕೆಗನರ್‌ ಸಡೆದರ್‌ ನಿಶ್ಶಂಕರಳನಿ 
ಗಬಿತಿಡೆರ್ದೆವಟಿಲಂ (ಪಂರಾಮಾ, ೧೪-೮೯). [ನೀರ್‌--ನೆಲ] 
ನೀರ್ನೆಲೆ (ನಾ). ನೀರಿನ ಆಶ್ರಯ,--ಜಲಾಶಯ : ವನಿತೆಯೆ 
ಮೇಗಾಲ್ಗಳ ಪಾಸಟಯಂ ನಾಮೆಯುನ್ಬು ವೆನೆಂದು ಮನದೊಳ್‌ ಭಾವಿಸಿ 
ನೀರ್ನೆಲೆಯೊಳಗಣ ದಿನದಿ ತಪಂಗೆಯನ್ನುವು ಕೂರ್ಮಂ ಮೇದಿನಿಯೊಳದಲಃ 
ನುತ್ತ ಮರ ಪದಂ ಬಯಸದ ಜೀವಿಗಳು ಂಟೆ (ಜಯಕಾ.೩-೨೮); ಉಟ್ಟುದು 
ತೊಟ್ಟು ದೆಲ್ಲನನಾ ತಡಿಯೊಳಗಿಟ್ಟು ನೀರ್ನೆಲೆಯನು ಹೊಕ್ಕು ನೆಟ್ಟನೆ 
ನೀರಾಡುವ ನೃಪಸುತರು (ಪ್ರಭಂಜ, ೨-೧೩೦) ; ನೀರ್‌ನೆಲೆಗಳಂ ಸೂಚಿ 
ಸುತೆ ತೀಡಿದುದು ತಂಪುಗಾಳಿ (ಶ್ರೀರಾಮಾ, ೪೧೮-೪೨೭), [ನೀರ್‌-ಸೆಲೆ] 
ನೀರ್ನೆಲೆದಪ್ಪ್ಸು (ಕ್ರಿ). ಮುಳುಗು: "ಅಗುಟ್ಟಿಂ ಇ ನರ್ಕೆಲೆ 
ದಬ್ಬಿ ದಂ (ಮುಂಟಿಗಿದಂ)? (ರಮದ, ಸರಿ. ೧). [ನೀರ್‌ ನೆಲೆದಪ್ಪು] 
ನೀರ್ನೊಣ (ನಾ). ನೀರಿರುವ ಸ್ಥಳದಲ್ಲಿ ವಾಸಿಸುವ: ಒಂದು 
ಬಗೆಯ ನೊಣ: ರಣಹೇಡಿಗಳಾದನರ ಕಣ್ಮನಕೆ ನೀರ್ನೊಣ ಗರು 
ತ್ಮಂತನಂತಿಹುದು (ನೋಹತ, ೧೨-೪೪). [ನೀರ್‌ + ನೊಣ(-ಆನೊಳವು)] 
ನೀರ್ಪಂಚೆ (ನಾ). ಸ ಸ್ನಾನಮಾಡುನಾಗ ಅಥವಾ ಮಡಿಯಲ್ಲಿರು 
ವಾಗ ಉಟ್ಟು ಕೊಳ್ಳು ವ್ಯ ಜಾಳುಜಾಳಾಗಿರುವ ವಸ್ತ್ರ; ಪಾಣಿ 
ಸಂಜೆ; ನುಧಿಸಂಜೆ" ಊಟಮಾಡುವಾಗ ಉಡುವ ನೀರ್ಷಂಜಿಯನ್ನೂ 
ಉಟ್ಟಿ ( ತನ್ನ ಆಫೀಸಿಗೆ ಹೋಗಬಹುದು (ಕಥಕ, ೯೫). [nor + ಪಂಚೆ] 


ಮಣ್ಣು 


ನೀರ್ಪಡಿಸು 


ನೀರ್ಪಡಿಸು (ಕ್ರಿ). ನೀರಿನಲ್ಲಿ ನೆನೆಹಾಕು,-ತೋಯಿಸು : 
ಬಂದಾಕೆ ನುಡಿಸೆ ಬಾಯ್ಬಿರಿವಂದದಿ ನೀರ್ಪಡಿಸಿದಕ್ಕಿ ತೀವಿರೆ ನುಡಿಯುಂ 
ಕುಂದಿರೆ (ಪ್ರಾಕ್ಕಾನ್ಯ. ೧೬೪೫). [ನೀರ್‌ ಪಡು, + -ಇಸ್ಬು] 
ನೀರ್ಪನಿ "ನೀರ್ವನಿ' ನೋ. 
ಸೀರ್ಷೀರೆ (ನಾ). ಹೀರೆಯಲ್ಲಿ ಒಂದು ಬಗೆ: ಮಾಂಗಾಯರ್‌, 
ನೀರ್ಪೀರೆ (ಭಾಷಾಭೂ, ೧೨೬ ವೃತ್ತಿ). [ನೀರ್‌ 4 ಪೀರೆ] 
ನೀರ್ಪೂವು "ನೀರ್ವೂ' ನೋ. 
ನೀರ್ಪೊಯ್‌ "ನೀರ್ನೊಯ್‌ ನೋ. 
ಸೀರ್ಬಟ್ಟಿ "ನೀರ್ವಟ್ಟಿ' ನೋ. 
ನೀರ್ಬಾವಿ (ನಾ). ನೀರಿರುವ ಬಾವಿ: ಹಾರುನೆನೊ ನೀರ್ಬಾನಿ 
ಯೊಳಗೆ? ಹೀರುವೆನೊ. ಕಹಿವಿಸವನು ? (ಕಪು. ೧೯-೭೬). 
[ನೀರ್‌ 4 ಬಾವಿ] 
ನೀರ್ಬಿಡು, ನೀರುಬಿಡು (ಕ್ರಿ). ೧. ನೀರು ಒಸರು,--ಜಿನುಗು : 
ತಾರಾಪತಿದ್ಯುತಿಗೆ ನೀರ್ಬಿಡುವಿಂದುರತ್ನಹಾರಂಬೊಲೊಪ್ಪು ವ ಭುಜಂಗಳ 
ಕಂಠಕೀಯೆ ತೋರಲೈ, ಚಿತ್ರವ ಬೆಮರ್ತಿನೆ ಭೀತಿಯಿಂದ (ಉಚೆ. 
೨೫-೧೯). ನೀರುಬಿಡು : ೧. ಕಿರಾಣಿ ಮಾಲಿನ ಪೈಕಿ ಜವಳ ಹಿಡಿ 
ಯಮನ ಅಂದರೆ ನೀರುಬಿಡುವ ಮಾಲು ಮಳೆಗಾಲದಲ್ಲಿ. . . ಕೆಡು 
ತ್ತದೆ '(ಮುಂಬವ್ಯಾ. ೨೬ ಸ್ರಸ್ತಾನನೆ) ; ಈ ಎಲ್ಲ ಭಿನ್ನರುಚಿಗಳಿಗೆ ನಾಲ 
ಗೆಯು ' ನೀರುಬಿಡು(ಕಡೆಯಂ)ವುದರಲ್ಲಿಯೆ ೬  ರಸರಹಸ್ಯವು ಅಡಗಿ 
ಕೊಂಡಿದೆ (ಸಾಹಿವಿ. ೯). ೨. (ಕಾಲುವೆ ಮುಂತಾದುವುಗಳಿಂದ) 
ನೀರು ಹಾಯಿಸು : ಅವಕ್ಕೆ ಒಂದು ಗಂಟಿ ಹೊತ್ತಿಗೆ ಅಷ್ಟು ನೀರು 
ಬಿಡಿ." ನಿಂಬೆಗಿಡಫೂ ಅವೂ ಬದುಕಿಕೊಳ್ಳು ತ್ತವೆ. (ಬಾಳಹೊ.. ೨೪೧). 
೩. `ಧಾರೆಯೆರೆ; ನೀರು ಸುರಿ: ದಾನನನ್ನು ಕೊಟ್ಟು ನೀರು 
ಬಿಡೋಣ (ಗಂಗಾನು. ೧೪೯). ೪. (ಆಲಂ) ತರ್ಪಣವನ್ನು ಕೊಡು; 
ತಿಲಾಂಜಲಿಯನ್ನು ನೀಡು : (8). 
ನೀರು ಬಿಡುವ ಕಲ್ಲು - ಬೆಳುದಿಂಗಳಿಗೆ ನೀರು ಒಸರುವುದೆಂದು 
ಭಾವಿಸಲಾದ ಒಂದು ಬಗೆಯ ಕಲ್ಲು; ಚಂದ್ರಕಾಂತ : ಬಿದುಗಲ್ಲು 
—ಚೆಳುದಿಂಗಳಿಗೆ ನೀರು ಬಿಡುವ ಕಲ್ಲು (ಗಂಗಾನು. ೨೩೪). 
[ನೀರ್‌ -/- ಬಿಡು|] 
ನೀರ್ಬೀಳ್‌, ನೀರ್ಬೀಳ (ನಾ). ಜಲಪಾತ; ಅಬ್ಬಿ ; ತಡಸಲು : 
ಮೆಲ್ಲಮೆಲ್ಲನೆ ತೇಲಿ, ಆಳದಲಿ ಮಲೆಯೆಡೆಯೊಳಲುಗದೆಯೆ ಅಲುಗಿ, 
ಕಡಿದು ಬಂಡೆಗೆ ಬಂದು, ನೆಗೆದು ಬೆಳ್ಳ ಂಗೆಡೆನ ನೀರ್‌ಬೀಳ ಬೆಳ್ಬು ! 
(ಕನ್ನಬಾ. ೧೬೫-೫). ನೀರ್ಬೀಳೆ ಮುತ್ತುಗಳ ರಾಸಿ ಸುರಿನಂತೆ 
ನೀರ್ಬೀಳಗಳ್‌ ಬೆಳ್ಳಿಯೋಲ್‌ ಬೆಳ್ಳಂಗೆಡೆದು ಪರಿದವಲ್ಲಲ್ಲಿ (ಶ್ರೀರಾಮಾ, 
೪೮೧-೨೦೧). [ನೀರ್‌ + ಬೀಳಳ್ಕ್‌ (ಎಬೀಟಿಳ್ಳ)] 
ನೀರ್ಜೀಳ "ನೀರ್ಬೀಳ”' ನೋ. 
ನೀರ್ಬೆಂಕೆ (ನಾ). ದ್ರವರೂಸವಾದ ಬೆಂಕಿ; ಲಾವಾರಸ: 
ಸ್ರೋಜ್ಜಲಿಸಿದುದು ಕೋಪನಜ್ವಾಲೆ ಭೂಮಿಪಗೆ. ಪ್ರಾಣಾಗ್ಲಿಪರ್ನತ 
ಜ್ವಾಲಾಮುಖಿಯ ಮುಖಂ ನೀರ್ಬೆಂಕೆಯಂ ಪೊನಲ್ಗರೆಯಂತೋಕರಿ 
ಸಂತೆ (ಶ್ರೀರಾನಾ, ೭೨-೪೮೮). [ನೀರ್‌ + ಬೆಂಕೆ] 
ನೀರ್ಜೆತ್ತ (ನಾ). ಎ ನೀರುಹಬ್ಬೆ : ಕೈಯ ಚಾಚಿ ತಡೆನಂತೆ ನಾಚಿ 
ನೀರ್ಬೆತ್ತ ಬಾಗಿ ಎಳೆದು ಹಿಡಿದರೇನನಳ ಮಂಗಿಲ ಬಣ್ಣ ದಾ ಮಂಜುಸೀರೆ 
ಸೆಳೆದು ಒಯ್ಯೊ ನಿನ್ನ ಜೊತೆಗಿರಲಿ, ಮೇಘವೇ ಪಯಣ ಬೆಳೆಸುವಾಗ 
(ನೇಘದೂ, ೧೧-೪೧). "ಅಂಬುವೇಶಸ' ಸರಾ. 
[ನೀರ್‌ ಬೆತ್ತ] 
ನೀನನ (ನಾ). ಲಕ್ಷ್ಮಿ. 


೪೮೨೭ 


20 


25 


30 


35 


40 


45 


ನೀರ್ಮಳೆ 


ನೀರ್ಮಗಳ ಗಂಡ - ಲಕ್ಷ್ಮಿಯ ಗೆಂಡ;. ನಾರಾಯಣ; 
ನಿಷ್ಣು : ನೀರ್ಮಗಳ ಗಂಡನಂ ಸೆಂಡತಿಯೊಳಾಳ್ವ ಪನ್ನೃತಿಕೆಯಿಂ 
ಪರಿಜುವೆತ್ತ ಬಿಸುಗೊರಲ ರಕ್ಕಿಸು ಸೂಗುವರತತ್ತಿಯೆಂ (ನಕೋಪು.೩-೨). 
[ನೀರ್‌ ಮಗಳ್‌] 
ನೀರ್ಮಜ್ಞಿಗೆ, ನೀರುಮಜ್ಜಿ ಗೆ (ನಾ). ನೀರು ಹೆಚ್ಚಾದ ಮಜ್ಜಿಗೆ: 
ರಸರಸಾಯನವ ಚಪ್ಪರಿದು ನೀರ್ಮಜ್ಜಿಗೆ ಹಸಗೆಯ್ದಿರಲೀಂಓದರು 
(ನೋಹತೆ, ೩-೫೭) ; ಅತ್ತಿರಸ ಹುಗ್ಗಿಯನ್ನು ಮೆಚ್ಚಿ ಉಂಡ ಪಾನಕ 
ನೀರ್ನುಜ್ಜಿ ಗೆಗಳ ಸವಿದು ಬೇಗ (ನಾದಿಕೀ. ೪೦-೩); 
ನೀರ್ನುಜ್ಞಿಗೆ (ಕಬ್ಸನು. ೯೨ ಪ್ರಯೋ). ಸೀೀರುಮಜ್ಜಿಗೆ : ಕ್ಷೀರ 
ಸಾಗರನ ಸೊಂದಿದವ ಮಧಥಿಸಿದ ನೀರುನುಜ್ಞಿಗೆ ಕಾಣನೆ (ಪುರಂದ- 
೧-೫೫-೧); ಒಂದು ಲೋಟಿ ನೀರುಮಜ್ಚಿ ಗೆಯನ್ನೋ ನಿಂಬೆಹಣ್ಣಿನ 
ಸಾನಕವನ್ನೋ ಮಾಡಿಕೊಡು (ನಂಟರು. ೩೫); ಬೇಸಿಗೆಕಇಲದಲ್ಲಿ ಪಾನಕ, 
ನೀರುಮಚ್ಚಿ ಗೆ, ರಸಾಯನಗಳನ್ನು ನಾವು ನನ್ಮು ಇಸ್ಪಮಿತ್ರರೊಡನೆ 
ಕಲೆತು ಶಿಂದು ಕುಡಿಯೆಬೇಕೆಂಬ ಯತುಧರ್ಮಗಳು . . . ಹಿತವಾದ 
ಕರ್ತವ್ಯನೆಂದು ಹೇಳಬಣುದು (ನಕ್ಷತ್ರ. ೨) ; ಯಾರೂ ಇಲ್ಲದ ಊರಿಗೆ 
ಹೋಗಿ ನೀರುಮಜ್ಜಿ ಗೆ ಬಯಸಿದ ಹಾಗೆ (ಗಾಜಿ). [ನೀರ + ಮಜ್ಜಿ ಗೆ] 
ನೀರ್ನುಡುದಾಣ (ನಾ). (ನದಿ, ಹೊಳೆ ಮುಂತಾದುವುಗಳ) 
ಆಳವಾದ ನೀರಿರುವ ಪ್ರದೇಶ ; “ಹುದೆ” (ಪ್ರಭಣ್ಣ) : ನೀರ್ಮಡು 
ದಾಣಂ, ಕಾಳ್ಗಿಡುವೇಲಿ (ಶೆಬ್ಹಾನು. ೮೩ ವ್ಯಾಖ್ಯಾ). 
[ನೀರ್‌ -- ಮಡ್ಡು,4- ತಾಣ] 
ನೀರ್ಮಣ್‌, ಶೀರುಮಣ್ಣು (ನಾ). ನೀರಾವರಿಯುಳ್ಳ ಭೂಮಿ ; 
ತರಿಜವಿತಾನು : ಅಕೆಕೆಅಕಿಯ ಮೂಡಣಿ ಕಡೆಗೋಡಿನ ನೀರ್ಮಣ್ಣು 
ಮಣ್ಣಂಗಳಯೆನ್ನುಳಂ (ನಿಕ. ೪, ಅರಕ. ೨೪-೧೧; ಸು. 900); ಪನ್ನಿರ್ಮ್ಮ 
ತ್ತರ ಹೆಸುಮಾವಾಡಿಯ ಕೆಜಿಯ ಕಾಟ ಪದಿರ್ಮತ್ತ ರ್ನೀನ್ಮೂ( ನುಣ್ಣ್ನು 
ಮೆನಿತ್ತರ್‌ (ಸೌಇಇ, 1-1, ೬೧-೩೨ ; 931) ; ಪನ್ನೆರಡುಂ. ಗಟ್ಟಿ 
ನೀರ್ಮಣ್ಣು ಮಂ ಪದಿಂಬರ್‌ ದೇವಡಿತಿಯರ್ಗ್ಗಂ ತಮಗಂ ಮನೆಗಂ . . - 
ಧಾರೆಯನೆಜಕೆದು ಬಿಟ್ಟು ಕೊಟ್ಟಿ ರ (ಎಕ. IV(R), ಚಾಮಂ3.೧೧೪-೧೩; 
ಸು. 10ನೆಯ ಶತ) ; ಅಲಕೆಯಕೆಅಕೆಯ ಕೆಳಗಣ ನೀರ್ಮ್ಮಂಣುಳ್ಳ 
ಕುಂಬಾಜಗೆಜಿಕೆಯ ಕೆಳಗಣ ನೀರ್ಮಣ್ನುಳ್ಳ ನಿತು ಗದ್ದೆಯುಮಂ .. - 
ಕೊಟ್ಟರು (ಸೌಇಇ. '136-1, ೨೪೫-೨೨; 1146). ಹೀರುಮಣತ್ಸಿ : ಆ 
ಕೆಜಿಯ ಕೆಳಗಣ ಬೆದ್ದಲೆ ನೀರುವುಣ್ಣು ಸಹಿತವಾಗಿ ಜಗತೇಶ್ವರದೇವರಿಗೆ 
ಕೊಟ್ಟಿ ದತ್ತಿ (ಎಕ. ೫1, ದಾನಣ. ೪-೨೨; 1143). [ನೀರ್‌ ಮಣ್‌] 
ನೀರ್ಮನುಜ (ನಾ). ನೀರಿನಲ್ಲಿ ವಾಸಿಸುವ ಮಾನವ: ಕೊಡೆ 
ಮೇಣಗಪ್ಪಡ ಗೊಂಗಡಿ ಬಹುರನ್ಯುವಡೆದಿರ್ದ ಸಕಲಾತಿದಳೆದು. . . 
ನೀರ್ಮನುಜರಂತೆಡೆಯಾಡುತಿರ್ದರೂರುಗರು (ನೋಹತ. ೪-೪೧). 
[ನೀರ್‌ ಮನುಜ] 
ನೀರ್ನುನುಷ್ಯ (ನಾ). -ನೀರ್ನುನುಜ : ಜಲದೇವೀಜನಮೆ ೦ಬಿನಂ 
ಸಕಳತದ್ದೇನೀಜನಂ ನು ದತ್ತೊಲವಿಂದಂ ನೆಣಕಿ ನೀರ್ನುನುಷ್ಯರನೊಲಾ 
ದೇನರ್ಕಳುಂ ತೇಂಕಿದರ್‌ (ಬಾಧಪು. ೮-೧೨೭). [ನೀರ್‌ ಮನುಷ್ಯ] 
ನೀರ್ಮನ್ನೆಯೆ (ನಾ). - ನೀರ್ನೆಲ : ಬೆ(ಂ)ಕ್ನೆಯೂರ್ಪುಂನೆರಡಲ 
ಚಂಡರಸ ನಎಖ್ಯವಾ ಭೂನಿಂಗಧೀಶ್ವರರೊಲವಿನಿಂದ  ಲೋಕಾಭರಣ 
ನಂಸೀಂದ್ರಂಗೆ ತೇಜಸಾವ್ಯೂಮನಿತ್ತರು ಅಂತು ನೀರ್ಮ್ಮನ್ನೆಯಮುಂ 
ಸರ್ವನಮಶೃಮುಮಾಗಿ ಬಿಟ್ಟರ್‌ (Maw. 1-1, ೩೨೦೨೯; 1194), 
[ನೀರ್‌-- ಮನ್ನೆಯ] 
ಸೀರ್ನುಯ್‌ "ನೀರ್ಮೆಯ್‌' ನೋ. 
ನೀರ್ಮಳೆ "ನೀರ್ಪುಟ?' ನೋ. 


ಬಾಲಕ್ಕೊದಲ್‌, 


ನೀರ್ಮಳೆಗಣಕ 


ಸೀರ್ಮಳಿಗಆಕ (ಕ್ರಿ). ಧಾರಾಕಾರವಾಗಿ ಮಳೆ ಸುರ್ಯ -ವರ್ಷಿಸು: 
ಬಹುಕಾಲಮೆನಗೆ ನೀರ್ನುಳೆಗಣಕಿ ದ ಪುರುಷಾರ್ಥಕಹಹ ಮೃುದ್ದಿಂದುಗಳ 
ನೀಗ ಸುರಿದಪೆನೆಂದು ಮಹಿ ನಭಸ್ಮಳಕೂರ್ಧ್ವಮಂಖಮಾಗಿ ಸೂಸುವ 
ರಜದ ಸೋನೆಯೆನೆ ಬೂಳಿಡೆ . . . ನಿಂಧ್ಯಾದ್ರಿಯಂ ಫಲುಗುಣನ ಸೇನೆ 
ತುಳಿದಸಿಯರೆದುದು (ಜೈಮಿಭಾ. ೧೦-೮). 

[ನೀರ್ಮಳೆ (-೮ನೀರ್ಮಟಕ) + ಕಟಕಿ] 

ನೀರ್ಮಬಕ್ಕೆ ನೀರುಮಳೆ, ನೀರ್ನುಳಿ (ನಾ). ಗದ್ದೆ, ಕೆಕೆ, ಕಟ್ಟಿ 
ಮುಂತಾದುವುಗಳಿಗೆ ಸಾಕಷ್ಟು ನೀರೊದಗುವಂತೆ ಸುರಿಯುವ 
ಮಳೆ : ನೀರ್ಮಬಕಿ ಕೊಳ್ಳೆ ಪೆರ್ಚುಗಿಳೆಗಾಯಂಂ ಶ್ರೀಯುನಮಾರೋಗ್ಯ 
ಮುಂ (ಲೋಕೋಸ. ೧೨-೬೭). ನೀರುವುಳೆ : ನೀರುನುಳೆ ಬೆಂದು 
ಕೆರೆ ತುಂಬಿತು (ರೂಢ). ನೀರ್ಮಳೆ : "ನೀರ್ಮುಳೆಗಳ' ಪರಾ. 

[ನೀರ್‌ ಮಟ] 

ನೀರಾನಸ "ನೀರ್ನಾನಸ' ನೋ. 

ನೀರ್ಮಾನಿಸ "ನೀರ್ನಾನಸ' ನೋ. 

ನೀರ್ಮಾವು? (ನಾ). ೧. ಹೊಳೆಯುವ ಹಸಿರು ಬಣ್ಣದ ಮಾವು. 
೨. ಹಸಿರುಕಾಂತಿಯ ಮಾವಿನ ಬಣ್ಣದ ಸೀರೆ, ೧, ೨:ಆವರಿಸಿ 
ಬಳಸಿಯಂಂ ಸಿರಿ ಭಾವನೆಯಿಂಂ ಬಿಗಿದು ತಳ್ತ ನೀರ್ಮಾವಂ ನೀರ್ಮಾವಂ 
ನಿಟುವಿಡಿದಾ ನಗರೀನನತೆ ವಿಳಾಸದಿಂದಮುಟ್ಟಿ ೦ತಿಕ್ಕುಂ 'ನರ್ಧಮಾ. 
೬೧-೬೨), [ನೀರ್‌ ಮಾವು] 

ನೀರಾ, ನೀರುಮಾ (ಕ್ರಿ). ಸ್ನಾನಮಾಡು ; ಮಿನಾಯು : 
ಬಾಡಬಂ ತಾನಲ್ಲಿ. . . ಮಾದರ ದೂಡಿಗನು ನೀರ್ನಿಂದೆಡೆಯೊಳೆಡೆ 
ಯಾಡಿ ಬಿದ್ದನು ಎದ್ದನದೆ ಕೆಸಅಿಂ ತೊಳೆದುಕೊಂಡ (ಬಸಪು. ೫೬-೫೪); 
ಎಳಲತೆಯೆಳಸಿ ಮಳೆಗೆ ಮೈಯ್ಯೊಡ್ಡು ವವೋಲ್‌ ನಾಲ್ಬ ಗಲಿನ ನೀರ್ಮಿಂದು 
(ಜಯಕಾ. ೨-೪೯). ನೀರುನಿವಾ : ಅವಳು ತುಂಬುಬಸುರಿಯಾಗಿದ್ದು 
ಸಂಗಡಲೇ ನೀರುವಿಂ೦ದು . . . ಗಂಡನ ಸಂಗಡ ಹೊರಟಳು (ಕಥಾಮಂ, 
IV, ೪೭). [ನೀರ್‌--ವಿಸಾ] 

ನೀವರ್ಬಟ್ಟು, ನೀರುಮುಟ್ಟು (ಕ್ರಿ). ೧. ನೀರನ್ನು ತಾಕು, 
ಸ್ಪರ್ಶಿಸು : ಆ ಜ್ವಾಲೆ ಬಳಿಕಲ್ಲಿ ನಿಂದು ಧಾರ್ಮಿಕರಿನಕೊಳುಂಟಿ ತನ್ನ 
ನೆಂತಾದೊಡಂ ನೀರೂಟ್ಟಿ ದಂತೊಯ್ಯನಾ ತಡಿಗೆ ದಾಂಟಿಸುವ 
ಕೂರ್ಮೆಯಂಳ್ಳ ವರೆಂದೊಡಲ್ಲಿರ್ದ ನಾನಿಕರ್ಕೆಳ್ನವಲ್ಲಿ ತೆಂದರು(ಚೈಮಿಭಾ. 
೯-೨೫). ಸೀರುಮುಟ್ಟು : ೨. ಮಲಮೂತ್ರಗಳನ್ನು 
ವಿಸರ್ಜಿಸಿದ ನಂತರ ನೀರಿನಿಂದ ಶುದ್ಧಮಾಡಿಕೊಳ್ಳು 1.1 
೩. ಮಲಮೂತ್ರಗಳನ್ನು ವಿಸರ್ಜಿಸು : ಜೋಗಿಪುರದ ಹತ್ತಿರ ಹರಿ 
ಯುವ ಕೆರೆಯ ಕೋಡಿಕಾಲುನೆ ಬಳಿ ಸರಸರನೆ ನೀರುಮಂಟ್ಟಿ, ಕಾಲೆ 
ಳೆದುಕೊಂಡು ಹೋಗಿ, ಜೋಗಿಪುರ ಬಿದ್ದ (ನನ್ನೂರು. ೨೦೧). 

[ನೀರ್‌ 4 ಮುಟ್ಟು |] 

ನೀವರ್ಣಳುಗ (ನಾ). ಒಂದು ಬಗೆಯ ನೀರುಹಕ್ಕಿ : ಕೋಗಿಲೆ 
ಕಾನುಂರುಳಿ ಬೆಳ್ವಕ್ಕಿಯೆಲಗೋ ಹುಲ್ಲುಬಂದಿಗ ನಿಬ್ಬ ನೀರ್ನೊಳುಗ 
A ಕೆಂಡನಕ್ಕಿಗಳನಅಕೊಳೊಪ್ಪಿ ದವು (ಸಾಳ್ವಭಾ. ೫-೨೨). 

[ನೀರ್ಮೂಳುಗು + -ಅ,] 

ನೀರ್ನೂಳುಗು (ಕ್ರಿ). ನೀರಿನಲ್ಲಿ ಮುಳುಗು ಹಾಕು,-ಸ್ನಾನ 
ಮಾಡು ಗೃ ಹಸರೋನರಚಕ್ರಂಗಳ್ಳೆ  ಪಾಸೆಯೆಂಬಾಸೆಗೊಡುವ 
ಬಾಸೆದಳೆದು ನೀರ್ಪೂಳುಗುನ ನಿತಂಬಿನಿಯೆರುಂ (ರಾಜಕೇ, ೨-೧೩೬ ನ); 
ನಿತ್ಯ ನೀನುರ್ಣಳುಗುನನು ಹತ್ತಿ ದಡೆ ಸ್ವರ್ಗನನು ಎತ್ತಿ ಜನ್ಮವನು ಜಲ 
ದೊಳಿಪ್ಪಾ ಕಪ್ಪೆ ಹತ್ತದೇಕೆಂದ (ಸರ್ವಜ್ಞ. ೯೨೨). 

[ನೀರ್‌ 4 ಸಂಂಳುಗು, ( £ನಂಟುಂಗು) ] 


೪೮೨೮ 


20 


25 


94 


35 


40 


45 


ನೀರ್ನಕ್ಕಿ 


ಸೀರೂಳ್ಳಿ (ನಾ). ಒಂದು ಬಗೆಯೆ ಸಸ್ಯ: ಕೊಳನಂಕೆ, 

ನೀವರ್ನಿಳ್ಳಿ ನೀರುಗೊಬ್ಬಿ ಗಿಡ (ಮೈಔಗಿ, ೧೦-೧೭೨). 
[4-ತಮಿ. ನೀರ್ಮುಳ್ಳಿ 

ನೀರ್ನೆಯ್‌್‌, ನೀರ್ಮಯ (ನಾ). ೧. ನೀರಿನ ಮೇಲುಭಾಗ: 
ಗಿರಣಿಕುಂಟಿಯ ಲ್ಲಿ ಮಿರುಗುತ್ತಿ ದ್ದ, ನೀರ್ನೆಯ್ಯ ಮೇಲೆ ಶಬ್ದ ಹರಡಿತು 
(ಪುನರು. ೨೬೪), ನೀರ್ಮುಯ್‌ : ೨. ಕಾಂತಿಯುಕ್ತವಾದ 
ಶರೀರ : ಅಳಿಕುಂತಳದಂಚೆನಡೆ ತಾನರೆನೊಗ್ಗೆ ನೊಲೆಯ ನೀರ್ನುಯ್ಯೂ 
ಮಿಸಾಂಗಣ್ಣ ಲಲಿತೋತ್ಪ ಲಗಂಧಿಯರು ನೀರ: ಹೊಕ್ಕರು ಕೊಳಕೆ 
ಪೂಗೊಳ ಬಂದಂತೆ (ಶ್ರೀಪಾಲ. ೫-೫೨). ಹ. ಪೊಳ್ಳುಮೈ ; ಬೊಜ್ಜು 
ದೇಹ. [ನೀರ್‌ + ಮಯ್‌] 

ನೀರ್ನೊಗೆ, ನೀರುಮೊಗೆ (ಕ್ರಿ). ನೀರನ್ನು ತೋಡು, ತೆಗೆದು 
ಸುರಿ: ನಗಪತ ತಾನೆ ಜೈನಸನನೋತ್ಸವದೊರ್ಳ ಪಿರಿದಟ್ತಿ ಯಿಂಡೆ 
ನೀರ್ಮೊಗೆಯಲೊಡರ್ಜಿ ಪಂಚನುಪಯೋಧಿಗೆ ನೀಡಿದನಕ್ಕು ನೆಯ್ದ 
ದೋಯರ್ನಿಗಳಮನಿರ್ಕೆಲಕ್ಕ ೦ (ಚಂದ್ರಪು. ೧೨-೧೨೦) ; ಓರ್ನಳೊಡನೆ. 
ನೀರ್ಮೊಗೆದನಳನಿಟ್ಟಿ ನರ ಸಂಶಯೆಮನುಡಿಗಿಸಿದಳೇಂ  ಜಾಣೆಯೋ 
.(ಹೆದ್ಮರಾ. ಆ-೪೫); ಸಗ್ಗ ದಾಣ್ಮನ ವಜ್ರಹತಿಯಿಂಡೆ ಸಾಗರಕೆ 
ಮುಗ್ಗುವ ಕುಲಾದ್ರಿಗಳ ಮಜಗಳ ಸಮೂಹನೆನಲೊಗ್ಗಿ ನಿಂ ಪೆರ್ಗಡಲ 
ನೀರ್ಮೊಗೆಯಲಿಳಿದ ಕಾರ್ಮುಗಿಲ ಬಳಗಂಗಳೆನಲು (ಜೈಮಿಭಾ. ೩-೩೮), 
ನೀರುಮೊಗೆ : ಇತ್ತ ನೀರುನೊಗೆಯಲು ಹೋದ ಅತ್ತಿಗೆ ನಾದಿನಿ 
ಯರು ಮರಳಿ ಬರುವಾಗ ಒಂದೂವರೆ ಜಾವವೇ ಸರಿದಿತ್ತು (ಮರಮ, 


೬೫) ; ನೀರುಮೊಗೆಯಂವುದು, ನೆಟ್ಟಿ... ಮುಂತಾದ ಎಲ್ಲ ಕೆಲಸ 
ಗಳಲ್ಲೂ ಅವಳು ಪ್ರಾಯದವರೂ ನಾಚುವಂತೆ ಗೇಯುತ್ತಾ ಳೆ(ಅನಾಥಿ. ೨೧). 
[ನೀರ್‌ 4 ಮೊಗೆ] 


ನೀರ್ನೊರೆ (ನಾ). ನೀರಿನ ಅಬ್ಬರ್ಯ ಆರ್ಭಟ : ಗುತ್ತಿ ಕತ್ತಲೆ 
ಯನ್ನು ನೋಡುತ್ತಾ, ಮಳೆಯ ಮತ್ತು ತೊರೆಯ ನೀರ್ನೊರೆಯನ್ನೂ 
ಮರಗಳಲ್ಲಾ ಗುತ್ತಿದ್ದ ಗರ್ಜನೆಯನ್ನೂ ಆಲಿಸುತ್ತಾ . . . ನಿಂತನು 
(ಮಲೆನು, ೫). [ನೀರ್‌ -- ಮೊರೈ (-ಆಮೊಲಕ್ಕಿ) ] 

ನೀರ್ಲಕ್ಕಿ (ನಾ). ಒಂದು ಬಗೆಯ ಲಕ್ಕಿಗಿಡ : ನೀರ್ಗುಂಡಿ, ನೋಚ್ಚಿ , 
ನೀರ್ಲಕ್ಕಿ (ಮೈ ಔಗಿ, ೭೮-೧೬೦೧). [ನೀರ್‌ ಲಕ್ಷ್ಮಿ (ಎಲೊಕ್ಕ್ಯ] 

ನೀರ್ವಕ್ಕಿ, ನೀರಕ್ಕೆ, ನೀರುವಕ್ಕಿ, ನೀರುಹಕ್ಕಿ (ನಾ). ನೀರಿನಲ್ಲಿ 
ನಾಸಿಸುವ ಕೊಕ್ಕರೆ ಇತ್ಯಾದಿ ಪಕ್ಷಿ: ಜಲಚರಪಕ್ಷಿ: ಜಸು 
ಸುಯ್ಯುತ್ತಗಲ್ಲಿರ್ದ ನೀರ್ನಕ್ಕಿಗಳಾಗಲ್‌ ಕೂಡಿ ತೋಡಾದುವು (ಆದಿಪು, 
೧೨-೯) ; ಪೂಗೊಳನಂ ತಿಳಿಯಿಟ್ಟು ನೀರ್ವಕ್ಕಿಗಳಂ ನೆಲೆನರ್ಚಿಸುತ್ತುಂ 
(೧೦೮. ೭-೪೨ ನ); ನೀರ್ವಕ್ಕಿಗಳಿಂಚರಕ್ಕೆ ಶಫರಪ್ರಕರಂ ನಯನಕ್ಕೆ .,. 
ತಕ್ಕಳಿನಾದೆಯರ್‌ ನಿಮಳಲೋಚನೆಯರ ಜಲಕೇಳಿಗೆಯಿ ದರ (ದಶಕು, 
೧೧-೭೯) ; ಬಿಡದೆ ಬೆಂಡೆದ್ದೇಳ್ವ ತಲೆಗಳ ಗಡಣನೀರ್ನಕ್ಕಿಗಳ ಸರಸಿಯ 
ನಡುನೆ ನಲಿನಲಿದಾಡುತಿರ್ದುದು ಭೀಮವನದಂತಿ (ಕುಪ್ಯಾದ್ರ್ಯೋ, ೧೨-೨೩); 
ಎಸೆವ. ನೀರ್ನಕ್ಕಿಗಳ ಸಂಗದಿಂ ಭೃಂಗದಿಂದಾ ಕೊಳಂ ಕಣ್ಣೆ ಸೆದುದು 
(ಜೈಮಿಭಾ, ೧೫-೯) ; ನೀರ್ವಕ್ಕಿಗಳ್‌ ಜಳಕೇಳಿಗೆ ಮೊಗಸಿದವು (ರಾಮಾಶ್ವ . 
೩೧-೨೪) ; ಬಿರಿನ ನೀರ್ವೂಗಳೊಳ್‌ ಬಂಡುಣುವ ಪರಮೆನೊರೆ ನೀರ್ನಕ್ಕಿ 
ಗಳ ಬೇಟದಿಂಚರದೊಡನೆ ಹೊಂಚಿ ನನ್ನನೇಳಿಪುದಲ್ತೆ ? (ಶ್ರೀಂಮಾ, 
೨೮೬-೪೬). ನೀರಕ್ಕಿ : ನೀರಕ್ಕಿಯೆಂದು ಚಾದಗೆನಕ್ಕಿ ನಾಲ್ಕೆರಡು 
ವಾರಿಕಣಮಂ ಬಯಸಿ ನೇಫಕ್ಕೆ ಬಾಯ್ವಿಡಲು. (ಸೌಂದಪು, ೧೧-೩೨), 
ನೀರುವಕ್ಕಿ : “ಕವಿಃ -- ನೀರುವಕ್ಕಿ, ಗುಬ್ಬಿ” (ಓಸಧಿ. ೧೯). 
ನೀರುಹಕ್ಕಿ : “ಪುಸ್ಕರಾಹ್ವಃ, ಸಾರಸ॥--೨ ಸಾರಸಹಕ್ಕಿ ಹೆಸರು. 
ನೀರುಹಕ್ಕಿ, ಜಲಸಕ್ಷಿ? (ಸಿದ್ಧಾಂತಿ, ೧೬೦). [ನೀರ್‌ + ಪಕ್ಕಿ] 


ನೀರ್ವಚ್ಚೆಲ್‌ 


ನೀರ್ವಚ್ಚ ಲ್‌ (ನಾ). ನೀರಿನ ಕಾಲುನೆ,--ತೋಡು : ಸಡುನಣೇರಿ 
ಮೇರೆ ' ಬಡಗಲು ಹಳ್ಳದಿಂ ಪಡುವ ಮುಂದಾಗಿ ಪರಿದ ನೀರ್ವಚ್ಚಲೆ 
ಮೇರೆ (ಎಕ. ೪11, ಶಿಕಾರಿ, ೧೩೪-೫೦ ; 1194). [ನೀರ್‌ -- ಬಚ್ಚ ೮೯] 

ನೀರ್ವಟಿಗೆ (ನಾ). ಅಂಬಿಗ; ನಾವಿಕ; ಬೆಸ್ತ: ಕೊಲ್ಲಟಗಂ, 
ಗಟಿತಿನಟಿಗಂ, ದೀವಟಗಂ, ನೀರ್ವಟಗಂ (ಶಬ್ದಾನು, ೪೪೧್ಗ ಪ್ರಯೋ). 

[ನೀರ್‌-- < -ಅಓಗ] 

ನೀರ್ವಟ್ಟಿ , ನೀರ್ಬಟ್ಟಿ (ನಾ). ನೀರಿನ ಮುಖಾಂತರ ಸಾಗುವ 
ದಾರಿ; ಜಲಮಾರ್ಗ: ನೀರ್ವಟ್ಟೆ ಯೊಳ್‌ ನಡೆದು ಕಳಶಪುರ . . . 
ಬಬ್ಬರಾದಿ ದ್ವೀಪ ದಶಪೂರ್ವಾಪರ ಸಮಂದ್ರ್ರೋಪಕಂಕದ ಪಟ್ಟಿ ಇಂಗಳಂ 
ಪೊಕ್ಕು (ಬಂಕರಿ, ೪-೧೩ ನ) ; ಕೆಲವು ದಿನಸಕ್ಕೆ ಬಂಧುದತ್ತಂ ನೀರ್ವಟ್ಟಿ 
ಯೊಳ್ಳರುತ್ತಂ. ..ಮೊಂಂ ಪೋದ ಪೊಳೆಗೆ ಬಂದು(ಪುಣ್ಯಾ ಸ್ರ. ಲಇಗಂ ಪ); 
ಮುರು ದಧೀನದೆ ಚಮತ್ಯರಿಸಿ ನೀರ್ವಟ್ಟಿ ಯೊಳಗಿರದೆ ಚರಿಸುವ ಪಡಂಗುಗಳ 
ಗಡಣಮೊ . . . ಎನೆ 'ಚತುರ್ಬಲಮೆಯ್ಲಿತು (ಸದ್ಮರಾ, ೬-೨೮) ; 
ಶ್ರೀಕಲ್ಯಾಣೇತೀರ್ಥದೊಳ್ಳುಂ ಸುಚರಿತಂ ಸುರೆಸರಿತ್ಪೂರದೊಳೆಟ್ಲು 
ಪೊಳಿಮಟ್ಟಿ ನೀರ್ವಟ್ಟಿಯ ಬಾಯ್ವರೆಗಂ ಮಂಟುಂಗಿ ನೆಗನಿ ನೀಡುವ 
ಸೀರಾನೆಯ ಬಜಕಿಕೆಯ್ಯೊಳೆಸೆನ ಪೊಂದಂಬಿಗೆಯ ತೀರ್ಥಮನೆ ತರ್ಪು 
ಡೆಂಡುಂ (ಚಿಕವಂ. ೧೦೪-೧೧). ನೀರ್ಬಟ್ಟೆ : ಮುನ್ನೀರ್ಥ, ತೀರ, 
ಕರೆ, ಎಲ್ಲೆ--ಮುಂಂತಾದುವು ಅನರು ನೀರ್ಬಟ್ಟಿಯನ್ನು ತಿಳಿದನರಾಗಿದ್ದ 
ರೆಂದೂ . . . ಸಾರುತ್ತದೆ (ಭಾಷಾಶಾ. ೨೫೬) ; ಭೋರ್ಗರೆವ ಮೌನ, 
ನೀರ್ಬಟ್ಟಿಯ ಸಿಡಿಸುವ ಕಡಿ! (ಅಮತಂ. ೫೮-೮). 

ನೀರ್ವಡೆ (ಕ್ರಿ). ನೀರನ್ನು ಸಡೆ,- ಹೊಂದು : ನೀರ್ವಡೆಯೆದ 
ಗಿಡುವಿನಂತೆ ಮೆಂಖಂ ಬಾಡಿ (ಧರ್ಮಾಮೃ, ೩-೩೫). [ನೀರ್‌--/ ಪಡೆ] 

ನೀರ್ವತ್ತಿಗೆ, ನೀರವತ್ತಿಗೆ, ನೀರೊತಿಗೆ (ನಾ). ಒಂದು .ಬಗೆಯ 
ಸಿಹಿ ಭಕ್ಷ್ಯ ; ಆವಿಯಲ್ಲಿ ಬೇಯಿಸಿದ ಹೋಳಿಗೆ : ಬಟ್ಟ ಗಳಸಿಗೆಗೆ 
ನೀರ್ವೊಯಿದು ಸಾವಡೆಯುಮಂ ಸಟ್ಟಿ ವೊಲೆಗೆತ್ತಿ ಲತೆಯಿಜುದು ಹೊಸ 
ಹೋಳಿಗೆಯನಿಟ್ಟು ಬೇಯಿಸಲು ನೀರ್ವತ್ತಿಗೆಯ ಪೆಸರನಾಂತು ಸುಖತರ 
ಮಾಗಿರ್ಪದು (ಸೂಸಶಾ, ೧-೧೯). ನೀರವತ್ತಿಗೆ: ನೀರವತ್ತಿಗೆ ತಜಗು 
ಕಡಬುಗಳೇ ರಿಗಳನೊಟ್ಟ ದರೆ ಕಾಣುತ ಭೋರನೊಂದೇ ತುತ್ತಿ ನಲಿ ಕಬಳಿಸಿದ 
ಗುರುರಾಯ (ಸ್ರಭುಲೀ, ೨೩-೧೮). ನೀರೊತಿಗೆ : ಸಣ್ಣಕ್ಕಿ 
ಬೋನ ಬೆಣ್ಣೆ ಕಾಸಿದ ತುಪ್ಪ ನುಣ್ಣನೆ ಕಡುಬು ನಿ [ನೀ ಕೊತಿಗೆ ಬಣ್ಣ 
ಬಣ್ಣದ ನಾನಾ ಅಡಿಗೆಯಯೆಡೆಗಳ ಬಿನ್ನಣ (ದೇನಾಂಪು, ೫-೨೨೮). 

[4 ತೆಲು. ನೀರುವತ್ತಿಗ) 

ನೀರ್ವನಿ, ನೀರುಹನಿ, ನೀರ್ಪನಿ (ನಾ). ನೀರಿನ ಹನಿ; ಜಲಕಣ; 
ಸೀಕರ : “ಸಲಿಲಬಿಂದುವೆ ನೀರ್ವನಿ” (ಕರ್ಣಾಸಿ. ೫೭); ನೀರ್ನನಿಯಂ 
ಸುರಿನಂಬುದಾಳಿ ಮಂಡಳಿಸಿದ ಮೇಘಕಾಲಮೆನೆ ಕಣ್ಣಿ ಸೆದಂ ನೃಸರೂಪ 
ಚಂದ್ರಮಂ (ಕಾದಂಪೂ, ೫೮೯) : ಅಡರಿ ಕಟಾಕ್ಷಚಂದ್ರಿಕೆ ಫಳಂಚಿ 
ಗವಾಕ್ಷದ ಚಂದ್ರಕಾಂತದಿಂದುಡುಗದೆ ಸೋರ್ವ ನೀರ್ವನಿಗಳ್‌ (ನುಲ್ಲಿಪು. 
೨-೭೦) ; ಮಿನುಗುವ ನಿಟ್ಟಿಸಟಿಕೊಳ್‌  ನೀರ್ವನಿಗಳನೊಳಕೊಂಡು 
ತೋರ್ಸ ಕೆಂದಾನರೆಯಂ ನೆನೆಯಿಸಿದುದು . . . ಟಿಯು 
ನಳಾ (ಕಬ್ಬಿಕಾ೭೪); ನುಂಡೆಯೊಳಗಣ ಗಂಗೆ ಕೆದ೨ ನೀರ್ವನಿತಲೆಗೆ 
ಮಂಡಿಸಿದ ನರ” ಕಿ ಕದ ಸೂಸಕಂ ಗಗನದೊಳು ಬಂಡಶಶಿಯೆಡೆಗೆ ನಕ್ಷತ್ರವಾ 
ಜಡೆಯೆಡೆಗೆ : ಮಲ್ಲಿಗೆಯ ದಂಡೆ (ವೀತೈಪು, ನಳಿನಂ 
ಶುಕ್ತಿಕೆ ತಳ ನೀರ್ವನಿಗಳೇ ನುಣ್ಮುತ್ತು. . .ಕಣ್ಣೊ ಳಿಸನ್ನೆಂ ಕಮಳಾ 
ಕರಂ ತಳೆದುದಾ ರತ್ನಾಕರಾಕಾರನುಂ (ಶಬಶಂ.೨-೫೫). ನೀರುಹನಿ : 
ಬೆಳಗಿನ ಬಿಸಿಲಿಗೆ ಹುಲ್ಲಿನ ಮೇಲಿನ ನೀರುಹನಿ ಗಾಜಿನ ಮುಣಿಯಂತೆ ಹೊಳೆ 
ಯುತ್ತಿತ್ತು (ರೂಢಿ). ಫೀರ್ಪನಿ: ಭಗಣದ ಲೆಕ್ಕಮಂ ನುಟಯ 


೫-೮-೧) ; 


[ಕೀರ್‌ ಬಟ್ಟಿ] |: 


೪ಲ೨೯ 


25 


4 


45 


ಸೀರ್ನಾಡಮಲ್ಲಿ 


ನೀರ್ಪ[ಪಾತಾಂ, ರ್ವ]ನಿಯಂ . . . ಪನಣ್ಗಳಂ ಪವಣಿಸಲ್‌ ಬಗೆದರ್ಪನೆ 
ಗಾಂಪನಾಗನೇ (ಸಂರಾನಾ. ೧೩-೧೧). [ನೀರ್‌--ಪನ್ನಿ] 
ನೀರ್ವನೆ, ನೀರುಮನೆ (ನಾ). ೧. ಸಮುದ್ರ ; ಕಡಲು: ಹೇಡಿ 
ದಾನವಶಿಶುನ ನೀರ್ವನೆಯೊಳಂ ಬಿಸುಟು ಕೇಡಿಲ್ಲ ತನಗೆಂದು ನಾರದನ 
ವೊಲಿದು ಕೊಂಡಾಡುತಂ ತತ್ಪು ರಕೆ ಫಸೋದಂ(ನನನೋ.೧೧-೫೨). ನೀರು 
ಮನೆ: ೨. ಸ್ನಾನದ ಮನೆ; ಬಚ್ಚಲುಮನೆ : ಪ್ರಭಾವತಿಯು 
ಎದ್ದು ನೀರುಮನೆಗೆ ಹೋಗಿ ಒಂದು ತಪ್ಪ ಲೆಯಲ್ಲಿ ಬಿಸಿನೀರು ತೆಗೆದು 
ಕೊಂಡು ಮಂಂದಿನ ಜಗುಲಿಯ ಮೇಲಕ್ಕೆ ಹೋದಳು (ಚೆಂಗಾಳ್ವೆ, ೭). 
[ನೀರ್‌ ಮನೆ] 
ನೀರ್ವನೆಯ (ನಾ). (ಕ್ಷೀರ) ಸಮುದ್ರವೇ ನಿವಾಸವಾಗಿ ಉಳ್ಳ 
ವನು; ವಿಷ್ಣು : ನೀರ್ವನೆಯನೆನೆ ನಿಸ್ಲು? (ಕಶರ, ೫೩). 
[ನೀರ್ನನೆ + -ಅ;) 
ನೀರ್ವರಿ, ನೀರುವರಿ, (ನಾ). ನೀರು ಹರಿಯಲು ಮಾಡಿರುವ 
ನಾಲೆ ; ಕಾಲುವೆ; ತೋಡು: ಯೀಪಟಂ. ನೀರ್ವ್ವರಿಯೊಳ್ಳೆಳೆನ 
ಮುಣ್ಣು ಳ್ಳ ನಿತಅಕೊಳ ಮುತ್ತಲ್ಲೊರ್ಕ್ಯಣ್ಣುಗಂ ಗೆಯ್ದು ಕೊಟ್ಟು ಗು 
(ಎಕ. ೪11, ಶಿಶಾರಿ, ೨೮೪-೬ ; 902) ; ಜಳಧಿಯುಮಂ ಲಕ್ಷ್ಮೀದಯಿತಂ 
ನೀರ್ವರಿಯಿಂದಾದನೆ ಕಿಜಿ೨ಡೆಂದು ಬಗೆದು ನೋಡಿದಂ (ಆದಿಪು.೧೨-೭೫); 
ನಾಯನವೃದ ದೆಸೆಯೊಳು ಗುರಿಯ ಸಳ್ಳಂ ಬಡಗಲಾ ಸಳ್ಳ ಮೆ ನೀರ್ವ್ವರಿ 
ಯಾಗೆ ಮೂಡಲೆರಡುಂ ಸಳ್ಳೆದ ಕೂಡಲೆ ಮೇರೆಯಾಗೆ (ಸೌಇಇ. 21-/, 
೫೨-೫೭; ಸು, 1007); ಮೂಡಣ ಬಡಗಣ ಕೋಣೊಳ್‌ ಮೂಡಲ್‌ 
ಮೇಣ್‌ ಪಡುವಲಾಗೆ ನೀರ್ವರಿ ಶುಭಮುಂ ಮಾಡುಗುಂ (ಲೋಕೋಪ. 
೩-೧೭); ಒಕ್ಕಲ್ಗೆ ಅಕಿ ಜಲರಾಸಿಯೆನೆ ಪರಿನ ನೀರ್ವ್ವರಿ ಭಾಸುರಮೆನೆ 
ಬೆಳಗು ಗಂಧಸಾಳಿವನಂಗಳ್‌ (ಎಕ. ೪1, ಕಡೂರು. ೩೫-೨೮ ; 1136). 
ನೀರುವರಿ| ೭ ಪಡುನಣಸೀಮೆ ರಾಮೇಶ್ವರದೇವರ ತೆಂಕ ನೀರುವರಿಯ 
ತಳವೃತ್ತಿಯ ಮೂಡಣ ಕಡೆಯೆ ಮೇರೆ (ಎಕ. ೪11, ಶಿಕಾರಿ. ೩೨೩-೨೩'; 
1046) ; ಆ ಕೆಜಿಯ ಕೆಳಗಣ ಗದ್ದೆ ಬೆದ್ದಲೆ ನೀರುವರಿ ನೀರುವುಣ್ಣು 
ಸಹಿತವಾಗಿ ಜಗತೇಶ್ವರ ಬೇವರಿಗೆ ಕೊಟ್ಟಿ ದತ್ತಿ (ಎಕ.೫1,ದಾವೆಣ. ೪-೨೨; 
1143) ; ನಾಗರಸರು ಪ್ರೆಂದಿಂ ಪಡುವಲು ತೊಜಿಕಿಯ ಕೂಡಿದ ಹಳ್ಳ 
ನೀರುವರಿ ಎ ಮೇರೆಯಾಗಿ (ಎಇ. 2೧೮1, ೨-೬೮; 1260) ; ನಯಿರುತ್ಯ. 
ದಲು ತಲೆನಿಡಿಗನ ಗಂಡಿಯ ತುದಿಯ ನೀರುವರಿಯಲೂ. ನಟ್ಟ ವಾಮನೆ 
ನುಂದ್ರೆಯ ಕಲ್ಲು (ಎಕ. ೪111, ತೀರ್ಥಹ. ೧೩೩-೧೯; 1404). 
[ನೀರ್‌ 4- ಪರ್ಕಿ] 
ನೀರ್ವಲೆ, ನೀರುವಲೆ (ನಾ). ನೀರಿನಲ್ಲಿ ಹರಡುವ ಒಂದು ಬಗೆಯ 
ಬಲೆ,--ಜಾಲ : ಹಾಸುವಲೆ ನೀರ್ವಲೆ ಪೋಲ್ವಲೆ ಸೊರ್ಕುವಾರ್ದು 
ಸೆರ್ಬಲೆ ಬಿಡುವಾರು ಸೋನಲೆಯೆಂಬಿನಿತಂ . . . ಒಡ್ಡಿ ದರೆಯ್ದೆ ಪುಳಿಂದ 
ನಾಯಕರ್‌ (ನುಲ್ಲಕಾ. ೩-೨೫೬) ; ಇಟ್ಟಿ ಗದೆ ಪೆರ್ಬಲೆ ನೀರ್ವಲೆ ಬಿಲ್ಲ 
ಳಂಬು ಬೆಂಬತ್ತುವ ಸಾಳುವಂಗಿಡಗಂ ೨ ಎಟಗ-೭೭). ನೀರುವಲೆ: 
ಸುಲಭನಿಲೆ ನೀರುವಲೆ ಶಶಕವಲೆಯರಿ (ರುಕಸ್ಮಂಗ. ೧೦-೧೯). 
[ನೀರ್‌ 4 ಬಲೈ) 
ನೀರ್ವಸೆ (ನಾ). (ಹೈ ತ್ಯೋಪಚಾರದ) ತಂಪಾದ ಹಾಸು; 
ಶೀತಶಯ್ಯೆ : ನಿನ್ನಂ ಕಂಡು ಕಣ್ಸೋಲ್ರತಿಶಯ ಮದನಾಸ್ಟ್ರಾಗ್ನಿ 
ಸಂತಾಸದಿಂ ಚಂದ್ರಿ ಕೆಯೊಳ್‌ x ೫ ೫ ನೀರ್ವಸೆಯೊಳೊಡಲನಳ್ಳಾಡುವ 
ವೋಲ್‌" ಮಾಡಿದ (ದಶಕು. ೮-೨೬೯). [ನೀರ್‌ 4 ಪಸೆ] 
ಸೀರ್ನಾಡನುಲ್ಲಿ (ನಾ). ಒಂದು ಬಗೆಯ ಸಸ್ಯ : ನೀರುರ್ಬೇಗದ 
ಬಂಟ, ನೀರ್ವಾಡಮಲ್ಲಿ (ಮೈಡಗಿ, ೪೦-೭೮೫). 


(ನೀರ್‌ 4ವಾಡಮಲ್ಲಿ(P «ತಮಿ. ವಾಟಾಮಲ್ಲ)] 


ನೀರ್ವಾನಸ ೪೮೩೦ 
ನೀರ್ನಾನಸ, ನೀರ್ಮಾನಸ, ನೀರ್ಮಾನಿಸ, ನೀರ್ವಾನಿಸ (ನಾ). 
೧. ಇ ನೀರ್ಮನುಜ : ಮಾನಸರೆಲ್ಲಂ - ನೀರ್ವಾನಸರೆನಿಸೆಯುಂ 


(ಅಜಿಪು. ೪-೬೭ ನ); ನೀರ್ವಾನಸಂ ಮೆಲ್ಲು ಬಿಸುಡೆ ಪಸರಿಸುವ ತೆರೆ 
ಗೊನೆಯೊಳ್‌ ತೇಂಕಿ ಬರ್ಸ ಜಳಮೃಣಾಳನಾಳಮಂ ಜಳವ್ಯಾಳಮೆಂದು 
ಕಲದ ಬಿಲದಿಂ ಪಿಡಿಯಲೆಂದು ಧೀಂಕಿಡುನ ವಿಷಾಪಹಾರ ಶಾಲೂರಜಾಲಂ 
ಗಳೊಳಂ (ಚಂದ್ರಪು. ೫-೪೦ ನ). ನೀರ್ಮಾನಸ : ೧. ನೀರ್ಮಾನಸ 
ರಂತೆ ನೀರೊಳ್‌ ನೆಲಸಿರ್ದುದಕವಾಸಿಗಳುಮಂ . . ನೋಡುತಿರ್ದ ರಾಜ 
ಕುಮಾರನಂ ಅಲ್ಲಿರ್ದುದೊಂದು ರಾಜಕೀರಂ ಕಂಡು(ಪಂಚತಂ. ೧೧೯-೧೨); 
ಅಮರ್ದ್ವಿನ ಬಲು ನೀರ್ಮಾನಸರ ನೆಜನಿನಿಂದಂಭೋನಿಧಿ ಬಳಸಿತ್ತು ಕಾಪಿ 
ನಂದದಿನಿಳೆಯೆಂ (ಕ. 1%, ೧-೯; 1204). ನೀರ್ಮಾನಿಸ: ೧. 
ನಯಂನೋತ್ಸಾಹನುನಿತ್ತು ದೇಹರುಚಿಯಿಂದೆಯ್ತ ಂದನಾಕಾಶಗಂಗೆಯ 
ನೀರರಾನಿಸನೆಂಿನಂ . . . ನಾರದೆಂ (ಸಂರಾಮಾ, ೩-೧೮) ; ಪೊಸ 
ಗಾದೆ ಹುಸಮಾಧಿಯೊಳೊಂದಿ ಮರಡ  ನೊದಲೊಳ್‌ 
ಸೀವರ್ಶಿಸ್ಸಿಸ ತೆ ಬಗೆಯದೆ ಸರ್ನಸಾಧುಗಳನಾ ನರೇಂದ. ದ್ರನಧುನರ್ಜಸಿ 
ದಳ್‌(ನಫು. ೪-೪೩), ೨. ವ್ಯಾಸ ಮಗ; ಫೇನ್ಮ. ೩. 
ನೀರಿನಲ್ಲಿ ನೆಲಸಿರುವನನು ; ವಿಷ್ಣು. ೨೨೩: ನೀರ್ಮಾನಿಸಂ 
ನದೀ ಜಂ ನೀರ್ಮಾನಿಸನಬ್ಬಿ ಶಯನನದು ಕಾರಣದಿಂ . . . ಭೀಷ್ಮರ ಸಹ 
ಧರ್ಮದ ಕೆಳೆಕೊಂಡು ಕೊನೆದುದೀ ಕೇಶನನಂ (ಜಗವಿ, ೧೭-೧೮). 
ನೀರ್ವಾನಿಸ : ೧. ಮಾನಸಿಕೆಯ ದೊರೆಗಿಡೆ. ನೀರ್ವಾನಿಸ[ನಾಠಾಂ. 
ನೀಂ ಮಾನಸ]ನೆನೆ ನೀರೊಳೆಲವೊ ನೀನಸಂ ಖಾನೆಂಬೀ ನೆನದಿರ್ದೆ 
(ಪಂಪಭಾ. ೧೩-೭೯) ; ಅವರೆಂ ತನಿಸಲ್‌ ಬಟಿಸಸಂದು ನಿಂದು ನೆಂದಾ 
ನೃ ಪಸೂನುನಿಕ್ರಮಕೃ ಶಾನು ನದಲ್ಲದೊಡೆಲ್ಲಿ ಬೇಜಕಿ ನೀರ್ವಾನಿಸೆ 
ರಾರೊ ಬಡವಾನಳನೆಂಬುದದೇನೋ ತೋಜಿಕಿರೇ (ಪುಷ್ಪ. ೫-೫೩) 
[ನೀರ್‌ 4 ಮಾನಸ] 

ನೀರ್ವಾನಸೆ ನೀರ್ನಾನಿಸೆ (ನಾ). ೧. ನೀರಿನಲ್ಲಿ ವಾಸಿಸುವವಳು: 
ಪೆರ್ಚುಗೆಯ ಕಡುಹಿವದ ಕೋಡಿಂಗಗಿದು ಭಾಸ್ಕರಂ ತನ್ನೆ ನ ನಚ್ಚಿ ನ ಕಮಲಿನಿ 
ಯಂ ನೀರ್ನಾನಸೆಯಂ ಬಿಟ್ಟು ಕೈಗೆಟ್ಟು ದೆಸೆಗೆಟ್ಟು ತುರಿಪದಿಸೋಡಿ 

೨. ನೀರಿನಲ್ಲಿ ಕುಟ್ಟ ದವಳು ; ; ಲಕ್ಷ್ಮಿ : 
ನೀನುದಧಿಯೊಳೊರ್ವಳ್ನ್ನೀರ್ವಾನಸೆಯಂ ಪಡೆದ Mono ಲಕ್ಷ್ಮೀ 
ನಿಳಯೆನೆನೆಂದಿರ್ದಪೆಂ (ಗದಾಯು. ೭-೫೪) ; ನೀರ್ವಾನಸೆಯಂತೆ ವಿಜಯ 
ನಧು ನೆಲಸಿರ್ಪಳ್‌ (ಚಂದ್ರಪು. ೩-೨೦). ೩. ನೀರಿನ ನಿವಾಸಿಯೆಂದು 
ನಂಬಲಾದ ಮನುಷ್ಯ ವರ್ಗಕ್ಕೆ ಸೇರಿದ ಹೆಂಗಸು ; ಜಲಕನ್ಯ. 
ನೀರ್ವಾನಿಸೆ : ೧. ಚ್ಟ » ಊರ್ನೇಲಿ, ನೀವರ್ಣನಿಸೆ, ನತು 
(ಶಮಡ. ಕ. ೧೮೪ ಪ್ರಯೋ), [ನೀರ್ವಾನಸ + -ಎ] 

ನೀರ್ನಾನಿಸ "ನೀರ್ನಾನಸ' ನೋ. 

ನೀರ್ವಾನಿಸೆ "ನೀರ್ನಾನಸೆ' ನೋ. 

ನೀರ್ನಾಯ್‌ (ಕ್ರಿ). ನೀರು ಹರಿ--ಪ್ರನಹಿಸು : ನುಟ್ಟಲ್ಳಿ 
ಬಲ್ಬೊಂಂದೆಡೆಯಿಲ್ಲೆ ಬಂತೆ ಸಂಕಂ ಮಸಗೆ ನೆನೆದು ನೀರ್ನಾಯುತುಂ 
ನಾಡೆಯುಂ ಬೇರ್ಗೆಡೆದತ್ತಂ ಬೆಟ್ಟುಗಳ್‌ ಕುಕ್ಕುಅಂಸೆ (ಕುಸುಮಾ. 
೬-೩೫). [ನೀರ್‌ ಪಾಯ್‌) 

ನೀರ್ವಾವು, ನೀರುವಾವು, ನೀರುಹಾವು (ನಾ). ಇನೀರೊಳ್ಳೆ 
“ಅಲಗರ್ದಃ, ಜಳವ್ಯಾಳಃ ಈ ೨ ನೀರ್ವಾವುಸ (ಹಲಾಯು. ೧೦೬-೨೧); 
ನೆನೆ ನಿನ್ನ. ಮಹಿಮೆಯಂ ನೀನೆನಿತನಿದಂ ಕೊಂಡುಕೊನೆನೆ ನೀರ್ನಾನ 
ನರರ್ಕಿನತೇಕೆ ಮಾನುಸತ್ವಮನೆನಸುಂ ನಟಯಿಸುನೆ ಕೃಷ್ಣ (ಜಗವ, 
೩-೯೯) ; ತೆರೆಯಿವು ನೀರ್ನಾವಿವು ಸಲಿಲದ ಮುದಕರಿಯಿವು (ಸೊಬಸೋ. 
೧೫-೩೧) ; ಮೊಸಳೆ ನೀರಾನೆ ನೀರ್ವಾವು ನೀರುಡುಗಳ ಸಮೂಹದಿಂದೆ 


ತಂಗಲೆ, 


(ಉಮೂಶ್ವ. ೧೧೫-೯). 


20 


25 


35 


40 


45 


ನೀರ್ನೂವೊಳ್ಳುಬ 
ಕಡಲ್‌ ಕಣ್ಣೆ ಸೆದುದು. (ಚೆಬಪು, ೨-೩), ನೀರುವಾವು: 
“ತೋಯಸರ್ಪ-ನೀರುವಾವು” (ಓಂ. ೩೩). ನೀರುಹಾನು : 
ನೀರುಹಾವಿನಿಂದ ನಿಷನೇರುವುದಿಲ್ಲ (ರೂಢಿ). [ನೀರ್‌ 4. ಪಾವು] 


ನೀರ್ನಿಜ್ಜಣಿಗೆ (ನಾ).ನೀರಿನಲ್ಲಿ ಅದ್ದಿದ ಬೀಸಣಿಗೆ : ಕಿರೆಗಳ್ಳಿಲ್ಪಿಂದೆ 
ನೀರ್ವಿಜ್ಜ ಣಿಗೆಯ ತೆಜಿದಿಂ ಬೀಸೆ ಹಂಸದ್ವಯಂಗಳ್‌ ತರದಿಂ ಕಣ್ಣೆಯ್ಯೆ 
(ಕಾದಂಉ. ೧೪೮). [ನೀರ್‌ + ಬಿಜ್ಜ ಣಿಗೆ] 

ನೀರ್ನಿಡಿ (ಕ್ರಿ). ನೀರನ್ನು ಹಿಡಿ, ಹಿಡಿದುಕೊಳ್ಳು : ಬಗಸೆಗೈಗಳಲಿ 
ನೀರ್ನಿಡಿದು ಶ್ರೀರಂಗೇಶ ಸೊಗಸುಗಾತಿಯರ ನೋಲಿಡಲು (ಕಂನವಿ. 

ಲಾನುಂಚದಮಳ ಚಪ್ಪರದಿ ಹೇಮಾಂಬುರಂಹಮೊಗ್ಗೆ 
ಮೊಲೆಯರು ನೀರ್ನಿಡಿದಾ ಮಹಾ; ಸ್ಯ ಲಗಳೊಬ್ಬಿ ದುವು (ನನನೋ. ೨. 

[peo ಪಿಡಿ] 

ನೀರ್ಪುಗಿಲು (ನಾ). (ಕೊಲ್ಲಿಯಿಂದ) ನೀರು ಹೋಗುವ ಬಾಗಿಲು, 
-ದ್ವಾರ : ಫೆಗ್ಗೊಲ್ಲಿಯ ನೀರ್ವ್ವಗಿಲು ಬಡಗಣ ಡೆಸೆಯೊರ್ಳ ಅಂತೆ 
ಬರ ಸೇರೊರ್ಬ್ಬೆ (ಮೈಆರಿ, ೧೯೨೧, ೧೦-೧೮೪ ; 967). 

[ನೀರ್‌ 4 ಪುಗಿಲ್ಗು(-ಆಪುಗಿಲ್‌)] 

ನೀರ್ಪುಗಿಸು "ನೀರ್ವೊಗಿಸು' ನೋ. 

ನೀರ್ವುಗು "ನೀರ್ಪೊಗು' ನೋ. 

ನೀರ್ವುಟ್ಟು (ನಾ). ದೋಣಿಯನ್ನು ನಡೆಸುವ ಸಾಧನೆ; ಹುಟ್ಟು: 
ನೀಲಾಬ್ಜಂ ಫೀರ್ವುಟ್ಟಿನೆ ನಿಲಾಬ್ದಮನಡರ್ದು ತಳರ್ವ ಬಿಜ್ಜೋದರಿ 
ಕಣ್ಣೋಲಮನಮರ್ಚಿದಳ ಪಜ ಗೋಲೊಳ್‌ ಪೋಪಂತೆ ಗಗನಮೆಂಬಂ 
ಬುಧಿಯೊಳ್‌ (ಶಬಶಂ. ೧-೪೩). [ನೀರ್‌ ಪುಟ್ಟ] 

ನೀರ್ವೂ, ಫೀರ್ಪೂವು, ನೀರ್ವೂವು (ನಾ). ನೀರಿನಲ್ಲಿ ಅರಳುವ 
ಹೂವು; ತಾವಕಿ, ನೈದಿಲೆ ಇತ್ಯಾದಿ: “ಕೆಸರ್ಮ್ಲಿಗೆ, ಸಿರಿಯ 
ಕರುಮಾಡಂ, ತಾನನ ನೀರೂ ಈ ೪ ಕಮಲಕ್ಕೆ ಪೆಸರ್‌” (ಕಶಸಾ, 
೮-೧೬೫) ; ಸೂಸಿ ಪಾಸಿಉಾದು. ಬಣ್ಣ ವುರಂ ತೀವಿದಂತೆ ಬೆಡಂಗುವಡೆದ 
ಬಣ್ಣ ವಣ್ಣಿ ಗೆಯ ನೀರ್ವೊಗಳ ರಜಂಗಳು ಮನೊಳದೊಂಡಿನ ಪಾಲ್ಗಳುಮಂ 
ಪೀರ್ದಿಂಗೊರೆಲ್ಲ ಳಾದ ನೀರ್ವಕ್ಕಿಗಳ ಸುಸಿಲಮಸಕದಿಂಚರಂಗಳುಮಂ. 
(ಕಾದಂಉ. ೫೨೬) ; ತರುಣ ಬಿಸಸದನಮಬ್ಬಾ ಕರ ಕಂ ಮೇಗೊಟ್ಟ 
ಕೊಂಡುದದು. ನೀರ್ವೂವಂ ಸರಸಿರುಹಪತ್ರಕರ್ಣಂ ತರಂಗತರಮಂಚ್ಛು 
ಮಾನ ಶೀಕರನಿಕರಂ (ಅರ್ಥನೇ, ೫-೧೦೪) ; ಬೆಂಚೆಗಳೊಳರೆನಿರಿದ ನೀರ್ವೂ 
ಗಳ ಕಂಪಿಂಗೆ ಮಾಣದೆ ಮಂಸುಲಾ ನೊಜಕಿನ ಪೆಣ್ಣುಂಬಿಗಳ ಚೆಲ್ವನೊಳ 
ಕೊಂಡಿರ್ಪದು (ಕಬ್ಬಿ ಕಾ. ೧೮) ; ನೀರ್ವೊವಿಡಿದು ಕೈಯೆನೆ ಮೆಟಿವ 
ನಾಲ್ಗೆ ಸೆಯೊಳಿರ್ದರಗೆಆಿಯ ಸೊಬಗಿಂದ (ಸಾಳ್ವಭಾ, ೪-೨೯) ; ಸಾವರ್ಗೆ 
ನೋನನರ ಜಾಳಿಗೆವೊನ್ನಂ ಕನರ್ನೊಂದು ಬಗೆಯೊಳಾರಯ್ವ ಸೆಂಟಿರ್ಗಿ 
ದೊರೆನಂದ ಬಂಡುಣಿಗಳ್‌ ನೀರ್ವೂಗಳಂ ಸೇನಿಸುತಿರ್ದುವು (ಉಪೂಶ್ವ- 
೮೩-೧೦). ನೀರ್ಪೂವು: “ಸಿರಿಯ ಕರುಮಾಡ ನೀರ್ಪೂ[ಖಾರಾಂ.ರ್ವೂ]ವು 
ತಾವರೆ. ಫೊಗಟಕೆ ಕೆಸರ್ಮಲ್ಲಿಗೆಯನಲ್ಲಾ ನರೆಗೆ. ಚಾರುತರನುಪ್ಪ ನಾನು 
ಮಕ್ಕುಂ' (ಅಬ್ಬಿಕೈ. ೧೨). ನೀರ್ವೂವು : “ಸಿರಿಯ ಕರುಮಾಡಮಂಂ 
ತಾನರೆ 'ನೀರ್ಪೂವೆನ್ನುತಿರದೆ.. ಕೆಸರ್ಮಲ್ಲಿಗೆಯೆಂದುಜಕಿ ಸೇಬಲದು 
ಸರೋಜಂ” (ಕವಿಕಂ. ೯೪) ; ನೀರ್ವೂವುಗಳ ಸೌಸವದ ಕಯ್ಸಾಣೈಯಂ 
ಸಲ್ಲೀಲೆಯಿಂಂ ಪಿಡಿದುಕೊಂಡು (ಸದ್ಮರಾ, ೮-೪೨), [ನೀರ್‌ -ಪ್ಫೂ] 

ಫೀರ್ವೂವು "ನೀರ್ವೂ' ನೋ. 

ನೀರ್ವೂವೊಕ್ಕು ಐ (ನಾ). ಹೊಕ್ಕುಳಲ್ಲಿ 'ಕಮಲನನ್ನು. ಳೃವನು ; 
ಸದ್ಮನಾಭ ; ನಿಸ್ಣು : “ರಕ್ಕೆಸವಗೆಯಂ . . Ws es, 
ತಾವರೆ] ವೊಕ್ಳು! ಟನಲರ್ಗಣ್ಣ 0 ಹಯುಕ್ಕುಂ' (ಚತುನಿ, ೭). 

[ನೀರ್ವೂ + ಸೊಕ್ಕುಲೀ"+-ಅ,] 


೨೫-೧೨೩); 


ಕಿಲ), 


ನೀರ್ವೆಣ್‌ 


ಸೀರ್ನೆಣ್‌, ನೀರ್ವೆಣ್ಣು (ನಾ). ೧. ನೀರಿನಲ್ಲಿ ವಾಸಿಸುವ 
ಹೆಣ್ಣು; ಜಲಕನ್ಯೆ : ತೆಂಗಿನೆಳನೀರ ಕೂಡೆ ಕರೆಗಣ್ಮುವ ಕೊಳಂಗ 
ಕೊಳವೂಕ್ಳು ತಾವರೆಯ ಪಚ್ಚಿಲೆಯಂ ಮೆಯ್ಯೊಳಾಂತು ನುಣ್ಣಿ ತಪ್ಪೈಳ 
ನಿದಿರ ಬಣ್ಣ ಮಂ ತಳೆದ ಸೀರ್ನೆಣ್ಣ ಂತಿರ್ಪಳ್‌ (ಕಬ್ಬಿಕಾ, ೩೧೫). ಶಿ. 
“ಗಂಗಾದೇವಿ” (ಸ್ರಭಣ್ಣ). ನೀರ್ನೆಣತ್ನಿ : ೧. ಮುಗಿಲುಕಡಲಿನಲ್ಲಿ 
ಸೀರ್ನೆಣ್ಣು ಗಳೊಡನೆ 'ಚಲ್ಲಾಟಿನಾಡುತ್ತ ಅನನೂ ಹೊರಟಿ . 
ಪಡುವಲ ದಿಕ್ಕಿಗೆ ಮುಖನಾಗಿ (ಸುವ, [ನೀರ್‌ + ಪೆಣ್‌] 

ನೀರ್ನೆಣ್ಣು 'ಸೀರ್ವೆಣ್‌? ನೋ. 

ನೀರ್ನೆರಸು, ನೀರು ಬೆರಸು (ಕ್ರಿ). ೧. ನೀರು ಸೇರು; ನೀರು 
ಕೂಡು: ಸಾಲಿಂಗೆ ಸಾಲೈನೆಗಟ್ಟಿ ವೋ ಸೀರ್ವೆರಸಿದವೊ ಆರೋಗಿಸುವ 
ಬುದ್ಧಿ ಹುಟ್ಟಿ ಯೋ (ಬಸಪು. ೧೪-೯). ನೀರುಬೆರಸು: ೨. ನೀರನ್ನು 
ಸೇರಿಸು.-ಮಿಶ್ರಮಾಡು : ಸ್ವಲ್ಪ ಭತ್ತನನ್ನು ತಂದು ಅದನ್ನು 
ಚೆನ್ನಾಗಿ ಕುಟ್ಟ ಸೀರು ಬೆರಸಿ. . . ತಂದು? ಅನಳ ಬಾಯಿಗೆ ಹಿಡಿದ 
(ಅನಾಥೆ. ೧೭). [ನೀರ್‌*-ಬೆರಸು (ಆ ಬೆರೆಯಿಸು)) 

ನೀರ್ವೆಳಸು (ನಾ). ನೀರಿನಲ್ಲಿ ಬೆಳೆದುದು : ನೀರ್ವಾವು, ಸೀರ್ವೆಳಸು 
(ಭಾಷಾಭೂ. ೩೧ ಉದಾ). (ನೀರ್‌ ಬೆಳಸು] 

ನೀರ್ವೇಂಟೆ (ನಾ). ನೀರಿನಲ್ಲಿ ಆಡುವ ಬೇಟಿ : ಮಾನು ಹಿಡಿಯು 
ವುದು : "ನೀರ್ವೇಂಟಿಗಾಜ' ಪರಾ. [ನೀರ್‌ 4. ಬೇಂಟಿ] 

ನೀರ್ನೇಂಟೆಗಾಆ (ನಾ).ನೀರಿನಲ್ಲಿ ಬೇಟಿಯಾಡುವವನು; ಮಿನಾನು 
ಗಾರ: ನೀರ್ವೇಂಟಿಗಾಜರ್‌ ವಿರಾನೇಡಿಯಾಮೆಗಳ್‌ ಮೊದಲಾದ ಜಲಚರ 
ಪ್ರಾಣಿಗಳಂ ಎ ೬.೬ ತಂದು ಮಂಂದಿರಿಪುದುಂ (ಚಿಕವಂ. ೬-೨೧). 

[ತೀರ್ವೇಂಟಿ-- -ಕಾಜ] 

ನೀರ್ನೇಲಿ (ನಾ): ನೀರಿನಿಂದ ಆದ ಬೇಲಿ,--ಆವರಣ : ಅಂಬುಧಿ 
ಸೀರ್ಪ್ವೇಲಿಯೆನಲು ಜಂಬೂದ್ವೀಸವನವೊಪ್ಪು ಗುಂ (ಕಣ. 
1204). [ನೀರ್‌--ಬೇಲಿ] 

ನೀರ್ವೇಜು (ಕ್ರಿ). ನೀರನ್ನು ಹೇರಿಕೊಳ್ಳು,--ಹೊತ್ತುಕೊಳ್ಳು : 
ಅಗಲದ ಪರೋಪಕಾರದ ಬಗರಗೆ ಭಕ ಕೀ ನವಜಲದಂಗ್ಗಳ್‌ 
ಗಗನಪಥಕ್ಕಡರ್ವಗ್ನಿಯ ಸೊಗೆಗಳ್‌ ನೆಗೆವಂತೆ ನೆಗೆದುವಂಬುಧಿಯಿಂದಂ 

೨-೨೯). [ನೀರ್‌ ಪೇಜು] 

ನೀರ್ವೊಗಿಸು, ನೀರ್ವುಗಿಸು (ಕ್ರಿ). ನೀರನ್ನು ಹೊಗುವಂತೆ 
ಮಾಡು, ಪ್ರವೇಶಿಸುವಂತೆ ಮಾಡು : ಲಲಿತಕರತಲನೊಂದಿ 

ನಳಿತೋಳರುಣಜಲವಾಂತೆಸೆನ ಬಿಸವಲ್ಲಿಯಂ ನೀರ್ವೊಗಿಸೆ 
(ಹೆದ್ಮರಾ. ೩-೨೯). ನೀರ್ವುಗಿಸು : ನಗೆಗಣ್ಣೈದಿಲನೈದೆ ನೀರ್ವುಗಿಸೆ 

, ನೇಣೀಭರಂ ಕಾಳಪನ್ನಗನಂ ಪುತ್ತ ಡರ್ವಂತೆ ಮಾಡೆ ಮೆಜಕಿ ದಳ್‌ 

ಶರ್ವಾಣಿ ಸೌಂದರ್ಯದಿಂ (0' ೧೪-೧೪೭). [ನೀರ್ವೊಗು 1--ಇಸ್ಫು] 

ನೀರ್ಪೊಗು, ನೀರ್ವುಗು (ಕ್ರಿ). ನೀರಿನಲ್ಲಿ ಪ್ರವೇಶಿಸು,-ಹೊಗು : 
ತುಳ್ಳುವ ನಲ್ಲಳ್‌ ನೀರ್ಮೊಗಲಳ್ಳಿದವೋಲ್‌ [ನಾಕಾಂ. ನೀರ್ವೊಯರ 
ತೆಳುಕಿದವೋಲ್‌]ಮುಲುಗೆ ಮುನ್ನ ಕಣ್ಣೇಟಿದವಳ್‌ ತುಳ್ಳಿದೆಡೆಗೆಯ್ದಿ 
ಚುಂಬಿಸಿ ತುಳ್ಳಾಡಿ ಮರುಳ್ಳು ಮೂಡಿದಂ ಶಠನೊರ್ವಂ, (ಸೂಕ್ತಿಸು. 
೧೨-೬೩; ಅನಂಪು ೭-೩೮ ನೋ); ಇತ್ತರಂಬಿಡಿದೊತ್ತ ರಿಸಿ ಬೆಳೆದ 

ಗಳ್ಲಿರಡಿಳಿಗಿ ಮಂಜನ ಕರಿಕರಕೃಂಜಿ ನೀರ್ವೊಕ್ಕು ನಡುಗು 
ನಂತೆ ತೆರೆಫೊಯ್ಸಿ ೦ ಕಂಪಿಪದಲ ಪಡಿನೆಳಲ್‌' ಪರಿರಂಜಿಸೆಯೆ೦೦ (ರಾಜರೇ. 
೬೨೪). ನೀರ್ವುಗು : "ನೀರ್ವುಗಿಸು' ಷರಾ. [ನೀರ್‌ + ಪೊಗು] 

ನೀರ್ವೊಟ್ಟಿಣ (ನಾ). ನೀರನ್ನುಳ್ಳು ದು ; ಮೋಡ : ನೆರೆದ ನೀರ್ನೊ 
ಟ್ವಣದೊಳ್‌ ಬೆಚ್ಚ ಂತಿಕೆ ಮೈ ವೆರ್ಚಿ ನಿಗುರ್ದದೊಂದು ನೀಲಸರ್ವತಂ 

[ನೀರ್‌ + ಪೊಟ್ಟಿ ಣ( ಎಸೊಟ್ಟಿಳ)] 


Iv, ೧-0೧; 


(ಸೂಕ್ತಿಸು. 


ಮೆಜಿಕಿವ - 


ಮರದುಜಿ, 


(ರಾನೂಶ್ಶ, ೭೨-೧೪). 


೪೮೩೧ 


20 


25 


30 


55 


40 


45 


ನೀರ್ವೋಕುಳಿ 


/ತೀರ್ನೊನಲ್‌, ನೀರ್ನೊನಲು (ನಾ). ನೀರಿನ ಪ್ರವಾಹ: 
ನೀರೋಟ : ಬರೆದ ನಿಚಿತ್ರಪತ್ರ ನಿಚಯಂ ನಿಜರೋಚನಚಂದ್ರಿಕಾ 
ಪರಂಪರೆ ನಡೆನೆಟ್ಟು ಸೋರ್ನ ಸಾಂತ ಶೇರ್ಗಳ ನೀರ್ವೊನಲ್ಲಳಿಂ 
ಫರೆಯೆ (ಸಂರಾಮಾ, ೧-೧೧೭) ; ಭರದಿಂದ ಪರಿನ ನೀರ್ವೊನಲೆಳೆದು 
ಕೊಂಡೊಯುತ್ವಿತಿರಲು . . - ಕರುಣದಿಂ ಸೋಗಿ ಕೈದುಡುಕ ಪಿಡಿದೆತ್ತಿ 
(ಸೌಂದಪು, ೩-೩೬) ; ಧರೆಯೊಳ್‌ ನೀರ್ವೊನಲೆಲ್ಲಮಂ ಕಡಲ್‌... 
ತಾಮೊಳಕೊಂಡು ಸಲ್ವ ತೆಜದಿಂ (ಟಕವ. ೨-೬). ನೀರ್ವೊನಲು : 
ಸೋನೆವಳೆ ಸುರಿವಂದು ನೀರ್ವೊನಲು ಹರಿನಂದು ಬಿಸಿಲುಮಳೆಯಂದ 
ವನು ಕಾಣಬೇಕು (ಭಾನಜೀ. ೨೧-೪೦೩). [ನೀರ್‌ -- ಪೊನಲ್‌] 

ನೀರ್ವೊನಲು “ನೀರ್ವೊನಲ್‌' ನೋ. 

ನೀರ್ವೊಯ*, ನೀರ್ಪೊಯ್‌ (ಕ್ರಿ). ೧. ನೀರು ಸುರಿ. 
ಹೊಯ್ಯ್ಯ, ವರೆ : ಇದಿರಂ ಬಂದು ನಿಜಾಸಿ ಬಲಗೊಂಡು ಬಂದು 
ಭಟಾರರ ಕಾಲಂ ನುಹಾದೇನಿ ನೀರ್ನೊಯ್ಟೊ ಅರಸಂ ತಾನೆ ಪ್ರಕ್ಸಾಳಿಸಿ 

೭೮-೯); ಮಟಿಕೆಗಾಲನುಂಂಟಿಂದು ತಪ್ಪಿದ ಜೋಯಿಸಂ 
ಬಾವಿಯ ನೀರನ ಸೀರ್ನೊಯ್ದ ನೆಂಬ ಕಥೆಯಂತೆ (ಸಂಚತಂ. ೧೨೭-೩); 
ಒಣಗಿದ ಭೂಜಕ್ಕೆ ಸೀರ್ನೊಯ್ಸೂದುಂ ಕೋಟಲೆನಟ್ಟ « ಸಿಷ್ಪಲೋ 
ದ್ಯೋಗಮನೊಡರಿಪುದೇನೆಂಬುದುಂ (ಸಂರಾಮಾ. ೧೬-೫೫); ಶೈತ್ಯವಸ್ತು 
ಗಳಿಂದೆ ಪಣ್ಣಿ ದುಪಚಾರನುಂ ಹೃ ದಯಂದೊಳ್ಳೀರ್ವೊಯ್ದ್ಹ ಸುಣ್ಣ 
ನುರಳ್ಜಂತಾದುದೆಂದು ಕಾತರಿಸುನಳಬಲೆ ಕಾಮತಾಪದಿಂದೆ (ಜೈಮಿಭಾ. 
೩೦-೩೫). ೨. (ಅಲೆ ಹೊಡೆದು) ನೀರು ನುಗ್ಗು : ವಾರ್ಧಿಯೊಳ 
: ತದ್ವಹಿತ್ರನ್ನೀರ್ವೊಯ್ದು ಮುಟಿಂಂಗಲಾಂ ಬರ್ದುಕಿದೆಂ (ದಶಕು. ೪-೪೬). 
ನೀರ್ಪೊಯತ್‌ : ೧. ತಾತ ನಂದನದೊಳಾಂ ನೀರ್ಪೊ[ಪಾರಾಂ. 
ರ್ವೊ]ಯನ್ನು ಬೆಳೆಯಿಸಿದ ಚೂತಲತೆ ಪೂತುದು (ಜೈಮಿಭಾ. ೨೯-೩೧). 

[ನೀರ್‌--ಪೊರ್ಯ] 

ನೀರ್ವೊಂಕುತ್ಲ (ನಾ). ನೀರಿನ ಹೊಡೆತ,ಫೆಟ್ಟು : ಬಗಸೆಗೈಗಳಲಿಿ 
ನೀರ್ವಿಡಿದು ಶ್ರೀರಂಗೇಶ ಸೊಗಸುಗಾತಿಯರ ಮೇಲಿಡಲು ಒಗುವ 
ಸೀರ್ವೊಯ್ಲ ಸೈರಿಸದೆ. ಶ್ರೀಹರಿಯನು ಬಿಗಿಬಿಗಿದಪ್ಪಿದರಾಗ (ಕಂನವಿ. 
೨೫-೧೨೩). [ನೀರ್‌ 4-ಪೊಯ್ಲೂ ( ಎಪೊಯಲ್‌)] 

ನೀರ್ವೊರೆ "ನೀರ್ವೊಜಕಿ' ನೋ. 

ನೀರ್ವೊರೆಗಳೆ (ಕಿ). ನೀರಿನ ಭಾರವನ್ನು ಕಳೆದುಕೊಳ್ಳು : ಹಂತಿ 
ಗೊಂಡುದು ಗಗನನೀಲಿಮೆಯ ನುಣ್‌ಜಗಲಿಯೊಳ್‌ ನೀರ್ಪೊರೆಗಳೆದ ಬೆಳ್ಳಿ 
ಯೆಂಣ್ಗೆಯಾ ಮುಗಿಲ ಹಗುರಂ (ಶ್ರೀರಾಮಾ. ೨೨೮-೧೪). 

[ನೀರ್ಮೊರೆ( ಎ ನೀರ್ವೊಟಕ) -- ಕಳೆ] 

ನೀರ್ವೊಳೆ (ನಾ). ನೀರಿನಿಂದ ತುಂಬಿರುವ ಹೊಳ್ಳೆ ನದಿ : ನಣಿನ 
ಸುನರ್ಣಪುತ್ರಿ ಕೆಯಿದೆಂದೆನೆ ನೀರ್ವೊಳೆಗೊರ್ವಳಳ್ತಿ ಯಿಂದಡಿಯಿಡುನನ್ನೆ ಗಂ 
ಪಥದಿನೊಯ್ಯ ನೆ. ಹಬ್ಬೆಯದೊಂದು ದಂಡನು೦ ಸಿಡಿದಿದಿರ್ನರ್ಪನಂ 
ಪದೆದು ನಿಟ್ಟಿಸಿ ನೆಯ್ಮರನಟ್ಟ ೪೯ (ರಸರ. ಪರಿ. ೧-೧೦೯). 

[ನೀರ್‌ 4 ಪೊಳ್ಳೆ ( ಆ.ಪೊಟ!)) 

ನೀರ್ವೊಣಕ್ಕೆ ನೀರ್ವೊರೆ (ನಾ). ನೀರಿನ ಹೊರ್ಕೆ.-ಭಾರ: ಎಡ 
ಗಯ್ಯೂಂ ನಸುಸೋಂಕ ನೀರ್ವೊಜಕೆಯ ಬಿಣ್ಚಿಂ ಬಿಟ್ಟಿ ಧಮ್ಮಿಲ್ಲಮಂ 
ಹಿಡಿದು. . . ನಿಂದಬಲೆಯರ್‌ ಕಣ್ಣೊಪ್ಬ ದರ್‌ (ಸೂಕ್ತಿ ಸು. ೧೨-೯೩). 
ನೀರ್ವೊರೆ : "ನೀರ್ವೊರೆಗಳೆ' ಪರಾ. [ನೀರ್‌ *-ಪೊಜಕಿ] 

ನೀರ್ಪೊೋಕುಳಿ (ನಾ). ಉತ್ಸನಸಂದರ್ಭದಲ್ಲಿ ಒಬ್ಬರ ಮೇಲೊ 
ಬ್ಬರು ಎರಚಾಡುವ. ಬಣ್ಣದ ನೀರು : ಜಿಳಿಯಲರ್ಗಣ್ಣಳ್‌ ಬೆಳ್ಳ ೦ 
ಲಲನಾಜನದಧರನುಣಿಗೆ ಕೊಟ್ಟಿ ದಜ ಪುದುಂಗೊಳಿಸಿದ ಕೆಂಪಂ ನೀರ್ವೋ 
ಕುಳಿಯೊಳ್‌ ಜಣಜಡಿಕೊಂಡ ತೆಜದಿಂ ತೋರ್ಕುಂ (ಕಾವ್ಯಾವ. ೬೧೮). 


(ನಡ್ಡಾರಾ. 


[ನೀರ್‌ + ಓಕುಳಿ] : 


ನೀರ್ಸುಳಿ 


ನೀರ್ಸುಳಿ, ನೀರುಸುಳಿ (ನಾ). ನೀರಿನಲ್ಲಿರುವ ಸುಳಿ; ಜಲಾ 
ವರ್ತ : ಕಡಲಲೆನ ಪಡಗುಸಡೆ ನೀರ್‌ಸುಳಿಗೆ ಸಿಲ್ಕಿ ತಿಠ್ರನೆ ತಿರುಗು 
ತಿರ್ಜ್ದೊಡಂ . . , ಸುಳಿಯೊಡನೆ ಮಲೆತು ಹೋರಾಟಿನುಂ ತೊಡಗು 
ವೋಲಂತೆ (ಶ್ರೀರಾಮಾ, ೪೧೨-೨೩೮). ನೀರುಸುಳಿ : ಸಣ್ಣ ನೀರು 
ಸುಳಿ ; ಜಲಾವರ್ತ (866%. ಇಂಕನಿ). 
[ನೀರ್‌ ಸುಳ್ಳಿ(-ಆಸುಬಿ)] 
ನೀರ್ಸೆಳವು (ನಾ). ನೀರಿನ ಸೆಳವು,--ಎಳೆತ : ಎರಡು ಭೂಖಂಡಂ 
ಗಳನೆ ಕೂಡಿಸುವ ನೀರ್‌ಸೆಳವು (ಬದ್ದಪ್ರ. ೪೨-೯೦೬), [ನೀರ್‌ + ಸೆಳವು] 
ನೀರ್ಸೆಅಕೆ (ನಾ). ನೀರು ನಿಂತಿರುವ ಜಾಗ; ಹಳ್ಳ, ಕೊಳ್ಳ 
ಮುಂತಾದುವು : ಅದಲ್ಲದೆಯಲ್ಲಿಂ ಬೇಜಿಕೊಂದು ಸಲಲ ದ 
ಬಬಿಕಿಯ ೦ (ಜಗವಿ. ೧೬-೮ ನ), [ನೀರ್‌ + ಸೆಜಿಕ್ಕಿ] 
ನೀಲ, ನೀಳ್ಕ (ಗು). ೧. ಕಡುನೀಲಿ ಅಥವಾ ಕಪ್ಪುಬಣ್ಣ 
ದಿಂದ ಕೂಡಿದ: ನೀಲನವನೇ ಘಮುಂಡಲದಾಲೋಲತಟಿಲ್ಲತಾನಿತಾನದ 
ಸೊಬಗಂ ಸಾಲಿಡುತಿರ್ದುದು ಸತತಂ ಬಾಲೆಯ ಸೂಸಕದ ಜೂಳೆಯದ 
ರುಚಿಜಾಳಂ (ನಳಚಂ. ೩೨೫); ನೀಲವಿಸ್ತರನಿರಲು ನಕ್ಷತ್ರಬಿಂದು ಸೊಗ 
(ಮಂಳುಕ, ೫೧) ; ದೃಷ್ಟಿ ತೃಸೆಗಮೃತಮಂ ಕರೆಯುತ್ತೆ ಕಂಗೊಳಿಸಿ 
ಬಂದುದಾ. . . ನೀಲಮಂಗಳನುನೋಹರ ಧೇನನಿಗ್ರಹಂ! (ಶ್ರೀರಾನಾ. 
೧೩೪-೨೫೩). (ನಾ). ೨. ಕಡುನೀಲಿ ಅಥವಾ ಕಪ್ಪುಬಣ್ಣ ; 
ಶ್ಯಾಮಲ ವರ್ಣ : “ಕೃಷ್ಣಃ, ನೀಲಃ . . - ಕಪ್ಪು ಬಣ್ಣದ ಹೆಸರು 
ಗಳು? (ಸಿದ್ಧಾಂತಿ. ೪೮) ; ನೀಲಡ ಬೆಳ್ಳಿಯ ಗಾಡಿಯಂವಿಖಾ yA 
ಯರ ಕಣ್ಣೆ ಪೋಲ್ತು ೦ [ನಾಂ] ಕಣ್ಣೇಳಿದಮಾಗಿರೆವೆಂದೆಳವಾಳೆಗಳೋಡಿ 
ದುವು ಬಾಲೆಯರ್‌ ಫುಗುವಾಗಳ್‌ (ಪಂಸಭಾ. ೫-೬೧). ೩. ಒಂದು 


ಬಗೆಯ ಸಸ್ಕ್ಯ ಮತ್ತು ಅದರಿಂದ ತಯಾರಿಸುವ ನೀಲಿಬಣ್ಣದ 
ಪುಡಿ; ನೀಲಿ “ಕಾಕಹಾ--ಬೆಲ್ಲಗಣಿಕೆ, ಚೀಲೈ[ತ] ?, ನೀಲ” 
(ಓಷಧಿ. ೩೦). ೪. ನವರತ್ನಗಳಲ್ಲಿ ಒಂದು ; ನೀಲಿಬಣ ದ: 


ರತ್ನ; ಇಂದ್ರನೀಲ: “ಹರಿಕಾಂತಮಸಿತಾಶ್ಮನೆನೆ ಸೀಲನಂಕ್ಕೈ” 
(ನುಂಗಲಾ. ೩೧-೬) ; ನೀಲದ ಪೊಳೆವ ಪರಲ್ಗಳ ಕೀಲಣೆಯಿಂ ಜಲಕನಾದ 
ಜಲದೇವಿಯ ಸೊನ್ನೋ ಲೆಯೆನಿಸಿದುದು. ಪತ್ರಕಪೋಲಗತಂ ಕನಕ ನಳಿನ 
ಮೊಂದಳಿನಳಿನಂ (ಅರ್ಧನೇ. ೫-೧೦೭) ; ನೀಲದ: ಪಚ್ಚೆಯ ಪವಳದ ಶಾಲೆ 
ಗಳ ಮರೀಚಿಯಂ ಪುರಂದರಧನುಗೆತ್ತಾಲೋಕಸಿ ನವನರ್ತನಲೀಲೆಯ 
ನೊಳಕೊಳ್ಳು. ನಲ್ಲಿ ಪುರದ ನವಿಲ್ಲಳ್‌ (ಗಿರಿಕ. ೨-೯೬) ; ನೀಲದ ಕಿರೀಟ 
ನಿನಗಿಡುವೆ (ಪುರಂದ. ೧-೮೨-೩) ; ನೀಲನೆಂಬ ರತ್ನದ ಕ್ರಯವೂ 
ಕಾಂತಿಯೂ ನಜ್ರಮಾಣಿಕಗಳಿಗಿಂತ ಕಡಿಮೆ (ಮುಂಬಯಿ, ೪-೧೭೦) ; 
ನೀಲ ಮಾರಿ ಓಲೆ ಮಾಡಿದರೂ ಸಾಲದ ಉಪದ್ರ . ನಿಲ್ಲಲಿಲ್ಲ (ಗಾಡಿ). 
'ನವರತ್ಸ' ಸರಾ. ೫, ಕುಬೇರನ ನವನಿಧಿಗಳಲ್ಲಿ ಒಂದು : 
ಕುಬೇರಂಗೆ . , ಮಹಾಪದ್ಮ ಪದ್ಮ ಶಂಖ ಮಕರ ಕಚ್ಛಪ 
ಮುಕುಂದ ಕುಂದ ನೀಲ ನರನೆಂಬ ನನಸಿಧಿಗಳಿಗಧಿಕಾರಮಂಂಟಾಗಿ 
(ನಿನೇಕ. ೨೨೧).  "ನವನಿಧಿ' ಸರಾ. ೬. ರಾಮಾಯಣದ 
ಒಬ್ಬ ಕನಿನಾಯಕನ ಹೆಸರು ; ಸುಗ್ರೀವನ ಸೇನಾಪತಿಗಳಲ್ಲಿ 
ಒಬ್ಬ : ಅಂತು ದಶಗ್ರೀನಂ . , . ನೀಲನ ನೀಲಲೋಹಿತದಿಂ ಭೂತ 
ಗಣಮಂ ತಣಿಪಲು ಮುತ್ಯಂಠನಾಗಿ ನಿಜನರೂಥನುಂ ರಿಪುನರೂಧಿನಿಗೆ 
ಸರಿಯಿಸಲೊಡರಿಸುವುದುಂ ಮೈಂದನ 
ಸಡೆದ ನೀಲನ ತುಳಿದ (ಕೌಶಲಾ. ೨೫-೨೨) ; ತೋಳ ಸೆಗಹಿನಲಟ್ಟ 
ಹೊಯ್ಸುದು ನೀಲನನು ನೀಲಾದ್ರಿಯನು ದಂಭೋಳಿ ದಟ್ಟ ಸಿದಂತೆ. 
(ತೊರಂಾ. ತೊಲಗಿತಿನ್ನಾಪತ್ತು . ನಳ ನೀಲ 
ಜಾಂಬವ ಹನುನುರಾದಿಯಾದೆಲ್ಲ ಮಿತ್ರರ್ಗೆ (ಶ್ರೀರಾಮಾ. ೨೯೨-೨೦೭). 


(ಸಂಂಾಮಾ, ೧೩-೧೩೩ ನ) ; 


೬-೩೨-೩೬) ; 


30 


40 


ನೀಲ 


೭. ನೀಲಿ ಬಣ್ಣ ದ ಒಂದು ಬಗೆಯ ಹಕ್ಕಿ 
೮. ಆಕಾಶ; “ಗನ : 


: "ನೀಲಕ್ಕಿ' ಪರಾ. 
ಆಲೆ ಕೆದರೆ ತರು ಟೊ ನೀಲದಿಂ ಧುನ್ಮಿಕ್ಕಿ. 
ಕೋಡಿಗೇರುತ ಗಾಳಿ ಮೊರೆನ ನಲವು (ನುಟೆದೇ. ೧೮-೫). “ನೀಲ 
ಚುಂಬಿ' ಸರಾ. ೯. ಒಂದು ಬಗೆಯ ಕುದುರೆ : “ತುರಗನರ್ಣಂ 
ಬಿಳಿಯದಾಗೆ ಕರ್ತನು ೬.೬ ೬ ಕಿಲಿಕಿನಿಳುಪುದೋಜಕೆ 
(ನುಂಗರಾ. ೮೧-೧೪) ; ಜನ್ನನಂ. ನೀಲನನಳಗನಂ. ತನ್ನಿ ೬ ೬ ೬ ಫಾಹಕರಿರಾ 
ನೀವು (ಬಸಪ. ಕಾರೆಳ್ಳ ನಕ್ಕಿಯಂ ಸಮಸಾರಿಕೆಯಿಂ. 
ಬೆರೆಸಿದಂತೆ ಕರ್ಪುಂ ಬೆಳ್ಬು ಂ ನೇರಿತ್ತಾ ಗಿರೆ' ಬೆರಸಿ ಕಸು 
ನೀಲನೆಂಬ ಪೆಸರಂ ಪಡೆಗುಂ (ಅಶ್ವಶಾ. ೨-೨೩) ; ನೀಲ ಜನ್ನ 
ಸಾರುಗನೆಂಜೆನಿಪಗ್ಗ ಕೆಯ ಹಯಮಂ ತುರಂಗಿಗ ಕೈ! ಸ ರ್‌ 
(ತ್ರಿಪುವಿ. ೨೪-೨೯೪): ೧೦. ಪಾಂಡವರ ಸ್ಥೆ ನ್ಯದಲ್ಲಿದ್ದ. ಒಬ್ಬನ 
ಹೆಸರು : ಕತ್ರಧರ್ಮನು ನೀಲನು , , . ವಿಂಧ್ಯಗಿರಿಯ ಸುಹೋತ್ರ 
ರನ್ವಯದನರು ಸಾಂಡಹೆಂತ್ರ ಕೊದಗಿತು. ಕೇಳು, (ಕನ್ಯಾ. ೧೧-೨೬). 
೧೧. [ಜೈ ನ] ಕುಲಪರ್ನತಗಳಲ್ಲಿ ಒಂದು; ೫ ನಿಜೀಹ ಮತ್ತು 
ರಮ್ಯ ಕ '್ಲೀತ್ರಗಳ ಮೇರೆಯಲ್ಲಿರುವ ಈ ಪರ್ವತವು ನಾಲ್ಕು 
ನೂಹಿ ಯೋಜನ ಎತ್ತರವಾಗಿದೆ. ಇದರ ಬಣ ಕ್ಲೃವು ವೈಡೂರ್ಯ 
ದಂತೆ ಇದೆ: ಹಿನುನನ್ಮಹಾಹಿಮವನ್ನಿ ಸಧ ನೀಲ[ಪಾ೦೨೦, ೪] ರುಗ್ಮಿಶಿಖರಿ 
ಗಳೆಂಬ ನರ್ಷಧರನುಹೀಥರಂಗಳಿಂದಮಿನ್ನೂಜು ಕನಕಗಿರಿಗಳಿಂದಂ 
(ಆದಿಪು. ೧೧೪೮ ವ); ಹಿಮವಂತ, ಮಹಾಹಿಮನಂತ, ನಿಷಧ, ನೀಲ, 
ರುಕ್ಮಿ ಇವಕ್ಕೆ ಕುಲಪರ್ನತಗಳೆಂದೂ ಹೆಸರು (ಜೈನಥ. ೩೮), ೧೨... 
ನೀಲಲೇಶ್ಯೈ : ಕೃಷ್ಣ ನೀಲ ಕಪೋತಲೇರ್ಯಾನುಬಂಧ ರೌದ್ರ ಪರಿಣಾಮ 
ಸತರ * ೬ ಅಪ್ಪ ಮಹಾಸಾಸಿಜೀವಂಗಳ್ಳ ಕಾಲುಮೇಲಾಗಿ 
ನೆಲಸಿದಂತಮರ್ನಹೂರ್ತಮಾತ್ರದೊಳಗೆ (ಸುಕುಮಾ. ೧೧೭೪೧ ನ); ಈ 


ನೀಲಂ? 


೫೯-೪೨); 


ನಿರೂಪಿತ ಲೇಶ್ಯಾಷಟ್ಟಿದಲ್ಲಿ . - - ಕೃಷ್ಣ ನೀಲ ಕಪೋತಾಭಿಧಾನಾಶುಭ 
ಲೇಶ್ಯಾತ್ರಯೆಮೆಯಂ ನಿರೂಪಿಸೆ ಸಟ್ಟುದು (ತತ್ತ್ವಪ್ರ- ೨೨೦); ಲೇಶೈ 
ಯಲ್ಲಿ ಕೃಷ್ಣ, ನೀಲ . . . `ಶುಕ್ಲೆಗಳೆಂದು ಆರು ಪ್ರಕಾರಗಳಿವೆ 
(ಜೈನಪ. ೨೯೮). ನೀಳ್ಮೆ: ೪. ನೀಳದ ಕಂಠಿಕೆಯಂ ಶುಂಡಾಳ 


ಶಿರೋಮಣಿಗೆ ಕಟ್ಟ ದಂತಿರೆ ಚಿಲ್ವಂ ಪಾಳಿಸುತಿರ್ದುದು (ಸಾರ 
೪-೧೨೧) : ನೀಳದ "ಹೋಶಿಳಾಂಗನಿಗೆ ಪಚ್ಚೆಯ ಪೆಣ್ಣಿ! ಬ 
ಲಾಲಿತಮಾರಳಾವಳಿಗೆ ಸೋಲ್ತಿ ರದೆಯ್ಯು ವುಡಕ್ತಿ ಲೀಲೆಯಿಂ ಮೇಳಿಸ 
ಆಂದು ದೀವದ ಸಿಕಾಳಿ ಶುಕಾಳಿ ಮರಾಳಮಂಡಲಂ (ಶಾಂತೀಶ್ವ. 
೧೩-೧೭೦). ೬. ಕಪಿಕುಲಸಮುದ್ಭೂತಂ ಸುಗ್ರೀವನಾತನ ತಮ್ಮಂದಿ 
ರ್ನಳನುಂ ನೀಳನುಂ . . . ರಾಮಂಗೆ ಭೃತ್ಯರಾಗೆ (ಪುಣ್ಯಸ್ರ.೧೧-೨೮ ನ), 
೯. ಬಿಳಿದಪ್ಪ ಬಣ್ಣದಾ ಹರಿಯೊಳೆ ಕರ್ಗಿದ ಬಾಲವಸಿ(ಶಿ)ತವಕ್ಷಂ 
ತುರಗಳ್ಕೊಳವನ್ಪೊ ಡೆ ನೀಳ್ವ(ಳ)ನೆಂದಳನಡುಗುಂ ಪೆಸರದರ್ಶೆ (ಅಶ್ವಶಾ. 
೨-೪). ೧೧.  ಅಧಸ್ಮಳೋಸರಿಮತಳಸಮಾನನಿಸ್ತಾರಂಗಳುನುಪ್ಪ 
ಹಿನುವನ್ಮಹಾಹಿಮವನ್ನಿಸಧ ನೀಳ[ಸೂಾಂಾ0, ಲ] ರುಗ್ಮಿ ಶಿಖರಿಗಳೆಂಬ 
ವರ್ಷಧರ ಮಹೀಧರಂಗಳಿಂದಂ . . . ಎಸೆದು (ಅದಿಪು. ೧-೪೮ ವು; 
ನೀಳದ ಕೋಡುಂಗಲ್ಲಳ ಲೋಕದ್ಭುತಿ ನುಸುಜಕಿ ಮಸುಳೆ ಮೇಗಣಿನಿಂ 
ತಾರಾಳಿಯ ಹಾರಿಯ ಬಟ್ಟಿಗೆ ಶೈಳಂ ಬರತೊಲಗಿದಂತೆ ಕೆಲಡೊಳ್‌ 
ತೋರ್ಕುಂ (ಲೀಲಾವ. ೯-೩೪). 

ನೀಲದ ಮಣಿ-. ನೀಲಿಯ ಬಣ್ಣದ ರತ್ನ; ಇಂದ್ರನೀಲ : 
ನೀಲದ ಮಣಿಯೊಂದು ಮಾಣಿಕನ ನುಂಗಿದಡೆ ವಜ್ರ ಬಂದು 
ಅದು ಬೇಡನೆಂದುಗುಳಿಸಿತ್ತು (ಬಸವ. ಕ, ೧೩೭೮); ನೀಲದ ಮಣಿ 
ಪವಣಿಸಿದ ನೂಲಾದರೆ ನೀಲದ ಕ್ರಯ ಬಾಳೀತೇ ? (ಗಾದಿ). 
ಸೀಲಮುತ್ತಿ ನೋಲೆ - ನಡುವೆ ನೀಲಮಣಿಯನ್ನುು ಅಳವಡಿಸಿದ 


ನೀಲಂ 


ಮುತ್ತಿನ ಓಲೆ : ಮೃಗಧರಬಿಂಬಂಗಳವೆರಡಗಲದೆ ಕೊಂಡೆಸೆಯುತಿರ್ದ 
ಪುವು ಸರಸಿಜದೊಂದಗಣಿತ ಕರ್ಕಶಮನೆನಲ್‌ ನಗಪುತ್ರಿಗೆ ನೀಲ ಮುತ್ತಿ 
ನೋಲೆಯನಿತ್ತರ” (ಗಿ೨ಕ. ೧೦-೪೦), [ಸಂ.] 

ನೀಲಂ (ನಾ). ಒಂದು ಬಗೆಯ ಮಾವಿನ ಮರ ಮತ್ತು ಅದರ 
ಹಣ್ಣು : ಮತ್ತೆ ಬೇಕಿದ್ದರೆ ಒಂದು ವಾರ ಬಿಟ್ಟು ನೀಲಂ ಜಾತಿಯ 
ಹಣ್ಣು ಗಳನ್ನು ಕಳುಹಿಸುವುದಾಗಿ ಹೇಳು (ದೇನಹೆಂ, ೧೪೬); ಇದು. 

* ಇದು ಗಿಳಿಮೂಗು. ಇದು ಬಹಳ ರುಚಿ (ಬಾಳಿಗಿ. ೧೮೦); 
ಬಂಗನ್‌'ಪಲ್ಲಿ, ನೀಲನು೯, ಸಿಂಧೂರ್‌ ಜಾತಿಗಳು ಉದ್ಭನವಾದದ್ದು 
ಈ ನವಾಬರ ಆಶ್ರಯದಿಂದ (ಹಸುಹೊ. ೩೦೯). 

[-ತಮಿ, ನೀಲನ್‌] 

ನೀಲಂಗು (ನಾ). ೧. ಹುಳು; ಕೀಟ: “ಕೃಪಿಂಃ, ಕೀಟ, 
ಸೀಲಂಗು8, ಫುಲ್ಲಕಃ--ಈ ೪ ಪು(ಹು)ಟು” (ಹಲಾಯು, ೧೦೫-೧೪). 
೨. ಒಂದು ಬಗೆಯ ನೊಣ. ೩. ದೊಡ್ಡದಾದ ಕಪ್ಪುಬಣ್ಣದ 
ದುಂಬಿ. ೪. ಹೊವು. ೫. ನರಿ; ಸೃಗಾಲ. ೬. ಕಂಬಳಿ 
ಯಂಥ ರೋಮಗಳಿಂದ ಕೂಡಿದ ಒಂದು ಬಗೆಯ ಹುಳು ; 
ಕೋರಿಹುಳು : (೪. ೩. (ಪ್ರಾಣಿಗಳಲ್ಲಿ ಉತ್ಪತ್ತಿಯಾಗುವ) 
ಒಂದು ಬಗೆಯ ಕ್ರಿಮಿ: (1). [ಸಂ.] 

ನೀಲಕಂಠ (ನಾ). ೧. ಕಡುನೀಲಿ ಅಥವಾ ಕಪ್ಪುಬಣ್ಣದ ಕೊರಳು. 
೨. ನೀಲಿಬಣ್ಣದ ಕೊರಳುಳ್ಳು ದು; ನವಿಲು; ಮಯೂರ: 
ನೀಲಕಂಠನೆ ಬಲಕೆ ಬಂದುದು (ಕುಪ್ಯಾಅ. ೪-೩೪); ಅನಿಮಿಪಾರೆಣಸ್ಯಾಂತ 
ರಾಳದೊಳ್‌ . . . ಕಾಡ ಸೋಗೆಯ ಕುಳಂ ಸಾರ್ದು ನೀಲಕಂಠ 
ನಾಮನುಂ ಪಡೆಡೆಡೆವಿಡದಡಸಿ ಕಡುಸೊಗಸಿಂದಿರ್ದವು (ಹಮ್ಮಾರ. 
೬-೪೫ ವೆ; ನೀಲಕಂಠಾರೂಢನಾಗಿ ಸುರಗಣ ಸಹಿತೆ ಷಣ್ಮುಖಂ ನಡೆ 
ಗೊಂಡನು (ಚೆಬಪು. ೩೮-೨೨) ; ಬಲುತರದ ಬಿಸಿಲಿನಿಂದ ಪೆಡೆಗಾಯ್ಜು 
ರನ್ನದುಪಟಳಕೆ ತಲೆಯಂ ಕೊಡಪುತಡಿಗಡಿಗೆ ನೀಲಕಂಠನ ಗರಿಯ ಮರೆ 
ಗೊಂಡು ಮಿಡುಕುತಿಹ ಕುಂಭೀನಸಂಗಳಿಡೆಯಾಟಿಮೇಂ ಚಿತ್ರತರಂ 
(ನಿಂಕಾರಾ. ೩-೬-೧೨). ೩. ಗುಬ್ಬಿ ; ಚಟಕ : “ಕಲವಿಂಕಃ, ಚಟಕ, 
ಗೃಹಬಳಿಭುಕ”, 'ನೀಲಕಂಠಃ--ಈ ೪ ಗುಬ್ಬಿ(ಲು)?(ಹಲಾಯು.೪೧-೯೦). 
೪. ಒಂದು ಬಗೆಯ ಹಕ್ಕಿ; ಲಾವುಗೆ: ೫. ಹಾವು; ಸರ್ಪ. 
೬. ಒಂದು ಬಗೆಯ ಹಾರುವ ಹುಳು; ಮಿಡಿತೆ; ಶಿವನ 
ಕುದುರೆ. ೩, ಕಪ್ಪುಬಣ್ಣದ ಕೊರಳುಳ್ಳ ನನು ; ತಿವ; 
ಈಶ್ವರ; ೫ ಸಮುದ್ರಮಂಥನಕಾಲದಲ್ಲಿ ಉತ್ಸನ್ನವಾದ ವಿಷ 
ವನ್ನು ಶಿವನು ನುಂಗಿ ಕೊರಳಲ್ಲಿ ಧರಿಸಿರುವುದರಿಂದ ಕಪ್ಪು 
ಬಣ್ಣದ ಕೊರಳನ್ನು ಹೊಂದಿದನು : “ಭನನೀಶಂ ಶಂಭು . . . 
ಸೀಲಕಂಠಂ ಶಿನನೀಶಾನಂ. ತ್ರಿಣೇತ್ರಂ. . . ವಾನುದೇವಂ ವೈಸಾಂಕಂ” 
(ನಸ್ತುಕೋ. ೩-೧೩) ; ಕಾಲಕೂಟಿನನು ಪಾನ ಮಾಡಿದ ನೀಲಕಂಠನು 
ನೀನೆ (ಪುರಂದ. ೧-೧: ; ನಿಷ್ಕಲ ನೀಲಕಂಠ. , . ಜಯಶಂಕರ 
ಸಿರ್ಜಡ ಶಾಂಭನೀಧವಾ: (ಶಬಶಂ. ೫-೨೪). ಗ್ಯ ೭ $ ಮದಜಳ 
ನೀಲ[ಸಸಈಾಂ. ಳ]ಕಂಠಕಳಿತಂ ವಿಷಮಾನಳಭೀನುಲೋಚನಂ ಪದನತ 
ದಾನನಾರಿ ಗಿರಿಶಂ ಗಿರಿಜಾತನಿನೂತಕೇಳಿ ಕಣ್ಗೊ ದನಿದ ಶೋಭೆಯಂ 
ಕುಡುತನಿರ್ಪದು ನಾಗಶಿರೋನಿಭೂಷಣಂ  ವಿದಿತಗಜಾಸುರೇಂದ್ರನೆನೆ 
ನುರ್ದಿಸಲುಗ್ರನಿಭೀಂದ್ರ ನಾದನೋಲ್‌' (ಪಾರ್ಶ್ವಪು.. ೪-೧೩೨). 
೨, ೭ : ಕಾತ್ಕಾಯನೀಕಾಯದಂತೆ ವಿಚಳಿತಖಡ್ಗ ಭಯ ಂಕರವಂಂಂ 
ನರುಣಚಂದನಪಲ್ಲವಾಳಂಕೃತಮುಂ ಸಂಧ್ಯಾಕಾಲದಂತೆ 
ನೃತ್ಯಸ್ನಿ ಲಕಂಠಮುಂಂ ಪಲ್ಲವಾರುಣಿತಮುಂ (ಕಾದಂಪೂ.' ೧೦೦) ; 

ಸಮಂಚಿತನೀಲಕಂಠನಿಳಾಸಮಾಗಿಯುಂ ವೀತಕೇತಕಮಲ್ತು 


ನೀಲಂ. , 


ಅದು 


೪೮೩೩ 


25 


30 


40 


ನೀಲಕುಂತಲ, ನೀಲಕುಂತಳ, ನೀಳೆಕುಂತಳ (ನಾ). 


ನೀಲಕುಂತಲ 


(ಚಂದ್ರಪು. ೪-೪೨ ನ); ಮತ್ತಮಾ ಘನಸಮಯಂ . . * ಪ್ರಡೋಷಕಾಲ 
ದಂತೆ ನೀಲಕಂಠತಾಂಡವಾಡಂಬರನುಂಂ (ರ8ಜಕೀ. ೮-೧೧೮ ನ). 
೮. [ಛಂದ] ರುದ್ರಗಣದ ಹದಿನಾರು ಬಗೆಗಳಲ್ಲಿ ಒಂದು : 
-0-- ಹೀಗೆ ಪ್ರಸ್ತಾರವನ್ನು ಹೊಂದಿರುವುದು : ರುದ್ರಗಣ 
ನೆಂತೆಂದೊಡೆ :-- ೧. ಗಂಗಾಧೀಶಂ ೨. ಗಿರಿಜಾಕಾಂತಂ ೩. ನೀಲ 
ಕಂಠಂ. . . ' ೧೬. ಮದನರಿಪು(ಛಂದೋಂಟು, ೫-390 ನ). “ರುದ್ರ 
ನೊಳು ಗುಬ್ಬಿಯೊಳು ಕೇಕಿಯೊಳು ಗ್ರೀವದೊಳು. ಕಾದ್ರನೇಯಂ 
ಗಳೊಳು ಸೀಲಕಂಕಮೆನಿಕ್ಕು” (ನುಂಗರಾ, ೧೪೯-೪೮). [ನೀಲ + ಕಂಠ] 


ನೀಲಕಂಠಿ (ನಾ). ಹದಿನಾರು ಬಗೆಯ ರೂಪಾಯಿ ನಾಣ್ಯ 


ಗಳಲ್ಲಿ ಒಂದು : ೯ ಪನಾಳೀ, ೧೦ ನೀಲಕಂಠೀ, ೧೧ ಭೂತಪದಿ... 
ಇವುಗಳಲ್ಲಿ ಪನಾಳಿ, ನೀಲಕಂಠಿ. ಇನೆರಡು ಬಹಳ ಕಡಿನೇ ಬೆಲೆ ಬಾಳು 
ನಂಥವು (ಕಛಾಗೆ. ೨೮೧). "ಕಂಠೀರಾಯಿ' ಪರಾ. [?] 


ನೀಲಕಂಥರ (ನಾ). ೧. ಕಪ್ಪು ಬಣ್ಣದ ಕೊರಳು. ೨. ಕಪ್ಪು 


ಬಣ್ಣದ ಕೊರಳುಳ್ಳ ವನು ; ನೀಲಕಂಠ; ಶಿವ: 
ನಹೀಂದ್ರನಿಂದುನೈ ಗಲಘ್ಷ್ಮಂ ಶಂಕರಂ. ನೀಲಕಂಧರನೆಂಡೇಳಿಸೆ ತನ್ನ 
ನಿರ್ಮಳಯಶಂ (ಸ ೬೯-೨೦೧) ; ನೀಲಕಂಧರನಂ . . . ಗಿರಿಜಾ 
ನಲ್ಲಭನಂ ಮನೋಜಹರನಂ ಕಂಡೆಂ ವಿರೂಪಾಕ್ಷನಂ (ಪಂಪಾಶ. ೩೪); 
ಕರುಣಾನಿಧಿಯೆ ನೀಲಕಂಧರನೆ ಪ್ರಮಾಣಪತ್ರವ ಸಲಹು ಕರುಣದಿಂದ 
(ಸೌಂದಪು, ೧೨-೪೩). ೩. ನವಿಲು; ಮಯೂರ : ನೀಲಕಂಧರನ 
ನೆಗ್ಗಿ ಸಿದಂತೆ ನೀನೆನ್ನ ಮೇಲುರವಣಿಸೆಂದು ಬಸವ ಶೂಲದಂತೆಸೆವ ಕೊಂಬು 
ಗಳಿಂದೆ ತಿನಿದುದು ಬಾಲಾಹಿಸೂದನನೆದೆಯ (ನೋಹತೆ. ೩೮-೩೧). 
[ನೀಲ 4 ಕೆಂಧರ] 


ಗರಲಗ್ರಿ ವ 


ನೀಲಕಣುಕೆ (ನಾ). ಒಂದು ಬಗೆಯ ಹುಲ್ಲು : “ನೀಲೀ--ಕರಿಯ 


ತಿಗಡೆ, ನಜ್ರ, ಕಾಚಲನಣ, ಬಣ್ಣ ದ ಗೋರಟಿ, ನೀಲಕಜುಕೆ”(ಓಷಧಿ.೮೮). 
[ನೀಲ-- ಕಜುಕೆ( ಎ ಕಜಿಂಕೆ)] 


ನೀಲಕಾಂಡಪಟಿ (ನಾ). ನೀಲಿಬಣ್ಣದ ತೆಕ್ಕ “ಸರದಿ: ಇದುತ್ಚಲ 


ಲಕ್ಷ್ಮಿಯ ನುಂಡನಕ್ಕೆ ಸುತ್ತಿದ ನವನೀಲಕಾಂಡಪಟಿಂ (ಚಂದ್ರು. 


೮-೧೯). [ನೀಲ 4 ಕಾಂಡಪಟ] 


ನೀಲಕಾಂತಿ (ನಾ). ೧. ನೀಲಿಯ ಬಣ್ಣದ ಹೊಳಪು; ನೀಲ 


ವರ್ಣದ ಪ್ರಕಾಶ. ೨. ಒಂದು ಬಗೆಯ ಗಿಡ ಮತ್ತು ಅದರ 
ಹೂವು : ನೀಲಕಾಂತಿಯೆಂಥ, ಅಂಗಿಗುಂಡಿಗಾತ್ರದ ಹೂವಿನ ಚಾಸೆಯೇ 
ಒಂದು ಕಡೆ ಹಣಸಿತ್ತು (ಅಪೂಸ. ೩೬). [nto + ಕಾಂತಿ] 


ನೀಲಕಾಯ (ನಾ). ಕಪ್ಪುಬಣ್ಣದ ಶರೀರವುಳ್ಳ ವನು : ಅನರು 


ಯಮುದೂತರಂತೆ, 


(ನಾಗಕಾ, ೪). 


ನೀಲಕಾಯರೂ ನೀಳಕಾಯರೂ 
[ನೀಲ ಕಾಯ] 


ಆಗಿದ್ದರು 


ಕಪ್ಪು 
ಬಣ್ಣದ ತಲೆಗೂದಲು : ನೀಳ ನೀಲಕುಂತಲನನ್ನು ಸುಂದರವಾಗಿ 
ಹೆಣೆದು... ಅಲಂಕರಿಸಿದರು (೫೦3೮. ೪೧). ನೀಲಕುಂತಳ : 
ನೀಲಕುಂತಳಔ ನನಭೂಸಾರುಣಪ್ರಭೆಯ . . . ನರೌಕ್ತಿ ಕಚ್ಛ ವಿಯೆಸೆನ 
ಕಾಲುಗುರ್ಗದಿರ್ವೆಣ್ಣ ಳೊನ್ಬಿ ದರು ನನರತ್ನ ಮಾಲೆಗಳ ಪಾಂಗಿನಿಂದ 
(ಭಾನೆಚಿಂ. ೫-೨೯) ; ನೀಲಕುಂತಳ ನಿಬಿಡಸ್ತನಗಳ . . . ಸದ್ಗುಣ 
ಶೀಲೆಯರು. ಸರಲ್ಪಚಿತದಾರತಿ ಸಿಡಿದು ನಡೆತಹರು (ನಾಗಷ. ೭-೬೨). 
ನೀಳಕುಂತಳ : ಕುಟಳನೀಳಕುಂತಳಕಳಾನೆಯರ ' ಚತುರ 
ಭಾವಕ್ಕೆ ತಾಮುಂ ಸೋಲ್ತು (ರಾಂತಿಪು ೮-೩೦ ನ); ಆಕೆ ತನ್ನ 
ಮದಾಳಿನೀಳಕುಂತಳದೊಳ್‌ ಕುಟಿಲಸ್ವಭಾವನುಂ ತಳೆದು 
(ಮಲ್ಲಿಪು. ೩-೫೪). [ನೀಲ + ಕುಂತಲ] 


ಅಂತು 


ನೀಲಕುಂತಲೆ 


ನೀಲಕುಂತಲೆ, ನೀಲಕುಂತಳೆ (ನಾ). ಕಪ್ಪುಬಣ್ಣದ ಕೂದಲುಳ್ಳ 
ವಳು : ನೀಲಕುಂತಲೆ ಕೇಳು (ನೋಹತ, ೩೩-೪). 'ನೀಲಕುಂತಳೆ: 
ನೀಲವರ್ಣ ನೀನಾದರೆ ಆಕೆ ನೀಲಕುಂತಳೆ ತಾನಾದಳಯ್ಯ (ಕನಕ. ೧೫-೪); 


ಎಲೆಗೆ ರಾಮಾಭಿರಾಮೆ ; ಸುಗ್ರೀವೆ; ನೀಲಕುಂತಳೆ (ರಾಸಾಶ್ವ. 
೧೪೮-೧). [ಸೆಂ. ನೀಲಕುಂತಲಾ] 

ನೀಲಕುಂತಳ "ನೀಲಕುಂತಲ' ನೋ. 

ನೀಲಕುಂತಳೆ "ನೀಲಕುಂತಲೆ' ನೋ. 

ನೀಲಕ್ಕಿ (ನಾ). ನೀಲಿಬಣ್ಣದ ಒಂದು ಬಗೆಯ ಪಕ್ಷಿ: ಹಾಲಕ್ಕಿ 


ಸೀಲಕ್ಕಿ ನೀಲವರ್ಣದಕ್ಕಿ ಬೇಲೂರ ಗಡ್ಡೆ ಗೊನೆಬತ್ತ ದ ನೆಲ್ಲಕ್ಕಿ, ಸೇರಾವೆ 
ನಮ್ಮ ಅರಮನೆಗೆ (ನಾಸದ, ೧೧೫). [ನೀಲ--ಹಕ್ಕಿ( ಪಕ್ಕಿ)] 

ನೀಲಗಂಧಿ (ನಾ). ೧. ಕಡುನೀಲಿಬಣ್ಣ ದ ಒಂದು ಬಗೆಯ ಹೂವು: 
ಮುಲ್ಲಿಗೆಯೊಳ್‌ ಬೆಳ್ಳು, ನೀಲಗಂಧಿಯೊಳ್‌ ಕರ್ಪು ; ಇಂತೋರೊಂದು. 
ಪೂಗಳೊಳೋರೊಂದು ಬಗೆಯ ಬಣ್ಣ ಮಂ ನೇರ್ಪಡಿಸಿದ ಗಾಂಪನಾನಂ? 
(ಉಾಮಾಶ್ಚ್ಯ, ೮-೨೯). ೨, ಪದ್ಮರಾಗದ ಒಂದು ಭೇದ; ಸೌಗಂಧಿಕ 
ವೆಂಬ ರತ್ನ: ವಿದಿತ ಗದಾಂಗಂ ಮತ್ತದು ಸದಮಲತರ ನೀಲಗಂಧಿ 
ಯೆಂದಿರ್ತೆಜದಿಂ ಪದುಳದಿನಿಕೆ (ಹಾಲಾಸ್ಯ, ೨-೧-೭೧). 

[ಸಂ. ನೀಲಗಂಧಿನ್‌] 

ನೀಲಗಣ್ಣ್ಮೂ (ನಾ). ಒಂದು ಬಗೆಯ ನೇತ್ರರೋಗ : ಕುರುಟಗೆಯ 
ಬೇರಂ . . . ಹಸುವಿನ ತುಪ್ಪದಿಂದ ಹಚ್ಚಲು ಕಾಚು, ನೀಲಗಣ್ಣು 
ಮಾಣ್ಮು ೦ (ವಿನೈವಿ. ೧೩೫). "ತಿಮಿರಕೋಗ' ಪರಾ. 

[ನೀಲ ಕಣ್ಣು (<ಕಣ್‌)] 

ನೀಲಗಳೆೆ ನೀಳಗಳ (ನಾ). ೧. ಕಪ್ಪುಬಣ್ಣದ ಕೊರಳು: 
ತೋಲಿದಂ ಶಿವಂ ನಿಜಸ್ವರೂಪಕಳೆಯನಲ್ಲಿ ನೀಲಗಳದ ಹತ್ತುಭುಜದ ಪಂಚ 
ಮುಖದಸುಖವನಲ್ಲಿ (ನಮರ. ದೇ. ೨೦೦-೧೦). ೨. ಕಪ್ಪುಬಣ್ಣದ 
ಕೊರಳನ್ನುಳ್ಳ ವನು ; ನೀಲಕಂಠ; ಶಿವ: ನಾಲಗೆಯಂ ಕೊಯ್ದ 
ರ್ಚಿಸೆ ಲೀಲೆಗಳಿಂ ಮತ್ತೆ ಕೊನರಿಸಂ ಗಡ ಸಲರ್ಗಂ ನಾಲಗೆಯನಡಸಿ 
ಕೊಯ್ದಡೆ ನೀಲಗಳಂ ಕುಡಿದೆ ತಾನೆ ಬಕ್ಕುಮಿದೇನೋ (ಸಮಪ.೯-೪೬); 
ವೇದಾಂತಾವಗಮ್ಮು  ಮನೋರಥಪ್ರದ ನೀಲಗಳ ಬಿನ್ನ ಪವನವಧರಿಸು 
(ಬಸಪು. ೧-೬೬) ; ನೀಲಗಳ ಸ್ಫೂಚಸರುಸನನಿತ್ತು ಪ್ರಮಥಗಣವೆರಸಿ 
ಬೀಳ್ಕೊಟ್ಟಿ ನಾಗ (ಪ್ರಾಢರಾ, ೨-೩). ಫೀಳೆಗಳೆ: ೩. ನವಿಲು ; 
ಮಯೂರ : ಜಿಸೆ ಪಸುಕೇಣಃ ಪಚ್ಚೆಯೊಳೆ ಮುಚ್ಚಿ ಮಂಸುಂಕಿದ 
ಮಾಜಿಕ್ಕಿಯಾದುದಾಗಸಮಳಿನೀಳ ನೀಳಗಳಕಂ ಕತಮಾಳನಿನೀಳ ನೀರದ 
ಪ್ರಸರವಿಭಾಸಿಯಾದುದು (ಸಂಸಭಾ, [ನೀಲ--ಗಳ್ಳ( =ಗಲ)] 

ನೀಲಗಾರ, "ನೀಲಿಗಾಜಿ' ನೋ. 

ನೀಲಗಾರ, (ನಾ). ಧಾರ್ಮಿಕ ವೃತ್ತಿ ಗಾಯಕರ ಒಂದು ಪಂಗಡಕ್ಕೆ 
ಸೇರಿದವನು : ತಮ್ಮ ಆರಾಧ್ಯದೈವನಾದ ಮಂಟೇಸ್ವಾಮಿಯ 
ಪವಾಡಗಳನ್ನು ಸ್ವಾರಸ್ವವಾಗಿ ಬಣ್ಣಿ ಸುವ ಲೀಲೆಗಾರರಾದ ಇವರಿಗೆ ನೀಲ 
ಗಾರರೆಂದು ರೂಢಿಯ ಹೆಸರು ಬಂದಿದೆ (ಕಜಕ. ೧೦೨). 

[ ಆಲೀಲೆ---ಗಾರ(-ಆ-ಕಾಲ)] 
ನೀಲಗಿಡ (ನಾ). ಒಂದು ಬಗೆಯ ಸಸ್ಯ ; ನೀಲಿಯ ಗಿಡ: (8). 
[nt + ಗಿಡ(-ಆಗಿಡು)] 

ನೀಲಗಿರಿ, ನೀಳಗಿರಿ (ನಾ). ೧. ಕಪ್ಪುಬಣ್ಣ ದ ಪರ್ವತ; ಕಪ್ಪನೆಯ 
ಬೆಟ್ಟಿ ಅಯ್ವರುಮಂ. ನೀಲಗಿರಿಗೊಡೆಗೊಂಡು ಪೋಸು 0 
(110 ೧೩-೯೮ ನು ; ಭೂಮಿಯಾಕಾಶವ ಮೆಟ್ಟ ಕಾಮಗಣಂಗಳ 
ಕೂಡೆ ಕಾದಿ ಗೆಲಲಜಿಕಿಯದೆ ನೀಲಗಿರಿಯ ಮೇಲೆ. ನಿಂದು ಉಲಿವ 
ಉಯ್ಯಲೆಯನಾಡುತ್ತಿ. ಪ್ಪರಯ್ಯ (ಅನಚಂ. ೧೦೭-೪೪೫) ; ನೀಲಗಿರಿಗಳ 


೭-೨೨). 


೪೮೩೪ 


5 


20 


40 


45 


ನೀಲಗ್ರೀನ 


ನೆನ್ಮಿ ಘನಮೇಘಣಇಳಿ ಸುರಿದವು ಮಳೆಯನು (ಕುನ್ಯಾಕ: ೧೦-೧೬): 
ಸೀಲಗಿರಿಯಿಂದಿಳಿವವೊಲು. ಭೂಪಾಲ ಮದಕರಿಯಿಳಿದು (ನಾಗನ. 
ಇ-೧೦೪), ೨. ಕರ್ನಾಟಕದ ದಕ್ಷಿಣಕ್ಕಿರುವ ಒಂದು ಬೆಟ್ಟದ 
ಹೆಸರು : ಚೇಂಟಿಕಾಜ ನೀಲಗಿರಿ ಕರ ಕಾಮ ಯಂಮುಡಿ x x 
ಶ್ರೀಮನುಮಹಾಪ್ರ ಧಾನೆಂ. ಸೆರುಮಾಳದೇವದಂಣಇಯಕಂ (ಎಕ. 111 
(8), ಗುಂಡ್ಲು ಸೇ, ೩೪-೬; 1283) ; ನೀಲಗಿರಿಯಲ್ಲಿ ಬಹಳ ಕಡಿಮೆ. 
ಸಂಖ್ಯೆಯಲ್ಲಿ ಇರುವ ಈ ತೊದನರು ಅಡುನ ಭಾಷೆಯೇ ದ್ರಾನಿಡ 
ಭಾಷಾಪರಿವಾರಕ್ಕೆ ಸೇರಿದ ತೊದ ಭಾಷೆ (ಪ್ರ್ರವಿನಿ, ೧೫೫) ; ನೀಲಗಿರಿಯ 
ತೋಡರು ಹೊರಗಿನ ಜನರೊಡನೆ ಈಗ ಬೆರೆಯ ತೊಡಗಿರುವರು. 
(ಬಾಲಪ್ರ. 1, ೪೯೯). ೩. [ಜೈನ] ಕುಲಪರ್ವತಗಳಲ್ಲಿ ಒಂದು ; 
ನೀಲಾಚಲ : ನೀಲಗಿರಿಯಲ್ಲಿ ನೈಡೂರ್ಯಗಳು ತುಂಬಿನೆ  . . ಶಿಖರಿ 
ಸರ್ವತವು ಚಿನ್ನದಿಂದ ಅಗಿದೆ (ಜೈನಥು ೩೮), ನೀಳಗಿರಿ: ೧. ನೀಳ 
[ಪಾತಾಂ, ಲ] ಗಿರಿಗಳ ಮುಜಿಿಗಳಂ ಪೋಳ್ಳು ಬಿಸುಟಿಂತೆ (ಇಹರ, ದೇ. 
೪೨-೧೩), ೪. ಪಶ್ಚಿಮದಿಕ್ಕಿನ ಬೆಟ್ಟ ; ಅಸ್ತಾ ಚಲ: ದಿನಪಂ ವರ 
ಧರ್ಮರಾಜಜನಕಂ ಕರಕುಳನುಂ ತೆಗೆದು ನೀಳಗಿರಿಯಂ ಸಾರ್ದಂ 
(ಹಮ್ಮಾರ. ೩-೧೩). 
ನೀಲಗಿರಿ ಉಧಾರಣ -- ನೀಲಗಿರಿಯನ್ನು ರಕ್ಷಿಸಿದವನು; ಒಂದು 
ಬಿರುದು : ಮೂವರ ರಾಯರ ಗಂಡ ನೀಲಗಿರಿ ಉಧಾರಣ (ಎಕ. 111, 
(8), ಸಂಜನ. ೧೫೯-೪; 1504). ನೀಲಗಿರಿ ಎಣ್ಣೆ - ನೀಲಗಿರಿಯ 
ತಪ್ಪಲುಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುವ "ಯೂಕಲಿಪ್ಟಸ್‌ 
ಎಂಬ ಒಂದು ಬಗೆಯ ಮರದ ಎಲೆಗಳಿಂದ ತಯಾರಿಸಿದ ತೈಲ: 
ಅನನು ಬರುತ್ತಲೂ ಅವನನ್ನು ಅಂಗಡಿಗೋಡಿಸಿ ನೀಲಗಿರಿ ಎಣ್ಣೆಯ 
ಸೀಸೆಯೊಂದನ್ನು ತರಿಸಿದೆ (ನಾಪೋಲೀ. ೧೭೧): ಕೈಕಾಲಿಗೆ ನೀಲಗಿರಿ 
ಎಣ್ಣೆ ತಿಕ್ಕಿ . . . ಮಾತಾಡುತ್ತ ಕುಳಿತರು (ಬಾಗಿನ. ೯೪). ನೀಲಗಿರಿ 
ಗಿಡ. ನೀಲಗಿರಿಯ ತಪ್ಪಲುಪ್ರ ದೇಶದಲ್ಲಿ ಹೆಚ್ಚಾಗಿ ಬೆಳೆಯುವ, 
“ಯೂಕಲಿಪ್ಟರ್ಸ' ಎಂಬ ಒಂದು ಬಗೆಯ ಸಸ್ಯ: ಚಹಾ, ಕಾಫಿ, 
ನೀಲಗಿರಿ ಗಿಡಗಳನ್ನು ಸೆಟ್ಟು ಆ ಬೆಳೆಯಿಂದ ನರುನರುಷ ಹಣ ಶೇಖರಿಸಿ 
ಸಿರಿವಂತರಾಗುವನರಿಗೆ ಮಲೆನಾಡಿನಲ್ಲಿ ಕಡಿಮೆಯಿಲ್ಲ ೩೬). 
ಸೀಲಗಿರಿತ್ಸೆ ಲ-- ನೀಲಗಿರಿ ಎಣ್ಣೆ: ನೀಲಗಿರಿತೈಲ (ಸೋಂಕು'ನಿವಾರಕ) 
(Eucalyptus Oil. ಇಂಕಸಿ); ಮೈ ಕ್ಸ ಕ್ಲೆ ನೋವಿಗೆ ನೀಲಗಿರಿತ್ಸೆ ಅನ್ನು 
ಉಜ್ಜಿ ದರಿ ನೋವು ಹೋಗುತ್ತದೆ (ರೂಢಿ). ನೀಲಗಿರಿ ಸಾಧಕ . 
ಫೀಲಗಿರಿಯನ್ನು ಗೆದ್ದವನು; ಒಂದು ಬಿರುದು : ಕೊಂಗಮಾರಿ 
ಕೊಂಗದಿಶಾಪಟ್ಟಿ ನೀಲಗಿರಿಸಾಧಕ ಗಿರಿದುರ್ಗ್ಗಮಂಲ್ಲ ಜಲದುರ್ಗ್ಗಮಂಡಳಿಕ 
ಹೃದಯಶಲ್ಯ (ಎಕ, 111, ಗುಂಡ್ಲು ಸೇ, ೪೦-೧೧; 1320). 
[ನೀಲ--ಗಿರಿ] 
ನೀಲಗುರುಳ್‌ (ನಾ). - ನೀಲಕುಂತಲ: ಸುಕ್ಕುಂಗುರುಳ ಓಿಡಿಗುರುಳ 
ಸೊಸ ನೀಲಗುರುಳ ಫೆಜಕಿನೊಸಲೊಳೆಡೆನಿಡಿದಲೆನ ಕುರುಳ ನುಣ್ಣುರುಳ 
ಕೋಮಲೆಯರೆಡೆವಿಡದೊದಗಿ ಬರುತಿರ್ದರು (ಚೆಓಪು, ೩೭-೪೬). 
[ನೀಲ-/ ಕುರುಳ್ಳ) 
ನೀಲಗೋರಟೆ (ನಾ). ನೀಲಿಬಣ್ಣದ ಹೂವುಗಳನ್ನು ಬಿಡುವ 
ಗೋರಟಿ ಗಿಡ ; ನೀಲಿಸ್ಸ ಕ : ದಾಸೀ - ನೀಲಗೋರಟಿ, ದೊಡ್ಡ 
ಬಣ್ಣದ ಗೋರಟಿ” (ಓಷಧಿ. ೭೫). [ನೀಲ-- ಗೋರಟಿ (ಆಗೋರಂಟಿ)) 
ಸೀಲಗ್ರೀನ (ನಾ). ೧. ಕಪ್ಪುಬಣ್ಣದ ಕೊರಳು: ಅನಂತಕೋಟಿ 
ದರ್ಪಣಲಾನಣ್ಯುದಿಂ ತ್ರಿಣೇತ್ರದಿಂ ನೀಲಗ್ರೀನದಿಂ, . , ಮಹೇಶ್ವರ 
ನೊಪ್ಪು ತ್ತಿ ರಲಾಗಿ (ಭೈರಸೂ. 1, ೧೭). ೨. ಕಪ್ಪುಬಣ್ಣದ ಕೊರಳು 
ಳ್ಳವನು ; ನೀಲಕಂಠ; ಶಿವ: “ಈಶಾನಃ, ಶಶಿಶೇಖರಃ . . . 


(ಸುತ್ತುಮು. 


ನೀಲಚುಂಬಿ 


ನೀಲಗ್ರೀಪಕ, ನಹ್ನಿರೇತಾಃ . . . ನೀಲಲೋಹಿತಃ ---ಈ ೪೫ ಮಹಾ 
ದೇವರ ಸೆಸರ್‌” (ಹಲಾಯು. ೩-೧೨) ; ನೀಲಗ್ರೀವ ಕಾಲಾಂತಕ . . . 
ವಿರೂಪಾಕ್ಷ ರಕ್ಷಿಪುದೆನ್ನ್ನಂ (ರಕ್ಪಾಶ, ೮೭); ಶಂಬರಾಂತಕಮದಾಡಂಬರಾಚಲ 
ನಿಶ್ಚಿತ ಶಂಬ ನೀಲಗ್ರ್ರೀವ ಜಯಯೆನುತ್ತೇಜಗಿದಂ ನಂಬಿ ಭಯಭಕ್ತಿ ಯಿಂದ 
(ಸೌಂದಪು. ೧೨-೪೨). [ನೀಲ-- ಗ್ರೀವ] 

ನೀಲಚುಂಬಿ (ಗು). ಆಳಾಶನನ್ನು ಮುಟ್ಟುವ ; ಗಗನಚುಂಬಿ 
ಯಾದ: ಕಲ್ಪನೆಗೆ ಕೆಚ್ಚಿರಲ್‌ ಕಟ್ಟ ಕಾಣಾ ನೀಲಚುಂಬಿ ಮಹೇಂದ್ರ 
ಕುತ್ಕೀಲಮಸ್ತ ಕಡ ಶಕುನಿಶಿಲೆಗೇರ್ದು ನಿಂದಾ ವಿರಾಡ್ರೂಪದಾ ಭವ್ಯಚಿತ್ರ 
ವನಾಂಜನೇಯನಾ ! (ಶ್ರ್ರೀಂಉನಮಾ, ೪೦೪-೪೬). [ಸೆಂ. ನೀಲಚುಂಬಿನ್‌) 

ನೀಲಚೂಳಿಕೆ (ನಾ). ನೀಲಿಯ ಬಣ್ಣದ ಶಿಖರ,--ಜೆಟ್ಟಿದತುದಿ : 
ಬಲನರುತಿರ್ಪ ಭಾನುಗೆ ತಮಃ ಪಟಳಂ ಸುಗಿದಭ್ರ ಮೇಖಳಾವಳಯೆಮುನಾಸೆ 
ನಟ್ಟು ನೆಲಸಿರ್ದದೊ ಫೇಟಕಿನೆ ಮಂದರಾಗ್ರದೊಳ್‌ ನೆಲಸಿದ ನೀಲ 
ಚೂಳಿಕೆ ಜಿನಾಗಮನಕ್ಕಿದೆ. ನಮ್ಮ ಮುಂದೆ ಸೂವಲಿಗೆದಲುತ್ತು ಮಿರ್ದಪುದು 
ಮೆಯ್ವೆಳಗೆಂಬತಸೀಲತಾಂತಮಂ (ನುಲ್ಲಿಪು. ೧೨-೯೧). 

(ನೀಲ ಚೊಳಿಕೆ( ಎ ಚೂಲಿಕೆ)] 

ನೀಲಚೇಲ್ಯ ನೀಳಚೇಳ (ನಾ). - ನೀಲಪಟಿ ೧: ದಿನನಾಥಂ 
ಫೆಜಪಿಂಗೆ . .. ಮೃಗಾಂಕನೊಳ್‌ ನೆರೆಯಲೆಂದಾಶಾನಧೂದೌತ್ಯವರ್ತನ 
ದಿಂದಂ ಗಗನಸ್ಮಳೀಕುಲಟಿ ಕೊಂಡಳ್‌ ನೀಲಚೀಲಾನಗುಂಕನನುಂ ತಾನೆನೆ 
ದಟ್ಟಿ ಮಾಗಿರೆ ತಮಂ ತಕ್ತತ್ತು ದಿಕ್ಟ್ರಾಂತನುಂ (ಅನಂಪು. ೭-೭೩). 
ನೀಳಚೇಳೆ : ಅಭಿನುತ ರತೋತ್ಸುಕ ಸ್ವೈರಿಣಿಸಂತತಿಗತಂತುನುಯ 
ನೀಳಚೇಳಮುಮುಕಲ್ಯಮುಯ  ಕಸ್ತೂರಿಕಾಪಂಕಮುಮಗ್ರಾನಮಂಯಂ 
ಮಹಾನೀಲಮಣಿಭೂಸಣಮುಮೆನಿಸಿ.. . ತಮಮಶೇಷಭುವನೋದರೆ 
ಮನಾವಗಂ ತೀವೆ (ಪರ್ಧಪು, ೬-೨೯). [ನೀಲ-- ಚೇಲ್ಯ] 

ನೀಲತಂತ್ರ (ನಾ). ಕಿರಣಾಗಮದ ಒಂಬತ್ತು ಪ್ರಕಾರಗಳಲ್ಲಿ 
ಒಂದು : ಗರುಡಾಗಮ ನೈರುತಾಗಮ ನೀಲತಂತ್ರ . . . ಕಾಲತಂತ್ರ 
ವೆಂದು ಕಿರಣಾಗಮದ ನನಭೇದಂಗಳು (ವಿನೇಕ. ೭೧). [ಸಂ.] 

ಸೀಲತುತ್ತೆ (ನಾ). ಒಂದು ಬಗೆಯ ಖನಿಜಲವಣ ;- ಮೈಲು 
ತುತ್ತ: ಜೋಳವನ್ನು ಕಾಡಿಗೆರೋಗದಿಂದ ಉಳಿಸಬೇಕಾದರೆ ಅದರ 
ಬೀಜಗಳನ್ನು  ಕಾಪರ್‌ಸಲ್ಫೇಟ್‌ (ನೀಲತುತ್ತೆ) 
ತೊಳೆಯಬೇಕು (ನಿರಶಾ. ೧೭. [ನೀಲ ತುತ್ತೆ (ನ ತುತ್ತ)] 

ನೀಲತುರಂಗ (ನಾ). ಕಪ್ಪುಬಣ್ಣದ ಕುದುರೆ: ನೀಲತುರಂಗ 
ಮಾಡೊಡಂ ಶ್ವೇತಾಶ್ವಮಾದೊಡಮಾ ವಾಜಿಯ ಕುಕ್ತಿಯೊಳಾದೊಡಂ 
ವಕ್ಷದೊಳಾದೊಡಂ ಧವಳವರ್ಣವಿಂರಲಾ ತೇಜಿ ವೈಜಯಕಮೆನಿಪುದು 
(ಹಾಲಾಸ್ಯ. ೪-೧೧-೧೦೩ ನ). [ನೀಲ”-ತುರಂಗ,] 

ನೀಲತುರಗೆ (ನಾ). ಇ ನೀಲತುರಂಗ :. ನೀಲತುರಗನಿರಾಜಮಾನಳೆ 
ನೀಲವಸನೆಯೆ (ದೇವೀನು. ೩-೧೮). [ನೀಲ ತುರಗ] 

ನೀಲತೆ (ನಾ). ನೀಲಿ ಅಥವಾ ಕಪ್ಪು ಬಣ್ಣದಿಂದ ಕೂಡಿರುವಿಕೆ. 

[ಸಂ. ನೀಲತಾ] 

ನೀಲಧನ್ಮಿಲ್ಲ (ನಾ). ಕಪ್ಪುಬಣ್ಣದ ತುರುಬು,--ಮುಡಿ :ಶ್ರೀಗಿರಿ 
ಸುತಾನೀಲಧಮ್ಮಿಲ್ಲ ಮಲ್ಲಿಕಾನಾಗಚಂಪಕಕೌಸುಮಾರಚಿತಮಾಲಿಕಾ 
ಸೂಗಥೂಳಿಮ ಧೂಳಿಪಂಕಿ ಲಿತವಾನಘಿಂಸಶಿಖರಶೋಭಾಧುರೀಣಂ 
(ದುಂಪು, ೧೭-೧). [ನೀಲ + ಧಮ್ಮಿಲ್ಲ) 

ನೀಲಧಿ (ನಾ)..೧. ನೀಲನರ್ಣಕ್ಕೆ ಆಶ್ರಯವಾದುದು ; ಆಕಾಶ: 
ನೀಲಧಿಯಲಿ ಶಶಿಯ ದೋಣಿ ಈಸುತಿತ್ತು ಮಂದಾನಿಲಂ ಮಂದ 
ಮಂದಂ ಬೀಸುತಿತ್ತು (ಅಸಿಕೇ. ೪೩-೧). ೨. ನೀರಿಗೆ ಆಶ್ರಯ 
ವಾದುದು ; ಸಮುದ್ರ (?). [Ao] 


ದ್ರಾವಣದಿಂದ 


೪೮೩೫ 


30 


35 


40 


45 


ನೀಲಪಟ 


ನೀಲನಕ್ಷೆ (ನಾ). ಯಾವುದಾದರೂ ಕಟ್ಟಡ, ಯಂತ್ರ ಇತ್ಯಾದಿ 
ಗಳ ನಿರ್ಮಾಣವನ್ನು ಕೈಗೊಳ್ಳುವ ಮೊದಲು ತಯಾರಿಸುವ 
ನೊದಲ ನಕ್ಷೆ: ನೀಲಪ್ರತಿ, ನೀಲನಕ್ಷೆ (8100, Print. ಸತ್ರಿನಿ. ೧೦). 
[ನೀಲ ನಕ್ಷೆ] 
ನೀಲನಾಗಿನಿ (ನಾ). ನೀಲಿಬಣ್ಣದ ಹೆಣ್ಣುನಾಗರ ಹಾವು : ಕಾರ್ಡ 
ವಿಷಮಂ ತಾನೆ ಮರಳಿ ಪೀರಲೈಳಸಿ ಬಳಿ ಸಾರ್ವ ನೀಲನಾಗಿನಿಯಂತೆ 
ತನ್ನೆಡೆಗೆ ತಹಿಸುತೈತರುತಿರ್ದ  ಭರತಜನನಿಯನಿರಡೆ ನೂಂಕಿದನ್‌ 
(ಶ್ರೀನಾ, ೭೦-೪೪೬). [ನೀಲ ನಾಗಿನ( ಎನಾಗಿಣಿ)] 
ನೀಲನೀರಜ (ನಾ). ನೀಲಿಯ ಬಣ್ಣದ ತಾವರೆ; ಕನ್ನೈದಿಲೆ $ 
ಬಾಯಲಂದಟ್ವ ಮೆಬ್ಬಡುವ ಡಂಬಿಔ ರಂಡೆತನಕ್ಕೆ ಸೂಣ್ಣಭಿಸ್ರಾಯನೆ 
ಸಿಂಹನಂದೆಗಮನಿಂದಿತೆಗಂ ಮೃಗಳಂತಮಾದ ತತ್ಸಾಯಕಮುರ್ಚೆ 
ಪೋಗಡೆ ಮೃಗೀಯಂಗಳಂ ಮಡಿನಂತೆ ಸತ್ತರಾಘ್ರಾಯಿಸಿ ಸೀಲ 
ನೀರಜಮಂ (ಉಂತಿಪು. ೬-೯೪) ; ಪಾಲ್ಗಡಲಂ ಪೋಲ್ತಿರೆ ತತ್ಸರಂ. . . 
ಮೇಲೆಡೆಗೊಂಡೊಪ್ಪು ನ ನೀಲನೀರಜನನಂ ಸ್ವರ್ಣಾಂಬುಜೋದ್ಯದ್ರಜಂ 
ಜ್ಜ ಒಪ್ಪುಗುಂ (ರಾಜರೇ, ೧೦-೬೬). [ನೀಲ ನೀರಜೃ] 
ನೀಲನೀರದ (ನಾ). ಕಪ್ಪುಬಣ್ಣದ ಮೋಡ; ನೀಲನೇಘ : 
ನೀಲಲೀರದ ತನುಚ್ಛನಿ ಭಸ್ಮರಜೋವಿಲಿಪ್ತ ಮಂಜನಗಿರಿಯುಂ ಶರಜ್ಜಳ 
ಧರಂ ಕವಿದಂತಿಕಿ ಚೆಲ್ವನಾಳ್ಹು (ಸಂಸಭಾ. ೭-೫೯); ಈ ಸ್ವಯಂಪ್ರಭೆಗೆ 
ಲಂಲತ್ತಟಿತ್ರಭೆಗೆ ಬಂಧುರಸಿಂಧುರನೀಲನೀರದಪ್ರಭನಭಯಂ ತ್ರಿಪೃಷ್ಮನು 
ಟಿಃದರ್‌ ನಿಲೆ . . . ದೊರೆಯಾಗಲಾರ್ಕುನೇ (ಶಾಂತಿಪು. ೫-೨೮) ; 
ಮೂಂಂತೆ ನಡೆಗೊಂಡನಡವಿಕೀಳ್ವ ಟ್ಟಿ ಯೊಳಿಳಾತ್ಮಜಾವಲ್ಲಭಂ, 
ನೀಲನೀರದವಿಪುಲವಪುವಾಗಿ, ಭೀಷಣ ಧನುಸ್ಟ್ರಾಣಿಯಾಗಿ (ಶ್ರೀರಾಮಾ, 
[ಸೀಲ -- ಸೀರದ] 
ನೀಲಪಟಿ, ನೀಳಪಟ (ನಾ). ೧. ಕಪ್ಪುಬಣ್ಣದ ಬಟ್ಟೆ ; ನೀಲಿ 
ಬಣ್ಣದ ವಸ್ತ್ರ: ರಸದ ಮಳಯಂಜದ ಘುಸ್ಕಣದ ಕುಸುಮದ ಕಪ್ಪುರದ 
ಕನಿವ ಸೊವಡಿಂಗಳಿಗಳ್‌ ಮುಸುಜಕಿ ನನನೀಲಪಟಿನುಂ ಮುಸುಕಿದ 
ವೋಲಸತಿಯೋೊರ್ವಳಡಿಯಿಡುತಿರ್ದಳ್‌(೮ ಲಾನ. ೩-೧೨) ; ಪೊದೆದ ನವೀನ 
ನೀಲಪಟವಿಕ್ಕಿದ ಕತ್ತುರಿಯಣ್ಣು ತೊಟ್ಟಿ ನೀಲದ ತೊಡನೊಪ್ಪೆ . . - 
ಪರ್ವಿದ ತಮದುರ್ನಿನೊಳ್‌ ಸುಬ ದರಸ್ಫು ಟಚಾರೆಯರಂದು ಜಾರೆಯೆರ್‌ 
ನೀಲಪಟಾಂಚಿತ ಕಂಚುಕಬಾಲಾಬಾಹಾಲತಾಗ್ರ 
ದೊಳ್ಳೆಟಿಕದುದು ಪೂಮಾಲೆ ವಿದುಂತುದಮುಖದಿಂ ಸಾಲಿಟ್ಟಿ ಳಿನಿಂದು 
ನಮೃ ತಕಣಮಂಜರಿನೋಲ್‌ (ರಾಜಶೀ. ೨-೧೦೬). ೨. ಮನ್ಮಥನನ್ನು 
ಆರಾಧ್ಯಜೀವತೆಯಾಗುಳ್ಳ ಒಂದು ತಾಂತ್ರಿಕ. ಸಂಥದ ಹೆಸರು 
ಮತ್ತು ಆ ಸಂಥಕ್ಕೆ ಸೇರಿದ ವ್ಯಕ್ತಿ ; ಐ ಇವರನ್ನು ಕಾಶ್ಮೀರ 
ದಲ್ಲಿ "ನೀಲಾಂಬರ'ರೆಂದು ಕರೆಯುತ್ತಾರೆ: ಅರ್ಹನ್‌ ಬುದ್ಧ 
ಚಾರ್ವಾಕ ಮಿಾಾಮಾಂಸಕ ನೀಲಸಟಿರೆಂಬನರು ಕಾಯದರುಶನಂಗಳಲ್ಲಿ 
ದೀಕ್ಷಿತರಾಗಿ . . . ನರಕಕ್ಕಿಳಿದು ಅಧನುರಾಗಿ ಹೋಗಿ ಎಂದು ಹೇಳಿ 
ತ್ರೈಯರಾ: ನೇದ (ಉರಿಸೆ. ಕ. ೧೩೨-೨೦೧); ಯೋಗಿ ಜೋಗಿ... 
ನೀಲಪಟಿರು ಸುಳಿನರು ಕ್ಷುಥಿ ಕಾರಣ (ಸನಾನ. ೬-೨೨) ; ಸ್ಮರಕಳಾ 
ತಾಸಸೆಆ;ನೀಲಸಟನೆಂಬವಂ ಹರಿದು ಬಂದು. .. ಬಳಿಕಿಂತೆಂದನು (ಸದ್ದಲ. 
೪-೫೯); ನೀಲನಟಿನುದ್ಯನ್ನಿರೀಶ್ವರಾನೇಕೇಶ್ವರಾಲೋಲಪೌರಾಣಿಕ 
ಪ್ರಾತ್ಯಭಿಜ್ಞಾದ್ಯಶೇಸಸನುಯಗಳ ಗಡಣಂ ಲೀಲೆಯಿಂದೆನ್ನೊಳ್‌ ಸೆಣಸಿ 
ಸಿಗ್ರಹಂಬೊತ್ತು ಸೋಲಮಂ ಪಡೆದೋಲಗಿಸುತಿರ್ಪರ್‌ 
೯-೧೭). ನೀಳಪಟಿ: ೧. ಚೌಕನುಂ ಕೀಆಂತುಂ-ತೆಗೆದಾಚ್ಛಾದಿಸೆ 
ಕೇಳ ನೀಳಪಟಿಮಕ್ಕುಂ ಬಟ್ಟತಂ ನಾಡಿ ಸುತ್ತು ಗಳೆತ್ತ ಲ್ಯಸಿತಾತಪತ್ರ 
ನೆನಲಕ್ಕುಂ (ಗಿರಿಕ. ೪-೭೬). [ನೀಲ ಪಟ್ಟ] 


ತಾಂ 


೧೨೭-೫೪). 


(ಜಗವಿ. ೧೬-೧೦೨); 


(ಹದ್ಮರಾ. 


ನೀಲಪಟಕೇತು 


ನೀಲಪಟಕೇತು. (ನಾ). ಕಪ್ಪುಬಣ್ಣದ ಬಾವುಟ ಧ್ವಜ 
ನೀಲಪಟಕೇತುವಂ ಗಗನಾಲಂಬಿಯನಂಬುಜಾಪ್ತ ನಿದು ರಾಹುವೆನುತ್ತಾ 
ಲೋಕಿಸಿ ಭಯನುತ್ತು ವಿಶಾಲಾಭ್ರದೆ ದಕ್ಷಿಣೋತ್ತರಾಯಣನಾದಂ 
(ನೃ ಸವಿ, ೪-೭೭), [ನೀಲಪಟ -- ಕೇತು] 

ನೀಲಸಟಚ್ಛ ಡೆ (ನಾ). ಕಪ್ಪು ಬಣ್ಣ ದ ಬಟ್ಟೆ ಸಿಯನ್ನು ಹೊದೆದು 


ಕೊಂಡಿರುವನಳು : ಸೀಟಿ ಡೆ” ಕೆಳ ಲೋಡೇಕ್ಷಣೆ ಗಗನ 
ಮಾರ್ಗದಿಂ sadshengosd ಸ pS 1 ಬಂದೊಳವೊಕ್ಕರ್ಳ 
(ಸಂರಾಮಾ, ೧೦-೧೮೯), [ಸೆಂ ನೀಲಪಟಿಚ್ಛ ದಾ] 


ನೀಲಪಟಾಸ್ತರಣ (ನಾ). ನೀಲಿಬಣ್ಣದ ಬಟ್ಟೆ 'ಯ ಹೊಡಿಕೆ : 
ಸೀಲಪಟಾಸ್ತರಣದ ಮೇಲಾ ಲಲಿತಾ! ಭರನೊಟ್ಬ ದತ ಶರ 
ತ್ಯಾಲದ ಗಗನ ತಃರಾಮಾಲೆಯನನುಕರಿಸಿ ದೇನಡೀನನ ಸಭೆಯೊಳ್‌ 
(ರ9ಂತಿಪು. ೧೦-೧೬೩). [ನೀಲಪಟಿ 4. ಆಸ್ಪರಣ] 
ನೀಲಸಿಟ (ನಾ). [ಬೌದ್ಧ ] ಚಾರಿತ್ರಿಕ ಘಟನೆಗಳು ಹಾಗೂ ರಾ: 
ಶಾಸನಗಳನ್ನು ಒಳಗೊಂಡಿರುವ" "ಧಾಖಲೆ ; ಬಖೈರು : ದೇಶದ 
ಆಗುಹೋಗುಗಳನ್ನು ಬರೆದಿಡಲು ಪ್ರ ತಿಪ್ರಾಂತದಲ್ಲಿಯೂ ಒಬ್ಬೊಬ್ಬ 
ರನ್ನು ನೇಮಿಸಿದ್ದಾರೆ. ಈ ದಾಖಲೆಗಳನ್ನು ನೀಲಸಿಟಿ ಎಂಬ 
ಸಾಮೂಹಿಕ ಹೆಸರಿನಿಂದ ಕರೆಯುತ್ತಾರೆ (ಸ್ರನಾಇ, 1, ೨೦೦). [ಸಂ.] 
ನೀಲಪುಷ್ಟ (ನಾ). ೧. ನೀಲವರ್ಣದ ಒಂದು ಬಗೆಯ ಸೆಸ್ಯ : 
ಸಸ ಪಟ್ಟ (ಓನಧಿ. ೬). ೨. ವಿಷ್ಣು ಸಕಲಂ 


ಗಿಡ: “ನೀಲಪುಪ್ಪು ಕರಿಯ ಗೋರಟಿ, ನಿಸ್ನುಕ್ತಾ ಕ್ರಾಂತಿ” (ಒನೆ. ೮೮) 
೩. ಮಾಚಿಸತ್ರೆ. [ಸಂ.] 
ನೀಲಪ್ರೆತಿ (ತಾ). -ಫೀಲನಕ್ಷೆ : ನೀಲಪ್ರತಿ, ನೀಲನಕ್ಷೆ (Blue Print. 
೧೨). [ನೀಲ--ಪ್ರತಿ] 


ನೀಲಪ್ರಸ್ತರ (ನಾ). ಕಪ್ಪುಬಣ್ಣ ದ ಶಿಲೆ; ಕರಿಯ ಬಂಡೆಗಲ್ಲು : 

ವಿಸ್ತೀರ್ಣಮೆನಿಪ ನೀಲಪ್ರ ಸ್ತರದೊರ್ಳ ಮುನಿಪನಿರ್ದಂ (ಚಂದ್ರಪು. ೩- 
[ನೀಲ ./- ಪ್ರಸ್ತರ] 

ನೀಲಬೆ "ನೀಲಬ್ಬೆ' ನೋ. 

ನೀಲಬೇರ (ನಾ). ಕಪ್ಪುಬಣ್ಣದ ಕುದುರೆ: ನೀಲಾಂಬುರುಹ ತನು 
ಚೈ ನಿಯಾಗಲ್‌ ನೆಜಕಿ ಪರೆದಿರೆ ನೀಲಬೋ([ಬೇ]ರನಾ ಹಯಧೀರಂ 
(ಆರೇ, ೨-೧೪). ಓ “ಕುದುರೆಯ ನಾಮ ನಿಶೇಷಗಳು- 
೨೯ ಬ ಕರ್ಕ, ಕುಕ್ಕುಟ, ನೀಳ, ಶ್ಯಾಮವರ್ಣ, ಚೇರ, 
ಇಂದ್ರಾಹ್ವ, ಬೊಲ್ಲ, ಕುಂಕುಮಜೇರ, ಉಜ್ಜ ಲಜೇರ, ಮಂಗಳ 
ಬೇರ, ನೀಲಬೇರ, ಕೈರ್ಯ ಕಾರಳಗ, ಕೇಸಳಗ, ಸಂಪಳಗೃ 
'ಬೋರಳಗ, ಮಂಗಳ, ಕೊಂಕಾಹ್ವ, ಶೋಭೆಯಟ್ಟ, ಅವಟ್ಕ 
ಕಪೋತ, ಕಾಮಾಂಕಿ, ನೀಲ್ಕ ಗಂಗನಾಣಿ, ಚಕ್ರವಾಕ, 
ಸಿಂಹಪೋತ, ಸಿದ್ಧಾರ್ಥ, ಉತ್ತಮ, ಪುನ್ನಾಹ ಇ, 
(ಅಶ್ವಶಾ)”” (ಶ್ರೀನತ್ಸ. ೧೨೨).  [ನೀಲ--ಬೇರ್ಯ] 

ನೀಲಬ್ಬೆ, ನೀಲಬೆ (ನಾ). ಒಬ್ಬಾಕೆಯ ಹೆಸರು.: ಸೆರ್ಮ್ಮಾಡಿಯ 
ಮನೆನಗತಿ. ನೀಲಬ್ಬೆಯ. ಮಗಂ ರಣಜಮ್ಮನ ಧರ್ಮ್ಮ (ಎಕ, 111, ಸಂಜನ, 

ನೀಲಬೆ : ಸೆರ್ಮ್ಮಾಡಿಯಂಂ ನೀಲಬೆಂಗಂ ನರಸಿ 

ಆ ಇನ್ನಿ ವರಿಟ್ಟು ಕೊಟ್ಟೋರ್‌ (ಎಕ. ೪1, ಚಿಕ್ಕಮ್ಮ 

899 7). [ನೀಲ-- ಅಬ್ಬೈ] 

ನೀಲಭದ್ರ (ನಾ). ಹದಿನೇಳು ಕುಲಪರ್ನತಗಳಲ್ಲಿ ಒಂದು: ಶಂಖ 
ಕೂಟ , . , ಹೇನುಕೂಟ ನೀಲಭದ್ರ ಕೋಟಶೃಂಗ . . ೬ ಎಂಬ 
ಹದಿನೇಳು. ಕುಲಗೋತ್ರಂಗಳೇ ಸೂರ್ವೋಕ್ತ Pie ತಬ. ಕೀಲಕ 
ಪರ್ವತಕ್ಕೆ ಬಡಗಣ ದಿಕ್ಕಿ ನಲ್ಲಿಹವು (ನಿನೇಕ. [ನೀಲ ಭದ್ರ] 


೧೫೮-೨ ; 970). 
ಜ್ಲಯ್ಭುನುಂ . . 


೩-೯; 


೨೩೧). 


೪೮೩೬ 


10 


25 


4: 


ನೀಲರತ್ನ 


ನೀಲಭದ್ರತಂತ್ರ (ನಾ). ಚಂದ್ರಜ್ಞಾನಾಗಮದ ಹದಿನಾಲ್ಕು 
ಭೇದಗಳಲ್ಲಿ ಸ ಸ್ಥಿರೆಸಂಹಿತೆ ಸ್ಮಾಣುಸಂಹಿತೆ ನೀಲಭದ್ರ 
ತಂತ್ರ ಶಿನಭದ್ರಾಗಮು . * ದೇನೀಮತನೆಂದು ಚಂದ್ರಜ್ಞ್ಞಾನಾಗಮದ 
ಹಂಸಾಲ್ಯು ಸಸ (ವಿನೇಕ ೭೧). [ಸಂ] 
ನೀಲಮಣಿ, ನೀಳಮಣಿ (ನಾ). ನವರತ್ನಗಳಲ್ಲಿ ಒಂದು: ನೀಲ 
ವರ್ಣದ ರತ್ನ; ಇಂದ್ರಫೀಲ : ನೀಲನುಣಿರುಚಿರನಂ ನನನಾಲಿಯಂ 
೬ » ಕೆಂಡಳ್‌ (ಜಗವಿ, ೧೧-೩೦) ; ನೀಲನುಣಿಮಂಕ್ತಾ ಮಾಲ ನಿಮ್ಮ 
ನೇನೆಂದು ಕರೆಯಲಿ ಸುಗ್ರೀನಪಾಲ (ಪುರಂದ, ೪-೧೬೦-೪); ನೀಲಮಣಿ 
ರಚಿತಂಗಳೆನಿಪ ಏಕಾಲಸಾದರಿ ಪಟ್ಟಿ ಸಾಲೆ(ನಾಗಷ. ೩೦-೫೨). ನೀಳಮಣಿ: 
ಸುಳಲಿತ ಕನಿಕೃ ತಿಗಮಳಿನನೆಳಸುವ ನೋಲ್‌ ಮಲಿನನೆಳಸನತಿನಿಶದ 
ಓನೋಸಕನೊಟರ್ಸವೊಲಿಂದುಳರಾನಳಿಗೆ ತೈ ಣಗ್ರ್ರಾಹಿ ನೀಳನುಣಿಯೊಸ 
ರ್ದಪುದೇ (ಚಂದ್ರಪು. ೧-೩೯) ; ನೀಳಮಣಿಸ್ಕಲಿಯೊಳ್‌ ನೀಳಾಳಕಮಂ 


ಬಿಲೊಳಿನಿಸು ಕಾಣದೆ ತಲೆಯಂ ಬಾಲಕಿಯರಂಟುತುಂ ನೃಪ 
ಬಾಳನನಾ ನಗದ ರತ್ನಗುಹೆಯೊಳ್‌ ನಗಿಪರ್‌ (ನರ್ಧಪು. ೨-೨೧). 
[ನೀಲ + ಮಣಿ] 


ನೀಲಮಲ್ಲಿ (ನಾ). ನೀಲಿಬಣ್ಣದ ಹೂವು ಬಿಡುವ ಒಂದು ಬಗೆಯ 

ಸಸ್ಯ : ಶಿನಮಲ್ಲಿ, ನೀಲನುಲ್ಲಿ, ಕೊಗ್ಗೆ (ಮೈ ಔಗಿ, ೪೫-೮೯೭), 
[ನೀಲ -- ಮಲ್ಲಿ] 

ನೀಲಮಹೀಧರೆ (ನಾ). ನೀಲವರ್ಣದ ಪರ್ವತ,.--ಗಿರಿ: ನೀಲ 
ಮಹೀಧರನುಂಜಕ"ಕೈಕಾಲಂ ಮೇಣ್ರೊ£ಣ್ತ]ಳೆದು ಸುಬಿಕಿದುಡೋಯೆನೆ 
ದೀರ್ಥಸ್ಕೂಲಸ್ವರೂಳರಿಂದಂ ಕಾಲನಿಭಂ ಬಂದಂ (ಉದ್ಭ ಓಟ. ೪-೬೫). 

[ನೀಲ*-ಮಹೀಧರ] 

"ನೀಲನೇಘ (ನಾ). ಕಪ್ಪು ಮೋಡ ; ಕಾಳಮೇಘ : ನೀಲಮೇಘದ 
ಮಿಂಚುಗಳ ಕೋಟಿಪ್ರಭೆಯಿಂದ (ದೀಕ್ಲಾಚೋ. ಬ. ೩-೬೨೩) ; ಆ 
ಮಹಾಸ್ರಚಂಡೋಗ್ರ ದೊಂಕಾರದಿಂ ಬಿಡದಖಿಳೆ ದಿಕ್ಕ ಬಧಿರತೆಯ 
ನೆಯ್ಲಿಸುತಿರ್ಪ ಬೆಡಗಿನಿಂ ನೀಲಮೇಘಾಂಜನಾಕಾರದಿಂದಂ . . . ವೀರ 
ಭದ್ರ ಶನೆಜಗಿಯಾರ್ಭಡಿಸಿ ಬಿನ್ನವಿಸುತಿರ್ದಂ (ವೀತೈಪು. ೩-೫-೧೬) 
ನೀಲಮೇಘಂಗಳ ನಡುವೆ ಕಂಗೊಳಿಸುವ ಬಾಲಭಾಸ್ಕರನ ಕೀಳ್ಬಡಿಸಿ 
ಮಾಲಾಮಧ್ಯದ ಕೌಸ್ತ್ರುಭನೆಸೆದ ವಿಶಾಲನಕ್ಷವ ನಿಟ್ಟ ಸಿದಳು (ಮೋಹತ. 


೨೯-೪೨). [ನೀಲ+ ಮೇಘ] 
ನೀಲಮೇಘಶ್ಯಾಮು, ನೀಳಮೇಘಶ್ಯಾಮ (ನಾ). ೧. ಕಾಳ 
ಮೇಘದಂತೆ ಕಪ್ಪಾಗಿರುವವನು ; ಕೃಷ್ಣ ಪೇಳಲಳನೆ , . , 


ನೀಲನೇ ಘಶಣ್ಳಾಮ ನಿನ್ನ ಬಾಲಲೀಲೆಯಾಟನ (ಪುರಂದ. ಧಾ. ೪-೫೧ 
ಅನುಸಲ್ಲವಿ), ೨. ರಾಮ: ನೀೀಸಂಜ್ಞ ಳಾದೆನಗೆ ಕಣಸಾದುದಾ ದರ್ಶನದಿ 
ಮೈದೋರ್ಥುದೀ ಸರ್ವಲೋಕರನುಣೀಯತಾ ನೀಲನೇ ಶ್ಯಾಮ 
ಮೂರ್ತಿ (ಶ್ರೀಉಾನೂ, ೪9-೪೫೭), ನೀಳೆಮೇಘಶ್ಯಾನು : ಸುರಪ 
ಕನಲಿ ಖತಿಗೊ೦ಡು . . . ನೀಳಮೇಘಶ್ಯಾನುನಿಗೆ ಸಮುಸಾಳಿಯೆನಿಸುವ 
ನಳನೃಪಗೆ ಯರಡೆಣಿಸುವುದೆ ನಿಂದ (ಸಳಚ, ೪-೧೧). 
[ನೀಲನೇಘ- ಶ್ಯಾಮ] 
ನೀಲನೇಘಶ್ಯಾಮಲ (ನಾ). - ನೀಲಮೇಘಶ್ಯಾಮಣ ಕಣ್ಣಾರೆ 
ಕಂಡೆನಚ್ಛುತನ . . . ನೀಲಮೇ ಫಶ್ಯಾಮಲನ (ಪುರಂದ. ೧-೮೬-೩) ; 
ಹೀಲನೇಘಶ್ಯಾನುಲನ ಲೀಲೆ ಪೊಸತೆಂದು ಸುರರುಲಿಯೆ ಸ್ವಸ್ಕಾಲಕನ 
ರಥಾಗ್ರಕೆ ಸುಪರ್ಣಸ್ಯ ಂಧದಿಂದೆ ಮುರಹರನಿಳಿದನು (ಚೈಮಿಭಾ. ೧೩-೨೩). 
[ನೀಲನೋಫಘ + ಶ್ಯಾಮಲ] 
ಸೀಲರತ್ಸ್ನ, ನೀಳರತ್ಸ (ನಾ). ನೀಲಮಣಿ: “ನೀಲೋಪಲಃ- 
ನೀಲರತ್ನ್ನಗ(ಒಷಂ.೮೮), ನೀಳರತ್ತೈ : ನೀಳರತ್ನದ ಘಟದಿರಡಿ ಮುರಿದೇಳೆ 


ಸೀಲಲೇಶ್ಯೆ 


ದುಂಬಿಯ ಬಂಬಲನು ಮಿಗೆ ಕೋಳುಗೊಂಡುಜ್ಜ ೪ಿಪ ಕಂಪಿನ ಧೂಪ 
ಧೂಮಂಗಳಿಂ (ಸಾಳ್ವಭಾ. ೩-೨೯). [ನೀಲ--ರತ್ನ] 

ನೀಲಲೇಶೈ (ನಾ). [ಚೈನ] ಕೃಷ್ಣ, ನೀಲ ಕಪೋತ, ಪೀತ 
ಪದ್ಮ ಮತ್ತು ಶುಕ್ಲಗಳೆಂಬ ಆರು ಲೇಶೈಗಳಲ್ಲಿ ಒಂದು; ೯ 
“ಆಲಸ್ಯ ಬುದ್ಧಿ ಹೀನತೆ, ಅನಿನೇಕ,  ವಿಷಯಲಂಪಸಟತೆ, 
ಅಭಿಮಾನ, ಕಷಟ, ಅತಿನಿದ್ರೆ, ಧನಧಾನ್ಯಗಳಲ್ಲಿ ತೀವ್ರಅಭಿ 
ಲಾಸೆ--ಇವು. ನೀಲಲೇತೈಯ ಪರಿಣಾಮಗಳು? (ಆದಿಪು, ಕೋಶ): 
ಅಕಿರೌದ್ರಬೀಭತ್ಸಕುತ್ಸಿತೋತ್ಪ ತ್ತಿ ಸ್ಥಾನಂಗಳೊಳ್‌ ಕೃಷ್ಣನೀಲಕಪೋತ 
ಲೇಶ್ವಾ ಬಹ್ವಾರಂಭಸರಿಗ್ರ ಹತ್ಸಾ ದೃಶುಭಪರಿಣಾಮಂಗಳಿಂ ಜೀವಂ 
ನೆಲಸಿ (ಆದಿಪು. ೫-೮೩ ನ) ; ನೀಲಲೇಶ್ಛಾಪರಿಣಾಮದ ಮಧ್ಯಮಾಂಶದಿಂ 
ಜೀವಂ ಪಂಕಪ್ರಭೆಯೆಂಬ ನಾಲ್ಕನೆಯ ನರಕದೊಳು ಪುಟ್ಟುಗುಂ 
(ಸಸಾರ, ೪೧೮) ; ಇದೇ ರೀತಿ ಮೂರು, ನಾಲ್ಕು, ಐದನೆಯ ಸರಕಗಳಲ್ಲಿ 
ನೀಲಲೇಶೈಯು ಆಗುವುದು (ಚನನ. ೪೪೮). [ನೀಲ--ಲೇಶೈ] 

ಸೀಲಲೋಹಿತ (ನಾ). ೧. ಕಪ್ಪು ಮತ್ತು ಕೆಂಪುಬಣ್ಣಗಳ ನಿಶ್ರ 
ವರ್ಣ ; ಕೆನ್ನೀಲಿ: ನೀಲಲೋಹಿತರೂಪದಿಂ ನಿನ್ನಂ ಬಲಿಕಿಸಲ್ವೆಂ 
(ಅದ್ಭುತ, ೫೪-೧೪). ೨, ಕಪ್ಪಾದ ರಕ್ತ ; ಕನ್ನೆತ್ತರು : ನಳನ 
ಕೋಪಾನಲನಂ ಖಡ್ಗ ಧಾರಾಜಲದಿಂ ನಂದಿಸಲುಂ ನೀಲನ ನೀಲಲೋಹಿ 
ತದಿಂ ಭೂತಗಣನುಂ ತಣಿಸಲುಮುತ್ಯಂಕನಾಗಿ (ಪಂರಾಮಾ, ೧೩-೧೩೩). 
೩. ಕಂಠದಲ್ಲಿ ನೀಲವರ್ಣವನ್ನೂ ಕೂದಲುಗಳಲ್ಲಿ ಕೆಂಬಣ್ಣ 
ಪನ್ನೂ ಹೊಂದಿರುವವನು; ಶಿವ; ಈಶ್ವರ: “ಈಶಾನಃ, 
ಶಶಿಶೇಖರಃ . . . ನೀಲಲೋಹಿತಃ ಈ ೪೫ ಮಹಾದೇವರ ಪೆಸರ್‌” 
(ಹಲಾಯು. ೪-೧೩) ; ಎಮ್ಮರೆಸಂ ಕಂಸದೇವಂ . . . ಈ ಪರಶುವಿಂ 
ಗಿರಿಶಬಂಧುವನೀ ಶೂಲದಿಂ ನೀಲಲೋಹಿತನಂ ಗೆಲ್ವನೆಂದು ಬೇಜಕಿವೇಜಕ 
ಪೆಸರ್ವೆಸರೊಳ್‌ ತೋಹುತ್ತು ೦ (ಜಗವಿ. ೬-೨೮ ನ) ; ಮೊದಲಲಂಬುಜ 
ಭನನನಾ ಮಧ್ಯದಲಿ ಮಧುಸೂದನನಾ ಬಲದುದಿಯಲಾಹ್ವಾನಿಸಿದ 
ನಗ್ಗದ ಓೀಲಲೋಹಿತನ (ಕುವ್ಯಾಅ. ೧೫-೨೭) ; ನೀಲಲೋಹಿತನಿವಾಸ 
ಮೆಥಿಪ್ಪಾ ಚೋಳದೇಶದೊಳಗೂರ್ಜಿತ ಸದ್ಭಕ್ತಾಳಿ ತನ್ನೊಳೊಲನಿಂದೆಸೆ 
ಯಲ್‌ ಸಲ್ಲೀಲೆಯೆಂಬ ಪುರಮಿರ್ದಪುದೊಳ್ಬಿ ೦ (ತ್ರಿಪುವಿ, ೪೪-೨). 

[ನೀಲ + ಲೋಹಿತ] 

ನೀಲಲೋಹಿತತಂತ್ರ (ನಾ). ಅಂಶುಮಹಾಗಮದ ಹನ್ನೆರಡು 
ಭೇದಗಳಲ್ಲಿ ಒಂದು : ವಿದ್ಯಾಪುರಾಣ ಭಾಸ್ಕರಾಗನು ನೀಲಲೋಹಿತ 
ತಂತ್ರ. . . ಈಶಾನೋತ್ತರನೆಂದು ಅಂಶುಮಹಾಗಮದ ದ್ವಾದಶ 
ಭೇದಂಗಳು (ವಿನೇಕ. ೭೦). [ನೀಲಲೋಹಿತ-- ತಂತ್ರ] 

ನೀಲನಣ್ಣ (ನಾ). ೧. ನೀಲಿಯ ಬಣ್ಣ. ೨. ನೀಲಿಯ ಬಣ್ಣದ 
ದೇಹವುಳ್ಳ ವನು ; ಕೃಷ್ಣ: ಆಲಿ ಮಾನುಗಳು ಪೊಳೆಯೆ ಕಾಂತಿಜಲ 
ಸೂರ್ಣಲೀಲೆಯ ನದನಸರದೊಳು ತೇಲಿ ತಡಿಗೆ ಬಂದ. ಶೇವಾಲನೆನೆ 
ಪುರ್ಬು ನೀಲನಣ್ಣಗೆ ಸೊಗಸಾಯಂ್ತ (ನರ್ಧಚ. ೪-೬). 

[ನೀಲ-- ಬಣ್ಣ] 

ನೀಲವರ್ಣ (ನಾ). ೧. ನೀಲಿಯ ಬಣ್ಣ : ನೀಲನರ್ಣದ ಬಾಲಕೃಷ್ಣ ನೆ 
ತೋಳನ್ನಾಡೈ (ಪುರಂಡ, ೩-೧೮೯ ಪಲ್ಲವಿ); ನೀಲವರ್ಣದ ಲೋಲ 
ಕಾಲನನರಿಗೆ ಶೂಲ (ಕನಕ. ೪೩-೩); ಹಾಲಕ್ಕಿ ನೀಲಕ್ಕಿ ನೀಲನರ್ಣದಕ್ಕಿ 
(ನಾಪದ. ೧೧೫) ; ನೀಲನರ್ಣದ ಕಾನೇರಿ "ಜೀವನವೂ ಒಂದು ಕಲೆ' 
ಎಂಬ ಸಂದೇಶನನ್ನು ಬೀರುತ್ತ ಮುಂನ್ನಡೆದಿದ್ದಳು (ಕಲಾಜ್ಯೋ. ೨೨೨). 
೨.1 ನೀಲವಣ್ಣ ೨ : ಕಾಲಿಗೆ ಗೆಜ್ಜೆ ಕಟ್ಟ ನೀಲನರ್ಣನ ಗುಣ 
ಆಲಾಪಿಸುತ್ತ ನೀಲನರ್ಣ ನೀನಾದರೆ ಆಕೆ 
ಸೀಲಕುಂತಳೆ ತಾನಾದಳಯ್ಯ (ಕನಕ, ೧೫-೪). [(ನೀಲ4 ವರ್ಣ] 


(ಪುರಂದ. ೨-೪-೧); 


೪೮೩೭ 


0 


40 


45 


ನೀಲಾಂಗ 


ನೀಲವಸನ (ನಾ). ೧. ನೀಲಿಯ ಬಣ್ಣದ ವಸ್ತ್ರ. ೨. ನೀಲಿಯ 
ಬಣ್ಣದ ವಸ್ತ್ರವನ್ನು ಧರಿಸಿದವನು ; ಬಲರಾಮ : ಹಲಮುಸಲ 
ಪಾಣಿ ಮಧುನಾಟಿಲನೇತ್ರಂ ೬. ೬ ೬ ನೀಲವಸನನಾ ಧನಳಾಂಗಂ . . . 
ತಾಳಲಕ್ಷ್ಮಂ ಬಂದಂ (ಗದಾಯು, ೭-೫೬), &. ಶನಿ.' "ನೀಲಾಂಬರ' 
ಸರಾ, [ನೀಲ*-ವಸನ] 

ನೀಲನಿಲಾಸರಸ (ನಾ). ಒಂದು ಬಗೆಯ ಔಷಧಿ : ನೀಲನಿಲಾಸ 
ರಸ; - ಜಾಯಿಕಾಯಿ, ಜಾಯಿಪತ್ರೆ, ಮದ್ದು ಇನಂ ಭಂಗಿ 
ಸೊಪ್ಪಿನ ರಸದಲ್ಲಿ ಮರ್ದಿಸಿ ಕಡಲೆ ಪ್ರಮಾಣದಲ್ಲಿ ಗುಳಿಗೆ. ಇದು 
ನೀಲವಿಲಾಸರಸ (ವಿನೈವಿ, ೩೬). [2] 

ನೀಲನೃ ಕ್ಷ (ನಾ). ಒಂದು ಬಗೆಯ ಮರ : “ನರನು, ನಬಾಲ? ಈ 
ಯೆರಡುಂ ನೀಲನೃಕ್ಷ” (ಓಷಧಿ. ೮೩). [ಸಂ] 

ನೀಲನೇಣಿ (ನಾ). ೧. ಕಪ್ಪುಬಣ್ಣದ ಕೂದಲು: ಈ ಬಾನೆಲ್ಲ 
ಭೈರನನ ಶೂನ್ಯಶಕ್ತಿಯ ನೀಲನೇಣಿ (ವೀಸನು, ೧೨-೬). ೨. ಕಪ್ಪು 
ಕುರುಳುಳ್ಳ ವಳು ನೀಲನೇಣಿ ಎನ್ನ ಕೂಡೆ ನಿಲ್ಲಲಾಜಕಿಯೆ 


(ಪುರಂದ. ೪-೬೪-೪). [ನೀಲ--ವೇಣಿ] 

ನೀಲಶತಪತ್ರ (ನಾ). ನೀಲಿಯ ಬಣ್ಣದ ತಾವರೆ; ಕನ್ಸೈದಿಲೆ: 
ನೀರೋತ್ಸಲ ಗೋತ್ರ ಪುಶ್ರೀನೇತ್ರ ನೀಲಶತಪತ್ರರಾಶ್ರ್ರೀಶ 
(ಉದ್ಭದೀ.೩-೩೭). [ನೀಲ+ಶತಪತ್ರ] 


ನೀಲಶೈಲ (ನಾ). ಕಪ್ಪುಬಣ್ಣದ ಪರ್ವತ; ಫೀಲಾಚಲ : ನೀಲ 
ಶೈಲಾನಳಿ ಕೈಕೊಂಡಭ್ರನುಂ ' ತಳ್ತ ಡರ್ವವೊಲಡರ್ಜಕ್ರೆತ್ತಲುಂ. ಬಳ್ಳಿ 
ನಿಂಂಚಂ ತಳೆದಾಶಾಮಂಡಲಂ (ಜಗನಿ, ೪-೧೪) ; ನೀಲಶೈಲದ ಮೇಲೆ 
ಮಾರ್ಪೊಳೆದೊಪ್ಪು ನರ್ಕನವೋಲ್ಮಹೀಪಾಲಕಾಗ್ರಣಿ ರನ್ನನಚ್ಚ ಮನಾಂತು 
pe ತೆರಳ್ಳಂ (ಉದ್ದ ಟಿ. ೮-೫೨). [ನೀಲ-- ಶೈಲ] 

ನೀಲಸರ (ನಾ). ಇಂದ್ರನೀಲದ ಹಾರ್ಯ-ಸರ : ದುಸ್ಟಗ್ರಹಗಳ 
ಬಾಧೆಯನ್ನು ಪರಿಹರಿಸುವುದರಲ್ಲಿ ಚಮತ್ಕ್ಯಾರವಾಗಿರುವುದೇ ನೀಲಸರದ 
ಗುಣಗಳು (ಸಕನೈೈ. ೩೮). [ನೀಲ-ಸರ್ಯ] 

ನೀಲಸರೋಜ, ನೀಳಸರೋಜ (ನಾ). ಇ ನೀಲಶತಪತ್ರ .: 
ನಯನಂ ನೀಲಸರೋಜನಂಂ ಸೆಣಸುಗುಂ . . . ಮುಖಂ ಕಮಲಮಂ 
ಕೀಟ್ಕ್ಮಾಡುಗುಂ (ಪಂರಾಮಾ, ೧೧೯೫). ನೀಳೆಸರೋಜ : ನೀಳ 

ಇ ಸರೋಜವನಂಗಳಾಗಳುಳ್ಳ ನಿತಂಮರಲ್ವವೋಲ್‌ ಪೊಳೆವ ಕಣ್ಣು ಳುಮಬ್ಯಿಅ 
ನೀಯೆ (ಪಂಸಭಾ, ೮-೭) ; ಬಾಡಿದುದೇಕೆ ನಿನ್ನ ತನುನಲ್ಲರಿ , . . 
ಪೇಟಿ ನೀನೆನಗೆ ನೀಳಸಕೋಜನಿಲೋಲಲೋಚನೇ (ಪಸ್ಕಾಸ್ತ್ರ. ೧-೬೩). 

[ನೀಲ--ಸರೋಜ]) 

ನೀಲಸರೋರುಹ (ನಾ). ಇ ನೀಲಶತಪತ್ರ : ನೀಲಸರೋರುಹಾರುಣ 
ಸರೋರುಹಪಾಂಡು. ಸರೋರುಹಪ್ರ ಭಾಮಾಲೆಯನೀಟ್ಲು ಕೊಂಡದನೆ 
ಬೀ ದುದೀತನನಇ ಂಗನೆಂಬಿನಂ . . , ಲೋಲದಪಾಂಗಮಾಲೆಯಿಂನನಂಗ 
ಲತಾಂಗಿಯ ಮೇಲೆ ಸೂಸಿದಂ (ಜಗವಿ, ೧೦-೭೪). [ನೀಲ-- ಸರೋರುಹ] 

ನೀಲಸರೋರುಹಾಕ್ಷಿ (ನಾ). ನೀಲೋತ್ಸಲದಂತೆ ಕಣ್ಣುಗಳುಳ್ಳ 
ವಳು: ನೀಲಸರೋರುಹಾಕ್ಷಿ ಬರನಿಲ್ಲಿಗೆ ಕಾರಣನಾವುದು (ಉದ್ದ. 
೩-೨೩). 7 [ಸಂ. ನೀಲಸರೋರುಹಾಸ್ಷೀ] 

ನೀಲಸಿಂದ (ನಾ). ಒಬ್ಬಾತನ ಹೆಸರು:  ಬಾಲಾದಿತ್ಯರಾಳು 
ಶ್ರೀಮುಣ್ಣು ನೆಮ್ಮೊನ್ನೀಲಸಿನ್ನ ಮನಸಿಜರನಿಜಿೌದು ಸಿಡಿದು ತಾನ್ಪೊನ್ನಿ 
ದಾನ್‌ (ಮೈಆರ, ೧೯೪೧, ೨-೨ ; ಸು, 8ನೆಯ ಹತ್ತು [ಗ] 

ನೀಲಾಂಗ (ನಾ). ೧. ನೀಲಿಬಣ್ಣದ ಶರೀರವುಳ್ಳ ವನು ಗ ಕೃಷ್ಣ: 
ಪಾಂಡನರಯ್ವರುಮನೊಡಂಗೊಂಡು ೫ಕಲನನಚರಜಲಚರಕಂಜಕುಮು. 
ದೇಂದೀವರಮಾಳಾಸಿಳಯನುಪ್ಪ ನೀಳಾಚಳಕ್ಕೆ 'ನೀಲಾಂಗಂ ಪೋದಂ 


ನೀಲಾಂಚಲ 


(ಗದಾಯು. ೯-೧ ಪು; ನೀಲಾಂಗ ನಿನ್ನ್ನ ಮುತ್ತಿ ನರಳೆಲೆ ಕೀಲು ಮಾಗಾಯಿ 
ಹುಲಿಯುಗುರು ಕಂಡು ಸೋಲ್ವರೋ ನಿನಗೆ ಸೊಬಗಿಯರು 
(ಪುರಂದ. ೨. ರಾಮ : ಆ ಲಕ್ಷ್ಯಣಾದಿಗಳ್‌ , , . 
ಅಲಿಂಗಿಸಿದ ಜಾಡೃದಿಂದೆ ಜಡಿನನಯನದ' ನೀಲಾಂಗನಂ ಕಂಡು ಕಾಲ್ಗೆ ಆಗಿ 
ನುಡಿಸಲನ್ಮುದೆ ಸುಮ್ಮನಿರುತಿರ್ದರು (ಚೈಮಿಭಾ, ೧೮-೪೮). ೩. ಒಂದು 
ಬಗೆಯ ಶೀರುಹಕ್ಳಿ ; ಸಾರಸ, [ನೀಲ*-ಅಂಗ್ಳ] 
ನೀಲಾಂಚಲ (ನಾ). ಕರಿಯ ಸೆರಗು ; ಕಪ್ಪಾದ ಸೆರಗು : 
ಕಾದಂಬಿನಿ, ಹಂತ್‌ ನೀನು ಅದೆಲ್ಲಿಂದ ಬಂದು ನಿನ್ನ 
ನುಸುಕಿಟ್ಟು ಚಂದ್ರನನ್ನು ಕದ್ದು ಕೊಂಡು 
(ಇಸ್ಟ 6. ೨೫೧). [ನೀಲ-- ಅಂಚಲ] 
ನೀಲಾಂಜನ, "ನೀರಾಂಜನ' ನೋ. 
ನೀಲಾಂಜನ, (ನಾ). ಒಂದು ಧಾತು ವಿಶೇಷ; ಸೌನೀರಾಂಜನ: 
“ಕಫೋತಕಂ--ನೀಲಾಂಜನ” (ಓಸಧಿ, ೨೫); ನೇತ್ರರೋಗಕ್ಕೆ :- 
ಶಂಖ . . . ನೀಲಾಂಜನ, ಹಿಪ್ಪಲಿ, ಶುಂಠಿ, ಮೆಣಸು, ತಾಮ್ರ, 
ಇನೆಲ್ಲನಂ ಎರಡುತೂಕದ ಲೆಬ್ಬ ದಲ್ಲೂ ಮಖಾಟುದಿನ ಮರ್ದನೆಯ ಮಾಡಿ 
ಕೆಂಪಿನ ಅಗಸೆಯ ರಸವನು ಕೂಡಿ ಕೊಂಬುದು (ವಿನೈವಿ, ೨೦೧) ; ಅರಗಿನ 
ಚೂರ್ಣ, ನೆಲ್ಲಿಚೆಟ್ಟು . . . ನೀಲಾಂಜನ ಇಷ್ಟನ್ನೂ ಸಮಾಂಶವಾಗಿ 
ಕೂಡಿ ಕಷಾಯನ ಮಾಡಿ ಸಕ್ಕರೆನೆರಸಿ ಕುಡಿಯಲು ಅಸ್ಮಿಸ್ಟ್ರಾನ ಪರಿಹರ 
(ಸಕವೈ. ೨೦೪). [A] 
ನೀಲಾಂಜನವಲಗೆ (ನಾ). ನೀಲಾಂಜನವನ್ನು 'ಹಚ್ಚಿಸಿಟ್ಟರುವ 
ಹಲಗೆ: ಹೊತ್ತಿ ದೇಕಾರತಿ ಪಂಚಾರತಿ ಕಡ್ಡಿ ಬತ್ತಿ. ನೀಲಾಂಜನವಲಗೆ. 
ಮತ್ತೆ ನಾನಾವಾದ್ಯರಭಸದಿಂ ಮೊಳಗಲುಯಿತ್ತಿದ ಮಹದಾರತಿಯ 
(ನೋಹತ. ೨೨-೪೩). [ನೀಲಾಂಜನ (ವ ನೀರಾಂಜನ) 4 ಪಲಗೆ] 
ನೀಲಾಂಬರ (ನಾ). ೧. ಕಪ್ಪುಬಣ್ಣದ ಬಟ್ಟೆ ಕಂಬು 
ಲತಾಕಾಂತೆಗೆ ನೀಲಾಂಬರಕಂಚುಕಮಿದೆಂದು ಮಿಂದಿಂದುಲಸದ್ಬಿಂಬಕ್ಕೆ 
ಲಕ್ಷ್ಮಲಕ್ಷ್ಮಿ, ದಲೆಂಬುದನೆನಿಸಿದುವಧೀಶಳೇಶಾವಳಿಗಳ್‌: (ಶಾಂತಿಫು. 
೧೧-೧೦೬). : ೨. ನೀಲಿಯ ಬಣ್ಣದ ವಸ್ತ್ರವನ್ನು ಧರಿಸುವನನು ; 
ಬಲರಾಮ : “ಬಲದೇನಃ, ಬಲಭದ್ರಃ, ಮುಸಲೀ, ನೀಲಾಂಬರಃ 
. ಹೆಲಾಯಖಧಃ --ಈ ೧೮ ಬಲದೇವನ ಪೆಸರ್‌ 
೬-೨೯) ; ಗುರುಸುತನವೋಲಾಯು ನೀಲಾಂಬರನನೊಲು ಬಲ... 
ಮಾರುತಿಯನೊಲು ಗತಿ ಸಂನರಿಸುವುದು ಶಿನನೊಲಿದನರುಗಳಿಗಲ್ಲದಿಲ್ಲ 
(ಕುನ್ಯಾಉ. ೪-೧೧೨); ನೀಲಾಂಬರಗೆ ಸತ್ರಾಜಿತಸುತೆಗೆ ಪೂಗೋಲ ವಂದನೆ 
ಗೆಯನ್ನು ತನ್ನ ಲೋಲಾಕ್ಷಿಯೊಡನೆ ನಿಂದಿರಲಾಗಿ ಪರಮಾನುಕೂಲ. 
ಶ್ರೀಕೃಷ್ಣ ನೋಡಿದನು (ನೋಹತ. ೧೩-೫೧). ೩. ನೀಲಿಯ ಬಣ್ಣ ದ 
ನಡು ಬಗೆಯ ಹೊವು; ಸೀಲಿಸ್ಫಟಿಕ. ೪, ನೀಲಿಬಣ್ಣ ನಆಕಗಿಶ; 
ನೀಲಾಕಾಶ : ಜಲಪುಂಜದಿಂ ಮಿಂಚಿನಿಂ ಸಾರಮೊಳಗಿಂದೆ. ೇಲಾಂಬಕಡೆ 
ನರ್ಸಮಯಧಾ! ರೆಯಿಂದಿಂ ದ್ರ ಗೋಪಗಳಿಂ ಘನೊಪಲಗಳಿಂದೆ 
ಮಂಂಗಾರ್‌ ಬಂದುದು (ಭಾನಚಿಂ, ೬-೨); ಆ ಉನ್ಮತ್ತ ಪ್ರಕಾಶಮಯ 
ನೀಲಾಂಬರದ ತಲದಲ್ಲಿ . , . ಸಾಯಲು ಸಾಧ್ಭವಾದರೂ ಸಾಕು 
(ಇಸ್ಟ, ೩೫೩). ೫. [ಜೈನ] ರಾಮ : ಜಾನಕಿಯಂ ನೀಲಾಂಬರ 
ನೀಸ್ತಸಿ ನಿಜಯಸ್ತ ಂಬೇರನುದಿಂ ಸಮುತ್ಸುಳಂ ಧರೆಗಿಬಿಶಿದಂ' (ಸಂರಾಮಾ, 
೧೫-೪), [ನೀಲ-- ಅಂಬರ] 
ನೀಲಾಂಬರಿ (ನಾ). ೧. [ಸಂಗೀತ] ಒಂದು ರಾಗದ ಹೆಸರು: 
ಕಇಂಭೋಜೀ, ಕನ್ನ ಡ. . . ನೀಲಾಂಬರೀ ಎಂಬ ಈ ರಾಗಗಳುಭಾಷಾಂಗ 
ಲಕ್ಷಣವನ್ನುಳ್ಳೆ ಕವಗಳು (ಚತುಪ್ರ. ನೀಲಾಂಬರಿ : ೨೯ನೇ 
ಮೇಳಕರ್ತ, ಧೀರಶಂಕರಾಭರಣದಲ್ಲಿ ಜನ್ಯ... ಸಾಯಂಕಾಲದಲ್ಲಿ 


೨-೧೦೦-೨) 


ಸಖಿ 
ನೀಲಾಂಚಲದ 
ಓಡಿಹೋಗುತ್ತಿರುವಿ 


೧೩೦) ; 


(ಹಲಾಯು. 
೧ 


೪೮೩೮ 


20 


25 


30 


35 


40 


45 


ನೀಲಾಚಲ 


ಹಾಡಬೇಕಾದ ರಾಗ (ಸಂಗೀಚಂ, ೧೩೧), ೨. (ಆಲಂ) ಬೇಸ 
ರದೆ,ಧ್ವೈನಿ: ಹಿಂದಿದ್ದ ಗೀತೆಯೂ ಹಳೆಯ ಹಾಡೇ... ದಿನದ 
ನೀಲಾಂಬರಿಯೆ ಆಲಾಪ ಬೇರೆ (ಗರಿ. ೩೯-೬). 
ನೀಲಾಂಬರಿ ಹಾಡು ಬೇಸರ ಬರುವಂತೆ ದುಃಖದ 
ಮಾತಾಡು. [ಸಂ. ನೀಲಾಂಬರೀ] 
ಸೀಲಾಂಬುಜ (ನಾ). ಕನ್ನೈದಿಲೆ ; ನೀಲೋತ್ಸಲ : ನಿನ್ನಂ ಬಲ 
ನರ್ಪುವಿನ್ನದಜ ಮೇಲೆ ಭಯಾಕುಳ ಲೋಲನೇತ್ರ  ನೀಲಾಂಬುಜ 
ಲಕ್ಷಿ ಯಂ ಕೆದಜಕಿ ವಸಣವು ಕಾಣಗೆ ನಾಯ್ದು ತುಂಬಿಗಳ್‌ (ಕಾಂತಿಪು. 
೮-೮೭). [8ೀಲ+ ಅಂಬುಜ] 
ನೀಲಾಂಬುಜನಾಳ (ನಾ). ಕನ್ನೈದಿಲೆಯ ದಂಟು, ಜೀಟು : 
ಕಿವಿಯ ಪಾಲೆ ನೀಲಾಂಬುಜನಾಳಮನವಟಿಯ್ಸುಗುಂ 
೫-೫೧ ರಗಳಿ). [ನೀಲಾಂಬುಜ 4 ನಾಳ ( ಇ. ನಾಲ್ಕ)] 
ನೀಲಾಂಬುಜನ್ಮ (ನಾ). ಇ ನೀಲಾಂಬುಜ : “ನೀಲಾಂಬುಜನ್ಮ, 
ಇಂದೀನರೆಂ೨ ಕನ್ನೆ ಪದಿಲೇ ಹೆಸರುಗಳು” (ಸಿದ್ಧಾಂತಿ, ೮೯), 
[ನೀಲ 4: ಅಂಬುಜನ್ಮ] 
ನೀಲಾಂಬುದ (ನಾ). ಕಪ್ಪು ಮೋಡ; ಕಾರ್ಮುಗಿಲು: 
ನೀಲಾಂಬುಡಲೇಖೆಗಳಿನೆ ಶೈಲದ ಸಾನುನಿನೊಳೆಸೆದರತಿಚಪಲತಟನ್ಮಾಃ 
ಮಂಜರಿಯಂತೆ ವಿಲೋಲಾಕ್ಷಿಗಳಡರೆ ಪೊಳೆನಿನಂ ವನಚರಯರ್‌ (ಲೀಲಾನ. 
೮-೨೯) ; ಸಂದಣಿಸುವ ಜಡೆ ಬೆನ್ನ್ನಂ ಮೆಂದಯಿಂಸಿ ಮುಸುಂಕುತಿಳಿಯೆ 
ನೀಲಾಂಬುದಮಂ ಸಿಂದಿಕ್ಕಿ ಮುಂದೆ ಬೆಳಗುತೆ ನಿಂದೆಳಮಿಂಚಿನವೊಲಗಜೆ 
ನೆಜಿಕಿ ಮೆಟಿಕಿದಿರ್ದಳ್‌' (ಗಿಂಕ. ೯-೭). [ನೀಲ-- ಅಂಬುದ] 
ನೀಲಾಂಬುರುಹ (ನಾ). ನೀಲಾಂಬುಜ ; ತುರಗತನುಚ್ಛವಿ 
ನೀಲಾಂಬುರು ಹಮನನುಕರಿಸಿ ತೋಟ ನೀಲಂ (ಅಶ್ವಶಾ. ೨-೧೪). 
[ನೀಲ 4 ಅಂಬುರುಹ] 
ನೀಲಾಂಭೋಧರ (ನಾ). -: ನೀಲಾಂಬುದ : "ನೀಲಾಂಭೋಧರ 
ವರ್ಣ? ಪರಾ. [ಸಂ.] 
ನೀಲಾಂಭೋಧರನರ್ಣ (ನಾ).ನೀಲಮೇಘದಂತೆ ಮೈಬಣ್ಣ: ವುಳ್ಳ 
ವನು; ಕೃಷ್ಣ: ಹೇಲಾನಿರ್ಹ್ಯತಭೂನಿಂಭಾರಮಖಿಲಂ ಕಾಲಂ Ad 
ಜ್ಞೀನನಂ ಕ ಸ ಕರಾಂಭೋಜಂ ಮಹಾ 
ಅಂಬನಂ (ನಸ್ತ್ರವಂ. ೨-೧೧). [ನೀಲಾಂಭೋಧರ-- ವರ್ಣ] 
ನೀಲಾಚಲ, ನೀಳಾಚಳ (ನಾ). ೧. ಕಪ್ಪುಬಣ್ಣದ ಬೆಟ್ಟ ; 


(ಸುಕು: 


ನೀಲಗಿರಿ: “ಕರ್ವೆಟ್ಟಿಂದು ನೀಲಾಚಲಂ? (ಕಶಸಾ. ೪-೪೭); ಅಂತು 
ಕುಲಿಶಾಭಿಘಾತದಿಂ ನೀಲಾಚಲನೆ ಕೆಡೆನಂತೆ ಕೆಡೆದು (ಗದಾಯು, 
೪-೨೬ ನೆ);  ನೀಲಾಚಲೇಂದ್ರ ಮಣಿಮಯಚೂಳಿಕೆಯೊಳೊ ರ್ಪ 


ಮೇಘಡಂಬರಮೆಂಬೀ ಲೀಲೆಯನೇಂ ಮೆಜಕಿದುದೊ ಭೂಖಾಲಂಗೆತ್ತಿರ್ದ 
ಮೇಘಡಂಬರಮಾಗಳ್‌  (ನುಲ್ಲಪು. ೫-೬೮) ; ಮಗ್ಗು ಲಿಕ್ಕಿರ್ದುದು. 
ಮುಸ್ಸ್ನೀರು ನೀಲಾಚಲದಿಂ ಸಾರಂಗಟ್ಟ ದವೊಲಿರೆ ಬಬಿಲ್ಲು ಲುಲಾಯಂ. 
(ಯಶೋಚ. ೩-೬೬) ; ನೀಲಾಚಲನಿಕಾಯದ ಸೌಂದರಾಂಗದ ಕೌಸ್ತುಭ 
ಪ್ರಭೆಯಿಂದ ಕಾಂಚನರಥನನಿಳಿದನು ದಾನವಾರಾತಿ (ಕುನ್ಯಾಉ.೮-೫೭) ; 
ನೀಲಾಚಲನಿಚಯಂ ಸಲೆ ಸಾಲಿಟ್ಟಿ ಬಿ ವ ದಿಹುದು ಕದನಕೆಂದಂಧತನೋ 
ಜಾಲಮನಾಲೋಕಿಪ ಸುರಪಾಲನ ಮಕಂಟಿಂಬೊಲೆಸೆದುದಾ ರನಿಬಿಂಬಂ 
(ಉಜಕೇ, ೧೩-೧೩೩). ನೀಳಾಚಳ : ೧. ಎಳವಿಸಿಲೆಳಸಿದ ನೀಳಾಚಳ 
ಶಿಖರದೊಳಸಿತಮೇಘನೆಳಸಿದ ತುಹಿನಾಚಳಶಿಖರದೊಳೆಣೆಯೆನೆ ಹರಿಬಳ 
ಕೆಸೆದರ್‌ ಹೀತನೀಲಪಟಿಪರಿಧಾನರ್‌ (ಜಗವಿ. ೬-೯). ೨. [ಜೈ ನ] 
ನೀಲಿಯ ಬಣ್ಣ ದಒಂದು ಸರ್ವತದ ಹೆಸರು; ಐ ಇದು ರವೈಕ 
ವರ್ಷದ ಉತ್ತ ತ್ಮರಕ್ಕೆ ಲನಣಸಮುದ್ರದ ಈಚೆ ಇದೆ: ಬಡಗಣ 


ನೀಲಾದ್ರಿ 


ತಡಿಯೊಳಮೇಟನೆಯೆಡೆಯದು ನೀಳಾಚಳ[ಪಾಠಾಂ,. ಹೀಲಾಚಲ] ಕೈ 
ತೆಂಕಣದು ಬೆಡಂಗೊಡರಿಪ ವಕ್ಸಾರಾದ್ರಿಗೆ ಪಡುನಣದದು ಸುಜನ 
ನಿಳಯನುಪಗತನಿಳಯಂ (ಅವಿಪು. ೧-೫೬) ; "ಸಕಲವನಚರಜಲಚರಕಂಜ 
ಕುಮುದೇಂದೀನರಮಾಳಾನಿಳಯಮಪ್ಪ  ನೀಳಾಚಳಕ್ಕೆ 
ಪೋದಂ (ಗದಾಯು. ೯-೧ ವ). [ನೀಲ-- ಅಚಲ] 

ನೀಲಾದ್ರಿ, ನೀಳಾದ್ರಿ (ನಾ). ೧. -ನೀಲಾಚಲ ೧ : ಕಾಲಿಂದಿ 
ಯನನುರಾಸಗೆ ನೀಲಾದ್ರಿಯೆನಾ ಹರಾದ್ರಿ . . - ಪೋಲ್ತಿರೆ ಕಾಲದ 
ಮರ್ಪುರ್ನಿ ಸರ್ನಿತುರ್ನೀತಳಮಂ. (ಪುಸ್ಪಪು. ೮-೧೦೦) ; ನೀಲಾದ್ರಿಯ 
ಮಲಯೆರಡಂ . . . ಬಿಶ್ಟೊಲು ಮಹಿಷನ ಕಾಳೆಗಗಳು ಸೊಗಸು 
ತಿರ್ಪುನಾ ಬೀದಿಗಳೊಳ್‌ (ನುಲ್ಲಕಾ. ೪-೭೦೩), ನೀಳಾದ್ರಿ: ೨. 
ಕರ್ನಾಟಕದ ದಕ್ಷಿಣಕ್ಕಿರುವ ಒಂದು ಬೆಟ್ಟ ; ನೀಲಗಿರಿ: 
ನೀಳಾದ್ರಿ ಪಡಿಯೆ ಘಟ್ಟಂ ಏಳುಂ ಮಲೆ ಕಂಚಿ ತುಳ್ವ ರಾಣೇಂದ್ರ ಪುರಂ 
ಕೋಳಾಲ ಬಯಲುನಾಡನಾಳಾಪದಿ ಕೊಂಡ ವಿಷ್ಣು ವರ್ಧ್ವನದೇವಂ 
(ಎಕ. ೫೪1, ಚಿಕ್ಕನಾ. ೬೨-೧೦; 1242). [ನೀಲ-- ಆದ್ರಿ] 

ನೀಲಾಬ್ಕ, ನೀಳಾಬ್ಜ (ನಾ). - ನೀಲಾಂಬುಜ : ಕಯ್ಯೆಲ್ಲಿ ಪಿಡಿದಿರ 
ನೀಲಾಬ್ದ ವೊಪ್ಪ ತಿರೆ (ಮೆಲಗಿರ, ದೇ. ೭೨-೨೪) ; ನೀಲಾಬ್ದ ತಾವರೆ 
ನೆರೆದ ನೀರ್ಗೆಜಕಿ.. . . ವಿರಾಜಿಪುದು (ಭರಚ. ೭೫-೪೫) ; ನೀಲಾಬ್ದಂ 
ನೀರ್ವೃಟ್ಟಿನೆ ನೀಲಾಬ್ದಮನಡರ್ದು ತಳರ್ವ ಬಿಜ್ಜೊ ₹ಡರಿ ಕಣ್ಣೋಲಮನೆ 
ಮರ್ಚಿದಳ್‌ ಪಟಾ ಗೋಲೊಳ್‌ ಫೋಪಂತೆ ಗಗನಮೆಂಬಂಬುಧಿಯೊಳ್‌ 
(ಶಬಶಂ. ೧-೪೩). ನೀಳಾಬ್ದ : “ನೀಳಾಬ್ದ ವನ” ಪರಾ. 

[ನೀಲ-- ಬ್ದ] 

ನೀಲಾಬ್ಜ (ನಾ). - ನೀಲಮೇಘ : ನೀಲಾಬ್ದ ೦ ನೀರ್ವುಟ್ಟಿ ನೆ ನೀಲಾಬ್ಮ 
ಮನಡರ್ದು ತಳರ್ನ ಬಿಜ್ಜೋದರಿ ಕಣ್ಣೋಲಮನೆಮರ್ಚಿದಳ್‌ ಪಜ 
ಗೋಲೊಳ್‌ ಪೋಪಂತೆ ಗಗನಮೆಂಬಂಬುಧಿಯೊಳ್‌ (ಶಬಶಂ, ೧-೪೩). 

[ato+ ಅಬ್ಬ] 

ನೀಲಾಭ್ರ, ನೀಳಾಭ್ರ (ನಾ). - ನೀಲಮೇಘ : ನೀಲಾಭ್ರಾಗ್ರದೆ 
'ಚಂದ್ರಸಂಭನಮುಯೂ ಖಾನೀಕನುತ್ಯುಲ್ಲಸಚ್ಛಿ ವ ಲಾನಣ್ಯಮನೀಯುತುಂ 
ಸರಿವವೊಲ್ಲಂತಾವಳಾರೂಢಭೂಸಾಲಂಗಿಕ್ಯುವ ಚಾಮರೆದ್ವಿತಯೆಂ .... 
ಲೋಲತ್ವರಿಬಡೆದಿರ್ದುವು (ಉದ್ಭಟ. ೨-೩೧). ನೀಳಾಭೆ) : ನೀಳಾಭ್ರ 
ಮನಂಭಃಕಣಜಾಳದೆ ಬಾಸಣಿಸುವಂತೆ ಶಶಿಮುಖಿಯರ್‌, ಸಲ್ಲೀಳೆಯೊ 
ಳಚಳತನೂಜೆಗೆ ಬಾಳೆಗೆ ಸೂಸಕಮನಿಕ್ಕಿದರ್‌ ಮುದದಿಂದಂ (ಗಿರಿಕ. 
೧೦-೪೩). [ನೀಲ +೬ ಅಭ್ರ] 

ನೀಲಾನ್ಸು (ನಾ). ಒಂದು ಬಗೆಯ ಸಸ್ಯ ; ನೀಲಿ ಹೂ ಬಿಡುವ 
ಗೋರಂಟಿ :  “ನೀಲಪಿಟಾಂಡೀ ? -ನೀಲಾಮ್ಲ, ತಿಲಕೇಸಿಕ” 
(ಓಷಧಿ, ೮೯). [ಸೆಂ. ನೀಲಾಮ್ಲಾ] 

ನೀಲಾಲಕ, ನೀಲಾಳಕ, ನೀಳಾಳಕ (ನಾ). --ನೀಲಕುಂತಲ : 
ನೀಲಾಲಕಪ್ರಚಯಂ ಸೂಸಿ ಲತಾಂಗಲೇಖೆ ಬೆಮರಂ ತಾಳ್ವಿರ್ದು ಚೀನಾಂ 
ಚಲಂ ಕುಚದೊತ್ತಿಂ ನಸು ಜೋಲ್ಡು ಕಣ್ಣೆ ಸೆಯೆ ಬಂದರ್‌. . . ಕಾಂತೆ 
ಯರ್‌ (ಜಗವಿ, ೧೪-೮೫), "ನೀಲಾಲಕಿ' ಸರಾ. ನೀಲಾಳಕ: 
ನೊಸಲೊಳ್‌ ನೀಳ್ಡಿರ್ದ ನೀಲಾಳಕಂ ಪಿಸುಣಾಡಿತ್ತಸಮಾಸ್ತ್ರ ನಸ್ತ್ರಹಕಿಯೆಂ 
ತತ್ಯ್ಯಾಮಿನೀರೂಪಕ0 (ಲೀಲಾವ, ೪-೧೪೩) ; ಭೃಂಗಕುಲಸೀಲಾಳಕಂಗಳ 
ನಭಂಗಳ ಬೆಳಂಗಿಸುವ ಮಧುರವಚನಂಗಳರುಣಪ್ರವಾಳಂಗಳ ನಖಂಗಳ 
ಲತಾಂಗಿಯರೆನಿಪ್ಪ ಪಗ್ಯಾಂಗನಾಜನವೆಸೆದುದು (ಹಚಕಾ, 9-೪೦) ; 
ನೀಲಾಳಕಬದ್ಧ ಧಮ್ಮಿಲ್ಲಶೋಭಿತೆ ನೀಲೋತ್ಪಲದಳನೇತ್ರೆ .. . ನೀಲಾಂ 
ಜಲಿಯನಿಕ್ಕಿದಳು. (ನೋಹತ. ೨೧-೧೬). ನೀಳಇಳಕ : ಮೊಗನುಂ 
ತಾನರೆಗೆತ್ತು ಕಣ್ಮಲರ್ಗಳಂ ನೀಲೋತ್ಪಲಂಗೆತ್ತು. . .- ತನ್ಮೃಗ 


ನೀಲಾಂಗಂ 


೪೮೩೯ 


5 


20 


40 


45 


ನೀಲಿ 


ಶಾಬಾಕ್ಷಿಯೆನಿಂತು ನುನ್ಮಥವನಶ್ರೀಗೆತ್ತು ಭೃಂಗಂಗಳೋಲಗಿಸುತಿರ್ದಪು 
ನೆಂಬಿನಂ ಸೊಗಯಿಕುಂ ನೀಳಾಳಕಂ ಕಾಂತೆಯಾ (ಸುಕುಮಾ. ೯೯೦); 
ಕಾಳಿನು ಜಲಕಣಂಗಳಂತೆ ನೊಸಲೊಳು ಕುಣಿವ ನೀಳಾಳಕಂಗಳು 
(ಬಸರ. ೨-೨೨). (ನೀಲ ಅಲಕ] 

ನೀಲಾಲಕಿ, ನೀಲಾಳಕಿ, ನೀಳಾಳಕಿ (ನಾ). - ನೀಲಕುಂತಲೆ : 
ಮತ್ತೇಭವಿಕ್ರ್ರೀಡಿತಂ ಪೆಸರಾಯ್ತಿ ೦ತಿದು , ನಾಗವರ್ನಿ ಕನಿಯಿಂ 
ವ್ಯಾಲೋಲ ನೀಲಾಲಕೀ [ಸಾಖಂ. ನೀಳಾಳಕೇ] (ಛಭಂದೋಂಬು. 
೨-೧೬೫). ನೀಲಾಳೆಕಿ : ಬಾಳದೊಳೆಸೆನ ಮುತ್ತಿನ ಬೊಟ್ಟಿ ತಳೆದಿಹ 
ನೀಲಾಳಕಿಯರರೊಪ್ಬಿ ದರು (ಕಂನವಿ: ನೀಳಾಳಕಿ : ನೀಳಾ 
ಳಕಿಯ ಬಂಧುಗಳನೀ ಬರಹೇಳು (ತಿಮ್ಮಸ್ಟ್ರೀ. ೨-೧). [ಸೆಂ.ನೀಲಾಲಕೀ] 

ನೀಲಾಲಿ (ನಾ). ಕಪ್ಪು ಬಣ್ಣದ ಕಣ್ಣು : ಅನಳ ಹಾಲುಗಲ್ಲ ಕರಿಯ 
ಮುಂಗುರುಳು . . . ಚೈತನ್ಯ ತುಂಬಿದ ಆ ನೀಲಾಲಿಗಳು ಎಲ್ಲವೂ ಇವಳ 
ಸೌಂದರ್ಯಸುಧೆಯನ್ನು ಹೆಚ್ಚಿ ಸಿದ್ಧವು (ಹಾಡುಹು. ೫). [ನೀಲ-- ಆಲ್ಫಿ]| 

ನೀಲಾಲು (ನಾ). ಗೆಡ್ಡಿಗಳಿಂದ ಕೂಡಿದ ಒಂದು ಬಗೆಯ ಗಿಡ: 
*ಕೃಷ್ಣಾಲು--ನೀಲಾಲು” (ಓಷಧಿ. ೩೪). [Ao] 

ನೀಲಾನಳಿ (ನಾ). ನೀಲಿಬಣ್ಣದ ರೇಪ್ಮೆನಸ್ತ್ರ : ನೀಲಾನಳಿಯ 
ನುಟ್ಟು ಮಿಂದ್ರನೀಲಸತ್ರಂಗಳಂ ತೊಟ್ಟು . . . ವಸುದೇವಂ ಬರುತಿರೆ 
(ಬಂಹರಿ. ೧-೪೨). [ಸೀಲ4 .ಸಜಿಕ್ಯಿ] 

ಸೀಲಾಶ್ಮೆ, ನೀಳಾಶ್ಮ (ನಾ). -ನೀಲಮುಣಿಗರಿಕ. ೧-೬೭ ನೀಳಾಶ್ಯ: ವಾನೇಚರ 
ಸ್ತ್ರೀಭ್ರಮಮನತುಳನೀಳಾಶ್ಮಪಾಂಚಾಳಿಕಾದರ್ಶನದೊರ್ಳ ತಾಳುತ್ತು ಮೆತ್ತಂ 
ಸುಟಿತಿವುದು ಮಹಿಭ್ಭದ್ಧೇಹದೇಣೀಸಮೂಹಂ (ಚಂದ್ರಪು. ೧-೧೪೭). 

[ನೀಲ + ಅಶ್ಮ] 

ನೀಲಾಳೆಕ "ನೀಲಾಲಕ' ನೋ. 

ನೀಲಾಳಕಿ “ನೀಲಾಲಕಿ' ನೋ. 

ನೀಲಾಳಕೆ, ನೀಳಾಳಕೆ (ನಾ). - ನೀಲಕುಂತಲೆ : ನೀಲಾಳಕೆಯರಾಗ 
ನಡೆತಂದು ಕೈಮುಗಿದು ಪ್ರಮಾಳಿಯೆಂಬರಸಾಗಿಹ ಸ್ತ್ರೀಶಿರೋ 
ಮಣಿಗೆ ಸಂಭ್ರಮದೊಳಿಂತೆಂದರು (ಚೈಮಿಭಾ. ೧೬-೧). ನೀಳಾಳಕೆ : 
ಆ. ನರಸಿಂಹಮಹೀಶಮನೋನಯನಸ್ರಿಯೆ  ವಿಳೋಳ ನೀಳಾಳಕೆ 
ಚಂದ್ರಾನನೆ ಜಾಕವ್ವೆ ದಲಾ ಜಾನಕಿಗಗ್ಗಳಮೆ ಕುಲಜೊಳಂ ಶೀಲಜೊಳಂ 
(ಪಂಸಭಾ. ೧-೩೯). [ಸಂ. ನೀಲಾಲಕಾ] 

ನೀಲಿ, ನೀಳಿ (ನಾ). ೧. (ನೀಲಿಬಣ್ಣವನ್ನು ಉತ್ಪಾದಿಸಲು 
ಸಹಾಯಕವಾದ) ಒಂದು ಬಗೆಯ ಸಸ್ಯ : “ನೀಲಿ, ಕಾಲಾ , . . 
ದೋಲಾ, ನೀಲಿನೀ- ಈ ೧೧ ನೀಲಿಯ ಗಿಡ” (ನಾಚಿರಾ. ೧೦೯) ; ಅಳೆ 
ಯೊಳ್‌ ಕುಡಿಯಿಂಸು ನೀಲಿಯ ದಳಮುಂ . . . ಕಾಮಳೆ ದಿವಸತ್ರಯ 
ದಿನಗ್ಗಳಂ ನಿಂದಪುದೇ (ಲೋಕೋಸ. ೯-೧೨); ಸರಲೆಯಿಂ ಹಾಲೆಯಿಂಂ 
ಹೀಲೆಯಿಂ ನೀಲಿಯಿಂ ತೊರಲೆಯಿಂಂ ಹೊಂಗೆಯಿಂ . . . ಕಾಡೆಸೆದುದು 
(ಸಂದಿಮಾ, ೧೩-೧೨) ; ಹಿಂದುಸ್ಥಾನವು ಜಗತ್ತಿನ ನೀಲಿ (176180) 
ಯನ್ನು ಮುಖ್ಯವಾಗಿ ಬೆಳೆಯುತ್ತಿತ್ತು (ಬಾಲಪ್ರ. 111, ೧೨೫೮). 
೨. ಈ ಸಸ್ಯದ ಎಲೆಯಿಂದ ತಯಾರಿಸುವ ನೀಲಿಬಣ್ಣದ ಪುಡಿ: 
ನೀರಿಗೆ ಗಂಜಿ, ಮತ್ತು ನೀಲಿಯನ್ನು ಬೇಕಾದ ಪ್ರಮಾಣದಲ್ಲಿ ಬೆರಸಿ ಬಟ್ಟಿ 
ಗಳನ್ನು ಅದ್ದಿ ಹಿಂಡಬೇಕು (ಗೃಹವಿ, ೯೨). ೩. ಶ್ಯಾಮಲ ವರ್ಣ; 
ಕಪ್ಪು ಬಣ್ಣ : ನೀಲಿಯ ರಸದೊಳ್‌ ಕರಡಿಯ ತೋಲಂ ತೊಯ್ಸಲಕ್ಸಿ 
ಮಸಿಯೊಳದಳಿಕೊಳ್‌ ಪುದಿದತ್ತು (ಕಾನ್ಯಾನ. ೭೩೫) ; ನಿನದತ್ಸಂಧ್ಯಾನಕಂ 
ನಿಗ್ಗವಣೆಯ ಪಟಕಿ ಪೂರ್ನಾಚಲಂ ತುಂಗರೆಂಗಂ ತನಗಾದತ್ತೆಂಬಿನಂ 
ನೀಲಿಯ ಜವನಿಕೆವೋಲ್‌ ಹಿಂಗೆ ಸಂಧ್ಯಾತಮಂ (ಚಂದ್ರಪು. ೮-೩೦). 
೪. ನೀಲಿವರ್ಣ : ಮೇಲೆ ಸುತ್ತಲೆತ್ತೆತ್ತಲುಂ ಕರ್ಣ ಸೊಗಸಿದುದು 


೬-೧೦೩). 


ನೀಲಿಕ 


ಅಚಂಚಲಮುಂಬರದ ನೀಲಿ, ಕೆಳಗೆ ದೂರದಿ ನೀರಧಿಯ ಚಂಚಲಾಂಚಲ 
ಮೃದುಲ ನೀಲಿ (ಶ್ರೀರಾಮಾ. ೪೦೮-೧೫೨) ; ಇಲ್ಲಿ ಕೆಂಪು; ಅಲ್ಲಿ ಹಳದಿ; 
ಹಸುರು, ಪಚ್ಚಿ, ನೀಲಿ; ಹೊಸತೆ ಬಂತೊ ತಾಯ ಹರಕೆ ಹೂನ ರೂಪ 
ತಾಳಿ (ಅನಿಕೇ. ೨೦-೧೧), ೫. ಆಕಾಶ; ಗಗನ: ಮಲ್ಲಿಗೆಯ ಬಿಳಿ 
ನಯ ಹಳ್ಳಿ... ನೀಲಿಯ ಮೇಲೆ ಕಾಣಿಸಿತು ಚುಕ್ಕಿ (ಲಾಲ. 
೬೦-೫). ೬. ನೀಲವರ್ಣದ ಹೂವು ಬಿಡುವ ಒಂದು ಬಗೆಯ 
ಗೋರಟಿ ಗಿಡ; ನೀಲಿಸ್ಸಟಕ : “ನೀಲಿ, ರುಂಂಟೀ, ಬಾಣ।--ಈ 
೩ ಕರಿಯ ಗೋರಂಟಿ” (ಹಲಾಯು, ೩೪-೫೨) ; “ರುಂಂಟೀ ನೀಲೀ 
(ಓಸಧಿ. ೬೪). ಪ. ಒಂದು ಬಗೆಯ ಕರಿಯ ನೊಣ. ೮. ಒಂದು 
ಬಗೆಯ ರೋಗ, ನೀಳಿ : ೪. ನೀಳಿಯಾಗಸನನೆರ್ದೆಯಲ್ಲಿ ರನ್ನಗನ್ನಡಿ. 
ಯಂತೆ ತೊಟ್ಟ ನನದೇವತಾಹೃ ದಯೆಲೋಚನಮೆನಲ್‌ ಮೆರೆನ ವಿಸ್ತಾರದಾ 
ಸೃ ಟಿಕನಿರ್ಮಲಸರೋವರಸುಭಗತೀರದಲಿ ಶೋಭಿಸಿದುದಇ ಮಂನಿನಿಕೇತನಂ 
(ಶ್ರೀರಾಮಾ, ೩೪-೧೮೦). 
ನೀಲವ್ವ ಇ. ದುರ್ಗಿ; ಕಾಳಿ: (8), ನೀಲಿ ಕೆಟ್ಟ ನಾತು 

ಅಸಂಭಾವ್ಯ ವಾದ ಮಾತು; ನಂಬಲು ಯೋಗ್ಯವಲ್ಲದ ಮಾತು: 
ಬೇರೊಬ್ಬನನ್ನು ಲಗ್ನವಾಗಿ ಹತ್ತೆಂಟು ಮಕ್ಕಳನ್ನು ಹಡೆದನಳು, ತನ್ನ 
ಚೊಚ್ಚಿಲ ಮಗನನ್ನು ಈ ಮನೆತನದ ಉತ್ತ ರಾಧಿಕಾರಿಯನ್ನಾಗಿ 
ಮಾಡುವದು ನೀಲಿ ಕೆಟ್ಟಿ ಮಾತು ಎಂದು ಅವರ ಅಭಿಪ್ರಾಯ 
(ಗ್ರಾಮಾಯ. ೧೦೧). ನೀಲಿ ಕೆಟ್ಟ ಸುದ್ದಿ -ನೀಲಿ ಕೆಟ್ಟ ಮಾತು: 
ಇಂದು ಅವಳಲ್ಲಾದ ಪರಿವರ್ತನೆ ಕಂಡು ಅದ್ಭುತ ಪವಾಡನೆನ್ನಿಸೀತು. 
"ನೀಲಿ ಕೆಟ್ಟ ಸುದ್ದಿ? ಎನ್ನಿಸೀತು (ಬನಸಿ. ೪೯) ; ನೀಲಿ ಕೆಟ್ಟ ಸುದ್ದಿ 
ಯಂತೆ ಇದೊಂದೇನೋ ಚಮತ್ಕಾರವಾಗಿ ನನಗೆ ತೋರುತ್ತದೆ (ಸನಶೀ, 
೧೨೭). ಥೀಲಿಮೆಯ್ಯವಂ - ನೀಲವರ್ಣದ ಶರೀರವುಳ್ಳ ವನು ; 
ರಾಮ: ಬಿಳಿಮೈಯ್ಯೂನೆಳ್ಳತ್ತು ಹೊರಗೆ ಹೋಗಿರೆ, ನೀಲಿಮೆಯ್ಯನಂ 
ಕನವರಿಸಿದನ್‌" (ಶ್ರೀರಾನೂ. ೨೭೩-೨೬೫), ನೀಲಿಹಾಕು ಎ೧. (ಬಟ್ಟೆಗೆ 
ಹೊಳಪು ಬರಲು)ನೀಲಿಯ ಗಿಡದಿಂದ ತಯಾರಿಸಿದ ಪುಡಿಯನ್ನು 
ಹಾಕು : ಉಬ್ಬೆಗೆ ಹಾಕುನ ಒಂದು ಪಾತ್ರೆ. . . ನೀಲಿಹಾಕುನಸಣ್ಣ 
ಚೀಲಗಳು (ಗೃಹೆವಿ, ೮೫). ೨. ಮೋಸಮಾಡು ; ವಂಚಿಸು : ನಿಮ್ಮ 
ಮುತ್ತಾ ತನ ತಲೆಗೆ "ನೀಲಿಹಾಕಿ' ಶಾ 'ಂತಪ್ಪ ನಾಯಕನ ಮಂತ್ರ, ಜ್ಜ ಹೊಲ 
ಮನೆಗಳನ್ನೂ ಸಿ| ಸಿಂಚಣೆಯನ್ನೂ ತನ್ನ ಹೆಸಂಗೆ ಮಾಡಿಕೊಂಡನಂತೆ 
(ಜಿಳುಮು. ೧೧೫), “ne. 

ನೀಲಿಕ (ನಾ). ೧. ನೀಲಿಗಿಡ. ೨. ಕರಿಯ ಗೋರಟಿಗಿಡ; ನೀಲಿ 
ಸ್ಫಟಿಕ : “ನೀಲಿಕಂ ಗೋರಟಿಯೆನಿಕ್ಕು” (ಮಂಗಾ. ಹೊತು 

[ಸಂ. ನೀಲಿಕಾ] 

ನೀಲಿಕೆ, ನೀಳಿಕೆ (ನಾ). ೧. ನೀಲಿ ಗಿಡ. ೨. ಒಂದು ಬಗೆಯ 
ಸಸ್ಯ ; ಕರಿಯ ಲಕ್ಕ ಗಿಡ: “ಶೇಫಾಲಿಕಾ, ಸುನಹಾ, ನೀಲಿಕಾ, 
ನೀರ್ಗುಂಡೀಕರೀ ಹುವ್ಚುಗಳುಳ್ಳ ಲಕ್ಕಿಲಿ, ಕರೀಲಕ್ಕಿಲಿ” (ಸಿದ್ಧಾಂತಿ, 
೧೨೮), ೩. ಕಣ್ಣಿನ ಒಂದು ರೋಗ. ನೀಳಿಕ್ಕೆ : ೪. ಶ್ಯಾಮಲ 
ವರ್ಣ : ರಾಜಹಂಸಗಮನಂ ನಿಖಾನಾಂಬಕಂ ನೀಳಿಕಾನಿಸರತ್ಕುಂತಳ 
ನೊಪ್ಪೆ ಕಂನೆಗೆಹಿಯುಂ ಚಟ್ಟಿಂ ಧನಂಗೊಟ್ಟು ಕಟ್ಟಿಸಿ ಚಟ್ಟಿ ಶ್ವರ: 
ಸದ್ವರಂಗೆ ಫಳಿಸರ ಹಸ್ತೋದಕಂ ಮಾಡಿದಂ (ಎಕ. ೪, ಬೇಲೂರು. 
೧೯೩-೧೦೭; 1161). ೫. ಒಂದು ಬಗೆಯ ಜಲಸಸ್ಯ ; ಹಾವಸೆ: 
“ಶೈವಾಳಂ, ಶೈನಳಂ, ಜಳಶೂಕಂ, ನೀಳಿಕಾ- ಈ ೪ ಪಾನಸೆ? 
(ಹಲಾಯು. ೧೧೩-೬೧).  [ಸಂ. ನೀಲಿಕಾ] 

ನೀಲಿಗಂಧ (ನಾ). ಒಂದು ಬಗೆಯ ಬಟ್ಟೆ : “ದಸರಿಗಬ್ಬುಳ' ನೀಲಿ 
ಗಂಧ[ಪಾತಾಂ, ಗಂಧನೀಲಿ]ಸಂಧ್ಯಾರಾಗ ಕುಸುಮಿಯಾವಂಚೆ ಡೋಟಯ 


೪೮೪೦ 


25 


35 


40 


ನೀಲಿಬಣ್ಣ 


ನಾಗವಟ್ಟಿ 'ಫುಲ್ಲಿ ಸುವರ್ಣಪಟಃ ಮದನಿ ಮಂಚಿಸ್ಕೆ ದೇನಾಂಗನೆಂದು 
ಪಟಿಭೀದಮಕ್ಕುಂ (ಮಂಗರಾ, ೧೦೧-೨೪). [?] 

ನೀಲಿಗಟ್ಟು (ಕ್ರಿ). ೧. (ಜೇಹದ ಮೇಲೆ) ಪೆಟ್ಟಿನಿಂದ ನೀಲಿಯ 
ಕಲೆಯುಂಟಾಗು : ಮೈಗೆ ಪೆಟ್ಟು ಸ್ವಲ್ಪ ತಗುಲಿದರೆ ಮೈಯ ಒಳ 
ಭಾಗದಲ್ಲಿ ರಕ್ಷ ಸ್ರಾನನಾಗಿ ಅಲ್ಲಲ್ಲಿ ನೀಲಿಗಟ್ಟ ಕೊಳ್ಳು. ತ್ತದೆ (ಗೃಹವಿ. 
೧೪೯). ೨. ಶ್ಯಾ! ಸುಲ ವರ್ಣವನ್ನು ಕೊಂಡು ಸೆ ಚಿಗುರನು 
ಕಿವಿಗಿಟ್ಟೂ ಬೇಸ ಸೆಯುನೊಳೆಯನ ಮಗಳಲೆನಂದು ಓರೆಗಣ್ಣೊಳು ನೋಡು 
ತಿರುವ ಆ ಶ್ಯಾಮೆಯ' ಮಂಖಕಾಂತಿ ಫೀಲಿಗೆಟ್ಟ ವುದು 
೪೫-೮೦), [ನೀಲಿ + ಕಟ್ಟು] K 

ನೀಲಿಗಣ್‌, ನೀಲಿಗಣ್ಣು (ನಾ). ೧. ನೀಲಿಬಣ್ಣದ ಗುಡ್ಡೆ ಇರುವ 
ಕಣ್ಣು 108) ನೀಲಗಣ್ಣು : ಆಲಿ ನೊಂಡುಜೋ ಕಣ್ಣ 
ಬೇನೆಯೋ . . . ನೀಲಿಗಣ್ಣೊ € ಮಾಅನೆಯೊ ಕಣ್ಮುಟಿಲನೊ ಅರಿಯೋ 
(ಬಸಪು. ೧೮-೬೬), ಫೀಲಿಗೆಣನ್ಸಿ ೬ ೧. ಚೆಂಗೂದಲ, ಮಿರುನಿರು 
ಗುನ ನೀಲಿಗಣ್ಣುಗಳ ಸುಂದರ ಖೈದಿಯೊಬ್ಬಳು ಅವನೊಡನೆ ಮಾತನಾಡು 
ತ್ತಿದ್ದಳು (ಪುನರು. ೧೮೯), ೨. ಅಳಿಗಣ್ಣೊ ಸರೆಗಣ್ಣೊ ಪೊಸ' ನೀಲಿ 
ಗಣ್ಣೊ ಮೈಲಿಗೆಗಣ್ಣೊ ಸುರಿನ ನೀರೊಂದಿದರಿಗಣ್ಣೊ (ಕುಮಾಪು, 
೪-೨೪೨), [ನೀಲಿ-- ಕರ್ಣ] 

ನೀಲಿಗಣ್ಣು "ನೀಲಿಗಣ್‌' ನೋ. 

ನೀಲಿಗಪ್ಪ ಡ (ನಾ). ಕಡುನೀಲಿಬಣ್ಣ ದ ವಸ್ತ್ರ,--ಬಟ್ಟಿ : 

[ನೀಲಿ--ಕಪ್ಪ ಡೌ 

ನೀಲಿಗವಾರ್ತೆ (ನಾ). ನೀಲಿ ಕೆಟ್ಟ, ಮಾತು ; ಸುಳ್ಳುಸುದ್ದಿ : 
ಶೀಲಶೀಲನೆಂಬ ನಿ(₹?)ಲಿಗ [ಪಾಠಾಂ. ನಿಲಗಾಅರ, ನಿಲಗ, ನಿಲೆಗೆ, 
ನೀನೀಗ]ವಾರ್ತೆಯ ಬೇಳುವೆ ಬಾಲರಾಳಿಯಂತೆ ಅಳಿಗೊಂಡಿತ್ತು (ಅವಚಂ. 
೭೪-೩೨೭), “ನಿಲಿಗವಾರ್ತೆ : (- ನೀಲಿ ಕವರ್ತೆ) ಮೋಸ ಮತ್ತು 
ಸುಲಿಗೆ” (ಅನಚಂ. ಕೋಶ). [?] 

ನೀಲಿಗಾಅ, ನೀಲಗಾರ, (ನಾ). ೧. ನೀಲಿಬಣ್ಣ ನನ್ನು ತಯಾರಿ 
ಸುವನನು : ೨. ನೀಲಿಬಣ್ಣವನ್ನು ಹಾಕುವವನು; 
ಬಣ್ಣ ಗಾರ : ಕರಸಣ್ಣಗಳ ನೆಯ್ವ ಜೇಡರಂ ಲಾಡರಂ ಪರಿಮಳದ 
ಪೂನಿನಾ ಮಾಲೆಗಾಜರ ನೀಲಿಗಾಜರಾ ಪಸರಮೆಸೆಗು 0 (ಗುರುಚಾ.೧-೩೪). 
ನೀಲಗಾರ, : ೨. ನೀಲಗಾರರು ಇನರು ಲಿಂಗವಂತರಾದ್ದರಿಂದ 
ಇನರ ಆಹಾರ, ಆಚಾರ, ವೃನಹಾರಗಳಿಲ್ಲ ಲಿಂಗವಂತರನೇ ಇರುತ್ತವೆ. 
ನೂಲಿಗೆ ನೀಲಿಯ ಬಣ್ಣ ಕೊಡುವದೇ ಇವರ ಮುಖ್ಯ ಹೋರೆಯೆಂ 
(ಕಛಾಗೆ. ೧೫೫); ಯಾತಕ್ಕೆ ನೀ ಯಾಸ ಹಾಕೋಲ್ಲ ಅಂದರೆ ಮಾದ 
ಅಂದ, ನಾ ನೀಲಗಾರ (ಚೆಲುವು, ೩೬). ' [ನೀಲಿ---ಕಾಣ] 

ನೀಲಿಗಿಡ "ೀಲಿಯ ಗಿಡು' ನೋ. 

ನೀಲಿನಿ (ನಾ): ಒಂದು ಬಗೆಯ ಸ ಸಸ್ಯ ; ನೀಲಿಯ ಗಿಡ : “ನೀಲೀ, 

« ದೋಲಾ, ನೀಲಿನೀ- ೧೧ ನೀಲಿನಿ ಗಿಡ? (ನಾಚಿಲ.೧೦೯). 

[ಸಂ. ನೀಲಿನೀ] 

ನೀಲಿಬಣ್ಣ (ನಾ). ೧. ಒಂದು ಬಗೆಯ ಬಣ್ಣ; ನೀಲನರ್ಣ: ಬಿಳಿಯ 
ದಾಗಿದ್ದ ಬೀಜ ಮಾತ್ರ ನೀಲಿಬಣ್ಣ ಕೈ ತಿರುಗುತ್ತದೆ (ಹಸುಹೊ. ೩೦೩); 
ಈ ನೀಲಿಬಣ್ಣದ ನೀರಿನಲ್ಲಿ ಜಾಲಾಡಿ, ಹಿಂಡಿದ ಬಟ್ಟೆ ಗಳನ್ನು ಅದ್ದಿ ಮತ್ತೆ 
ಹಿಂಡಿ ಒಣಗಿಹಾಕಿದರೆ ಅವುಗಳಿಗೆ ಒಳ್ಳೆಯ ಬಣ್ಣ ಬರುತ್ತ ಬೆ(ಗೃ ಹನಿ.೮೭). 
೨. ನೀಲಿಯ ರಂಗಿನ ಪುಡಿ : ಮೊದಲು. ರಾತ್ಸಿಗೆ ೧೨ ರೂಪಾಯಿಂ 
ಯಸ್ಟು ವಿಕ್ರಯ ಬೆಲೆ ಬರುತ್ತಿದ್ದ ನೀಲಿಬಣ್ಣ ವು ಈಗ ಬರೇ 
ಎಂಟಾಣೆಗೆ ವಿಕ್ರಯವಾಗುತ್ತಿದೆ (ಬಾಲಸ್ರ 

[ನೀಲಿ-- ಬಣ್ಣ] 


(ಗಾಥಾಸ, 


ಕಾಲಾ,. 


111, ೧೨೫೩) 


ನೀಲಿಮರ 


ನೀಲಿಮರ (ನಾ). ಒಂದು ಬಗೆಯ ಮರ : ತಾರೆನುರ ನೀಲಿನುರ 
ಕಂಚುವಾಳದ ನುರ ಯಿನಾ ಮರಗಳು ಭಯಂಕರಗಳಾದ್ದೆ. ರಿಂದ ಉದ್ಯಾನ 
ಗಳಲ್ಲಿ ಹಾಕಬಾರದು (ಸೌಗಂಧಿ. ೪೨೭-೧೧) ; ಗೊಬ್ಬ] ನೇರಳೆ, ನೀಲಿಮುರ 
(ಮೈಡಗಿ. ೧೩-೨೨೪). [ನೀಲಿ-- ಮರ] 

ಸೀಲಿಮಾತು (ನಾ). (ಆಲಂ) ಸುಳ್ಳು ಮಾತು; ಹುಸಿನುಡಿ : ನೀಲಿ 
ಮಾತು ನಿಜವಲ್ಲ (ಗಾಜಿ). [ನೀಲಿ*-ಮಾತು] 

ನೀಲಿನೆ (ನಾ). ನೀಲಿಬಣ್ಣ ; ನೀಲವರ್ಣ : ನೆಲನ ಕವಿನೀ ಬಾನ 
ನೀಲಿನೆಯ ತಲದಿ ಸೃಷ್ಟಿ ಯ್ದ ತುಂಬಿ ಹಸರಿಸುವ ನಿಸ್ಸೀಮ ಸದಾ ವ 
ಕೇಂದ್ರ ದೊಳು ವಿಶ್ವಾಚನಂತೆ (ಸುಜೆದೇ, ೫೨-೪) ; ನಡುರಾತ್ರಿ ತಾರಾ 
ಖಚಿತ ನೀಲಿಮೆಯನುಟ್ಟು ನಿಂದತ್ತು. ನೀರವಂ (ಶ್ರಿ ಪತತ, ಟಟ 

[ಸಂ. ನೀಲಿನುನ್‌] 

ನೀಲಿಯ ಗಿಡು, ನೀಲಿಗಿಡ (ನಾ). ೧. (ನೀಲಿಯ ಬಣ್ಣ; ವನ್ನು 
ಉತ್ಪಾದಿಸಲು ತು ಒಂದು .ಬಗೆಯ ಸಸ್ಯ. 
೨. ಒಂದು ಬಗೆಯ ಸಸ್ಯ: “ಅಶ್ವಕರ್ಣಃ--ಕರತಾಟಃ, ಮತ್ತಿ, 
ಕುದುರೆ, ನೀಲಿಯ ಗಿಡುಗ (ಜು ೫). ನೀಲಿಗಿಡ : ೧. “ನೀಲೀ 

. ನೀಲಿನೀ-೧೧ ನೀಲೀಗಿಡದ ಹೆಸರುಗಳು” (ಸಿದ್ಧಾಂತಿ. ೧೩೩) ; 

೧೮೯೭ರಲ್ಲಿ ನಮ್ಮ ದೇಶದಲ್ಲಿ ಒಂದು ನಿಂಬಿಯ ಎಕ್ರೆ ಜನಿರಾನುಗಳಲ್ಲಿ ನೀಲಿ 
ಗಿಡಗಳನ್ನು ಬೆಳೆಯುತ್ತಿದ್ದರು (ಬಾಲಪ್ರ. 311, ೧೨೫೩). [೭ನೀಲಿ*ಗಿಡು] 

ನೀಲಿವಾರ್ತೆ (ನಾ). (ಆಲಂ) ಸುಳ್ಳು ಸುದ್ದಿ,--ವದಂತಿ : (ಖ- 

[ನೀಲಿ -- ವಾರ್ತೆ] 

ನೀಲಿಸಮಾಚಾರ (ನಾ). - ನೀಲಿವಾರ್ತೆ : ಈ ಹಯಾತ, ಬಸಪ್ಪ, 
ಇವರ ಗುಂಪಿನವರೆಲ್ಲರು ಸೇರಿ: , - ಒಂದು ನೀಲೀಸಮಾಚಾರವನ್ನು 
ಹುಟ್ಟ ಸಿದರು (ಮುಸುಗ. ೯೬). (ನೀಲಿ 4 ಸಮಾಚಾರ] 

ನೀಲಿಸೊಪ್ಪು (ನಾ). ನೀಲಿಗಿಡದ ಸೊಪ್ಪು, —ಎಲೆ : ಜೆಲ್ಲಗಣಿಕೆಯ 
ಸೊಪ್ಪು, ನೀಲಿಸೊಪ್ಪು . . . ಯಷ್ಟಿಮಧುಕ, ಇನಿಷ್ಟನು ಸಮಾಂಶ 
ವಾಗಿ ಕೂಡಿಸಿ ತುಪ್ಪ ದಲ್ಲಿ ಹಾಕಿ ಕಾಸಿ ಆತುಪ್ಪವ ತೊಡೆಯಲು ಬೆಂದ 
ಹುಣ್ಣು ಮಾಣುವುದು (ವೈದ್ಯಸಾ. 11, ೧೬೦). [ನೀಲಿ ಸೊಪ್ಪು] 

ನೀಲಿಸ್ಸ ಟಕ (ನಾ). ಸೀಿಬಣ್ಣ ದ ಹೂವು ಬಿಡುವ ಒಂದು 
ಬಗೆಯ ಸ ಸಸ್ಯ; ನೀಲಾಂಬರ. feo + ಸ್ಫಟಿಕ] 

ನೀಲೀಪಟಿ (ನಾ). - ನೀಲಪಟ ೧: ನೀಲೀಹಟಿನುಂ ಡಿಸೆನೆಣ್ನೋ 
ಲೈಸೆ ನಿಜಾಂಗಕಾಂತಿ ಕೌಸ್ತುಭರುಚಿ ತಳ್ತಾಲಿಂಗಿಸೆ ಮುನಿಯಂ 
ವನಮಾಲಿ ಕನತ್ಚಿ ತವಸನನೊಸೆದಿದಿರೆಟ್ಬ ೦ (ಜಗವಿ. ೧೦-೧೧). [ಸಂ.] 

ನೀಲೀರಾಗ (ನಾ), ೧. ನೀಲಿಬಣ್ಣ : "ನೀಲೀರಾಗತೆ' ಪರಾ. 
೨. ಸ್ಥಿರವಾದ ಪ್ರೀತಿ; ಗಾಢವಾದ ಅನುರಾಗ ; ೫ ವಿಪ್ರ ಸ್ರಲಂಭ 
ಶೃ ಂಗಾರದಲ್ಲಿ ಪೂರ್ವರಾಗ, ಮಾನ, ಪ್ರವಾಸ್ಕ ಕರುಣ. ಎಂಬ 
ಕಾಲು "ಬಗೆಗಳಿವೆ. ಪೂರ್ವರಾಗನೆಂದರೆ ಕೇಳಿಯೋ 
ನೋಡಿಯೋ ಪರಸ್ಪರ ಅನುರಕ್ತರಾದ ಸ್ರಿ ಸ್ತ್ರೀಪುರುಷರು ಸಮಾ 
ಗಮಕ್ಕೆ ನೊದಲು "ಹನುಭವಿಸುವ ದಶಾವಿಕೇಷ ; ವಿರಹಾವಸ್ಥೆ. 
ಪೂರ್ವರಾಗದಲ್ಲಿ ನೀಲೀರಾಗ, ಕುಸುಂಭರಾಗ, ಮಂಜಿಷ್ಠಾ 
ರಾಗನೆಂದು ಮೂರು ವಿಧಗಳಿವೆ. ನೀಲೀರಾಗ: ಪ್ರೇಮವು 
ಅತಿಶಯವಾಗಿ ಪ್ರಕಾಶವಾಗುವುದೂ ಇಲ್ಲ,. ಅಳಿಸಿ ಹೋಗು 
ವುದೂ ಇಲ್ಲ. ಸೀತಾರಾಮರ ಪ್ರಣಯದಂತೆ ಹೃದಯದಲ್ಲಿ ಸ್ಥಿರ 
ವಾಗಿ ನೆಲಸಿರುತ್ತ. ದೆ. ಕುಸುಂಭರಾಗಃ ಮೊದಲು ಪ್ರೇಮವು ಅತಿ 
ಯಾಗಿದ್ದು ಕ್ರಮೇಣ ಅಳಿಸಿ ಹೋಗಿ ಬಿಡುತ್ತದೆ. ಮಂಜಿಷ್ಠಾ 
ರಾಗ: ಪ್ರೀತಿಯು ಮೊದಲಿನಿಂದ ಕೊನೆಯವರೆಗೂ ಅತಿಶಯ 

ಇಗಿಯೇ ಇರುತ್ತದೆ : ಕದಡಿದ ಸಲಿಲಂ ತಿಳಿನಂದದೆ ತನ್ನಿಂ ತಾನೆ 


೪೮೪೧ 


20 


45 


ನೀನರಣ 


ತಿಳಿದ ದಶನದನಂಗಾದುದು ವೈರಾಗ್ಯಂ ಸೀತೆಯೊಳುದಾತ್ತ ನೊಳ್‌ ಪುಟ್ಟಿ, 


ದಲ್ಲೆ ನೀಲೀರಾಗಂ (ಸೆಂಲಉನಮಾ. ೧೪-೧೧೨). ಹಿ Sub 
ಪ್ರೀತಿಯುಳ್ಳ ವನು : "ಸ್ಥಿರವಾಗಿ ಸ್ನೇಹ ಮಾಚ್ಬಿ ನನಂ ನೀಲೀರಾಗೆ 
ನೆಂಬುದು” (ಹಲಾಯು. ೬೧-೨೧೯). [ಸಂ] 


ನೀಲೀರಾಗತೆ (ನಾ). ನೀಲಿಬಣ್ಣ ವಾಗುನಿಕೆ : ನೀಲೀರಾಗತೆಯಂ 
ಹರಿನೀಲಚ್ಛವಿ ಪಡೆಯೆ ಹಂಗನ್ಯುರಾನತೆರುಂಡಾಳಕ್ಕ 0 ಬಳಸಿದ ವಿಬುಧಾಳಿ' 
ಗಮಿಂದ್ರಾಣಿಗಂ ಜಿನಾರ್ಭಕನೆಸೆದಂ (ಸಾರ್ಶ್ವಪು, ೧೪-೩೩). 

(ಸೆಂ. ನೀಲೀರಾಗತಾ] 

ನೀಲೆ (ನಾ). ೧. ನೀಲಿಬಣ್ಣದ ನೊಣ. ೨. ನೀಲಿಗಿಡ., 
೩. ಕೃಷ್ಣನ ಅಷ್ಟಮಹಿಸಿಯೆರಲ್ಲಿ ಒಬ್ಬಳು : ಸತ್ಯಭಾಮೆಯ 
ನೀಲೆ[ ನೀಳಾ] ಭದ್ರೆ ಕಾಳಿಂದಿಯಂ ವಿಂತ್ರ ವಿಂಡೆಯಂ (ಪುರಂದ. 

೪-೩೬-೪). [ಸಂ. ನೀಲಾ] 

ನಲೊಟ್ಳಿ ಲ, ನೀಳೋತ್ಸಳ (ನಾ). ನೀಲಿಯ ಬಣ್ಣ ದತಾವರೆ; 
ಕನ್ನೈೈದಿಲೆ: “ಕರ್ನೈದಿಲೆನಿಸಿಕ್ಕು ಕಪ್ಪೆ £ಉ9ರ್ದ ನೈ! ಳಿಗೆ" ನೀಲೋತ್ಪ ಲಂ 
ಕುಮಂದನೆಂಬಾಭಿಧಾನಮುಕ್ಕು ೦? (ಸುಂಗರಾ. ೧೨೪-೧೭) ; ನೀಲೋತ್ಪ, 
ಲಾಬ್ದಾ ಕರಾಳಿ ಮನಂಗೊಳ್ಳುದು (ಅದಿಪು. ೫-೨೯) ; ಮೊಗಮಂ 
ತಾವರೆಗೆತ್ತು ಕಣ್ಮಲರ್ಗಳಂ ನೀಲೋತ್ಪ ಲಂಗೆತ್ತು . - - ಭೃಂಗಂಗಳೋಲಗಿ 
ಸುತ್ತಿ ರ್ದಪುವೆಂಬಿನಂ ಸೊಗಯಿಕುಂ ನೀಳಾಳಕಂ ಕಾಂತೆಯಾ (ಸುಕುಮಾ. 
೯-೯೦); ಪದಂ ಚಾರುಕಾಂಚನನರ್ಣಂ ಸ್ಫ ಟಕಾಶ್ಮವರ್ಣನುಂದರಂ 
ಮಾಣಿಕೃವರ್ಣಂ ಕೊರಲ್‌ ಘನನೀಲೋತ್ಪ ಲನರ್ಣವಾಸ್ಯಮೆಸೆದತ್ತು 
(ಜಗವಿ, ೧-೫೧) ; ಮೈತುಂಬಿ ಚೆಂದಳಿರ ಕೋಮುಳತೆನೆತ್ತೆ ಸೆದಿರ್ದ 
ನೀಲೋತ್ಪ. ಲನಿಭಾಂಗನಂ ಕುಲದೀಪಚಂದ್ರನಂ ಆಲಿಂಗಿಸುತೆ 
(ಶ್ರೀಂಾಮಾ,೧೭-೪೪೮), ಫೀಳೋತ್ಸಳೆ: "ನೀಳೋತ್ಪ ಳಂ, ಕುವಳೆಯಂ- 
ಈ ೨ ಕರ್ನೆಯ್ದಿ ಲ್‌ (ಹಲಾಯು. ೧೧೨-೫೯) ; ಅಂತಃಪುರಕಾಂತೆಯರ 
ನಗೆನೊಗದ ನನೆಗಣ್ಣ ಳ ಚಿಡಂಗನೆ ಕಿಜುನಗೆ ನಗುವಂತೆ ಮೆಲ್ಲಮೆಲ್ಲ 
ಸುಳ್ಳ ಲರ್ವ ಮಹೋತ್ಸಳ ನೀಳೋತ್ಪಳಂಗಳುಂ (ಅದಿಪು. ೧೧-೫ ವು. 

[ನೀಲ 4 ಉತ್ಪಲ] 

ನೀಲೋತ್ಸ ಲದಳ, ನೀಳೋತ್ಸ ಳದಳ (ನಾ). ಕನ್ನ್ಟೈ ದಿಲೆಯ 
ದಳ ಎಸಳು : ನಂದಗೋಪಂ ನಂದನಮುಖಾರವಿಂದಾವಲೋಕ 
ನೋತ್ಸುಕಂ ಗೋಕುಲಕೆ ಪೋಗಿ ನೀಲೋತ್ಪ ಲದಳಶ್ಶಾಮನಪ್ಪ ತಾಮರಸ 
ನೇತ್ರನಂ ನೋಡಿ (ಜಗವಿ, ೩-೨೩ ವ) ; ನೀಲೋತ್ಪ ಲದಳನೇತ್ರೆ . 
ನೀಲಾಂಜಲಿಯ ನಿಕ್ಕಿ ದಳು (ಮೋಹತ, ೨೧-೧೬). ನೀಳೋತ್ಸ. ಸಃ ತ 
ಅಳಿಕುಳರುಚಿಯ ನೀಳೋತ್ಪ' ಳದಳಮಂ ಚಂದ್ರ ಬಿಂಬನಂಂ ಪೊಂಗಳಸಂ 
ಗಳ ಚೆಲ್ವನಿಭಗತಿಯನೀಳತುಳಿಗೊಣ್ಣುದು ಕೂತ್ರೆ ರೊಪವಿದ್ಯಾಧರಿಯ 
(ಸೌಣಣ. ೫೫, ೪೯-೩೨; ಸು, 1076 2). 

[ನೀಲೋತ್ಪಲ 1 ದಳ್ಳ (ಇ. ದಲ)] 

ನೀಲೋತ್ಸ ಲಸಖ (ನಾ). ಕನ್ನ ದಿಲೆಯ ಸ್ನೇಹಿತ; ಚಂದ್ರ: 
ಪುಳಕತತಿ ತಾಗುವದೊ ನೀಲೋತ್ಪ ಲ [ಪಾಠಾ0, ಬಾಲೋತ್ಪಳ] ಸಖಾಂಕ 
ಕಪರ್ದಿಗೆನುತ  ವಿಚಲಿತಮುಪ್ಪ ನಿಜಾತ್ಮದಿಂದಾಲಿಂಗಿಸುವ ಪರಿಯೊ 
(ಬಸಪು. ೩೫-೨೪), [ನೀಲೋತ್ಪಲ + ಸಖ] 

ನೀವ (ನಾ). ಒಂದು ಬಗೆಯ ಮರ: ಸಿರಿತಾಳೆಯಿಂಗುಳದ ನೆಲ್ಲಿಯ. 
ನೀವ[ಪಾತಾಂ, ನಿಂಬ]ದ ಸೋಲೆಯಾಲದಿಂ ಕಾರಿರುಳೋಳಿ 
ಕೊಂಬುಗೊಂಡುದೆನೆ ಕಜಿಂಗಿ ಕಟ್ಟಿಲಿಸುತಿರ್ದುದು ಕಾನನನೆತ್ತ 
ನೋಟಕ್ಪೊ ಡಂ (ಲೀಲಾನ. ೬-೨೬). [ಸಂ.] 

ನೀವರಣ (ನಾ). ಅಡ್ಡಿ ; ತಡೆ; ಐ ಇದು ಐದು ಬಗೆ: “ಅಭಿದ್ಯೆ, 
ವ್ಯಾಪಾದಪ್ರ ರೋಸ, ಸ್ತ್ಯಾನಮಿದ್ಧ ಗಳು, ಔದ್ಯ್ಭೃತ್ಯಕೌ ಕೃತ್ಯ, 


ನೀವಳಿ 


ಏಚಿಕಿತ್ಸೆ (ಮೂಪಾಸೂ. ೨೮).” (ಶ್ರೀನತ್ಸ. ೨೪೨) : ಕಾಮ 
ಚೈಂದ, ವ್ಯಾಪಾದ, ಸ್ಪ್ಯಾನಮಿದ್ದ, ಔದ್ಭೃತ್ಯಕೌಕೃತ್ಯ, ನಿಚಿಕಿತ್ಸೆ 
ಎಂಬ ಐದು ನೀವರಣಗಳಿಗೆ "ಜರಡಿ'ಯೆಂಬುದು. ಸಂಜ್ಞೆ (ಬುದ್ಧನ. ೭೩). 
[4 ಪಾಲಿ. ನೀನರಣ. /ಸೆಂ. ನಿವಾರಣ] 
ನೀವಳಿ "ನಿವಾಳಿ' ನೋ. 
ನೀವಳಿಗರೆ (ಕ್ರಿ). ದೃಷ್ಟಿ ಜೋಷಪರಿಹಾರಕ್ಕಾಗಿ ಇಳಿತೆಗೆದ ವಸ್ತು 
ವನ್ನು ಎರಚು,--ಚೆಲ್ಲು :' ಹೊರೆಹೊರೆಯು ದಿವ್ಯಾಂಬರನ ವಿಸ್ತರ 
ದೊಳಾಂತಾ ವಾರಣಾಸಿಯ ಪುರಕೆ ನಡೆಬರದೇನುವೈಸಿರಿ ಅರಸರೊಂದಾಗಿ 
ನರಯಂಂಧಿಸ್ಟಿ ಕೆನಂಭ್ರಗಳ ಕಾ: ಇತುರದಿನೀಸ್ಸಿಸಲೆಂದು ನೀನಳಿಗರೆದು ಚಲ್ಲಿ 
ದಕ್ಕ ದಿಯಿಂದಿರೊಳಗಮಲವಸ್ತ್ರ. ಗಳ (ಜಿನಭಾ. ೧೩-೧೯). 
(ನೀನಳಿ ( ವನಿನಾಸಿ) 4 ಕಕ್ಕೆ (ಕಜ) 
ನೀವಳಿನಟ್ಟಿ "ನಿವಳಿವಟ್ಟ ನೋ. 
ನೀನಳಿವಟ್ಟಿಂಗೆಯ್‌ (ಕ). ಸಂಪೂರ್ಣನಾಶಮಾಡು; ನಿರ್ನಾಮ 
ಗೊಳಿಸು : ದೇವ ಅನೇಕದೇಶಂಗಳಂ ನೀವಳಿನಟ್ಟಿ ಂಗೆಯ್ವತ್ತಂ ನೀಳ 
ಗಿರಿವೆಸರ ವ್ಯಾಳಗಜಂ ಬಂದು ನಮ್ಮ ಪೊಜಿವೊಬಲ ಪರಿಸರದ ಸರೋಜ 
ಷಂಡಡೊಳ್‌ ನೀರಾಟಿಮನಾಡುತ್ತಿರ್ದಪುದು (ಪುಣ್ಯಾಸ್ರ. 
[ಸೀನಳಿನಟ್ಟಿ (-ನಿವಳಿನಟ್ಟ) + ಕಯ] 
ನೀವಾಕ (ನಾ). ೧. ಬರಗಾಲದಲ್ಲಿ ಧಾನ್ಯ ಗಳಿಗೆ ಇರುವ ಅಧಿಕ 
ವಾದ ಬೇಡಿಕೆ ; ಧಾನ್ಯದ ಕೊರತೆಯ ಕ್ಯ ಕೊಳ್ಳು ವವರ 
ಪೈಪೋಟಿ: “ನೀವಾಕ-ಧಾನ್ಯಾದಿಗಳ ಅರ್ಫಮಂ ಪಾರ್ವೆದು; LA 
ಧಾನ್ಯವ ಪೊಯಿವುದಲ ಹೆಸರು” (ನಾಚಿರಾ, ಕ). ೨. ಬರ ; ಕ್ಷಾಮ ; 
ದುರ್ಭಿಕ್ಷ. [ಸಂ.] 
ನೀವಾರ (ನಾ). ತನ್ನಿಂದ ತಾನೆ ಬೆಳೆಯುವ ಒಂದು ಬಗೆಯ 
ಕಾಡುನೆಲ್ಲು ; ಕಾಡಿನಲ್ಲಿ ಬೆಳೆಯುವ ಬತ್ತ ; ಕಾಡುನನಣೆ: 
ಅಂತು ಕೊಂಡ ಪದವಬಕಿಗಳೊಳ್‌ ಕಳಮಷಷ್ಟಿ ಕಾಪ್ರೀಹಿಯನಯಾವ 


೭-೫೦ ನು). 


ಇಳಗೋ ಧೂಮಕಂಗುಸ್ಕ್ಯಾಮಾಕಕೋದ್ರ ವನೀವಾರ ಜೀರಕ 
ಧಾನ್ಯಕಾದಿ ವಿನಿಧಧಾನ್ಯಭೇದಂಗಳು೦ (ಅವಿಪು, ೬-೭೨ನ); ನೀವಾರೆ 
ಪಾಕದಿ ವಿನುತ ವಾನಪ್ರಸ್ಮರಿಗೆ ಸಚ್ಚರಿತವಹುದು. (ತಿಮ್ಮಶಾಂ, 
ಪರಿಹರಿಸು 


೨-೩೦) ; ನೀವಾರದ ಹಿಟ್ಟಿನ ಲಿಂಗವು ಸರ್ವಾರಿಷ್ಟ ವನ್ನು 
ಪುದು (ಸೌಗಂಧಿ, ೩೯೩-೪) ; ಒಂದು ನವಿಲು ಅಲ್ಲಿಗೆ ಹೋದರೆ ಅದಕ್ಕೆ 
ನೀವಾರಧಾನ್ಯವನ್ನು ಹಾಕುವನರು ಅಲ್ಲಿಲ್ಲ (ಕೊನಷೈ ೬.೯೮). [No] 
ನೀನಾರಬಲಿ (ನಾ). ಕಾಡುಬತ್ತದ ಅನ್ನದಿಂದ ರಚಿಸಿದ ಬಲಿ: 
ದ್ವಾರದ ಬಳಿಯಲ್ಲಿ ಮೊದಲೆ ನೀಸಿರಿಸಿದ ನೀವಾರಬಲಿಯಂ ವಿಲೋಕಿಸಿ 
ಮಾರುವ ಮನದಳಲನೆಂತು ತಡೆವೆಂ (ಶಾಕ: ಲ 
[ನೀವಾರ ಸ: ಬಲ್ಲಿ] 

ನೀವಾಳಿ "ನಿವಾಳಿ' ನೋ. 
ನೀವಾಳಿತೆಗೆ "ನಿವಾಳಿಜೆಗೆ' ನೋ. 
ನೀವಾಳಿಯೆತ್ತು "ನಿವಾಳಿಯೆತ್ತು” 
ನೀವಾಳಿಸು "ನಿವಾಳಿಸು' ನೋ. 
ನೀವಿ (ನಾ). ೧. ಸೀರೆಯನ್ನು ಉಡುವಾಗ ನಿರಿಗೆಗಳನ್ನು ಸಿಕ್ಕಿಸಲು 
ಹಾಕುವ ಗಂಟು ; ಬಾಳೆಕಾಯಿ; ಕಣಯ: “ನೀನೀ, 
ಉಚ್ಚಯಃ---ಈ ೨ ಕಣಯೆಂ? (ಹಲಾಯು. ೯೦-೩೯೩); ನೀನಿಯನೆಡ 
ಗಯ್ಯಿಂದಮೆ ಸಾವಗಿಸುತ್ತತುಳಸಾಧ್ವಸಂ ಬೆರಸೆಟಿಕ್ವ್ವಾ ದೇವಿಯಸೇಟದಿ 
ಕಿನುತುಂ ಭೂವರನೆಟ್ಟಿಂದು ಪೊರ್ದಿ ತಾಂ ಕುಳ್ಳಿರ್ದಂ 
ಬಿಡದೊಯ್ಯುನೆ ನೀನಿಯಂ ತೆಜಿಂದಿರಿಪುತುಮಲ್ಲಿ ತೀಡುವುದು 
ಕಟ್ಟುವರ್‌ 


ನೋ. 


(ಕುಸುಮಾ, 
೫ರ) ; 


ಕಾಮುಕನಂದದೆ ಪೌರಮಾರುತಂ (ಶಾಂತೀಶ್ವೆ. 


೧-೧೩೨); 


೪೮೪೨ 


20 


25 


30 


45 


ನೀವ್ರ 


ನಿಆಂಕೆಯ ನೀವಿಯೊಳಗೆ ಕೈಗಟ್ಟು ವರ್‌ ಕಂಕಣಗಳನು (ನೋಹತ. ೨-೨೩); 
ನೀವಿಯನೊತ್ತುವ ಪುಷ್ಟ ಪತ್ರಿಕಾವಿರಚನೆಗೆಯ್ವ ನೀಅಕಿಯರಡೇನೆಸೆದ 
ರ್ಪರೊ ಮಂಟಸಾಗ್ರದೊರ್ಳ (ರಾಜರೇ, ೮-೭); ಸೀರೆಯ ನೀವಿಯ ಬಿಚ್ಚ 
ಲೆಂದಿನಿಯೆನು ತಡೆಸರಿಸುವುದರು. ಕಂಡೆ (ಗಾಥಾಸ, ೮೮-೫೧). Py 
ಮೂಲಧನೆ ; ಬಂಡವಾಳ: “ನೀನೀ, ಪರಿಪಣಂ, ಮೂಲಧನಂ-- 
ಈ ಶಿ we ನಡಿನೆ” ' (ಸಿದ್ದಾ ೨೯೭). ೩. ಜೂಜಿನಲ್ಲಿ 
ಒಡ್ಡು ನ ವಸ್ತು; : “ನೀವೀ - ಪಂದ್ಯಕಟ್ಟ ಕೊಂಡ ವಡವೆ” 


(ಸಿದ್ಧಾಂತಿ. ೪೨೨). ೪. ಮ ಸುತ್ತಿಕೊಳ್ಳುವ ಬಟ್ಟೆ : ಸಾಧಾ 
ರಣವಾಗಿ ಅಧೀನಾಸ ಮತ್ತು ನೀನಿಗಳೆಂಬ ಎರಡು ನಸ್ತ್ರಗಳನ್ನೇೇ 
ಸೊಂಟಕ್ಕೊಂದನ್ನೂ ಹೆಗಲಿಗೊಂದನ್ನ್ನೂ ಉಪಯೋಗಿಸುತ್ತಿದ್ದರು 
(ಭಾಇಪ್ರ. ೪೪). [ಸಂ. ನೀವೀ] 


ನೀನಿಬಂಧ (ನಾ). ಕಣಯದ ಗಂಟು : ಉರ್ನೀತಳನುಂ ಜೂದಾಡಿ 
ಗೆಲ್ವ ಂದಿನ ವಿಜಕಬರೀನೀವಿಬಂಧಂಗಳಂ ದೋರ್ವಳದಿಂದಂ ತಮ್ಮನಿಂದಂ 
ತೆಗೆಯಿಸಿ ನಡೆದಾ ನೀಚನಾ ದ್ರೋಹನ . . . ಆ ಪಾತಕನಿರವನಿದಂ 


ನೋಡು ಪಂಕೇಜವಕ್ರೇ (ಗದಾಯು. ೮-೪೫).  [ನೀವಿ-- ಬಂಧ] 
ನೀನೀಬಂಧ (ನಾ). - ನೀವಿಬಂಧ : ಶಿಥಿಲನೀನೀಬಂಧಮಂ 
ಕಾಂಚಿಯೊಳ್‌ ತೆಗೆಯಂತ್ತುಂ . . . ಬಾಲೆ ಮೆಜಕೆದರ್ಳ ಲೀಲಾಪದ 
ಸ್ಯಾಸಮ೦ (ಸಂರಾಮಾ. ೫-೪೨). [ಸಂ] 
ನೀನೀಬಂಧನ (ನಾ). ನೀವಿಬಂಧ : ಅಲಕೋತ್ಸಾರಿತಕೇಶ 
ಸೆಂಯಮನನೀನೀಬಂಧನಾವಿಷ್ಯ ೃತಸ್ಪ ಲಿತಂ . ಸ್ವಕೀಯಭವನ 


ವ್ಯಾಪಾರಟಿಂ ತಂತರಂಗಳನೆಲ್ಲಂ ಮಜಕಿದಿಂತು 
ಪುರಸ್ತ್ರೀಜನಂ (ಆವಿಪು. ೪-೬೦). [ಸಂ.] 

ನೀವೀಭರ (ನಾ). - ನೀವಿಬಂಧ : ಜೋಲ್ಡಿರ್ದ ಬಂಬಲ್ಮೂಡಿ 
ಶಿಥಿಲತೆವೆತ್ತಿರ್ದ ನೀನೀಭರಂ ಕಣ್ಗೊಳಿಪನ್ನಂ ಲೀಲೆಯಿಂದುಪ್ಪ ವಡಿಸಿದಳ್‌ 
ಹೈದ್ಯಾಂಗಿ (ಜಗವಿ. ೨-೭೮) ; ರತಿರಾಗಂಬೆತ್ತು ಕಳಂತಂ ತೆಗೆದು ಬಿಗಿದು 
ತಳ್ಳೈಸಿ ನೀವೀಭರಂ ಜಾಜಿಕೆ (ರಾಜೇ. ೮-೮೪). [ಸಂ.] 

ನೀವು (ಕ್ರಿ). ೧. (ಮೃದುವಾಗಿ) ಸವರು,--ತೀಡ್ಕು--ನೇವರಿಸು 
ಆಗಳ೯ ಪರಸ್ಥೆ ನ್ಯಭೈರವಂ. - ೬ ಮೆಹಾಪ್ರ! ಚಂಡಗಾಂಡೀವಮಂ ಕೊಂಡೇ 
ಜಸಿ ನೀವಿ ಜೇವೊಡೆದು (ಸಂಪಭಾ. ೧೦-೬೪ ವು ; ಪಾವು ಕೊಳೆ ಕರ್ಣ 
ಮಲಮಂ ತೀವುಗೆ ಮೇಣ ಕೊಯ್ದು ಕಳೆಗೆ ಪಿಂಡುಗೆ ರಕ್ತಸ್ರ್ರಾನಂ 
ಮಾಡುಗೆ ಚುರ್ಚುಗೆ ನೀವುಗೆ ನಿನೆಹರಣನುಲಿ ತಾತ್ಗಾ ಕರೋಲ್‌ 
(ಲೋಕೋಪ. ೧೦-೧೩) ; ಕರ್ಪುನಿಲ್ಲನೆಡಗೆಯ್ಕೊಳ್‌' Bas ಪಿಡಿ 
ದಾಹಾ ರತಿಪತಿ ನಾರಿಯನೋನಿ ನೀವಿ ಜೇ ವೊಡೆವಾಗಳ್‌(ಗಿರಿಕ.೮-೨೨); 
ಮನಸಿಜಾರಾತಿ ಒಯ್ಯನೆ ಬಂದನನಿಯೊಳು ನಿಪತಿತಪ್ರಸನಜಾತವಾಸನ 
ನಾಗೆ ಕುಳ್ಳಿ ರ್ದಾತು ಬಿಡೆ ನಿಡುಸುಯಿಲುಗಳು ತಾ ಬೀತೆಡೆಯ ನೀವುತ್ತ 
ನಂಜಿಯ ಮೊಗವನೀಕ್ತಿಸುತ (ಬಸಪು. ೨೬-೪೨) ; ನಿಡುಬಿಲ್ಲ ರಥದ 
ಮೇಲೂಳ . . . ಹೆಡೆಯ ಎಡಗೈಯೊಳೇಆ೨ಸಿ ನೀವಿ ಜೇವಡೆದನು 
ಸಿಡಿಲ ವೀಣೆಯ ಮುಟ್ಟಿ ದಂತೆ (ಭರಚ, ೨೪-೩೨) ; ಅವಳ ಹೆಗಲ ಮೇಲೆ 


ಕೂಡೆ ನೆರೆದತ್ತೆತ್ತಂ 


ಕೈಯಿಟ್ಟು ಮೆದುವಾಗಿ ನೀವಿದೆ (ಯಾರ್ಗದ. ೯೧). ೨. ಒರಸು; 
ತೆಗೆದು ಹಾಕು: ಹಣೆಯ ಮೇಲಿನ ಬೆನರುಹೂಗಳನ್ನು ನೀನಿ 
ಕೊಳ್ಳುತ್ತಾ ಅದಿನಾಥನೆಂದ (ಅಶ್ರನು. ೯). ೩. ನಾಟು; ನೆಡು: 


ಒದೆದು ರಥವನು ಸೂತರಿಳಿದೋಡಿದರು ಚಾಪನನಿಳುಹಿ ಸಮರಥರೆದೆಯ. 
ನೀವಿತು (ಕುವ್ಯಾಗ. ೧-೧೩). [ದೇ.॥ ತಮಿ. ನೀವು; ಕೊತ. ನಿವ್‌] 
ನೀವು (ನಾ). ೧. ಛಾವಣಿಯ ಮುಂಚಾಚಿಕೊಂಡಿರುವ ಭಾಗ ; 
ಮಂಂಜೂರೆ: “ನೀವುಂ, ವಳೀಕಂ (ಪಟಲಾಂತಂ)--ಈ ೨ ಸೂ(ಜು) 
ನಗೆ (ಹಲಾಯು. ೫೧-೧೪೮). ೨. ಛಾವಣಿ ; ಸೂರು: (೪. [ಸಂ.) 


23 


ನೀಶಾರ 


ನೀಶಾರ (ನಾ). ೧. ಹೊದಿಕೆ ; ಹಚ್ಚಡ ; ದುಪ್ಪಟ. ೨. ಸೊಳ್ಳೆ 
ಸರದೆ. ೩. ಡೇರೆಯಲ್ಲಿರುವ ಬಟ್ಟಿ ಮ ಗೋಡಿ) ಕನಾತು: (ಸಂ. 


ನೀಸರೆ (ನಾ). ಕೋಟಿಯ ಹೆಬ್ಬಾಗಿಲು; ಹುಲಿಮುಖ: “ನೀಸರ 
[ನಾಠಾಂ. ನಿಸ್ಸುರೆ]ನೆನಲು ಹುಲಿಮುಖಂ” (ಮುಂಗರಾ, ೫೭-೪). 
[<ಸೆಂ" ನಃಸರ] 
ನೀಸು (ಕ್ರಿ). ೧.. ನೀರಿನ ಮೇಲೆ ಚಲಿಸು; ಈಜು; ಈಸು: ಈ 


ಸಂಸಾರದ ಬುಡದಲ್ಲಿ ನಾನಾವಿಕಾರತ್ರಯದ ಗುಣದಲ್ಲಿ ನೀರಿನೊಳಗಿರ್ದು 
ನೀಸುವನಂತೆ  ಬಂಧನೋಕ್ಷಕರ್ಮುಂಗಳಲ್ಲಿ ದ್ವಂದಿತನಲ್ಲದೆ ನಿಂದ 
ನಿಶೈಕ್ಯುಂಗೆ ಹಿಂದು ಮೆಂಂಡೆಂಬ ಬಂಧನಿಲ್ಲ (ಸರ್ನನ, ೫೭-೨೯೮); ವಳಿರೇಖೆ. 
ನಡೆದ ಬಡನಡು ತೊಲೆಯೆನೆ ಕುಚಜಘನಭಾರಮಂ ಕರತಲಡೊಳ 
ನಿಲ್ಲಿಸಿ ಲತಾಂಗಿಗೆ ನೀಸಲ್‌ ಕಲಿಪ ನಿಟಿಂ ತೂಗುನಂಗಜಂಗೆಣೆಯಾದಂ 
(ಅನಂಪು. '೬-೩೯) ; ಆ. ತುಂಬುವೊಳೆಗೆ ಇದಿರಾಗಿ ನೀ[ಸಾಕಾಂ. ಈ] 
ಸುವರುಂಟಿ (ಸಮ್ಮತ, ೨-೭೦); ಮಳಯಾನೆಗಳು ನೀರಿನಾಟಕೆ 
ನಡೆನಂತೆ ತೊಆಕಿಗೆಯ್ಸಿ ತಿಳಿನೀರ ಹೊಕ್ಕು ನೆ ನೀಸಿ ತೇಲಿ... 
ಮುಡುಮವ್ಮಿಟ ದಾಡಿ ಲೀಲೆ ಮಾಡಿದರು (ಭರಚ. ೬೩-೭೨). ೨. ನಿರ್ವ 
ಹಿಸು; ನಿಭಾಯಿಸು: ದಾಸೋಹವೆಂಬ್ಲ ಸೇನೆಯ ಬಿಟ್ಟು ನೀಸಲಾಜಿದೆ 
ಕೈಲಾಸನೆಂಬ ಆಸೆ ಬೇಡ (ನಚಸಂ. ೧೭೫-೧೩೯) ; ಗಬ್ಬವಂದೆಗಳ್ಳೆಲಿಗಳ 
ಹೊಡಿಕಿಗೆಯ ಹೊತ್ತು ನೀಸುವರೆ (ಕುರಾಸಾಂ. ೪೩-೧೬); ಈ ಸಕಲ 
ಜಗದ ಸೃಷ್ಟಿ ಸ್ಥಿತಿ ಪ್ರಳಯಂಗಳ್ಳೈಸು ನನ್ನಾಧೀನನೀ ಭಾರಮಂ ಪೊತ್ತು 
ನೀಸುವವನಾನಲ್ಲದಾರುಂಟು (ಚೆಬಪು. ೧೮-೩); ಇಂತು ಮಹಾರಾಜಂ 
ಮ್ರಾಜ್ಯಸುಖಾನುಭವದೊಳಿಕೆ ಯಂವರಾಜನುಂ ದಿಗ್ವಿಜಯಪ್ರಜಾ 
ಪಾಲನ ವ್ಯಾಪಾರಂಗಳವನಾಯಾಸದಿಂ ಪೊತ್ತು ನೀಸುತ್ತೆ (ಚಿಕವಿ. ೫-೯೭) ; 
ಬೆಳೆಯುವ ನಾಲ್ಕು ಕಣಳು ರಾಗಿಯಲ್ಲಿ ಕೈ ತರು ಹೇಗೊ ಸಂಸಾರ ನೀಸಿ 
ಕೊಂಡು ಹೋಗುತ್ತಾರೆ (ಬೈ ಸರ್ವೆ. ತ್ತ ೩. ಅನುಭವಿಸು; ಅನು 
ಭೋಗಿಸು : ಬಂದುದ ನೀಸದಿರ್ದಡೆ ಪೂರ್ವಕರ್ಮವು ತಿಂದಲ್ಲದೆ ಬಿಡದು 
(ಹರಿಸಾಂ.೪೦-೧೦೦) ; ಬಾಳನ್ನು ಕಷ್ಟ ನ್ಟ ವೋ ನಿಷ್ಮು ರವೋ--ನೀಸುವುದು 
ತಪ್ಪುತ್ತ ದೆಯೇ ? (ರಾಮಾನೆ. ೭೮); 
ಬಡ್ತನಾ ನೀಸ್ಲಿಲ್ಲ (ಹುಟ್ಟಿಹ. ೧೬೧). 
ತಣಿಸು: (4). "ಈಸ್ಕು' ಪರಾ. 
[ದೇ.॥ ತಮಿ. ಮಲ. ನೀನ್ತು ; ತುಳು. ನೀಂದು ; ಕೋತ,ನೀಂಜ್‌] 
ನೀಹಾರ (ನಾ). ೧. ಮಂಜು; ಹಿಮ: *ಪ್ರಾಳೇಯಂ, ಅನ 
ಶ್ಯಾಯ॥ . . ನೀಹಾರಃ--ಈ ೮ ಮಂಜು” (ಹಲ 
೧೦೭-೨೮) ; ನೀಹಾರಪ್ರಸ್ಪರ್ಧಿ ಚಂಚಚ್ಚ ನುರಜಕಲಹಂಸಾಸ್ಟ ದಂ 
ಜೆಲ್ವನಿತ್ತ ತ್ತೋರಂತಂಭೋದಮಾರ್ಗದ ತಿಳಿದ ಕೊಳದನೋಲ್ಲೇವ 
ಸಂದೋಹದಿಂದಂ (ಆದಿಫು. ೧೦-೧೯) ; ತರಳತರತರಂಗಾವರ್ತಗರ್ತನೀಹಾರ 
ಶೀಕರದ ನಿಕರಂ ೬. ತಿಮಿತಿನಿಂಂಗಿಳೋತ್ಕರಜಳೂಕವ್ಯಾಳಕೋಳಾ 
ಹಳಧ್ವಾನವೆರಸಿ ಜಲನಿಧಿ ಮೆಜಿಕಿದುದು (ಹಚಕಾ, ೧-೩೩) ; ಮಂದಾಕಿನೀ 
ಕ್ಷೀರವಾರಾಕರಸಟೀರಶಾರದನೀರದಹಾರನೀಹಾರ ೬ ಗೌರ ಧಿಕ್ಕಾರ 
ಕೀರ್ತಿಪ್ರಭಾಸೂರ (ಪದ್ಮಾ, ಸಗುಣಮಯನೀಹಾರದಲಿ 
ಮುಳುಗಿ ಮಿಂಚುವೆಳಗಿನ ಬಳಕೆಯಲಿ ಮನಮುಂಂಚಿ Ho 
ಮಾತುಮನಂಚಕರು ನೀವ್‌ ಪಶುಗಳೆಂದರೆ ಖೇದನೇಕೆ (ಕಂಮ್ಯಾಕ. 
ಪ್ರಕೃತಿಪ್ರಿ ಯುಂ ನೋಡಿದನು ಸೃಷ್ಟಿ ಸ್ಟಿಯ ಅಭಾವನನೆ ಚಿತ್ರಿಸಿದ 
ವೋಲ್‌ Rak ENR ಜೇಮಂತನೆ ಕರಿಯರ H (ಟ್ರೀಂಮಾ. 
೧೯೮-೧೨೪). ೨. ಮಲಮೂತ್ರಗಳ ವಿಸರ್ಜನೆ : ಚತುರ್ದಿನಕಾಲೈಕ 


ಒಂದು ಬಂಗಾ ನೀಸ್ಲಿಲ್ಲ ಒಂದು 
೪. ತೃಪ್ತಿಪಡಿಸು ; 


. ಮಿಹಿಕಾ, 


ಸಃ 


೧-೫); 


೬-೨೭) ; 


ವಾರ ಬದರೀಫಲಮಾತ್ರಾಹಾರರುಂ ವಿಗತನೀಹಾರರುಂ , . . ಅಪ್ಪರ್‌ 
(ತತ್ತ್ವಪ್ರ. ೧೪೨); ಆ ಭೋಗಭೂಮಿಯೊಳ್‌ ಪಾತ್ರತ್ರಿತಯ ದಾನ 


೪೮೪೩ 


0 


25 


30 


35 


40 


45 


ನೀಳ್‌ 


ಫಲಂಗಳಿಂದೇಕದ್ವಿ ತ್ರಿ ಪಲ್ಕೊ €ಪಮಾಯಂಸ್ಯರುಮೇಕ ದ್ವಿ ್ವಿತ್ರಿದಿವಸಾಂತರಿ 
ತಾಮಳಕಾಕ್ಷಬದರಮಾತ್ರಾ ಹಾರರುಂ ವ್ಯಸಗತನೀಹಾರರುಂ ತ 
ದಂಪತಿಸ್ವರೂಪದಿಂ ಪುಟ್ಟ (ಚಂದ್ರಫು. ೩-೩೬ ವ). [ಸಂ.] 

ನೀಹಾರಕ (ನಾ). ಆಕಾಶದಲ್ಲಿಯ ಕಾಂತಿಮಯವಾದ ಪ್ರದೇಶ; 
ಜ್ಯೋತಿಃಷಟಿಲ,;: ಅಂಡ್ರೋಮಿಡದ ಔದ ಮೇಲೆ ಸಣ್ಣ ದೊಂದು, 
ನಕ್ಷತ್ರದ ಸವಿನಾಪದಲ್ಲಿ ಪ್ರಕಾಶವುಳ್ಳುದಾಗಿ ಬೆಳ್ಳೀರಿ ಮಂಕಾಗಿರುವ 
ಬಾಲವೊಂದು ಗೋಚರವಾಗುತ್ತದೆ. ಇದೇ ಜ್ಯೋತಿಶ್ಯಾಸ್ತ್ರದಲ್ಲಿ ಮೊಟ್ಟ 
ಮೊದಲು ಉಕ್ತ ವಾಗಿರುವ, ಆಂಡ್ರೋನಿಂಡದ ದೀರ್ಫ್ಥಚತುಷ್ಕೋಣದ 
ನೀಹಾರಕ (Nebula) (ಜ್ಯೋತಿರ್ವಿ, ೩೧); ನೀಹಾರಕದಲ್ಲಿ ಸೂರ್ಯ 
ನೊಡನೆ ನಕ್ಷತ್ರಗಳೂ ಚಲಿಸುವಾಗ ನಕ್ಷತ್ರಗಳ ನಡುವೆ ಇರುವ ಅನಿಲ - 
ದೂಳಿನ ಆಗಾಧನೇಘಗಳ ' ಮೂಲಕ ನಕ್ಷತ್ರಗಳು ಹಾಯುತ್ತವೆ 
(ಭೂಹುಟ್ಟು . ೫೩). [ಸಂ.] 

ನೀಹಾರಕರ (ನಾ). (ಮಂಜಿನಂತೆ) ತಂಪಾದ ಕಿರಣಗಳುಳ್ಳ ವನು; 
ಚಂದ್ರ : ನೀಹಾರಕರನಲಸಿ: ಪಟಕ್ಕಿಗೆ ಸಾರಲೊಡಂ ಮಗುಟಕಿ 
ಮರ್ಬುಪರ್ಬಿತ್ತಾಗಳ್‌ (ಲೀಲಾನ, ೩೯) :' ಕಾರಿರುಳ ತರಳತಾರಗೆ 
ಗೋರಗೆಯೆನೆ ಕುರುಳೊಳೆಸೆಯೆ ಮಲ್ಲಿಗೆ ವಿಗೆ ನೀಹಾರಕರವದನೆ ಮದನಾ 
ಕಾರಮನೋರಮಣನಂಕದೊರ್ಳ, ಕುಳ್ಳಿರ್ದಳ್‌ (ರಾಜತೇ. ೪-೧೬) ; 
ರಾಹು ತೊರೆಡೊಡನೆ ಶಶಿಯಂ ರೋಹಿಣಿ ಬಳಿವೊರ್ದಿದಂತೆ . .. 
ನೀಹಾರಕರಾಸ್ಯೆ ಸೇರ್ದೆಯೆನ್ನಯ ಬಳಿಯಂ (ಶಾಕುಂತ, ೧೦೯-೧೮೫). 

[ನೀಹಾರ 4 ಕರೈ] 

ನೀಹಾರಕಾಲ (ನಾ). ಹಿಮಗಾಲ ; ಚಳಿಗಾಲ : ಅನುದಿನ ಫಲಾ 
ಹಾರನೇಮದಿಂ ತನುನ ದಂಡನೆಗೈೈವ ಸುಕುಮಾರ ನೀಹಾರಕಾಲದೊಳ 
ಗೆಂತಿರ್ಪನೊ (ವೆಂಕಾರಾ, ೩-೮-೧೩). [ನೀಹಾರ -- ಕಾಲ] 

ನೀಹಾರಾಗ (ನಾ). ಹಿಮದಿಂದ ಕೂಡಿರುವ ಪರ್ವತ; 
ಹಿಮಾಲಯ, : ಭಾರವಂ ನೆಲಕಂ ಪಿಂಗಿಸಿ ಕೀರ್ತಿಯಿಂದಿಟುಸಿ ನೀಹಾ 
ರಾಗಮಂ ರಾಗವಂಂ ಸಲೆ. ಮಾಟ್ಕುಂ ನೆಮಗಚ್ಛೂತಂ (ಜಗವಿ. ೧೫-೧೬). 

[ನೀಹಾರ-- ಅಗೃ] 

ನೀಹಾರಿ (ನಾ). (?)': ನೀಹಾರಿಯಾಗಿ ಪಾಂಡಿತ್ಯದಿಂ 
ಬೇಹುನುಡಿಯುಳ್ಳಾ ತನೇ ಗುಣಜ್ಞಂ ಕಣಾ (ವೀಕೈಪು. 
“ಕಾಂತಿವಂತ” (ವೀಕೈಪು. ಟೀಕ). [21 

ನೀಹಾರಿಕೆ (ನಾ). - ನೀಹಾರಕ: ಚಂದ್ರ ನಕ್ಷತ್ರ ನೀಹಾರಿಕಾರಜೋ 
ಮೇಘದಗ್ನಿ ಮಂಡಲವೊ (ತ್ತೀರಾಮಾ, -೧೦೦೩) ; : ಅಣುವಿನಲ್ಲಿರುವ 
ಅಗಾಧವಾದ ಶಕ್ತಿಯ ಸಂಶೋಧನೆಯಾಗಲೀ ಗ್ರಹ ನಕ್ಷತ್ರ ನೀಹಾರಿಕೆ 
ಗಳ ದೂರ, ಸ ಆಳತೆ ತೂಕಗಳ ನಿರ್ಣಾಯಕ ಚರ್ಚೆಗಳಾಗಲೀ 
ಸಾಹಿತಿಯ ಸ್ಟಿಪ್ರ ತಿಭೆಗೆ ಮಾರಕವಾಗುವುದಿಲ್ಲ (ಸುವರ್ಣ, ೨೦೨); 
ಈಚೆಗೆ PA ಟಿಲಿನಿಷನ ಕಾರ್ಯಕ್ರಮವೂ ಪ್ರಚಾರಕ್ಕೆ 
ಬರುತ್ತಿದೆ. . . ಗ್ರಹ ತಾರೆ ನೀಹಾರಿಕೆಗಳ ದೃಶ್ಯಗಳನ್ನೂ ಈ 
ಮೂಲಕ ಪಡೆದುಕೊಳ್ಳುವ ಸಾಹಸ ಆರಂಭವಾಗಿದೆ (ಶಿಕ್ಷದ. ೫೯) ; 
ಬರುಗಣ್ಣಿ ಗೆ ಕಾಣದೆ. ಯಂತ್ರ ದೃಷ್ಟಿಗೆ ನಾತ್ರ ಗೋಚರನಾಗಿರುವ ತಾರೆ 
ನೀಹಾರಿಕೆಗಳಲ್ಲಿ ಭವತ ಹ ವಿಸ್ಲನಗಳಾಗುತ್ತಿರುತ್ತವೆ (ಕಾನೂರು. 


ನಯವಾಗಿ 
೪-೨೩-೨೩). 


೧೩೭). [ಸಂ. ನೀಹಾರಿಕಾ] 
ನೀಳ್‌, ನೀಳು (ಕ್ರಿ). ೧. ಉದ್ದವಾಗು ; ನಿಡಿದಾಗು ; ನೀಳ 
ವಾಗು : “ನೀಳ್‌ -- ಪ್ರಸಾರಣೇ (ಉದ್ಭವಾಗು)” (ಶನುಧಾ) 8 


ವದನಕ್ಕೆಮ್ಮು ತಳಕ್ಕೆ ನೀಳ್ವ ನಗೆಗಣ್ಣಂ ತಾಂ ಗಡಂ ತನ್ನ ನೀಳ ದಳಂ 
ಗಳ್‌ ಗಡ ಪೋಲ್ಟೆಯೆಂಬ ಸೆಣಸಿಂ: ವಿಂಕ್ಶೇವದಿಂದಿಕ್ಕಿ ಮೆಟ್ಟಿ ದರೀ 
ಕಾಂತೆಯರೀ ಸರೋರುಹದಲವ್ರಾತಂಗಳಂತಪ್ಪ ಬೆಂಬುದನೆಂಬನ್ನೆಗಮೇಂ 


ನೀಳ್‌, 


ಬೆಡಂಗೆಸೆದುದೋ ದೇವಾಂಗನಾನರ್ತನಂ (ಆದಿಪು. ೭-೫೫); ನೀಳ್ಬಿರ್ದ 
ಸೆಬಂಗು ಚಿತ್ರಿಸಿದ ಹೆಂಸಾನೀಕದಿಂ ಚೆಲ್ವನಾಳ್ಡಿರೆ (ಕಾದಂಘೂ. ೨೮) ; 
ದಾಂಗುಡಿಯಿಟ್ಟು ಬಾಸೆ ನೀಳ್ಲಿಸೆದುದು (ಸಂಚತಂ. ೧೮೪-೧೧) ; 
ಭೃ ೦ಗಾನಳಿ ಸುಯ್ಗೆ ಸಾರ್ವ ತೆಜದಿಂ ಸುರ್ಕುಂಗುರುಳ್ಳಾಲೆ ನೀಳ್ಳುವು 
(ನುಲ್ಲಿಪು, ೪-೯೮) ; ನನೆಯ ಂಬಿನ ಸೊದೆಯಂ ಪೂವಿನ ಗೊಂಚಲ್‌ ನೀಳ್ಮ 
ಕರ್ಪುವಿಲ್ಲಂ ಸೆಳೆಗೊಂಬನುಕರಿಸೆ ಬಾಲಚೂತಂ ನೆನೆಯಿಸಿದುದು ಚಿತ್ತ ಭವನ 
ಹೀಟಾಳವನಂ (ಚಂದ್ರಪು. ೭-೪೪) ; ಬೆಳೆದು ಕನಲಿಜದು ನೀಳ 
ಪ್ರವಾಳಜಾಳದಂತೆ ಬೆಂಬಳಿನಿಡಿದಿಳಿದ ಕೆಂಜೆಡೆಗಳಿಂ. . . ಒಪ್ಪಿ (ಬಸರ. 
೪-೧೦). ೨. ಚಾಚು ; ನೀಡು: ತಳಿರ್ಗಳ ತೊಂಗಲಿಂದಮಲರೋಳಿ 
ಗಳಲ್ಲುಗುನಂತೆ ಕೆಂದಳಂಗಳಿನುದಿರ್ವಕ್ಕಿಗಳ್‌ ನಿವಿರ್ದ ದಾಂಗುಡಿ 
ಯಂತಿರೆ ನೀಳ್ದ ತೋಳ್ಗಳುಚ್ಚಲದಲಿ ಗಾನದಂತೆ ಮಣಿಕಂಕಣನಾದ 
ಮೊಜಲ್ಸೈೆ ಸೇಸೆಯಂ ತಳಿದರನಂಗಜಂಗಮಲತಾಂಗಿಯರೆಂದು ರಾಗದಿಂ 
(ಆದಿಪು, ೪-೫೯) ; ಬಿತ್ತ ರದಿಂದನ್ಶರ ಸಂಪತ್ತಿನ ವನಿತೆಯರ ನೀಳ ನಿಡಿ 
ದೋಳ್‌ ಕಿಜಾಯಂದೆತ್ತಿ ದ ತೋಳೆಂದಿರ್ಪಂ (ಧರ್ಮಾಮೃ, ೧೩-೧೮೪) ; 
ಕುಸುಮರಜದ ಕೆಂಪಂ ತಾಳ್ಗಿ ನೀಳ್ದೇಜಿಯಂ ಲಂಥಿಸುವ ತೆರೆಯ. 
ಜಿಹ್ವಾಡಂಬರಂ ಸೊಣ್ಮೆ . . . ರಾಕ್ಷಸಿಯ ತೆಅಕಿದ ಬಾಯಂತಿರ್ದುದಾ 
ಪದ್ಮಸದ್ಮಂ (ಚಂದ್ರಪು, ೫-೪೧); ನಿನಿಂರ್ದಂಗಂ ನೀಳ ಮುಂಗಾಲು 
ಡುಗಿ ನಡೆವ ಫಿಂಗಾಲ* (ಗೀಕ. ೧೯೯೫); ನೀಳ ಕುಸುಮಮಂಜರಿ 
ದಂತವಳವಟ್ಟ ದರ್ಕೆಜಗುವಳಿಮಾಲೆ  ಬರಿಕಯ್ಯನಅ  ರುುಂಕೃತಿಯೆ 
ಬೃ ಂಹಿತಂ (ಪದ್ಮರಾ, ೮-೩೦). ೩. ವ್ಯಾಪಿಸು; ಹಬ್ಬು 1 ಮಣಕಿಗೆ 
ವಂದರಂ ಕಾಯದೆ. ನೀಳ್ಳೊದವಿದ ಜಸಮನುಪಾರ್ಜಿಸದಧಮನದೇತರ್ಕೆ 
ಬಾರ್ತೆ ಜೀವನ್ಮೃತಕಂ (ಆದಿಪು. ೧೨-೯೭); ನೀಳ್ಕೂ ಪೊಣ್ಮಿತ್ತು ದಯ. 
ಸಮಯದೊಳ್‌ ಶೋಣಸೂರ್ಯಾಂಶುಜಾಲಂ. (ಕಾದಂಪೂ. ೧೪ರ) ; 
ಉದಧಿಯನೆಯ್ಲಿ ದಿಗ್ಗಜಮನೆಯ್ಲಿ ಕುಲಾದ್ರಿಯೆನೆಯ್ಲಿ ನೀಳ್ಕು 
ನಿಲ್ವುದು ಜಸಮಿತ್ತ ರ್ಗಿತ್ತ ಧನಮೇನದು ನಿಲ್ವೂದೆ (ಗದಾಯು. ೧-೩೫); 
ನಿಸಿತಾಸ್ಟ್ರಾಘಾತದಿಂ ಸತ್ತ 'ಭೂಪರ ಪೆಂಡಿರ್‌ ಬಿಸುಸುಯ್ಯೈ ನೀಳ್ವ ಶಿಖಿ 
ತಂನಂ ಮುಟ್ಟಿ (ಎಕ. ೪111, ಸಾಗರ. ೧೦೯-೩೫; 1042) ; ತಾರಕಾಪಥಂ 
ಸ್ಫುಬಯಿಸಿದತ್ತ್ಕೋ ಪೇಟಕೆನಿಸಿ ಮಾರ್ದನಿ ನೀಳ್ನುದು ದಿಕ್ಷಟಿಂಗ 
ಳೊಳ್‌ (ನರ್ಧಪು. ೩-9೩) ; ಕೋಪಂ ನಾಡೆಯುಮೊತ್ತರಿಸಿ ನೀಳ್ಡು 
ನಿಟಿಲೇಕ್ಷಣದೊಳ್‌ ಕೂಡೆ ಬಳೆಬಳೆದು . . . ಕುದಿದಾಗಳ್‌ (ಗಿರಿ. 
೪. ದೀರ್ಥ್ಫವಾಗು : ಕಾರಕಮಂ ಕ್ರಿಯೆಯಖಮುನಜ 
ದೋರಂತಿರೆ ಮುಂ ತಗುಳ್ಳಿ ಮುಂಕ್ತಕಪದದೊಳ್‌ ಸಾರಂ ಸಮಾಸಪದ 
ದುಚ್ಚಾರಣೆಯಂ ನೀಳ್ದು ನಿಲೆ ತಗುಳ್ಳುಗೆ ಕೃ ತಿಯೊಳ್‌ (ಕವಿಂ, ೨-೮೭). 
೫. ಮಹತ್ವವನ್ನು ಪಡೆ; ಘನತೆಯನ್ನು ಸಡೆ: ನೀಳ್ವ ಗೂಢಾರ್ಥ 
ವೊಂದುಂಟು ಆಳ್ವನ ಕೂಡೆ ಯೋಚಿಸ ಬಂದೆಂ (ಭರಚ. ೧೦-೯೬). 
೬. ಉದ್ದಮಾಡು ; ಎಳೆ: ಅದಟನಿಂ ನೀಳ್ವನಾ ಶೇಷನಂ ತಾಂ 
ಹೆಡೆಯಿರಿಂ ಬಾಳಂಬರಂ (ಎಕ. ೪111, ಸೊರಬ. ೧೩೮-೩೧; ಸು, 1145), 
೭. ಮುನ್ನುಗ್ಗು : ಮುಂಬರಿ : ನೀಳ್ಡೊದನಿದರುನ್ನ ತಮೂರ್ತಿಗ 
ಳೊದವಿ ಗದಾಯಂದ್ಕದೆ ಭೀಮ ಭುಜಗಧ್ವಜರುಂ (ಗದಾಯು. ೮-೬); 
ಗಾಂಪಿಸೊಳನ್ನ ಪುಷ್ಪ ದೊಳು.  ಮೇಳಿಸಿ ನೀಳ್ಕುದಿದೇಕೆ ಕಂಪಿನೊಳ್ಗ 
ಪೊಂಪುಬಂವೋಗುತಿರ್ದಮಳವಕ್ತ್ಯಸರೋಜನೆ ಸಾಲ್ಲುಂ (ಧರ್ಮಾಮೃ. 
೬-೨೦೧). ಈ. ಬಹಳವಾಗು ; ಹೆಚ್ಚಾಗು : :ಸುಂದರನಂದನಕ್ಕಳುರೆ 
ಮುಂ. ತನ್ನರ್ಚಿಗಳ್‌ ಬಂದು ನೊಕ್ಕಳಮೆತ್ತಂ ಸುರಿಯುತ್ತು ನಿಂರ್ಪ 
ರಸಮಂ ಮುಂ ಪೀರ್ಬುಕೊಂಡಂ ಮನಂಗೊಳೆ ಸಪ್ಪಾರ್ಚಿ ಪೊದಟ್ಟು 
ನೀಳ್ಕೊಸಗೆಯಿಂದಾಪೋಶನಂಗೊಳ್ಳ ವೋಲ್‌ (ಸಂಸಭಾ. ೫-೮೬) ; ಅಕ್ಷಿ 
ಪುಟಾಂತರದಿಂದನೇಕೆ ಪೇರ್ಟ್‌ ಪಸರಿಸಿ ನೀಳ್ದು ಪೊಣ್ಣಿದುವು ಕಣ್ಣನಿಗಳ್‌ 


೮-೪೬). 


೪೮೪೪ 


45 


ನೀಳ, 


(ಕಾದಂಪೂ. ೩೩೧); ನೀಳ್ದುರಿಯೆ ಮೇರ್‌ ಗೃಹತೋರಣ ಕೇತು 
ದೇವತಾವಸಥಮದಲ್ನಿ ಯಿಲ್ಲದುರಿಯುತ್ತಿರೆ ೬ ೬. ೬ ಮೆಂಂನಟಿದಿಂಗಳಿಗ 
ಕ್ಕುಮಾಹೆನಂ (ಲೋಕೋಸ. ೪-೪೪); ಕೂಡುವ ನಲ್ಲರ ನೀಳ್ವ 
ಸೇದಿಯಂ ಸೆಳೆದೆಲರಲ್ಲಿ ತೀಡುವುದು ಮೆಲ್ಲನೆ (ಕಬ್ಬಿಕು. 
೯. ನೀಡು; ಕೊಡು: “ನೀಳ್ವನೆನಲಿತ್ತ ನಂ” (ಸಂಜೀನ. ೨೫) ; 
ನೀಳ್ಲೆಂ ಮೂವತ್ತು ಕಾಲಂ ಪನಣಿಸಿದುಲಿಯಾ ಗೆಜ್ಜೆಯಂ ಕಾಲ್ಗೆ 
ನಿನ್ನ ಜೀಯೆನ್ನೀ ಕಾಣ್ಮೆದಾಳಲ್ಲಿಯೆ ! (ಗಿಳಿವಿಂ. ೪, ಸನುರ್ಷಣ)- 
೧೦.ಮೇಲಾಗು ; ಔನ್ನತ್ಯವನ್ನು ಪಡೆ: ಎನಗಾಳ್ಮಂ ತಾನೆ ನೀಳ್ಮಂ 
ಕರಿಸತಿತನುವಂ ಸೀಳ್ಮನಿಂತೊಸ್ಟೆ ಬಾಳ್ಮಂ (ಪಂಸಾಶ. ೮೦) ; ನೆಗೆದಯ್‌ 
ಲೋಕದ ನೀಳ್ದ ತುತ್ತ ತುದಿಯಂ ನೀಂ (ಶಮದ. 8. ೨೯). ಥೀಳು 
೭. ದಿಗ್ಗಜನರ್ಶ್ವಿ ೫೨2೭೫ ಕಟ್ಟಲು ಕೆತ್ತಿದುತ್ತುಂಗಹಸ್ತ 
ವನಾಂತನ್ಯಬಳಕ್ಕೆದೋರ್ಪ್ಪ ನೆವದಿಂ ಕೋಡಣ್ಣ ದತ್ತಣ್ಣ ಅಳುವ ನೀನ 
ಲಾಯೆ ಗಗನಾತ್ಮಕರೆ% ೦ ಸಂಗ್ರಾಮರಂಗಾಗ್ರಡೊಳು (ಎಕ, ೫11, 


ಶಿನಮೊ. ೫೭-೫೧; 1115). 
ನೀಳ್ದೆಸಳ್‌' - ಉದ್ದವಾದ ದಳ್ಳ--ಪಕಳೆ: ನಳಂಗಂಪಹರಿದ 


ನೀಳ್ಲಿಸಳ್ಳ ಳಿನೊಪ್ಪುವ ಸಂಪಗೆಯಿಂದುದ್ದ ಟಿನರ್ಚಿಸಿದಂ (ಉದ್ದದೇ: 
೬-೧೪). ಸೀಳ್ಲೊಡಲ್‌ - ನಿಡಿದಾದ ದೇಹ, ಶರೀರ : ನಡೆ ನಿಂಡುಕದ 
ಚಮರದ ನೀಳ್ಕೊಡಲೆತ್ತಿ ದ ಕಿವಿಯ ತಮ್ಮು ಪದರಜಮುಂಂ ಪಾಯ್ದೊಡೆ 
ಸಿಲ್ಕದಶ್ವಗಳ್‌ ಧೀಂಕಿಡುವುವು ತನ್ಮಗಜವಾಸಹಿಷ್ಣು ಗಳೆಂಬೋಲ* 
(ಶಾಕುಂತ. ೪-೮), ಥೀಳೊರಗು-- ಮೈಚಾಚಿ ಮಲಗು: ಸುಖಾಸನದ 
ಮೂಡಾನೆಗಳಲ್ಲಿ ಸಿಂಗಾರಮ್ಮನು ನೀಳ್ಕೊರಗಿರುವಳು (ಬೆಬ್ಬಆ. 
೧೦-೧). 
[ದೇ.॥ ತಮಿ: ನೀಳ್‌, ನೀಳಿ ; ಮಲ. ನೀಳು ; ತೊದ.ನೀಳ್‌; 
ತೆಲು. ನೀಲುಗು ] 

ನೀಳ, (ನಾ). ೧. ಉದ್ದವಾಗಿರುವಿಕೆ; ನಿಡಿದು; ದೀರ್ಥತೆ : 
“ದೀರ್ಫ್ಥಮಾಯೆತಂ ನೀಳಕ್ಕೆ ಪೆಸರೆನಿಕ್ಕುಂ (ಮಂಗರಾ. ೧೩೨-೨೪); 
ತೋಳ ನೀಳದ ಕೆಂದಳಿರಿಂದಂ ಸಂದಣಿಸಿರ್ದ ಮದಾಳಿಯಿಂದೋಳದಿಂ 
ಮಳಯಾನಿಳಲಿೀಲಾಂದೋಳದಿನೊಪ್ಪೆ ಮನೋಭನಂ (ಆದಿಪು. ೩-೩೦); 
ಲವಣಜಳಧಿ ಬಳಸಿದಂತೆ ಬಳಸಿದಗಟಿ ನೀಳದಿಂದುದಗ್ರ ಕನಕಶಾಳದಿಂ 
(ಸಂಸಭಾ. ರಗಳ) ; ನಾಲ್ವತ್ತೆ ಣ್ಗಾವುದದ ನೀಳದ ಮೂವ. 
ತ್ತಾಜು ಗಾವುದದಗಲದ ಬೀಡಂ ಬಿಡಿಸಿ (ಚಾವುಂಪು, ೪೧); ತದ್ಜೈತ್ಯಾಧಮಂ 
ನೀಳದಿಂ ಬಿರಿದಂ ಭೂತಗಣಕ್ಕಮಂಡಜಗಣಕ್ಕಂ ಪಚ್ಚು ಕೊಟ್ಟಿ ೦ದದಿಂ 
(ಜಗವಿ, ೫-೪೬) ; ಅಂದು ಮೊದಲಾಗಿ ನೀಳದ ಬೊಟ್ಟು ಸಲ್ಲಲ್ಲಿ ಅಂದು 
ಮೊದಲಾಗಿ ವೈಸ್ಥ ವರೆಂಬರಿಲ್ಲಲ್ಲಿ (೬635. ದೇ. ೧೧೦-೨೩); ರಸನೆ 
ನೀಳಕ್ಕೆ ಸೀಳ್ಕುದು ನುಡಿದಡಿಂತಹ ಭಾಷೆಯ ೦ (ಬಸಪು. ೩೫-೪೯). 
೨. ವಿಸ್ತಾರ; ಹರವು: ಮೂವತ್ತು ಕಂಣ ನೀಳದ ನಿವೇಶನಂ (ಹೈಆಸಿ- 
೭-೩೯; 1056), ೩. ಎತ್ತರ; ಔನ್ನತ್ಯ : ಮುಗಿಲಂ ಮುಟ್ಟ ದುದಳ 
ನೀಳಮಂ ಮಕ್ಕಳ್ಪೆತ್ತಳ ಮದುವೆಯಂ . . . ಬೆಸಗೊಂಬನನ ಬೆಳ್ತ ನಡಂತೆ 
(ಧರ್ಮಾಮೃ. ೨-೧೩೩). ೪. ನೇರ (?) : ಹಗಅಂಗಳನಿಕ್ಕಿ ಬಿಗಿದಡೆ 
ನಾಯ ಬಾಲವದು ಬಳಿಕ ನೀಳಕೆ ಸಸಿನನಹುದೆ (ಬಸಪು. ೬೦-೪೮). 
೫. (?): ಹತ್ತು ನೀಳ ಹದಿನಯ್ದು ಕೆಯಿ (ಬೊಂಕರಾ. ೧೯೩೯, 
ಹಾನಗಲ್‌. ೧೧೪-೫೩; 2). 

ನೀಳದು- ಉದ್ದ ವಾದುದು ; ನಿಡಿದಾದುದು : ನೀಳದರ ನೆರಳೂ 
ಬೋಳಿಯ ಮಾತೂ ಗಾಳಿಯ ಹಾಗೆ (ಗಾಜಿ) ; ನೀಳದರ ಮೇಲೆ ನಿಂತರೆ: 
ಗಾಳಿಗೇನು? (ಗಾದೆ). 
[ದೇ.॥ ಶಮಿ. ಮಲ. ಕೊಡ. ನೀಳ] 


೩೩). 


೧-೫೮ 


ನೀಳ್ಕ 


ನೀಳ್ಕ "ನೀಲ' ನೋ. 

ನೀಳಂಬಿಸು (ಕ್ರಿ). ನಿಡಿದಾಗಿಸು ; ಬೆಳೆಸು; ದೀರ್ಥಗೊಳಿಸು : 
ಬಿಚ್ಚನೆ ಬಿಟ್ಟು ಕಣ್ಣ ನೆರಡು0 ನೀಳಂಬಿಸುತ್ತೂಳ್ಳೊ ಡಂಬರದೊಳ್‌ ನಿಂದು 
ಗಜಸ್ರಿಯಾಂಬರಚರರ್‌ ಜೀಯಯ್ಯ ಭಾಸ್ಟೆ ದು. ಜೀಂಕರಿಸನ್ನಂ ನನ 
ದಂತಿ ಪೋರ್ವುದು (ಉಾಂತಿಪು. ೨-೧೧೦). [ನೀಳ +-ಸ್ಕು] 

ನೀಳಕಾಯ (ನಾ). ೧. ದೊಡ್ಡ ನೇಹ; ಮಹಾಕಾಯ . 
೨. ದೊಡ್ಡ ಶರೀರವುಳ್ಳ ವನು ;  ಮಹಾದೇಹವುಳ್ಳವನು ; 
ಅನರು ಯನಮುದೂತರಂತೆ, ನೀಲಕಾಯೆರೂ, ನೀಳಕಾಯರೂ ಆಗಿದ್ದರು 
(ನಾಗರಾ, ೪). [ನೀಳ| + ಕಾಯಂ] 

ನೀಳೆಕುಂತಳ "ನೀಲಕುಂತಲ' ನೋ. 

ನೀಳಕುರ್ಚಿ (ನಾ). ಒರಗಿ ಕುಳಿತುಕೊಳ್ಳಲು ಅನುಕೂಲವಾದ 
ಉದ್ದ ಕುರ್ಚಿ; ಆರಾಮಕುರ್ಚಿ : ನನ್ನ ಆ ಎರಡು ನೀಳಕುರ್ಚಿ 
ಮತ್ತು ಬೋಂಡ ಇವುಗಳ ನಿಷಯವನ್ನು ಒಂದೊಂದು ಸಲ ಜ್ಞಾಪಿಸಿ 
ಕೊಳ್ಳುತ್ತೇನೆ (ನಿಬಂಧ, 11, ೧೩೭). [ನೀಳ್ಕ--ಕುರ್ಚಿ] 

ನೀಳಕೆಯ್‌ (ನಾ). ಉದ್ದವಾದ ಕೈ: ಹೂಲಿ ಇದ ಕೋ ಎನುತ 
ಹಾಯ್ಯ ಲು ಮೇಲೆ ಬೀಳದ ಹಾಂಗೆ ಲಿಂಗವು ನೀಳಕೆಯರ್‌[ಪಾತಾಂ. ಕೈ] 
ಗಳಿಸೆತ್ತಿ ಕಲ್ಲಂ ತೊಲಗಿಸುತ (ಬಸಪು, ೫೦-೬೫). [ನೀಳ 4-ಕೆಯರ”,] 

ನೀಳಗಳ "ನೀಲಗಳ' ನೋ. 

ನೀಳಗಿರಿ 'ನೀಲಗಿರಿ' ನೋ. 

ನೀಳಫ'ನಾಘನ (ನಾ). ಕಪ್ಪುಮೋಡ ; ನೀಲಮೇಘೆ : ಪ್ರಭನಂ 


ನೀಳಫಘನಾಘನಂ ಸಮನಸೃತ್ಯೂರ್ವೀತಳಂ ಮಿಂಚಿ ಸಪ್ರಭರೈ ತೋರಣ « 


ಮಾಲಿಕಲ್‌ ಸುರಿವ ಮಂದಾರಪ್ರಸೂನಂಗಳಾಗಭಿರಾಜನ್ನವಮೇಘ 
ಕಾಲಮೆನೆ ಬಂದಂ ದೇವದೇವಂ . . . ಕಜಿಕಿಯುತುಂ ಧರ್ಮಾಮೃತಾ 
ಸಾರಮಂ (ಚಂದ್ರಪು.೭-೫) ; ನೀಳಘನಾಘನಪ್ರತತಿಯಂ ನೆಜಕೆ ಪೊತ್ತಿರೆ 
ಮೆಯ್ಯ ಕಪ್ಪು . .- - ಕಾರ್ಗಾಲದ ಮುಬಕ್ಕಿಯಿಂದೆ ಶಬರಂ ನಡೆತಂದಿದಿ 
ರಾಗಿ ತಾಗಿದಂ (ಪುಣ್ಕಾಸ್ರ. ೫-೪೨). [ನೀಳ್ಕ( ನೀಲ) + ಘನಾಫನ] 

ನೀಳಚೇಳ "ನೀಲಚೇಲ' ನೋ. 

ನೀಳತೋಳ್‌, ನೀಳತೋಳು (ನಾ). ಉದ್ದವಾದ ತೋಳು; 
ದೀರ್ಫ ಬಾಹು : ತಂದೆಯೆನ್ನದೆ ಕಡುಮಂಳಿದು ತನ್ನ ನೀಳ 
ತೋಳಲ[ನಾಕಾಂ. ಳೋಳ]ನುರು ನಿಮಿರ್ದ ಕರಾಳಪರಶುವನೆತ್ತಿ 
ಲಿಂಗವನಾಳಿಗೊಂಡವನಡಿಗಳಂ ಕಡಿಖಂಡವಂ ಮಾಡಿ (ಬಸಪು. ೫೮-೨೫). 
ನೀಳತೋಳು : ಅನನು . . . ಸಿಕ್ಕಲ್ಲಿ ನೀಳತೋಳು ಚಾಚುತ್ತಾನೆ 
ದೀಪಹ. 11, ೨೨೨). (ನೀಳ, + ತೋಳ್‌] 

ನೀಳತೋಳು "ನೀಳತೋಳ್‌' ನೋ. 

ನೀಳನಗ (ನಾ). ಕಪ್ಪುಬಣ್ಣದ ಬೆಟ್ಟಿ: ಶರದಭ್ರಂಗಳ್ತ ಲ ವರಿಸಿ 
ರ್ಮುವು 'ನೀಳನಗಮನೆನೆ ಮದಜಳನಿರ್ಲುರೂರವಾರಣದಿಂ ಸೊದೆವಟಿಕಿದರ 
ಮನೆಯಂ ಬಳಸಿದಾನೆಸಾಲೆಗಳೆಸೆಗುಂ (ಮಲ್ಲಪು. ೨-೬೫) ; ನೀಳನಗಮೆನಿಸಿ 
ಕಾಂಚನಶೈಳಂ ಮೊದಲಲ್ಲಿ ಜಿನತನುಪ್ರಭೆಯಿಂಂದಂ ಕೈಳಾಸಮೆನಿಸಿತೊದ 
ವಿದ ಪಾಲಿಂ ಜಿನಜನನಸನನಮೇನಚ್ಚ ರಿಯೋ (ಪಾರಣ್ವಪು. ೧೪-೮೩). 

[ನೀಳ್ಕ (= ನೀಲ) 4ನಗ್ಯ] 

ನೀಳನಾಲಗೆ, ನೀಳನಾಲಿಗೆ (ನಾ). ಉದ್ದವಾದ ನಾಲಿಗೆ; 
ಚಾಚಿದ ನಾಲಿಗೆ : ನೀಳನಾಲ[ಸಾಂ. ಲಿ]ಗೆಯಿಂದ ಮಾಲಿಯ 
ಮೇಲೆ ತಿರುಹುತ್ತೊ ರೆದೊರೆದು. ಶಿನನಾಳು ನೋಡುವನು. (ಬಸಪ. 
೧೮೨೬೦). ನೀಳೆನಾಲಿಗೆ : ಮೇಲಿನ ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. [ನೀಳ 4- ನಾಲಗೆ] 

ನೀಳನಾಲಿಗೆ "ನೀಳನಾಲಗೆ' ನೋ. 


೪ಲ೪೫ 


30 


35 


40 


45 


ನೀಳಾಚಳಚೂಳಿಕೆ 


ನೀಳನೀರೇಜ (ನಾ). ನೀರೋತ್ಸಲ; ಕನ್ನ್ಟೈ ದಿಲೆ : ರಾಜಿಸುತಿರ್ದು 
ವಂದರುಣಪಂಕಜಪಾಂಡುಪಯೋಜನೀಳನೀರೇಜಕ ದಂಬಕಂಗಳ ಪೊದಬ್ಜುಲಿ. 
ನಂಚೆಯ ಮುತ್ತಸಟ್ಟ ದೀರಾಜಿಯ ವರ್ಣಸಂಕರತೆಯಿಂದೆ  ಕೊಳಂಗಳ 
ನಂಗರಾಜನೀ ರಾಜನ ಲೀಲೆಗೆಂದು ರತಿ ತೀವಿದ ಬಣ್ಣ ವುರಂಗಳಂದದಿಂ. 
(ಜಗವಿ. ೪-೭೫). [ನೀಳ್ಕ( ಇ ನೀಲ)*-ನೀರೇಜ] 

ನೀಳಪಟಿ "ನೀಲಸಟ' ನೋ. 

ನೀಳಪಯಣ (ನಾ). ದೀರ್ಫ್ಥವಾದ ಪ್ರಯಾಣ: ಅಚ್ಚರಿಯ 
ಬಚ್ಚಿಟ್ಟು ಹುಡುಕ ಹಚ್ಚಿದೆ. ಬಾಳ ನೀಳಸಯಣದ ಹಾದಿ (ನೆಲಮು. 
೬೬-೧೦). [ನೀಳ ಪಯಂಣ] 

ನೀಳಚೊಟ್ಟೂ (ನಾ). ಉದ್ದ ವಾದ ನಾಮ ; ಊರ್ಥ್ಯಪುಂಡ್ರ : 
ದ್ವಿಜಕೊಮ್ಮೆ ಮಜಕಿದು. ನೀಳಬೊಟ್ಟಿ ನಿಟ್ಟಿರಾದಡೆ ಅದಲ ಸರಿಯಲೇ 
ಅಸಿಯ ಗರಗಸವ ಮಾಡಿ ಸೀಳುವರೆಂದುದು ನೋಡಾ (ಸರ್ನವ. 
೨೧೦-೯೪೬) ; ಕೇಳಿಯೊಳು ದ್ವಿಜನೊಮ್ಮೆ ನೀಳಬೊಟ್ಟ ೦ ಮಲಕಿದು 
ತಾಳಿಜೊಡೆ ಮುಂದೆ ಯಮುದೂತರಲ್ಲಿ ಹೋಳಿ ಕಳೆವರ್ತನುವ (ಸಾನಂಚ. 
೨-೧೫೧). [ನೀಳ, + ಬೊಟ್ಟು |] 

ನೀಳಮಣಿ "ನೀಲಮಣಿ ನೋ. 

ನೀಳಮಾರು (ನಾ). ದೊಡ್ಡ ಮಾರಿನ ಅಳತೆ: ತೆಂಕಣ ನಿಟ್ಟು ೧ಕ್ಕೆ 
೩೦೭ ನೀಳಮಾರೂ ೪೬೨ ತೆನೆಗಳೂ ೫೫ ಈ ಮೇರೆಗೆ ಅಳತೆಮಾಡಿ 
ತ್ರಿನಯನೇಶ್ವರಸ್ವಾಮಿ ದೇವಸ್ಥಾನವನ್ನು ಒಳಕ್ಕೆ ಸೇರಿಸಿಕೊಂಡು ಕಾಮ 
ಗಾರಿ ಆಗುವಸ್ಟ ರಲ್ಲಿಯೇ ಚಾಮರಾಜ ಒಡೆಯರವರಿಗೆ ಪಟ್ಟ ವಾಯಿತು 
(ಚಾನುವಂ. ೮೮). [ನೀಳ 4 ಮಾರ್ಕು( ಆ ಮಾರ್‌)] 

ನೀಳಮೇಘಶ್ಯಾಮ "ನೀಲಮೇಘಶ್ಯಾಮ' ನೋ. 

ನೀಳರತ್ತ *ನೀಲರತ್ನ' ನೋ. 

ನೀಳಲ್‌ (ನಾ). ಒಂದು ಬಗೆಯ ಹೊವು (?) : ನೀಳಲ ಕಂಪ 
ಸೊಟ್ಟ ನಳಿನಂಗಳನಳ್ಳಿ ಸಿ ಬೆಳ್ಮುಗಿಲ್ಲ ಳಂ ತೂಳಮನೆತ್ತು ವಂತೆಟಕಿದು.. . . 
ತೀಡಿದುದು ಮೂಡಣ ಗಾಳಿ ಹಿಮೆಪ್ರದೇಶದೊಳ್‌ (ಲೀಲಾನ, ೯-೨). 

[1] 

ನೀಳಲೆ (ನಾ). ನೇರವಾಗಿ ಹೋಗುವ (ಶಬ್ದದ) ತರಂಗ್ಯ-ಅಲೆ: 
ಅಲೆಗೆ ಕಾರಣವಾದ ಸ್ಪಂದನವು ಯಾವ ದಿಕ್ಕಿನ ಕಡೆಗೆ ಆಗುವುದೊ 
ಅಲೆಯ ಪ್ರಸಾರವೂ ಅದೇ ದಿಕ್ಕಿಗೆ ಆದರೆ ಅಂತಹ ಅಲೆಗಳನ್ನು ನೀಳಲಿ 
(Longitudanal wave)nಳೆಂದೂ . » ಕರೆಯುತ್ತಾರೆ. (ಭೌತವಿ, 
೧೩೩). [ನೀಳ -- ಆಲೈ) 

ನೀಳಸರೋಜ (ನೀಲಸರೋಜ' ನೋ. 

ನೀಳಸರೋಜನರಾಳೆ (ನಾ).ಕನ್ಸ್ಟೈ ದಿಲೆಗಳ ಹಾರ ; ನೀಲೋತ್ಸಲ, 
ಗಳ ಮಾಲೆ: ಜರ್ನಿದ ಕಡೆಗಣ್ಣ ಜರ್ವುಗಳೊ ಮೋದಿದ ನೀಳ 
(ಪಾರಂ. ಲ]ಸರೋಜಮಾಳೆ[ಸಾತಾಂ. ಲೆ]ಯಿಂಂದುದಿರ್ದು ಮದಂಗದೊಳ್‌ 
ತೊಡರ್ದು ತೋರ್ಷ ದಳಂಗಳೊ ಪೇಟಃಮಾವುದೆಂಬುದನೆನೆ ಕಾದಿ 
ಮೋದಿದ. ನಿನ್ನಾ ಣನುದಿಲ್ಲಿ ದಲಿಲ್ಲ ನಲ್ಲಳಾ (ಆದಿಪು. ೪-೧೦). 

[ನೀಳಸರೋಜ ( ಇ ನೀಲಸರೋಜ) 4 ಮಾಳಿ, (ಇ ಮಾಲೆ)] 
ನೀಳಾಗ (ನಾ). ಕಪ್ಪುಬಣ್ಣದ ಬೆಟ್ಟ : "ನೀಳಾಗಾಗ್ರ' ಪರಾ. 
[ನೀಳ (ಇ ನೀಲ) 4 ಅಗ್ಗ] 

ನೀಳಾಗಾಗ್ರ (ನಾ). ಕಪ್ಪುಬಣ್ಣದ ಬೆಟ್ಟದ ತುದಿ : ಬರ್ಹಿ 
ತಾಂ ನೀಳಾಗಾಗ್ರ್ರಡಿ ನರ್ತಿಪಂತಿರೆ (ವಸ್ತ್ರವಂ.೩-೨೦). [ನೀಳಾಗ- ಆಗ್ರ) ಕ 

ನೀಳಾಚಳ "ನೀಲಾಚಲ' ನೋ. 

ನೀಳಾಚಳಚೂಳಿಕೆ (ನಾ)... ನೀಳಾಗಾಗ್ರ : ಇದು ಮೇಲ್ಕೊಂಡ 
ದುಕೂಲಚೇಲಮೆಸೆ ತದ್ಭೂ ಮಧ್ಯನಾಂತೊಪ್ಪು ತಿರ್ಪುದು ನೀಳಾಚಳ 


ನೀಳಾದ್ರಿ 


'ಚೂಳಿಕಾವರಸರಃ ಸಂಜಾತೆಯಂ ಕಂಜಕೌಮುದಸೌಗಂಧ್ಯು ಸಮೇತೆಯಂ 
ಸೀತೆಯಂ (ಪುಷ್ಪಪು ೨-೭). 
[ನೀಳಾಚಳ ( ಇ ನೀಲಾಚಲ) 4 ಚೂಳಿಕೆ (= ಚೂಲಿಕೆ)] 

ನೀಳಾದ್ರಿ “ನೀಲಾದ್ರಿ” ನೋ. 

ನೀಳಾಬ್ಕ' "ನೀಲಾಬ್ಜ' ನೋ. 

ನೀಳಾಬ್ದನನ (ನಾ). ಕನ್ನೈದಿಲೆಗಳ ಗುಂಪು; ನೀಲೋತ್ಸಲಗಳೆ 
ಸಮೂಹೆ : ಮಂಕುಳಭಾನದೊಳಿನಿಸಂ ಪೊರೆದುದು ನೀಳಾಬ್ದ ನನಂ 
ನೆರೆದುದು ಚಕ್ರಾ ಹ್ವಯ ದ್ವಯಂ ದಿನಮುಖದೊಳ (ಚಂದ್ರಪು.೮-೧೦೦) 

[ನೀಳಾಬ್ದ (ಇ ನೀಲಾಬ್ಜ) 1- ನನ] 

ನೀಳಾಭ್ರ "ನೀಲಾಭ್ರ' ನೋ. 

ನೀಳಾಭ್ರಜಾಳ (ನಾ). ನೀಲಮೇಘಗಳ ಸಮೂಹ, ಗುಂಪು : 
ನೀಲಾಚಲಂಗಳ್ಳು ಲಸರಿಭನನುಂ ಪಿಂಗಿಸಲ್ಲಾಕಲೋಕಾಧಿಪಸೊಳ್ಳೇಲೆತ್ತಿ 
ಕಾದಲ್ಲಿರೆದುವೊ ವಡನಾಭೀತಿಯಿಂ ಮೇಣ್ಮರಣ್ಟೊ ಕೃ ಪುದೋ ನೀರಾ 
ಕರಂ ನ್ಯೋನು(ಮ)ನೆನೆ ನೆಗೆದತ್ತಂದು ನೀಳಾಭ್ರಜಾಳಂ (ನಂಲ್ಲಿಪು: 
೮-೮೨) ; ನೀಳಾಭ್ರಜಾಳನೊರ್ಮೆಯೆ ಮೇಳಿಸಿ,ಕಜಕಿಯಲ್ಟೈ (ಪುಣ್ಯಾಸ್ರ- 
೧೦-೧೩). [ನೀಳಾಭ್ರ, (= ಸೀಲಾಭ್ರ) 4: ಜಾಳ್ಮ (- ಜಾಲ,)] 

ನೀಳಾಶ್ಮ  "ನೀಲಾಶ್ಮ' ನೋ. 

ನೀಳಾಳಕ "ನೀಲಾಲಕ' ನೋ. 

ನೀಳಾಳಕಿ "ನೀಲಾಲಕಿ' ನೋ. 

ನೀಳಾಳಕೆ "ನೀಲಾಳಕೆ' ನೋ. 

ನೀಳಿ “ನೀಲಿ' ನೋ. 

ನೀಳಿಕೆ, (ನಾ). ಉದ್ದವಾಗಿರುವಿಕೆ; ದೀರ್ಫತೆ: ಶೇಷಕಾಯದ 


ನಿಡಿದ ನಿ[ನೀಡಳಿಕೆಯ ದೀರ್ಫತರಬಾಸೆನಾಲಂ ಮಿಳ್ಳಿಕೆ, . . 
ಮೇಗಣ್ಣೆ ಜಿಗಿದು ಪಕ್ಷಂಗಳಿಂದಪ್ಪಳಿಸಿದಂ (ರಾಘಚ. ೧೪-೧೦). 
[ನೀಳ + - ಇಕೆ] 
ಸೀಳಿಕೆ “ನೀಲಿಕೆ' ನೋ. 


ನೀಳಿತು (ನಾ). ಉದ್ದ ವಾದುದು ; ದೀರ್ಫವಾದುದು : “ದೀರ್ಫಂ, 
ಆಯತಂ--.ಈ 3 ನೀಳಿತು[ಪಾಠಂಂ ಸಿಳ್ಳಿತು (ನಿಡಿದು ?)]” (ಹಲಾಯು, 
೧೨೪-೬೬). [<8] 

ನೀಳು 'ನೀಳ್‌' ನೋ. 

ನೀಳೀಕ್ಷು (ನಾ). ಕಪ್ಪುಬಣ್ಣದ ಕಬ್ಬು; ಕರಿಯ ಕಬ್ಬು: ನನೆ 
ಯಂಬಂ ನನೆಮಾಡಿ ಚಾಪಲತೆಯಂ ನೀಳೇಕ್ಷುಗಳ್ಗಿತ್ತು ಕೇತನಮಂ 
ಖ್ಯಾತಿಯೊಳಿಕ್ಕಿ ತೋಂಟಗನೆಸಂಗೆಯ್ದ ಂಗಜಂ (ಆನಂಪು, ೧೦:೨೨), 

[ನೀಳ್ಕ ( ಇ. ನೀಲ) *- ಇಕ್ಷು] 

'ನೀಳೋತ್ಸಳ "ನೀಲೋತ್ಸಲ' ನೋ. 

ನೀಳೋತ್ಸಳದಳ ನೀಲೋತ್ಸಲದಳ' ನೋ, 

ನೀಳೋರ್ನಿ (ನಾ). ಕರಿಯ ಬಣ್ಣದ ಆಲೆ: ಗೋದಾವರೀ 
ಸಂಗತ್ಯೋ[ರ್ಜಿ]ತ ವಾರಿಸಾರಯೆನುನಾನೀಳೋರ್ನಿ ನೀರೆಂ ಭುಜೋ 
ತ್ತುಂಗಂಗೀಗರಿಗಂಗೆ ನುಂಗಳ ನಂಹಾಶ್ರೀಯಂ ಜಯೆಶ್ರಿಃ ಯಂನುಂ 
(ಸಂಸಭಾ, ೧೪-೩೧). [ನೀಳ್ಕೆ ( :- ನೀಲ) :: ಊರ್ಮಿ] 

ಸೀಳ್ಕರಿಸು, "ನೀಟ್ಯರಿಸು' ನೋ. 

ಸೀಳ್ಕರಿಸ್ಳು "ನೀಕರಿಸು' ನೋ. 

ನೀಳ್ಕು, ನಿಲಕು, ನಿಲಿಕು, ನಿಲುಕು, ನಿಲ್ಯು, ನಿಳ್ಳು (ಕ್ರಿ). 
೧. ಕೈ ಚಾಚಿ ಹಿಡಿ; ಎಟುಕಿಸಿಕೊಳ್ಳು, : ನಿಡುದೋಳ್‌ ನೀಳ್ಳುವು 
ಸೀಳ್ಳಲುದ್ಧತ ಸಿತಚ್ಛ ತ್ರಂಗಳಂ (ನುಕ್ಲಿಪುು ೪-೧೬೯): ನನೆಗೊಂಬಂ 
ಸೀಳ್ಳಿ ಚಂದ್ರಾತಸಮೆ ಪುದಿದುಡೆಂಬನ್ನೆಗಂ ನೋಡಿ ಚಂದ್ರಾನನೆ 


೪೮೪೬ 


20 


30 


33 


40 


45 


ನೀಳ್ಕು 


ಪೂನಂ ಲೀಲೆಯಿಂದಂ ತಿಜಿಕಿಯೆ (ಮಲ್ಲಿಪು. ೬-೭೬) ; ಸ್ವರ್ಗಫಲಮುಂ 
ಸ್ವಕೀಯ ಭುಜಾಗ್ರದಿ ನೀಳ್ಳಿ ತಳೆದುಕೊಂಡಪನೀತಂ ಗ್ರ ಹದಿಂದೆನೆ 
ಗಹನಾಂತರ್ಗತನೆಸೆದಿರ್ನನೂಧಣ್ವಬಾಹು ವೊಳೊರ್ನಂ (ಮಸ್ಲಕಾ, ೩೯೮). 
೨. ದೊರಕು; ಸಿಗು; ಹಿಡಿತಕ್ಕೆ ಬರು ; ಸಾಧ್ಯ ನಾಗು ; 
ಕೋಣೆಯೊಳ್ಳಟ್ಟ ನೇಲ್ವ ನೆಲನಿನೊಳ್ಕೊಸರ್ಗಂದಲಂ ಕಂಡು ಕಡೆಗೋಲ್ಲಂ 
ನೆಗನಿ ಕುಟುಕುವಿನಂ ನೀಳ್ಕದಿರೆ (ಚಕನಂ, ೬೯-೧೧). ನಿಲಕು : ೨. 
ನಾಲಿಗೆಗೆ ನಿಲಕದ ಹಾಗಿದ್ದರೆ (ಮುಂಬಯಿ. ೩-೩೧). ೩. (ಆಲಂ)ನೆನಪಿನ 
ಹಿಡಿತಕ್ಕೆ ಸಿಗು ; ಸ್ಮರಣೆಯಾಗು ; ಗೊತ್ತಾಗು ; ಅರಿವಾಗು : 
ಉಸನಿಸದ್ವಾ ಕೃಗಳಿಂದೆ ಲಸನಚತುಪ್ಟಯ ನುತಿ ಮಾಡಲಜಿಯ ಮಜ್ಚಸ 
ಕೀರ್ತನೆ ನಿಲಕುವುದೆ (ನೋಹತ. ೪೧-೬೦). ನಿಲಿಕುು; ೩. ಕಾಯ 
ದಿಂದ ಕಂಡಹೆನೆಂದಡೆ ಬ್ರಹ್ಮನ ಹಂಗು... ಕಾಬ ಕಾಬಲ್ಲಿ ಕಂಡಹೆ 
ನೆಂದಡೆ ನಾಡೆಲ್ಲರ ಹಂಗು ಇನನೆಲ್ಲವನಲ್ಲಾ ಎಂದು ನಿಲಿಕಿ ನೋಡಿ ಕಂಡ 
(ಅಂಟಿನ. ಕ.೩೮೧-೧). ೪, ಸೇರು; ತಲಪು: ಜಲನಿಧಿಯಂ ಪಾಯ್ದೊರ್ವನೆ. 
ನಿಲಿಕಿ[ಪಾತಾಂ, ಸಿ) ದಶಾನನನ ಪೊಲಲನಾ ಲಂಕೆಯನಾಕುಲಮಿಲ್ಲದಿಳ೨ದ 
(ದು) ನಿಂದಂ (ಕವಿಸ. ೩-೧೯೦). ನಿಲುಕು: ೧. ಅಲರಿದಂಬುಜನೆಂದು 
ವದನಕೆ ನಿಲುಕಿ ತುಂಬಿಗಳೆಂದು ಕುರುಳಿಂಗಳುಕ ಕೈಗಳ ತೆಜಕಿದರತಿ 
ಮಂಗದೆಯರು ಖಚರಿಯರು (ಕುನ್ಕಾಆ. ೧೧-೨೮) ; ನಿಲುಕಿ ಪೂಗೊಯ್ವ 
ಲಲಿತಾಂಗಿಯರ ಬಟ್ಟ ಬಲ್ಮೊಲೆಗಳಂ ಪೊಟಲಾಜದಸಿಯ ಸೆಳೆನಡುವಿದು 
(ಜೈಮಿಭಾ. ೮-೧೯). ೨. ಕುಂಜರನು ಕೈಯಿಕ್ಕೆ ನಿಲುಕದೆ ಕಂಜನನವು 
(ಕುವ್ಯಾ ಆ. ೨೨-೩೨) ; ತಾಯ್ತಂದೆಗಳ . . , ಕಾಶಿಯೊಳಿಳುಹುವದೆ 
ಸಂಕಲ್ಪ ವದು ತಾ ನಿಲುಕದಾದುದು (ತೊರರಾ, ೨-೫-೧೬) ; ನನ್ನ ಅನು 
ಭನಕ್ಕೂ ಅರಿವಿಗೂ ಭಲುಕಿದ ಒಂದೆರಡನ್ನು ಮಾತ್ರ ನಿಮಗೆ ತಿಳಿಸಬಹುದು 
ದೇಶಸೈ. ೨೯): ಯಾವ. ಪ್ರಕಾರದ ದೋಷಗಳಿಗೂ ನಿಲುಕದಂಥ ಪರಮೇ 
ಶ್ವರನು (ಮುಂಬಯಿ. ೪-೮೯). ೩. ಆಸ್ಟ್ರತನುನಿನೊಳಗೆ ಹುದುಗಿರ್ಪ 
ಲಿಂಗನ ಸಿಲುಕಿ ನೋಡಿಯೆ ಕಂಡನಂಬಿಗ ಚೌಡಯ್ಯ (ವಚಸಂ, ೪-೭); 
ಸಿದ್ಧರ ಬಗೆಯೊಳು ಓಿಲುಕದವನೆ ಜಯ (ಜಯರ,. ೮-೨೧) ನೆನಹು 
ನಿಲುಕದ ಸುಖದ ಸುಗ್ಗಿಯಂ ಸವಿದನೀಶನ ಕುಮಾರಂ (ಸಿದ್ದ ರೂ,೨-೧೭); 
ಜನನ ಜರಾಮರಣಂಗಳೆಂಬ ಪೆಸರಿಂದ ಘನತರವಹ ಮೂಜು ಪುರವು . . . 
ನೆನಹಿಗೆ ನಿಲುಕದಂತಿಹುದು (ತ್ರಿಹುಸಾಂ. ೩೬) ; ಒಡಹುಟ್ಟ ದನ ವೇದನೆಯ 
ಸಿಲುಕಿ ಕಂಡನು ಶಲ್ಯನನುಜನು ಹಿಳುಕುಹಿಳುಕಿನ ಮೇಲೆ ಸಂಧಿಸಿ 
ಮುಳಿದೆಸುತ ತಾಗಿದನು ಖತಿಯಲಿ ಪಾರ್ಥನಂದನನ (ಕುಪಶ್ಯಾದ್ರೋ. 
೫-೩೩). ೪. ಕಳಿನರಿದು ಹಿಮಗಿರಿಯ ಮೂಲೆಗೆ ನಿಲುಕಿ ಸಕಲ ಮ್ಲೇಚ್ಛ 
ಭೂಸಾನಳಿಯ ಭಂಗಿಸಿ ಹೇಲಸಸಿದನೊಂಟಿಗಳಲಾ ಧನವ (ಕುನ್ನಾಸ.೬-೭). 
೫. ಮುಟ್ಟು ; ತಗುಲು ; ತಾಗು; ' ಘರ್ಷಿಸು : ಹಾವಿನಂತಿರೆ 
ಸಿಲುಕಿದರು ಸೂಕರನನೊಲು ಕೋಡೆತ್ತಿ ಹಾಯ್ಕಿದರು . . . ಕಡಿತಲೆ 
ಗಾಜರುಭಯದಲ್ಲಿ (ಕುವ್ಯಾಭೀ. ೪-೩೫) ; ತಳರ್ದನಲ್ಲಿಂ ಮೇಲೆ ಮುಸಿಪದ 
ನಳಿನಕಾನತನಾಗಿ ಸೇನಾಜಲನಿಧಿಯ ನಿರ್ಫೊೋಷ ್ಹನಿಲುಕಲಜಾಂಡ 
ಮಂಡಲನ (ತೊರರಾ. ೨-೬-೧೬) ; ಸುಳಿಸುಳಿದು ಸುನುನೋರಜಂಗಳು 
ನಿಲುಕಿ ಗಗನಾಂಗಣಕೆ ಪರಿಮಂಡಲಿಸಿ ಪವನಾವೇಶದಲಿ ಭೃಂಗಾನುಗತವಾಗಿ 
ತೊಳಲುತಿರಲು (ನಿಭಾಗ. ೧೦-೭೦-೨೨); ಗಹನವಾದ ಸಮಸ್ಯೆಗಳು 
ಸಾಧಾರಣವಾದ ಬುದ್ಧಿ ಶಕ್ತಿಯನ್ನು ಸಿಲುಕುವುದಿಲ್ಲ (ಯೋಧಪು. ೪೨). ೬. 
ಚಾಚು; ನೀಡು: ಬಲಿದ ನಕೌನಕೆ ಸಿಲುಕಿ ಮುಂದಕೆ ನಿಲುಕಿ ಮೇಲಣ 
ಮುಖದ ಸಾನಿರದಳದ ತಾವರೆ ತಾನಥೋಮುಖವಾಗಿ ಮಿಂಚುತಿರೆ 
(ಬಸಪು. ೩-೧೦) : ಮಂಂದಕೆ ನಿಲುಕಿ ಹೊಯ್ದನು ಗಗನ ಘುಮ್ಮಿಡೆ 
ಕಲಿ ವಿಭೀಷಣನ (ಕೊಂರಾ. ೬-೧೪-೨೫), ೭. ಮೈಚಾಚಿ ನಿಲ್ಲು; 
ಮೆಟ್ಟುಂಗಾಲಿನಲ್ಲಿ ನಿಜ್ಜು; ತುದಿಗಾಲೂರಿ ನಿಭು: ನೃ ಡಭಕ್ತರೈ 


ನೀಳ್ಕು 


ನರು ತಟಾಕದೇರಿಯ ಮೇಲೆ ನಡೆತರಲು ದೂರದಿಂ ಕಂಡು ದಿಟ್ಟ ಸಿ ಸಲು 
(ಪಿಂ. 'ಲಿ]ಕಿ ನೋಡಿದಂ ಕಣ್ಮುಚ್ಚಿದೆ. (ಸೋಚ, ೨೧೮೫) ಖೆಬ್ಬನೆ 
ಜೆಕಿವುತಂ ತಲೆವಾಗಿಸುತ ನಿಲುಕುತ್ತ ಘರ್ರ: ನೆ ತೇಗುತೊಲೆವುತ್ತ (ಸ್ವ 
ಮುಂಡುಗಾಜನು ದಸರಿದೇನನ ಬಳಿವಿಡಿದು ಸಾರ್ದು (ಬಸಪು. ೩೮-೧೬). 
ಆ. ಎದುರು ಭೋಡು ; ಕಾಯು ; ನಿರೀಕ್ಷಿಸು. : : -ಇಂದಿಗೆಂದಣಿ 
ಗೆಯ್ವ ತವಕಿಗರಿಗೆಬ್ಲ ಮೇಣ್‌ ನಾಳೆಯಂ ನಿಲುಕಿ ನಿಟ್ಟಿ ಪರಿಗೆಲ್ಲ ಕೂಗುತಿದೆ. 
ಕತ್ತಲೆಯ ಕಾವಲಿನ ಕೋಳಿ (ಗಿಳಿವಿಂ. ೧೧೯-೧). ೯. ದೊರಕಿಸಿ 
ಕೊಳ್ಳು ; ಸಾಧಿಸಿಕೊಳ್ಳು : 'ನೀ ನಿಲುಕಲಳನೇ ಕರ್ಣ ಜಯವತಿ 
ಸಲಫಿ ಸಿನ್ನ್ನ ೦ದದವರಿಗೆ ಪಾರ್ಥ ಹೇಳು (ಕುಸ್ಯ್ರಾಕ, ೧೬-೧೯). 
೧೦. ತೊಡಗು ; ; ಉಪಕ್ರಮಿಸು : ಅಲಘುಬಲ leo ಬಗೆದಿಹೆ 
ನಿನ್ನ ಚಿತ್ತದಲಿ Ba pd ನಿಯುದ್ಧ ಕೆ ನಿಲುಕುವುದು ಬೆಳಿಗಲ್ಲವೇ 
(ತೊರ. ೬-೬-೫೩)... ೧೧, “ಕಾಣಿಸು; ಗೋಚರವಾಗು? 
(ಪ್ರಭಣ್ಣ)- ನಿಲ್ಕು : ೨. ಸಾತ್ವಿಕ ಶಿನಭಕ್ತಿ ಗಲ್ಲದಭವಂ ಸಮಂತು 
ಸಿಲ್ಕಂ ಸಿಲ್ಕ 0. (ಗಿರಿಕ. ೫-೪೯); ಇದೆ. ಹರ್ಯುಜೇಂದ್ರಾದಿಗಳ್ಳಿ ನಿಲ್ಕದ 
ಫು "(ಸತ್ಯ ರಾ. '೧೨-೪೮), ಹ ಮೃದುತಳಕಾಂತಿಯಿಂ ಮಿಳಿರ್ನ 
`ಪೂಗುಡಿ ಕೆಂದಳಿರ್ಜೊಂಗಲಂತೆ ತೋಣಕಿದೊಡದನೊಲ್ಲದೊಳ್ಳ ಳಿರ್ಗ ಸಿಲ್ಕಿ 
[ಪಾಂಾಂ, ಕೈ]ದೊಡಂತಲರ್ಗೊಂಚಲಂತೆ ತೋಜಿದೊಡೆ ನಖಾಂಶು 
ವಿಂಡದುನುನೊಲ್ಲದೆ ಮಾಮರನಲ್ಲಿದೊಂದು ಮಾಯದ ಮರನೆಂದು 
ಸಾರ್ದಳತಿಮಂಗ್ಗೈ ಕುಜಾಂತರಮೆಂ  ವನಾಂತಡೊಳ್‌ (ಚಂದ್ರಪು. 
೩-೧೦೭), ಸಿಳ್ಳೆ: ೧. “ನಿಳ್ಕು--ಉಪರಿಸ್ತ್ರರ್ಶನೆ (ನಿಲುಕಿಸಿಕೊಳ್ಳು )” 
(ಶಮಧಾ); ನಿಜಪದಾಂಗೂಷ್ಮಾ ಗ್ರದಿಂ ನಿಂದು ಕಣ್ಗಳ್‌ ಪೊಳೆಯೆ ಮಿಳಿರ್ವ 
ಕೊಂಬಂ ನಿಳ್ಳಿ ಪೂಗೊಯ್ದ ! ಕೊರಳ (ಕೂಸ್ಯಾಮು ೬೧೧) ; ನಡು ಬಳಳ 
ಬಳ್ಳೆ ನಿಳ್ಕ ಲಾಜದೆ ತಳಿರಂ ತುಡುಕುವ ಕೆಳದಿಯ ಕಚಮಂ ಸಿಡಿದೆತ್ತಿದ 
ಇಕಿ ಸಂಭ್ರ' ಮದಿಂದಂ (ಲೀಲಾವ.೧೩-೭೪); ಮುನಿದು ವಜ್ರ, ನೀರಂ 
ನನೀ ಕದಿನೆಬ್ಲು ಸ್‌ ನಿರ್ಫೋಷದವೋಲನಯಪರಂ ಸೊಳಿವಸಿಮಿಂಚ 
ನಿಳಿಸಿ ಪೊಯ್ಯೂಲೈ cies ನೃಸಚರನಂ(ಸಾರ್ಶ ಪು. ೨-೮೧). 
೨. ನಿಳ್ಳುವರಲ್ಲೊ ಳಲ್ಫಿ ವಜಕೊಳ್ಪ್ಪ ದೆನಿಪ್ಸ ಮರಲ್ಲ ಪೂಮರಂಗಳ್ಳೆಲ 
ವಿರ್ದೊಡಂ ಕೆಲದೊಳ್ಳೊಲ್ಲದೆ ನಲ್ಲಳನುಚ್ಚ ಶಾಖೆಗಾಗಳ್ಯರದುಯ್ಲುನೊರ್ನಂ 
(ಚಂದ್ರಫು. ೭-೧೦೧). ೩. ನೆನೆವೊಡೆ ನಿಳ್ಯದೀಕ್ಷಿಸೊಡೆ ಸಿಲ್ಕದ . . . 
ದಿನ್ಯಲಿಂಗಮಂ ಘನತರಭಕ್ತಿ ಯಂ ನೆನೆದಭೀಕ್ಷಿಸಿ (ವೃ ಷವಿ, ೨೩-೨೬) ; 
ಎತ್ತಿ ದ ಭುಜದಿಂ ನಿವಿಂರ್ದ ದೇಹದಿಂ ನಿ[ಪಾತ0. ನೀ]ಳ್ಮದ ಚಿತ್‌ಪದಮಂ 
ಮುಟ್ಟು ವೆನೆಂದೋವದೆ ನಿನಿನಿರ್ದೋರಂತೆ ನಿಂದ ಮಾಳ್ಳಿಯೊಳಿಸೆದಂ 
(ಕಬಶಂ, ೨-೮೦) ; ಹೆತ್ತೆಮ್ಮಯ್ಯುನನರಿಗೀ ಓಲೆಯ ಸಂಚು ನಿಳ್ಳದಂತೆ 
ಗುಟ್ಟಾಗಿ ಒಪ್ಪಿ ಸಬೇಕೆಂದೂ, ನೀನು ಎಚ್ಚ ರಿಸಲಿಲ್ಲವೆ ? (ಬೆಟ್ಟೈಅ- 
೧೫-೧೭), ೬. ತೊಳಗುವ ಮಾಳವೀಮುಖಸರೋರುಹಳಣಂಂತಿಗೆ 
ಸೋಲ್ತ ಚಂದ್ರಮಂಡಳದ ಕಳಂಕಮಂ ಕಳೆದಪಳ್ನಗರೀಲಲಿತಾಂಗಿ ನಿಳ್ಳಿ 
ತೋಳ್ಗಳಿನೆನೆ ಕೂಡೆ ಕಣ್ಣೊಳಿಸಿ ತೋರ್ಪುವು . . . ಕೇತನಾಳಿಗಳ್‌ 
(ಕಾದಂಪೂ. ೩೦೩) ; ಮಾಕಾಳಿಯಡುರ್ತು ನಿಳ್ಳುವಳು ನಾಲಗೆಯಂ 
(ಎಕ. ೪, ಹುಣಸೊ. ೧೩೭-೧೮; 1162); ಈ  ಭಾನುಬಿಂಬನುಂ 
'ಲೀಲಾಭಸ್ತಿ ಕೆಯೆಂದು ಪೊಯ್ಯ ಪೊಲ್‌ ನಿಳ್ಳುವ ಹಸ್ತಾಭೋಗದಿನೆಸೆದತ್ತ 
ಚಲಾಭಂ ತಾನೆನಿಪ ಕುವಲಯಾಪೀಡೇಭಂ (ಜಗವಿ. ೬-೪೯) ; ತಡಿಯೊ 
ಳ್ಲಿಂದು ನಿಳ್ಳಿ ನೀಡಿದ ಮದಗಜದ ಕರದ ಮಾರ್ಪೊಳಪು ನಿಜಸ್ವಚ್ಛ ತೆಯಿಂ 

೬ ಕಮನೀಯೆಮಾಗಿಯುಂ (ರಾಜಕೇ. ೬-೨೪ ವ), "ಪಿ ತನ್ನನೆ 
ನಳ್ಳಿ ನೋಟ್ಟಿರ ಕಣ್ಣೆ ಕಣ್ಬೊಳೆಪು ತನ್ನಯ ಮೆಯ್ಯ ಬೆಳ್ಳಿ ನೊಳಲ್ಲು 
ನಿಂಡೊಡೆ ವಾಳೆನಾನ್‌ ಪೊಳೆಯೆ ಧಾತ್ರಿಗೆ ವರ್ಷ ಗಂಗೆನೊಲೊಪ್ಪಿ ದಂ 
ಮುನಿಪುಂಗನಂ (ಸಂಸಭಾ. ೬-೭). ೧೨. ಧೀಳವಾಗು ; ಉದ್ದ 


೪೮೪೭ ನೀಳ್ಗವಿತೆ 


ವಾಗು ; 'ಚಾಚಿಕೊಳ್ಳು : ಎನಸುಂ ಮುಂದೆ ನಖಾಂಶು ಸಿಳ್ಳೆ ನೃಪ 
ಹಸ್ತಾನ್ವೇಸಣಂಗೆಯ್ವೊಪೊಲ್‌ (ಕಾದಂಉ. ೫೯). ೧೩. ಮಾರು ; 
ಅತಿಕ್ರಮಿಸು 2. ಅರ್ಕಾಶ್ವಂಗಳಂ ನಿ[ನಾಖಾಂ. ನೀ]ಳ್ಳಿ ಕೊಪ್ಪರದಿಂ 
ಪಾಯ್ವಳನಿಂದೆ, ಕೇಶಿ ಪರಿತಂದಂ ಕಂಸನಾದೇಶದಿಂ (ಜಗವಿ. ೫-೪೪) 
೧೪. (ದ್ವಂದ್ವಯುದ್ಧ ದಲ್ಲಿ)" ಹಿಡಿದುಕೊಳ್ಳು : ಎಡಡಡಿಯೇ 
ಪುಗಿಸುವ ಬಲದಡಿಯಂ ಪೊಳಿಗಿಡುನ ದಂಡೆಯಂ. ಸಿ[ಳ್ಕು]ನ ಕೈನಡುಗದೆ 
'ಗದೆಯಂ ಬೀಸುನ ಬೆಡಂಗು ರಂಜಿಸಿತು ಭೀಮುದುರ್ಯೊೋಧನರಾ 
(ಗದಾಯಬ. ೮-೮), [<8] 

ನೀಳ್ಕುಳಿಗೊಳ್‌, ನಿರ್ಕುಳಿಗೊಳ್‌, 
೧. ವಶಪಡಿಸಿಕೊಳ್ಳು 
ಗೊಳ್ಳುದು (ಸೌಇಎ. ೧೯೨೯, ನವಲಗುಂದ. ೧೯೩-೩೦; 1707). 
೨. ಸೆಳೆಯಲ್ಪಡು ; ಆಕರ್ಷಿತವಾಗು : ದೇವಿಯಂ ಬಲನಂದು 
ಲಕ್ಷ್ಮಣಂ ನನಿಎಸಿ ಬಳಿಕ ಬೀಳ್ಕೊಂಡು ನಡೆಯಲ್ಲೈ, ಹಿಂದುಹಿಂದಕೆ ಮನಂ 
ನೀಳ್ಕು [ಸಾಂಇಂ.ಳ್ಳೊ ಗಳಗಳ ಂಡುನುಗಲದಣ್ಣ ನ ಕಡೆಗೆ ದೂಳ್ಳಾಯ 
ದೊಳ್ಳತ್ತಿ ಪೊರಳ್ವ ಸೀತೆಯ ಕಡೆಗೆ ತೊಗುಯ್ಯಲೆವೊಲಾದನು 
(ಜೈಮಿಭಾ. ನಿರ್ಕುಳಿಗೊಳ್‌ : .೧. ಸುರರೋಕ 
ಸಂಪದನ ನೆಜಕಿ ನಿಮಿರ್ದು ನಿರ್ಕುಳಿಗೊಂಡುದು (ಕೊಟ್ಟೂ ಬ. ೭-೨೫) ; 
ಫೆಂಡವಾಸದ ಮಾತು ನಿರ್ಕುಳಿಗೊಂಡುದಾತನ ಮನವ (ಶಂಕದಾ.೨-೧೪). 
ನೀರ್ಕುಳಿಗೊಳ್‌ : ೧. ಕುಂದು ಕಳಂಕ ಪೊರ್ದದ ಪೂರ್ಣಚಂದ್ರ 
ಸೆಯ್ತೆಂದು ನಿಂದಂತೆ ರಾಜಿಸುವ ಕಂದರ್ಪರೂಪನ ಗಾಡಿ ನೀರ್ಕುಳಿ 
ಗೊಂಡುದಂದು ಸೌಗಂಧಿಸುತೆಯರ (ನಾಗಕು. ೬-೫೧). 

[ಆ ಈಟ್ಕುಳಿಗೊಳ್‌] 

ನೀಳ್ಕೆಯನ್ಸು (ಕ್ರಿ). ೧. ಉದ್ದಮಾಡು ; ನೀಳವಾಗಿಸು : (೫. 
೨. ತಡಮಾಡು : ಅಳ್ಳಿ ಪುಳಿಂದಂ ಕಾಣುತೆ ತಳ್ಳೈಸಿಯೆಕೊಂಡು 
ಶುನಕನೆರಡುಂ ಕಡಿಯಂ .ಕಾಳ್ಕಿರ್ಚು ತಗುಳ್ಳ ತೆಜದಿಂ ನೀಳ್ಳೆಯ್ಸ 
[ಪಾಠಾಂ. ನಿಳ್ಳೈಸ, ಸಿಳ್ಕಳಿಸ, ನಿಳ್ಕರಿಸ]ದೆ ನೊಂದು ಬೆಂದು ಬಳಲು 
ತ್ರೆಂದಂ (ಗಿರಿಕ. ೧-೧೦೬). [ನೀಳ್‌ +-ಕೆಯ್ಬು] 

ನೀಳ್ಕೊಂಬು (ನಾ). ಉದ್ದ ನಾದ ಕೊಂಬೆ; ನಿಡಿದಾದ ಟೊಂಗೆ : 
ತಾಳೆಹೂ ಗರುವಲಿಯ ಬೆನ್ನಟ್ಟ ಚುಚ್ಚುವುದು ನೀಳ್ಕೊಂಬಿನಿಂ ಮಾವು 
ಹೂ ಮುಡಿಯೊಂತಿಹುದು (ಕಾಲೂರ.೧೧೩-೨೩೪). [ನೀಳ್‌--ಕೊಂಬು]] 

ನೀಳ್ಕೊಳಿ (ನಾ). (ಆಲಂ) ಕ್ಷೋಭೆ : ಬಂದೊಬ್ಬನುಸುರಿದಂ ನೀಳ್ಕೊ 
ಳಿಯ ಪೊಸನಂಡಿಯ ಕಾಳು ಕೊರಗರ್ಗೆ (ಕಾಲೂರ. ೦೫62): 

[ಆ.ಈಟ್ಕುಳಿ?] 

ನೀಳ್ಗತೆ (ನಾ). ದೀರ್ಫವಾದ ಕಥೆ; ನೀಳವಾದ ಕತೆ: ಒಂದು 
ಪೌರಾಣಿಕ ದೃಶ್ಯವನ್ನು, ಐತಿಹಾಸಿಕ ನೀಳ್ಗತೆಯಾಗಿ ಸರಿನರ್ತಿಸಿ 
ವಾಚಕರನ್ನು "ಬೆಪ್ಪು 'ಗೊಳಿಸಿದ . ೬ ೬ ಸಾಹಸವು ನಿಜವಾಗಿಯೂ ನನ್ಯ 
ವಾಗಿದೆ (ರೂಸಸಂ. ೧೮). [ನೀಳ್‌ ಕತೆ] 

ನೀಳ್ಗಬ್ಬ (ನಾ). ದೀರ್ಫವಾದ ಕಾವ್ಯ ; ನೀಳವಾದ ಕವಿತೆ: ಈ 
ನೀಳ“ಬ್ಬದ ರಸ ತಾನೆಂಥದೊ ರಸಿಕಜನಕೆ ತುಪ್ಪಿಯ ತರುವಂಥದೊ? 
(ಅಹಲ್ಯ. 111, ಅರ್ಸಣೆ), [atv + ಕಬ್ಬ,] 

ನೀಳ್ಗವನ (ನಾ). « ಶ್ರೀಯವರಿರಿಸಿದ ' ಚಿನ್ನದ ಪದಕವು 
ನನ್ನ ನೀಳ್ಗವನಕೆ ಬಂತು (ಇಂಚಾಸ. ೨೯-೩೨); Waste Land ಎಂಬ 
ನೀಳ್ಗನನದ ಪ್ರಕಾಶನವು ಆಂಗ್ಲ ಕಾವ್ಯದಲ್ಲಿ ಒಂದು ಹಿರಿಯ ಕ್ರಾಂತಿ 
ಯನ್ನೇ ಹೂಡಿತು (ನನೈಕಾ. ೨೭). [ನೀಳ್‌ + ಕವನ] 

ನೀಳ್ಗವಿತೆ (ನಾ). ಇನೀಳ್ಗಬ್ಬ : ಈ ನೀಳ್ಮನಿತೆಯಲ್ಲಿ ಮಲೆನಾಡಿನ 
ಹಳ್ಳಿಯ ಕುಟುಂಬದ ಎರಡು ತಲೆಮಾರಿನ ಜೀನನಚಿತ್ರವೊಂದು ಅಡಕ 


ನೀರ್ಕುಳಿಗೊಳ್‌ (ಕ್ರಿ) 
2 ನೀರಬಲ್ಲಾಳನರಾತಿಮಂಡಳಮಂ ನೀಳ್ಕುಳಿ 


೧೯-೨೯). 


ಸೀಳ್ಸಿ 


ವಾಗಿದೆ (ಕಾಲೂರ. ಮುನ್ನುಡಿ); ಭಾವಗೀತ, ಅಸ್ಟಸಟ್ಟದಿ, ನೀಳ್ಗವಿತೆ 
೬.೬ ಎಲ್ಲವೂ ಇಂದು ಕನ್ನಡದಲ್ಲಿ ನೆಲೆಗೊಂಡಿನೆ (ನವ್ಯಾ, ೨೪). 
[ae 4. ಕವಿತೆ] 

ಶೀಳ್ಲೆ. (ನಾ). ೧. ಉದ್ದ ವಾದ ಕೈೈ್ತ ೨. ದೊಡ್ಡ ಭಾರಗಳನ್ನು 
ಎತ್ತಿ, ಬೇಕಾದ ಕಡೆಗೆ ತಿರುಗಿಸುವ ದೊಡ್ಡ ಯಂತ್ರ ; ಎತ್ತು 
ಯಂತ್ರ : ಆ ಊರಿನ ಸುತ್ತುಮುತ್ತಲಿನ ಅನೇಕ ಗುಡ್ಡಗಳ ತುದಿ 
ಯಲ್ಲಿ ಸಲ್ಲಿಸಿದ ಕೊತ್ತಳಗಳು, ನೀಳ್ಗಿ್ಕ (0೯8೧) ಮೊದಲಾದುವನ್ನು 
ಕಂಡು ಅವು ಕಲ್ಲಿದ್ದಲಿನ ಗಣಿಗಳಿರಬೇಕೆಂಬ ನೆನಸೂ ಆಯಿತು (ಆಪೂಸ. 
೧೦೬); ಇವನನ್ನು ನದಿಯಲ್ಲಿ ನಿಲ್ಲಿಸಿ, ಮೇಲಿಂದ. ನೀಳ್ಗೆ ಫಿಗ್‌ (Cranes) 
ಬಲದಿಂದ, ಬಲವಾದ ಕೊಡತಿಯನ್ನು ಇಳಿಸಿ, ಸ್ತಂಭವನ್ನು ಹೊಡೆಯ. 
ನರು (ಬಾಲಸ್ರ. 1, ೧೭೫), [ನೀಳ 4 ಕೈ(-ಂಕೆಯ ೈ)] 

ನೀಳ್ದಟಿ (ನಾ). ಉದ್ದವಾದ ಜಟ : ನೀಳ್‌ಜಟಿಯ ಫೀಳುಗಡ್ಡದ ದಟ್ಟಿ 
ದರಿದ್ರ ಗೊರವ (ತಂಂಗಭ. ೮೧). [ನೀಳ-ಜಟಿ] 

ನೀಳ್ದನಿ (ನಾ). ದೀರ್ಫವಾದ ಸ್ವರ, ಧ್ವನಿ: ಹಾಡಿನ ನುಣ್ಣಸಿ 
ಯತ್ತ, ಗೋಳಿನ 'ನೀಳ್ದನಿಯಿತ್ತ (ಸಾಂಚಜ. ೬೭-೧೪); ಕಿವಿಗೆ ಬಂದುದು 
ಗೋಳು ನೀಳ್ದನಿ (ಶ್ರೀರಾಮಾ. ೧೦೩-೧೦೧). [a೪ -- ದನ] 

ನೀಳ್ಟೋಳು (ನಾ). ಉದ್ದವಾದ ತೋಳು : ಅನಳ ಬೆಳ್ಳನೆಯ 
ಸೀಳ್ಡೋಳುಗಳು . . - ತಂಚಲವಾದ' ತುಟಿ ಮೂಗುಗಳು--ಪ್ರತಿ 
ಯೊಂದೂ ಸುಂದರನಾಗಿದ್ದುವು (ಪುನರು. ೨೩೮). 

[ನೀಳ್‌ 4 ತೋಳು( < ತೋಳ್‌)] 

ನೀಳು (ನಾ). ೧. ಉದ್ದ ; ದೀರ್ಫತೆ: ನೀಳ: ಹೀಳ್ಬಂ ಬೆಳ್ಬುಮುಂ 
ತಾಳ್ಸಿ... ಶೌಚಾಂಜನೇಯನ ಕಣ್ಣಳೆಂಬರಲಂಬುಗಳ್‌ ಗಣಿಕಾಇಜನಂ 
ಗಳೆರ್ದೆಯಂ ನಟ್ಟು ಕೆಂಕಮಾದಂತಾದುವು (ಸಂಸಭಾ, 
ಆದ್ರಿಯ ತಲೆಯೊಳಿಟ್ಟಿ ವಾರಾಸಿಯ ಕೆಯ್ಯೆನೆ ರಯ್ಭಮಾದುದಾ ನದಿ 
ನೀಳ್ಬಿಂ (ಅರ್ಥನೇ. ೨-೬೪) ; ಕೆಂದಳಿರ ಪಕ್ಕರಕ್ಕೆಗಳಂದಂಬಡೆದೆಸೆವ 
ಪಲ್ಲಣಂಗಳ ಸೊಂಪುಂ ಸಂದಿಸೆ ನೀಳಿಂ ನಡೆದುದು ಸಂದರಗಿಳಿಯೆಂಬ 
ಕುದುರೆಗಳ ದಟಿವೆತ್ತಂ (ಕಬ್ಬಿಕಾ. ೨೧೨); ಇದು ಚಿತ್ರಂ ನೃ ದುಪಾದ 
ಪಲ್ಲವದ ಮೆಲ್ಬು ೦ ನೋಟಿಕ್ಪೊಡೀ ಕೇಶಪಾಶದ ನೀಳ್ಪುಂ (ಸೂಕ್ತಿಸು, 

೭), ೨. ಔನ್ನತ್ಯ; ಎತ್ತರ: ನೀಳ್ಪಿಂದಮೆತ್ತಂ ಮುಗಿಲಂ 
ಪೊತ್ತಿರ್ಪ ಕೂಟಪ್ರಕರಂ (ಚಂದ್ರಪು.೩-೮೨); ಆಗಸಮನಣೆನ ಕೋಡುಂ 
ಗಲ್ಲಿಂ ಹೀಳ್ಬಂ ತಳೆದಾ ಬೆಟ್ಟಿ ದ ತಾಟು ಡಿದ ಬನಂಗಳಲ್ಲಿ ಬೀಡಂ ಬಿಟ್ಟಿ ೦ 
(ಕಬ್ಬಿ 57, ೨೩೭). ೩. ವಿಸ್ತಾರ: ಹರವು : ಎಡೆಬಿಡದೆ ದುಃಖಂಗ 
ಳೊತ್ತುತಿರೆ ಬಾಟ ಸೀಳ್ಬನ್‌ ಬಯಸಿ ತಾಳ್ವನ್‌ 
(ಆಶೆತಾ. ೩-೨). [8೪%+-ಪ್ರ] 

ನೀಳ್ಪು ನಡೆ (ಕ). ಉದ್ದ ನಾಗು; ನೀಳವಾಗು; ದೀರ್ಫವಾಗು : 
ಬೆಳ್ಚಿ ಲ್ಲದ ಬಣ್ಣ ಂಗಳೊಳೊಳ್ಳ ಳನಟ್ಟಿ ಕೆಯಸಾನದಿಂ ಸ್ರುನ(ಸ್ತು ನೆ)ನರೆಗಂ 
ಸೀಳು ನಡೆಜೆಸೆದು ತೋಜಕಿಯಂನೊಳ್ಳೆ ೦ ಶುಭಪ್ರ್ರೋಥಜಾತಮೆನೆ 
ಸೆಸರ್ವಡೆಗು0 (ಅಶ್ವ. ೩-೨). [ನೀಳ್ಪು.4 ಪಡೆ] 

ನೀಳ್ಬು ನೆಜು (ಕ್ರಿ). ೧. ಉದ್ದವಾಗು ; ದೀರ್ಫವಾಗು : 
ಸೀಳ್ಪು ನೆತ್ತ ನಗೆಗಣ್‌ ಬೆಳರ್ಗೆಂಯಿನ ಸೊಂಪನಾಳ್ವ ಬಾಯ್ದೆ ಅಕಿ (ರಣುದ, 
೬೫ ಸ್ರಜೋ). ೨. ಎತ್ತರವಾಗು : ಉನ್ನತವಾಗು : ಸೀಳ್ತುವೆತ್ತ 
ಪೂವಿನ ಪೊಸ ಟಿಕ್ಕೆಯಂ ಮಿಳಿರೆ . . . ನಡೆತಂದುವಂದು ಪೊಸಮಾವೆನಿ 
ಪುಗ್ಗಡದಗ್ಗ ದಾನೆಗಳ" (ಕಬ್ಬಿ 53. ೨೧೧). [ನೀಳು *ನೆಜಂ,] 

ನೀಳ್ಪೊಳ್ತು` (ನಾ). ಬಹಳ ಹೊತ್ತು: ದೀರ್ಫೆಕಾಲ : 'ನಂಜಿದರ್‌ 
ನೀಳ್ಪೊಳ್ತು ಮಿಡುಕದಿರೆ ಸತ್ತುದೆಂ (ಕಾಲೂರ. ೮೭-೧೬೭). 

(ಸಳ್‌ ಪೊಳ್ಳು (ಆ. ಸೊಬ್ಟು)) 


5-೩೯ ನ) 


ಆಂಜುಕುಳಿ 


ಸುದೆಲ್ಲೆ 


೪೮೪೮ 


20 


30 


40 


43 


ನೀಅತೆ 


ನಿಳ್ಮುಪ್ಪು (ನಾ). ದೀರ್ಥವಾದ ಮುಪ್ಪು : ಬಹುಕಾಲ 
ಮುಪ್ಪಾ ಗಿರುವಿಕೆ : ಇದ ಕೇಳೆ ಬದುಕಿದೆವೇ ! ನೀಳ್ಕುಪ್ಪ ನೆಯ್ಮಿ 
ದೆವೇ! ಅಳಿ, ಪಾರಸಿಕರೆ, ಅಳಿ! ಕಣ್ಣೀರ ಸುರಿಸಿ! (ಪಾರಸಿ.೧೨-೨೭%). 

[ನೀಳ್‌--ಮುಪ್ಪು] 

ನೀಟ್‌ (ಕ್ರ). ತಿನ್ನು; ಮೆಲ್ಲು : ಸಿರಿಸದ ಮಾಲೆಯೆಂಜಿಸೆನ ದಾಡಿನು 
ಬೀಜಸಮಾಜವೆಂದು ಸೌಂದರ ಬಿಸಕಾಂಡನೆಂದು ನಲವಿಂದಳಿಯುಂ 
ಗಿಳಿಯುಂ ಮುರಾಳಮಂಂ ಪಜಠಶಿಮಲಿಕಿಯಾಡಿ ವಾಸಿಸದೆ ಪೀರದೆ ನೀಜಿದೆ 
ಮಾಣ್ಣ ಪಚ್ಚೆ ಯೊಳ್ವರಲ ತೊಳಪ್ಪ ಮಾಣಿಕದ ಮುತ್ತಿನ ಲಂಬಣನಿಲ್ಲ 
ದೆಲ್ಲೆಯಂಂ (ಚಂದ್ರಪು, ೬-೪೮). 

[೫ ಇದು"ತೀಜಿ' ಎಂಬುದರ ಅಸಲಿಖಿತನಿರಬಹುದೆ?] 

ನೀ, ನೀರ, (ನಾ). ೧. ಸುಂದರ ; ಚೆಲುವ ; ಸೊಬಗ : “ನೀ 
ರೊಳ್‌ ಗಾಡಿಕಾಅರ್‌? (ಕರ್ಣಾನಿ. ೪೨); ತಳಿರೊಳ ನೀ ಬೆಡಂಗನೈ 
ನನೆಗಳೊಳ್‌ ನೀಂ ನೀಜಿ [ನಾಂ ಚೆಲ್ವ]ನೈ ಪುಪ್ಪುಸಂಕುಳದೊಳ 
ನೀನೆ ವಿಲಾಸಿಯ್ಕೆ (ಆರಿಪು. ೧೧೧೯೬) ; ಮಾಟೆವೂನಂ ನೆಗಪಿ 
ಸೊಗಯಿಂಕುಂ ನೀಜರೊಳ್‌ ಪುಷ್ಪ ಚಾಪಂ ಗುಲಕಿಯೇಸಂ ತೋಜಲಂಬಂ 
ಪೊದೆಗೆದಜಸಿದವೋಲ್‌ ಪುಪ್ಪುಲಾನೀಕದಂಬಂ (ಸಂರಾಸಾ. ೧-೧೨೨); 
ಸೀಜರ್‌ ಪಲರಲಘುಭುಜರ್‌ ಭೂಪಪುತ್ರರ್ಶಳೆಲ್ಲಂ ಸನ್ನೂತರ್‌ ಕೂಡೆ 
ಬಂದೊಂದಿರೆ (ನೇಮಿಪು, ೫-೨) ; ಕಾಳರಕ್ಕಸಿ, ಬರುತ, ನೀಲಿ[ಸಾಂಾಂ. 
ಧೀರ]ನಂ ಸುಕುಮಾರನಂ ಪುಷ್ಪ ನಂ ಆ ಸಿದ್ಧ ರಾಮಯ್ಯನಂ ದೂರದಿಂ 
ಕಂಡಳು (ಸಿದ್ದರ. ೬-೧) ; ಚತುರಂ ನೀಜನುದಾರನುಜ್ಜ್ವಲಯಶಂ 
ಸೌಭಾಗ್ಯಸಂಪನ್ನ ನೂರ್ಜಿತಪ್ರೆಣ್ಯೋದಯನೀ ಜನಾರ್ದನಂ (ಅನಂಪು. 
೧-೫೧). ೨. ಹಿತಕರನಾದವನು : ಪ್ರಿಯ : ಇನಿಯ : ಕಣ್ಣಪ್ಪಗೆ 
ನೀಜನೆ ಕರುಣಿಪುದು ಹಂಪೆಯ ವಿರೂಪಾಕ್ಸ್‌ (ಕಣ್ಣರ. ಹೇ. ೧೫೧-೮) ; 
ಅಳುಪಿ ನಭೋವಧು ನಿಟ್ಟಿಸಿ ಘಳಿಲನೆ ತತ್ಕಾಲಮೆಂಬ:ನೀಜನನಲರ್ಗಣ್ಣ 
ಕಾಂತಿ ಸೂಸಿತಂದೆನಲಳನಟ್ಟುದು  ಮುಗಿಲೊಳಮರ್ದ ಮಿಂಚಿನ 
ಗೊಂಚಲ್‌ (ಉದ್ಭಟ. ೯-೧೩೬) : ನೀಜಿನ ಚೆಲ್ವೊರೆದ ಸವಿದುಟಯ 
ನೊಲವಿಂ ಬರೆ ಪೀರ್ದುವು ನೋಡುವಿಚ್ಚೆ ಗಾರ್ತಿಯ ಕಣ್ಗಳ (ಕಬ್ಬಿರಾ. 
೩೨೯); ನೀಜನ ಕಲೆಯ ಬಿನ್ನಾಣಕೆ ತಡೆಯದೆ ಸೀಜತ ಮೈೈಗೊಡುವ 
ಲೀಲೆಯೊಳು ೫೮ದ ಗಜ ತೊಡೆಸನ್ನೆಯಿಂಂದಾ ರಾಯ ತೋಲ 
ದತ್ತೊದಗಿ ಸಾಗಿದುದು (ಭರಚ. ೩೬-೭೧). ೩. ವೀರ; ಧೀರ: "ನೀಜ. 
ತನ' ಸರಾ. ನೀರೆ,: ೧. ತುಂಬಿಯೆನೆ ತಾವು ಹೀರುವುವು ಹೂವು, 
ಆ ಸೀರೆ ಸೀರನಾಗಿ ಕನಸಾಗಿ ನಿದ್ದೆ ತನ್ನಲ್ಲಿ ತಾನು ತನ್ನನ್ನೆ ಮಾರದಾಗಿ 
(ನುಸಾಹಿ, ೧೪). ೨. ಸೀರರು ಸರಸ್ಪರರ ತಿರುಳು ನೆರಳು (ಸೂರ್ಯನಾ. 

*ನಿಜ್ಕಿ' ಪರಾ. 

* [ದೇ.॥ ತಮಿ. ಸೀರೆನ ಇ ಸೌಂದರ್ಯ] 

ನೀಅತನ (ನಾ). ೧. “ಸೌಂದರ್ಯ: ಸೌಭಾಗ್ಯ ; ಚೆಲುವಿಕೆ” 
(ಸ್ರಭಣ್ಣ), ೨. ಶೌರ್ಯ; ಪರಾಕ್ರಮ: ಹಾಜಲೂದಿದನಹಿತ 
ರಾಯನ ಸೀಜಿತನನನು (ಕುನ್ಯಾಕ, ೧೪-೧): ಮಾಜಿದೆ ಸಫ್ಟ್ರಯೆಯೆ$ಿ 
ತುಂಟಿನಿತುಂ ನೀಜಿತನದೆ ಸಮೆದುರುತರ ಸುಕೃತನ ಸೂಜಕಿಗೊಳುತ್ತೆ 
ಯಶಃಸಪೂರಿತದಿಕ್ತಟಿನು ದೃ ಟನೆಸೆನಂ ಜ್ನ (ಉದ್ಭದೇ. ೧೫-೩೯). 

[ನೀಜಿ 4 - ತನ] 
ನೀಅತೆ (ನಾ). ಸೌಂದರ್ಯ ; ಚೆಲುವು; “ಸೊಬಗು” (ಚತುನಿ.8. 


24-೨). 


1, ೩೬): ಸೂಜಿಳು ಸಹ ಸೊಳೆಗೆ ಬಂದು ಕಂಡರು ಅವನ ಖಜಂ 
ಜವ್ವನನಂ ನಾಭಿಯೊಳಗೆಳಲ್ವ ನಿಜಕಿಗಡ್ಡ ದ. ನೀಜತೆಯೊಳುಂ 
ಭುಜದೊಳೊಲೆನ ತುಜಂಬಂ (ಸ್ರಭುಪು ೭-೭೯). 

[ne 4-3] 


ನೀಅಲು 


ನೀಅಲು "ನೇಲಾಲ್‌' ನೋ. 

ನೀಜು, ನೀರು (ನಾ). ೧. ಪುಡಿ; ಧೂಳು : (೪. ೨. ವಿಭೂತಿ; 
ಭಸ್ಮ: "ತಿರುನೀಯಿ' ಪರಾ. ೩. (?) : ಎರಡುಂ ಮೊಜಡಿಯೆಡೆ 
xx ಸರಿಮ ಅಲ್ಲಿಂ ಪಡುವಣ ನೀಯಿವುಂ (ಎಕ, ೪11, ಶಿನಮೊ. ೬೪-೧೦೨; 
11122), ಶೀರ್ಯು : "ತಿರುನೀರು' ಪರಾ. 
[(ಜೇ-॥ ತನಿ. ಮಲ. ನೀಯಿ; ತೆಲು. ನೀಟು, ನೀರು, ನಿಗುರು, 
ನಿಗುಳಂ, ನಿವುರು, ನಿವುಲು ; ಪರ್ಜಿ. ನೀಡ್‌; ಗೊಂಡಿ. ನೀರ್‌] 

ನೀಜಕ್ಕೆ ನೀರೆ (ನಾ). ೧. ಸುಂದರಿ; ಚೆಲುವೆ: ನೆಲೆಮಾಡಂಗಳ 
ನೇಜಕಿದ. ನೀಲಿಕೆಯರಲಕ್ಕ ಕರಾಗರಂಚಿತಪದಪಲ್ಲವಂಗಳಿನವನಿತಳನೆಲ್ಲಂ 
ಪಲ್ಲನಿಸಿದಂತೆಯಂ೨ಂ (ಕಾದಂಪೂ. ೪೭೮) ; ಖಲ ಮಣಣಿವೆಸದ ಸಿನಿಗೆಯ 
ನೇಅಂಸಿ ಕುಡುವಿಲ್ಲನೊಡನೆ ಬರೆ ಕಂದರ್ಪಂ ನೀಜಕಿ ಮುಗಿಲ್ವೊರೆ 
ಯೊಳ್‌ ಮೆಯ್ದೋಜುವ ಶಶಿಕಳೆಯ ಗಾಡಿಯಂ ಗೆಲೆನಂದಳ್‌ (ಸೆಂರಾಮಾ. 
೩-೪೦) ; ನೀಜಕೆಯರ ನಿಡಿಯ ಕಡೆಗಣ್ಣೆ ಅ೦ದೆರ್ದೆ ಬಿರಿಯೆ (ಲೀಲಾನ, 
೪-೪೬); ನಗೆಗಣ್ಣಳ ನಲ್ಲೆಗೆ ನಾಸಿಕದ ನೀಜಕಿಗೆ ಬೆಳರ್ವಾಯ ಭಾಗ್ಯ 
ನಿಧಿಗ್ಗೆ, .. ರುದ್ರಾಣಿಗೆ ರಕ್ಷಣಾರ್ಥಂ ತಂದೆ ನಿಯಾಮಿಸಿ ಕೊಟ್ಟ 
ದಂಡಿಗೆಯ ಧವಳಛತ್ರದ ಅಂಗರಕ್ಷಕರೆ. , . ಸೋಡಶಸಹಸ್ರ ವಿಳಾಸಿನಿಯ 
ರ್ವೆರಸು ನಡೆತಂದು (ಗಿರಿಕ.೩-೯೧ ವ); ಕುಂಚಿತಾಳಕದ ಚಂಚಲಾಕ್ಷಿ ನಿಡು 
ಜಡೆಯ ನೀಳ (ಉದ್ಭಟ, ೫-೫೩ ನು. ೨. ಪ್ರಿಯತಮೆ ; ನಲ್ಲೆ ; 
ಪ್ರೇಯಸಿ: ಬೇಜೂರ್ಗೆ ಪೋದ ನಲ್ಲರ ನೆನೆದು ದೂಅಕಿಸುವ ನೀಜಕ 
ಯರ ಗಡಣದಿಂ (ಕಬ್ಬಿಕಾ. ೫೪). ಷಿ. ಹೆಂಡತಿ; ಪತ್ನಿ: ನಲ್ಲಳಂ 
ವಂಚಿಸಿ ಪೋಪ ಬಗೆಯಂ ನೆನೆದು ನೀ[ಜಕಿಗೆ] ಕೂರ್ಪನಂತೆ ನುಡಿದಾ 
ಖಚರಂ ವಿಮಾನಮನೇಜ ಫುರಮಂ ಪೊಜಮಟ್ಟು (ಧರ್ಮಾಮೃ. 
೩-೩೮) ; ಆ ನೀಣಿಕಿಗೂಡಿ ನಡೆತಂದೊಳಸಪೊಕ್ಕಲಂಪಿಂ ತಾನೊಲ್ಲು ಪೂಜಿಸಿ 
ದನಾ ಹೆರನಂ ನೈಪಾಲಂ (ಉದ್ದ ಟಿ. ೧೨-೧೦೫) ; ಮೂಲುಲೋಕದ 
ಗಂಡನೀತನ ವಿರಾಜಲಹುದೇ ದೇವಿ ದಿವಿಜರ ನೀಜಕಿಯರು. ಬಯಸುವರು 
(ತೊರರಾ, ೫-೩-೩೬) , ತೋಲಿದನು ತದ್ವನದ ಸಿರಿಯನು ನೀ[ಆಕಿ]ಗೆ 
(ಸಿಭಾಗ, ೧೦-೭೦-೨೧). ನೀರೆ: ೧. ಸಂತಸಗೊಂಡು ಸುಖವನನುಭವಿಸು 
ನೀರೆ (ವೆಂಕಾರಾ, ೫-೯-೭) ; ಒಂದು ದಿನ ನೀರೆ ನುಡಿದಳು (ತುರಂಗ. 
೩-೩೪) ; ತಾರೆ, ಕೊಡಗಿನುಡುಗೆಯ ಸೀರೆ ಸಿಂಗರಿಸಿದ ನೀರೆ... 
ಬೆಸಗೊಂಡಳೇರ್ವೆಸನದಾಗುವೋಗಂ. (ಶ್ರೀರಾಮಾ, ೩೦೮-೧೯೯) ; ಗಲ್ಲಕೆ 
ಕೈ ಬೆರಳೊಂದನು ನೀನೂರೆಗೊಟ್ಟೇ ಕೆ ನಿಂತೆಯೆ ನೀರೆ 
೮೫-೧೫). [te + -ಎ್ಬ] 

ನೀಜಕಿತನ (ನಾ). ಹೆಣ್ಣಿನ ಸ್ವಭಾವ, ಸ್ಥಿತಿ : ಮಾಜಯಾಕೆಯ 
ನೀಜಿಕೆತನವ ವಿಚಾರಿಸದೆ ಪತಿಕರಿಸೆಯಾದೊಡೆ ನೀಜಕಿಯನು ನೀ ಯಜ್ಞ ಕಾಲಕೆ 
ಕರೆದು ಸಿಂಡನನು ಹಾಅಸಿಸುವುದೈ (ಸಂಭಸ, ೩-೭). [ನೀಕಿ 4 - ತನ] 

೩ ನೀಆಕಆಕಲು “"ನೀರೆಕಕಲು” ನೋ. 

೧ ಫೀಟ್ಕರಿಸು,, ನೀಳ್ಕರಿಸು, (ಕ್ರಿ). ೧. ತಡಮಾಡು; ನಿಧಾನಿಸು: 
ಪದಸ್ಪಳನಮಾದುದಂಚೆಗಿದಿರೊಳ್ಬಿ ಕಂ ಪಕ್ರಮಂ ತೊದಳ್ನುಡಿದುದು. pe 
ಈ ದುರ್ಣಯಂ ಸೊದಟಕ್ಕೊಡಮನರ್ಕೆ ನೀಟ್ಕರಿ[ಸಾರಾಂ. ನಿರ್ಕಲಿ]ಸ 
ದುರ್ಕಿ ಬಂದಂ ಸ್ಮರಂ (ನುಲ್ಲಿಪು. ೧೪-೩೯) ; ಕಾಟ್ಯಾಚ್ಚು ತಗುಳೆ 
ತಮ್ಮೊಳ್‌ ಕೋಲಟ್ಕುಟ್ಟ ವನದ್ವಿಸೇಂದ್ರಚಯಮತಿಭಯದಿಂ ನೀಲ್ಕಿರಿ 

ಕಿಟ್ಕಲಿ]ಸಿ ನಿಲ್ಲದೆನಸುಂ ನಾಟ್ಯಡೆವೋಸಪಂತೆ ಪೋಪುದೀ 

೮) ; ಸೆಮಂಚಿತಧನಮಂ ನೀಟ್ಕಿರಿಸದಿತ್ತು ಚರನಂ 

ಬೀಲಕ್ಯೊಡೆ (ಅನಂಪು. ೧೩-೫೨). ೨. ಉದ್ದಮಾಡು ; ನೀಳ 

ವಾಗಿಸು : “ನೀಡಂಕರಿಸಿದುದರ್ಕೆ ಸೀಟ್ಕರಿಸಿತೆಂಬುದದು ಬಲ್ಮೆಗೆಯ್ಲು 
ದೆಜಿ ನಾಮಂ” (ಸಂಜೀನ,೨೨); ನಿಶಿತೋದಗ್ರ ಧಾರಾಗ್ರ, ಶಶ್ವಚ್ಚ ಲಜಿಹ್ವಾ 


(ಇಂಚಾಪೆ. 


೪೮೪೯ 


0 


35 


ನುಂಗಿಸು 


ಯುಗ್ಮಮಂ ನೀಬೃರಿಸಿದನಿತೆ ನೀಡುತ್ತು ನಿಂಂತಿರ್ಪದಾಜ್ಞಾಬಲನದ್ವಿಶ್ವಂಭ 
ರೋರ್ಪಿಶ್ವರಕರಕಲಿತೋಗ್ರಾಸಿ ಕಾಲೋರೆಗೇಂದ್ರಂ (ಕುಸುಮಾ. 
೩-೧೬) ; ಡಕಾರಕ್ಕಾದೇಶಮಾದ ಆಟಕ್ಕೆ ಪ್ರಯೋಗಂ--ಕಾಡುಕಿಚ್ಚು - 
ಕಾಟಿ ಚ್ಚು, . . ನೀಡುಕರಿಸಿದಂ -- ನೀಬ್ಯರಿಸಿದಂ (ಶನುದ, ೧೯ 
ಪ್ರಯೋ). ೩. ನೀಡುವಂತೆ ಮಾಡು; ಹರಿಯ ಬಿಡುವಂತೆ 
ಮಾಡು : ಆಗಳಾಗಳ್‌ ಮೊಟಿಗುನ ಭೇರಿಯೊಂದು ಬಿಜಿಂಸರಂ ಕಾರ 
ಗುಡುಗಂ ಪುಟ್ಟಸೆ ತುಂಬುಗೊಳನೊಳಿಂಬುಗೊಂಡ ಮುದ್ಧಂಚೆಗಳ್ಳೆ 
ಜಲಕ್ರೀಡೆಗೆ ಮನಮಂ ನೀಬ್ಕರಿಸುವ. ದೇಗುಲಂಗಳಿಂ . . 
ಊರು ಚೆಲ್ವಾಗೆ (ಉಸೂಶ್ವ, ೧೦೨-೧೬). ೪. ವ್ಯಾಪಿಸು ; 
ಹಬ್ಬು; ವೃದ್ಧಿಯಾಗು : ಇನ್ನೆಬರಂ ಕೊನೆನರಿದು ನೀಬ್ಕರಿಸಿದ 
ಬಬಿಿಯ ಬಟಕಿಯಿಾಾಗಳ ತನ್ನೊಳ್‌ ತಡೆದುದೆಂಬೊಂದು ಬಾಗುಳ 
ಪೆಟಿಸಿನಗನೆಟ್ಟಾ ಗಳುವಿಣಾ ಕತದೊಳೆ ಬಗೆಗೆಟ್ಟಿ ರ್ಪ ರಾಯನೋಲಗಕೊರ್ಮೆ 
ಜಾಬಾಲಿಮುಂನಿಸಂ ಬಿಜಯಂಗೈ ದಂ (ರಾಮಾಶ್ವ. 
ನೀಳ್ಕೆರಿಸು, : ೧. ನೀಳ್ಕರಿಸದೆ ಜಾನಿಸಿ ಪೂಜಿಸುತೀ ಮಾಳ್ಳೆಯಿ 
ನಾದಂ ನಡುವಗಲಂಬರವೆರ್ಜೆಯುಂ ಕೈದಣಿಯೆ (ಉದ್ಭದೇ. ೩-೫೫). 
೫. ಚಾಚು; ನೀಡು : ಧರೆಯ ಮೇಲುಂಗುಟಾಗ್ರ ವನೂಜಕಿ ನೀಳ್ಕ, 
ರಿಸಿ ಕರಯುಗನ ಶಂಕರನ ಹೃ ದಯಜೊಳು ನೆಲೆಗೊಳಿಸಿ ಪರಮಕಾಸ್ಠೆ ಯ 
ನೆಯ್ದಿ ತಸವನಾಚಂಸುತಿರಲ್‌(ಉಘಚ. ೧೧-೨೧). ೬, ಸಡಿಲಗೊಳಿಸು; 
ಶಿಥಿಲಗೊಳಿಸು : ಪಜದೊಂದಂಗುಸ್ಟ ದಗ್ರಂ ನೆಲಸಿ ಸೆಲಜೊಳೊಂದಂಖ್ರ 
ಯಂ ಕೊಂಕಿಸುತ್ತೆ ತ್ತಿ ದುರಾಶಾಪಾಶಮಂ ನೀಳ್ಕರಿಸಿ ನಿಜಭುಜದ್ವಂದ್ವಮಂ 
ನೀಡಿ . .. ಯೋಗಾನ್ವಿತರ್‌ ಕಣ್ಣೆವಂದರ್‌ (ಶಬಶಂ. ೨-೭೧). ೩. 
ಹೆಚ್ಚಾಗು ; ಅಧಿಕವಾಗು : ವಿನಯಂ ತುಳ್ಳಿ ನೀಳ್ಕರಿಪ ಭಕ್ತಿಯಿಂ 
ನೋಡುತಿಕೆ (ಕೊಟ್ಟೂ ಬ. ೧೬-೧೬). [ಆನೀಡ್ನು 4 -ಇಸ್ಬು] 

ನೀಟ್ಯರಿಸ್ಕು “ನೀಕರಿಸು' ನೋ. 

ನೀಬನ್ಹಾತ (?). (3) : ಗಮನಮಂ ನೋರ್ಬ್ಬಂಸ್ತೆ ವಿಲ್ಟೊಟ್ಟಾ 
೫ ೫, ನೀಲತ್ಮಾತನೆಂದೀಯಾ(ಸೌಇಇ. X1-, ೧೦-೨೧; 864). [7] 

ಡಿ ನೀಟ್ಮುಡಿ (ನಾ). ಉದ್ದ ವಾದ ಕೂದಲು ; ನೀಳವಾದ ಮುಡಿ: 
ಇರದೊಣಕೆವಾಲಿನೀರ್ನೊನಲಿನಲ್ಲು ಸರಗ್ಗ ಲಿಸಾಸ್ಕಶೋಷಮಂ ಜರಿದು 
ಪೊದಲ್ಜ ನೀಟ್ಮುಡಿಯ ಪೆರ್ಮೂಸುಕಿಂ ಬಿಸಿಲಾರ್ಪನಾಟಕಪರ್‌ (ಅಸ್ರತಿ. 
೬೯-೭೩). [ವ ನೀಡ್ಕುಮಾಡ್ಯಿ] 

ನುಂಗಣೆ (ನಾ). ನುಂಗುವಿಕೆ; ಕಬಳಿಸುವುದು: ದೀನರು ಕೊಟ್ಟಿದ್ದು 
ನುಂಗಣೆ ಮನುಷ್ಯರು ಕೊಟ್ಟಿ ದ್ದು ಹಂಗಣೆ (ಗಾದೆ). 

[ನುಂಗು - - ಅಣ್ಣೆ] 

ನುಂಗಿ (ನಾ). ೧. ನುಂಗುವವನು ; ಕಬಳಿಸುವವನು : ಉಚ್ಚೆಯ 
ಬಚ್ಚಲ ಕೊಚ್ಚೈೆಯ ತಾವು ಪೂಜಿಸುವ ನಿಶ್ಚಯರಿಗೆ ಮಲಕಿ ಮಾಡುವ 
ಮೆಚ್ಚು ನುಂಗಿಗೇಕೆ ನಿಶ್ಚಯದ ಅಜಿಂವು (ಸಗಬೊ. ಕ. ೬೨೪-೭). 
೨. ನುಂಗುವಂಥದು ; ಕಬಳಿಸುವಂಥದು : ರಣನೀತಿಹೋತ್ರನುಗಿ 
ಗಳೊ ಭರ್ಗನ ನೇ? ಪಣೆಗಣ್ಣಿ ನುರಿಯ ಸಂಗಿಗಳೊ ಸೆಣಸುವಧಟರ 
ನುಂಗಿಗಳೆನ್ನಲೆಸೆದುವು ಗಣನೆಯಿಲ್ಲದ ಪಿರಂಗಿಗಳು (ಕಂನವಿ. ೬-೧೬). 

[ನುಂಗು, + - ಇ] 

ನುಂಗಿಸು (ಕ್ರಿ). ನುಂಗುವಂತೆ ಮಾಡು; ಕಬಳಿಸುವಂತೆ ಮಾಡು: 
ಸಿನ್ನಂ ಕೊ೦ದನ ಬಸಿಲಂಂ ಸಿನ್ನಂ ತೆಗೆಯಂದೆಯಂಂನಂನನ ಕರುಳಂ ಪರ್ದಿಂ 
ಮುನ್ನು ಂಗಿಸಿ ನೋಡದೆಯಂಂ ಮುನ್ನಮೆ ಯುನರಾಜ ನಿನ್ನನಾಂ 
ನೋಡಿದೆನೇ (ಸಂಗಭಾ. ೧೩-೫೭) ; ಶಿಂಗನಿಗೆ ಇನ್ನೊಂದೆರಡು ಮಾತ್ರೆ 
ಗಳನ್ನು ನುಂಗಿಸಿ ಅನನು ಬಿಡದಿಯಲ್ಲಿಯೇ ಉಳಿಯಂನಂತೆ ಒಪ್ಪಿಸಿದೆ 
(ಹಸುಹೊ. ೨೦). [ನಂಂಗು, 4 - ಇಸ್ಕೂ] 


೧೦೪-೧೯). 


ನುಂಗು, 


ನುಂಗು, (ಕ್ರಿ). ೧. ಆಹಾರ, ಪಾನೀಯ ಮುಂತಾದುವುಗಳನ್ನು 

ಗಂಟಲೊಳಗೆ ಇಳಿಸು ; ಕಬಳಿಸು : “ನುಂಗು ಗಲನೇ” (ಶನ 

ಆತನ ಮಹಾದೇನಿ ಮಂದೆಯೆಂಬೊಳಾಕೆಗೆ ಗರ್ಭಮಾಗಿ ಚಂದ್ರನಂ 

'ನುಂಗುವ ಬಯಂಕೆಯಾಗಿ ಬಡವಾದೊಡೆ (ನಡ್ಡಾರಾ. ೧೮೬-೯) ; ತೋರ 

ಮಲ್ಲಿಗೆಯ ತುಜಾಂಬು ರಾಹು ತನೆ ನುಂಗಿದ ಚಂದ್ರನನೊಯ್ಯನೊಯ್ಯ 

ನಂದುಗುಬ್ಬವೊಲೊಪ್ಪಿ ಕಲ್‌ ಬಲದೊಳುರ್ನಸಿ ದೇಸಿಗೆ ದೇಸಿಯಾಡಿದಳ್‌ 
ಪೆಜರ್ಗೀ ಬಯಕೆಗಳಂ ತಾನಅಕಿಪಿದೊಡಂ ತೀರ 
ದೆಂದು ಕಾಮಿನಿ ಮನದೊಳ್‌ ಮಜಿಗಿ ಬಿಸಿದಪ್ಪ ತುಪ್ಪ ಮನಲಯದೆ 
ಶಿಶು ನುಂಗಿದಂತೆ ಚಿಂತಿಸಿ ಮನದೊಳ್‌ (ಧರ್ಮಾಮೃ. ೮-೧೦) ; ಆಕಾಶ 
ದಲಾಡುವ ಹದ್ದನೊಂದು ಸರ್ಪ ನುಂಗಿತ್ತ ಕಂಡೆ (ಆದನ. ೩೫-೧೦೦) ; 
ನಂಬಿ ನಂಬೀ ಕಂದ ಮೊಸಳೆ ನುಂಗಿತೆ (ನಂಬಿರ. ೧೭-೧೫೭) ; ಕೊಂದ 
ಹೆಣನಂ ಕಾಣೆವಾತಂ ತಿಂದನೋ ವಿಧಿ ನುಂಗಿದುದೊ ಅದಳಿಂದನಲ 
ಯೆವು (ಬಸಪು. ೨೧-೧೩) ; ಆರ ದೀಪನ ಚೂರ್ಣಬಲದಲಿ ನೀರರುದ್ರನು 
ಜಗವ ನುಂಗುವನೋರೆಗೆಜೆಯದಿರಂಬ ಸುರಿ ಸುರಿ, (ಕುನ್ಯಾಜ್ರ್ರೋ. 
೧೦-೫೨) ; ಬಾಳೆಗಳಂ ತಿಮಿ ನುಂಗೆ ನುಂಗಿದಾಗಳೆ ತಿವಿಂಯಂ ತಿವಿಂಂಗಿಳ 
ನಡಂಗುನಿನಂ ತನೆ ನುಂಗೆ ತತ್ತಿನಿಂಂಗಿಳನುಮನಾ ತಿಮಿಂಗಿಳಗಿಳಂಗಳೆ 
ನುಂಗಿದುವು (ಕಾನ್ಮಸಾ. ೩೬). ೨. ಒಳಗೆ ಸೇರಿಸಿಕೊಳ್ಳು ; 
ಅಡಗಿಸಿಕೊಳ್ಳು ನೆಗನಿ ನರೂಥಮಂ ವಸುಧೆ, ನುಂಗಿದುದಂ 
ಸಮಪಾದದಾಸನಂ 'ಬಗೆಗೊಳೆ ತನ್ನ ಮುಂ ತೆಗೆದ ದಕ್ಷಿಣನುಷ್ಟಿ ಯೆ 
ಕರ್ಣಮೂಲದೊಳ್‌ ಸೊಗಯಿಸೆ ಪಾಟಃಯಂ ನೆಜಪದಾಳ್ಮನ ಕಜ್ಜಮ 
ನೊಕ್ಕು ಸತ್ತರಂ ನಗಂವವೊಲಿರ್ದನಂಗಪತಿ ನೆಮ್ಮಿ ನಿಜೋನ್ನತಕೇತು. 
ದಂಡಮಂ (ಗದಾಯು. ೫-೧೦) ; ನಿಂದ ನೆಲ ನುಂಗುವಡೆ . . . ಬದುಕ 
ಬಹುದೇ (ತೊರರಾ. ೨-೩-೬). ಷಿ. ತಿನ್ನು; ಸೇವಿಸು : ಧರೆ ಬೀಜಂಗಳ 
ನುಂಗೆ . . . ಹರ ಕೊಲ್ಲಲ್‌ ಪರ ಕಾಯ್ವನೇ (ಸೋಮೇಶ. ೨೯); 
ಲಿಂಗವಿರಹಿತನಾಗಿ ಏನುವನು ನುಂಗಬಾರದು (ಸಾಹಿಜೀ. ೧೦೬). 
೪. ಸಂಪೂರ್ಣವಾಗಿ ನಾಶಸಡಿಸು,- ಹಾಳುಮಾಡು,- ಇಲ್ಲದಂತೆ 
ಮಾಡು; ಈ ಜಗತ್ರಯನುನೊರ್ಮೆಯೆ ನುಂಗುವ 'ಕಾಲರೂಪನುಂ 
ತೋಟದಂ (ಸಂಸಭಾ. ೯-೬೦); ನೆಲನಂ ನುಂಗಲುಮಂಬುಧಿಜಲಮುಂ 
ತವೆ ತುಳ್ಯಲುಂ ಕುಲಾಚಲಕುಲಮಂ ನೆಲೆಯಿಂ ಕಿಟಿಲುಂ ತಾರಾವಲಿಯ 
ನುದಿರ್ಚಲು ಮೊಡರ್ಚಿದಂ ಚಕ್ರಧರಂ ( ೧೦೮) ; ` ಹರಿಯ 
ನುಂಗಿತ್ತು ಮಾಯೆ ಅಜನ ನುಂಗಿತ್ತು ಮಾಯೆ . . . ಎನ್ನ ಮಾಯವ 
ಮಾಣಿಸಾ ಕರುಣಿ (ಮಹಾದೇ. ಕ. ೫-೬). ೫. ಕೊಲ್ಲು; ಸಾಯಿಸು; 
ಸೆಂಹೆರಿಸು :: ಕರಿಯಂ ನುಂಗಿ ಕಳಿಂಗನಂ ನೊಣೆದ ದರ್ಪಕ್ಕೊಂದು 
ಗೊಳ್‌ ಮತ್ಸಹೋದರರಂ ಕೋಪದೆ ಶಿಂದುದರ್ಕೆರಡುಗೊಳ್‌ , . . 
ಎಂದು ಮಚ್ಚರದಿಂದೋವದೆ ಪೊಯ್ದನೆತ್ತಿ ಗದೆಯಂ ದುರ್ಯೋಧನಂ 
ಭೀಮನಂ (ಗದಾ ಮಾಲಿ ಇಂತನರ ನುಂಗದೆ ಮಾಣ್ಣೆ 
ನಾದರೆ ದಿನಿಜಪತಿತನಯಂಗೆ ತಾ ಜನಿಸಿದವನಲ್ಲ (ಕುನ್ಯಾದ್ರೋ, ೪-೩೯) ; 
ನುಂಗದೆ ಉಗುಳಿದ ಮೃತ್ಯು, ಬಸನಂತಿಯೆನ್ನು ಶ್ಯಾಮುರಾಯಸನಿಗೆ 
ನಿನಾಸಲು ಬಿಟ್ಟಿತ್ತು (ವೀಸಹು.11, ೧೪೫). ೬, ಮುಸುಕು ; 
ಮುಚ್ಚು ; ಕಾಣದಂತೆ ಮಾಡು : ರಾಯರಿಬ್ಬರ ನುನದ ತಿಮಿರದ 
ತಾಯಿಮನೆಯೆಂಬವೊಲು ತಾ ಪೂರಾಯದಲಿ ನುಂಗಿದುದು ಕತ್ತಲೆ 
ಸಿಖಿಷದಲಿ ಜಗವ (ಕುನ್ಯಾಕ, ೨೩೯). ೭. (ದುಃಖ, ಕೋಪ 
ಮುಂತಾದ ಭಾವಗಳನ್ನು ) `ಅದುಮಿಡು ; ಹತ್ತಿಕ್ಕು ; ತಡೆದು 
ಕೊಳ್ಳು : ನಿನ್ಮೂ ಸ್ವಭಾವವು ಬಹಳ ಸಿಟ್ಟ ನದಿದ್ದರೆ, ಕೈಲಾದ ನುಟ್ಟಗೆ 
ಆ ಸಿಟ್ಟು ಸುಂಗುವುದಕ್ಕೆ ಯತ್ನ ನಾಾಡಿರಿ (ನುಂಬಯಿ, ೪-೧೬) ; 
ಸಾಂಡೂ ಅದನ್ನು ರಾಚಪ್ಪನ ಕಿವಿಯಲ್ಲಿ ಉಸಿರಿದ್ದ. 


(ಸ೦ಗಭಾ. ೭೩-೮೭) ; 


೮-೧೮); 


ಇಚಪ್ಪ ಅದನ್ನೂ 


೪೮೫೦ 


0 


35 


40 


45 


ನುಂಗು, 


ನುಂಗಿದ್ದ (ಜೀಸಹೆ. 11, ೧೪೦). .೮, (ಆಲಂ) (ಪರರ ಸ್ವತ್ತು, 
ಹಣ ಮುಂತಾದುವುಗಳನ್ನು ) ಎತ್ತಿ ಹಾಕು; ಲಸಟಾಯಿಸು ; 
ತಿಂದು ಹಾಕು : ಆತನಿಗೆ ನಂಬಿಕೆ ಮೇಲೆ ದುಡ್ಡು ಕೊಟ್ಟಿರೆ ಪೂರ್ತಿ 
ಹಣನನ್ನು ನುಂಗಿಬಿಟ್ಟ (ರೂಢಿ), 
ನುಂಗಲಾರದ ಗುಳಿಗೆ - ಸಹಿಸಲಾಗದುದು : ಯಾವ ಸಮಾಜ 
ವನ್ನು ತಾನು ಗೌರವಿಸುವುದಿಲ್ಲವೊ' ಅಂಥ ಸಮಾಜದ ಜನರಿಂದ ಸಹಾಯ 
ಯಾಚನೆ ಮಾಡುವುದೆಂದರೆ ಅವನಿಗೆ ನುಂಗಲಾರದ ಗುಳಿಗೆಯಾಗಿತ್ತು 
(ಪುನರು, ೩೩). ನುಂಗಲಾರದ ತುತ್ತು -೧. ನಿಭಾಯಿಸಲು ಆಗದ 
ಮಾತು ಅಥವಾ ಕಾರ್ಯ : ಭಾಗೀರಥಿಗೆ ಕಮಲನ್ವನ ಮಾತು 
ಗಳು ನುಂಗಲಾರದ ತುತ್ತಾ ದವು (ಭಾರಥಿ. ೧೭). ೨. ಅರ್ಥಮಾಡಿ 
ಕೊಳ್ಳಲು ಕಷ್ಟವಾದುದು : ಕುನುಂದಾ, ಅನನಿಗೆ ನುಂಗಲಾರದ 
ತುತ್ತಾದಳು (ರೂಸಸ. ೧೪೪). ನುಂಗಿಕೊಳು, ನುಂಗಿಕೊಳ್ಳು - ೧. 
ಎತ್ತಿ ಹಾಕು ; ಲಪಟಾಯಿಸು : ಎನ್ಮು ಭಕ್ತರು ಕೊಟ್ಟ ಪಾತ್ರೆಯಂ 
ಪಿಡಿತಂದು ತಮ್ಮ ನಶಡೊಳು ಕೊಟ್ಟು . , . ಇರಿಸಲ್ಯದಂ ಕೊಂಡು 
ಮೌನದಿಂದಿರ್ದಪರು ಹಿರಿಯರೀ ಪಾತ್ರೆಯಂ ನುಂಗಿಕೊಂಡಿರ್ದಪರು 
(ತಿರುರ ದೇ. ೧೬-೬) ; ಕೊಟ್ಟಿ ಸಾಲವ. ನುಂಗಿಕೊಳಲೆಣಿಪರು (ಪುರಂದ. 
೧-೨೮-೨). '೨, ಕಬಳಿಸು ; ನುಂಗು : ಏನೇ! ನುಂಗಿಕೊಳ್ಳುವ 
ಹಾಗೆ ದುರುಗುಟ್ಟು ತ್ರಿರುವೆ ! (ಸುಂತ್ರಶ. ೫೫-೧೬). ೩, ಹತ್ತಿಕ್ಳು; 
ಅದುಮಿಡು: ತಂದೆಯ ಸಾವಿನ ಫಘೋರಸಂಕಟಿನನು ನುಂಗಿ 
ಕೊಂಡೆನು ಹೇಗೊ ಒತ್ತಿ (ಇಂಚಾಸ. ೨೩-೩); ನುಂಗಿಕೊಂಡ ಸಂಕಟ 
ಬೆಂಕಿಗಿಂತ ಹೆಚ್ಚು (ನಚಭಾ, ೧೨೧) ; ಇಬ್ಬರೂ ಕೋಷನನ್ನ್ನು ನುಂಗಿ 
ಕೊಂಡು ಸುಮ್ಮನಿದ್ದರು. (ಒಡೆಕ. ೨೨). ನುಂಗಿ ನೀರ ಹಿಡಿ -ನಾಶ 
ಮಾಡು; ಹಾಳುಗೆಡವು : ನನ್ನ ಮಾತು ಕೇಳಿ ಒಂದು ಜೀವಾ 
ಹೊಡದದ್ದ ಸಾಕು. ಇನ್ನೊಂದು ಜೀವಾ ದಾದಾನದು ; ಅದನ್ನೂ 
ನುಂಗಿ ನೀರ .ಹಿಡಿದರ ದೇವರ ಮಂಂದ ಏನ ಜವಾಬ 
ಕೊಡೂದೈತಿ ? (ಗ್ರಾಮಾಯ. ೧೩೧). ನುಂಗಿ ನೀರ್ಗುಡಿ, ನುಂಗಿ 
ನೀರು ಕುಡಿ ೬ ೧. ಸಂಪೂರ್ಣವಾಗಿ ನುಂಗಿಬಿಡು : ಬಿಸು 
ಗದಿರನ ನುಂಗಿ ನೀರ್ಗುಡಿದಖಿಳರಾಸ್ಷಸಿಯ ಮಸ್ತಕದ ಬೈತಲೆಯ 
ಅಸಿಯ ಚಂದ್ರಾಂಕಿತನೆಂಬಂತೆ ಸಂಜೆಗೆಂಪೆಸೆದುದು (ಮೋಹತ. ೨೭-೨೨). 
೨. ಸಂಪೊರ್ಣ ಹಾಳುಮಾಡು : ಕೆಂಗಿಡಿಗಜಕಿಯುತ್ತೆ ಪರಿತಂದು 
ಮದನನ ನುಂಗಿ ನೀರ್ಗುಡಿದುದು (ನೋಹತ. ೩೮-೨೦) ; ಮೊಗಲ 
ಸಾಮ್ರಾಜ್ಯವನ್ನು ಅವರು ಎಂದೋ ಕಬಳಿಸಿಕೊಂಡಿದ್ದಾರಲ್ಲದೆ ಪೇಶ್ವೆ 
ಯರ ರಾಜ್ಯಗಳನ್ನು ನುಂಗಿ ನೀರು ಕುಡಿದಿದ್ದರು (ಪ್ರಬಂಧ. ೫೪). 
ನುಂಗಿ ನೊಣೆ ಎ ಸಂಪೂರ್ಣವಾಗಿ ಹಾಳುಮಾಡು:ನಾಳಿಯೊ ನಾಡಿದೊ 
ಇಲನ ಧಾಲಕಿಯವಂ ನುಂಗಿ ನೊಣೆಗುಗುಂ ಶರಣಾರೆಂದಾಳೋಚಂ 
ಗೆಯ್ಯುದೆ ದಿಟಿಬಾಟಕೆಂದುಅಕೆ ಬೆಅಕಿತು ಬೀಗುವರ್ಗೆೇಗೆಯ್ವೆಂ (ಶಬ 
೪೬೪ ನ್ಯಾಖ್ಯಾ). 
[ದೇ.॥ ತಮಿ. ನುಜ್ಯು, ನೊಣ್ಮು ; ತುಳು. ನಿಂಗು; 'ಕೋತ.. 
ನುಂಗ್‌ ; ತೊಡದ. ನುಗ್‌ ; ಮಲ್ತೊ. ನುಂಗೆ] 
ನುಂಗೆರಿ (ನಾ). ಆವರಣ; ಮುಸುಕು: ನೇರಗುರಿಯನರಸಿ ಕಂಡ 
ರದ ನೋಡುನೆನು ಇಲ್ಲದಿರೆ ಕಳ್ತಲೆಯ ಸುಂಗಿನೊಳಗಾಂ ಸೇರ್ಲಿಅಳಿಸಿ 
ಪೋಗುನೆನು (ವಿಸೀಗೀ, ೧೯-೨೦). 
[ಎನುಂಗು,] 
ನುಂಗ್ಳ್ಕು (ನಾ). ೧. ತಾಳೆಜಾತಿಗೆ ಸೇರಿದ ಒಂದು ಬಗೆಯ ಮರ 
ಮತ್ತು ಅದರ ಕಾಯಿ. ೨. ತಾಳೆ ಕಾಯಿಯೊಳಗಿರುವ ಎಳೆಯ 
ಕೊಬ್ಬರಿ : ಕಾಯಿ ಹೆಚ್ಚುಕಡಿಮೆ ದುಂಡು . . . ಚಿಪ್ಪಿನೊಳಗೆ 


ಒಂದು 


ನುಂಗುಂಗಣ್ಣು 


ಎಳನೀರು; ಎಳಕೊಬರಿ;ಎಂದರೆ “ನುಂಗು”, "ತಇಟನುಂಗು' (ಹಸುಹೊ. 
೩೩೫). [ದೇಃ॥ ತಮಿ. ನುಜ್ಕು ; ಮಲ. ನೊಣ್ಣು ; ತೆಲು. ನುಂಗು] 
ನುಂಗುಂಗಣ್ಮು (ನಾ). ಕಬಳಿಸುವಂತೆ ನೋಡುವ ನೋಟ ; 
ಬಿರುನೋಟ : ಏನೇ! ನುಂಗಿಕೊಳ್ಳುವ ಹಾಗೆ ದುರುಗುಟ್ಟು ತ್ತಿರುನೆ 
eh ನುಂಗುಂಗಣ್ಣ ಮೆಳ್ಳನ್ಹೆ ! (ಮಂತ್ರಶ, ೫೫-೧೭). 
[ನುಂಗ್ಳು*-ಕಣ್ಣು (ಕಣ್ಣ) 
ನುಂಗುರುಳು "ನುಣ್ಣುರುಳ' ನೋ. 
ನುಂಗುಹ (ನಾ). ಕಬಳಿಸುವುದು ; ನುಂಗುವಿಕೆ : '“ಗೀರ್ಣಿಃ, 
ಗಿರಿಃ-೨ ನುಂಗುವಿಕೆ? (ಸಿದ್ದಾಂತಿ, ೩೫೮); ಇದು ಬಾಯೊಳಗಣ 
ಹುಣ್ಣು ಹೇನರಿಸಿದ ಮತ್ತೆ ಇನ್ನಾವ ಠಾವಿನಲ್ಲಿ ನುಂಗುಹ (ಸಕನ. 
ಬಾಜೊನ್ಮು. ೫ರ್ಗ-೨೬ [ನುಂಗು,+ - ಹ್ಮ (ಆ. -ಪ್ಟ)) 
ನುಂಗೊರಳ್‌ "ನುಣ್ಣೊರಲ್‌' ನೋ. 
ನುಂಗೊಲೆವಡಿಸು (ಕ್ರಿ). (?) : ತಿಳನಿಪ್ಪ ಲಮಾಗಿರೆ ಗೋಜಳದೊಳ್‌' 
ಭಾವಿಸಿದ ವಾಕುಚಿಯ ಬೀಜಮುಮಿಪ್ಪ ಳಮಾಗಿರೆ ತಿಂದೊಡೆ ನುಂಗೊಲೆ 
ನಡ(ರಿ)ಸುವ ತುಳಿ ಕೆಲಂಕಿನೆಸಕಂ ಮಾಣ್ಗು ೦ (ಲೋಕೋಸ.೯-೧೧೨).. 
[ನುಂಗೊಲೆ? --ಪಡಿಸು] 
ನುಂಚರ "ನುಣ್ಣರ' ನೋ. 
ನುಂಪಡರ್‌ "ನುಣ್ಬಡರ್‌' ನೋ. 
ನುಂಸಿಡಿ "ನುಣ್ಛಿಡಿ' ನೋ. 
ನುಂಪಿಸು (ಕ್ರಿ).. ಸೊಗಸುಗೊಳಿಸು; ಮನೋಹರವಾಗುವಂತೆ 
ಮಾಡು : ಸಂಪಗೆಯೊಳು ಮುಡಿವಾಳ ಬೆರೆದ ಕಂಪ[ ಘು] ನುಂಸಿಸೆ 
ಮನಕುತ್ಸಹನ ಸೊಂಪಾದನಿನಿಯಳಾಲಿಂಗನ ಸನಿಯಂಕೆ ಇಂಪುದೋಜಿಂ 
ವುದು ಕೇಳ್ವರಿಗೆ (ಅಬ್ಬಲೂ, ೧-೧೪). [ನುಂಪು( ಎನುಣ್ಟು )4 -ಇಸ್ಬು] 
ನುಂಪು "ನುಣ್ಣು' ನೋ. 
ನುಂಪುದೊಡೆ (ನಾ). ನುಣುಪಾದ ತೊಡೆ; ನಯವಾದ ತೊಡೆ: 
ನುಂಪುದೊಡೆ ಬಾಳೆಗಳಿ ಪೊಕ್ಕುಳೇ ಕೊಳೆಂಗಳ್‌ ,' , , ತೋರ 
ಸೋರ್ಮೂಡಿ ನನಿಲ್ಗಳಾಗಲಾ ಸತಿಯರೆಂದೆಂಬ ಚೆಲ್ವಿಡಿದ ಜಂಗಮ ವನಂ 
ಸ್ಮಾವರವನಕ್ಕೈ ದುವಂತೆ. ನನಮಂ ಪೊಕ್ಕರು (ಚೆಬಪು. ೪೫-೩೪). 
[ನುಂಪು( ಆನುಣ್ಪು ) -- ತೊಡ] 
ನುಂಪುವಣೆ (ನಾ). ನುಣುಪಾದ ಹಣೆ ; ಚೆಲುವಾದ ನೊಸಲು : 
ಕೆಂಪೇಲದರಳ್ಲಣ್ಣ ಕಡೆಸರೆದ ಕುರುಳಾಂತ ನುಂಪುನಣೆ ನುಸುಳ್ಳ 
ತಿಲಕಂ . . . ಕೆದಅಕಿದ ವಿಜಿಯ ಸುರತಾಂತೆಯರ್‌ ದೇವಕಾಂತೆಯರ್‌ 
ಬರುತಿರ್ದರು (ಚೆಬಪು, ೧೯-೨೫). "ನುಣ್ಬಣೆ' ಪರಾ. 
[ನುಂಪು (-ನುಣ್ಣು)*-ಸಣೆ;] 
ನುಂಜಿರಲ್‌ "ನುಣ್ಛೆರಲ್‌' ನೋ. 
ನುಂಬೆಳಗು "ನುಣ್ಟೆಳಗು' ನೋ. 
ನುಕಸಾನಿ "ಲುಕ್ಸಾನು' ನೋ. 
ನುಕಸಾನು "ಲುಕ್ಸಾನು' ನೋ. 
ನುಕ್ಸಾನು "ಲುಕ್ಸಾನು' ನೋ. 
ನುಗಿಸು "ನೂಂಕಿಸು' ನೋ. 
ನುಗುತೆ (ನಾ). `ಹೊಗುವಿಕೆ; ಪ್ರವೇಶ : "ನುಗುತೆಗಂಡಿ' ಪರಾ. 
[ಎನುಗಂಳ್‌ +--ತ್ರೈ] 
ನುಗುತೆಗೆಂಡಿ (ನಾ). ಹೊಗುವ ಕಂಡಿ; ಪ್ರವೇಶಿಸುವ ಕಂಡಿ: 
ಒಗುವ ನೆತ್ತರ ಸುರಿವ ಬಾಣದ ನುಗುತೆಗಂಡಿಯ ಮೆಯ್ಯ ಭೀಮನ 
ಜೆಗಡು ಮೊಳೆತುದು ಗುರುತನೂಭವನೆಚ್ಚ ನನಿಲಜನ (ಕುಪ್ಯಾಕ. ೩-೨೪). 
“ನುಗುಳುಗಂಡಿ' ಪರಾ. [ನುಗುತೆ-ಕಂಡಿ,] 


೪೮೫೧ 


35 


40 


45 


ನುಗುಳಿಸು (ಕ್ರಿ). ತೂರಿಸು; ನುಸುಳುವಂತೆ ಮಾಡು: 


ನುಗ್ಗರಿ 


ನುಗುನಾಡು (ನಾ). ಒಂದು ಪ್ರಜೇಶದ ಹೆಸರು; ೫ ಈಗಿನ 
ಮೈಸೂರುಜಿಲ್ಲೆಯ ಹೆಗ್ಗಡದೇವನಕೋಟಿ ತಾಲ್ಲೂಕಿನ ನುಗು 
ನದಿ ಹರಿಯುವ ಪ್ರದೇಶ : ಶ್ರೀ ನುದೆಜಿಕಿಪ್ಟೆ ರಸರ್‌ ನುಗುನಾಡು 
ನನಲೆನಾಡುಮಾನಾಳುತ್ತ ಮಿರೆ (ಎಕ, 1%, ಹೆಗ್ಗಡೆ, ೧೦೩-೫ ಸು. 910); 
ಕುಡಿಯರಾಭರಣಂ ನುಗುನಾಡ ರಾಮನೆನ್ಸಡೆ ಕಲಿಕಾಲ ಕರ್ಣ (ನಕ. 
1೪, ಹೆಗ್ಗಡೆ ೧೪-೭; 1057). [7 4 ನಾಡು] 

ನುಗುಳ್‌, ನುಗುಳು, ನುಗುಟ್‌ (ಕ್ರಿ). ೧. ಪ್ರವೇಶಿಸು ; 
ಹೊಗು: “ನುಗುಳ ದ್ವಾರಪ್ರ್ರನೇಶೇ? (ಶನುಧಾ) ; 
ಸೊಗಯಿಂಸುವ ನನನೇದಿಳೆಯ ನಾನಾಮಣಿಮಯೂಖಮಾಲಾವಿರಾಜಿ 
ತೋತ್ತು ಂಗತೋರಣದ್ವಾರದಿಂದಂ ನುಗುಳ್ಳು ನನವೀಧಿನಿಡಿದು ಬಂದು 
(ಅದಿಪು. ೧೩-೧೧ ಐ) ; ಮಕರತೋರಣಮಂ ನುಗುಳ್ಳು ಪೋಗಿ... 
ಕರುಮಾಡದ ಬಾಗಿಲನೆಯ್ಯಿ ವಂದು (ಶಿಾಂತಿಪು, ೩-೧೯ ನ) ; ಸೊಗಯಿಂಪ 


ಅಂತು 


ತಳಿರ್ದೋರಣಮಂ ' ನುಗುಳುತ್ತುಂ ಸಲರ ಪರಕೆಯಂ ಕೈಕೊಳುತುಂ 
» * ಎಯ್ದಿ ದೆಂ ನನೆಗಣೆಯಂ (ಕಬ್ಬಿಕಾ, ೧೯೪). ೨. ಇಕ್ಕಟ್ಟಾದ 


ಪ್ರದೇಶದಲ್ಲಿ ನುಸುಳು, ತೂರು: ಸಂತಸದಿ ಮೈಮಜಕಿದು 

ಕೂಡೆ ಕುಣಿನಜ್ಜ ರಿಂ ಅಂತವರ ಕಾಲೆಡೆಗಳೊಳ್‌ ನುಗುಳ ಗುಜ್ಜರಿಂ 

2೬ ೬ ಕರಮೆ ಕಣ್ಣೆಸೆದುದು ನರೇಂದ್ರ ಭವನಾಂಗಣಂ (ಅಜಿಪು. ೪-೧೭ 

ರಗಳ), ೩. ಮುಣುಚಿಕೊಳ್ಳು ; ತಪ್ಪಿಸಿಕೊಳ್ಳು : ಘನಸ್ಫೂಸ 

ನೊಳಬಗೆಯಂ ಉದ್ದೆಸನುನೆಂತುಂ ತಪ್ಪಿ ಸುತೆ ನುಗುಳಲ್‌ ಧಾರಿಯೆನಗಾವು 

ದಿನ್‌? (ಬದ್ದಪ್ರ. ೪೭-೧೦೪೦). ನುಗುಳು; ೧. ನುಣಿಮಾಡ 

ಕುರುಜು ಪತಾಕೆ ವಿಚಿತ್ರತೋರಣಗಳ ನುಗುಳುತೆಯ್ತ ೦ದು (ಭರಚ, 

೩೯-೨೭). ನಿನುಗುಟ್‌5 : ೧, ಆರೊಪ್ವರಿದರ್ಕೈ ವಕ್ರಂ ಬನ್ನಳಿದು 

ನಡೆಯಿಸೆಮೆನ್ನಡೆ ಸಿರಿವಾಗಿಲಲೆನಿಸೆಟ್ಟು ನುಗುಟ್ಲು ಪೋದವನಿತುಮನಳಿದ 

ಮಹಾಪಾತಕನಕ್ಕುಂ (ಸೌಣಇ. 2-1, ೭೫-೨೫; 1042). “ನುಸುಳ್‌,” 

ಸರಾ. [ದೇ.॥ ತಮಿ. ನುಟುವು, ನುಬಕ್ಕಿ ; ಮಲ. ನುಟಿಯು, 

ನೂಳು ; ತುಳು. ನೂರು] 

ನಿನ್ನ್ನ 
ಸೊಮ್ಮಿನ ಟೀಕಾ ಓಪ್ಪಣಗಳನ್ನು ನುಗುಳಿಸಿ ಭಾರಮಾಡಿ ಕ್ಲಿ ಸ್ಟ ತೆಗೆ 
ಕೆಡಹದೆ, ತಕ್ಕ ತೆರದಲ್ಲಿ ಶ್ರುತಪಡಿಸಿಕೊಳ್ಳುತ್ತಿ ರುವುದು ಅರಿವಾಯ್ತೆ ? 
(ಬೆಟ್ಟಿ ಅ. ೭೭-೧೯). [ನುಗುಳ್‌---ಇಸ್ಕು] 

ನುಗುಳು "ನುಗುಳ್‌' ನೋ. 

ನುಗುಳುಗಂಡಿ (ನಾ). - ನುಗುತೆಗಂಡಿ : ಹೊಗಿಸಬೇಡಾರುನನು 
ಕರ್ಣಾದಿಗಳು ಮೊದಲಾಗೆಂದು. ದಡ್ಡಿಯ ನುಗುಳುಗಂಡಿಯ ಕಾಹ 
ಕೊಟ್ಟನು ತನ್ನ ಬೇಹನರ (ಕುನ್ಯಾಅ. ೨೧-೧೭) ; ತೆಗಸಬೇಹುದು 
ತರಣಿಬಿಂಬನ ತಗುಳ್ಳ ತಿನಿಂರನ ನಿನ್ಮು ಹಂಗಿನ ನುಗುಳು[ಪಾಉಾಂ, ೪] 
ಗಂಡಿಯ ನುಸುಳುದಲೆಗನೆ ಮರಳಿ ನೀವು (ಕುನ್ಯಾಕ, ೧೯-೧೭). 

[ನುಗುಳು( ಆನುಗುಳ್‌) -- ಕಂಡಿ] 

ನುಗುಳ್ಳು (ಕ್ರಿ). - ನುಗುಳ ೨: “ನುಗುಳ್ಳು--ಸೂಕ್ಷ್ಮದ್ವಾರ 
ಪ್ರನೇಶೇ? (ಶಮುಧಾ). [ನುಗುಳ್‌---ಚು] 

ಿನುಗುಟಿ್‌ (ನುಗುರ್ಳ' ನೋ. 

ನುಗ್ಗಡಿ (ನಾ). ಚೂರು ; ಛಿದ್ರ ; ತುಂಡು : "ನುಚ್ಚು ನುಗ್ಗಡಿ' 
ಸರಾ. [ನುಗ್ಗ್ಯು(-ಆನುಜುಗ್ರು)*-ಕಡ್ಡಿ] 

ನುಗ್ಗರಿ (ಕ್ರಿ): ಚೂರುಚೂರಾಗಿ ಮಾಡು ; ನಾಶಮಾಡು ; 
ಪುಡಿಮಾಡು : ಭರದಿ ರಥದ ಚಕ್ರಗೊಂಡು ತಿರುಹುತಿನಜಗೆರಗಿ 
ಬೊಬ್ಬಿರಿದು ರಥ ತುರಂಗ ನುಗ್ಗರಿದ ನಿಮಂಸದೀ (ಅಭಿಕಾ. ೧೫). 

[ಸುಗ್ಗ್ಗು ( ಎನುಜಿಂಗ್ಗು) + ಅರಿ] 


ನುಗ್ಗೆ 


ನುಗ್ಗರಿ (ಕ್ರಿ). ನಾಶಗೊಳಿಸು ; ಛಿದ್ರಮಾಡು ; ಹಾಳುಮಾಡು : 
ಇಪ್ಪತ್ತೊಂದು "ಅಟಾಕೆಗಾಳೆಗ'ಗಳಲ್ಲಿ ವಿರೋಧಿರಾಜವಂಕಗಳನ್ನು 
ನುಗ್ಗ ರೆಡವನೆಂದರೆ ಪರಶುರಾಮನು (ನಾಡೋಜ. ೧೫೯). 
[ನುಗ್ಗು( ಎನುಜುಗ್ಗು)4 ಅರೆ] - 
ನುಗ್ಗಾ ಟ (ನಾ). ಗುಂಪಿನ ಗೊಂದಲದಲ್ಲಿ ನೂಕುತ್ತಾ ಮುಂಜಿ 
ಸರಿಯುವಿಕೆ ; ನೂಕುನುಗ್ಗಲು : ಗುಂಪಿನ ನುಗ್ಗಾ ಟಿದಿಂದ ಅನರ 
ಕರ್ಣಪಲ್ಲವಗಳು ಜಾರುತ್ತಿದ್ದವು (ಬಾಣಆ, ೧೨). 
[ನುಗ್ಗು (-ಆನುರ್ಗು,)*-ಆಟ] 
ನುಗ್ಗಿ "ನುಗ್ಗೆ' ನೋ. 
ನುಗ್ಗಿಸು (ಕ್ರಿ). ಬಲವಂತದಿಂದ ಒಳಹೊಗಿಸು ; ಬಲಾತ್ಕಾರ 
ದಿಂದ ನುಗ್ಗುವಂತೆ ಮಾಡು : ಬಸ್ಸಿನಲ್ಲಿ ಕಾಲೂರುವುದಕ್ಕೆ ಸ್ಮಳನಿಲ್ಲ 
ದಿದ್ದರೂ ಕಂಡಕ್ಟರು ಒಂದೇ ಸಮನೆ ಜನರನ್ನು ಬಸ್ಸಿನೊಳಕ್ಕೆ ನುಗ್ಗಿ ಸಿದ 
(ರೂಢಿ), [ನುಗ್ಗು (-ಆನುರ್ಗು)---ಇಸ್ಕು) 
ನುಗ್ಗಿಳ (ನಾ). ಒಂದು ಬಗೆಯ ಮರ : ಫೂಗ ತ್ಯಾಗ ಹೇರಳೆ ಹೊಂಗೆ 
ನುಗ್ಗಿಳಂ ಗನ್ನೇರಳೆ (ಸಿದ್ಧಕಾ, ೬-೧೭), 
[P ಇದು "ಗುಗ್ಗಿಳ'ಎಂಬುದರ ಅಪಲಿಖಿತವಿರಬಹುದೆ? ] 
ನುಗ್ಗು, "ನುರ್ಗು' ನೋ. 
ನುಗ್ಗು, "ನುಜುಕು' ನೋ. 
ನುಗ್ಗು, (ನಾ). ನೂಕಾಟ; ನೂಕುನುಗ್ಗಲು : ನುಗ್ಗಿನಲೆಡೆಗುಡಡೆ 
ನಿಂದು ಮೊನೆಗೊಡಿರನುವಿಂ ಹಿಗ್ಗಿ ಪೆಜಿಸಾರದಿರಿ (ಹಮ್ಮಾರ. ೩-೩೯), 
[ಆನುರ್ಗು] 
ನುಗ್ಗು, "ನುಲುಗ್ಗು' ನೋ. 
ನುಗ್ಗು ಗಲ್‌ (ನಾ). ಚೂರುಚೂರಾದ ಕಲ್ಲು : ಗುಗ್ಗುರಿಗಲ್ಲು ಂಡು 
“ಗಲ್ಲು ಮೊರಡಿ ಚೆಟ್ಟಿ ನುಗ್ಗುಗಲ್ಲು ದುರೆಗಲ್ಲುಗಳ ಮೊಗ್ಗರದೊಳ್ಳಾಲಾಡ 
ಬಾರದು. ಬಲು ದುರ್ಗನದಿಳೆಗಸುರೇಂದ್ರ (ಹುರಾಸಾಂ. ೨೦-೯೬). 
[ನುಗ್ಗ್ನು(-ನುಯಗ್ಗು) 4 ಕಲ್‌] 
ನುಗ್ಗು ಗುಟ್ಟು "ನುರ್ಗುಗುಟ್ಟು' ನೋ. 
ನುಗ್ಗುಗೆಯ್‌, ನುಗ್ಗುಗೈ (ಕ್ರ). ೧. ಪುಡಿಮಾಡು; ಚೂರು 
ಮಾಡು : ಬಿಳಿಯ ಸೊಜ್ಜಿ ಗೆಯೊಳಂಗರನಳಿಗೆಯಂ ಮಾಡಿ ಬಳಿಕ 
ಬೇಯಿಸಿ ನುಗ್ಗುಗೆಯ್ನು ಕರ್ಸರವುಡಿಯ ತಳಿದು ದೀಪದ್ರಾಕ್ಷಿ ಖರ್ಜೂರ 
ನಣ್ಣು ಕೆನೆದುಪ್ಪ ಸಕ್ಕರೆಯಸಿಕ್ಕಿ ತುಳಿದು ರೊಟ್ಟಿಯ ಮಾಡಿ (ಸೂಸಶಾ. 
ನುಗ್ಗುಗೈ : ೨. ಧ್ವಂಸಮಾಡು ; ನಾಶಗೊಳಿಸು : 
ಸಗರಸುತರೆಲ್ಲರುಂ ಬಗಿದೀ ನುಹೀತಳನ ಮೊಗನ ಕಂಡವರುಗಳ.. ನುಗ್ಗು 
ಗೈದಪರ್‌' (ನೆಂಕಾರಾ, ೧-೧೪-೫೮), 
[ನುಗ್ಗ್ಗು(< ನುಜುಗ್ಗು) ೬ ಕೆಯ] 
ನುಗ್ಗುಗೈ "ನುಗ್ಗುಗೆಯ್‌' ನೋ. 
ನುಗ್ಗುನುರಿ "ನುರ್ಗುನುಜಾ' ನೋ. 
ನುಗ್ಗು ನುಸಿ (ನಾ). ಜರರ್ಣುರಿತವಾದುದು : ಜೀರ್ಣನಾದುದು ; 
ಚೂರುಚೂರು ; ಪುಡಿಪುಡಿ: ನೊಸಲ ಸೀಸಕ ನುಗ್ಗುನುಸಿ ಬಂಧಿಸಿದ 
ಸರಪಣಿ ಹಿಳಿದನರಿಬಲದೆಸಕ ನಿಂದುದು ಪಾರ್ಥನೆಚ್ಚನು ವೈರಿಮೋಹರನ 
(ಕುನ್ಯಾಡ್ರೋ. ೧೦-೩). 
ನುಗ್ಗುನುಸಿ ಮಾಡು ಜರ್ಕುರಿತಗೊಳಸು: ಧ್ವಂಸ ಮಾಡು; 
ನಾಶಗೊಳಿಸು : ನುಗ್ಗಿ, ಬೀಳುವ ಸಇಯದಳನನು ನುಗ್ಗುನುಸಿ 
ಮಾಡಿದನು ರಕುತದ ಸುಗ್ಗಿಯಾದುದು ಶಾಕಿಸಿಯರಿಗೆ ಕಳನ ಚೌಕದಲ್ಲಿ 
(ಕುವ: ಹೊದಜ ಹೊರಳಿಸಿ ಸುಗ್ಗುಸುಸಿ ಮಾಡಿದ 
ನಶೋಕಾವನದ ಘನಸಂಪದದ ಸೊಗಸಿನ ವಿವಿಧ ಗುಲ್ಮಲತಾನಿತಾನಕನ 


೧-೧೫). 


ಭೀ, ೮೪೬); 


೪೮೫.೨ 


20 


25 


35 


ನುಗ್ಗೆ 


ನುಗ್ಗುನುಸಿಯಾಗು ಎ ಅಜಿಗಿಜಿಯಾಗು ; 
ನಾಶವಾಗು ; ಹಾಳಾಗು : ಮಂರಿದು ಮಂದರಗಿರಿ ಪಯೋಧಿಯ 
ತೆರೆಗಳನು ತುಳಿವಂತೆ ರಿಪುನೋಹರವನರೆದುದು ನುಗ್ಗು ನುಸಿಯಾಯ್ತು ಖಿಳ 
ತಳತಂತ್ರ (ಕುವ್ಯಾಡ್ರೋ. ೩-೧೮) ; ಬಸವಳಿದಳ್ಳೆ ಫೊಯ್ಸೆದೆಯಾಲಃ ಮ್ಳ 
ನುಗ್ಗು ನುಸಿಯಾಗಿ ಜಡರು ಕೂಡುವರು (ಭರಚ. ೧೦-೧೨೬) ; ನಿಗ್ಗವ 
ದೋೀಡಿಆಯಿ ಕುಲಪರ್ನತಂಗಳುಂ ನುಗ್ಗು ನುಸಿಯನ್ಪು ವು (ಚೆಬಪು, 
೨೮-೧೦). [ನುಗ್ಗು ( ನನುಕಂಗ್ಗೊ) ನುಸಿ] 
ನುಗ್ಗು ನುಅಂ "ನುರ್ಗುನುಜೀ' ನೋ. 
ನುಗ್ಗು ನೆರೆ (ನಾ). ನುಗ್ಗಿ ಬರುವ ಮಹಾಪೂರ; ಹುಚ್ಚು 
ಪ್ರವಾಹ : ಅವುದಾ ಫಡೆ ಸೆಣಸಿ ಕೆಡದೆ ಅಣೆಕಟ್ಟ ನೊಡ್ಡು ವುದು 
ತಂದು? ಆ ನುಗ್ಗು ನೆರೆಗಿದಿರ ನಿಂದು (ಪಾರಸಿ, ೬-೧೨೭). 
[ನುಗ್ಗು (ಎ ನುರ್ಗು,) + ನೆರೈ(-ಆ ನೆಲಕ್ಕೆ )) 
ನುಗ್ಗು ಮೊನೆ(ನಾ).ಯುದ್ಧ ಅಥವಾ ಆಕ್ರಮಣದಲ್ಲಿ ಮುಂದಾಗಿ 
ನುಗ್ಗಲು ನೇಮಕವಾದ ಸೈನ್ಯ; ಮುಂಚೂಣಿಯ ದಳ: 
“ಆಕ್ರಮಣದ ಮಂನ್ಮೊನೆ, ನುಗ್ಗು ಮೊನೆ” (5008/0080. ಇಂಕನಿ). 
[ನುಗ್ಗು ((-ಆನುರ್ಗು) 4 ಮೊನ್ನೆ] 
ನುಗ್ಗುವೊಯ್‌ (ಕ್ರಿ) ಪುಡಿಯಾಗುವಂತೆ ಬಡಿ ; ಹುಡಿಗುಟ್ಟು ; 
ಧ್ವಂಸಗೊಳಿಸು : ದ್ವೀಸಾಂತರಕೆಯಿಲ್ಲಿಂ ಪೋಗಿಯಾ ರಥನೂಪುರಚಕ್ರ 
ನಾಳವನು ವ್ಯಾಪಿಸಿದಾ ವಜ್ರಖರ್ಸರನನು ಕೋಪಾಟೋಪದಿಂದ ನುಗ್ಗು 
ಪೊಯನು (ನೇವಿಸಂ. ೨೬-೪೬),[ನುಗ್ಗ್ನು( ಎ ನುಲುಗ್ಲು)4ಪೊೋಸರ್‌,] 
ನುಗ್ಗೆ, ನುಗ್ಗಿ, ನುರ್ಗೆ (ನಾ). ಟೊಳ್ಳಾದ ಕಾಂಡವನ್ನುಳ್ಳ, 
ಸಣ್ಣಗೆ ಉದ್ದವಾಗಿ ಬೆಳೆಯುವ ಒಂದು ಬಗೆಯ ಗಿಡ; ಐ 
ಇದರ ಸೊಪ್ಪು ಮತ್ತು ಕಾಯಿಗಳನ್ನು ತರಕಾರಿಯಾಗಿ ಬಳಸು 
ತ್ತಾರೆ : ಸಮನಿಸೆ ನಕುಳದ ಬೇರಿಂದವರ್ಕೆ ಮೇಣ್‌ ಗುಂಜೆ ನುಗ್ಗೆ 
ಯಜ್ಞು ಗೆಯೆಂಬಿಂತಿನಜಿಕಿ೦ದವರ್ಕೆ ಬೇವಿನ ತೊವಜಂ ತೆಗವಿದೊಡೆ 
ಕೈಪೆಗೆಟ್ಟ ನಿದಕ್ಕುಂ (ಲೋಕೋಪ. ೮-೨೫); ಎಲವಂ ಪಾದರಿ ಹಾಲೆ 
ನುಗ್ಗೆ ಸಿರಿಸಂ (ಸೂಕ್ತಿ ಸು. ೩-೨೩); ಪ್ರಳಯಗಾಳಿಯ ತೆಜದಿ ತೆಂಗನು 
- ಎಳೆಯ ನೇಖಳೆ ನುಗ್ಗೆ ಮಾನನು ಕೋಪದಿಂದುಡಿದ 
(ಕಾತಿಲಾ. ೧೧-೧೮) ; : ಸೋರೆ ಬಸಲೆ ನುಗ್ಗೆ [ಪ:550.ಗ್ಲಿ]ಕುಯಿಕೀರೆ 
ನಜುವಲು ಹಜಂಹೆ ಮೊದಲಾದ ಹಸುರು ಸೊಪ್ಪ . . . ಉಕ್ಕರಿಸಿ 
(ಸೂನಶಾ. ೪-೩೩) ; ' ಮಂದರಗಿರಿಯ ಸೆತ್ತು ವಡೆ ನುಗ್ಗೆಯ ' ದೊಣ್ಣೆ 
ಯಿಂದ ಮಿಾಂಟದಡೇಳುವುದೆ. (ನೋಹತ. ೨೯-೩೪). ನುಗ್ಗಿ: 
“ನುಗ್ಗಿಯೆನೆ ಶಿಗ್ರನಕ್ಕುಂ'' (ನುಂಗರಾ, ೩೬-೧೭) ; ಸವನಾಗಿ ನುಗ್ಗಿ 
ಬಜೆ ಸಾಸಿವೆ ಮೂಲಗೆ ಕರಿಯ ಬನ್ನಿ ಎಿಂಬಿನಿನಿತಲ ಬೀಜನನಾನ ತಕ್ರ 
ದಿಂದರೆದು ವಿಲೇಪಂಗೆಯ್ಯೈ ಕಳೆಗುಮುವು ಗಂಟುಗಳಂ (ಲೋಕೋಸಗ, 
೯-೧೨೭) ; ನುಗ್ಗಿಯುಳ್ಳಿ ಯೆಂಬಿನನೆಂತುಂ ಮೆಲಲಾಗದೆಂದು : ಸೇಟಿಕ್ವಾ 
ಮಳಿನಾತ್ಮರ ಮಾತುಗೇಳಲಾಗದು ಚದುರಂ (ಸನುನೆ. ೧೪-೧೪೪) ; 
ನುಗ್ಗಿಯ ಬನಕ್ಕೆ ಗುಬ್ಬಿ ಕೋಗಿಲೆಯೆಂಬಂತೆ. (ಧರ್ಮಾಮೃ. ೭-೨೨೯) ; 
ಇರೆ. ಮುಳ್ಳು ಸೌತೆ ನುಗ್ಗಿಯ ನರ ಬೀಜಂ ಸೈಂಧವಾನ್ವಿತಂ ಮೇಣ್‌ 
ಕೊತ್ತು ೦ಬರಿ ತಕ್ರಂ ಕುಡೆ ಗೋಧಿಯ ಗರಳಕ್ಕುಪನಿಸಮಿದಲ್ಲೆ (ಖನುದ. 
೨-೧೬೧) ; ತುಲಸಿಯ ನುಗ್ಗಿಯ ತಗ್ಗಿಯ ಬೆಳೆದಾವುಡಲದಗೆಯ . . . 
ಸೇಕಂಗೆಯ್ಯೆ ಸತ್ರಸೇಕಂ ದಿವ್ಯಂ (ಅತ್ವ. ೧೦-೨೧). ಓಿನುರ್ಗೆ : 
“ಮೋಚಕ ॥ - ನುರ್ಗೆಯಂಂ, ಬಿಟ್ಟಿ ನುಂ” (ಕಾಶಕೈ. ೨೧೩). 
ನುಗ್ಗೆಕಾಯಿ, ನುಗ್ಗಿ ಕಾಯಿ. ನುಗ್ಗೆಯ ಗಿಡದ ಕಾಯಿ: 
ನುಗ್ಗಿ ಬಾರದವನಿಗೆ ನುಗ್ಗೇಕಾಯಿ ಮದ್ಸೇ? (೧ಜಿ); ನಮ್ಮ ಮನ್ಯಾಗ 
ನುಗ್ಗಿ ಕಾಯಿ ಕಾರಬೇಳಿ ಮಾಡೇನಿ (ಜಿನ್ನು ಹಂ. ೭೨). ನುಗ್ಗೆಗಿಡ, ನುಗ್ಗಿ 


ಚೊರ ೫-೪-೪). 


ನುಗ್ಗೇಳು 


ಗಿಡ ನುಗ್ಗೆಯ ಗಿಡ: “ಮಧುಶಿಗ್ರುಃ, ಅಸ್‌ರಕ್ತ :- ಕೆಂಪುಹುವ್ವ 
ಗಳುಳ್ಳ ನುಗ್ಗೇಗಿಡದ ಹೆಸರು” (ಸಿದ್ಧಾಂತಿ. ೧೧೯) ; “ವಂಧುಶಿಗ್ರು - 
ನುಗ್ಗೀಗಿಡ” (ಗಂಗಾಮ ನುಗ್ಗೆಮರ - ನುಗ್ಗೆಗಿಡ:; 
*ಶೋಭಾಂಜನ।, ಶಿಗ್ರ್ರುಃ, ತೀಕ್ಷ್ಮ ಗಂಧಕಃ, ಆಕ್ರೀಬಃ, ಮೋಚಕಃ-೫ 
ನುಗ್ಗೆ ಮರದ ಹೆಸರು” (ಸಿದ್ಧಾಂತಿ, ೧೧೮) ; ನುಗ್ಗೇಮರ, ಮೋಚಕಮರ 
(ಮಡಗಿ. ೫೫-೧೦೯೮). ನುಗ್ಗೆ ಸೊಪ್ಪು, ನುಗ್ಗಿ ಸೊಪ್ಪು - ನುಗ್ಗೆಯ 
ಎಲೆ : ನುಗ್ಗೆ ಸೊಪ್ಪಿನ ರಸದಲ್ಲಿ ಮೆಣಸ ಚೆನ್ನಾಗಿ ಸಣ್ಣನಾಗಿ ಅರೆದು 
ಮಂಡೆಗೆ ಲೇಸಿಸಲು ನುಂಡೆನೋವು ಶಮನವಹುದು (ವೈದ್ಯಸಾ, 11, 


೨೪೯), 


೧೪೦) ; ಮೇಲೆ ಕಸಕಸಿಯಗಸಿ ನುಗ್ಗಿಸೊಪ್ಪುಗಳನ್ನು . . . ಬಿಟ್ಟಿ ನಾ 
ಗುರುನರೆಂ (ನುಹಾವಿ. ೧೧-೩೫). 
[ದೇ.॥ ತುಳು. ನುರ್ಗೆ, ನುರಿಗೆ] 
ನುಗ್ಗೇಳು (ಕ್ರಿ). ೧. ಚೊರಾಗು ; ಪುಡಿಯಾಗು ; ಹಾಳಾಗು ; 
ಬಿದ್ದುದು ಬಾಣ ಕುಂಭಾಂಡನರೂಥ ನುಗ್ಗೆ ದ್ಡುದು ಪ್ರತಿರಥವಡರಿ 


ಕದ್ದೊಯ್ಸದೆ ಖಳರಾಯ ತ್ರಿಶೂಲದಿ ಹೆದ್ದೆ ನವ ಹೇಲದನು (ಮೋಹತ" 
೪೦-೭೫), ೨. (ಆಲಂ) "ಸೋಲು ; ವಾ ಭವಗೊಳ್ಳು : ತಡೆಯದೆ. 
ತಳತಂತ್ರ ನುಗ್ಗೆ ದ್ನೊಡೆ ಕಟ್ಟ ಕಡೆಯಲ್ಲಿ ದೊರೆ ಸಿಕ್ಕ ಚೀರು (ನೋಹತ. 
೯-೨೬). [ಕುಗ್ಗು (-ಅನುಜುಗ್ಯು) 4 ನಳ್ಳು( ಆನಿರ್ಟ)] 

ನುಗ್ಗೊತ್ತು "ನುರ್ಗೊತ್ತು' ನೋ. 

ನುಚ್ಚ ಕ್ಕಿ (ನಾ).ತುಂಡಾದ ಅಕ್ಕಿ; ಕಡಿಯಕ್ಕಿ; ಆಕ್ಮಿಯ ನುಚ್ಚು: 
ನುಚ್ಚಕ್ಕಿ ಮೊಳೆಯ ಬಲ್ಲುದೆ ಸತ್ತ ಮರ ಎಳಕಬಲ್ಲುದೆ (ಸಿದ್ಧನ 
೧೩೬-೪೦೩); ಅಚ್ಚೆ ಕ್ಕಿ ಇದ್ದಾಗ ನುಚ್ಚಕ್ಕಿ ಹಂಗೇನು ? (ಹಳ್ಳಿ ಯ.೯೬). 

[ನುಚ್ಚು --ಆಕ್ಕ್ಮಿ] 

ನುಚ್ಚಕ್ಕಿವಲ್‌ (ನಾ). ಅಕ್ಕಿಯ ನುಚ್ಚಿ ನಂತಿರುವ ಚಿಕ್ಕಹಲ್ಲು : 
“ನುಚ್ಚಕ್ಕವಲ್ಲ' ಪರಾ. [ನುಚ್ಚ ಕ್ಕಿ -- ಪಲ್‌] 

ನುಚ್ಚಕ್ಕಿ ನಲ್ಲ (ನಾ). ಅಕ್ಕಿಯ ನುಚ್ಚಿನಂತಿರುವ ಚಿಕ್ಕ ಚಿಕ್ಕ 
ಹಲ್ಲುಳ್ಳ ವನು : ಕುಸಿಗೊರಲಂ, ನುಚ್ಚ ಕ್ಕಿವಲ್ಲಂ, , ಕೆಂದಲೆಯಂ 
(ಭಾಷಾಭೂ. ೧೩೧ ಉದಾ).  [ನುಚ್ಛೆಕ್ಕಿವಲ್‌- -ಅ,] 

ನುಚ್ಚು, ನುರ್ಚು (ನಾ).೧. ಪುಡಿ; ಚೂರು ; ಕಡಿ: ಮುಗುಳು 
ವಾಳೆಯ ಹೊಡೆಯ ನುಚ್ಚಾ [ಸಾ32ಂ. ನೂಚಾ]ಗಿ ಕತ್ತರಿಸಿ ವೊಗರು 
ಹೋಹಂತೆ ಸುಣ್ಣ ದ ನೀರಿನಿಂ ಕುದಿಸಿ ತೆಗೆದು ನೀರಂ ಹಿಂಡಿ (ಸೂಪಶಾ. 
೪-೬೦). ೨. ಆಕ್ಸಿ, ಜೋಳ ಮುಂತಾದ ಧಾನ್ಯ ಗಳ ಕಡಿ, 
ಒಡಕಲು': “ಕಣಃ, ಸುದ್ರತಂಡುಳ1--ಈ ೨ ಸುಚಿ” (ಹಲಾಯು. 
೯೫-೪೨೪) ; ಪಕ್ಕಿಗಳಲ್ಲಿ ತಿಂದುಳಿದ ನೆಲ್ಗಳ ನುಚ್ಚುಗಳಂ ಫಲಂಗಳಂ 
ಪಕ್ಕ ದೊಳಿರ್ದ ಗೂಡುಗಳಿನಾಯ್ಲೆ ನಗಿಕ್ಕುನನಟ್ಕಳಿ$ಿಂದೆ ತಾಂ(ಕಾದಂಪೂ, 
೧೩೬) ; ನೇದಶಾಸ್ತ್ರಾಗನಂ ಪುರಾಣಂಗಳೆಂಬುವ ಕೊಟ್ಟಿಣನ ಕುಟ್ಟುತ್ತ 
ನುಚ್ಚು ತೌಡು ಕಾಣಿಭೋ (ನುಹಾದೇ. ಬ. ೪೬-೧೦೭); ಇಚ್ಛೆ ಯನು 
ಅಜಕಿದಿತ್ತ ನುಚ್ಚ್ಕೊಂದು. ಮಾಣಿಕವು. ಇಚ್ಛೆ ಯದು. ತೀರ್ದ ಬಳಿಕಿತ್ತ 
ಮಾಣಿಕವು ನುಚ್ಚಿಗೂ ಕಷ್ಟ (ಸರ್ನಜ್ಞ. ೬೩೯); ಕಿಚ್ಚು ನುಂಗುವವ 
ನುಚ್ಚು ಬಿಟ್ಟಾ ನೇ? (ಗಾಡ). ೩. ಜೋಳ, ಗೋಧಿ ಮುಂತಾದ 
ಧಾನ್ಯಗಳ ತರಿಯಿಂದ ಮಾಡುವ ಗಟ್ಟಿ ಅಂಬಲಿ; ದೊಗ್ಗ: 
“ನುಚ್ಚು--ಹುಳ್ಳ ಂಬಲಿ, ಚೂರು” (ಜಾನಕೋ, ೧೨); ಹಳ್ಳಿಯಲ್ಲಿ 
ಅನೇಕ ಮಂದಿ ನುಚ್ಚು ತಿಂದು ಕೆಲಸಕ್ಕೆ, ಹೋಗುತ್ತಾರೆ (ರೂಢಿ). 
ಡನುರ್ಚು : ೧. ಒದೆಯಿಪುದಿನನುತ್ತ ನನಾಂಗಮಂ ನುರ್ಚಪ್ಪಂತೆ 
(ದಶಕು. ೯-೨೩). ೩. ಸುಖಂ ಸಲೆ ಮೊಗ್ಗಾದುಡೆ ಭಾವಿಸೊಡೆಲೆಗಳ 
ನುರ್ಚಂಗೆ ಕೊಳ್ಳ ತುಂಬೆಯ ಬಾಡೇ 


೪. ಆಲ, ಲ್ಬಿನಾದವನು ; ತುಚ್ಚ ವ್ಯಕ್ತಿ: ಸಿಕ್ಕಿ 


(ಧರ್ಮಾನ್ಳು. 


ದಳಲಾ ಬಹಳಕಇಲಕಿಂದಿನ 


೬-೧೭೧). 


೪೮೫೩ 


5 


35 


40 


ನುಚ್ಚು ನು 


ದಿನಂ ರಕ್ಕಸರ ಜಯಲಕ್ಷ್ಮಿ ಕವಿವ ನುಚ್ಚು ಗಳ ಪೊರ್ಯ ಮಿಕ್ಕು ಕವಿಕವಿ 
ಯೆನುತೆ ಸುರಬಲದ ನಾಯಕರ್‌ ತಾವಾಗ ಕೂಡೆ ಮಸಗಿ (ಚೆಬಪು. 
೪೪-೪೨). 
[ದೇ.॥ಮಲ. ನುಚ್ಚು, ಸೊಚ್ಚು ತುಳು. ನೊಚ್ಚು ; 
ಕೋಶ ನುಚ್‌ ; ತೊದ. ಸೂರ್ಯ ತೆಲು, ನೂಚ 
ನುಚ್ಚುಗ (ನಾ). ಅಲ್ಪ; ನಾಡಾಡಿ: ನುಚ್ಚುಗರ ಸದೆಬಡಿದ 
ಗರ್ವ (ದೇನೀನು. ೩-೨೭). [ನುಚ್ಚು + -ಗೃ] 
ನುಚ್ಚುಗಳ್ಳೆ (ನಾ). ಅಲ್ಬನಾದ ಸ ; ಶುದ್ರನಾದ ಕಳ್ಳ 
“ನುಚ್ಚು | ಗಳ್ಳ -ಕಿರುಕಳ್ಳ, ಇುಡುಗ” (ಜಾನಕೋ, ೧೨). 
ಕುಚ್ಚು ಇ. ಕಳ್ಳ] 
ನುಚ್ಚುಗುಟ್ಟು (ಕ್ರಿ). ಹುಡಿಗುಟ್ಟು ; ನುಗ್ಗುಮಾಡು ; ನಾಶ 
ಗೊಳಿಸು: ಮದನುಂ ಮುದು ಮಚ್ಚರಮಂ ನುಚ್ಚುಗುಟ್ಟ 
ತಾಪತ್ರಯಕ್ಕೆ ತೆಆಹುಗೊಡದೆ ಹೃ 'ದಯಕಮಳಮನೆ.ೆಮಾಡಿ (ಮಳಿರ.ಹ. 
೧೨೨-೨೨) ; ಮಚ್ಚರಿಸಿ ಟನ ಗಂಟಲ ನುಚ್ಚುಗುಟ್ಟುತ ಖಳರ 
ಸೆಲ್ಲರ ಕೊಚ್ಚಿ ಯೊಂದೆಡೆ ಸಿಕ್ಕಿ ತಳದಲಿ ಬಡಿದು ಜೀವಿಗಳ ನುಚ್ಚಿ ನಂದದ 
ಲಾಯ್ತು ತುಳಿಯಲು (ಸಂಭನೆ. ೮-೧೧೨); ಮಹಾಮೋಹಾಸುರನ 
ಮುಸುಡಾ ನುಚ್ಚು ಗುಟ್ಟ. ದೆ (ಸಾಳ್ವಭಾ. ೩-೫). [ನುಚ್ಚು ಕುಟ್ಟು ,] 
ನುಚ್ಚುಗೂಳು "ನುಚ್ಚು ಗೂಟಿರ್‌' ನೋ. 
ನುಚ್ಚು ಗೂಲು್‌, ನುಚ್ಚು ಗೂಳು (ನಾ). ಜೋಳ, ಗೋಧಿ 
ಮುಂತಾದುವುಗಳ ತಂಯಂದ ಮಾಡಿದ ಗಟ್ಟಿಯಾದ ಅಂಬಲಿ; 
ದೊಗ್ಗ : ಕಟನೆಯ ಕೂಟುಮಂ ತಿಳಿದುಪ್ಪ ಮುಮಂ ಬಿಸುಟ್ಟು 
ನುಚ್ಚು ಗೂಟುಮನೆಣ್ಣೆ ಯುಮನುಣ್ಬನುಮಂ ಬಾಟಕಿಯ. ಪಣ್ಣುಮಂ 
ಖುಂಡಶರ್ಕರೆಯಂಂಮಂ ಬಿಸುಟು ಎಅಕಿಯ ಮಣ್ಣಂ ಮೆಲ್ವನುಂ... 
ಮರುಳರಲ್ಲದೆ ಚತುರರಲ್ಲರ್‌' (ಧರ್ನಾನ್ಯು.೧೧-೧೦೦). ನುಚ್ಚು ಗೊಳು: 
ನುಚ್ಚು ಗೂಳುಣ ಹೊಲ್ಲ ಚುಚ್ಚುಕರ ನೆರೆ ಹೊಲ್ಲ (ಸರ್ವಜ್ಞ, ೧೯೦೨). 
[ನುಚ್ಚು 4 ಕೂಟ] 
ನುಚ್ಚುಗೋಣಿ "ನುಚ್ಚು ಗೋಳಿ' ನೋ. 
ನುಚ್ಚುಗೋಳಿ, ನುಚ್ಚು ಸೋಡಿ (ನಾ). ಒಂದು ಬಗೆಯ ಗೋಣಿ 
ಸೊಪ್ಪು : (8. ಉಚ್ಚ ಗೋಣಿ : (8). 
[ನುಚ್ಚು -- ಗೋಳಿ] 
ನುಚ್ಚುದಣಂ (ಕ್ರಿ). ಚೂರು ಚೂರಾಗಿ ಕತ್ತರಿಸ್ಕು--ತುಂಡರಿಸು: 
ತನುವಂ ತಟ್ಟಾಲದೆತ್ತಿ ಕುತ್ತಿ ಕಡಿಖಂಡಂಗೆಯ್ದೊ ಸಪೊಯ್ಸರ್ಚಿ 
ತೊಟ್ಟಿ ನೆ ನಿಟ್ಟಿ ಲ್ಲಳನೊಟ್ಟ ನುಚ್ಚು ದಲಿವುತ್ತುಂ ಚೆಂದದಿಂ ದಂಡಿಪರ್‌ 
(ಶಾಂತೀಶ್ವ. ೯-೯೦). [ನುಚ್ಚು 4 ತಲ] 
ನುಚ್ಚುನುಗ್ಗ ಡಿ (ನಾ). ಚೂರುಚೂರು; ಪುಡಿಪುಡಿ : ಮುಚ್ಚು 
ಮರೆಯೇಕಿನ್ನು ಪ್ರಾಣವು ಕೊಚ್ಚಿ ಬಿಡುವನುಯನ್ನುತ ರಾಮನು ನುಚ್ಚು 
ನುಗ್ಗಡಿ ಮಾಡಿ ಬಿಟ್ಟನು ಅಚ್ಚುತನ ಕರುಣದಲಿ (ಬಾಣಾಕ, ೨೨). 
[ನುಚ್ಚು -- ನುಗ್ಗಡಿ] 
ನುಚ್ಚು ನುರಿ “ನುಚ್ಚುನುಜಃ' ನೋ. 
ನುಚ್ಚು ನುಃಂ, ನುಚ್ಚುನುರಿ, ನುರ್ಚುನುರಿ, ನುರ್ಚುನುಲಃ 
(ನಾ). ೧. ಚೂರುಚೂರು ; ತುಂಡುತುಂಡು ; ಪುಡಿಪುಡಿ: 
ಆತ್ಮೀಯ ನಿದ್ಯಾಗರ್ವಪರ್ನತಮನರ ವಚೋವಜ್ರನಿರ್ಫಾತದಿಂ ನುಚ್ಚು 
ನುಜಾಯಾಗಿ ಪೋದೊಡೆ (ಆಓಪು. ೩-೭೫ ವ) ; ಅಚ್ಚು ಮುಡಿಕಿದ ಭಂಡಿ 
ಯಂತೆ ನುಚ್ಚು ನುಲಾಯಾಗೆ ಬಿರ್ದುದಂ neato ಕಂಡು 
(ಸಂಚತಂ. ೧೫೮-೩) ; ಬಲ್ಲಿದರಂ ಕಲ್ಲಂ ತಾಗಿದ ಪುಳ್ಳಿಯಂತೆ ನುಚ್ಚು 
ನುಟ೨ ಮಾಡಿ (ಧರ್ಮಾಮೃ. ೭-೯೫) ; ತೇರ್ಗಳ ಗೊಂದಣಂ ಮುಳಾದಂ 


ಕೊಡ. ನುಚ್ಚಿ; 


ನುಚ್ಚು ನೂರು 


ಮೆಟ್ಟಿ ದ ಕೊಂಬುಡಿದಂತೆ ಬೇಗದಿಂ ನೆರ್ಗನೆ ಬಿಬ್ಬು ನುಚ್ಚು ನುಜಕಿಯಾಗೆ 
(ಕಬ್ಬಿಕಾ, ೨೭೯) ; ಬಲುಮೆ ನಿಗೆ ಜಿನಬಸದಿಗಳ ಮೇಲಳನದಿಪ ಶಿಖರಂ 
ಗಳಂ... ನುಚ್ಚು ನುಲಿ ಮಾಡಿ (ಬಸಪು. ೫೧-೭೨) ; ಕೊಚ್ಚಿ ದರು 
ನುಗ್ಗಿಡರು ಕೊಯ್ದರು ನುಚ್ಚುನುಆ» ಮಾಡಿದರು ' ಹರಿಬಕೆ ಹೆಚ್ಚಿ 
ಹೊಗುವವನೀಶನನುಜರ ಮನ್ನಣೆಯ ಭಟಿರ (ಕುನ್ಯಾಅ. ೧೯-೪೬). 
೨. ಅಲ್ಪವಾದುದು ; ಕ್ಷುದ್ರವಾದುದು ; ತುಚ್ಛ ವಾಡುದು : 
ಬೀಳಹೊರ್ಯ ಹೊಯ“ ನಾಯ್ಗಳಂ ನುಚ್ಚುನುಅಾಗಳ ಜಾಳಿಸಿದ 
ಹಂಕಾರಮೇ ಸುರರ ಗಂಟಿಲಂ' ಸೀಳೆನುತೆ ತಾರಕಾಕ್ಷಂ ತನ್ನ 'ಸೇನೆಯಂ 
ಕೈವೀಸಿ ನುಂಬರಿಯಲು (ಚೆಬಪು, ೪೪-೩೧). ನುಚ್ಚುನುರಿ: 
೧. ರಾಯ್ಕೊಳ್ಳುದ್ರೇ ಹೋಗಿ ಹೂವ್ವಿಂ ತೋಟವಾ ನುಗ್ಗಿ ಹೂನೆಲ್ಲಾ 
ನುಚ್ಚೂ ನುರಿಯಾದೋ (ಹುಟ್ಟಿ, ೧೭೮) ; ಇವನೊಬ್ಬ ಧನವಂತ : 
ಕಳ್ಳನವ ಬಲನಂತ ಕೊಳುನನೆಲ್ಲನ ನುಚ್ಚು ನುರಿಯಿರಿಸಿ ತನುನ (ಸಯಣ. 
೬೦-೭೧) ; ಆ ಗಂಗೀ ಕೈಯಾಗ ನಾ ಸಿಕ್ಕೆ ಅಂದರ ನನ್ನ ನುಚ್ಚು ನುರಿ 
ಮಾಡತಾಳ (ಗಂನಾಯ. ೨೦೫), ನುರ್ಚುನುರಿ: ೧. ಭೂಕಂಸ 
'ಕಾಲಡೊಳ್‌ ಶಿಬಿರದನ್ನ ತೃದಿಂ ಕಣಿವೆ ಕಿಬ್ಬಿಗುರಂಳ್ಲು ಬೀಳ್ವ ಸೆರ್ಬಂಡೆ 
ತಾಂ ತಳ್ಪಲ್ಲಿಡು ಮರಂಗಳಂ ನುರ್ಚುನುರಿಗೆಯನ್ನ ನುರ್ಗಿ ಬರ್ಪಂತೆ 
ವೋಲ್‌ ಬಂದಳ್‌ . .: . ತಾಟಿಕೆ (ಶ್ರೀರಾಮಾ, ೩೪-೧೬೨). ನುರ್ಚು 
ನುಜಂ: ೧. ತತ್ಸಣಿರಾಜಕೇತನನ ವಿಕಟಿಲಲಾಟಶಿಲಾಪಟ್ಟಿ ಮುಂ 
ತನ್ನ ಗದಇದಂಡದಿಂ ನುರ್ಚುನು ಮಾಡಲುಂ (ಗೆದಾಯು. ೬-೧೬ :ವ).. 
[ನುಚ್ಚು -- ನುಲ್ಯಾ] 
ನುಚ್ಚು ನೂರು "ನುಚ್ಚುನೂಜು' ನೋ. 
ನುಚ್ಚು ನೂರ್ಗೆಯ* (ಕ್ರಿ). ಚೂರುಚೂರಾಗಿಸು ; ಪುಡಿಪುಡಿ 
ಮಾಡು : ನುಚ್ಚು ನೂರ್ಗೆಯ್ವರಶ್ವಧ್ವಜವನೊರ್ಮೊರ್ಮೆ ಪೆಚ್ಚು ನರ್‌: 
ಗಾಯಗಾಯುಕೆ ರಣಾವೇಶದಿಂ ನಿಚ್ಚಟಿದ ಕಲಿಗಳೆಚ್ಚಾಡಿದರ್‌ ಹರಿ ಜಲಂಧರ 
ರೆಂದು ಸಂಗರದೊಳು (ಚೆಬಪು. ೨೫-೧೯) [ನುಚ್ಚು ನೂಜಿ + ಕೆಯ] 
ನುಚ್ಚುನೂು, ನುಚ್ಚುನೂರು, ನುರ್ಚುನೂಜು (ನಾ). ಚೂರು 
ಚೂರು ; ಪುಡಿಪುಡಿ: ಗದಾಘಾತದಿಂದೂರುಯಂಗ್ಮಂ ಮುಜಂದೆತ್ತ ೦ 
ನುಚ್ಚು ನೊಲ್‌ಾಗಿರೆ ಕೆಡೆದನಿಳಾಭಾಗದೊಳ್‌ ಧಾರ್ತರಾಷ್ಟ್ರಂ (ಪಂಪೆಭಾ. 
೧೩-೯೬); ಮದನಾಗ್ನಿ ಜ್ವಾಲೆಯಿಂ ಮಗ್ಗಿ ದುದೊ . . . ನಿಶ್ವಾಸಂಗಳಿಂ 
ಪಾಅಂದುದೊ ಕುಸುಮಬಾಣಂಗಳಿಂ ನುಚ್ಚು ನೂಜ್‌ ಇದುದೊ . , , ಪೇಟ 
ಮೆಂಬಂದದೆ. ಲಜ್ಜಾ ಮಗ್ನ ಗೇನುಂ ನುಡಿ ಪೊಜಮಡದಾಯವ್ತ (ಕಾದಂಉ. 
೨೯೧); ಸೆಂನ್ಯಸನಮಂ ಕೈಕೊಂಡ ಮಹಾಪುರುಷನ ಕರ್ಮಂ 
ವಜ್ರಂ ತಾಗಿದ ಗಿರಿಯಂತೆ ನುಚ್ಚು ನೂಟಿಕ್ಕುಂ (ಧರ್ಮಾಮೃ.೧೪-೧೦೨) ; 
ಅಚ್ಚುಡಿದು. ಕೀಲ್ಮೂಜಂದು . . . ನುಚ್ಚು [ಪಾ೨20. ನುಚ್ಚ, ನುಚ್ಚ ೦] 
ನೂಆಿಂ ಮಾಡೆ (ಇಹರ, ದೇ. ೪೩-೨) ; ತದ್ವಚೋನಜ್ರ ಘಾತದಿಂ 
ಸ್ವಾತ್ಮೀಯನಿದ್ಯಾವರೆದವುಹೀಧರಂ ನುಚ್ಚು ನೂಳಗಿ ಭಂಗಿತರಾಗಿ 
ಬಚ್ಚೆ ನೋಗದ ರಾಮಬಾಣಂಗಳಂ ನಡುನೆ 
ನುಚ್ಚು ನೂಲಸಾಗೆ ಕತ್ತರಿಸಿ (ಚೈಮಿಭಾ. ೨೧-೩೪). ನುಚ್ಚು ನೂರು ; 
ಸುನಂದಳ ಭವಿಷ್ಯ ನುಚ್ಚು ನೂರಾಗಿತ್ತು (ದೂಬಿಟ್ಟಿ. ೫೯) ; ಕೆಳಗುರುಳಿ 
ಪ್ರಪಾತದಲ್ಲಿ ನುಚ್ಚು ನೂರಾಗಬೇಕಿತ್ತು ಅಮರ (ಸಿಡಿಲು, ೮೬), 
ನುರ್ಚುನೂಳು : ಬಳೆಯ ಪೇಅನಾನೆ ಮೆಟ್ಟಿ ದಂತೆ. ನುರ್ಚು 
ನೂಜಸ್ಟಿ ನಮವುಂಕಿ ಪಿಡಿದಡಸಿ [ಯಂ]ಗುರ್ಪು ಪರ್ನೆ ಬೀಸಿ ಗುಣಣೆಯ 
ಕಂಭಂಗಳೊಳಂ ಕೇರ್ಗಳೊಳಮೂಸ್ಫೊ ಓಸಿ ತಾಟಿಸಿದಾಗಳ್‌ (ಸಂಸಭಾ, 
೮-೭೬ ನು; ಕಪಟಿ ನಟಿ [ಸಟು] ಮನೋಗರ್ನಪರ್ವತಂ ನುರ್ಗಿ 
ನುರ್ಚುನೂಜಇದುದು. .. ನೆರೆದ ವಿದ್ವದಾಸ್ಮಾಯಿಕೆಯೊಳ್‌(ಶಾಂತಿಪು. 


(ಮುಹಾನೇ. ಆ-೮ ನ); 


೪೮೫೪ 


5 


20 


40 


೮-೧೪೮); ವರೆ ಪಂಚಾಚಾರ ಚಂಚತ್ಕುಳಿಸದೆ ಮದನೋದ್ಯತ್ಪ ತಾ 


ನುಡಿ, 


ಪೋಚ್ಚ ಧಾತ್ರೀಧರನುಂ 
(ನರ್ಧಪು. ೧-೩). 
ನುಚ್ಚುಂನೂಜಿಸಗು - ತುಂಡು ತುಂಡಾಗು; ಚೂರು ಚೂರಾಗು: 
ಸಿಡಿದು ಹಿಂಗಾಲಂ ಪಿಡಿದ ಹಲಗೆ ನುಚ್ಚುಂ ನೂಜಿಾಗಲ್ಯಡುಸಿಂದಪ್ಪ ೪ಸಿ 
೬ » « ಹಿಣಿಲಗರುಳನುರ್ಚಿದನು (ಕುಸುಂ. ೮-೫೧). 
[ನುಚ್ಚು "೬ ನೂಳು] 

ನುಚ್ಚು ಬಡಿ (ಕಿ). ನುಚ್ಚುಗುಟ್ಟು : ದಂಡದಿಂದೆಸೆನ ಸಲ್ಲಳ ನುಚ್ಚು 
ಬಡಿದೆಲುವ ಖಂಸಿಸುತ ನರನ ತೆಗೆಯಲ್ಕೊಡಂ ಸ್ತು ತಿಸುತಿಹ. 
ಮಾಯೆಗಂ ಮುಚ್ಚಿ (ಗುರುಚಾ, ೨-೧೫). [ನುಚ್ಚು + ಬಡಿ] 

ನುಚ್ಚು ಮಲ್ಲಿಗೆ (ನಾ). ಒಂದು ಬಗೆಯ ಮಲ್ಲಿಗೆ ಗಿಡ ಮತ್ತು 
ಅದರ ಹೂವು : ನುಚ್ಚು ಮಲ್ಲಿಗೆ ಮಿಠಾಯಿಹೂ ಮೊದಲಾದ ಹೂವು: 
ಗಳ ಆಳವಾದ ಬಟ್ಟಿ ಲಿಗೆ ಕೈಹಾಕಲು ನೀಳವಾದ ಸೊಂಡಿಲುಳ್ಳ 
ಗಳೇ ಬೇಕಾಗುವುವು (ಬ ಸ್ರ. 1, ೪೨೪). 

[ನುಚ್ಚು] -- ಮಲ್ಲಿಗೆ] 

ನುಚ್ಚುವಣಲ್‌ (ನಾ). ಸಣ್ಣ ಕಣಗಳಿಂದ ಕೂಡಿದ ಮರಳು : 
ಬಿಸಿಲಂ ಬೆನ್ನೊ ಳಿಕ್ಕಿ ನೀರ್ನೆಬಲನಜಿಸಿ ಗುಗ್ಗ ರಿಗಲ್ಲವರಿನರಲ ತಠ ನೊರಬಿನ 
ನುಚ್ಚು ನಣಲ ನೀರಜಳಿದು ಪರಿದು ದಿಂಟಿಯ ದರಿಯ ಕುಚಿಾಯ ಕುತ್ತು ಅ 
ಕಂಟೂನಳ್ಳ ಮಂ ಕಂಡದಜಿ ಬಬಿಶಿವಿಡಿದು , , . ನಡೆವಾಗಳ್‌ (ಲೀಲ: 

[ನುಚ್ಚು -- ಮುಣರ್ಲ] 

ನುಜುಗು (ಗು). ಅಲ್ಪ ವಾದ ; ಕ್ಷುಲ್ಲಕವಾದ; ಸಾಮಾನ್ಯ ವಾದ: 
ಗೊಜಗುಟ್ಟು ತ್ತೆ ದ್ದು ಬಿದ್ದಿಳೆಗೆ ಪೊರೆಯಪ್ಪ ಕಡುನುಜುಗುಮನದಜ' 
ಜನರೆಲ್ಲ, ಪಿರಿಯರೆ (ನ. ನುಜುಗು ನುಸಿಗಳನಾರು 
ಬಲ್ಲರು (ಅಂಬಿಕಾ. ೧೭ ಪೀಠಿಕಾ; [2] 

ನುಜ್ಜು "ನಜ್ಜ್ಯು' ನೋ. 

ನುಡಿ, (ಕ್ರಿ). ೧. ಮಾತನಾಡು; ಹೇಳು; ಉಚ್ಛರಿಸು: 
“ನುಡಿ--ವಚನೇ? (ಶನುಧಾ) ; ಪಿತೃ ಕಳತ್ರಮಿತ್ರಜನಮಂ ಸಾಯ್ಯ್ವಾನ್ಯ 
ತಾಟ್ವಿಪ್ಪೊಡೀ ನುಡಿಯಲ್ವೆಟ್ಟುಮೇ (ಎಕ. 11, ಮೈಸೂರು, ೬-೧೦ ; 
ಸು. 750) ; ಪದನಟಿಕ ದು ನುಡಿಯಲುಂ ನುಡಿದುದನಜಿ೨ ದಾರಯೆಲುಮಾ 
ರ್ಪರಾ ನಾಡವರ್ಗಳ ಚದುರರ್‌ ನಿಜದಿಂ (ಕವಿಂ. ೧-೩೮) ; ವಿದುರ 
ನೆಂಬೀ ತೊಟ್ಟು ಟ್ಟಿಯ ಮನೆಯ ಕೂಟಕಿ ನುಡಯಿಸೆ. ನುಡಿದೆ (ಸಂಸಭಾ. 
೯-೫೮) ; ಶುಕ ಶಾರಿಕಾದಿ ನಿಹಗಪ್ರಕರಂ ಮುಂ ಕೇಳ ವಚನಮಂ 
ನುಡಿವುದು ಕೌತುಕನುಲ್ಲದೀಗಳುಂ ಕೌತುಕಮಿಂತಿಂತೇಕೆ ಬೇವ ನೀನ 
ಯದುದೇ (ಕಾದಂಪೂ. ೬೪); ಆ ಸಮ್ಯುಗ್ಧರ್ಶನಮಿಲ್ಲದೆ ನಿರಂತರಸ್ಥಾಯಿ 
ಯಪ್ಪ ನಂಕ್ತಿ ಶ್ರೀಯಂ ಪಣೆನೆನೆಂಬಾತಂ . , . ನಾಲಗೆಯಿಲ್ಲದೆ ನುಡಿನೆ 
ನೆಂಬ ಸಜುಗೋಲಿಲ್ಲದೆ ತೊಜಕೆಯಂ ಪಾಯ್ದೆ ನೆಂಬ ಪಚ್ಚ ಪಸಿಯೆಗ್ಗನಂ 
ಪೋಲ್ಕುಂ (ಧರ್ಮಾಮೃ. ೧-೬೭) ; ನುಡಿದರೆ ಮುತ್ತಿನ ಹಾರದಂತಿರ 
ಬೇಕು ನುಡಿದರೆ ಮಾಣಿಕೃದ ದೀಪ್ತಿಯಂತಿರಬೇಕು (ಬಸನ. ೮೦೨); 
ಕುರುಪತಿ ಕಾಳಿಗದೊಳಸ್ತವಿಂಸಿದನೆ ನುಡಿಯಂಜ ಬೇಡೆಂದ (ಕುನ್ಕಾಕ: 

೨. ಜಪಮಾಡು ; ್ಯಾನಿಸು : ಪತಿತಪಾನನ ನಮ್ಮ 

ರತಿಪತಿಜನಕನ ಸತತವು ನುಡಿ ಕಂಡ್ಳು ನಾಲಿಗೆ (ಪುರಂದ, ೧-೧೮೩-೧). 


ಮಂ  ನುರ್ಚು(ನೂ)ಜಪ್ಪಿ ನಮೊಡ 


ಹುಳು 


೬-೪೨ ನ). 


(ಪು. ೩೦-೨೦) ; 
) 


೧-೧೧). 


೩. ಶಕುನ ಹೇಳು; ಭವಿಷ್ಯ ನುಡಿ: ಜಯವಜೆ ಜಯನಜೆ ಈ 
ಮನೆತನಕೆ ಬಹಳ ಜಯವದೆ ಹಕ್ಕಿ ನುಡಿಯಿತಣ್ಣ (ಪುರಂದ. ೧-೧೮೧-೧); 
ಶುಭ ನುಡಿಯೆ ಶಕುನದ ಹಕ್ಕಿ (ನಾದಲೀ, ೩-೨). ೪. (ವಾದ್ಯ 


ಗಳು) ಧ್ವನಿ ಹೊರಡಿಸು,--ನಾದ ಹೊಮ್ಮಿ ಸು,--ದಧಿಮಾಡು: 
ವೀಣೆ. . . ಕೈಲಾಸವೀಣೆ ಮೊದಲಾದ ತಂತಿ ಕಟ್ಟ ನುಡಿನ ವಾದ್ಯನನಲ: 


ವುದು ಪ್ರಸಾದಲಿಂಗದಲ್ಲಿಯಂ ಗುರುಲಿಂಗ (ಅದನ. ೬-೧೨); ಸುರರು 


ನುಡ್ಡಿ 


ಹೂಮಳೆಗಜಕಿದರಾಗಳು ನೆರೆದು ನುಡಿದವು ಡೇನದುಂದುಭಿ (ಪ್ರಭುಲೀ. 
೬-೨೫) ; ಕೋಣ ಬಲ್ಲುದೆ ವೀಣೆ ನುಡಿಯುವ ಸುನಾದನನು (ಪುರಂದ. 
೨-೪೪-೧). ೫. ಹೀಯಾಳಿಸು ; ಅವಹೇಳನ ಮಾಡು; ತಿರಸ್ಕರಿಸಿ 
ಮಾತನಾಡು ; ತೆಗಳು : ನೀನ್ನುಡಿದು, ಬರ್ದುಕಿದೈೈ ಸೆಜರೆನ್ನಿದಿ 
ಮೊಳ ನುಡಿದು ಕರ್ಣನಂ ಬರ್ದುಳುನರೇ (ಸಂಪಭಾ. ೧೩-೨೭), 
೬. ವರ್ಣಿಸು; ಬಣ್ಣಿಸು pl ಬಣ್ಣನೆ ಮಾಡು : ಶಿಚ್ಚಂ ಪೊಕ್ಕೂದನೀ 
ಜಗನುಚ್ಚ ರಿನಟ್ಟಿ ದನೆ ನುಡಿಯುತಿರ್ಪುದು ನಿಚ್ಚ [೦](ಇಆ. 306, ೭೦-೧೯೪; 
ಸು. 9ನೆಯ ಶತ) : ಜಡರೇಂ ನುಡಿನರೊ ಗುಣಭದ್ರದೇವರುಂ ದೇವರುಮಂ 


(ಚಾವುಂಪು, ೨): ಕೆಡಲುನರಿನರುಣಾಂಬುಜಲಧಿಗೆ ಬಿಡಿಸಿದವು 
ಬಿಂಕನನು ಶಿನಶಿನ ನುಡಿವ ಕವಿ ಡಂ ಪಾರ್ಥಕುಮಾರನಾಹನವ 
(ಕುನ್ಯಾಮ್ರೋ. ೬-೬), ೭, ಪೆ ಸೀರು; ಮಾತು ಕೊಡು ; 


ಪ್ರತಿಜ್ಞೆ ನಾ ನರನಿವನು ಗಳಗಳ ಹಿರಿದನೇಜಸಿ ನುಡಿ 
ದಥಿದ ಪತಿಕರಿಸಬೇಹುದು ನಿನ್ನ ಕರುಣವೆ ಹರಣನೆಮುಗೆ (ಕ. 
೯-೩೧). ೮, ಆಕ್ಷೇಪಿಸು ; ಗದರಿಸು : ಜಜಾವರಯ್ಯಾ ನುಡಿನರೆಯ್ಯಾ 
ಕೂಡಲಸಂಗನ ಶರಣರೊಡೆಯರಾಗಿ (ಬಸನ. ೩೩೫) ; ನಡೆವರಯ್ಯಾ ಒಡೆ 
ಯರು ತನುಮನಧನದ ಮೇಲೆ ನುಡಿವರಯ್ಯಾ ಒಂದು ನಿವಿಂಷ ಬಾರದಿ 
ರ್ದೊಡೆ ಜಜಿವರಯ್ಯಾ ಒಡೆಯರು. ಮನ ಬಂದ ಪರಿಯಲಿ (ಬಸನ.೩೩೯). 

ನುಡಿದಂತೆ ಗಂಡ -- ಕೊಟ್ಟ ಮಾತನ್ನು ಉಳಿ ಸಿಕೊಳ್ಳು ವವನು; 
ಒಂದು ಬಿರುದು : `ಸಿನ್ನಕುಳಕಮಳಮಾರ್ತ್ತಣ್ಣಂ ನುಡಿದನ್ಲೆ ಗಣ್ಣಂ 
(ಹೌ. ೫1-4, ೯೭-೧೮; 1062); ನುಡಿವಳಿಯನ್ಲೆ ನಡೆವಳಿಯೆನಿಸಿದಂ 
ನುಡಿದನ್ತೆ ಗಣ್ಣಂ ಗುಣಗಳ್ಳ, 1071). 


(ಎಕ. VU, ಶಿಕಾರಿ, ೧೨೯-೩೯; 


ನುಡಿದು ತಪ್ಪು - ಕೊಟ್ಟಿ ಮಾತನ್ನು ಉಳಿಸಿಕೊಳ್ಳ ದಿರು; ವಚನ 
ಭಂಗಮಾಡು : ಷಡ್ಕುಣಾಳಂಕಾರಂ. . . . ನುಡಿದು ತಪ್ಪದಂ 
ಶ್ರೀಮರ್ತ[ಕೇ]:[ಕ]ಜ್ಜ ೦ (Fn. Ii, 2೨-೭; 69) ; ಅ 


ಬ್ರಹ್ಮರಾಕ್ಷಸನಿವಳ ಮಾತಂ ನಂಜಿ ನಂಬುಗೆಯಂ ಕೊಂಡು ಬೆಂಬಟಿ 
ಯನೆ ತಗುಳ್ಳು ಪೋಪೆಂ ನುಡಿದು ತಪ್ಪಿ ದೊಡೆ ಸಿಡಿದು ನುಂಗಲಜಿ೨ಯ 
ದೊನಲ್ಲೆ ನೆಂದು ರೂಪುಗಕೆದು ಫೆಜಫೆಕಗನೆ ಬರುತಿರ್ದಂ (ಸುಕುಮಾ. 
ನುಡಿದು ತಪ್ಪದ ಭಾಷೆ ಬಸವನ ನುಡಿ ಶಿಲಾಶಾಸನವು 
(ಬಸಪು. ೩೭-೨೫). 
[ದೇ.॥ ತನಿ. ಮಲ. ನೊಟ ; ತುಳು. ನುಡಿ; ತೆಲು. ನುಡುಗು, 
ನೊಡುಗು] 
ನುಡಿ (ನಾ). ೧. ಮಾತು; ಸೊಲ್ಲು: ನುಡಿಯಂ ಛಂದಜೊಳೊಂದಿರೆ 
ತೊಡರ್ಚಲಜವಾತನಾತನಿಂದಂ ಜಾಣಂ (ಕವಿಂ. ೧-೧೬) ; ನುಡಿಯಂ 
ಕಿತ್ತಯ್ಯೂಂಗಳ್‌ ಕೇಳ್ಳು (ನಡ್ಡಾ ರಾ, ೩೯-೨೦); ಆಳ್ಳೆರ್ದೆ ನೊಂದು 
ಕುಂದುಗುಂ ನುಡಿ ತಡವಕ್ಕುುಂ (ಆವಿಪು, ೧೨-೪೧); ನುಡಿ 
ಸುರಾಚಳದಿಂನ್ನ ಚಳಂ ಪರಾಕ್ರಮಂ ಖರಕರತೇಜದಿಂ ಬಿಸಿದು (ಎಕ. 11, 
982); ನಡೆ ಚೆನ್ನ ನುಡಿ ಚೆನ್ನ ಎಲ್ಲಿ ನೋಡಿದಡೆ ಚೆನ್ನ 
ನುಡಿ" ಕಿಜಾದು ನಡೆ ಔರಿದು ನೋಡೆನ್ನ ಭಕ್ತಂಗೆ 
ನಿಜಮನೋವೃತ್ತಿ ಗಳೊಳಗೆ ನುಡಿ ಮುಳುಗಿ 
ತೇನಿದು ಚಿತ್ರವಾಯ್ತು (ಕುನ್ಯಾಅ. ೮-೫೦); ಮಾಯೆ ತನ್ನಂತೆ ನಡೆಯ 
ಕಲಿಸಿದಳಂಚೆವಿಂಡಿಗೆ ನುಡಿಯ ಕಲಿಸಿದಳರಗಿಳಿಗೆ (ಪ್ರಭುಲೀ. ೩-೩೨) ; 
ಪೊಡೆಯೆಂಬ ನುಡಿ ಶಾಲಿಯ ಬೆಳೆಯೊಳು ಕೊಂಕು ಬಡಕೆಂಬ ನುಡಿಯಾ 
ನಾಡ ಮಡದಿಯರವಯನಗಳೊಳಲ್ಲದೆ ಬಿಜುನುಡಿಯಿಲ್ಲವೇನ ಬಣ್ಣಿ ಸುವೆ 
(ಕಂನವಿ. ೨-೧೪) ; ಮಲೆಯ ನಾಡಿನಡನಿಯಲ್ಲಿ ಕವಿಯೊರ್ವನೆ ನಡೆಯು 
ವಲ್ಲಿ ನುಡಿಯೆ ಸೆರೆಮನೆ (ಅಸಿಕೇ. ೪೨-೪). ೨. ಪ್ರಸಿದ್ಧ ವಾದ 
ಮಾತು ; ಹೇಳಿಕೆ: ಕಾವ್ಯಂ ಕಲ್ಬಾ ಂತರಸ್ಕಾಯಿಯೆಸಿಪ ನುಡಿ ಸತ್ಯಂ 


೭-೧೭ವು); 


೧೩೩-೨೭; 


. ದೇ. ೧೭೬-೧೩); 


೪೮೫೫ 


35 


40 


45 


ನುಡಿಕೆ 


ಕವೀಶಾಧಿಪತ್ಯಂ (ಗಿ೭ಕ. ೧-೧೬). ೩. ಗಾದೆ; ನಾಣ್ಣುಡಿ : ಮನಕತ 
ದಿಂದೊಂದೊರ್ವರಿನಿಸನಗಲ್ಲಿರ್ದಿರಿನಿಸೆ ನಿಮಗಂ ತಮಗಂ ಮಂನಿಸುಂಟಿ 
ಕಾಯ್ದ ಬೆನ್ನ ₹ರ್‌ ಮನೆ ಸುಡದೆಂಬೊಂದು ನುಡಿಯ ವೋಲ್‌ ಕುರು 
ರಾಜಾ srt, ೯-೩೮); ವಸುಢೆಯೊಳು :ಪೊಡಮಡಲು ದೇಗುಲಂ 
ಬಿರ್ದ ನುಡಿ ಪಸರಿಸುವ ನಾಡ ಗಾದೆಯ ತೆಜದಿ (ಖದ್ದರಾ. ೧-೨೭), 
೪. ಭಾಷೆ; ಪ್ರತಿಜ್ಞೆ : ಎನ್ನ ನುಡಿ ಟಾಕಡಾಢಣಮೆನ್ನಂ ಬೆಸಸು 

ಹು ರಾಜಸೂಯೆಂ ಬೇಳಲ್‌ (ಸಂಸಭಸ. ೬-೨೬) ; ಇವನ ಕೊಂದರೆ 
ತಂದೆ ಮಿಗೆ ಮೆಚ್ಚುವನೊ ಮುನಿವನೊ ತನ್ನ ನುಡಿ ಸಂಭವಿಸದೆಂಬನೊ 


ಭೀಮಸೇನನ ಭಾಷೆಗಂಜುನೆನು (ಕುನ್ಯಾಪ್ರೋ. ೫-೪೯); ಸಿಂಧುಜಂ 
ಶೌಚದೊಳ ಕರ್ಣಂ ತನ್ಪಿಲ್ಲೆಂದೆನಿಪ ನುಡಿಯೊಳ್‌ , . . ಎಸೆದಂ 
ಭೂಮಿಕಂದರ್ಪನೆಂದುಂ (ಛಂದೋಂಬು, ೧-೨೪), ೫ ಶಬ್ದ ; 
ಪದ: "ನುಡಿಗಟ್ಟು` ಸರಾ. ೬. ಮಾತಿನ ಜಾಣ್ಮೆ; 
ವಾಕ್ಪಟುತ್ವ : ನುಣಯುಳ್ಳ ವರೆಲ್ಲಂ ಮಂತ್ರಿಗಳೇ ಬಂಟರಾದನರೆಲ್ಲಂ 
ಇಯಕರೇ ಕಾದುವರೆಲ್ಲಂ ವೀರರೇ (ಫರ್ಮಾಮೃೈ. ೫-೨೩೯) ; 
ನಾಲಿಗೆಯ ವೀರರು ನೀವು ಮೂಢರು ನಾವು ನುಡಿಗಳಲಿ (ಕು: 
೧೦-೪೫). ೭. ನಿಂದೆ; ದೂಷಣೆ ; ಚುಚ್ಚುಮಾತು : ಶೋಕನಿ 
ಮ್ಮಡಿಸಿತ್ತು ಚಿತ್ತ ವ್ಯಾಕುಳತೆಯಾ ಸತಿಯ ನುದಿಗಳನೇಕ ಸಾಣಿಯ 


ಸರಳು ಮಂಲದವು ನೃಪನ ಹೃದಯದಲಿ (ಕುನ್ಯಾಡ್ರೋ. 

೮, ಆಜ್ಞೆ; ಅಪ್ಪಣೆ: ಕೋಪಶಿಖಿತಿನಿರಾಕ್ಷನಾ ಜಮದಗ್ನಿ ಮುನಿಸನ 

ನುಡಿಯನಸುಕರಿಸಿದ ರಕ್ಷಿಸಿದೆ ' ರೇಣುಕೆಯನು (ಕುಸ್ಕಾಸ. ಗಂಗಳ 

೯. ಭವಿಷ್ಯವಚನ : “ನುಡಿಯಾಡು' ಸರಾ. ೧೦. [ಸಂಗೀತ] 

ಹಾಡಿನ ಒಂದು ಭಾಗ್ಯ ಘಟಕ : ಈ ನುಡಿಯಲ್ಲಿ... ದ್ರೌಪದಿಯ 

ವಸ್ಟ್ರಾಪಹರಣದ ಪ್ರಸಂಗದ ವಿವರಣೆ ಇದೆ (ಪುರಂದ. ಧಾ. ೩-೩೨೧ ಪರಿ) ; 

ಮೊದಲ “ನುಡಿ”ಯನ್ನು ನೋಡಿದರೆ . . . ಪದ್ಮಗಣನೆಂದೇ ಆದನ್ನು 

೨೧೬). 

ನಾತನಾಡಿಕೊಳ್ಳು ಲೋಕಜವರೆಲ್ಲರುಂ 
ಕರ್ಣನುಂ ಸೂತಪುತ್ರನೆಂದುಂ ರಾಧಾಕುಮಾರನೆಂದುಂ ನುಡಿಕೊಳು 
ತಿರ್ಪರು (ಭಾರಶಾಂ. ೧-೪). 
[ಆನುಡ್ಮಿ./ತಮಿ. ನೊಟ; `ತುಳು. ನುಡಿ; » ನುಡಿ, ನೊಡಿ] 

ನುಡಿಕಂಪು (ನಾ). ಮಾತಿನ ಮಾಧುರ್ಯ ; ನುಡಿಯ ಸನಿ: 
'ಒಡನೆಯ ಒಡಲೆಲ್ಲ ಸವಿರೂಪು ನುಡಿಕಂಪು ಮುಟ್ಟು ತಟ್ಟ ನೊಳಿದೆ 
ಭೂಭುವನ (ಮುಕ್ತಕಂ, ೨-೧೩). [ನುಡ್ಡಿ -- ಕಂಪು] 

ನುಡಿಕಟ್ಟು “ನುಡಿಗಟ್ಟು” ನೋ. 

ನುಡಿಕಾರ (ನಾ). [ಸಂಗೀತ] ಗೇಯಾಭಿವ್ಯಕ್ತಿಯನ್ನುಂಟುಮಾಡು 
ವುದು ; ಗೇಯಖಸ್ತುವನ್ನು ಕಂಠದಿಂದ ಹೊರಸೂಸುವ 
ಕೌಶಲ್ಯ ಸಾಮರ್ಥ್ಯ; ಪಲುಕು: ಕರ್ನಾಟಿಕಪದ್ಯ ತಿಯಲ್ಲಿನ ಸ್ಕೂಲ 
ವಾದ ನುಡಿಕಾರಗಳನ್ನು ಕೂಡ ಇಷ್ಟು ಸುಲಭವಾಗಿ ಹಿಡಿಯಲಾರೆವು 
(ನಕ. ೫೪). [?./ತೆಲು. ನುಡಿಕಾರ- ಮಾತು, ಮಾತಿನ ಚಮತ್ಕಾರ] 

ನುಡಿಕಾರ್ತಿ (ನಾ). ಮಾತುಗಾತಿ ; ವಾಕ್ಟತುರೆ : ನಗೆಕಾರ್ತಿ, ನುಡಿ 
ಕಾರ್ತಿ, ಬಗೆಕಾರ್ತಿ (ಶಬ್ದಾನು. ೨೦೧ ಪ್ರಯೋ). 

[ಸುಡಿಕಾಅ ( ಎನುಡಿಗಾಜ)+-ತಿ,( £-ಇತ್ತಿ )] 

ನುಡಿಕಾಅ "ನುಡಿಗಾಜಿ' ನೋ. 

ನುಡಿಕೆ (ನಾ). -. ನುಡಿಕಾರ : ಅಪರೂಪ ಶೈಲಿ, ದ್ರುತಕಾಲದ 
ವಿಸ್ಮಯಕರ ಮಿಂಚಿನ ನೇಗದ ನುಡಿಕೆಗಳು (ಬಿರ್ಕಾ) ಇವೆಲ್ಲ, ಆಚಾರ್ಯರ 
ಗಾಯನ ಕೇಳಿದವರಿಗೇ ಅನುಭವವೇ ಹೊರತು ವರ್ಣನೆಗೆ ಎಟುಕುವುದಿಲ್ಲ 
(ಸಂಗೀಚಂ, [ನುಡ -- -ಕೆ] 


೭-೧೮). 


೨೭೮). 


ನುಡಿಕೊಡು 


ನುಡಿಕೊಡು "ನುಡಿಗೊಡು' ನೋ. 

ನುಡಿಗ (ನಾ). ೧. ಜ್ಯೋತಿಷ್ಯ; ಜೋಯಿಸ: ನಡೆನಣಿಗ 
ಗೋಳಾಯ್ಲ ಸೂಳಾಯ್ತೆ ಡಪವಳ ಬಳೆಗಾಜ ಕನ್ಮುಜ ನುಡಿಗೆ ಕುಂಬಜಿ 
ಕಂಚುಗಾಲರ ಕೇರಿ ಮೆಜಕಿದಿಹವು (ಸಾಳ್ವಭಾ, ೨-೮). ೨. ವಾಗ್ಮಿ ; 
ವಾಕ್ಚಟು, [ನುಡ್ಮಿ---ಗೃ] 

ನುಡಿಗಟ್ಟು, ನುಡಿಕಟ್ಟು (ನಾ). ೧. ಒಂದು ಭಾಷೆಯಲ್ಲಿ ಕೇವಲ 
ಶಾಬ್ದಿಕ ಘಟಕಗಳಿಂದ ಹೊರಡುವ ಅರ್ಥಕ್ಕಿಂತ ಬೇರೆಯಾದ 
ಅರ್ಥವನ್ನುಳ್ಳ ಹಾಗೂ ಜನರೂಢಿಯಲ್ಲಿ ವಿಶೇಷಾರ್ಥವುಳ್ಳ 
ಪದರಚನೆ,--ಸದಪುಂಜ : ಪ್ರಕಟಿಸಿದೆ ನೀನೈಹಿಕಾಮುಸ್ಕಿಕದ ನಡು 
ಸರು. ಕವಿಸಿದೊಬ್ಸಾಣಿಕೆಯ ಸೇತುವೊಲಿದರ ನುಡಿಗಟ್ಟನ ಸಗಾಢಿಕೆಯ 
(೧೪ವಿಂ. ೯೭-೮) ; ಹಿರಿಯ ಹುಡುಗ ಜನಸಾಮಾನ್ಯದಲ್ಲಿ ಬಳಕೆಯಲ್ಲಿದ್ದ 
ನುಡಿಗಟ್ಟನ್ನು ಬಳಸಿದನು (ಪುನರು, ೨೮೧) ; ನುಡಿಗಟ್ಟು ಭಾಷೆಯನ್ನು 
ಸೋಕಿದ ಎಲ್ಲ ಕಲ್ಪನೆಯ ಹರಹಿನ ಪದರೂಪದ ಚಿತ್ರ (ನಮ್ಮನು. ೪೮). 
ನುಡಿಕಟ್ಟು : ೧. ತನಗೆ ಪರಿಚಿತವಾದ ಕೆಲನೇ ಕ್ರಿಯಾಪದಗಳನ್ನು 
ಪ್ರತ್ಯಯಗಳನ್ನು ಜೋಡಿಸಿ ಹಲವು ನುಡಿಕಟ್ಟು (111073 ) ಗಳನ್ನು 
ಮಾಡಲು ಸಾಧ್ಯನಿದೆ (ಬಾಲಸ್ರ, 111, ೧೩೧೪). ೨. ವಾದ್ಯದಲ್ಲಿಯ 
ತಾಳಕ್ಕನುಸಾರವಾದ ನುಡಿತ,--ವಾದನ : ಯಕ್ಷಗಾನದನರು 
ವಾದ್ಯದ ವಿಚಾರದಲ್ಲಿ ವಿಶೇಷ , ಕೃಷಿಮಾಡಿದವರು, ಅನರು ಬಳಸುವ 
ಮದ್ದಲೆಯ ನುಡಿಕಟ್ಟು ಗಳು (ಬಡ್ತಿಗೆ) ತುಂಬ ವಿಸ್ತಾರವಾದುವು 
(ಯಕ್ಷಬ ೯೧). 

ನುಡಿಗಟ್ಟನಾಟ - ಅಕ್ಷರದ ಗುರುತುಳ್ಳ ಚೀಟಿಗಳನ್ನಾಯ್ದೂ 

ಶಬ್ದಗಳನ್ನು ಜೋಡಿಸಿ ಆಡುವ ಒಂದು ಬಗೆಯ ಆಟ: ನುಡಗಟ್ಟ 
ನಾಟಿದಕ್ಕರಚೀಓಯೊಟ್ಟ ನಲಿ ತಡಕಿ ನಾವಾಯ್ಡಾಯ್ಚ ನುಡಿ ಜೋಡಿ 
ಪಂತೆ ಬಿಡಿಜೀವ ಸಂಗಾತಿಜೀವಗಳನರಸಿ ತಾಂ ಪಡೆದಂದು ಪೂರ್ಣವದು 
(ನುಂಕುಕ. ೧೪೭). [ನುಡಿ -- ಕಟ್ಟು] 

ನುಡಿಗಡಣ, ನುಡಿಗಡಣೆ (ನಾ). ಮಾತುಗಳ ಸಮೂಹ; ಉಕ್ತಿಗಳ 
ಸಂಚಯ : ಕಡುದರ್ಪವೇಜುದ ಒಡಲೆಂಬ ಬಂಡಿಗೆ ಮೃ ಡಶರಣರ ನುಡಿ 
ಗಡಣನೇ ಕಡೆಗೀಲು ಕಾಣಾ (ದೇದಾನ,೧-೨) ; ತೆಲಹಿಲ್ಲ ತೆಜಿಹಿಲ್ಲವಯ್ಯಾ 
ನುಡಿಗಡಣಕ್ಕೆ (ಅಖಂಡೇ. ೩೩೮೨೫೦) ; ನುಡಿಯಲ್ಲಿ ಭಕ್ತಿಯು ನಡೆಯಿ ಲ್ಲ 
ದಿದ್ದರೆ ಕಡೆಮಂಟ್ಟಿದು ಶಿನನೊಲಿವುದು ಸಟೆಯ ನುಡಿಗಡಣನೇಕೆ 
(ಸಿದ್ಧಪು. ೨೩-೬೬). ನುಡಿಗೆಡಣೆ : ಕೂಡಲಸಂಗನ ಶರಣರ ನುಡಿಗಡಣೆ 
ಎಲ್ಲಕ್ಕೂ ಅಧಿಕ (ಬಸನ. ೬೧೨) ; ನುಡಿಗಡಣೆ ತತ್ತ್ವನಿಚಾರ ಭಾಸೆ 
ಗಳುಲಿವು ತೂರ್ಯತ್ರಯದ ಘೋಷಣವು (ಬಸಪು. ೪-೫೪). 

[ನುಡಿ -- ಗಡಣ್ಣ| 

ನುಡಿಗಡಣೆ "ನುಡಿಗಡಣ' ನೋ. 

ನುಡಿಗಣ್ಣು (ನಾ). ಹೇಳಬೇಕಾದುದನ್ನು ಸೂಚಿಸುವ ಕಣ್ಣು p 
ಕಪ್ಪಾಗಿ, ಆಳದಲಿ ಹೊಳಪಿಡುವ ನಿನ್ನ ನುಡಿಗಣ್ಣು, ನಾ ಕಂಡ ಮಿಕ್ಕಾನ 
ಕಣ್ಣನೂ ಮರೆಮಾಡಿ, ಮುಂದೆ ನಿಲುವುವು ಬಂದು, ನಡುವಿರುಳ ಹೊತ್ತು 
(ಇಂಗೀತ, ೫೬-೧೪). [ನುಡ್ಡಿ--ಕಣ್ಣು (೭ ಕಣ್‌)] 

ನುಡಿಗಬ್ಬ (ನಾ). ಗದ್ಯಕಾವ್ಯ 4 ನಚನಕಾವ್ಯ ; ಪುಸಿಯನೇವೊ 
ಸ್ತ ೦ಗಮುಂಸಿರೆಂ. ಈವಗೆಯ ನುಡಿಗಬ್ಬ ಂ ಮಂಂತಿಲ್ಲ ಪಿಂತಿಲ್ಲಮೆಂದಾಯ್ತ್ತೂ 
(ಉಮಾಶ್ವ- ೧೬೪-೨೪). "ಓದುಗಬ್ಬ' ಪರಾ, 

[ನುಡ್ಲಿ*ಕಬ್ಬ,] 

ನುಡಿಗಲ್‌, ನುಡಿಗೆಲಿ (ಕ್ರಿ). ಮಾತನ್ನು ಕಲಿ, ಅಭ್ಯಾಸ 

ಮಾಡು : ಬಿಡು ವಿಂಥ್ಯಾತ್ವಮುನಂಜದೆ ಪಿಡಿ ಸಮ್ಮುಕ್ತ್ವಮನುದಾರ 

ಚಿತ್ತದಿನೆಂಬೀ ನುಡಿಯನೆ ನುಡಿದು 'ಮನಂಬಿಡೆ ನುಡಿಗಲ್ಲಂ ಸುಕವಿನಿಕರ 


೪೮೫೬. 


20 


30 


35 


40 


45 


ನುಡಿಗೇಡು 


ಪಿಕಮಾಕಂದಂ (ಧರ್ನಾನೃ. ೭-೧೪) ; ಗಿಳಿಯೊಡನೋದಿಯೋದಿ ನುಡಿ 
ಗಲ್ಲು ಮದಾಲಸರಾಜಹಂಸಮಂಡಳಿಯೊಡನಾಡಿಯಾಡಿ ನಡೆಗಲ್ಲು . . . 
ಬಾಲಭಾನಡದೊಳೆ ಬಾಲಕಿಯರ್‌ ಬಳೆವರ್‌ (ಕಾಮ್ಯಾನ, ೨೯೦); ಮೃಡ 
ದೂಷಕರ ಬಾಯ್ಸಳಂ ಮುದ್ರಿಸುವ ಚೆಲ್ವ ನುಡಿಯೊಡನೆ ನುಡಿಗಲ್ತು 
(ಸಡ್ಮರಾ. ೪-೩೩), ನುಡಿಗಲಿ : ಅಲ್ಲಿಗಲ್ಲಿಗೆ ನುಡಿಗಲಿತ ಮಗನಲ್ಲದೇನು. 
ನನಟಿಕಿಯಲಾ ನೀನಿಲ್ಲಿ ಒಅತೆಯನಗಿದೊಡಲ್ಲದೆ ಮುನಿಸು ತಿಳಿಯಲ್ಲ 
'ಒಲ್ಲನಯ್ಯುನು (ಬಸಪು. ೪೭-೨೧) ; ಒಯ್ಯನೆ ನುಡಿಗಲಿಯಲೆಂದು ಬಂಡು 
ಪುರುಳಿಗಳನಾಳಿಯರಿಂದೆ ತೊಲಗಿಸುತ್ತಿ (ಚೆಬಪು. ೭-೧೪). 
[ನುಡ್ಡಿ 4 ಕಲ್‌] 
ನುಡಿಗಲಿ "ನುಡಿಗಲ್‌' ನೋ. 
ನುಡಿಗಲಿಸು (ಕ್ರ). ಮಾತನ್ನು ಕಲಿಸು; ಮಾತನಾಡಲು ಅಭ್ಯಾಸ 
ಮಾಡಿಸು : ಕಿಜುಗೂಸುಗಳಂ ನುಡಿಗಲಿಸಿದಂ ತೊದಲ್ಲುಡಿ ಪಡೆವಿಸೆಗಂ 
ಪಿತೃಯಂಗಕೆ ಕರ್ಣಾನೃುತನುಂ  (ಸಂರಾಮಾ, ೧-೭೯); ನುಡಿಗಲಿಸಿ 
ವಖಣ್ನದೇ 'ಕನ್ನಡನಕ್ಕಿಯನಿಸಲನಂಗನಂ ಕಲಿಸಿದುದೆಂದೊಜೆ ಬಿರಯಿಗೆ 
ಮುನ್ನಿನ ಭನದಿಡುನಗೆ ಚೂತಾಂಕುರಂ ವಿಷಾಂಕುರಮೆ ವಲಂ (ನುಲ್ಲಪು. 
೬-೨೮). [ನಂಡಿಗಲ್‌-+- ಇಸು] 
ನುಡಿಗಾಅ, ಮಡಿಕಾಜಿ (ನಾ). ಮಾತುಗಾರ; ಮಾತಿನಲ್ಲಿ 
ಜಾಣ; ವಾಕ್ಚಟು; ಗರವಟಗರ ಕೊಲ್ಲಾಯ್ತರ ನುಡಿಗಾಆರ 
ಮಾಸ್ವಾರರ ಸಂದಣಿ ಸಲೆ ಸೊಗಯಿಂಸಿತು (ಜಯಕಾ.೧೨-೧೯); ಕಟ್ಟ ಣಕದ 
ನುಡಿಗಾಜ 1 ಅಡಿಗಡಿಗೇಂ ಜಲುಚುವಯ (ರಾಸಾಶ್ವ. 
ನುಡಿಕಾಲಿ: ಜಡಿವ ಪಡಿಯಲರ ಸೊಗಯಿಸ ನುಡಿಕಾಜರ ಮೇಳದರಸು. 
ಗಳ ಮೆಲ್ಲನೆ ಕೈಗುಡುವ ಸೊಬಗೆಯರ ನೆರವಿಗಳೊಡನೆಟ್ಸಿಂ(ಕಟ್ಟಿ ಕ೯೦); 
ನುಡಿಕಾಇಜಿಂ, ಆಟಿಕಾಅಂ ಮೋಸಕಾಜಂ, ಮುಂಡಕಾಜಂ (ಶಬ್ದಾನು. 
೪೨೩ ಪ್ರಯೋ). [ನುಡ್ಡಿ---ಕಇಅ] 
ನುಡಿಗಾಅಂಕೆ (ನಾ). ಮಾತುಗಾರಿಕೆ; ವಾಕ್ಚಾತುರ್ಯ: ನರನ 
ನುಡಿಗಾಲಾಕೆಗೆ ವರ್ಮನ ಧರಿಸಿ ತನ್ನರಸಿಯಳ ನೋಡುತ ಹರನು ಸಂತಸ 
ವಡಗಿ ಸತಿಯೇ ಕೇಳಿದೈಯೆನಲು (ಕೃಷ್ಣಾ ಕಾ. ೨೫-೨೮). 
[ನುಡಿಗಾಅ -- -ಇಕೆ] 
ನುಡಿಗುಂದು (ಕ್ರಿ). ಮಾತು ಅಡಗು; ವಶೌನವಾಗು : ಬಿಡು 
ನಿಜಮನ್ಮುಬಾಷ್ಪ ಭರಮಂ ನುಡಿಗುಂದುತಮಿಂತು ದುಃಖಮಾಂತೊಡೆ 
ಕಡೆಗೋಡಿಪೋಗದೆ ಪೊನರ್ಲ ಪುಗುತರ್ಪ ತಟಾಕದಂದದಿಂಜೊಡೆದಪುದಲ್ಲಿ 
ನಿನ್ನ ಸುಮಳೋಮಲನಶ್ಪೈರ್ಜಿ ತಂದೆಯ ತಾಯ ಬಾಚಿಕ್ಕಿಯಿಂ 
(ಕಾದಂಉ. ೫೮೫). [ನುಡ್ಡಿ--ಕುಂದು,] 
ನುಡಿಗುಡು "ನುಡಿಗೊಡು' ನೋ. 
ನುಡಿಗೆಡಿಸು (ಕ್ರಿ). ಮಾತಿಗೆ ತಪ್ಪು ೩ ಲಂಚಗಾಜನಂತೆ ನುಡಿಗೆಡಿಸದೆ 
ಏಕಚಿತ್ತದಿಂ ಕೇಳ್ವಿರಪ್ಪೊಡೆ ಪೇಟ್ಗಸೆಂ (ಧರ್ನಾನ್ಸು. ೧-೮೩), 
[ನುಡಿಗೆಡು---ಇಸ್ಕು] 
ನುಡಿಗೆಡು (ಕ್ರಿ). ೧. ಮಾತು ಬಾರದಂತಾಗು; ಮಾತಾಡಲು: 
ಅಸಮರ್ಥವಾಗು : ಥಗೆನಡೆಜೊಡಲೊಳು ಸ್ಫೊ ಬಕನೆದ್ದು ನಾಲಗೆ. 
ನಂಡಿಗೆಟ್ಟು ನೆ ಜೀಯ (ನೋಹತ, ೯-೧೪). ೨. ಮಾತಿಗೆ ಅತೀತ 
ವಾಗು ; ನುಡಿಗೆ ವಿರಾರು : ತಾ ನಡೆನಡೆ ನಡೆಗೆಟ್ಟಿ ನಡೆಯ ನಡೆಯ 
ಬೇಕು, ತಾ ನುಡಿನಡೆ ನುಡಿಗೆಟ್ಟ ನುಡಿಯ ನುಡಿಯಬೇಕು (ಅನಡಂ. 
೯೯-೪೪೮), [ನುಡ್ಡಿ + ಕೆಡು] 
ನುಡಿಗೇಡು (ನಾ). ೧. ಪರಿಣಾಮವಾಗದಿರುವ ಮಾತು; ವ್ಯರ್ಥ 
ವಾದ ಮಾತು : (8. ೨. ಮಾತಿಗೆ ತಪ್ಪುವಿಕೆ; ವಚನ 
ಭ್ರಷ್ಟತೆ : "ನುಡಿಗೇಡುಗ' ಸರಾ. [ನುಡ್ಗಿ -- ಕೇಡು] 


೯-೨೮), 


ಸುಡಿಗೇಡುಗ 


ನುಡಿಗೇಡುಗ (ನಾ). ಮಾತಿಗೆ ತಪ್ಪುವವನು ; ವಚನಭ್ರಷ್ಟ : 
ನುಡಿದ ನುಡಿಗೇಡುಗನ ವಿಪ್ರರ ಮಡುಹಿದಾತನನಮಳಗುರುವಿನ ಮಡದಿ 
ಯರಿಗಳುಸಿದನ . . . ವಿಪ್ರರ ಜಡಿದು ನುಡಿದನ ಗತಿಗಳಾಗಲಿ ರಣ 

ದೊಳೋಡಿದರೆ (ಕುನ್ಯಾದ್ರೋ. ೨-೮). [ಸುಡಿಗೇಡು---ಗೃ] 

ನುಡಿಗೇಳ್‌, ನುಡಿಗೇಳು (ಕ್ರಿ). ೧. ಮಾತನ್ನು ಕೇಳು, 
ಆಲಿಸು : ಇನಿಯನ ಚೆಲ್ಪನೀಕ್ಷಿಸ ಸೊಕಂ ನುಡಿಗೇಳ್ವಳಿಪಂ ನಿನಿರ್ಚದು 
(ಚಂದ್ರಪು. ೮-೮೨). ನುಡಿಗೇಳು : ೨. ಧ್ವನಿ ಕೇಳು: 
ಅನಗಮೊಡನಾಡಿಯೆಂ೦ ನುಡಿಗೇಳಿಯಂಂ ಬಿನಯಂಗೆಯನ್ನುಂ ಬೇಬ್ಬು 
ದಥಿತ್ತುಂ ನುನ್ನಿಪರುನ್ನತಿಗೆ ಮಿತಿ ಯಾವುದು (ಚಿಕನಂ. ೭೮-೧೩). 
ನೊಂದೆನಾ ನುಡಿಗೇಳುತವೆ ಪೂರ್ಣೇಂದುಮಂಖಿ ಕೇಳ ತಾಂಡನನ ತಾಯ್‌ 
ತಂದೆಗಳ ದನಿದೋಣದಿಳುಹಿದೆನಿಳೆಗೆ ಮರದಿಂದ (ತೊರರಾ. ೨-೫-೨೨). 

[ನುಡ್ಮಿ--ಕೇಳ್‌] 

ನುಡಿಗೇಳು “"ನುಡಿಗೇಳ್‌' ನೋ. 

ನುಡಿಗೊಡು, ನುಡಿಕೊಡು, ನುಡಿಗುಡು (ಕ್ರಿ). ೧. ಮಾತಿನ 
ರೂಪಕೊಡು ; ಮಾತಿನಲ್ಲಿ, ತಿಳಿಸು; * ಅಭಿವ್ಯಕ್ತಿ ಪಡಿಸು. 
೨. ಮಾತುಕೊಡು ; ಭಾಷೆ ನೀಡು; ವಚನ ಕೊಡು: (8. 
ನುಡಿಕೊಡು : ೧. ಮನಸ್ಸಿನಲ್ಲಿ ಮೊರೆಯುತ್ತಿದ್ದ ಚಿಂತೆಗೆ ನುಡಿ 
ಕೊಡಲಾರದೆ ದಾಸರು ಏನೋ ಮೂಕಸಂಕಟಪಡುವವರಂತೆ ಸುನ್ಮುನೆ 
ನಿಂತುಕೊಂಡರು (ರೂಸಸ. ೧೮). ನುಡಿಗುಡು : ೨. ನುಡಿಗುಡದನಿಶಂ 
ಸುಮ್ಮನೆ ಕೊಡುವ ಮಹಾದಾನಿಯಂತಿರಲಲರೇಜದೆ ಸೊಂಪಿಡಿದಿನಿವಣ್ಗಳ 
ನೆಲ್ಲರ್ಗೆಡೆನಿಡಿದೀವುತ್ತ ಮೊಪ್ಪೈ ಗುಂ ಪನಸಕುಜಂ (ಉದ್ಭಟ. ೯-೨೦). 


[ನುಡ್ಡಿ 4 ಕೊಡು] 
ನುಡಿಜಾಣ (ನಾ). ಮಾತನಾಡುವುದರಲ್ಲಿ ನಿಪುಣ ; ವಾಶ್ಬಟು : 
*ನುಡಿಜಾಣನಂ ಸುಮಂಖನೆಂಬುದು?. (ಹಲಾಯು. ೬೧-೨೧೯); 


ಸೊಬಗಿಯ ಗಾಂಪಿನಂತೆ ನುಡಿಜಾಣನ ಮೋನದಂತೆ ಬಲ್ಲಿದನ ನೋಟಿದಂತೆ 
(ಧರ್ಮಾಮೃೈ.- ೮-೯೪) ; ನುಡಿಜಾಣ ನಡೆಜಾಣ ನೆಲಿಜಾಣ... 
ಎನ್ನಂತರಂಗದೊಳಿರು ಜಾಣರೊಡೆಯ ಚಿದಂಬರಪುರುಷಾ (ಭರಚ. ೭-೭೬); 
ಈ ಲಿಂಗಾರ್ಪಿತ ಸಕೀಲವನಯದೆ ಬಂದೆ ಪ್ರಸಾದಿಗಳೆಂದು ನುಡಿವ ನುಡಿ 
ಜಾಣರ ಕಂಡು ನಾಚಿದೆನಯ್ಯಾ (ಅಖಂಡೇ. ೧೭೩-೪೭). 
[ನುಡ್ಲಿ* ಜಾಣ] 

ನುಡಿಜಾಣೆ (ನಾ). ಮಾತನಾಡುವುದರಲ್ಲಿ ನಿಪುಣೆ: ಅಡುನ ನುಗ್ಗ 
ಬಾಳಕಿಯರುಂ ನುಡಿಜಾಣೆಯರಾದರೀಗಳಿಂಪೋಡದ ನಿನ್ನ ಮಾತುಗಳ 
ನಾಡಿಯೆಂ ಕೇಳಿಸಲೆ (ವರ್ಧ ಪು. ೪-೩೬). [ಸುಡಿ, ಜಾಣೆ] 

ನುಡಿಜಾಣ್ಮೆ (ನಾ). ಮಾತಿನ ಚಾತುರ್ಯ, ಜಾಣತನ : 
ನಾಕ್ಟಾತುರ್ಯ: ನುಡಿಜಾಣ್ಮೆಯಲ್ಲ ನೂತನಪುರುಷನ ಕಂಡು ಕಡುಗುವು 
ದಲ್ಲ ನಿನ್ನಾಣೆ ಕಡುಗಾಡಿಕಾಅನವನ ಚೆಲ್ವು ಕೈಸೆಅಕಿ ವಿಡಿದುದೆನ್ನಂತರಂಗ 
ನನು ನುಡಿಜಾಣ್ಮೆ ನಡೆಜಾಣ್ಮೆ ನನಗೊ 
ದೇವರಿಗೊ ಸಂಗಡದ ಭೂಪರು ಪೇಳಲಿ (ಭರಚ, ೩೯-೧೦೭) ; ನುಡಿಜಾಣ್ಮೆ 
ಯಿಂದೆ ಜಯಮಂ ಪಡೆನಳವಂತಿರ್ಕೆ ದೃಷ್ಟನುಂ ತೋರ್ಪಥಟುಳ್ಳೊಡೆ 
ಕೋಟ ಗೆಲ್ವುದು (ವೃಷವಿ, ೩೬-೬೧). [ನುಡಿ --ಜಾಣ್ಮೆ] 

ನುಡಿತ (ನಾ). ೧. ಅಭಿವ್ಯಕ್ತಿ ; ಹೇಳುವಿಕೆ; ನುಡಿಯುವಿಕೆ: 
ಹೊರಗೊಳಗಣ ನುಡಿತದಲ್ಲಿ ಮಿಂಚೂ ಇದೆ (ಚಿತ್ರಸೃ. ೧ ಮುನ್ನುಡಿ). 
ಪಿ. (ವಾದ್ಯಗಳ) ಧ್ವೃಥಿ; ನಾದನಧ್ವನಿ: ಎರಡು ಕೋಲುಗಳಿಂದ 
ಬಡಿದು ಬಾರಿಸುವ ಚಂಡೆಯು ಇನ್ನಷ್ಟು ಏರಿನ ಧ್ವನಿಯಲ್ಲಿದ್ದು, ಅದರ 
ನುಡಿತ ಗಾವುದ ದೂರಕ್ಕೆ, ಕೇಳಿಸಬಲ್ಲುದು (ಯಕ್ಷಬ: ೯೧). 

[ಸುಡ್ಮಿ*-ತ್ಯ] 


(ಕುರಾಸಾಂ. ೨೩-೨೧); 


೪೮೫೭. 


5 


25 


30 


35 


40 


45 


ನುಡಿಯಿಸು 


ನುಡಿತಟ್ಟೆ (ನಾ). ಸಂಗೀತ, ಭಾಷಣ ಮೊದಲಾದುವುಗಳ ಧ್ವನಿ 
ಸಂಗ್ರಹವಾಗಿರುವ ತಟ್ಟೆ ; ಗ್ರಾಮಫೋನ್‌ ರೆಕಾರ್ಡ್‌ : ನಾಟಕ 
ವಾರಂಭವಾಗುವ ಮೊದಲು ಹಲವು ಚಿತ್ರಗೀತೆಗಳ ನುಡಿತಟ್ಟಿ ಗಳನ್ನು 
ಹಾಕಿದ್ದರು. (ಆಲಹೂ, ೧೦೯). [ನುಡ್ಡಿ 4 ತಟ್ಟಿ] 
ನುಡಿತೆ (ನಾ). ಮಾತು ; ಸೊಲ್ಲು : ಹಿಡಿತೆ ಬಿಡಿತೆಯ ಹೆಚ್ಚು ಕುಂದಿನ 
ನಡತೆ ನುಡಿತೆಯ ಸ್ಕೂಲ ಸೂಕ್ಷ್ಮದ . - - ಸುಖದಡರುಯಂಡರಿನಲೇಕತೆ 
ಯರಲೆಡೆಗೊಡುವ ಸಹಜಸಮಸ್ಟಿ ಕೆಯನುಸುರುನೆನಂ (ಗಗತಾ. ೧೭-೬). 
(ನುಡಿ, +-ತೈ] 
ನುಡಿದಪ್ಪು; (ಕ್ರಿ). ಮಾತಿಗೆ ತಪ್ಪು; ವಚನಭಂಗಮಾಡು : 
ಆಡಿ ನುಡಿದಪ್ಪು ನ ರಾಯರ ಗಂಡನಾಹವೋದ್ಧ ಂಡರ ಗಂಡನೆಂಬ ಬಲವುಂ 
ಬಿರುದಂ ಚಿಕೆಡೇವರಾಯಸೊಳ್‌' ಮಂಡಿತಮಲ್ಲೆ (ಅಸ್ರತಿ. ೮-೧೮), 
[ನುಡ್ಡಿ -- ತಪ್ಪು |] 
ನುಡಿದಸ್ಸ್ಟು (ನಾ). ಮಾತಿಗೆ ತಪ್ಪುವುದು ; ವಚನಭಂಗ : ನುಡಿ 
ದಪ್ಪಿಗೆ ತಂದೆ ತಾನೇ ಕೊರಲ್ಲೊ ಯಿಸಿದಪನೆಂದು ನೀಂ ನೊಂದೊಡೆ 
(ಭಾನಚಿಂ. ೯-೧೫). [ನುಡ್ಡಿ 4 ತಪ್ಪು] 
ನುಡಿದೂಸಜು (ನಾ). ತೆಗಳಿಕೆಯ ಮಾತು ; ತಿರಸ್ಕಾರದನುಡಿ ; 
ನಿಂದೆ : ಪೊಡೆಯರಲನಂಗನೆಯ ಮನೆಯ ಸತಿಯೆನಲಾಳ್ವ ನುಡಿದೂ 
ಸಜಂಗಳ್ಳದಾ ರಮಾಕಾಂತೆಯೊಡನೆಡೆನಿಡದೆ. ಪಗಲೆ ಪಳ್ಳೆ ಯೊಳಿರ್ಪನು 
(ಭಾನಟಂ. ೩-೪೭). [ನುಡ್ಡಿ 4 ದೂಸಟು] 
ನುಡಿದೊಡು (ಕ್ರಿ). ಪ್ರತಿಜ್ಞೆ ಮಾಡು ; ಭಾಷೆತೊಡು : ಅರಿಗನು 
ಪುತ್ರಮರಣಕಾರಣನಾದ ಜಯದ್ರಥನನ್ನು ಮಂಡುಹುವೆನೆಂದು ನುಡಿ 
ದೊಡುವುದು (ನಾಡೋಜ, ೨೦೫). [ನುಡ್ಡಿ 4 ತೊಡು] 
ನುಡಿನಲ್ಮಿ (ನಾ). ಪ್ರೀತಿಯ ಮಾತು ; ನಲ್ಲುಡಿ: ಇದು ನುಡಿ 
ನಲ್ಮಿಯೆಂಬುದುತ್ತರವಾಕ್ಟಂ  ಪೆಜರೆ ಮನಕ್ಕೆ ನೋವಂ ಪುಟ್ಟ ಸದ 
ನುಡಿಹಂ ನಲ್ಮೆಯೆಂಬುದು ತಾತ್ಸರ್ಯಂ (ನೀತಿವಾ. ೨೬-೫೬). 
[ನುಡ್ಡಿ 4 ನಲ್ಮೆ) 
ನುಡಿನಿಜಂಗೆ (ನಾ). ಮಾತಿನ ಕ್ರಮ; ಮಾತಿನ ಹೊಂದಾಣಿಕೆ ; 
ನುಡಿನಿಅಿಗೆಯಂ ಬೆದಂಕಿ ಪಾಥದಂತುಂ, ಇರ್ದಂತೆ ಬಣ್ಣಿ: ಪೊಂದು ಜಾಣ್ಮೆ 
ದೊರೆಕೊಳ್ವಂತುಂ . . - ಬಣ್ಣಿಪೆಂ (ರಾನಾಶ್ವ. ೮೮-೧). 
[ನುಡಿ + ನಿಜಾಗೆ] 
ನುಡಿಬಿನ್ನಣ (ನಾ). ಮಾತಿನ ಜಾಣ್ಮೆ,--ಚಾತುರ್ಯ : ಎಲ್ಫೈ 
ರಾಘವ, ನುಡಿಬಿನ್ನಣಂ ಸಾಲ್ಲುಂ ಸಿಡಿ ಎನ್ನೀ ಕೋಯಂಂಡಮಂ 
(ಅದ್ಭುತ. ೩೨-೨೪). [ನುಡ್ಡಿ 4 ಬಿನ್ನಣ (-ಆಬಿನ್ನಾಣ)] 
ನುಡಿಮೇಳ (ನಾ). (ಹಾಡಿಗೆ ಹೊಂದಿಕೊಳ್ಳು ವಂತೆ) ನುಡಿಸುವ 
ಕೊಳಲು, ನಾಗಸ್ವರ ಮುಂತಾದ ವಾದ್ಯ : ಊದಿ ಬಾಟೀಸುವ 
ನುಡಿಮೇಳ ಮೊದಲಾದುದೇ ಸುಹಿರವೆನಿಸುವದು (ನಿನೇಕ. ೨೫೨). 
[ನುಡಿ + ಮೇಳ (- ಮೇಲ)] 
ನುಡಿಯಾಟ (ನಾ). ಮಾತನಾಡುನಿಕೆ: “ಒಣರನ್‌', “ಓಣ 
ಕ್ವೊನ್‌? ಪಿಡಿದು ನುಡಿಯಾಟಮಿರೆ : ಗೆಯ್ಮೆಯನ್‌' ಗೆಯ್ದೊರನ್‌ ತೋಲ 
ದೊಡೆ, ಕೇಡನ್‌ ಅಲಿಕಿಲಾಭಮೆಸಗಿದಪುದೆಂಬುದನ* ನುಡಿವೆ (ಅಂತಿಗೊ. 
೧೫-೩೦೧) . [ನುಡ್ಡಿ + ಆಟ] 
ನುಡಿಯಾಡು (ಕ್ರಿ). ಭವಿಷ್ಯ ಹೇಳು: ಸಲಕ್ಕೆ ಸಂದೆಯದೆ ಸಿಧಿಯಸನ 
ಡೆಲ್ಫಿಗಂ, ಡೊಡೋನದ ನುಡಿಯಾಡುವೋಕನುರಕ್ಕಂ, ಅಟ್ಟ ದನ್‌ 
ದೂತರನ್‌' (ಬದ್ಧಪ್ರ. ೩೫-೭೪೯). .[ನುಡ್ಡಿ -- ಆಡು] 
ನುಡಿಯಿಸು, ನುಡಿಸು (ಕ್ರಿ). ೧. ಮಾತನಾಡುವಂತೆ ಮಾಡು ; 
ಹೇಳಿಸು : ವಿದುರನೆಂಬೀ ತೊಟ್ಟು ಟ್ಟಿಯ ಮನೆಯ ಕೂಟ! ನುಡಿಯಿಸೆ 


ನುಡಿಯುಡುಗು 
ನುಡಿದೆ (ಪಂಪಭಾ. ೯-೫೮) ; ಲೋಕಪಾಲನಿರುಳೆ ತೂಂಕಡಿಸುವಾಗಳ್‌ 
. ನುಡಿಸಿ]ಡೊಡ 


ವಕುಳ ಮಾಲೆಯೆಂಬ ಗೊಜ್ಜೆ ಯಿಂದೆ ಸುಡಿಯಿಸಿ[ನ 
ರಸನದಂ ಸ್ವಸ್ನಮೆಂದೇ ಬಗೆದು (ಚಾವುಂಪು. ೬೦); ಆ ಮನೋಹರಾ 
ಲಾಪೆಯ ಪ್ರಿಯಾಲಾಪಮೆ ನುಡಿಯಿಸಿದಪ್ಪುದು. (ಕಾದಂಉ, ೪೦೪) ; 
ಮಡಿದೀ ದುಶ್ಶಾಸನನೇಂ ನುಡಿಯಸುನನೊ ಕುರುನರೇಂದ್ರದುರ್ಮ 
ರ್ಷಣನೇಂ ನುಡಿಯಿಸುವನೊ (ಗದಾಯು. ೩-೮೧). ೨. ಮಾತಾಡಿಸು: 
ನುಡಿಯಿಸಿದೊಡೆ. ಮತ್ತಿ ನಿಯಳ್ಳುಡಿಯದೆ ಮಣುಮಾತನಶ್ರುನಿಹಿತ 
ವಿಲೋಕಂ ಜಡಚರಿತಕುಮುಂ ದದಳಮೆನೆ ಕಡೆಗಣ್ಣಿ ೦ ನೋಡಿದಳ್‌ ವಯಸ 
ಯ ಮಂಖಮಂ (ಅನಂಪು. ೧೨-೬೧). ೩. ವಾದ್ಯವನ್ನು ಬಾರಿಸು ; 
ನಾದ ಹೊರಡಿಸು : ಗಡೆ ಬೀಸುವಂತಲ್ತು ಭೀಮ, ಬಿಲ್ವೆಸರ್ನ್‌ ನುಡಿ 
ಯಿಸಲ್‌ ಬಲ್ಲಂಗೆ ಬಿಲ್ಲೊಂದು, ಮೇಣ್‌ ಬೀಣೆಯೊಂದು(ಅಶ್ವತ್ಥಾ-೮೩೫). 
ನುಡಿಸು : ೨. ನುಡಿಸಿದನೆನ್ನಂ ನಲ್ಲಂ ಬಿಡಿಸಿದನೆನ್ನಂತರಂಗ 
ದನುತಾಪಮಂ (ಕವಿಂ. ೩-೨೩೫) ; ಮನುಷ್ಯಂ ಮೊದಲಾಗಿ ನುಡಿವುದ 
ರಿದೆಂದೊಡೆ. ಮರೆನಂ ನುಡಿಸುವುದು ಪರಮಗಹನಂ : (ಸಂಚತಂ. 
೧೭೨-೧೨) ; ಗರ ಹೊಡೆದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿ 
ಸಲು ಬಾರದು ನೋಡಯ್ಯಾ (ಬಸನ. ೧೩೨); ಜಡನಂ . . . ಅನಿಷ್ಟಂ 
ಮಾಟ್ಬಿನಂ. ನೋಡಿಯೆ ನುಡಿಸಲ್‌ ಸುಜನರೊಲ್ವರೇ (ಸೋಮೇಶ.೧೯)1 
ಮುಟ್ಟಿ ಬಾರದು ನೋಡಬಾರದು ನುಡಿಸಲರಿದು ಪಿಡಿದು ಬಿಟ್ಟಿಡೆ 
ತುಪ್ಪದ ಕೊಡನ ಮೇಲಲ್ಲಡೆ ಬೀಳಂ (ನಂಬರ. ೬-೫೦); ನುಡಿಸೆ ತಲೆ 
ವಾಗಿದನು ಲಜ್ಜೆಯ ರುಡಿತೆಯಲಿ (ಕುಪ್ಯಾಆ, ೮-೫೧). ೩. ದುರಪದವ 
ನೊಳ್ಳುನೆ ಮಿಡಿಸು ಲಿಂಗಾದೇವಿ ಕೊಳಲಂ ನುಡಿಸು ಚಂಗಳೆ ತಾಳಧರಿ 
ನೀನಾಗು ಭೋಗಾಯಿ (ಬಸಪು. ೧೨-೪೨); ನುಡಿಸು ನಿಸ್ಸಾಳವನು ಕರೆ. 
ಹೊಂಗೊಡನ ಹಿಡಿದೈತರಲಿ ನಾರಿಯರೆಡಬಲನು ತೆಜಹಾಗಲಿಕ್ಯ ಲಿ ಸಿಂಹ 
ವಿಸ್ಟ್ರರವೆ (ಕುನ್ಯಾದ್ರೋ. ೧-೩೭) ; ಮಣಿಖಚಿತ ಕಾನಕದೆ ದಂಡಿಗೆಯ 
ನುಡಿಸುತ್ತ ಸೊಸತಾನಮಾನ ಗಂಧರ್ವಕಿನ್ನರಸತೀಸಂಕುಳದ ಗಾನವಂ 
ಹೀಳ್ಪಡಿಸಲು (ಸಾಂದಪು, ೮-೪) ; ನಾಲಗೆ ಕುಡುಹು ಶರೀರನೆ ವಾದ್ಯ 
ನಿರಾಳಾತ್ಮನೇ ವಾದ್ಯಕಾಅ ತಾಳಿ ನುಡಿಸುತಿರ್ದು ಬಿಟ್ಟು ಹೋದರೆ ದೇಹ 
ಜೋಳಿನಂದದೊಳು ಬಿದ್ದಿ ಹುದು (ಭರಚ.೧-೧೧೩) ; ಪೀಣೆಯಿಂಂ ಗಾನಮಂ 
ನುಡಿಸುವಂದದೊಳಿನ್ನ ವಾಣಿಯಿಂ ಕನಿತೆಯಂ ಪೇಳಿಸಿದಂ (ಚೈಮಿಭಾ. 
೧-೮) ; ವೀಣೆಯಲ್ಲಿ ತಾನ ನುಡಿಸಲು ಸುವ್ಯವಸ್ಥೆ, ಮಾಡಿದರು , . . 
ದೊಡ್ಡ ಸುಬ್ಬಣ್ಣ ನವರು (ಸಂಗೀಚಂ. ೯೦). ೪. ಬಿಲ್ಲಿನ ತಿರುವನ್ನು 
ಮಾಟಿ ಧ್ವನಿಮಾಡು ; ಟೀಂಕಾರಮಾಡು ; ಸಾಯಲಂಜುವಡಿಳುಹು 
ಧನುವನು ನೋಯಿಸೆನು ನುಡಿಸಿದಡೆ ಕೌರನರಾಯನಾಣೆ ನೃಪಾಲ ಕೇಳೆ 
ನುತೆಚ್ಚನಾ ಕರ್ಣ (ಕುನ್ಯಾಕ, ೧೧-೪೭). [ನುಡ್ಡಿ ೬ -ಇಸ್ಯ್ಯು] 

ನುಡಿಯುಡುಗು (ಕ್ರಿ). ಮಾತು ಬಾರದಂತಾಗು ; ಸೊಲ್ಲು 
ಉಡುಗು : ಹರಿಮುಖಸುರಂ್‌ ಭೀತಿಯಿಂ ನಂಡಿಯಂಡುಗಿ ಧೂನುಕರ 
ನನೀಕ್ರಿಸೆ (ಪದ್ಮರಾ. ೧೦-೨೨೧), [ನುಡಿ ೬ ಉಡುಗು |] 

ನುಡಿಲಿಂಗ (ನಾ). ([ವೀಶೈ] ' ಮಾತನಾಡುವ 
ಜಂಗಮ : ಲಿಂಗದಲ್ಲಿ ದಿಟಿನನಲಿಸುವರೆ ಜಂಗಮವ ನೆಲ 
ನಡೆಲಿಂಗ ನುಡಿಲಿಂಗ ಮುಖಲಿಂಗವೆಂದೇ ನಂಬೋ (ಬಸನ. 

[ನುಡಿ + ಲಿಂಗ] 

ನುಡಿವಕ್ಕಿ (ನಾ). ಮಾತನಾಡುವ ಪಕ್ಷಿ; ಗಿಳಿ: ನುಡಿವಕ್ಕಿ ರನ್ನ 
ನೀ ಬಾರೆಂದವ ಮೈದಡವಿ ದಾಡಿಮ ತನಿವಣ್ಣ ಕುಡುಕಿತ್ತು ಮುಂಗೈ 
ಯ್ಯೊರಿ ಕುಳ್ಳಿ ರಿಸಿಕೊಂಡೊಡನುಸುರಿದನಿಂತೆಂದು (ಜೀನೆಂಸಾಂ. ೧೨-೫೫); 
ನಡೆನಕ್ಕಿಯ ನಲ್ಮೆಯ ಪೊಣರ್ವಕ್ಕಿಯ ನುಡಿವಕ್ಕಿಯ ಬೆಳುದಿಂಗಳ 
ಹಕ್ಕಿಯ ನಿಡುಗಣ್ಣ ಜ೨ ನಕ್ಕಿಯ ಬಳಗಂ ಬಳಸಿದುದಾ ನೃಪಸತಿಯ 


ದೇವರು ; 
ನಂಬುವುದು 
೪೨೭), 


೪೮೫೮ ನುಡಿವಳಿಕೆ 
(ಜಯಕಾ, ೨-೧೮) ; ನಡೆವಕ್ಕಿ ನುಡಿವಕ್ಕಿ ಕೊಳರ್ವಕ್ಕಿ ಪೊಣರ್ನಕ್ಕಿ ಪಡಿ 
ಯಜನಕ್ಕಿ ಕೇಳಿಸುವ ಗೆಡೆನಕ್ಕಿ . . . ಬನದೊಳಿರುತಿಹವು (ಕುರಾಸಾಂ. 


30 


40 


45 


೨-೩೧); ಮೈವಾಗಿ ಕೆಲಕೊಲೆದ ಕಲಾವಣ್ಣ ೦ ಕೊಕ್ಕಿಂ ಕುರ್ಕಿ ಸೀಯೆನೆ 
ಸನಿನ ನುಡಿವಕ್ಕಿಗೊಂದಣದಿಂ ಬನಂ  ಮನಂಗೊಂಡುದು 
(ಕೊಮಾತ್ತ್ವ. ೫೪-೪). [ನುಡಿ, + ಸಕ್ಕ) 

ನುಡಿನಡೆ (ಕ್ರಿ). ೧. ಸ್ವರ ಹೊರಡಿಸು; ಶಬ್ದಮಾಡಲು ಶಕ್ತಿ 
ಹೊಂದು : ಕಾಕಾಲಯಡೊಳಗೊಡಲಂ ಸೊರೆದುಂ ಮೆಯ್ಮಸಿನಣ್ಣ ಮ 
ನಾಂತನನರತಂ ನುಡಿನಡೆಯದೆ ಪಿಕಮಿರ್ದುವು. ಧರೆಯೊಳು (ಜಯಾ, 
೩-೫೪). ೨. ಮಾತಿನ ರೂಪವನ್ನು ಪಡೆ: ತೊಳೆದ ಬಗೆಯಿಂದೆದ್ದು 
ನುಡಿವಡೆದು ಬರೆಹದಿಂ (೫ಲೂರ.೧೯೨-೪೩೮).  [ನುಡ್ಮಿ4 ಸಡೆ|] 

ನುಡಿನಲ್ಮೆ (ನಾ). ಮಾತಿನ ಶಕ್ತಿ, ಪ್ರೌಢಿಮೆ; ವಾಕ್ಟಾತುರ್ಯ: 
ಜಡಜನಮುಮೆಲ್ಲವೋದಂ ತಡೆಯದೆ ಕಲ್ಲುಂ ಗುರೂಪದೇಶ ಕ್ರಮದಿಂ 
ನುಡಿನಲ್ಮೆಯಲ್ಪ ಡೇಂ ಕಲ್ತೊಡನೋದುವುದಲ್ತೆ ಗಿಳಿಗಳುಂ ಪುರುಳಿಗಳುಂ 
(ಕವಿರಾ. ೧-೧೦). [ನುಡ್ಡಿ *- ಬಲ್ಮೆ] 

ನುಡಿವಳಿ (ನಾ). ೧. ಹೇಳುವಿಕೆ; ಮಾತನಾಡುವಿಕೆ ; ಅಭಿವ್ಯಕ್ತಿ 
ಗೊಳಿಸುವಿಕೆ. ೨. ಮಾತನಾಡುವ ಕ್ರಮ ; ಮಾತಿನ ರೀತಿ,- 
ಧಾಟ: ಗಿಳಿಯಂ ಸೋನೆಳೆಯಳ ನುಡಿವಳಿಯಿಂದೆ ವಿಕಾಸಮಾದ 
ಬಾಯ್ದೆ ಅಕೆ ಗಂಡಂದೆಳೆಸುತ್ತಿರ್ಪುವು  ದಾಡಿಮಫಳಬೀಜಂಗೆತ್ತು ದಂತ 
'ಕುಳಮಂ ಗಿಳಿಗಳ (ಗಿ೨ಕ. ೨-೧೭) ; ಸಂದೇಹಕ್ಕೆ ಎಳ್ಳಷ್ಟೂ ಇಂಬು 
ಹೊರೆಯದಂತೆ ತನ್ಮು ನುಡಿವಳಿ, ನಡೆವಳಿಯನ್ನ ಡುವುದು. ಅವರ ಕರ್ತವ್ಯ 
ವಾಗಿದೆ (ಯಕ್ಷಪ್ರ. ೭೫) ; ಹಳೆಯ ನುಡಿವಳಿ--ಹೊಸ ನಡೆನಳಿಗಳನ್ನು 
ಬೆಸೆದು ಹೊಸಬಗೆಯಲ್ಲಿ ಚೆಲುವನ್ನು ಕಂಡು ಸೊಂಪನ್ನು ಉಂಡು 
ಕಾಲೂರೆ ಚೆಲುವೆಯನ್ನು ಬರೆದೆನು. (ಕಾಲೂರ. ೪ ಬರೆದವನ ನಾಲು 
ಮಾತು). ಹ. ಪ್ರತಿಜ್ಞೆ; ಭಾಷೆ; ವಾಗ ಸ್ಹ ; ಕೊಟ್ಟ ಮಾತು: 
ಗಾಂಗೇಯಂ. . .ತನ್ನ ನುಡಿದ ನುಡಿವಳಿಯ್ಲೆಂಬ ಪ್ರಾಸಾದಕ್ಕ ಧಿಸ್ಮಾ ನಂ 
ಗಟ್ಟು ನಂತೆ ಚಿತ್ರಾಂಗದಂಗೆ ಪಟ್ಟಿ ಮಂ ಕಟ್ಟಿ (ಸಂಸಭಾ. ೧-೭೨ ವು; 
ಮುನ್ನ ಮನುಷ್ಯಗತಿಯೊಳ್ಳು ಟ್ವದರಲ ಮತ್ತಿ ನನರ್‌ ಪ್ರತಿಬೋಧಿಸುವು 
ದೆಂದು ಕೃತಪ್ರತಿಜ್ಞರುಮಾದರಿದನಳದು ನುಡಿವಳಿಗೆ ತಕ್ಕಂದದೊಳ್‌ 
ನೆಗಟ್ವೂದು (ಚಾವುಂಪ. ೨೦೧); ನೀಂ ನಿನ್ನ ನುಡಿದ ನುಡಿನಳಿಯಂ 
ನೆಜಪಿದೆ ನಿನ್ನ ನನ್ನಿ ನಿನ್ನಯ ಮೆಯ್ಯೊಳ್‌ ಸನ್ನಿದಮಾದುದು ಪೋಗು 
(ಸುಕುಮಾ. ೭-೨೬) ; ನುಡಿಮಾ ತತ್ವದ ಮಾತಂ ಬಿಡಲಾವ್‌' ೫ ಏನುನಂ 
ನುಡಿವಳಿಯನ್ತೆ ನಡೆವಳಿಯೆನಿಸಿದಂ ನುಡಿದನ್ತೆ ಗಣ್ಣಂ ಗುಣಗಳ್ಳೆ (ಎಕ. 
೪11, ಶಿಕಾರಿ, ೧೨೯-೩೯ ; 1071); ನುಡಿದ ನುಡಿವಳಿ ಸಂದುದೇ ನಿನ್ಮುಡಿ 
ಗಳಿಗೆ (ಕುನ್ಯಾದ್ರ್ರೋ. ೧೩-೬೨) ; ನಾವಿರಾರ್ವರೊಳಗೆ. ಮುನ್ನ ಮಾನವ 
ಗತಿಗೆ ಬಂದನರ್ಣೆ ಈ ನಾಕದೊಳಗಿರ್ದವರು ಬೋಧಿಸುವುದೆಂಬೀ ನುಡಿ 
ನಳಿಯುಂಟಿಪ್ಪುದು (ಶಾಂತೀಚ. ೩-೮೪); ಕರ್ಣನು ತಾನು ಕುಂತಿಗೆ 
ನುಡಿದ ನುಡಿನಳಿಯನ್ನು ನೆನೆದು ಪುರಿಗಣೆಯ ದೊಣೆಗೆ ಕೈಯಿಡದೆ 
ರೌದ್ರಶರದ ದೊಣೆಗೆ ಕೈನೀಡಿದನು (ಭಾನುಣಿ.೩೨). "ನಡೆವಳಿ,' ಷರಾ. 

[ನುಡಿ ---ವಳ್ಳ] 

ನುಡಿವಳಿಕಾಅ (ನಾ). ಒಳ್ಳೆಯ ಮಾತುಗಾರ; ವಾಕ್ಟಟು : 
ಕಾಲಕ್ಕೆ ನಡೆನಳಿಕಾಆಂ, ನುಡಿನಳಿಕಾಜಿಂ . . . ಬಗೆಕೌಳಿಂ (ಶನುದ. 
೧೯೯ ಪ್ರಯೋ). [ನುಡಿನಳಿ 4 -ಕಾಜ] 

ನುಡಿವಳಿಕೆ (ನಾ). ಮಾತಿನ ರೀತಿ,ಕ್ರಮ : ಕೃತಿಯು ಏನಾ 
ದರೂ ನುಡಿವಳಿಕೆ; ಚಾರಿತ್ರ್ಯವು ನಡೆನಂಕೆ. ನುಡಿವಳಿಕೆಯು ಅತ್ಯುಚ್ಛ 
ವಾಗಿ ನಡೆವಳಿಕೆಯು ಆದರ ಕನ್ನಡಿಯಂತಿದ್ದರೆ, ಆ ಮನುಸ್ಯನು ಸಾಧು 


ವೆಂದೆನಿಸಿಕೊಳ್ಳು ವನು (ಸಾಹಸಂ. ೨). [ನುಡಿವಳಿ-ಕೆ] 


ನುಡಿವಳ್ಳ 


ಸುಡಿವಳ್ಳ *ನುಡಿವಾಳ' ನೋ. 

ನುಡಿನಟಂ? (ನಾ). (?): ನಂಬಿದರನೋನದೆ ಛಿದ್ರಿಪ ಕಳ್ವ ಕಳ್ಳ ರೊಳ್‌ 
ನುಡಿ[ಸಾರಾಂ. ಕುಡಿ, ಗುಡಿ]ವಟಿಕಿಯಾದನೆಂದು ನವನಾರಕರಂ ಪರಿದೆಯ್ದೆ 

ನಾರಕರ್‌ (ಅಜಿಪು, ೧೧-೧೦). [7] 
ನುಡಿನಾಳ, ನುಡಿವಳ್ಳ (ನಾ). ವಾಚಾಳಿ; ಮಾತುಗಾರ : “ನಕ್ತಾ 
೬. ವಾದೀ, ವಾವದೂಕ8-ಈ ೬ ನುಡಿವಾಳಂ? 
ನುಡಿನಳ್ಳೆ : “ರಸ್ತಾ ಇ ನುಡಿವಳ್ಳೆ 0? (ಕಾಶಕೃ. 
[ನುಡ್ಡಿ +--ನಾಳ್ಯ( ಎ - ನಳ] 
ನುಡಿನೆಣ, ನುಡಿವೆಣ್ಣು (ನಾ). ಮಾತಿನ ಅಧಿದೇವತೆ ; ಶಬ್ದದ 


(ಕಾಶಕೃ. ೧೯೧). 
೨೪). 


ಒಡತಿ; ಸರಸ್ವತಿ : ಡನ್‌, ಬಾಸೆನೆರ್‌, ಸೊಲ್ವೆರ್ಣ, ಮಾತೆ 
ಯಳ೯, ಸಾರದ, ಸರಸ್ವತಿ--ಈ ೬ ಸರಸ್ವತಿಗೆ ಸಸರ” (ಕಶಸಾ, 
೪೮-೧೬); ಆ ನುಡಿವೆಣ್ಣನಾಂತ ನಾಲ್ಕೊಗಮಿರದಚ್ಚ ದಾವರೆಯ 


ಚೆಂದಮನಂದೊಳಕೆಯ್ಯೆ ಬಂದು ನೆಟ್ಟಿ ಗೆ ಬಲನಕ್ಕದೊಳ್‌ ನೆಲಸಿ ಕಣ್ಣೆ ಸೆದಂ 
ಬಿದಿ ನಿಂದು ನೋಟ್ಬರಾ (ಕಬ್ಬಿಕಾ.೧೬೪) ; ಮೃಡನಂ ಮೊರಡಿಯಣುಗೆ 
ನಾಲ್ಕೊಗನಂ ನುಡಿವೆಣ್ಣ ೦ಬುರುಹೋದರನಂ ಸವಿಗಡಲ ಕುವರಿ . . . 
ಕಯ್ವಿಡಿದಂದದಿ ನೈ ಸತಿಯ ತೋಳ್ಪಾಳಂ ಪಿಡಿದು (ಜಯಕಾ. ೨-೧೦) ; 
ನುಡಿವೆಣ್ಣ ಂ ವಿಧಿ ಬೊಮ್ಮನಂ ಸರಸಿಜಂ ತತ್ಯಂಜಮಂ ನಿಸ್ಲು ತಾನೊಡ 
ಲೊಳ್ಳಿ; ಸು ವನಬ್ಬಿ ತಾಳ್ಗುಮದಲಿಕಿಂ ತಾಂ ಶ್ರ (ಹ್ಮ ನೆಂದಾಡೆ: "(ಹಮ್ಮಾರ. 
೫-೪೯); ಕನ್ನ, ಡದ ನುಡಿವೆಣ್ಣೆ ಭತೃ। Foam ಟ್ರೀಲಾಪ.೫೩೯೭). 
ನುಡಿನೆಣ್ಣು: “ನುಡಿವೆಣ್ಣು ಸರಸತಿಯಂ ಸಾರನೆಯಂಬಿನರನಿಂದಭನ 
ನರೆಸಿಗಕ್ಕು: 07 (ಶಬ್ದನುಂ.೯); ನುಂವಣ್ಣು ಮೆಯ್ದೋಣಂವಂತಿದೆ ಕಾ ವೃಜ್ಞ 
ನುಡಿ ನ್ನ ಚತುರ . ಸಲ್ಲೂ. ಡಿಯ (ನರ್ಧಚ. ೮-೨); ಇದು ರತಿಯ 
ನೂಪುರದ ನುಣ್ಣರ ಇದುವೆ 'ಸುಡಸೆಣ್ಣ ೦ಚೆಯಿಂಚರ (ಸಾಳ್ವ ಭಾ.೧೮-೩೫). 
ನುಡಿನೆಣ್ಣಿ ಫಯ ತ ನುಡಿವೆಣ್ಣಾಳ್ಕ : “ಂಚೆಸೇರಂ, ನುಡ 

ನೆಣ್ಣಿನಿಯಂ . . . ತಾನರೆನಸೆಯಂ-ಈ ೮ ಬ. ಬ್ರಹ್ಮಂಗೆ ಪೆಸರ್‌? (ಕಠಸಾ. 
೪೮-೧೫). [ನುಡ್ಗಿ* ಪೆಣ್‌] 

ನುಡಿನೆಣ(ನಾ). ಮಾತನಾಡುತ್ತಿದ್ದರೂ ಹೆಣದಂತಿರುವವನು ; 
ಬಾಳ್ವೆಣ ; ಜೀವಚ್ಛವ : ನಡೆವೆಣನ ನುಡಿವೆಣನ - ಸಂಸಾರನೇನನನ 
(ಬಸನ. ೧೫೭) ; ಪತಿತರು, ಪಾಪಾತ್ಮರೆಂಬ ನಂಬಿಕೆಯಿಂದ ನಿರ್ನೀಣ್ಯ 
ರಾಗಿ, "ನಡೆವೆಣ ನುಡಿವೆಣ'ಗಳಾಗಿ ಹೋಗಿದ್ದ ಜನತೆಗೆ. . . ಶರಣರ 
ಅಭಯವಾಣಿ . . . ದಿವ್ಯಧ್ವನಿಯಾಗಿ ಕೇಳಿಸಿತು (ಶರಚ.15, ಮುನ ತು), 

[ನುಡಿ, *-ಪೆಣ] 

ನುಡಿನೆಣ್ಮಾಣ್ಮ "ನುಡಿವೆಣ್ಣಾಳ್ಮ' ನೋ. 

ನುಡಿನೆಣ್ಗಾಳ್ಮ, ನುಡಿವೆಣ್ಣಾಣ್ಮ (ನಾ). ಸರಸ್ವತಿಯ ಗಂಡ ; 
ಬ್ರಹ್ಮ : “ಪೊಂಬಸಿಜಂ ನುಡಿವೆಣ್ಣಾ ಳ್ಮಂ[ಪಾ39೦. ಣ್ಮಂ]ಬೊಮ್ಮಂ 

* ಬಿದಿ ನಾರ್ಕೊಗನೆನಲಜಂಗ (ಚನ, ೫). ನುಡಿನೆಣ್ಣಾಣ್ಮ : 
ಮೇಲಿನ ಪ ಗ್ರಯೋಗದ ಪಾಠಾಂತರನನ್ನು ನೋಡಿ. 
[ನುಡಿನೆರ್ಣ 4 ಅಳ್ಮ) 

ನುಡಿನೆಣ್ಣು "ನುಡಿನೆಣ್‌' ನೋ. 

ನುಡಿನೆಣ್ನೆ ಆಯ (ನಾ). ಇ ನುಡಿನೆಣ್ಣಾಳ್ಮ : “ಅರಲಿಚ ನಾಲ್ಕೊಗ 
ನುಡಿನೆಣ್ಣಿ ಜಯಂ ಪೊಂಬಸಿಅನಂಚೆದೇರಂ . , , ಬೇದಬಿಜ್ಜೆ ಗನುಮೆನೆ. 
ಧಾತ್ರಂ? (ಕವಿಕಂ. ೨೯); ಬಣ್ಣಿ ಪೊಡಸದಳವಾ ನುಡಿವೆಣ್ಣೆ ಅಕೆಯಂಗೆನಿಪ 
ಅಂಪಿನೇಟಕ್ಸಿಯನಾಂತಕ್ಷಂಣ್ಣ ಪ್ರಭನನಿಶಂ ಮುಕ್ಕಣ್ಣ ವಿರೂಪಾಕ್ಷ 
ನಾಲಯಂ ರಂಜಿಸುಗುಂ (ಉದ್ಭ! ಟೆ. ೪-೬). [ABER ಎಜಕಿಯ] 

-ನುಡಿನೇಟಿ (ನಾ). ಮಾತನ್ನು ಕೇಳಿದ ಜಗಾ ಉಂಟಾ 


ಗುವ ಮೋಹ: ರಾಮನನು ಆ ಯುನತಿ . , . ಕಿವಿವೇಟಿ ಕಣ್ಣೀಟಿ 
24 


೪೮೫೯ 


30 


35 


40 


4 


ನುಣ್ಣಟಿಕ 


ನುಡಿವೇಟಿ ಮೂಜಲ ಸನಿ ತಲೆಗೇಜಕಿ ನೋಡಿದಳು(ಕುರಾಸಾಂ.೩೨-೮೨). 
“ಚಕ್ಷೂರಾಗ' ಹೋ. ([ನುಡ್ಮಿ -- ಬೇಟ್ಯ(-ಆಬೇಂಟ)] 
ನುಡಿಸಲ್ಲೆ (ನಾ). ಮಾತಿನಲ್ಲಿ ತೋರುವ ಸದರ,--ಸಲುಗೆ: ಬಗೆ 
ವುಗುನ ನೇರನುಡಿಗಳಲೆ, ಕೆಳೆಯ ಕೆಳೆಯರೊಳ್‌ ನುಡಿಸಲ್ಲೆ ಸಲ್ವಂತೆ 
ನುಡಿದಫೆನ್‌ (ಬದ್ಧಪ್ರ. ೩೨-೬೮೯). [ನುಡ್ಡಿ 4-ಸಲ್ಲಿ] 
ನುಡಿಸು "ನುಡಿಯಿಸು” ನೋ. 
ನುಡಿಸುಹ (ನಾ). ಮಾತನಾಡುನಿಕೆ ; ಹೇಳುವಿಕೆ : "ಆಭಾಸಣಂ, 
ಆಲಾಸಪ। --ನುಡಿಸುಹ” (ನಾಚಿರಾ. ಕಿ). 
[ನುಡಿಸು(-ಆ.ನುಡಿಯಿಸು) ---ಹ್ಮ(-ಆ -ಹ್ಮ)] 
ನುಡಿಹ (ನಾ). ೧. ಮಾತನಾಡಿಸುವಿಕೆ. ೨. ನುಡಿಯುವಿಕೆ : 
“ಮಿ ಥ್ಯಾಭಿಶಂಸನಂ, ಅಭಿಶಾಪ।ಃ--ಇಲ್ಲದ ಹೊಲ್ಲಹಂ ಮೇಲಿಕ್ಕಿ 
ನುಡಿಹ” (ನಾರಾ. 8): ಪೆಜಿರೆ ಮನಕ್ಕೆ ನೋವಂ ಪುಟ್ಟಸದ ನುಡಿಹಂ 
ನಲ್ಮೆ ಎಂಬುದು ತಾತ್ಸರ್ಯಂ (ನೀತಿನಾ. ೨೬-೫೬). 
[ನುಢಿ * -ಹ್ಮ( -ನ್ಟ)] 
ನುಡಿಹೀನ (ನಾ). ಸರಿಯಾಗಿ ಮಾತನಾಡಲು ತಿಳಿಯದಿರುವ 
ವನು; ಮಾತಿನ ಕೊರತೆಯುಳ್ಳ ವ್ಯಕ್ತಿ : ಉಡೆಹೀನ ಮೂಡಲು 
ನುಡಿಹೀನ ಬಡಗಲು ಕಡುಕೋಪದವರು ಪಡುನಲೊಳು ತೆಂಕಲಲಿ 
ಸಡಗರದಲಿಹರು (ಸರ್ನಜ್ಞ ೧೬೧೫). [ನುಡ್ಡಿ -- ಹೀನ] 
ನುಣ*-(ಸಪೂರೂ) “ನುಣ್ಣಿ ತು? ಎಂಬ ಗುಣವಾಚಕಕ್ಕೆ ಸಮಾಸ 
ಫದಗಳಲ್ಲಿ ಬರುವ ಆಡೆಔರೂಸ. [ನುಣ್ಣಿತು] 
ನುಣಾಮರ (ನಾ). ಒಂದು ಬಗೆಯ ಮರ: ಮಡ್ಡೀ ಹಂಬು, 
ಸೊಪ್ಪಿ ಳಿಮರ, ನುಣಾಮರ (ಮೈಂ. ೫೫-೧೦೯೭). 
[ನುಣ್ಕಾ (P<- ತಮಿ.'ನುಣಾ) -- ಮರ] 
ನುಣಿಚು "ನುಣ್ಣು' ನೋ. 
ನುಣುಚು, "ನುಣ್ಣು' ಬಾ 
ನುಣುಚ್ಛು (ನಾ). ಜಾರಿಕೆ; ತೇಲಿಕೆ; ಹಾರಿಕೆ: ಏನಾದರೂ 
ಬೇಕಾಗಿತ್ತೇ . . . ಎಂದು ಅನನು ಪ ಪ್ರಶ್ನಿಸಿದಾಗ, ಅವಳು ಸಿಗ್ಗಾಳಿ 
ಯಾಗಿ ನುಣುಚುನುಣುಚಾಗಿ ಉತ್ತರ ಕೊಟ್ಟ ಳು (ಪುನರು. ೪೯೭), 
[ಎನುಣುಚು,] 
ನುಣುಪು "ನುಣ್ಣು' ನೋ. 
ನುಣುಪುಗೊಳಿಸು (ಕ್ರಿ). ಕಾಂತಿಗೊಳಿಸು ; ಹೊಳೆಯುವಂತೆ 
ಮಾಡು : ಅಮೃತಸಾಗರಸದೃಶವಾದ ತಸಸ್ತೇಜದಿಂದ ಕಾಡುಗಳನ್ನೇ 
ದಂತಮಯವಾಗಿ ಧವಳಿಸುವ, ತಾರಾಚಳವನ್ನೇ ನುಣುಪುಗೊಳಿಸುವ ಈ 
ಅತ್ಯುತ್ತ ನು ದಿವ್ಯಾಕಾರೆ (ಸೌಂದಸ. ೨೧೯). 
[ನುಣುಪು (<ನುಣ್ಣು) 4 ಕೊಳ್‌ 4 -ಇಸು] 
ನುಣ್ಯದಪು "ನುಣ್ಣ ದಪು' ನೋ. 
ನುಣ್ಣಂಟು (ನಾ). ಸೊಬಗಿನ ಸಿರಿತನ; ಸೌಂದರ್ಯದ 
ಶ್ರೀಮಂತಿಕೆ: ಕಡುಸೋನದಿಯಾದನೆ ನಿನ್ನ ಮೆಯ್ಯೆ ನುಣ್ಣಂಟೊಡ 
ಪುಟ್ಟಿ ಮಟ್ಟಮಿರೆ ನಿನಾಜುವರಾರೊ ಮನೋಜನಾಜ್ಞೆಯಂ (ನುಲ್ಲಿಪು. 
೩-೬೪). [ನುಣ್‌ (-ನುಣ್ಣಿತು) 4 ಗಂಟು] 
ನುಣ್ಣ ಟಕ (ನಾ). ತೀಕ್ಷ್ಣ ನಾದ ವ್ಯಂಗ್ಯ, — ಕಟಕಿ; ಪಲವುಂ 
ನಿರೋಧಂಗಳಂ ದೂಡೆ ನಿಂದು ಸತಿಯರ್‌ ನೊಂದು ನುಣ್ಣ ಟಿಕಿಗಳನಾಡೆ 
(ನಂಬಿರ, ೧೫-೯೦); ದಿಟಿ ಶುದ್ಧ ನಂತೇ ನುಣ್ಣ ಟಿಕಿಗಮ್ಮದೆಯೊಮ್ಮೆ 
ತುಟಿ ನಿಡುಕದಿರಲದನಳಂದು (ಭೈರವೇ. ೨-೧೧೦) ; ಅರಸಂ ಪೋಗದಿ 
ರೆಂದು ನುಣ್ಣ ಟಿಕಿಯಾಡುತ್ತಿ ರ್ಪಂ (ವೈಷವಿ, ೩೭-೧೩). 
[ನುರ್ಣ (-ನುಣ್ಜೆ ತು) ಕಟಕಿ] 


ನುಣ್ಣ ದಪು 


ನುಣ್ಣ ದಪು, ನುಣ್ಕದಪು (ನಾ). ಕಾಂತಿಮಯನಾದ ಕಪೋಲ; 
ಥಳಥಳಿಸುವ ಕೆನ್ನೆ: ಚಟುಲ ಲೋಚನದ ನುಣ್ಣ ದಪುಗಳ ಥಳಥಳಿಸ ನಿಟಿಲ 
ತಟಿದಂಗನೆಯರೇಳ್ತಂದರು (ಸೌಂದಪು, ೧೩-೫೧) ;  ಅಸರಂಜಿದಗಡುಗಳೆ 
ದೊರೆಯಾದುವು ನುಣ್ಣ ದಪುಗಳಾ ಶ್ಯಾಮೆಗೆಯಭಿನವರಮೆಗೆ (ಜಯಕಾ. 
೩-೪೩) ; ತೊಳಪ ನಾಸಿಕದ ನುಣ್ಣದಪುಗಳ ಪೊಳೆನ ಕಂಗಳ... 
ಮೋಹನದ. ಚೆಲ್ವಿನೊಬ್ಬುಳಿಯೆನಿಸ ರಾಘನನ ಸಿರಿಮೊಗವನೆಂತು 
ನೋಡದೆ. ಮಾಟ್ಬನಕಟಿ (ಪೈಮಿಭಾ. ೧೯-೨೧) ; ನುಣ್ಣದನಂ ಸಳಂಚ 
ಲೆಯೆ ಕುಂಡಳನುಂಡಳಮಾನನಾಂಬುಜಂ ತಣ್ಣದಿರಂಗೆ ಸೋಲನು 
ನೊಡರ್ಜೆ (ರಾಜಶೇ. ೧೩-೬೧) ; ಎಳೆಯ ತಳಿರು ಹೊಳೆನ ತಳಿರು ನುಣ್ಣ 
ದಪನು ಚುಂಜಿಸೆ (ಕವಿಸೋ. ೨೩-೧೦). ನುಣ್ಯದಪು ; ನುರೆನ ನಗು 
ಮೊಗದ ಬಗೆ, ಪೊಳೆನ ಕಣ್‌, ನುಣ್ಯದಪು, ಚೆಲ್ವ ಪಣಕಿ, ಇನೆಲ್ಲಮಂ 
ನೋಡಿ... ಹಿಗ್ಗಿ (ಚಂದ್ರಸ. ೧೭-೨೧). 

[ನುಣ್‌ ( .ನುಣ್ಣೆ ತು) -- ಕದಪು (-೭ಕದಂಪು)) 

ನುಣ್ಣ ದಿರ್‌ (ನಾ). ೧. ಉಜ್ವಲವಾದ ಕಿರಣ: ಒಯ್ಯನೆ ಚಾನು 
ರಾಂಗನೆಯ ಕಯ್ಯೊಳ್ಳೊಟ್ಟಿ ನಾತ್ಕೋತ್ತ ರೀಯದುಕಾಲಾ೦ಚಲ ಸೂಕ್ಷ್ಮ 
ಸೂತ್ರ ನಿವರವ್ರಾತಂಗಳಿಂ ಡೆ ನುಣ್ಣದಿರ್ಗಳ್‌ ಸೂಸುವ ಶೇಷ 
ಮೆಂಬನುಳತಾರೋದಾರನುಂ ಹಾರಮಂ (ಕಾದಂಉ. ೧೯೪); 
೨. ಮನೋಹರವಾದ ಹೊಳಪು ; ಆಪ್ಯಾಯಮಾನವಾದ 
ಕಾಂತಿ : ಮುತ್ತು ೦ ಪಚ್ಚೆ ವರಲ್ಗಳುಂ ಕಂಳಿಸಮಂಂ ಮಂಂತಾಗಿ ಕುಂದಿಲ್ಲ 
ದೊಂಬತ್ತು! ಕನ್ನ ದ ಸುಣ್ಣ 26 ನೆಗೆದು ನೀಳ್ನೊಂದೊಂದಜಿಕೊಳ್‌ ಕೂಡಿ 
(ಕಬ್ಬಿಕಾ. ದ, ; ಕಾರನಿಂಚಂ ನಿವಾರಿಸುವ ನುಣ್ಣದಿರ ತುಜಿಂಗೆನೆಗಣ್ಣ 
ಹಂಸಗತಿಯಳಿನ ನಡೆಯ ಕನ್ನೆಯರು ಬಂದರು (ಸೌಂದಪು: 
೭-೪೯); ಅಂಭೋಜಕು ಟೈಳವಕ್ಷೋರುಹದಗ್ರಫಾಳ್ಗುದೆಳೆಗರ್ಸಂ.ನುಣ್ಣ 
ದಿರ್ದೇಹದೊಳ್ಳೆ ಳೆಗೊಂಡತ್ತು ತನೂದರಂ ಬಳೆದುದಾ ತನ್ವಂಗಿಗಾ ಗರ್ಭ 
ಮೊಳ (ಉಜಶೇ, ೪-೩೧), [ನುಣ್‌(-ನುಣ್ಣಿತು) -- ಕದಿರ್‌] 

ನುಣ್ಣಲ್‌ (ನಾ). ೧. ನಯವಾದ ಕಲ್ಲು. ೨. ಹೊಳಪುಳ್ಳ ಕಲ್ಲು. 
«ನುಣ್ಣಲ್ಲಟ್ಟು' ಪರಾ, [ನುಣ್‌ (-ಆನುಣ್ಣಿತು) -- ಕರ) 

ನುಣ್ಣಲೆ (ಈ ). ಸೌಂದರ್ಯವನ್ನುಂಟು ಮಾಡುವಂಥ ಕಲೆ; 
ಅಂದವಾದ ಗುರುತು, ಚಿಹ್ನೆ: pe ನಿಲೆ ವೇಳೆಯೆನ್ನು ಭಯದಿಂ 
ಕಡಿದಂಗುಳಿ ಮೆಲ್ಲ ಬಾಯ ತಂಬುಲವಳಕೊಣ್ಣು ಮಣ್ಣ ನುಡಗೂಳುರ 
ದಂಕುಸವಾಗಿ ಕೊಯ್ದ ನುಣ್ಣಲೆಯಿವು ಕಾಗು (ಎಕ, 201, ದಾನಣ: 

ಸು. 1162), *ಲೂನವಕ್ಷ' ಹೋ. 

[ನುಣ್‌ (ನುಣ್ಣಿತು) 4 ಕಲೈ] 
ಲ್ಗಟ್ಟು (ನಾ). ನುಣುಪಾದ ಕಲ್ಲಿನ ರಚನೆ : : ಗಗನದೊಳ್‌ 

ಸಚ್ಚೆಯ ನುಣ್ಣಲ್ಲಟ್ಟಿನ ಜಗಲಿವೊಲಿಕಿ ಕಾಲ್ಗಟ್ಟಿಯ ಮಡಿಗಳಿಸೆದು 
ಪೋರೊಂಡೆಡೆಯೊಳ್‌ (ಮಸ್ಲಿಪು. ೨-೧೭). [ನುಣ್ಣ ಈ + ಕಟ್ಟು ಸಂ] 

ನುಣ್ಣಲ್ಲ (ನಾ). ನುಣುಪಾದ ಕೆನ್ಸೈ- ಕಪೋಲ : ಕುಓಲಾಳಕಿ 
ಜಯಂರ ನುಣ್ಣಲ್ಲ ತೊಂಡೆನಣ್ಮುಟಯ  ಕರ್ದುಕಿ ಮೆಯ್ಗನಿರ 
ಸುಟಯಿಂದ ಗುಡಿಗಟ್ಟಸುವ ಮಾಗಿಯ ಹಿಮ ವಿಟಿನಂತೆ ಕಣ್ಣಿ ರಂಜಿ 
ಸಿತು (ನೋಹತ, ೪-೪೫) ; ತಲ್ಲಣಿಸಿ ತಿಂಗಳರಗಿಳಿ ಪೂಸರಲ್ಕಬ್ಬನಿಲ್ಲಾ ಅಡಿ 
ಗಳೊಳ್ಳ 4ರ್ಗಳೆಂದೆಣಿಸಿ ನುಣ್ಣ ಲ್ಲದೊಳ್ಳೆ ಯಿಟ್ಟು ಬೆಆಗಾಗಿ ಚಿಂತಿಸುವ 
ತೆಜದೊಳನಳಿರಂತಿರ್ದಳು. (ಚೈಮಿಭಾ. ೩-೩೭). 

[ನುಣ್‌ (೬ನುಣ್ಣಿತು) 4 ಗಲ್ಲ] 

ನುಣ್ಣಅಂ (ನಾ). ೧. ಮೃದುವಾದ ರಕ್ಕೆ; ನುಣುಪಾದ ರಿಕ್ಕೆ : 
ನುಣ್ಣ ಆಕಿ[ ಪಾಂ, ಕ್ಕೊಲೆ)ಗಳ್‌ ಮಿನುಗಲೈ ವಿದ್ರುಮಾಂಕುರದನೊ 
ಕೊಪ್ಪ ಚಂಚುಪುಟನೊಯ್ಯೂನೆ ಬಂದುದು ೬೦); 


೪೨-೩೦; 


ನುಣ್ಣ ಲ್ಲ 


(ಕದಂ, 


೪೮೬೦ 


20 


'25 


30 


35 


40 


45 


ನುಣ್ಣುರುಳ್‌ 


ಜಳಜದಳೆಪೀ ಠದೊಳ್‌ ನಲ್ಲಳ ನುಣ್ಣ ಜೂ ಸೋಂಕೆ ಸೋಂಕಿ ಕುಳ್ಳಿ ರ್ದಳಿನೀ 
ಕಳಗೀತರನಮನಾಲಿಸ ವಿಳಾಸನುಂ ನೆನೆಡೊನಲ್ಲುಡ್ಕೊಂದು ರಥಾಂಗಂ 
(ಚಂದ್ರಫು, ೮-೯) ; ಪಕ್ಕಿಗಳ ನುಣ್ಣ ಅ ಸೀದುದರಣ್ಯದಲ್ಲಿ ಸಂಗಡಿಸಿದ 
ರುಕ್ಷರೋನುಂತತಿ ಬೆಂದುದು ಬೇಸಗೆಯಂಗ್ರ ಮೆಂತುಟ್ಲೋ (ರಾಜೇ. 
೫-೪೬). ೨. ಕೋಮಲವಾದ ಪುಕ್ಕ; ಎಳೆಯ ಗರಿ:: ಎಜಿಗಿದ 
ಮಂಗಿಳಿಗಳ ನುಣ್ಣ ಅದುಉುಗಲ ಸೊಳಸಿನಿಂ ಮು ಗಾನಳಿಗೆನಸುಂ ವಿಜು 
ಗುವ ಪೊಸಪಸುರ್ಪಲ್ಲೆ ಂಬೆಲಕನುನೊದವಿಸುವುನಲ್ಲಿ ಕಬನೆಯ ಕೆಯ್ಲೆಳ್‌ 
(ಕುಸುಮಾ, ೨-೪೦). [ನುಣ್‌ (ನುಣ್ಣಿತು) + ಗಿ] 
ನುಣ್ಣ ಆಕ (ನಾ): ಅಂದವಾದ ಗುರುತು, ಚಿಹ್ನೆ; ಮನೋಹರ 
ವಾದ ಕಲೆ: ಬಾಲೆಯ . . : ಲಲಾಟಿದೊಳ್‌ ಮೃಗಮದಬಿಂದುವಂ 
ಪೆಜಿಕಿಗೆ ನುಣ್ಣಜಕಿಯಂ ಪಡೆನಂತೆ ಶಿರ್ದಿದರ್‌ ek ಮಾ. ೫-೪೩); 
ತೆಗೆಯೆ ಚಕೋರಿ ಕರ್ಚಿ ಶಶಿನುಂಡಲದಿಂದನೊ ಕಿಟ್ಟು ಬಿಟ್ಟಿ ರಶ್ಮಿಗಳೆಡೆ 
ಯಂತೆ ತೋಅಕಿದುದು. ನುಣ್ಣಜಕಿಯಾ ಕೆಡೆದುನ್ಮಯೂಖನಾಲೆಗಳನೆ 
'ಚಂದ್ರಮಂಗೆ ಕುಡಲೆತ್ತಿ ದವೋಲೆಸೆದಿರ್ದರ್‌' . . . ಮಾಲೆಗಾರ್ತಿಯರ್‌ 
(ಲೀಲಾನ, ೨-೨೭೩) ; ಮಿಜುಗುವ ವಿದ್ರುಮಾಧರದ ಮುಧ್ಯದೊಳಾಯತ 
ವೃತ್ತ ಮಾದ ನುಣ್ಣಜಕಿಯಿದು ಮನ್ಮನಕ್ಕೆ ಸಡೆದಪ್ಪು ದು 
ಪೋಲ್ವೆಯ೦ (ಚಂದ್ರಪು. ೮-೫೭); ನುಣ್ಣ ಅಕಿ ಯಿಲ್ಲದ ವಿಧುವಿಂ ತಣ್ಣದಿ 
ಕೊಗೆನಂತೆ ವಿಮಳಮುಖಮಂಡಳದಿ:ಕಣ್ಗೊಳಿಸೆ ದಂತಕಾಂತಿ (ಶಾಂತೀಶ್ವ. 
೨-೫೩). [ನುಡ್‌(ಎನುಣ್ಣಿ ತು) -- ಕಜ್ಜಿ] 
ನುಣ ಡಿ (ನಾ). ಮನೋಹರವಾದ ಸೌಂದರ್ಯ,--ಚೆಲುವು : 
ಬಿಣ್ಣಿಚ್ಚಲಿಕ್ಕಿ ಕೊಡವಾಲ್ಗ ಜೀಯದಾವಿಲ್ಲ ನುಣ್ಗಾಡಿ[ಪಾಠಾಂ,ಣ್ಗೂಡು] 
ವೆತ್ತಿರದ ಪಶುಸಕ್ಷಿನ್ಕು ಗನಿಲ್ಲ ಕಣೊ ೪ನ ರಾನುರಾಜ್ಯದೊಳ್‌ (ಜೈಮಿಭಾ. 
೧೪-೧೩). [ನುಡ್‌(ಎನುಣ್ಮಿತು) -ಗಾಡಿ,] 
ನುಣ್ಗಾರೆ (ನಾ). ನಯಗೊಳಿಸಿದ ಗಾರೆ; ನಯಗಾರೆ : ಹಂಸೆಯ 
ಕಮಲಮಹಲನ್ನು ನುಣ್ಗಾರೆಯಿಂದ ನಯಗೊಳಿಸಿದ್ದಾರೆ (ರೂಢಿ). 
[ನುರ೯(- ನುಣ್ಣಿತು) 4- ಗಾರೆ,] 
ನುಣ್ಣುರುಳ್‌, ಮುಂಗುರುಳು, ನುಣ್ಣುರುಳು (ನಾ). ೧. ಮೃ ದು 
ವಾದ ಮುಂಗುರುಳು ; ` ಕೋಮಲವಾದ ಸುರುಳಿಗೂಡಲು 
ನಡೆಗಳೊಳಂಚೆ ನುಣ್ಣುರುಳೊಳಾಜಡಿ ತೋಳ್ಗ ಳೊಳಳ್ಳಿ ಗೊಂಬಂ 
ಸೋರ್ಮೂಡಿಗಳೊಳ್ಳಿದೆ ಸೋಗೆ. . . ದೊರೆಕೊಂಡುವೆನುತ್ತೆ ಕಾಯ್ದ, 
ದಾಟಾಡುವೊಲಾ ಬನಕ್ಕೆ ನಡೆತಂದುದು ಪೆಂಡಿರ ತಂಡಮೇಬಕ್ಕಿಯಿಂ 
(ಕಬ್ಬ ಕಾ, ೯೨); ಚುಕ್ತ ನೀಜಕೆಗೆ ಬೆಡಂಗಮರ್ದೆಸೆನ ತುಂಬುದಣ್ಣ 
ದಿರನಂದದ ಮೊಗದ ಚೆಲ್ಲೆಗೆ . ೬ ಗರ್ಭಚಿಹ್ನ ವಂಕುರಿಸಿದುದು (ಸದ್ಮರಾ. 
೨-೩೮); ಅಂಬಂಜಂ ತುಂಬಿಗಳ ಬಂಬಲಂ 'ತ್ಯುಡಡಪುನಂತೆ ನುಣ್ಣುರು 
ಳ್ಗಳಂ ನೆಳಲುವ ಕರಾಬ್ದ 0 ಕಂಗೊಳಿಸೆ ತೋರ್ಪ ಗಂಧರ್ವಸುಂದರಿಯರಿಂ 
(ರಾಜಶೇ.೧-೧೩೫ ನ). 3, ಕಾಂತಿಯುತವಾದ. ಕೂದಲು; ಹೊಳಸಿ 
ನಿಂದ ಕೂಡಿರುವ ಕೂದಲು : ನುಣ್ಣುರುಳ ಪೊಳೆವ ಕರ್ಪುಂ ಕಣ್ಣಗ್ಗಳ 
ಮಾಡ ಮೆಯ್ಯ್ಯ ಬೆಳಗೆಸೆನಿನೆಗಂ ಪೆಣ್ನಂಡು ರಾಜ್ಯಲಕ್ಷ್ಮಿಯ ಕಣ್ಗಳ 
ದೊರೆಯಾಗಿ ಸಮನೆ ಬಳೆವಿನಂ (ಯಶೋಚ. 9-9೧). ನುಂಗುರುಳು: 
೧. ತನ್ನ ಕಂಠದ ಮಾಲೆಯಂ ಸಜಿ ದು ನುಂಗುರುಳ ಗನ್ನ! ದಿಂ ಕೆದಟ 
ಚೆಳ್ಳು ಟಗಳ ಸ್ಥ! ಲಕು ಚಕುನ್ನ ತದ ಹತಿಗಳಂ ಮಾಡುತ್ತ (ಚತುಪು, 
ತು): ನುಣ್ಣು ರುಳು : ೧. ತರುಣಿನಂ ತಮಾಲದೆಳದಳಿರಂತೆ 
ನೀಳ ನುಣ್ಣುರುಳು ಸಿಂಗರಕಿದೇ ಸೀನೆಯೆಂದೆನಿಸ ಪೇರುರನೊಪ್ಪೆ, 
ಸಾರ್ದುದೆಳವರೆಯ ಸೌಂದರಗೆ (ಸೌಂದಪು. ೧೪-೫) ; ನುಣ್ಣುರುಳ ತಳಿತ 
ನೀಲದ ಕುರುಳನರಾ ಕುವರಿಯ. ಬಳಿನಿಡಿದೈದಿತೊಗ್ಗಿ ನಲಿ (ನೋಹತ.. 
[ನುಣ್‌(ನುಣ್ಣಿ ತು) 4 ಕುರುಳ್‌,] 


೨೪-೧೧). 


ನುಣ್ಣು ರುಳು 


ನುಣ್ಣು ರುಳು "ನುಣ್ಣುರುಳಿ' ನೋ. 

ನುಣ್ಗೂ ದಲು (ನಾ). ಮೃದುವಾದ ಕೂದಲು ; ಕೊೋಮಲವಾದ 
ನವಿರು : ದಟ್ಟಿವಾಗಿ ಬೆಳೆದು ಕತ್ತರಿಸಿದ್ದ ನುಣ್ಣೂ ದಲು ಸಂಸ್ಕಾ ರನಿಹೀಸ 
ವಾಗಿ ನೇತಾಡುತ್ತಿತ್ತು (ಪುನರು. ೧೪೩). 

[ನುರ್ಣ(-ಆ ನುಣ್ಣಿ ತು) 4 ಕೂದಲು(-ಆ ಕೂಂಡಲ್‌)] 

ನುಣ್ಣೆಂಪು (ನಾ). ಹೊಳಪುಳ್ಳ ಕೆಂಪು; ಕಾಂತಿಯುತವಾದ ರಕ್ತ 
ವರ್ಣ : ಮುಲುಗದು ಗಡಿನ್ನುಮೆನುತಂ ಮುಂಳಿಸಿಂ ಕಾಮಿನಿಯರೀಕ್ಷಿಸು 
ತ್ತಿಕಿ ನುಣ್ಣೆ ಂಪೆಳಸಿದುಡೆನೆ ಬಿಂಬಂ ಕೆಂಪೆಳಸಿರ್ದುದು ಚಕ್ರವಾಕ ಚಕ್ರೇ 
ಶ್ವರನಾ (ಕಾದಂಉ. ೧೩೮). [ನುರ್ಣ್‌( ಎನುಣ್ಣಿ ತು) + ಕೆಂಪು] 

ನುಣ್ಣೊದಳ್‌ (ನಾ). (ಮಕ್ಕಳ) ಇಂಪಾದ ತೊದಲು ಮಾತು ; 
ಮಧುರವಾದ ತೊದಲ್ಲುಡಿ: ಈಸ್ತಸಿ ಮಕ್ಕಳ ಮುದ್ದುಗೆಯ್ತ ದೊಳ್ಳ ೦ 
'ಬಿಡದಪ್ಪಿ ಕೋನಂಲತರಾಂಗಮನಾಲಿಸಿ ನುಣ್ಣೊ[ಪಾಂಾಂ.ಣ್ನೊ]ದಳ್‌ 
ಪೊದಟ್ಸೂ ೦ಬಿನಿವಾತನಲ್ಕಿ ಕೊಳೆ ವಾಸಿಸಿ ನೆತ್ತಿಯಂ.. .ತಣಿನೆಯ್ಲುವರೇಂ 
ಕೃತಾರ್ಥರೋ (ಚಂದ್ರಪು. ೩-೪೪). 

[ನುಣ್‌(ಎನುಣ್ಣಿ ತು) 4 ಕೊದಳ್‌( ಎ ಕೊದಲ್ಲು)] 

ನುಣ್ಣೊ ನರ್‌ (ನಾ). ಕೋಮಲವಾದ ಚಿಗುರು ; ಮೃದುವಾದ 
ಕುಡಿ : ತೀವಿದ ನುಣ್ಣೊನರ್‌ ಕಿಲುಗೊನರ್‌ ನಸುಬಲ್ಲೊ ನರೆಂಬಿವೇಟಕ್ಕಿ 
ವೆತ್ತು (ಜಗವಿ. ೧೪-೨೬). [ನುಣ್‌( ಎ ನುಣ್ಣಿ ತು)4-ಕೊನರ್‌,] 

ನುಣ್ನೊನೆ (ನಾ). ಮೃದುವಾದ ತುದಿ; ಸೂಕ್ಷ್ಮವಾದ ಕೊನೆ; 
ನವುರಾದ ಅಗ್ರಭಾಗ : ಕೇಸರದ ನುಣ್ಣೊ [ಪಾತಾಂ. ಣ್ಕೊ)ನೆ ಸೂಸೆ 
ಮರಲ್ಲು ಚೆಲ್ವಿನೊಳ್‌ ಗಡಣಿಸಿದತ್ತು ಮಂಂಬಗಲೊಳಂಬುರು ಹಂ ಸರಸೀ 
ಸಮೂಹದೊಳ್‌ (ಚಂದ್ರಪು. ೮-೧೦೩). 

[ನುಣ್ಗ(ಎನುಣ್ಣಿ ತು) ಕೊನ್ನೆ] 

ನುಣ್ಣೊರಲ್‌, ನುಂಗೊರಳ”, ನುಣ್ಣೊರಲು, ನುಣ್ಣೊರಳ್‌, 
ನುಣ್ಣೊರಳು (ನಾ). ೧. ಸುಂದರವಾದ ಕೊರಳು; ಅಂದವಾದ 
ಕುತ್ತಿಗೆ : ಮೆಲ್ಲುಲಿ ನುಣ್ಗೊರಲೊಳುಣ್ಮಲಿಂಚರಂಗೆಯತ್ವಿ ತಿರ್ಪಲರ್ವಕ್ಕಿ 
ವಳಗದಿಂ . . . ಕೊಳಂಗಳ್‌ ಮೆಜಿಕೆದುವು (ಪದ್ಮರಾ. ೮-೩೯) ; ಸುಲಲಿ 
ತಾಂಗಿಯರೆ ನುಣ್ನೊರಲ ಕಂಠಿಕೆಯಂತೆ . . . ಒಪ್ಪಿ ದನು ಸದ್ವಿಪ್ರಕುಲ 
ರತ್ನದೀಪಂ (ಚಂಸ್ರ್ರಸಾಂ. ೫-೧೨೩); ಥಳಥಳಿಪ ನುಣ್ಣೊರಲ ನಳಿ 
ತೋಳ್ಗಳ . . . ಸುಳಿಗುರುಳ್ಗಳ ಪೆಣ್ಗಳಿರ್ದರಂದರಸಿನೊಡ್ಡೋಲಗದೊಳು. 
(ಚೆಬಪು. ೭-೧೨) ; ನುಂಗೆ ನುಣ್ಮೊರಲುಂ ಜಿಹ್ಚೈಯುವಾ ವಿಷಾಗ್ನಿಯುರಿ 
ಯಿಂದೇನಾದುದೋ ಕುಕ್ಷಿಯೊಳ್ಳ ರದಿಂ ಪೊಕ್ಕು ಮಡಲ್ಪೆನಿತ್ತೆ ಸಗಿತೋ 
ಸಂತಾಪನುಂ ದೇವನಾ (ವೃಷನಿ,೮-೨೫ ನ) ೨. ಮಧುರವಾದ ಕಂಠ; 
ಇಂಪಾದ ಧ್ವನಿ, ಶಾರೀರ : ಕಡುಸೊಕ್ಕಿ ನುಣ್ಣೊರಲಿನಿಂಚರಂ 
ಪೊಲಸೊಣ್ಮಿ ಸುಳಿವ ಮಜಕದುಂಬಿಯ ವಿಲಾಸದಂತೆ . . . ರಸಿಕರ್ಗೆ 
ನಲನೀವುದೀ ದಿವ್ಯಕಾವ್ಯಂ (ಸೌಂದಪು. ೧-೧೬) ; ಪರಿನ ಪಸುಳೆಗಿಳಿಗಳ 
ನುಣ್ನೊರಲಿಂ ಪಂಿಗುಟ್ಟುವ ಸರಪುಟ್ಟಿ ದ ಪಾಡುವ ಪಲಮೆವಲಾಯ 
(ಜಯಾ. ೧-೪೬). ನಂಂಗೊರಳ್‌ : ೧. ನುಂಗೊ[ಸಾರಾಂ,ಣ್ಮೊ]ರಳ 
ಕೌಸ್ತುಭದ  ರುಚಿರಾಪಾಂಗಲಕ್ಷ್ಮಿಯೆ ಸುಸ್ಮಿತಾಧರನುಂಗಳಾನನ 
ಕಮಲನನು ನೆನೆವುದು ಮನೋನುಯನ (ಸಿಭಾಗ. ೪-೧೩-೩೧ ); 
ತಾಂಬೂಲರಸವಾ ನುಂಗುವಾಗಿದಿರಿಗೆ ತೋಲುವುದರಸನ ನುಂಗೊರಳೇನ 
ಬಣ್ಣಿ ಸೆನು (ಭಂಚ.೬-೫೫). ನುಣ್ಣೊ ರಲು: ೨. ಹೊರೆಯ ಮಧುರದ 
ಸಡ್ಡ ಪಂಚಮದೆರಡು ತಂತಿಯನಾರಯಿದು ನುಣ್ಗೊರಲು ಬೆರಲೊಂದಾ 
ದುದೆನೆ ಬಾಜಿಸಿದಳಾ ಚದುರೆ (ಸಾಳ್ವಭಾ. ೧೮-೭). ನುಣ್ಣೊ ರಳ : 
೧. ಲಲಿತ ಸ್ಮೇರವದನದ ನುಣ್ಣೊರಳ ಪೀವರಪಯೋಧರದ . . . ಭೂರಿ 
ಭೂಷಣದಮರಿಯರು ಮೆಅಕಿದಿರ್ದುಡೊಂದೆಸೆಯು (ತೊರರಾ. ೫-೨-೭೬೧). 


೪೮೬೧ 


40 


45 


ನುಣ್ಣು 


೨. . ಪಿರಿದುಂ ನುಣ್ಣೊ ರಳಿಂದಮೊಂಜಲಿತೊಳನೇಕಚ್ಛ ೦ದಮುಂ ತೋಲ 
ಬಂಧುರರಾಗಂಗಳನುನ್ನ ತಪ್ರ ಮದದಿಂದಾಳಾಪನಂಗೆಯ್ದನಿರ್ಜರೆ ಸೀಮಂತಿನಿ 
ಯೊರ್ವಳ್‌ ... . ನೆಜಕಿ ಪಾಡಿ ಮೆಚ್ಚಿಸಿದಳಾ ಭೂಪಾಳನರ್ಥ್ಯಾಂಗಿಯಂ. 
(ಬಾಧಪು. ೬-೮೭). ನುಣ್ನೊ ರಳು : ೧. ಥಳಥಳಿಸುವ ಶಂಖದಂತೆ 
ನಳಿನಾಕ್ಸಿಯ ನುಣ್ಗೊರಳು. ನೆಸೀಳ್ಬರ ಕಣ್ಣೆ ಸುಲಲಿತೋತ್ಸವನಿತ್ತುದು 
(ಕಂನವಿ. ೯-೩೧)... [ನುಣ್‌(-ಆನುಣ್ಣಿ ತು) 4 ಕೊರಳ್‌(-೭. ಕೊರಲ್‌) 

ನುಣ್ಣೊರಲ (ನಾ). ಸುಂದರವಾದ ಕೊರಳುಳ್ಳ ವನು: ಮಂಡಳಿ 
ಸುವ ಕಂಠಸರದ ನುಣ್ಣೊರಲನ ಕಂಡಾಕ್ಷಣ ಸೋತರೊಲಿದು (ನೋಹತ. 
೧೮-೬೩). [ನುಣ್ಣೊರಲ್‌ ೬ - ಅ] 

ನುಣ್ಗೊರಲು "ನುಣ್ಗೊರಲ್‌' ನೋ. 

ನುಣ್ಣೊರಳ್‌ *ನುಣ್ಣೊರಲ್‌' ನೋ. 

ನುಣ್ಣೊರಳು "ನುಣ್ಣೊರಲ್‌' ನೋ. 

ನುಣ್ಣರ, ನುಂಚರ, ನುಣ್ಣ್ಸರ (ನಾ). ೧. ಮೆಲ್ಲುಲಿ; ಇನಿ 
ದನಿ; ಇಂಚರ : ಎಡೆಯಾಡುವೆಳನೆಂಡಿರ ನೂಪುರದ ನುಣ್ಣರ 
ಕೈಳಸಿ ಪರಿವ ನಲ್ಲಭಹಂಸನಂ ಮೃ ಹಾಳಲತೆಯ ಸಂಕೊಲೆಯೊಳಿಕ್ಕು 

೨೫); ನೆರಪೆ ತುಂಬಿಗಳನಾತ್ಮಮಂಖೋದ್ಯತ್ಸ ರಿವಂಳಂ 
ಕಮಳಬಂಧುರಗಂಧಂ ಪರಫೆ ಕೇಕಿಗಳ ತಾಂಡವನುಂ ನುಣ್ಣ ರದ. 
ತಿಣ್ಬು ಘನಘೋಷಗಭೀರಂ (ಕಾನ್ಯಾನ. ೭೪); ನುಣ್ಣ ರದೆ ಮಿಂಚಂ 
ಸೀಳ್ಮವೋಲ್ಟೊ ಣ್ಮೆ 'ಕಾಕಳಿಯೊಳ್ಳೂಡಿದ ಸೀಯನಪ್ಪ ರೆಸಗೇಯಂ: 
ಚಿತ್ತಮಂ ತಾಗೆ (ಲೀಲಾವ.೩-೬೧); ತುಂಬಿಗಳ ಸುಣ್ಣ [ನಾರಾಂ. ಣ್ಬು]ರದಿಂ 
ಕರೆವಂತಿರ್ದ ಪೂಜೋಂಟಿಂಗಳಿಂ (ನಂಬಿರ. ೧೨-೨೯) ; ಕಿವಿಗಿನಿ 
ಡಪ್ಪಂತಿಕೆ ಕರೆವ ಕೋಗಿಲೆಯ ನುಣ್ಣರದಿಂದಂ ಬಿರಿಯಿಗಳ್ಕಿ ' ಮಾಡುವು 
ದಬಿಲಂ (ಕಬ್ಬಿಕಾ. ೩೧) ; ಅಬಲೆ :, . . ಪುಷ್ಪ ಮಾಲೆಯ. ನಿಬಿಡ 
ಕರಾಗ್ರದಿಂ ಪಿಡಿದಿರಲ್‌ ಮಟಂದುಂಬಿಯೆ ಬಂಬಲುಜ್ಯ ೃಲಸ್ತ ಬಕನಿಭಕ್ಕೆ 
ಬಂಡೆಜಗಿ ರೋಂಕರಿಸಲ್‌ ಮೆಜಿಕಿದತ್ತು. ನುಣ್ಣರಂ (ನಳಚಂ. ೩೭೪). 
ಸುಂಚರ: ೨. ಕಾಲಂದುಗೆಯ ಧ್ವನಿ: “ನುಂಚರಮೆಂದು 
ನೂಪುರ ರವಂ” (ಕರ್ಣಾನಿ ೩೧): ನುಣ್ಸರ; ೧. ನುಣ್ಣರಂ, ನುಣ್ಸರಂ. 
(ಶಬ್ಮಾನು. ೯೩ ಪ್ರಯೋ). [ನುಣ್‌(ಎನುಣ್ಣಿ ತು) -ಸರ್ಯ] 

ನುಣ್ಣು, ನುಣಿಚು, ನುಣುಚು, (ಕ್ರಿ). ೧. ಜಾರು ; ಜಗುಳು; 
ಕಳಚಿಕೊಳ್ಳು ನ ನುಣ್ಣು--ಅಪಸರಣೇ? (ಶಸುಧಾ) ; “ನುಣ್ಣೆ ೦ದುಂ, 
ಜಗಂಬಿಕೆಂದುಂ ಜಾಲುವುದು” (ಕಶಸಾ. ೬೯-೫೭೦) ; ಕಾಲಿಂ ನವಮಣಿ: 
ಮೆಯಮಂಜೀರಕಂ ನುಣ್ಣು ತಂ ತೀವಿ ನಿಜಪ್ರದ್ಯೋತದಿಂ ಪಶ್ಚಿ ಮಶಿಖರಿ 
ಶಿರೋ ಭಾಗದೊಳ್ಳೇಲ್ವುದೆಂ ಬಂತಿನಬಿಂಬಂ ರಂಜಿಸಿತ್ತ ಸ್ತ ಮ:ತುಸಮಯ: 
ದೊಳ್‌ (ಕಾದಂಪೂ. ೫೦೭) ; ಅತನುಬಾಣದ ಪೊಗರಂ ನುಣ್ಟೊಗರೊಳಿ 
ಟಾಸಿ ನೋಡಿದ ಕರ್ಣನುಣ್ಣುಗುಮೆನಿಪ ನುಣ್ಣಿ ನಿಂದೇಂ ಸೊಗಯಿಸುವುವೊ. 
ಬಾಹುನೂಲಮಾ ಕಾಮಿನಿಯಾ (ಮಲ್ಲಿಪ. ೩-೬೮). ೨. ತನ್ಪಿಸಿ 
ಕೊಳ್ಳು ; ನುಸುಳಿಕೊಳ್ಳು : ಪೊಸೆದು ಪೂಳ್ವ ಸಾಹಸಿತನಕೆ ಬೆರಸಿದ 
ಮಲ್ಲನನೊರಸಿಬಿಡುವ ಲವಣಿಸಾರದೊಳ್‌' ನುಣ್ಣುವ ಮಲ್ಲನನೌಂಕಿ 
ನಿಡಿದು. (ಗಿರಿಕ. ೨-೧೦೫ 2); ಅಯ್ಯೊ ಪಾಪಿಯೇ, ಪರಮನೀಚರನ್‌' 
ನುಣ್ಣಿ ಪೋಗನಿಟ್ಟ ಕಟಿ! (ಅಶ್ವತ್ಥಾ. ೧೫-೩೧೩)- ನುಣಿಚು: (೪)- 
ನುಣುಚು, : (0. 

ನುಣಿಚಿಕೊಳ್ಳು, ನುಣುಚಿಕೊಳ್ಳು -. ತಪ್ಪಿಸಿಕೊಳ್ಳು ; ನುಸುಳಿ 

ಕೊಳ್ಳು : ನೀವು ಅವರಿಂದ ನುಣಿಚಿಕೊಳ್ಳ ಲಾಗಲಿಲ್ಲ, ಅಲ್ಲವೆ? 
(ಪುನರ. ೨೪); ಸೋದರರ ಮೇಲೆ ಜವಾಬ್ದಾರಿಯನ್ನು ಹೊರಿಸಿ, 
ತಾನು ನುಣುಚಿಕೊಳ್ಳುವ. ಉಪಾಯವನ್ನು ಹುಡುಕುತ್ತಾನೆ 


(ಮನೋನಂ. ೨೪೩). 


(ಕಾದಂಉ. 


ನುಣ್ಣಗಲಿ 


ನುಣ್ಣಗಲಿ (ನಾ). ಅಂದವಾದ ವೇದಿಕೆ, —ಕಟ್ಟೆ ; ನಯವಾದ 
ಜಗಲಿ : ಪಗಲನುದಂಶುನಿಂಡುಗುಟ್ವ ದೀವಿಗೆ ಗೆ ಳಿಕಿಂದಮಾದ 
ನುಣ್ಣ ಗಲಿಯೊಳಾಯ್ತು ಮೆಲ್ಪೆನಿಪ ಪಾಸಲರ್ವಟಕ್ಕಿಯ ತಾಣಂ 
(ಚಂದ್ರಪು. ೮-೬೧). [ನುಣ್‌( ಆನುಣ್ಣಿ ತು) -- ಜಗಲಿ] 
ನುಣ್ಣಗೆ (ಅ). ೧. ನಯವಾಗಿ; ಕೋಮಲವಾಗಿ; ಮೃದು 
ವಾಗಿ: ನುಣ್ಣಗೆ ಬಣ್ಣಗೆ ನುಡಿನ ಅಣ್ಣ ಗಳೆಲ್ಲರು. ಕಣ್ಣು ಕಾಣದೆ ಕಾಡ 
ಬಿದ್ದರು ನಿಜಗುರುಸ್ಟತಂತ್ರ ಸಿದ್ಧ ಲಿಂಗೇಶ್ವರಾ ನಿಮ್ಮನಜೀಯದ ಅಂಧಕ 
ಕೆಲ್ಲರು (ನಚರ, ೫೯-೨೪೩). ೨. ಅಂದವಾಗಿ ; ಚೆನ್ನಾಗಿ: ದೂರದ 
ಚೆಟ್ಟಿ ನುಣ್ಣಗೆ (ಗಾರಿ. ಹಿ. ಜಿನುಗಾಗಿ; ಔಣ್ಣಾಗಿ: "ರಾಗಿ ನುಣ್ಣಗೆ 
ಬೀಸು (ರೂಢ). ೪. ಸಂಪೂರ್ಣವಾಗಿ ; ಪೂತಿಗೆಯಾಗಿ ; ನಿಶ್ಶೇಷ 
ವಾಗಿ: ಬಗೆದೀಡಾಡೆ ದುರಂತದುಃಖತತಿಗಳ್‌ ಬೆನ್ನಟ್ಟಿ ದುರ್ಮೋಹ 
ಮತ್ಸ್ಯಗಣಂಗಳ್‌ ಕಡಿದಿಕ್ಕೆ ಲೋಭನುಕರಾನೀಕಂಗಳಾಟಿಂದು ನುಣ್ಣಗೆ 
ನುಂಗುತ್ತಿರೆ ನಾರರಾಗಶಿಶುಮಾರಂಗಳ್‌ ಮುಹೋಗ್ರಂಗಳಿನ್ನೆಗಮೋರಂತೆ 
ತೊಟಲ್ಲೆ ನಿಂ ತಿರಿಯಲಾಟಿಕಿಂ (ಆದಿಪು. ೯-೬೦); ಇದ್ದ ಆಸ್ತಿಯನ್ನೆಲ್ಲಾ 
ಅವನು ನುಣ್ಣಗೆ ಮುಗಿಸಿದ (ರೂಢಿ). 
ನುಣ್ಣಗೆ ಮಾಡು - ೧. ನುಣುಪಾಗಿಸು ; ನಯಗೊಳಿಸು : 
ನೆಲಕ್ಕೆ ಹಾಕಿದ ಗಾರೆಯನ್ನು ನುಣ್ಣ ಗೆ ಮಾಡುವುದರಿಂದ ಹೊಳಪುಂಟಾಗು 


ವುದು (ರೂಢ). ೨. ನಾಶ ಮಾಡು; ಹಾಳು ಮಾಡು : ಅಪ್ಪ 
ಕೂಡಿಟ್ಟಿ ಹಣವನ್ನೆಲ್ಲಾ ಮುಗ ನುಣ್ಣಗೆ ಮಾಡಿದ (ರೂಢಿ). 
[ನುಣ್‌(ಎನುಣ್ಣಿ ತು) + -ಅಗೈ) 
ನುಣ್ಣದಲೆ (ನಾ). ನುಣ್ಣಗಾದ ತಲೆ; ಬೋಳಿಸಿದ ತಲೆ: 


ವ್ಯರ್ಥದಿ ನುಣ್ಣ ದಲೆಗಳ ಮಾಡಿ ಲೋಕವ ಚರಿಸಲೇಕಿನ್ನು (ಸುಚ್ಜಾ ಚಂ. 
೧೨೨೯). [ಆನುಣ್ಣಿ ತುಲೆ] 
ನುಣ್ಣನೆ (ಅ). ೧. ಚೆನ್ನಾಗಿ ; ಅಂದವಾಗಿ ; ಸುಂದರವಾಗಿ : 
ತಮಾಲತರುಗಳುಮಂ ಪೊಸವಿಸಿಲ ಪೊಳಪಿನಿಂ ನುಣ್ಣ ನುಜ್ಜಳಿಸ ರನ್ನ್ನದೆಳ 
ವೆಳಗಿನ ಬಳಗದಿಂ ಬಣ್ಣಿಸಿ (ಕಾದಂಉ. ೫೨೬) ; ಸಣ್ಣ ನಡು ಬಳೆಯೆ 
ತ್ರಿನಳಿಗಳಡಗೆ ತೆಳ್ವಾಸೆ ನುಣ್ಣನೆ ಪೊಗರ್ವಡೆಯೆ (ಜೈಮಿಭಂ, ೧೮-೩೪). 
Fy ನಿಶ್ಶೇಷವಾಗಿ; ಸಂಪೂರ್ಣವಾಗಿ; ಪೂರ್ತಿಯಾಗಿ : ಕೆಲರಂ 
ನುಣ್ಣನೆ ನೊಣೆದಂ ಕೆಲರಂ ಪಿಡಿದಡಸಿ ನುಂಗಿದಂ (ಗದಾಯು. ೩-೯); 
ನುಣ್ಣನೆ ನೊಣಿವುದು ಮಾಂಸಮನುಣ್ಣ ದವಂ ದಿನಮನೆಯ್ಯ ನೆಯ್ದ ನೆನುತ್ತ 0. 
ಪಣ್ಣ ೦ ಕಲಸುವರಗಿನಂ ಬಣ್ಣಿಸಿ ತಾಂ ಪೇಟ್ವಿಡೆಲ್ಸಿಯು೦ ಸ್ಕ್ರೃತಿಕಾಜಿರ್‌ 
(ಸಮ್ಯ, ೧೪-೧೪೧) ; ಉಗ್ರ ಫಣಿ ಮುುಳಿಸಿಂದಂ ಮಡಿಸಿದೊಡೆತ್ತಿದನಂ 
ಕೂಗಿಡೆ ನುಣ್ಣನೆ ನೊಣೆದೊಡಾವ ಧರ್ಮಂ ಮಂನಿಪಾ (ಧರ್ಮಾನು, 
೧೨-೧೧೦) ; ಜಗಜಟ್ಟ, ಹಾಯ್ಕೊಂಡು ನುಣ್ಣನೆ ಚಿಟ್ಟು ಮಂಜಸಿಯಾಟಿ 
ದಲಿ ಸದೆದನು ಮತ್ತೆ ಕೌರವನ (ಸಂಭನ. ೧೭-೫೯) ; ಸುಣ್ಣ ನಿಲ್ಲ ಭಾಗ 
ನತರೆ ನುಣ್ಣನೆ ಗೋಡೆಯ ನಿನ್ನೆ ತೊಡೆದು ಬಿಟ್ಟಿ (ಪುರಂದ. ೨-೮೪ 
ಸಲ್ಲನಿ. ೩. ಸಭ್ಯವಾಗಿ ; ಸಾಧುವಾಗಿ : ಮಹಾ ಮಾಯಾನಿಯ 
ತುಡುಗುಗೊಂಡ ತೊಟ್ಟಿ ನಂತೆ , , . ನಿಮ್ಮ ಮಜಕೆವೊಕ್ಳು ನುಣ್ಣ 
ನಿರ್ದಪಂ (ಫರ್ಮಾಮೃ. 
ನುಣ್ಣನಾಗು ೧. ನಯವಾಗು ; ನುಣುಪಾಗು : ಲಲಿತಪದಂ 
ಪ್ರಸನ್ನ ಕೆವತಾಗುಣಮಂಲ್ಲದೆ ಪೂಣ್ಣು ಪೇಟ್ಜ ಬೆಳ್ಗಳ: ಕೃತಿಬಂಧಮುಂ 
ಬರೆ[ಸ]ಕಾಆರ ಕೈಗಳ ಕೇಡು ನುಣ್ಣನಪ್ಪಳಕದ ಕೇಡು ಪೇಟಃಸಿದೊಡ 
ರ್ಥದ ಕೇಡು (ಸಂಸಭಾಃ ೧-೧೨). ೨. ಇಂಪಾಗಿರು; ಮಧುರ 
ವಾಗಿರು : ನೆಗೆದ ಮುಗಿಲ್ಗಳುಂ ಸುರಿವ ಪೆರ್ಮಟಕೆಯುಂ ಮಿಗೆ 
ನುಣ್ಣನಪ್ಪ ಕೇಕಿಗಳ ಸರಂಗಳುಂ ಪೊಳೆವ ವಿಂಂಚುಗಳುಂ . . . ಪಥಿ 
'ಕಾಂಗನಾಜನನಂನಂಜಿಸುವಂತಿರೆ (ಕವಿಸ. ೧-೧೨೪). ೩. ಸೂಕ್ಷ್ಮ 


೬-೧೧೫). 


20 


35 


40 


45 


ನುಣ್ಣಿತ್ತು 


ವಾಗಿರು : ಊಹೆ ಮಿಕ್ಕ ಯುಕ್ತಿಯಿನ್‌ ನುಣ್ಣನಪ್ಪ ಜಾಣ್ಮೆಯಿನ್‌ 
ಕೆಡಕಿಗೊರ್ಮೆ ನಡೆದಸನ್‌ ನಲ್ಮೆಗೊಕ್ಕೆ ನಡೆದಸನ್‌' (ಅಂತಿಗೊ, ೧೭-೩೫೦). 
[ನಂರ್‌(ಎನುಣ್ಣಿ ತು) -- -ಅನೈ] 
ನುಣ್ಣನೆಯ (ಗು). ೧. ನಯವಾದ; ಜಿನುಗಾದ : ಆ ನುಣ್ಣನೆಯ 
ಹಿಟ್ಟ ನಂಗಯ್ಯ ಸರಿದಟ್ಟಿದೊಳು ತಣಿದು ಮುಡಗಿಯೊನ್ಮೆಯ 
ಬೆಣ್ಣೆಯಂ ಕಾಸಿ ಬೇಯಿಸೆ ಸಮುದ್ರ ಫೇನ, (ಸೂಸಶಾ. ೧-೨೩). ೨. 
ನುಣುಪಾದ : ನುಣ್ಣನೆಯ ಶಿಲೆಯೊಳಗೆ ಬಣ್ಣಿ ಸುತ ಬರೆದ ಪಟಿಡೊಳಗೆ 
ಇರುವಾತ ತನ್ನೊಳಗೆ ಇರನೆ (ಸರ್ವಜ್ಞ. ೩೩೮). ೩. ಮಧುರವಾದ ; 
ಇನಿದಾದ, ಹಿತವಾದ : ಕೊಡುವುದುಂ ಕೊಂಬುದುಂ ಸಿರಿನಂತ 
ಭಕ್ತರೊಳು. ನುಡಿವುದುಂ ನುಣ್ಣನೆಯ ಮಾತನಾ ಭಕ್ತರೊಳು 
(ಅಸೀರ. ದೇ, ೯೨-೬); ನುಣ್ಣನೆಯ ಸಣ್ಣ ದನಿ ಗೀತನುಂ ಹಾಡಿತ್ತು 
(ಕವಿಸೋ, ೨೦-೨೩).  [ನುಣ್‌(ನುಣ್ಣಿ ತು) 4--ಅನೆಯ,] 
ನುಣ್ಣಮಾತು (ನಾ). ನಯವಾದ ಮಾತು; ಮೃದುವಾದ 
ಮಾತು : ಸೂಕ್ಷ್ಮ ನೀ, ದಿನಬಳಕೆ ನುಣ್ಣ ಮಾತಿದು ತೋರ ಅರಿದಿದಕೆ 
ನಲುಗಿಸದೆ ನಿನ್ನ್ನ ಹಿಡಿಯೆ (ಮುಲೆಜೇ, 9೩-೩), [-ಆನುಣ್ಣಿ ತು 4 ಮಾತು,] 
ನುಣ್ಣವಿರ್‌ (ನಾ). ಮೃ ದುವಾದ ತುಪ್ಪುಳು: ಅನಿತುಂ ಪೋತಂಗಳಂ 
ವೀಕ್ಷಿಸುತೆಜಕೆಗಳಂ ಮನುರ್ಚುತ್ತೆ ನಿಂದೊಯ್ಯನೆ ಸಾರ್ದ್ರಕ್ರೋಟ 
ಯಿಂದಂ ತೊಡೆದು ಗಳೀಗಳಂ ನುಣ್ಣವಿರ್‌ [ಪಾಕಾಂ.ನುಣ್ಣಿ ] ಬಿರ್ಚ 
ಮೆಯ್ಯಂ ತೊನೆದು... ಕುಕ್ಕುಟಿಂ ಕೂಗಿತಾಗಳ್‌ (ಸದ್ಯಸಾ, 11, 
ಶಾಂತೀಕ್ವ. ೧೧-೯೬ ನೋ). 
[ನುಣ್‌(ಎನುಣ್ಣಿ ತು) -- ನವಿರ್‌] 
ನುಣ್ಣಿತು, ನುಣ್ಣಿತ್ತು (ನಾ). ೧. ಮೃದುವಾದುದು; ಕೋಮಲ 
ವಾದುದು : ಸನುಂ ಮೌಂಸಳಮೊ ನುಣ್ಣಿತುಮಾಗಿಕೆ ತೋರ್ಪ 
ಮಗ್ಗುಲದು ಶುಭದಂ ಬೆನ್ನ ತಿಯುಜುವಾಗೆ ಶುಭಂ (ಲೋಕೋಸ. ೧೧-೯); 
ಕೊಳಂಗಳೊಳವೊಕ್ಕು ತಾವರೆಯ ಪಚ್ಚೆ ಲೆಯಂ ಮೆಯ್ಯೊಳಾಂತು ನುಣ್ಣಿ 
ತಪ್ಪೆ [ಸಾತಾಂ. ನುಣ್ಣ ನಪ್ಪೆ ]ಳನಿದಿರೆ ಬಣ್ಣಮಂ ತಳೆದ ನೀರ್ವೆಣ್ಣ ಂತಿರ್ಪಳ್‌ 
(ಕಬ್ಬಿ ಕಾ, ೩೧೫), (ಗು). ೨. ಕಾಂತಿಯುತವಾದ ; ಹೊಳಪಿ 
ನಿಂದ ಕೂಡಿದ : `ನುಣ್ಣದಪು' “ನುಣ್ಣೆಂಪು' ಸರಾ. ೩. 
ಕೋಮಲವಾದ; ಮೈದುವಾದ: "ನುಣ್ಣ ದಪು' ಪರಾ, ೪, 
ಅಂದವಾದ ; ಚೆಲುವಾದ: "ನುಣ್ಣದಿರ್‌' ಸರಾ. ೫. ನಯ 
ವಾದ; ನುಣುಪಾದ : "ನುಣ್ಣಲ್ಲ' ಸರಾ. ೬. ಇಂಪಾದ; 
ಮಧುರವಾದ: "ನುಣ್ಣೊ ದಳ್‌' ಪರಾ. ೩, ಹಿತವಾದ; ಪ್ರಿಯ 
ವಾದ: "ನುಣ್ಟೆಸ' ಪರಾ. ೮. ಅಧಿಕವಾದ ; ಅತಿಶಯವಾದ : 
"ನುಣ್ಮಿಂಚು' ಪರಾ. ೯. ತೀಕ್ಷ್ಣ ವಾದ; ಚುರುಕಾದ: 
"ನುಣ್ಣಟಕಿ' ಪರಾ. ನುಣ್ಣಿತ್ತು : ೧೭ ಬೆಟ್ಟಿತು, ಬೆಟ್ಟತ್ತು . . . 
ನುಣ್ಣಿತ್ತು ; ತಣ್ಣಿತ್ತು ; ವಿಜ್ಮೆತ್ತು (ಶನುದ. ೬೬ ಪ್ರಯೋ). 
ನುಣ್ಣಿತಂ ಮಾಡು ಇ ಮೃದುವಾಗಿಸು ; ಗ ನಯಗೊಳಿಸು : 
ಹಪ್ಪಳದಂತೆ ಲತೆಯಿಅಸದು. .ಬೆಣ್ಣೆಯಂ ಬೆರಸಿ ಅಕ್ಕಿಯ ಹಿಟ್ಟ ನವ 
ಆಕರಡು ಮೈಯೊಳಗೆ ತಡಹಿಕೊಂಡು ನುಣ್ಣಿ ತಂ ಮಾಡಿ (ಸೂಸಶಾ.೧-೪೫). 
ನುಣ್ಣಿತಂಪೇರ್ಟಿ - ನಯವಾಗಿ (ವಂಚಕತನದ) ಮಾತನಾಡು; 
ಸೋಗಿನ ಮಾತು ಹೇಳು: ಪೆರ್ಜೊೋಡೆಯಂತೆ ನುಣ್ಣಿ ತಂನೇಟ್ಕೂ; 
ವಣಂಗಾಳಂತೆ ದಾಯಂಬಡೆದು[ಂ] ಮೇಳದಂಕದಂತೆ ಸುಟೀಯದು[೦] 
(ಸಂಪಭಾ. ೬-೭೨ ವ). 
[ದೇ.॥ ತಮಿ. ನುಣ್‌; ಮಲ. ನುಣ್ಮ; 
ತೆಲು. ನುನ್‌] 
ನುಣ್ಣಿತ್ತು "ನುಣ್ಣಿತು' ನೋ. 


೬೯೫; 


ತುಳು. ನೊಣ್ಣ ; 
py 


ನುಣ್ಣಿರ್‌ 


ನುಣ್ಣಿರ್‌ (ಕ್ರಿ). ನಯವಾಗಿರು; ನುಣುಪಿನಿಂದ ಕೂಡಿರು : 
ನುಣ್ಣಿ ಹ ಕದಪುಗಳೊಳು ನೊಸಲೊಳು ಕಪ್ಪ ಬಿನ್ನ! ಣಮೆನಲೊಂದಿಸಿದರು 
(ಅಂಜಡ. ೪-೪೨). [ನುಣ್‌(ಎನುಣ್ಣಿ ತು) +e] 

ನುಣ್ಣಿಸು (ಕ್ರಿಕಿ. ೧. ನಯಗೊಳಿಸು'; ನುಣುಪುಮಾಡು : ನೆರೆದು 
ಕುತರ್ಕದಿಂದರೆದು ಸಣ್ಣಿ ಸಿ ನುಣ್ಣಿ ಸಿಯಂತದಿಂದು ಪೋದರ ಕೃ ತಿಯೊಳ್ಳಿ 
ತನ್ಯುಕೃತಿ ಶೊಲ್ಲದಿದೆಣ್ಣೆ ಗೆ ಬೆಣ್ಣೆ ಸಣ್ಣ ವೆಂಬರ ನುಡಿ ಬೇಡ (ಗಿರಿಕ. ೧-೧೯). 
೨. ಅಂದಗೊಳಿಸು ; ಸುಂದರಗೊಳಿಸು; ಸೊಗಸುಂಟುಮಾಡು : 
'ಸರ್ವದಿಶಾಧಿನಾಥರನಿತುಂ ದಿಕ್ಕಾಮಿನೀ ನಕ್ರ ಮಂಡಳಮಂ ನುಣ್ಣಿಸುವರ್‌ 
(ಆನಂಪು. ೧೪-೩೫); ಖಡುಗಮುಖದಲಿ ಕಾಬುದಲ್ಲದೆ ನುಡಿಯೆ ನುಣ್ಣಿಸ 
ಲೇನು ಕಾರಣ (ಪ್ರಭುಲೀ. ೧೯-೩೩). ೩. ಕಾಂತಿಗೊಳಿಸು ; ಹೊಳ 
ಪುಂಟು ಮಾಡು : ದೇಹಾಂಶುಗಳ ಬಳಗದ್ಗಿಂ ತಾರಾಚಳಮನಸದಳಂ 
ನುಣ್ಣಿ ಪಂತೋರ್ನಳತ್ಯುತ್ತ ಮ ದಿವ್ಯಾಕಾರೆ ಕುಳ್ಳಿ ರ್ಧತನುಹರನನಾರಾಧಿ 
ಸುತ್ತಿರ್ದಳ್‌ (ಕಾದಂಪೂ. ೬೫೯) ; ಬಿಸಿಲಂ ಲಾನಣ್ಯದಿಂ ನುಣ್ಬ ಡರೆ ಬೆಳ 
ಗುತುಂ ನೀಳ್ವಪಾಂಗಂಗಳಿಂ ನುಣ್ಣಿಸುತುಂ ದಿಕ್ಕಾನಿಂನೀಸಂಕುಳಮುನ 
ಮಳಹಾಸಪ್ರ ಭಾಪೂರದಿಂ ಪುಟ್ಟಸುತುಂ ತಳ್ತ ಚ್ಚ ವೆಳ್ಳಿಂಗಳನವಯವ 
ಶೃಂಗಾರವಾರಾಶಿಯೊಳ್ಳ ತೇಂಕಿಸುತುಂ ವಕ್ತ್ರೇಂದುವಂ ಬಂದುದು ನೆರೆ 
ದಿದಿರಂ ವಾರನಾರೀಕದಂಬಂ (ಲೀಲಾನ.೧೨-೯);ವಿಂಸುನಿಯ ಕಾಂತಿಯಂ 
ಬಳಿದು ನುಣ್ಣಿ ಸಿದಂದದ ಸಣ್ಣ ತುಪ್ಪುಟಿ೨ಿಂತಸಿಯ ಕೊರರ್ಲ ಚಳಲ್ಲುಳಿತ 
ಕರ್ಣಯುಗಂ (ಶಾಂತೀಶ್ವ. ೫-೧೫೨) ; ಸಿಂಗರಳ್ಳೆ ಮನಮೆಳಸಿ ನುಣ್ಣಿಸು 

ವಂತೆ ರಸಮಜಿತ ಮೊಗಮಂ ಬೀತ ಕಾಮಮಂ ಹಸಗೆಯ್ವೆನೆಂಬ 

ಮನದುಜ್ಜು ಗದ ಲೋಲೆಯರ್‌ ಮೆಜಕಿದರ್‌ (ಚೆಬಪು. ೧೦-೭೫) ; ನಿನ್ನ 

ಭಾಂಡವ ಮುರಿದು, ಬಗೆಬಗೆಯ ಬಣ್ಣ ಗಳ ನುಣ್ಣಿಸಿದ ಬಣ್ಣಿಸಿದ ಕನಸುಗಳ 

ಚಿಲ್ಲಿತ್ತ (ನಲ್ಮೆ. ೪. ಲೇಪಿಸು; ಹಚ್ಚು; ಬಳಿ: 

ಕಣ್ಣಿ ಗಿಕ್ಕೊಡನೆ ಕಮ್ಮೆಣ್ಣೆಯಳಕದಿಂ ನುಣ್ಣಿಸು ಲಲಿತಕಜ್ಜಳವಾ ಬಣ್ಣಿಸಿ 

ಸವಿದಿನಿವಣ್ಣ ನೋಡೆನ್ನಾಣೆ ಹೆಣ್ಣೆ ಯೆಂದಳು ವಿರಹದಲಿ (ಭೈರನೇ. 

೫. ಸೋಕಿಸು ; ತಗುಲಿಸು : ನುಣ್ಣಿಸೆ ಪರುಷವ 
ಲೋಹಕೆ ಚಿನ್ನವು (ಸಂಚಶ. ೩೮-೯೫). ೬. ಮಸೆ; ಹರಿತಗೊಳಿಸು : 
ಉಣ್ಣ ದರೊರೊಳಗಣ ದೇನಿಯರಂ ನುಣ್ಣಿ ಸಿಸಿಧಾರಾ ಪೂರ್ವಕದಿಂ ತಿಣ್ಣನೆ 
ಕೈ: ಗೂಡಿಸಿ ಭೂತಮಂಮಂ ಬಿರ್ದುವೊಲೆಯ್ಲಿಸುವೆಂ (ಜಯಕಾ. ೬-೯). 
ನ ಹದಗೊಳಿಸು ; ಪಕ್ವಗೊಳಿಸು : ಸಹಜವಾಗಿ ಜಂಗಮಸ್ವೀಕಾರ 
ಪುಂಟಾಗುವಂತೆ ಅಡಿಗಡಿಗೂ ಮನಸ್ಸನ್ನು ಅರೆದು ನುಣ್ಣಿ ಸಿದರು 
(ಭಕ್ತಿಬ. ೩೪). ೮. ಅರೆ; ಸಣ್ಣಿಸು; ಸುರಿಸು: ಕಾರ ಸರಿಯಾಗಿ 
ನುಣ್ಣಿಸು (ರೂಢಿ). [ನುಣ್‌(<ನುಣ್ಣಿ ತು) ---ಇಸು,] 

ನುಣ್ಮುಡಿ (ನಾ). ನಯವಾದ ಮಾತು ; ಸವಿಯಾದ ಮಾತು: 
ನಸೆಯನೆಸಗುವ ಪಲವುಂ ನುಣ್ಣುಡಿ ಪಸರಿಸೆ ಮನದಿಂ ಜಾಣ್ಣಡೆಗೊಳಿ 
ತೊಡರ್ದರಿನಿಯಕೂಟಿದೊಳಿನಿಯರ್‌ (ಚಂದ್ರಪು. ೮-೬೯); ರಾಗಮನೀವ 
ನುಣ್ಣುಡಿಗಳಿಂ ವನನಾಲಕನಕ್ಷಕಂ ವಸಂತಾಗಮಮಂ ಸಮಂತಜಯೆ 
ಬಿನ್ನವಿಸುತ್ತಿರೆ' (ಕುಸುಮಾ, ೫-೪೬) ; ಒಳ್ಳೆ ದರವರಂತಿರಲಿ ನುಣ್ಣುಡಿಗಳ 
ಕಳ್ಳ ರಿಗಾನೆಜಗುವೆನು. (ಕುರಾಸ9ಂ, ೧೫-೫೨) ; ಅರಗಿಳಿವಿಂಡು ತೊಂಡು 
ಗೆಡೆನಂತಿರೆ ನುಣ್ಣುಡಿ ಸೋಗೆ ಸಾಗಿ ಸೈ ನರಿನವೊಲೊಪ್ಪೆ ಸೋರ್ಮುಡಿ 

೬ ಬಂದಳದೊಂದು ಬಿಂಕದಿಂ (ರಉಜಕೇ. ೭-೧೬), 
[ನುರ್‌( ಎ ನುಣ್ಣಿ ತು) - ನುಡಿ] 

ನುಣ್ಣೆಸಳ್‌ (ನಾ). ಕೋಮಲವಾದ ದಳ; ಮೃದುವಾದ ರೇಕು, 
ಪಕಳೆ: ಕೇತಕಿಯ ಸಣ್ಣ ನಪ್ಪ ನುಣ್ಣೆ ಸಳ ಕರ್ಣಪತ್ರಮನಿಕ್ಕಿ (೧೦೮. 
೫-೭೬ ವು; ಈ ಹೊಸಕುಸುಮವೆಲ್ಲಿಯದೆನುತ್ತರಸಂ . . . ಒಳಗಣ 
ಪರಿಮಂಳದ ತೆನೆಯ ಮುಗ್ಗು ಲೊಳೊಗ್ಗಿ ಬೆಳೆದ ಸಣ್ಣ ಮ[ನತಪ್ಪ ನುಣ್ಣೆ ಸಳ 


೫೩-೨೪). 


೨-೧೧೭), 


೪೮೬೩ 


35 


45 


ನುಣ್ಣೊಡೆ 


ನೊಂದೆ ತೆಗೆದು ಬಸನರಾಜನ ಕೈಯೊಳು ಕುಡೆ (ಬಸರ. ೬-೭೦); 
ಜೆಡೆಯೆಡೆಯಾಂತ ಕೇತಕಿಯ ನುಣ್ಣೆಸಳಾಗೆ ಶಶಾಂಕರೇಖೆ (ವೃಷವಿ. 
೧೪-೨೯). [ನುಣ೯(-ಆನುಣ್ಣಿತು) 4 ಎಸಳ್‌(ಲಎಸಲ3*)] 

ನುಣ್ಣೊಸಲ*, ನುಣ್ಣೊಸಲು(ನಾ). - ನುಂಪುವಣೆ : ಸುಲಿಪಲೈ ಬ 
ವಳಂಬೊಲೊಪ್ಪೈ ನಧರಂ ಭೃಂಗಾಳಕಂ ನುಣ್ಣೊ ಸಲ್ಲಿ ಲಪುಷ್ಟೋ ಸಮ 
ನಾಸಿಕಂ . . * ಪೆದಾಬ್ಬ ೦ ಮಂಜುಳಂ ಕಾಂತೆಯಾ (ರಾಜತೀ, ೩-೧೭). 
ನುಣ್ಣೊಸಲು : ಸ್ಥ ಭಲರೆ ಭಾಪುರೆ ಕಲಿಗಳ ನುಣ್ಣೊಸಲಿನ ತಿಲಕ 
ಸಾಹಸವಿಕ್ರಮಾರ್ಶ (ಕಂನವಿ. ೧೯-೭೭). 

[ನುಣ್‌( ಎ ನುಣ್ಣಿ ತು) 4-ನೊಸಲ್‌] 

ನುಣ್ಣೊಸಲು "ನುಣ್ಣೊಸಲ್‌' ನೋ. 

ನುಣ್ಣನಿ(ನಾ). ಎನ್ನಣ್ಣ ರಣ: ಪೂಗಣೆ ಕರ್ಪುನಿಲ್‌ ಮಿಳಿರ್ವ ಮಾಾಂಗುಡಿ 
ಮಲ್ಲಿಗೆ ಮಾವು ತೆಂಬರಲ್‌ ಕೋಗಿಲೆ ಜೊನ್ನಮಿಂದೊಳದ. ನುಣ್ಣನಿ 
ಸುಗ್ಗಿಯೆನಿಪ್ಪ ವೆಲ್ಲಮೊಂದಾಗಿಯೆ, ದರ್ಪಕಂಗೆ ಸಮನಿಪ್ಪ ಜಗಜ್ಜಯೃ 
ದರ್ಪನುಂ ಸಮಂತಾಗಿಸಲೊಂಡಿ ಸಾಲ್ಗು ಮೆನಿಸಿತ್ತು. ಕುಮಾರಕೃತ , 
ಪ್ರಸಾಧನಂ (ಚಂದ್ರಪು. ೬-೬೩) ; ಇಂಚರಂ ಕರಂ ಬಗೆಗೊಳಿಸಿರ್ದ 
ಕೋಗಿಲೆಯ ನುಣ್ಣನಿಯಾಗೆ ಜಗಜ್ಜಯಕ್ಕೆ ತಾಂ -ವಿಂಗೆ ನೆರನುಂಬನಾ 
ಸತಿಯ ಜವ್ವನಮೆಂಬ ವಸಂತಮಂ ಸ್ಮರಂ (ನರ್ಧಪು. ೧-೮೬) ; ನೇವುರದ 
ನುಣ್ಣನಿಯ ಕಾಂಚಿಯ ಕೇನಣದ ಕಿಂಕಿಣಿಯ ರಭಸದ . . . ಡೊಳ್ಳಾಸೆ 
ಕಾತಿಯರಾ ವಿಬುಧಪತಿಯೋಲಗವ ಹೊಕ್ಕರು ನವಾಯಿಯಲಿ (ಕುನ್ಯಾಅ. 
೭-೯೦); ಹಾಡಿನ ನುಣ್ಣ: ಸಿಯತ್ತ , ಗೋಳಿನ ನೀಳ ಳ್ಲನಿಯಿತ್ತ (ಪಾಂಚಜ. 
೬೭-೧೩). [ನನನ್‌ ಸುಳ ತು) -- ದನ] 

ನುಣ್ಣನಿನಿಡು (ಕ್ರಿ). ಮಧುರವಾದ ಸ್ವರವನ್ನು ಹೊರಸೂಸು, 
ಹೊಮ್ಮಿಸು: 2 ಕಾಂಚಿ ನುಣ್ಣನಿನಿಡೆ ನೂಪುರಂ ಪೊಡರೆ ನೀವಿ ಜಗುಲ್ತರೆ 
ನೀಟ್ಲಿ ಕಣ್ಮಲರ್‌ ತನಿವೆಳಗಂ ಕಡಲ್ವರಿಸೆ . . . ತಳರ್ದತ್ತು ವಿಲಾಸಿನೀ 
ಜನಂ (ಕುಸುಮಾ, ೫-೯೯). [ನುಣ್ಠ ಬಳ ಇಡು] 

ನುಣ್ಣಳಿರ್‌ (ನಾ). ಕೋಮಲವಾದ ತಳಿರು ; ಎಳೆಯ ಚಿಗುರು ; 
ಮೃ ದುವಾದ ತಳಿರು : ಕನರ್ಗೊನರೆಲ್ಲಿಯಲ್ಲಿ ಮಿಳಿರ್ದಾಡುವ ನುಣ್ಣಳಿ 
ಕಲ್ಲ » ಎ ಪಕ್ಕೊನೆಗಳನ್ನಲ್ಲಿಯಲ್ಲಿಯೆನೆ ಸೋಲಿಸುಗುಂ ಬಿಡ 
ದಾವನಂ ಬನಂ (ಕಬ್ಬ ಕಾ. ೩೨). [ನುಣ೯(-ನನುಣ್ಣಿ ತು)--ತಳಿರ್‌] 

ನುಣ್ಣುಟ'(ನಾ). ಮೃದುವಾದ ತುಟಿ; ಕೋಮಲವಾದ ಅಧರ: 
ಸಗೆಮೊಗದೊಳ್‌ ತೆಅಂಬೊಳೆದು. ನುಣ್ಣುಟಿಯೊಳ್‌ ಮೊಗಮಿಕ್ಕಿ ಗಲ್ಲ 
ದೊಳ್‌ ಜಗುಬ್ಗು. . .ಮಾರ್ಪೊಳೆದುವಾಕೆಯ ಡಾಳಮನಾಂತ ದಿಟ್ಟ 
ಗಳ್‌ (ಕಬ್ಬಿಕಾ. ೩೩೦). [ನುಣ್‌( ಎ ನುಣ್ಣಿ ತು) ತುಟ] 

ನುಣ್ಣುಣುಬು (ನಾ). ಅಂದವಾದ ಮುಡಿ; ಸುಂದರವಾದ 
ತುರುಬು: ಆ ಕೋಮಲೆಗಂದಮಾದುದು ನುಣ್ಣುಆಂಬು (ಶ್ರೀಪಾಲ. 
೧೦-೪೧); ನುಣ್ಮೂಜುಂಬು ಪೆಣಕಿನೊಸಲ್‌ ನಿಡುಗಣ್ಣೇಸೆಯ ನೋಟನೆಸೆಯೆ 

* ಪೆಣ್ಣೇವತೆಯಂತೆ ಬಂದಳರಮನೆಯಿಂದಂ (ಚಕವಿ. ೪-೩೮). 
[ನುರ್‌( ಎನುಣ್ಣಿ ತು) 4-ತುಬ್ಬು(ಎ:ತುಳಂಂಬ್ಬು)] 

ನುಣ್ಣೊಡೆ (ನಾ). ೧. ನಯವಾದ ತೊಡೆ; ನುಣುಪಾದ ತೊಡೆ: 
ನುಣ್ಣೊಡೆಯ ಚೆಲ್ವಂ ನೋಡಲೆಂದು ಸಿಡಿಮಿಡಿವರ್ಪ ಕಾತರವಿಟರ ಕಣ್ಣೆ 
ಪಾರಣೆಯಂ ಮಾಡಿಸಿಯುಂ (ಚಂದ್ರ: ಪು. ೮-೪ನು) ; ಮಿಂಸುಗುವ ತಮ್ಮ 
ಸುಣ್ಣೊಡೆಗಳುಜ್ವ ಅನೆಜ್ಞನಪೀಕಾಗಿ ರಾಜಿಸೆ (ಕುಸುಮಾ. ೬-೭೯); 
ಕರ್ವಾಳಿಯನೇಳಿಪ ನುಣ್ಣೊಡೆಯ ಇರುಳ ತಿರುಳ ಬಣ್ಣದ ತನುವಿನ 


ಕತ್ತು ರಿಗಂಹಿನ ಕಾಳ್ಫೇಡಿತಿ ನಡೆತಂದು (ಜಯಕಾ. ೨-೨೧) ; ನುಣ್ಣೊಡೆ 


ಕದಕ್ಕದಿಸುತ್ತಿರೆ ಬಂದು ನಿಂದು ಪೆಣ್ಗ ಡಣಮದಲ್ಲಿ ಪಾಜಕ ಪುದು ಕೈರವ 
ದಿಂದಿಡುತಂ ಶುಕಾಳಿಯಂ (ವೃಷವಿ, ೪-೧೯). ೨. ಅಂದವಾದ ತೊಡೆ; 


ನುಣ್ಣೊದಳ್‌ 


ಸೊಬಗುರನ್ನೆಯ ತನ್ನ ನುಣ್ಣೊಡೆಯೊಳಗಿಟ್ಟು ಕೊಂಡು ಕಂದರ್ಪಸುತ 
ತೆರಳಿದ (ನೋಹತ. ೪೧-೩೫). [ನುಣ್‌(-ಆನುಣ್ಣಿತು)--ತೊಡ್ಡೆ] 

ನುಣ್ಣೊದಳ್‌ (ನಾ). -ನುಣ್ಣೊದರ: ಈಕ್ತಿಸಿ ಮಕ್ಕಳ ಮುದ್ದು 
ಗೆಯ್ತ ದೊಳ್ಳ ೦ ಬಿಡದನ್ಪಿ ಕೋಮಲತರಾಂಗಮನಾಲಿಸಿ ನುಣ್ಣೊ[ಸಾರಾಂ. 
ಹ್ಗೊ]ದಳ್‌ ಪೊದಲ್ಗುಂಬಿನಿ ವಾತನಟ್ಕ ಜಕೊಳ್‌: ವಾಸಿಸಿ ನೆತ್ತಿಯಂ 
(ಚಂದ್ರಪು. ೩-೪೪) ; ಚಿಲಿಸಿಲಿಗುಟ್ಟ ನುಣ್ನೊದಳ್ಳಳಿಂ ಕಿವಿಗಿಂಪ 
ನೊಡರ್ಚಿ ಗೆಜ್ಜೆ ಗಳ್‌ ಘಲಿಕೆನಿಸಂತಿರೆಯ್ದಿ (ದಶಕು. ೧-೫೭). 

[ನುಣ್‌(-ನನುಣ್ಣಿತು) 4 ತೊದಳ್‌,] 

ನುಣ್ಣೋಳ್‌, ನುಣ್ಣೋಳು (ನಾ). ಮೃದುವಾದ ತೋಳು; 
ಕೋಮಲವಾದ ಬಾಹು: ನುಣ್ಣೋಳ ಕಾಂತಿ ಕರತಳದ ಕಾಂತಿ 
ತಾಂ ತೊಳಪುರಸ್ಕೃಲದ ಕಾಂತಿ .. . ಉಗುರ್ವೆರಲ ಕಣಂತಿಗಳ್‌' 
ತಿಂತಿಣಿಸಿ ಘನಕಾಂತಿಮಯವಾಗಿ ಕಣ್ಣೆ ಬೆಡಂಗಾದನೋ (ಪೆದ್ಮರಾ. 
೩-೩); ಕುಲದೀಪಚಂದ್ರನಂ ಭಃ ಮುದ್ಧಿಸುತೆ PR; ಬೆಣ್ಣೆ ನುಣ” 
ದೋಳ್ಗಳಂ ತನ್ನ ನಳಿದೋಳ್ಗಳಿಂ ಮಂಟ್ಟ ಸೋಂಕಿಗೆ ಸೊಗಸುನಳು 
ತಾಯಿ (ಶ್ರೀರಾಮಾ, ೧೭-೪೫೨). ನುಣ್ಣೋಳು : ಸೂಡಿರ್ದ 
ನುಣ್ಣೋಳ ಮಣಿಗಂಡ ಮಾತ್ರದಿ ಕೋಡಿದುನೆಡೆಯ ಪೂಸರಳು 
(ಮೋಹತ. ೨೮-೧೧).  [ನುಣ್‌(<ನುಣ್ಣಿ ತು) -- ತೋರ] 

ನುಣ್ಣೋಳು "ನುಣ್ಣೋಳ್‌' ನೋ. 

ನುಣ್ಬಡರ್‌, ನುಂಪಡರ್‌ (ಕ್ರಿ). ೧. ನುಣುಪಾಗು ; ಕೋಮಲತೆ 
ಯನ್ನು ಹೊಂದು : ಬರೆ ತೆಗೆದೀಂಟಿ ನುಣ್ಬ ಡರೆ ಪೊಣ್ಮೆದ ಬಾಯರ್‌ 
ಕದಪಂ ಕದಂಪಿನಿಂದೊರಸೆ (ನರ್ಧಫ. ೬-೫೦). ೨. ಸುಂದರವಾಗಿರು; 
ಅಂದವಾಗಿರು : ಕಿನಿಯಂ ಒಕ್ಕುಲಿಪಂತೆ ನುಣ್ಣಡರ್ದ ಶಬ್ದಂ ಶಬ್ದ 
ಸಂದರ್ಭದೊಳ್‌' ಸವಿಯಂ ಮುಂದಿಡುವರ್ಥಂ (ಚಂದ್ರಪು. ೧-೫೧). 
ನುಂಪಡರ್‌ : ೧. ನುಂಪಡರ್ದ ಮಾಂದಳಿರಿಯ ನನಕನಳಕಳಶಮಂ 
ಪೋಲ್ವ ಬಟ್ಟ ಬಲ್ಮೊಲೆಯ ಪವಳದ ಬಳ್ಳಿ ಯಂ ಪಳಿನ ಸಿರಿಯ ಚೆಂದುಟಿಯೆ 
೬.೬ « ಹೆಂಪಿನೊಳೊರ್ವ ಕೆಂಪಿ ನಡೆತರುತಿರ್ದಳು (ಭಿಕ್ಸಾಚ. ೩-೨೪). 

[ನುಣ್ಟು 1-ಆಡರ್‌'] 

ನುಣ್ಬ ಡಸು (ಕ್ರಿ). ೧. ಹೊಳಪಿನಿಂದ ಕೂಡಿರು ; ಕಾಂತಿಯುಕ್ತ 
ವಾಗಿರು : ಮಡ ಚೆಲ್ವ ಮೃ ದುಪಾದಾಂಗುಳಿ ಜಾನು ಜಂಘೆ ನುಣ್ಬ ಡಸಿದ 
ಕರಿಕುಂಭಜಘನ  ಬಡನಡು . , . ಉಡುರಾಜಮುಖವು ಪದ್ಮಿನಿಗೆ 
(ನೋಹತ. ೧೮-೩೮). ೨. ಅಂದವಾಗಿರು. [ನುಣ್ಣು *-ಅಡಸು] 

ನುಣ್ಬಿಕ್ಕು (ಕ್ರಿ). ನಯಗೊಳಿಸು ; ಸುಂದರವಾಗಿ ಕಾಣುವಂತೆ 
ಮಾಡು : ಎಳಮುತ್ತಿನ ಕಾಂತಿಯಿಂದೆ ನುಣ್ಬಿ ಕ್ಕ ದವೊಲೆ (ಕವಿಚ. 11, 
೧೭ ಚಂದ್ರ ಪ್ರಭಸ್ತುತಿ). [ನುಣ್ಣು *-ಇಕ್ಳು] 

ನುಣ್ಬಿ ಡಿ, ನುಂಸಿಡಿ (ಕ್ರಿ). ೧. ನುಣುಪಾಗು ; ಸ್ಲಿಗ್ಗವಾಗು : 
ಆರಯೆ ಸೂಚಿಕುಂ . . , ಇಂಗುದೀಫಲನಿಜ್ಛೀದಡೆ ನುಣ್ಬಿ ಡಿದಿರ್ಪ 'ಕಲ್ಲಳುಂ 
ತೇರಿನ ಶಬ್ದಮಂ ಸಹಿಸಿ ನಂಬುಗೆಯಿಂ ಸುಳಿವೇಣಬ್ಬ ೦ದನುಖಂ (ಶಾಕುಂತ, 
೬-೧೪). ನುಂಪಿಡಿ : ೨. ಕಾಂತಿಮಯವಾಗು: ತನು ಸೊಂಪ 
ಡರ್ದು ನುಂಪಿಡಿದು ಕಂಪೊಗೆಯೆ , . .ಜೌನನದೇಳ್ಗೆ ಯಿಂದೆಸೆನ ನಿಸಷಯೆ 
ನಿಜತಾತನ ಸವಿಖಾಪಕೈತರುತಿರ್ದಳು(ಚೈ ಮಿಭಾ. ೨೯-೨೮). [ನುಣ್ಬು 4 ಇಡ್ಮಿ] 

ನುಣ್ಬಿಡು, ನುಂಪಿಡು (ಕ್ರಿ). ೧. ಹೊಳೆಯುವಂತೆ ಮಾಡು : 
ಹೊಳಪುಗೊಡು : ತನ್ನ ದಿಟ್ಟ ವೆಳಗಿಂ ನುಣ್ಬಿಟ್ಟು ಕೊಟ್ಟಿಳ್‌ ಫನ 
ಸ್ತನಭಾರಾವನತಾಂಗಿ ವಿಸ್ಮಯಪದವ್ಯಾಹಾರಮಂ ಹಾರನುಂ (ನುಲ್ಲಿಪು. 
6-೧೧೮), ನುಂಪಿಡು : ೨. ನಯವಾಗಿ ಹೊಂದಿಸು : ದಿಟ್ಟಿಯರ 
ದೆಂತೊ ನವಕುಂಂಕುಮವನೀಗ ನುಂಸಿಟ್ಟ ರಲ್ಲದೆ ಸೋದ ಮಧ್ಯದೊಳದೆಂತು 
ನಿಲಿಸಿದರೊ ದಿವ್ಯಾಂಬರನನು (ಚೈವಿ;ಭಾ. ೩೧-೬). [ನುಣ್ಣು ಇಡು] 


೪೮೬೪ 


20 


25 


30 


35 


40 


4 


ನುಣ್ಣು 


ನುಣ್ಣು, ನುಂಪು, ನುಣುಪು (ನಾ). ೧. ನಯವಾದುದು ; 

ಒರಟಿಲ್ಲದುದು : ಆರ ನೆಗಬಕ್ತಿಯು೦ ಬಲಮುಂ . . . ಹೂರೆ 

ದೊಳಿರ್ದು ನೋಡೆ ಸೊಗಯಿಪ್ಪು ದು ಜೆಟ್ಟಿ ದ ನುಣ್ಬಿನಂತೆ (ಕಾವ್ಯ ಸಾ. 
೨. ಮೃದುತ್ವ ; ಕೋಮಲತೆ; ವಖಿರ್ದವ: ಬೇಜ 
ದೊಂದು ಕಡುಗಾಡಿಯ ಸನ್ನಿಧಿ ಬೇಜಿದೊಂದು ನುಣ್ಛಿನ ಕಣಿ ಬೇಲ 
ದೊಂದು ಪೊಸಗಂಪಿನ ಪೊಂಪುಟಿಕಿ (ಶಾಂತಿಪು, ೮-೭೯); ನುಣ್ಬು ನಯ 
ಗಳಂ ಕಂಡರಿಯನವನೊಳಗು ಹೊರಗುಗಳ್‌ (ಶ್ರೀರಾನಾ, ೫೬೨-೨೬೭), 
೩. ಕಾಂತಿ; ಹೊಳಪು: ಗಲ್ಲಂ ನುಣ್ಣು ಕೈಮಿಕ್ಳು ಕನ್ನಡಿಯೆಂ 
ಪೋಲ್ತಿರೆ (ಕಬ್ಬಿ ಕಾ. ೯೩). ೪. ಅಂದ; ಚೆಂದ; ಚೆಲುವು: 
ಅಸುಕೆಯ ಕೆಂಪು ಪಾದರಿಯ ಕಂಪು ಪಯೋಜಲಸತ್ಸರೋವರಪ್ರಸರದ 
ತಣ್ಣು ಸಂಪಗೆಯ ನುಣ್ಣು ೩೬ ೬ ಸುತ್ತಲುಂ (ಸುಕುಮಾ, ೯-೪೮) ; 
ನೆಳಲ ತಣ್ಣಿ ೦ದಂಕುರದ ಸೊಂಪಿಂ ಸಲ್ಲವದ ನುಣ್ಬಿ 0 (ಗಿರಿಕ. ೨-೭೧ವ); 
ಲತಾಂಗಿಯ ಜಠರನದು ದಿನದಿನಕೆ ನುಣು ೦ ಪೆಂಪುಮಿ ೦ಪುಂ ಕೊನರ್ದು 
(ಬಸಪು, ೩-೪). ೫. ಜಾರಿಕೆ; ಜಾರುವ ಗುಣ : ಮಿಕೃಕ್ಷಿಗಳೊಳೀ 
ಶನಗಜೆಯ ಡೇಹಳಕಾಂತಿಯ ನಿರೀಕ್ಷಿಸಲ್‌ ತನುನುಣ್ಬಿ ನೊಳ್‌ ನಿಲದೆ 
ಜಗುಳ್ಳು ಪದಕಮಲಂಗಳೊಳ್‌ ನಿಂದುವೊ . . . ಎನಲ್‌ ಗಿರಿಸುತೆಯ 
ಪದನಖದ ಚೆಲ್ಚೆಸೆದುದು  (ಚಿಬಪು. ೩೭-೧). ೬. ಸವಿ; 
ಮಾಧುರ್ಯ : ಮಕ್ಕಳ ತೊದಲುನುಡಿಯ ನುಣ್ಬಿ ನಂತೆ ಮನಕ್ಕೆ 
ಬಂದಿದೆ ನುಡಿ ನಿನ್ನ (ಶುರಾಸಸಂ. ೧-೫೮) ; ಪುಗೆ ಮಾಂದ್ಯದೊಳೊ 
ಳ್ಗೊಡೆ ನುಡಿ ಕಡುನುಣ್ಬ ನಾನೆ ರಾಗಡೊಳ್‌ ಮನಂ ಕಡೆಗಣ್ತೊ ಡರ್ದಿರೆ 


೪೩೫). 


ಜನ್ವನಮಡಿಯಿಟ್ಟು ದು (ಉಜಕೇ. ೪-೮೦), ೭. ಹೊಳಪುಂಟು 
ಮಾಡುವ ಲೇಸನ ವಸ್ತು ; ಅಣ್ಣು : ನರೆಗೂದಲ್ಲಿಕ್ಕಿ ನುಣ್ಬಂ 


ಮುಂಡಿಯನಳವಡಲೆಕ್ಕಿ ಬತ್ತಿರ್ದ ವಕ್ತಾಂಬುರುಹಂ ಮಿಂಚಾಗಲಿರ್ಪಂ 
ತೊಡೆದು (ದಶಕು. ೮-೧೯೧). ಸುಂಪು: ೧. ಹೊಸಕಿಚ್ಚಂ ಹೊಸೆದು 
ಖಂಡವಂ ಜಿಡಿಸಿ ಕೆಂಪುಳ್ಳ ನುಂಪುಳ್ಳ ಸೊಂಪುಳ್ಳೆ ಖಂಡಮಂ ಕಾಸುತಂ 
(ಕಣ್ಣರ, ದೇ, ೧೩೧-೭); ಹಾವುಮೆಕೈಯ ಹಣ್ಣು ಸುಂಪು[ನಾರಾಂ.ಣ್ರು] 
ಆಗಿದ್ದೇನು ಕಹಿ ಬೆರೆದ ಕಾರಣ ಪ್ರಯೋಜನಕಾರಿಯಾದುದಿಲ್ಲ 
(ನಿದ್ದೇನೆ. ೧೦೪-೩೨೫) ; ಎಳಲತೆಯನುಂಪು [ಪಾ 0೦.ಣ್ಪು]ಗಳ ನವಪರಿ 
ಮಳದ ಪವನನ ಸೊಂಪುಗಳ ವೆಗ್ಗಳಿಕೆ ರುುಳಪಿಸಿ ಹೊಯ್ಸ ಸೆಳೆದುದು 
ಜನದ ಕಣ್ಮನವ (ಕುವ್ಯಾಆ. ೫-೮). ೪. ಕಬ್ಬಿನ ಬಿಲ್ಲು ಜೇವೊಡೆದಂತೆ 
ಪಾಡಿದರೊಬ್ಬೊಬ್ಬರಿಂಪು ನುಂಪಿಸೊಳು (ಭರಚ. ೧೩-೨೯) ; ಎಳದಳಿರ 
ಕೆಂಪು ಪೂಗಳ ಕಂಪು ಕೋಕಿಲಂಗಳ ಸರದ ನುಂಪು. . . ಸಂಗಳಿಸಿತೆ 
ಲ್ಲೆಲ್ಲಿಯಂಂ (ಚೆಬಪು. ೪೫-೧೫). ೭. ಕಸ್ತೂರಿಕಾಸುಕುಂಕುಮವಾದಿ 
ಯಾಗಿಹ ಸಮಸ್ತ ಪರಿಮಳದ ನುಂ[ಪೀರಾಂ.ನೂ]ಪಿಟ್ಟು ನುಂಖಕನುಲ 
ವಿನ್ಫುಸ್ತ ಕರ್ಸೂರತಾಂಬೂಲಶೋಭಿತರಾಗಿ  (ಚಿಒಪು. 
ನುಣುಪು: ೧. ನಾಲಿಗೆಗೆ ನುಣುಸಿಲ್ಲ ಹಾಲಿಗಿಂ ಬಿಳುನಿಲ್ಲ ಕಾಲ 
ನಿಂದಧಿಕ ಆರಿಯಿಲ್ಲ ಡೈನವದು ಶೂಲಿಯಿಂದಿಲ್ಲ (ಸರ್ನಜ್ಞ, ೨೩೬). 
೬. ಸಂಸ್ಕೃತ, ದ್ರಾವಿಡ ಭಾಷೆಗಳ ನಯ. ನುಣುಪುಗಳನ್ನು ನೆಗ್ಗಳಿಸಿರ 
ಬಹುದು (ಬ್ರಾವಿವಿ. ೧೫ ಹಿನ್ನೆಲೆ). ೮. (ಆಲಂ) ಮೋಸ ; ವಂಚನೆ. 
"ನುಣ್ಣ್ಸುಮಾಡು' ಸರಾ. 

ನುಣುಪಾಗು, ನುಂಪಾಗು- ನಯವಾಗು ; ಒರಟಾಗಿಲ್ಲದಿರು : 
ಈ ಭಾಗದ ಮೇಲೆ ದಪ್ಪನಾದ, ದುಂಡಾದ, ನುಣುಪಾದ... 
ಬೋದಿಕೆಯಿರುತ್ತದೆ (ನೊಳಂಬ. ೧೧೫) ; ಆ ದ್ವಾರರಕ್ಷಿಣಿಯ ಕಿವಿಯ. 
ದಂತಪತ್ರಗಳು ಅನಳ ನುಣುಪಾದ ಕೆನ್ನೆಗೆ ಮೆರುಗುಗೊಟ್ಟಿ ದ್ವವು 
(ಬಾಣ, ೩೫) ; ಅನ್ಳುತದೊಳಗಿರ್ದ ಸರ್ಪನ ತನುನಿನಂತೆ ಇರ್ದೆನಯ್ಯಾ, 
ಹೊಜಿಗೆ ನುಂಸಾ[ಪನತಾಂ, ಣಿ ]ಗಿ (ಬಸನ,ಕ. ೩೮೦). ನುಣ್ಣಂ ಮಾಡು,. 


೨೫-೨೯), 


ನುಣ್ಣುವಡು 
ನುಣುಪು ಮಾಡು, ನುಣ್ಣು ಮಾಡು - ೧. ನಯಗೊಳಿಸು ; 
ನುಣ್ಣ ಗಾಗಿಸು : ಎಣ್ಣೆ ನುಣ್ಬಂ ಮಾಡುನಂತೆ ಕಳ್ಳಿ ಮಾಡುಗುಮೆ 


(ಧರ್ಮಾಮೃ, ೧೧-೧೮೮) ; ನೆಲಕ್ಕೆ ಹಾಕಿದ ಗಾರೆಯನ್ನು ಚೆನ್ನಾಗಿ 
ನುಣುಪು ಮಾಡಬೇಕು (ರೂಢಿ); ಕಲ್ಲಂ ನುಣ್ಟು ಮಾಡದೆ ಚಿತ್ರಂ 
ಬರೆವ ಪೊನ್ನನಾಭರಣಂ ಮಾಡದೆ. ತುಡುವ (ಧರ್ನಾನ್ಳು. ೧೨-೨೪). 
೨. ಮೋಸಗೊಳಿಸು ; ವಂಚಿಸು : ಅನನು ತೆಗೆದುಕೊಂಡ ಹಣವನ್ನು 
ಕೊಡದೆ ನುಣುಪು ಮಾಡಿಬಿಟ್ಟ (ರೂಢಿ). ನುಣ್ಣುಮೆಗಿಟು? -. (0: 
ಶ್ರೀಮತಿಯುಂ . , . ಆತ್ಮೀಯಘನಜಘನದ ನುಣ್ಣಿ ನೊಳ್‌ ನುಣ್ಣು ಮೆ 
[ಪಾಠಾಂ, ನುಣ್ಬಿ ನೊಳ್‌ ನುಣ್ಣು ಗುಮೆ, ನುಣ್ಬಿ ನೊಳ್‌ ಗುಣ್ಣು ಮೆ, 
ಮಣ್ಣಿ ನೊಣೆ ನುಣ್ವುಗುಮೆ]ಗೆತ್ತು ರುಂಣರುಂಣಾಯ ಮಾನ ಮಣಿಕಿಂಕಣೀ 


ನಿರಾಜಿತ ಕನಕಕಾಂಚೀ ಕಳಾಪಮನನಂಗರಾಗರಸಪ್ರವಾಹಕ್ಕೆ ಕಟ್ಟಿ 
ಗಟ್ಟು ನಂತೆ ಕಟ್ಟಿ (ಅದಿಪು. ೪-೪೧ ನ). 
[ದೇ.॥ ತಮಿ. ನುಣ್ಣು ; ಮಲ. ನುಣ್ಣ; ತುಳು. ನೊಣ್ಣ ; 


ತೆಲು. ನುಂಪು, ನುನುಪು, ನುನ್ಬು) 

ನುಣ್ಣುವಡು (ಕ್ರಿ). ನಯವಾಗು ; ನುಣುಪಾಗು : ಸುಣ್ಣು 
ನಟ್ಟು ತೋಜಕಿ ಬಿಗಿದುಟ್ಟಿ ಪುಲಿದೊನಲೊಳಂ ತಕ್ಕಿನಿಂ ಮಿಕ್ಕು 
ಪೋರ್ದಾನೆರಕ್ಕಸನ ಸನ್ಮುದ ಮೇಲ್ಟೊದಿಕೆಯೊಳಂ ' ಚೆಲ್ವನಾಂತು 
(ಕಬ್ಬಿಕಾ. ೧೬೭). [ನುಣ್ಟು 4-ಪಡು,] 

ನುಣ್ಬುವಡೆ (ಕ್ರಿ). ನುಣುಪನ್ನು ಹೊಂದು; ನಯವಾಗಿರು : 
ನುಣ್ಣು ವಡೆದೂರುದ್ವಯದ ನೃ ದುತಳದ ಮಂದಗಮನದ. ಮುದ್ದು 
ನುಡಿಯ ಕೋಮಲಾಂಗದ ವಿದ್ಯಾಧರವಾರನಾರೀ ಕದಂಬಂ ಕಾಮ 
ಜೇವನ ರಾಜ್ಯಕ್ಕೆ ನಾವು ನೊಡಲಿಗರೆಂಬಂತೆ . . . ಎಸೆದು (ಛರ್ಮಾಮ್ಯ. 

[ಹುಚ್ಚು ಪಡೆ] 

ನುಣ್ಣುವೆಜು (ಕ್ರಿ). ನಯವಾಗಿರು ; ನುಣುಪಾಗಿರು : 
ಪೊಸ ಮುತ್ತಿನ ಸುತ್ತಿನ ಭರ್ಮಸೂತ್ರಮಂಂ 
ದಣ್ಣು ೦. . . ಒಪ್ಪಿರೆ (ಸುಕುಮಾ, ೧೦-೯೮). ೨. ಮನೋಹರ 
ವಾಗಿರು; ಸೊಗಸಿನಿಂದ ಕೂಡಿರು: ನುಣ್ಬುವೆತ್ತು ಸೋಲಿಪ 
ಚೆಲ್ವಿಂ ಬಾರಿಸಿ ಸೊಬಗಿಂಗೆತ್ತಿ ದ ತೋರಣಗಂಬಂಬೊಲಿರ್ದುವಾಕೆಯ 
ತೊಡೆಗಳ (ಕಬ್ಬ. ೬೫) ; ದೊರೆನೆಣ್ಣ ಹೊಂಬಾಳೆದೊಡೆ ಸೊಂಪು 
ನುಣ್ಣು ಪೆತ್ತಿರೆ (ನೊ:ಹತ. ೨೪-೪೦). 
ವಾಗಿರು : ಅಲ್ಲಿ ಗೇಯದ ದನಿ ನುಣುವೆತ್ತೆ ಸೆಯುತಿರ್ದಪುದೀಗಳೆ 
ಸೋಗಿ ನೋಟಕ್ಟಿ ನಾಇಂ (ಕಾದಂಪೂ. ೬೫೩). '[ನುಣ್ಬು ೬ ಪೆಜುಂ,] 

ನುಣ್ಟೆಸೆ (ಕ್ರಿ). ಮನೋಹರವಾಗಿರು; ಶೋಭಿಸು; ಕಂಗೊಳಿಸು: 
[ಇದಂ]ಗೆಲಲ್ಪಗೆನ ತುಂಬಿಗಳ ಧ್ವನಿಯಿಂ ಕುಕಿಲ್ವ ಕೋಗಿಲೆ ನನೆದೋ 
ನುಣ್ಟೆಸೆನ ಮಾನುರಂ . . , ಪುಗಿಲೊಳೇನೆಸೆದತ್ತೊ ಬಸಂತಮಾಸ 
ದೋೊಳ್‌ (ಸೆಂಪಭಃ. ೨-೧೨) ; ಮಹಾಲಂಕೃತಿವೆತ್ತು ನುಣ್ಣೆಸೆನ ಕುಂಭ 


೮-೧೯೬). 


ಗಳಂದವೊ ವಜ್ರದಂಡವೋ ಶಂಕೆಗಳುಂಬಮಾಯ್ತು ರಥನಭ್ಯುದಯಾ 
ವಸಥಂ ಮನೋರಥಂ (ನಳಚಂ, ೬೩೮). ([ನುಣ್ಬು ಎಸ್ಸೆ] 
ನುಣ್ಟೇಳು (ಕ್ರಿ). ನುಣುಪಾಗು ; ನುಣ್ಣಗಾಗು 1 ಕಾಳು 
ನೂಲನ ಮಂಡೆಯಂ ನುಣ್ಣೆ €ಳೆ ಬೋಳಿಸಿ ಮೂಹುರಿಗಳಲಿ ಮೇಳ, 
ವಿಸಿದುಡಿದಾರವಂ ಬಂಧಿಸಿ (ಬಸಪು. ೩೮-೧೪). 
[ನುಣ್ಬು 4 ಏಳು, (ಎಖಟಿ*)] 
ನುಣ್ಸೇಜು (ಕ್ರಿ). ನುಣುಪು ಅಧಿಕವಾಗು: ಪಿಡಿನಡು ತೋರ 
ನಾಯಿತು ತೊಡೆ ನುಣ್ಬಿ ಅಕಿ ಅಡಿಯಿಟ್ಟು ನಡೆವುತ ಸುಯ್ಲು ಮಡದಿಗೆ 


ನವಮಾಸ ತುಂಜಿತು (ಅಬ್ಬಲೂ. ೨-೩೬)- 
[ನುಣ್ಣು ಏಟು, (-ವನಿಟ,)] 


ನುಣ್ಟು ವೆತ್ತ ಮಳೆಯಜ |: 


೩. ಇಂಪಾಗಿರು ; ಮಧುರ |: 


೪೮೬೫- 


0 


20 


35 


40 


4 


ನುಣ್ಸಸ್ಥೆ 


ನುಣ್ಬ ಣೆ (ನಾ). ಇ ನುಂಪುವಣೆ : ನುಣ್ಬಣೆಯೊಳೆಸೆನ ಸಿರಿವಣ್ಣೆಳಗು 
ಗಳಿಂದೆ ಪೂತು ಸೊದಟ್ಲಿ ಬೆಳ್ಳಾವರೆಗಳಂ , ೬ ೬ ಬಗೆಗೊಳಿಸಿದರ್‌ 
(ಚಿಕವಂ, ೧೦೩೬-೬); ನುಣ್ಬಣೆ ಮೆಲ್ಲದಪು ಮರಲ್ಗಣ್‌' (ಚಿಕವಿ.೬-೨೧೫). 
[ನುಣ್‌(ನುಣ್ಣಿತು) *-ಪಣೈೆ] 
ನುಣ್ಬ ದ (ನಾ). ಸುರತ ದ್ರವ: ಉಗುರ್ಗಳನೊಳದೊಡೆಯೊಳು ನಾಂಟ 
ಪುಗೆ ನುಣ್ಣದನೊಯ್ಯೂಗೆ ನಾಣ್ಸಾಣಡೊಳಗನಲೆವುದು ಕೇತನದಿಂದಂ 
(ಜನವ, ೮-೨೨), [ನುಣ೯(-ನುಣ್ಣಿತು) *- ಪದ್ಮ] 
ನುಣ್ಬನಿ (ನಾ). ಮನೋಹರವಾದ ಹನಿ ; ಅಂದವಾದ (ನೀರಿನ) 
ಬಿಂದು: ಕಜಿಕೆದುವು ಕಾಳಿಮಮಂ . . . ಬಬಿಂಕಂ ಕಜ ದುವು ನುಣ್ಟನಿ 
ಯನೊಗೆದ ಮುಗಿಲೆಳಗಾರೊಳ್‌ (ಚಂದ್ರಪು. ೪-೩೮). 
[ನುಣ್‌ (-ಆ ನುಣ್ಣಿತು) + ಪನ್ನಿ) 
ನುಣ್ಬ ನಿದಂದಲ್‌ (ನಾ). ಅಂದವಾದ ಹನಿಗಳ ಸೋನೆ: ಕುಚಾಗ್ರಂ 
ಗಳಿಂ ನುಣ್ಣನಿದಂದಲ್‌ ಸೋರೆ. ನಿಂದಿರ್ದುದು ಹಿಮವೃ ತಕಾಯಂ. 
ವರಸ್ತ್ರಿ ee (ಕುಸುಮಾ. ೫-೧೫೮). [ನುಣ್ಣ ನಿ ತಂದಲ್‌] 
ನುಣ್ಬ ಸೆಂ (ನಾ). ಅಂದವಾದ ಹರಳ್ಕು ರತ್ನ: ಪೊಸತಪ್ಪ 
ಮಸಕ ನುಣ್ಬರಲಂ [ಪಾಲಂ. ನುಣ್ಣ ರಲಂ, ಸುಣ್ಣ ಆರಂ, ನುಣ್ಣೆ 
ರಲಂ] ಮಧು ಮನ್ಮಥಂಗೆ ಬಣ್ಣಿಸಿ ಸಮೆದಂತೆ ತೋಲುವುದು ಪೂಗ 
ಳೊಳೇಂ ಸುರಹೊನ್ನೆ ಚೆನ್ನನೋ (ಆದಿಪು. ೧೧-೧೧೨) ; ಬಾಂಡೊಟ್‌, 
ನುಣ್ಬರಲ೯, ತಣ್ಣುಟಾಲ್‌' (ಭಾಷಾಭೂ, ೨೮ ಉದಾ). 
[ನುಣ್‌ (ಎಸಿಣ್ಣಿ ತು) 4 ಪರಲ್‌] 
ನುಣ್ಬ ನರಿ (ನಾ). ಕೆನ್ನೆಯ ಮೇಲಿನ ಸುಂದರವಾದ ಕೂದಲು ; 
ಅಂದವಾದ ಪನ್ನ: ಕಪ್ಪಿನ ರೇಖೆಯ ತೆಗೆದಂತೆ ತೋಜುವ ತುಪ್ಪುಳು 


ನಿರಾಸೆ ನುಣ್ಬ ವರಿ ಉಪ್ಪರಜವ್ವನೆಯರು ಕಂಡು ಸೋಲ್ತು ಬಂದಪ್ಪು 
ವೊಲೆಸೆದನಾ ಮದನ (ಭರಚ. ೪೭-೬೭). 
[ನುಣ್‌ (-ನುಣ್ಣಿ ತು) -- ಬನರ್ಮಿ] 
ನುಣ್ಬ ಸಲೆ (ನಾ). ಮನೋಹರವಾದ ಹುಲ್ಲುಗಾವಲು; ಅಂದ 


ವಾದ ಹುಲ್ಲು ಮೈದಾನ: ಬಳಸಿಯೆ ನೋಡುತಿರ್ದ ಹರಿಣಂಗಳ 
ಕಂಗಳ ಕಾಂತಿಯಿಂದೆ ಕಣ್ಣೊ ಳಿಪೆಳಿವುಲ್ಲ ನುಣ್ಬಸಲೆಯಂ ಪುಗುವಂದದೆ 
. ಪೊಕ್ಕ್‌ಪುದಿಂತಿದೆ ಪಾವು. ಹೀಲಿಗಣ್ಗಳ ಪರಭಾಗದಿಂದೆಸೆದು 
ತೋಜುವ. ಸೋಗೆಯ ತಳ್ತ ಸೋಗೆಯಂ (ಕಾದಂಪೂ. ೨೫೮) ; 
ಅದೊಂದು ವಛಟಿವಿಟಿಸಿಚ್ಛಾ ಯಾಚ್ಛಾದಿತಮಪ್ಪ ತಣ್ಣುಟಲ ನುಣ್ಣಸಲೆ 
ಯೊಳ್ಳಿ ್ವಶ್ರನಿಂಸಿ ಪಥಶ್ರ, ಮಮನಾಲಿಕಿಸುತ್ತು ೦ Re ೩-೩೧ pn 
ಪಸರಿಸಿದ ಬಯಲ್ಮಡು ಪಾವಸೆಗೊಂಡಿರೆ ಗಡಣದಾಡುವೆಳನೆಂಡಿರ್‌ ನುಣ್ಣ 
ಸಲೆಯೆಗೆತ್ತೆಯ್ತೂರೆ (ಲೀಲಾವ. ೫-೪೬), ನಸೆಮಸಪೊಂದೆ. ನುಣ್ಬಸರೆ 
ಯೊಳ್ಳುಸಿಲಾಂತೆಸೆನೇಣನಂ ವಿಲಂಬಿಸದಿಸಲೆಂದು ಬಂದನ ಪುಳಿಂದನ ವಕ್ಷ 
ಮನುದ್ಯ ಮಾಸ್ತ್ರದಿಂದಿಸೆ (ಉಜಕೇ, ೫-೧೦೫); ಅಲ್ಲಲ್ಲಿ ನೆರೆ ಕಣ್ನೊಳಿಪ್ಪ 
ನುಣ್ಬಸಲೆಯೊಳ್ಮಲಗಿರ್ಹ ಹರಿಣಂಗಳಿಂದೆ ಸಾತ್ವಿಕರಪ್ಪ ಮುಸಿಗಳಿಂ 
ದಾಶ್ರನುನದೇಸೊಪ್ಪಿ ತೋ (ಶೇಷಂಾ, ೮-೬). 
[ನಂಣ್‌ (-ಆ ನುಣ್ಣಿತು) -: ಪಸಲೆ] 
ನುಣ್ಣಸೆ, (ನಾ). ಅಂದವಾದ ಹಸೆಮಣೆ ; ಮನೋಹರವಾದ 
ಪೀಠ: ತೆರೆಯ ಸೆಳೆಮಂಚದೊಳ್‌ ಬಿತ್ತ ರಿಸಿದ ಗಳಿತಾಬ್ಜ ದಳದ ನುಣ್ಣಸೆ 
ಯೊಳ್‌ ಬೆಳ್ನೊ! ರೆಯ ತೆರೆಸುತ್ತಿ ನೊಳ್‌ ಪ್ರಿ ಸ್ರಿಯೆಗಿರದೊಳ್ಳ ನೆ. ಬಯಸಿ ಕೋಕ 
ನಾಯ್ದು ಸಶೋಕಂ (ಚಂದ್ರಪು. ೮-೮), 
[ಸುಕ್‌ (ಇಂ ಸಣ ತು) : ಸಸ್ಯ] 
ನುಣ್ಣಸ್ಸೆ (ನಾ). ಮೃ ದುವಾದ ಮಜ್ಜೆ : ಪುಹಿಯೆಂದಾದನದಿರ್ಪಿ 
ತಪ್ಪಿಸಿ ಸರಲ್ಮತ್ತೊ ತಾಂ ಪೋಗೆ ಸುಣ್ಬ ಸೆಯಂ ಮುಟ್ಟಿದೆ ಮತ್ತ 


ನುಣ್ಬ ಳುಕು 


ಮೊಂದು ಕಣೆ ಕಲ್ಲಂ ತಾಗಿದಂತಾಗೆ ಕೊಂಡಸಿಯಂಬೊಂದೆನೆ ದಡ್ಡು ವಿರ 
ಹೃದಯಂ ಜಾಳಾಂದರಂಬೋಪಿನಂ ಬೆಸೆದೆಚ್ಚ ೦ ಕಡುದೇಸೆನೆಂಡಿರನಿದೇಂ 
ಕಾಮಂ ಛಲಗ್ರ್ರಾಹಿಯೋ (ಅರ್ಧನೇ. ೪-೧೪೬). 
[ನುಣ್‌ (-ಆನುಣ್ಣಿತು) -- ಬಸ್ಯ] 
ನುಣ್ಬಳುಕು (ನಾ). ನಯವಾದ ಸ್ಫಟಿಕ ; ನುಣುಪಾದ ಸ್ಫಟಿಕ: 
ಕೇನಿಯ ಕೇಳಿಗಿಟ್ಟಿ ಸುಣ್ಛಳುತಿನ. ಬಟ್ಟಿ ನಂಜರದ ಕೋಯ 
ಗೆಲೆವಂದುದು. ಅಮರೇಂದ್ರ ವಧೂ ಮುಖಪತ್ರವಿಭ್ರಮಂ 
(ಲೀಲಾನ, ೨-೧೧); ಇಂತೊಫ್ಪು ವ ಮಂಡಪದೊಳಗೆಸೆವ ಭವಂತಿಯ 
ನುಣ್ಣ' ಳುಕಿನ ವೇದಿಕೆಯೊಳು ಕಾಂತಕನಕಸಿಂಹಾಸನದುಪರಿಮದೊಳಗೆ 
೬ ಕುಳ್ಳಿರಿಸಿದಂ (ಜಯಕಾ. ೪-೫೨), 
[ಸುರ್ಣ(ಆನುಣ್ಣೆ ತು) + ಪಳುಕು(-ಆ.ಪಟ6)) 
ನುಣ್ಬಳೆ (ನಾ).ನುಣುಪಾದ ಕೈಬಳೆ: ಗಲಕೆನೆ ಕೈಯ ನುಣ್ಣಳಿ 
ಪುಳಿಂದಿಯರಂದದೆ ನಿಂದು ಸೂವಿಯಂಜ್ವಲರನನೊಪ್ಪಿ ರಲ್‌ ಚಳಿಸಿದರ್‌ 
ಬಿದಿರಕ್ಕಿಯನಲ್ಲಿ ರಾಗದಿಂ (ರಾಜಕೇ. ೫-೧೧೦). 
[ನುಣ* (ಎನುಣ್ಣಿ ತು) 4 ಬಳ್ಳೆ] 
ನುಣ್ಛಿತ್ತು (ನಾ). ನಯವಾದ ಬೀಜ : ಅಂಬುಜಾಕ್ಷಿಯರ ದಂತ 
ಚೈನಿ ನಮ್ಮಯ ನುಣ್ಣಿತ್ತಿ ನೊಳಗಿದೆಯೆನುತ ಇಂಬಿಲ್ಲ ಪಲ್ಲಿಅಕಿದುಸಿರುವ 
ವೋಲ್ಭ ಅಸಿ ದಾಳಿಂಬದ ಮರೆಗಳೊಪ್ಪಿ ಹುವು (ಕಂನವಿ. ೫-೮೧). 
[ನುಣ್‌ (ುಣ್ಣಿತು) 4 ಬಿತ್ತು; (-ಆ.ಬಿಟ್ಟು)] 
ನುಣ್ಬುರುಳ್‌ (ನಾ). ” ಮನೋಹಳೆವಾದ ಅರ್ಥ, ಸತ್ವ: 
ಇದು ರಾಯನ ನಾಟ್ಕಿಳೊಳಿರ್ಕೆ ನಿಚ್ಚಮುಂ ದೇಸೆಯ ಗೊತ್ತು 
ಜಾಣ್ಣುಡಿಯ ತಾಯ್ವನೆ ನುಣ್ಣುರುಳೇಟಕ್ಕಿಯೆಂಬಿನಂ (ಕಬ್ಬ ಕಾ. 
[ನುಣ್‌' (-ಲನುಣ್ಣಿತು) ** ಪುರುಳ್‌;] 
ನುಣು್ಬುಳಿಲ್‌ (ನಾ). ನಯವಾದ ಮರಳು ; ಜಿನುಗಾದ ಉಸುಕು: 
ನುಣ್ಣುಳಿಲಮದರ್ದೊಟ್ಟ ಲಲ್ಲೆ ಡಪಿ ಮೆಲ್ಲನೆ ಪಾಯ್ವಿದು ಮಂದಮಾರುತಂ 
(ವೃಷವಿ, ೪-೫೩). 
[ನುಣ್‌ (-ಆನುಣ್ಣಿತು) 4 ಪುಳಿಲ್‌ (--ಪುಲಾಲ್ಥ್‌)] 
ನುಣುುಟಿಂಲ್‌ (ನಾ). ಅಂದವಾದ ಉಪವನ, “ತೋಟ: ನುಣ್ಣು 
ಟಂಲೊಳಗದಿರ್ಮೂತ್ತೆ ಸವಣ್ಣಡೆ ಕಲ್ತಲಿಸಿ ಬೆಳೆದು ಬಳಸಿರ್ದೊಡದಂ 
ತಣ್ಣೆಳಗನೀಯೆ ಬೆಳತಿಗೆಗಣ್ಟೆ ಳಗೊಳಪೊಕ್ಕು. ಚಪಳಿ ಕಳಿಕೆಯನಾಯ್ಡರ್ಳ 
(ಚಂದ್ರಪು. ೭-೧೦೫). [ನುಣ್‌ (ಎನುಣ್ಣಿ ತು) ಪುಟಲ್‌,] 
ನುಣ್ಸೆರಲ್‌, ಸುಂಬೆರಲ್‌, ನುಣ್ಟೆರಳ" (ನಾ). ಮೃದುವಾದ 
ಬೆರಳು; ಕೋಮಲವಾದ ಬೆರಳು: ಪಾಲ್ವೊಟಕಿದ ನುಣ್ಬೆರಲಂ 
ಮೊಲೆಗೆತ್ತು ಪೀರ್ದು ಕಣ್ಣೆಅಕಿಯದ ಕಂದನೆಂದೆನಗೆ ಕಣ್ಣಿಆಕಿಯಿಪ್ಪ ನೊ 
ಮಂಡಹಾಸನುಂ (ಅರ್ಧನೇ, ೧-೧೦೦) ; ಸಂಚಶರನಂ ಪಳಿನ ನುಕ್ಬೆರಲ 
ವಿಸ್ತರಂ ಪಂಚಮ ಖಪರಿಚಾರಕರ ತೆಜದೊಳಿರೆ (ಕಾರಿರ. ದೇ. ೨೮೯-೧೭)* 
ನುಂಚಿರಲ್‌ : ಪಾದದ್ವಂದ್ವಂ ತಳಿರ್‌ ನುಂಬೆರಲ್ಗಳೆ ಕೊನರ್ಗಳ 
(ಪಾಪ್ರಾಶ. ೧), ನುಣ್ಟೆ ರಳ ;: ಉಂಗುರನೇ . . . ಸೀರೆಯ 
ಸುಣ್ಛೆರಳೆಡೆಯನು ಸೇರಿ ಪುಣ್ಯದಿ ಜಾರುತೆಂತು ಮುಳುಗಿದೆ ನೀಂ 
ನೀರೊಳಕ್ಕಟಾ (ಶಾಕುಂತ. ೮೬ ಅಡಿಟ). 
[ನುಣ್‌ (ಎನುಣ್ಣಿ ತು) 4 `ಬೆರಲ್‌] 
ನುಣ್ಟೆ ರಳ" «ನುಣ್ಟೆರಲ್‌' ನೋ. 
ನುಣ್ಸೆಸ (ನಾ). ನಯಗೆಲಸ ; ಕುಸುರಿಗೆಲಸ : ಮೊಕ್ಕಳನೆನೆ 
ಬಸಿಅಕೇಲಂದೊಕ್ಕ ಕರುಳ ತೊಡೆಯೊಳಾನಗಂ ತೊಡರ್ಜೆನಸುಂ 
ಮಿಕ್ಕುವು ಜಿರುದರ ಬಿರುದಿಂಗಿಕ್ಕಿದ ನುಣ್ಛೆಸದ ವಿಸುಪ ತೊಡೆ 
ಸಂಕಲೆಯ೦ (ಚಂದ್ರಪು. ೧೦-೭೪), [ನುಣ್‌(ಎನುಣ್ಣಿ ತು) 4 ಬೆಸ] 


೩೪೮). 


೪೮೬೬ 


35 


40 


45 


ನುಣ್ಮಡ 


ನುಣ್ಣೆ ಕಂತಿಗೆ (ನಾ). ಕಾಂತಿಯುತವಾದ ಬಿಳಿಯ ಬಣ್ಣ ; ಅಚ್ಚ 
ಬಿಳುಪು: ಎಸೆವ ನುಣ್ಣೆಳಂತಿಗೆ ಮಟಲ ತಣ್ಣ್ರುಟಿಸಲೊಳ್‌ ಇವನ 
ತನದ ದೇಸೆಯಿಂ ವಿಲಾಸಂಬಣೆದ ಬಾಲಸಹಳಾರನಂದನಂ ವನಪಾಲಂ 
* ತೋಟಿ (ಅನಂಪು. ೭-೭ ನ). 
[ನುಣ್ಣ(-.ನುಣ್ಣಿ ತು) + ಬೆಳಂತಿಗೆ( ಬೆಳತಿಗೆ)) 
ನುಣ್ಬೆ ಳಗ್ಳು, ನುಂಬೆಳಗು (ನಾ). ೧. ನಯವಾದ ಬೆಳಕು; 
ಸೌಮ್ಯವಾದ ಕಾಂತಿ: ಒಸರ್ದಪುದಿದಲ್ವೆ ಚಂದನರಸಮೆನೆ ವಿಂಚುಗುರ 
ಮಿಸುಪ ನುಣ್ಬಿ ಳಗೆನಸುಂ. ಪಸರಿಸೆ (ಕಾದಂಪೂ, ೯೧೬); ನುಣ್ಣೆಳಗಂ 
ಕಣಕಿವ ಫೊಂಬಾಳೆಯ ಪತ್ರ ಂಗಳನಿಂಬಿನಿಂ. ಪಾಸುತ್ತುಂ (ಗರಿಕ, ೫-೬೭ನ); 
ಬೆಳ್ವಸದನದ ನುಂಣ್ಸೈೆಳಗಿಂದುಟ್ಟಿ ದುಕೂಲಟೇಲದ ಧಾವಲ್ಯಂ ಚತುರ್ಗುಣ 
ಮಾಗಿಂತು ಚೆಲ್ವ: ನತ್ತು (ಬಾಧಪು. ೬-೧೧೦ ವು. ೨. ಉಜ್ವಲವಾದ 
ಬೆಳಕು : ಎಣ್ಣೆ ಬತ್ತಿಯನೇಜ ನುಣ್ಬೆಳಗನೀನಂತೆ ಸಣ್ಣಾಗಿ ಸುಟ್ಟು 
ಚೆಳಗೀವ ಶಿನಯೋಗಿ ಸಣ್ಣೂ ತನೇನು (ಸರ್ವಜ್ಞ, ೫೫೫). ನುಂಬೆಳಗು : 
೧. ರತ್ನ್ನಾನಳಿಯ ಸುಂಬೆ[ನಾರಾತ. ನುಣ್ಟೆ]ಳಗಿನಲಿ ಹಂಸೆಯ ತುಳಿಯ 
ಮೇಲ್ವಾಸಿನಲಿ ಪನಡಿಸುವೀಕೆ. . :. ಈ ಕಲುನೆಲದೊಳ್ಳೊಟಿಗಿದಳು 
(ಕುನ್ಯಾ ಅ, ೯-೩೦). 
[ನುಣ್‌( ಆನುಣ್ಣಿತು) 4 ಬೆಳಗ್ಗು] 
ನುಣ್ಸೊಗರ್‌(ನಾ).೧.- ನುಣ್ಣೆಳಗು: ೧. ಪೊಗರ್ವಟ್ಟಿ ನತನುಬಾಣದ 
ಪೊಗರಂ ನುಣ್ಬೊಗರೊಳಿಟಿಸಿಸಿ ನೋಡಿದ. ಕಣ್ಣುಣ್ಣುಗುಮೆನಿಪ ನುಣ್ಚಿ 
ನಿಂದೇಂ ಸೊಗಯಿಸುವುವೊ ಬಾಹುಮೂಲಮಾ ಕಾಮಿನಿಯಾ (ಮಲ್ಲಪು. 
೩-೬೮); ಕಲಶಮನೆತ್ತಿ ನೀರೆಜಕಿವ ಕಾಂತೆಯ ತೋಳ ತೆರಳ್ಳೆ ಮೇಲುದಂ 
ತೊಲಗಿಸೆ ನೋಡಿ ನುಣೊಗರನೀಂಬ ಕುಚದ್ವಯಮೂಲಮಂ ಸಮು 
ಜ್ವ್ವಲಭುಜಮೂಲಮಂ  ನೆಜಿಯೆ ಕಂಡು (ಚಂದ್ರಫ. ೧-೯೮) ; 
ತೆಳ್ನದಹಿನ ನುಣ್ಬೊಗರುಗುವ ಚಾರು ಚುಬುಕದ ಮಗಳಂ ನಡೆನೋಡಿ 
ನಲಿದನಾ ಭೀ ಮನ ಪಂ (ದನುಸ್ವ. ೨. ಉಜ್ವಲವಾದ 
ಹೊಳಪು: ಗಸ ತೊಳಪ್ಪ ನುಣ್ಬೊಗರದೆತ್ತ 0 ಪರ್ನಿ ಕಾರ್ಮಿಂಚಿ 
ನಂತಿಕಿ ಬಿಲ್ಲಾಳ್ಗಳ ಬಲ್ಸರಂ ದೆಸೆಗಳಂ ತೂ ಬಯ್ಯ (ಕಬ್ಬಿಕಾ. ೨೫೨) ; 
ನುಣ್ಬೊಗರನೇ ಮಿಂಚೆಂದು ಸೊಗಯಿಸುವ ಪೂಗಳಿಂದೆ ಉಗುವ 
ಮಕರಂದಬಿಂದುಗಳನೇ ಮಳೆಗಳೆಂದೊಗೆದ ಸಂತಸದೊಳಾವಗಮೈದೆ 
ಕುಣಿವ ಸೋಗೆಗಳ ಬಳಗಂಗಳಂ ಮಗನೆ ಕಂಡೈ (ಜೈಮಿಭಾ. ೩-೨೫). 
[ನುಣ್‌( ಎನುಣ್ಣಿ ತು) -- ಪೊಗರ್‌,] 
ನುಣ್ಬೊಗರಿ (ನಾ). ಅಂದವಾದ ಬುಗುರಿಯಾಕಾರದ ಶಿಲ್ಪ 
ರಚ: ನಸುಬಾಗಿ ಕೊಂಬಿನೊಳ್‌ ಪೊಳೆವೆಳಗಾಯ ನುಣ್ಟೊ; di 
ಸುಟ ತರ್ಪೆಲರಿಂಡೆ ಬಿಟ್ಟಿ ಪೂಗಳ ಪುಡಿಯಿಂ ಕರಂ ಸೊಗಯಿಪೋಲಗ 
ಸಾಲೆಯೊಳಿರ್ದರೊಪ್ಪ ದಾ (ಕಬ್ಬ ಕಃ, ೧೨೬) ; ಕರ್ಣಿಕಾರದ ಪಲಗೆಗಟ್ಟ. 
ನೆಡೆಯೆಡೆಯೊಳಳನಟ್ಟ ಎಸಳ್ಗಳಂ ನೆಗಪಿ ಕೀಲಿಸಿದ ಪೊಂದಾವರೆಯ 
ಮೊಗ್ಗೆಗಳ ನುಣ್ಣೊಗರಿಗಳಿಂ . . . ರಂಜಿಸಿ (ರಾಜಕೇ. ೧೨-೩೧ ಪ). 
[ಸುಣ್‌( ಎ ನುಣ್ಣಿ ತು) -- ಬೊಗರಿ] 
ಸುಣ್ಟೊಡೆ (ಕ್ರಿ). ಚೆಲುವಾಗು; ಅಂದವಾಗು : ಪಜಿದು ಕೊಂಗಲ್‌ 
ತೊಂಬೆ. . . ನುಣ್ಬೊ[ಸಾಕಾಂ, ಹ್ಟೊ]ಡೆದ ಜೊಂಪಂ ತೊಂಗೆ 
ಗುಚ್ಚ ಮೆಂದಿರದೊಸ್ಪಿ ಪಡೆದ ನಾಮಂ. (ಕಬ್ಬ ಕೈ. ೧೯). 
[ನುಣ್‌( ವ ನುಣ್ಣಿ ತು) + ಪೊಡೆ,] 
ನುಣ್ಮಡ (ನಾ). ನುಣುಪಾದ ಹಿಮ್ಮಡಿ, ಪಾದದ ಹಿಂಭಾಗ : 
ಕೆಂಪಪ್ಪ ನುಣ್ಮಡಮಂ ವಾಮಪದಪ್ರಗುಲ್ಫ ದೆಡೆಯೊಳ್‌ ಸೈ ತಿಟ್ಟು 
ನಿದ್ರಾಂಗಿ ಕಣ್ಣೊ ಪ್ಪಿದಳ್‌ (ದಶಕು. ೮-೨೯೩) ; ಅಡಗಿದ ಪರಡು ನುಣ್ಮಡ 
ಸಣ್ಣ ಬೆರಳೊಪ್ಪ ನಡೆದ ಪಾವುಗೆನಜ್ಞೆ ನೃಪಗೆ ಕಡುಪಿನುಗುರ್ಗಳು ಪದತಳ 


೧-೩೯). 


ನುಣ್ಮಣಲ್‌ 


ಗಳೊಳು ತೊಟ್ಟಿಡುನಂತೆ ಕೆಂಪು ರಂಜಿಸಿತು (ಭರಚ. ೬-೬೯) ; ದುರುಳ 
ಕಾಮನ ಕನಕಕಂತುಕಾಯಂಗಳಮಂ ನೆರೆ ಪೋಲ್ವ ನುಣ್ಮಡಂ ವಪ್ಪು 
ತಿರೆಲು (ನನನೋ. ೨೩-೧೯),  [ನುರ್‌(ಎನುಣ್ಣಿತು) + ಮಡ,] 

ನುಣ್ಮಾಣಲ್‌, ನುಣ್ಮರಲ್‌, ನುಣ್ಮಳಲ್‌ (ನಾ). -ನುಣ್ಟುಳಿಲ್‌ : 
ವೈತರಣಿಯ ಹಿರಿಯ ದರಿಯಂ ಮೆಟ್ಟಿ ನುಣ್ಮಣಲಂ' ಮಣಲ್ಲೀಂಟಿಗೆತ್ತ 
ದ ಪರಿತಪ್ತ ಲೋಹರಜಸ್ಸಿಕತಿಳತಳದೊಳ್‌ ಮೆಯ್ಯನೀಡಾಡುವುದುಂ 
(ಶಾಂತಿಪು, ೭-೯೧ ವು ; ತಿಳಿಗೊಳದ ತಡಿಯ ತಣ್ಣುಲ»ಲ ನುಣ್ಮಣಲೊಳ 
ತನುಗುರು ರತಿಯನೋದಿಸುವ ಶುದ್ಧಾ ಕ್ಷರಂಗಳೆನಿಪ ಶುಕ ಪಿಕ ಚಕೋರ 
೬.೬ ಕುರವಕಸಂಕುಳಚರಣಸಂಚರಣದಿಂ ಪಳಚ್ಚ ನೆಸೆವ ಪಜ್ಜೆ ಗಳು ಮಳುಂಬ 
ಮೆನಿಸುಗುಂ (ಪುಷ್ಪಪು, ೨-೩೯ ನ) ; ಸಲೆ ನೆಲಸಿರ್ದ ನುಣ್ಮಣಲ ಲಿಂಗ 
ದೊಳಂ ಶಬರಾಂಗದೊಳ್‌ ಸಮುಜ್ಛ ಲನರವಕ್ವ್ರಸಂಭವಮನಾ ಸ್ತನನುಂ 
ಪಳಿಯಂ ಕಪರ್ದಿ . . . ಕೇಳ್ನು (ಶಬಶು. ೪-೧೦೭). ನುಣ್ಮರಲ್‌ : 
ನುಣ್ಮರ[ಪಾತಾಂ, ಣ]ಲಿಂದೆ ಮಾಡಿ ಶಿನಲಿಂಗನುನರ್ಚಿಸಿ ಭೇನನಿವೃಂದಮಂ 
ಜಾಣ್ಮೆಗೆ ತಂದು ಸಾಲ್ಗಣಕೆಯೆ ಕಂಡೊದೆಯುತ್ತಿರೆ (ರಾಜಶೇ. ೩-೧೦೨). 
ನುಣ್ಮಳೆಲ್‌ : ತುಂಗಶೃಂಗದುತ್ಸಂಗದ ತಿಂತಿಣಿಯಾಗಿ ಪೆಣೆದ ಲತೆ 
ಗಾವಣಗಳ ನುಣ್ಮಳಲ ಜಗತಿಯೆರಡುಂ ಕೆಲದೊಳ್‌' (ಶಾಂತಿಪು. ೯-೭೮) ; 
ಅಲ್ಲಲ್ಲಿಗೆ ಮುತ್ತಿನ ಪುಡಿಯ ನುಣ್ಮಳಲ್ಲ ೪ಾಲವಾಲಂಗಳಿಂ ಕೂಡಿರ್ದೆಡೆವಿಡದೆ 
ಸುರಿವ ತೋರವನಿಗಳಿಂ ' (ಉಾದಂಉ. ೨೧೬) ; ಬರುಂಟದೊಡೆ ಬಿಸಿಯ 
ನುಗುಟ್ವ ಕಪ್ಪುರದ ನುಣ್ಮಳಲ ಜಗಲಿಯುಂ (ನರ್ಧಪು. ೫-೬೩ವು; 
ತನುನಿನಲ್ಲಿ ಪುಳಕಂ ಸಾಲ್ಕೊಂಡುನ್ಮುತ್ತಿರೆ ಗಿರಿಪತಿಸುತೆ ನುಣ್ಮಳಲಿಂ 
ದಿವ್ಯಲಿಂಗಮಂ ವಿರಚಿಸುವಳ್‌' (ಗಿ೨ಕ. ೩-೯೩) ; ತಿಳಿದುಪ್ಪ ವಟಿ ದಾಗ 
ಚಿನ್ನದ ರಸಡೊಂದು ಹೊಳೆ ಹರಿವಂತೆ ಶೋಭಿಸಿತು ಬಲು ಹೆಜಕಿದುಪ್ಪ 
ಬಹಾಗ ಪಾಲ್ಗಡಲ ನುಣ್ಮಳಲಳಿವಂತೆ ರಂಜಿಸಿತು (ಭರಚ. ೧೬-೮೦). 

[ನುಣ್‌( ಎಸುಣ್ಣಿ ತು) 4 ಮಜಲ್‌] 

ನುಣ್ಮಣಿ (ನಾ). ೧. ಹೊಳಪುಳ್ಳ ಮಣಿ; ಸರದಲ್ಲಿ ಪೋಣಿಸುವ 
ಗುಂಡಾದ ಗಾಜು ಮೊದಲಾದುವುಗಳ ಮಣಿ : ಬಿಗಿದ ಬೆಳ್ಳಿಯ 
ನುಣ್ಮಣಿಯಂತೆವೊಲ್ಫ ಗಣನೊಪ್ಪಿರೆ ಕಾಲವನೇಚರಂ ಜಗದ ಲೋಚನ 
ಮನಕೆ ಬೀಸಿದ ನೆಗಳ್ಳ ಕರ್ಬಲೆವೋಲ್ತ ಮಮೊಪ್ಪುಗುಂ (ರಾಜಕೇ. 
೧೧-೨೩). ಶಿ. ಉಜ್ವಲವಾದ ರತ್ನ: ಸಾಂಧ್ಯರುಚಿವಲ್ಯಲಭಾಸುರ 
ನಭ್ರಜಾನಕೀ ಪತಿ ತಳೆದಿರ್ಪ ಬೈತಲೆಯ ನುಣ್ಮಣಿಯಂತೆಸೆದತ್ತು ಚಂದ್ರಮಂ 
(ಚಿಕವಿ. ೬-೧೯). [ನುಣ್‌( ವ ನುಣ್ಣಿ ತು) 4 ಮಣಿ] 

ನುಣ್ಮಯ್‌ “ನುಣ್ಮೆಯ್‌' ನೋ. 

ನುಣ್ಮರಲ್‌ "ನುಣ್ಮಣಲ್‌' ನೋ. 

ನುಣ್ಮಸೆ (ನಾ). ಹೊಳೆಯುವ ಚೂಪು,--ಹರಿತ,--ತೀಕ್ಷೇೈ್ಣತೆ : 
ಬಸನಟಿಃ ವಂಗದಿಂ ಬಸಿನ ಘರ್ನುಜಲಂಗಳಿನಾಜಕ ಪಲ್ಲ ನುಣ್ಮಸೆ ಮಿಗೆ 
ಪತ್ತೆ ಜರ್ಜರಿತಮಾಗಿ ಬೆಳರ್ತಧರೋಸ್ಕ ದಿಂ ರತಿವೃಸನಮಹಾಹಿ ನುಂಗಿ 
ಯುಗುಟ್ವಂತೆವೊಲಿರ್ದ ನಿಮಾಲಿತಾಕ್ಷಿಯಂ . . . ಕಂಡು (ಲೀಲಾವ, 
೧೩-೩೬). [ನುಣ್‌(-£ನುಣ್ಣಿ ತು) + ಮಸೆ] 

ನುಣ್ಮಳಲ್‌ "ನುಣ್ಮಣಲ್‌' ನೋ. 

ನುಣ್ಮಾತು (ನಾ). - ನುಣ್ಣುಡಿ :  ಮುಜಗಿಳಿಯಂ ಮಜಸುನ 
ನುಣ್ಮಾತಿನ ಕಿುದಳಿರಂ ಗೆಲ್ವಧರದ . . . ನೃ ಪತನುಜೆಯ ತರುಣಿಮ 
ನೊಪ್ಪಿ ದುದು (ಜಯಕು. ೩-೨೨) ; ನಲ್ಮೆಗಾರ್ತಿಯ ನುಣ್ಮಾತಂ ಕೇಳ್ಪು 
ಹರ್ಷಂದಾಳ್ಗು (ರಾಜಶೇ. ೧೧-೧೫೭ ನ). "ನುಣ್ಣ ಮಾತು' ಪರಾ. 

[ನುಣ್‌( ಆ.ಸುಣ್ಣಿ ತು) ಮಾತು) 

ನುಣ್ಮಾಲೆ (ನಾ). ಮನೋಹರವಾದ ಹಾರ: ಇದು ಮಾಣಿಕ್ಯದ 

ಮಾಲೆಯೋ ರುಚರ ನಂಕ್ತಾ ಮಾಲೆಯೋ ನೀಲರತ್ನದ. ನುಣ್ಮಾಲೆಯೊ. 


೪೮೬೭ 


45 


ನುಣ್ಮೊಲೆ 


ಸೇಟಿಕಿನಲೈ . . . ಮಣಿಪ್ರದ್ಯೋತಿ ತೇರೈಸಿ ಪರ್ವಿದ ಸೌಗಂಧಿಕ 
ಮಾಲೆಯ ಧರಿಸಿದಳ್‌ ತನ್ವಂಗಿ ಹಸ್ತಾ ಗ್ರದೊಳ್‌ (ನಳಚೆಂ. ೩೭೨). 
[ನುಣ್‌(-ಆನುಣ್ಣಿತು) -- ಮಾಲೆ] 
ನುಣ್ಮೆಂಚು (ನಾ). ಮನೋಹರವಾದ ಕಾಂತಿ; ಅಂದವಾದ 
ಹೊಳಪು : ಕರ್ಪಿರಲಿ, ಕೂರ್ಪಿರಲಿ ನನ್ನ ಬೆಳ್ಚನು ಹೇಳು--ಕೂರಸಿಯ 
ಮಿಂಚು, ಕಾರಮಿಂಚು, ಪೆಣ್ಮಣಿಗಳಾ ಕಣ್ಣ ನುಣ್ಮಿಂಚು, ಅರಿದರಾ 
ಕೂರ್‌ನೋಟ ವಿಂಂಚು (ಹೊಂಗಳು. ೧೬-೩). 
[ನುಣ್‌( ಎನುಣ್ಣಿ ತು) --ಮಿಂಚ್ಯು] 
ನುಣ್ಮೇಸೆ (ನಾ). ಸೊಗಸಾದ ಮಾಸೆ; ಅಂದವಾದ ವಿರಾಸೆ : ನಸು 
ದೋಟಿಂತ್ರಿರ್ದ ನುಣ್ಮೀಸೆಗಳು ಮುತಿಮೃ ದುಸ್ಲಿಗ್ಸ ಕೇಶಂಗಳುಂ ಕಣ್ಣೆಸೆ 
ಯೆಲ್‌ , , , ಬಂದನೊರ್ವಂ ಕುಮಾರಂ (ಕಾದಂಉ. ೫೪೭). 
[ನಂಣ್‌( ಎ ನುಣ್ಣಿ ತು)  ನಿಖಾಸೆ] 
ನುಣ್ಮುಡಿ (ನಾ). ಅಂದವಾದ ಕೇಶಪಾಶ,--ಧಮ್ಮಲ್ಲ : ನುಣ್ಮುಡಿ 
ಬಿಣ್ಪಾ ದುದು ಮೆಲ್ಲೈರ್ದೆಯೊಳ್ಳ ನಾಣ್ಮೊಳೆತುದು ಮೂಡಿದುವುರೆದೊಳ್‌ 
ಮೊಲೆ ಪೆಣ್ಮಾಣಿಕಕೆ ಮನೋಹರವಡೆದೇಜುಂಜೌವನದೊಳಗೆ (ಜಯಕಾ. 
೩-೨೫). [ನುಣ್‌( ಎನುಣ್ಣಿ ತು) 4 ಮಂಡಿ] 
ನುಣ್ಮೂತ್ತು (ನಾ). ಸುಂದರವಾದ ಮುತ್ತು ; ಸೊಗಸಾದ 
ಮುತ್ತು : ತರದಿಂದುಣ್ಮುವ ಕಣ್ಣ ನೀರ್ವನಿಗಳಂ ಕೈಕೊಂಡು ನುಣ್ಮುತ್ತಿ 
ನೊರ್ಚರನುಂ ಪೆರ್ಮೊಲೆ ಚುನ್ನವಾಡೆ (ಕಬ್ಬಿಕಾ. ೬೯); ತರಳಂಗೊಪ್ಪಿ 
ರ್ದುದೊಳ್ಳಾಣಿಕದರಳೆಲೆ ನೀಲಂಗಳಿಂ ತಳ್ತ ಕರ್ಣಾಭರಣಂ ನುಣ್ಮುತ್ತಿ ನೇಕಾ 
ವಳಿ ಮಿಸುಪ ಹರಿದ್ರತ್ನ ಮೊಂದಿರ್ದ ಮುಂಗೈಸರಂ (ರಾಜಶೇ, ೪-೭೧). 
[ನುಣ೯( ಎನುಣ್ಣಿ ತು) + ಮುತ್ತು] 
ನುಣ್ಮೆಯ್‌, ನುಣ್ಮಯ (ನಾ). ಕೋಮಲವಾದ ದೇಹ ;ಸುಕು 
ಮಾರ ಶರೀರ: ನೀರ ಚಮ್ಮನ್ಮುರಿಯ ಸುತ್ತಿದ ಸಿರಿಮಂಡಿಗೆ ಮಂದಾರ 
ಮಾಲೆಯ ಸುತ್ತಿ ಹಣೆಗೆ ರಾರಾಜಿಪ ತಿಲಕವನಿಟ್ಟು ಗಂಧವ ಪೂರಯಿಸಿ 
ದನು ನುಣ್ಮೆಯ್ಗೆ (ಮೋಹತ,೧೨-೪೬), ನುಣ್ಮ ಯ : ನಿಡುಬೊತ್ತಿನ 
ಬಿಸಿರೊಳು ನುಣ್ಮಯ್ಯೂನಂ ನಡಸಿ ಪತ್ತಿದ ಜಡತೆಯನು ಕಡೆವಗಲಿನ ತಂಪು 
ವರ ಮೆಯ್ಯೊಟಿಗಿರ್ದಡಗಿಸಿದನು ಭೂಪಾಲ 
ನುಣ್ಮಯ್ಯನಮರ್ದಸ್ಪಿ ಕೂಡಲಿಂದ್ರಿಯ 
ಚದುರು (ಭರಚ. ೧೦-೧೧೦). 
[ನುಣ್‌ (ನುಣ್ಣಿತು) + ಮೆಯ",] 
ನುಣ್ಮೊಗೆ (ನಾ). ಅಂದವಾದ ಮುಖ ; ಸುಂದರವಾದ ಮುಖ : 
ನುಣ್ಮೊಗಮಿರದಚ್ಚ ದಾವರೆಯ ಮೆಯ್ಫಿರಿಯಂ  ಪಿಡಿಡೆತ್ತೆ ನೀಳ್ಡ 
ಸೆಳ್ಳುಗುರ್ಗಳ ಬೆಳ್ಬು ಕೇದಗೆಯ ಕುತ್ತೆಸಜಿಕೋಳಿಯನೆತ್ತೆ (ಕಬ್ಬಿ ಕಾ. 
ಜನನುತೆ ನುಣ್ಮೊಗದೊಳೆದು , . . ಎದ್ದಳಾಗ (ಶ್ರೀಪಾಲ. 
ಕಣ್ಮಲರ್ಕಾತರಿಸೆ ಮುಡಿ ಸೂಗಳಂ ಸೂಸೆ ನುಣ್ಮೊಗಂ 
ಬೇಆಕೊಂದು ಸರಿಯಾಗೆ ನುಡಿ ದೈನ್ಯಮುಣ್ಮೆ ಹೀನಸ್ವರದೊಳೆಸೆಯೆ 
(ಜೈಮಿಭಾ, ೧೧-೧೯) ; ಗಗನಸರೋಜವಿಲ್ಲೆ ನಿಪ ವಾಕ್ಯಮನಿಲ್ಲೆ ನಿಸಂತೆ 
ನುಣ್ಮೊಗಂ ಬಗೆಗೊಳೆ (೦ಾಜಶೇ. ೧೧-೧೮೯). 
[ನುರ್ಣ( ಎನುಣ್ಣಿ ತು) 4 ಮೊಗ] 
ನುಣ್ಮೊಲೆ (ನಾ). ನುಣುಪಾದ ಸ್ತನ : ಪನನನೇಗವ ಕೀಳ್ಬಡಿಸಿ 
ದೂವಾಳಿಸ ಜನಗಾತಿಯ ಬನ್ನೊಳಿರ್ದು ಕುವರ ಕಂಗೆಟ್ಟು. ಬಿದ್ದಸೆನೆಂದು 
ತಕ್ಕೆಗೊಂಡವಳ ನುಣ್ಮೊಲೆಯ ಬಲ್ಬಿ ಡಿದ (ನೋಹತ.೩೧-೨೭); ನುಣ್ಮೊ 
ಲೆಯ ನೆಲೆಮೊಲೆಯ ಬಲ್ಮೊಲೆಯ ಹೊಳೆಹೊಳೆವ ಕಣ್ಮಲರ ಸನ್ನೆಗಳ 
we ವೈಸಿಕದೊಳುಣ್ಮುವ ಗುಣಂಗಳ ಮಹಾಪ್ರೌಢವನಿತೆಯಂ್‌ ಕಣ್ಣೆ ಸೆ. 
ದರ್‌ (ಚೆಬಪು, ೧೦-೨೧); ಜಡಿವುತ್ತಿರೆ ನುಣ್ಮೊಲೆಯುಂ ಮುಡಿಯುಂ 


(ಶ್ರೀಪಾಲ. ೪-೬೧) ; 
ಪೊಅಪೊಣ್ಮೆತೆಂಬುದದಾವ. 


೪೦); 


೨-೨೨) ; 


ನುಣ್ಮೊ ಲೆನೆಜು 


ಪೊಡರುತ್ತಿರೆ ಪೂರ್ಣಥನಂ ಜಘನಂ ೬ . . ... . « ಸೊಡೆದರ್ಳ ಸಿಡಿ 
ದಳ್‌ ಪುಟಚೆಂಡನನಳ್‌ (09ಜಶೇ. ೧೧-೧೮೫). 
[ನುಣ್‌( «ವ ನುಣ್ಣಿ ತು) -- ಮೊಲೆ,] 

ನುಣ್ಮೊ ಲೆನೆಉ (ಕ್ರಿ). ನುಣುಪಾದ ಮೊಲೆಗಳನ್ನು ಸಡೆದಿರು,--. 
ಹೊಂದಿರು : ತೋರ ನುಣ್ಮೊಳೆನೆತ್ತ ಹೆಂಡಿರು ರತ್ನಭಂಡಾರ ನಾನಾ 
ವಸ್ತು ಸೆಜರ್ಗೆ ಸಾರಲೊಪ್ಪು ವುದು ಯಾವನ ಕೂಡೆ ಲೋಕೋಪಣಕಾರನೆ 
'ಕೈನಲ್ಯನಹುದು (ನೋಹತ. ೫-೫೬). [ನುಣ್ಮೊಲೆ 4 ಪೆಜು|] 

ನುಣ್ಸರ "ನುಣ್ಬರ': ನೋ. 

ನುತ (ಗು). ೧. ಕೊಂಡಾಡಿದ ; ಹೊಗಳಿದ: ನುತ ಸನ್ಯುಕ್ತ್ವಗುಣ 
ವ್ರತಹ್ಮಿತಿಸಮೆತ್ವೀಭಾವನಂ ಪ್ರೋಷಧವ್ರತನೆಂದುಂ ಪಸಿಯೊಂದುನುಂ 
ಪಜಕಿಯೆನೆಂಬೀ ಪೂಣೈ ಮಾಡೆಂ (ಆ೭ಟಿ 
ನೀಳಾಂಬುರು ಹಮಲರೆ ವಿ ಥ್ಯಾತ್ವಸೂರ್ಯಾಂಶು ಕುಂಡಲ್‌ (ಧರ್ನಾಮೃ, 
೧-೪). ೨. ಶ್ರೇಷ್ಠವಾದ ; ಪ್ರಸಿದ್ಧನಾದ : ನುತ ಶಬ್ದಾಲಂಕಾರ 
ದೊಳತಿಶಯನಿಖಾ ಕನ್ನಡಕ್ಕೆ ಸತತಂ ಪ್ರಾಸಂ ಕೃತಕೃತೃಮಲ್ಲವಲ್ಲಭವಂತದಿಂ 
(ಕವಿರಾ. ೨-೩೦) ; ನುತ ಜಂಬೂದ್ವೀಪದಿಂದಂ ವಿಭುಗಳೆ ನಭದಿಂ ಬಂದು 
ಪೊಕ್ಕಿಲ್ಲಿ. ಧೈರ್ಯಚ್ಯುತಿಯಿಂಂ " ಕೊಂಡೋಡಿ ಪೋದರ್‌ (ನೇವಿ:ಪು, 
೧೦-೧೦೬). (ನಾ). ೩. ಕೊಂಡಾಟಿ ; ಹೊಗಳಿಕೆ; ಸ್ತುತಿ. 


೬-೧೦) ; ನುತ ಭವ್ಯಾನೀಕ 


(ಸಂ-) 
ನುತಗುಣ (ನಾ). ೧. ಶ್ರೇಷ್ಠವಾದ ಸ್ವಭಾವ,--ಗುಣ : ನುತ 
ಗುಣಸಾಗರರ್‌ ದಯದಮಾಕರರಪ್ರ ತಿಮ' ಪ್ರಬುದ್ಧ ರನ್ತಿತಶುಭಭಾನ 


ಶುದ್ಧ ರಣ * ೬ ೬ ಎಂದು ಧರೆ ಭೋರ್ಗರೆದೆಯ್ದೆ ಸಮಂತು ಬಣ್ಣಿ ಕುಂ 
* » - ಮೆಲಧಾರಿದೇವರಂ (ನೇಮಿಪು. ೧-೧೨). ೨ ಶ್ರೇಷ್ಠವಾದ 
ಗುಣಗಳಿಂದ ಕೂಡಿದವನು : ನುತಗುಣನ ಬಿರುದಾವಳಿಯ ಸಂಗತಿ 
ಯನಭಿವರ್ಣಿಸುವ ಸಮಯೋಚಿತದ ಮನ್ನಣೆವಡೆದು ಮೆಜಕಿ ದುದು ಭಟ್ಟ 
ಸಂದೋಹ (ಕುಪ್ಯಾಉ. ೮-೩೯) ; ಸತಿಯಾದ ಶಕುಂತಳೆಯುಂ ನುತಗುಣ 
ಸೆಂಡೆನಿಪ ಪುತ್ರನುಂ ನೀನುಂ ಭೂಪತಿ ಪುಣ್ಯದೆ ಕೂಡಿದುದನ್ವಿತಮಾ 
ದಂತಾಯ್ತು ಭಕ್ತಿ ವಿತ್ತ ೦ ವಿಧಿಯುಂ (ಶಾಕುಂತ. ೧೧೩-೧೯೨). 


[ನಂತ ಗಂಣ] 
ನುತಿ (ನಾ). ೧. ಕೊಂಡಾಟ ; ಸ್ತುತಿ; ಸ್ತೋತ್ರ; ಹೊಗಳಿಕೆ : 
“ಅರ್ಥವಾದ, ಪ್ರಶಂಸಾ, ಸ್ತೋತ್ರಂ, ಈಡಾ, ಸ್ತುತಿಃ, ನುತಿಃ, 


ವಿಕತ್ಮನಂ, ಸ್ತವಃ, ಶ್ಲಾಘಾ, ವರ್ಣನಂ(ನಾ)-ಈ ೧೦ ಸ್ತುತಿಯ 
ನಾಮಂ” (ಹಲಾಯು. ೨೪-೧೪೪) ; ನುತಿಯಿಂ ನತಿಯಿಂಂ,ಪೂಜಾತತಿಯಿಂ 
ಭಜಿಯಿಸಿ (ಅನಂಪು, ೧೦-೯೨), ಅಗೊ ಮರಳಿ ಬಂತು ಮಳೆ, ನನ್ನೆ 
ನುತಿಗು ಖತಿಗೂ ತಾನು ಹೊರತೆಂಬ ಪರಿಗೆ ಹನಿಯೆರಚಿ (ಹಂಸದ. ೧೬೭). 
೨. ಪೂಜೆ. ೩. ಮನ್ನಣೆ; ಗೌರವ. ೪, ಪ್ರಸಿದ್ಧಿ ; ಕೀರ್ತಿ: 
“ನುತಿವಡೆ' ಸರಾ. [ಸಂ.] 

ನುತಿಗೆಯ್‌, ನುತಿಗೈ (ಕ್ರ). ಕೊಂಡಾಡು; ಸ್ತುತಿಸು; 
ಹೊಗಳು; ಸ್ತ್ರೋತ್ರ ಮಾಡು : ಪರಸಿದರಿದಿರ್ಗೊಂಡರಲಂಕರಿಸಿದ 
ರಾದರಿಸಿದರ್‌' ಕರಂ ನುತಿಗೆಸ್ಲುರ್‌ (ಗಿರಿಕ, ೪-೭೨); 'ಚರಣದೊಳ್ಳಿಳ್ಳು 
ಸುತಿಗೆಯ್ಲೊ ತನ್ಮುನಿಪಂಗೆ ಸರಸಿಜಾಕ್ಷಂ ಶಿಷ್ಕೃನಾಗಿರಲ್‌ ಕ್ಷೀರಾಜ್ಯಯಂ 
ಪಡೆದದೇಂ ಬರ್ದುಕನೇ (ಸದ್ಮರಾ, ೧೧-೬೨) ; ಉರಿವ ಭಾಸ್ಕರಕೋಟ 
ತೇಜದೆ ಪೊಜಸುತ್ತಿ ಪರಿನ ಚಕ್ರವ ನುತಿಗೆಯನ್ನಿ (ನೋಹತ, ೩೧-೧೫) ; 
ಬಳಿಕನಲಸೂಕ್ತ ಂಗಳಿಂದೆ ನುತಿಗೆಯನ್ನಿ [ಸಾ೫ಾಂ. ಗೈದು] ಭೂತಳಕೊಂದಿ 
ಸಾಫ್ಟ ಂಗದಿಂಬಿಜಗಿ ಓಂದು (ಜೈವಿಭಾ. ೪-೪೨), ಸುತಿಗೈ: ಈ 
ಸರಿಯ ನುತಿಗೈದು ಧ್ಯಾನಾಲಾಪದಿಂ ಹೃತ್ಪದ್ಮದಲಿ ಚಿದ್ಧೀಪನೂರ್ತಿಯ 


ಸೆರೆನಿಡಿದು (ಗಗತಾ, ೧೩-೬೫) ; ಅಖಂಡಾನಂದನಿಗ್ರಹನ ನಿಟ್ಟಿಸುತ 


೪೮೬೮ 


13 


20 


25 


30 


35 


ನುನುನ್ನಿಗಿ ಡ 


ನುತಿಗೈದು ಸಂತಸದೊಳು (ನೆಂಕಾರಾ, ೫-೩-೧೮) ; 


ಸ್ಮರಜನಕನು 
ನುತಿಗೈದ ಚೆಲುವರಾಯ ಬರಬೇಕೆಮ್ಮೆಡೆಗೆ ನೀ (ಕರ್ನಾಕ. ೨೨೭). 
[ನುತಿ-- ಕೆಯ] 
ನುತಿಗೈ "ನುತಿಗೆಯ? ನೋ. 
ನುತಿಗೊಡು (ಕ್ರಿ). ಕೊಂಡಾಡು; ಸ್ತುತಿಸು; ಹೊಗಳು: 
ತನ್ನ ಮಂದಿರಕೀಗ ಚೆನ್ನಿಗನು ಬರುತಿಹನು ! ನನ್ನಿ ಇದು, ಬಾ ನೀರ, 


ನುತಿಗೊಡುವ ಬಾ (ಮಾಂದಳಿ. ೭೧-೩). 
ನುತಿಯಿಸು "ನುತಿಸು' ನೋ. 
ನುತಿನಡೆ (ಕ್ರಿ). ಸ್ರಸಿದ್ಧವಾಗು; ಪ್ರಖ್ಯಾತಿಹೊಂದು : ನುತಿ 

ವಡೆದೀ ಶ್ಲೇತ್ರದೊಳಾ ಶಿತಿಕಂಠಾರ್ಪಿತಸು ಧೂಪ. ನರಗಂಧಘ್ರಾಣಿತರೈದ 

ರ್ನೈತರಣಿಯ ತತದುರ್ಗಂಧನನೆ ವಮಾಸಿಸರ್‌ ಜನನಾಥಾ (ಉದ್ಭಟಿ. 

೩-೩೧); ನುತಿನಡೆದ ಪದಿನೆಂಟುನರ್ಣನೆಗಳಿಂ ಸಮಾಶ್ರಿತನನರಸಾದ್ಯ 

ಲಂಕಇರೂಗಳಿಂ ನಿಬುಧತತಿ ಬಣ್ಣಿ ಸಂತುಸಿರ್ದಿನೀ ಕಾವ್ಯನುತಿಸೇನ್ಯುಮಾ 

ದುಡೆಂಬೊಲಳ ಸುಜನರು (ಚೆಬಫು. ೧-೩೬). [ನುತಿ -- ಪಡೆ] 

ನುತಿವಾದ (ನಾ). ಸ್ತುತಿಯ ಮಾತು; ಸ್ತೋತ್ರ: ನುತಿನಾದ 
ಪರಿವಾದದಲಿ . . . ದ್ವಾದಶಾತ್ಮನ ಭಜಿಸಿದರೆ ಭಕಸ್ಟ್ಯೂದಿ ಬಹುನಿಧದನ್ನ 
ಸಿದ್ಧಿ ಪುದು (ಕುನ್ಕಾಅ. ೧-೭). [ನುತಿ 4 ವಾದ್ಯ] 

ನುತಿವೆಣು (ಕ್ರಿ). ೧. ಕೊಂಡಾಡಲ್ಪಡು ; ಹೊಗಳಿಕೆ ಹೊಂದು ; 
ಸ್ತುತಿಯನ್ನು ಪಡೆ: ಮಾಚಯ್ಯ ಪ್ರೇನಂನೆಸೆಯಲು ಬಸನನಂ 
ಸನ್ನಾಮಿ ಕಿನ್ನರಶರಣನಂ ಸುಕ್ಷೇಮುದಿಂ ಜೀವಂತರಂ ಮಾಡಿದನು ನುತಿ 
ವೆತ್ತು (ಬಸಪ, ೩೬-೪೪). ೨. ಹೆಸರಾಗು ; ಪ್ರಸಿದ್ಧ ವಾಗು : 


[ನಂತ ಕೊಡು] 


ಕ್ಷಿತಿನಧು ತಾಳ್ವಲಂಕೃತಿಯಿಂೆಂದೆನಿಸಿರ್ಪುದು RE ದತ್ತ ನಿರ್ಜರಸ್ಥಿತಿ 

ನುತಿನೆತ್ತ ಧರ್ಮವತಿಯೆಂಬ ಪುರಂ ವಿತತಪ್ರಭಾನದಿಂ (ರಾಜತೇ. ೨-೩೨). 
[ನುತಿ4-ಪೆಳು,] 

ನುತಿಸು, ನುತಿಯಿಸು (ಕ್ರಿ). ಹೊಗಳು; ಕೊಂಡಾಡು; 


ಕೀರ್ತಿಸು; ಸ್ತುತಿಸು : ಆಗಮಪುರಾಣಾರ್ಥವಿಹಿತವಿಭಾಗಸೂಕ್ತಿ ಗಳಿಂದೆ 
ಮಂಜುಳರಾಗರಸವೊಸರ್ದೆಸೆಯಲನುರಾಗಿಸಿ ನುತಿಸುತಿರಲು (ಬಸಪು. 
೪-೫೭) ; ಆ ಮುನಿಕುಲಂ ಭೀತಿಯಿಂ ನುತಿಸೆ ನಿಜರೂಪಮಂ ತೋಲ 
ಪರಿಪೂತ ಸುಜ್ಞಾನಮಂ ಕೊಟ್ಟಿ ವರ ಪೊರೆದನು (ಸದ್ಮರಾ. ೧೧-೨೨) ; 
ಕರಿಮುಖನ ಷಣ್ಮುಖನ ಚರಣಕ್ಕೈಲಗಿ ನುತಿಸುತ್ತಿರಲು ಪಾರ್ಥನ ಪರಮ 
ಭಕ್ತಿಗೆ ಮೆಚ್ಚಿ ತೆಗೆದಬ್ಬಿದರು ಕರುಣದಲಿ (ಕುಪ್ಯಾಅ. ೬-೧೦೭) ; ಶಿವ 
ಗೃಹಕೆ ತಾ ಬರಲು ಬಲ್ಬಿಂ ಕದವು ಸೇರಿಸಿರೆ ನಂಬಿ ಪೊಜಗಿರ್ದೀ£ಶನಂ. 
ನುತಿಸಿದ (ಸೌಂದಪು.೧೪-ಇ೫); ರಥಕುರುಜಂಗಳೊಳಗೆಸೆವ ಪಟಿಗಳು, . . 
ನುತಿಸಲೋಲಗಸಿರಿ ಕೈನೀಡಿ ನಿರ್ಜರತತಿಯ ಕರೆವೊಲೊಪ್ಪಿ ದುವು (ಕಂನವಿ. 
೨೦-೨೦). ನುತಿಂಯಿಿಸು : ನುತಿಯಿಪ ನಡ್ಡಾಚಾರ್ಯ್ಯಬ್ರತಿಪತಿಯೆ 
ನೇಮಿದೇವರಿಂದಮೆ ಪೂಜ್ಯ (ಎಕ. ೪11, ಶನನೊ. ೬೪-೮೦ ; 11127); 
ಅವರುಗಳನ್ನು ನುತಿಯಿಸೆ ಕುಂದುಹೆಚ್ಚ ಸು ನೀವು ಕಾಣ್ಟುದು ಮಂದ 
ರೋದರ (ಸಂಭನ. ೭-೧೦) ;  ಉಜ್ಜಳನುಂಕ್ತಿಯೇೇ ಮೂರ್ತಿನೆತ್ತು 
ಸಾರ್ದತ್ತೆನ್ನ  ಪಲನುಜನ್ಮಂ ಸಫಲಮಾದುದೆಂದವುರೇಂದ್ರ ನಭವನಂ. 
ನುತಿಯಿಸಿದನು (ಚೆಬಪು: ೨೦-೬). [ನುತಿ-- - ಇಸ್ಕು] 

ಸುತ್ತ (ಗು). ೧. ಹೊರದೂಹಿದ ; ತಳ್ಳಿದ. (ನಾ). ೨. ಹೊರ 
ದೂಡಿದುದು ; ತಳ್ಳಿ ದುದು: "ನುತ್ತಂ ನುನ್ನಂ" (ನಸ್ತುಕೋ 
೧೦೪-೪೦); “ನುತ್ತ 1, ನುನ್ನಃ, ಅಸ್ತ ಃ, ನಿಷ್ಮ್ಯೂತಃ, ವಿದ್ಯಃ ಕ್ಲಪ್ತ, 
ಈರಿತಃ--೭ ನೂಕಲ್ಪಟ್ಟಿದ್ದು, ತಳ್ಳಲ್ಪಟ್ಟದ್ದು' (ಸಿದ್ಧಾಂತಿ. ೩೪೬). [ಸಂ.] 

ನುನುನ್ನಿಗಿಡ (ನಾ). ಒಂದು ಬಗೆಯ ಸಸ್ಯ : (ಮೈಲಗಿ. ೪೮-೯೬೧). 

[ನುನುನ್ನಿ +-Aಿಡೆ ( ಆಗಿಡು)] 


ನುನ್ನ 
ನುನ್ನ (ನಾ). ೧. ೫ 


ಲ್ಪಟ್ಟ್ರ ದುಗ (ಹಲಾಯು. 
ವ್ಯವಕಲನ : “ರಜತಂ, 


ನುತ್ತ ೨: “ನುನ್ನಂ, ಕ್ಷಿಸ್ತಂ--ಈ ೨ ನೂಕ 

೧೨೬-೪೨). ೨. [ಗಣಿತ] ಕಳೆಯುವುದು; 

ರಜಿತಂ, ಉವಿತಂ, 'ತೃಜಂ, ನುನ್ನಂ, ಪಿವರಣಂ, 
ವಿಶೋಧ್ಯಂ, ಶೋಧ್ಯಂ, ತ್ಯಜಿಸು, ಕಳೆ ಇಂತಿನಿತುಂ ಕಳೆವುದಕ್ಕೆ ಪೆಸರು” 
(ನೈನಾ. ೧೧-೨೧). [ಸಂ.] 

ನುನ್ನಿತ (ಗು). ಕಳೆದುಹೋದ: ಮೋಹನೆ ಗೌರಿ ಕನ್ಯಾನಯಸ್ಸ 
ಸುಳಿದು ನುನ್ನಿತ ನಯೋತರು ಣಕಾಲವಾಕೆಯ ರೂಪಿಗಿನ್ನಾಗಲೀ ಕರಿರದಿಹ 
೪ಿಂದು (ಜಿನಮು. ೪೨-೭). [<ಸಂ. ನುನ್ನ ?] 

ನುರಿ, "ನುಲ್ಲಾ' ನೋ. 

ನುರ್ಕಿ "ನುಲ್ಲು' ನೋ. 

ನುರಿಗ (ನಾ). ಒಂದು ಬಗೆಯ ಗಿಡ: “ಛಿನ್ನಪತ್ರಾ-ನುರಿಗನ 
ಕಾಯಿ (ಓಷಧಿ. ೫೯). (1) 

ನುರಿನುಳ್ಗು (ಕ್ರಿ). ಚೂರುಚೂರಾಗು ; ಛಿದ್ರಛಿದ್ರವಾಗು ; 
ನುಚ್ಚುನೂರಾಗು : ನುರಿನುಳ್ಳಿ 'ಜರ್ಜರಿತಮಾಗಿರ್ದುದ್ಯೆ ನಂನಿವರ 
ನಿಶಾಕರನ ಪುಣ್ಯಾಶ್ರಮಂ! ಸೊರಗೆ ಪೋಗಿರ್ದವಂ ಬರ್ದುಕಿದಂ ಖುಷಿ 
(ಶ್ರೀರಾಮಾ, ೩೮೮-೭೧೫). 

ಕ [ನುರ್ಕಿ( ಎನುಅತ್ಸಿ) 4-ನುಣ್ಣು(-ಆನುಟ್ನು)] 

ನುರಿವಡೆ (ಕ್ರಿ). ಚೂರುಚೂರಾಗು ; ಕಣಕಣವಾಗು ; ತುಂತು 
ರಾಗು: ಗಿರಿಶಿಖರವಾದ ಹಣೆಯಲ್ಲೊಸರುವ ಬೆವರ ಬಿಂಡುಗಳೊಳಗೆ 
ಕೆಲವು ಹಾಗೆ ಕೆನ್ನೈಗಳತ್ತ ಜಾರಿದರೆ, ಕೆಲವು ಹೀಗೆ ಮೂಗಿನ ಇಕ್ಕಡೆ 
ಗಳಲ್ಲಿಳಿದು ಬಿಸುಸುಯ್ಲಿ ನ ಸೂಂಕಾರದಿಂದ ನುರಿವಡೆದು ಹಾರುತ್ತಿದ್ದವು 
(ವೀರಬಂ. ೬೬). [ನುರ್ದಿ(-ನನುಲ್ಕೂ)4ಪಡೆ,] 

ನುರಿಸು (ಕ್ರಿ). ೧. ಚೂರುಮಾಡು ; ಹುಡಿಗುಟ್ಟು; ಪುಡಿ 
ಮಾಡು : . (8). ೨. ಪಳಗಿಸು : ಅಂಚಿ, ಬಾನುಲಿ, ತಂತಿ 
ಇಡಿ ಪ್ರಪಂಚದ ಹಂತಿನುರಿಸಿ ಹೊಂದಿಸಿ--ಕೊಳಲಿ ನವಜೀವನ 
(ಕಲಮು. ೨೧-೮). ೩. ಮನನ ಮಾಡು: ಹರಿ ನಂಬಿದವರನು 
ರಕ್ಷಿಸುವನೆಂಬ ವಾಕ್ಠವನು ಮನದಿ ನುರಿಸುತ. ಅರ್ಚಕರು ಮುಂಂದೆ ಹೆಜ್ಜೆ 
ಇಡೆ (ನವಂಾ, ೪, ೬೪-೪). ೪. ಅಗಿ; ಜಗಿ: ಕುದುರೆಗಳು 
ಮೊದಲು ದವಡೆಗಳಿಂದ ನುರಿಸಿ, ಆಮೇಲೆ ನುಂಗುತ್ತ ವೆ (ಮುಂಬಯಿ, 
೩-೩೭); ಆಹಾರದ ಎಷ್ಟೋ ಭಾಗವು ನುರಿಸುವಾಗಲೇ ಅರಗಿಹೋಗು 
ವುದು (ಗೋಗ್ರಾಸ. ೪೧) ; ನರಹರಿಗೆ ಅವರ ಮಾತುಗಳನ್ನು ಕೇಳಿ ಬೇಸರ 
ಬುದಿತು . . . ಎದ್ದು ಹೋಗುವ ಹಾಗಿರಲಿಲ್ಲ. ಮುನ್ನೋಡಿ ಎಲೆ 
ಯಲ್ಲಿದ್ದುದನ್ನು ನುರಿಸುತ್ತ ಕುಳಿತಿದ್ದನು (ಸಮಜೀ, ೧೬೦). 

ನುರಿಸಿಕೊಳ್ಳು - ಮೆಲಕು ಹಾಕು; ಮನನ ಮಾಡು : ನಾಮಿಗೆ 
ಆಡಿ ತೋರಿಸಬೇಕಾದ ಬಿರುನುಡಿಗಳನ್ನು ಮನಮನಡೊಳಗೆ ನುರಿಸಿಕೊಂಡು 
ಅನನ್ನು ಗಟ್ಟಿ ಮಾಡಿಕೊಳ್ಳಿ ಹತ್ತಿ ದನು(ಇಪ್ಟಳ. ೨೬೫). 
[ನುರ್ದಿ( ಎನು )+-ಇಸಂ,] 

ನುರುಕು "ನುಜುಕು' ನೋ. 

ನುರುಗು "ನುಜುಕು' ನೋ. 

ನುರುಜು, ನೊರಜು (ನಾ). ನುಣುಪಾದ ಸಣ್ಣಸಣ್ಣ ಕಲ್ಲಿನ 
ಚೂರು: "ನುರುಜುಗಲ್ಲು' ಪರಾ. ನೊರಜು: ಮುಳ್ಳು 
ಮಣ್ಣು ನೊರಜಿನ ನಡುವೆ. ಇಕೊ ಹೊಚ್ಚ ಹೊಸ ಹೊನ್ನ ಕ್ಷತ್ರ 
(ಚೆಲುವು, ೫-೩). [ದೇ.॥ ತೆಲು. ನಜುಜು ಇ ಸಣ್ಣ ದು] 

ನುರುಜುಕಲ್ಲು "ನುರುಜುಗಲ್ಲು' ನೋ. 

ನುರುಜಂಗಲ್ಲರಿ, ನುರುಜುಕಲ್ಲು, ನೊರಜುಗಲ್ಲು (ನಾ). - 
ನುರುಜು : ಎತ್ತಿನ ಬಂಡಿಯ ಸಾಲು ಕೀಗುಟ್ಟುತ್ತ, ರಸ್ತೆಯ ನುರುಜು 


೪೮೬೯ 


2 


ಜ್ರ 


30 


40 


ಸುರ್ಗು, 


ಗಲ್ಲನ್ನು “ಕರಕರ' ಎಂಡು ತಿಕ್ಕಿ ಪುಡಿಮಾಡುತ್ತ ... ಹೋಯಿತು 
(ರಂಗನಾ.೪) ; ನುರುಜುಗಲ್ಲಿನ ಮೇಲೆ ನಡೆಯುವುದಕ್ಕೂ ಜೋಡಿನೊಳಗೆ 
ನುರುಜುಗಲ್ಲು ಹಾಕಿಕೊಂಡು ನಡೆಯುವುದಕ್ಕೂ ಯಾವ ವ್ಯತ್ಯಾಸ 
ವಿರುತ್ತದೆಯೋ ಹಾಗೆ (ಸಬಂಧ. 11, ೧೮೫), ನುರುಜುಕಲ್ಲು: ಆ 
ಬಳಿಕ ಕೆಂಪುನುರುಜುಕಲ್ಲುಗಳು ಯಿರುವವು (ಸೌಗಂಧಿ. ೪೩೧-೨೧). 
ನೊರಜುಗಲ್ಲಂ: ಈ ಮಧ್ಯಾಹ್ನದಲ್ಲಿ ಕಾಯ್ದ ನೆಲದ ಮೇಲೆ ಸುಡುವ 
ಮರಳಿನ ಮೇಲೆ ಕಠಿಣವಾದ ನೊರಜುಗಲ್ಲು ಮರಳುಗಳನ್ನು ಕಾಲಿನಿಂದ 
ತುಳಿಯುತ್ತ ಬಂದರೆ ಕಾಲು ಗಾಯಪಾಗಿ ನೋಯುುವುದು (ಬುದ್ಧ ಪ. 
ಮಿಲಿಂದ. ೩೫); ನೊರಜುಗಲ್ಲಿನಲ್ಲಿ ನೂರಕ್ಕೆ ಮೂವತ್ತಾ ರರಸ್ಟು ರಂಧ್ರ, 
ಗಳಿರುತ್ತವೆ (ಕವಿಕೋ. 1, ೭೬), [ನುರುಜು -- ಕಲ್ಲು (ಕಲ್‌) 

ನುರುಟುನಲ್‌ (ನಾ). ವಿಕಾರವಾದ ಹಲ್ಲು; ಮುರುಟಿಕೊಂಡಿ 
ರುವ ಹಲ್ಲು: ನೊರಜುಗಣ್ಣಿನ ನಳಿದ ಮೂಗಿನೆಳಲುವ ತುಟಿಯ 
ನಂ[ಪಾಂ20, ಕು]ರುಟುನಲ್ಲಿನ .. . ನಾಟುವ ಬಾಯ ನೊರೆ ಸೂಸು 
ತಿರ್ದಳ್‌ (ಹಚಕಾ. ೪-೨೮; ಸೋನುತ. ೨-೫೮ ನೋ). 

[ನುರುಟ್ಯು (8--ತುಳು. ನುರುಂಟು) 4 ಸಲ್‌] 

ನುರುಹು (ಕ್ರಿ). ಪುಡಿಮಾಡು ; ನರುಕು; ನುಣ್ಣಗೆ ಮಾಡು: 
ಪ್ರತಿದಿನವೂ ಒಂದೊಂದು ಗುಳಿಗೆಯನ್ನು ನುರುಹಿ ಹಸುವಿನ ಬೆಣ್ಣೆ 
ಮತ್ತು ಸಕ್ಕರೆಯಲ್ಲಿ ಮಿಶ್ರ ಮಾಡಿಕೊಡಲು ದಾಹಜ್ವರ ಗುಣವಾಗುವುದು. 
(ಸಕನೈ. ೮೬). [ಎನುರಿ + -ಹ್ನು(-ಆ -ಫು)] 

ನುರ್ಗಾಡು (ಕ್ರಿ). ಛಿದ್ರಗೊಳಿಸು; ಚೂರುಮಾಡು : ಒರ್ವ 
ನೂರುಗಳನೆನ್ನ ಗಬಾಶನಿಘಾತದಿಂಜಿ ನುರ್ಗಾಡುವೆನೆಂದು ಲೋಕ 
ಮಜಯುತ್ತಿರೆ ಪೂಣ್ಣೆನಗಂತೆ. ಸಂತಸಂ ಮಾಡದೆ (ಪಂಸಭಾ. ೯-೨೪). 

[ನುರ್ಗು; (-ಆನುಜುಗ್ರು) 4 ಆಡು] 

ನುರ್ಗಿಸು,"ನುಜುಕಿಸು' ನೋ. 

ನುರ್ಗು,, ನುಗ್ಗು, (ಕ್ರಿ). ೧. ಇಕೃಟ್ಟಿ ನಲ್ಲಿ ಒತ್ತರದಿಂದ ಮುಂದೆ 
ಸರಿ; ಒತ್ತರಿಸು ; ನೂಕಿ ನಡೆ: “ಇಟ್ಟಿಡೆಯ ಗಮನಂಗಳೊಳ್‌ 
ನುರ್ಗು” (ಶಬ್ದಮಂ. ೮೫) ; ತನಗಾಂತಧಿಕೋಗ್ರವಿರೋ ಧಿಸಾಧನಂ 
ವಳಿಕೆ ಬಳಲ್ಳಿ ನುರ್ಗ್ಗಿ ಪಲರಂ ತನೆ ಕೊಂದು (ಎಕ. ೪111, ಸೊರಬ. 
೧೮೪-೮; 10337); ಸೆರವಿಯಂನುರವಣಿಸಿ ನಾಯ್ಕ ಬೀದಿವರಿದಾಆಕ 
ಗೊಂಡು ಸಿಕ್ಕಿದ ರೂಪಿನ ತಲೆಯೊಳ್‌ ನಿಳಿಲ್‌ನಿಕೈಂದು ತರ್ಗಿ ನುರ್ಗಿ 
[ಪಾಠಾಂ. ಕುರ್ಗೆ] ಕಚ್ಚಿ ಕೊಡಹುವ . . . ಸುಕಳಾಶ್ಚಮಂ ಬೇಗದಿಂ 
ಬೆಂಗೆವಾಯ್ದೂ  ರಾಘೆಯೊಳೌಂಕಿ ವಾಫೆಯೊಳ್‌ ನಿಲಿಸಿ (ಗರಿಕ. 
೨-೧೦೬ ವ) ; ಎಲ್ಲರ ಧೈರ್ಯಮಂ ನೊಲೆಯ ಬಿಣ್ಣಿ 0 ನುರ್ಗಿ ನೂಂಕಲ್ಮೆ, 
ಧೀಂಕಿಡುವಂತಾಡಿದಳುಯ್ಯೂಲಂ ತರುಣಿ ತಂದಳ್‌ ಕಾಮನಿಂ ಹುಯ್ಯೂಲಂ 
(ಅನಂಪು. ೮-೬). ನುಗ್ಗು, : ೧. ನಾಲ್ಕುಕೋಟ ಫಟಾಕದಂಬವು 
ನೂಕಿ ನುಗ್ಗುವ ಪಾಯಿದಳ ಹದಿನಾಕುಕೋಟಗಳು (ಸಂಭನ. ೧೩-೨೨); 
ನೋಡಲಗ್ಲಿಯೊಳಡಗಿ  ನುಗ್ಗಿದುದು ಸುತ್ತಲುಂ ಮಾಡಿದುದು 
ಕರ್ಕಶವನಮರ ಸುಭಟಾಳ(ಚೆ ಬಪು, ೪೨-೩೧) ; ನಡೆ ಮುಂದೆ ನಡೆ ಮುಂದೆ, 
ನುಗ್ಗಿ ನಡೆ, ಮುಂದೆ! (ಪಾಂಚಜ. ೫-೨); ಕಾಲವಾಹಿನಿಯಲ್ಲಿ ಸಿಕ್ಕಿ 
೬ ೬ ೬ ಮೇಲ್ಮೇಲೆ ವಿಷನೀಚಿಮಾಲೆಗಳು ನುಗ್ಗುತ್ತ ಬರುತಿಹವು ಕೊಚ್ಚು 
ತಿಹವು '(ಕವಿಸೋ. ೩೭-೩). ೨. ಹೊಗು; ಪ್ರವೇಶಮಾಡು : 
“ನುಗ್ಗು-ಒಳಹೊಗು, ಪ್ರವೇಶಿಸು” (ಜಾನಕೋ. ೧೨) , ಅವರ ಮನೆಯ 
ಬಾಗಿಲನ್ನು ನುಗ್ಗುವಾಗಲೇ . .. ಅನರ ಮಗಳು ಸರಸ್ವೃತಿಯಂಂ 
ಕಾಣಿಸಿಕೊಂಡಳು (ಮರನು. ೫೭೫) ; ಮಹಾಪುರುಷನು ಕಾರ್ಯಕ್ಷೇತ್ರಕ್ಕೆ 
ನುಗ್ಗಿ ದನು (ಪೈಮಹ, ೪೯). [ದೇ.॥ತಮಿ, ನುಟುವು, ನುಟಸ್ಕಿ ; ಮುಲ. 


ಸೂಟು, ನೂಳು, ಸೊಕ್ಕು; ಕೊಡ. ನುಗ್ಗ್‌] 


ನುರ್ಗು, 


ನುರ್ಗು “ನುಜುಕು' ನೋ. 

ನುರ್ಗು, “ನುಜುಗ್ಗು” ನೋ. 

ನುರ್ಗುಗುಟ್ಟು , ನುಗ್ಗುಗುಟ್ಟು (ಕ್ರ). ಹುಡಿಗುಟ್ಟು ; ಪುಡಿ 
ಮಾಡು ; ಧ್ವಂಸಗೊಳಿಸು : ಜಲಧಿಯೊಳಿರ್ದಡೀಂಟಿ ಕುಲಶೈಲದೊಳಿ 
ರ್ದಡೆ ನುರ್ಗು[ಸಾರಾಂ, ಗ್ನು]ಗುಟ್ಟ ೬. ನಿರೋಧಿಯುಷ್ಣ 
ರುಧಿರಾಂಬುನಿಸಿಂ ಸುತೆ ನಿನ್ನ ಕೇಶವಂ ತೊಳೆಯದೊಡೆನ್ನ ಚಕ್ರಮಿದು 
ಚಕ್ರಮೆ ' ಕೋನರಚಕ್ರಮಲ್ಲದೇ ನುಗ್ಗು 
ಗುಟ್ಟು : ಅದಲ ಪಡಿಯನು ಸಂದ ಸರಾಕ್ರವಿಯಾ ದಂಡಾಧಿಪ 
ನಂದಿಟ್ಟು ಸುಗ್ಗುಗುಟ್ಟ ದನು (ಶ್ರೀಪಾಲ: ೧೩-೧೭೧) ; ವಿಕ್ರಮಯುತ 
ಸೇನಾಧಿನಾಯಕನಾ . . . ಮ್ಲೇಚ್ಛ ನೃಪರ ಪರಾಕ್ರಮಧನು ನುಗ್ಗು 
ಗುಟ್ಟ ಟ್ರೀಸಾಲ. ೧೩-೧೭೬). [ನುರ್ಗು(-ಲನುಟುಗ್ಗು), 4 ಕುಟ್ಟೂ] 

ನುರ್ಗುನುಲ, ನುಗ್ಗುನುರಿ, ನುಗ್ಗುನುಜಾ (ನಾ). ಚೂರು 
ಚೂರು; ನುಚ್ಚುನೂರು; ನಜ್ಜುಗುಜ್ಜು ಪುಡಿಪುಡಿ : ಕುರು 
ಕುಲಮಹೀಪಾಲ ಬೃಹದೂರುಶೈಲದ್ವಂದ್ವಂಗಳಂ ತನ್ನ ಗದಾದಂಡವಜ್ರ 
ದಂಡದಿಂ ನುರ್ಗು[ಪಾಕಾಂ. ಚರ್ಚು)ನುಅತಿ| ಮಾಡಲುಂ ' (ಗದಾಯು. 
೬-೧೬ ವ); ತೇರ ತೆಕೈಗಳ೯ ಕಲ್ಲ ಗಾಣದ ಕಣೆಯ ಬಾಯ್ಗೆ ಬಿಟ್ಟ ಕಳಿಕೆಯ 
ಚೆಂಡಿನಂತೆ ನುರ್ಗುನುಣಕಿಯಾಗಿರ್ದುವು. (ಅನಂಪು. ೧೪-೭ ನ) ; 
ಕಾದಲೆಯಂ ಬರೆಸೆಳೆದೊಳಆಟ್ಟೆ ನುರ್ಗುನುಜಕಿಯಪ್ಪಿನಂ . . . ತನ್ನೆ 
ರಡುಂ ನಿಡುದೋಳ್ಗ ಳಿನಮರ್ದು ಬಿಗಿದು ತಳ್ಳಿ ಪಸಿಯೆಂಂ (ರಾಷಸಶ್ವ್ಯ, 
೬೦-೨೨). ನುಗ್ಗು ನುರಿ: ಪನನಾನಿ. . . ದನುಜನ ಮಹೋರ 
ಸ್ಮಲನ ಗುದ್ದಿದನು ನುಗ್ಗು ನುರಿಯಾಗಿ ಬಿದ್ದನಸುರನು ನೆಲಕೆ (ಆನಂರಾ. 
೬-೯-೩೧) - ನುಗ್ಗು ನೆಳಲ: ದಬ್ಬಳನುಂ ಚೆರಲ್ಲ ಳೊಳಡಂಗುವಿನಂ 
ಸಡೆಪೊಯ್ಸೂ ಮೂಳೆಯ ದಬ್ಬಾಕದಿಂದೆ ನುಗ್ಗು ನುಖಯಪ್ಪನೆಗಂ 
ಬಿಡೆ ಬೀಸಿ ಪೊಯ್ದು (ಸುಕುಮಾ. ೭-೬); ಅಪ್ಪಿದರೆ ಅಸ್ಥಿಗಳು ನುಗ್ಗು 
ನುಜಿಕ[ಪಾಠಾಂ. ಸಿ]ಯಾಗಬೇಕು (ಮಹಾದೇ .ಬ. ೧೪೭-೩೩೬); ಹಲಾ 
ಯು ಮನ್ಮಥಾದಿಗಳು ಬಗ್ಗಿ ಕವಿವ ಕಠೋರದೈತ್ಯುರ ` ನುಗ್ಗುನುಲಃ 
ಮಾಡಿದರು (ಕುವ್ಯಾಅ. ೨-೨೪) ; ಕಗ್ಗಲ್ಲ ಮೊರಡಿಯನಾ ಕೊಂಬಿನಿಂ 
ನುಗ್ಗು ನುಚಿಕಿಮಾಡುತಿರದೆಯ್ದಿ ತಾ ಭದ್ರಹಸ್ತಿ (ನೇಮಿಸಂ. ೯-೮). 

[ನುರ್ಗು, (<£ ನುಜುಗ್ಗು) -- ನುಜಕ್ಕಿ] 

ನುರ್ಗುನೂಂಕು (ನಾ). ನುಚ್ಚುನೂರು ; ನಾಶ: ಮಾರ್ಗಣೆಗಳಂ 
ಕಡಿದುಂ ಕಟ್ಟ ಳನಿಯ ಹರಿಬಂ ನುರ್ಗುನೂಂಕಪ್ಪ ನೆಗಂ ತನಗಂ ತೇರ್ಗಂ 
ಕಾಸಿಟ್ಟು (ರಾಮಾಶ್ವ. ೧೧೨-೪). [ನುರ್ಗು, -- ನೂಂಕ್ಕು] 

ಸಿನುರ್ಗೆ "ನುಗ್ಗೆ' ನೋ. 

ನುರ್ಗೊತ್ತು, ನುಗ್ಗೊತ್ತು (ಕ್ರಿ). ೧. ಬಲವಾಗಿ ಅದುಮು; 
ನುಗ್ಗಾಗುವಂತೆ ಹಿಸುಕು, - ಒತ್ತು: ಕುರುರಾಜಾನುಜರಂ 
ಪ್ರಭಂಜನಸುತಂ ಕೊಂದಿಕ್ಕುಗುಂ ಕೌರನೇಶ್ವರನೂರುದ್ವಯನುಂ ಗದಾ 
ಪರಿಫದಿಂ ನುರ್ಗೊತ್ತುಗುಂ (ಗದಾಯು. ೫-೫೮); ನರನಂ ಗೆಲುವಂದು 
ವನೇಚರನಾದಂ ರಜತಗಿರಿಯನೆತ್ತಿದ ಲಂಕೇಶ್ವರನಂ ನುರ್ಗೊತ್ತಿ ದನೆಂದು 
ರಾಗದಿಂ ಪೊಗಲಿಲಾಗದಾಪ್ತಸನಳವರ್‌ (ಸಮಸ, ೮-೫೧); 
ಸಿಡಿಲಂ ನುರ್ಗ್ಗೊತ್ತುವಂ ಭೈರೆನನ ಮಸಕಮಂ ಬಗ್ಗಿಪಂ . . . ನೀರ 
ಸಾಮಂತ ಸಿಂದನ್‌ (ಎಕ. ೫೭1೪, ನಾಗನುಂ. ೧೪೦-೩೪; ಸು. 1224); 
ಕಡಲೊಳಳ ನೇಸಅನಟ್ಟಿಲುಂ ಪೊಡನಿಯಂ ನುರ್ಗೊತ್ತಲುಂ ಕೊಂಕಿ 
ಭೀಟಡೆ ತಟ್ಯಿಂ ದೆಸೆಯಾನೆಯಂ ಮಂಳಾಯಲುಂ . , . ಬಗೆದನಾಗಳ್‌ 
ಪಪ್ಪದಿಂ ದಪ್ಪಗಂ (ಕಬ್ಬಿಕಾ. ೧೫೨) ; ಘನಮಹತ್ವವೆನಿಪ್ಪ ಗದೆಯಿಂದ 
ನತ ಪರವಾದಿಗಳೆನಿಪ' ಗರ್ಜನೆಯ ಮೃಗಸಂದೋಹನುಂ ಬೆಂಬತ್ತಿ 
ನುರ್ಗೊತ್ತಿ (ಬಸಪು. ೩೪-೩೫). ೨. ನಿಗ್ರಹಿಸು; ದಮನ ಮಾಡು: 


(ಮಹಾನೇ. ೬-೯೯), 


೪೮೭೦ 


20 


25 


40 


ಹಿ 


ನುಲ್ಮಿ 


ದುರ್ವೃಸನಮಂ ನುರ್ಗೊತ್ತಿ ರಾಗಾದಿಯಂ ಸದೆದು , . , ಚಿತ್ರ ದಮಂ 
ಸಾರ್ಚುಗುಮುಲ್ಲೆ ನಿನ್ನ ವಚನಂ ಪ್ರತ್ಯಕ್ಷಭಾಳೇಕ್ಷಣಾ (ವೃಷವಿ, ೨೮-೧೬), 
ನುಗ್ಗೊತ್ತು: ೧. ತುರಗವನು ಸಿಂಧನನು ಮಾರ್ಗಣವೆರಡಜಲಿ 
ನುಗ್ಗೊ ತ್ತೆ ರಥದಿಂ ಧರಣಿಗಿಳಿದನು ಕರ್ಣ (ಕುನ್ಯಾಡ್ರೋ. ೧೩-೩೬) ; 
ಗಾಢಭುಜದಲಿ ತಳಹತಿಯಲಂಭ್ರಯಲಿ ನುಗ್ಗೊತ್ತಿ ದನು ನಂದನವ 
(ತೊರರಾ, ೫-೪-೩); ಹತ್ತಸರವ ಹಣಕಿದಳು ನೂಪುರನ ನುಗ್ಗೊ ತ್ತಿ 
ದಳಡಿದೊಡವುಗಳ ಅತ್ತಿತ್ತ ಕೆದಜಕಿದಳು. (ಕುಂಸಾಂ. ೩೩-೮೫). 
೩. ಬಲವಾದ ಒತ್ತಡಕ್ಕೆ ಒಳಗಾಗು : ಬತ್ತಿ ದುದು ಸಾಗರವ್ರಾತ 
ಮಹಿಸನ ಕೊರಲ್‌ ಕುತ್ತಿ ದುದು ಕೂರ್ಮ ಬರ್ಪರಮಿರದೆ ಬೇಗ 
ನುಗ್ಗೊತ್ತಿ ದುದು(ಚೆಬಪು, ೨೩-೩೦). [ನುಗುಣ್ಯ(<ನುಜುಗು,)--ಒತ್ತು |] 

ಡಿನುರ್ಚು *ನುಚ್ಚು' ನೋ. 

ನುರ್ಚುನುರಿ "ನುಚ್ಚುನುಲಾ? ನೋ. 

ನುರ್ಚುನುಆಂ "ನುಚ್ಚುನುಲಾ? ನೋ. 

ನುರ್ಚುನೂಲು "ನುಚ್ಚುನೂಜು' ನೋ. 

ಸುಲಿ, (ಕ್ರಿ). ೧. (ಹುರಿ, ಹಗ್ಗ ಮೊದಲಾದುವುಗಳನ್ನು) 


ಹೊಸೆ : ಆತ ಹಗ್ಗ ನುಲಿಯಂತ್ತಾ ಇದ್ದ (ರೂಢಿ). ೨..ತಿರಿಚು; 
ನುಲಿಚು, ತಿರುಗಿಸು : ಅರಸಂ ಕಂಡು: ಕಡುಮಂಳಿದದಣ 
ಗೊಂಕೆಯೆ೦ ನುಲಿದು ಕೊಂದನಾ [ಸಾತಾಂ. ಗೋಣಂ ಮುಕಿ 


ದೊಡಾ] ಗಿಳಿಯುಂ ಸತ್ತಾ ಪೊಟಲ ಬಹಿರುದ್ಧಾನವನದೊಳ್‌ ವ್ಯಂತರೆ 
ದೇವನಾಗಿ ಪುಟ್ಟಿ ತು (ನಡ್ಡಾರಾ. ೧೦೯೯-೧); ಕುಲಜಂ ಪಶುವಿನ ಗೋಣಂ 
ನುಲಿದುಂ ತಿಂದಮುರಪಥಕೆ ತಾಂ ಗಡ ಸೆಲ್ವಂ (ಸನುಪ. ೧೧-೧೦೩) ; 
ಬೆನ್ನಸೊಯ್ಯೂನೆ ನುಲಿದು ಕೊಳುತಾತಂ ನಿಗುರೆ ಕೈ ನೆರಳುಗಳು ತಲೆಯಂಂ 
ನಿಲಿಸಿಯಳ್ಳೆ ಗಳದಿರೆ (ಬಸಪು. ೪೭-೫೮) ; ನಾಚಿಕೆಗೂಡಿ ಮೆಯ್ಮುರಿವುದ 
ಆಸ೦ದ ಮನ್ಮಥನು ಶರೀರವನು ನುಲಿದು ಹಿಂಡುವಂತೆ. . . ಚಂದ್ರಾ 
ಪೀಡನಿಗಭಿಮು ಖವಾಗಿ ದೃಷ್ಟಿ ಗಳಿಂದೆಳೆಯಿಸಿಕೊಂಡಂತೆ ಎದ್ಲು ನಿಂತಳು 
(ನಚಕಾ- ೪೪). ೩. ತಿರಿಚಿಕೊಳ್ಳು : ಮಲಹರನ ... ಹೊಳಿನ 
ಮೋಟಕಿಯಂ ಬೆಚತು ಕೊರಳುಂ ನುಲಿದು ಬಿಗಿಯಿಂತ್ತು, (ಬಸಪು.೧೬-೨); 
ಬಲದ ಪದಘಟ್ಟ ಣೆಗೆ ಹೆಮ್ಮರ ನುಲಿದು ಬಿದ್ದುವು ಸಾಲ ಪೂಗಾವಳಿ 
ಕಪಿತ್ಮ . . . ಜಂಬೀರಾದಿಗಳು ನುಗ್ಗಾಯ್ತು ನಿಮಿಷದಲ್ಲಿ (ಕುವ್ಯಾಅ. 
೧೮-೩೬) ; ಸದಾ ಮಂಜಿನ ಹೊರೆಯನ್ನು ಹೊತ್ತು. ಕಷ್ಟದಿಂದ. 
ನುಲಿದುಕೊಳ್ಳುತ್ತಿದ್ದ ನೀಲಿಯ ಹೂವುಗಳು ಹತ್ತುಹತ್ತಾಗಿ ಕಾಣಿಸಿ 
ಕೊಂಡವು (ಯೋಧಪು. ೪೮). ೪. (ಸುಲಭಪ್ರಸವಕ್ಕಾಗಿ ಹೆರಿಗೆಯ 
ಸಮಯದಲ್ಲಿ ಮಗುವನ್ನು) ತಿರುಗಿಸು: ಸೂಲಿಸುವ ಬಗ್ಗಿ ಸುನ 
ನೋಯಿಸುವ ನುಲಿನ . . . ಬಾಲೆಯರ ಹಂಗಿಲ್ಲ (ಸಿದ್ದರಾ, ೧-೫೫), 
೫. (ಕರುಳು) ಹಿಂಡಿದಂತಾಗು; ಬಹುವಾಗಿ ನೋಯು : 
ಕರುಳು ನುಲಿದಕೆ ದುಃಖ ಆಗುತ್ತ ದೆಯಪ್ಪ ! (ಮಹಾಗ.೩೨), "ಹೊಟ್ಟಿ 
ನುಲ್ಕಿ' ಪರಾ. ೬. (ದೇಹವನ್ನು) ಕೊಂಕಿಸು; ಒಯ್ಯಾರ 
ತೋರು : ಈಗ ನೋಡಳು, ನಾಚಿ ನುಲಿನಳು,. ನಾನು ನೋಡಲು 
ಮುಂನಿನಳು (ಇಂಗೀತ. ೪೩-೭). "ನೂಲ? ಪರಾ. 
ನುಲಿನುಲಿ (ದ್ವಿರುಕ್ತಿ) : ಬಾಲನಂ ನುಲಿನುಲಿದುಕೊಳುತಾಭೀಳ 
ಭೂತ್ಯತಿ ಸೊಣ್ಮೆ ಮೊಜಕಿವುತ್ತೇಳುತ ವಿಜೃಂಭಿಸುವ ತತ್‌ ಘಟಿಸರ್ಪನಂ 
ನೋಡಿ (ಬಸಪು. ೫೧-೫೯). 
[ಜೇ.॥ ತುಳು. ನುಪ್ಪ; ತೆಲು. ನುಲಿಂಚು, ನುಲಿಯು, ನುಲುಚು, 
ನುಲುಪು, ನುಲಮು, ನುಲ್ಬು, ನುಲ್ಬು] 
ನುಲ್ಕಿ (ನಾ). ೧. (ಹೊಸೆದು ಮಾಡಿದ) ಹುರಿ; ಹುರಿ 
ಹಾಕಿದ ನೂಲು ; ದಾರ: ಆಗಿರೀಂದ್ರಕಂಡರದೊಳ್‌ ತಪಂಗೆಯ್ಯ್ಯು 


ನುಲಿಕೆ 


ತಪೋಧನರ  ತಪಂಗಳೆಲ್ಲಮಾತನ  ತಪೋಮಯಶಿಖಿಗಳಿಂ ಬೆಂದು 
ಬೆಂದ ನುಲಿಯಂತೇತರ್ಕಂ ಮುಟ್ಟಲ್ಲದೆ ಮುಟ್ಟುಗಿಡೆ (ಸಂಸಭಾ. 
೭-೮೦ ನ) ; ಬಜುಗೊಡನೆಣ್ಣಿ ಪಟ್ಟಿ ನುಲಿ ನೇಣ್‌ ಬಡಿಕೋಲ್‌ . . . 
ವಿಮುಕ್ತ ಕೇಶಿಯಿದಿರೊಳ್‌ ಬರೆ ಕಾಣಲುಮಾಗದು . . . ಆಗದು 
ಫೋಗಲೆತ್ತಲುಂ (ಲೋಕೋಸೆ, ೧೨-೧೦) ; ಕೆಂಡದ ಶವದಂತೆ , . . 
ಬೆಂದ ನುಲಿಯಂತೆ ಮತ್ತೆ ಹಿಂದಣ ಹಂಗುಂಟಿ (ನುಹಾದೇ. ಬ. ೭೩-೧೪೨); 
ಬೇಗದಿಂದೆ ಉರಿದಾಕ್ಷಣದೊಳ ಬೆಂದ ನುಲಿಯಂತೆ ಮದನಂ ನಿಂದಿರೆ 
ಕಂಡಭವನೆಯ್ದಿ ಮುಳಿದಂ ತುಳಿದಂ (ಗಿ೨ಕ. ೮-೫೨); ಹಲನೆಲುನಿನೆಕೈೆ 
ಗಳ ಬಿಗಿದು ಬೀನಂ ನೆಯ್ದ ನುಲಿಯ ಹಂಡೊಗಲ ಹಾಸಿಸೊಳು ಮಂಚಂ 
ಜಡಿಯೆ (ಹಚಕಾ, ೧೧-೩೧); ಎಿಬ್ನು ಇ ಗೂಟಿಕಿ , , . ಊಕೆಯ. 
ನುಲಿ (ಶನುದ, ಸರಿ. ೧); ಬಿಂದುವನು ಬಲಿದಾತ ವಂದ್ಯನಹ ಜಗಕೆಲ್ಲ 
ಬೆಂದ ನುಲಿಯಂತೆ ಆದಾತ ಜಗದೊಳಗೆ ಇಂದುಧರನಕ್ಕು (ಸರ್ವಜ್ಞ. 
೪೧೨). ೨.(ಕರುಳಿನಲ್ಲಿ) ಉಂಟಾಗುವ ಹಿಂಡುವಂತಹ ನೋವು,-- 
ಯಾತಕೆ: “ಹೊಟ್ಟಿ, ನುಲ್ಕಿ' ಪರಾ. ೩. ಒಂದೊಂದು ಹಿಡಿಗೆ 
ಸೆರಿಯಾಗುವಂತೆ ಕತೆಯಾಗಿ ಮಾಡಿದ ಬತ್ತದ ಪೈರು; 
“ನಾಟ ಹಾಕಿದ ಬತ್ತದ ಪೈರಿನ ಮೊರಡು” (ಹುಲಿಹಾ. ಕೋಶ): 
ಪೂನಯ್ಯ ನುಲಿಗಳನ್ನು ಕೊಯ್ಯೂಲೆಂದು ಬಲಗೈಯಲ್ಲಿದ್ದ ಕುಡು 
ಗೋಲನ್ನು ಚಾಚಿದ (ಹುಲಿಹಾ. ೧೪೪). [-ವನುಲಿ./ ತೆಲು. ನುಲಿ] 

ನುಲಿಕೆ (ನಾ). ೧. -ನುಲ್ಲಿ ೧: “ನುಲಿಕೆ ಇ ಹುರಿ” (ಚತುಸಿ. ಕಿ. 1,೬೬); 
ಇಷ್ಟು ಸಂಭ್ರಮಗಳ ನಿಟ್ಟಿಸಿ ನಾಗಯ್ಯ ಕಟ್ಟ ಗೆಯೆನಲಿಹ ತೆಜದಿ 
ಸುಟ್ಟ ನುಲಿಕೆಯಂತೆ ಬಿಟ್ಟಿ ಮರೀಚಿಯ ಕಟ್ಟದ ತೆರೆಯಂದದಲಿ 
(ಕರಚಾ. ೩-೨೫) ; .ಗಾಳಿಪಟಿ ಏರಿದಾಗ . ಬಳಿಯಲ್ಲಿಯೇ 
ನೋಡುತ್ತ ಕುಳಿತ ತಂಡೆ ಈ ರಂಜಕದೃಶ್ಯ: ನೋಡಲಾಗದೆ, ತನ್ನ 
ವಯಸ್ಸಿನ ಗಾಂಭೀರ್ಯ ಬದಿಗಿರಿಸಿ ಕಣಕ್ಕಿಳಿದು ಪಟ ಏರಿಸುವ ನುಲಿಕೆ 
ಬಿಡುವೆ. ಅದು ಗಗನಕ್ಕೇರಿದಾಗೆ ಮಗರಾಜನ ಕೈಯಲ್ಲಿ ಕೊಡುವ 
(ಸುತ್ತಮು. ೬೮). ೨. ತಿರುಚಿಕೊಂಡಿರುವಿಕೆ : ಎರಳೆಯ 
ಕೊಂಬಿನ ನುಲಿಕೆಯ ಬಳಸಿನಲ್ಲಿ ಅಜುಹಿರಿಯರೆಲ್ಲರು ಬಳಸಿ ಆಡುತ್ತ 
ಧಾರೆ (ಅಜಕಿಮಾ, ಕ. ಕೆಲವು ಎಳೆಗಳಿಗೆ ಎಡಭಾಗದ 
ನುಲಿಕೆಗಳು, ಇನ್ನು ಕೆಲವು ಎಳೆಗಳಿಗೆ ಬಲಭಾಗದ ನುಲಿಕೆಗಳು ಇರುತ್ತವೆ. 
(ಗೃಹವಿ. ೭೨). [ಸುಲ್ಲಿ* - ಕೆ./ ತೆಲು. ನುಲಳ, ನುಲ್ಕ] 

ಸುಲಿಗೆ (ನಾ). ಒಂದು ಬಗೆಯ ಔಷಧಿಸಸ್ಯ : “ರಜತನಲ್ಲೀ-ನುಲಿಗನ 
ಕಾಯ್‌? (ಒಷಧಿ. ೧೩೬) ; ಎಳೆಯ ಮಕ್ಳು! ತ ಒಗೆದ ಬಟ್ಟೆ ಗಳನ್ನು ಹಿಂಡಿ 
ದರೆ ಅವುಗಳು ಮೈಕೈ ನುಲಿಯಂವುದರಿಂದ, ಹಾಗೆ ನುಲಿಯ. ಇರಲಿ 
ಎಂದು ನುಲಿಗನ ಕಾಯನ್ನು ತೊಟ್ಟ ಲಿಗ್ಗೆ ಕಟ್ಟುತ್ತಾರೆ (ರೂಢಿ). [7] 

ನುಲಿಗಡಗ (ನಾ). (ಹುರಿ ಹಾಕಿದ) ನುಲಿಯಂತೆ ಆಕಾರವುಳ್ಳ 
ಒಂದು ಬಗೆಯ ಕಡೆಗ : ಥಳಥಳಿಸುವ ರತ್ನದೈರಗಡಗ ದಿವ್ಯ ನುಲಿಗಡಗ 
ಗಳಾನುಲಕದ ತೊಳಪ ಕಡಗ ಹಲಸಿನಕಾಯಿಗಡಗಗಳೆಳಿನೆಣ್ನ ಳೆಸೆದರರ್ತಿ 
ಯಲಿ (ಕಂನವಿ. ೨೪-೩೮). [ನುಲ್ಮಿ *-ಕಡಗೃ] 

ನುಲಿಗಪ್ಪ (ನಾ). ಇ ನುಲಿಗೆಕಪ್ಪ : ನುಲಿಗಪ್ಪಗಳ ಅನುಕರಣೆ 
ಇಂದಿನ ನನೀನಮಾದರಿಯ ಆಭರಣಗಳಲ್ಲೂ ಕಂಡುಬರುತ್ತ ದೆ (ರೂಢಿ). 

[ನುಲಿ -- ಕಪ್ಪ] 
ಸುಲಿಗೆ (ನಾ). -ನುಲಿಕೆ ೨: "ನುಲಿಗೆಕಪ್ಪ' ಪರಾ. 
ನುಲಿಗೆ ಮಾಡು - ತಿರುಚು ; ನುಲಿ: ಕೈತರು ಸಂಜೆ ಬಿಡುವಾದಾಗ 

ಹುರಿ ನುಲಿಗೆ ಮಾಡಿ ಹಗ್ಗ ತಯಾರಿಸುತ್ತಾರೆ (ರೂಢಿ). [ನುಲ್ಲಿ + ಇಗೆ] 

ನುಲಿಗೆಕಪ್ಸ (ನಾ). ಅಲಂಕಾರಕ್ಕಾಗಿ ಕೈಯಲ್ಲಿ ಧರಿಸುವ ಚಿನ್ನದ 
ಅಥವಾ ಬೆಳ್ಳಿಯ ಎಳೆಗಳನ್ನು ನುಲಿದು ಮಾಡಿದ ಕಪ್ಪ,- 


೧೪೦-೧೩೩) ; 


೪೮೭೧ 


5 


20 


25 


45 


ನುಸಿ, 


ಹಸ್ತ ಕಡಗ : ಆ ಊರ ಪಟೇಲ ನುಲಿಗೆಕಪ್ಪ ಹಾಕಿದ್ದಾನೆ (ರೂಢಿ). 
[ಸುಲಿಗೆ--ಕಪ್ಪ.] 
ನುಲಿಗೊಳ್ಳು (ಕ್ರಿ). ತಿರುಚಿಕೊಳ್ಳು ; ಸುತ್ತಿ ಕೊಳ್ಳು: ಮಲ್ಲಿಗೆಯ 
ಜಡೆಕುಚ್ಸು ಗಳು ಅಲ್ಲಾಡುವಂತೆ ಹಾರಂಗಳು ನುಲಿಗೊಳ್ಳುನಂತೆ 
(ಸೌಗಂಧಿ, ೨೨೪-೪). [ನುಲಿ 4 ಕೊಳ್ಳು (ನ ಕೊಳ್‌] 
ನುಲಿಚು (ಕ್ರಿ). ೧. ತಿರುಚು ; ಹಿಂಡು : ವಾತ್ಸಲ್ಯದ ನಾರಿಧಾರೆಯ 
ಕೊರತೆಯಲ್ಲಿ ತನ್ನ ಕಂದನ್ಮು ನೀರಿಲ್ಲದ ಬಳ್ಳಿಯಂತೆ ಬಾಡಬಹುದು 
ಚಃ ಕರುಳನ್ನು ನುಲಿಚಿದಷ್ಟು ಸಂಕಟವಾಗುತ್ತಿದೆ (ನಡೆದಾ.11,೯೬೧). 
೨. (ಆಲಂ) ಹಿಂಸೆಗೊಳಗು ಮಾಡು : ಅನರು ನಮ್ಮನ್ನು 
ಸಿಕ್ಕಾಬಟ್ಟಿ ನುಲಿಚಿಬಿಡುತ್ತಾರೆ (ಪುನರು. ೩೦೨). 
[ನುಲ,+-ಚ೨,] 
ನುಲಿತ (ನಾ). ೧. ಹಿಂಡುವಿಕೆ; ತಿರುಚುವಿಕೆ: ಹೊಟ್ಟಿಯ 
ನುಲಿತ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ (ರೂಢಿ). ೨. ಜೋಡಿಸುವಿಕೆ ; 
ಹೆಣೆದುಕೊಳ್ಳು ವಿಕೆ (?): ಎದೆಯ ಏರಿಳಿತಕೆ ಕೈಬಳೆಗಳುರಿತಕೆ 
ಬೆರಳುಗಳ ನುಲಿತಳೆ ನಗು ನನ್ನ ನಲ್ಲೆ (ನಡೆಬಂ, ೨೯-೨೦). 
[ನುಲಿ ---ತ್ಯ] 


ನುಲಿಪಯ್ಯ (ನಾ). ಒಬ್ಬಾತನ ಹೆಸರು: ಶ್ರೀಮದಿಜಸಿವ ನೊಟಿವ್ಪಾ ಧಿ 


ರಾಜನ್‌ ನುಲಿಸಯ್ಯನ ಬೆಸಡೊಳ್‌ Fe ೫, ಬೌರಿಂಗ್‌. ೪-೧; 
ಸು. 950). [? +ಅಯ್ಯೊ] 

ನುಲಿಮಂಚ(ನಾ). ಹುರಿಗಳಿಂದ ಹೆಣೆದ ಮಂಚ; ಹೊರಸು: (9). 
[ನಂಲ್ಮಿ + ಮಂಚ] 


ನುಲಿವು (ನಾ). ೧. (ನಾಟ್ಯದಲ್ಲಿ ಮೈಯನ್ನು) ಬಳುಕಿಸುವಿಕೆ : 
ಆ. ಹೆಣ್ಣಿನ ಕುಣಿತ ಅನೋಘವಾದದ್ದು. ಮೈಯ ನುಲಿವು . - - 
ಮುಖದ ಮಾಟ-ಎಲ್ಲವೂ ಒಂದೊಂದು ಕವನದಂತೆ ಸ್ಫುಟವಾಗಿ 
ಅರ್ಥವಾಗಿ ಜನ ಕುಣಿತದ ಸಾರ್ಥಕ್ಯವನ್ನು ಕಂಡರು (ಸವತಿ. ೫). 
೨. (ಆಲಂ) ಸಂಕಟ; ಯಾತನೆ : ಎಡೆಗೆ ಕಬ್ಬಿಣದ ಕೀಲು ಜಡಿಯು 
ನಾಗ ಅವನ ಮೊಗದಲ್ಲಿ ನೋನಿನ ನುಲಿವು ಮೂಡಿಯೇ ಇರಬೇಕು 
ಎನಿಸುತ್ತದೆ. (ಬದ್ಧ ಪ್ರ. ೫೫X1೫, ನಾಟಕದ ಸಮಸ್ಯೆ). [ನುಲಿ ---ವು] 

ನುಲಿಸು (ಕ್ರಿ). “ರುಚಿಕೊಳ್ಳು ನಂತೆ ಮಾಡು; ; ಸುತ್ತಿಕೊಳ್ಳು 
ವಂತೆ ಮಾಡು: (೪. [ಸುಲ + -ಇಸ್ನು] 

ನುಲುವಾಲೆ "ನೂಲುವಾಲೆ? ನೋ. 

ನುಲುಹು (ನಾ). ತಿರುಚಿಕೊಂಡಿರುವಿಕೆ : ಎರಳೆ ಸತ್ತು ಕೋಡಳಿದು. 
ಕೊಂಬಿನ ನುಲುಹು ಸೇರಿತವಾಗಿ (ಅಜಂಮಾ, ೧೪೦-೧೩೩). 

[ನುಲಿ --ಹ್ಮು(-ಆ -ಸ್ರು)] 
ನುಶಿ "ನುಸ್ಥಿ' ನೋ. 


ನುಸಿ, (ಕ್ರಿ). ೧. ನುಣುಚು ; ನುಸುಳು; ತೂರು : ಮಿಸುಕಿ 
ದೊಡಣು ಪರಮಾಣು ಮಾತ್ರವ ತುಂಡಿಸುತಿದೆ ದೃಷ್ಟಿ ಗಭೇದ್ಭು ನುಸಿದು 
ಸೋಸೊಡೆ ಶಕ್ಕನಲ್ಲಿಂದು ತನ್ನೊಳು ಬಿಸುಸುಯ್ಜಳಾ ಚಿತ್ರಲೇಖೆ 


(ನೋಹತೆ. ೨೯-೨೯) ; ಕಾಡಿನಲಿ ನುಸಿಯುತ್ತ , ಕಲ್ಲಿನಲಿ ಮೊರೆಯುತ್ತ, 
ಮರಳಿನಲಿ ಸುಳಿಸುಳಿದು ಸರಿಯ ದುಮಂಕಿ . . . ಕಣ್ಣುಗಳ ಬೆರಗಾಗಿ 
ಹರಿವ ಹೊನಲು (ಹೊಂಗಳು. ೫-೧೧) ; ಅವರು ಒಳಕ್ಕೆ ಬಂದರೆ ನೀನು 
ನುಸಿದುಕೊಂಡು ಹೊರಕ್ಕೆ ಓಡಿ ಗ್ರಾಮಸ್ಥರನ್ನು ಎಬ್ಬಿಸು (ನಡೆದಾ. 
11, ೮೬೦) ; ಇರುವೆ ನುಸಿಯಲು ಸಹಾ ಸ್ಥಳವಿಲ್ಲ (ನಾಡಿಗೇ. ೨೧೦) ; 
ಒಬ್ಬ ಚಾಪೆ ಕೆಳಗೆ ನುಸಿದರೆ ಇನ್ನೊಬ್ಬ ರಂಗೋಲೆ ಕೆಳಗೆ ನುಸಿದ (ಗಾದೆ). 
೨. ತಿರುಚು; ಹಿಂಸಿಸು; ಹಿಸುಕು: ಜೀವದ ಹಸುವ ಹದಿನೆಂಟು 
ಜಾತಿಯ ಮಂಚದಡಿಯಲ್ಲಿ ನುಸಿದು ಗೋದಾನ ಮುಖದಲ್ಲಿ ಕೊಂಡು 


ನುಸ್ಥಿ 
ಹೋಹರನೇ ಬ್ರಾಹ್ಮಣರ ಮಾಡಿದರು (ಉರಿತ, ೧೭೭-೨೪೦). 
"ನುಸುಳ್ಕ್‌? ಪರಾ. 
ನುಸ್ಥಿ, ನುಶಿ (ನಾ). ೧. ಅಜಿಗಿಜಿಯಾಗಿರುವಿಕೆ ; ನುಗ್ಗಾಗಿರು 
ವಿಕೆ; ಜಜ್ಜಿ ಹೋಗಿರುವಿಕೆ : (೪. ೨. ಹುಡಿ; ಪುಡಿ: 


ಶಿವಭಕ್ತನಾಗಿ ತನ್ನ ಹಿಡಿದಹೆನೆಂದು ಹೋದಡೆ ನುಗ್ಗು ಮಾಡುವ 


ನುಸಿಯ ಮಾಡುವ (ಬಸವ. ೬೮೫). ಹಿ ಬಟ್ಟಿ, ಕಾಗದ 
ಮುಂತಾದುವುಗಳನ್ನು ಹಾಳುಮಾಡುನ ಒಂದು ಬಗೆಯ 
ಸಣ್ಣ ಹುಳು : ಉಲ್ಲನ್‌ ಬಟ್ಟಿಗಳು ಬೇಗ ಮಂದುರುವುದಿಲ್ಲ. ಇವಕ್ಕೆ 


ನುಸಿಯೂ ಬೇಗ ಹಿಡಿಯುವುದಿಲ್ಲ (ಗೃಹವಿ. ೬೯). ೪. ಕಾಳು. 
ಕಡಿಗಳನ್ನು ನಾಶಮಾಡುವ ಒಂದು ಬಗೆಯ ಹುಳು; ಓಟಿ 
ಹುಳು: ಮೂಲೆಕಸದಲ್ಲೆ ಹೊರಳಲಹುದು. ಹುಳು-ಸೊಳ್ಳೆ -ನೊರಜುಂ 
-ನುಸಿಯು (ಅರಳು. ೩೪೩-೬). ೫. ದೀಪದ ಹುಳು ; ಪತಂಗ: 
ನುಸಿಗಳುರಿಜಾಳಿಗೆಯೊಡನೆ. ರೊಂಹಿಸುವುದುಚಿತವೆ. ಕರ್ಣ ಪಾರ್ಥನ 
ಘಸಣಿಯೇಕೈ ನಿನಗೆ (ಕುನ್ಯಾಕ. ೯-೬). ೬. ಸೊಳ್ಳೆ : ಬ್ಯಾಗ ಬ್ಯಾಗ 
ನಡೀರಿ, ಈ ನುಸಿ ಕಾಟ ಬ್ಯಾರೆ (ಮಲೆನು. ೭೩) ; ಅಲ್ಲಿ ತಗಣಿಗಳೂ 
ನುಸಿಗಳೂ ತುಂಬಿಕೊಂಡಿರುತ್ತಿದ್ದವು (ಮಹಾತ್ಮಾ. ೩೪) ; ಹೊಲಕ್ಕೆ 
ಹೋದರೆ ಹುಲಿಯ ಕಾಟಿ, ಮನೆಗೆ ಬಂದರೆ ನುಸಿಯ ಕಾಟಿ (ಗಾದಿ). 
“ನುಸಿಬಲೆ' ಸರಾ. ೭, ಹಾರಾಡುತ್ತಾ ಕಣ್ಣು, ಕೆವಿ ಮುಂತಾ 
ದುವುಗಳನ್ನು ಮುತ್ತುವ ಸಾಸಿವೆ ಆಕಾರದ ಬಿ, ಗುಂಗುರು: 
ಸುಸಿಗ್ಯಾಕೆ ಕಸಕಸೆ ಪಾಯಸ? (ಗಾದ). ೮. (ಆಲಂ) ಅಲ್ಲ ಬ್ಬ; ಕ್ಷುದ್ರ; 
ಕ್ಷುಲ್ಲಕ: ನುಸಿಗಳೆನ್ನೆ ವ್ರ ನೀವು ಜಗಸಾಹಸಿಕರೈ ಕಾಲಾಳು ಜೋಧ 
ಪ್ರಸರಡೆಸುಗೆಗೆ ಹೆದಲುವೆವು (ಕುಪ್ಯಾಕ. ೧೯-೧೦) ; ಶಶಿವದನೆಗಭಿನನಿಂಸಿ 
ದಿನಿಜಪ್ರಸರದಲಿ ನುರನೆಂಬರೆನ್ನನು ನುಸಿಗಳಿನ್ನಾರೆನ್ನ ಮರನೆಂಬವರು 
ಪಾಮರರು (ಅಂಬಿಕ. ೪೫-೨೫) ; ಬಸವಳಿದು 'ರಥದೊಳಗೆ ಕೆಡೆದನು 
ಬಿಸರುಹಾಕ್ಷನ ಕೂಡೆ ಕೊಂಬುದೆ ನುಸಿಗಳಿಗೆ ರಣವೆಂದು ಗುಹಿಲಿಕ್ಕಿತು 
ಸುರಸ್ತೋಮ (ಕೋಗಯ. ೨೨-೫೬) ; ಎಲ್ಲ ಆಟ ಅವನದು ಹಸಿಯೆ 
ನುಸಿಯೆ ನನ್ನ ಬದುಕು: ಶುದ್ಧ ಸ್ವಯಂಭವನದು (ಅರಳು. 
೧೯೨-೬). ನುಶಿ; ೭. ಪ್ರತಿಕೀಟಕ್ಕೂ ಒಂದು ಜೊತೆ ಕುಡಿಮಾಶೆ, 
ತಲೆಯ ಎರಡನೆ ಭಾಗದ (50877001) ಅನುಬಂಧ. ಅದಿಲ್ಲದ ಜೇಡ, ನುಶಿ, 
ಉಣ್ಣೆ, ಚೇಳು ಮತ್ತು ಎರಡು ಜೊತೆ ಕುಡಿಮಾಶೆಗಳುಳ್ಳ ಶೀಗಡಿ, 
ಏಡಿಗಳಿಂದ ಬೇರ್ಪಡಿಸಬಹುದು (ಕೀಟಬೆ. ೧೪) ; ಈ ಒಂದೇ ಕಾಗದ 
ದಿಂದ ಶ್ಯಾಮರಾಯನನ್ನು ನುಶಿಯಂತೆ ಒರೆಸಿ ಒಗೆಯಬಲ್ಲೆ ನೆಂಬ 
ಹಮಹಮಿಕೆ ಬಂದಿತು (ದೀಸಹ. 11, ೩೦೦). 
ನುಸಿ ಹಿಡಿ- (ಬಟ್ಟೆಗೆ) ನುಸಿ ಹತ್ತು: ನೈಲಾನ್‌ ಬಟ್ಟೆ ಗಳು 
ಜಿರಳೆ ಮತ್ತು ಹುಳುಗಳು ಇವನನ್ನು ತಿನ್ನುವುದಿಲ್ಲ. 
ಇದಕ್ಕೆ ನುಸಿ ಹಿಡಿಯುವುದೂ ಇಲ್ಲ (ಗೃಹವಿ.೭೨) ; ಜೀನಿ, ನಿನ್ನ ಬದುಕು 
ನುಸಿ ಹಿಡಿಯಿತು (ರೂಢಿ). 
[<ನಂಸಿ,./ತೆಲು. ನುಸಿ, ನುಸುಮ] 
ನುಸಿಗುಳಿಗೆ (ನಾ). ಬಟ್ಟೆಯು ಹಾಳಾಗದಂತೆ, ಜಿರಲೆ ಮೊದ 
ಲಾದುವುಗಳನ್ನು ನಿವಾರಿಸಲು ಉಪಯೋಗಿಸುವ ಒಂದು 
ಬಗೆಯ ಔಷಧದ ಗುಳಿಗೆ,--ಉಂಡೆ : ಬೀರುವಿನಲ್ಲಿ ನುಸಿಗುಳಿಗೆ 
ಗಳನ್ನು ಹಾಕದೆ ಇರುವುದರಿಂದ ಜಿರಲೆಗಳು ಹೆಚ್ಚಾಗಿವೆ (ರೂಢಿ). 
[ನುಸಿ *-ಗುಳಿಗೆ) 
ನುಸಿಗೆಲಸ (ನಾ). ಸಣ್ಣಪುಟ್ಟ ಕೆಲಸ (?) : ಬಿಸಿಗೆಲಸದಲ್ಲಯ್ಯ 
ಕಕ್ಕಯ್ಯ ಬಂಕಯ್ಯ ನುಸಿಗೆಲಸದಮಲಯ್ಯ ಧಾರಯ್ಯ ಜೋಗಯ್ಯ 
(ಲಿಂಗು. ೨೪-೩೨). [ನುಸ್ಸಿ + ಕೆಲಸ] 


೪೮೭೨ 


20 


25 


30 


35 


40 


45 


ನುಸುಳ್‌, 


ನುಸಿಗೊಳ್‌ (ಕ್ರಿ). ಕೀಳೆಂದು ಭಾವಿಸು; ತಿರಸ್ಕರಿಸು ; 
ಕಡೆಗಣಿಸು : ಎಸೆವ ಶಿನನಿಳಯನುಂ ಮಾಡುನಡೆ ನೆಲನ ಶೋಧಿಸ 
ಬೇಹುದೀಯೆಡೆಯನಗೆಯೆನಲು ಮನದೊಳಗೆ ನುಸಿಗೊಳುತುದಾಸೀನದಿಂ 
ಗುದ್ದಲಿಯನೆತ್ತಿ ಮಾಂಟುತೆ ಪೊಡೆಯೆ ಮುಂಡೆ. (ಸಿದ್ದರ. ೩-೪೨). 

ನುಸಿನುಸಿಗೊಳ್‌, , ನುಸುನುಸುಗೊಳ್‌ (ದ್ವಿರುಕ್ತಿ) : ಶಿನಂಗೆ 

ಜನನಿ ಜನಕರುಂಬಾದೊಡೆ ಪೇಳಿರೆಯೆಂದು ಕೇಳೆ ನುಡಿಯಲ್‌' ಗತಿಯಂ 
ಕಾಣದೆ ನುಸಿನುಸಿಗೊಂಬ ಸಮಯದೊಳ್‌ (ಹಮ್ಮಾರ. ೭-೨೬ ನ); ಗೌಂ 
ನುಸಿನುಸಿಗೊಳುತಯಿಂತಾ ಪೋರತನ ನಾನಅಕಿಯೆ ಬೇಕೆಂದಾರಸನಂ 
ತಡನಿ ಬೆನ್ನಿಗೆ ತರಿಸುವುದು 'ಗುಣನೆ (ದೇವಪು, ೮-೧೨೫) ; ಧನನಿಲ್ಲ ಶಿವ 
ಗೇಹವನು ಮಾಳ್ಬಡೆಂದು. ತನ್ಮನದೊಳು ನುಸುನು[ಸಾಖಂ. ನ]ಸು 
ಗೊಂಡು ಜಿನುಗುವ ಬೊಮ್ಮಣ್ಣ ನನುವರಿದಿತ್ತ ನು ಕನಳರಾಶಿಯ ಸಿದ್ಧ 
ರಾಮಾ (ಭೈರನೇ. ೨-೧೯೩). [ನಂಸ್ಥಿ* ಕೊಳ್‌] 

ನುಸಿಬಲೆ (ನಾ). ಸೊಳ್ಳೆ ಪರಡೆ: ಎಡಭಾಗದಲ್ಲಿ ಬೆಳ್ಳಿಯ ಕಾಲುಗಳ 
ಅಂದವಾದ ಮಂಚ  ನುಸಿಬಲೆಯೊಂದಿಗಿದೆ. (ಪ್ರಕಾಶ. ೧೯). 

[ಸುಸ್ತಿ ಬಲ್ಲೆ] 

ಸುಸಿಸು (ಕ್ರಿ). ಹೊಗಿಸು; ನುಸುಳಿಸು; ಪ್ರವೇಶಿಸುವಂತೆ 
ಮಾಡು : ಅನೇಕಕ್ಷೋಣಿ ಹತಿಸಲವನಟ್ಟ ಮುಟ್ಟಿ ಯಸಕಮಪಹರಿಸು 
ವಂತೆಸೆದವನ ದೆಸೆಗೆಡಿಸಿ ಸುಸಿಸಿದರ್‌ 'ಿಜಬೀಡನಾ ರಾತ್ರೆ 
೩೪-೨೩). [ನುಸಿ +-ಇಸ್ಪ್ಕು] 

ನುಸುಕು "ನುಸುಗು' ನೋ. 

ನುಸುಕುವ್ಯಾ ಪಾರ (ನಾ). ಕಳ್ಳತನದಿಂದ ಸುಂಕ ಕೊಡದೆ 
ಸಾಮಾನುಗಳನ್ನು ಆಮದು, ಕ್ತ ಮಾಡುವ ವ್ಯಾಪಾರ ; 


(ಜಿನನು, 


ps ಕಣ್ಣು ತಪ್ಪಿಸಿ ಮಾಡುವ ವ್ಯಾಪಾರ; ಕಳ್ಳ 
ಸಾಗಾಣಿಕೆ : pd ನಾಕ 5 (ನಿಷಿದ್ಧ ಪದಾರ್ಥಗಳನ್ನು) 


ಕಳ್ಳ ತನದಿಂದ (ಸುಂಕ ಕೊಡದೆ) ನುಗ್ಗಿ ಸುವುದು ; ಕಳ್ಳ ತನದಿಂದ (ಸುಂಕ 
ಕೊಡದೆ) ಅಮದು ರಫ್ತುಮಾಡಿದ ಸಾಮಾನು : ನುಸುಕು ವ್ಯಾಪಾರ; 
ಕಳ್ಳ ವ್ಯಾಪಾರ” (Contraband. ಇಂಕನಿ). 
[ನುಸಂಕು(-ಆ ನುಸುಗು) -- ವ್ಯಾಪಾರ] 
ನುಸುಕುವ್ಯಾಹಾರಿ (ನಾ). (ಸುಂಕದವರ ಕಣ್ಣು ತಪ್ಪಿಸಿ) ಕಳ್ಳ 
ವ್ಯಾಪಾರ ಮಾಡುವವನು ; ಸುಂಕಗಳ್ಳ ; ಕ್ಸಿ ಸಾಗನೆಜಾರ 
“ಕಳ್ಳ ತನದಿಂದ (ಸುಂಕ ಕೊಡದೆ) ಹಾವು ನುಗ್ಗಿ ಸುದವನು; ನುಸುಕು 
ನಾನಾರ (Contrabandist. wos). 
[ನುಸುಕು(-ಆನುಸುಗು) + ವ್ಯಾಪಾರಿ] 
ನುಸುಗು, ನುಸುಕು (ಕ್ರಿ). -. ನುಸಿ, ೧ : ರತ್ನಪ್ರಾಯರಾದ ಸ್ತ್ರೀಯರ 
ಫರಿವಾರದಿ ಎಳಸಿ ಬರಲು ಅವಾರದಿ ಬಳಸಿ ನಿಲಲು ಬಳ್ಳಿ ನೆಳಗಿಸಂತೆ ಕೋಟಿ 
ಯೊಳಗಿನಿಂದ ನುಸುಗುನೆ ಅವರ ಬಳ್ಳೆ ಯೊಳಗೆ ನಿಂತು ಮಿನುಗುನಗೆಯ 
ನೆಸಗುವೆ (ಸಯಣ. ೯-೧೩). "ನುಸುಳ್‌,' ಷರಾ. ನುಸುಕು: 
"ನುಸುಕುವ್ಯಾಪಾರ' ಪರಾ. [ದೇ.॥ ತೆಲು. ನುಸುಗು) 
ನುಸುಲುಮುಣ್ಮು (ನಾ). (ನದಿಯ ಪ್ರವಾಹದಲ್ಲಿ) ಜಾರಿ 
ಕೊಂಡು ಬಂದ ನುಣುಪಾದ ಮಣ್ಣು : ಮೂಲಂಗಿ... 
ಚೆನ್ನಾಗಿ ಗೊಬ್ಬರ ಹಾಕಿದ ನುಸುಲುನುಣ್ಣು ಇದಕ್ಕೆ ಒಳ್ಳೆಯದು 
(ಅಡುಸೌ, ೧೨೭). [ಎನುಸುಳ್‌, + ಮಣ್ಣು (-ಲಮಣ್‌)] 
ನುಸುಳ್‌,, ನುಸುಳು, (ಕ್ರಿ). ತೂರಿಬರು ; ಕಂಡಿ ನೊದಲಾದುವು 
ಗಳಲ್ಲಿ ಮೆತ್ತಗೆ ಒಳಸೇರು; ನುಸಿ; ನುಣುಚು : “ನುಸುಳ್‌- 
ದ್ವಾರಪ್ರ ವೇಶೇ?(ಶಮಧಾ); ಸಮುದ್ರದ ತಡಿಯೊಳುದಕಮಂತ್ರದ ಬಲದಿಂ 
ನುಸುಳ್ಳೊಡೆ ಜಳನಿಧಿಯಂ ಕರುಣಿಸಿ ಕೊಟ್ಟಿ ರ್‌ ಧನಮನಂಜಿ ಕೊಟ್ಟರೆ 


ನುಸುಳ್ಳ್‌ 


ದಿವಿಜರ್‌ (ಆದಿಪು, ೧೪-೬೮) ; ನಸುದೆಜಕಿಯಂತ್ತಮಿರ್ದ ಪೊಸಮುತ್ತಿನ 
ಸಿಂಪಿನ ಸಂಪುಟಿಂಗಳಿಂ ನುಸುಳ್ಳು ಸುಪಾಣಿಯಾಗಿ  ಪೊಜಪೊಣ್ಮುವ 
ಮುತ್ತಿನ ಮಾಲೆಯಂದದಿಂ ವಿಂಸುಗಿ ನಿರಂಜನಂಗಳೆನಿಪಕ್ಷಿಪುಖಾಂತರದಿಂದಂ 
(ಕಾದಂಪೂ, ೩೩೧) ; ಇನಶಶಿರಶ್ಮಿಯಂ ನುಸುಳಲೀಯದ ನಾಗಲತಾವಿತಾನ 
ನಂದನತಮುನುಂ ಘನಾಗನುವಿಂಡೆಂದಿರುಳೆಂದು ಕನಲ್ವ ಹಂಸೆ ನರ್ತ್ತನ 
ಮನೊಡರ್ಚುತಿರ್ಪ್ಸ ನನಿಲ್‌ (ಸೌ. 1X-, ೨೬೬-೨೪; 1160) ; 
ಅಂತು ಗಾಳಿಗಂ ನುಸುಳಲ್ಫ್ರಾರದಂದದಿಂ ಸಂದಣಿಸಿ ಮಂತ್ರಿ ಕೋಂಟಿಯಂ 
(ಪುಸ್ಪಪು. ೩-೧೨೭ ನ) ; ಅಸನುಲೋ ಚನ  ಈಗಳಾರೋಗಿಸಿದಡಲ್ಲದೆ 
ನಿಮ್ಮುಡಿಗಳಂ ನುಸುಳಲೀಯೆನು (ಬಸಪು. ೨೪-೬೫). ನುಸುಳು, : 
ಸ್ಕೂ ಲಕ್ಕೆ `ಸೂಕ್ಷ ತಾಗಿ ಸೂಕ್ಷ್ಮಕ್ಕೆ ಸ್ಕ್ಯೋ ಲವಾಗಿ ಆ ಕಲ್ಲಿಯ ದ್ವಾರದಲ್ಲಿ 
ಅಲ್ಲಿಯೇ ನುಸುಳುತ್ತ ಕಲ್ಲಿಗೆ ಹೊಜಗಾಗುತ್ತ ೬ * « ಭಾವವಿರಹಿತನಾದೆ 
ಯಲ್ಲಾ' (ಸರ್ವನ, ೫೯-೩೧೨) ; ತಾಗಿದವು ನಾಲ್ಕಂಬು ದೇಹದ ಬೇಗಡೆ 
ಯಲೆಂಟಿಂಬು ನುಸುಳಿದನಾಗ ಹದಿನಾಜಂಬು ಹರಿದವು ಮತ್ತೆ ಬಳಿಸಲಿಸಿ 
ಎಸೆನಾಳು ಕುದುರೆ ಗಜಗಳ ಮೋಹರದಣ್ಳಿ 


(ಕುನ್ಯಾಕ, ೪-೧೫) ; 


ನುಸುಳಲಾಜದೆ ಪವಮಾನ ಹಸಗೆಟ್ಟು ಮಂದಗತಿಯನೈದಿದನು (ಕಂಠಿ. 


೧೭-೨೯); . ಇತ್ತ ಇಲಿಯೂ. ತನ್ನ ಹೋರಿನೊಳಗೆ: ನುಸುಳಿತು 
(ಮುಂಬಯಿ, ೪-೮೭), "ಮುಗುಳ್‌ ಪರಾ. 
[ದೇ.॥ ತೆಲು. ನುಸಲು, ನುಸುಲು;, ಕುರುಖ್‌. ನುರ್ನಾ, ನುಲುಗ್ನಾ] 
ನುಸುಳ್ಳಾ, ನುಸುಳ್ಳು, ನೂಳ್ಸ್‌, ನೂಳು (ನಾ). ೧. ಇಕ್ಕ 
ಟ್ಟಾದ ಸಂದಿನಲ್ಲಿ ತೂರುವಿಕೆ ; ಇರುಸುಸ್ಥ ಸ್ಥಳದಲ್ಲಿ ಪ್ರನೇತಿಸು 
ವಿಕೆ; ನುಣುಚಿಕೊಳ್ಳು ವಿಕೆ: ಪುಸ್ಕ ರಣದೊಳ್‌ ಕೆಂಡಳಂ ಕೆಂದಳಿ 
ರಂತೆ ತೊಳಗೆ ಬನು ತತ ಪಿಡಿದು ಗರುಡನೊಪ್ಪ ಮಂ ಗಾಳಿಯ 
ನುಸುಳುಮಂ ಕೈಕೊಂಡು ಕೊಂಡಾಡಿ . (ಅರ್ಧನೇ. ೫-೧೧೩ ವ). 
೨.ಕಪಟ; ವಂಚನೆ; ಸುಳ್ಳು; ಹೋಸ; ಕೃತ್ರಿಮ: ಪುಸಿ ನುಸುಳ್‌ 
ಗನ್ನಗತಕಂ ಕಳವು ಕೊಲೆ ಕೇಡು ಕಿಸುರುಂ ಕೃತಘ್ನ ಭಾವಂ ನಿಂದೆ ಮಾಯೆ 
ದುವಣ್ಯಸನಂ . . . ಇವು ಪೆರ್ಚಿ (ಚೆಬಪು. ೩-೧೧) ; ಪುಸಿ ನುಸುಳೊ 
ಡ್ಹಣೆ. . . ಸಂದಣಿ ಸಳೆಜಗಳಂಗಳಿಕ್ಕೆ ನುಡಿ ಗಣಿಕೆಯರಾ. *(ವೃಷವಿ. 
೨೮-೬೩). ೩. ತಪ್ಪಿಸಿಕೊಂಡು ಹೋಗುವುದು ; ಜಾರಿಕೊಂಡು 
ಹೋಗುವುದು : ನುಸುಳು ನೆಲೆ ಡಿಳ್ಳಾಯ್ತ ಪೈಸರ ಬೆಸುಗೆ ಬಿಗುಹುಳು 
ಕೊತ್ತು ಕಲೆಗಳ ರಸದ ಪಸರವನಜಕಿಯ ಬಾರದು ವಿಗಡ : ವಿಟಿರುಗಳ 
೪. ಕತ್ತಿಕಾಳಗದ ಒಂದು ವರಸೆ: ಪಗೆ 
ಕೆಯ್ಬ ಗೆ ಕೆಯ್ಕುಸುರಿ ನುಸುಳೆಂಬ ಕೇಣದ  ಕುಸುರಿಯನಲಸದಿಅಿದು 
ಮೆಚದು ನೊ ದುಠದರೆಬರ್‌ (ಪಂಪಭಾ.೧೦-೮೧). ೫. [ಕಾವ್ಯವಿನಾ) 
ಹೇಳಿಕೆಯಲ್ಲಿಯ ಏಳು ಪ್ರಭೇದಗಳಲ್ಲಿ ಒಂದು ; ಉದ್ದಿಷ್ಟವಾದ 
ಅರ್ಥವು ನೇರವಾಗಿ ಗೊತ್ತಾ ಗದಂತೆ ಅಡಗಿಸಿ ಹೇಳುವುದು : 
ಭಾವೆಯಂ ನುಸುಳುಮಸ್ಪ ಸ್ಟಾ ಕ್ಲರಮುಮಾವರ್ಣವೃತ್ಯಯಮಂ ಬಿಂದು 
ಚ್ಯುತಿಯಂ ಭಾವಿಸಿದೊರ್ನುಡಿಯಂ ವರ್ಣಚ್ಯುತಮಂ ಕೇವಳಮನಜ 
ಭೇದಮಂ ಸುಸಮಸ್ತ ಕಮ೦ (ಕವಿಂ. ೨-೧೪೨) ; ನುಸುಳೊರ್ನುಡಿ 
ಭಾಮೆ ನಕ್ಕೆ ಸೆನಸ್ಪ ಸ್ಟಾರ್ಥಮೂಬುವು ನಾಮಾಂತರಿತಂ ಕುಸುರಿಯ 
ನುಡಿಯೆಂಬಿವು ಭಾನಿಸೆ ಪೇಳಿಕೆಗಳೊಳೆ. ಸೇಟ್ವಿ ಭೇದಮವಕ್ಕುಂ (ಕಾನಾ 


(ಕುಪ್ಯಾಅ, ೧೫-೨೫). 


೫೯೪), ನುಸುಳ್ಳು : ೨. "ನುಸುಳೆನಲು ಪುಸಿಯಂ” (ಕಶರ, ೫೬) ; 
ನಿಸುಣತನ ಸರನಿಂದೆ ಗರ್ವತೆ ನುಸುಳು ಹಿಂಸೆ ವಿಷಾದ ಮದ ಕರ್ಕಶನಚನ 
ಮಿವು ಮಗನೆ ದೋಷಾಕರಗಳವನಿಯಲಿ(ಜೀನಂಚ. ೫-೪೮), ೫, ತಿರಿವುದ 
ದೊಂದು ಚಕ್ರದೊಳೆ ನಿಂದು ದಿವಾಕರನೆ ಮತ್ತಿದು ಕಳೆವೊಡಂತದನಾ 
ನೆಡೆಯಿಂದರಮೆಯಾಗಿ ನೆಲಸಿ ಕೆಲಕಾಲದಿಂ ಪೊರೆದಿರದಟುದ ಬಟಿಕಿಕ ತಾ 


ನೆಲದೊಳ್‌ . (ನುಸುಳು) (ಕವಿಂ. ೨-೧೪೪). ನೋಳ್ಳ್‌ : 


ಸಮು |, 


೪೮೭೩ 


20 


25 


80 


35 


45 


ನುಳಿ 


೨. “ಕಟುಕಂ ತೊದಳ್‌ ನೂ[ನಾಂಂ. ನುಸು]ಳೆಂದು ಸೆಆಕಿ ಪುಸಿಯೆ 
ನಲ್ಯನೃತಮಕ್ಕು” (ಕಬ್ಬಿ ಕೈ. ೫೯); ನೆಲಕ ತನ್ನ ದೇಹನನಿಜಕಿದೊಡೋ 
ರ್ಮೆಯುಂ ಕೆಡದೆ ಮೆಲಗಿವ ಸೈರಣೆ ನೂಳದಿಲ್ಲದಿಹ ಮಾತು ಸಲೆ ಕಣ? 
ಪೊರ್ದದಿರ್ಪ ಸತ್ಕ್ರೀರ್ಶಿ ತಾಗ ನಿತ್ಯಮಂಕ್ತಂ (ಸಿದ್ಧೆ. ಪು: 
ನೊಳು: ೨. “ನೂಳು-ಸುಳ್ಳು” 
[<ನುಸುಳ್‌,] 
ನುಸುಳಿಸು (ಕ್ರಿ). ೧. ಸೇರಿಸು; ನುಗ್ಗಿಸು; ಜಾರಿಸು; ಪ್ರವೇ 
ಶಿಸುವಂತೆ ಮಾಡು : ಸಂಭಾಷಣೆಯಲ್ಲಿ ರಾನಣ ವಿಷಯವನ್ನು ನುಸು 
ಳಿಸಿ, ರಾವಣನು ಬ್ರಹ್ಮನ ಮರಿಮಗನೆಂದು ಕೇಳಿ: ಬ್ರಹ್ಮಘಾತಮಾಡಿದ್ದ 
ಕ್ಕಾಗಿ ರಾಮನು ಮೂರ್ಛೆಹೊಂದಿದನೆಂದು ಬಣ್ಣಿಸಿದೆ. (ತನಿ. ೧೮೫), 
೨. ದಾಟು; ಪಾರಾಗು; ನುಣುಚು : ಮಾಯೆಯ ಬಲೆಯ 
ನುಸುಳಿಸಿದಲ್ಲದೆ ನಿಮ್ಮ ನೆಲೆಯ ಕಾಣಬಾರದು ಬಸವಪ್ರಿಯ ಕೂಡಲ 
ಚಿನ್ನಬಸನಣ್ಣ್ಹಾ (ನಚಸಂ, ೫೭-೧೨). 
[ನುಸುಳು; (<£ನುಸುಳ್‌,) -- ಇಸ್ಟು] 
ನುಸುಳು, "ನುಸುಳ್ಗ್‌? ನೋ. 
ನುಸುಳ್ಳು “ನುಸುಳ್ಳಾ' ನೋ. 
ನುಸುಳುಗಂಡಿ "ನುಸುಳ್ಗಂಡಿ' ನೋ. 
ನುಸುಳುದಲೆಗೆ (ನಾ). ತಲೆಮರೆಸಿಕೊಂಡು ಹೋಗುವನನು ; 
ತಲೆತಪ್ಪಿಸಿ ಓಡುವವನು : ತೆಗಸಬೇಹುದು ತರಣಿಬಿಂಬನ ತಗುಳ್ವ. 
ತಿಮಿರನ ನಿಮ್ಮ, ಹರಗಿನ ನುಗುಳಗಂಡಿಯ ನುಸುಳುದಲೆಗನೆ ಮರಳಿ 
ನೀವೆಂದ (ಕುನ್ಯಾಕ. ೧೯-೧೭). 
[ನುಸುಳು (ವನುಸುಳ್‌,) 4 ತಲೆ: ಇಗ] 
ನುಸುಳ್ಗ ೦ಡಿ, ನುಸುಳುಗಂಡಿ (ನಾ). ತಪ್ಪಿ ಸಿಕೊಂಡು ಹೋಗುವ 
ದಾರಿ; ಜಾರುಗಂಡಿ; ಕಳ್ಳ ಗಂಡಿ: ಕಕ ಸರ ಭಯಕಂಜಿ ಬಾಲದ 
ಲಿಕ್ಕಿರಲು ಕೋಟಿಯನು ಮರಣ ದಿಕ್ಕ: ನೊಡೆದುಚ್ಚ, ೪ಿಸಿ ಬೆಳೆದರೆ ವಜ್ರ 
ಕೋನಗಳು ಚಿಕ್ಕ ನುಸುಳ್ಳಂಡಿಯನು. ಮಾಡಿಯ ಕಕ್ಕ ಸರಿಗಸದಳದ 
ಕಣವಲನಿಕ್ಕಿ ವಾನರಭಟರ ಕಾಯ್ದಿರುತಿರ್ದ ಹನುಮಂತ (ಕಾಶಿರಾ, 
೩೯-೩೦). ನುಸುಳುಗಂಡಿ : ತಲ್ಲಣಿಸಿದರು ನಾಯಕರು ಮುಸುಡ 
ತಿರುಹುತ ಮಕುಟಿನರ್ಧನರುಸುರಲನ್ಮುದೆ ಸಿಕ್ಕಿ ಭೂಪನ ನುಸುಳು 
ಗಂಡಿಯ ನೋಡುತಿರ್ದರು ಕೂಡೆ ತಮತಮಗೆ ಸತ ್ಯದ್ಭ್ಯೋ. ೬-೪೭) ; 
ತಳಿಯ ಮಣಕಿಯೊಳಿರ್ದು ನುಸುಳುಗಂಡಿಯೊಳಾಗ ಮುಳಿದು. ಕಗ್ಗೊಲೆ 
ಗೈದುನರ ತಲೆಯನರಿದು (ಕಂನವಿ. ೧೮-೭೭) ; ಹೆಸರ. ಬೆಸಗೊಂಡಂಜಿ 
ನಮ್ಮನು ಹುಸಿಗರನ ಮಾಡುವರೆ ಮಾತಿನ ನುಸುಳುಗಂಡಿಗೆ ನುಸುಳುವರೆ 
ನಾನರೆಯೆಂದವರು (ಕೊಲ್ಲಾಚ, ೧೫೦). 
[ನುಸುಳು ( ಎ ನುಸುಳ್‌, ) -- ಕಂಡಿ] 
ನುಸುಳ್ಮ್ಮಾವಣಿಗೆ (ನಾ). (?): ಎಸರ್ಭ 4 ನಳೆ, ಎಸಳ್ವಳೆ, ಎಸ 
ಸ್ಸ. ಏನಂ ನುಸುಳ್ವಾಗಿಲ್‌, ನುಸುಳ್ಳಾ ಗಿಲ್‌ . . . ನುಸುಳ್ಮಾ 
ನಣಿಗೆ (ಶಬ್ದಾನು, 


೨೨-೧೭೯). (ಜಾನಕೋ, ೧೨). 


೬೨ ಪ್ರಯೋ). 
[ನುಸುಳ್‌, 4 ಮಾವಣಿಗೆ 2] 
ನುಸುಳ್ಕಾಗಿಲ್‌ (ನಾ). ನುಸುಳಿ ಹೋಗಲು ಉಪಯೋಗಿಸುವ 
ಬಾಗಿಲು; ತಪ್ಪಿಸಿಕೊಂಡು ಹೋಗುವ ಬಾಗಿಲು : ಎಸಳ್‌-- ಪಳೆ, 
ಎಸಳ್ಳಳೆ, ಎಸೆಳ್ಳಳೆ. ಏನಂ ನುಸುಳ್ವಾಗಿಲ್‌, ನುಸುಳ್ಳ್ಯ್ಯಾಗಿಲ್‌ 
೬ ನುಸುಳ್ಮಾವಣಿಗೆ. (ಶಬ್ದಾನು, ೬೨ ಪ್ರಯೋ). 
[ನುಸುಳ್‌, -- ಬಾಗಿಲ್‌] 
ನುಳಿ (ನಾ). ಕಂಡಿ; ಸಂದು ; ಇಕ್ಕಟ್ಟಾದ ಹಾದಿ 0: 
ಯುಮಂ ಕುಮ್ಮರಿಯುಮಂ ಮೊರಡುಮಂ ಕೊರಡುನುಂ ಭಾ 


ನುಳ್ಳು 


ಕುಳಿಯುಮಂ ಮೆಳೆಯಂನುಂ 
ಕಳೆದು ಪೋಗಿ (ಲೀಲಾನ. ೬-೧೬ ವು. 
ನುಳ್ಗು "ನುಲುಕು' ನೋ. 
ನುಜಂ, ನುರಿ, '(ಕ್ರಿ). ೧. ಪುಡಿಪುಡಿಯಾಗು ; ಚೂರಾಗು ; 
ನುಗ್ಗಾಗು ;  ಛಿದ್ರಳಿದ್ರವಾಗು : '. *ನುಣು--ಸಂಚೂರ್ಣಿ' 
(ಶನುಧಾ) ; ರಾಗವೆತ್ತು ನರೊಮ್ಮೆ ಶಬರಿಯರ್ಬೇಗ ಕೂಸೊಣಗೆ ನುಜಕಿಯ. 
ಲಕ್ಕಿ (ಸೊಬಸೋ, ೧೪-೬೫). ೨. ಪುಡಿಮಾಡು; ನುಗ್ಗಾಗಿಸು: 
ಇಆಕಿಯಲೈನ್ಸ್ನನ್‌ ನುಜಕಿಯಲೈಕನ್ಸ್ಸನ್‌ ೬. ೬ ೬ ಸಗ್ಗದ ಪೊಸಜೊರೆ ಪುಡು 
ಕಿರ್ಷನ್‌ ತಾನ್‌ (ಬದ್ದ ಸ್ರ೭-೧೨೧), ನರಿ: ೧, ನನ್ನ ಹಲ್ಲಿಗೆ ಗೋಟಡಿಕೆ 
ನುರಿಯೋದಿಲ್ಲ (ರೂಢಿ), ೨. “ಕಡಿ, ಕಚ್ಚು, ನುರಿ," ಹರಿ, ಹೋಳು, 
ಜಬಡು, ಜಜ್ಜು, ಕುಟ್ಟು "(ಕಂನುಹು.೮೦); ಸಿಟ್ಟಿನಿಂದ ಯಾರನ್ನೋ ಕತ್ತು 
ನುಲಿಯುವಂತೆ ಕಡುಬು ನುರಿಯತೊಡಗಿದನು(ಮಲೆಮ, ೨೦).೩, ಪಳಗು; 
ಅನುಭವ ಪಡೆ: ಸಾಹಿತ್ಯದ ಎಲ್ಲ ವಿಭಾಗಗಳಲ್ಲಿಯೂ ಇವರ ಕೈ ನುರಿತಿದೆ 
(ಬುಧುನ. ೧) ; ಲೋಕದ ಕಣ್ಣಿಗೆ ನೀ ಮಣ್ಣ ನೆರಚುನೆ. ಸೊಲ್ಲಮೆಯೊಳು 
ನುರಿತಿರುವೆ (ಇಂಚಾಸ, ೮೪-೧೦); ಅರಿತು ನುರಿತ ಪಂಡಿತರು ನಿದ್ಯಾರ್ಥಿ 
ತಂಡಗಳಿಗೆ ಸಾಹಿತ್ಯವನ್ನೂ, ಗೆಣಿತನನ್ನೂ ಕಲಿಸುತ್ತಿ ದ್ವರು (ದಭಾಣ. ೮೨). 
೪. ನುಣುಪಾಗು ; ಹೊಳಪಾಗು; ನಯವಾಗು ` ಒಂದಿಚ್ಛೆ 
ಕುಟ್ಟುವಾಗ ಒಬ್ಬಣ್ಣ ನುಣಬಂದ ಒಬ್ಬೀಗೆ ಒಬ್ಬೆ ನುರಿಯವು . 
ಎಬ್ಬಿ ಸೂ ನಿನ್ನ ಮಡರಿಯ (ಹಾಪದ. ಕ ೫. ಉಜ್ಜು; ಹೊಸಕು; 


ನಾನಲುಮುಂ ಬಾನಲುಮಂ , . . 
[-ತನಿ. ನುಲಕ್ಕಿ) 


ಕಿಪೆಚು :* ಅವನು ಬೀಡಿಯನ್ನು ನೆಲಕ್ಕೆ ನುರಿದು ಅರಿಸಿದ 
(ಪ್ರಶ್ನ. ೧೧೭). 
[ದೇ. ॥ ತಮಿ. ನೂಜು, ನೂಣ3, ನೆರಿ; ಮಲ. ನುಜುಣ್ಣು, 


ನೆಂಯು; ತುಳು. ನುರಿ; ತೆಲು. ನುಜುಮು, ನೂಜು, ನೆರುಮು] 
ನು, ನುರ್ಮಿ (ನಾ). ಚೂರು; ಪುಡಿ: ಆ ಸಗ್ಗ ಮನೆನ್ನೀ ಸಃ 
ದಲೆಯಿಂ ಪೊತ್ತಂಬುಜಜನ್ಮಾಂಡದ ಪೊಜಗಡೆಗಾಗಿ ನುಜಕಿಯಪ್ಪ ಂದದಿ 
ಹಾಕದೊಡೆನಗೇತಣ ದೊಡ್ಡಿ ತ್ತೈನುತುಂ ಬೆಳೆವಂದದಿನುಜಕಿ ಮುಟ್ಟ ದುದಾ 
ನಿರ್ಜರಲೋಕಮನಾ ಮಿಸುನಿಯ ಬೆಟ್ಟು (ಜಯಕಾ, ೧-೩೩). ನುರ್ಮಿ: 
"ನುರಿನುಳ್ಗು', "ನುರಿವಡೆ' ಷರಾ. [ನುಜಕ್ಕ] 
ನುಖಕಿಸು, ನುರ್ಗಿಸು, ನುಯಗಿಸು.(ಕ್ರಿ). ೧. ಸಣ್ಣಗಾಗುವಂತೆ 
ಪುಡಿಮಾಡು : ವಡೆಯ ಬೇಯಿಸಿಕೊಂಡು ಚಿನ್ಸ್‌ ಗಿ ನುಜುಕಿ 
[ನಾಂಂ. ಗಿ]ಸಿದ ಪುಡಿಯಂಮುಂ ತುಪ್ಪದೊಳು ನುಂಡು ಹಾಲೊಡಸಿ 
ನಿಂದೊಡನೆರಸಿ ನೀರುಳ್ಳಿ ಶುಂಠಿಯೆಂ ಹಾಕಿ ಹೆಳಕಿದುಪ್ಪಡೊಳು ಕಲಸಿ 
ಕೊಂಡು (ಸೂಸಶಾ. ೧-೬೭). ನುರ್ಗಿಸು : ೨. ಪುಡಿಮಾಡಿಸು ; 
ಚೂರುಗೊಳಿಸು: ಅಳಿನಿಸುನರ್ಥಪತಿಯ ಫಿಜಾಲಯನುಂ ತದ್ಗ ಜೇಂದ್ರನಿಂ 


ನುರ್ಗಿಸಿ ಸಲ್ಲೀಲೆಯಿಂನಲ್ಲಿಂ ತಳರ್ದು ವಿಶಾಲಮೆನಿಸ್ಪೊ ದು ಚೆಲ್ವ 
ಕುಜವಂ ಕಂಡೆಂ (ದಶಕು. ೮-೧೩೨). ನೆಟುಗಿಸು: ೧. ಹಪ್ಪಳವ 
ನೊತ್ತಿ ನುಣು [ಪಾರಾಂ, ನುಖ]ಗಿಸ ಹಾಕಿಯೊಂದಕ್ಕೆ ಹುರಿಯಕ್ಕಿ 


ಹುರಿಗಡಲೆಗಳ ಹುಡಿಯನು ವೊತ್ತ ರಿಸಿ (ಸೂಪಶಾ. ೩-೧೭). 
[ನುಜುಕು -- -ಇಸ್ಫೂ] 
ನುಜುಕ್ಕು ನುಗ್ಗು ಸ್ಸ ನುರುಕು, ನುರುಗು, 'ನುರ್ಗು, ಸುಳ್ಳು, 
ನುಲುಗ್ಯು, ನುಟ್ಲು (ಕ್ರಿ). ೧. ಪುಡಿಮಾಡು; ಚೂರು 
ಮಾಡು; ಹುಡಿಗುಟ್ಟು : ಕಡಿವ ಕೊಚ್ಚುವ ಕೊಟಿಕಿವ ನು[ಪಾಖಂ. 
ಕು]ಉುಕುವ ಸುಡುವ ತಾಳಿಸಿ ತಿಂಬ ತೇಗುವ ಕುಡಿನ ಹಾಡುನ ಹಾರನಿ 


ಸುವಸುರೆಯರ , . , ಕಂಡು ಹೇಸುತ ಹನುಮ ಹೊಅನಂಟಿ 
(ತೊಲ. ೫-೨-೩೬), ೨. ಕ್ಷೀಣವಾಗು ; (ಬೆಳವಣಿಗೆ) 
ಕಡಿಮೆಯಾಗು : 


“ನುಜುಕು-ವೃದ್ಧಿ ಹೀನೇ (ಬೆಳವಣಿಗೆ ಕಡಿಮೆ' 


೪೮೭೪ 


20 


25 


30 


40 


45 


ನುಜುಕು 


ಯಾಗು)” (ಶನುಭಾ), ನುಗ್ಗು, : ೩. ಪುಡಿಯಾಗು ; ಚೂರಾಗು; 
ಅಜಿಗಿಜಿಯಾಗು : ಹೆಗಲೆಲುವುಗಳೆಲ್ಲಂ ನುಗ್ಗೆ [ಪಾಠಾಂ. ನೆರೆ ತಗ್ಗೆ] 
ಕೆಲವು ಪಾಸಂ ಸತ್ತಿ ಕೆಲವು ಪಾರಣೆಯಾಗೆ ಬಲವಳಿದು ಡೆಂಡಣಿಸಿ ಹೆಜ್ಜೆ 
ಹುಣ್ಣಂತಾಗೆ (ಓಹಿರ. ಹ, ೨೧೪-೨೦) ; ಒದೆದಡದು ಹಜಸಿಹಂಚೆನಲ್ಲು 
ನುಗ್ಗಿ ದುದು ರಥವುಂ(ಸಾಳ್ವಭಾ: ೨೧-೪೪). ಮುರುಕು: ೧. “ನುರುಕು 
ಸಣ್ಣ ಮಾಡು” (ಜಾನಕೋ, ೧೨) ; ಕಂಗಾಣದಾದ ಅಂಥ ಅನಸ್ಥೆ ಯ 
ಕನನರ ಚುರುಕನ್ನೆಲ್ಲ ನುರುಕಾಗಿಸುವುದೆಂಬುದನ್ನು ಈಗಲೂ ಕಾಣ 
ಬಹುದ ೩೭೪), ನುರುಗು: ೪ ಪಳಗು ; ಅನು 
ಭವಗೊಳ್ಳು : ಕನ್ನಡದ ಸೇವೆಯಲಿ ನುರುಗಿ ಹಣ್ಣ ದವರೆ, ಹಿರಿಯ 
ಕನ್ನಡ ಧೀರರಿ (ಕನ್ನಬಾ. ೯೮-೪) ; ನಾನು ಕೆಸ್ಟ ದಲ್ಲಿ ನುರುಗಿದನಳು, 
ಅರಿಯದ ಹುಡುಗಿಯಲ್ಲ (ನಚಛಾ, ೩೫೫). ನುರ್ಗು : ೧. ಅದರದೆ 
ವೀರವೈರಿಭಟರಂ ಘಟಕೋಟಗೆ ಪಾಟಗಂಡು' ನುರ್ಗಿದ ಪಿರಿದಪ್ಪ 
ಕಲ್ಲ ಕಡುಗಂಬನುಸೊಂಡೆ ಕರಾಗ್ರದಿಂದಮೆತ್ತಿದ ಕಪಿಕತ್ನ ಕಮ್ಮಂ ಫನಕಟಸ್ಸ 
ಮನಾ ಬನದೊಳ್‌ ಕಡಂಗಿ ಕಿಲ್ತ ನಟರು ಪೋದುದೇ (ನರವು. 4) 
ಸಿಡಿಲಂ ನುರ್ಗುನ ಶೇಷನಂ ಪೊಸೆನ ದಿಜ್ನಾಗಂಗಳಂ ಸೊಯ್ಮು 
ಭೀಳಿಡಿವೇಳುಂ ಕಡಲಂ ತುಳುಂಕುವ . , . ಗಣಗಳ್‌ ಬಂದರಾನಂದದಿಂ 
(ಗಿರಿಕ. ೧೦-೩೪). ಷಿ ತನ್ನೆ ಚ್ಚ ಶರಾಳಿಗಳ್‌ ವಿಲಯಕಾಲೋಲ್ಕಂ 
ಗಳಂ ತಾಗಿದಾಗಡೆ ತತ್ಸೂತರಥಾಶ್ವಕೇತನಶರವ್ರಾ ತಂಗಳುಂ ನುರ್ಗಿಕಣ್ಣಿಡೆ 
ಬೆನ್ನಟ್ಟಿ ದನಂತು ನಮ್ಮ ಹರಿಗಂ ಗಂಡಂ ಪೆಜರ್‌ ಗಂಡರೇ (ಸಂಸಭಾ. 
೧೧-೧೩) ; ಕರಿ ಪೊಣರ್ಜಿಕ್ಕಲಂ ಮಲೆತು ಪೆರ್ಬುಲಿ ಸಾಯನ್ನಿಗಿ 
ಯಲೈ ಡೋಣಿವಿರ್ದುರದ ಪಿಸುಟ್ಬ ಪೆರ್ದೊಡೆಯ ನುರ್ಗಿದ ದಂಡೆಯ 
ಭಂಗಿ ರೌದ್ರಮಾಗಿಕೆ (ಜನಿ, ೧೬-೨೧); ಅನನಿನುಗ್ರಕರ್ಮನವಿಪಿನಂ 
ನೆಜಕಿ ನುರ್ಗಿದುದು (ನರ್ಧಪು. ೧೦-೩೭); ಮಂನನೆನ್ನಂ ದುರ್ಪಿಕಾರಕ್ಕೆಳೆ 
ದಪುಹು ಮನಂ ಮಾನನುಂ ನುರ್ಗಿದತ್ತು (ರಕ್ಷಾಶ,. ೧೨). 
೫. ಅದುಮು ; ಒತ್ತು ; ಘರ್ಷಿಸು : ಮದಗಜವೆರಡಜ ಬಾಲದ 
ಮೊದಲ ಪಿಡಿದೆತ್ತಿಯೊತ್ತಿ ನುರ್ಗುತ್ತಿ ಕೆಯಾಸ್ಯದಿನುಗುವ ರಕ್ತ ಮಂರಯೆನೆ 
ತಿದಿಯೊತ್ತು ವ ಕಮ್ಮಅಂಬೊಲಿರ್ದಂ ಭೀಮಂ (ಭಾಷಾಭೂ. ೧೮೭ ಉದಾ). 
೬. ನಿಗ್ರಹಿಸು; ದಮನ ಮಾಡು : ನಳ್ಮಸಿತ ಜಟಾಳಿ ನುರ್ಗಿದ 
'ಬಹಿರ್ನಿಸಯೆಸ್ಥಿತಿ ನೂತ್ಸ್ಮಮೂರ್ತಿ ನೇರ್ಪೆಸೆದಿರೆ . , . ತನ್ಮುನಿಗೆ ವಂದಿ 
ಸಿದಂ ನುಗೆಧಸ್ತಿತೀಶ್ವರಂ (ದಶಕು. ೨-೬೩). ನುಳ್ಳು ; ೩. ನುಳ್ಳಿದ 
ಪಲ್ಗಳಿಂದೊಡೆದ ಮಂಡೆಗಳಿಂ .,. ತೋರ್ಪ ಬಾಸುಳ್ಗ ಳಿನೆಯ್ದೆ ಬಂಡೆಜಗಿ 
ಶೀರ್ತಿಸುತಿರ್ದುದು ದೇವಸಂಕುಳಂ (ವೀಂವಿ. ೧೨-೧೧೦) ; ದುರ್ಜನರ 
ಕೊರ್ಬಂ ನುಳ್ಳಿ ಸಂತೋಸದಾಯತಿಗೆಯ್ವೆಂ (ನಿಷ್ಣು ಪು. ೫-೨-೮೨). 
ನುಜುಗು, : ೨. .ಮುಗ್ಧದ ಮಂಗಿಯದ ಬಾಡದ ನುಜುಗದ 
ಸುರುಂಟಿದ ಪೂನೆ. ಪೂಬನದೊಳಳುಂಬಂ (ರಾನೂಶ್ವ. ೫೩-೨೫). 
೭. ನಯವಾಗು ; ಹೊಂದಿಕೊಳ್ಳು ; ಹದವಾಗು : ಸೆಟ ಸಣ್ಣ 
ಗೋದುನೆಯ ಹಿಟ್ಟ ಸಿಹಿವಾಲೊಳಗೆ ನುಉುಗುವಂದದಿ ಕಲಸಿ ಹೆಚ್ಚಿಟ್ಟ 
ತೋರದೊಳು' ಕೊಆಕಿದ ಕರಟಕೆ ತುಂಬಿವೊಡೆಯದೊಲು ತುಪ್ಪದೊಳ 
ಗಡಲು ಚಿಲುಮಂರಿಯಾದುದು (ಸೂಸರಾ. ೧-೩೩) ; ತಜುಪಿನೆಮ್ಮೆಯ 
ಹಾಲ ನಾಲ್ಕೊಂದೆನಿಸಿ ಕಾಸಿ ನೆಲಕ ಸಣ್ಣ ನಾದಕ್ಕಿಹಿಟ್ಟಿ ನಿನಿಸಂ ಹೊಯ್ದ 
ನುಜುಗು [ನಾಂಂ.ನರುಗು ನರುಬ]ನಪ್ಪಂತೆ ' ಹಿಟ್ಟಿಂ ತೊಳಸಿ 
ಯಂಂಡಲಿಗೆನದನಾಗಲಿಳುಹಿಕೊಂಡು ಕಿಟುಬಟ್ಟ ಮಾಡಿ(ಸೂಸರಾ.೧-೫೮). 
೩ ನುಬ್ಬು : ೩. “ನುಟ್ಲು (ಸುಳ್ಳು)--ಸಂಚೂರ್ಣಿಗ (ಶನುಧಾ); 
ಇಳೆ ಮೊಳಗಿತ್ತೊ ಭಾನುರಥಮುರ್ನಿಗೆ ಬಿಬ್ಬುದೊ ಶೇಷಕಂಠಕಂದಳ 
ಕಠಿನಾಸ್ಥಿ ನುಟ್ಲುದುದೊ (ಸಂರಾಮಾ, ೧೩-೩೫). "ನಯಿಂಕು', 
"ನೊರಕು' ಪರಾ. 


ನುಟುಗಿಸು 


ನುಳ್ಗುನುಸಿಯಾಗು ಇ ಚೂರುಚೂರಾಗು : ಧರಣಿ ತಳ್ಳದೇ ಶೇಷಂ 

ಸುರುಳ್ವನೇ , ಕನುಠಪಂ ನುಳ್ಳು ನುಸಿಯಾಗದುಳಿವನೆ ಶಿನಮಹಾತ್ಮೆ 
ಬಣ್ಣಿಸಲಾರ ನಶಂ (ಚೆಬಪು, ೨೯-೩೩). 
[ಬೇ.॥ ತಮಿ. ನುಉಜ್ಯು, ಸುಜುಕು, ನುಕ್ಕು ; ಮಲ. ನುಲುಕ್ಕು ; 
ಶುಳು. ನುರಿಯು, ನುಕ್ಕು, ನುರಿಪು, ನುರ್ಪು, ನುರ್ಕ್‌, ನುಲಿ; ಟಿ 
ನುಲಿಯಂ, ನುಅಂವಂ] 

ನುಖಿಗಿಸು "ನುಣುಕಿಸು' ನೋ. 

ನುಗು, "ನುಲುಕು' ನೋ. 

ನುಣುಗ್ಗು, ನುಗ್ಗು, ನುರ್ಗ್ಯು (ನಾ). ೧. ನುಚ್ಚು ; ಪುಡಿ: 
ನೀಡುತಿರ್ದರು ಗಂಜಿಯಂಬಲಿ ತೌಡು ನುಣುಗವಲಕ್ಕಿಗಚ್ಚನು (ಪ್ರಭುಖೀ: 
೨೩-೩೯). ನುಗ್ಗು : ೧. "ನುಗ್ಗುಗೆಯಕ್‌', "ನುಗ್ಗು ಪೊಯರ್‌' 
ಪರಾ. ೨. ಬಡವು ; ಕುಣವೂದುದುಃ ಗಂಡ ಹೆಂಡಿರ ನಡುನೆ 
ಕೂಸು ನುಗ್ಗು (ಸಾಹನಿ. ೯೫). ೩. ಅಲ್ಪ ; ಕ್ಷುದ್ರ: ಪಾದೋದಕ 
ನೆಂಬುದ ಬಲ್ಲನಾಗಿ ಬ್ರಹ್ಮನ ಲಿಸಿಯೊಳಗೆ 1 ಸಂಕ ವಿಸ್ಣು ವಿನಲ್ಲಿ ಕಟ್ಟು 
ವೊಡೆಯ ರುದ್ರನ ಶೂಲದಲ್ಲಿ ಭಂಗಿಸಿಕೊಳ್ಳ ಇಂತೀ ಅಗ್ಗ ಳೆಯಂಗೆ ಜಗದ 
ನುಗ್ಗುಗಳು ಸರಿಯೆಂದರೆ ಸಿಗ್ಗಾಗದಿಪ್ಪರೆ (ನೋಳಿನೂ. ೧೬೫-೬೧೭) ; 
ಅಗ್ಗಿ ಸಿದೊಡೆ ದಿಟನೆಂದೆಗ್ಗ ಜಯದನಗ್ಗ ದ ಹೆಗ್ಗರು ನುಗ್ಗುಗಳಂ ಬಗ್ಗಿ ಸಿ 
(ವೀರೀಚ, ೨-೨೭); ದೇವದಾನನಭಟಿರು ನುಗ್ಗೆಂದಾವು ಬಗೆದಿಹೆವುಳಿದ 
ಮತಣ್ಯರು ನೀವು ತಾವೇಸಖ ಸಮರ್ಥರು ಕರ್ಣ ಗಳಹದಿರು (ಕುನ್ಯಾದ್ರೋ, 
೧೩-೨೩). ೪. (ಉಕ) ಬೆರಣಿ. ನುರ್ಗು, : ೧. "ನುರ್ಗುಗುಟ್ಟು', 
“ನುರ್ಗುನುಜಿ' ಸರಾ. ೫. ಪುಡಿಯಾದುದು ; 'ಚೂರಾ 
ದುದು : ಕಾಮಕರಂ ಕರನುಡಂಗಿ ನುರ್ಗಪ್ಪಿ ನೆಗಂ ಕಾಮುದನಡಂಗೆ 
ವೊಯ್ಸೆಂ (ಶನುದ, ೨೪೬ ಪ್ರಯೋ). 

ನುಗ್ಗಾಗು-೧. ಚೂರುಚೂರಾಗು ; ಪುಡಿಯಾಗು : ತನ್ನ 

ಬಲಮೆಲ್ಲಂ ಕಲ್ಲ ಮೇಲೆ ಬಿರ್ದ ಕಾಜಿನ ಪೇಜಶನಂತೆ ನುಗ್ಗಪ್ಪು ದುಂ 
ಮುನಿದು ಸಮಂದ್ರಬಾಣಮುಂ ಬಿಡುವುದುಂ (ಧರ್ಮಾಮೃೈ. ೮-೧೨೪); 
ಹಡಗು ಜಲಧಿಯೊಳೋಡಿ ಗಿರಿಗಳನೆಡಹಿ ನುಗ್ಗಾದಂತೆ ಸುಭಟಿರ ಗಡಣ 
ಗಜವನು ತಾಗಿ ತಾಗಿ ವಿಘಾತಿಯೆಲಿ ನೊಂದು (ಕುನ್ಯಾದ್ರ್ರೋ. ೩-೨೮) ;' 
ನರಸಿಂಹನ. ಕಾಲ್ಗುಳಿಯೆಸಕದೊಳಗೆ ಹಿರಣ್ಯಕನ ಅಸಮಮಾರ್ಬಲ 
ನುಗ್ಗಾ ದಂತೆ ತುರುಕರು ದೆಸೆಗೆಟ್ಟು ರುಳಿದರಾಗ (ಕಂನವಿ. ೧೫-೫೬). 
೨. ಕಂದು; ಕುಂದು; ನಿರ್ನಿಣ್ಣವಾಗು ; ನಿತ್ರಾಣವಾಗು : 
ನೊಂದೆನೈ ನುಗ್ಗಾದೆನೈ ಗೋವಿಂದ ಕೃಪೆ ಮಾಡಕಟಿನುತ ಪೂರ್ಣೇಂದು 
ಮುಖಿ ಹಲುಬಿದಳು ಬಲುತೆಜಿದಿಂದಲಚ್ಯೊತನ (ಕುನ್ಯಾಸ. ೧೪-೧೨೯) ; 
ಮುಂದೆ ನಮಗಿನ್ನೆ (ನು.ಗತಿ ನಾವ್‌ ನೊಂದೆವೈ ನುಗ್ಗಾದೆವೈ. (ತೊರರಾ. 
೪-೫-೧೫); ಪ್ರಜೆಗಳು ಅಸಹ್ಯವಾದ ಕರಗಳ ಭಾರದಿಂದ ನುಗ್ಗಾಗಿದ್ದರು 
(ಇಂಗ್ಲಂಡ. ೨೮) ; ಇಗ್ಗೆ ಲಸ ಮಾಡಿ ನುಗ್ಗಾದೆ ಮಗಳೆ (ಗಾದೆ). ನುಗ್ಗು 
ನುಚ್ಚುಮಾಡು-. ಎ. ಹುಡಿಗುಟ್ಟು ; ಛಿನ್ನುವಿಚ್ಛಿ ನೃಗೊಳಿಸು : ಉಗ್ರ 
ತಾಕುಕ್ರ ಬಾರವಾಶಿಯರಾದ ಶಲ್ಕವಂ ಚಂದ್ರದ್ಭುಮ್ಮನ ಮೇಲೆ ಪ್ರ; ಯೋಗಿ 
ಸಲು ಅದಂ ಮತ್ತೊಂದು ಗದೆಯಿಂದ ನುಗ್ಗುನುಚ್ಛು ಭಗ 
೨೫೬-೪). ನುಗ್ಗು ಮಾಡು ಇ ನಿರ್ವಿಣ್ಣಗೊಳಿಸು; ನಿಸ್ಸ ತ್ವಗೊಳಿಸು. 
ಶಿವಭಕ್ತ ನಾಗಿ ತನ್ನ ಹಿಡಿದಹೆನೆಂದು ಹೋದರೆ ನುಗ್ಗು ಮಾಡುವ ನುಸಿಯ 
ಮಾಡುವ .. , 'ೂಡಲಸಂಗಮದೇನರೆ ನೆಅಕ ನಂಬಿದನಾದರೆ ಕಡೆಗೆ 
ತನ್ನ್ನಂತೆ ಮಾಡುವ (ಬಸನ. ೬೮೫) ; ಅಗ್ಗ ಳೆಯೆಳೆತನದಿ ನಿಜದ ಹಗ್ಗದಿಂದ 
ಬಿಗಿದು ಕಟ್ಟಿ ನೆಗ್ಗಿ ನೆಗ್ಗಿ ನುಅನೆ ಜಡವೆ ನುಗ್ಗು ಮಾಡಿ ಓಡಿಸುನೆನು 
(ತಿನಗೀ, ೧೫೬-೭೬೪); ಮ್ಲೇಚ್ಛ ರಾಕ್ಷಸಕೋಟಯೈ ನತ್ತು ಜನಿಸಿದುದು. 


ಎ ಗಾಧಿಯ ತನುಜಸೈನ್ಸುವ ನುಗ್ಗು ಮಾಡಿದರನರು ಕ್ಷಣದೊಳಗೆ 
25 


೪೮೭೫ 


5 


0 


:|40 


ನೂಂಕು, 


(ಸಂಭಪ. ೨೪-೭೧) ; : ವೈಕುಂಕಪತಿಯೆಂಬ ನಜ್ರನನು ತಕ್ಕೊಂಡು 
ನೂಕುವ ಯಮಭಟರ ನುಗ್ಗು ಮಾಡಲುಬಹುದು (ಪುರಂದ, ೩-೧೦೪-೨). 
ನುಗ್ಗು ಹಾಕು ಎ - ಬೆರಣಿಯನ್ನು ಓಟ್ಟುಃ ಅಂತ್ಯಸಂಸ್ಕಾರಕ್ಕಾಗಿ. 
ನುಗ್ಗು ಹಾಕಿದ್ದ! ರು (ರೂಢಿ), 

(2. 1ತಮಿ. ನುಕ್ಕು, ನೂಕು, ನೂಗು ; ತೆಲು. ನುಗ್ಗು, 
ನುರ್ಗು, ನಂಜಂಗು] 

ಓನುಟ್ಲು "ನುಜುಕು' ನೋ. 

ನೂಂಕಿಸು, ನುಗಿಸು, ನೂಕಿಸು, ನೂಗಿಸು (ಕ್ರಿ). ೧. ತಳ್ಳಿ ಸು; 
ದಬ್ಬಿಸು ; ತಳ್ಳುವಂತೆ ಮಾಡು: ಪಿಡಿದೊತ್ತಿ ಜೀವನುಲ್ಲಾ ಡೆ 
ತೊಡಂಕಿ ನೂಂಕಿಸೆನೆ ಮೇರುನಗಳ್ಳೆ ಳದುಯನ್ಬು ಮೇಗಣಿಂ ಕೂಡಿ 
ಸಮಂತುರುಳ್ಳಿ ಸೆನೆ ಸನ್ನಗಸಂಕುಳದಿಂ ಭಯಂಕರಂ ಮಾಡಿ ತಗುಳ್ಳಿ 
ಬೆರ್ಚಸೆನೆ ಲೋಕನುಗುರ್ನಿಸಲೆನ್ನ ವಿದ್ಧೆಯಿಂ (ಧರ್ಮಾನ್ಳು. ೯-೧೮೦) ; 
ಜಿನಬಸದಿಗಳೆ ಮೇಲಳನಡಿಸ ಶಿಖರಂಗಳಂ ಭೂತಳಕಿಳಿಯ ನೂಂಕಿಸುತ 
ವೆಲ್ಲಂ ನುಚನ್ಚ ನು ಮಾಡಿ (ಬಸಪು. ೫೧-೭೨) ; ನಾರದ ವಚ ತಪ್ಪ ಲಲ 
ಯದು ಕನ್ಯಾಚೋರ ಸಿಕ್ಕಿದನೆಂದೆನುತೆ ದ್ವಾರಕವಾಟಿನ ನೂಂಕಿಸಲ್ತರಿ 
ಸಿದ ಹೇರಾನೆಗಳ ನಂಗಡನ (ಮೋಹತ. ೩೪-೫). ನುಗಿಸು : ೨. ರಭಸ 
ವಾಗಿ ತಳ್ಳು,-ನೊಕು: ಬಾಗಿಲನ್ನು ನುಗಿಸಿದಳು (ಅಸಸಾ. ೨೮). 
ನೂಕಿಸು': ೧. ' ಐತಹ ನಾರಿಯರ ರತುನಾರತಿಯ ತಳಿಗೆಗಳ 
ನೂಕಿಸುತ ಸಾರಿ ಕೈಗೊಡುನದಟಿರನು ಕಣ್ಣೊ ೇರೆಯಲಿ ಕೋಪಿಸುತ 
ತನ್ನಯ ತೇರನಿಳಿದನು ಪಾರ್ಥನು (ಕುನ್ಯಾಡ್ರ್ರೋ. ೮-೧೨) ; ಮಂಚದ 
ಮೇಲಿಂದ ನನ್ನ ನೂಕಿಸುತ್ತಾ ' (ಮುಂಬಯಿ. ೫-೪೯) ; ನೂಕಿಸಿಕೊಂಡು 
ಹೋಗೋದಕ್ಕಿಂತ ಮೇಕೆ ಕಾಯೋದು ಲೇಸು (ಗಾದೆ. ನೂಗಿಸು : 
೨. ಅ ಮುನ್ಚರು'' ಒಂದು ಡೋಣಿಯನ್ನು ನೀರೊಳಗೆ ನೂಗಿಸಿ 
(ನೆಬಂಬಯಿ. ೫-೧೫೬). 

ನುಗಿಸಿ ಕೊಡು - ರಭಸವಾಗಿ ತಳ್ಳು,--ದಬ್ಬು: ಆಕೆ ಕೆರಳ 
ಅವನನ್ನು ನುಗಿಸಿ ಕೊಟ್ಟಿಳು. ಅನಂತನ ತಲೆ ಗೋಡೆಗೆ ಬಡಿಯಿತು 
(ನಿಸರ್ಗ. ೨೫), ನೂಳಿಸಿ ಬಿಡ್ತು ನುಗಿಸಿ ಬಿಡು - ನುಗಿಸಿ ಕೊಡು : 
(ಶ್ರೀರಂಗಪಟ್ಟಿ ಇದ ನಿಯೋಗಿಗಳನ್ನು ಕಂಡು) ಈಯಿನರ್ಗಳನ್ನು 
ಕೋಟಿಯ ಹೊರಗಣ್ಣೆ ನೂಕಿಸಿ ಬಿಡಿ (ಸುಗುಗಂ. ೫೮-೧೨) ; ಓಳಕರು. 
ಆ ಕತ್ತಲೆಯಲ್ಲಿ ನನ್ನನ್ನು ನುಗಿಸಿ ಬಿಟ್ಟಿರು (ಸ್ಮೃತಿಚಿ. ೬೯). 
[ನೂಂಕು, + - ಇಸ್ಕು] 

ನೂಂಕು,, ನೂಕು,, ನೂಗು (ಕ್ರಿ). ೧. ಪಬ್ಬು; ತಳ್ಳು ; 
ದೊಡು:; “ನೂಂಕು -- ಪ್ರೇರಣೇ? (ಶನುಧಾ) ; ಚಾಣಾಕೃನೆಂಬ 
ಭಟ್ಟ ನಂ. ನಂದಂ ಪರಿಭವಿಸಿ ನೂಂಕಿಯಟ್ಟ ಕಳೆಯಿಸಿದೊಡೆ (ನಡ್ನಾರಾ, 
೭೫-೭) ; ದ್ರುಸದಂ ೩12.108 ದ್ರೋಣನೆಂಬನೇಂ ಪಾರ್ವನೆ ಪೇಟಿಿಂ 
ತೆನಗೆ ಕೆಳೆಯನೇ ನೂಂಕಂತಪ್ಪ ನನಜಕಿಯೆನೆಂದು ಸಭೆಯೊಳ್‌ ನುಡಿದಂ 
(ಸಂಪಭೂ. ೨-೪೭); ಜಡಿದು'ಕರದಿಂ ಪೋಪೋ ಪೋಗೆಂದು' ನೂಂಕುವ 
ಬೇಡರಿಂ (ಧರ್ಮಾನೃು. ೨-೨೩೦); ಕಡೆಗಣಿಸಿ ನೂಂಕು ಚಿಃ ಲಜ್ಜೆ ಗೆಟ್ಟ 
ಚೈಯಂ ಎನುತೆ ಸಖಿಯರು ನೆರೆದು ನೆಟ್ಟ ಗೆಗಳುಮನೊಡೆದು (ನಂಬಿರ. 
೧೫-೬೬); ಹರನ ಮುನ್ನಿನ ಪೂಜೆಯಂಂ ಬಲುಗೆರಹುಗಾಲಲಿ ನೂಂಕಿ 


ನಡನಾಂಬುರುಹದೊಳು  ತುಂಬಿರ್ದುದಕದಿಂ ಮಜ್ಜ ನಕ್ಕೆಅಕಿದು. 
(ಬಸಪು.೧೮-೩೨) ; ಕುತ್ತಡಸು ಬಯ ಪೊರ ನೂಂಕುತೌಂಕು 'ಸೀಳ್‌ 
ತಡೆಯೆನುತ್ತೆ ಕಡಿದಾಡಿದರ್‌ (ಚೆಬಪು, ೨೪-೬). ೨. (ಸಮಯ 


ನ್ನು) ಕಳೆ; ವ್ಯಯಿಸು ; ಓವದೆ ಪೊಡವಿಯೆಜಕೆಯನಣುಗಿನ ಸುಕು 
ಮಾರಂ ಸಡಗರದಿಂ ಸಲೆ ಸಂಪದಡೊಳ್‌ ದಿನಮಂ ನೂಂಕುತ್ತಿಹನು 
ಬಂದಪ್ಪ ರಾಣ್ಮನಾದೇಶನುಂ ತಂದಪ್ಪ ರೆಂದು 


(ಜಯಕಾ. ೨-೬೬); 


ನೂಂಕು, 


ಸಗಲಿರುಳುಗಳನೆಳ್ಳ ಕೊಳೆ. ನೂಂಕುತಿರ್ದುತೃಂಕೆ ಮೆಲ್ಲನೊಳಪೊಕ್ಕ ತಿಥಿ 
ಕಿರಣಪ್ರಥಮದೂತನಂ ಕಾಣುತ (ಸ್ರೀರಾನಾ. ೮೨೭-೪೬) ; ಆಳಲಿಂ 
ರಾತ್ರಿಯ ನೂಂಕುನಂ ಪೊರಳುತುಂ ಶಯ್ಯಾಂತದೊಳೆಚ್ಚ ೦೦ 1.3 
ನೃಪಂ (ಶಾಕುಂತ, ೮೧-೧೩೬), ೩. ನುಗ್ಗಿಸು; ರಭಸದಿಂದ 
ಮುಂಡೆ ಹೋಗುವಂತೆ ಮಾಡು : ಕಟ್ಟದಿರೊಳೆ ನೂಂಕಿದಾನೆಗಳ 
ಕೋಡುಗಳಂ ಬಳೆನೋಗೆ ಪೊಯ್ದ್ಮುಂ (ಸಂಸಭಾ.೧೦-೪೧) ; ತಂತಮ್ಮ 
ದಾನೆಗಳಂ ನೂಂಕಿ ಚಕ್ರಾ ಚಕ್ರಿಯುಂ, ಖಟಾನ್ಗ ಖಟ್ಗಿಯಂಮಾಗೆಯುಂ 
ಪೆಣೆದಿಅಿವ ಪದಡೊಳ್‌ (ಕಾಂತಿಪು. ೬-೮೨ ನ) ; ನಿಜರಥನ ಆ ಪರಬಲ 
ಇಗಿ ನೂಂಕಿ ನಿಂದನು ದಿವಿಜಾಪಹಾರಕನದಟಂದ (ಅಂಜಚ, ೬-೧೨೧). 
೪. ಆಕ್ರಮಣ ಮಾಡು ; ಮೇಲೆ ಬೀಳು; ನುಗ್ಗು : 
ಒಡ್ಡು  ಪುಣ್ಣಡುವಿನನಿಟ್ಲು ಸನ್ನು ಸನಕಟ್ಟಿಳಾದಲ್ಲಿಗೆ ನೂಂಕಿ 
ಬೀರಮಚ್ಛ್ಚಲಃವಿನನಾಮೆ ತಳ್ತೀಣದು. ಗೆಲ್ಲೆವರಾತಿಯನೆನ್ನು 
ಪೊಚ್ಚ ಅಃ ನುಡಿನಬೀಗಣ್ಣರಂ ನಗುವುದೊಟ್ಟ ಜೆ. ಮಾವನ ಗನ್ಮ 
ಹಸ್ತಿಯಂ (ಎಕ. 11, ೧೩೪-೫೧; ಸು. 982); ಎಡೆವಿಡದೆ ನೂಂಕಿ 
ಗಜಫಟಿ ನಡೆಯಲ್ಮೇಲೆಸೆದುವಾಂತ ಬೆಳ್ಳೊಡೆಗಳ್‌ (ಕಾದಂಪೂ, ೬೦೦) ; 
ನಿಲಲುಂ ನೂಂಕಲುಮರಿಯೆಂ ಗೆಲಲುಂ ಪೆಜರೊಳರೆ ಕರ್ಣನಲ್ಲದೆ ಕರ್ಣಂ 
ತಲೆನಾಯಕನಾರುಮುನಂ ನಿಲೆ ನಿಲ್ವರ್ನೂಂಕೆ ನೂಂಕುನರ್ಗೆಲೆ ಗೆಲ್ವರ್‌ 
(ಗದಾಯು. ೩-೬೪); ಕರ್ಮವೆಂಬ ಅಂಕ್ಕದೊಡನೆ ತೊಡರಿದೆ ಬಿನ್ನಪವನ 
ವಧಾರು ನಿಮ್ಮಾಳಿನ ಭಾಷೆಯ ಕಡೆಗಳಕ್ಕೆ ನೂಂಕುವೆ ಕೆಡಹುನೆನಂಕನ 
(ಬಸವ. ೬೯೯) ; ಮಾಗಧಪ್ರಮುಖ ನಿಖಿಲ ನರಸಾಲಕರ್‌ ನೂಂಕೆ 
ಸಂಕರ್ಷಣಂಗೆ ಸಮರನತಿಭರವಾದುದಂ ಕಂಡು (ಜಗವಿ. 
೫. ತ್ಯಜಿಸು ; ಈಡಾಡು : ಮಿಡಿದನಿತು ಬೇಗದಿಂದಲಕ ವೊಡಲನಿದಂ 
ಪೋಗೆ ನೂಂಕಿ ಚಿಲ್ಪಪ್ಪೊಡಲಂ ಪಡೆದಪೆಯಿರಾಗಳೆ. ಬಲ್ವಿಡಿವಿಡಿದು ಶರ 
ಣ್ಹಾಗು ಜಿನೇಂದ್ರ ಪದಸರೆಸಿಜಮಂ (ಆವಿಪು, ೨-೫೮). ೬. ಗುಡಿಸು; 
ಉಡುಗು : ಹರಿದಶ್ವಂ ಬಂದಪಂ ವಾಹಳಗೆನುತರುಣಂ ವ್ಯೋಮ 
ವಿಸ್ತೀರ್ಣರಂಗಾಂತರನೀ ಧೀಚ್ಛ ನ್ನ ತಾರಾಸ್ಟ್ರ ಟಕಶಕಲನುಂ ನೂಂಕುತಂ 
ಚಾರುಚಾಮಾಕರಯಂತ್ರವ್ರಾತದಿಂ ಕುಂಕುಮಘನರಸಮಂ ಸಿಂಪಿಸುತಿರ್ದ 
ನೆಂಬಂತಿರೆ (ಕಾದಂಸೂ. ೧೪೧). ೭. (ಶ್ರಮ, ಆಯಾಸ ಮಂಂತಾದು 
ನನ್ನು) ಪರಿಹರಿಸಿಕೊಳ್ಳು ; ನೀಗಿಕೊಳ್ಳು ; ಶಮನಮಾಡಿ 
ಕೊಳ್ಳು : ಪಸಿನಂ ಬಿಟ್ಟು ದಶಾರ್ತಿಯಂ ತೊಜಕದು ದೇಹಾಯಾಸಮಂ 
ನೂಂಕಿ ಬಲ್ಬಿಸಿಲಂ ನೋಡದೆ. ವನ್ಯದಂತಿಮಹಿಷವ್ಕಾಘ್ರಾದಿ ನಾನಾ 
ಮೃಗಪ್ರಸರಕ್ಕಳ್ಳದೆ, . . ಎಸೆದನೀಶಂಗೋಹಿಲಂ (ಉದ್ಭಟ. ೧೧೯೨); 
ಗಗನೇಚರಿಯರ್‌' ಶ್ರಮಮಂ 'ಮಿಗೆ ನೂಂಕಲ್‌ ನಿಲ್ವುದರ್ಕಿನೆಮ್ಮೆ. 
ಮ್ಮಯ : ' ಠಾವುಗಳೆಂದು ಕುಜುಫುಗೊಂಡಾ ಬಗೆಗಿಟ್ಟಿ ಅತೆಸೆವುವಿದಲ. 
ಕೋಂಟಿಯ ತೆನೆಗಳ್‌ (ದಶಕು. ೧-೩೪). ೮. : ಸರಿಸು; ಓಕೆ 
ಮಾಡು; ೪ ಹಿಂದಕ್ಕೆ ತಳ್ಳು : _ ಪೆಅಕಿನೊಸಲೊಳ್‌' ಕಸಿಯ ಪಾಂಗಿ 
ನಿಂದಲೆವ ಮಂಂಗುರುಳಂ ನೂಂಕೊತ್ತು ವೊಂದು ನೆನದಿಂ ತೋಳ ಮೊದಲಂ 
ತೋರ್ಪಡಿಸಿಯೆಂಂ (ಉನುಶ್ವ, ೫೯-೧೨), ೯. ಅಂಗಸಾಧನೆಯ 
ಸಾಮು, ದಂಡೆ ಮುಂತಾದುವನ್ನು ಮಾಡು: ಬಾಲಾಭ್ಯಾಸಿ 
ದಂಡೆಯ ನೂಂಕುನಂತಂಬೆಗಾಲಿಕ್ಕ ತೊಡಗಿದನೊಲಿದು  (ನೋಹತ. 
೧೬-೬೧), ೧೦. ಮಿಡಿ; ಮಾಟು; ಬಾಜಿಸು: ತಾಂ ಮೆಲ್ಲನೆ 
ನಾಮದೋರ್ಲತೆಯಸನೆತ್ತಿ ಬೆರಲ್ಲ ಳನಿಟ್ಟು ತಂತಿಯಂ ನಿಲ್ಲದೆ ನೂಂಕು 
ತೊಂದಿನಿಸು ಗೋಣನೊಲಂಗಿಸಿ ನೋಡುತೋಪನಂ ವ್ಲಾಕಿಯೊಪ್ಪು ವಿಂಚರ 
ಮನೈದೆ ನೆಗಟ್ಳಿ ದಳೊರ್ನಳೊಲ್ಮೆಯಿಂ (ಉದ್ಧಟ, ೧೦-೪೭). ೧೧. 
(ಭಾವನೆಗಳನ್ನು) ಒತ್ತು; ಅದುಮು ; ನಿಗ್ರಹಿಸು : ಉದ್ದತಾ 
ನಂದನುಂ ನೂಂಕಿ ನೆನೆದುಬ್ಬುವಂ. ಶಿನಪೂಜೆಯೊಳಗೆ (ಒಸರ, ೩-೧೫೦). 


೭-೭೦ ನ). 


೪೮೭೬ 


25 


30 


35 


40 


ನೂಂಕು, 


೧೨. ತಿವಿ; ಚುಚ್ಚು 2 ಮಡದಲಿ ನೂಂಕಿ ವಾಜಿ ಗರುಡಂಗಮದಿ. 
ರ್ಮಡಿ ವಾಯುವಿಂಗೆ ನಖೂರ್ಮುಡಿಯೆಸಿಪ್ಪೊ ೦ದು ತನ್ನ ಜನದಿಂ ಪರಿ 
ಹುಳ್ಳಿ ವುಹೂತಮಾತ್ರಡೊಳ್‌ಗಡ ಪದಿಸೈದು ಯೋಜನಮನೊರ್ವನೆ 
ಸಂಧಿಸಿ ಫೋದನಂದು (ಕಾದಂಪೂ. ೬೨೧); 'ಕರವಾಳ್ಗ ಳಂ ಜಡಿದು 
ನೂಂಕುವರ್‌ ತಾಂಕುವರ್‌ (ಚೆಬಪು. ೫೦-೨೫). ೧೩. ಮುಂದುವರಿ ; 
ಸಾಗು; ನಡೆ: ಗೋತ್ರನಾನುನ ಬೆಸಗೊಂಡರೆ ಮಾತು ನೂಂ[ಪ090. 
ನೂ]ಕದೆ ಸುಮ್ಮನಿದ್ದಿರಿದೇನಯ್ಯಾ (ಬಸನ. ೭೪೪). ೧೪. [ಗಣಿತ] 
ಗುಣಿಸು; ಗುಣಾಕಾರ ಮಾಡು: ತಿನಿ, ಪೊಯ್‌, ಪೆರ್ಚಸು, 
ನೂಂಕು , , , ಬೆಳೆಸೆಂದು ಇಂತಿನಿತುಂ ಗುಣೆಸೋದಕ್ಕೆ ಹೆಸರು 
(ನ್ಯನಹಾ ೧೧-೪). ಸೊಕು : ೧. ಹಗಹದಲ್ಲಿ ಬಿದ್ದವರ ಮೇಲೆ 
ಒರಳ ನೂ[ನಾಂಂ, ನೂಂ]ಕುವರೆ (ಬಸನ. ೩೧೬) ; ಲೋಕದ ಹಂಗನೆ 
ಹಳಿದು ಬೇಕು ಬೇಡೆಂಬುದನೆ ನೂಕಿ ತಾ ಸುನಿವೇಕಿಯಾದಲ್ಲದೆ 
ಜ್ಯೋತಿಯ ಬೆಳಗ ಕಾಣಬಾರದು (ನಚಸಂ. ೪೧೨-೭೬೭); ಮನದ ಕತ್ತಲೆ 
ಗುರುನರನ  ವಾಕ್ಸಿನಲಿ ತೊಬಗುವವೋಲು ತುಂಬಿಯ, ತನತನಗೆ 
ನೂಕಿದವು ವಿಕಸಿತ ಕೈರವಾದಿಗಳು (ಕುನ್ಯಾದ್ರೋ, ೧೭೬-೧೬); 
ಐದುವರ್ಷದ ಹಸುಳೆ ವನವೆತ್ತ ತಪವೆತ್ತ ಬೈದು ಮುಲತಾಯಿಯಡವಿಗೆ 
ನೂಕಲು (ಪುರಂದ. ೨-೬೦-೧); ಮಿಾಟುವೆಣ್ಣುಗಳ ಕುಂತಳ ತಮವೆಂದು. 
ನಿಡುಜಡೆನಿಡಿದು ಶ್ರೀಕಾಂತ ನೀರೊಳಗೆ ನೂಕಿದನು (ನೋಹತ.. ೧೪-೫೬); 
ಪಾತಕವ ನೂಕುನಡೆ ಸೂತಕ ಕಳೆಯುನಡೆ ಭೂತೇಶನೊಲುಮೆ ಪಡೆಯು 
ವಡೆ ಹಸಿದರಿಗೆ ಕಾತರಿಸದಿಕ್ಳು (ಸರ್ವಜ್ಞ. ೬೪೯). ಪ. ಭಾನುಮತಿ ಬರೆ 
ಮುರಿದ ಮುಸುಕಿನ ಮೌನ ನೂಕಿದನಿರುಳನ್ನುದಯ ದನೂನಮಂಗಳ 
ಸಟಿಹ ಶಂಖಧ್ವನಿಯ ಮಾಣಿಸಿದ (ಕುನ್ಯಾಸ. ೧೨-೩); ತನುವ ತುಂಬಿತು 
ತಾಪ ತಾಪದ ಘನತೆಯಲಿ ಗರುವಾಯಿಗೆಟ್ಟ ನು ನೆನೆದು ನಯನಜಲಂಗ 
ಳಲಿ ನೂಕಿದನು ಯಾಮಿನಿಯ (ತೊರರಾ. ೨-೨-೮) ; ಆಕೆಯಳ್ತಿಯ 
ಸಲಿಸಿ ಶಿಶುತೆಯ ನೂಕಿ ಸಿತಪಕ್ಷದೊಳು ಬೆಳೆವ ಸುಧಾಕರನವೊಲು ಕಳಿ 
ಗಳೊಡವೆಳೆಯಲು ಬೆಳೆನನಾತಾ (ಸಾಳ್ವಭಾ, ೪-೩). ೪. ಇತ್ತ ರತ್ನಗ್ರೀ 
ವಾದ್ಯ ವಶಿಸ್ಟ್ರ ಖಚರರೊಡನರ್ಣವನಿನದದಿನಾರ್ದು ನೆರೆದು ನೂಕಿದರಾಗಳ 
(ಶಾಂತಿಪು, ೪-೨೬) ; ಮನಸಿಜನ ದಳ ನೂಕಿತೇಳೇಳೆನುತ ಚೆಲ್ಲಿತು ಮುನಿ 
ನಿಕರ (ಕುನ್ಶಾಅ. ೧೮-೧೫) ; ಅಗಣಿತದ ಪೆಟ್ಟಿ ಗೆಯ ಹೊಣಕೆಯಾಳುಗಳ 
ಸಂದಣಿ ನೂಕಿದುದು (ತೊರರಾ,. ೧-೧೬-೧೦) ; ಎಲೆಲೆ ಕನಿಕವಿ 
ಯೆನುತವನ ಬಲಂ ಕಂಡು ಸಂಕಲೆಗಡಿದ ಮುಗಿಲಂತಿನನ ಮೇಲೆ. ಕೈದಂ 
ಗಳ ಮಳೆಗಜಕೆಯುತಿಟ್ಟಿ ಣಿಸಿ ನೂಕಲನುಸಾಲ್ವಂ ಕನಲ್ಲು (ಚೈಮಿಭಾ, 
೧೨-೪೦), ೫. ಎಲ್ಲಿ ನೂಕುನೆನೀ ತನುನ . . . ತಮಗಿಲ್ಲಿ ಕಡೆಯಾಯ್ತ ಡವಿ 
ಯೊಳಗೆಂದೆನುತ ಹಲುಬಿದನು (ಕುನ್ಯಾಅ, ಓರಣ. ೨೬-೩೫), 
೧೩. ನೂಕಿತೊಂದೇ ವಾಫೆಯಲಿ ರಥ ನಾಕುಸಾವಿರ ಬಲುಗುದುರೆ 
ಹದಿನಾಕುಸಾವಿರ ನೂಜುಕರಿಫಟಿ ಲಕ್ಕ ಪಾಯೆಿದಳ ಜೋಕೆ ಜವಗೆಡೆ 
ಮುಂಚಂವಡೆದು ಬಲದೊಕೆವಾಳರು ಸರಿಯೆ ಸೋಲದ ನೂಕು 
ನೂಕಾಯಿತ್ತು ಕೌರನರಾಯಸೇನೆಯಲಿ (ಕುನ್ಕಾಕ, ೨-೯); 
ಸತ್ತ್ವಗುಂದಿದ ಸಮರ ನೂಕದು (ಕೌಕಿರಾ. ೨೬-೪೨), ೧೫. ವಂದು 
ವರಿಸು; ನುಗ್ಗಿಸು; ಸಾಗಿಸು : ಕಿರಣ ತೋಮರ ದಕ್ಷಿಣೋರು 
ಸ್ಫುರಣ ತಿನಿಂರ. ಮೃಗೀಕದಂಬಕ ತರಣಿ ನೂಕಿದನುದಯಶೈಲಕೆ 
ರತುನಮಯರಥನ (ಕುಸ್ಯಾಕ್ಕ. ೮-೧೫); ಆಗ ಭೀಮನು ತನ್ನ 
ರಥನನ್ನು ನೂಕಿ' ಕರ್ಣನನ್ನು ನೋಡಿ (ಕೃನಾಕ. ೭೭). ೧೬, ಲಭಿಸು ; 
ಸಂಭವಿಸು; ಉಂಟಾಗು ; ಪ್ರಾಪ್ತ ವಾಗು : ಚಾಪವೀತನ 
ಕೈಯಲಿರಲಿನ್ನಾ ಪಿನಾಕಿಗೆ ಗೆಲವು ನೂಳದು [ಪಾಠಾಂ, ಘಟಸದು] 


(ಕಂಸ್ಯಾಜ್ರೋ. ೬-3೯); ನೂಕಲರಿಯದು ಜಯವು ನಮಗೆ ಹರಿ 


ನೊಂಕು, 


ಶಂಖರವ ಲೋಕಪಾಲಕರೆದೆಯ ಸೀಳುತಿದೆ (ತುರಂಗ, ೫೫-೨೪). ೧೭. 
ತುಂಬು ; ಆಗು : ಪತಿಯಳಿವಂದಿನ ಅಕಾಲಕೊದವಿರ್ದ ಮೂಳು 
ತಿಂಗಳ ಗರ್ಭ ನೂಕಿತ್ತು (ಭಾನಚಿಂ. ೮-೩೬), ೧೮. ಸಾಧ್ಯವಾಗು ; 


ಸಮರ್ಥವಾಗು ; ಶಕ್ಯವಾಗು : ಸಾಕ್ಷಿಕೊಳ್ಳೈ ಕೃಷ್ಣ ನೋಡಲು 
ನೂಕದೆನ್ಸೈವೆ ಸೀವುತಿನೆ ಕರುಣಾಕರನೆ ಕೈಗಾವುದೈ ಕೃಪೆಮಾಡಬೇಕೆಂದ 


(ಕುನ್ಯೂಭೀ. ೩-೭೫); ಈ ಕುದುರೆಯನನನೇಅದಿರ್ದೊಡೆ ಮತ್ತೆ ನೂಕದ 
ವನ ಕೈಯೊಳಗೆ ಈ ಕದನವ ಜಯಿಸುವುದು (ಕುರಾಸಾಂ. ೩೮-೬೯); 
ಸಾಕೆಲೆ ಕಿರಾತ ನಿನ್ನಯ ಬಲೈಯೆಮ್ಮೊಡನೆ ನೂಕುವದಿ (ಚೆಬಪು- 
೫೩-೪೧); ಆ ಕುದುರೆ... ಲೋಕಮಂ ದಣಿಸುತೈತರಲಖಿಳ ಜಿಸೆ 
ಯೊಳದನಾಕೆವಾಳರ್ತಡೆಯೆ ಬಿಡಿಸಬೇಕನಿಬರಿಂ ನೂಕದೊಡೆ ಕರ್ತೃ ತಾನಾ 
ದೊಡಂ ಪೋಗಿ ನಡೆಸುವುದು ಬಳಿಕಾ ಹಯವನು (ಜೈಮಿಭಾ. ೨-೨೯). 
೧೯. ಚಿಮ್ಮು; ಹೊರಹೊಮ್ಮು ; ಹೊರಸೂಸು : ಹದು 
ದಿಮ್ಮೈಜೋಡು ನೆತ್ತರಿಸೊಜತೆ ನೂಕಿತು ಭದ್ರಪೀಠದ ಹೊಳಿಗು ನನೆ 
ದುದು (ಕುವ್ಯಾಕ. ೨೪-೬). ೨೦, ಕೆಡಹು ; ಬೀಳಿಸು : ಸೂತನ ತಲೆ 
ಯನೆರಡಲಲಿ ನೂಕಿ ಧನುವನು ಮೂಳು ಬಾಣದಲ್‌ೌಕಿ ಖಂಡಿಸಿ ಹೋಗು 
ಹೋಗಿನ್ನಾ ಕೆವಾಳರನಅಸಿ ತಾ ಎನುತೈದಿದನು ದ್ರೋಣ (ಕುನ್ಯಾದ್ರೋ. 
೨-೪೨). ೨೧. ನೆಗವು; ಎತ್ತು: ಅನಿರಲು ಹೆಕ್ಕಳನೇಕೆ 
ಹೋಹೋಯೆನುತ ಹೊತ್ತನು ನೂಕಿ ಹೆಗಲೆರಡಟಲಿ ಕುಂತಿಯ 
ಧರ್ಮನಂದನನ (ಕುನ್ಯಾಆ. ೯೨೩). ೨೨, ದೂರಮಾಡು; ಕಡೆ 
ಗಣಿಸು ; ಉಪೇಕ್ಷೆಮಾಡು ; ತಿರಸ್ಕರಿಸು: ಒದೆದು ಕಳೆ ಭನನ 
ಸದ್ಗುರುಚರಣ ಕೃಪೆಯಿಂದ ಏಕೆ ಮಣಿಮಾತುಗಳು ಸಾಕಿನ್ನು ಸದ್ದುರುವೆ 
ನೂಕಬೇಡಿನ್ನೆನ್ನ ಸ್ವೀಕರಿಸು ಮದ್ಗುರುವೆ (ದೀಕ್ಷಾ ಜೋ. ೧೮-೩೧೮) ; 
ಏಕೆ ದುರಾತ್ಮರ ಮಾತಂ ನೂಕುವೆ ನಾಂ ಕಂಡ ಬುದ್ಧಿಯೆಂ ಕಾಣ್ಟೆಂ 
ನಿರ್ವ್ಯಾಕುಲದಿನಿಂದಿರುಳೆಂದಾ ಕಾಂತೆಯಮಾತ್ಯವಚನಮಂ ಮನ್ನಿಸಿದರ್ಳ 
(ದಶಕು. ನೂಗು : ೧. "ನೂಗಿಸು' ಪರಾ. 
೨. ಮಂಂಜಾವ ತೊಟ್ಟು ಇರು ಹಂಗು ಬಿಟ್ಟು ಬರಿ ಹಾಂಗ ಕೂಗತದೋ 
ತಲಿಕಾವಿನೊಳಗ ಇನನ್ಮಾವಿನೊಳಗ ಬಿಸಿಗಾಲ ನೂಗತದೋ (ಗಂಗಾತ. 
೮೮-೧೪) . ೪. ಊರ್ಧ್ವಗತಿಯಲೇ ಮನೋರಥವು ಸಹ ಅಪಾರ್ಥವೆ 
ನಿಸದೆ ನೂಗಲಿ (ಅರಳು. ೩೦೧-೧). ೨೩. ಸಹಿಸು; ತಾಳು: ನೂಗು 
ತೊಂಡೇ ದುಃಖ ತೂಗುತೊಂದೇ ಸುಖವ"... ಸಾಗೋಣ ಕೂಡಿ 
ಕೂಡಿ (ಉಯ್ಯಾಲೆ. ೭೮-೧೪). "ಫೂಗಿಸು' ಪರಾ. 

ನೊಕುನೂಕು, ನೂನೂಗು (ದ್ವಿರುಕ್ತಿ) : ಕುಣಿವ ತೊಡರಿನ 
ಪೆಂಡೆಯದ ಡೊಂಕಣಿಯ ಬಿರುದರ ನೂಕುನೂಕೆನೆ ಹಿಣೆಲ ಬಾವುಲಿಗಾಣರಾ 
ನೆಡೆ. . . ನೂಕುನದೆಂದು ಸಾರಿದರು (ಕುವ್ಯಾಭೀ.೪-೩೯); ಜಡಜಡವನೆಳ 
ದಾಡಿ ಮನನುನನ ತಾಗಿಸುತ ಕರ್ಮದೊಡ್ಡಿ ನೊಳಿಹನ ನೂನೂಗುತಿರುವ 
ಜೀಯ ನಿಮ್ಮ ಹಸಾದರೆಂಬರುರವಟೆಯೊಳಗೆ (ಸುಲೆದೇ. ೪೭-೨). 
ನೂಕಲಾಟ-: ನೂಕು; ನುಗ್ಗಾಟ; ನುಗ್ಗಲು : ಭಾಸ್ಕರರಾಯ 
ಗಾಡಿಯ ನೂಕಲಾಟದಲ್ಲಿಯೂ ನುಗ್ಗಿ ಒಳ್ಳೆಯ ಸ್ಮಾನವೊಂದನ್ನಾಕ್ರವಿಸಿ 
ಕುಳಿತುಕೊಂಡ (ಕನ ನೂಕುತಾಕು ಎ ನೂಕಲಾಟ ; 
ನೂಕಾಟ : ಆಕಾಶನ ನೋಡುವುದಕ್ಕೆ ನೂಕುತಾಕೆ (ಎಲೇಶ್ವ. ೪೦); 
ಈ ಕಥೆಗಾವುದು ಮೊದಲೆನೆ ತೆರೆಗಳ ನೂಕುತಾಕಿಂದ ರತ್ನಗಳ ಆಕರದಿಂದ 
ನಾನಾ ಜಲಚರಗಳಿಂದಾ ಕಡಲಿರದೊಪ್ಪು ತಿಹುದು (ಕುಂಸಸಾಂ, ೨-೧); 
ಲೋಕದ ಮುಂದಣ್ಣ ಸೋಲನೆಂದನು ನೂಕುತಾಕಾಯ್ತು ಚಕ್ರಕೆನ್ನಿಂದ 
(ಭರಚ. ೫೧-೧೪೪) ; ಮೆಯ್ಯೊಳ್ಗ ವಿರುಮಾಗಿ ಪೊಲಮಡುವವರುಮೋ 
ಕೋರ್ಪರಿದಿರ್ಚುವ ನೂಕುತಾಕಂ ನಿರವಿಸಿ ಕಿಜೀದುಂ ಪೊಲ್ಮು ನಿಂದು 
ಸೂಕುತಾಕುಗೊಳು - ಗೊಂದಲಗೊಳ್ಳು ; 


೨-೩೫). 


ಸೆ ೪೧) 


(ಚಿಕನಂ. ೧೨೧-೨೧). 


೪೮೭೭ 


30 


40 


45 


ನೂಕಾಡು 


ಗಡಿಬಿಡಿಹೊಂದು : ಮಾತಿನ ಸಸರದ ವ್ಯವಹಾರದೊಳಗೆ ಸಿಕ್ಕಿ ನೂಕು 
ತಾಕುಗೊಳುತಿಪ್ಪ ವಂಗೆ ಮೋಹದ ಮಾತೇಕೆ (ನಚಸಂ, ೩೫೦-೯೮). 
ನೂಕುನುಗ್ಗಲು ಇ ೧. ನೂಕುತಾಕು: ಆ ನೂಕುನುಗ್ಗಲಲಿ 
ಹುಯಿಲಿನಲಿ ಮೊದಲಾರು ಸತ್ತನ್‌ ಅವನದೇ ಪುಣ್ಯಂ (ಪಾರಸಿ, 
೧೯-೪೨೭) ; ನೂಕುನುಗ್ಗ ಲೇಕೆ? ನಿದಾನವಾಗಿ ಒಬ್ಬರೆ ಹಿಂದೊ 
ಬರು ಹತ್ತಿ ದರೆ ಆಗದೆ? (ಸಲು. ೧೯). ೨. ಗುಂಪು ; ಸಮೂಹ: 
ನೂಕುನುಗ್ಗಲು ಹಿಂದಿನಿಂದ ಒಂದೇ ಸಮನಾಗಿ ಏರಿಬರುತ್ತಿತ್ತು 
(ಆಲಹೂ, ೧೪). ಸೂಕುನುಗ್ಗು - ನೂಕುನುಗ್ಗಲು ೧: ನೂಕು 
ನುಗ್ಗಿ ನಲ್ಲಿ ಮಾತನಾಡಬಾರದು, ನಾಚಿಸುವವರ ಮನೇಬಾಗಲು ತುಳಿಯ 
ಬಾರದು (ಗಾದೆ). 
[ದೇ. ॥ ತಮಿ, ನೂಕ್ಕು, ನೂಕ್ಶಿ ; ತುಳು. ತೆಲು. 
ನೂಕು ; ಕೊಡ. ಕೋಲಾ ನೂಕ, ನೂಕಿ] 

ನೂಂಕ್ಕು, ನೂಕು (ನಾ). ೧. ನೂಕುನಿಕೆ; ತಳ್ಳು ವಿಕೆ: "ನೂಂಕು 
ದಟಾ' ಪರಾ. ೨. ಗೊಂದಲ; ಗಜಿಬಿಜಿ. ನೂಕ್ಕು : ೧. 
ಗೆದ್ದಲು ತಿಂದ ಮರಬೀಳುವುದಕ್ಕೆ ಬೇಕಾದ ನೂಕಿನಂತೆ ಗಂಡನ ಸಾವು 
ಒದಗಿ ಅವರನ್ನೂ ಕೊಂಚಕಾಲದಲ್ಲಿಯೇ ಕಣ್ಣು ಮುಚ್ಚಿ ಸಿ ಕರೆದೊಯ್ದ ತು 
(ಬಾಳಕೊ. ೧೯೧). ೩. ಮುಂಚಾಚಿದ ಕಟ್ಟಿಡದ ರಚನೆ; ಚೆಜ್ಜ 
(?): ಆ ಛತ್ರವು ಹನ್ನೈರಡು ಕಂಭದ ತೊಟ್ಟ ಯಾಗಿದ್ದಿತು, ನಾಲ್ಕು 
ಕಡೆಯೂ ನೂಕು (ಚೆಂಗಾಳ್ವ. ೩೧೪). 

ನೂಕುನೂಕಾಗು - ಗೊಂದಲವಾಗು : ನಾಕು ಕಡೆಯಲಿ ಕವಿದು 

ದಳವಿಗೆ ನೂಕುನೂಳಾಯಿತ್ತು ನರನವ್ಯಾಕುಳತೆಯಲಿ ಸವಜತೊಡಗಿದನ 
ಹಿತಬಲವನನ (ಕುನ್ಯಾದ್ರೋ. ೧೦-೨). [<ನೂಂಕು,] 

ನೂಂಕುದಳಿ "ನೂಂಕುದಟೂ? ನೋ. 

ನೂಂಕುದಟಕ, ನೂಂಕುದಳಿ (ನಾ). (ಕೋಟಿಕಾಳೆಗದಲ್ಲಿ ಬಳಸು 
ತಿದ್ದು) ತಳ್ಳುವ ಮರದ ದಿಮ್ಮಿ,--ತೊಲೆ: ಕಡಸಿರಗೆಯ್ದ ನೂಂಕು 
ದಟಾಯಿಕ್ಕುವ ಬಲ್ಲಸಿ ಭೀತಿಯಂ ಮನಕ್ಕೊಡರಿಸೆ ಲಗ್ಗೆ ಯೊಟ್ಟಿಳ 
ಡೊಳಿಟ್ಟಿ ಳವಾದುದು ಕೋಂಟಿಗಾಳೆಗಂ (ಚಂದ್ರಪು,೫-೧೦೫). ನೂಂಕು 
ದಳಿ : ಕೋಟಿಯನ್ನೇ ರಿ ಬರುತ್ತಿ ರುವ ಶತ್ರು ಸೈನಿಕರನ್ನು ಈ "ನೂಂಕು 
ದಳಿ' ಗಳಿಂದ ನೂಕುತ್ತಿ ದ್ದರು. (ಕರ್ಣಾಜ, ೫೮). 

[ನೊಂಕ್ಟು + ತಟಿಕಿ] 

ನೂಂಕುಹ (ನಾ). ನೂಕುವಿಕೆ ; ತಳುವಿಕೆ: ವಿಸರೀತಂ . . . 

ನೂಂಕುಹಂ ಕೃಫೆಹೀನಂ ಅಭಿಹಾರಮಕ್ಕುಂ (ನಾನಾರ, ೧೫೨). 
[ನೂಂಕ್ಕ---ಹೃ(--ಪ] 

ನೂಕಡ್ಡೆ (ನಾ). (ಕರಾ) ಒತ್ತು ಸೇವಿಗೆ : “ಬಂದ ನಂಬರಿಗೆ ನೂಕ 
ಡ್ಲೆಯೇ” ಎಂದಳು. ನೂಕಡ್ಡೆ ಎಂಬುದು ತುಳುವಿನಲ್ಲಿ ಸೇವಿಗೆಗೆ ಹೆಸರು 
(ಮುಗಿಯು, ೧೫೭). [ಆನೂ] 

ನೂಕರಿಸು (ಕ್ರಿ). ನೂಕು; ತಳ್ಳು; ದಬ್ಬು : ಕಾಲ್ಬಲಗಳಂ 
ನೂಕರಿಸಿ ತುಳಿತುಳಿದು ಕೊಂದುದೈ ಚತುರಂಗ ಬಲಗಳಂ ಸುಪ್ರತೀಕ 
(ತುರಂಗ. ೪೯-೩೮), [£ನೊಂಕು, 1- ಇಸು] 

ನೂಕಾಟ (ನಾ). ನೂಕುನುಗ್ಗು : ಅನರ ನೂಕಾಟಿದಲ್ಲಿ ನನಗೆ 
ಉಸಿರು ಸಿಕ್ಕಿದಂತಾಯಿತು (ಆಲಹೂ. ೧೩). [ ಆನೂಕಾಡು] 

ನೂಕಾಡು (ಕ್ರಿ). ೧. ನೂಕು ನುಗ್ಗಿನಲ್ಲಿ ತೊಳಲು. 
೨. ನುಗ್ಗಾಡು: ಬೇಕಾದ ಬಗೆಯ ದಂಡು ನೂಕಾಡಿ ನುಗ್ಗಿ ಬಂದು 
ಬೇಕಾದಂ ದಾದರೇನು ಸಾಕಾಗದಾಗ ತಾನು (ಗಂಗಾತ. ೧೮-೬); ಜನ 
ತಂತಿಬಲೆಯ ಎರಡು ಕಡೆಯೂ ನೂಕಾಡುತ್ತಿದ್ದರು -(ಪುನರು. ೧೮೮), 


೩. ತಳ್ಳಿ ಹಿಂಸೆಪಡಿಸು. 


ನೂಕಿಸು 


ನೂಕುನೂಕಾಡು (ದ್ವಿರುಕ್ತಿ) : ನೂಕುನೂಕಾಡುನ ನಿಪತ್ತಿನ 

ವೈಕೃತಿಗೆ ನಾನೊಬ್ಬನೇ ದಿಟಿನಾಕೆವಾಳನೆ ಶಿನಶಿನಾಯೆಂದರಸ ಬಿಸು 
ಸುಯ್ದ (ಕುನಸ್ಯಅ. ೨೨-೪೭), [ನೂಕು (-ಆನೊಂಕ್ಕು )-- ಆಡು] 

ನೂಕಿಸು "ನೂಂಕಿಸು' ನೋ. 

ನೂಕು, "ನೂಂಕ್ಕು' ನೋ. 

ನೊಳ್ಳು "ನೂಂಕ್ಕು' ನೋ. 

ನೂಕುತೆರೆ “ನೂಕುದಿರೆ' ನೋ. ' 

ನೂಕುದೆರೆ, ನೂಕುತೆರೆ (ನಾ). ದಬ್ಬಿಕೊಂಡು.ಬರುವ ತೆರೆ ; 
ತಳ್ಳುವ ಅಲೆ ; ಏರಿಬರುವ ತರಂಗ : ಬೀಸಿದರು ಬಿಜುಗಾಳಿಯಾಗಿ 
ಮಹಾಸಮುದ್ರದ ನೂಕಂದೆ[ಐ: ತೆ]ರೆಯಲಿ ಬೇಸಜಕಿಸಿದರು ಹರಿದರೆ 

: ೧೨-೪೯). : ನೂಕುತೆರೆ : ಪ್ರಳಯ 
ಜಲಧಿಯ ನೂಕುತೆರೆಗಳ ಲಹರಿಯೋ ನಿಲುವಾತನಾರಿದಕೆ (ಕು: 
೧೦-೨). [ನೂಕ್ಕು(-ಆನೂಂಕು;)3-ತೆರ್ಕೆ] 

ನೂಕುಧಾರೆ (ನಾ). ನುಗ್ಗಿಬರುವ ಪ್ರವಾಹ; ಏರಿ ಬರುವ 
ಪ್ರವಾಹ: ಗಾಳಿಯೆತ್ತಲು ಘಾಡಿಸುವ ಮೇಘಾಳಿಯೆತ್ತಲು ವೈರಿ 
ಸೇನೆಯ ನಾಳೆಗಡಿತದ ನೊರೆಯ ರಕುತದ ನೂಕುಧಾರೆಗಳ ಏಳಿಗೆಯಲಾ 
ಭತ್ರಚನುರೀಜಾಳ ನನೆದವು (ಕೆನ್ಯಾ. ೧೦-೨೩). 

[ನೂಕು (ಆ.ನೂಂಕ್ಳು)--ಧಾರೆ] 

ನೂಕುಬಂಡಿ (ನಾ). ತಳ್ಳು ಗಾಡಿ; ರಿಶ್ಷಾಗಾಡಿ : ನೂಕು ಬಂಡಿಯಲ್ಲಿ 
ಒಬ್ಬ ಅಂಗ್ಲರಮೆಣಿ, ಕುದುರೆಯ ಮೇಲೆ ಕೆಲವು ಆಂಗ್ಲ ಪುರುಷಗಣ, 
ವಾಯುಸೇನನೆಗೆಂದು ಹೊರಹೊರಟದ್ದಾರೆ (ಇಸ್ಟಕ. ೧೯೭). 

[ನೂಕು|( ಎನೂಂಕು,| )+-ಬಂಡಿ,] 

ನೂಗಿಸು "ನೂಂಕಿಸು' ನೋ. 

ನೂಗು "ನೂಂಕು' ನೋ. 

ನೂಡನುಳೂರ್‌ (ನಾ). ಒಂದು ಊರಿನ ಹೆಸರು: ನೂಡನುಳೂ 
ಕೊಳ್‌ ಕಾದಿದನ್ನು ಇಯನ್ನರ್ವ್ಯರಿಗಾಗಿ ರಾಜಪೊಸಣನರ್‌ ಕಾದಿ ಸತ್ತು 
ಸಗದೊಳ್‌ ಇಟ್ಟಿ ವ್‌ (ಮೈಆರಿ, ೧೯೨೩, ೩೩-೩1 ?). [1--ಊರ್‌] 

ನೂತ, "ನೂಲ್‌,' ಪರಾ. 

ನೂತ್ತ (ಗು). ಹೊಗಳಿಸಿಕೊಂಡ ; ಕೀರ್ತಿಸಿಕೊಂಡ; ಸ್ತುತಿಸಿ 


ಸದ್ರೋ. 


ಕೊಂಡ: ಅನನೀನೂತಯಶಂ  ಯಶೋಧನಳಿತಾಶಾನುಂಡಳಂ 
ಮಂಡಳಾಗ್ರನಿಲೂನಾರಿಬಲಂ . . .ಶ್ರೀಮಚ್ಚ ಮುೂನಲ್ಲಭಂ(ಎಳ. ೪1, 
ಚಿಕ್ಕನು. ೧೬೧-೬೬ ; 1137); ತಾಳಸ್ಕೂಳಕರಂ ೬ ೬ ದಾನಾರ್ದ್ರ 


ಗಂಡಸ್ಮಳೆಂ ಲೀಳಾಯಾನನುದಗ್ರ ಸಲ್ಲನನದೇಂ ತಾನಾಯ್ತೊ ನೂತಕ್ಷನೂಾ 
ಶೀಳಂ ಕೇಸರಿಗಂ ನಿರೀಕ್ಷಣಸುಖ ಶ್ರೀಪಂಜರಂಕುಂಜರಂ (ಅರ್ಧನೇ. 
೫-೯೦). "ವಿನೂತ' ಪರಾ, [ಸಂ.] 

ನೂತನ (ಗು). ೧. ಹೊಸ; ಅಭಿನವ ; ನವೀನ: ನೂತನನುಣಿ 
ಭೂಷಣ ಬಾಲಾತಸಸಿತಮಣಿಮರೀಚಿ 'ಚಂದ್ರಾತಸಪಿಸ್ಟಾ ತಕಪರಾಗಿಂಜರಿ 
ತಾತಪಮಯಮಾದುದಾ ಧರಾಧಿಪಭನನಂ (ಆನಿಪು, ೭-೧೧೫) ; ಬುಧ 
ರಿರ್ದು ನೋಟ್ಬು ದು ಪುರಾತನನೂತನ ಕಾನ್ಯರೇಖೆಯಂ (ಗದಾಯು. 
೧-೪೭); ಹೆಜ್ಜೆ ಹೆಜ್ಜೆಗೂ ಕ್ರಾಂತಿಕಾರರಲ್ಲಿ ನೂತನ ಉತ್ಸಾಹ, ಆಶಾ 
ಭಾವನೆ ಬೆಳೆಯಲಾರಂಭಿಸಿತು. (ಆತ್ಮಾರ್ಹ. ೧೪೩): ೨. ಎಳೆಯ. 
೩. ತಾಜಾ. (ನಾ). ೪, ಹೊಸದು; ನವೀನವಾದುದು : “ನನ್ಯಂ, 
ನನಂ, ನನೀನಂ, ನೂತನಂ, ಅಭಿನನಂ, ನೂತ್ಸಂ- ಈ ೬ ಸೊ(ಹೊ) 
ಸತು” (ಹಲಾಯು, ೧೧೮-೨೬) ; ನೂತನವಾದುದಕ್ಕೆ ಸೋತನನು ನಾತದ 
ವಸ್ತುವಿಗೆ ಸೋತಾನೇ? (ಗಾಡಿ. ೫. ಅಪೂರ್ವವಾದುದು; 
ಸುಂದರವಾದುದು : ಇದು ಸೊಸರೀತಿ. . . ಲೇಸಿದು ರಸಸ್ಥಿತಿ 


೪೮೭೮ 


0 


20 


25 


30 


35 


40 


45 


ನೂತೆ 


ನೂತ್ಸಮಿಂದಲ್ಲೆ ನೂತನಂ ಪದರಚನಾನಿಲಾಸಮಿದು ಕಬ್ಬಮುಪೂರ್ನನಿಂ 
"ದೆಂದು... ಕೀರ್ತಿಸೆ ನಿಮಿರ್ಚುನೆನೀ ಸುಭಗಪ್ರಬಂಧಮಂ (ಕಬರಂ. 
೧-೨೬), ೬. ಈಚಿನನನು; ನವೀನ: ನೂತನರುಂ ಪುರಾತನರು 
ನುಪ್ಪ ನುಶಾಕವಿಗಳ್ಯನಿತ್ವ ನಿಖ್ಯಾತಿಗೆ . . . ಕೈ ಮಿಗೆ ಪೇಲ್ಮಪೆನೀ 
ಪ್ರಬಂಧಮಂ (ನುಲ್ಲಿಪು. ೧-೫೧). ೬. ನೂತನ ಕಾಲದ ಶರಣ: 
ವರ ಪುರಾತನ ಪುಣ್ಯಚರಿತೆಯಂ ನೆನೆದು ವಿಸ್ತ ರಿಸುನೆಂ, ಧರೆಯ ನೂತನರ 
ಚಾರಿತ್ರನುಂ (ಲತಿಚಿಂ. ೩೮ ಸೂಚನೆ). [ಸಂ.] 

ನೂತನಂಬಡೆ, ನೂತನವಡೆ (ಕ್ರಿ).೧. ಹೊಸತನವನ್ನು ಹೊಂದು; 
ನನೀನತೆಯನ್ನು ಸಡೆ. ೨. ಸೊಗಸಾಗು; ಚೆಲುವಾಗು ; ಆಂದ 
ವಾಗು: ನಿಡಿದ ಲೀಲಾಬ್ದಂ ನೂತನಂಬಡೆಯೆ (ಗಿರಿಕ. ೨-೧೦೫ ನ). 
ನೂತನನಡೆ : ೨. ಆನೆಯ ಶಾಲೆ ಹಯಾವಳಿಗಳ ಲಾಯ ಜೀನಶಾಲೆ 
ಗಳಲ್ಲಲ್ಲಿಏನೆಂಬೆ ನೂತನನಡೆದಿಹುವುಆಕ ನೋಳ್ಪ ಮಾನಿಸರುಗಳ ಕಣ್ಮನಕೆ 
(ಕಂನವಿ, ೨-೬೮).  [ನೂತನ-- ಪಡೆ,] 

ನೂತನಮಾರ್ಗ (ನಾ). ಹೊಸ ರೀತಿ, ದಾರಿ: ಈ ತೆಆದಿಂದರ್ಥಾ 
ಲಂಕೃ ತಿಯೋತಂ ವಿಭೇದಮು ನಾದಮೆಲ್ಲಮಂ ನೂತನಮಾರ್ಗಮೆಸೆಯೆ 
ಪೇಟ್ವಂ ಖ್ಯಾತಯಶಂ ಕನಿತಾಗುಣೋದಯಂಂ (ಕಾರ್ಯಾಮ, ೬೩೮). 

[ನೂತನ ಇ. ಮಾರ್ಗ] 

ನೂತನವಡೆ "ನೂತನಂಬಜೆ' ನೋ. 

ನೂತನಶಕ್ತಿ (ನಾ). ನವೀನ ಶಕ್ತಿ, -ಸಾಮಥಣ್ಯ : ಯಾವುದೋ 
ಅಪೂರ್ವ ನೂತನಶಕ್ತಿ ಯೊಂದು ಅನನನ್ನು ಅವಳೆಡೆಗೆ ಸೆಳೆಯುತ್ತಿತ್ತು. 


(ಪುನರು, ೧೯೫). [ನೂತನ--ಶಕ್ತಿ] 

ನೂತನೆ (ನಾ). ಹರೆಯದವಳು; ಯೌವ್ವನೆ; ಜನ್ಮನೆ : ಎಸೆವುಡಿಗೆಯ 
ಪೊಸಚಿಲ್ವೆಗೆ ನುಣ್ಣೊಡೆಯ ನೂಳನೆಗೆ . . . ನೇವಳದ ನಾಯಕಿಗೆ 
(೧೦ಕ, ೩-೯೧ ನ)... [ಸಂ. ನೂತನಾ] 


ನೂತ (ನಾ). ನೂಲಿನ ಅಳತೆಯ ಒಂದು ಪ್ರಮಾಣ: ಸಣ್ಣಿ ಸಿ 
ನೂತು ಬಣ್ಣಿಸಿ ಹುಯ್ದು ಒಪ್ಟೆ ೦ದರುವೆಗೆ ಅಸ್ಪಿಗೆ ಹಚ್ಚಿ ಇಪ್ಪತ್ತು 
ಮಳಕೆರಡು ನೂತೀನೇ ನೂತು ಮಳಕೊಂದು ದುಡ್ಡು ಕಲ್ಲುಗಳನೇ 

`` ತರಿಸಿ ನಾಲಕು ಮಂದಿ ಜಾಡರನೇ ಕರಸಿ (ನಾಸೆದ, ೧೪೧). 

[ನೂಲ್‌,] 

ನೂತ್ತಿ "ಲೂತಿ' ನೋ. 

ನೂತಿಗಣ್ಣು (ನಾ). ನೂತಿಹೆಣ್ಣು ಇರುವ ಕಣ್ಣು : (ಕಿ). 
"ಕಣ್ಣು ನೂತಿ? ಪರಾ. 

[ನೊತ್ತಿ (-ಆಲೂತಿ) 4 ಕಣ್ಣು (ಎಕಣ್‌)] 

ನೂತಿಪ್ರಣ (ನಾ). ನೂತಿಯ ಹುಣ್ಣು : ಗೋರೋಜನವನ್ನು ಧರಿಸಿ 
ದಲ್ಲಿ... . ಕಿಂಚಿತ್‌ ಭೇದಿಕರವಾಗಿ ನೂತಿವ್ರಣ ಸಕಲವನ್ನೂ ಹೋಗ 
ಲಾಡಿಸುವುಡು (ಸಕನೈ. ೪೨). [ನೂತ್ತಿ (-ಆಲೂತಿ)*-ಪ್ರಣ] 

ನೂತಿಹುಣ್ಣು (ನಾ). - ನೂತಿವ್ರಣ: ನೂತಿಹುಣ್ಣಿಗೆ :-ಬಾಳೆ 
ಹೂವು, ಹುರುಳಿ, ಗೇರಹರಳು ಇನೆಲ್ಲಟ್ಟು ಇಳುಹಿ, ಗೇರಹರಳು 
ಮೆಲಲು ನೂತಿ ಮಾಣ್ಣು ೦ (ಎಸೈವಿ. ೬೩). 

[ನೊತ್ತಿ ( ಆಲೂಕಿ) - ಹುಣ್ಣು (ಪುಣ್‌)] 

ನೂತು "ನೂಲ್‌,' ಪರಾ. 

ನೂತೆ (ನಾ). ೧. ಹೊಗಳಿಕೆಗೆ ಪಾತ್ರಳಾದವಳು ; ಸ್ತುತ್ಯ 
ಳಾದವಳು, ೨. ಪ್ರಸಿದ್ಧಳಾದವಳು : ಆತನ ನಧು ತಾಂ ಶ್ರೀಮತಿ 
ನೂತೆ[ಏಾಂ20. ನೂತ] ಯಶೋನ್ನೀ ತೆಯಾಕೆಗಾ ದಿನಿಜೆ ತನೂದ್ಭೂ ತೆಯೆನಿ 
ಸಿರ್ದಳೀ ವಧಂ ಮಾತೇಂ ಮಾದೇನಿಯಾಗಿ ಪದ್ಮಾನತಿಯಂಂ (ಸೇಮಿಪು, 
೧೪-೩೫), [ನೂತ್ಮ +--ಎ] 


ನೂತ್ಮ 


ನೂತ್ಮ (ಗು). ೧. -ನೂತನ ೧: ನಿಯತಂ ಚತುರನುಯೋಗ ಪ್ರಯೋಗ 
ಪೂರ್ವಾನುಯೋಗ ಸಾಗರವೀಚೀಚಯದಿಂ, ಪೊಜಿಪೊಣ್ಮೆದುದತಿಶಯ 
ಸುಕಥಾನೂತ್ಮರತ್ತರಶ್ಮಿಕಳಾಸಂ (ಸುಕುಮಾ. ೧-೬೩); ನೂತ್ನರತ್ನ್ನಾ 
ಭರಣಂಗಳಿಂ. ಶೃ 0ಗಾರಂಗೆಯನ್ನ ಸರಿವೇಸ್ಟಿ ಸಿರ್ದಂಗನಾಜನಂಗಳಿಂ . . . 
ನೆಗಟಿತ್ತು ನಿಂರೆಯಿರೆ (ಜಗವಿ. ೨-೩೯ ನ); ನೂತ್ಮ್ಮ ಶಶಿಕಾಂತನಿರ್ಮಳರತ್ನ್ಗ 
ಚೃವಿಸಹಜನಸನಭೂಷಣಮಾಳಂ * « ೬ ಮಹಿಮನೆಸೆದನಂದಹಮಿಂದ್ರಂ 
(ಸಾರ್ಶ್ವಪು.೧೨-೯೨) ; ನರನ ಪ್ರಾಕ್ತ ನಕೆ ನೂತನಸತ್ತ್ವ್ವ ಬೆರೆತು ಪರಿವುದೀ 
ವಿಶ್ವಜೀವನಲಹರಿಯನನರತ ಚಿರಪ್ರತ್ನನೂತ್ಮ್ಮ ಜಗ್ಗ (ನುಂಕುಕ. ೧೨೯). 
೨. ಸುಂದರನಾದ; ಸೊಗಸಾದ; ಚೆಲುವಾದ : ಆ 
ರಮಣೀಯ ಜೇವಾಯತನನೂತ್ಮಸ್ತಂಭವಂ ನೆನಿ್ಮ್ಮಿ ನಿಂದಿರ್ದು ತದಂಗನಾ 
ಗೀತಾನಸಾನಸಮಯಮಂ ಪಾರುತ್ತಮಿರ್ಪುದುಂ (ಕಾದಂಪೂ. ೬೮೬). 
(ನಾ). ೩. ಹೊಸದು; ನೂತನವಾದುದು : “ನನ್ಯಂ, ನನಂ, 
ನವೀನಂ, ನೂತನಂ, ಅಭಿನನಂ, ನೂತ್ಮಂ--ಈ ೬ ಪೊ(ಹೊ)ಸತು” 
(ಹಲಾಯು, ೧೧೪-೨೬). ೪. ಸುಂದರವಾದ ವಸ್ತು; ಮನೋ 
ಹರವಾದ ವಸ್ತು : ಶ್ರೀಜಾನಕೀಶಿರೋರತ್ನಮಂ ಸಂಪತ್ಸಮಾಜಗಳ 
ಕೈಗೈನ ಯತ್ನಮಂ ಶುಭನಿಭವರಾಜಿಗಳನೊಲಿದೀವ ನೂತ್ಸಮಂ ತಂದಿತ್ತ 
ಮಾರುತಿಯ ನೋಡಿ (ವೆಂಕ, ೫-೧-೧). [ಸೆಂ] 

ನೂತ್ಸಾಗಾರ (ನಾ). ಹೊಸ ಮನೆ : ಕೆಂಪಿನ ಪೂನನೆಣ್ಣೆ ದಲೆ ನೂತ್ನಾ 
ಗಾರನುಂ ದೈತ್ಯರಂ ಕನಸೊಳ್‌ ಕಾಣಲು ಬಾರದ್ಯೆ (ಸೋಮೇಶ. ೭೦), 

[ನೂತ್ನ -- ಆಗಾರ] 

ನೂನ,, ನೂನು (ನಾ). ೧. ಕೊರತೆ; ಅಭಾವ; ನ್ಯೂನತೆ: 
ಪಟಕಿಯೆ ಸೀರೆಯಂತೆ ಗುಣದೊಳ್‌ ನೂನಮಾಗದೆ ಕಾಗೆಯಂತೆ ಪೆಜರ್ಗೆ 
ಪೀಡೆಯಂ ಮಾಡದೆ (ಧರ್ಮಾಮೃ, ೫-೯೯); ಯುತ್ವ್ತಲೋಪಕ್ಕೆ 
ಅಮಾವಾಸ್ಕಾ- ಅಮಾಸೆ, ಅವಸೆ , . . ನ್ಯೂನ2ನೂನ (ಶನುದ. ೨೮೧ 
ಪ್ರಯೋ); ಆ ನದಿಗೆ ಬಲವಂದು ಬ್ರಹ್ಮಜ್ಞಾನಮಂನಿಕೋಟಗಳು ನಿತ್ಯ 
ಸ್ನಾನ ಸಂಧ್ಯಾವಂದನಾನುಷ್ಕಾ ನವಿಧಿಗಳನೂ ನೂನನಿಲ್ಲದೆ ರಚಿಸಿ. . ೬ 
ಜಪಿಸುತಲಿಹೆರು (ಆನಂರಾ, ೧-೩-೧೩). ೨. ತುಚ್ಚವಾದುದು ; 
ಹೀನವಾದುದು : ಕಾಯವೆಂಬ ಕದಳಿಯನೆ ಹೊಕ್ಕು ನೂನ ಕದಳಿಯ 
ದಾಂಟಿ ಜೀವ ಪರಮರ ನೆಲೆಯನಜಿಕಿದು ಜನನ ಮರಣವ ಗೆದ್ದು ಭವವ 
ದಾಂಟದಲ್ಲದೆ ಘನವ ಕಾಣಬಾರದೆಂದರು. (ಲಿಂಗನ. ೬೨-೫೦). ೩. 
ಭಂಗ ; ಭಗ್ಗತೆ: "ನೂಫಿಸು' ಸರಾ. ನೂನು: ೪. ವಿಕಲತಿ; 
ವಿಕಾರ: ಅನಯನಂಗಳು ನೂನು ಕೂನಿಲ್ಲದೆ. ಬರೆಗಳ ಹಾಕದೆ ಇರು 
ನಂತಹ ಗೋವ ತಂದು (ಚನ್ನನ. ಕ, ೬೨-೧೬೪). [-ಆಸಂ. ನ್ಯೂನ) 

ನೂನ್ಯ (ನಾ). ದಿಟಿ ; ಸತ್ಯ ; ನಿಜ: ನೂನನಿದು ಪ್ರಾಣಾದಿ ಪಂಚಕ 
ಮಾನನಿಧಿ ಸವಮಾನತತ್ತ ದ ಸಾರದಿಂದಾಯ್ತು (ಅನುತ. ೪-೨೦) ; 
ನಾನು .ನಾನೇ ನಾನೆನುತ್ತಿ ಕಿರಿಕೊಡದ ನೀರ್‌ ಗಾನಗೆಯನ್ವ ದು 
ಹೆನ್ಮೆಯಿಂ ಕಡಲ ನುರೆತು ನೂನದಿಂದೆಲ್ಲನೆನುನಬ್ಗಿ ಯೊಳಗ ದನಿರಿಸಿ 
ನನೌನವದು ನುಣ್ಯರಗಿ (ಮಂಕುಕ. ೯೦೧). [ಆಸಂ. ನೂನಂ] 

ನೂನಂ (ಅ). ೧. ನಿಶ್ಚಯವಾಗಿ ; ನಿಜವಾಗಿ ; ಖಂಡಿತವಾಗಿ : 
ಆನುಂ ಪೊಅಮುಡಲಾಜಕ೦ ನೂನಂ ಮನನಿಕ್ಕಿ ಪಸಿದು ಸಾಯದೆ 
ನೀಮೆತ್ತಾನುಂ ಪಥೆವೊಡೆ. , , ಅಜಿಸಿ ತಿನ್ನಿಮೆನಗಂ ತನ್ನಿಂ (ಸಂಚತಂ, 
೧೪೧-೯) ; ನೂನಂ ಹಸಿವು ನೀಗಿತೇನುಂಟು ಸಂದೇಹಮಾನಂದ 
ಮಾಯ್ತೆ ಂದು ನಲಿದನಾ ಯತಿನರನುಂ(ದುಂಪು.೧೯-೧೫)- ೨. ಬಹುಶಃ; 
ಪ್ರಾಯಶಃ, [ಸಂ.] 


ನೂನಿಸು (ಕ್ರಿ). ಮುರಿ; ಭಗ್ಗುವಾಗು : ಆ ನರೇಂದ್ರಾಟೋಪನಾದಿ' 


ಚುಂಬನದಿ ಪಲ್ಲೂನಿಸಲ್‌ ಭೋಗವಾರಾತಾರು ಕೊಲುವರೆಂಬಾ'ನುಡಿ 


೪೮ರ 


0 


5 


40 


45 


ನೂರಡಿ 


ಭಯಂಕರಕೆ ಬಿಡೆವುಯೆನುತೊತ್ತಿಬಹರಿಂಗಸ್ತ್ಯ ದಾನಿಸಿದರು (ಜಿನಮು. 
೧೫-೨೧). [ನೂನ| *--ಇಸ್ಫು] 

ನೂನು "ನೂನ್ಯ' ನೋ. 

ನೂಪುರ (ನಾ). ೧. (ಗೆಜ್ಜೆ ಗಳುಳ್ಳ) ಕಾಲಿನ ಆಭರಣ; 
ಕಾಲ್ಲಡಗ ; ಕಾಲಂದುಗೆ: “ತುಲಾಕೋಟಃ, ನೂಪುರಃ-ಈ ೨ 
ಗೆಜ್ಜೆ” (ಹಲಾಯು. ೯೨-೪೦೭) ; ವರಹಂಸಕ ದಂಬಕಮದು ಶರದಂಬುದ 
ಮುಲ್ತು ಮುಂಖರ ನೂಪುರಸಂವಾದಿರವಂ ನೆಗಬ್ಬಿಪ್ಪು ದು (ಕವಿರಾ. 
೩-೧೦೩) ; ಸುರಾಸುರೇ 0ದ್ರನೃಂದನಂದಿತಪಾದಂಗೆ ಮೃ ದುಷದಂಗಳೊಳ್‌ 
ಕಲರವರಣಿತ ಮಣಿನೂಪುರಂಗಳಂ ತುಡಿಸಿ (ಆದಿಪು. ೭-೧೦೬ 5); ಅನಲಂ 
ರೂಸಿನ ಪಕ್ಷಪಾತದೊಳೆ ತಾನೇಬ್ರಂದು ನೀರೇಜಗರ್ಭನ ಗೆಯ್ತೆಂ ಗಡನು 
ಪ್ರಮಾಣಮೆನುತಂ ತಜ್ಞಾ ತಿ ಸಂಶೋಧನಕ್ಕನುರಾಗಂಬೆರಸಾದನುಪ್ಪ ದೊ 
ಪೇಲೋಗಳೆಂತೆಂಬಂದದಿಂಡೆನಸುಂ ನೂಪುರರತ್ನ ಕಾಂತಿ ತನುನಂ ಸರ್ನಿತ್ತು 
ತನ್ವಂಗಿಯಾ (ಕಾದಂಪೂ, ೪೬); ಪುಸ್ಯರಿಣಿಯಿಂ ಸರೋನರದಿಂ ಕೌತುಕನುನ 
ವರ್ಕಂಡರ್ಕ್‌ತುಕ ಮಂಗಳಪುರಮನುರ್ವರಾನೂಪುರಮಂ (ಸಂರಾಮಾ, 
೩-೩೪) ; ಸೀತೆಯ ಕಿವಿಗೆ ಕೇಳಿಸಿತ್ತೊಂದು ಕಿಂಕಿಣಿ ಕನಕನೂಪುರದ ! 
(ಶ್ರೀಉಮಾ, ೩೩೫-೧೦೮), ೨. [ನಾಟ್ಯ] ನೃತ್ಯದಲ್ಲಿ ಒಂದು ಭಂಗಿ; 
“ಕಾಲುಗಳನ್ನು ಸ್ವಸ್ಟಿಕದಂತೆ ನಿಲ್ಲಿಸಿ, ಪಾದಗಳನ್ನು ಮುಂಗಾಲು 
ಮತ್ತು ಹಿಮ್ಮಡಿಗಳಲ್ಲಿ ರೇಚಿತ ಮಾಡುವುದು” (ಲಾಸ್ಕರಂ. ೩೨೧ 
ಗದ್ಯಾನುವಾದ) : ಪದಮೊಂದಂ ಕುಂಚಿತಮಂ ಪುದಿದುಂ ಪಿಂತಣ್ಣೆ ನಿನಿಂರ್ದು 
ಹಿಮ್ಮಡದಿಂದೆಂ ಒದನಿ ತಾಗಲೈ ಶ್ರಿಕಮುಮನದನಗ್ರದ ತಲದೆ ತಟ್ಟಿ 
ನೂಪುರಮೆನಿಕುಂ (ಲಾಸ್ಟುರಂ. ೬-೪೭). [ಸಂ.] 

ನೂಪುರಕ್ವಣಿತ (ನಾ). ಕಾಲುಕಡಗದ ಶಬ್ದ; ಅಂದುಗೆಯ 
ನಾದ: ಅಲ್ಲಿ ಕೆಲರ್‌ ನಿಜಚರಣನು ಣಿನೂಪುರಕ್ವಣಿತಮುಂ ಪೆಣ್ಣಂಚಿ 
ಯಿಾಾಂಚರಮೆ ಗೆತ್ತೆಳಸುವ ರಾಜಹಂಸನಂ ಕಂಡು ಕನಲ್ಲು (ಮಲ್ಲಪು. 
೩-೩೪). [ನೂಪುರ ಕ್ವಣಿತ] 

ನೂಪುರಹೋಂಕೃ ತ (ನಾ). - ನೂಪುರಕ್ಟಣಿತ : ನೂಪುರೋಂಕೃತ 
ಮೆಸಿಯಲ್‌  ಚಾಪಳಕರಲೋಚನಾಂಶು ನಿನಿಂರುತ್ತಿರಲ್‌ (ತ್ರಿಪುವಿ, 
೧೧-೧೯). [ನೂಪುರ ಕೋಂಕೃ ತ] 

ನೂಪುರರಣಿತ (ನಾ). - ನೂಪುರಕ್ವಣಿತ : ಪಳಂಚುವ ರತ್ನಮಾಲೆ 
ಗಳೊಳಮಡಿಯಿಡುವ ರಮಣಿಯರ ನೂಪುರರಣಿತಕ್ಕೆಳಸಿ ಬರ್ಸ ಅಂಚೆನಿಂಡಿ 
ನಿಂಚರಡೊಳಮುಲ್ಲಸಿತನಾದ ಕಾಂಚೇಕ್ರೇಂಕಾರಕ್ಕುತ್ಯಂಕಂಗಳಾದ 
ಸಾರಸಂಗಳ ಕೂಜಿತಂಗಳೊಳಂ (ಕಾದಂಪೂ. ೬೭). 

[ನೂಪುರ ರಣಿತ] 

ನೂಪುರರನ (ನಾ). - ನೂಪುರಕ್ವಣಿತ : ಸೀತಾರಾನುಲಕ್ಷ್ಯಣರ್‌ 
ವೃದ್ಧನಂ ಸರ್ಯಂಕಳೆತ್ತಿ ಸಂತೈಸುತಿರೆ, ವರ್ಧಿಸಿತೊ ನೂಪುರರನಂನೆರಸಿ 
ಸ್ತ್ರೀಜನಾಕ್ರ್ರ೦ದನಂ (ಶ್ರೀರಾಮಾ. ೯೧-೩೫೮). 

[ನೂಪುರರವ,] 

ನೂಪುರಾರನ (ನಾ). ಎ ನೂಪುರಕ್ವಣಿತ : ಅನತಂಸೋತ್ಪ ಅತಾಡನಂ 
ಕನಕಕಾಂಚೀಬಂಧನಂ ನೂಪುರಾರನರು ೦ಕಾರಿತ ಚಾರುವಾಮಚರಣ 
ಫಘಂತಂ . . . ಚಕ್ರಿಗಿತ್ತುವಲಂಪಂ ಪ್ರಣಯ ಪ್ರಕೋಪಸುರತಪ್ರಾರಂಭ 
ದೊಳ್‌ ಕಾಂತೆಯಾ (ಆದಿಪು. ೧೨-೪೭). [ನೂಪುರ -- ಆರವ] 

ನೂಪುರೋಲ್ಲಪನ (ನಾ). ಎ ನೂಪುರಕ್ವಣಿತ : ನೃ ಪಲೀಲಾಸರಿಸನ್ನಿ 
ಕೇತನಪುರೋಭಾಗಕ್ಕೆ  ಸಾರ್ತಂದಳ್‌ . . , ನೂಪುರೋಲ್ಲಪನವ್ಯಾಜದಿ 
ನಾಗಳೇಸುವೆಸನಂ ಕಾನುಂಗೆ ಪೇಟ್ವಿಂದದಿಂ (ಚಂದ್ರಪು. ೫-೧೧೪). 

[Ao] 
ನೂರಡಿ (ನ). ೧. ನೂರು ಅಡಿ. ೨. ಶತಸಥ. 


ನೂರು 


ನೂರಡಿ ಮಾಡು - ಶತಪಥ ಹಾಕು: ವನಮಾಲಿಯು ಬಹಳ 
ರಾತ್ರಿಯ ವರೆಗೆ ಹೊರಬಂಕದಲ್ಲಿ ಅದೆಸ್ಟೊ ಬಾರಿ ನೂರಡಿ ಮಾಡಿಮಾಡಿ 
ತನ್ನೆ ಕೋಣೆಯ ಮನೆ ಹೊಕ್ಕನು (ಇಪ್ಪ. ೪೧೦). 
[ನೂರು ( ಎನೂಲ್ಗು) 4 ಅಡಿ] 
ನೂರು "ನೂಯ್ಲಿ' ನೋ. - 
ನೂರುಕಾಲ "ನೂರ್ಕಾಲ' ನೋ. 
ನೂರುಮಡಿ "ನೂರ್ಮಡಿ ನೋ. 
ನೂರೆರ್ಜೆ (ನಾ). ೧. ನೂರು ಎಜೆ. ೨. (ಆಲಂ) ಅತಿಶಯ ವಾದ 
ಧೈರ್ಯ, ಕೆಚ್ಚು :. ಅಂದಿನ ಆ ಸುಳ್ಮಾಲೆಯೋಲೆಗೆ ನುಹಾಸನ್ನಿ 
ಧಾನದ ಶ್ರೀಹಸ್ತದ ಸಂಟ ದ್ರೆಯನ್ನೆ | ೯ ಕಯ್ದರೆದಂಕಿಸುವಂತೆ ನಡೆಯಿ ಸಿದ 
ಸೂರೆರ್ಜದುಂ 'ನಂಚನೆಯ ದ್ರೊ| ಸದ ಸಿದ್ಧಿಯು (ಬೆಟ್ಟಿ, ೧೬೧-೧೬). 
[ನೂರು (ವನಜಾ) ನರ] 
ನೂರೆಲೆ "ನೂಲಸಿಲೆ' ನೋ, 
ನೂರೆಲೆಗೆಣಸು (ನಾ). ಒಂದು ಬಗೆಯ ಗೆಣಸು : ತೂನಗೆಣಸು, 
ಮುಡಿಗೆಣಸು, ನೂರೆಲೆಗೆಣಸು, ತುಣಗೆಣಸು, ದಂಡಾಲು (ನೈಔಗಿ, 
೩೧-೫೯೨). [ನೂರು (-೭ನೂಯ್ಮಿ)--ಎಲೆ 4 ಗೆಣಸು (-ಆಗೆಬಸು)] 
ನೂರ್ಕಡಿ (ನಾ). ನೂರು ತುಂಡು ; ನೂರು ಚೂರು ; ಅನೇಕಾ 
ನೇಕ ಚೂರು : ಚಿತೇಂದ್ರಿಯರ ಯರಿಗೆ ಲಗ್ಗೆಯಂ ತಾಗಿ ನೂರ್ಕಡಿ 
ಗಳನ್ನೂ ಮಾಳಾ ದುರುಳ ಕಾನುನ ಕನಕ ಕಂತುಕಾಯಖಗಳನುಂ ನೆರೆ. 
ಸೋಲ್ವ ನುಣ್ಮಡಂ ವಪ್ಪು ತಿರಲು (ನನನೋ. ೨೩-೧೮). 
[ಆನೂಜ್ಮು--ಕಡ್ಮಿ] 
ನೂರ್ಕಳ (ನಾ). ಒಂದು: ಬಗೆಯ ಮರ: ನೂರ್ಕಳ (ಚಾರ). 
ಮಧ್ಯಮ ಆಕಾರದ ವೃಕ್ಷ. ಕಟ್ಟ ಗೆಯೊಳಗಿನ ಗಂಡು ಗಟ್ಟ ಇರುತ್ತದೆ 
» ಫಲವು ಕರೆ ಛಾಯೆಯ ಅಂಜೀರೀ ಬಣ್ಣದ್ದಾಗಿ ರುಚಯಾಂಳ್ಳದ್ಧಿ 
ರುತ್ತದೆ (ಕಛಾಗೆ. ೪೨). [?] 
ನೂರ್ಕಾಲ, ನೂರುಕಾಲ (ನಾ). ಬಹಳ ಕಾಲ; ಅನೇಕ 
ವರುಷ: ಹೊಸರಕ್ತ ದವರು. ಹೆಮ್ಮೆಯಿಂದ ಘೋಷಿಸಿದರು. -ಬಾಳು. 
ಶಾಂತವ್ವ ನೂರ್ಕಾಲ ಉಘೇ ! ಉಘೇ ! (ಸನತ, ೫). ನೂರುಕಾಲ: 
ನೂರುಕಾಲ ಬಾಳು ಮಗು (ರೂಢಿ). 
[ನೊಟು + ಕಾಲ] 
ನೂರ್ಚ್ಸಾಸಿರ "ನೂರqಾಸಿರ' ನೋ. 
ನೂರ್ಛಾಸಿರ, 'ನೂರ್ಚ್ಸಾಸಿರ (ನಾ). ನೂರು ಸಾವಿರ; ಒಂದು 
ಲಕ್ಷ್ಮ: ನೂಜ ನೂರ್ಛಾಸಿರಮಂ ವಿಗುರ್ವಿಸಿ ವಿನಾನದ ಯಾನದ 
ವಾಹನಂಗಳಗ್ರೇಸರಸದ್ದಿ ಮಾನನುಂಮುನರ್ಚನೆಯೊಳ್‌  ದೊರೆಕೊಂಡ 
'ಲ್ಕುಮಂ ಅನಗಯಿಸಿ (ಶಾಂತಿಪು, ೧೦-೨); ಅಂತ್ಯಲೋಪಕ್ಕೆ — 
ನೂರ್ಮಡಿ, ನೂರ್ಮಾತು, ನೂರ್ಛಾಸಿರಂ, ಸಾಸಿರ್ಮಡಿ, ಸಾಸಿರ್ವರ್‌ 
(ಕಮದ, ೧೯೧ ಪ್ರಯೋ)... ನೂಚರ್ಸ್ಟ್ಯಸಿರ : ತನಗೆಡೆನಿಡದತಿಚಪಲಂ 
ಮನಮದು ನೋಡೊಂದೆ ನೂಲು ನೂರ್ಚ್ಸಾಸಿರಮಾಯ್ತೆ ನೆ ಬಿಡದೆ ಪಿಡಿದು 
ನೃಪರಂ ಕನಲ್ಫಿ ತನ್ನಿ ಚೈ ಗೆಯ ದೊಂದಚ್ಚರಿಯೇ (ಕಾದಂಪೂ. ೫೫೯) ; 
ಸಂಖ್ಯೆಗೆ ಇಚ್ಚ್ಚಸಿರಂ, ಎಣ ಸಿರಂ, ನೂರ್ಚ್ಸಾಸಿರಂ, ಸದಿನೆಣ್ಸಾಸಿರಂ 
(ಶನುದ. ೧೪ ಪ್ರಯೋ), [ನೂಲು 4 ಸಾಸಿರ] 
ನೂರ್ಮಡಿ, ನೂರುಮಡಿ, ನೂಯುಮಡಿ (ನಾ). ನೂರರಷ್ಟು ಕ್ಕ 
ನೂರು ಸಟ್ಟು ; ಗೆಂಡಗಾಡಿ ನೂರ್ಮಡಿ ಮಿಗಿಲಾದುದಾ ರಥಮನೇಲ 
ಲೊಡಂ ಪಣಡೆಮೆಚ್ಚೆ ಗಂಡನಾ (ಸಂಸಭಾ. ೮-೧೦೧); ಸಿರಿ ಪರುಸ ಕಲ್ಪ ತರು 
ಸುರೆಥೇನುಗಳು, ಬಂದ ಹರುಸದಿಂ ನೂರ್ಮಡಿಯೆನಿಪ್ಪ ಸಂತಸದಿಂದ 
೬ ನಲಿದು ' ಚೆಸಸುವುದು (ತಿರುರ. ಜೇ. ೧೧-೮) ; ಮೆದಗಜಗನಮುಸನೆ 


೪೮೮೦ 


20 


25 


30 


35 


40 


4: 


'ನೂರ್ಮೆ (ನಾ). ನೂರು ಸಲ; ನೂರು ಬಾರಿ 


ನೂರ್ಮೆ 


ಯರಡಿಯಿಟ್ಟು ನೂರ್ಮಡಿ ಮದನನ ನೋಡಿದರೊಸೆದು (ಭರಚ, 

ನಿಡುತೋಳ ಬಲ. ನೂರ್ಮಡಿಯಫ್ಪು ದು ನುಡಿ ತಾಯೆ, 
ನಿನ್ನಯ ನುಡಿಬಲದಿ (ವಿಸೀಗೀ. ೫೧-೫). ನೂರುಮಡಿ : ಅನನಿಯೊಳು 
ದಶಕಂಠ ಮೊದಲಾದವರುಗಳ ನಿಕ್ರಮಕೆ ನೂರುನುಡಿಯಹನು ಕೇಳ್ಳೆ 
ಶುಂಭದಾನವನೆಂದನಾ ಮುನಿಪ (ಜೇವೀನು. ೫-೨೦) ; ನಾನೀ ಪೊಳ್ತು 
ತೊರೆನ ರಾಜ್ಯಕೆ ನೂರುನುಡಿ ಶಾಶ್ವತದ ಸಿರಿಯ ಸಾಮ್ರಾಜ್ಯಮ ಹುದೆನಗೆ 
(ಶ್ರೀರಾಮಾ, ೮೧-೯೫). ನೂಜುಮಡಿ : ಸೀತೆಗೆ ಜಾಹ್ನವಿಗೆ ರವಿಸತಿಗೆ 
ನೂಟುಮುಡಿ . . , ಗಂಗಾಯಿ (ಬಸಪು. ೪-೩೦); ತೋಲಸಿದನು ತಾ 
ಬಳಿಕನಗೆ ಹದಿನಾಜು ಬಣ್ಣದ ಪುಟದ ಚಿನ್ನಕೆ ನೂಟುಮಡಿಯೆನೆ ಹೊಳೆ. 
ಹೊಳೆನ ಹೊಮ್ಮುಅಯ ರೂಪಕನ (ತೊರರಾ.೩-೪-೧೪); ಮುಂದೊರ್ವ 
ವೀರಶೈೈವಾಚಾರ್ಯನೀ ಧರೆಗೆ ಬಂದಿದಕೆ ನೂಣಮುಡಿಯಾಗಿ ಬೆಳಗಂ, 
ತೋರ್ಪನೆಂದು ಸೂಚಿಸುನಂದದಿಂದುದಯ ಶೈಲಾಗ್ರದೊಳ್‌ ದಿನಪನುದ- 
ಯಿಸಿದನು (ಚೆಬಪು. ೪-೭). 

ನೂರ್ಮಡಿ ಅಯ್ಯ ಹರಸಂ-.ಒಂದು ಬಿರುದು (?) : ಬಿನ್ನವುರಂ 
೧೨೬ಕೊಳೆಗಣ ಕುಳುವನೂರುಂ ನಿಟ್ಟಾ ರವೆಯನಂತೆರೆಡೂವನೆ. ಖಚಾ 
ಯೆಲೆ ಕುಡುವ ನೂರ್ಮಡಿ ಅಯ್ಯ ಹರಸಂ ಬರ್ನ್ಮಿಸೆಟ್ಟ ಗೆಗೊಟ್ಟ ಶಾಸ 
ನದ ಪೊಲದ ಸೀಮೆ (ಎಕ. ೫1, ದಾವಣ. ೧೯-೧೨; 1043). ಚೂರೂ 
ತೈಲ- ರನ್ನನ ಪೋಷಕನಾಗಿದ್ದ. ಕಲ್ಯಾಣ ಚಾಲುಕ್ಕವಂಶದ 
ಸ್ಥಾಪಕನಾದ ತೈಲಪಚಕ್ರವರ್ತಿಯ ಒಂದು ಬಿರುದು; 
[0 ಗೃ ಲಸನ ಪರಾಕ್ರಮದ ನೂರರಷ್ಟು ಶೌರ್ಯವುಳ್ಳ ವನು 
ಎಂಬರ್ಥದ ಒಂದು ಬಿರುದು (?) : ನೂರ್ಮಡಿ ತೈಲನ ಇಳ 
ತೈಲಸನ ಜನನಿಗೆಣೆ ಪೆಜರೊಳರೇ (ಅಜಿಪು. ೧-೫೧); ಆ ಸತ್ಯಾಶ್ರಯ 
ಜಳರೊಳಿಳ ಸುದತೀಶಂ ಪ್ರತಾಪಿ ನೂರ್ಮ್ಮಡಿತೈಲಂ ವಾಸದ ವಿಭನಂ 
೬ ಸಕಳಧಾತ್ರಿಯನಾಳ್ವಂ (ಇಆ. V, ೧೫-೧೧; 1019), 
[<:ನೂಟ್ಲು 4 ಮಡಿ] 

ನೂರ್ಮಡಿಸು (ಕ್ರಿ). ೧. ನೂರು ಪಟ್ಟು ಹೆಚ್ಚಾಗು : ರುಕ್ಮಿಣಿಗ 
ದೊರ್ವಳ್‌ ಕಟ್ಟಿದಳ್‌ ರತ್ನ ತ್ಲ ನೂಪುರಮಂ ತತ್ವ ದಕಾಂತಿ ನೂರ್ಮಡಿಸಿನಂ 
ಮಂಜೀರಕಾಕಾಂತಿಯಿಂ pa ೧೦-೧೧೦); ಪನ್ನೀರು . * ಬೀಸ 
ಣಿಗೆ ಮುಂತಾದ 'ಸನ್ನಾ. ಹದೊಳು ಸತಿಪುರುಷರಿದ್ದ! ರು ಮೈಗೆ. ಮುನ್ನಿನ 
ಕಾಂತಿ ನೂರ್ಮಡಿಸೆ (ಳೂ, ೧೦-೧೩೨) ; ಸಸ್ಯ ಮ ಿಗಪಕ್ಷಿಗಳ್‌ ಸಂತಸದಿ 
ಫೆರ್ಜಿದುವು; ಇರುಡಿಸಿ ಮೂರ್ಮುಡಿಸಿ ನೂರ್ಮಡಿಸಿದುದು ಸೈರುಪಚ್ಚೆ 
(ಚಂದ್ರಸ, ೫೯-೨೩). ೨. ನೂರುಪಾಲು ಹೆಚ್ಚಿಸು; ನೂರರಷ್ಟು 
ಅಧಿಕಗೊಳಿಸು ; ನೂರುಸಟ್ಟು ಹೆಚ್ಚು ಮಾಡು : ಆ ಭುವನ 
ನಾಭಿಯೆನಿಸಿದ ನಾಭಿಮಹೀಭುಜಭುಜಇಂತರಾಳಂ ಲಕ್ಷ್ಮೀವ್ಯಾಭಾಸಿ 
ಮತ್ತ ಮತಿಶಯ ಶೋಭಿಯನಾ ಕಾಂತೆಯಿರನಿನೊಳ್‌ ನೂರ್ಮಡಿಕುಂ 
(ಆದಿಪು. ೬-೮೭); ನೇತ್ರ ನೀಲೋತ್ಪ ಲದ. ನೆಬಲ ಬಂಬಲ್ಲಳಿಂ ನೆಯ್ದಿಲಂ 
ನೂರ್ಮಡಿಸುತ್ತುಂ . . . ಪೊಕ್ಳುದಬ್ಬಾ ಕರಮುನೊಲನಿನಿಂ ಕಾಂತ 
ಕಾಂತಾಕದಂಬಂ (ಲೀಲಾನ, ೧೩-೧೧೬); ನೈಶ್ರನಣಂ ನಿರ್ಮಿಸ ಕೈವೃಷ್ಟಿ, 
ಯೊಳಾದ ಪೆರ್ಮೆಯಂ ನೂರ್ಮಡಿಪಂತಾ ನರ ದಿನಿಜಸ್ತ್ರೀರತ್ನಾನಳಿ 
ದಿವದಿಂದಮಿಲಿಂದುದಿಳೆಗುಜ್ವಲಿತಂ (ನರ್ಧಪು. ೧೩-೫೧). 

[ನೂರ್ಮಡಿ - ಇಸು] 

ನೂರ್ಮಾತು (ನಾ). ಹೆಚ್ಚುಮಾತು ; ಬಹಳ ಮಾತು: ಅಂತ್ಯ 
ಲೋಪಕ್ಕೆ ೈ---ನೂರ್ಮಡಿ, Suk, ನೂಛರ್ಥಸಿರಂ (ಶಮದ; ೧೯೧ 

[<ನೂಲ್ಗು 4 ಮಾತು] 


೨೧-೭೫) ; 


ಪ್ರಯೊಲ). 
: “ನೂರ್ಮೆಯೆನಲ್‌ 
ಶತವಾರ ನಾಮದೊಳ್‌? (ಕರ್ಣಾಸಿ, ೮೫); ಈ ಮಂನಿಪುಂಗನರೊಂದು 


ನೂಲ್‌, 


ಮಾರ್ಗಮಂ ಕರನಮುತಿಭಕ್ತಿಯಿಂ ನಿಲದೆಯುಣ್ಟು ದು ನೂರ್ಮೆಯುಮಂತೆ. 
ಸಾವೊಡಂ ಪರಿಹರಿಸಲೈನೇಟ್ಯುಮಳಿಪಿಲ್ಲದೆ ನೋಡ ಸಮಸ್ತ ವಸ್ತುವಂ 
(ಧರ್ಮಾಮೃ. ೪-೯೨) ; ನೂರ್ಮೆ ಪಶು ಕಛಕಿವುದಂ ತಾನೊರ್ಮೆಯೆ 
ಕಣಕ ವೆರ್ಮೆಯಲ್ಲದಟಿಯೆರ್ಮೆಗಳೀ ಯೆರ್ಮೆಗಳೊಳಗಿಲ್ಲೆ ನಿಸಿರ್ದೆರ್ಮೆಯ 
ಸಿಂಡುಗಳಿನೊಪ್ಪು ಗುಂ. ಕೆಲನೆಡೆಯೊಳ್‌' ೩೫೦) ; ನಿನ್ನ್ನ 
ಹೆಸರಂ ಕೊಂಡು ನಿಂದೆನಿದೊ ಸಿಡಿಗುಂಡು ನೂರ್ಮೆ ಮಾರ್ಮೊರಸೆ. 
ಕಾರ್ಮೊಳಗನುರ್ವರೆಯಿಂಂ (ಗಿಳಿವಿಂ, ೭೦-೩). [ಆ ನೂಜ್ಡು ---ಮ್ಮೆ] 
ನೂಲ್‌,, ನೂಲು, (ಕ್ರಿ). ನೂತ್ತ (ಭೂತಕೃ) ; ನೂತು 


(ಕಾನ್ಯಾನ. 


(ಭೂತನ್ಯೂ) ; ಎಳೆತೆಗೆ; ದಾರತೆಗೆ: “ನೂಲ್‌-ತಂತುಕರಣೇ 
(ನೂಲು) ತಂತುಮಾತ್ರೇ ಚ? (ಅನುಧಾ); ನೂತ ನೂಲೆಟಕಿಯಲ್ಲಿ 
ಸಿಚಯಂಗಳಲ್ಲಿ ತಂತುನದು (ಮುಂಗಉ. ೧೫೪೨೬೬), ನೊಲು, : 


ಎಣಿಸಿಕೊಂಡೇಳ್ಮ ಜಿಯ ನೂತರೆ ಮಣಿಯದ ಸಾಲವು ತೀರೀತೇ (ಪುರಂದ. 
೧-೧೫೭-೩) ; ಸೂತಳದಾವ ಸುಜಾಣೆಯೊಳ್ಳೆದೆ. ಪುರಾತನದಾವ ಕೋನಿ 
ದನೊ ಶ್ವೇತವಸ್ತ್ರನ ತೊಳೆದಸಗನದಾರೆಂದು ಭೂತೇಶ ಬಲ್ಲ ನಾನಲಯೆ 
(ಮೋಹತ, ೨೬-೩೦) ; ನೂತುದೆಲ್ಲಾ ಹಂಜಿಯಾಯ್ತೆ ? ಆಕಟಾ ಕಂದ 
ಸೋತೆ ನಿನ್ನಲಿ (ಹೆಬ್ಬೆರ, ೫-೬೯); ಅಜ್ಜಿ ನೂತದ್ದೆಲ್ಲಾ ಅಜ್ಜನ ಉಡಿ 
ದಾರಕ್ಕೇ ಸರಿ (ಗಾಡಿ). 
[ಡೇ.11 ತಮಿ. ನೂರ್‌, ; ಮಲ. ನೂಲ್‌ಕ್ಕ ; 
ತುಳು. ನೂಪು, ನುಪ್ಪು ; ಕುಯಿ. ನೋಲ್ಪ] 
ನೂಲ್ಕ್‌, ನೂಲ್ಕು (ನಾ). ೧. ಎಳೆ; ಸೂತ್ರ; ತಂತು; ದಾರ: 
“ನೂಲ್‌--ತಂತುಕರಣೇ (ನೂಲು) ತಂತುಮಾತ್ರೇ ಚಣ (ಶಮಧಾ) ; 
ಬಿಳಿಯ ತಾನರೆಯೆಳಗಾನಿನಸಿಯ ನೂಲೊಳ್‌ ಕೋದ ತೋರಮಲ್ಲಿಗೆಯ 
ಬಿರಿಮುಗಗಳ ಸರಿಗೆಯುಮಂ ಕಪ್ಪು ರವಳುಕಿನ ಲಂಬಣಮುಮಂ ತೊಟ್ಟು 
(ಪಂಸಭಾ. ೫-೬ ನ), ವೆಜ್ರ್ರಾಯಂಧನ ದಿಕ್ಕರಿಕರಾಕಾರಬಾಹುಪರಿಘ 
ಯುಗಳಮಂ ತಾಮರೆಯ ನೂಲೊಳಾನೆಗಟ್ಟು ವಂತೆ ಕಟ್ಟಿ (ಶಾಂತಿಪು. 
೮-೪೯ವು ; ಪಾಲ್‌ ಕೆಚ್ಚಲೊಳ್‌ ತಣಿಪು ಊಟಿಡೊಳ್‌ ಸೀರೆ ನೂಲೊಳ್‌ 
* ಪುಟ್ಟ್ರುವಂತೆ .. . ಮಹಾವ್ರತಂಗಳುಂ ಜಿನಮತದೊಳ್‌ ಪುಟ್ಟು 
ಗುಮಲ್ಲದೆ ಪೆಜವು ಕುಮತಂಗಳೊಳ್‌ ಪುಟ್ಟಿವು (ಫರ್ಮಾಮೈ. ೮-೮೩); ಆ 
ಮನೆಯವರು ಪೂಗಟ್ಟು ವಂದನುಂ ನೋಡಿ ತಾನುಮೊಂದು ನೂಲಂ 
ಕೊಂಡು ನಾನಾವಿಧ ಚಿತ್ರಬಂಧದ ಮಾಲೆಯಂ ಸಮೆವ ಹಸ್ತ ಕೌಶಲ್ಯಮಂ' 
ಕಂಡು (ಜೀನಸಂ, ೨೦೪-೪೬೩), ೨. ಒಡ್ಯಾಣ; ಡಾಬು; ಉಡೆ 
ನೂಲು ; ಕಟಿಸೂತ್ರ : ಉಡೆ ಜೋಲಲ್‌ ನೂಲ್‌ ಸಡಿಲಲ್‌ ಮಂಡಿ 
ಪಜಿಕಿಯಲ್‌ ಹಾರಲತೆಯನಕ್ಟಾನಳಿಯಂ ಪಿಡಿವಂತೆ ಪಿಡಿದು ತುರಿಪದೆ 
ನಡೆತಂದಳ್‌ ಕಾಮಯೋಗಿನೀವಿಭ್ರ್ರಮದಿಂ (ಕಾದಂಪೂ. ೪೮೦) ; ಸ[ರಿ]ಗೆಗೆ 
ಸೇತಮಾಲೆಗೆ ಬೆಡಂಗಿನ ಕನ್ನವುರಕ್ಕೆ ನೂಲ್ಗೆ ನೂಪುರನಿಕರಕ್ಕೆ ತೋಳ್ವ 
'ಲೆಗೆ ಮಲ್ಲಿಗೆಗಿಂತವು ತಕ್ಕವೆಂದು. ಸೌಂದರಿಯ [ರ್‌] . . . ಆಯ್ದು 
ದೆಂಕುರ[ಕು] ಮಂದಪ್ರಸೂನಫಲಪಲ್ಲವಸಂತತಿಯಂ ವನಾಂತಡೊಳ್‌ 
(ನರ್ಧಮಾ, ೮-೬೯). ಕ. ಬಡಗಿಗಳು ಮರವನ್ನು ಕೊಯ್ಯುವಾಗ 
ಬಣ್ಣ ಬಳಿದ ದಾರದಿಂದ ಹಾಕಿಕೊಳ್ಳುವ ಗುರುತು : ಕರಗಸಿಗ 
ಕೊಂದು ಭಾಗಂಬರಂ ಸೀಟ್ಲು ನೂಲ stad ಕೀಲಂ ಬೆಟ್ಟಿರ್ದ 
ಮರನಂ ಕಂಡದಜ ಮೇಲೆ ಕುಳ್ಳಿರ್ದು (ಸಂಚತಂ, ೩೦-೫). ನಲ್ಲೂ: 
೧. ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು 
ತನ್ನನೇ ಸುತ್ತಿ ಸುತ್ತಿ ಸಾನ 3ಜನಂತೆ (ಮಹಾಜೇ. ಬ. ೧೫-೧೭) ; 
ಪರಿನಿಡಿಗಳಿಂ ತನ್ನ ನೂಲಿಂ ತೆರೆಯ ವೊಲು ಮೇಲ್ಯಟ್ಟಿ ನಂದದಿ ಪರಿವೃತೋ 
ನ್ನತವೃಕ್ಷಗುಲ್ಮಲತಾತೃಣಂಗಳಲಿ ಹುರಿಗೊಳಿಸಿ (ಬಸಪು. ೧೮-೩೮) ; 
ರಸರೂಪಗಂಧ . , . ನೂಲಿನೊಳು ಸಾಧುಜನದೊಳು ಸಲಿಲದೊಳೆಸೆವ 


೪೮೮೧ 


20 


35 


40 


45 


ನೂಲ್‌, 


ಬಿಲ್ಜಿರುನಿನೊಳು-ಮುಖ್ಯದೊಳು ಶೌರ್ಯದೊಳು ಸರನುನೊಳು ಗುಣ 
ಮೆನಿಕ್ಕುಂ (ಮಂಗರಾ, ೧೪೭-೩೭) ; ಕಲಹನಿಲ್ಲದೆ ನೂಲಿನೆಳೆಯಲಿ ತಲೆ 
ಯನರಿನ ವಿರೋ ಧಿರಾಯರನಳುಕಿಸುವ . . . ಮಂತ್ರಿಗಳು ಮೆಜಕಿ 
ದರು ವಾಮಭಾಗದಲ್ಲಿ (ಕುನ್ಯಾಉ. ೮-೩೫) ;  ಹಾಸಾದ ಮಿಂಂಚಿನಂದ 
ಬೀಸಿದ್ದ ಸೆರಗಿನಿಂದ ಸೆಳೆದಂತೆ ಎರಡು ನೂಲು ಉಳಿದಾನ ನಾಕು 
ಸಾಲು (ಗಂಗಾತ. ೨೧-೩) ; ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ 
(ಗಾರೆ), ೪. ಒಂದು ಅಳತೆಯ ಪ್ರಮಾಣ ; ಇದರ ಎತ್ತರನನ್ನು 
ಒಂದು ನೂಲು ಕಡಿಮೆ ಮಾಡು (ರೂಢಿ). ೫. ಬಟ್ಟೆ ; ವಸ್ತ್ರ ? ನಾ! 
ನುಆಕಿಯ ನೂಲು ಸಡಿಲೆ ನಾಚುನರು ನೋಡಾ ಗಂಡು ಹೆಣ್ಣೆಂಬ ಜಾತಿ 
(ನುಹಾದೇ, ಬ. ೭೪-೧೮೪) ; ನಾಣ ಮಜಕೆಯ ನಾಚಿಕೆ ಒಂದು ನೂಲ 
ಮಟಿಕೆಯಲಡೆಗಿತ್ತು (ಅನಚಂ. ೩೪-೩೩೦). ಹ. ನೂಲಿನ ಮೇಲೆ 
ಹಾಕುವ ಒಂದು ಬಗೆಯ ತೆರಿಗೆ: ನುಗ್ಗ ತೆಜಿ ಹೊಗೆಡೆಲ! ಲವಣ 
ಸಣ್ಣು ಕಾರುಕೆಕಳು ಕೈಬಣ್ಣ ನೂಲು ಕರ್ಟ್ಟುನ ದಳಮಿಂಡಿ ಹೆನೆಯಕುಳ 
ಮುಖ್ಯವಾದ ಸರ್ವ್ವ ಆಯವನೂ ಆ ಚೂಡನಾಥದೇವರಿಗೆ ಸರ್ಬ್ಬಮಾನ್ಯಂ 
ಮಾಡಿ ದಾರಾಪೂರ್ನ್ವ್ವಕವಾಗಿ ಬಿಟ್ಟು ಧಾರೆಯನೆಅಕೆ ದೆವು (ಎಕ. 
ಚೆನ್ನಪ. ೬೬-೧೪ ; 1288), 

ನೂಲ ಕಂಕಣ - ನೂಲಿನ ಎಳೆಯಿಂದ ಮಾಡಿದ ಕಂಕಣ: 
“ಕಂಕಣಂ, ಹಸ್ತಸೂತ್ರಂ, ಪ್ರತಿಸರಂ--ಈ ೩ ನೂಲ ಕಂಕಣಂ” 
(ಹಲಾಯು. ೯೨-೪೦೪). ನೊಲ ಕುಕ್ಕಡಿ - ರಾಟಿಯಲ್ಲಿ ನೂತು ಕದಿರಿಗೆ 
ಸುತ್ತಿದ ನೂಲಿನೆಳೆಯ ಉಂಡೆ: '“ಕಂಡಿಕಾ ನೂಲ ಕುಕ್ಕಡಿ” 
(ಕಾಶಕೃ. ೧೦೧). ನೂಲ ತೊಂಗಲ್‌ - ಗೆಜ್ಜೆ ಗಳುಳ್ಳ ನಡುಕಟ್ಟು ; ಕ 
ಕಟಿಸೂತ್ರ : “ನೂಲ ತೊಂಗಲೆಂದು ಕಟಿಸೂತ್ರ 01 Rk ೨೦-೪೧೪); 
ಒದವಿದ ನೂಲ ತೊಂಗಲುಲಿಯಿಲ್ಲದೆ ಪೀನ ಸತಂಬನೊರೆಬಿಲ್ಲದೆ ಕುಚ 
ಮಂಡಳಂ ಪಲವುಮಂದದ ಚಂದದ ಚಿನ್ನ ಪೂಗಳಿಲ್ಲದೆ ಲುಳಿತಾಳಕಂ ಕ್ವಣಿತ 
ನೂಪುರಮಿಲ್ಲದೆ ಪಾದಸದ್ಮವೊಪಿ ದಪುದು. ನೋಡ ರೂಪಿನಿತು ಬೇಸ 
ಅಕೊಳಂ ಸೊಗಯಿಪ್ಪುದೀಕೆಯಾ (ಆದಿಪು. ೩-೪೮), ನೂಲ ತೊಡವು ಎ 
ನೂಲಿನ ಆಭರಣ : ರತ್ನದ ತೊಡವಿನ ನೂಲಿ ತೊಡನಿನ ಸೊಡರಿನ 
ಕಾಬಿ್ಯಿಚ್ಚಿನ  ರಕ್ಷೆಯಂತರಿದುಮೇಳಿದಮುಮಕ್ಕು ೦ (ಧರ್ಮಾಮೃ. 
೧೧-೧೮೮). ನೂಲ ತೋಡಾಗು - ದಾರದೆಳೆಗಳು ಹಾಸುಹೊಕ್ಕಾಗಿ 
ಹೊಂದಿಕೊಳ್ಳು ವಂತೆ ಹೊಂದಿಕೊಳ್ಳು : ಮುನ್ನ ನೂಲ ತೋಡಾಗದೆ 
ಕೆಟ್ಟು ಸೋಡ ಮುಗುಲ್ಲೂಂ Pe ಚೆ್ಳನೇ (ಸಂಪಭಾ. 
೯-೪೬); “ನೂಲ ತೋಡಾಗದಿ- ಹರಿದ ನೂಲಿನಂತೆ ತಿರುಗಿ ಸೇರದೆ” 
(ಸಂಪದೀ, ನೂಲ ನೆಯ್ಗೆ - ನೂಲನ್ನು ನೇಯುನಿಕೆ : 
ಊತ ಸ್ಕೂತ ಇವು ನೂಲ ನೆಯ್ದೆಯಲ್ಲಿಯೂ ಹೊಲಿಗೆಯಲ್ಲಿಯೂ 


IX, 


೩೧೮). 


ವರ್ತಿಸುಗು (ನಾಚಿರಾ. ಕ); 'ಊಯಾ -- ತಂತುಸಂತಾನೇ, 
ನೂಲ ನೆಯ್ಲೆಯೊಳ್‌”  (ಕಾಶಕೃ. ೧೧೨). ನೂಲ ಪರ್ಬ, ನೂಲ 
ಹಬ್ಬ - ಶ್ರಾವಣಮಾಸದಲ್ಲಿ ಬರುವ ಒಂದು ಉತ್ಸವ; 


ನೀಸಟಗಾರರು ರೇಷ್ಮೆ ನೂಲಿನಲ್ಲಿ ಏಳು, ಒಂಬತ್ತ ರಂತೆ ಮೆಣಸಿನ 
ಕಾಳುಗಳನ್ನು ಕಟ್ಟ ಕೊಟ್ಟ ರುತ್ತಾರೆ. ಹೋಮ ಹೆನನಾದಿಗಳ 
ಬಳಿಕ ಅದನ್ನು ಜನಿವಾರದ ಹಾಗೆ ಜೇನಿಗೆ ಏರಿಸಬೇಕು. ನೂಲ 
ಹಬ್ಬವನ್ನು "ಕಕ್ಕೆ ಹುಣ್ಣಿ: ಮೆ' ಎಂದೂ ಕರೆಯುವುದುಂಟು? 
ಗೀತಿ, ೧೫) : ಯನ ಮುಗಂ ರುದಿ ದ್ರಿನುಯ್ಯಂ ದೇನರ 
ನೂಲ ಸರ್ಬ್ಬಕ್ಕೆ ಕೊಟ್ಟಿ ಗದ್ಯಾಣ ೧ (ಕಣ. 11, ೯-೨೧; 1075) ; 
ಅಸಾಢನನಸರೆ ನೂಲ. ಸಬ್ಬಃ ೯ದ ವುಪ್ಪಾರ ಗಡುಗೆಯ ದಕ್ಷಿಣೆಗೂಡಿ 
(ಎಕ. ೪1, ಕಡೂರು. Rd 1291); ಮೂಗುಳ ಭತ್ತ ನೂಲ ಹಬ್ಬಕ್ಕೆ 
ಮನೆಯಲೊಂದು ಕಳಿಹು 11709); 


(ಗ್ರಾ. 


(ನಕ. ೪, ಹಾಸನ. ೬೬-೪೬; ಸು, 


ನೂಲಿಗ 


ಮಾಡಳೆ ಮಗಳು. ಕರ್ಣಾನತಂಸನನೊತ್ತೆ ಯಿಟ್ಟಾ, ನೂಲ ಹಬ್ಬ ವನು 
(ಬಸಪು, ೪೨-೧೧). ನೂಲ ಪರ್ವ ಇ ನೂಲ ಪರ್ಬ: ಆಶಾಡ ಶುದ್ಧ 
ಏಕಾದಶಿ ಬುಧವಾರದ ನೂಲ ಪರ್ನ್ವದಲು. (ಮೈಆರಿ, ೧೯೩೪, ೧-೪೪; 
-1174). ನೂಲ ರಕ್ಕೆವಣಿ - ನೂಲಿನ ರಕ್ಷಾಮಣಿ: ಕೋಚನದಿಂ 
ರಂಜಿಪ ನೂಲ. ರಕ್ಕೈವಣಿಗಳ ಚೆಲ್ಹಾಗೆ , . . ಮಜಲ್ಲೆಸೆನ 
ತೂಗುಂದೊಟ್ಟ ಕೊಳ್‌ ಪಟ್ಟಿ ಪುತ್ರನ ನಕ್ರೇಂದುನನಂಜನಾಂಕಿತನುನಾ 
ನಿನ್ನೆಂದು ಪೇಟ” ಕಾಣ್ಚಿನೋ (ಕಾದಂಪೂ. ೩೫೫). ನೂಲ ವರ್ತಿ- 
ಅರಳೆಯ ನೂಲನ್ನು ಹೊಸೆದು ಮಾಡಿದ ಬತ್ತಿ; ದಾರದ ಬತ್ತಿ: 
ಬಳ್ಳಿಯ ಮಾಟವುಳ್ಳ ಸಮುರಾಕಾಂತ ವರ್ತುಲಮುಪ್ಪ ಯೆಣ್ಣೆ ವುಳ್ಳ ನದಾವು 
ದಂತದೊಂದುಂಟಿಲಾ ಪಾತ್ರ ನದಲಿಲ್ಲಿಯತ್ಳುಂತನೆನೆ ನೂಲ ನರ್ತಿಯೊಳು 
ಸಾಗಿಸೆ ಪಟ್ಟು ದೆಂಬುದೀ ಪರಿಯದಾಗಿ (ವೀಶೈ ಪು.೫-೨೦-೨೬). ನೂಲ ಸೀಕೆ 
.. ನೂಲಿನ ಸೀರೆ ; ಹತ್ತಿ ಸೀರೆ: “ಕಾರ್ನಾಸ, ಬಾದರಂ-ಈ ೨ ನೂಲ 
ಸೀರೆ” (ನಾಟಿಂ. ೧೨೩). ನೂಲ ಸುತ್ತು ಇ ನೂಲನ್ನು ವರ್ತುಲಾ 
ಕಾರವಾಗಿ ಸೇರಿಸು: ರಕ್ಷೆಗೆ ಪಂಚವರ್ಣದ ನೂಲ ಸುತ್ತುವ ಮಂತ್ರಮಂ 
೬. * - ಬೇಜಕಿಬೇಕಕೆ ವಿವರಿಸಿ ದೇವೇಂದ್ರಮುನೀಂದ್ರರು ಪೇಲ್ಮಪರು 
(ಬಾಲಟಿ. ನೂಲ ಸೆಜ್ಜೆ - ಹತ್ತಿಯಿಂದ ಮಾಡಿದ 
ಹಾಸಿಗೆ: ಎಡೆಗೊಟ್ಟು ದೇವಸಮಿತಿಗೆ ಬಿಡದನಿಲತ್ರಿ ತಯವೃ ತ್ತಿ ಯಿಂದೆ 
ತ್ರಿಜಗಂ ಕಡೆಜೋಜದಿರ್ಪ ಗಗನದ ನಡುವಿರ್ಪದು ನೂಲ ಸೆಜ್ಜೆಯಂ 
ನೇಲಿದವೋಲ್‌' (ಸಾರ್ಶ್ವಪು. ೧೧೯೮). ನೂಲ ಹದಿಕೆ - ನೂಲಿನ 
ಮೇಲೆ ಹಾಕುವ ತೆರಿಗೆ: ನಣಖಾಣನಿಬನ್ಶಿ ನೂಲ ಹದಿಕೆ ಅಡಕೆಯ 
ಸುಂಕ (ಎಕ. ೪1, ತರೀಕೆ. ೨೦-೨೯; 1185). ನೂಲ ಹರಿಗೆ - ಹುರಿ 
ಯಿಂದ ಮಾಡಿದ ಗುರಾಣಿ: ನೂಲ ಹರಿಗೆಯ ಹೆಗಲ ಬಾರಿಯ 
ತೋಳ ತೋರಿಯೆ ಲೌಡಿಗಳ . . . ಛಲದಂಕರಾವುತರೊತ್ತಿ ನೂಕಿದರು 
(ಶುಪ್ಯಾಭೀ. ೪-೫೬) ; ಭರೆದಿನಾಲಗಳ ತಿಟ್ಟಿಗೆ ಬಂದು ನಿಂದು ಬದ್ದರದ 
ಮಲಕಿಯೊಳ್ನೂಲ ಹರಿಗೆಯಂ ಹಿಡಿದು (ಸನ್ಯುಕೌ. 'ಆ-೩೧) ; ಖೇಡೆಯ 
ನೂಲ ಹರಿಗೆ ತರಕಸ ಸಿಂಗಾಡಿಗಳನು ಹಾಯ್ಕಿ ಬೇಗ ಪಾಡಳಿದಿಳಿಯ 
ಬಿದ್ದರು ಕಾಲನರು (ಕುರಾಸಾಂ, ೩೯-೨೫). ನೂಲ ಹುಣ್ಣಿಮೆ = 
ಶ್ರಾನಣಮಾಸದಲ್ಲಿ ಬರುವ ಹುಣ್ಣಿಮೆಯ ಹಬ್ಬ ; ನೂಲ ಹಬ್ಬ: 
ನಿನಗೆ ಇನ್ನು ನಾಳಿನ ನೂಲ ಹುಣ್ಣಿಮೆಗೆ ೧೬ ತುಂಬತದೆ (ಸಂಪಿಗೆ. ೧೪). 
[<ನೊಲ್‌,. / ತಮಿ. ಮಲ. ಕೋಶ. ಕೋಲಾ. ಗೊಂಡಿ. ಪರ್ಜಿ. 
ನೂಲ್‌ ; ತುಳು. ತೆಲು. ನೂಲು ; ಕುಣ. ನೂಡು; ಕುವಿ. 
ಲೂಲೂ, ಲೋಲ] 

ನೂಲಿಗೆ (ನಾ). ೧. ವಿಷವಿಲ್ಲದ, ನೂಲಿನಂತಿರುವ ಹಸಿರು 
ಬಣ್ಣದ ಹಾವು; “ಹೆಸರುಹಾವು” (ಜಾನಕೋ. ೧೨). "ಹಸರು 
ನೂಲಿಗ' ಪರಾ: ೨. ಒಂದು ಬಗೆಯ ವಿಷಸಸ್ಯ : (8). 

[£ನೂಲ್‌,] 

ನೂಲಿಸು (ಕ್ರಿ). ನೂಲುನಂತೆ ಮಾಡು : ಸತಿಯ ಕೈಯಿಂ ನೂಲಿಸಿ 
ನೂತ ನೂಲಂ ಮಾಜಿ ಸತಿ ಬೀಯಮಂ ತರಲು ವೋತು ಲಿಂಗಾರ್ಪಣವ 
ಮಾಡಿಕೊಂಡಿರುತಿರಲು (ಗುರುಚಾ. ೧೪-೨). [ನೂಲ್‌, 4 -ಇಸ್ಕು] 

ನೂಲು, "ನೂಲ್‌,' 'ನೋ. 

ನೂಲ್ಕು “ನೂಲ್ಮ್‌' ನೋ. 

ನೂಲುಂಡೆ (ನಾ). ದಾರದ ಉಂಡೆ; ನೂಲಿನ ಉಂಡೆ : ತಲೆಯ 
ನಮ್ಮಿ[ವಿ)ರುಚ್ಚು ತಿರೆ ಮೇಣ್ಸಲೆ ನೂಲುಂಜೆಯನೆ ಸುತ್ತು ನಂತಿರೆ ಕೈಗಳ 
ಕೆಲಕೆಲ್ಲಂ ಪೊಡವಡು ತಿರೆ. (ಕಲ್ಯಾಕಾ. ೨-೧); ಕಿಹುನಾಯ್ಗ್ಸಳ ಬಾಯ್ಸ 
೪ಿಂದೆ ನೂಲುಂಡೆಯನಿಟ್ಟ ವೋಲ್‌ ಮಿಡುಕುತುಂ ಪರಿದಾಡಿದುದೊಂದು 
ಪೆರ್ನೊಲಂ (ಸೂಕ್ತಿಸು. ೩-೧೨೧); ಬೆಣ್ಣೆಯ ಬೆರಸಿದ ಹಿಟ್ಟುನುಂ 


೧೨೪-೧೦). 


೪ಲಲ.೨ 


20 


25 


30 


35 


40 


45 


ನೂಲೆಳಿಗ 


ತೊಡೆದು ನೂಲುಂಡೆಯಂದದಿ ಸುತ್ತಿ ಸಟ್ಟಿಯೊಳಗೊತ್ತಿ ಪೇಣಿಯ ಮಾಡಿ 
(ಹೂಸಶಾ. ೧-೫೦). `[ನೊಲ್ಡ್‌ - ಉಂಡೆ] 
ನೂಲುಕಂಡಿಕೆ (ನಾ). ಲಾಳಿಯಲ್ಲಿ ಸೇರಿಸುವ ದಾರದ ಉಂಡೆ : 
ವೇಮಾ, ವಾಯದಂಡ!ಃ - ೨ ನೂಲುಕಂಡಿಕೆಯನಿರಿಸಿ ನೇಯಂನ ಕೊಳ 
ವಿಯ ಫೆಸರು (ಸಿದ್ಧಾಂತಿ, ೩೧೪). 
[ನೂಲು (೬ ನೂಲ್ಮ್‌) + ಕಂಡಿಕೆ] 
ನೂಲುಗಟ್ಟು "ನೂಲ್ಲಟ್ಟು' ನೋ. 
ನೂಲುಗುಂಡು (ನಾ). ದಾರದ ತುದಿಗೆ ಕಟ್ಟ ತೂಗುಬಿಟ್ಟ 
ಕಲ್ಲು,--ಗುಂಡು; ನೂಲುಮಟ್ಟಿ : ಅನನ ಕೈಯಲ್ಲಿ ನೂಲುಗುಂಡು 
(Plumbline) ಎಂಬೊಂದು ಸಾಧನನಿದೆ (ಬಾಲಪ್ರ. 111, ೧೩೬೮). 
[ನೂಲ್ಮು (ನೂಲ) - ಗುಂಡು] 
ನೂಲುಬಟ್ಟಿ (ನಾ). ನೂಲಿನೆಳೆಯಿಂದ ತಯಾರಿಸಿದ ಬಟ್ಟಿ ; 
ಹತ್ತಿಬಟ್ಟಿ 2. “ಫಲಂ, ಕಾರ್ಪಾಸಂ, ಬಾದರಂ-- ೩ ನೂಲು ಬಟ್ಟಿ” 
(ಸಿದ್ಧಾಂತಿ, ೨೦೨). [ನೊಲ್ಳು (-ಆನೂಲ್ಟ್‌) + ಬಟ್ಟಿ] 
ನೂಲುಮಟ್ಟಿ (ನಾ). - ನೂಲುಗುಂಡು ನನ್ನ ಅಳತೆಗಳನ್ನು 
ತೆಗೆದುಕೊಳ್ಳಲು . * * ಮೊಣಕಾಲೂರಿ ನಾನು ಕೂತೆ. ನನ್ನ ಕುತ್ತಿ ಗೆಯ. 
ವರೆಗೆ ಏಿಣಿಗಳನ್ನು ನಿಲ್ಲಿಸಿದರು. ಆ ಏಣಿಯನ್ನು ಒಬ್ಬ ಹತ್ತಿದ. ನನ್ನ 
ಕೊರಳಿನಿಂದ ನೂಲುಮಟ್ಟಿ ವನ್ನು ಇಳಿಬಿಟ್ಟ ಗುಂಡು ನೆಲ ತಾಕುವನರೆಗೆ. 
ಆ ನೂಲಿನ ಉದ್ದ ಸರಿಯಾಗಿ ನನ್ನ ಅಂಗಿಯ ಉದ್ದ (ಗಲಿಪ್ರ. ೭೫). 
[ನೂಲು (:ನೂಲ್ಫ್‌) 4 ಮಟ್ಟ |) 
ನೂಲುಮದುನೆ (ನಾ). (ಕರಾ) ಮುಂಜಿ; ಉಪನಯನ: 
ಮಂಗಳೂರಲ್ಲಿ ನಮ್ಮ ಮನೆಯಲ್ಲಿ ತಮ್ಮನ ನೂಲುಮದುವೆಗೆ ಸವಿರಾಪಿಸಿದೆ. 
(ಕಂನಾಸಾ. ೧). [ನೂಲ್ಗೂ ( £ ನೂಲ) 4 ಮದುವೆ] 
ನೂಲುಯಂತ್ರ (ನಾ). ದಾರ ನೂಲುವ ಒಂದು ಉಪಕರಣ : 
“ದಾರ ಮಾಡುವ ಅಥವಾ ದಾರ ನೂಲುವ ಯಂತ್ರ : ನೂಲುಯಂತ್ರ” 
(Filatory. ಇoಕಸ). [ನಲ್ಲೂ (-ಆನೂಲ್ಫ್‌) -- ಯಂತ್ರ] 
ನೂಲುನಸ್ತ್ರ (ನಾ). ಹತ್ತಿಯ ಬಟ್ಟೆ ; ನೂಲಿನ ಬಟ್ಟೆ ; “ಕಾರ್ಪಾಸ 
ಮೆನಲು ನೂಲುವಸ್ತ್ರಂ" (ಮಂಗರಾ, ೧೦೧-೬೨). 
[ನೂಲ್ಫು( ಆನೂಲ್ಟ್‌) + ವಸ್ತ್ರ] 
ನೂಲುವಾಲೆ, ನುಲುವಾಲೆ (ನಾ). ಒಂದು ಬಗೆಯ ಔಷಧಿ ಸಸ್ಯ : 
“ಶೃಂಗಿರೀಟ -- ನೂಲುವಾಲೆ”  (ಓಷಧಿ, ೧೩೦). ನುಲುವಾಲೆ : 
*ಮಧಾಕರಃ -- ನುಲುವಾಲೆ, ತುಂಬಿ, ಮಾವು, ಕರ್ಪೂರಬೆಂಡೆ? 
(ಓಷಧಿ. ೧೨೦). [ನೂಲ್ಯು * ಪಾಲೆ] 
ನೂಲುವೊಯ್‌ "ನೂಲ್ವೊರ್ಯ' ನೋ. 
ನೂಲೆಗೆಣಸು (ನಾ). ಒಂದು ಬಗೆಯ ಗೆಣಸು; ಕಾಡು 
ಗೆಣಸು (?) : ಭೂಮಿ ಹುಣ್ಣಿಮೆ ಹಬ್ಬದಲ್ಲಿ ನೂಲೆಗೆಣಸು, ಉಗಿ 
ಕಾಯಿ, ಬೆರಕೆಸೊಪ್ಪು ಇತ್ಯಾದಿಗಳನ್ನು ಸಂಗ್ರಹಿಸುವಾಗಲೋ ಬಗನಿ 
ಕಟ್ಟಿಲು ಸರಿಯಾದ ಮರಗಳನ್ನು ಹುಡುಕುವುದಕ್ಕಾಗಿಯೊ . . . 
ಗುತ್ತಿಗೆ ಸಹಸ್ಯದ್ರಿಯ ಆ ಅರಣ್ಯಪ್ರದೇಶ ಸುಪರಿಚಿತವಾದದ್ದೆ ಆಗಿತ್ತು 
(ಮಲೆಮು ೫೭೬), [ನೂಲೈ “- ಗೆಣಸು (-ಆಗೆಟಸು)] 
ನೂಲೆಳೆ "ನೂಲೆಟೌ' ಕೋ. 
ನೂಲೆಳೆಗ (ನಾ). ಒಂದು ಪಕ್ಷಿಯ ಹೆಸರು: ಕೋಗಿಲೆ ಚಾದಗೆ 
ಪೋದಗೆ ಮೂಗಿಲಿ ಕೌಂಗಂಚಿ ಕೊಂಚೆ ನೂಲೆಳೆಗಂ [ನಾಂಂ, ನೂಲೆ 
ಳಗ, ಮೂಲೆಗಳೆಗ] ಹಂಗಾಗೆ ಪೊಣರ್ನಕ್ಕಿ ಪಿಂಗುರಿ ಗೂಗೆ ಮಂಕುಂಡ 
ಬಳಾಹಕ ಲಾವುಗೆ ಶೇನಂ (ಸೂಕ್ತಿಸು. ೩-೧೪೪) ; (ಕಾವ್ಯಸಾ, ೧೦೪೪ 


ಶೂದ್ರಕ ನೋ). [1] 


ನೂಲೆಟಕೆ 


ನೂಲೆಟಕ್ಕ, ನೂಲೆಳೆ (ನಾ). ೧. ದಾರದ ಎಳೆ ; ನೂಲಿನ ತಂತು: 
“ಎಬಿಕಿ ಎ ನೂಲೆಟಿಕೆ? (ಶನುದ. ಸರಿ, ೧); "ನೂತ ನೂಲೆಟಿಕಿಯಲ್ಲಿ ನಿಚಯಂ 
ಗಳಲ್ಲಿ ತಂತುನೆದು” (ನುಂಗ. ೧೫೪-೬೬). ನೂಲೆಳೆ ; 
ವ್ರತದಲ್ಲಿ ಕಟ್ಟಿಕೊಳ್ಳುವ ದಾರ : ಸಾಸಿರ ನೋಂಸಿಯ ನೋಂತು 
ನೂಲೆಳೆಯ ಹಜದಂತಾಯಿತ್ತು ಭಾವದಲ್ಲಿ ಬಲ್ಲಿಕೆ ಇಲ್ಲ ಜ್ಞಾನದಲ್ಲಿ 
ಶುದ್ಧವಿಲ್ಲ (ನೋಳಿನಾ. ೫೫-೨೨೯), [ನೂಲ್ಸ್‌ --ಎಳ್ಳೆ(-ಆಎಟಕ್ಕಿ)) 

ನೂಲೇಣಿ (ನಾ). ನೂಲಿನ ಏಣಿ; ಹಗ್ಗದಿಂದ ಹೆಣೆದ ನಿಚ್ಚಣಿಕೆ ; 


ಬೇಟಿಗನುಕೂಲಮಾದ , . , ನೆಲಗೂಡು ಮದ್ದುಗುಂಡು ನೂಲೇಣಿ 
ಮೊದಲಾದ ಸಾಧನಂಗಳ* (ಸೌಗಂಧಿ. ೫೦-೧೮) ; ಉಗ್ರಾಣಗಳಲ್ಲಿ 
ನೂಲೇಣಿ . . . ಬಾಣ ಬತ್ತಳಿಕೆಗಳ ಎಲ್ಲ ವಿವರವನ್ನು ಬಿಡಿಬಿಡಿಯಾಗಿ 


ನೋಡುವನು (ಸನತಿ. ೪೮) ; ಕತ್ತಲಲ್ಲಿ ಕೋಟೆಯಿಂದ ನೂಲೇಣಿಯ 
ಮಾರ್ಗವಾಗಿ ಹೊರಕ್ಕೆ ಇಳಿಸಿಕೊಟ್ಟ ರು. (ಭಾರವೀ, ೩೫). 
[ನೂಲ್ಸ್‌ - ಏಣಿ] 
ನೂಲ್ಗಟ್ಟು, ನೂಲುಗಟ್ಟು (ಕ್ರಿ). ೧. ನೂಲಿನಿಂದ ಕಟ್ಟು; 
ಹಗ್ಗದಿಂದ ಬಿಗಿ: ನೂಲ್ಫಟ್ಟ ಪೊಯ್ದ ಪೊಸಗುಡಿಸಲ್ಲಳ್ತ ನೆ ನಟ್ಟ ಗಟಕಿ 
ಗಳಿರಿಸಿದದೋಳ್ಗಳ್‌" ಕಾಲ್ಲಟ್ಟಿ ಮೇವ: ಕಟಕ್ತಿಯ ಸಾಲ್ಗಳಿರಲ್ಬೀಡೆಸೆ 
ದುದಂ ಕೊಲ್ಲಟಿಜನರಾ (ಉದ್ಭಟ. ೫-೧೦೧). ನೂಲುಗಟ್ಟು : ೨, 
(ಆಲಂ) ಹರಡು ; ವ್ಯಾಪಿಸು : : ನನ್ನ ಆ ಮಾತು ಒಬ್ಬನ ಕಿನಿಗೆ 
ಬಿತ್ತು. ಕಿವಿಯಿಂದ ಕಿನಿಗದು ನೂಲುಗಟ್ಟ ತು (ನಡೆದಾ. 1, ಳಾ. 
[ನೂಲ ಕಟ್ಟು 1] 
ನೂಲ್ಲೊಳ್ಳು (ಕ್ರಿ). ಹೊಂದಿಕೊಳ್ಳು ; ಸೇರಿಕೊಳ್ಳು ; ನೆಯ್ದ 
ಕೊಳ್ಳು : ಕುವರನು "ತೊಟ್ಟಿ ಲಿಗ'ನಾಗಿ , "ಇಂದ್ರೇಂದ್ರನ ತೋಳಿ 
ತೊಟ್ಟ ನ ಬಳೆದು'ದು ಎಂಬ ಹೇಳಕೆಗಳಿಲ್ಲವೂ ನ ನೂಲ್ಗೊ' ಉತ್ತಿ ನೆ 
(ನಾಡೋಜ. ೪೮). [ನೂಲ್ಟ್‌ + ಕೊಳ್ಳು 1(ಇಕೊಳ್ಳ್‌)] 
ನೂಲ್ತೊಂಗಲ್‌ (ನಾ). (ಗೆಜ್ಜೆ ಗಳುಳ್ಳ) ನಡುಕಟ್ಟು; ಕಟ 
ಸೂತ್ರ : “ನೂಲ್ತೊ ೦ಗಲ್‌ ಕಟಿಸೂತ್ರ” (ಕವಿಕಂ. ೧೭೯). 
[ನೂಲ 4 ತೊಂಗಲ”] 
ನೂಲ್ಡೆಗೆ (ಕ್ರಿ). ೧. ಅರಳೆ ನೊದಲಾದುವುಗಳಿಂದ ಎಳೆಯನ್ನು 
ತೆಗೈ--ದಾರವನ್ನು ತೆಗೆ: ೨. (ಗೆರೆಯೆಳೆದಂತೆ) ಸಾಲಾಗು ; 
ಸಾಲುಗಟ್ಟು : ದೇವರ ದಂಡಧಾರರೆರಡುಂ ಪಕ್ಷಂಗಳೊಳ್‌ ಸಾರೆ 
ಸೂಲ್ಲೆಗೆದಂತಿಂದ್ರಗಿರೀಂದ್ರಮೆಯ್ಧವಿನೆಗಂ ಪೋಯ್ತಾ ಗಳಿಂದ್ರದ್ವಿ ಪಂ 
ತರಡೆ ಪಾಜಂದುವು 'ಬೆಳ್ಳಕ್ಕಿ 'ನೂಲ್ಜೆಗೆದಂತೆ 
(ಅನಂಪು, ೯-೧೬ ರಗಳ), &. ಗೆರೆಯೆಳೆ; ಬರೆ; ರೇಖಿಸು; 
ರೂಪುಕೊಡು : ಪಾರ್ಶಂಗಳಿಂ ನೂಲ್ಡೆಗೆದತ್ತೈೆಂಬಂತೆ ಪಾ[ಶ್ಚಾ ತ್ಯೆ] 
ಸನಡಿಸಿತೆಂಬಂತಿರುದ್ದಿ ಪ್ರೀನದಿಂ ಪರ್ವುಗೆನೆತ್ತ 0ತಂಗಳಣಂತಿಪ್ರಕರದೆ ಪಸರಿ 
ಪ್ಪಂತೆ ಸ ಅತಿಜನಮಿದಿರೊಳ್ಳಂದುದಿಂದ್ರಾ; ಯಂಂಧಾ: je (ಉದಂಪೂ. 
೪೫೬). ೪. ಅನಿಚ್ಛೆ ನ್ಹವಾಗು ; ಅಖಂಡವಾಗು (?) : ಅಂತಕ್ಷೀಣ 
ಯೋಗಲಕ್ಷಿತಮಪ್ಪ  ಸಮರುಜುಸಂಸ್ಥಾನಕೆ ಪರಮಪದಭಾನದಿಂ 
ನೂಲ್ಲೆಗೆದಂತೆ ನಿಆಕಗೆನಡೆದ 'ಭಾಡ್ಯಸಾನುಗ್ರ ಯೊಳ್‌ ನ್ಯಗ್ರನಾಗಿ 
(ಅನಂಪು. ೯-೧೧೪ ನು. [ನೂಲ್ಮ್‌ + ತೆಗೆ] 
ನೊಲ್ವಾಸ (ನಾ). ನೂಲಿನಿಂದ ಮಾಡಿದ ಕಟ್ಟು, ಬಂಧನ : 
ತಳದಿಂದವುಂಕಿ ತೊಡೆದುದ್ದಳಿಕೆಯ ನೂಲ್ವಾಸಮೆಸೆಯೆ ರೈೋಂಕಾರ 
ಮನಿತ್ತಳನಡೆ ಬಾಚಿಸೆ ಶಶಿನುಂಡಳನಬಗುಲ್ವ ಮರ್ದೆನಿಸಿದತ್ತೂ "ಢಕ್ಕಾ 
ನಿನದಂ (ಮಲ್ಲಿಪು, ೮-೨೯), [ನೂಲ೯್ಮ - ಪಾಸ] 
ನೂಲ್ವೊರ್ಯ, ನೂಲುವೊಯರ (ಕ್ರಿ). -ನೂಲ್ವೆಗೆ ೩: ಒಡ್ಡಿನ 
ನಂತು ಪಿಂತು ಕೆಲನಂ ತಿರ್ದುತ್ತೆ ತಮ್ಮಿರ್ಬರುಂ ಮಂರಜಂ ಬಾಯ್ತ ರೆ 


(ಶಂಂತಿಪು. ೧೦-೨೪) ; 


೪೮೮೩ 


20 


25 


85 


40 


45 


ನೂಜು, 


ದೇನಸೇನೆ ನಡೆದತ್ತೊ ರಂತೆ ನೂಲ್ವೊಯ್ಸುನೊಲ್‌ (ಅನಂಪು: ೫-೪೪). 
err ಚಿರಂತನ ಚಿತ್ರಕರನಸ್ಪ . ಚೀರಘಟ್ಟ ಶಂಬನಿಟ್ಟಿ 
ಬಟ್ಟಿ ಗೆನಲಗೆಯಂ . » ನಿಶಾಲಪಟ್ಟಿ ಹಃ ಮೇಲೆ ನೂಲುವೊಯ್ಗೂ ತಿಟ್ಟ 
ಇಟ್ಟಿ ಣ್ಯ, ಗೆಯ್ದು ರುಜಾಸ್ಕಾಸಕದ ಸಮನರಿಜಿನ ನಂದಕ್ಕೆ ಸಡಿಚಂಬಮಾಗಿ 
(ಪ ಪು. ೧೪-೨೯ ನ), [ನೂಲ 4 ಪೊರ 

ನೂಲ್ಸೊ ನೆ (ನಾ). ದಾರದ ಎಳೆಯಂತೆ ಬೀಳುವ ಮಳೆಯ ಹನಿ, 
ಸೋನೆ: ಕುಳ್ಳಿರ್ದ ಮಳೆಗಾಲನೆದ್ದು ನಿಂತುದು ತುದಿಯ ಕಾಲಿನಲಿ 
ನೂಲ್‌ಸೋನೆಯಾ ತೆರೆನುರೆಯನೆತ್ತ ಲೈ (ಶ್ರೀರಾಮಾ, ೩೪೫-೧೩೯). 

[ನೂಲ ಸೋನೆ] 

ನೂಸು (ನಾ). (9): ಅಂತು ಪುಣ್ಯಭಾಜನಂಗೆ ನೂಸೆ[ನಾರಾಂ.ಕೆ] 
ಪಾಸೆಂಬಂತೆ . . . ಅಜಿತಂಜಯೆಭೂಪಾಲಂಗಮಾತನರಸಿ ನಸುಮತಿಗಂ 
ಯುಗಂಧರನೆಂಬ ಪೂರ್ವಪುಣ್ಯನಾಮವಂಂ ತಾಳ್ಗಿ (ಅದಿಪು. ೩-೩೯ 7) ;, 
ಮನೆಯಿಂಂದಂ ಮನೆಗೆಂದು ಪೋಪ ತೆಐದಿಂ ಮೇಣ ನೂಸೆ ಸಾಸೆಂಬ 
ಮಾತಿನ ಪಾಂಗಿಂದನಿತುಂ ಯುಗಂ ತಳರ್ದು (ಅದಿಪು. ೫-೭೦) ; ಉಪಚ 
ದಾಚ್ಛಾ ದೃತಳಡೊಳನನದ್ಯಜೊಳಗ್ಗ ಸಿತನಿರೆ .ಪಾಸಿನೊಳ್‌ ನೂಸೆ ಪಾಸು 
ಕೃತಿಗೆಂದು ದಿನಿಜರುಲಿದರ್‌ ತಮ್ಮೊಳ್‌" (ಶಾಂತಿಪು. ೭-೧೩). 

[1] 

ನೂಳ್‌, (ಕ್ರಿ). ಹುಡಿಮಾಡು ; ಪುಡಿಮಾಡು : ಏಣಧಿನಾಥನೇಳ್ತ. 
ರುತ್ತಿ ರಲಿತ್ತ ಲೊರ್ನ ಮಾಸಾಳ್ಪ ಗಲ್ಫ ದೀವಿಗೆಯೊಳಅಸಿ ನೆಲನಂ ನೂಳ್ಸು 
ತೂಜ ಕೇಜಿ ಕಾಡುವ ಭಟಿರಂ ಕಾಣೆನೆನುತ್ತೆ (ತ್ರಿಪವಿ. ೨೩-೧೦ ವ), 

[7] 

ನೂಳ್‌: "ನುಸುಳ್ಳ್‌' ನೋ. 

ನೂಳ (ನಾ). ೧. ಸುಳ್ಳುಗಾರ; ಸುಳ್ಳು ಹೇಳುವವನು ; ಹುಸಿ 
ಗಾರ ; “ನೂಕ. ಹುಸಿಗ' (ಚತುನಿ. ಕಿ, 1, ೫೮) ; ಸಿಂದಿದರ್‌ 
ಬಗೆಯಳಿರ ನೂಳರಂ ಜರೆದು (ಕಾಲೂರ. ೧೧೪-೨೩೬). ೨. ಸುಳ್ಳು ; 
ಹುಸಿ : . ಗುರುಕಾರ್ಯನಿರ್ವಾಹ ಸದ್ಗುಣಸಮೂಹಬಂಧುರಮಪ್ಪ 
ನಿನ್ನದೃಷ್ಟಪ್ರತ್ಯಯಂ ' ನೂಳಮಾದುದೀ ಜಗನಜಾಯಲು 
೨-೪-೪೭). [ನೂಳ್ಕ್‌(-ಆನುಸುಳ್ಳ್‌)---ಅ) 

ನೂಳದು (ನಾ). ಆಧಿಕ್ಯ; ಅತಿಶಯವಾದುದು : “ನೂಳದು ಇ 
ಹಿರಿದು? (ಶಮದ. ಪರಿ, ೨); “ಉಬ್ಬರೆಂ, ಉಬ್ಬಟಿ ೬ ೬ ೬ ನೊಳದು, 
ಮಾಂಟು,. ಒಟ್ಟಿಜೆ, ಪೆರ್ಚುಗೆ - ಈ ೧೯ ಅತಿಶಯಂ” (ಕಶಸಾ. 
೫೭-೨೩೪) ; ನೂಳದದೊಂದು ದಂದುಗಕ್ಕೆ ಕೆಯ್ದ ಮರ್ದ ಚಿಂತಾಮಣಿ 
ಯನೊತ್ತೆಯಿಟ್ಟು ಕೈನೆಯ ಕೈಮೆಗೊಳಗಾದೆನಕ್ಕಟ 1 
(ಉನೂಶ್ವ, ೬೮-೪). 

ನೂಳದ್ದು, ನೂಲಿದುಂ (ಅ). ಅಧಿಕವಾಗಿ ; ಅತಿಶಯವಾಗಿ : 
ಅಬ್ಬಿ ಯೊಳ್ತಾ ಮರಸಪ್ರಿಯಂಗೆ ನುಂಳುಗಿರ್ಪಡೆ ನೂಳದು ಲೇಸೆನಿಕ್ಕುಂ 
(ಮುರಾಚ, ೧೦೫-೨೯). ದಿ ನೂಟದುಂ : ಕರ್ಮರದ ಮಾವಿನರನೇಅಕಿಲ 
ಕಂಚೀಳೆಯ ಪಲಸಿನ ನುರದಿಂ ನೂಬದುಮೆಸೆದಿರ್ಕುವುದಅ ಬಹಿರು 
ದ್ಯಾನಂ (ಕಾವ್ಯಾನ. ೨೩೦), [<ನೂಳದು,] 

ನೂಳು "ನುಸುಳ್ಳ್‌' ನೋ. 

ನೂಳೆಯೆ (?). (2): ಅಳಗೆ ಮನೆಯೊಳ್‌ ದೇ(ದಿ)ನಸಮ(ನೋ) 
ನೂಳೆಯೆ ನಿಂದಿರಿಸಿ ಕಡೆಯುನೆಣಿಸುತೆ ಬಾಸಾಲೀಲೆಯೊಳೆ ನೀರನೊಳ್ಳೊಡೆ 
ಗಾಲಯ ಮೇಲಿ(ಲ)ನಿತೆ ಸಮಯದೊಳ ಮಟಕಿಯಕ್ಕುಂ? (ಅಟ್ಟಿ ನಂ 
೩-೫). [?] 

ನೂಜು, (ಕ್ರ). (?: ಪುಗಿಲಂ ಪೋಗಂ ಬಾರಿಯಂ ಸನ್ನೆಯಂ ನೂಜಿ 
ನಮರ್ಚುನ ನಿಲ್ವೆಜೆಯಂ ಬಗೆಯಂ ತೆಗೆಯನಲ್ಲಾ ಟನ ಕಾಟಿನುಂ 


(ಆರಾಚ, 


ಬಾಟ್ವಿ 


ನೂಣ್ಯು 


ನೋವುದಂ ಸಾವುದನೆಲ್ಲಂದದಿಂ ಬಗೆದಾಗಳರಸರೊಳೆಲ್ಲ ಕೇಳ್‌ ನೀಂ ಬಲ್ಲೆ 
ಬೇಂಟಿಕ,ಜರೊಳೆಲ್ಲವಾನೆ ಬಲ್ಲೆ ೦ (ಸಂಪಭಾ. ೫-೪೩). [?] 
ನೂಲ್ಗು, ನೂರು (ನಾ). ೧. ಒಂದು ಸಂಖ್ಯಾ ವಾಚಕ; 
ಹತ್ತನ್ನು ಹತ್ತರಿಂದ ಗುಣಿಸಿದರೆ 'ಬರುವ ಲಬ್ಧ ; ಶತಕ : 
ಕುದಿಕುದಿದತ್ತಣಿಂ ಕುದುರೆ ನೂಜಅಕೊಳಾ ಬಲದಾನೆ ಪತ್ತು 
ತಾಗಿದುವೆನೆ ದೋಷಮಾ ಸಿರಿದು ಸಂಖ್ಯೆಯೊಳೇಕ ಬಹುತ್ವ ಸಂಗದಿಂ 
(ಕವಿಂ. ೧-೧೨೦) ; ಯಮುನಾನದಿಯ ತೆಂಕಣ ದೆಸೆಯೆೊಳ್‌ ನೂಲು 
ಯೋಜನದಗಲಡೊಳಮಸನಿತೆ ನೀಳದೊಳಂ ನೆಅ್‌ದು (ಸಂಸಭಾ. 
೫-೭೯ನ); ಕುಡೆ ನೂಖಸೆ ಸಾಸಿರಮಾ ಸಪಣೆಯಂ ಕೊಳೆ ಲಕೈಲೆಕೃ 
ಮಾಗುರ್ಚಿದುವು . . :ಕಡುಪಿಂದಿಸೆ ವಿಬುಧನನಜನನಕಳಹಂಸಂ(ಶಾಂತಿಪು. 
ತನಗೆಡವಿಡದತಿಚಪಲಂ ಮನಮದು ನೋಡೊಂಜಿ ನೂಜು 
ನೂರ್ಟ್ಟಾಸಿರಮಾಯ್ತಿ ನೆ ಬಿಡದೆ ಪಿಡಿದು. ನೃಸರಂ ಕನಲ್ಲಿ ' ತ್ನಿಚ್ಚೆ 
ಗೊಯನ್ವಿದೊಂದಚ್ಚ ರಿಯೇ (ಕಾದಂಪೂ. ೫೫೯) ; ದುರ್ಜನಂಗೆ ನೂರು 
ಲೇಸಂ ಮಾಡಿದೊಡಂ ಕಿಡುವುದು ಅಜಿಕಿಯದವನ ಮುಂದೆ ನೂಲು 
ಸುಭಾಷಿತನನೋದಿಡೊಡಂ ಕೆಡುವುದು (ಸಂಚತಂ. ೧೩೭-೧); ಸಾಸಿರು 
ಸರದೊಳಿರೆ ಪತ್ತರ್ಕೆ ಪಯಿನ್ನೆಂದು ಆದೇಶಂ ; ನೂಜರ್ಕಂ ಮತ್ತಂ 
ಸಾಸಿರಕ್ಕಂ ಕಿಅಕಿದೆಡೆಯೊಳ ಅಂತ್ಯಲೋಪನುಸ್ಕುಂ (ಕನುಡ. ೧೯೧ 
ವೃತ್ತಿ); ನೂಜಿ ರಥದಲ್ಲಿ ಸರಳ ಹೊದೆ ಮೂನೂಜು ಪರಿಚಾರರು ಸಹಿತ 
ಮೈಡೋಜ ನಿಂದನು ಭೀಮನೊಬ್ಬನೆ ತಣುಬಿ ಕುರುಬಲವೆ (ಕುನ್ಮಾಕ. 
೨. ಅನೇಕ; ಬಹಳ : ನೂಜನೋದಿ ಏವೆನಯ್ಯ ನನ್ನು 
ಕೂಡಲಸಂಗಮದೇವರ ಮನಮುಟ್ಟ ನೆನೆಯದನ್ನ ಕ್ಕ (ಬಸನ. ೪೭೫); 
ಅಚ್ಚುಡಿದು ಕೀಲ್ಮುಲದು ಬಿಚ್ಚಿ ಬೇಜ್‌ಗಿರಲು ನುಚ್ಚ ನೂಜಂ ಮಾಡೆ 
ಶೂಲಿ ಮೆಚ್ಚು ತ್ತಿ ರಲು (ಇಹರ. ಜೀ. ೪೩-೨). ನೂರು : ೧. ನಾಲಯ್ವೂ 
ರಲ್ಲದೆ ನೂರೊಕುವರರೊಮ್ಮಿಗೆ ಕೆರಳಿ ಕೊರಚಾಡಲ್‌ (ಹೆಚ್ಚಿ ರ.೧೪-೧೦೧); 
ನೂರು ಬಂದಾಗ ಹತ್ತು ವರೆಯೇಕೆ ಕೊಡಬಾರದು ? (ಅನ್ನಾವೆ. ೪೫) ; 
ಸಾವಿರ ಹಾರಿ ಹೋಯಿತು, ನೂರು ಬೆರಸಿ ಬಂತು (ಗಾದೆ). 
ನೂರಾಗು - ಅನೇಕವಾಗು ; ಬಹಳವಾಗು : ನೀರೊಳೀತನ 
ತಮ್ಮನಿಣುಕಿ ನೋಡುವನು, ಸಾರೆ; ಬಾ ಎಂದು ತನ್ನೆಡೆಗೆ ಕರೆಯುವನು 
ಸಾರಿದರೆ-ನೂರಾಗಿ ಹರಿದೋಡುತಿಹನು ಸೇರಿದರೆ-ಸೆರೆನಿಡಿದು ಮರಳಿ 
ಪೋಗೊಡನು (ಕಎಪು, ೧೧-೬). ನೂರಾಡು - ನೂರು ಹೇಳು: 
ನೂರಾಡಿ ಏನು ಫಲವು ತಾರಾಡುವಾಗ ಒಲವು ಕಿವಿಗಿಳಿದು ಬರಲು ಹಾಡು 
ಸವಿಗಾಗ ಯಾವುದೀಡು (ಗಂಗಾತ. ೨೦-೧). ನೂರು ಹೇಳು- ಬೇಕಾ 
ದಷ್ಟು ಹೇಳು ; ಬಹಳವಾಗಿ ಹೇಳು : ಅವರು ನೂರು ಹೇಳಿದರೂ 


೪-೨೭) ; 


೧೫-೩). 


ಹೆತ್ತ ತಂದೆ-ತಾಯಿ (ಸುಬ್ಬಣ್ಣ. ೩೪). ನೂರೊಂದು ಸ್ಥಳ ವೀರಶೈವ] 


ಸಟ್ಸಿ ಎಲಿಗಳಲ್ಲಿಯ ಒಟ್ಟು ಉಪಭಾಗಗಳು; ಏಕೋತ್ತರಶತಸ್ಮಲ; 
ಐ ವೀರಶೈವ ಷಟ್ಸ್ಟಿಲಗಳಲ್ಲಿ (ಅಂಗಸ್ಕಲ ಮತ್ತು ಲಿಂಗಸ್ಕಲ 
ಎರಡರಲ್ಲಿಯೂ ಸಟ್ಸ್ಟಲಗಳುಂಟು) ಪ್ರತಿಯೊಂದು ಸ್ಕಲ 
ದಲ್ಲಿಯೂ ಉಪಭಾಗಗಳನ್ನು ಗುರುತಿಸುತ್ತಾರೆ. ಇವುಗಳಲ್ಲಿ 
ಅಂಗಸ್ಕಲಗಳು ೪೪ ಮತ್ತು ಲಿಂಗಸ್ಕೃಲಗಳು ೫೭. ಹೀಗೆ ಒಟ್ಟು 
ನೂರೊಂದು ಸ್ಕಲಗಳಿವೆ. ೧. ಅಂಗಸ್ಕಲಗಳು - ೪೪. 
(೧). ಭಕ್ತ್ಕಸ್ಥಲ-೧೫: ಸಿಂಡಸ್ಕಲ, ನಿಂಡಜ್ಜಾ ನಸ್ಶಲ, ಸಂಸಾರ 
ಹೇಯಸ್ಕಲ, ದೀಕ್ಷಾಲಕ್ಷಣ ಗುರುಕಾರುಣ್ಯಸ್ಯಲ, ಲಿಂಗಧಾರಣ 
ಸ್ಥಲ, ವಿಭೂತಿಸ್ಕಲ ರುದ್ರಾಕ್ಷಧಾರಣಸ್ಕಲ, ಪಂಚಾಕ್ಷರೀ 


ಜಪ ಸೃ ಲ, ಭಕ್ತಮಾರ್ಗಸ್ಥಲ, » ಗುರುಲಿಂಗಾರ್ಚನ 
ಸರೂಪೋಭಯ ಸ್ಮಲ, ಜಂಗಮಾರ್ಚನ ಲಕ್ಷಣ ತ್ರಿವಿಧ ಸಂಪತ್ತಿ 
ಸ್ಕಲ, ಚತುರ್ವಿಧಸಾರಾಯಸ್ಯಲ, ಉಪಾಧಿಮಾಟಸ್ಕಲ, 


೪೮೮೪ 


0 


25 


30 


40 


ನೂಜ್ಕು 


ನಿರುಪಾಧಿಮಾಟಸ್ಕಲ, ಸಹಜಮಾಟಿಸ್ಕಲ. (೨). ಮಾಹೇಶ್ವರ 
ಸ್ಕಲ-೯: ಮಾಹೇಶ್ವರ ಪುಶಂಸಾಸ್ಕಲ, ಲಿಂಗನಿಷ್ಠಾ ಸ್ಥಲ, 
ಪೂರ್ವಾಶ್ರಯನಿರಸನಸ್ಮಲ, ಅಜ್ಜೀ ತನಿರಸನಸ್ಮಲ, ಆಹ್ವಾನ 
ನಿರಸನಸ್ಮಲ, ಅಷ್ಟಮೂರ್ತಿ ನಿರಸನಸ್ಥಲ, ಸರ್ವಗತ್ವ ನಿರಸನ 
ಸ್ಮಲ, ಶಿವಜಗನ್ಮಯಸ್ಮಲ, ಭಕ್ತದೇಹಿಕಲಿಂಗಸ್ಕಲ. (೩). 
ಪ್ರಸಾದಿಸ್ಟಲ್ಲ ೭ 1 ಪ್ರಾಸಾಧಿಸ್ಯಲ್ಯ ಗುರುಮಾಹಾತ್ಮ್ಯಸ್ಥಲ, 
ಲಿಂಗಮಾಹಾತ್ಮ್ಯಸ್ಕಲ, ಜಂಗಮಮಾಹಾತ್ಮ್ಯಸ್ಕಲ, ಭಕ್ತ 
ಮಾಹಾತ್ಮ್ಯ್ಯಸ್ಕಲ, ಶರಣಮಾಹಾತ್ಮ್ಯಸ್ಕಲ, ಪ್ರಸಾದ 
ಮಾಹಾತ್ಮ್ಯ್ಯಸ್ಯಲ. (೪). ಪ್ರಾಣಲಿಂಗಿಸ್ಕಲ-೫ : ಪ್ರಾಣಲಿಂಗಿ 
ಸ್ವಲ, ಪ್ರಾಣಲಿಂಗಾರ್ಚನಸ್ಕಲ, ಶಿವಯೋಗಸಮಾಧಿಸ್ಕಲ, 
ಅಿಂಗನಿಜಸ್ಕಲ, ಅಂಗಲಿಂಗಸ್ಕಲ. (೫). ಶರಣಸ್ಕಲ-೪ : ಶರಣ 
ಸ್ಮಲ, ತಾಮಸನಿರಸನಸ್ಕಲ, ನಿರ್ದೇಶಸ್ಯಲ, ಶೀಲಸಂಪಾದನ 
ಸ್ವಲ. (೬). ಐಕ್ಯಸ್ಕಳ-೪ ಕ ಐಕ್ಯಸ್ಥಲ, ಆಚಾರಸಂಪತ್ತಿಸ್ಕಲ, 
ಏಕಭಾಜನಸ್ವಲ, ಸಹಭೋಜನಸ್ಥಲ. ತ್ಯ ಅಿಂಗಸ್ಕಲಗಳು 
-೫೭. (೧). ಭಕ್ತಸ್ಥಲ೯: ದೀಕ್ಷೂಗುರುಸ್ಮಲ, ಶಿಕ್ಷಾಗುರು 
ಸ್ಫಲ, ಜ್ಞಾ ನಗುರುಸ್ಯ ಲ ಸ್ರಯಾಲಿಂಗಸ್ಯಿಲ್ಲ ಭಾವಲಿಂಗಸ್ಕಲ, 
ಜ್ಹಾನಲಿಂಗಸ್ಕಲ, ಸ್ವಯಸ್ಥಲ, ಚರಸ್ಕಲ, ಪರಸ್ಕಲ. (4) 
ಮಾಹೇಶ್ವರಸ್ಕಲ-೯ : ಕ್ರಿಯಾಗಮಸ್ಕಲ, ಭಾವಾಗಮಸ್ಕಲ, 
ಜ್ಞಾನಾಗಮಸ್ಕಲ, ಸಕಾಯಸ್ಕೃಲ, ಅಕಾಯಸ್ಕಲ, ಪರಕಾಯ 
ಸ್ವಲ, ಧರ್ಮಾಚಾರಸ್ಕೆಲ, ಭಾವಾಚಾರಸ್ಕಲ, ಜ್ಞಾನಾಚಾರ 
ಸ್ಕಲ. (೩). ಪ್ರುಸಾದಿಸ್ಕಲ೯: ಕಾಯಾನುಗ್ರಹೆಸ್ಮಲ, 
'ಇಂದ್ರಿಯಾನುಗ್ರ ಹಸ್ಥಲ, ಪ್ರಾಣಾನುಗ್ರ ಹಸ್ಕಲ, ಕಾಯಾರ್ಪಿತ 
ಸ್ಹಲ್ಕ ಕರಣಾರ್ಪಿತಸ್ಥಲ, ಾವಾರ್ಪಿತಸ್ಕಲ, ಶಿಸ್ಯಸ್ಥಲ, 
ಶುಶ್ರೂಷುಸ್ಕಲ, ಸೇವ್ಯಸ್ಥಲ. (೪). ಪ್ರ್ರಾಣಲಿಂಗಿಸ್ಕಲ೯ : 
ಆತ್ಮಸ್ಥಲ, ಅಂತರಾತ್ಮಸ್ಥಲ, ಸರಮಾತ್ಮಸ್ಥಲ, ನಿರ್ದೇಹಾಗಮ 


ಸ್ಕಲ, ನಿರ್ಭಾವಾಗಮಸ್ಕಲ, ನಷ್ಟಾಗಮಸ್ಕಲ, ಆದಿ 
ಪ್ರುಸಾದಸ್ಕಲ, ಅಂತ್ಯಪ್ರಸಾದಸ್ಥಲ, ಸೇವ್ಯಪ್ರಸಾದಸ್ಕಲ. 


(೫). ಶರಣಸ್ಕಲ-೧೨: ದೀಕ್ಷಾಪಾದೋದಕಸ್ಕಲ, ಶಿಕ್ಷಾ 
ಪಾಜೋದಕಸ್ಕಲ, ಜ್ಞಾ ನಪಾದೋದಕಸ್ಸಲ, ಕ್ರಿಯಾನಿಸ್ಪತ್ತಿ 
ಸ್ಥಲ, ಭಾವನಿಷ್ಟತ್ತಿಸ್ಟಲ, ಜ್ಞಾ ನನಿಷ್ಟ ತ್ರಿಸ್ಕಲ, ಪಿಂಡಾಕಾಶ 
ಸ್ವಲ, ಬಿಂದ್ವಾಕಾಶಸ್ಯಲ, ಮಹಾಕಾಶಸ್ಕಲ, ಕ್ರಿಯಾಪ್ರಕಾಶನ 
ಸ್ವಲ, ಭಾವಪುಕಾಶನಸ್ಕಲ, ಜ್ಞಾ ನಪುಕಾಶನಸ್ಮಲ. (೬). 
ಐಕ್ಯಸ್ಕರ್ಲ: ಸ್ವೀಕೃತ ಪ್ರಸಾದೈ ಕ್ಯಸ್ಥಲ, ಶಿಸ್ಟೋದನಸ್ಕಲ, 
ಚರಾಚರಲಯಸ್ಕಲ, ಭಾಂಡಸ್ಕಲ, ಭಾಜನಸ್ಕಲ್ಯ ಲಿಂಗಲೇಪ 
ಸ್ಕಲ, ಸ್ವಸರಾಜ್ಞಾ ಸ್ಥಲ, ಭಾವಾಭಾವಲಯಸ್ಕಲ, ಜ್ಞಾನ 
ಶೂನ್ಯಸ್ಯಲ 2 ಈ ಶಾಸ್ತ್ರಕ್ಕೆ ನೀರಶೈನಧರ್ಮನಸ್ಮ ನಾದ, ಮುಮುಕ್ಷು 
ವಾದ ಭಕ್ತನೇ ಅಧಿಕಾರಿ... ೧೦೧ ಸ್ಥಳಗಳ ಜ್ಞಾನವೇ ವಿಷಯ 
(ಭತ್ತ. ನೂರ್ವರ್‌, ನೂರ್ಬರ್‌ - ನೂರು ಮಂದಿ ; 
ನೂರುಜನ : ಇಲ್ನೂ ವ್ವೊೋ(ರ್ವ)ರುಂ ಮಹಾಜನದ ಕಾಲಂ ಕಟ್ಸ್‌ 
(ನ. 211, ೨೧೯-೨೦; 814); ಒದವುಗೆ ನಿನ್ನ ಸಂತತಿಗೆ ನೂರ್ವರುದ 
ಗ್ರಸುತರ್ಕಳೊಂದೆ ಗರ್ಭದೊಳೆನೆ ಕೆನ್ಮುನಿಂತು ಸೊಸೆದಿಕ್ಕಿದೆ (ಸಂಪಭಾ. 
೧೨೧೩೧) ; ಕವಿಸೂನುಗೆ ನೂರ್ಬ್ಬರು ಬ್ಯಾಸಂಗೆ ನೂರ್ಬ್ಬ್ವರು ಮನು 
ನಿಂಗೆಣೆ ನಾಲ್ಕು ನೂರ್ಬ್ಬರಾದುಳಮೆ ನಾಗವಾವಿಯ[ವ]ರು (ಕಣಆ. 
೧೧-೪-೩೪ ; ಸು, 1093); ಶಿನೆಯಗೇರಿಯ ನೂರ್ಬ್ಯರಿಗೆ (ಎಇ. 2೫೪111, 
ನೂಜಿಕಾಜು, ನೂರಾರು - ಬಹಳ; ಅನೇಕ ; 
ಹಲವಾರು : ಬಾಲಕರು ನೂಜಇಜು ವೆಂಜಕೆದರು (ಕುವ ಸ, ೬-೧); 


೬೭೦). 


೧೬೨-೩೭; 1184). 


ನೂುಮಡಿ 


ಗುಳಸಯ ತಾಗದ ಕೋಲ ನೂಟಕೆಸೆದೇನು ಬಜಡಿಗೆ ಭಕ್ತಿ ಭಜಿಸಿದೊಡೆ 
ಅದು ತಾನು ಇರಲಆಯದಯ್ಯೂ (ಸರ್ನಜ್ಞ, ೨೫೬) ; ಧನಿಕನೌಸಧಗಳು 
ನೂರಾರು ತೆರನವು ದುಡಿಮೆಯೆ ಬಡವನೌಷಧವು (ಇಂಚಾನ, ೧೯೨-೪೬). 
ನೂಜುಕಾಲ ಮಂಟಿಸ - ನೂರುಕಂಬಗಳುಳ್ಳ ಮಂಟಪ: ಶ್ರೀ ಕ್ರುಸ್ಟ 
ರಾಯ ಮಹಾ[ರಾಯ]ರೂ ಶ್ರೀನೀರಶ್ರಿ ನಿಠಲದೇವರಿಗೆ ಕಟ್ಟ ಸ್ತ ನೂಜು 
ಕಾಲಮುಂಟಿಪ (ಸೌಇಇ, 12-11, ೫೦೨-೯; 1516). ನೂಟಿ ಯಜನದ 
ಜಾಣ ನೂರು ಯಜ್ಞಗಳನ್ನು ಮಾಡಿದವನು; ಶತಕ್ರತು; 
ಇಂದ್ರ : ತೋಣದುದು ಜರೆ ನಮಗೆ ನಾವಿನ್ನೆ £ಆಲುಳ್ಳ ವರನುರನಗರದ 
ನೂಖಯಜನದ [ನಾಣಉಂ. ನೂಟುಯಜ್ಞದ, ನೂಜುಜನ್ಮದ, ದೂಜು 
ಗಾಅನ]ಜಾಣನೋಲಗದಮಳವಿಸ್ಟ ರವ (ತೊರರಾ.೨-೧-೬). ನೂಲಿಕಿಂಟು, 
ನೂಕೆಂಟುಎ೧. ನೂರರ ಮೇಲೆ ಎಂಟು; ನೂರು ಮತ್ತು ಎಂಟರ 
ಮೊತ್ತ : ಸಾಲಾನ್ಬಾಲ ತಪೋಗ್ರದಿನ್ತು ನಡದೊಂ ನೂಜಕಣ್ಟು 
ಸಂವತ್ಸರಂ (ಎಕ. 11, ೨೨-೨; ಸು. 700); ಭರತಾಗಮದೊಳ 
ಮೂವತ್ತೆರಡನೆ ನೆಗಬ್ಬಂಗಹಾರಮಂಂ. ನೂಟಕಿಂಟುಂ ಕರಣಮುಮನವಳ 
ಡಪಕೆಯ ಸಪರಿಚಾರಿಕೆಯಲಗುಮಾಕೆಗವು 'ತೊಡರ್ನೆಡೆಯಿ (ಆದಿಪು. 
೨೯). ೨. ಅನೇಕ; ಬಹಳ: ಮಕ್ಕಳಿಲ್ಲದಿದ್ದರೆ ಇಲ್ಲ ಎಂಬ 
ದು ಚಿಂತೆ, ಇದ್ದರೆ ಹೀಗೆ ನೂರೆಂಟು ಚಿಂತೆ (ಹೊಸಕ್ಸಿ. ೧೮). 
[ಜೇ.॥ ಶಮಿ. ಮಲ. ನೂ ; ತುಳು. ನೂದು ; 
ತೆಲು. ನೂ, ನೂರು] 

ನೂಜುಮಡಿ “ನೂರ್ಮಡಿ” ನೋ. 

ನೂಆಕಿಲೆ, ನೂರೆಲೆ (ನಾ). ೧. ನೂರು (ನೀಳೆಯದ) ಎಲೆ: 
'ಆರವಾನೆಣ್ನೆ ಹೇಂಗೆ. ನೂಅಕಿಲೆ  ಹೊಣಕೆಯ ೫% ತು ಹಸುಬೆಗೆ 
ಅಡಿಕೆ ೨ ಭತ್ತಕೆ ಸೋಡಿಗೆ ಭತ ಯಿಂತೀ ಧರ್ಮವಂ ಪ್ರತಿಪಾಳಿಸಿದನರಿಗೆ 
(ಎಕ. ೪11, ಹೊನ್ನಾಳಿ. ೧೦೮-೫೬ ; .1203), ಪಿ. ನೂರು ದಳಗಳು 
ಳ್ಳುದು ; ಶತಪತ್ರ ; ತಾವರೆ : "ನೂಜಕೆಲೆಗಣ್ಣ' , «ನೂಜಿಕೆ 
ಗೆಳೆಯ' ಷರಾ. ನೂರೆಲೆ: ೨. “ನೂರೆಲೆ-ಕಮಲ'” (ಗಂಗಾನು. 
fo). [ನೂಲು 4 ಎಲ] 

ನೂಲಕಲೆಗಣ್ಣ (ನಾ). ಕಮಲದಂತೆ ಕಣ್ಣುಳ್ಳವನು ; ಕೃಷ್ಣ: 
ವಿಖಾಜಬಾರದು ಪ್ರಾಪ್ತಿನಶನನೆಂದಳಿಗೆ ಮಾಯುತ್ತ ರಗೊಟ್ಟು ನಗುತ 
ನೂಆಕಿಲೆಗಣ್ಣ ರಂಕ್ಮಿಣಿಗೊಡರ್ಚಿದ ಹೊಗರೇಉುವನ ಗರ್ಭೋತ್ಸುವವ 
(ನೋಹತ. ೪-೬೬). [ನೂಅಕಿಲೆ -- ಕಣ್‌ -- -ಅ್ಯ] 

ನೂಲಕಿಲೆಗೆಳೆಯ (ನಾ). ಕಮಲದ ಮಿಂತ್ರ ; ಸೂರ್ಯ; ನೂಜಕಿಲೆ 
ಗೆಳೆಯನುಗ್ರಕೋಪದಿಂದುರಿಯನುಗುಳದೆ ಮಾಣನೆಂಬಂತಿರೆ (ಜೈಮಿಭಾ, 
೩-೪೧). [ನೊಜಕೆಲೆ 4 ಗೆಳೆಯ (-ಆಕೆಳೆಯ)) 

ನೂಜಕಿಲೆನಗೆಯ (ನಾ). -ಕಮಲದ ಶತ್ರು; ಚಂದ್ರ: (8). 
*ನೂಣಲೆಗೆಳೆಯ' ಪರಾ. ([ನೂಜಕಿಲೆ -- ಪಗೆಯ] 

೩ನೂಬದುಂ "ನೂಳದ್ಕು' ನೋ. 

ನೃಶ್ಲೇತ್ರ (ನಾ). ಮನುಷ್ಯರು ವಾಸಿಸುವ ಸ್ಥಳ: ಪುದ್ಗಲಸಂಪ್ರ 
ಭೇದದಲು ಸರ್ವಾವಧಿಜ್ಞಾನಾಂತಿಮುಭಾಗಮುನೆ ಕೈಕೊಂಡು ನೃಕ್ಷೇತ್ರ 
ವಿಷಯಂದಿಂ ಪರನುನಃಸ್ಥಿತಾರ್ಥಗ್ರ ಹೆಣಧಾರಣಸಮುರ್ಥ ಮನಃಪರಿನಿದ್ಯಾ 
ನುಂತ್ರನುಹಿತಗುಣದಿಂ ನೆಜಕಿದು (ಸುಕುಮಾ, ೮-೪ ನ). [ಸಂ] 

ನೃಗತಿ (ನಾ). [ಜೈನ] ಚತುರ್ಗತಿಗಳಲ್ಲಿ ಒಂದಾದ ಮನುಸ್ಯಗತಿ; 
ಮನುಷ್ಯಾವಸ್ಥೆ : ನುಳಲೊಂದನಲ್ಲಿ ಕುಜಪಂ ಮಾಡಿಟ್ಟು ಚೈರಂತನ 
ಕ್ರಮದಿಂದಾ ಮಣಲೆಲ್ಲಮಂ ನುಗು ಪಾರಾವಾರಡೊಳ್‌ ಪೊಯ್ದು 
ಮಂತ್ತಮದಂ ಸೋದಿಸಿ ಕಾಣ್ಪಿ ಪೊಲ್‌ ನೃಗತಿ ನೋಡಲ್‌ ನಾಡೆಯಂಂ 
ದುರ್ಲಭಂ (ಸುಕುಮಾ. ೫-೩೩).' [ಸಂ.] 


೪೮೮೫ 


20 


25 


35 


45 


ನೃತ್ಯ 


ನೃಜಿತ (ನಾ). ಮನುಷ್ಯನನ್ನು ಗೆದ್ದವನು : ವಿಶ್ವಜಿತನು ಧನುಜಿತನು 
ಸರ್ವಚಿತನು ಸುತ್ರಾಮಜಿತನು ನೃಜಿತನು . . . ಕೂಡಲಸಂಗಯ್ಯನು 
(ಬಸನೆ, ೯೫೪). [ಸಂ. ನೃಜಿತ್‌] 

ನೃತ (ನಾ). ಸತ್ಯ ; ನಿಜ : ನೃತವಾಕ್ಕಾಂಬುಧಿ ಶೌರ್ಯ ಸದ್ಗುಣಿ... 
ಸುನುನೋಣಾತಸೆಂದೊಲ ವಿಂದಂದರೆ ಬಂದು ದೇಶ ಶರದೋಸಶ್ಚಂದ್ರನಂ 
ಚಂದ್ರನಂ (ಮದತಿ, ೧-೪೫) ; ಪರಹಿತವೃತ್ತಿಯೊಳ್‌ ಸಿಬಿ ಪರಾರ್ತ್ವ 
ದೊಳಾ ರನಿನಂದನಂ ನೃ ತಾದರತೆಗೆ ಧರ್ಮ್ಮನಂದನನೆ (ನಿಕ. ೪11, 
ಶಿಕಾರಿ. ೧೧೯-೨೨; 1181). 

ನೃತ ಮಾಡು ಇ ನಿಜನನ್ನಾಗಿ ಮಾಡು; ಸತ್ಯವನ್ನಾಗಿ 

ಮಾಡು : ಪತಿತನಾನನರಂಗ ವಿಜಯನಿಕ್ಕೆ ಲರೇಯ ನೃತ ಮಾಡು ವೇಗ 
ಈ ಕೃತಿಯ ಸಿದ್ಧ ನೆನಿಸಿ (ನೋಕ್ಷದೀ, ೩-೫). 
[ಐ “ಅನೃತ' ಎಂಬುದು ನಿಷೇಧಾರ್ಥಕನೆಂದು ತಪ್ಪಾಗಿ 
ಭಾವಿಸಿ, ಅದರಿಂದ ಮಾಡಿಕೊಂಡ ಸದ] 

ನೃತ್ತ (ನಾ). ೧. [ನಾಟ್ಯ] ತಾಳಲಯಾಶ್ರಿತವಾಗಿ ಅಂಗ, ಪ್ರತ್ಯಂಗ 
ಗಳ ವಿಕ್ಷೇಪಮಾತ್ರದಿಂದ ಸೌಂದರ್ಯಭಾವವನ್ನು ವ್ಯಕ್ತ 
ಪಡಿಸುವ ಕುಣಿತ ;. ಐ ಇದರಲ್ಲಿ ವಾಗರ್ಥವಾಗಲಿ, ಶೋಕ 
ನೀರಾದಿ ನವರಸಗಳ ಪ್ರತೀತಿಯಾಗಲಿ ಇರುವುದಿಲ್ಲ. ಇಂದಿನ 
ಭರತನಾಟ್ಯದ ಅಲರಿಪು, ಜತಿಸ್ವರಗಳು ಇದಕ್ಕೆ ಉದಾಹರಣೆ : 


ವಾರನಾರೀರಮಣೀಯನೃತ್ತ ಮನುರುತ್ತಿರೆ. ಸಂದ. ನಿರಾಟಿನಂದು 
ಕೆಯ್ನಾರೆಟಕಿದೀಯೆಂ/. ಗೆಯ್ದ ರಭಿಮನುಗಮುತ್ತರೆಗಂ ವಿವಾಹಮಂ 
(ಸಂಸಭಾ. ೯೯); ಎಲ್ಲಿತ್ತೊ ಗೀತವಾದ್ಯಂ : ಸಲ್ಲಲಿತ ವಧೂಜನ 


ಪ್ರವೃತ್ತಂ ` ನೃತ್ತಂ (ಗದಾಯು, ೫-೪೩); ಎಸೆವ ಜಿನೇಂದ್ರಬಿಂಬ 
ಮನಳುಂಬನಿರಿದೆಂಬಿನಮಲ್ಲೂ ಯಿಂ ಪ್ರತಿಸ್ಮಿ ಸಿ ನೆಕಿಡೆಂಟುನುರ್ಚನೆಗಳಿಂ 
ರಸವೃತ್ತಿಯ ನೃತ್ತಮಂ ಪ್ರವರ್ತಿಸಿ ಮಗುಟ್ಸಾ ಪ್ರಕಾರದಿನನುಸ್ಮಿ ಸಿದಂ 
ವಿವಸಾಪ್ಟ್ಯ ಕಂಬರಂ (ಚಂದ್ರಪು. ೪-೬೯); ತಾಂಡವ ನಾಟ್ಯ ನೃತ್ತ 
ಲಾಸ್ಟ ಗುಂಡಿಲ ಪೆಕ್ಕಣ ಲಚ್ಚಲ ಅಸರಿಪಾತ್ರ ಸುಪಾತ್ರ . . 
ಸರ್ವತೋಭದ್ರವೆಂಬ ದಶವಿಧಸಾತ್ರಂಗಳಂ ಬೀಟಿ: (ವಿವೇಕ. ೨೩೯); 
ಅಭಿನಯವಿಂಲ್ಲದೆಯಾಂಗಿಕವಿಭನದೆ ಕೈಕಾಲನೆಯ್ದೆ ನೀಡಲ್‌ ನೃತ್ತಂ 
(ಲಾಸ್ಟ್ರರಂ,೧-೬೩); "ಭಾ ವಾಭಿನಯವಿಲ್ಲದೆ ಕೈ ಕಾಲುಗಳನ್ನುಆಡಿಸು 
ವುದೇ ನೃತ್ತ” (ಲಾಸ್ಯ್ರರಂ, ೨೧೯ ಗಡ್ಯಾನುನಾದ) ; ಇದಲ್ಲದೆ ಭಾವಾಶ್ರಯ 
ವಾದ "ನೃತ್ಯು' ಕೈ ಮಾರ್ಗನೆಂದೂ ತಾಲಲಯಾಶ್ರಯವಾದ "ನೃತ್ತ'ಕೈ, 
ದೇಶಿ (ದೇಸಿ) ಯೆಂದೂ ಹೆಸರಿರುವಂತೆ ದಶರೂಸಕದಿಂದ ತಿಳಿಯಬರುತ್ತದೆ 
(ಕೈಪಿಡಿ, ೨೨೩), ೨. ನಾಟ್ಯ ಮಾಡುವವಳು ; ನರ್ತಕಿ : ಅವಿನಾಶ 
ಚಂದ್ರದಾಸರು ತನ್ಮು - . . ಗ್ರಂಥದಲ್ಲಿ, “ನಾಟ್ಯಗಾತಿಗೆ ನೃತ್ತ ಎಂಬ 
ಹೆಸರಿತ್ತು, ಈ ಹೆಸರು ಬಹುಶಃ ವೃತ್ತಿಯನ್ನು ಅವಲಂಬಿಸಿದ್ದ ನರಿಗೆ. 
ಅನ್ವಯಿಸಿರಬಹುದು? ಎಂದಿದ್ದಾರೆ (ಭಾರದ. ೫೫೦). [ಸಂ.] 

ನೃತ್ತಹಸ್ತ (ನಾ). [ನಾಟ್ಯ] ನೃತ್ಯದ ಆಂಗಿಕಾಭಿನಯದಲ್ಲಿ 
ಕ್ಸ ಗಳ ವಿನ್ಯಾಸ ; ಚತುರಸ್ರ, ಲಲಿತ ಮೊದಲಾದ ಮೂವತ್ತು 
ಭೇದಗಳುಳ್ಳ ಅಂಗ: ಚತುರಸ್ತ್ರ, ಉಜ್ಜೈತ್ತ, ತಲಮುಖ . . . 
ನಲಿತ, ಲಲಿತೆ - ಈ ಮೂವತ್ತು ನೃತ್ತಹಸ್ತೆ ಂಗಳ್‌ (ಲಾಸ್ಕರಂ, ೨-೪೪ ನು; 
ನೃತ್ತಹಸ್ತವೂ ಒಂದು ಚಲನೆಯೂ ಕೂಡಿದರೆ "ಕರಣ'ವಾಗುತ್ತದೆ 
(ಆಭಾನೃ. ೩೦). [ನೃತ್ತ 4 ಹಸ್ತ] R 

ನೃತ್ಯ (ನಾ). [ನಾಟ್ಯ] ಅಂಗ ಪ್ರತ್ಯಂಗ ವಿಶ್ಲೇಷ ಸಹಿತವಾಗಿ, 
ನಾಗರ್ಥದ ಮೂಲಕ ಶೋಕ ವೀರಾದಿ ನವರಸಗಳನ್ನು ಪ್ರತಿಪಾ 
ದಿಸುವುದು; ೫ ನೃತ್ತದಲ್ಲಿ ಸೌಂದರ್ಯಭಾನವು ಶುದ್ಧ, 
ಪ್ರಧಾನ. ನೃತ್ಯದಲ್ಲಿದು ಪರೋಕ್ಷ, ಗೌಣ : ನೃತ್ಯಂ, ತಾಂಡನಂ, 


ನೃತ್ಯಕಲೆ 


ಲಾಸ್ಯಂ-ಈ ೩ ನಾಟ್ಕಿಮೆಂಬಂದು” (ಹಲ ೧೬-೯೩); ತ್ರಿದಶಗಣಾಧಿ 
ನಾಯಕನ ಪರ್ವಿದ ತೋಳ್ಕುಜುಗಲ್ಲ ಳೊಳ್‌ ಪಳಂಚದೆ ಗಗನಂಬರಂ ನೆಗೆದು 
ಸೂಸದೆ ಬಾಹುಪರಿಭ್ರ ಮುಂಗಳೊಳ್‌ ಬೆದಜದೆ ಶಕ್ರನೃ ತ್ಯದೊಳೊಡಂಬಡೆ 
ನರ್ತಿಸುವಲ್ಲಿ ಜತ್ತ ನಟ್ಟಿದ ಮಣಿಯಂತದೇಂ ಪದುಳಮಾದುದೊ ದಿನ್ಯ 
ವಧೂಕದಂಬಕಂ(ಅವಿಪು, ೭-೧೨೫) ; ನೃತ್ಯದ ಗೀತದ ವಾದ್ಯದ ಬಿತ್ತರಮುಂ 
ಮೊದಲೆ ಮನದೊಳವಗಾಹಿಸುತು೦ , . , ಕೇಳಿಸಿದನೀಶನಂ ತಾಳ 
ಧರಂ (ವಿರೂಪಾ, ೭೭); ಬಜಸಿಯಾಂಗಿಕದಭಿನಯದಿಂ ನೆಜಕಿಛಾವಂಗ 
ಳನೆತೋರ್ಪುದೇ, ನೃತ್ಯಾಖ್ಯಂ (ಲಾಸ್ಕರಂ. ೧-೬೨) ; ಕರುಣದಿಂದ 
ನರ್ತಿಸುವಾಗ ನಟಿನತಾಂಡನ, ನೃತ್ಯದುತ್ಯಟ * » ಗುಂಡಾಳವ ನಟಸಿ 
ಪಾತ್ರವಾಡಿದನು (ಭೈರಸೂ, ೨೫೬). [ಸಂ.] 

ನೃತ್ಯಕಲೆ (ನಾ). ನರ್ತನಕಲೆ ; ನಾಟ್ಯ: ಚಂದ್ರನು ಬುಧನ 
(ನಿಂಥಂನ ಕನ್ಯಾ)ನವಾಂಶಗಳಲ್ಲಿರುನಾಗ ಸೂರ್ಯ ನೋಡಿದರೆ ಜಾತಕನು 
ನೃತ್ಯಕಲೆಯಲ್ಲಿ ನಿಪುಣನೂ , . . ಶನಿ ನೋಡಿದರೆ ಶಿಲ್ಪ ನಿಪುಣನೂ 
ಆಗುತ್ತಾ ನೆ(ಜಾತತಿ.೨೦-೧೯ಅಡಿಬ) : ಮದನ್‌ಲಾಲ್‌' ಜೋಶಿಯಂ ನೃತ್ಯ 
ಕಲೆಯ ಮೇಲಿನ ತನ್ನ ಅಭಿಮಾನವನ್ನು ಮಾತುಗಳಿಂದ ವ್ಯಕ್ತಪಡಿಸಿದ 
(ಹೊನನ. ೧೭೭) ; ಕಲೆಗಳಲ್ಲೆ ಲ್ಲ ನೃತೃಕಲೆಯಂು ಅತ್ಯುನ್ನತವಾದ , , , 
ಅತಿ ಸುಂದರವಾದ ಕಲೆ (ಆ! ನೃ. ೧). 

[ನೃತ್ಯ ೬ ಕಲೈ) 

ನೃತ್ಯಗಾತಿ (ನಾ). ನಾಟ್ಯ ಮಾಡುವವಳು ; ನರ್ತಕಿ : ಮೂರನೆಯ 
ವಿಧದ ಕಂಭಗಳಲ್ಲಿ . . ...ನೃತ್ಯುಗಾರರ, ನೃತ್ಯಗಾತಿಯರ, ವಾದ್ಯಗಾರರ 
ಚಿತ್ರಗಳು ಇತ್ಯಾದಿ ಕೆತ್ತನೆ ಇರುತ್ತವೆ (ನೊಳಂಬ. ೧೧೫). 

[ನೃತ್ಯಗಾರ-/--ತ(ಆ-ಇತ್ತಿ)] 

ನೃತ್ಯಗಾರ (ನಾ): ನಾಟ್ಯ ಮಾಡುವವನು ; ನರ್ತಕ: ಉತ್ತಮ 
ಮತ್ತು ಪ್ರಸಿದ್ಧ ನೃತ್ಯಗಾರರು ಕಲೆಯನ್ನು ಚೆನ್ನಾಗಿ ಹೇಳಿಕೊಡ 
ಬಲ್ಲರು ಎಂಬ ಭಾವನೆಯು ತೀರಾ ತಪ್ಪು (ಆಭಾನ್ಯ. ಆ). 

[ನೃತ್ಯ4--ಗಾರ( ಎ-ಕಾಅ)] 

ನೃತ್ಯಗೀತೆ (ನಾ). ನರ್ತಿಸುವಾಗ ಹೇಳುವ ಹಾಡು: ನೃತ್ಯಗೀತೆ 
ಗಳನ್ನೂ ಅಭಿನಯಗೀತೆಗಳನ್ನೂ ಹೇಳಿಸಿ ಸಣ್ಣ ಸಂವಾದದ ನಾಟಕ 
ಗಳನ್ನು ಆಡಿಸಬೇಕು (ಶಿಕ್ಷದ. ೧೦೮). [ನೃತ್ಯ ಗೀತೆ] 

ನೃತ್ಯಗೃಹ (ನಾ): ನಾಟ್ಯಮಾಡುವ ಮನೆ; ನೃತ್ಯಶಾಲೆ 4 
ನಾಟ್ಯವಿದರ್‌ ತಾಂಗೆಯುಂಮೇಜಿ೨ ನೃ ತ್ಯಗೃ ಹಮಂ ಚಕ್ರೇಶ್ವರೋದ್ಗಾನು 
ರೂಪನಿಲೋಕಾಮೃ ತತೃ ಸ್ತಲೋಚನಮನಸ್ಸಂಕಲ್ಪ. ಸಂಭೋಗಸಂಭವ 
ಘರ್ಮಾಂಬುಗಳಿಂದನಿರ್ಮಡಿಸಿದಳ್‌ ನೃತ್ಯಶ್ರಮಸ್ವೇದನುಂ (ಆದಿಪು: 
೧೧-೧೯); ಮಧುಲಕ್ಷ್ಮೀ ನೃತ್ಯಗೃಹಂ ಮಧುವ್ರತಸ್ತ್ರೀನಿಕಾಯಮಾಧ್ವೀಕ 
ಗೃಹಂ ಮಧುಮಿತ್ರ ಜಗಜ್ಜೆ ಕಿತ್ರೌಯುಧಗೃ ಹಮೆನೆ ವಿಕಚನಿಚಕಿಳಂ 
ಸೊಗಯಿಸುಗುಂ (ಚಂದ್ರವು. ೭-೫೦) ; ನೃತ್ಯಗೃಹಂಗಳಿ ಕುಳನಗ 
ಮತ್ತುನ್ನತಿನಡೆಯಲೆಂದು ಯನನೋನ್ನ ತನಂ ಸ್ತುತ್ಯನನೊಸೆದೋಲಗಿಪ 
ವೊಲತ್ಕಾಯತಿನಡೆದು ಸುತ್ತಿ ಸೊಗಯಿಸು ತಿರ್ಕುಂ (ನಾಶಣ್ವಪು.೧೬-೫೪). 

[ನೃತ್ಯ ಗೃಹ] 

ನೃತ್ಯಜ್ಞ (ನಾ). ನಾಟ್ಯವನ್ನು ಬಲ್ಲವನು : ಮತಿನಂತಂ ಪರಚಿತ್ತಕಾಂಕ್ಷಿ 
ಬ[ಲುಮೆಲ್ವಂ) ಗೀತ ನೃತ್ಯಜ್ಞ್ಯನುನ್ನ ತನಾಸಂ (pad ನೃಯಂಗ್ಕೋದ್ಸ ನಂ 
(ಜಾತತಿ. ೧೭-೩). [ಸಂ.] 

ನೃತ್ಯತಂಡ (ನಾ). ನರ್ತಕರ ಸಮೂಹ; ನಾಟ್ಯದವರ ಗುಂಪು: 
ಅವನನ್ನು ನೋಡಲೋಸುಗ ಕೊಂಕಣ ಮತ್ತು ಕರ್ನಾಟಕದಿಂದ 
ಹೆಂಗಸರೂ ಗಂಡಸರೊ ಇರುವ ನೃತ್ಯತಂಡದವರು ಬಂದರಂತೆ (ದ್ರಾವಿವಿ. 
೭೨). [ನೃತ್ಯ 4 ತಂಡ] 


ಇಲಲ೬ 


5 


25 


ಸೃಷ 


ನೃತ್ಯನಾಟಿಕ (ನಾ). ಮಾತಿಲ್ಲದೆ ಕೇವಲ ನರ್ತನದ ಮೂಲಕವೇ 
ಅಭಿನಯಿಸುವ ನಾಟಕ; ೫ ಮಾತಿಲ್ಲದೆ ಮೂಕಾಭಿನಯದಿಂದ 
ನಾಟ್ಯದ ಮೂಲಕ ವೇಷ ಭೂಷಣಗಳೊಂದಿಗೆ ಅಭಿನಯಿಸುವ 
ನಾಟಕ. ಇದು ಯೂರೋಪಿನಲ್ಲಿ ಪ್ರಸಿದ್ಧಿ ಹೊಂದಿದ "ಬ್ಯಾಲೆ" 
ನೃತ್ಯವನ್ನು ಹೋಲುತ್ತದೆ : ಒಮ್ಮೆ ಸೂಲಮಂಗಲಂದಲ್ಲಿ ಅನರು 
“ಪ್ರಹ್ಲಾದ ಚರಿತ್ರಂ' ನೃತ್ಯನಾಟಿಕಕ್ಕೆ ಹೋಗಿದ್ದರು (ಸಂಗೀತ. ೯೧) ; 
ಇನ್ನೂ ಅನೇಕ ನೃತ್ಯನಾಟಿಕಗಳನ್ನು ನಾಟ್ಯಾಚಾರ್ಯರು ನಿರಚಿಸಿದ್ದಲ್ಲಿ 
ಭರತನಾಟ್ಯದಲ್ಲಿ ಹೊಸಹೆಚ್ಜೆ ಯನ್ನಿಟ್ಟ ತಾಗುವುದು (ಅಭಾನೃ. ೬೧). 
[ನೃತ್ಯ ನಾಟಕ] 
ನೃತ್ಯಭಂಗಿ (ನಾ). ನಾಟ್ಯದ ರೀತಿ; ಕುಣಿತದ ನಿಲುವು: ಈ 
ಪ್ರತಿಯೊಂದು ನೃತ್ಯಭಂಗಿ, ಸಂಗೀತವಾದ್ಯಗಳನ್ನು ಸೂಕ್ಷ್ಮವಾಗಿ 
ವಿಮರ್ಶಿಸಚಬೇ ಕಾಗಿಡೆ (ಹೊಯ ನಾ. ೨೮) ; ಶಾಸ್ತ್ರೀಯ ನೃ ತ್ಯಭಂಗಿಗಳನ್ನು 
ಕೆತ್ತಿದ ಶಿಲ್ಪಿಗಳು ನೃತ್ಯದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದರೆಂದು 
ಗೊತ್ತಾಗುತ್ತದೆ (ಆಭಾನೃ. ೨೧). [ನೃತ್ಯ--ಭಂಗ್ಮಿ] 
ನೃತ್ಯಮಂಡಲಿ (ನಾ). ನರ್ತನ ಮಾಡುವವರ ಗುಂಪು; ನರ್ತಕರ 
ತಂಡ: ಲಲಿತಕಲಾ ಅಕಾಡಮಿಯ ನೃತ್ಯಮಂಡಲಿಯೊಂದನ್ನು ಹೊರ 
ದೇಶಕ್ಕೆ ಕಳಿಸಿತು (ರೂಢಿ). [ನೃತ್ಯ4-ಮುಂಡಲಿ,] 
ನೃತ್ಯಮಂದಿರ (ನಾ). -ನೃತ್ಯಗೃಹ : ನಿಮ್ಮ ನೃತ್ಯಮಂದಿರದ ದಾಸಿ 
ಯಾಗಿ ನಿಮ್ಮಿ ಸೇವೆ ಸಲ್ಲಿಸುತ್ತೇನೆ (ಮೊಸಮ. ೩೦೨); ಸಂಜೆ ಭೋಜನಾ 
ನಂತರ ಹೊರದೇಶದಿಂದ ಬಂದಿದ್ದ ಕೀಸ್‌ವೆಟ್ಟಿ ನ ಉಪದೇಶ ` ಕೇಳುವ 
ಸಲುವಾಗಿ ವಿಶಾಲ ನೃ ತ್ಯಮಂದಿರದಲ್ಲಿ ಜನ ಬಂದು ನೆರೆಯಂತ್ತಿದ್ದರು 
(ಪುನರು. ೩೪೫). [ನೃತ್ಯ 4"ಮಂದಿರ್ಕ] 
ನೃತ್ಯರಸ (ನಾ). ನರ್ತನದಿಂದುಂಟಾಗುವ ಆನಂದ : ಗೀತನಾದ್ಯಂ 
ನೈ ತ್ಯರಸದೊಳೋಲಾಡುತುಂ ನೂತನೋದ್ಧತ ನರ್ತನಕ್ಕೆ ಮುಯ್ಯಾನುತುಂ 
ಕೊಡೆ ಹೀಲಿದಳೆಯಣುಕುಗಳ ನಡುವೆ ಮೆಜತವುತುಂ (ನಂಬಿರ.೩-೬೧), 
[ನೃತ್ಯ*-ರಸ] 
ನೈತ್ಯಲೀಲೆ (ನಾ). ನರ್ತನದ ವಿಲಾಸ: ಅಂತು ಗಗನರಂಗದೊಳ್‌ ನೃತ್ಯ 
ಲೀಲೆಯಂ ಮೆಜಕಿದು ವಾಸವಧಿವಾಸಕೃಭಿವರಿಖಿಯರಾಗಿ. ಫೋದಳ್‌ 
(ಜಗನಿ. ೩-೧೬ ನ). [ನೃತ್ಯ ಲೀಲೆ] 
ನೃ ತ್ಯವಿದ್ಯೆ (ನಾ). ಇನೃತ್ಯಕಲೆ ನ ಚರಣನಿತಂಬಗ್ರ್ರೀವಾಕರಶಾಖಾಜನಿತ 
ರೇಚಕಂ ನಯನಮನೋಹರಮಾಗೆ ನೃತ್ಯನಿದ್ಯೆಯೆ ಪರಿಜಂ ಕೈಕೊಂಡು 
ದೆಂಬಿನಂ ಸೊಗಯಿಸಿದಳ್‌ (ಮುಲ್ಲಿಪು. ೮-೩೬). [ನೃತ್ಯ 4-ವಿದ್ಯೆ] 
ನೃತ್ಯಾಂಗ (ನಾ). ನಾಟ್ಯದ ಭಾಗ; ನರ್ತನಕ್ಕೆ ಸೇರಿದುದು : 
ಅಂಗನಾಕುಸುಮಸುಕುಮಾರಾಂಗಸಮಂಚಿತಮುಮಪ್ಪ ಲಾಸ್ಫಮನಚ್ಚ 
ರಸೆಯರಾದಿ ಸಂಧ್ಯಂಗಗತ ನೃ ತ್ಯಾಂಗರಸಭಾವಾಭಿನಯಂಂಗಳನಿಂದ್ರಂ ಶ್ರೀ 
ದೇವಂಗೆ ನೋಡಿಕೊಳ್ಳಿ ಂಬಂತೆ ಪರಿಸ್ಫುಟಿಂ ಮಾಡಿ (ಶಾಂತಿಪು, ೭-೩೨ ನ). 
[ನೃತ್ಯ ಅಂಗೃ] 
ನೃಪ (ನಾ). ಪ್ರಜೆಗಳನ್ನು ಕಾಪಾಡುವವನು ; ಜನರನ್ನು ರಕ್ಷಿಸು 
ವವನು ; ಅರಸ; ದೊರೆ; ರಾಜ: “ರಾಜಾ, ರಾಜನ್ಯಃ, ರಾಟ್‌, 
ಪ್ರಜಾಪತಿಃ, ಕ್ಷತ್ರಿಯಃ, ನೃಪಃ, ಕ್ಷತ್ರಂ... ಲೋಕಪಾಲಃ - ಈ ೧೨ 
ಅರಸು” (ಹಲಾಯು. ೬೯-೨೬೭) ; ನರಪತಿ ಬಂದನಾ ನೃಪನನಟ್ತಿಯೆ 
ಕಾಣ್ಸುದು (ಕವಿ, ೧-೧೧೫); ಆ ನೃಪರೊಳಾರಾ ಪಾಂಡುರಾಜಂ 
ಬರಂ (ಸೆಂಸಭಾ. ೧-೧೧೦) ; ನೃಪರಂ ಚಕ್ರಿಪದಾಂಬುಜಕ್ಕೆಆಗವೇಲ 
ರತ್ನನ ಹೇನುನಾ ದ್ವಿಸನಿಖಾ ತುಂಗತುರಂಗಮಂಗಳಿನರಿತ್ತರ್ಥಂ 
ಗಳೆಂದೆಂದು (ಶಾಂತಿಪು. ೧೧-೪೪) ; ನೃಪಂ ಸಿನ್ನಂ ಪಿಡಿದುಯ್ಯೈ ಭಾನು 
ಮತಿಯಂ ಸಂತೈಸಿ ಚಿತ್ರಾಂಗದಂಗುಸಯೋಗಾಸ್ತ್ರಮನೆಚ್ಚು ಕೂಡೆ ನಭದಿಂ 


ನೃಪಕಾಂತೆ 


ಗಾಂಡೀವಿ ತರ್ನಾಗಳ್‌ (ಗದಾಯು. ೨-೩೪) ; ಕಾಳೆಗದ ಮುಖವಾವು 
ದೆಂದಜಿಯದ ಹಂದೆನೈ ಪಂಗೆ (ಒಸನ.೭೦೫) ; ನೃಪನೆನ್ನಂ ಬಗೆದಿರ್ಕುಮೋ 
ಕರುಣದಿಂ ಕೈಸಾರ್ಗುಮೋ ಪೇಲಾಮೆಂದುಪತಾಪಂ ಮಿಗೆ ಸುಯು 
* ಶಂಕಿಪಳಂ ಮೆಲ್ಲನೆ ಸಾರ್ದು ಸಾರು ಸಖಿಯರ್‌ ಪೊಂಬಾಟಿಕಿಯಂ 

ಬೀಸುವರ್‌ (ನಳಚಂ, ೧೮೯). [ಸಂ.) 

ನೃಪಕಾಂತೆ (ನಾ). ರಾಜನ ಹೆಂಡತಿ; ರಾಣಿ; ಅರಸಿ: ನೃಪ 
ಕಾಂತೆಯ ಕೆಲದೊಳ್‌ ಶೋಭಿಪ ಸುತನಂ ರೂಪನಿಜಿತಕಮಲಾಸುತನಂ 
'ಈಕ್ತಿಸುತಿರ್ದಂ (ಕುಸುನಾ. ೬-೯೧). [ನೃಪ ಕಾಂತೆ] 

ನೃಪಕುನಾರ (ನಾ). ರಾಜಕುಮಾರ ; ರಾಜಪುತ್ರ : ನೋಡಿದಂ 
ನೃಸಕುಮಾರರನುತ್ಸವದಿಂದ ಬಾಹುಕಂ (ನಳಚಂ. ೭೧೬) ; ಎಲೆ ಯುಧಿ 
ಸ್ಮಿರ ನೃ ಪಕುಮಾರ ಪ್ರಳಯಂದಾಪತ್ತಾಯ್ತೆ ಭೀಮನ ನಲನಿಗೂಣೆಯ 

ಜಃ ದ್ರೌಪದಿ ಸುಭದ್ರಾ ಲಲನೆಯರಿಗನುಚಿತವು ಘಟಸಿತೆ 

ಎಂದನಾ ಮುನಿಪ (ಕುಬ್ಯಾದ್ರ್ರೋ. ೭-೨೨). [ನೃಪ ಕುಮಾರ] 

ನೃಸಕುಲ, ನೃಪಕುಳ (ನಾ). ಅರಸುಕುಲ; ರಾಜಕುಲ: ಬನಣಿ 
ಯೇಕೆ ಹಿಮಾಂಶುಕುಲಸಂಭವನು ಸುಜನಾಧಾರ ನೃಪಕುಲನಿವಹಜೊಳು 
ವಿಖ್ಯಾತ . . « ಇನ್ನಾ ಭುವನಪತಿಗೆಣಿ [i ಲೋಕದೊಳೆಂದ 
ನಮರೇಂದ್ರ (ನ೪ಚ, ೪-೧೨). ನೃಪಕುಳೆ : ಅಳವಡೆ ಭುಜಜೊಳ್‌ 
ಮೃಗಮದತಿಳಕದವೋಲ್‌: ' ಸಕಲ್ಪಧರಣಿ' ಯೌನನ ಭೂಷಾವಳಿಯನೆೆ 
ತಿರ್ದುವನಾ ನೃಪಕುಳಶೇಖರನಮೃತಮತಿಯ ಮುಖದರ್ಪಣದೊಳ್‌ 
(ಯಶೋಚೆ. ೨-೧೭). [ನೃಪ--ಕುಲ] 

ನೃಪಕುಳ "ನೃಪಕುಲ' ನೋ. 

ನೃಪಗೃಹ (ನಾ). ಅರಮನೆ ; ರಾಜನ ವಾಸಸ್ಥಾನ : ಇದು ಬನ 
ಮಿದು. ನೃಷಗೃಹಮೆಂಬುದಮೋಘಂ (ಜಗವಿ. ೨-೩೬). 

[ನೃಪ ಗೃ ಹ] 

ನೃಸಗೇಹ (ನಾ). -ನೃಪಗೃಹ: ೩ರಾಕುಳ ಕವಿರಾಜಹಂಸಸುಭಗಂ 
ನಭಮಂ ನೃಪಗೇಹಮಂ ಸನುಂ ತಿಳಿಪುಗುಮಲ್ಲಿ ಮಂದಪವನೋಚ್ಚಳ 
ಶೀಕರಮಂಬುಜಾಕರಂ (ಪುಷ್ಪಪು. [ನೃಪ-- ಗೇಹ] 

ನೃಪತಿ (ನಾ). ನೃಪ: “ನೃಪತಿ ರಾರ ರಾಜಂ ನರಾಮರಂ ಪಾರ್ಥಿನಂ 
ಕುಪತಿ ಮೂರ್ಧಾಭಿಸಿಕ್ತಂ ಕ್ಷತ್ರಿಯಂ ಪ್ರಜಾಧಿಸನೆನಲ್ಕರಸಕ್ಕು” 

ನೃಪತೀ ಪರೋಪಕಾರೀ . . . ರಿಪುವರ್ಗ 
ಮನಲೆದು ಗೆಲ್ಟೆಯಾಗಾಹವನದೊಳ್‌ (ಕವಿರಾ. ೨-೨೪) ; ನೃಪತಿ ಪತಿವ್ರತೆ 
ಬಂದಿರ್ದಪಳರಮನೆಯೆಸೆವ ಬಾಗಿಲೊರ್ಳ (ದಶಕು. ೧೨-೯೩) ; ನೃಪತಿಗೆ 
ಸಹಾಯವನಗ್ನಿ ಮಾಡುವನು (ಕುಪ್ಯಾಸ. ೫-೧೬) ; ನೃಪತಿಯಾ ಭಾನ 
ಮಹಿಮಾಜ್ಯೋತಿ ಸಂಚರಿಸಿದುದು ನಿಂಂಚಿ ಪಟ್ಟಿ ಮಹಿಸಿಯರೆರ್ದೆ 
ಗಳೊಳ್‌ (ಶ್ರೀರಾಮಾ. ೧೨-೩೧೨), [ಸಂ.] 

ನೃ ಪತಿನಿಕೇತ (ನಾ). - ನೃಪಗೃಹ : “ನೃಪತಿನಿಕೇತಸ್ಮಾನಕನುಂಪ 
ಕಾರ್ಯಮುಂಮಂತದಕ್ಕುಂ” (ನಸ್ತುಕೋ. ೪೪-೧೭). [ನೃಪತಿ4-ನಿಕೇತ] 

ನೃಪತಿಲಕ, ನೃಪತಿಳಕ (ನಾ). ರಾಜಶ್ರೇಷ್ಠ : ಬಲದ" ಗದ್ದುಗೆಗಳಲಿ 
ಭಟಿರಗ್ಗ ಳೆಯ ರವಿಸುತ ನದಿಯ ಮಗ ನೃಪತಿಲಕ ದುಶ್ಶಾಸನ ಕೃಪ 
ದ್ರೋಣಇದಿ ನಾಯಕರು . . . ಗಜಗಲಿಸಿದರು ಮಾಣಿಕೃಮುಯಭೂಷಣ 
ವಿಳಾಸದಲಿ (ಕುವ್ಯಾಉ. ೮-೩೦), ನೃಪತಿಳಕ: ಅಂಬರತಟಿಕ್ಕೆ ಖಗ 
'ಕುಲನಂಬರನಂ ಕೊಂಡು ಪಾಲಿಲೀಕ್ಷಿಸುತಿರ್ದಂ  ಕಂಬುಗ್ರೀನಂ 
ನೋಯಂಲ್‌ಕಂಬು ಗ್ರೀಸ್ಮಕ್ಕೆ ಸುಗಿನವೋಲ್‌ ನೃಪತಿಳಕಂ (ನಳಡಂ೫೨೮) 

[ನೃ ಸ-- ತಿಲಕ] 

ನೃಪತಿಸನಾಭಿ (ನಂ). ರಾಜನಿಗೆ ಸಮಾಸದ ಸಂಬಂಧಿ; 

ದಾಯಾದಿ: ನೃಪನ ನರಪಾಲತನಯನ ನೃ ಸನಧುವರ್ನೆರೆದು ಸುಖದಿನರೆ 


ವಾಯ್ತೆ 


. ೨-೫೨). 


(ಸುಂಗರಾ. ೭೮-೧); 


೪೮೮೭ 


20 


30 


35 


40 


ನೃಪಪೀಠ 


ಕೈಕೊಂಡತ್ತ ಪರಿವಿತತರಾಗಮೆರ್ಜೆಯಂ. ನೃಪತಿಸನಾಭಿಗಳ ಬಂಧುಜನದಾ 
ಕೆಳೆಯಾ (ಕವಿರಾ. ೨-೨೨). [ನೃಪತಿ ಸನಾಭಿ] 

ನೃಪತಿಳಕ "ನೃಪತಿಲಕ' ನೋ. 

ನೃಪತುಂಗ (ತಾ). ೧. -ನೃ ಸತಿಲಕ: (8). ೨. ರಾಷ್ಟ್ರಕೂಟ 
ಅನೋಫಘವರ್ಷನೆಂಬ ರಾ ಸಜನ ಹೆಸರು: ಶ್ರೀ ತಳ್ತಾರದೊಳ್‌ 
ಕೌಸ್ತು ಭಜಾತದ್ಭುತಿ ಬಳಸಿ ಕಾಂಡಪಟಿದಂತಿರೆ ಸಂಪ್ರೀತಿಯಿನಾಬನನ 
ಗಲಳ್‌ ನೀತಿನಿರಂತರನುದಾರನಾ ನೃಪತುಂಗಂ (ಕವಿರಾ. ೧-೧). 

[ನೃಪ 4 ತುಂಗೃ] 

ನೈಪಧರ್ಮ (ನಾ). ಅರಸನು ಅನುಸರಿಸಬೇಕಾದ ಧರ್ಮ; ರಾಜ 
ಧರ್ಮ : ಕಪಟದ್ಯೂತನಿದು ನೃ ಪಧರ್ಮವೇ (ಕುನ್ಯಾಗ, ೫-೧೨) ; 
ಶೆಪಥವ ಗೈದುದನಪಲಾಪಿಸುವುದಿದು ನೃ ಪಥರ್ಮನೇನೋ ನರೇಂದ್ರಾ 
ಕೃಪಾಕರ ಗುಣಸಾಂದ್ರ (ಶಾಕುಂತ. ೬೮ ಅಡಿಸದ್ಯ). [ನೃಪ4 ಧರ್ಮೇ] 

ನೃ ಸನಂದನ (ನಾ). ಎ ನೃಪಕುಮಾರ : ನೃಪನಾ ನೃಪನಂದನನಾ 
ನೃಪನಧುನರ್‌ ನೆರೆದು ಸುಖದೊಳಿರೆ ಕೈ ಕೊಂಡತ್ತಪರಿಮಿತರಾಗ 
ಮೆರ್ದೆಯಂ ನೃಪಬಾಂಧನರಾ ಸುಮಿತ್ರರಾ ಪರಿಜನ(ದಾ) (ಕವಿಂ. 
೨-೨೧). [ನೃ ಪ4ನಂದನ] 

ನೈಪನಂದನೆ (ನಾ). ಅರಸನ ಮಗಳು ; ರಾಜಪುತ್ರಿ : ನೃ ಪನಂದನೆ 
ತನಗುದಯಿಸಿದ ಪುತ್ರನಂ ರುದ್ರಭೂನಿಂಯೊಳ್‌ ಬಿಸುಟು ಬರಲ್‌(ದಶಕು, 
೯-೪೩). [ನೃಪ -- ನಂದನೆ] 

ನೃ ಪನೀತಿ (ನಾ). - ನೃಪಧರ್ಮ : ನುಡಿದೆರಡನಾಡದಿರು ಕಾರ್ಯವ 
ಬಿಡದಿರು . . . ಅನುಜಾತ್ಮಜರೊಳೊಗ್ಗೊ ಡೆಯದಿರು ನೈಪನೀತಿಯಿದು 
ಭೂಪಾಲ ಕೇಳೆಂದ (ಕುಪ್ಯಾಸ. ೧-೪೭) ; ಅಡಸಿದಾಪತ್ತಿ ನಲಿ ಹಗೆಯನು 
ಕೆಡಹುವುದೆ ನೃಪನೀತಿ (ಕೌತಿರಾ. ೩೬-೬೮); ನೃಪನೀತಿ ತಪ್ಪ ದಂತಿರೆ 
ವಿಪುಳವಚಃಶ್ರೀ ಪೊದಳ್ಳು ಸಾರ್ದಂತಿರೆ ನಿನ್ನುಪಮೆಯೊಳುಸುರುವುದೆನ 
ಲವನಿಪಂಗೆ. (ತ್ರಿ ಪುವಿ, ೨೪-೨೪೧); ಅರಿಭಯಂಕರಶತ್ರುಗಳ ಸಂಹರಿಸುವುದು 
ನೃಪನೀತಿ ' ನಿನಗಿದು ತರವೆ ಬಿಡು ಪರಹಿಂಸೆ ದೋಸನಿದೆಂದುದಾ ಪಕ್ಷಿ 
(ನಳಚ. ೨-೧೮). [ನೃಸ-- ನೀತಿ ] 

ನೃಪನೀತಿವಿದ (ನಾ). ರಾಜಧರ್ಮದಲ್ಲಿ ನಿಷ್ಣಾ ತ; ರಾಜನೀತಿ 
ಚತುರ : ಆತನನಾರಾಧಿಸಿ ನೃಪನೀತಿವಿದರ್‌ ಚೆಳಟರಾನನೀಚೆರರಾತ್ಮ 
ಖ್ಯಾತಿಶ್ರೀಯೆಂ ಕಾದಭಿಜಾತ ನೃಪಾನ್ವಯರನೆನಿಬರಂ ಪೆಸರ್ಗೊಳ್ಳೆಂ 
(ಶಾಂತಿಪು, ೩-೮೭). [ಸಂ.. ನೈ ಪನೀತಿನಿದ್‌] 

ನೈ ಪಫೀತಿಶಾಸ್ತ್ರ (ನಾ). ರಾಜಧರ್ನುವನ್ನೂ ತಿಳಿಸುವ ವಿದ್ಯ; ರಾಜ 
ನೀತಿ : ನೃಪನೀತಿಶಾಸ್ತ್ರಮುಂ ನೀನಪೂರ್ವಮಂ ನುಡಿಯೆ ನುಡಿಯೆ 
ಮತ್ತದನನುವರ್ಣಿಪನ ನುಡಿಗಳ... ನಿನ್ನ ನುಡಿಗೆ ಸಮನಾದಪುದೇ 
(ಶಾಂತಿಪು. ೨-೩೬). [ನೃ ಪನೀತಿ--ಶಾಸ್ತ್ರ] 

ನೃಪಸತಿ (ನಾ). ರಾಜರುಗಳ ಒಡೆಯ; ಚಕ್ರವರ್ತಿ; ಸಾರ್ವ 
ಭೌಮ : ನೃಪಪತಿಯಂಕ್ತವಿಂದಂ ನೀಂ [ಪಾಳಾಂ. ಉಪಪತ್ತಿ ಯುಕ್ತ 
ಮಿದನಿಂ] ನೃಪ ಕೆಯ್ಯೊಳ್ನಿನ್ನ್ನ ತಂಡೆಯೆಂದುದಂ (ಗದಾಯು. ೪-೮). 

[ನೃಪ ಪತ್ನಿ] 

ನೃಸಪದ (ನಾ). ೧. ಅರಸನ ಪಾದ; ರಾಜನ ಚರಣ : ನಮಗೆ 
ಭಾರಿಯ ಭಾಗ್ಯಲಕ್ಷ್ಮಿಯೆ ಮಮತೆಯಾಯ್ತಿನ್ನೇನು ನೃಪಪಡಕಮಲದಲಿ 
ಬೀಳುನೆವು ನಡೆನಡೆ ಧನ್ಯರಹೆವೆಂದ (ಕುನ್ನಿ ೧೦-೧೪). ೨. ರಾಜ 
ಪದವಿ. [ನೃಪ ಪದ್ಮ] 

ನೃಪಪೀಠ (ನಾ). ರಾಜನ ಆಸನ; ಸಿಂಹಾಸನ: ಉದಯದಲಿ 
ನಾವಿನಿಬರಾತನ ಸದನದಲಿ ನೃಪಪೀಠನನು ಗರ್ವದಲಿ ನೆಮ್ಮುವೆವಾತ 
ನನ್ಮುಲಿ ಖೋಡಿಯನು ಹಿಡಿಯೆ (ಕುನ್ಯಾವಿ, ೯-೪೧). [ನೃಪ-4ಪೀಕ] 


ನೃಪಪುತ್ರಿ 


ನ್ನಪಪುತ್ರಿ (ನಾ).- ನೃಪನಂದನೆ : ನೃಪಪುತ್ರಿ ಶೂರಸೇನಾಧಿಪ 
ಸಿದಿರೊಳ್‌' ರಥಿನಿ ನಿಲ್ವುದು 0 ಚತುರಕಳಾಲಪನೆ ನೃಪೇಶ್ವರನರ್ಣನನಿಪುಣೆ 
ಪತಿಂನರೆಯ ಮಂದೆ ನಿಂದಿಂತೆಂದಳ್‌ (ಶಾಂತಿಪು. ೫-೧೨೬), 

[ನೃಪ ಸುತ್ರಿ] 

ನೃಸೆಪ್ರೆತಿಮುಗುಣ (ನಾ). ರಾಜನಿಗೆ ಸಮಾನವಾದ ಗುಣವುಳ್ಳ 
ವನು : ತಾರೇಶಂ ನಿಲೆ ಮೇಸದೊಳಾರಂ ಮೊದಲಾಗೆ ಸಡ್ಸ್ರಹಂ ನೋಡೆ 
ನೃಪಂ ಸೂರಿ ನೃಪಪ್ರತಿನುಗುಣಂ ಚೋರಂ ನಿರ್ಧನನೆನಿಕ್ಕುಮಾತಂ 
ಕ್ರಮದಿಂ (ಜಾತತಿ. ೨೦-೧). [ನೃ ಸ-- ಪ್ರತಿಮ--ಗುಣ] 

ನೃಸಬಾಥೆ (ನಾ). ಅರಸನ ಹಿಂಸೆ ; ರಾಜನ ಉಪದ್ರವ: ನೃಪ 
ಬಾಧೆ ಕಳ್ಳರಿಂದಾದ ಪುಯ್ಯೇಲ್‌ ಅಗ್ನಿ ಪ್ರಕೋಸನುಬ್ಬರದಿಂದಪ್ಪು ಪಸರ್ಗ 
ಮೆನಿಸ ವಾರ್ತಾಪ್ರಸಂಚಮಾದಲ್ಲಿ ಕೇಳಬೇಡೋಸಜಕಿಯಂ. (ಲೋಕೋಸ. 


೧೨-೫೨). [ನೃಪ ಬಾಧೆ] 
ನೃ ಪಭವನ (ನಾ). - ನೃಸಗೃಹ: ಜನಿಶೋತ್ಸನಯುಗಲನ್ಯಗ್ರನಾಕ 
ನರಲೋಕಸಕಲಜನಕಳಕಳದಿಂದೆನಿತಾನುಂ ವಿಭನದಿನಿಂತು ನಾಜಿಯಂಂ 


ರಯ್ಯೂಮಾದುದಾ ನೃಸಭನನಂ (ಅದಿಪು, ೯-೬೨) ; ಅರಿಭಯಂಕರ 
ಭೀಮಸೇನನ ನಿರುಪಮಾಲಯನೆಡದ ಕಡೆಯಲಿ ಸರಿಸದಲಿ ಸೂತ್ರಿಸಿತು 
ಸಹಜೀವಂಗೆ ನೃ ಪಭವನ (ಕುನ್ಯಾಉ. ೧೧-೪೫)  [ನೃಪ-ಭನನ] 

ನೃಪಭಾಗ (ನಾ). ಅರಸನಿಗೆ ಸಲ್ಲಬೇಕಾದ ಹುಟ್ಟುವಳಿಯ 
ಭಾಗ ; ಭೂಕಂದಾಯ ; ನೆಲಡೆರಿಗೆ: ಕಿರಣಂಗಳೊಳು ನೃಪಭಾಗ 
ದೊಳು ಜಲಡೊಳಂಬುಜದೊಳನಿಲಡೊಳು ಕೈಗಳೊಳು ಕರಮೆನಿಕ್ಕುಂ 
(ಮಂಗರಿಾ, ೧೪೮-೪೩). [ನೃಪ 4 ಭಾಗ] 

ನೃ ಸಮಂಡಲ, ನೈಷಮಂಡಳ (ನಾ). [ರಾಜ್ಯಶಾ] (ನೆರೆ 
ಹೊರೆಯ)ರಾಜರ ಸಮೂಹ: ಪಡಿಯಜಾಯಲಾದೊಡ[ರಿ]ಯಂ ಕಿಡಿ 
ಸುಗುಮಂತಃಕಳಂಕ ನೃಪಮುಂಡಲ [ಸಾರಾಂ. ಳೆ]ನುಂ ತಡೆಯದೆ ತಮ 
ಸ್ಪೃಭಾನಂ ಕಿಡಿಸುವವೋಲಅತದು ರಾಹು ಶಶಿಮಂಡಲಮಂ (ಕವಿರಾ, 
೩-೧೪೭). ನೃಪೆಮುಂಡಳ : ಮೇಲಿನ ಪ್ರಯೋಗದ ಪಾಠಾಂ 
ತರವನ್ನು ನೋಡಿ. ೫ ವಿಜಿಗೀಷು, -ಅರಿ, ಮಧ್ಯಮ ಮತ್ತು 
ಉದಾಸೀನ ಎಂಬ ನಾಲ್ಕು ಬಗೆಯ ರಾಜರಿದ್ದು, ಪ್ರತಿಯೊಬ್ಬ 
ರಿಗೂ ಮಿತ್ರ ಹಾಗೂ ಮಿತ್ರಮಿತ್ರ ಎಂಬ ಅರಸರಿರುವುದರಿಂದ 
ಈ ಮಂಡಲಗಳು ಹನ್ನೆರಡಾಗುತ್ತವೆ. [ನೃಪ ಮಂಡಲ] 

ನೃಸಮಂಡಳ "ನೃ ಸಮಂಡಲ' ನೋ. 

ನೃ ಸಮಂದಿರ (ನಾ). - ನೃಪಗೃಹೆ: ಬಂಡು ನೇದವ್ಯಾಸನುನಿ ನೃಪ 
ನುಂದಿರನ ಹೊಗಲೆದ್ದು ಪದದಲಿ ಸಂದಣಿಸಿ ಚಾಚಿದನು ಮುಕುಟಿನನವನಿ 
ಪಾಲಕನು (ಕುನ್ಯಾಡ್ರ್ರೋ. ೭-೨೧). [ನೃಪ ನುಂದಿರ] 

ನೃಸಮುಂಕುರ (ನಾ). - ನೃಪತಿಲಕ: ಅಕಟ ಕಪಟಿದ್ಯೂತದಲಿ 
ನೃಸನುಕುರನುನ್ನತಿ ಮಂಲದುದೇ ಕೌಳಿಕದಲೀ ಕೌರವರು ಕೊಂಡರೆ 
ಧರ್ಮಜನ ನೆಲನ ಅಕುಓಲರಿಗೇಕಿದು ನಿರಾಬಾಧಕರಿಗೇಕಿದು "ಸಕಲ 
ಸುಜನಪ್ರಕರನಂದ್ಯರಿಗೇಕೆನುತ್ತಸುರಾರಿ ಚಿಂತಿಸಿದೆ (ಕುನ್ಯಅ. ೨-೩). 

[ನೃಪ 4 ಮುಕುರ] 

ನೃಷಯೂಥ (ನಾ). ರಾಜರ ಗುಂಪು; ಅರಸರ ಸಮೂಹ : 
ಚೆಲ್ಲಿತೀ ನೃಪಯೂಥ ಜಾಜಲಿ ಜಳ್ಳು ಗಳು ಜಲಜಾಕ್ಷನ ಪ್ರತಿಮಲ್ಲ ತಾನೇ 
'ಸಾಲದೇ ಹಾರುನೆನೆ ಕೆಲಬಲನ : . . ಎಂದನಾ ಚೈದ್ಯ (ಕುನ್ಯಾಸ. 
೧೦-೬೬). [ನೃಪ 4 ಯೂಥ) 

ನೃಸಲಕ್ಷ್ಮ (ನಾ). ರಾಜನ ಚಿಹ್ನೆಯಾದ ಶ್ವೇತಛತ್ರ : “ನೃಪ 
ಲಕ್ಷ್ಮ--೧. ರಾಜರಿಗೆ ಮಾತ್ರ ಸಲ್ಲ ತಕ್ಕ ಚಿಹ್ನೆ'' (ಸಿದ್ಧಾಂತಿ. ೨೪೫). 

[ನೃಪ 4 ಲಕ್ಷ್ಮ) 


೪ಲಲಲ 


30 


35 


40 


ನೃಪಸತಿ 


ನೃಪಲಕ್ಷ್ಮಿ (ನಾ). ರಾಜ್ಯಭಾರ ಮಾಡುವ ಸದವ್ಕಿ--ಅಧಿಕಾರ, 
— ಐಶ್ವರ್ಯ : “ಅರಸು ನೃಸಲಕ್ಷ್ಮಿ, ತಾನಾಧಿರಾಜ್ಯಮೆನಿಕುಂ” 


(ವಸ್ತು ಕೋ, ೬೨-೬೧). [ನೃಪ + ಲಕ್ಷ್ಮಿ] 


|ನೈಪನಂದ್ಯ (ನಾ). ಅರಸನಿಂದ ನಮಸ್ಕಾರ ಮಾಡಿಸಿಕೊಂಡ 


ವನು; ರಾಜಪೂಜಿತ : ನೃ ಸನಂದ್ಯಂ ನಾಗ್ವಧೂನಲ್ಲಭನನುಳಯಶಂ 

ನಿರ್ಮಳಂ ಕಿಲ್ಪಿಸೈಕದ್ದಿಪಪಂಚಾಸ್ಯಂ . . . ಒಸೆದಂ ಖ್ಯಾತತ್ರ್ರೈನಿದ್ಯ 
ಚಕ್ರಾ ಧಿಪಪಾದಾಂಭೋಜಭ್ಯ ಂಗಂ ಸುಕನಿಜನಮುನಸದ್ಮಿನೀರಾಜಹಂಸಂ 
(ಧರ್ಮಾಮೃ. ೫-೨೫೯). [ನೃ ಪ1-ವಂದ್ಯು] 

ನೃಪನಧು (ನಾ). - ನೃಪಕಾಂತೆ: ನೃಸನ ನರಸಾಲತನಯನ ನೃಪ 
ವಧುನರ್‌ ನೆರೆದು ಸುಖಜೊಳಿರೆ (ಕವಿ, ೨-೨೨). [ನೃಪ-- ವಧು] 

ನೃಪನರ (ನಾ). ರಾಜಶ್ರೇಷ್ಠ : ಮೃದುಪದಪಾತದಿಂದಸುಳೆಯಂ 
ತಳಿರ್ವೇಅಕಿಸಿ ಕೇಕರಾಂಶುಪಾತದಿನಲರ್ಗೊಂಚಲಂ ತಿಳಕಮಂ ತಳೆನಂತಿರೆ. 
ಮಾಡಿ ಪರ್ಜಿ ಕೊರ್ಬಿದ ಕುಚದೊತ್ತಿನಿಂ ಕುರವಕ ಕ್ಕ ನವಾಂಕುರನುಂ 
ನಿಮಿರ್ಚಿ ಬೀಜಕಿದುದಬಳಾಜನಂ ನೃಪನರಂಗೆ ಮನೋಜಮಹೇಂದ್ರ 
ಜಾಳಮಂ (ನುಲ್ಲಿಪು, ೬-೫೩) ; ನೃಪವರನುದ್ಭ ಟೋರ್ನಿಪನ ಧಾಳಿಗೆ 
ಕೆಟ್ಟಿ ಹಿತಾಂಗನಾಜನಂ ವಿಪಿನನುನಂದು ಪೊಕ್ಕು (ಉದ್ಭಟ. ೧೨೯೩); 
ಶತಾನೀಕರು ಶತಾಯುಧರೆನಿಪ ನೃಪನರರು ತುರಗ ಗಜರಥ ಸಾಯ 
ದಳಸಾಗರದ ಸೌರಂಭದಲಿ ನಿಜ ಸಂನರಣೆಯನು ತೋಜಕಿದರು 
ತಮ್ಮ ಕ್ರೋಹಿಣೇದಳನ (ಕುನ್ಯಾಉ. ೧೧-೨೩). [ನೃಪ -- ವರ್ಯ] 

ನೃ ಸನಿದ್ಯೆ (ನಾ). ಅನ್ವೀಕ್ಷಕೀ, ತ್ರಯಿಾಾ, ವಾರ್ತಾ ಮತ್ತು, ದಂಡ 
ನೀತಿ ಎಂಬ ನಾಲ್ಕು ರಾಜವಿದ್ಯೆಗಳು : ನಾಲ್ಕುಂ .ನೃಪನಿದ್ಯೆ 
ಯೊಂದು ಬಲದಿಂ ಪಂಚಾಂಗಮಂಂತ್ರಂ ಮನಂಬುಗೆ ಬೇಚಕೊಂದೆಡೆಗಾಣ 
ದುದ್ಧತರಿಪುಶ್ರೀಕಾಂತೆ ತನ್ನ್ನಂ ಶರಣ್ಣುಗೆ. ಸೊಕ್ಕಂ (ಶಾಂತಿಪು. ೨-೨೮) ; 
ನ್ಯಾಯಾಗಮ ನೃಪವಿದ್ಯಾಮ್ನಾಯಕಲಾಕಾಮತಂತ್ರ್ರ ನಿಷಯನಿರೋಧ 
ಪ್ರಾಯಂ ಶಾಸ್ತ್ರವಿರುದ್ಧ 0 ಶ್ರೇಯಮದಂತೆಲ್ಲಿಯರಾನುಮುಕ್ತಿ ಕ್ರಮದಿಂ 

೪೭೬). [ನೃ ಪ. ವಿದ್ಯ] 

ನೃಪೆನೃಷಭ (ನಾ). ರಾಜಶ್ರೇಷ್ಠ : , ಅಪರಾಗಂ ಮಂನಿಪತಿವೋಲಪ 
ಗತಗುಣನಾಗಿಯಂಂ ನಿಜಾಯತಜೋಷಂ ವಿಪುಳಯ ಶೋಧನಲೋಭಂ ನೃಪ 
ವೃಷಭನರಾತಿನಿಕರತರುವನದಹನಂ (ವಿ೨, ೩-೧೫4). [ನೃಪ-ವೃಷಭ] 

ನೃಪಶಾಸ್ತ್ರ (ನಾ). ಇ ನೃಪನೀತಿಶಾಸ್ತ್ರ: ರಾಜಶಾಸ್ತ್ರ ನನ್ನು "ನೃ ಸಶಾಸ್ತ್ರ' 
ಮತ್ತು ಂಡನೀತಿ ಎಂದೂ "ದಮ' ದಂಡನೆಂದೂ, ನೀತಿಶಾಸ್ತ್ರ ನೆಂದೂ 
ಕರೆದಿದ್ದಾರೆ (ಭಾರದ. ೩೭೦), [ನೃಪ ಶಾಸ್ತ್ರ) 

ನೃಪಶಾಸ್ತ್ರಜ್ಞತೆ (ನಾ): ರಾಜನೀತಿಶಾಸ್ತ್ರವನ್ನು ತಿಳಿದಿರುವಿಕೆ : 
ನೃಪಶಾಸ್ತ್ರಜ್ಞ ತೆಗಿಲ್ಲಿ ಮಲ್ಲಸನೊಳಶ್ಚೇಭಾಗಮುಕ್ಕಿಲ್ಲಿ ಮಲ್ಲಪನೊಳ 
ಶೂರತೆಗಿಲ್ಲಿ. . . ನುಲ್ಲಸನೊಳ್‌ ನೋಟಕ್ಟೂ ಡೆ ಕಾಣಲಾಗದು ಸಮಾನಂ 
ಮಾನವಾನೀಕಮಂ (ಅಜಿಪು. ೧-೨೭). [ಸಂ. ನೃ ಸಶಾಸ್ತ್ರಜ್ಞತಾ] 

ನೃಸಸಂಪದ (ನಾ). ಅರಸನ ಸಂಪತ್ತು ; ರಾಜನ ಐಶ್ವರ್ಯ : 
ಶನದ ಸಿಕಿಗಾರದಂದದೊಳೆನಗೆ, ಮಕ್ಕಳಿಲ್ಲದ ದೊರೆಗೆ, ನೃಸಸಂಪದಂ 
(ಶ್ರೀರಾಮಾ. ೯-೨೨೮), [ನೃ ಪ--ಸಂಪದ] 

ನೃ ಪೆಸತಿ (ನಾ). ಎ ನೃಸಕಾಂತೆ: “ಭಟ್ಟನಿಯರ್‌ ನೃಪಸತಿಯರ್‌ಗ 
(ನಸ್ತುಕೋ, ೬೦-೪೯) ;. ನೃಪಸತಿಯ ಕೆಲದ ಚಮರರುಹನಾಣಿಪಲ್ಲನೆ 
ಲತಣಂಗಿ ಗೆಲೆನಂದಳ್‌ ದುಗ್ಧ ಪಯೋಧಿಮಥನದೊಳ್‌ ಫೇನಪಟಿಳಮಂ 
ಪಿಡಿದು ನೆಗೆನ ಲಕ್ಷ್ಮೀನಧುವಂ (ನುಲ್ಲಿಪು. ೧೧-೯೦) ; ನೃ ಪಸತಿಯರ್ಗುದ 
ಯಿಸಿದರ್‌ ತಪನಪ್ರತಿಮಪ್ರ ತಾಪರಭಿನನಪಾಠೀನಪತಾಕರಿಂದ್ರಸೇನನು 
ಮುಸೇಂದ್ರ ಸೇನನುಮೆನಿಪ್ಪ ಫೆಸರೆಸೆನಿರ್ವರ್‌ (ಶಾಂತೀಶ್ವ. ೬-೨೮). 

[ನೃಪ 4 ಸತಿ] 


(ಕಾನ್ಯಾನ. 


ನೃಪಸದನ 


ನೃಪಸದನ (ನಾ). ಇ ನೃಪಗೃಹ: ಇದಂ ಬನಮಿದು ನೃಪಗೃಹ 
ಮೆಂಬುದಮೋಘಂ ಸ್ಪರ್ಶನಾನುಮಿತನುಪ್ಪು ದುಸಟ್ಟಿ ದಶುಕಪಿಕಾಳಿಗೆನೆ 
ನೃ ಪಸದನಂ ಸೊಗಯಿಪುದು ಚಿತ್ರಮಣಿಶಬಲತೆಯಿಂ0 (ಜಗವಿ, ೨-೩೬). 
[ಗೃಹ ಸಂಸ] 
ನೃಪಸಭ (ನಾ). ಅನೇಕ ರಾಜರುಗಳ ಕೂಟ ಸಭೆ: ದಾಸೀ 
ಸಭಂ ನೃ ಸಸಭಂ ರಕ್ಷಸ್ಸಭಮಿಮಾದಿಶಃ (ಸಿದ್ಧಾಂತಿ, ೪೫೩). [ಸಂ.] 
ನೃಪಸಭೆ (ನಾ). ೧. ರಾಜನ ಒಡ್ಡೋಲಗ ; ರಾಜಾಸ್ಥಾನ : 
ಚತುರಚತುರಾನನರು ತರ್ಕಶು. ಬ್ರ ತಿಸಮೆಸ್ತ ಕಳಾಸ್ವತಂತ್ರರು ನುತಗುಣರು 
ನೃ ಪಸಭೆಯೊಳೆಸೆದರು  (ಕುನ್ಯಾಉ. ೮-೩೧). ೨.ಎ.ನೈನಸಳ: ಬಂದಳಾ 
ದಮಯಂತಿ ನೈ ಸಸಭೆಗಂದು ಹೊಕ್ಕಳು. ಕೆಳದಿಯರು ಮುದದಿಂದ 
ತೋಣಕಿದರಲ್ಲಿಯಿವರಿವರೆಂದು ವಿವರಿಸುತ (ನಳಚ. ೩-೫೮), 
[ನೃಪ ಸಭ] 
ನೃಪೆಸಿಂಹ (ನಾ). ರಾಜಶ್ರೇಷ್ಠ : ಮುದನುಣಮಿಲ್ಲ ದಾನಗುಣದಿಂ 
ನೆಗಟ್ಟುಂ ನೃ ಪಸಿಂಹನಾಗಿಯಂಂ ವಿದಿತ ವಿಶುದ್ಧ ಭದ್ರಗುಣಂ (ಗದಾಯು. 
೧-೧೦). [ನೃಪ 4 ಸಿಂಹ] 
ನೃಪಸುತ (ನಾ). -. ನೃಪಕುಮರಾರ : ತೊಳಗುವ ರತ್ನಾಭರಣಂಗಳ ರುಚ 
ನಿಜರೋಮಕಾಂತಿಯೊಳ್‌ ತಳ್ತು ತೆಅಂಬೊಳೆಯಲ್ಲಿಂದ್ರಾಯುಧಮೇಂ 
ಪೊಳೆದುಜೊ ನೃ ಪಸುತನ ಮುಂದೆ ತೆಗೆಯ ಬರುತ್ತ ೦ (ಕಾದಂಪೂ. ೫೯೮) ; 
ನೃಪಸುತನಂ ನೋಡಲೆಯ್ತ ಂದಳೊರ್ವಳ್‌ (ಪುಷ್ಪಪು. ೫-೨೮). 
(ನೃಸ 4 ಸುತ] 
ನೃಪಸೂನು (ನಾ). - ನೃಸಕುವರಾರ: ಅಂಜೆ ಭೀಷ್ಮನ ಬೈದು 
ಕಂಬನಿದುಂಬಿ ಹೋದಳು ತಪಕೆ ಬಳಿಕೀಯಂಬಿಕೆಯನಂಬಾಲೆಯನು 
ರವಿಸಿದನು ನೃ ಪಸೂನು (ಕುನ್ಯಾಆ. ೨-೩೮). [ನೃಪ -- ಸೂನು] 
ನೃ ಸೆಸೇನೆ (ನಾ). ಅರಸನ ಸೈನ್ಯ ) ರಾಜನ ದಂಡು: “ನೃಪಸೇನೆ 
ಯೊಳಂ ದಂಡಂ” (ನಸ್ತುಕೋ. ೧೩೮-೧೨೦). [ನೃಪ--ಸೇನೆ] 
ನೃಪಸೇವೆ (ನಾ). ಅರಸನ ಸೇವೆ; ರಾಜನ ಕೈಂಕರ್ಯ : 
ನೈ [ಸಾಕಾಂ. ತ] ಪಸೇವಾಯಾತಸೃಢ್ವೀಪತಿಸುತವೃ ತತೂರ್ಯಪ್ರಣಾದಂ 
ಪಯಃಪಾನಸರವ್ಯಾಯಾತಗಂಧದ್ದಿಸಗಣಘನಘಂಟಾಪ್ರ ಘೋಷಂ . y 
ಕರಂ ರಂಜಿಸೆ ಬಗೆಗೊಳಿಕುಂ ತತ್ಪು ರೀರಾಜಮಾರ್ಗಂ (ರಾಜಕೇ. ೨-೧೧೨). 
[ನೃಪ 4 ಸೇವೆ] 
ನೃಪಾಲ, ನೃಪಾಳ (ನಾ). ಇ ನೈಷ : ಅದು ಸಿರಿಯ ಸಿರಿಯ 
ಬಾಟಿಕ್ಕೊದಲದು ಚಾಗದ ಭೋಗದಾಗರಂ ಸಕಲಸುಖಕೃದು ಜನ್ಮಭೂಮಿ 
ಯೆನಿಸಿದುದದನಾಳ್ವಂ ಮಾರಿದತ್ತನೆಂಬ ನೃ ಪಾಲಂ (ಯಕೋಚ, ೧-೩೩) ; 
ತಜ್ಜನಪಂ .'. . ಅನಘ ಬಸವನ ಮುಖನನೀಕ್ಷಿಸೆ ಮನದೊಳನುರಾಗಿಸುತ 
ನಲಿಡೊಯ್ಯೊನೆ ನಗುತ ಭಂಡಾರಿಯಿಂತೆಂದಂ ನೃಪಾಲಂಗೆ (ಬಸಪು, 
೨೧-೪೬); ಈ ಸಮಸ್ತ ನೃಪಾಲಜನವಾರಾಸಿ ಮೇರೆಯನೊದೆವುತಿದೆ ನಿಮ 
ಗೇಸು ಭಾರನಿದೆಂದು ಬಿನ್ನ ವಿಸಿದನು ಭೀಷ್ಮಂಗೆ (ಕುನ್ಯಾಸ, ೧೦-೬) ; 
ಹರಕೆಗಳ ಕೈಕೊಳುತ ಸತಿ ಬಂದರನುನೆಯ ಹೊಕ್ಕಳು ನೃಸಾಲನ 
ಚರಣಕಮಲಕಳೆ ನಮಿಸಿ: ಪಡೆದಳು ಪತಿಯ ಚಿತ್ತನನು (ನಳಚ. ೯-೬೩). 
ನೈಪಾಳ: ಹಸ್ತ ಶ್ವರೆಥಪದಾತಿಸಮಸ್ತಯುತಂ ನಡೆದು ನಳನೃಪಾಳಂ 
ರಿಪುನಂ ಶಾಸ್ತ್ರಿಯನೈದಿಸಿ ದಿಗ್ವಿಜಯಂಸ್ತ ಂಭಮನೆಂಟುದಿಕ್ಕಿ ನೊಳ್‌ 
ನಿಲಿಿಸಿಟ್ಟಿ ೦ (ನಳಚಂ, ೨೨). : [ಸಂ.] 
ನೃಪಾಲಕ,' ನೃಪಾಳಕ (ನಾ). -ನೃಪ : ಗರ್ನಿತನೃಪಾಲಕಾಧನು 
ದುರ್ನಿಳಸನಜನಿತ ಭೂರಿಭಾರದೊಳೆನಸುಂ ನಿರ್ನಿಣ್ಣಿಯಾಗಿ ಭೂನಧು 
ಗೀರ್ನಾಣಾನೃತ  ವಿರಿಂಚಿಸಭೆಯಂ ಪೊಕ್ಕಳ್‌ (ಜಗವಿ. ೧-೨೭) 1 
ನೃಪಾಲಕಂ ' ಕಾಖಿನಿಗೂಡಿ ನಾಡೆ ತೋರ್ಪಸಾರರಾಗಾವಿಲನಾಗಿರಲ್ಲನುಂ 


೪೮೮೯ 


25 


80. 


40 


45 


ನೃಸಿಂಹ 


ತುಸೇಂದ್ರನಂ ಪೊರ್ದುನ ತಾರ್ಶ್ಸ್ವನಂತೆ ರಂಜಿಪಾ ಶುಕಂ ಸೊರ್ದಿದುದ್ಭುರ್ನಿ 
ಪಾಲನಂ (ಉದ್ದ ಟ. ೭-೧೧೫); ಮೇಘನೃಪಾಲಕನ ಡಂಗುರವೊ ಮೊಳಗುವ 
ಸಿಡಿಲಿನಬ್ಬ, ರಪೊ ೬೬ ಬೀಳ್ವ ತಾರಾಮಾಲೆಗಳೊ ಜೀಮೂತಲಕೆ 
ಅಂಬಿಸಿದುದೆಂಬರನ (ಕುನ್ಕಾಆ: ೧೯-೧೯). ನೃಪಾಳಕ ು ಹರಜಿ 
ಹೋದಗೆ ಚಾದಗೆ ಹಂಗನಟ್ಟಿ ಬೆಳ್ಳ ಕ್ಕಿಗಳಿಂ ಮನಂಗೊಳಿಪರಣ್ಯನನೆ 
ಯ್ಡಿದನಾ ನೃಪಾಳಕಂ (ನಳಚಂ. ೫೨೧), [ಸೆಂ] 

ನೃಷಾಲಯ (ನಾ). ಇ ನೃಪಗೃಹ : ನೃನಾಲಯಾಂತರ್ಗತ ಕಕ್ಷೆ 
ಕೋಷಂ (ಸಸ್ತುಕೋ. ೪೭-೧೪). [ನೃಪ 1 ಆಲಯ] 

ನೃಷಾನಸಥ (ನಾ). ಇ ನೃಪಗ್ಯೃ ಹೆ: ನಾಜಿಯಂ ಧಾರಾಪಂಚಕ 
ದೊಳ್‌ ನಿಚಿತ್ರಲಯದಿಂ ತಾಮೇಟ ಬರ್ಸೀ ಮುಹಾಧೀರರ್‌ ಕಾಲ್ನ ಡೆ 
ಯೊಳ್‌ ನೃ ಪಾನಸಥದಿಂ ಬರ್ಪಂದಮಾವಂದನೋ (ಸಂರಾನೂ. ne) 

[ನೃಪ -- ಅನಸಥ] 

ನೃಪಾಸನ (ನಾ). - ನೃಷನೀಶ: “ನೃಪಾಸನಂ, ಭದ್ರಾಸನಂ--3 

ರಾಜರು. ಕುಳಿತುಕೊಳ್ಳುವ ಆಸನದ ಹೆಸರು” (ಸಿದ್ಧಾಂತಿ. ೨೪೫). 
[ನೃ ಸ 4 ಆಸನ] 

ನೃಪಾಳ "ನೃ ಪಾಲ' ನೋ. 

ನೃಷಾಳಕ ಸ್ಸ ಪಾಲಕ್‌ ನೋ. 

ನೃಪೇಂದ್ರ (ಕಾ). ಇನೃಪತಿಲಕ : ಬಂದು ಮಣಿಮಕುಟಿನಸವಸದಿಂದಂ 
ಚಕ್ರಿಯ ಸೊದಟ್ಸಿ ತೇಜಕ್ಕೆ ಮಸುಳ್ಹಂದೆಜಿಗಿ ಮುಂದೆ ನಿಲ್ದುದುನೊಂದ 
ಚೇತ ಸಾರೆ ಕರೆದು ನೃಸೇಂದ್ರಂ (ಆದಿಪು. ೧೩-೧೪) ; ಪರಸಿರೆ 
ಸರಸಿರೆ ನೃಪೇಂದ್ರ ನಂ ನೀವು (ಯಶೋಚ. ೧-೫೯), [ಸಂ.] , 

ನೃಯುಗ್ಮ (ನಾ). ೧. ಸ್ತ್ರೀಪುರುಷರ ಜೋಡಿ; ಮಾನವ 
ಜೋಡಿ. ೨. [ಜ್ಯೋತಿ] ಮಿಥುನರಾಶಿ : ಕನಚಥರಂ ಶೂರಂ. . 
ವಿಹಗಪಾಸ್ಯಂ ನೃಯುಗ್ಮನುಧ್ಯತ್ರ್ಯಂಶಂ (ಜಾತತಿ. ೧೯-೪). [ಸಂ.] 

ನೃ ವಾಹನ (ನಾ). ಮನುಷ್ಯ ರನ್ನೇ ವಾಹನನಾಗಿಸಿಕೊಂಡವನು ; 
ನರವಾಹನ; ಕುಬೇರ: “ಯಕ್ಷಂ ಮನುಷ್ಯಧರ್ಮಂ ನೃವಾಹನ' 
ಧನಾಧ್ಯಕ್ಷನುತ್ತ ರದಿಗ್ವರಂ . . . ರಾಕ್ಷಸ ದ್ವಿಷನೆನೆ ಕುಖೀರನನಸಿಕ್ಕು” 
(ಮುಂಗರಾ, ೧೬-೧೫). [ಸಂ.] 

ನೃಶಂಸ (ನಾ). ಕೆಡುಕ; ಕೇಡಿಗ ; ನೀಚ; ಕ್ರೂರಿ: “ನೃಶಂಸಃ, 
ಕ್ರೂರಕರ್ಮುಕೃತ್ತ ಈ ೨ ಹೊಲ್ಲೆ ಹಗೆಯ್ವವಂ” (ಹಲಾಯು. ೬೧-೨೧೭); 
ಜೀನರಾಶಿಗಳನೋವದೆ ಘಾತಿಸಿದೈೆ ನೃ [ಶಂಸ]' ಬಾರ್ಬಲೆ ಬಡಿಗಾಳ 
ಮಂಬು , ೬ . ಹಿರಿದೆಂದು ಮೂದಲಿಸಿ ಬಂದಿಜಾನರ್‌ ಕುಯಪಿಂದೆ 
ನಾರಕರ್‌ (ನರ್ಧನೂ. ೫-೨೯) ; ಇರದೆ ನಿಜಬಲನಾಶನನ ಸಂಗರದ ಕಲಿ 
ತನಗಳನು ಕೇಳ್ಮಾಯಿಂರುಳು ಕಂಸಂಗಾಯ್ಲು ಜಾಗರನಾ ನೃಶಂಸಂಗೆ 
(ಸಿಭಾಗ. ೧೦-೩೮-೧). [Ao] 

ನೃಶಂಸತೆ (ನಾ). ಕ್ರೌರ್ಯ ; ನೀಚತನ : ಹಿಂಸೆಗೊಡಬಡೆ ನಾನು 
ನಿನಗೆ ನೃ ಕಹಯ eva ಜನವ ಬಾಧಿಪ 
ದುಷ್ಟ, ಸರ್ಪವನು ಧ್ವಂಸಿಸುವೆನೆಂದಾ ಪುಳಿಂದೋತ್ತ ೦ಸಂಗೆಂದಳು (ತಿಮ್ಮ ಆ. 
೧-೧೦). [ಸಂ. ನೃ ಶಂಸತಾ] 

ನೃಸಿಂಹ (ನಾ). ಮನುಷ್ಯ ಮುತ್ತು ಸಿಂಹದ ಆಕಾರವನ್ನು 
ಹೊಂದಿದ ವಿಷ್ಣುವಿನ ನೌಲ್ಕಿನೆಯ ಅವತಾರದ Li 
ನರಸಿಂಹ: ವಾಸುದೇವಾಯ ನಮೋ ವಾಸುಕಿಶಯನಾಯ . 
ಭೂಸುರಪ್ರ್ರಿಯೆ ಭಜಕಪೋಷಕನೆ ರಕ್ಷಿಪುದು ಕೇಶನ ಸೈಸಂಡಕೊಲಿದು 
(ಕನಕ. ೯೦ ಸಲ್ಲಿ) ; ದೈತ್ಯ ಹಿರಣ್ಕಕಶ್ಯಪನೊಡಲು ಬಗಿಬಗಿದು . . , 
ಆತನ ಕರುಳ ಮಾಲೆಯ ಯಡದ ಕೈಯಲಿ ಪಿಡಿದು ಕಂಠಕೆ ತೊಡರು 
ಮಾಡ್ದ ನೃಸಿಂಹ ನಾಲ್ಕನೆ ಅನತರಣನೆಂದ (ಗಗತಾ, ೧೯-೨೮). [ಸೆಂ.] 


ಸೃಸೇನ 


ನ್ಫಸೇನ (ನಾ). ಕಾಲಾಳಿನ ಸೈನ್ಯ; ಪದಾತಿದಳ: ಸಸ್ಕೃಂತವು 
ಪೂರ್ವಪದವಾಗಿವುಳ್ಳ ಸೇನಾ ಛಾಯಾ ಶಾಲಾ ಸುರಾ ಶಬ್ದಗಳು ಸ್ನ ಸ್ಬುಃ 
ಆಗೋದು, ನೃಸೇನನಿಂತ್ಯಾದಿಗಳು (ಸಿದ್ಧಾಂತಿ, ೪೫೨). [ಸೆಂ.ನೃಸೇ ನಾ] 
ನೃಹರಿ (ನಾ). ಎ ನೃಸಿಂಹ: ಆ ಮತ್ಸ್ಯನಾ ಕೂರ್ನುನಾ ನರಾಹಂ 


ನೃಹರಿ ವಾಮನಂ . . : ಕೃಷ್ಣನೆಂದಾತನನತಾರ ಹತ್ತೆ ನಿಕ್ಕುಂ 
(ಪುಂಗರಾ. ೬-೧೯). [ಸಂ.] 

ನೆಇಗಾರ "ನೆಯ್ಸೆ ಕಾ” ನೋ. 

ನೆಂಗಿಯೂರ್‌ (ನಾ). ಒಂದು ಸ್ಥಳದ. ಹೆಸರು: ಕಿಜುವಳ್ಳಿ ಬಾಳ 


ಪುರು ಇತ್ಯೇತೇಶಾಂ ಗ್ರಾಮಾನಾಂ ನಮುಧ್ಯೇ ನೆ೫ಸ್ಸಿಯೂರ್ನ್ನನ್ನಿವಳ್ಳಿ 
ಸಹಿತಸ್ಸುಳ್ಳಿಯೂರ್ನ್ನಾಮ ಗ್ರಾಮೋದತ್ತ ॥ (ನಕ. ೫, ಕೋಲಾರ. 
[ನೆಂಗಿ? + ಊರ್‌] 
“ನಂಜು” ನೋ. 
ನೆಂಜು “ನಂಜು? ನೋ. 
ನೆಂಟಿ "ನಂಟ' ನೋ. 
ನೆಂಟಿತನ "ನಂಟತನ' ನೋ. 
ನೆಂಟಿಸ್ತ್ರ "ನಂಟಸ್ತ' ನೋ. 
ನೆಂಟಸ್ತನ "ನಂಟಿಸ್ತನ' ನೋ. 
ನೆಂಟಿಸ್ತಿಕೆ "ನಂಟಸ್ಕಿಕೆ' ನೋ. 
ನೆಂಟಿಸ್ಮ (ನಾ). ನಂಟ; ಬಂಧು : “ನೆಂಟಸ್ಥಿಕೆ” ಪರಾ. 
[ನೆಂಟು + -ಸ್ಕ] 
ನೆಂಟಿಸ್ಮಿಕೆ (ನಾ). ನಂಟಿತನ; ಬಂಧುತ್ವ : ಈ ಹೊಸ ನೆಂಟಸ್ಮಿಕೆ 
ಯಿಂದ ಎರಡು ಮನೆತನಗಳಲ್ಲಿಯೂ ಅನ್ಯೋನ್ಯತೆ ಬೆಳೆಯಿತು 
(ಗಂಗಾಳ. ೨). [ನೆಂಟಿಸ್ಮ + - ಇಕೆ] 
ನೆಂಟಿತಿ "ನಂಟತಿ' ನೋ. 
ನೆಂಬಿತ್ತಿ «ನಂಟಿತಿ' ನೋ. 
ನೆಂಟು "ನಂಟ್ಮು' ನೋ. 
ನೆಂಟುತನ "ನಂಟುತನ' ನೋ. 
ನೆಂತರುಗೊಡಗಿ "ನೆತ್ತರುಗೊಡಗೆ' ನೋ. 
ನೆಂಪು "ನೆನಪು' ನೋ. 
ನೆಕುಂಡ, ನೆಕುಂಡಿ, ನೆಕ್ಕೊಂಡಿ (ನಾ). ಒಂದು ಸ್ಥಳದ ಹೆಸರು: 
ಸ್ವಸ್ತಿಶ್ರೀ ನೆಕುಣ್ಣರಾ ವಾಜುಪೇಯಾಜಿಯಾ ಮಗನ್‌ ಜನ್ನನ್ಮೊಟ್ಟಿ ದು 
ಸಲೆ. ಅಚನ್ಮ್ರತಾರಕಂ (ಎಕೆ. ೪11, ಶಿಕಾರಿ, ೪೫-೫೯ ; ಸು, 8902). 
ನೆಕುಂಡಿ: ರಾಮಯರಸನು ನೆಕುಣ್ಣಿ ಅಳೆ (ಮೈಲರಿ, ೧೯೧೭, 
೧೨-೩; 7ನೆಯ ಶತ). ನೆಕ್ಕೊಂಡಿ: ಆದಿವಾರದಂದು ನೆಕ್ಕೊಂಡಿಯ 
ಶ್ರೀರಾಮೇಶ್ವರದೇವರ್ಗೆ , ಜಾ ಬಿಟ್ಟಿರು (ತೆಲಂಶಾ. ೩೩-೨೪; 11547). 
[1] 
ನೆಕುಂಡಿ "ನೆಕುಂಡ' ನೋ. 
ನೆಕುಂದೆ “ನೆಕ್ಕುಂದಿ' ನೋ. 
ನೆಕ್ಕನೆ (ಅ). ಇದ್ದಕ್ಕಿದ್ದಂತೆ; ಥಟ್ಟನೆ; ಕೂಡಲೆ: ನಖಣಜಿರ 
ಡಂಬಿನೊಳ್‌ ರಥಮುಮಂ ಸದವಿಲ್ಲುಮನೆಯ್ದೆ ಪಾರ್ದು ನೆಕ್ಕನೆ' ಕಡಿದು 
(ಸಂಸಭಾ.೧೧-೧೯); ಚಿಕ್ಕನೆ ಸಾವುದುನುಂ ಸಿರಿ ನೆಕ್ಕನೆ ಶಿಡುವುದುಮನ 
ಆಸಿದು ಕಂಡುಂ ಕೇಳ್ನುಂ ಸೊಕ್ಕು ವರುಕ್ಕುವರಂಜದೆ ಯ[ದ]ಕ್ಕುಂದಲೆ 
ವಾಯ್ಕರನ್ಯರೆನಗಿದು ಚೋದ್ಯಂ (ಧರ್ಮಾಮೃ. ೭-೧೬೩) ; ಭುನಸೈಕ 
ಮಲ್ಲಂ ಮೋಹಮಲ್ಲನನೆಕ್ಕ ತುಳದಿಂದಕ್ಕುಳಿಸದೆ ಡೊಕ್ಳರಿಗೊಂಡು ನೆಕ್ಕ 
[ಪಾಂಂ.ಟ್ಟಿ]ನೆ ಮಂಲಸದಿಕ್ಕಿ (ಪಾರ್ಶ್ವಪು, ೧೬-೧೦ ನು. 
(ನೆಕ್ಕು ---ಅನೈ] 


೬೩-೬೮; 754), 


ನೆಂಚು 


೪೮೯೦ 


20 


25 


30 


45 


ನೆಗಡಿ 
ನೆಕ್ಕರೆ, ನೆಕ್ಕೊರ, ನೆರ್ಕೊರೆ (ನಾ). ಒಂದು ಬಗೆಯ ಕುರುಚಲು 
ಗಿಡ: ಸಿಲ (ಹಲಸು) . . . ಪೇರಳೆ, ಗೋಳಿ, ನೆಲ್ಲಿ, ನೆಕ್ಕರೆ, ತಾಳಿ 


(ತುಳುನಾ.. ೧೫೩). "ದೊಡ್ಡ ನೆಕ್ಕರೆ? ಪರಾ. ನೆಕ್ಕೊರ ॥ ಲಲಿತ 
ಲತಾಂಗಿಯ ನರಜಂಘಾಯಂಗಲಂಗಳ ಭಂಗಿಯೆನಣ೨ಯೆಂ ಪೊಗಟಿಲ್‌ 
ನೆಕ್ಕೊರನಟ್ಟಿಯ ತೆಟನೇನಲ್ಲದೆ ಬಣ್ಣಿ ಪ ಬಟ್ಟಿಯನಂಭೋಜಾನನೆಯೂರು 
ಯುಗಂಗಳ್‌' (ಸುಕುಮಾ, ೫-೫೧ ರಗಳ), ನೆರ್ಕೊರೆ ; ನುನಸಿಜನೊಲ್ಲು 
ತನ್ನ ಬಿನದಕ್ಕೆ ಜೆಯಾಡುವ ಪೂಗೊಳಂಗಳೊತ್ತಿನೊಳೊಗೆದಿರ್ದ ನೆರ್ಕೊರೆಯ 
ನುಣ್ಣೊಡೆಯ ಂಬಿನವೇಟಿಕ್ಕಿ ವೆತ್ತು ಕಣ್ಣ ನುನಯವಾಗಿ ನೆಪ್ಪು ವಡೆದುಜ್ಜ್ವಲ 
ಕಣಂತಿಯಿನೊಳ್ಳು ನೆತ್ತ ತದ್ವನಿತೆಯ ಜಂಗೆಗಳ್‌ ವಿಟಿರ ಚಿತ್ತದ ಶಂಕು 
ಗಳಲ್ಲೆ ಸಂತತಂ (ನಳಚಂ. ೩೩೭). 
[ದೇ.॥ ತುಳು. ನೆಕ್ಕರ್‌, ನೆಕ್ಕಾರ್‌ ; ತೆಲು. ನೆಕ್ಕರ] 

ನೆಕ್ಕಿ “ರೊಕ್ಕ” ನೋ. 

ನೆಕ್ಕಿಲು "ನೆರ್ಗಿಲ್‌' ನೋ. 

ನೆಕ್ಕಿಸು "ನಕ್ಕಿಸು' ನೋ. 

ನೆಕ್ಕು, "ನಕ್ಕು? ನೋ. 

ನೆಕ್ಕು "ನಜುಂಕು' ನೋ. 

ನೆಕ್ಕು, (ನಾ). ಒಂದು ಅನುಕರಣ ಶಬ್ದ : ಅಂಬುಗಳೆಜಗಿ ರೋಮ 
ರೋಮಕ್ಕೆ ನೆಳಲ ನೆಕ್ಕು ಚಳಿಲ್‌ ಚಕ್ಕು ಜೊಗಲ್‌ ದೊಕ್ಳೆನೆ ನಾಂಟ 
ದುವರಾತಿಭಟಿರನಯನನುಂ (ಜಗವಿ.೭-೮೧); ಚೆಕ್ಕನೈತಂದು ಘುಡುಘುಡಿ 
ಸುತೂರಂ ಪೊಕ್ಕು ನೆಕ್ಕು ನೆರನಿಟಲು ಖಣಿಖಟಲೆನಲು ಹೊಡೆದು 
(ವೀತೈಪು. ೩-೪-೨೩). 

ನೆಕ್ಕು ನೆರಿಲ್‌-ಒಂದು ಅನುಕರಣ ಶಬ್ದ : ನೆಕ್ಕು ನೆರಿಲೆಂಬ 

ಸಿಳಿಲ್ಲಿಟಲೆಂಬ . . . ಗರಿಗರಿಲೆಂಬ ನಿಷ್ಮು ರರವಂ ಎಂಗೆ ತಳ್ತಿಅದತ್ತು 
ಯುದ್ಧ ದೊಳ್‌ (ರಕ. ೬-೬೮), ನೆಕ್ಕು ನೆಳಿಲ್‌ - ಒಂದು ಅನುಕರಣ 
ಶಬ್ದ : ಖಂಡೆಯದ ದನಿಯೊಡನೆ ನೆಕ್ಕು ನೆಳಿಲೆನೆ ವಾದ್ಯರಭಸದಿಂದುಲುಬಿ 
ಡರ್‌ ಮಕ್ಕಳಾಟಕೆಯಾಯ್ತು ಖಳಭಟರ ಕಾಳೆಗಂ (ಚೆಬಪು. ೪೪-೪೨). 

ನೆಕ್ಕು (ನಾ). ತಿವಿತ; ನೂಕುವಿಕೆ : "ಕಿಉುನೆಕ್ಕು' ಪರಾ. [1] 

ನೆಕ್ಕುಂದಿ, ನೆಕುಂದೆ (ನಾ). ಒಂದು ಸ್ಥಳದ ಹೆಸರು : ಕುನ್ನಯ್ಯಂ 
ಸೆಕ್ಕುನ್ನಿ ನಾಡಾಳೆ (ಎಕ. ೫, ಚಿಂತಾಮ, ೩೬-೩; ಸು. 8859); ಶ್ರೀ 
ಮಹಾವಲಿವಾಣರಸರ್‌ ಪ್ರಿಥಿನೀರಾಜ್ಯಂಗೆಯೆ ಬಾಣರಸರುವ ಮಹಾ 
ಜ[ನ]ರುವರ್‌ ಕಾದುತ್ತಿರೆ ನೆಕ್ಕುನ್ಹಿ ನಾಡನೀಣಿಯಿಮೆನ್ವು ಅಟ್ಟಿ 
(ಎಕ. ಸು ಕೋಲಾರ, ೨೦೦-೬ ; ಸು, 908 ?) ; ಕಾಯ್ವರನಾಡ ನೆಕ್ಕುನ್ನಿ 
ನಾಡ ಊರಾಳಿಯ ದೇವ ಭೋಗ ೫೫% ಎಲ್ಲ ಸಲ್ಫುದು (ಎಕ. 1%, 
ಹೊಸಕೋ. ೩೭-೧೩; ಸು, 950). ನೆಕುಂದೆ: ನಂಮ ಕಾಕತ್ತಿಯ 
ಸೀನೆಯ ಸ್ತಳ ನೆಕುಂಡೆಯ ಚತುಸ್ಸೀಮೆಯ ಗದ್ದೆ (ಎಕ.೫,ಚಿಂತಾನು. 
೪೦-೩ ; 1423). [? *- ಕುಂದಿ (-€ಕುಂದ್ಯ)] 

ನೆಕ್ಕೊಂಡಿ “ಫೆಕುಂಡ' ನೋ. 

ನೆಕ್ಕೊರ "ನೆಕ್ಕರೆ' ನೋ. 

ನೆಗಂಪು "ನೆಗಪ್ರು' ನೋ. 

ನೆಗಚು (ಕ್ರಿ). ೧. ಹಾರುವಂತೆ ಮಾಡು ; ಜಿಗಿಸು: ನೆಗಟ 
ಹೋದುದು ಮಗಚಿ ಬಂದೀತೇ ? (ಗಾಜಿ). ೨. “ಜಾಡಿಸು; ಸರಿ 
ಪಡಿಸು” (ಜಾನಕೋ. ೧೨). [ೆಗೆ4-ಚು|] 

ನೆಗಡಿ (ನಾ). ೧. ಶೀತಬಾಥೆಯಿಂದ ಮೂಗಿಗೆ ಉಂಟಾಗುವ 
ಉಪದ್ರವ; ಪೀನಸ: “ಕಫಃ, ಶ್ಲೇಷ್ಮಾ, ಪ್ರತಿಶ್ಯಾಯಂಃ, ಹೀನಸಃ- 
ಈ ೪ ನೆಗಡಿ” (ಹಲಾಯು. ೯೯-೪೫೧) ; ಸರಸತಿಗಾದತ್ತು ನೆಗಡಿ ಹರಿಣ 
ಧರಂಗಾದುದಾಗಳೇ ಕ್ಷಯರೋಗಂ (ನೀವಿ. ೮-೧೫) ; ಮೂಗಿರುವ 


ನೆಗಪು, 


ತನಕ ನೆಗಡಿ ತಪ್ಪು ನ ಹಾಗಿಲ್ಲ! (ನಂಟರು. ೪೦); ಅನನಿಗಾಗಲಿ ಅಕೆ 

ಗಾಗಲಿ ರಾಮಾಶ್ವಮೇಧ ಮುುಗಿನವರೆಗೆ ನೆಗಡಿ ಹಾಯಲಿಲ್ಲವೆಂದರೆ 

ನಾನು ನಂಬಲಾರೆ. (ದೇಕನೈ. ೧೯); ನೆಗಡಿಯಂಥ ಜಡ್ಡು ಇಲ್ಲ, ಬುಗುಡಿ 

ಯಂಥ ಒಡನೆ ಇಲ್ಲ (ಗಾದೆ), ೨. ಸಿಂಬಳ; ಗೊಣ್ಣೆ ; ನಿಸರೀತ ನೆಗಡಿ 

ಯಾದಾಗ ಮಗುವನ್ನು ಬೋರಲಾಗಿ ಮಲಗಿಸಿದರೆ ಮೂಗಿನಿಂದ ನೆಗಡಿ 

ಸುರಿದು ನೆಗಡಿ ಸ್ವಲ್ಪ ಶನುನನಾಗಬಹುದು (ಗೃಹವಿ. ೧೪೭), 

[ಜೇ.॥ ಶುಳು. ನೆಗಡೆ, ನೆಗಡಿ, ನಿಗಡಿ, ನಿಗಡೆ] 

ನೆಗಪು,, ನೆಗಂಪು, ನೆಗಪ್ಪು, ನೆಗವು, ನೆಗಹು, (ಕ್ರಿ). 
೧. ಮೇಲಕ್ಕೆ ಎತ್ತು; ಎತ್ತಿ ಹಿಡಿ : 4ಉದಂಚಿತಮದೂರ್ಥ್ವನಂಂತ್‌ 
ಸ್ಲಿಪ್ಪ ಮೆನೆ ನೆಗಸಿದುದುಗಿ (ನುಂಗರಾ, ೧೩೨-೨೭) ; ನೆಗೆಪಿ ವರೂಥನುಂ 
ನಸುಧಿ ನುಂಗಿದುದಂ ಸಮಪಾದಶೋಭಿಯಂಂ . * ಸೊಗಯಿಸಿ 
ಪಾಲಃಯಂ ನೆಜಪದಾಳ್ಮನ ಕಜ್ಜ ಮನೊಕ್ಕು ಸತ್ತರಂ ನಗುವವೊಲಿ 
ರ್ದನಂಗಪತಿ ನೆಮ್ಮಿ ನಿಜೋನ್ಸ ತಕೇತುದಂಡಮಂ (ಗದಾಯಿ. ೫-೧೦) ; 
ಅಟ್ಟ ಯಿಂ0 ನೆಗಫಿದನೊಂದೆ ಹಸ್ತ ದೊಳೆ ಕೋಟಿಕನಾಮದ ಶೈಳನುಂ 
(ನರ್ಧಪು. ೩-೪೬); ವೃದ್ಧ ಮಾಹೇಶ್ವರನಂ | - ಮೆಲ್ಲನೆ ನೆಗಪಿ 
ನಿಂದಿರಿಸಲ್‌ (ನಂಬಿರ, ೬-೪೪); ಧರಣಿಯೊಳು ತಲೆಯೂಜ ಮೇಲಕೆ 
ಚರಣಯನಿಗಮಂ ನೆಗಪಿ (ಬಸಪು. ೨-೧೩) ; ಕಾಲ್ವಿಡಿದಿದ್ದ ದೇವಿಯನ್ನು 
ಕೈಗಳಿಂದ ಮೇಲಕ್ಕೆ. ನೆಗನಿ (ಶಾಂತಲಾ- ೧೭೧). ೨. ನೀಡು; 
ಚಾಚು : ಮೊಗಸಿದಪುಜಿತ್ತಲುಂ ಬಿಗಿಜೊಗೆದ ಕುಚಾಭೋಗನೆಂದು 
ಚುಬುಕಮನಾದಂ ನೆಗಪಿದಪುನೆಂಬಿನಂ ತಳ್ಳೊ ಗೆದುವು ಘನಕುಚಿಯ 
ರುಚಿರಹಾರಕರೆಂಗಳ್‌ (ಕಾದಂಉ. ೧೨); ಕಯ್ಯ ಹುಲ್ಲಂ ನೆಗಹಿ[ಸಾತಾಂ. 
ಹಿಡಿದು] ದೆಸೆದೆಸೆಗೆ ಸಿವದಿಡುತೆ (ತಿರುರ. ದೇ, ೧೪-೧೩) ;: ಮಂಗಳ 
ತೂರ್ಯಕೋಟ ಮೊಲಿಗುತ್ತಿರೆ . . . ಸೊಂಗಳಸಂಗಳಂ ನೆಗಪಿ ಸಪ್ರಣ 
ವೋಚ್ಚ ರಣಾನನಾಂಬುಜರ್‌ ಬೇರ್ವರಿವ ಪುಣ್ಯವಿಟಪಿಗೆ ನೀರ್ವೊಯ್ವಂತ 
ನಘಜಿನನ ಮಸ್ತ ಕದೊರ್ಥ ಪೊಯ್ದರ್‌ , . , ಪಯೋಧಾರೆಗಳಂ 
(ಪುಸ್ಪಪು. ೧೧-೩) ; ಪೊಡೆಯಂತ್ತುಂ ಗಿರಿಶೃಂಗಮಂ ನೆಗ[ಸಾಕಾಂ. ಗೆ] 
ಪುತುಂ ವ್ಯೋಮಕ್ಕೆ * « « ತೀಡಿದುಡೊಂದು ಘೋರಪವನಂ ಚಿತ್ರಾ 
ನಹಂ ನಾಡೆಯಂರಿಂ (ದಶಕು, ೫-೭೧). ಹ. ಚಾಚಿಕೊಳ್ಳು | ಮೇಲಕ್ಕೆ 
ಏರು: ಬಿರಿದ ಪೊಂಬಾಳೆ ನೆಗಪಿ ಸೇರುನೆಗೆಯ್ದ ಬಾಳ್ಗಳೇಳ್ಳೆಯ 
ಬೀಲಕಿ (ಸದ್ಮರಾ, ೮-೩೪) ; ಅದೆ ಶಕ್ರ ಹಸ್ತನಜ್ಞ್ರ್ರಾಯಂಧಂ ನೆಗಪಿ 
ಕಿಡಿಗೆದಣು ತಿದಿ ವಹ್ನಿ ಹಿಡಿದುಗ್ರ ಖಡ್ಗಂ ಕರಡೊಳೊದಳಂತಿದೆ. . . 
ಸಲಹು ಸಲಹೆಂದು ಮೊಜಕಿಯಿಟ್ಟಿ ರಾ ದೈತ್ಯರುಂ (ಚೆಬಪು. ೨೧-೨೫) . 
೪. ಎತ್ತಿಕೊಳ್ಳು ; ಹಿಡಿ; ಗ್ರಹಿಸು : ಮಾಣಿಕಮೆಂದು ಕೆಂಡನುಂ 
ನೆಗಪುನ ಪುಣ್ಯಮೆಂದು ನಿಸನಲ್ಲಿಗೆ ನೀರೆಅಕಿ ನೆಗ್ಗ ನಂತೆ ಕೆಮ್ಮಗೆ ಸುಖ 
ನುಂದಸದ್ವಿ ಸಯಸೌಖ್ಯದೊಳಿಂತೆಆಗಲೈ ತಕ್ಕುದೇ (ಕಾದಂಪೂ. ೮೪೭) ; 
ಖಳನಪ್ಪ ೦ಗಾರವೇಗಂ ಬೃಹದ್ಬಳನಂತಾ ವಸುದೇನನಂ ನೆಗಪಿ 
ಕೊಂಡೊಯ್ದ ಂ ನಭೋಭಾಗದಿಂ' (ನೇಮಿಪು, 9-೬); ಆ ಶಚಿ ಮಾಯಾ 
ನಿದ್ರೆಯನಾ ಶಶಧರವದನೆಗಿತ್ತು ಬಲಗೆಲದೊಳ್‌' ಮಾಯಾಶಿಶುವನಿರಿಸಿ 
ಸಾಣಿಕುಶೇಶಯಯಂಬಗದಿಂದೆ ನೆಗಪಿದಳ್‌ ಜಿನಶಿಶುನಂ (ವರ್ಧಪು.೧೩-೯೫). 
೫. ಚಿಮ್ಮಿಸು ; ಹೊಮ್ಮಿಸು ; ಸೂಸು: ಅನುರ್ಜಸ್ಟಿ ಕೊಂಡು 
ತತ್ತೆನುಜೆಯಗಲ್ಕೆಯೊಳ್‌ ನೆಗಪಿದರ್‌ ಬಸಮಲ್ಲದ ಬಾಪ್ಟ ವಾರಿಯಂ 
(ಅಡಪ. ೪-೫೬) ; ವಿಹ್ವಳೆಯರಗಲೈಯೊರ್ಳ ನೆಗಸಿದ೦/ ವಸಮಲ್ಲದ 
ಬಾಷ್ಪ ವಾರಿಯಂ (ಅಜಿಪು, ೬-೧೧೧) ; ಮಹಾಸತಿಯ 6 ರಥದಿಂದಿಟಾಸಿ. 
ನುನ್ನುಗದ್ಗದಕಂಕನಾಗಿ ಕಣ್ಣೀರ್ಗಳಂ ನೆಗಪುವುದುಂ (ಸಂಂಾಮಾ, 
೧೫-೬೫ ನ); ತತ್ಕುಮಾರಕಂ. ನೆಗಹಿದನಶ್ರು ಬಿಂದುಗಳನೊಂದಿದ 
ಹತೇಕ್ವತಳಾಳಮಂದನೂ (ನೇಮಿಪು. ೧೨೯೨). ೬, ಉಂಟು ಮಾಡು ; 


೪೮೯೧ 


20 


25 


30 


35 


40 


45 


ನೆಗಪು, 


ಹುಟ್ಟಿಸು : ನೆಗಪುತ್ತುಂ ಬೆನುರಂ ವಿಯೋಗಿಜನಡೊಳ್‌ ಕಾಂತಾ 
ಮಂಖಾಂಭೋಜಮುಂ ನಗಿಸುತ್ತುಂ . . . ಇರುಳೊಳೇಂ ಪರ್ಬಿತ್ತೊ 
ಚಂದ್ರಾತಸಂ (ಲೀಲಾನ, ೨-೧೪). ೩. ಎಬ್ಬಿಸು ; ಹಾರಿಸು : ಬಿಜು 
ಗಾಳಿ ಬೀಸಿತ್ತು ನನದ ತಜಗೆಲೆ ಹೊಳ್ಳು ಧೂಳಿಯಂ ನೆಗಪಿತ್ತು (ಅರಿರ.ಜೀ. 
೧೭೬-೮), ಆ. (ಆಲಂ) ಬಹಿರಂಗ ಪಡಿಸು; ಪ್ರಕಟಿಸು ; 
ಸ್ಫುಟಗೊಳಿಸು : ನನಮಂಜರಿಯಂ ಪೆತ್ತೀ ನವಮಾಳಿಕಾಲತೆ ಲತಾ - 
ಕೋಮಳೆಯ ಕುಮಾರಿಯಂ ಪಡೆನ ಬಗೆಯ: ಬಯಕೆಯನೆಲ್ಲರ್ಗಂ ನೆಗಪಿ 
ತೋಜಕಿದುದು. (ಲೀಲಾನ. ೭-೩೮ ನ); ಶ್ರೀಮದ್ವೈಸ್ಮ ನಸದದುದ್ದಾ 
ಮತೆಯಂ ನೆಗಪುತಮೃತಕಲೆಯಂ ನಿಬುಧಸ್ತೋನುಕೃವಿಸಾಯುತುಂ 
ಶ್ರೀರಾಮಾನುಜನೆನೆ ನಿರಾಜಿಕುಂ ದ್ವಿಜರಾಜಂ (ಚಿಕವಿ ೧-೭೨). 
೯. ಕಾಪಾಡು ; ರಕ್ಷಿಸು : ಭೂಸತಿಯಂ ಶ್ರೀಧರನೆತ್ತಿ.. . ಸಂತನಿಸಿ 
ದಂತಾರ್ತಾನನೋದ್ಯೂಕ್ತನೀ ಕ್ಲಿತಿಪಾಲಂ ಕನಿಕನ್ಯೆಯಂ ನೆಗಪುತುಂ 
ಸೌಕ್ಷರ್ಯನುಂ ತಾಳ್ದಿದಂ (ಚಿಕವಿ. ೧-೮೬). ೧೦. ಎತ್ತಿ ಹಾಕು ; 
ಕದ್ದೊಯ್ಯು ; ಅಪಹೆರಿಸು : ರಾಗದಿಂದನಿರಾ ರೆತ್ನಮನೀಗಳ್‌ ನೆಗಪಿ 
ಜಿನಪ್ಪೊಡೆ ಪೋಗಲ್ಫಾರದು (ಧರ್ಮಾಮೃ. ೬-೫೪). ೧೧. ಪ್ರುಚೋ 
ದನೆ ಮಾಡು; ಪ್ರಚೋದಿಸು: ರಕ್ಕಸನೊಳಿಅತಿನ ಕಾಯ್ಬಿ ನ 
ತಕ್ಕಂ ನೆಗಸಲ್ಳೆ ದೇನ ಕಂಡೆಂ ನಿಮ್ಮಂ (ಅನಂಪ. ೧೩-೬೯). ನೆಗಂಪು: 
೧. ಮಾರ್ತಾಂಡ ಚಂಡರೋಚಿಯನಲಿಸಲೆತ್ತಿ ಪೊತ್ತಿಸಿದ ದೀನಿಗೆಗಳೆನಿಸಿ 
ನಿಂಸುಪ ಖದ್ಯೋತಜಾತಮಂ ನೆಗಂಪಿ[ಪಾಠಾಂ. ನೆಗಪಿ]ಯಂಂಂ (ವರ್ಧಪು. 
೬-೩೨ ನ). ನೆಗೆಪ್ಪು : ೨: ಎತ್ತಿದ ಗುಡಿ ಪೊತ್ತ ಕನ್ನಡಿ ನೆಗಸ್ಬಿ ದ 
ಪೊಂಗಳಸಂಗಳೊಪ್ಪೆ ಬಂದುದು. ಸುರಸೌಂದರೀನಿವಹಂ (ಅನಂಪು. 
೧೪-೬೦), ೪. ಮಾಡದ ಕಂಭಮಂ ಮಂಗಿಸೊಳ್ಳ ರಿಸಾಯ್ಕು ನೆಲಕ್ಕೆ 
ಬಾಳನಲ್ಲಾಡೆ ನೆಗಪ್ಪಿ ಕೊಂಡು ತೊಡೆಗಾ ನರಸಿಂಹನವುಂಕಿ (ಅರ್ಧನೇ, 
೮-೧೧೭). ನೆಗೆವು: ೧. ಯಾರಂತ ಎತ್ತಲಿ ಯಾರಂತ ಹೊರಿಸಲಿ 
ಯಾರಂತ ಕೊಡನ ನೆಗನಲಿ (ಗರತಿ. ೭೦) ; ಅಂಬಿಗರ ಸಿಂಗಣ್ಣ ನು ಒಂದು 
ದೊಡ್ಡ ಕಲ್ಲನ್ನು ನೆಗನಿಕೊಂಡು ದಿಗ್ಗನೆ ಎದ್ದನು (ರಂಗರೋ. ೧೨); 
ವಿಗಡ ಹನುಮಂತ ಅದನ್ನು ಕಂಡು ಹೆಬ್ಬೆಟ್ಟ ವನ್ನು ಕಿತ್ತು ನೆಗವಿ 
ತಂದು ಅರ್ಭಕನ ಮೇಲೆ ಇಟ್ಟಿ (ಬಿದುರೆ. ೨೧೪). ೧೦, ಈ ಶ್ಯಾನ 
ಭೋಗ ಐವತ್ತು ರೂಪಾಯಿ. ನೆಗವಿ ಕುಂತಾ (ಗ್ರಾಮಾಯ, ೨೮೫) ; 
ಯಾವದೋ ಬ್ಯಾಂಕಿನಾಗಿಂದ ಆ ಕೊಳ್ಳ ನೆಗವಿ ನುಂಗಿ ಹಾಕಿಬಿಟ್ಟ 
(ಗಂನಾಯ. ೧೭). ನೆಗಹು, : ೧. ಎಲ್ಲರು ಮೈ ಸಾಗಿಸಲು ಪಾದನ 
ಹಿಡಿಯೆ. ತಲೆಗಳ ಹಿಡಿದು ಕೈಗಳಲ್ಲಿ ನೆಗಹುತ್ತಿ ರಲು (ಚನ್ನವೆ. ಕ. 
೫೮೫-೧೩೦೬) ; ತೃಣನ ತುಡುಕಿ ನೆಗಹಿದ ಕಯ್ಯು ನಿಸ್ಕಾರಣಂ ನೃಪತಿ 
ಹೊಡೆದನು (ಹಚಕಾ, ೭-೨೬) ; ಶೆಳೆಯೊಳಡರ್ತ್ತು . ಪೊಯ್ಯೆ ಶೆಳೆಯಿಂ0 
ನೆಗಹಲ್ಯ ತಿಚಿತ್ರಮಾದುದಾ ಶೆಳೆಕೊನೆಯಲ್ಲಿ ನೇಲ್ವ ಪುಲಿ ಯೆತ್ತಿ ದ ಸಿಂದ 
ಮೆನಲ್ಮೈ (ಎಕ. ೫1, ಚಿತ್ರದು. ೧-೫; 13107) ; ಇಂದುಧರನಿಂತೆಂದ 
ನಂಬ್ರಗೆ ಬಿದ್ದವನ ನೆಗಹಿ (ನಿಭಾಗ, ೯-೪-೧೩) ; ನಗಜಾನರಶತ್ರು ಗರುಡಿ 
ಯೊಳ್‌ ಬಾಹುಮೂಲಗಳ. ಸತ್ರಾಣಿಸಲೆನುತೆ ನೆಗಹುನ ಹೊಸ ಹೊನ್ನ 
ವಜ್ರಮುಷ್ಟಿ ಗಳಂತೆ ಜಘನದ ತಳಗಳೊನ್ಪಿ ದುವು (ನೋಹತ, ೨೩-೧೭). 
೨. ಎತ್ತಿ ನೆಗಹಿದ ತೊಳಸ ನುಂತ್ತಿನ ಸತ್ತಿಗೆಯ ಸಡಗರದ ಸರಿಸದೆ , . . 
ಸಗಾನದ ತೆತ್ತಿಗರ ಸಂಭ್ರ ನುದಲಂದಣನೇಃದಳು ಮಾಯೆ (ಪ್ರಭುಲೀ, 
೪-೨೫) ; ನಸುನಗೆ ನಜುನಾಣು ನೆಲೆಮೊಲೆ ನಳಿತೋಳು ವಿಂಸುಪ ಕಣ್ಣೆಗ 
[ಸಾಉಂ, ಸ]ಹಿದ ಕಳಸ ಪೊಸ ದೇಸಿನಡೆಯೆ ನೀರೆಅಕೆನ ನೀಲೆಯರು 
ಕಣ್ಣೆ ಸೆದಿಹರಲ್ಲಿ ಪಧಿಕರ (ಕುರಾಸಾಂ. ೨-೪೨), ೪. ಕೆಡೆವ ಮಡಕೆಯ 
ನೆತ್ತು ಬಸವಾ ಎನಲು ಹರನಿಯನತ್ತ ಕಯ್ಯಂ ನೀಡಿ ಬೀಳದ ಮುನ್ನ 
ನೆಗಹಿದನು (ಬಸಪು, ೧೦-೬) ; ಕಪಾಲಪಾತ್ರೆಯನರೆ ನೆಗಹಿ ಕೊಂಕಿನಲಿ 


ನೆಗಪ್ರು 


ಕುಡಿದರು ಮಂಕ್ತ ಕೇಶಿಯರು (ಕುನ್ಸಾ ಭೀ. ೫-೩೨) ; ತಿರುವನು ನೆಗಹಿ 

ಚಿರಳನಲೇಖಾಸಿದನುದ್ದ ಂಡಕಾರ್ಮುಕನೆ . ರಘುಪತಿ (ತೊರರಾ. 

ಕರುಣಿ ಕಾಣುತ ನೆಗಹಿಕೊಂಡನು ಸಾನ ಶಿಶುಮೃಗನ 
(ಭಾಗ. ೫-೪-೩೦). ೧೨. ಮೇಲೇರು ; ಎದ್ದುನಿಲ್ಲು; ಏಳು : 
ಹೊಳೆವ ಹೇಮದ ರಥಕೆ ಹೂಡಿದ: ತಿಲಕಗುದುರೆಯ ನೆಗಹಿ ನಿಗುರುವ 
ಕಳಶಸಿಂಧದ ದ್ರೋಣ ಹೊಕ್ಕನು ಕಾಳೆಗದ ಕಳನ (ಕುನ್ಯಾದ್ರೋ. 
೨-೨೦). ೧೩. ಎದ್ದು ಕಾಣು,--ತೋರು : ನೆಗಹಿದವು ಕೈದೀನಿ 
ಗೆಯ ಸಾಲುಗಳು ಹೊಂದಂಡಿಗೆಯ ದೂವಾರಿಗಳು ನೆಂಕಣಿಸಿದರು. 
(ಕುನ್ಯಾಜ್ರೋ. ೮-೫೫) ; ಉಪ್ಪರದ ಗುಡಿ ನೆಗಹಿದವು ನಗರಾಂತರದಲಿ 
(ತೊರಂಾ, ೧-೭-೫೬) ; ಅಗಣಿತ ಕನಕದಂಡದ ಪಲ್ಲವಭತ್ರ ನೆಗಹಿರೆ 
(ನೋಹತ, ೧೫-೩೦). ೧೪. ಮೇಲಕ್ಕೆ ಎದ್ದು ನಿಲ್ಲುವ ಹಾಗೆ 
ಮಾಡು ; ಎಬ್ಬಿಸು; ಎತ್ತಿ ನಿಲ್ಲಿಸು: ಅನೆ ಕೆಸಅಕೊಳಗದ್ದಿ 
ಬಿದ್ದೊಡೆ ತಾನೆ ತನ್ನಯ ಭುಜಬಲದ ಸುಯಿದಾನದಿಂದೊಡನೇಳ್ವು ದಲ್ಲದೆ 
ಯಾರು ನೆಗಹುನರು (ಪ್ರಭುಲೀ: ೧೩-೬೬). ೧೫. ಮೇಲಕ್ಕೇಳು 
ನಂತೆ ಮಾಟಿ ; (ವಿರಾಟ) ಎಬ್ಬಿಸು: ಕುತ್ತಿ 'ಹಿಂಗುನ ಭಟರ 
ದಾಡೆಯೊಳೊತ್ತಿ ನೆಗಹಿದಡೊಡಗುವ ರಕುತಕೆ ಮುತ್ತಿ ಬಾಯ್ಗಳನೊಡ್ಡಿ 
ಕುಡಿದುದು ಶಾಕಿನೀನಿನಹ (ಕುನ್ಯಾಭೀ. ೪-೭೯). 

ನೆಗನಿ ಹಾಕು - ಎತ್ತಿಹಾಕು; ಮೋಸಮಾಡು : ಆದರೆ 

ನನಗೆ ತಿಳಿಯದಂತೆ ಒಂದು ಪೈಯನ್ನಾಡರೂ ಯಾರರ ನೆಗನಿ ಹಾಕಿ 
ಯಾರೇನು! (ಕುರಿಹಿಂ. ೧೬೬) ; ಉದ್ದರಿಯಾಗಿ ಹಾಲು -- ಮೊಸರು 
ಕೊಟ್ಟಿ ಗವಳಿಗನು, ಉಪಾಯಾಂತರದಿಂದ ಬಳಿಜೋಡನ್ನು ನೆಗಿ 
ಹಾಕಿದನು (ಗುರುಪ್ರ. ೮) ; ನಿಶ್ಚಯವಾಗಿಯೂ ಅನನೇ ನೆಗವಿ ಹಾಕಿ 
ದ್ಹಾನೆ (ಕಾಳರಾ. ೩೬). 
[ನೆಗೆ + - ಪು. ತಮಿ. ನಿವಪ್ಪು ಇ ಎತ್ತರ, ಔನ್ಯತ್ಯ ; ತುಳು. ನಿಗಪು, 
ನೆಗಪು, ನೆಗಿಪು; ಕೋಲಾ. ನಾಯ್ಕಿ. ನೆಗಪ್‌] 

ನೆಗಪ್ಪು, ನೆಗಹ್ಮು (ನಾ). ೧. ಮೇಲಕ್ಕೆತ್ತುವುದು ; ಎತ್ತುವಿಕೆ: 
ಶಬ್ದಮಿತನೇಗದಲ್ಲಿ ಚಲಿಸುವ ರೆಕ್ಕೆಯಲ್ಲುಂಬಾಗುವ ನೆಗಪು (ಲಿಫ್ಟ್‌) 
ರೆಕ್ಕೆಯ ವೆೃ್ಫಮೇಲೆ ಗಾಳಿಯ ಪರಿಚಲನೆಯ ಜಿಸೆಯಿಂದ ಉಂಟಾಗು 
ತ್ತದೆ (ಕವಿಕೋ, 1, ೨೫೩). ನೆಗೆಹ್ಮು : ೧. ಧರಣಿಯಳತೆಯ ಹರಯ 
ನೆಗಹಿನ ಚರಣದಗ್ರದೊಳಿಳಿವ ಘನನಿರ್ಣೂರದವೊಲು ಮದಧಾರೆ ವೆಂಜಕಿ 
ದುದು ಕರಿಕಪೋಲದಲಿ (ಕುಪ್ಯಾಜ್ರ್ರೋ ೩-೮) ; ತೋಳ ನೆಗಹಿನಲಟ್ಟ 
ಹೊಯ್ದುದು. ನೀಲನನು ನೀಲಾದ್ರಿಯನು ದಂಭೋಳಿ ದಟ್ಟಿ ಸಿದಂತೆ 
ನೊಂದನು ಹೊಯ್ಲ ಲಿಭಪತಿಯ (ತೊರರಾ, ೬-೩೨-೩೫). ೨ ಉಬ್ಬು; 
ಉತ್ಸಾಹ; ಸಡಗರ; ಹಿಗ್ಗು : ನಟ್ಟ ನೋಟಿದ ನೆಗ್ಗಿದುತ್ಸವದ 
ಹೊಳಿದೂಹೆಯ. ಹಿಳಿದ ನೆಗಹಿನ ಹೇಳಲರಿದೆನೆ ಹುದಿದ ಭಾನದಲಾಲಿಸಿ 
ದನಸುರಾರಿ ದೂತಪ್ರಜದ ಬಿನ್ನಪನ (ಕುನ್ಕಾಅ. ೨-೨). ೩. ಎತ್ತರ: 
ನಗನದಿಪ್ಪ ತ್ರೈದು ಗಾವುದದುದ್ದವಾ ನಗದ ಕಿಬ್ಬಸಿಜನ ಕದದ ನೆಗ 
ಹೆಂಟುಗಾವುದ ಸನ್ನೆ ರಳ್ಗಾ ಪುದದಗಲವಾಗಿರೆ ನಿಟ್ಟಿ ಸಿದನು. (ಭರಚ, 
೨೯-೫೭). ೪. ಘನತೆ; ಹಿರಿಮೆ; ಶ್ರೇಷ್ಠತೆ : ಉರ್ನಿಗತಿಕಯ 
ಸುಲಭ ಸುಗುಣನ.ಸಾರ್ವಭೌಮನ ನೆಗಹು ತಿಳುಹೆ ಸುಪರ್ವಸತಿಯರು 
ನಹಿಸಿಕೊಂಡರು ನರ ವಿಭೀಷಣನ (ಉತ್ತಕ, ೮-೪೭). ೫, ಯುದ್ಧ ದಲ್ಲಿ 
ಒಂದು ವರಸೆ ; (ದೇಹಕ್ಕೆ ಅಪಾಯವಾಗದಂತೆ) ಚಿಮ್ಮುವಿಕೆ : 
ಜಗಡೊಳಾನಭ್ಯಾಸಿಯೋ ತಾಳಿಗೆಯ ತಲ್ಲಣದೊಳಗೆ ನೆಗಹಿನ ಸುಗನು 
ಇಹಸನರರೆ ಮರು ಭಾಪೆಂದುದುಭಯ ಬಲ (ಕುನ್ಯಾದ್ರೋೋ.೧೩-೧೪),. 

[ಆನೆಗಪ್ಪು] 
ನೆಗಪ್ಪು "ನೆಗಪ್ಪು' ನೋ. 


೬೯-೧೫) ; 


೪೮೯೨ 


20 


30 


35 


40 


45 


ನೆಗಳ್ಳಾಯಿ 


ನೆಗರ್ತಿ "ಫೆಗಲಕ್ತಿ' ನೋ. 

ನೆಗರ್ತೆ "ನೆಗಲಕ್ತಿ' ನೋ. 

ನೆಗರ್ತೆನಡೆ "ನೆಗಟ್ತಿವಜೆ' ನೋ. 

ನೆಗರ್ತೆನೆಉು “ನೆಗಲ್ತಿವೆಳು' ನೋ. 

ನೆಗರ್ದ "ನೆಗಟ್‌' ಪರಾ. 

ನೆಗರ್ಪು “ನೆಗಟ್ಟು' ನೋ. 

ನೆಗಲ (ನಾ). (?) : ಮೃಗದ ಕೇಳಿಗೆ ಹೋಹ ಕಾವಿಗೆ ನಗಿಸುತಿಹ ತಾ 
ಸೊಗಸಿನಾಟಕೆ ಸಗಲಿಯಿರುಳೇ ಹೋಗಿ ಬಾಹ ಗೋವಾಗಿಯಿರುತಿಪ್ಪ 
ಬಗೆಯಲನರಿಗೆ ಅಂಗಸಂಗವು ಪುಗದೆ' ಮೋಹವು. ನೆಗಲವಾದುದು. wi 
ದೊಳಗೆಯೆ ಅಭ್ಯಾಸಿಕೊಂಬರು ರಾಯ ಕೇಳೆಂದಾ (ಕಕ್ಳ್ಯೋಕ, ೮-೭). 

[1] 

ೆಗವು "ನೆಗಪು' ನೋ. 

ನೆಗಹು, "ನೆಗಪ್ಪು' ನೋ. 

ನೆಗಹ್ಮು "ನೆಗಪ್ಪು' ನೋ. 

ನೆಗಹುಗೈ (ನಾ). ಮೇಲಕ್ಕೆತ್ತಿದ ಕೈ; ಎತ್ತಿದ ಹಸ್ತ: ಖಳರು 
ನೆರೆದುದು ಜಡಿನ ಖಡ್ಗದ ನೆಗಹುಗೈಗಳಲಿ (ಅಂಬಿಕಾ. ೧೯-೩೩). 

[ನೆಗಹು, (ಎನೆಗಪು) 4ಕೈ (-ಆಕೆಯರ್‌)] 

ನೆಗಹುಢಾಣೆ (ನಾ). ಎತ್ತಿ ಹಿಡಿದ ಗದೆ; ಮೇಲಕ್ಕೆ ತ್ತಿರುವ 
ಥಾಣೆ : ದೈತ್ಯರ ನೆರವಿಯುದಿಸಿತು ಕೋಟಸಂಖ್ಯೆಯಂ ನಡಾ 
ಯಲಿ (ಅಂಬಿಕಾ, ೪೨-೩೬). [ನೆಗಹು, (ಎನೆಗಪು)-ಢಾಣಿ|] 

ನೆಗಹುಹತ್ತ (ನಾ). - ನೆಗಹುಗೈ : ಮದದುಬ್ಬುಗೊಬ್ಬಿನ ಶೂಲ 
ಸಬಳದ ನೆಗಹುಹತ್ತ ಕರಾಳರಕೃಸರಮನು ನಡೆದುದು ನಡುಗಲಬುಜಭವ 
(ಅಂಬಿಕಾ, ೮-೫೩). [ನಗು (ಎನೆಗಪು,)- ಹತ್ತ] 

ನೆಗಳ್‌, "ನೆಗಟ' ನೋ. 

ನೆಗಳು "ನೆಗಟ್ಕ' ನೋ. 

ನೆಗಳಿಕೆ "ನೆಗಲಕ್ಕಿ' ನೋ. 

ನೆಗಳಿಚು "ನೆಗಟ್ಟು' ನೋ. 

ನೆಗಳಿಸು "ನೆಗಟುಸು' ನೋ. 

ನೆಗಳು, "ನೆಗಟೂ' ನೋ. 

ನೆಗಳು “ನೆಗಟೀ' ನೋ. 

ನೆಗಳೆ "ನೆಗಟಿಸ್ಕಿ' ನೋ. 

ನೆಗಳ್ಹಿ ಸು (ಕ್ರಿ). ೧. ಮಾಡಿಸು ; ಆಗುವಂತೆ ಮಾಡು : ಎನ್ನಜ್ಞತೆ 
ಯಿನೆಸಗಿದೆಲ್ಲನಂ ' ಕ್ಷನಿಸಿ ಮೇಣಿನ್ನಿತ್ತಲೆನ್ನಯ ಮನನನಹಂಕಾರ 
ಯುತಮಂ ನೆಗಳ್ಳಿ ಸದೆ . . . ಭೃತ್ಯನೆಂದು ಪೊರೆ (ಪದ್ಮಂ, ೧೧-೬೮) ; 
ಚದುರ ದಕ್ಷಿಣನಾಯಳಂ ಪೊರೆಯೊಳಿರ್ದ ಸಖಿಯಧರನುಂ ಚುಂಬಿಸುತೆ 
ಸೀತೃತಂಗೇಳದಂದದೊಳನಳ ನಲಯರನಮ ಂ ಫೆಗಳ್ಳಿ ಸಿದನೆತ್ತಿದ ಚಂದ್ರ 
ಶಾಲೆಯೊಳಗೆ (ಚೆಬಪು. ೧೦-೨೭), ಶಿ. ಕಟ್ಟಿಸು ; ನಿರ್ಮಿಸು ; 
ನೀನೊಂದು ಕೆಅಕೆಯಂ ನೆಗಳ್ಳೈ ಸುವುದು (ಸದ್ಮರಾ, ೫-೩೯). 

[ನೆಗಳ್ಳು (-ಆ.ನೆಗಟತ್ಚಿ) ---ಇಸ್ಯು] 

ನೆಗಳ್ಳು "ನೆಗಟ್ಟು' ಕೋ. 

ನೆಗಳ್ತಿ "ನೆಗಲಕ್ತಿ' ನೋ. 

ನೆಗಳ್ತೆನಡೆ "ನೆಗಟಕ್ತಿವಡೆ' ನೋ. 

ನೆಗಳ್ತೈ ನೆ “ನೆಗಲ್ತೂವೆಕು' ನೋ. 

ನೆಗಳ್ಳೇರ “ನೆಗಟಕ್ಟೀರ' ನೋ. 

ನೆಗಳ್ಕಾಯಿ (ನಾ). ೧. ಮೊಸಳೆಯ ಬಾಯಿ. ೨. ಮೊಸಳೆಯ 
ಬಾಯಿಯಂತಹ ಅಲಂಕರಣ ; ಮಕರತೋರಣ : ಚಾಮಾಾಕರ: 


ನೆಗಲತ, 


ಲಾಂಛನಲಾಂಛಿತಮಾದ ನೆಗಳ್ವಾಯಿಂಗಳಿಂ ವಿರಾಜಿಸುತ್ತಿರ್ಪ ಪೊಸಪಲ್ಲಕ್ಕಿ 
ಯಿಕ್ಕಿ ನಿಜನಿವಾಸಕ್ಕೆ ಕಳುಸಿ (ಕೆಳನೈ- ೧೯೪). 
[ನೆಗಳ್‌( ಎ ನೆಗರ್‌) 4 ಬಾಯಿಂ,( £ಬಾಯಂ್‌)] 
ನೆಗಟತ,, ನೆಗಳ್‌,, ನೆಗಳು, (ಕ್ರಿ). ನೆಗರ್ದ (ಭೂತಕೃ). 
೧. ಇರು ; ನೆಲಸು : ಪಾಟಿಯ ಬಟ್ಟಿ ದಸ್ಟಿ ನುಂಂ ನೆಗಲಕ್ಕಿಡೆಯಿಲ್ಲ 
ಸೋಗು. ಜಯಮೈ ಶುಭಂ ನಿಮಗಳ್ಳೆ ಮಂಗಳಂ (ಸಂಸಭಾ, ೭-೨೧); 
ಘನಪಥದೊಳೆಲ್ಲ ದೆಸೆಯೊಳಮೆನಿತಾನುಂ ತೆಜದ ರೂಪನುಂ ತಳೆದುಲ್ಳ್ಯಾ 
ಶನಿನಿದ್ಯುತ್ತಾ ರಾವಿಷ್ಸು ನಾಮದಿಂದುಟ್ಕುಮಯ್ಸೂ ತೆಳಿದೊಳ್‌' ನೆಗಟ್ಲುಂ 
(ಲೋಕೋಪ, ೪-೧೮). ೨. ತೊಡಗು ; ಕೈಗೊಳ್ಳು : ಸಂದ ಚಕ್ರಿ 
ಗಳೆಸಕಂ ದೇವ ನಿನಗೆಸಕಮದಜಕೊಳೆ ದೇವರ್‌ ನೆಗಟಿಲೈನೇಟ್ಯುಂ 
(ಆದಿಪು. ೧೨-೭೩); ಶ್ರೀನರ್ಮಂ ಯಂಗಂಧರತೀರ್ಥಂಕರರ ಪಕ್ಕದೆ :.. 
ಜಿನರೂಪಮಂ ಕೈಕೊಂಡು ಸರ್ವತೋಭದ್ರಸಿಂಹವಿಕ್ರೀ ಡಿತಮೆಂಬ ತಪ 
ಡೊಳ್‌ 'ನೆಗಟ್ಲೂ (ಚಾವುಂಘು. ೨೦) ; ಕರಗುವ ಮುಗಿಲಂ ಕೆನ್ನೆಯ 
ನರೆಯಂ ಕಂಡನಿತಈಂ ಕೆಲರ್‌ ಪರಮುತಸಪೋಭರದೊಳ್‌ ಭರಡೊಳ್‌ 
ನೆಗಟಲ್‌[ನಾರಾಂ. ಟ್ವಿರ್‌]ಗುರುಬಂಧುಪ್ರಿಯನಿಯೋಗಮಂ ಕಂಡು 
ಕೆಲರ್‌ (ಅಜಿಪು. ೨-೮೪); ಸನ್ನಿರ್ತೆಆದ ತಸದೊಳುತ್ತರೋತ್ತರಂ 
ನೆಗಟ್ಲು . . . ಶ್ರಿಲೋಕಶಿಖರಿಶೇಖರನಾದಂ (ಧರ್ನೂನ್ಸು. ೨-೨೩೮) ; 
ಆಗಳಾರ್ನ ನೆಲನುಂಗಿಲ ಮಕ್ಕಳಾ ದೈತ್ಯರನ್‌ ನಲ್‌ನುಡಿದು ನಡಪಲೈ 
ನೆಗಟಕ್ಸಿನ್‌ (ಬದ್ಧಪ್ಪ. ೧೨-೨೪೮). ಷಿ ಮಾಡು; ಆಚರಿಸು: 
“ನೆಗಬೀೀ- ಉದ್ಯೋಗ, ಖ್ಯಾತಯೋಃ, ನಕ್ರ ಚ (ಮೊಸಳೆ)”(ಶಮುಧಾ); 
ಅವರಾ ರೂಪಿನೊಳದಂ ನೆಗಬಿಲಂಜಿ ನಲ್ಯಲನಸನರುಂ . ... ಪರಿವ್ರ್ರಾಜ 
ಕರುಮಾಗಿ ತಮಗೆ ತಾನೇ ವನಪ್ರವೇಶಮಂ' ಮಾಡಿ (ಆದಿಪು, ೯-೯೩ ವ); 
ಆನ ಕಾರ್ಯಮುಮಂ ವಿಚಾರಪೂರ್ವಕಮಲ್ಲದೆ ಸೆಗಟಿಲಾಗದೆಂಬುದನಟಿ 
ಪುವುದು ಪರೀಕ್ಷೆಯೆಂಬುದು (ಸಂಚತಂ. ೨೧-೧); ಮಿತ್ರ್ರವರ್ಗಮೇನೆಂದೊ 
ಡಮೆಂದುದಂ. ನೆಗಬದುದ್ದ ತಿಯಿಂಂದಮವಂದಿರುರ್ಕಿ ದಕ್ಕುಂದಲೆವಾಯ್ವರ್‌ 
(ಸುಕುಮಾ, ೨-೮) ; ಪಿರಿಯರ್‌ ಮಂಂ ನೆಗಟ್ಸಂದದಿಂ ಸೆಗಟಿವೇಟ್ಕ್ಯುಂ 
ತತ್ವ ರಂಗೆಂಬರೆಲ್ಲರುಂ (ಸನುಪ. ೧೦-೧೭೦) ; ಅಮ್ಮಣಕಿದೊರ್ಮೆಯುಂ 
ನಿನಗೆಯಪ್ರಿಯನುಂ ನೆಗಟಿಕಂ (ಚಂದ್ರಪು.೩-೬೨). ೪. ನಡೆದುಕೊಳ್ಳು; 
ವ್ಯವಹರಿಸು ; ವರ್ತಿಸು: ಮಿಗೆ ಪಟಸವರೆನ್ನನೆನ್ನಡಿ ಪೊಗಟ್ಟಿರ್‌ 
ನೆರೆಡಲ್ಲರನ್ನನೆನ್ನಡ ತನ್ನೊಳ್‌ ' ಬಗೆದುಭಯಲೋಕಹಿತಡೊಳ್‌ ನೆಗಟಕ್ಕಿ 
ಜನಂ ಪಟಃಗೆ ಪೊಗಲಕ್ಸಿ ತನಗೇನದಲೊಳ್‌ (ಕವಿರಾ. ೩-೧೭೯); 
ಜನಕಜೆಯನ್ನೆ ಪತಿಂಗೆ ನೆಗಟ್ಲು ಶೀಲದಿಂ (ಎಕೆ. ೫1೪, ಎಡತೊ. ೩೧-೩; 
ಸು. 900); ನಿನ್ನಳನಿಗಳವನಜಯದೆ ನೆಗಬಕ್ಸಿ (ಪಂಪಭಾ, ೬-೫೨) ; 
ಆರಸನನಾಂ ಕಂಡಲಯೆಂ ಪರಿಚಯನ್ನಿಲ್ಲೆನ್ನೊಳೆಂದು ಮಿಗೆ ತಾಂ 
ನಾಣ್ಣು ತ್ರಿರದಿಂದೆನ್ನೊಳದೆಂತಂತಿರೆ ನೀಂ ನೆಗಟ್ಟು ದು ನಿರಂತರಂ: ಕಮಲ 
ಮುಖೀ (ಕಾದಂಉ. ೪೨) ; ತನ್ನೊಂದು ದುರ್ನಯದಿಂದಂ ನೆಗಲಕ್ಸಿಯ್ಲೊ 
[ಸಾಾಂ, ಬಕ್ಬೀಕೆ] ಕೆಟ್ಟಿ ನಧಿಕಂ ದುರ್ಬುದ್ಧಿ ದುರ್ಯೋಧನಂ (ಸಂಚತಂ. 
೧೭-೨) ; ಪೊಲೆಯರ ತೆಜದಿಂ ನೆಗಟ್ಟುಂ ಕುಲನಾಶನಕ್ಕೆ ತನುಜನಾದಡೆ 
ಸಾಲ್ಗುಂ (ಸನುಸ. ೫-೧೦೧). ೫. ಉಂಟಾಗು; ಮೈದಳೆ; 
ಸಂಭವಿಸು; ಮೂಡು : ಪರಮಾಲಂಕಾರೋಚಿತ ವಿರಚನೆಗಳ 
ನೆಗಟ್ನು ಮಾರ ಪದನೋದರದೊಳ್‌ ನೆರಮಕ್ಕು ಪರಮಕನೀಶ್ವರರೆಮಗೀ 
ಕೃತಿಯೊಳಕೃತಕಾಚಾರಸರೆರ” (ಕವಿಖ. ೧-೪); ನೆಗಟಕ ನಿಜಪ್ರತಿಬಿಂಬಂ 
ಸೆಗಲ್ಗರಸುಗಳುರದೊಳೆಸೆವ  ಹಾರಮಣಿಡ್ಯೋತಿಗಳೊಳವರೆರ್ದೆಯನಲ್ಲಿಂ 
ಪುಗುವುದನನುಕರಿಸಿ ರಂಗದೊಳ್‌ ಸೊಗಯಿಸಿದಳ್‌ (ಅವಿಪು ೯-೨೨); 
ಶಂಖರನಂ ನಿನ್ನೆಂದಂತೆ ನಿರುತಮೆಂಬೊಂದಂದದಿನೊಡನೊಡನೆ ನೆಗಟಕಿ 


ಪೊಗಟಿಕಿ ಜಗಂಗಳ (ರಾಂತಿಪು. ೩-೧೧೧); ಜಾಡ್ಭು ವ್ಯವಹಾರಂ 


೪೮೯೩ 


20 


35 


40 


45 


ನೆಗಟೋ, 


ಹಿಂಗಿ ತನಿ ನೆಗಟಕಿ ಸುಖಮಯಂ. ಸೃಷ್ಟಿ (ನುಲ್ಲಿಪು. ೧-೨೩) ; ನೆಗಟ್ಜ 
ಪೊಲ್ಲಮೆಗೆ ತದೀಯಾಂಬುಜಪದಮಂ ತನ್ನ ಶಿರೋ ಂಬು ಜದಿಂದರ್ಚಿಸಲ್‌ 
ಸರಿಚ್ಛೇದಿಸಿದಂ (ಯಶೋಚ. ೪-೫೩) ; ಯೆಂಗಳಾರ್ಥದ ಬಹುವಚನ 
'ಕ್ಕೊಗೆತಂದಾವಿಷ್ಟ ಲಿಂಗದೆಡೆಗೇಕತ್ವಂ ನೆಗ್ಗು ೦ (ಶನುದ, ೧೪೪), ೬. 
ಬಳಕೆಯಲ್ಲಿರು; ಚಾಲ್ತಿಗೆ ಬರು: ಮೃಗಪಶುಶಕುನಿಗಣಂಗಳೊಳಗಣಿತ 
ನಿಜಜಾತಿಜನಿತಭಾಸೆಗಳೆಂದುಂ ನೆಗಟ್ಕಂತಿರೆ ನರರೊಳನುಪ್ರಗಲ್ಪ 
ವಚನಪ್ರನೃತ್ತಿ ನೆಗಟ್ಲುಂ ಸಹಜಂ (ಕವಿಂ.೧-೭).೭, ಪ್ರಾಪ್ತ ವಾಗು ; 
ಲಭಿಸು : ನೆಗಟಿಕ್ಕೊಂದು ತುತ್ತಿನುಣಿಸಿನೊಳಗುಚಿಕೊಂಡಪ್ಪಿ ನೆಗನಿಟಃಪಿ 
ತತ್ತ್ಪ್ರಮದಿಂದಾವಗವೇಜಕಿ ಪೆರಡನೆಯ ತಪನೊಗೆದುದು `(ಶ1-2ರತ್ಟೈ, 
೧೩೨೯೫). ೮. ತಯಾರುಮಾಡು ; ಸಿದ್ಧಮಾಡು (ಕ). 
೯, ಲೋಕೋತ್ತರವಾಗು : ನೆಗಟಕ್ಸರಾನತದಂತಿಗಾದುದು ನೊಗಂ 
ಮೂನತ್ತೆ ರಲ” (ಆದಿಪು. ೭-೫೩). ೧೦. ಹೆಸರುವಾಸಿಯಾಗು ; 
ಪ್ರಸಿದ್ಧಿ ಪಡೆ; ಕೀರ್ತಿಹೊಂದು ; ವಿಖ್ಯಾತವಾಗು ೭ *ನೆಗಟ್ಟಿ 
— ಉದ್ಯೋಗ, ಖ್ಯಾತಯೋಃ, ನಕ್ರೇ ಚ (ಮೊಸಳೆ)? (ಶನುಧಾ); 
ವಾಸರ ಜಕ್ಕಯ್ಯೂನೀಶ್ವರಗತಿಬಕ್ತ ೫% ನೊಳಗೆ ನೆಗಟ್ಜ ದೇಗುಲ 
(ನಿಕ. ೪111, ನಗರ, ೬೨-೫; ಸು. 800); ನೆಗಲ್ಕೂರ್ಡ ಕನ್ನಡಂಗಳೊಳ 
ಗಣಿತಗುಣವಿದಿತ ಸಂಸ್ಕತೋಕ್ತಕ್ರಮುಮಂ ಬಗೆದು(ಕವಿರಾ.೧-೫೭); ನಿನ್ನ 
ಕಲ್ತ ವಿದ್ಯೆಯಂ ಪಂಡಿತಿಕ್ಕೆಯುವುನಾ ಸೊಟಲೊಳ್‌ ನೆಗಬ್ಬ್‌ ನೆಗಬ್ಬ 
ಪಂಡಿತರ್ಕಳೊಡನೆ ವಾದಂಗೆಯ್ದ ವರಂ ಗೆಲ್ಲು - - » ಬಂದೊಡೆ (ನೆಡ್ನಾರಾ, 
೩೪-೧೪) ; ನೆಗಟ್ಟಿರಿಗನ ಸಾಹಸಮೊರ್ಮೆಗೊರ್ಮೆ ಕೆಲದವರ ಮಾತಿ 
ನೊಳ್‌ ತನ್ನ ಮನಂ[ಬು]ಗೆ . . . ತಲೆಗರೆದಿರ್ಪಂ (ಪಂಪಭಾ.೭-೪೩) ; 
ನೆಗಬ್ಬುದು ರಾಮಾಯಣಮುಂ ನೆಗಬ್ಮುದು ಭಾರತಮುಮಾ ಮಹಾಕವಿ 
ಗಳಿನಾ [ನೆಗಲ್ಲರ್‌ ವ್ಯಾಸರ್‌ ವಾಲ್ಮಿಲ್ಳಕಿಗಳಿನೆ ನೆಗಬ್ಬುಭಯಕವಿಗಳಿ 
ಮಗಭಿವಂದ್ಯರ್‌ (ಗದಾಯು, ೧-೮) ; ವಿಸ್ಲುಗಗ್ರಸತಿಯೆನೆ ನೆಗಲ್ಲಿಳ್‌ 
(ಎಕ. 111, ಶಿನಮೊ. ೬೪-೧೮ ; 11127); ನೆಗದರ್ನ್ನದಿತ್ಯನಾಯಕ[0] 
ನುದಾತ್ತರತ್ನ ನಾಯಕನೆಸೆದಂ (ಕಇಆ. ೭೫-೧೨-೩೪; 1170), ನೆಗೆಳ್‌,: 
೩. ಒಂದೊಂದಷ್ಟೋ ಪನಾಸದಿಂ ಕಾಯೋತ್ಸರ್ಗ್ಗಂ ದಲೆನೆ ನೆಗಳು 
(ಎಕ. 11, 1100) ;  ಸೊಂಪಗ್ಗಳಿಸೆ ಸಮ್ಮದನಡಸಿ 
ಪರಿಣಯಮಂ. ನೆಗಳ್ನು ಸಮಾಪ್ತಿಯೆಂ ಮಾಡಿ (ಬಸಪು, ೩೨-೩೯) ; ಶಿವ 
ಪೂಜೆಯಂ ನೆಗಳ್ವ . ತಾಪಸರ್‌ ಮೆಟಿಕೆದರ್‌ (ಪದ್ಮರಾ, ೧೩-೩೨) ; 
ಕೌರವರು. ಬಹಳಾನಮಾನನನೆನುಗೆ ನೆಗಳಿದರು (ಕುನ್ಯಾಭೀ, ೨-೨೪) ; 
ಅಕಟಾ ನೆಗಳಲಹುದೇ ಪುರುಷಸಂಗವನೆಂದಳಾ ಜನನೀ(ಪ್ರಭುಲೀ. ೫-೫೬); 
ಬೆಸಸಿದ ಕಜ್ಜ ಮಂ ನೆಗಳದುತ್ತ ರವಿಂತ್ತಪನೆಂದು ನಿನ್ನ ಮಾನಸದೊಳಧೀಶ 
ನೀಂ ಬಗೆಯದಿರ್‌ (ಉಜಕೇ. ೧೩-೪); ಫನನುಹಿಮನನಲ್ಲಿಂದಲೇಳಿಸ 
ಲೊಂದನುವ ನೆಗಳ್ಳರೇವೇಳ್ವೈ (ಕಂನವಿ. ೫-೧೪): ೫. ಮುಧ್ಯಂದಿನ 
ಸನುಯೋದಿತ ಡಿಂಡಿಮಧ್ವಾನಂ ನೆಗಳೆ ಪೇರೋಲಗನುಂ ಸರೆಯನೇಳ್ಳೆ 
ಲ್ಲರಂ ಕಳುಹಿ. , . ತನ್ನ ನಮುಹನುನೆಗೆ ಬಪ್ಪಲ್ಲಿ (ಬಸರ. ೬-೩೬); 
ಭುರ್‌ ' ಭುಗಿಲೆಂಬಿನಂ ನೆಗಳ್ನ ನೇತ್ರಜ್ವಾಲೆಯಿಂ ತೊಟ್ಟಿ 
ನೋವದೆ. ಸುಟ್ಟಿಂ ಮದನಾರಿ (ಸಂಪಾಶ. ೪೦); ಪರಮುಶಿನನಿಸ್ಮ ೦ 
ವಸಿಸ್ಮ ನತಿಕರು ಣದಿಂದರರೆ ನಿಶ್ವಾನಿತ್ರಭೂಪನಂ ಬ್ರ ಹ್ಮರ್ಸಿನರನೆನಲ್‌' 
ನೆಗಳ್ಳುದಿಲ್ಲಾ (ಸದ್ಮರಾ. ೪-೫೧); ಈ ನೆಗಳಿದುತ್ತಾ ತಶಾಂತಿನಿಧಾನ 
ವೇನೆನೆ ಕೃಷ್ಣ ಚೇಷ್ಟೆ ಯೆ ಹಾನಿವೃ ದ್ಧಿ ನಿನಾಶನಭ್ಭುದುಯ ಪ್ರಸಂಚದಲಿ 
(ಕುವ್ಯಾಸ. ೧೦-೭೪) ; ಅನಿಲಂ ಮೆಂಗಿಲಂ, ಕನಲ್ಲು ಸೊಯ್ಸುನ್ನೆಗಳಲ್‌ 
ಘನಧ್ವನಿ (೦ಾಜಕೇ, ೮-೧೧೬) ; ಆ ಮರುತ್ತಂಗೆ ಸಂಶೋಸಂ ನೆಗಳ್ಲುದು 
(ಚೈಮಿಭಾ. ೫-೪೫). ೩೭. ಮಿಗೆ ಗುರೋರಧಿಗತಂ. ಜ್ಞಾನಂಯೆನುತಿದೆ 
ತೊಟ್ಟುಗೆ ವಾಯಂತಂತ್ರಂ ಸ ಏವ ಸರ್ವಯೆನುತ್ತೆ ಸೆಗಳ್ಲು ಕಾರಣ 


೬೯-೧೬; 


ನೆಗಟೂ, 


ಮೆನುತ್ತಿದೆ ಸೂತಗೀತಿ ಪಲವೇಂ ಗುರುವೆ ಸೇವ್ಯನೆಂತುಂ (ಪದ್ಮರಾ. 
೧೧-೧೦೩). ೧೦. ತಂನಾಜ್ಞೆ ತಂನ ತೇಜಂ ತಂನುಂನತಿ ನೆಗಳೆ,.. 
ಪೆರ್ಮ್ಮಾಡಿರಾಯನೆಸೆದಂ ಜಗಡೊಳ್‌ 
948) ; ನೆಗಳ್ಲಾಹನಮಲ್ಲಾ ವನಿಸನ ಭುಜಯುಗಳಮೆನಿಸಿದರ್‌' . . , 
ನಾಗನರ್ಮ್ಮನುಂ ಮಾಧವನುಂ (ನಾಂದೇಡ್‌, ೩-೬; 1047); ವಿಷ್ಣು 
ನರ್ಧನಭೂಪಂ ನೆಗಳ್ನಂ ಧರಾವಳೆಯದೊಳ್‌ (ಎಕ. 11, ೧೪೩-೧೬; 
1131) ; ಶಿವಸೌಖ್ಯಂ ನಂಬಿಯಣ್ಣ ೦ ಶಿಶುನೆೆ ನೆಗಳ್ಳಂ ಶ್ರೀನಿರೂಪಾಕ್ಷ 
ಕಂದಂ (ನಂಬಿರ. ೨ ಸೂಚನೆ); ನೆಗಳ್ಳ ದೇಶೀಗಣನಿಜಯಕೀರ್ತಿಗಳ 
ತನುಜರ ಜಾತರೂಸರ . . .ಪದೆಯಂಗಕೆ ಭಕ್ತಿಯೊಳೆಅಸಪೆನು (ಸಾಳ್ವಭಾ. 
೧-೨೦) ; ದುರ್ಧರೆ ಗ್ರೀಷ್ಮರಾಜನ ನೆಗಳ್ನ ಚತುರಂಗಮೆನಲು ರವಿಯ 
ಕಡುಗಾಯ್ಬು ಗಳ್ತೇರೈಸಲು (ಜೈಮಿಭಾ, ೧೫-೪). ೧೧. ರಚಿಸು; 
'ಕಟ್ಟು ; ನಿರ್ಮಾಣ ಮಾಡು : ಸಾರತರ ಬಸನರಾಜೀಯನಮಂಂ ನೆಗಳ್ನ 
ಪಾಲ್ಕುಆಕೆ ಸೋಮೇಶ್ವರಂಗೆ ವಂದಿಸಿದಪೆಂ 
ರಗಳೆಯ ಕವಿಯೆಂದು ತೆಗಳೆ ವಾದಿಗಳೆಲ್ಲ ಸೊಗಸೊಗುವಂತೆ ವಸ್ತುಕನ 
ನೆಗಳಿದ ಹಂಪೆಯ ಹೆರಿಯಣ್ಣನ ಪದಯುಂಗಳಕೆಲಿಗು ವೆನಲ್ತಿಯೊಳು 
(ಕುಂಾಸಾಂ. ೧-೩೪) ; ಪಳಿಯಲ್‌ ಬಲ್ಲಂ ನೆಗಳಲ್‌ ಖಳನೇಂ ಬಲ್ಲನೆ 
ನನೀನಕಾವ್ಯಮನಿಳೆಯೊಳ್‌ (ರಉಜಕೀ.೧-೪೮). ೧೨. ಉಂಟುಮಾಡು; 
ಒದಗಿಸು: ಚತುಸ್ಸನುದ್ರಾಂತಮಾಗೆನಗೆ ಕೀರ್ತಿಪ್ರತಾಸಂಗಳಂ 
ನೆಗಳುತೀ ಘನಭಾರಮಂ ಆಂತೆಮ್ಮನುಂಟುಮಾಡೆಂದು'. , . ದಂಡೇಶ 
ಪಟ್ಟಿ ಮಂ ಕಟ್ಟಿ (ಸದ್ಮರಾ.೪-೧ಂ). ೧೩. ತೋರಿಸು; ನಿರ್ದೇಶಿಸು: 
ಮತ್ತೆ ಪಾದದೊಳ್ನೆಗಳ್ಳು ದಂ ತಲೆಯಲ್ಲಿ ಪೊತ್ತು ಮಾಳ್ಪಾ ವಿಪುಲ ಸದ್ಭೃ ತ್ಯಂ 
(ಪದ್ಮಂ. ೧೧-೬೬). ನೆಗಳು, : ೩. ನಿಮಗೆ ಗಂಗಾಸುತನ ಬಲವಾಹ 
ವವನೀತನ ನೇಮದಲಿ ನೆಗಳುವುದು ನೀತಿಯಿದು (ಕುವ್ಯಾಭೀ. ೧-೧೪) ; 
ಪಗಲಾಣ್ಮ ನಡನಡುಗಿದ ಹುತಾಶನ ಬೇಜಕಿ ನೆಗಳಿದಪ್ರತಿನಿಶ. . . 
ಹಿಮದುಪಟಿಳಕೆ (ನೋಹತ. ೪-೪೬) ; ಖಗದ ಮಜಿಕಿಗಳು ಮಾತೆಯ 
ಮೇಲೆ ಪ್ರೀತಿಯ ನೆಗಳುವ ಭಾವವ ಕಂಡು (ಕಂನವಿ, ೪-೪೮) ; ರೋಗಂ 
ಗಳಿಗೆ ತಕ್ಕ ಚಿಕಿತ್ಸೆಯ ನೆಗಳಲೊಡನಾರೋಗ್ಯಕರಮಾಗಿರ್ಪುದು (ಸಕವೈ.೭). 
ಜಿ. ಶ್ರೀನಿವಾಹದ ಸರ್ವಸಂಭ್ರಮಂ ನೆಗಳುತಿಕೆ ದೇನನಣುಗಂ ನಂಬಿ 
ಯಣ್ಣ ನಂಡೊಪ್ಪ ತಿರೆ (ನಂಬರ. ೫-೧) ; ಅಭ್ರದಿ ಧೂಮಕೇತುಗಳು 
ನೆಗಳಿದುವು. (ಕುನ್ಯಾಸೆ. ೧೫-೪೧); ಕಾಂತೆ ನೋಡಿನ್ನು ಮುಂದೆ ನೆಗಳುವ 
ನಾಟಿಕವ (ಸೌಂದಪು. ೪-೬೮). ೧೦. ಕುಲಸತಿಯರ ಧರ್ಮ ಕೊನ 
ರಿಡೆ ನೇಹವ ನೆಲೆಗಾಣಿಸಿ ನೆಗಳುವುದು (ಹವಿಬ. ೩-೧೦). ೧೪. ಪ್ರಸಿದ್ಧ 
ಗೊಳಿಸು; ವಿಖ್ಯಾತವಾಗುವಂತೆ ಮಾಡು: ಬಗೆವೊಡೀ ಪರಿ ಭಕ್ತಿ 
೬ ೬೬ ಪೊಸತೆನುತೆ ಜಗದೊಳಗೆ ನೆಗಳಿ ನಿರ್ವಂಚನೆಯ ಭಕ್ತಿಯ ಮೊಗದು 
ಗಣತಿಂತಿಣಿಗಳಿರ್ದರು. . . ನಿರ್ಮಳಭಾವಶುದ್ಧಿ ಯಲಿ(ಸ್ರಭುಲೀ, ೯-೩೦). 
೧೫. ಎತ್ತು; ನೀಡು : ಕರವ ನೆಟ್ಟಿ ನೇ ಊರ್ಧ್ವಕ್ಕೆ ನೆಗಳಿ ಸಮಂಖದಿ 
ನಿಂದು ಭಟ್ಟ ನಾಯಕರು ಶತ್ರುಗಳೆದೆಯು ಬಿಚ್ಚು ವೋಲ್‌ ಪೊಗಳುತಿರ್ದರು 
ನಲನಿನಿಂ (ನನನೋ, ೨೭-೪೬). ೧೬, ಕಳೆ (?): ಸೋಂಕುಸೋಂಕಿನಲಿ, 
ಮುತ್ತು ಮುತ್ತಿ ನಲಿ ನೆಗಳಿದ ದಿನಗಳನು, ಇಲ್ಲಿ ನೋಡು ಎದೆಯಲ್ಲಿ 
(ಭಾರಂಗ. ೪೬-೨). 

ನೆಗಟಿಕೆ ನುಡಿ - ಪ್ರಕಟವಾಗಿ ನುಡಿ; ಪ್ರತಿಜ್ಞೆ ಮಾಡು; 
ಶಪಥ ಮಾಡು : ಕಾದುನೆನೆಂದು ನೆಗಟಿಕಿ ನುಡಿದ ನುಡಿಯುಮಂ 
ಪಿಡಿದ ಚಲಮುಮಂ ಬಗೆದು (ಸಂಪಭಾ. ೧೦-೨೬೦). ನೆಗಟಿಕ ಪಡು- 
ಆಚರಿಸಲ್ಪಡು ; ಮಾಡಲ್ಪಡು : ಚರಮದೇಹಧಾರಿಗಳಿಂದಂ ನೆಗಟಕಿ 
ಪಟ್ಟು ದನೊಳ್ಳಿ ತಪ್ಪ ಮೋಕ್ಷಮಾರ್ಗಮಂ ಪೊರ್ದಿಯಂ೦ (ವಡ್ಡೂರಾ. 
೮೭-೧೩). [ದೇ.॥ ತಮಿ. ನಿಕಟ, ನಿಕಳ ; ತೆಲು. ನೆಗಡು, ನೆವಡು] 


(ಸೌಇಇ. 21-11, ೧೧೯-೮; 


(ಸದ್ಮರಾ, ೧-೧೨); 


೪ರ್ಲ೪ 


20 


25 


30 


35 


40 


45 


ನೆಗಟತ 


ಪ್ರಸಿದ್ಧಿ ; 


ನೆಗಟಕ (ನಾ). ಕೀರ್ತಿ; ಪ್ರಸಿದ್ಧಿ: “ನೆಗರ್ಬ ಎ. x 


ಚೆರಿತ್ರಂ ; ಜಲಗ್ರಾಹಂ” (ಶನುದ. ಪರಿ, ೧). 
[<ಕೆಗರ್‌್‌,] 
ನೆಗಟ35, ನೆಗಳ್ಕಾ, ನೆಗಳ್ಳು, ನೆಗಳೆ (ನಾ). ಒಂದು ಬಗೆಯ ಜಲ 
ಚರ; ಮೊಸಳೆ; ನಕ್ರ: ಗಂಗೆಯೆಂ ಮಿಾಯಲ್ಪೋಗಿ ಮಾವಲ್ಲಿ 
ನೆಗರ್ಟೀ ಪಿಡಿದೊಡೆ (ನಡ್ಡಾ ರಾ.೧೫-೨೧); ನೀರೊಳಗೆ ತನ್ನನಡಸಿದ ನೆಗಟಿಂ 
ಬಾಯಲಾವಿನಮಿಸಿಸಿಯೊಂಂ (ಸಂಸಭಾ. ೨-೬೦); ಅನೆರಡರ್ಕಂ ನೇಹ 
ನೂಗೆಯಾ ನೆಗರ್ಟೀ ತನ್ನ ಮನೆಯಂ ಮಜಕಿದಲ್ಲಿಯೆ ಸಂತಸಮಿರುತ್ತಿಕೆ 
(ಪಂಚತಂ. ೨೭೭-೨೨) ; ಗಂಗೆಯೆಂ ಮಿಾನಾ[ಗ]ಳ್‌ ನೆಗಟಸಣ ಬಂದು 
ಕಾಲಂ ಪಿಡಿದೊಡೆ (ಸುಕುಮಾ. ೭-೧೬ ವು; ಬೆಟ್ಟಿ ದಡಿಯಲ್ಲಿರ್ದ ನಿಧಿ 
ಯಂತೆ ನೆಗಲುಳ್ಳ, ವಂಡುವಿನೊಳಿರ್ದ ನಿಕ್ಷೇಪದಂತೆ (ಧರ್ಮಾಮೃ. 
೧೩-೧೮೫) ; ಫೀರ್ಗುಡಿನೆಡೆಯೊಳ್‌ ಪೊಳೆವ ತಮ್ಮ ನೆಐಲಂ ನಾರ್ಪಡೆಯೆ 
ಗೆತ್ತು ಎಡೆಮಡಗದೆ ಕಡುಪಿನಿಂ ಪಾಯು ಬಾಯ್ತೆ ಆಕೆದೆಬ್ಬ ನೆಗಲ 
ಮೊಗದೊಳರ್ದಡಂಗುವ ಶಾರ್ದೂಲಸಂದೋಹಂಗಳೊಳಂ (ಚಂದ್ರಫು. 
ನೆಗಳ್ಕ್‌, ೬ ಜಲನಿಧಿಯ ಮಣಿಗಳ ನೆಗಳ ಭಯಕಂಜಿ 
ತಳೆಯದಿಹರೆ (ಜೀನಂಚ. ೧-೨೪) ; ನೆಗಳ ಕೊರಳೋ ಹಸಿದ ಹುಲಿಗಳ 
ಮೊಗವೊ (ಕೌತಿರಾ. ೧-೨೧) ; ನೆಗಳಾನೆ ನಿನಾನ್ಸಳನೊಳಕೊಂಡು ಬಂದು 
ಸೇರಗಳಾದುದಬ್ಬಿ ದ್ವಾರಕೆಗೆ (ಮೋಹತ. ೩-೫) ; ಪಡುವಣಂಬುಧಿ 
ಯೊಳರ್ಳ. ಮುಳುಂಗಿದಿನನಂ ನೆಗಳ್‌ವಿಡಿದು ನುಂಗುಗೆ (ಚೆಒಪು. ೯-೧೧) ; 
ಗಂಧರ್ವನಂದು ಬಲು ಗರ್ಪಿಸೆ ನೆಗಳಾಗೆಂದು ಸುರಪತಿ ಮುಳಿದು ಶಾಪವ 
ನಿತ್ತನವಗೆ (ಕಂನವಿ. ೨೩-೧೦). ನೆಗಳ್ಳು : “ಶಿಂಶುಮಾರಃ-ನೆಗಳು” 
(ಸಿದ್ಧಾಂತಿ, ೮೨) ; ತೊಆಕಿಯೊಳಗಣ ನೆಗಳು ಹಜುಗೋಲ ನುಂಗಿದಡೆ 
ಗತಿಯಿಲ್ಲ (ಅವಚಂ. ೮೦-೩೬೦) ; ಪಾತ್ರೆಯಂ ಏನೀ ಪೆಟ್ಟಿಗೆ ತಿಂದಿತೇ 
ನೆಗಳು ನುಂಗಿತೇ (ತರುರ.ಜೇ. ೧೩-೯); ರಾಜಮರಾಳಮಿಥುನವೆಡೆ. 
ಯಾಡುವ ರಾಜಾಂಗಣ ನೆಗಳುಗಳು ರಾಜಿಪ ತಾಣವೆಂದೆನಿಸುವ ಸರಸಿಯ 
ರಾಜತನುಜ ನೋಡಿ ಕಂಡಂ (ಅಂಜಚ. ೭-೧೨೭); ಬಳಿಯಲಬುಧಿಯ 
ನೆಗಳುಗಳು ವಿಖಾನುಗಳು ನೀರಾನೆಗಳು ಮೊಸಳೆಗಳು ಬೆಗಡುಗೊಂಡೋಡಿ 
ದವು (ತೊರರಾ. ೪-೧೨-೩೫) ; ನೆಗಳು ನಾನ ಕಮಠ ತಂಡತಂಡದೆ 
ಜಲಚರ ತುಂಬಿ ಕಣ್ಣೆ ಶ್ರೀಖಂಡವಾಗಿರ್ದಳು ಗಂಗೆ (ಮೋಹತ. ೬-೩೬). 
ನೆಗಳೆ: ನೀನು ನರುಣತೀರ್ಥವಾಗಿರಲು ನೆಗಳೆ (ಮೊಸಳೆ) ನಿನ್ನಲ್ಲಿಗೆ 
ಬೆರುವುದು ನ್ಯಾಯನಿತ್ತು; ಈ ಯಮುವಾಹನರೇಕೆ ಮೊದಲು 
ಬಂದರು? (ಮೈಲಿಮಾ. ೬) ; ಅವರು ಅಲ್ಲಿಗೆ ಹೋಗುವಾಗ ಹಲವಾರು 
ನೀಗ್ರೋ ಗುಲಾಮರು ನೆಗಳೆಗಳ ಬೇಟಿಯ ಸಿದ್ಧ ತೆಯಲ್ಲಿದ್ದರು 
(ಮಾರ್ಟಿನ, ೫೫) ; ಆಸೆಗಳಷ್ಟು ದೊಡ್ಡ ಸೆಗಳೆಗಳನ್ನು ಯಾರಾದರೂ 
ನೋಡಿರಬಹುದೋ ? (ಮುಂಬಯಿ, ನೆಗಳೆ ಹಾರಿದರೆ 
ಮಂಗಿಲು ಮಂಟ್ಟ್ರೀತೇ ? (ಗಾದೆ). 
ನೆಗಳ ವಾಹನ ಇ. ಮೊಸಳೆಯನ್ನು ನಾಹನವನ್ನಾಗಿ ಉಳ್ಳ, 
ವನು; ವರುಣ : ನೆಗಳ ವಾಹನನಿತ್ತ ಮಂತ್ರೋಪದೇಶವದು 
(ತುರಂಗ. ೫೪-೫೧). ನೆಗಳ ಸುಂಡಿಲ್ಕು, ನೆಗಳ ಸೊಂಡಿಲು - 
ಮೊಸಳೆಯ ಬಾಯಿಯ ಆಕಾರದ ರೀತಿಯ ಒಂದು ಬಗೆಯ 
ಅಲಂಕಾರ ; ಮಕರ ತೋರಣ : ಪೊಗಳಲದಾರ ಜಿಹ್ಹೆಗೆ ಸಾಧ್ಯ 
ಮಣಿಹರ್ಮ್ಯಾಯಂಗಳಪಕ್ಷದ ಮಂಂಬಿನಲಿ ನೆಗಳ ಸುಂಡಿಲ ತೋರಣ ಗುಡಿ 
ಬಲು ಕುರುಜುಗಳ ಹೊಂಗೆಲಸದುನ್ನ ತಿಯ (ಹೋಹತ, ೪೨-೨೫) ; ನೆಗಳ 
ಸೊಂಡಿಲ ಚಿನ್ನದಣಸಿನ ಪಲ್ಲಕ್ಕಿ . . . ಮುಂತಾದ ವಸ್ತುಗಳನಿತ್ತನು 
ಕೃಷ್ಣ ಮಗಗೆ (ಮೋಹತ. ೧೫-೨೦)... 
[ದೇ.॥ ತುಳು. ನೆಗಳ್‌, ನೆಗರ್‌, ನಿಗಳ್‌; ತೆಲು. ನೆಗಡು] 


೫-೪೦ ನು. 


೬-೨೫೯) ; 


ನೆಗಟಂಸು 


ಸೆಗಬೀಸು, ನೆಗಳಿಸು (ಕ್ರಿ). ೧. ಮಾಡಿಸು; ಆಗಿಸು: ಮಜ್ಜನ 
ಭೋಜನಭೂಷಣಂಗಳೆಂಬಿವುಮುಂ ಪ್ರಾರ್ಥನೆಗೆಯ್ದು ದೇವ ನಿಚ್ಚ ಮಂ 
ಮನುವಿಸಿ ನೆಗಟ೨ ಪುದು ಪರಿಜನಂ ಮಾನಿನಿಯಾ (ಕಾದಂಪೂ. ೩೪೩); 
ಅನಲಂ ಕಇನನನುಂ ಕಣುತ್ತಡಿಗಿಡಲ್‌ ಸುಟ್ಟುಂ ಬಟಃಕೃಲ್ಲಿ ನೂತನ 
ಬೀಜಾಂಕುರನೃದ್ಧಿಯಂ ನೆಗಟಿಸ ಪಂ (ಪುಸ್ಪ ಪು. ೫-೫೨). ೨. ಆಚರಣೆಗೆ 
ತೊಡಗಿಸು, ಆಚರಿಸುವಂತೆ ಮಾಡು ಅಲಸರಪ್ಪ ವರ್‌ 
ತನ್ಮು ಮೆಯ್ಯ ಸುಖಕ್ಕೆ ಪಾಸಹೇತುಗಳಪ್ಪ ಕುಧರ್ಮಮಂ ಪೇಟ್ಡು 
ಸೆಆರಂ ಮರುಳ್ಳಾಡಿ ಧರ್ಮಮೆಂದು ನೆಗಬಿಕಿಸುವರ್‌ (ಧರ್ಮಾಮೃ ೪-೩೪). 
೩. ಕಾಣುವಂತೆ ಮಾಡು; ತೋರಿಸು: ಇವಳೊಳ್‌ ನಿನ್ನ 
ನಿಜೃಂಭಣವೃತ್ತಿ ಗಳನ್ನೆ ಗಟಾಸಿ. ಬೆದಚಿಕಿಸುವುದಿದೆತ್ತಣ ಬಿನದಂ (ಚಿಕವಿ. 
೬-೨೩೬). ೪. ಪ್ರಸಿದ್ಧಿ ಪಡಿಸು ; ಹೊಗಳು; ಕೀರ್ತಿಸು ; 
ಬಿಜ್ಜೆಯ ಬಳದಿಂ ಕವಿಗಳ್ನೆ ಟ್ಟಿ ನೆ. ನೆಗಬಿಂಸೆಯವನೆ. ಗಡಾ ದೇವನೆನಿಸಿ 
ಜಸಮಂ ಪಡೆಗುಂ (ಚಿಕವಿ. ೧-೨೨). ೫. ಅಭಿವೃದ್ಧಿ ಮಾಡು; 
ಏಳಿಗೆಯಾಗುವಂತೆ ಮಾಡು: ನೆಗಟಿಕಿಸೆಮ್ಮ ದೊರೆತನದಿರವಂ 
(ಚಿಕವಿ. ೪-೧೬೭). ನೆಗಳಿಸು: ೪. ನಿರ್ಮಲಸತಿಯರ ಧರ್ಮನ 
ಕೃತಿಯಾಗಿ ನಿರ್ಮಿಸಿ ನೆಗಳಿಪೆ[ಪಾಂ90. ಶೇಳಿಫೆ]ನಿಂದು (ಹದಿಬ, ೧-೮). 
೫. ಪೊಗಳಿಸಲು ನೆಗಳಿಸಲು ರೂಢಿಸಲು ನಿಜಕೀರ್ತಿಯಂ . . . ಇಳೆಗೆ 
ಬಂದ ಮಹಾನುಹಿನು (ಬಸಪು. ೩೬-೪೨), ೬. ವರ್ತಿಸು; ನಡೆದು 
ಕೊಳ್ಳು : ಅವರು ರಕ್ಕಸರಾಗಿ ಜನಿಸಿದರವನಿ ಯೊಳು ನೆಗಳಿಸಿ ನಡದರು. 
ದಿವಿಜದಲ್ಲಣರಾಗಿ (ಉತ್ತಕ. ೫-೭). [ನೆಗಲ*, -- -ಇಸ್ಯು] 

ನೆಗಟ್ಕೈ, ನೆಗಳಿಕೆ (ನಾ). ೧. ನಡೆದುದು; ವಿದ್ಯಮಾನ ; ಸೆಂಗತಿ: 
ಸಿನ್ನನ್‌ ನೆಗಬಕ್ಕಿಯಿನ್‌ ಪೊಜಗಿಟ್ಟು ಸುತ್ತು ಗಾಪಿಡುವಯಂ” (ಅಂತಿಗೊ. 
೧೧-೨೨೩). ೨. ನಡವಳಿಕೆ; ಇರಸರಿಕೆ; ವರ್ತನೆ: ಇಂತಾಗೆ 
ನಲ್ಲುವರಿಯ ನೆಗಟಕ್ಕಿಯಂ ಕರಮೊಲ್ಲು ಬಂದಾ ಮುನಿಯಂ ಪೊಗಟ್ಟು 
ಪಾಡಿದಂ (ರಉಮಾಶ್ವ. ೭೦-೬). ನೆಗಳಿಕೆ : ೩. ಪ್ರಸಿದ್ಧಿ; 
ಖ್ಯಾತಿ: ಹರಿ ದನುಜದಲ್ಲಣನೆನಿಪ್ಪ ನೆಗಳಿಕೆಯನಾಂತಂ (ಲಶಿಚಿಂ. 
೧೮-೩೨); ಅರರೆ ಜಂಗಮಗಿರಿಯೊ ಜವನುಬ್ಬರದ ಜಾತ್ರೆಯೊ 
ವಿಲಯವಹ್ನಿಯ ನೆರವಿಯೋ ನೆಗಳಿಕೆಯ ಬಲನೋ ಕಾಲಭೈರವನ 
(ತೊರರಾ. ೪-೭-೮), ೪. ಹಿರಿಮೆ ; ಹಿರಿತನ: ಪೊಗಳಲಾರೆನು ನಿನ್ನ 
ಚರಿತೆಯ ನೆಗಳಿಕೆಯಯೆನಗೆಂತು ಗೋಚರಿಸಿದೆ ಮಹಾದೇವ (ಕೃಕರ್ಣಾ, 
೧-೨೯). ೫. ಕೈಚಳಕ; ಮಾಟಿ : ಗಗನಕುಸುಮದಂತೆ ಶುಕ್ತಿ ರಜತ 
ದಂತೆ ಮಿಗೆಯಾತ್ಮನಂತಿಂದ್ರ ಜಾಲದ ಸೆಗಳಿಕೆಯ್‌ಂತೆಂದು (ಸರಬೋ, 
೪-೯-೮). [ನೆಗಟರ +-8] 

ನೆಗಟ್ಲು, ನೆಗಳಿಚು, ನೆಗಳ್ಳು (ಕ್ರಿ). ೧. ತೊಡಗು ; ಕೈಗೊಳ್ಳು; 
ನಡೆಸು : ಒಲನಿಂ ನೆಟ್ಟಿ ನುಪನಲ್ಲಭನೊಳಳನಟ್ಟಿ ಂಗಜಕೇಳಿಯುಂ ನೆಗಟ್ಟ 
ದಳೊರ್ವಳ್‌ (ಉದ್ಭ ಟ. ೧೦-೧೧೧). ೨. ಮಾಡು ; ನೆರವೇರಿಸು : 
ಮಹಾದಾನಮಂ ನೆಗಬೀಯುಂ ಅನೇಶರತ್ನ ಪ್ರತಿಮೆಗಳಂ ಮಾಡಿ 
ಸಿಯೆಂಂ (ಅಜಿಪು, ೯-೩ ನ) ; ಸೌಂದರವತಿಗೆ ಶಿಶಿಕೋಪಚಾರಮನಗಲದೆ. 
ನೆಗಟ್ಟತುಂ (ಉದ್ಭಟಿ, ೬-೬೪ ನ). ಹಿ ಮಾಡಿಸು: ಉತ್ಸವಮಂ 
ನೆಗಟ್ಟಾದಂ (ಕಾದಂಪೂ. ೪೨೯), ೪. ನಡೆದುಕೊಳ್ಳು ; ವರ್ತಿಸು; 
ವ್ಯವಹರಿಸು ಕ ಪಾಂಡುರಾಜನಧಿಕತೇಜನುಮನನತನೈರಿ 
ಭೂಭೃತ್ಸಮಾಜನುಮಾಗಿ ನೆಗಟ್ಕ ತಿ[ಸಾ990, ಲುತ್ತಿ]ರ್ದು (ಸಂಸಭಾ. 
೧-೧೧೦ ವ); ಮತ್ತೊರ್ವಳ್‌ ತಾನೊಲ್ಲು ಮೊಲ್ಲದಂತನನೊಳ್‌ ಸೆಗಲ್ಸುವ 
ಮಗಳಣಕಕ್ಕೆ ತಲೆ ಕಣಕಣಿಸೆ (ಚಂದ್ರಪು. ೮-೬೨ ನ). ೫, ಉಂಟು 
ಮಾಡು; ಒದಗಿಸು :  ಆನಿಂದರಿನೆಂ ವಿರೋಧಿಗಳಮಂ ಗಳ 
ಮಂಗಳಮಂ ನೆಗಟ್ಟು ವೆಂ (ಜಗವಿ. ೧೭-೩೩); ಕುದುರೆಯ. ತಟ್ಟುಗಳ್‌ 


ಅಂತು 


೪೮೯೫ 


0 


20 


25 


40 


45 


ನೆಗಟಕ್ಕಿ 


ನೆರೆದ ಬಲ್ಜೆರೆಯಂ. » *ಪೊಸತೇರ್‌ ಸಡಗಂ ನೆಗಲಕ್ಸಿ ಪೆರ್ಚಿದ ಕಡಲೆಂಬಿನಂ 
ಮಸಗಿ ಬಂದುದು ಪೆರ್ಬಡೆ ಕರ್ಬುವಿಲ್ಲನಾ (ಕಬ್ಬಿ ಕಾ. ೨೦೭); ಭೂನಾಥ 
ನೀನುನೊಲನಿಂದಾ. ನೆರವಿಯೊಳಜಕಿಯದಂತು ಬಂದಿರ್ಪುದು ಮತ್ತಾ 
ನಾಗಳೇನನೆಸಗು ವೆನೇನತಿಶಯಮಂ ನೆಗಟ್ಟು ವೆಂ ನೀ ಕಾಣ್ಟ್ಮೈ (ದಶಕು. 
೬-೧೨೭) ; ಪುರುಡಿಂ ಮೆಯ್ಸಣ್ಣಂ ಕೀಚ್ಛಿಗೆಯಿಂ ತಪೋನಿಘ್ನಮಂ 
ನೆಗಟ್ಟಿಲೆಂದು ತಅಿಕಿಸಂದು ೬. ಹೊರ 
ಹೊಮ್ಮಿಸು : ಪಸರಿಸಿದಾ ಬಗೆ ಮನದೊಳ್‌' ಪೊಸತಾಗೆ ಸೆಗಬ್ಬ ಲಲ 
ಯನಾ ರಚನೆಯೊಳೇಂ ಬಸನಂ (ಕವಿಂ9. ೧-೧೨) ; ಭೀನುಂ ಭೀಮ 
ನಾದಮುಂ ಸೆಗಲ್ಬ (ಗದಾಯು, ೬-೩೪ ವು; ನೆಗಟ್ಟೂ ಕಂಠದುಲುಪಂ 
ಕೀರಾಳಿಯೇ. (ಉದ್ಭಟಿ. ೭-೬೩); ಮಹೋತ್ಸವದೆ ಕೋಗಿಲೆನೆಣರ್‌ 
ಗಟಪಂ ನೆಗಬ್ಬು ವಂತನುವಿಪ ಸೊರ್ಕಿನಿಂ ಪಿಕನಿನಾದೆ ಫೆಜಳ್‌ ಗಲಪಂ 
ನೆಗಲ್ಟಾದಳ್‌ (ಕಾನ್ಯಸಾ. ೯೬೪). ಪಿ. ಹೊಡೆಯಿಸು ; ಹೊಯ್ಯಿಸು : 
ಇತ್ತ ಧರ್ಮಪುತ್ರನುಂ. . . ಸೌಭದ್ರಪ್ರ ನುಖನಾಯಕರ್ವೆರಸು ರಣ 
ಪಟಹಂಗಳಂ ನೆಗಲಕ್ಸಿ (ಪಂಸಭಾ. ೧೦-೧೧೩ ನ). ಲೆ. ಪ್ರಸಿದ್ಧಿಯಾಗು 
ವಂತೆ ಮಾಡು; ಪ್ರಖ್ಯಾತಿಗೊಳಿಸು ; ವಿಖ್ಯಾತಿಪಡಿಸು ; 
ಪ್ರಕಟಿಸು: “ನೆಗಟ್ಟು--ವಿಖ್ಯಾತೌ, ಉದ್ಯೋಗೇ ಚ” (ಶನುಧಾ); 
ನಿನ್ನ ಕಲ್ಪ ವಿದ್ಯೆಯಂ ಪಂಡಿತಿಕ್ಕೆಯಂಮನಾ ಪೊಲಿಲೊಳ್‌ ನೆಗಬ್ಟ 
ನೆಗಲ್ಲ ಪಂಡಿತರ್ಕಳೊಡನೆ ವಾದಂಗೆಯ್ದ ವರಂ ಗೆಲ್ಲು « ೬೬ ಬಂದೊಡೆ 
ಧರಾಮರರೀ ಬ್ರ್ರಾಹ್ಮಣರೆಂದುಕೊಂಡು 
ಕೊನೆದಾ ಸಟ್ಟಿಂಡಭೂಮಂಡಲೇಶ್ವರನೋರಂತೆ ಸೆಗಟಿಕ್ಟಿ ಕೂಡೆ ನೆಗಲ್ಮ 
ತ್ರೆತ್ತಂ ದ್ವಿಜನ್ಮಾನ್ವಯಂ (ಅದಿಪು. ೧೫-೨೦); ನೆಗಲ್ನರ್ದುತ್ತಮಜ್ಸನ 
ಮಾರ್ಗರುಚಿಯಿಂಂ ಚಾರಿತ್ರ್ಯಸಂಸಿದ್ಧಿ ಯೊಳ್‌ ನೆಗಟ್ಜರ್ಶಿಷ್ಠರುಮಂ ನೆಗಬ್ಬು 
ವರದರ್ಕಾಚಾರ್ಯರೆಂಬೀ ಪೆಸರ್‌ ಜಗತೀವ್ಯಾಪಕಮಾಗೆ (ಅಜಿಪು. ೧-೩); 
ತನಗಿಲ್ಲದಂತುಟಂ ತಾನೆ ನೆಗಯ್ಮು ವ ಪರಗುಣಂಗಳಂ ಮುಚ್ಚುವ. . . 
ನೀಡನೊಳ್‌ ನೀಚೆಗೋತ್ರದಾಸ್ತ್ರವಮಕ್ಕುಂ (ಸುಕುಮಾ. ೮-೨೩). 
ನೆಗಳಿಚು : ೫. ಮದಕರಿಯುಪದ್ರವ ನೆಗಳಿಚಲು ತಪ್ಪಿ ಪುಡಿ ಮರಿ 
ಹುಲ್ಲೆ (ಕೋಗಯ, ೮-೧೫). ನೆಗಳು : ೨. ಕನಸಿದೊಳ್ಳಿ ತಲ್ಲೆಂದ 
ದಕೆ ಶಾಂತಿಯಂ ಮುಫಿವರ ವಸಿಷ್ಠ 0 ನೆಗಳ್ಳಿದಂ (ಜೈಮಿಭಾ, ೧೮-೪೧) ; 
ತೊಡರ್ಚಿದ ಕುಸುಮಮಾಲಿಕೆಗಳ ನಗಳ [ಸಾಠಾಂ. ನೆಗಳಿ ನೆಲೆಗೊಳಿಸ] ದ 
ಚಿತ್ರ ಪುತ್ರಿಕೆಗಳ (ಉಜಕೇ- ೮-೫ ವ); “ಕಟ್ಟು ; ರಚಿಸು; ರಚನೆ 
ಮಾಡು” (ಪ್ರಭಣ್ನ). ೮. ಕೆಂದಳಿರದು ಮಾಂದಳಿರೆನೆ ಸಂದಣಿಸಿದ ಪಣ್ಣ 
ಳಳಿಗಳೆನೆ ತಾನುಂ ಮಾಕಂದಮೆನಿಸಲ್ಲೆಗಳ್ಳಿ ದ ಚಂದಮನಾಂತಂತೆ. 
ನೇಖಿಕಲಲ್ಲೆ ಸೆದಿರ್ಕುಂ (ರಾಜೀ, ೨-೪೬). ೯, ಪೂರೈಸು ; ಈಡೇರಿಸು: 
ವಸುಭೆಯೊಳಿಷ್ಟಾರ್ಥವಂ ತವೆ ನೆಗಳ್ಳು ವನ ಬಹುವಿಧದ ಧರ್ಮುಂಗಳಂ 
ರಚಿಸುವನ ಮನೆಯೊಳಿಂದಿರೆ ಬಿಡದೆ ನೆಲಸಿರ್ಪಳು (ಚೈಮಿಭಾ. ೫-೬೭). 
[ನೆಗಟಿ -- -ಚ್ಛು] 
ನೆಗಟಕ್ಕಿ, ನೆಗರ್ತಿ, ನೆಗರ್ತೆ, ನೆಗಳ್ತೆ (ನಾ). ೧. ಇರವು; ಸ್ಥಿತಿ; 
ರೀತಿ; ಅರಸಿಯ ನೆಗಲಕ್ತಿ ನೋಡಲ್ಪಿ ರಿದುಂ ವಿಸ್ಮಯನಮುನಾಗಿಪುದು 
(ಕಾದಂಪೂ. ೩೪೨) ; ಬಾರದ ಭವಂ ಬಂದ ಜೀವನ ನೆಗಬಕ್ತಿಯಂ 
ಪ್ರತ್ಯಕ್ಷನಾಗಿ ನುಡಿದುದರ್ಶೆ ಕೊಕ್ಕರಿಸಿ (ಅಜಿಪು. ೨-೧೧೨ ಪ) ; ಕರತಲ 
ಕಾಂತಿಯಿಂಂ ವದನಚಂದ್ರಮನೊಳ್‌ ನವಸಾಂಧ್ಯರಾಗಮಂ , . . ಸರಳ 
ತರೋಪ್ಥ ನಿಶ್ವಸಿತಮಾರಂತನಿಂದೆ. ನಿಜೋತ್ತರೀಯದೊಳ್‌ ತರಳತೆಯಂ 
ನಿಯೋಜಿಪ ನೆಗಟಕ್ಕಿಗೆ ಕಾರಣಮೇನೋ (ಚಂದ್ರಪು. ೩-೫೪); ಪಣ್ಣಿ 
ಲ್ಲದ ಮರನ ಬಾಟಕ್ತಿ ಕಣ್ಣಿ  ರೊಸರ್‌ ಕುಂದಿದ ಕೊಳನ ನೆಗಟ್ತಿ .. . 
ಸಂದ ಜಗದ ತೊಟಕಿಹಕ್ಕೆಡೆಗುಡದೇಂ ಪೋಕುಂ? (ರಾಮಾಶ್ವ. 
೧೦೪-೨೫). ೨. ಕ್ರಿಯೆ; ಕಾರ್ಯ; ಕೃತ್ಯ: “ಆಚಾರಾಧಿಕ್ರೃಮಃ, 


(ರಾನಾಶ್ವ, ೫೫-೨೦). 


'ನೆಡ್ಡಾರಾ. ೭೪-೧೪); 


ಫೆಗಟಕ್ಕೆ 


ಶ್ರಿಯಾ ಈ 3 ನೆಗಟಕ್ಕಿಗೆ (ಹಲಾಯು, ೧೨೯೨೯೮) ; ತನ್ನ ಮುನ್ನಿನ 
ಮಲಯಸುಂದರನಪ್ಪ ಭವದ ನೆಗಟಿಕ್ತಿ ಗಳೆಲ್ಲವುಂ , . , ನೋಡುತ್ತಂ 
ಪಾಡುತ್ತ ೦ (ನಡ್ಡಾರಾ. ೩೯-೧೪) ; ಅಜಂವು ನೆಗಲಕ್ಷಿ ಯೆಂಬುಭಯ 
ಕಾಂಡಮೆ ಮುಕ್ತಿಪಥಕ್ಕೆ ಹೇತುನೆಂದಲತಪುನರನ್ಸರ್‌ (ಅಜಿಪು. ೧-೯); 
ಪೊತ್ತುಂಗೆಲಸಂಗೊಳ್ಳ ನೆಗಬಕ್ಕಿಗಳಂ ನೆಗಲಲೆಂತುಮುಅಯರ್‌ ಜೈನರ" 
(ಸಮಪ. ೫-೧೦) ; ದೆಸೆಯಂತುವರಂ ನಿಜಕೀರ್ತಿಯಂ ನಿನಿಂರ್ಚಿದನೆನೆ. 
ವಜ್ರ ಬಾಹುನ ನೆಗಟಕ್ತಿ ಪೊಗಟಿಕ್ಕೆಗಳುಂ೦ಬಮಾಗದೇ(ಸಂರಾಮಾ, ೨-೨೬); 
ಇಂದ್ರಂ ಸೈರಿಸದೆ ನಿಮ್ಮೆಮ್ಮು ನೆಗಟಿಕ್ತಿಯ ಫಲಮನವಧಾರಿಸಿ 
ಮೆಂದೇಳಿಸಿ ನುಡಿಯೆ (ಧರ್ಮಾನ್ಳು. ೨-೨೧೭), ೩. ನಡತೆ; 
ಚಾರಿತ್ರ್ಯ 2 *ನೆಗಟಕ್ತಿಯೆಂದು ಪ್ರಸಿದ್ಧಿಯಂಂ ಚರಿತ್ರಮುಮಕ್ಕುಂ? 
(ಮುದ. ನ. ೩೩ ಪ್ರಯೋ); “ನೆಗಟಕ್ತಿಯೆನಲ್‌: 'ಚರಿತ್ರದೊಳ್‌” 
(ಕರ್ಣಾಸಿ. ೭೪); ಕಿಟ್ಟಿ ಕರೆವಾಳ್ಗಮೆನಗಂ ಮಿಟ್ತಿವಿನಂತಿರ್ದ ಮಾರಿಗಂ 
ಬೆದಜದೆ ನಿಂಡಟ್ತಿಯನೆ ನುಡಿನರಿವರ ನೆಗಟಕ್ಷಿ ಕರಂ ಹಿರಿದು ಧೀರರಕಟಿ 
ಕುಮಾರರ (ಯಶೋಚ, ೧-೬೧). ೪. ಪೂರೈಕೆ ; ನೆರನೇರಿಸು 
ವುದು: (9. ೫. ಅಭ್ಯಾಸ ; ರೂಢಿ: (8). ೬. ಕಾಂತಿ; 
ಪ್ರಕಾಶ; ಶೋಭೆ : "ನೆಗಲಕ್ತಿವಡೆ', "ಫೆಗಬಕ್ತಿವೆಣುಿ' ಪರಾ. 
೭. ಕೀರ್ತಿ; ಖ್ಯಾತಿ; ಪ್ರಸಿದ್ಧಿ : “ನೆಗಬಕ್ತಿಯೆಂದು ಪ್ರಸಿದ್ಧಿಯುಂ 
ಚರಿತ್ರ ಮುಮಕ್ಕುಂ” (ಶಮದ, ನ. ೩೩ ಪ್ರಯೋ) ; ನುಡಿಗೆಲ್ಲಂ ಸಲ್ಲದ 
ಕನ್ನಡದೊಳ್‌ ಚತ್ತಾಣಮಂಂ ಬೆದಂಡೆಯುಮೆಂದೀಗಡಿನ ನೆಗಲಕ್ತಿಯ 
ಕಬ್ಬದೊಳೊಡಂಬ(ಡಂ ಮಾ)ಡಿದರ ಪುರಾತನಕವಿಗಳ್‌ (ಕವಿರಾ.೧-೩೩); 
ನೀರಿಲ್ಲದ ಕೆಜಕಿಯ ನಡುವಂ ಕಂಡುದಟಿಸಂ ತೀರ್ಥಂಕರಚಕ್ರ ವರ್ತಿಗಳ 
ಪುಟ್ಟ ದ ಮಧ್ಯದೇಶಡೊಳ್‌ ಧರ್ಮದ ನೆಗಬಕ್ಕಿಯಾಗದು (ನಡ್ಡಾರಾ. 
೮೬-೨೦); ಶ್ರೀಗೆ ನೆಗಟಕ್ಕಿಗೆ ವೀರಶ್ರೀಗಾಗರನುಪ್ಪೆ ನೆಂಬ ಕಳಕಳ 
ವಿಜಯೋದ್ಧೋಗದೊಳೆ ನೆಗಟಕ್ಕಿ ನೆಂಬುದ್ಯೋಗಿಗೆ ಮಲೆನನ್ಯನೃ ಪತಿ 
ಮಂಡಳಮೊಳವೇ (ಸಂಸಭಾ, ೯-೧); ಇಂತು ನೆಗಬಕ್ತಿ ಗಂ ಪೊಗಬಕ್ತಿ 
ಗಮಳುಂಬಮಾದ ಸುವ್ರತಾನುಹಾದೇವಿ (ಬಾಧಪ, ೨-೬೭ ೪). 
ನೆಗರ್ತಿ: ೭. ಆದ ನೆಗರ್ತಿಯೊಳಗ್ಗ ಳಮಾದುದು ಸಂಪತ್ತಿ ಸತ್ಯಮಾದುದು 
ನುಡಿ (ಕಣ. ೪,-೧೪-೨೧; 1099), ನೆಗರ್ತೆಃ ೭. ನೆಗಜಕ್ಕಿಯಗುಂಸೆದೆಣೆ 
ವಡೆಸಿ ದಲ್‌ (ಎಕ, 11, ೧೧೧-೧; ಸು. 700) ; ಪೊಗಳ್ಲೆ ಗಂ ನೆಗರ್ತ್ರೆಗಂ 
ನೆಲೆಯಾಗಿ ಕಾದಿ (ಎಕ, ೪111, ಸೊರಬ. ೪೪೫-೮; 9752); ಚನ್ನಣನ್ಸಿ 
ಸಿದ್ಧಾನ್ತ ಮುನೀಶ್ವರರ್ಗುರುಗಳೆಂಬ ಸೆಗತೆನ್ರಿಯ ದಾವಣನ್ಲಿಸಿದ್ಧಾನ್ಹ 
ಮುನೀಶ್ವರರ್‌ (ಸೌಇಇ. 1: 1071) ; ಅಂತು ನೆಗ 
ರ್ತ್ರೈಗಂ ಪೊಗರ್ತ್ವೈಗಂ ನೆಲೆಯಾದ . . . ಮಹಾಪ್ರ ಚಣ್ಣ ದಣ್ಣ ನಾಯಕಂ 
(ಮೈಆರಿ. ೧೯೨೯, ೬೫-೪೯; 1081); ಪುಣ್ಳೋದಯದೊಳ೯ ಪ್ರದ್ಭುಮ್ನ್ನ 
ಕುಮಾರಂಗೆ ಸಕಳವಿದ್ಯಾಸಂಯೋಗಮುಂ ಜನಾನುರಾಗನುಂನಾಗಿ 
ರೂಪಿನ ಪೊಗರ್ತೆಯಂಂ ಸಹಜದ ನೆಗರ್ತೆಯುಮಂ. ಕೇಳ್ದು (ಬಂಹರಿ, 
9-೫೨ ವು. ನೆಗಕ್ತಿ : ೭. “ನೆಗಳ್ತಿಯೆನಲುಂ ಖ್ಯಾತಿಯಕ್ಕು? (ಕರರ, 
೧೨೬) ; ಮನುಚರಿತಂ ಪೊಗಳ್ತೆಯ ನೆಗಳ್ತೆಯ ರೂಢಿಯ ನುಲ್ಲಿದೇವ 
ಭೂಪನೆ ತನಗಾಳ್ವನೀಶ್ವರನೆ ನಂಬಿದ ದೆಯ್ವ ನೆನಿಪ್ಪ ನಾನನೋ ವರಮಂತ್ರಿ 
ಬನ್ಮೂಣನಾಮಣನ್‌ (ಸೌಇಇ, IX-i, ೨೭೦-೩೫; 1169); ಇನ್ನು 
ಪೊಗಳ್ತಿಗಂ ನೆಗಳ್ತೆಗಂ ನೆಲೆಯಾದ ಸಾಮನ್ತ ಕಾಮಯ್ಯನಾಯಕರ್‌ 
(ಎಕ. ೫1, ಚಿತ್ರೈದು. ೩೬-೩೫; 1199); ಶರಧಿ ಪರಿರಚನೆನಡೆದುದು 
ನೆಗಳ್ತಿ ಯಿಂ ಭುವನದುರ್ಗಾನೃ ತದಗಳುನೆನಲು (ಸಂದಿಮಾ. ೨-೯) ; ಕುಲದ 
ಸೆಗಳ್ತೆಯಂಮಂ ನೀಂ ಕಲುಸಿತನುಂ ಮಾಡಲೆನ್ನ್ನುಮಂ ಕೆಡಸಲ್ಫೇಕೆಳಸುನೆ 
ಕೂಲಂಕಷ ಶೈವಲಿನಿಯ ವೋಲ್‌ ತಿಳಿದ ಜಲಮುಮಂ ತಟಿಜನುಂಮಂ 
[ನೆಗರ್ಚ೯ ತೆ] 


೧೧೧-೨೦ ; 


(ಶಾಕುಂತ. ೬೮-೧೨೧). 


೪೮೯೬. 


20 


25 


30 


85 


40 


ನೆಗಟಕ್ಕಿ ನೆಣ 


ನೆಗಲಕ್ತಿಗಿಡಿಸು (ಕ್ರಿ). ಖ್ಯಾತಿಯನ್ನು ಕುಂದಿಸು; ಹೀನ 
ಗೊಳಿಸು: ಅ ಕಳದ ಕೆಲದೊಳ್‌ ಸಾರಿಯಂ ಕೋಲೊಡ್ಡಿ ಗೆಲ್ವ 
ನಿಗಳನ ನೆಗಲಕ್ತಿ ಗಿಡಿಪ ಭೃಗುವಂ ನಗುವ ಬೇತಾಳನಂ ಬೇಡೆನಿಪ ತಕ್ಕು 
ಮಿಕ್ಕುವರೆ ಕಲ್ತ ಬಿನ್ನಣಿಗಳಿರ್ದು (ಪುಸ್ಪ ಪು, ೨-೬೦ ವ). 

[ಸೆಗಟಕ್ತಿ *-ಕಿಡಿಸು(-ಆ ಕೆಡಿಸು, )] 

ನೆಗಟ್ತಿಗೆಯ (ಕ್ರಿ). ಉಂಟುಮಾಡು ; ರಚಿಸು: ನಸುನೀಳ್ನು 
ಮಿಸುಪ ನಾಸಾನಂಶಂ ನಯನಾಮೃ ತಜಲಧಿಗಳೆರಡುಮೊಡವೆರೆಯದಂತೆಡೆ 
ಯೊಂಟ್ಟ ಪೊಂಗಟ್ಟಿಯ ಸೆಲೆಯಂ ನೆಗಟಕ್ತಿಗೆಯಬ್ಯಾತ್ತಿದೆ (ಚಿಕನಂ. 
೮೨-೧೯). [ನೆಗಟಕ್ಕೆ 4 ಕೆಯ 

ನೆಗಲಕ್ತಿವಡೆ, ನೆಗರ್ತೆವಡಿ, ನೆಗಳ್ತಿವಡೆ (ಕ್ರಿ). ೧. ಪ್ರಕಟವಾಗು; 
ಸ್ಪೆಷ್ಟವಾಗು : ಕುಡನೇಟ್ವನ ಕುಡುವನ ಕುಡೆ ಪಡೆವನ ಸೆಂಪೇಂ 
ನೆಗಟಕ್ಕಿ ನಡೆಗುಮೊ (ಸಂಸಭಾ. ೬-೪೯); ಇನ್ನು ನೆಗಬಕ್ಕಿ ನಡೆದ ಶೌಚರಸ 
ರಾಳೈೆಯಲು (Aun. ೫1-21, ೧೦೧-೨೩; 1068) ; ಅಗಣಿತಮೆನಿ 
ಸುವ ಗುಣನಿಂ ನೆಗಬಕ್ಕೆ ವಡೆದಿರ್ದ ಶಾಸ್ತ್ರತರ್ಕಾಗಮದಿಂ ಜಗತೀನಳಯಂ 
ಬಣ್ಣಿ ಸೆ ನೆಗಬ್ಬರ್‌ ತ್ರೈನಿದ್ಯಮೇಘಚಂದ್ರಮುನೀಂದ್ರರ್‌ (ಧರ್ಮಾಮೃ. 
೧-೩೪). ೨. ಪ್ರಸಿದ್ಧ ನಾಗು ; ಕೀರ್ತಿಯನ್ನು ತಳೆ ; ನಿಖ್ಯಾತಿ 
ಯನ್ನು ಹೊಂದು : ತನ್ನ ಜಸಜಿಸಕದಿಂ ನೆಗಲಕ್ತಿ ನಡೆದ ಸಾರ್ವಭೌಮ 
ರಾಘನನಂ ಕೈನಿಡಿದು ಪಟ್ಟ ದರಸಿಯಾಗಿಯುಂ . . . ಬಾಬಕ್ಷಿನಗೀಗ 
ಳಿಂತೊಂದು ವಿಧಿ ಬಗೆದುದೇ ! (ರಾಮಾಶ್ವ. ೩೯೨೨೩). ೩. ಕಾಂತಿ 
ಯಿಂದಿರು ; ಅಲಂಕಾರವಾಗಿರು ; ಶೋಭಾಯಮಾನವಾಗಿರು : 
ಬಿಂಕದಿಂ ಬಲಗೆಲದೊಳ್‌' ನೆಗಟಕ್ಕಿ ವಡೆದಿರ್ಪರಸಂಚೆಯ ಪಿಂಡು . . . 
ಒಪ್ಪೆ ಬಗೆಗೋಲಗಮೊಪ್ಪಿ ದುಡಂದು ಕಾವನಾ (ಕಬ್ಬಿಕಾ. ೧೨೮). 
ನೆಗರ್ತೆವಡೆ : ೨. ಚಿತ್ರಶವಿತಾವಿಸ್ತಿ ರ್ಣಸನ್ನರ್ಬ್ಯಗರ್ಬ್ಯನಿರುದ್ದೋನ್ನ 
ತಿಯಿಂ ನೆಗರ್ತೆ ನಡೆದ ತ್ರೈನಿದ್ಯಗೋವರ್ಧನರ್‌ (ಸಾಜ. 
೭೮-೨೯; 1045); ಇನ್ನು ನೆಗರ್ತ್ರೈವಡೆದಂ. ಶ್ರೀಮದ್ದಣ್ಣನಾಯಕ ವಾಸು 
ದೇವಯ್ಯಂ ಗಳ (ಸೌಇಇ. 201-1, ೧೦೧-೧೯; 1068); ನ್ಯಾ(ಜ್ಞಾ)ನ 
ಶಕ್ತಿಬ್ರ(ಪ್ರ)ತೀಂದ್ರಂ ತಾನೆಯ್ಲೆ ನೆಗರ್ತೆಲ ವಡೆದನಿವಅಂ ಜಗದೊಳ್‌ 

೩. ಇನ್ನು ನಿಜಗೋತ್ರಶಿಖಾಮಣಿ 
ಯಾ ದ್ವಿಜವಂಶಭೂಷಣ[ರುಮೆ]ನಿಸಿ ನೆಗರ್ತ್ರೈ[ವಡೆದು] (ಸೌಇಇ. ೫%, 
೭೪-೧೬ ; 1112). ನೆಗಳ್ತೆ ವಡೆ: ೨. ಜಗಜಂಪಿನ ಸತ್ತಿ ಗೆಯ ಪಲ 
ಬಿರುದುಗಳ್ನೈಗಳ್ತೈವಡೇಯೆ (ರಜೇ, ೬-೧೧)... [ನೆಗಟಕ್ಕೆ -- ಪಡ] 

ನೆಗಟಕ್ಕಿ ನೆಣ್ಕು ನೆಗೆರ್ತೆವೆಟು, ನೆಗಳ್ತಿವೆಳು (ಕ್ರಿ). ೧. - ನೆಗಟ್ಟಿ 
ವಡೆ ೨: ಈತನ ವಂಶದೊಳೀ ಪೊಲಲೊಳ್‌ ನೆಗಲಕ್ತಿನೆತ್ತಂ ದಂಡಿತಾ 
ರಾತಿಮಂಡಳೆಂ ದಂಡಕನೆಂಬಂ(ಆಓಪು. ೨-೧೪ ವ) ; ಅಪ್ಸರಸಿಯೊಳುದಿಸಿದ 
ಗೌರಿಗಂ ಗಂಧರ್ನಲೋಕಾಧಿಪತಿಯಪ್ಪ ಹಂಸಂಗಂ ಮಗಳಾಗಿ ಮಹಾ 
ಶ್ವೇತೆಯೆಂಬ ಪೆಸರಿಂ ಸೆಗಬಿಕ್ತಿವೆತ್ತ ಳ್‌ (ಉದಂಪೂ, ೭೯೪); ಉನ್ನತಗಂಗ 
ಮಂಡಲೇಶ್ವರಮಕುಟಾರ್ಚಿತಂ ಭುನನದಿಂ ತಮಗೆಂಬ ನೆಗಟಕ್ಕಿ ಫೆತ್ತ 
ಲಂಕರಿಸಿ (ಅಜಿಪು, ೧-೭). ೨. ಕಾಂತಿಯುತವಾಗಿರು ; ಶೋಭಿಸು ; 
ಸೊಗಸಾಗಿರು : ಪೊಗಟಕ ಜನಂ ರುಂಂರುಾವೇಗಗೆ ತಾನಂತೊಂದು 
ಕೋಟ ದೀನಇರನುನಾ ಮೃಗನಯನೆ ಕೊಟ್ಟು ಕೊಂಡಳ್‌ ನೆಗಬಕ್ತಿ 
ವೆತ್ತಿರ್ದ ರತ್ನವುಯಕಂಬಳಮ ೦ (ಸುಕುನೂ. ೧೦-೧೧೮); ಶ್ರುತದಗ್ಗಳಿಕ್ಕೆ 
ತಪದುನ್ನತಿಕ್ಕೆ ತನ್ನೊಳೆ ನೆಗಟಕ್ಕಿ ನೆತ್ತಿರೆ ಭೂನಿಶ್ರುತನೆನೆ , . . ಗೆಲೆನಂದಂ 


XI-i, 


(ಇಆ. 20111, ೯೩-೨೫ ; 1084). 


(ಸಂರಾಮಾ, ೨-೫೧). ನೆಗರ್ತೆವೆಚಿರಿ : ೧. ನೆಗರ್ತೆವೆತ್ತೀ 
ಜಂಬೂದ್ವೀಪದ ನಟ್ಟ ನಡುವೆ » ನಿಂದುದು. ಸೌಂದರ 
ಮಂದರಾಚಳ೦ (ನರ್ಧನೂ. ೧-೩೭ ನು; ಗಂಗವಾಡಿ ನಾಡೊಳಗೆ 


ನೆಗರ್ತ್ರವೆತ್ತೆ ಸೆನ ಮಣ್ಣಲಿ (ಎಕ. ೪11, ಶಿನನೊ. ೯೭-೪೩; 1113); 


ನೆಗಟಕ್ಕೀರ 


ಶ್ರೀರೂಪು ಸೌಜನ್ಯದೊಳ್ಳ ಲರುಂ ಮೆಚ್ಚಿ ನೆಗರ್ತೆನೆತ್ತು ಸಿಂಯಂ 
ತಾನಾದನ್‌ (ಸೌಇಇ. 1%-i, ೨೦೦-೧೨; 1121), ನೆಗಳ್ತೆವೆಣು : 
೧. ನೆಗಳ್ತಿನೆತ್ತ ನಿಜವಾನುಕರಕಲಿತಪ್ರಚಂಡಕೋದಂಡ ಕೋಟ 
ಯೊಳ ಮಂಜುಸಿಂಜಿನಿಯನಮರ್ಚಿ (ಶಬಶಂ. ೪-೧೭ ವ). 
[ನೆಗಟಕ್ಕೆ ಪೆಟ] 

ನಿಗಟಕ್ಷೀರ, ನೆಗಳ್ಳೇರ (ನಾ). ಮೊಸಳೆಯನ್ನು ವಾಹನವನ್ನಾಗಿ 
ಉಳ್ಳವನು; ವರುಣ: “ನೆಗಟಕ್ಸ್ಮೀರೆಂ, ಪಚ್ಚಿ ಮದೆಸೆಗೊಡೆಯಂ, 
ನೀರೊಟ್ಟ ಲಾಣ್ಮಂ-ಈ ೩ ನರುಣಂಗೆ ಪೆಸರ್‌” (ಕಶಸಾ. ೪೯-೩೭); 
“ಪಚ್ಚಿ ಮುದ ದೆಶೆಗೊಡೆಯ ಮುನನ್ಸ್ನೀರೆಅಕಿಯ. ನೀರೊಟ್ಟ ಲಾಣ್ಮಂ 
ನೆಗಬಕ್ಕೀರನೆನೆ ವರುಣನು? (ಕಬ್ಬಿ ಕೈ- ೧೪). ನೆಗಳ್ಹೇರ : “ನೆಗಳ್ನೇರ 
ನೆಂಜಿನೆ ವರುಣನಕ್ಕು” (ಕಶರ. ೫೬).  [ನೆಗಲಾ್ಕ ತೇರ್‌, 4--ಅ,] 

ನೆಗಟ್ಬು, ನೆಗರ್ಪು (ನಾ). ೧. ನಡವಳಿಕೆ; ವರ್ತನೆ: ಅಂತೆ ಕಣು 
ಕುಳ ವ್ಯಂತರಂಗಳ ಸೊಲ್ಲಗ್ರಹಂಗಳ ಶೈವಾದಿಗಳ ನೆಗಟಕ್ಸಿ ಪ್ರಮಾಣ 
ಮಲ್ಲದು (ಧರ್ಮಾನ್ಳು. ೯-೧೦೧). ನೆಗರ್ಪು: ೨. ಕೀರ್ತಿ; 
ಖ್ಯಾತಿ; ಪ್ರಸಿದ್ಧಿ: ಶ್ರೀ ಬಿಟ್ಟಿಗಂ ನರೌಂಕೋಸಿಗರಾಣ್ಮ ನೆಗರ್ಟ್ಟಿ 
ನಣುವಂ ಜಿಡ್ಡೂರಾಳ್ಗಿ (ಮೈಆರಿ. ೧೯೨೯, ೭೮-೬; 964). 

[ನೆಗರ್ಟ್‌, *--ಪ್ಪು] 

ನೆಗಿಲು "ನೆರ್ಗಿಲ' ನೋ. 

ನೆಗೆ, (ಕ್ರಿ). ೧. ಮೇಲಕ್ಕೇಳು; ಮೇಲಕ್ಕೆ ಬರು: ಕೋಟಿಯ 
ಚೆಲ್ವು ಪೊಗಬಲರಿದೆನಿಸಿರೆ ನೆಗೆದುದು ನಭಮನೆಯ್ದೆ ಮಿಳಿರ್ವ ಪತಾಕಾ 
ವಳಿ (ಪಂಪಭಾ. ೪-೧೦); ಸುರರೆಲ್ಲಂ ಬಡಗಲು ನೆರೆದಿರೆಯಾ ದೆಸೆ ಕುಸಿದು 
ತೆಂಕ ನೆಗೆದೊಡಗಸ್ತೈಂ ಪರಿದತ್ತಲ್‌ ನಿಲೆ ವಿಶ್ವಂಭರಿ ಸಮತಳಮಾದು 
ದೆಂಬರಿಳೆ ಕುಸಿದಪುದೆ (ಸಮಪ. ೧೦-೧೧೪) ; ಹರಿ ನೆಗಹಿದಡೆ ನೆಗೆದ 
ಮಂದರದಾ ಬಲುಹೆನಿತು (ಬಸಪು, ೧೯-೨೬) ; ರಕುತದ ಕಡಲೊಳಗೆ 
ಬೆಂಡೆದ್ದು ನೆಗೆದುದು ಕೋಟ ಪಾಯದಳ (ಕುನ್ಯಾದ್ರೋ. ೬-೪೮) ; 
ತೀರದ ನೀರದಂ ನೆಗೆದು ಗರ್ಜಿಪುಡೆಂದು ಪಯೋಧಿಕೇಳಿಯಂ ಸಾರ 
ಮರಾಳನೇನುಳಿದುದೇ (ರಾಜಶೇ. ೧೩-೧೯). ೨. ಹಾರು; ಜಿಗಿ; 
ಎಗರು : “ನೆಗೆ--ಉತ್ಪ್ಪ ವನೇ” (ಶಮಧಾ) ; ಖೇಚರನುಂ.. . . 


ಸಿಂಹಲಂಘನದಿಂ ಮೇಗೆ ನೆಗೆದು ವಜ್ರಸಮಾನಮಪ್ಪ ಕೈ ಯಿಂಂದಂ 
ಕುಮಾರನಾತನ ತೆಗಲೆಯಂ ತಿವಿದೊಡೆ ವೆಡ್ಮಾರಾ. ೫೯-೨೮) ; 
ಅಂಬರಂಬರಂ ನೆಗೆದ ಧೂಳಿಯೊಳ್‌ ದೆಸೆಯಣಯದೆಯುಂ . . . 


ಚಾತುರ್ವಲಂಗಳ್‌ ಮೊದಲ ಸಮಕಟ್ಟುಗೆಟ್ಟು (ಪಂಸಭಾ, ೧೦-೭೦ ವ); 
ಕುರುರಾಜಂ ನಿದ್ಯಾಧರಕರಣದೆ ನೆಗೆದಂಬರಕ್ಕೆ ಗದೆಯಂ ಕ್ರಮದಿಂ ತಿರುಪೆ 
ಧರಾಚಕ್ರ ೦ ಕೋನರಚಕ್ರಂ. ತಿರಿವ ತೆಜದೆ ತಿರಿದತ್ತೆನಸುಂ (ಗದಾಯು. 
೮-೨೪) ; ಕೊರಳುದ್ದಕ್ಕೆ ಹೂಳಿಸಿಕೊಂಡು ಮುಗಿಲುದ್ದಕ್ಕೆ. ನೆಗೆದಹೆ 
ನೆಂಬನನ ಹಾಂಗೆ ಶಿನನ ಜೋಕೆಯನಳಂಯದೆ ಮಾತನಾಡುವ ಮಾತೆಲ್ಲವು 
ಮಾತಿನ ಮಾಲೆಯಲ್ಲದೆ ಅಲ್ಲಿ ನಿಜನಿಲ್ಲ (ವಚಸಂ, ೩೫೦-೯೮) ; ನೋಡಿದ 
ಮೃಗಂಬೆರಸಿ ನೆಗೆದನಾಕಾಶಕ್ಕೆ (ಚಂಡೇರ. ದೇ. ೨೫೧-೨೪) ; ಪಕ್ಕಿಗಳು 
ಗಗನಕ್ಕೆ ನೆಗೆದವು. (ಬಸಪು. ೧೨-೪೮) ; ಮೇಲೆ: ನೆಗೆಡೊತ್ತ ರಿಸಿ, ನಡೆವ 
ಮುತ್ತಿನ ಸತ್ತಿಗೆಗಳಿಂ ಚಂದ್ರಭುವನಮುನತರಿಸಿದಂತೆಯಖಂ (ರಾಜೀ. 
೧೩೨೭೭ ನ). &. ವೇಗವಾಗಿ ಮುನ್ನುಗ್ಗು : ಬಟ್ಟಿ ಬರೆ ಹಾಕಿ 
ಕೊಂಡರೆ ಕಾಲನಿಳಂಬವಾದೀತೆಂದು ಥಟ್ಟಿನೆ ನಗ್ನೃತೆಯಲ್ಲೇ ಕಳ್ಳರ ಹಿಂದೆ 
ನೆಗೆದನು (ಉಾನ್ಯಸ, ೬). ೪. ಸೆಟಿದು ನಿಲ್ಲು; ನಿಮಿರು; ನಿಗುರು: 
ಆ ದ್ವಿಜಕುಮಾರನೆಡೆನಿಡದೆ. ನಟ್ಟುಡಿದ ನನೆಯಂಬಿನ ಮೊನೆಗಳಂತೆ. 
ನೆಗೆದ ಕಂಟಿಕನಿಕಾಯಮಂಂ (ಕಾದಂಉ. ೫೬೫) ; [ಪೆಗಲೆಲ್ಲಂ ಬೆಂದು] 
ತೋಳ ಮೊದಲಂ ಕಿರ್ಚಳುರ್ವಾಗಳ್‌ ನರವುಗಳ್‌ ತೆಗೆದು. ತೋಳ 


೪೮೯೭ 


25 


30 


40 


45 


ಗೆ, 


ತನಗೆ ತಾನೆ ನೆಗೆವುದುಂ (ಧರ್ಮಾಮೃ. ೧೨-೪೧ ನ); ಅನುವಿಸುವ 
ಕಂಪನದ ಭರದಿನಖಿಳಾವಯವಮೊರ್ಮೊದಲೆ ಚೆಚ್ಚ ರಮೆಬ್ಟಣಂವ ತೆಅದೆ 
ಮೆಯ್ನವಿರ್ಗಳಾನಗಂ ನೆಗೆಯೆಯುಂ (ವರ್ಧಪು. ೬-೨ ನ); ಪಸರಿಸಿ 
ಪರ್ಬಿದ ನೀಡಡಿ ಕುಸಿದಂಗಂ ನೀಳ್ವ ದಂಡೆ ನೆಗೆದ ಭುಜಾಗ್ರಂ 
ಕುಸುಮಶರಾಕುಂಚಿತಕರಮೆಸೆದಿರ್ದುವು ದೃಷ್ಟಿ ಮುಷ್ಟಿ ಶರಸಂಧಾನಂ 
(ಗಿರಿಕ, ೮-೨೪); ಕೆಂಗಣ್ಣು ಗಳ ಮುಪ್ಪುರಿಗೊಂಡ ಹುಬ್ಬುಗಳ ನೆಗೆದ. 
ರೋಮಾನಳಿಯ . , . ರಕ್ಕಸರನೀಕ್ತಿಸಿ ನುಡಿದನಸುರೇಂದ್ರ, (ತೊರರಾ, 
೬-೧೩-೬). ೫. ಎತ್ತರವಾಗು ; ಉನ್ನತವಾಗು : ಈಂಟುಜಳಧಿ 
ಯೆನಿಪಗಬಿ ನೀಳ್ಬಿನಿಂ ನೆಗೆದು ಸೊಗಯಿಸುವ ಕೋಂಟಿಯೊಳ್ಳಿ ನಿಂ 
(ಸಂಪಭಾ. ೩-೨೨) ; ಅರಿದಿಕುದರ್‌ ಪೆಣಬಣಂಬೆಗರ್ಳ ನೆಗೆನಿನೆಗಂ 
(ಪಂಪಭಾ, ೧೦-೮೨) ; ಶಿವನಾಗಮನೆ ನೆಗೆದ ಬಿರುದಿನಟ್ಟಿ ಣೆಯದಕೆ 
(ತಿರುರ,ದೇ, ೨-೨೩); ಪುಣ್ಯಪುಂಜದ ಸಿರಿಗಳಿವೆನಿಸುವುವು ನೆಗೆದ ಜಿನಭವನಂ 
ಗಳ್‌ (ಅನಂಪು. ೧-೧೦೩). ೬, ಮೇಲಕ್ಕೆತ್ತು ; ಎತ್ತಿಹಿಡಿ ; 
ಎತ್ತರಿಸು: ಕುಸಿದ ತಲೆಯನು ನೆಗೆದು ನಲ್ಲಳೆ ಹೇಳು ಹೇಳೆಂದ 
(ಸಾಳ್ವಭಾ.೧೯-೪೪), ೩. ಮೂಡು; ಕಾಣಿಸಿಕೊಳ್ಳು ; ತಲೆದೋರು; 
ಉಂಟಾಗು; ಹುಟ್ಟು: ನೆಗೆದ ಮುಗಿಲ್ಲಳುಂ ಸುರಿವ ಸೆರ್ಮಬಕಿಯುಂ 
ಮಿಗೆ ನುಣ್ಣ ನಪ್ಪ ಕೇಕಿಗಳ ಸರಂಗಳುಂ . . . ತೋಲಕಿ ಸುತ್ತಲುಂ 
(ಕವಿರಾ.೧-೧೨೪); ಸುಭದ್ರೆಯೆಂಬ ಕನ್ನೆ ಕೆಮ್ಮುಗಿಲ ತೆರೆಯ ಸೊರೆಯೊಳ್‌ 
ನೆಗೆದು ಪೊಜಮಡುನ ವಿದ್ಯಾಧರಿಯಂತೆ , . . ಬಾಗಿಲೊಳ್‌ ನಿಂದು 
(ಪಂಸಭಾ. ೪-೩೯ 5) ; ತರದಿಂ ರಂಗತ್ತರಂಗಂ ನೆಗೆಯಲೆಸೆವ ಗಂಗಾ 
ಪ್ರವಾಹಂಬೊಲಿರ್ದಂ (ಕಾದಂಪೂ. ೨೩೮); ಸರಿ ಸುರಿಯೆ ಮಿಂಚು 
ಮಿಳ್ಳಿಸೆ ಸುರೆಚಾಪಂ ನೆಗೆಯೆ (ಪಂರಾಮಾ, ೧-೮೧) ; ಮಾಣದೆ ಕಡು 
ನೋನಿಂ ಕಣ್ಮಾ ಣದೆ ಬಾಷ್ಟಾಂಬು ನೆಗೆಯೆ (ಧರ್ಮಾಮೃ. ೩-೨೪೫) ; 
ನುತ ರೋಮಾಂಚಂಗಳೇಳಲ್‌ ಬೆಮರ್ವನಿ ನೆಗೆಯೆಲ್‌ (ರಕ್ಷಾಶ. ೬೫) ; 
ಸೆಗೆದವು ಪುಳಕಂ ಬಾಷ್ಪಾಂಬುಗಳೊಗೆದವು (ಪಾಶಣ್ವಪು- ೧೬೯೫) ; 
ನೆಗೆದ ಬುಗುಟದೆ ಹಣೆಯಲಿ (ಕುವ್ಯಾಸ.೧೨-೩೦) ; ಮೃ ಗನಯನೆಗೊಂದು 
ದಿನ ಮೊಗದೊಳು ನೆಗೆದುದೊಪ್ಪು ವ ಮೊಡನಿ (ಸಾಳ್ವೈಭಾ. ೩-೩೩). 
೮. ಆವರಿಸು; ಹಬ್ಬು; ವ್ಯಾಪಿಸು; ಪಸರಿಸು : ಪೊಗೆ ಪೆರ್ಚಿ ನೆಗೆದ 
ಕಾಟ್ಕಾರ್ಚುಮಂ (ವಡಾ ರಾ, ೮೫-೨೭); ಮಯನೆಂಬ ದಾನವ ವಿಶ್ವಕರ್ಮಂ 
ನೆಗೆದುರಿವುರಿಮಾಲೆಗಳಂ ಗದೆಯೊಳ್‌ ಬೀಸುತ್ತು ೦ ಪೊಜಿನುಡೆ (ಪಂಪಭಾ. 
೫೨೯೭ ವ); ಮಂದೈಸಿ ನೆಗೆನಗರು ಧೂಪಧೂಮದೊಳಮೆಸೆವಾಸ್ಕಾನ 
ಮಂಟಪದೊಳ್‌ (ಕಾದಂಪೂ. ೭೯); ದಿನಕ್ಕೆ ಪೋಪ ಬಟ್ಟಿ ಗೆ ಸೋಪಾನಂ 
ಗಟ್ಟ ದಂತೆ ತೆಅತೆಜದಿಂ ನೆಗೆದೊಗೆನ ಪೊಗೆಯಂ ಕಂಡು (ಸಂಚತಂ. 
೧೧೬-೬) ; ಮುನೆಮನೆದಪ್ಪದೆ ನೆಗೆದುದು ತನಿಗಿರ್ಚೆನೆ ದಹನವಿದ್ಯೇಯಿಂ 
ಸುಟ್ಟಿಂ ಪಾವನಿ ಲಂಕೆಯಂ (ಸಂರಾನೂ. ೧೧-೧೪೪) ; ನೆಗೆದ ಕೌಂಗಿನ 
ಸಾಲಸೆಂದಣಿಯೊಳ್‌ ನಿಟಳಿಗಟಕಿಗಂಪನಇಡಿಯೆಂಂ (ಕಬ್ಬಿಕಾ. ೫೪), 
೯. ಬೀರು; ಚೆಲ್ಲು; ಸೂಸು : ಪೊತ್ತಲರ್ಗಂಪಂ ನೆಗೆದುಆಕ ತಣ್ಣೆಲರ 
ದಿನಿಸು ತೀಡಿತ್ತಾಗಳ್‌ (ಕಾದಂಉ. ೧೬೪). "ನೆಸೈೆ' ಸರಾ. 

ನೆಗೆನೆಗೆ (ದ್ವಿರುಕ್ತಿ) : ಪರಿಪರಿಯ ದಿನ್ಯನಸ್ತ್ರಂಗಳುಂ ತೆಗೆದು 
ಪಿಡಿದು ಶರಣರ ಮೈಯೊಳು ಬುರಬುರನೆ ನೆಗೆನೆಗೆದೇಳ್ವ ಪುಳಕದ ಸಾಲ್ಗೆ 
ದೃಷ್ಟಿಯಾದಪುದೆಂದು ಎ... ೬ ಪೊಡೆಯಿಸಿ (ಬಸರ, ೮-೧೪); ಹೆಗಲನೇಜಕಸಿ 
ಕೊಂಡು ಮೆಲ್ಲನೆ ನೆಗೆನೆಗೆದು ನಡೆವುತ್ತ ನಿಮ್ಮೋಲಗಳೆ ಬಂದು (ಬಸಪು. 
೪೭-೪೧). ನೆಗೆಕೊಳ್ಳು, ನೆಗೆಗೊಳ್‌ - ೧. ಎತ್ತಿಕೊಳ್ಳು : ಹಬ್ಬಿದ 
ಹಳುವದಲಿ ಬಿದ್ದಿರ್ದ ಮಂಗಿಯ ಕಂಡು ನೆಗೆಕೊಂಡು ತಳುನದಲ್ಲಿಂ 
ಮಗುಳ್ಳು ಬರುತಾ ಬಳಿಯಲಾ ಮುನಿವರರ ಚರಣಂಗಳ ಕೆಲದಲಿಳಿಪಿದನು 
ಮಂಗಿಯ ಶನವನಾ ಭಟಿನು (ಸಾಳ್ವಭಾ. ೨೦-೪೦). ೨. ಹೊಂದಿ 


ಗ್ಗೆ 


ಕೊಳ್ಳು ; ಅಳವಡು (?) : ಏಲಸಿತಮಪ್ಪ ಲಂಕರಣಶಾಸ್ತ್ರದವೋಲ್‌ 
ಜೆಸೆಗಳ್‌ ಪ್ರಸನ್ನಮಂ ತಳೆದು ಪೊದಯ್ದ ವಾ ರುಚಕಭೂಷೆಯ ವೋಲ್‌: 
ನೆಗೆಗೊಂಡು ಕಂಠದೊಳ್‌ ಪೊಳೆವ ಪಯಃ ಪ್ರವಾಹಮಯಮಾಯ್ರ ನದೀ 
ತತಿ ಸತ್ಯವೀಂದ್ರನುಜ್ಞ ೈಳಕನಿತಾಳಿವೋಲ್‌ ಮೃ ದುಪದನ್ಯಸನೋಚಿತಮಾ 
ಯ್ರಿ ಳಾತಳಂ (ಕುಸುಮಾ, ೬-೪೪). ನೆಗೆದಾಟ- ಹಾರಾಟ : ಖಗರಾಜ 
ಕಡುವೇಗದೆ ಪೋಗಿ ದೈತ್ಯರ ನೆಗೆದಾಟಿವ ಬಿಡಿಸೆನಲು ಗಗನಡೊಳಡರಿ 
ಗಟ್ಟು ಪೆಅಕೆಯಲಿ ಬೀಳಲೊಗೆದನು ಧರಣಿಯ ತಲಕೆ (ನೋಹತೆ. ೪೦-೭೪). 
ನೆಗೆದಾಡು- ಹಾರಾಡು ; ಕುಣಿದಾಡು : ನನೆಗಣೆಯನ ಮೆಯ್ದೆಳ 
ಗೆಂಬಿನಿಗೊಳದೊಳ್‌ ಮೊದಲೆ ಮಿಳಿರ್ದು ನೆಗೆದಾಡಿದುನಂದೆನಸುಂ ಕಡು 
ನೀಜಕಿಯ ಚೆಲ್ವೈೆನೆ ತೊಳಗುವ ಕಣ್ಣಳೆಂಬ ಪೊಸನಿರಾಂಬೊಣರ್ಗಳ್‌ 
(ಕಬ್ಬಿಕಾ. ೩೩೧) ; ಶಿನ ನೀನಾದ ಕಾರಣದಿಂದೆ ಬಂದಾಹನದೊಳು 
ಬೊಬ್ಬಿಕ್ಕಬಹುದು . . . ಎಂದಚ್ಯುತ ಕನಲಂಬೊಳೆಚ್ಚು ಬೊಜ್ಬಿ ಅದ. 
ಹರಿ ನೀನಾದ ಕಾರಣದಿಂದ ಸಮರ ತಾತ್ಟರಿಯದಿ ಸೆಗೆದಾಡಬಹುದು 
ತುರಿಯದೆ ಕೈದ ಕೊಳ್ಳೆ ನುತಲೀಶ್ವರ ಮುಂದುನರಿದೆಚ್ಚ ನಾಗ ಬಾಣದಲಿ 
(ನೋಹತ. ೩೯-೨೭). ನೆಗೆದು ಬಿದ್ದು ಹೋಗುಇನೆಗೆದು ಬೀಳು ೧: 
ನಿನ್ನ ಮನೆ ಹಾಳಾಗ, ನಿನ್ನ ಮಕ್ಕಳು ನೆಗೆದು ಬಿದ್ದು ಹೋಗ ಎಂದು 
ಬಾಯಿಗೆ ಬಂದ ಹಾಗೆ ಆ ಮುದುಕಿ ಬಯರ್ಯತ್ತಿದ್ದಳು (ರೂಢ). ನೆಗೆದು 
ಬೀಳು-೧, ಸಾಯು; ಮರಣಹೊಂದು: ವಿಷವನ್ನು ಬೆರಸಿದ 
ಅನ್ನವನ್ನು ತಿಂದು ಇಲಿಗಳೆಲ್ಲಾ ನೆಗೆದು ಬಿದ್ದವು (ರೂಢಿ). ೨. ಬಹಳ 
ಪ್ರಯತ್ನಿಸು, ಕಷ್ಟ ಪಡು : ನೀನು ಕಾಲೇಜನ್ನು ಬಿಟ್ಟು ದರಿಂದ 
ಈ ಸ್ಮಾನ ನನ್ನದಾಯಿತು. ನಾನು ನೆಗೆದು ಬಿದ್ದಿದ್ದರೂ ನಿನ್ನನ್ನು ಮಾರಿ 
ಸಲು ಆಗುತ್ತಿರಲಿಲ್ಲ (ಸಿರಾತೆ. ೬೭). ನೆಗೆದು ಹೋಗು. ಜಿಗಿಯುತ್ತ 
ಹೋಗು : ಅರಮನೆಯ ಹುಲ್ಲೆ ಕರುವೂ . . . ಯಾರೂ ಮಾತಾಡಿಸ 
ಅಲ್ಲವೆಂದು ನೆಗೆದು ಹೋಯಿತು (ಪುಟ್ಟರ. ೧೨). ನೆಗೆಜೇಳು- ಪುಟಿದು 
ಮೇಲೇಳು : ಒಡನೆಯೆ ಅವಳು ನೆಗೆದೆದ್ದು . . . ಹೊರಟು ಹೋಗು 
ನಂತೆ ಒತ್ತಾಯಂಪಡಿಸಿದಳು (ಪುನರು, ೮೦). ನೆಗೆದೋಡು-ನೆಗೆ 
ಯುತ್ತ ಓಡು ; ಚಿಮ್ಮು: ದೊಡ್ಡನಂ ಕಂಡೊಡನೆ ನೆಗೆಡೋಡಿ 
ಮರೆಯಾಯ್ತ್ತಿ (ಕಾಲೂರ. ೮೨-೧೫೫) . 
[ದೇ.॥ ಶಮಿ. ನಿವ; ಮಲ. ನಿಕ; ತುಳು. ನಿಗಿ; ತೆಲು. ನೆಗಯಂ, 
ಸೆನಯಂ ; ಕೋಲಾ. ನಾಯ್ಕಿ. ನೆಗರ್ಯ] 
ನೆಗ್ಗೆ (ನಾ). ಹಾರುವುದು ; ಜಿಗಿತ; ನೆಗೆತ: ನನ್ನ ಬೆನ್ನೇರಿಯಂಂ 
ಪೆಣ್ಣೆ ಸಾಧ್ಯಮೆ ಕಡಲ ನೆಗೆ? (ಶ್ರೀರಾಮಾ. ೫೨೨-೫೯೪), 
[ಕೆಗೆ] 
ನೆಗೆಣ್ಣಿ (ನಗೆನೆಣ್‌' ನೋ. 
ನೆಗೆಣ್ಮ್ಣ "ನಗೆನೆಣ್‌' ನೋ. 
ನೆಗೆತ (ನಾ). ಜಿಗಿಯುವಿಕೆ ; ಹಾರುವಿಕೆ; ಎಗರುವಿಕೆ : “ಶರ್ಕ, 
ಶಶಿಃ, ಶಠುಃ, ಶಶಿತಂ, ಶಾಸ್ತ್ರಂ, ಈ ೫ ನೆಗೆತಂ” (ಉಶಕೃ. ೬೪). 
[ನೆಗೆ +-ತೃ] 
ನೆಗೆತರ್‌ (ಕ್ರಿ): ೧. ಹಾರಿ ಬರು; ಹಾರು : ಅಗಲಲಸಹ್ಯಮೆಂದು 
ಪೆಲಗೀ ಬಬಿಕಿಸಲ್ವಳೆ ಮುಂದೆ ಬಂದಳೀ ತಗೆನೊಡೆ ಚಿತ್ತದುತ್ಯಲಿಕೆಯಿಂ 
ನಭಕೀ ನೆಗೆತಂದಳ್‌ (ಕಾದಂಉ- ೧೮೧) ; ಎಳಸಿ ನೆಗೆತಂದು ಖಾಕೃಗ್ಗುಳಿ 
ಸುತುಮಿರ್ದಂತಿರಪ್ಪೆ ಮಂಧುರರಸಂ ನೆಗ್ಗಳಿಸೆ' ಲನಲನಿಸುತುಂ 
ಸಣ್ಣ ಳೊಳಳ್ಳುದದೊಂದು  ರಾಜಶುಕನತಿಭರದಿಂ (ಗಿಂ, ೨-೪೦); 
ಹಾದಿಗೆಟ್ಟು . ತೊಟ್ಟಿಗೆ ನೆಗೆತರ್ಪ [ನಾಂಾಂ, ನಡೆತರ್ಪ] ನುಣ್ಣದಿರೊ 
(ಕಬ್ಬ ಕಾ. ೩೦೬) ; ಬಳೆದು ನೆಗೆತಂದು ದಾಂಧಳ ಧಳಂಧಳಧ್ವನಿಯಳುರ್ಕೆ 


ಗೊಳಿ ಶಬ್ದಗುಣಂ  ತಿಂವೊಡದಕಾಯ್ರು ಗಗನಸ್ಕಳಿಗಲ್ಲದೊಡಲ್ಲಿ 


೪೮೯೮ 


5 


25 


30 


35 


40 


45 


ನೆಗ್ಗಿಲ್ಲಾಡು 


ಶಬ್ದನೇಂ ಸಮನಿಕುಮೇ (ಉಜಕೇ, ೬-೪೪). ೨. ಮೇಲಕ್ಕೆತ್ತು : 
ಆ ಖಡುಗವನು ನೆಗೆತಂದು ಗಂಡನ ಕೊರಳ ಹೊಯ್ಯಲು (ಸಾಳ್ವ ಭಾ. 
೨೦-೪೬). ೩. ಮೂಡು ; ಹುಟ್ಟು ; ಉಂಟಾಗು : ಬಿಳ್ಳು ನೆಗೆ 
ತಂದುದಯಾದ್ರಿಯ ಸೆಜ್ಜ ರಕ್ಕೆ, ಪಕ್ಕೆಗೆ ಬರುತಿರ್ಸ ದೀವಗಜದಂಗ 
ಮರೀಚಿಯ ಭಂಗಿನೆತ್ತಿ ರಲ* ಬಗೆಗೊಳಿಸಿತ್ತು ಚಂದನರಸಂದೊಡೆದಂದದೆ 
ಪೂರ್ವ ದಿಜ್ಮುಖಂ (ಜಗವಿ. ೧೬-೧೦೩). [ನೆಗೆ ತರ್‌] 

ನೆಗೆಯಿಸು (ಕ್ರಿ). ನಿನಿನಿರಿಸು; ಮೂಡಿಸು: ಸೊಗಯಿಪ ಮುಗ್ಗಾ 
ನಲೋಕನಪ್ರಭೆಯಿಂ ತಾಂ ನೆಗೆಯಿಸುವಂ ಪುಳಕಶ್ರೀಣಿಗಳಂ ಪಿತೃ 
ಮಾತೃ ಗಾತ್ರ ದೊಳ್‌ ನೃಸಪುತ್ರಂ (ಕುಸುಮಾ, ೬-೧೪೪). 

(ನೆಗೆ, ---ಇಸ್ಕು] 

ನೆಗೆಲು (ನಾ). (?) : ಆ ದೇನರುಗಳ ಅನುತ್ರಿತಪಡಿ ಸೆಗೆಲು ದಿ ೧ 
ಕಂಳೊ ೨ ಲೆಕದತಿ ೧ (ಎಕ. ೪1, ಕಡೂರು. ೪೯-೫೩; 1291). [?] 

ನೆಗೆನಕ್ಕಿ (ನಾ). ಹಾರುವ ಹಕ್ಕಿ ; ಮೇಲಕ್ಕೆ ಚಿಮ್ಮಿನ ಪಕ್ಷಿ: 
ಸೆಗೆನಕ್ಕಿಯ ಬಾಣದಿ ಹಾರುವ ತಾಣದಿ ಕಾಲ ಬುಡಕೆ ನಾ ಕೆಳಗಿಸುನೆ 
(ಹೆಬ್ಬೆ ರ. ೧-೧೨). [ನೆಗೆ ಪಕ್ಕಿ] 

ನೆಗೆನರಿ (ಕ್ರಿ). ಚಿಮ್ಮುತ್ತ ಹೆರಿ ; ಜಿಗಿಯುತ್ತ ಪ್ರವಹಿಸು: ಎಲ 
ಗಣಲಿಯಿನ್ನೆ ತೆಂಕಲು ಜಲರುಹಸುತಲಲನೆ ವರದ ತೀರ್ತ್ನಂ ನದಿ ತಾಂ 
ಜಳಮುದ್ರಿತ ತುಂಗಭದ್ರೈಯೊಳೊಲನಿನೊಳಾ ಕೆಳದಿಯೊಳು ನೆಗಂ ನೆಗೆನರಿ 
ದಳ (ಮೈಆರಿ. ೧೯೩೮, ೮೫-೮; 1085). [ನೆಗೆ ಪರ್ಕಿ] 

ನೆಗೆವಾವು (ನಾ). ಜಿಗಿಯುವ ಸರ್ಪ; ಎಗರುವ ಹಾವು: ಶರಚ್ಛ 
ಶಾಂಕರುಚಿಯೊಳ್‌ ಸೆಣಸಲೆಳಸಿ ನೆಗೆವಾವೆನಿಸಿ ರಂಜಿಪ ಧವಳಚಾಮರಮಂ 
ಬಿಂಕದಿಂ ಕೊಂಕಿ ನಿಂದು ಸೂಳಜದು ತೋಳ್ಗಳಂ ನೆಗಪಿ ಡಾಳಿಪಗಾಯ 
ತ್ರ್ಯಾದಿ ಪರಮೆಶಕ್ತಿಯರಿಂ (ಕಬಶಂ. ೧-೭೯ ವ). [ನೆಗೆ *-ಪಾವ್ರು] 

ನೆಗೆವೆಣ್ನೆ "ನಗೆವೆಣ್‌' ನೋ. 

ನೆಗೆಹ (ನಾ). ಮೇಲಕ್ಕೆತ್ತುವುದು : “ನೆಗೆಹ- ಉನ್ನಾಯ,ಉನ್ನಯ? 
(ನಾಚಿರಾ- $). [ನೆಗೆ --ಹ್ಮ(-ಆ-ಪ್ಯ)] 

ನೆಗೆಹೆಣ್ಣು "ನಗೆನೆಣ್‌' ನೋ. 

ನೆಗೆಹೆಣ್ಣೆ "ನಗೆನೆಣ್‌' ನೋ. 

ನೆಗೆಳ್ಳು "ನಗೆಯೆಳ್ಳು” ನೋ. 

ನೆಗ್ಗಲಿ "ನೆರ್ಗಿಲ್‌' ನೋ. 

ನೆಗ್ಗಲಿಮುಳ್ಳು "ನೆಗ್ಗಿಲುಮುಳ್ಳು? ನೋ. 

ನೆಗ್ಗಲು "ನೆರ್ಗಿಲ್‌' ನೋ. 

ನೆಗ್ಗ ಲಉಮುಳ್ಳು "ನೆಗ್ಗಿಲುಮುಳ್ಳು' ನೋ. 

ನೆಗ್ಗಲೆ "ನೆರ್ಗಿಲ್‌' ನೋ. 

ನೆಗ್ಗಿಲ್‌ «ನೆರ್ಗಿಲ್‌ ನೋ. 

ನೆಗ್ಗಿಲು "ನೆರ್ಗಿಲ”' ನೋ. 

ನೆಗ್ಗಿ ಲುಮುಳ್ಳು, ನೆಗ್ಗಲಿಮುಳ್ಳು , ನೆಗ್ಗಲುಮುಳ್ಳು (ನಾ). - 
ನೆರ್ಗಿಲ್‌ : ಕಾಲ ತುಂಬ ನೆಗ್ಗಿ ಲುಮುಳ್ಳು ನಟ್ಟವೆ (ರೂಢಿ). 
ನೆಗ್ಗಲಿನುಳ್ಳು : ನೆಗ್ಗಲಿನುಳ್ಳು, (ಗೋಖುರು) (ಮುಂಬನ್ಯಾ. 
೧೨೫). ನೆಗ್ಗೆ ಲುಮುಳ್ಳು 1 ಇಬ್ಬಂದಿಕಾರ ಜವರಾಯ್ನ ಮಗ್ಗಲಿಗೆ 
ನೆಗ್ಗಲುಮುಳ್ಳು ಸುರಿಯಾಲಿ (ಹಳ್ಳಿಯ. ೧೨೩). 

[ನೆಗ್ಗಿಲು (ವ ನೆರ್ಗಿಲ್‌)-4ಮೊಂಳ್ಳು( ಇ.ಮುಳ್‌)] 

ನೆಗ್ಗಿ ಲ್ಲಾಡು (ನಾ). ನೆಗ್ಗಿಲು ಮುಳ್ಳು ಗಳಿಂದ ತುಂಬಿದ ಕಾಡು : 
ಕಿಸುಗಾಡುಮಂ ನೆಗ್ಗಿಲ್ಲಾಡುಮಂ ನಿಡುವುಲ್ಲುಮಂ ಮಣಲುಮಂ , . . 
ಬಳ್ಳಿಯುಮಂ ಕಳ್ಳಿಯುಮಂ ಕಳೆದು ಪೋಗಿ (ಲೀಲಾನ, ೬-೧೬ ನು. 

[ನೆಗ್ಗಿಲ್‌ ( ಆನೆರ್ಗಿಲ್‌)--ಕಾಡು] 


ನೆಗ್ಗಿಸು 


ನೆಗ್ಗಿಸು, ನಗ್ಗಿಸು (ಕ್ರಿ). ೧. ತಗ್ಗು ಬೀಳಿಸು; ಹಳ್ಳ ಬೀಳುವಂತೆ 
ಮಾಡು : ಮದಗಜ ನೀಲಾದ್ರಿನಿಚಯದೆ ಪರಿತಪ್ಪ 'ಪದಘಾತ ನೆಲನ ನೆಗ್ಗಿ 
ಸಿತು (ನೋಹತ. ೪೦-೧೦). ೨. ಬಗ್ಗಿಸು ; ಸೋಲಿಸು : ನೀಲಕಂಥರನ 
ನೆಗ್ಗಿಸಿದಂತೆ ನೀನೆನ್ನ ಮೇಲುರನಣಿಸೆಂದು. ಬಸವ ಶೂಲದಂತೆಸೆನ 
ಕೊಂಬುಗಳಿಂದ ತಿನಿದುಡು ಬಾಲಾಹಿಸೂದನನೆಡೆಯೆ (ನೋಹಕ. ೩೮-೩೧), 
೩. ನಾಶಮಾಡು; ಇಲ್ಲವಾಗಿಸು : ಪ್ರಕಟತವಾಗಿರ್ದ ಖಗನಿಚಯನ 
ಕುಮಾರಕ ಬೇಂಟಿಯೊಳಗೆ ನೆಗ್ಗಿಸಿದ (ನೋಹತ, ೧೯-೪೨). 
೪. ಬೆರಳನ್ನು ಬಗ್ಗಿಸಿ ಶಬ್ದವನ್ನುಂಟು ಮಾಡು ; ಕೆಟಿಗೆ ಕೆಗೆ: 
ಕೊರಲೊಳು ಗದ್ಗದ ಸುರಿನ ಕಣ್ಟನಿ ಕೆಯ್ಯ ಬೆರಲ ನೆಗ್ಗಿ ಸುನ ಸಂಸಗೆಯ 
ಅರಳುಂಡ ಪೆಣ್ಣುಂಬಿಯಂದದಿನಿಯ ಪೂಸರಲನ ತಂದು ತೋಣಕಿದಳು 
(ನೋಹತ. ೧೨-೨೨), ನಗ್ಗಿಸು: ೨. ಮಂಂತೆಯ್ದೂನ ಲುಳಿಯಿಂ 
ಫೀಳಿರಿನಲುಗುವ ಡಮರುನ ನಗ್ಗಿಸಿ ಕೊಡಹುವ [ನಾಳದ] ಸಾಹಸದ 
ನೇಲೇಜಿಿವ ಬಗೆ ಮಿಗೆ . . . ಕರಿಘಟಿ ನೆರೆದುವು ಬಲದೊಳಗೆ. 
(ವೀರೇಚ. ೨-೨೮), [ನೆಗ್ಗು (ಆನಯಿಂಕು)---ಇಸ್ಯು) 

ನೆಗ್ಗು, "ನಯಂಕು' ನೋ. 


ನೆಗ್ಗು ನಗ್ಗು, (ನಾ). ಪೆಟ್ಟು ಬೀಳುವಿಕೆಯಿಂದ ಪಾತ್ರೆಗಳಲ್ಲಿ 
ಉಂಟಾಗುವ ತಗ್ಗು : (೪). ನಗ್ಗ್ಯು : "ನಗ್ಗೆತ್ತಿಸು' ಪರಾ. 
ನಗ್ಗುಬೀಳು ಇ ಜಜ್ಜಿ ಹೋಗು ; ತಗ್ಗಾಗು ; ತಗ್ಗು 
ಬೀಳು: (೪. [ಆನಯಿಂಕು] 


ನೆಗ್ಗು, (ನಾ). ಒಂದು ಅನುಕರಣ ಶಬ್ದ : ನಿಜಿಿನಿಟಲು ನೆಗ್ಗೆಂಬ 
ಧನಿಗೆಚ್ಚೆತ್ತು ಕಾವರಲ ಮಜಕಿದು ಕಳವಳಸುತ್ತ ಬೆಚ್ಚುತ್ತ . -. 
ಹರಿತರಲು (ಕೌತಿರಾ. ೧೧-೨೧). 

ನೆಗ್ಗೊತ್ತು “ನೆರ್ನೊತ್ತು' ನೋ. 

ನೆಚ್ಚಾರ್ಪು (ನಾ). ನಂಬಬಹುದಾದ ಸಾಹಸ ; ವಿಶ್ವಸನೀಯ 
ವಾದ ಪರಾಕ್ರಮ (?) : ನಿನ್ನ್ನ ಕಲಿಗಳ ಕೂರ್ಪು, ಕೆಚ್ಚೆದೆಯ 
ಕಟ್ಟಾಳ ಕೂರ್ಪು, ನೆಚ್ಛಾರ್ಪು (ಹೊಂಗಳು, ೧೫-೨೦), 

. [ನೆಚ್ಚ (-ಆನಚ್ಚ್ಚು) + ಅರ್ಪು] 
ನೆಚ್ಚಿಕೆ "ನಚ್ಚಿಕೆ' ನೋ. 
ನೆಚ್ಚಿಗೆ "ನಚ್ಚುಗೆ' ನೋ. 


ನೆಚ್ಚುಕಡ್ಡಿ (ನಾ). ಒಂದು ಬಗೆಯ ಸಸ್ಯ : ಕರಸೆಕ್ಕಿ, ಕರಿಲಕ್ಕಿ, 
ನೆಚ್ಚು ಕಡ್ಡಿ (ಮೈ ಔಗಿ, ೪೮-೯೫೪). [ನೆಚ್ಚು? -- ಕಡ್ಡಿ] 

ನೆಚ್ಚುಗೆ "ನಚ್ಚುಗೆ' ನೋ. 

ನೆಚ್ಚುಗೆಡು "ನಚ್ಚುಗೆಡು' ನೋ. 

ನೆಚ್ಚುಮೆಚ್ಚು «ನಚ್ಚುಮೆಚ್ಚು' ನೋ. 

ನೆಜರಿಡು «ನದರಿಡು' ನೋ. 

ನೆಜರು "ನಜರು' ನೋ. 

ನೆಟ್‌, ನೆಟ್ಟ (ಸಪೂರೂ). «ಿಡಿದು' ಎಂಬ ನಾಮವಾಚಕಕ್ಕೆ 
ಸಮಾಸಗಳಲ್ಲಿ ಬರುವ ಆದೇಶರೂಪ. ನೆಟ್ಟಗೆ? “ನೆಟ್ಟನೆ? 
"ನೆಟ್ಟೆ ಲುವು' ಸರಾ. ನೆಟ್ಟಿ, : "ನೆಟ್ಟಿಗರುಳು' ಪರಾ, 

[ ಆನಿಡಿದ] 

ನೆಟಿಂದಿಆ (ಕ್ರಿ). ಆಯಾಸ ಹೊಂದು ; ಬಳಲು: “ನೆಟಿಂದಿಅಕಿದು. 
ದೆಂದು ದಣಿದುದು (7) (ಕಶಸಾ. ೭೦-೬೦೦) ; “ನೆಜಿಕಿ ದಣಿದುದೆನಲು 
ನೆಟಿಂ[ಪಾಕಾಂ, ನೆಟ್ಟಿ ೦]ದಿಜಿಕಿದುದು? (ಕವಿಕಂ,೨೪೧). [74 ತಿಕ] 


೪ರ್ಲ೯ 


20 


25 


35 


40 


45 


ನೆಟ್ಟಗೆ 


ನೆಟಕೆ “ನೆಟ್ಟಿಕೆ' ನೋ. 

ನೆಟಿಕೆ ಮುರಿ "ನೆಟ್ಟಗೆ ಮುರಿ' ನೋ. 

ನೆಟಗೆ "ನೆಟ್ಟಕೆ' ನೋ: 

ನೆಟಗೆ ತೆಗೆ, ನಟಕ ತಿಗೆ, ಸೆಬಿಗೆ ತಿಗೆ (ಕ್ರಿ). ೧. ನೆಟ್ಟಿಗೆಯನ್ನು 
ತೆಗೆ; ನೆಟ್ಟಗೆ ಮುರಿ; ಕೈಬೆರಳುಗಳನ್ನು ನರಿರಿದುಕೊಳ್ಳುತ್ತ ನೆಟಗೆ 
ತೆಗೆಯಲಾರಂಭಿಸಿದಳು (ಕುನಾಸಾಂ.೧೪೨), ನಟಿಕೆ ತೆಗೆ: ೨. ದೃ 
ಯನ್ನು ತೆಗೆ: ಮಗುವಿಗೆ ನಟಕೆ ತೆಗೆದರು (ರೂ). ನೆಟಗೆ ತೆಗೆ: 
೧. ಅನನು ಆಯಾಸದಿಂದ ನೆಟಗೆ ತೆಗೆಯುತ್ತ ಎದ್ದು ನಿಂತ (ರೂಢಿ). 

[ನೆಟಗೆ (ನೆಟ್ಟ ಕೆ) 4 ತೆಗೆ] 

ನೆಟಕೆ “ನೆಚ್ಚಿಕೆ' ನೋ. 

ನೆಟಿಕೆ ಮುರಿ “ಸೆಟ್ಟಿಗೆ ಮುರ” ನೋ. 

ನೆಟಗೆ “ನೆಟ್ಟಿಕೆ' ನೋ. 


] ನೆಟೆ ತೆಗೆ “ನಿಟಗೆ ತೆಗೆ' ನೋ. 


ನೆಟಿಗೆ ಮುರಿ “ನೆಟ್ಟಗೆ ಮುರಿ' ನೋ. 

ನೆಟಸು "ನಡಿಸ್ಕು' ನೋ. 

ನೆಟುಕು.“ನೆಟ್ಟಕೆ' ನೋ. 

ನೆಟ್ಟಿ, "ನಡು' ಪರಾ. 

ನೆಟ್ಟಿ, "ನೆಟ್‌ ನೋ. 

ನೆಟ್ಟಿ (ಅ). ಉದ್ದವಾಗಿ ; ನೀಳವಾಗಿ: ಪಂಚಾಗ್ನಿ ಮಧ್ಯದೊಳ್ಳಿ ಂದು 
ನೆಟ್ಟಿ ನೆಗಸಿ ಬಾಹುಗಳ ಘನಪರಂಜ್ಯೋತಿಯಂ ಮನದ ಕೊನೆಯಲ್ಲಿ 
ತಾಳ್ಸು (ಕುಮಾಪು, ೧-೪೦). [ಆನೆಟ್ಟಿ ನೆ] 

ನೆಟ್ಟಿ ಗರುಳು (ನಾ). ದೊಡ್ಡ ಕರುಳು: ಹಿಂದುಗಡೆಯ (ಬೆನ್ನ 
ಕಡೆಯ) ಕೊಳನೆ ಸೆಟ್ಟಿ ಗರುಳಾಗಿ (ಕೆಕ್ಚರ್ಮ), ಮೇಲ್ಬರ್ಮದ 
ಇನ್ನೊಂದು ಕುಳಿಯನ್ನು (ಗುದ) ಕೂಡಿಕೊಂಡು ಕಾಕ್ಸಿಕ್ಸ್‌ನ ಸದ್ಯ 
ಮಂಂದುಗಡೆ ಕೊನೆಗೊಳ್ಳುವುದು (ಕವಿಕೋ. 1, ೧೪). 

[ನೆಟ್ಟ (ನಿಡಿದು,) 4 ಕರುಳು (-ಆಕರುಳ್‌)) 

ನೆಟ್ಟಗೆ (ಅ). ೧. ' ಉದ್ದವಾಗಿ; ನೀಳವಾಗಿ:  ಹೊಗೆಯೊಳಗೆ 
ಹೋಗಬೇಕಾದರೆ ಬಾಗಿಕೊಂಡು ಹೋಗಬೇಕು; ಹಾಗೇ ನೆಟ್ಟಗೆ 
ಹೋಗಬಾರದು (ಮುಂಬಯಿ, ೪-೬೧). ೨. ಅಣಿಯಾಗಿ; 
ಸುವ್ಯವಸ್ಥಿತವಾಗಿ : ಸಂಜೆ ಹೊತ್ತಿಗೆ ಕಾರ್ಯಕ್ರಮ ನಡೆಯುವ. 


ಅಂಗಳವನ್ನು ನೆಟ್ಟಗೆ ಇಟ್ಟಿರಬೇಕು. (ರೂಢಿ), ೩. ಚೆನ್ನಾಗಿ : 
ಕನಕಪ್ರಾಕಾರದ ಬಾಗಿಲ್ವಾಡಂಗಳೊಳಂ . . - ಚತುರ್ನಿಂಶವರ್ಹತ್ವತಿಮಾ 
ವಿರಾಜಮಾನ ಹೇಮದಾಮನಿಳಂಬಿತ ಮಣಿಘಂಟಾಸಮನ್ವಿತವಂದನ 


ಮಾಲೆಗಳೊಳೆಂ . . ತನ್ನ ಮಕು ಟಿಶಿಖರನುನವು ಸೆಟ್ಟಿಗೆ ತಾಗುವಂತು. 
ಮಾಗಿರೆ ಜಗದಧಿಪನುದಾತ್ತ ಭಕ್ತಿಯಿಂ ಮಾಡಿಸಿದಂ (ಆದಿಪು. ೧೬-೩೮) ; 
ನೆಟ್ಟಗೆ ಗುರುಪಾದವ ಮುಟ್ಟ ಭನಗೆಟ್ಟಿ ನು (ದೇದಾವ, ೧೧-೧೮). 
೪. ಸರಿಯಾಗಿ ; ಸಮರ್ಪಕವಾಗಿ : ನಿಮ್ಮ ಪ್ರಕೃತಿ ಹೇಗಿದೆ . . . 
ನೆಟ್ಟಿ ಗಿಜ್ದೇನೆ (ಕೊತ. ೨); ಒಂದ ಸಾಮಾನು ನೆಟ್ಟಗೆ ನೋಡಿ 
ತರುವಂತಿಲ್ಲ ಬಿಡುವಂತಿಲ್ಲ (ಅಶೋಕ, ೧); ನೋಟಿ ನೆಟ್ಟಗಿದ್ದರೆ ಕಾಟ 
ಹ್ಯಾಗೆ ಬಂದೀತು? (ಗಾಜಿ). ೫. ಅಂದವಾಗಿ : ಪರೀಕ್ಷೆಯಲ್ಲಿ ಅಕ್ಷರ 
ನೆಟ್ಟಗೆ ಬರೆದು.ಬಾ (ರೂಢಿ), ೬. ಸ್ಪಷ್ಟವಾಗಿ; ಸ್ಫುಟವಾಗಿ; 
ವ್ಯಕ್ತವಾಗಿ ; ತೊಡಕಿಲ್ಲದೆ: ನೆಗಟ್ನಾ ನಪುಂಸಕೈಳೋಕ್ತಿಗೆ 
ಕೆಲರಿತುವಿತ್ತುವತ್ತು ನೆಂದುಸಿರ್ವರ್‌: ನೆಟ್ಟಗೆ ಪುಗಿಸುವರಂತೇಕೋಕ್ತಿಗೆ 
ತಾಂ ಸ್ತ್ರೀನಿಷಯಮಾಗಳಂತಸ್ಥಿತಿಯೆಂ (ಶನುದ. ೨೨೬). ೭. ಪೂರ್ಣ 
ವಾಗಿ : ಮುಗಡೊಲನರನುಂಮುನರಸನ ಬಗೆಯಂ ನಂನಜಸದಲಸಣೆಳಸ 
ಲೋಲಗಿಸಲ್‌ ನೆಟ್ಟಗೆ ಬಲ್ಲನುಳ್ಳೊ ಡವನಲ್ಲಿ ಗುಣಾರ್ಣವ ಬೇಂಟಿಕಾಲ 


ನೆಟ್ಟನೆ 


ನೋಲಗಳಇಜಂ (ಪಂಪಭಾ. ೫-೪೨); ನರಂಗೆ ದುರ್ಗಮಂ ಸುಗಮಮಿ 
ದೊಂದೆ ಪಂಚಶತಚಾಪಮಿತಂ ತನು ಪುಬ್ಬಕೋಟ ನೆಟ್ಟಗೆ ಪರಮಾಯು 
ಪುಟ್ಟಿ ದವರ್ಗೆಂಬ ಕಥಾಕಥನಂ ವಿದೇಹದೊಳ್‌ (ಮುಲ್ಚಿಪು, . ೨-೫). 
೮, ತಕ್ಷಣ; ಕೂಡಲೇ: ಸೆಟ್ಟಯ ಪೇಟಕ್ಕಿಯಿನೊಯ್ಯೂನೆ ನೆಟ್ಟಗೆ 
ವೈಡೂರ್ಯರತ್ನಮಂ. ತರ್ಪನನೆಬ್ಬಟ್ಟಿ ಖಳನೆಂದು ಕಲ್ಲಿಂದಿಟ್ಟು ಕುಕಿ 
ಲ್ಹಾರ್ದು ಬಲಿಸಿದೆ ನೋಡ ತಳಾಜಂ ಕೊಂಡಂ ಮುನ್ನ (ಧರ್ಮಾಮೃ., 
೬-೧೨೫) ; ಬಗೆಗೊಗೆದಳ್ಲಿಯಂ ಸಲಿಸವೇಳ್ವುದು ಬೇಡೆನನೇಡ ತಂದೆ 
ನೆಟ್ಟಿಗೆ ಮಂಳಿದಪ್ಪ ನೆಂದೆಣಿಸದಿರ್‌ (ರಾಜಕೇ. ೧೩-೨೬). ೯. ಸರಳ 
ವಾಗಿ ; ನೇರವಾಗಿ ; ಖುಜುಮಾರ್ಗದಲ್ಲಿ: ಯಜುಃ, ಅಜಿಂಹಃ, 
ಪ್ರಗುಣಃ — ಷಿ ನೆಟ್ಟಿ ಗಿರುವುದರ ಫೆಸರು (ಸದ್ದಾಂ ೩೪೨). 
೧೦. ನಿರಾತಂಕವಾಗಿ ; ಸಹಜವಾಗಿ : ಭಯಪಡದೆ ನಡೆದುದನ್ನು 
ನಡೆದ ಹಾಗೆ ಸೆಟ್ಟಿಗೆ ಹೇಳು (ರೂಢ). ೧೧. ಸತ್ಯವಾಗಿ; ನಿಸ್ಸಂ 
ದೇಹವಾಗಿ. 
ನೆಟ್ಟಗಾಗು- ೧. ನೀಳವಾಗು ; ನೇರವಾಗು : ಒಂಟಿಯ ಕತ್ತು 
ನೆಟ್ಟಿಗಾಯಿತ್ತು (ನಚಸಂ. ೪೧೨-೭೯). ೨. ಸೆರಿಯಾಗು; ಒಳಿ 
ತಾಗು ; ಲೇಸಾಗು: ಹಾಗಾದರೆ ನೆಟ್ಟಗಾಯಿತು (ಮುಂಬಯಿ, 
೪-೧೭೮) ; ಇನ್ನು ಮಾತ್ರ ನನ್ನ ಗತಿಯು ನೆಟ್ಟಿ ಗಾಗುವುದಿಲ್ಲ (ಮಂಜುಕ, 
೩೧). ೩. (ರೋಗದಿಂದ) ಗುಣ ಹೊಂದು; ವಾಸಿಯಾಗು : 
ಶ್ರೀಕಾಂತ ನೆಟ್ಟಿಗಾಗುವ, ನೆಟ್ಟಿ ಗಾಗಲೇಬೇಕು; ಎಂಬ ದೃಢವಿಶ್ವಾಸ 
ಕೊನೆಯವರೆಗೂ ಇತ್ತು (ಮುತ್ತಿ). ನೆಟ್ಟಗಿರು .ಸರಿಯಾಗಿರು: ನಿನಗೆ 
ತಲೆ ನೆಟ್ಟಿ ಗಿಜಿಯೋ ಇಲ್ಲವೋ (ಸಂಜಸಂ. ೨೧೬). ಸೆಟ್ಟಿಗೆ ಮಾತಾಡು -- 
ಕ್ರಮವರಿತು ಮಾತನಾಡು : ನೆಟ್ಟಗೆ ಮಾತಾಡಲೂ ಬರುವುದಿಲ್ಲ. 
ವಾದ ಬೇರೆ ಮಾಡುತ್ತೀಯಾ? (ರೂಢಿ). [ನೆರ೯(-.ನಿಡಿದ್ಯು) ---ಅಗೈೆ] 
ನೆಟ್ಟನೆ (ಅ). ೧. ನೇರವಾಗಿ: ನೀಂ ಮೊನ್ನಿನ ಶೂನ್ಯವಚನಮಂ 


ನುಡಿಯದೆ ನೆಟ್ಟನೆ ಬರ್ಪುದು (ಧರ್ಮಾಮೃ. ೫-೨೨೮) ; ಹೈದಯಂಗಮಂ | 2 


ನೆಟ್ಟನೆ ಮುನಂಬುಗುವ ನುಡಿಯಕ್ಕು ( ೭೬-೨); ಸೀಡಿದಾ 
ಕೈಯಲ್ಲಿ ಮಂನ್ನಂ ನೀಡಿದಂದದಿ ನೀಡು ನೆಟ್ಟಿನೆ (ಒಸಪು. ೨೪-೮೨) ; 
ನೆಟ್ಟ ನಲ್ಲಿಂದಿಳಿದು ಬಂದನು ಪಟ್ಟ ಇಕೆ (ಸಂಭನ. ೧೦-೧೪) ; ಭಾವೆಯರು. 
೬೬ ನೆಟ್ಟನೆ ಸ್ಮರನಿರ್ದ ನಂದನದೆಡೆಗೆ ಸಾಲಿಟ್ಟು ದನೇಕ. ಸಂಭ್ರಮದಿ 
(ಮೋಹತ, ೫-೨೯). ೨ ಸರಿಯಾಗಿ: ಮತ್ತುಟಾಯಲಾಗದು 
ನೆಟ್ಟನೆ. ಪೂಣ್ಣುದೆಂ ಪುಸಿವರಾಗಿರಡೆ ಮಾನಸರ್‌ (ಕವಿಸ. ೧-೧೩೫) ; 
ಸುಳಿದಡೆ ನೆಟ್ಟಿನೆ ಜಂಗಮವಾಗಿ ಸುಳಿಯಬೇಕು ನಿಂದೆ ನೆಟ್ಟನೆ ಭಕ್ತ 
ನಾಗಿ ನಿಲಬೇಕು (ಅನಚಂ. ೭೬-೩೩೯). ಷಿ. ಚೆನ್ನಾಗಿ: ನೆಟ್ಟನೆ ತಾಂ 
ಸನಿಯೊಳೊಂದಿರೆ ಭೋಜನಮಾನಟ್ಟು ಬಡಿಸು (ಕವಿಣ. ೨-೧೪೭) ; 
ಪಸರಿಸಿದುದು [ಕೀ]ರ್ತಿ ನೆಟ್ಟಿ ನನುಪಮ ಕನಿಯ (ಎಇ. ಸ, ೧೫೧-೨೮ ; 
913) ; ಜಿನರ ಪ್ರತಿಮೆಗಳಂ ನೆಟ್ಟನೆ ಪೊಸ್ಸಿಂ ಮಾಡಿ. . . ಪೂಜಿಸುತುಂ 
೧೦-೨೬); ನಡಾಡಿಸಿದಂ ಜಿನರಾಜಗೇಹಮುಂ ನೆಟ್ಟನೆ 
ಪೊಯ್ಸ ಳೇ ಸಸನೆನೆ, ಬಣ್ಣಿ ಪರಾರ್‌ (ಎ5, 11, ೧೪೩-೧೨; 113); ಮಹಾ 
ಭಟರ ಕಟೀತಟಿಂಗಳೊಳ ಕಟ್ಟ ನೆಟ್ಟನೆ ಮಿಉುಗುವೊಜಕೆಗಳಿಂ ಪೊಳ 
ಗಣ್ಣೆ ತಾಮೆ ಬಿಗಿದು ಪಾಜಕಿ ಖಣಖಣತ್ಯತಿಗೆಯ್ವ ಬಳ್ಳ ಧೇನುಗಳ್‌ 
ನರ್ಧಪು. ೪. ಸ್ಪಷ್ಟವಾಗಿ ; ಸ್ಫುಟವಾಗಿ: ನೆಟ್ಟನೆ 
ನಿಷಮೊಳ್ಳೆ ಗುಳ್ಳೊ ಡಮದೊಳ್ಳೆ ಯೆ ಕಾಳಿಯ ನಾಗನಾಗದು (ಸಂನಭಾ. 
ನೆಟ್ಟ ನೂಇತನೆ ಮುಂ ತಾನಿನಿತೊಂದನಸ್ಕೈಗೊಳಗಾಗಲ್‌ 
ಕಾಮನಂ ಬಿಟ್ಟು ಮತ್ತೆ ನಗಾರ್‌ ಬಂಧುಗಳ್‌ (ಕುವಂಪೂ'ಆ೬೬); 
ರಾಜಸೂಯ ಮಖಮಂ ತಡನಿಲ್ಲದೆ ಬೇಳ ಬೀರಮಂ ನೆಟ್ಟನೆ ನೀನೆ 
ಕಂಡಿಬಸಿಸಲಕ್ಕುಮೆ ಗಾಂಡಿನಿಯಂ ಸುಯೋಧನಾ ( 


(ಥರ್ಮಾನ್ಯು. 


೧೨-೪೧) ; 


೨-೩೭). 


೪೯೦೦ 


34 


43 


ಸೆಟ್ಟಿ, 


೫. ಪೂರ್ತಿಯಾಗಿ ; ಸಂಪೂರ್ಣವಾಗಿ ; ಸಮಗ್ರವಾಗಿ : ಕಟ್ಟದ. 
ಪಟ್ಟನೆ ಸರನಿಗೆ ನೆಟ್ಟನೆ ದೊರೆ ಪಿಡಿದ ಬಿಲ್ಲೆ ದಂಓಂಗೆಣೆ (ಸಂಪಭಾ. 
೧೦-೧೭) ; ಈ ಸನ್ಮೂರ್ತಿಗಾರ್ನೆಟ್ಟಿ ನಾಳ್ತ ನಡೊಳ್‌' ನಿಲ್ಲದರ್‌ (ಕಾದಂಉ, 
೧೧೦) ; ನೆಟ್ಟನೆ ಮನದೊಳ್‌ ಭಾವಿಪೊಡಸಾರವಿರಾ ಸಂಸಾರಂ (ಅಜಿಫು. 
೨-೬೬) ; ಇನಿತುಮನೋರಂತಿರೆ ನೆಟ್ಟಿ ನೆ. ತಾಳ್ವಿದ ನರನ ಸುಖಮನೇ 
ವೊಗಟ್ಟುದೊ (ಥರ್ಮಾಮೃ. ೧-೮೩); ನೆಟ್ಟನೆ ನಿಮ್ಮ ಮನ ಮುಟ್ಟ 
ಪೂಜಿಸಿ ಭವಗೆಟ್ಟಿ ನಾನು ಚನ್ನ ಮಲ್ಲಿಕಾರ್ಜುನ (ನುಹಾದೇ. 
೧೦೮-೨೪೧) ; ನೆಟ್ಟಿ ನೀಶಾಚಾರನಂ ಮುಂದಿಟ್ಟು ಬೆಳೆಯಿಪ ಭಾಸೆ 
(ಬಸು, ೬-೭). ೬. ಕೂಡಲೆ ; ತಕ್ಷಣ ; ಒಮ್ಮೆಲೆ: ಮಗನೆ ನೀಂ 
ಪಗೆಯಂ ತಲದೊಟ್ಟು ಸೆಟ್ಟೆನ್ನದೆ ಬಗೆಗೆಟ್ಟು ತಾಯಿಗರುಳಿಂ 
ಮುಗುಟ್ಲುಂ ಪುದುವಾಬ್ವುದೆಂಬಿರೇ (ಸಂಸಭಾ. ೧೧-೫೦) ; ಅನುವರ 
ಕಹಿತಂ ಬಂದಿಕೆ ಪೆರ್ಗಡೆತನಮಟ್ಟು ನನರಾತಿ ಬೆನ್ನಟ್ಟಿ ನೆಟ್ಟಿ ನೋಡುವ 
ನಕ್ಕುಂ (ಶಾಂತಿಪು. ೩-೯೩) ; ಇನಸುತನಿರವಂ ದುಶ್ಶಾಸನನಿರವಂ 
ಕಂಡುಮೆನ್ನಸುನಿದು ನೆಟ್ಟನೆ ಸೋದುದಿಲ್ಲ (ಗದಾಯು, ೫-೨೮); 
ನೆಟ್ಟನೆ ನೀನೆತ್ತಿಕೊಂಡ ಕಳ್ಳಂ ಬಾಯಂ ಸುಟ್ಟೋಡಿದನೆಂಬಂತಿರೆ 
ದುಷ್ಟಾ ನೀಂ ಮಿಸಾಲಕಿ ನೆಗಬಕ್ಸಿಯೆನ್ನಾಣೆಯಂನುಂ (ಧರ್ಮಾಮೃ. 
೭. ನಿಜವಾಗಿ; ದಿಟವಾಗಿ; ನಿಸ್ಸಂದೇಹವಾಗಿ ; 
ನಿಸ್ಸಂಶಯವಾಗಿ : ಉಸಿರದೆ ನಿಲ್ವ ಕಾರಣಮದಾವುದೋ ಸೆಟ್ಟಿನೆ ನಾಳೆ 
ಕಾಳೆಗೆಂ (ಸಂಸಭಾ. ೧೦-೩೨); ನೆಟ್ಟನೆ: ಚಂದ್ರನೊಳ್ಳಿಸುಪು ಪುಟ್ಟದ 
ವೊರ್ಲ ನೃ ಪರೂಪಚಂದ್ರನೊರ೯ ಪುಟ್ಟಿ ದುಮಂತು (ಕಾದಂಉ. ೪೭೯) ; 
ಕತ್ತೆ ಬತ್ತಲೆ ಇದ್ದಡೆ ನೆಟ್ಟಿನೆ ನಿರ್ವಾಣಿಯೆ (ಮೋಳಿಮಾ. ೨೩-೯೦); 
ಬೆಟ್ಟಿ ದ ಮುನಿಯಂ ನೆನೆಡೊಡೆ ಮುಟ್ಟಿ ವು ರಾಕ್ಷಸನಿಶಾಚವಿಷ ಮಾಹಿಗಳುಂ 
ನೆಟ್ಟಿನೆ (ನೀಮಿಪು. ೧-೧೭) ; ಕರ್ಣ ನಾವಿಂದಣಿಂದೆವು ನೀ ನೆಟ್ಟಿ ನೋಲೆಯ 
ಕಾಜನೆಂಬುದೆನು (ಕುವ್ಯಾಕ. ೧೧-೨೫). ಲೆ. ನಿಷ್ಟಂದವಾಗಿ ; 
ಅಲುಗಾಡದೆ : ಸೈಂಧನನು ಸೈಂಧವಶಿಲೆಯವೊಲಿರೆ ಶಲ್ಯ ಶಲ್ಕ 
ತೆಜದಿ ನೆಟ್ಟಿ ನರೆ (ಸಾಳ್ವಭಾ. ೩೦-೬೩). ೯. ಕಣ್ಣೆದುರಿಗೆ ;ನೇರದಲ್ಲಿ : 
ಹಣ ಬಂಗಾರ ವಸ್ತ್ರ ಕಪ್ಪಡ ಬಟ್ಟಿ ಯಲ್ಲಿ ನೆಟ್ಟ ನೆ ಬಿದ್ದಿರಲು ಕಂಡು ಕಾತರಿಸಿ 
ಎತ್ತದ ಭಾಷೆ (ಅದನ. ೨೧-೫೨). [ನೆಟ್‌ (ಎ:ನಿಡಿದು,) 4 -ಅನೈ] 
ನೆಟ್ಟಿ ಲಿಂಗಮರ (ನಾ). ಒಂದು ಬಗೆಯ ಮರ: ಸಣ್ಣ ಹೆಸ್ಬರೆ, 
ನೆಟ್ಟಿ ಲಿಂಗಮರ (ಮೈಔಗಿ ೬೩-೧೨೮೩). [? 4 ನುರ,] 
ನೆಟ್ಟ, ನಟ್ಟು, ನೆಟ್ಟೈ (ನಾ). (ಬೆರಳುಗಳ) ಕೀಲನ್ನು ಮಡಿಸಿ 
ತೆಗೆಯುವ ಲಟಕೆ : ನುಂಗಿಲ ದನಿಯಂ ಕೇಳ್ದ ಮುದಿಹಂಸೆಯಂತೆಯಾ 
ಮಗನ ದನಿಯಂ ಕೇಳಿ ಕೈಯ ನೆಟ್ಟಿ [ಪಾಉಾಂ, ನೆಟಕೆ]ಯ ಮುರಿದು 
ಮಿಗೆ ಬೆದಜುತೇವೆನೆಂದೆನುತ ಪಾಣ್ಣನನೊಂದು ಗೊಂದಿಯೊಳಗಿರಿಸಿ 
(ಸಮ್ಮಾ, ೨-೬೪); ಕೆಟ್ಟಿವೆನುತ ಕೈಯ ನೆಟ್ಟಿಯ (ನಾಲಂ. ಸೆಟ್ಟಿಗೆ, 
ನೆಟ್ಟಿಯ] ನೆಗ್ಗಿ (ರಾನುವಿ. ೧೬-೮೮) ; ದೃಷ್ಟಿಯ ಮಂತ್ರಿಸುತ ಕಪ್ಪಿ 
ಡುತ ನೆಟ್ಟಯ ನುರಿದು ತೂಸಿಟಂದೊಡನೆ ತೊಟ್ಟ ಲೊಳಿಟ್ಟು ಶಿಶುನನು 
ತೂಗುತಿಹರು (ಪ್ರಜ್ಞಾ. ೮-೩). ನಟ್ಟು: "ನಟ್ಟುಮುರಿ' 
ಸರಾ. ನೆಟ್ಟಿ : ನೆಟ್ಟನಾ ಅಯ್ಯಗಳ ಕೈಯಂ ಮುಟ್ಟ... 
ನೆಟ್ಟಿಯಂ [ಸಾತಾಂ,ನೆಟ್ಟಿ ನೇ] ತೆಗೆವುತ್ತ (ಬಸಪು. ೩೮-೫೦) ; ತೊಟ್ಟಲ. 
ನುಕ್ಕಳ ಮೊಗವ ನಟ್ಟ ಸದತ್ತಿತ್ತ ಪರಿದಾಡಿದರು ಕಯ್ಯ ನೆಟ್ಟಿಯೊತ್ತುತ 
ಕಾಮಂಕಿಯರು (ಕುರಾಸಾಂ. ೪೫-೨೪); ಕಟ್ಟದ ಹರಸಿ ಕಾಣಿಕೆ 
ಕುಲದೈವಕ್ಕೆ ಇಟ್ಟಿ ಳು ಫಣೆಗೆ ಭಹಿತವ ಕೆಟ್ಟಿ ನಿದೇನು ಕಾರಣವೆಂದು ಕರಗಳ 
ನೆಟ್ಟಿಯ ಮಂರಿದು ಕೇಳಿದಳು (ಮಾದೇಸಾ: 
[ದೇ. ॥ ತನಿ. ನೆಟ್ಟ, ನೆಟ್ಟಿ, 
ತುಳು. ನೆಟ್ಟ] 


೨೨೯೫). 


೨-೧೬). 
ನೊಟಿ; ಮಲ. ನೊಟ, ಸೊಟ್ಟ ; 


ನೆಟ್ಟ, ೪೯೦೧ 
ನೆಟ್ಟ, (ನಾ). ಒಳಗಿನ ತಿರುಳು ; ಸಾರ (?) : ಬೀಜದ ನೆಟ್ಟ 
[ಸೂ090. ಟ್ವಿ]ಕರಗಿದರಕಟಿ ಬಳಿಕದು. ಹುಟ್ಟಿ ಲಜಿಕಿವುದೆ.. (ನಭಾಗ, 


೨-೧-೪೯) ; ನೆಟ್ಟ [ಸಾಊ|ಂ, ಟ್ವಿ]ಕರಗಿದ ಬೀಜ : ಮಣ್ಣೊ ಳಗಿಟ್ಟ ಡದು 

ಮುಂನ್ಲಿನನೊಲಂಕುರ ಹುಟ್ಟಿ ಲಜಕಿವುದೆ (ನಿಭಾಗ, ೫-೪-೨೫). 
[-ತಮಿ. ನೆಟ್ಟ 1] 

ನೆಟ್ಟಿಕೆನಟಕು,, ನಓಕೆ, ನಓಗ್ಗೆ, ನಟುಕು, ನೆಟಕೆ, ನೆಟಗೆ, ನೆಟಿಕೆ, 
ನೆಟಿಗೆ, ನೆಟುಕು, ನೆಟ್ಟಿಗೆ, ಲಟಕಿ, ಲಟಕು, ಲಟಕ್ಕು, ಲಟಕಿ, 
ಲಓಕೆ, ಲಓಗೆ, ಲೆಟಗೆ (ನಾ). ೧. ಎನೆಟ್ಟಿ : ಇನನ ಮನೆ 
ಬಟ್ಟಿ ಬಯಲಾಗ ಈಗಲೆ ಹುಟ್ಟಿ ಬೇಕೆ ಈ ಚಂದ್ರನೆಂದು ನೆಟ್ಟಿ ಕೆಗಳಂ 
ಮುರಿಯರಿತ (ಸಾಗಂಧಿ, ೧೪೭-೨). ನಟಿಕು, : (0. ನಬಕೆ : ೧. 
ಇನ್ನೆನಗೆ ಬನ್ನ ನಪ್ಪು ದೆನುತ್ತೆ ಕೈನೆರಲ ನಟಿಕೆಗಳಂ ನರಿರಿದುಕೊಳುತುಂ 
(ಸಿದ್ಧೇಪು, ೧೫-೭೨) ; ಸಗ್ಗ ವೆಣ್ಣೆಂಬ ಮಾತಿಗೆ ಕಾಯು ನಟಕೆಯಂ 
ನೆಗ್ಗಿ (ಚಿಬಪು.೧೯-೨೭). . ನಟಿಗೆ, : (೪. ನಟುಕು : (೪). 
ನೆಟಿಕೆ: ೧. "ನೆಟಕೆ ಮುರಿ ಪರಾ. ನೆಟಿಗೆ: ೧. «ನೆಟಗೆ 
ತೆಗಿ ಸರಾ. ನೆಔಕೆ: ೧. ಇಕ್ಕಿದಳು. ನೆಟಕೆಯನು ಕಡು 
ಮುಳಿಸಿಂದ ದ್ರೌಪದಿಯು (ಜಿನಭಾ. ೫೦-೪೨) ; ಕಾಲ ಬೆರಳುಗಳು 
ನೆಟಕೆಗಾಗಿ ಹಾತೊರೆಯುಂತ್ತಿವೆ. (ಅನ್ನಪೂ. ೨೦) ; ತುಳೆಸಾಬಾಯಿ ನೆಟಕೆ 
ಗಳನ್ನು ಮುರಿಯುತ್ತ . . . ಹೇಳಿದಳು (ನುಹಾಗ, ೨೪೮). ನೆಟಿಗೆ: 
೧. ವಿಟಿಪುರುಷರನು ನೋಡಿ ನಟಿಕುಗಳ ತೋರುತಲಿ ನೆಟಗೆಯನು 
ಮುರಿಯಂತಲಿ ಚಟುಲೆ ನೋಡುತಿರೆ (ಹನುಚ. ೨೪೫) ; ಕೈಗಳ ನೆಟಗೆ 
ಯನು ಮಂರಿಮುಂರಿನ ಕಾರಣ (ಕುಕ. ೪೪-೫). ನೆಟುಕು: ೧. 
ಕಂಜಾಕ್ಷಿ ಕಳಸವಕ್ಷಜೆಯರೀ ಪಾಪಿ ಶಶಿಗೇನು ತ್ವರಿತತಳವೆಂದು ಹಳಿವುತಂ 
ಚಲಿತ ನೆಟುಕುಗಳಿಂದ ಹೊರಟಿರೇಕಾಂತನಗಲಿ ` (ಜಿನಸು. ೪೯-೨೩). 
ನೆಟ್ಟಗೆ: ೧. ಕಡೆಯಂ ಕಾಣಜಿ ಇರುವ ಕಾಡಿನೊಳ್‌ ಕರುಣಮಿಲ್ಲದ 
ಕಠಿನಚಿತ್ತ ನಾದ ಕಮಲಸಂಭನನೆ ನೀನು ಯಿಖಾ ಪರಿ ನಮ್ಮ ನಾಲ್ವರಂ 
ಪಾಡು ಪಡಿಸಬಹುದೇ ಯಂದು ಕೈಗಳಂ ಸಾಚಿಬೆಟ್ಟುಗಳಿಂದ ನೆಟ್ಟಗೆ 
ಗಳಂ ನಿಟ್ಟುತ (ಸೌಗಂಧ, ೫೦೪-೧೭); ಸಂಟಿರಾದ ಮುದುಕಿಯರು ಬಂದು 
ಶಿಶುವಂ ತೂಪಿರಿದು ನೆಟ್ಟ ಗೆಯಂ ಮುರಿದು ಹರಸಿ ಹೋಗಲು (ಕೃಷ್ಣ, 

ಲಟಿಕಿ: ೧: "ಲಟಕಿ ಮುರಿ ಪರಾ. ಲಟಕು: 
೧. "ಲಟಕುಮುರಿ' ಪರಾ. ಲಚಿಕ್ಕು : ೧.“ಲಟಕ್ಕು ಇ ಬೆರಳು 
ಮುರಿಯುವ ಸಪ್ಪಳ” (ಜಾನಕೋ. ೪೨). 'ಲಟಿಕಿ: ೨. ಕೈಯ 
ಹೆಬ್ಬೆರಳು ಮತ್ತು ನಡುಬೆರಳುಗಳನ್ನು ಸೇರಿಸಿ ಮಿಡಿದು ಶಬ್ದ 
ಮಾಡುವಿಕೆ ; ಚಿಟಿಕೆ: "ಲಟಕಿ ಹೊಡೆ' ಪರಾ. . ಲಟಕೆ ; 
೧. "ಲಓಕೆ ಮುರಿ' ಸರಾ. ಲಜಗೆ: ೨. "ಲಟಗೆ ಹೊಜೆ' ಪರಾ. 
ಆೆಟಿಗೆ: ೧. ನರನರಿಯೆಂದು ಲೆಓಗೆಗಳು ಬಂದು (ತತ್ತಿ, ೮೩-೨). 

[ದೇ.॥ ತುಳು. ನಟುಕು ; ತೆಲು. ನೆಟಕ, ನೆಟ್ಟ ಕ] 

ನೆಟ್ಟಗೆ “ನೆಟ್ಟಕೆ” ನೋ. 

ಸೆಟ್ಟಿಗೆ ಮುರಿ, ನಟಿಕೆ ಮುರಿ, ನೆಟಕೆ 
ನೆಟಿಗೆ ಮುರಿ, ಲಟಕಿ ಮುರಿ, ಲಟಕು ಮುರಿ, ಲಟಕೆ ಮುರಿ, 
ಲಓಗೆ ಮುರಿ (ಕ್ರಿ). ೧. (ದೃಷ್ಟಿ ತೆಗೆಯೆಲು) ಕೈ ಬೆರಳುಗಳ 
ಕೀಲನ್ನು ತನ್ನ ತಲೆಯ ಎರಡೂ “ಗಳಲ್ಲಿ ಮಡಿಸಿ ಹತ್ತಿಕ್ಕಿ 
ಶಬ್ದಮಾಡು ; (ದೃಷ್ಟಿ ನಿವಾರಣೆಗಾಗಿ) Bs ೩. 


೧-೮೬). 


ಮುರಿ, ನೆಟಕೆ ಮುರಿ, 


ನೆಟ್ಟಿಗೆ ಬರಿಸು : ಎಲ್ಲರೂ ಮಗುನನ್ನು ನೋಡಿ ದೃಷ್ಟಿ ತೆಗೆದು. ಸೆಟ್ಟಿಗೆ 
ಮುರಿದು ಟೋಮು 46165183) ಮುಗಳೆ ದೃ ಷ್ಟಿ ತಾಗದಿರಲೆಂದು 
ಕಿಟ್ಟಿಯ ತಾಯಿ ನೆಟ್ಟಗೆ ಮುರಿದರು (ನಿಳಜೀ, ೬೬). ನಟಿಕೆಮುರಿ : 


೧. ಕಳಾವಿಳಾಸಿನಿವೆಣ್ಗಳು . . . ಬಳಿ ಸಂದು ಕರದ ಬೆರಳ್ಗಳ ನಟಕೆನುಂರು 


0 


48 


ನೆಟ್ಟಿ, 


ಕೊಳುತ (ನನನೋ. ೬-೫೫) ; ಹಿರಣ್ಯಧನು ಕಣ್ಣಿ ರನ್ನು ತಡಕೊಂಡು 
ನೆಲದಲ್ಲಿ ನಟಕೆ ಮುರಕೊಳ್ಳು ವನು(ಜಿಸ್ಬಿರ. ೨೦-೭). ೨. ಶಾಸಪಹಾಕು; 
ಕೆಡುಕನ್ನು ಬಯಸು ; "ಚಟಿಕುಮುರಿ; ಶಪಿಸು”(ಜಾನಕೋ.೬). 
ನೆಟಿಕೆ ಮುರಿ: ೧, ಸುಂಡರನ್ಮು.. « ಮಗಳ ಕೆನ್ನೆ ಸನರಿ 
ನೆಟಿಕೆ ಮುರಿದರು (ದೂಬಿಟ್ಟ. ೨೪). ನೆಟಿಕೆಮುರಿ : ೧. ಕ ಸವರಿ 
ತಲೆಯ ಪಕ್ಕದಲ್ಲಿ ನೆಟಕೆಮುಿರಿಯುವಳು (ನಕ್ಲಿ. ೧೧), ೨, ಲ್ಲ 
ರಾಕ್ಷಸಿ ಅಂತ ಸೆಟಿಕೆಮುರೀತಾರೆ ಹೆಂಗಸರು (ನಸಿದಾ. 11, ೧೦೫೭). 
ನೆಟಿಗೆಮುರಿ: ೩. ಬೆರಳುಗಳ ಕೀಲನ್ನ್ನು ಮಡಿಸು, --ಶಬ್ದ 
ಮಾಡು ; ಎಲುಬುಗಳನ್ನು ಬಾಗಿಸಿ ನೆಟಗೆ ತೆಗೆದು ಆಯಾಸ 
ಪರಿಹಾರ ಮಾಡಿಕೊಳ್ಳು : ಮಲಗಿದ "ಅಡ್ಕ'ಡೆ ಹೆಂಗಸರೆಲ್ಲ ದಡಬಡನೆ 
ಎದ್ದು ನೀಳವಾಗಿ ಆಕಳಿಸಿ, ಕೈ-ಮೈಗಳ ನೆಟಿಗೆ ಮಂರಿದರು(ಚಿಗುಬ, ೮೩). 
ಲಕಿ ನರಿ: ೧. ಸ್ಕಾಸಿಯಿಟ್ಟು, ತನ್ಮುನ್‌ ದೃಷ್ಟಿ ಲಟಕಿ 
ಮುರೀತಿದ್‌ ಕೈನಾ ನಂಂರಿದಿಟ್ಳಿಲ್ಲೋ ಯಪ್ಪಾ ! : (ಬಾಗಿನ, ೧೮). 
ಲಟಕು ಮುರಿ: ೧. ನನ್ನ ಗಲ್ಲ ಹಿಡಿದು ಮುದ್ದಾಡಿ ತಲೆಗೆ ಲಟಿಕು 
ಮುರಿದಳು (ಮೇದಿನು. ೪೧); ಅನಳನ್ನು ನೋಡಿದ ಭಾಗ್ಯುಮ್ಮುನವರು 
ಸಂತೋಸಚಿತ್ತರಾಗಿ "ನಿನ್ನ ಳ್ಳ ಹಿಡಿಯುವವನು ಭಾಗ್ಯವಂತನೇ ಸರಿ” 
ಎಂದು ಲಟಿಕು ಮುರಿದು ಪ್ರೀತಿಯ ಹೊಳೆ ಹರಿಸಿದರು (ರಂಗರೋ.೨೧೦); 
ಜಾನಕಿಯ ಮಾತನ್ನು ಕೇಳ ಅವಳು ಪ್ರೀತಿಯ ಲಟಕು ಮರಿರಿದು ಗದ್ಗ ದಿತ 
ಳಾದಳು (ಮುತ್ತೈದೆ. ೮). ತಿ. es ಮುಂದ ಮರಿಗುದರಿ 
ಏರಿದರ ಮುನದಾಗ ಲಟಕ ನರಿರಿದಾಳ (ಜನಗೀ. ೬೩); ತಾಯವ್ವನು 
ಅವಳಿಗೆ ಶಪಿಸುತ್ತ ಲಟಿಕು ಮುರಿದಳು (ಕನಕ. ೬೭). ಲಟಕೆ ಮುರಿ : 
೧. ಸುಂದೆರನ್ನು . . . ಮಗುವಿನ ಮುಂಗುರುಳನ್ನೂ ಎರಡೂ 
ಕೈಗಳಿಂದ ಸೇವರಸಿ, ತನ್ನ ತಲೆಯ ಬದಿಗೊಯ್ದ್ನು ಲಟಕೆ ಮುರಿದು 
ಸರಕ್ಕನೆ ಅಡಿಗೆಮನೆಯೊಳಕ್ಕೆ ಹೋದಳು (ಬನಶಂ.: ೧೦೧). ಐಟಿಗೆ 
ಮುರಿ: ೨. ಹಾರನನ ಹೆಸರು ಹೇಳಿದರೆ ಎಲ್ಲರೂ ಲಓಗೆ ಮಂರಿಯಂ 
ವರೇ (ನಾಡಿಗೇ. ೪). : [ನೆಟ್ಟಗೆ( ಎನೆಟ್ಟಿ ಕೆ) 4 ಮುರಿ] 
ನೆಟ್ಟದೆಗೆ (ಕ್ರಿ). ಮೈಕೈ ಕ್ಲೆ ನೋವಾದಾಗ ಕೀಲುಗಳನ್ನು ಎಣ್ಣೆ 
ಯಿಂದುಜ್ಜಿ ನೋವು Kee ಮಾಡು; ಎಲುಬುಗಳನ್ನ್ನ್‌ 
ನೀಪು: ಜಟ್ಟಿ ಗಳೆಯ್ದಿ ನೋಡಿದರು ನಾವೊಯ್ಯಸೆ ಸೆಟ್ಟಿ ಚಿೆೆನೆಂದ 
ಕೊಡನೆ (ಭರಡ. sil; (ನೆಟ್ಟ, ತೆಗೆ] 
ನೆಟ್ಟ ಮುರಿ, ನಟ್ಟು ಮುರಿ (ಈ). ೧. ನೆಟ್ಟಿಗೆಯುನ್ನು ಮುರಿ, 
— ತೆಗೆ; ಶಪಿಸು: ಅಳುತ ಬಾಯ್ವಾಯ ಬಿಡುತ ನೆಟ್ಟ ಮುರಿವುತ 
ನಿಳಯನ ಪೊಕ್ಕಡಗಿದರು (ಜ್ಞಾನಚ, ೧೪-೩೨). ನಟ್ಟು ಮುರಿ: 
೨..-ಧೃಷ್ಟಿ ತೆಗೆ : ಪೊರೆಯಲಿ ನಿನ್ನನೀಶ್ವರಂ . - . ಇದೊ ನಟ್ಟು ಮುರ 
ಕೊಳುನೆ (ಹೆಬ್ಬೆರ, ೨೦-೬). [ನೆಟ್ಟಿ 4 ಮರಿ] 
ರ್ಬಿ, “ನಡು,” ನೋ. 
ನೆಟ್ಟು "ನಡು,' ಪರಾ. 
ನೆಟ್ಟು (ನಾ). (ಹುರಿ, ಹಗ್ಗ, ಕೂದಲು ಮೊದಲಾದುವುಗಳಿಂದ 
ಮಾಡಿದ) ಬಲೆ ; ಜಾಲ : ಚೆಂಡು, ಬ್ಯಾಟು, ನೆಟ್ಟುಗಳನ್ನು ಹಿಡಿದು 
ಆಟಕ್ಕೆ ಹೊರಟಿನು (ರೂಢಿ), [-ಇಂ. Net] 
ನೆಟ್ಟೂರು (ನಾ). ಒಂದು ಊರಿನ ಹೆಸರು : ದೇನಯ್ಯನಳಿಯ 
ಎಜಿಂಗಾರಿ ಸತ್ತೊಡೆ ಆತನ ಮಗಂ ಬೀಚಂಗಂ ಕಲ್ಕಅನಾಡ ನೆಟ್ಟೂರ 
ಕಲ್ನಟುಗೊಟ್ಟ ರ್‌ (ಎಕ. ೪, ಚನ್ನಾ. ೨೬೨-೨೧ ; 971). 
[ನೆಟ್ಟು ?4-ಊರ್ಯೂ(<ಊರ್‌)] 
ಟ್ಟಿ, “ನೆಟ್ಟಿ ನೋ. 


ನೆಟ್ಟೆ “ನಾಟ್ಟ” ನೋ. 


ಕಟ್ಟಿ ಕ 

ನೆಟ್ಟಿ ರೆ (ಕ್ರಿ). ನೇರವಾಗಿಬೇಡು ; ನಿಸ್ಸಂಕೋಚನಾಗಿ ಯಾಚಿಸು 
(?): ನರಸಿಂಹಾಕಾರದಿಂ ದಾನನಪತಿಯಂರಮುಂ ಸೀಳ್ಮನಣ್ಮಣ್ಮು ರುದ್ರಂ 
ಬೆರಸಾ ಕೈಳಾಸಮಂ ತೂಗಿದನಳವಳತಾರ್ತ್ರರ್ರ್ರಿಯಿಂ ಚರ್ಮ್ಮುನುಂ 
ನೆಟ್ಟಿ ಕೆದಿನ್ಸ್ಪ್ರಂಗಿತ್ತ ೦ (ಎಕ. VIL, ಶಿಕಾರಿ. ೧೨೪-೮; 1077), 

[ನೆಟ್ಟ ;(-ಆ.ನಿಡಿದ್ಯ) 4 ಎರೆ] 

ನೆಟ್ಟಿಲು "ನೆಟ್ಟಿಲುವು' ನೋ. 

ನೆಟ್ಟಿ ಲುವು, ನೆಟ್ಟಿಲು (ನಾ). ನೆಟ್ಟನೆಯ ಎಲುಬು ; ಜಿನ್ನು 
ಮೂಳೆ; ಬೆನ್ನೆಲುಬು : ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತು ನೆಟ್ಟಿಲುವ 
ಮುರಿದು ತುಟ ಮಿಡುಕದೆ. ಅಟ್ಟಿ ಯಾಡಿತ್ತಲ್ಲಾ (ಬಸನ. ೮೧೪) ; ಬಲಿ 
ಹರಣ ಕಾರಣಕನತರಿಸಿ ಬೆಳೆದವನ ನೆಟ್ಟಿ ಲುವಿನಂದದಿ ಬೆಳುಗುದುಗೆಯಂ. 
ಬಲದ ಕರದಲಿ ಸಿಡಿದು ತಿರುಪುತ್ತ (ಬಸಪ. ೨೯-೪); ಈಡಾಡುನೆಂ 
ಕುಲಗಿರಿವ್ರಜನ . . . ನಿಂದಕರ ತಜಿಕಿದೊಟ್ಟ ನೆಟ್ಟಿ ಲುವ ಮುಜಂವೆ 
(ಲತಿಚಿಂ. ೧೮-೨೨) ; ಆ ಮತ್ಸ್ಫಮಂ ಕೊಂದು ನೆಟ್ಟಿ ಲುನನುಅಕಿ ತಾ 
ಪಿಡಿಯೆ (ಚೆಬಪು. ೫೨-೨೫), ನೆಟ್ಟೆ ಲು: ನೆಟ್ಟಿ ಲುಗಳಂ ಮಂಲದು 
ಮೆಟ್ಟಿ ಯಂಕ್ಕಡಿಯಾಗಿ ತಟ್ಟುಗಳ ಸೀಳ್ಸು ಉರುಹಿ ' ಕೊಲುವಾಗ 
ಲುಂಡುಟ್ಟಿ ಸತಿ ಸುತರು ಬಿಡಿಸುವರೊ (ಗುರುಬೋ. ೫೯-೬) ; ನಿಡುನರ 
ಹಜಂದು ಬೆನ್ನೀರ್ಗಳು ಹರಿದು ಬಿರಿದು ನೆಟ್ಟಿಲು ಮೈಮಟಕದಾಗ 
ರಿಪುಬಲ ಹೊರಳಿದುದೇನೆಂಬೆನದನು (ಕಂನವಿ. ೧೪-೮೭). “ನಿಟ್ಟಿಲ್ಬು', 
“ನಿಟ್ಟೆಲುವು' ನರಾ. [ನೆಬ್‌( ಎನಿಡಿದು,) 4 ಎಲುವ್ಪು( ಆಎಲ್ವು)] 

ನೆಡಳೆ (ನಾ). (?) : ಕಾಡಾರಂಬ ನೀರಾರಂಬಕೆ ಸಲುವ ಕೆಳ ಕುಂಟಿ 
ಕೊಣನು ಅಚಿ ಅಚುಕಟು ದರೆ ನೆಡಳೆ ಸಕಳಾ ಒತ್ತಾಯ ಸಕಳ ನದಾಯ 
ಪಾಬಕೂಪ ತಟಾಕ (ಎಕ. 2 (5), ಕೋಲಾರ. ೩೦೪-೧೫ ; 17ನೆಯ ಶತ).[?] 

ನೆಡಿಸು "ನಡಿಸ್ಕು' ನೋ. 

ನೆಡು "ನಡು' ನೋ. 

ನೆಡುಗಣ್ಣು “ನಡುಗಣ್ಣು' ನೋ. 

ನೆಡುಗುರಿ (ನಾ). ನಿಶ್ಚಿತವಾದ ಗುರಿ: ಕೋಲ ಕಡೆಗಣ್ಣ ಕೊನೆ ನೆಡು 
ಗುರಿಯ ನೋಡುವು ಹುರುಪೆದ್ದು ಕುಣಿಯುವುದು (ನಡೆದಾ. 1,೪೪೧) ; 
ಆದರೆ ಅವನು ಹುಟ್ಟ ಬೆಳೆದ, ಬೆಳೆದು ಬಾಯ್ಡೆರೆದ ನಾಡಾವುದೆಂಬುದರೆ. 
ನೆಡುಗುರಿ ಇನ್ನೂ ಸರಿಯಾಗಿ ಕಂಗೊಳಿಸಲಿಲ್ಲವೆಂದೇ ಹೇಳಬೇಕು 
(ನಾಡೋಜ. ೧೫). [ನೆಡು (<ನಡು,)--ಗುರಿ,(<ಕುಲ್ಕೂ)] 

ನೆಡುಗೆ "ನಡಿಗ್ಗೆ' ನೋ. 

ನೆಡುತೋಪು (ನಾ). “ನೆಟ್ಟ, ಬೆಳೆಯುವ, ಮರಗಳ ದೊಡ್ಡ 
ತೋಪು; ನೆಡುತೋಪು, ಕಾನು” (Plantation. ಇಂ58). 

[ನೆಡು(- ನಡು) -- ತೋಪು,] 

ನೆಡುಬಗೆ (ನಾ). ಸ್ಥಿರವಾದ ಮನಸ್ಸು ; ಚಂಚಲವಾಗದ ಚಿತ್ತ : 
ಸೌಂದರ್ಯ ಶೃಂಗಾರರಸ ಸ್ತ್ರೀವ್ಯಕ್ತಿಗಳಿಗೆ ಪ್ರಾ ಧಾನ್ಯನಿರುವ ವಾಜ್ಮಯಾದಿ 
ಗಳನ್ನ ವಗಾಹಿಸುವಲ್ಲಿ ವಾಚಕರು ನೆಡುಬಗೆಯಿಂಂದಿರಬೇಕು (ನಾಡೋಜ. 
೩೮೩). [ನೆಡು(ಎನೆಡು,) -/- ಬಗ್ಗೆ] 

ನೆಡುಬೊಆಕ (ನಾ). ಒಂದು ಸ್ಥಳದ ಹೆಸರು: ಶ್ರೀ ನೆಡುಬೊಜಿಕಿಯ 
ಪಾನಪಭಟಾರರ್ನ್ಕೋನ್ತು ಮುಂಡಿಪ್ಪಿ ದಾರ್‌ (ಎಕ. 11, ೯-೧; ಸು.700). 

[7] 

ನೆಡುನೊಣಡಿ (ನಾ). ಒಂದು ಗುಡ್ಡದ ಹೆಸರು: ಅನ್ತೆ ಮೂಡ 
ನೋಡಿ ಪರಿದ ಪೇರೊಲಸ್ಸಿ ನೆಡುಮೊಆಡಿಯಂಳ್ಲಾಗಿ ಮೊಲಿಡಿಯ 
ಮೇಗಿಬ್ಬ ಪೇರಾಲೆ ಈಶಾನಂಗೆ ಸೀಮೆ ನೆಡುಮೊಟಿಡಿಯಾ ಪುಣುಸೆ 
ಪುಗರಿಯಾ ಎಡೆಯೆ ಬೀಲ್ತನ್ನ ಪಳ್ಳಮೆ (ಎಕ. 126 (5), ಬೆಂಗಳೂ, 


೧೫೧-೪೭; 474). [ನೆಡು? -- ಮೊಬಿಡಿ( ಎ ಮೊರಡಿ)] 


೪೯೦೨ 


10 


20 


25 


30 


35 


40 


45 


ನೆಣವುಲಿ 


ನೆಡೆ "ನಡೆ' ನೋ. 
ನೆಣ (ನಾ). ೧. ಎಲುಬಿನ ಮಧ್ಯದ ಪೊಳ್ಳು ಭಾಗದಲ್ಲಿರುವ ಒಂದು 
ಬಗೆಯ ಜಿಗುಟು ಪದಾರ್ಥ; ಕೊಬ್ಬು; ಮೇದಸ್ಸು ; ಚರ್ಬಿ: 
“ವಪಾ, ಮೇದಃ, .ನಸಾ-ಈ 4 ನೆಣಂಗ (ಹಲಾಯು, ೧೦೪-೧೩); 
ನೆಣದ ಪಳ್ಳಂಗಳಂ ಪಾಯ್ಮುಂ ನೆತ್ತರ ತೊಲಕಿಗಳಂ ಬಂಜಿಸಿಯಂಂ 
(ಪಂಸಭಾ. ೧೩-೫೩ ವ) ; ನೆತ್ತರ ತೊಟಕಿಯಂಂ ನೆಣದ ಪಳ್ಳ 0ಗಳುಂ ಪೆಣದ 
ಬಣಂಬೆಗಳುಂ ಕೋಲ್ಕಾದುಳ ಕೋಟಕ್ಕಿ ಸಜುಮಗುರ್ಪುವಡೆಯೆ 
(ಸಂರಾಮಾ, ೧೩-೫೪); ನೆಣದ ಕೊಳ ರಕ್ತ ದ ಹುತ್ತು. . . ಶುಕ್ಲದ ಕೋಶ 
ಎಲುವಿನ ಬಲುಹಿಂದಿಪ್ಪು ದೀ ಕಾಯ (ಆದನ. ೧೫-೩೪); ತಣಿವನ್ನಂ 
ರುಧಿರಾಂಬುವಂ ಪದಪಿನಿಂದೀಂಟುತ್ತುಮಲ್ಲೊ ಕ್ಕ ಮೆಲ್ನ್ನೆಣನಂ ಗಟ್ಕನೆ 
ನುಂಗಿ (ಕುಸುಮಾ. ೧೧-೯೩) ; ರಿಪುಭಟಿನೊಡಲ ಹೊಳ್ಳಿಸಿ ನೆಣನನುಣ 
ಲಿಕ್ಕುನೆನು ದೈತ್ಯರಿಗೆ (ಕುನ್ಯಾಡ್ರ್ರೋ. ೨-೩೩); ಕಡ್ಡಿ ಕೊರೆದು ಬದಿ 
ಯಲ್ಲಿದ್ದ ನೆಣ ಬಳಿದ ದೀಪವನ್ನು ಹಚ್ಚು ತ್ತಾನೆ (ಚೀನಬಾ. ೫). 
೨. ಶಕ್ತಿ; ಬಲ: ಎಷ್ಟು ಕೆಲಸ ಮಾಡಿದರೂ ಸ್ವಲ್ಪವೂ ಮೈ ಘಾಸಿ 
ಯಾಗದಿದ್ದ ತಾರುಣ್ಯದ ನೆಣ ಈಗೆಲ್ಲಿ ಬರಬೇಕು? (ರೂಢಿ). ೩. (ಆಲಂ) 
ಜಂಬ; ಸೊಕ್ಕು : ಅವನ ನೆಣವನ್ನು ಕರಗಿಸದಿದ್ದರೆ ನಾನ್ಯಾಕಿರಬೇಕು? 
(ರೂಢಿ), ೪, (?) : ಅಣ್ಯವು ಪುಣ್ಯವು ಪುಣ್ಯದ ನೆಣಗಳು ಹೆಚ್ಚಾವು 
(ಎಬಕಾ. ೧೩೫-೨೩). 
[ದೇ.॥ ತಮಿ. ಮಲ. ನಿಣ- ಹೆಪ್ಪುಗಟ್ಟಿ ದ ರಕ್ತ ; ಕೊಡ. ನಣಿ ; 
ತುಳು. ನಿನ] 
ನೆಣಗೊಬ್ಬು (ನಾ). ೧. ದೇಹದಾರ್ಥ್ಯ; ಅಂಗಸೌಷ್ಠವ: ಕೊಬ್ಬಿದ 
ಭುಜಯಂಗಳದಿ. ವೀರರಸದಿಂದುಬ್ಬಿದ ನಿಡುದೋಳ್ಗ ಳೆಡೆಯ ಪರ್ಬಿದ ಕಾಂತಿ 
ತಾಣಗಳಿನೆ ನೆಣಗೊಬ್ಬಿಲಿ ಗರುವನೊಪ್ಪಿದನು (ಮೋಹತ, ೩೩-೫೭). 
೨. (ಆಲಂ) ಅತಿಯಾದ ಹೆಮ್ಮೆ, -ಕೊಬ್ಬು,ಸೊಕ್ಕು : 
ಆರೊಡನೆ ಇಾದುವೆನು ... ಎಂದು ಕುಮಾರ ನೆಣಗೊಬ್ಬಿನಲಿ ನುಡಿ 
ಪನು ಹೆಂಗಳಿದಿರಿನಲಿ (ಕುವ್ಯಾವಿ. ೫-೨೦) ; ಅಬ್ಬರಿಸಿದುದು ವೀರರಸ 
ರಣದುಬ್ಬರದ ರೌದ್ರಾದ್ಭು ತದ ನೆಣಗೊಬ್ಬಿನಲಿ (ತೊರರಾ. ೬-೪೫-೬೭). 
[ನೆಣ - ಕೊಬ್ಬ್ಬ(-ಆ. ಕೊರ್ವ;)] 
ನೆಣವಸೆ (ನಾ). ಮೇದಸ್ಸು ; ಕೊಬ್ಬು : ಕಾಲೊಳ್ತೊಡರ್ಜ ತೊರಳಿ 
ಗಳ ಮೈನವಿರ್‌ ಸಾಲೊಳ್ಳೊರೆದ ನೆಣವಸೆಗಳ ಮೇಲುಮೊಗದ ನೆತ್ತರ ದಾಡಿ 
ಯೊಳು ಸಿಕ್ಕಿ ಜೋಲುವ ಕರುಳ್ಳೊಂಗಲೆಸೆದವು (ಸೊಬಸೋ.೧೨-೧೦) ; 
ದುಜುದುಣ೨ಪ ತಲೆನಿದುಳ ದಂಡೆಯ ಹಜಕಿಗರುಳ ನೆಣವಸೆಯ 
ಮೂಳೆಯ ಮುಂಜಿಕಿಕುಗಳ ಕಡಿಖಂಡಮಯವಾಯ್ತ ಖಳ ಚತುರಂಗ 
(ಕುವ್ಯಾಡ್ರ್ರೋ. ೧೮-೩೩) ; ನೆತ್ತರಿನ ನೆಣವಸೆಯ ಮಾಂಸದ ಕುತ್ತುರಿನ 
ಕ್ರಿಮಿ, ಕೀವು ಕಿಸುಕುಳದೊತ್ತುಯಲು ಮಲ ಮೂತ್ರ ದುದುಭವಜನ್ಮ 
ಭೂನಿಯಿದು (ಸಿಭಾಗ, ೭-೧೪-೧೨) ; ಮಾಂಸ ಬಲಿವುದು ನೆಣವಸೆಗಳು 
ಬಲಿವುವು (ಅಶ್ವಟೀ. ೪೬-೬). [ನೆಣ--ಬಸ್ಯೆ] 
ನೆಣವಸೆಗೆಸಣು (ನಾ). ಕೊಬ್ಬಿನ ರಾಡಿ; ಮೇದಸ್ಸಿನ ಕೆಸರು: 
ಕಡಿವಡೆದ ಹಕ್ಕರಿಕೆ ಆಕಿ ಂಚೆಯಂ ತಡಿಗಳಲಿ ಕುಳ್ಳಿ ರ್ದು ಮೊಣಕಾಲ್ಗಡಿಯ 
ಗಾಢವ್ರ ಣದ ನೆಣನಸೆಗೆಸಬ ಬಳಿಬಳಿದು . . . ಮಂಂಡೆ ಹೆಜ್ಜೆ ಯನಿಡುತ 
ಪೈಸರನೋಗಿ (ಕುನ್ಯಾಗ. ೩-೧೩). 
[ನೆಣವಸೆ 4- ಕೆಸಳು (ಎ ಕೆಸಖ3*)] 
ನೆಣವುಲಿ (ನಾ). (?) : ಕಿಜುನೆಲ್ಲಿಯುಪ್ಪು ನೆಣವುಲಿ ತೊಜಕಿನಾರ್ಯ 
ಸತ್ತೆ ಡೆಯ ಮಣ್‌ ಶುಕಾಸ್ಯಂ ಮುದ್ಯಂ ಮುಲಾದೊಂಡೆಯೆಂಬಿನಂ ಫೆಸರ 
ಆಯದ ಬಾಹುಗಳೊಳೊರಸೆ ಪೊಲಸಿ(ಸು)ಗೆ ಫೋಕುಂ (ಲೋಕೋಸ, 
[7) 


೯-೨೦೨). 


ನೆತರುಕೊಡಗೆ. 


ನೆತರುಕೊಡಗೆ "ನೆತ್ತ ರುಗೊಡಗೆ' ನೋ. 

ನೆತಸೆ (ನಾ). ಒಂದು ಊರಿನ ಹೆಸರು(?): ತಪ್ಪಿ ದನ್ನು ಬ್ರಾ ಹ್ಮಣರ್ಗ್ಗಂ 
ಪಶುಗಳ್ಗಂ ತಪ್ಪಿದ ಪಾತಕನುಕ್ಕುಂ ನೆತಸೆ ಕಲ್ಲಾಟು (ಎಕ. ೪111, 
ಸೊರಬ, ೪೭೭-೨೩; 991), [?] 

ನೆತ್ತ್ಯ, ಲತ್ತ, ಲೆತ್ತ (ನಾ). ೧. ಪಗಡೆಯಾಟದ ಹಾಸಂಗಿ; 
ದಾಳ: ಅರಸ ಕೇಳೀ ವಿಪ್ರನತಿಭಾಸುರಸುತೇಜದೊಳೆಸೆನ ನೆತ್ತ ನನೆರಡ 
ಕಾಣಿಕೆಗೊಟ್ಟಿ ನು' (ನಳಚ. ೪-೨೬) ; ವಿರಾಟಿರಾಯನು , . , ಕೋಪಿಸಿ 
ಕೊಂಡು . . . ನೆತ್ತದಿಂದ ಆತನ ಬಲಹಣೆಯ ಮೇಲೆ ಬಡಿದು (ಕೃಷಾವಿ, 
೧೧೭). ೨. "ನಗಡೆಕಾಯಿ : ನಾನು ಆಡುನ ನೆತ್ತದ ಸಾಲೆ ಆತ್ರ ಪಿಸಿ 
ಹೋದುದು. ನೆತ್ತ ಮನೆಯ ಬಿಟ್ಟು ಈ ಮನೆಯಲ್ಲಿಯೇ ನಂತು ಇದೆ 
(ಬತ್ತೀಸ. ೬೯). ಹೀ ಪಗಡೆಯಾಟ; ಅಕ್ಷಕ್ರೀಡೆ : 
ಮೇಅಂಂ ನೆತ್ತಮಾಡುನರೊಳ್‌ XIII, ೩೩೨-೪೪; 929); 
ಸೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮನೀವುದೆಂದು ಕಾಡು 
ತ್ತಿರೆ ಲಂಬಣಂ ಪಜಯ ಮಂತ್ತಿನ ಕೇಡನೆ ನೋಡಿ ನೋಡಿ ಬಳ್ಳುತ್ತಿರೆ 
(ಪಂಸಭಾ. ೯-೬೯); ಕನ್ಫಕೆಯರೊಡನೆ ನೆತ್ತ ದೊಳಂ ವೀಣಾವಾದ್ಯದೊಳಂ. 
ಸ್ವರಸಂದೋಹವಿವಾದದೊಳಂ ,,. ಕ್ರೀಡಿಸುತ್ತನಿರ್ದು (ಕಾದಂಉ. ೯೪); 
ಚದುರಂಗದ ನೆತ್ತದ ಗೌರವದ ಗೊಟ್ಟು ಗುಟಸಯಂ ಮುಟ್ಟಿ ೦ ಮನೆಯೊಳ್‌ 
ಪದೆದಿರಿಸುಗೆ (ಸುದತಿ. ೧೦-೩೦) ; ನೆತ್ತ ದಲಿ ಭಕ್ತಂಗೆ ಹಿರಿದಹ ವಿತ್ತನುಂ 
ಸೋಲ್ಲ್ತೂ (ಬಸಪು. ೪೪-೬೧) ; ನೀವು ಚಿತ್ತವಿಸಿದೊಡೆ ನೆತ್ತದೊಳಾವು. 
ಸೋಲಿಸಿ ಕೊಡುವೆನವರನು (ಕುವ್ಯಾಸ. ೧೨-೬೦). ೪. ಪಗಡೆ 
ಮುಂತಾದ ಆಟಗಳಲ್ಲಿ ಬೀಳುವ ಗರ ; ನೆತ್ತಗಳು ನಳನಿಗೆ ನಿರೋಧ 
ನಾಗಿಯೇ ಬೀಳುತ್ತಿದ್ದದ್ದೆನ್ನು ನೋಡಿ ದಮಯಂತಿಯು ಹೆದರಿ 
(ನಚಭಾ. ೧೩೨). ಲತ್ತೆ: ೧. ಇದರೆಸ್ತಿ ಲತ್ತ ಪಗಡೆಯಂ ಚರ್ಮ 
ಹಾಸೆಂಗಿಯು ಮಾಡಿ (ತುರಂಗ. ೧೨-೪೯). ೩. ಇಂದುಮುಖಿ ಸತ್ಯ 
ಭಾಮೆಯ ಕೂಡೆ ಲತ್ತವಂ ಚಂದದಿಂದಾಡುತ್ತಿರೆ (ತುರಂಗ. ೨೪-೪೦). 
೪. ಸೆನೆದುದೆ ಲತ್ತ ಬೀಳಬೇಕೆಂದಿನರ ಬೇಡಿದನು ನರಗಳಂ (ತುರಂಗ. 
೧೨-೫೦). ಲೆತ್ತೆ: ೧. ನೀನು ಲೆತ್ತಗಳನ್ನು ಒಗೆದು ಆಟನನ್ನು 
ಆರಂಭಿಸು (ನುಭಾರ. ೮೯) ; ನಾನು ಲೆತ್ತ ಗಳನ್ನು ಚಿಲ್ಲುತ್ತೇನೆ (ನಲದ. 
೬೫); ಲೆತ್ತ ಹಾಕಲಿಕ್ಕೆ ಹೋದರೆ ಬೋಕಿ ಬಿತ್ತು (ಗಾದೆ). ೩. ಲೆತ್ತ 
ದೊಳ್‌ ಪಿರಿದಾಂ ಸೋಲೆ ನೊ (ಉದ್ಭಟಿ. ೧೧-೨೪) ; ಉಭಯಂರಾಯರು 
ಸೇರಿ ಮುಂದದಿ ಲೆತ್ತವನಾಡಿ ಸಭೆಯೊಳು ಧರ್ಮಜ ಸತಿಯ ಸೋಲೆ 
(ಪುರಂದ,೧-೧೭೨-೧) ; ಆಡುವ ಪಗಡೆ ಲೆತ್ತ ಚದುರಂಗಂಗಳಂ ಬಿಸುಟ್ಟು 
(ಚೆಬಪು, ದಾಯಿಗನ ಪುನರಸಿ ಲೆತ್ತದಲಿ ಗೆಲಿದೊಡನೆ 
ರಾಜ್ಯಂಗೈ ದನೊಲವಿನಲಿ (ಅಂಬಿಕಾ, ೪೮ ಸೂಚನೆ), 

ನೆತ್ತದ ಚಾರಿ, ನೆತ್ತದ ಸಾರಿ ಇ. ನೆತ್ತಸಾರಿ: ಆಗಳೊರ್ವಳ್‌ 

ನೆತ್ತ ದ ಚಾರಿಯಂ ಕೊಂಡು ಬಂದು (ಬಂಹರಿ, ೩-೭೦ ನು); ನೆತ್ತದ ಸಾರಿ 
ಯಂತೆ ಮೊಲೆ ಮೂಡಲೊಡಂ ಗುಣವೇಲ ಲಜ್ಜೆ ನಾಣ್‌ ಸತ್ತುವು ಗಾಳು 
ಗಣ್ಣರಿದುವಾಸೆಯ ಪಾಸಗೆಯಂತೆ .(ಅನಂಪು, ೮-೧೫). ಸೆತ್ತದ ಹಲಗೆ, 
ಲೆತ್ತದ ಹಲಗೆ ಎ ನೆತ್ತನಲಗೆ: ತರುಣಿಯ ಮಿಳಿತ ಕೋನುಳ 
ನೀಲಕಚಭರವೊನ್ಬಿ  ಸಸರಿಸುಗು ನಳಿನಮುಖಿಗಂಗಜನ ನೆತ್ತದ 
ಹಲಗೆಯಿಂದಂ ಬಾಗುವೆತ್ತುದು. ಚೆಲುವು ಮಿಗೆ ಬಲದೇವಪುತ್ರಿಯ 
ಚೆನ್ನಿನುನ್ನತಿಗೆ (ಬಸಪ. ೪-೨೯) ; ಹಿಟ್ಟು ಅಕ್ಕಿಯ ಹಿಡಿದು ಲೆತ್ತದ 
ಹಲಗೆಯ ಹಿಡಿದು ಹೆತ್ತನ್ವ ನಿನ್ನ್ನ ಲ್ಲಿಗೆ ಸ್‌ು (ಕನ್ನಜಾ. ೩೨೪). 
ಫೆತ್ತದ ಹಾಸಂಗಿ ತೆತ್ತ ಸನರಿ: “ದ್ಯೂತ ನೆ[ಸಾಉಂ, ಲೆ]ತ್ತದ 
ಹಾಸಂಗಿ ಪಲಂಕೆ ಶಾರಿ ವರವೈಶೀಕಂಗಳಾಕರ್ಷಕಮಕ್ಕು' (ನಾನಾರ, 
೧೩೫) ; ನೆತ್ತದ ಹಾಸಂಗಿ ಎತ್ತ ಬಿದ್ದರು ದಾಯೆ (ಸರ್ನಜ್ಞ. ೪೦೭). 


ಸೆಅಕಿಯಂ 


(ಎಇ. 


೧೯-೨೮); 


೪೯೦೩ 


0 


5 


20 


35 


40 


45 


ಫೆತ್ತರ್‌ 


ನೆತ್ತದಾಟ- ಪಗಡೆಯ ಆಟಿ: ಫೆತ್ತದಾಟವನುಡುಗಿ ನಿನಗನಿಮಿತ್ತ 
ಹಾಸ್ಯನದೇಕೆ ಸಂಭವಿಸಿತ್ತು ಸಂಶಯವಾದುದೆನಗೆ ಮದೀಶ ಜಗದೀಶ 
(ಬಸಪು; ೪೩-೧೨); 'ಅರಿನೃಪರ ಪಡಲ್ವಡಿಸುವ ಸರಿಯಕ್ಕುಮೊ ನೆತ್ತದಾಟ 
ಮಕ್ಕುಮೊ (ವೃಷನಿ. ೨೯-೧೮೬); ದುರ್ಯೊಧನನು ಚಿಂತಿಸುತ್ತಿರಲು 
ಶಕುನಿ ನೆತ್ತದಾಟಕ್ಕೆ ಧರ್ಮರಾಜನನ್ನು  ಕರಸುವ ಸಲಹೆಯನ್ನು 
ಕೊಡುನನು (ತನನಿ. ೬೪). ನೆತ್ತವಾಡು, ಲೆತ್ತವಾಡು- ಪಗಡೆಯಾಟ 
ವಾಡು: ಧರ್ಮರಾಯನನ್ನು ನೆತ್ತ ವಾಡುವುದಕ್ಕೆ ಕರೆಯಿಸಿದರೆ. ಅನನನ್ನು 
ಸೋಲಿಸಿ ಅವನ ದೇಶಕೋಶಗಳೆಲ್ಲವನ್ನೂ ಗೆದ್ದು ಕೊಡುವೆನೆಂದು ಆ 
ಪ್ರೋತ್ಸಾಹಪಡಿಸಿದನು (ಭೀಸ್ಮಚ. ೧೧೩) ; ಉದ್ಭ ಟಿನಂದು ಕರಂ ಲೆತ್ತ 
ವಾಡುತುಂ ರಂಜಿಸಿದಂ (ಉದ್ಭಟ. ೧೧-೧೧); ಕೊಲ್ಲೆ 0ಬ ನುಡಿ ಲೆತ್ತ 
ವಾಡುನೆಡೆಯೊಳ್‌ . . . ಅಳಿಯಾಸೆ ಎಣಿಸಲೈ ಕುಸುಮತರುಗಳೊಳಲ್ಲ 
ದಿಲ್ಲವಾ ಜನಸದದೊಳು (ಚೆಬಪು, ೬-೪೩) ; ವರುಣನು ದೇವರಾಜನ 
ಮನೆಗೆ ಹೋಗಿ, ಲೆತ್ತ ವಾಡುನದಲಲ್ಲಿ ಮಗ್ಗ ನಾಗುತ್ತಿದ್ದನು (ದೇನಆ. ೧). 
ಲೆತ್ತದ ಪಾಸಿ-ಲೆತ್ತದ ಗರ: ಇಂದು ಲೆತ್ತದ ಪಾಸಿಯೇ ತಿರುವು 
ಮುರುವಾಗಿ ಬಿಟ್ಟಿತು ; ಸರಿಣಾನುವನ್ನು ಸಂನರಿಸಿಕೊಳ್ಳು ವುದೇ ಸಾಧ್ಯ 
ವಿಲ್ಲ (ಪ್ರೇಮಾಶ್ರ. ೨೬೧). [ಜೇ.॥ ತೆಲು, ನೆತ್ತ] 

ನೆತ್ತ, (ನಾ). ಕಣ್ಣು ; ನೇತ್ರ; ನಯನ: ನೇತ್ರ-ನೆತ್ತ; ನಿದ್ರಾ- 
ನಿದ್ದೆ (ಶನುದ, ೨೬೧ ಪ್ರಯೋ). [-ಆಸಂ. ನೇತ್ರ] 

ನೆತ್ತಕ (ನಾ). ನೆತ್ತನಾಡುನವನು : ಕುಳ್ಳಿ ರ್ಜರಂದೋಳಿಗಳಿಂ 
ದಂಡಾಧಿಸರ್‌ ಮಾಂಡಳಿಕರ್‌ . . , ನೆತ್ತಕರ್‌ ವಾಸಕಾಆರ್‌ ನಗೆಕಾಆರ್‌ 
(ಅನಂಪು, ೨-೨೬). [ನೆತ್ತ *-ಕೃ] 

ನೆತ್ತಕಾರ "ನೆತ್ತಗಾಜ' ನೋ. 

ನೆತ್ತ ಕಾಣ "ನೆತ್ತಗಾಣಿ' ನೋ. 

ನೆತ್ತಗಾರ "ನೆತ್ತ ಗಾಣ? ನೋ. 

ನೆತ್ತಗಾಣ, ನೆತ್ತಕಾರ, ನೆತ್ತಕಾಅ, ನೆತ್ತಗಾರ (ನಾ). ಲೆತ್ತ ವಾಡು 
ವವನು : ನೆತ್ತಗಾಣರ ಚದುರಂಗಕಾಲರೊರೆಗಾಅರ ಬಾಜಿಪ ಬೀಣೆ 
ಗಣಜರಾಗರಮೆನೆ ಪೆಂಪು ಸೊಂಪನೊಳಕೊಂಡೆಸೆದಿರ್ಪುವು ಸೂಳೆಗೇರಿಗಳ್‌ 
(ಕಚ್ಬಿಕಾ. ೪೨) ; ಸಾರಿಯಂ ಕೆದಯಿವ ನೆತ್ತ ಗಾಜರ ವಿನೋದಮನೀಕ್ಷಿಸು 
ತಿರ್ಜೆಂ (ದಶಕು. ೮-೮೯), ನೆತ್ತ್ವ ಕಾರ :' ಅಕ್ಷದ್ಯೂತದ ಸಾಧನೋಪ 
ಕರಣಗಳನ್ನು ಆಸ್ಥಾನದ ನೆತ್ತ ಕಾರರು ಸುನಿಧಾನದಿಂದ ಪಾಳಿಗೊಳಿಸು 
ತಿದ್ದು ಪೆರೆಸಾರುವರು (ಮಂತ್ರಶ. ೧೬೩-೫). ನೆತ್ತ್ವ ಕಾಣ: ಭಂಗ 
ವಿಲ್ಲದ ನೆತ್ತ ಕಾಜನೊಯ್ದ ತ್ತ. ಹಾಸಂಗಿಯೊಳ್ಳರಿವ ಕಾಯಂತೆ ಅಂಗವರಿದು. 
ತೆಗೆದಂತೆ ನಾಲ್ಗೆಸೆಗೆ ತುರಂಗ ಮೈಗೊಟ್ಟು ಹಾಅಕಿದುದು. (ಭರಣ. 
೩೦-೬೩). ನೆತ್ತ್ವಗಾರ ; ತಂತನ್ಮು ಆಟಗಳಲ್ಲಿ ಆಗಳೇ ನಿರತರಾಗಿರುವ 
ನೆತ್ತ ಗಾರರೂ ಇತರ ದ್ಯೂತಾಜೀನರೂ ಐಹಿಕವನ್ನೇ ಮರೆತು ಕಳೆದಿರು 
ನರು (ಬಿಟ್ಟ. ೮೨-೯). [ನೆತ್ತ ---ಕಾಣ] 

ನೆತ್ತಗೆ (ನಾ). -ನೆತ್ತಕ (?): ಅನರು ಸನುಯಡ್ರೋಹರು .ರಾಜ 
ದ್ರೋಹರು ಬಣಂಜಿಗ ಪಗೆಯರು ನೆತ್ತ ಗೆಯರು ' ಕೊಲೆ ಕನರ್ತ್ರೇಗೊಡೆ 
ಯರು (ಎಕ. 11, ೩೩೩-೨೪; 12067). [7] 

ನೆತ್ತಗೊಡಗೆ "ನೆತ್ತರುಗೊಡಗೆ' ನೋ. 

ನೆತ್ತಸೆಡಿ "ನೆತ್ತರ್ಪಡಿ' ನೋ. 

ನೆತ್ತರ್‌, ನೆತ್ತರ, ನೆತ್ತರು (ನಾ). ಮನುಷ್ಯ ಮತ್ತು ಪ್ರಾಣಿಗಳ 
ನರನಾಡಿಗಳಲ್ಲಿ ಹರಿಯುವ, ತ್ರಾಣನನ್ನು ಕೊಡುನ ಕೆಂಪು 
ದ್ರವ; ರಕ್ತ ; ಕೆನ್ಲೀರು: “ನೆತ್ತ ರಾಕ್ಷತಜಮಸ್ಕೃಕ್‌ ಲೋಹಿತಂ 
ರುಧಿರನಸ್ರ ಮೆನೆ ರೆಕ್ತ್ರಮಕ್ಕುಂ” (ಸುಂಗರಾ. ೧೧೬-೩); ತನ್ನ ಕಾಲಂ 
ದರ್ಭಾಂಕುರಂ ಸೆತ್ತರ್ನರಿ ಕೊಂಡೊಡೆ 


(ನಡ್ಡಾರಾ. ೧೮೪-೧); 


ನೆತ್ತರ 


ಭೋಂಕೆನೊಗೆತರ್ಪ ಮಹೋರಗನೆಯ್ದೆ ಪಲ್ಗಳರ್ದೊಡೆ ಕಿಡಿವೀಟಕಿ 
ನೆತ್ತ ರೊಜಕಿದುರ್ಚುಗೆ ಕೊಂಡುದು ತತ್ತ ಪಸ್ವಿಯಂ (ಆದಿಪು. ೨-೪೦) ; 
ೆರ್ಬಂದಿಗಳ್‌ ನೆತ್ತರುಂ ಬಸಿವುತ್ತಿರ್ಪದು (ಕಾದಂಪೂ. ೧೫೭) ; 
ಕುರುನಂದನರಂ ಕೊಂದೆಂ ಕುರುಶಾಬಾನುಜನ ನೆತ್ತರಂ ಕುಡಿದೆಂ 
(ಗದಾಯು. ೧-೬೯); ನೆತ್ತರನೆ ಕಾಲಃ ಕೆಡೆದರ್‌ ನೆಲದೊಳ್ಗ (ಧರ್ಮಾಮೃ, 
೩-೨೦೩) ; ನೆತ್ತರಿಂ ನೆಣದಿನೆಳ್ಗರುಳಿಂದಮೆ ಭೂತಕೋಟಯಂ ತಣಿಪ 
ನೆಗಟಕ್ತಿಯಂ ಪಡೆದ % ೫ ೫ (ಎಕ. ೪111, ಸಾಗರ. ೧೦೮-೨೧ ; 1631). 
ನೆತ್ತರ: “ನಿತ್ತರದಲ್ಲಿಯೆಂಂ, ನೀರಲ್ಲಿಯುಂ, ಕೀಲಾಲಮೆಂಬುದು? 
(ಹಲಾಯು.೧೩೮-೪೧); ಹರೆಯದ. ಗುಂಗಿನಲ್ಲಿ ಕಾದ ನೆತ್ತರದ ಹರಿದಾಟಿದಲ್ಲಿ 
ಮಾನವನು ತನ್ನನ್ನು ತಾನೆ ಮರೆಯುವನು (ಕನ್ನಾ. ೯೧). ನೆತ್ತರು : 
“ಕ್ಷತಜಂ, ಲೋಹಿತಂ . . , ರಕ್ತಂ ಈ ೭ ನೆತ್ತರು? (ಹಲಾಯು. 
೧೦೪-೧೦) ; ಅರಿದ ಹಾರುನನೊಬ್ಬನು ಅರಿದ ತಲೆಯ ಹಿಡಿದುಕೊಂಡು 
ಅಧ್ಯಾತ್ಮನಿಕಾರದ ನೆತ್ತರ ಕುಡಿದನು ನೋಡಾ (ಅನಚಂ. ೯-೩೩) ; 
ನೂಕಿ ಕೊಯ್ಲೊ ರಳಂಗಳ ಮುಂಡದ ಮೂಕಿನಲಿ ನೆಗೆದೊಗುವ ನೆತ್ತರು. 
ನಾಕವನು ನಾದಿದುದೆನಲು ಸವಅಕಿದನು ಪರಬಲವ (ಕುಪ್ಯಾದ್ರೋ. ೬-೪೪); 
ದೈತ್ಯಗೆ ಪೆಟ್ಟನಿಕ್ಕಿದ ಮೂಗಿನೊಳ್‌ ನೆತ್ತರು ಸುರಿಯೆ (ನೋಹತ, 
೪೦-೬೧) ; ಎಲ್ಲರೂ ಜಿಗಣೆಗಳೆ ನನ್ನ ನೆತ್ತರಿಗೆ! (ಕೋಗಿಲೆ. ೧೫-೪). 
ನೆತ್ತರ ಕರಣೆ ಉಂಡೆಯಾದ ರಕ್ತ; ಗಟ್ಟಿಯಾದ ರಕ್ತ ; 
ರಕ್ತ ಡೆ ಗರಣೆ : ನೆತ್ತರ ಕರಣೆ ನೀರೊಳು Pe ದನು ಕಂಡತ್ತ d 
ದಿಗ್ವನಿತೆಯರು . (ನೋಹತ. ೧೧-೨೯): ನೆತ್ತರ ಕೊಡಿಗೆ ನೆತ್ತರು 
ಗೊಡಗೆ ; ದಳವಾಯಿ ಸೊಂಣಯಗೌಡರಿಗೆ ಕೊಟ್ಟ ನೆತ್ತರ ಕೊಡಿಗೆ 
(ಎಕ. ೫, ಕೋಲಾರ, ೧೬೫-೮; 1630). ನೆತ್ತರ ಗೂಳು-ರಕ್ತದಲ್ಲಿ 
ಕಲಸಿದ ಅನ್ಸ--ಆಹಾರ : : ನೆತ್ತರಗೂಳನುಂಬವೊಲಖಿಳರಾಜ್ಯದ 
ಮೇಲೆ ಸೊಗಸುವ ಸಿರಿಯನೊಲ್ಲೆ. ನು(ಕುವ್ಯಾಭೀ ೩-೪೨), ನೆತ್ತರ ತೃಷೆ- 
ರಕ್ತದ ದಾಹೆ : ಇವರ ನೆತ್ತರ ತೃಷೆಗೆ ನಿರ್ದೋಷಿ ಈತನ್ನ್ನೀಯುವುದೆ 
ನಿಶ್ಚಯಂ (ಗೊಲ್ಲೊಥಾ. ೮-೨೧೨), ನೆತ್ತರು ಮಾಡು- ರಕ್ತವನ್ನು 
ಚೆಲ್ಲು; ರಕ್ತಸಿಕ್ತಗೊಳಿಸು : ಮೂಡುನನು ರವಿ ಮೂಡುವನು 
ಕತ್ತ ಲೊಡನೆ ಜಗಳಾಡುವನು ; ಮೂಡಣರಂಗಸ್ಥಳದಲಿ ನೆತ್ತರು ಮಾಡು 
ವನು ಕುಣಿದಾಡುವನು (ಕಎಪು. ೫-೧), 
[ಜೇ.॥ ತಮಿ. ನೆರ್ಯ"ತ್ತೋರ್‌ ; ತುಳು. ನೆತ್ತೆರ್‌; ಕೊಡ. ನೆತ್ತೆರು ; 
ತೆಲು. ನೆತ್ತುರು, ನೆತ್ರು ; ಕೋಲಾ: ನೆತುರ್‌ ; ನಾಯ್ಕಿ. ನೆತ್ತುರ್‌ ; 
ಪರ್ಜಿ. ನೆತಿರ್‌ ; ನೆತ್ರೊ ; ಗಡಬ. ನೆತ್ತೂರ್‌ ; ಗೊಂಡಿ. ನತ್ತುರ್‌, 
ನೆತುರ್‌, ನೆತ್ತುರ್‌ ; ಕುವಿ. ನೆತೊರಿ; ಕೋತ, ನೆತ್ರ್‌ ] 
ನೆತ್ತರ "ನೆತ್ತರ್‌' ನೋ. 
ನೆತ್ತರು "ನೆತ್ತರ್‌' ನೋ. 
ನೆತ್ತರುಕಾರು "ನೆತ್ತರುಕಾಜು' ನೋ. 
ನೆತ್ತರುಕಾಣು, ನೆತ್ತರುಕಾರು (ಕ್ರ).ರಕ್ತನನು ಕಕ್ಕು, ಕಾರು: 
ಕೆರಳಿ ಕನಿ ಮೇಲೆಲಗೆ ನೆತ್ತರು ಕಾಲ ಖಳ ಬಿದ್ದ (ಕೌತಿರಾ. ೨೬-೨೯). 
ನೆತ್ತರುಕಾರು : ಬೀಳಲಿ ಮೈ ನೆತ್ತರು ಕಾರಿ (ಕೋಗಿಲೆ. ೩೩-೧). 
[ನೆತ್ತರು(ಎನೆತ್ತರ್‌) 4 ಕಾಲು (-ಆಕಾರ್ಜ೯)] 
ನೆತ್ತರುಕುರು (ನಾ). ಊದಿ ರಕ್ತ ತುಂಬಿಕೊಂಡಿರುವ ಒಂದು 


ಬಗೆಯ ಕುರು; ರಕ್ತಕುರು : ನೆತ್ತರುಕುರುನಿನ ನೋವು ಸಲ್ಲ, 
ಮಂತ್ರ ಮಾಡುವನರ ಸೋಗು ಸಲ್ಲ (ಗಾದೆ). 
[ನೆತ್ತರು( ಎನೆತ್ತರ್‌) 4-ಕುರು,] 


ನೆತ್ತರುಕೊಡಗೆ "ನೆತ್ತರುಗೊಡಗೆ' ನೋ. 
ನೆತ್ತರುಕೊಡಿಗೆ "ನೆತ್ತರುಗೊಡಗೆ' ನೋ. 


೪೯೦೪ 


20 


25 


35 


45 


ನೆತ್ತರುಗೊಡಗೆ 


| ನೆತ್ತರುಕೊಡೆಗೆ "ನೆತ್ತರುಗೊಡಗೆ' ನೋ. 


ನೆತ್ತರುಗೆಯ್‌ "ಫೆತ್ತರುಗೆಯ್‌' ನೋ. 

ತ್ತ ರುಗುಡಿಹಿ, ಫೆತ್ತರುಗುಡುಹಿ (ನಾ). ರಕ್ತವನ್ನು ಕುಡಿಯು 
ನನನು; ನೆತ್ತ ರನ್ನು ಹೀರುವವನು ; ರಾಕ್ಷಸ : ಅಡಿಗಡಿಗೆ ಮಾನಿಸರ 
ಸೊಗಡವಗಡಿಸುತಿದೆ ಹೇಳು ನೆತ್ತರುಗುಡಿ[ಸಾಕಾಂ.ಡು]ಹಿಗೈನೆಯರೆಲ್ಲಿ 
ಶಾಕಿನಿಡಾಕಿನೀನಿಕರೆ (ಕುನ್ಯಾಅ. ೧-೨೬). ಫೆತ್ತರುಗುಡುಹಿ : 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ನೆತ್ತರು(-ಆನೆತ್ತರ್‌) -- ಕುಡಿಹಿ] 

ನೆತ್ತರುಗುಡುಹಿ “ನೆತ್ತರುಗುಡಿಹ' ನೋ. 

ನೆತ್ತ ರುಗುಡುಹಿತನ (ನಾ). ರಕ್ತ ವನ್ನು ಕುಡಿಯುವ ಸ್ವಭಾವ ; 
[0 ಹ ಫಡ ವಿಕಾರನೆ ನೋಡು ನೆತ್ತ ರುಗುಡುಹಿತನವೇ ನಮ್ಮೊಡನೆ. 

* ಕುಡಿದ ರಕುತದ ಜಿಗುಳೆ ನೀ ನಿನ್ನೊಡಲ ನಿಗುಚುನೆ (ಕುವ್ಯಾಕ. 

೨೦-೪). [ನೆತ್ತರುಗುಡುಹಿ( ನೆತ್ತ ರುಗುಡಿಹಿ) 4. -ತನ] 

ನೆತ್ತರುಗೆಇ "ನೆತ್ತರುಗೆಯ”' ನೋ. 

ನೆತ್ತರುಗೆಯ*, ನೆತ್ತರುಗಯ್‌, ಫೆತ್ತರುಗೆಇ (ನಾ). - ನೆತ್ತರು 
ಗೊಡಗೆ : ದಾಮನಾಯಕನ ಬೀರೆಗಲ್ಲಿ* ೫ * ನೆತ್ತ ರುಗೆಯ ಮಂಗಳ 
ಮಹಾಶ್ರೀ (ಸೌಇಇ, ೫೫ ೨೨೨-೯; 1207). ನೆತ್ತರುಗೆಯ್‌ ; 
ನೆತ್ತರುಗಯ್ಯ ಬಣಜಿಗಗೊಟ್ಟಿ ದಕ್ಕೆ ನನ್ನಿಕಂಬದ ಮಂಂದೆ ಹಸುಂಬೆಯ 
ನಿಕ್ಶಿದಡಂ (ಎಕ. ೫1, ದಾನಣ, ೧೦೫-೪೫; 1219): ನೆತ್ತರುಗೆಇ: 
ತೆಂಕಣ ಕೋಡಿಯ ಹಿಂದೆ ಗಜ್ಜನ ಗೆಳೆಯಲು ಕಂಬ ೧೫ನು ಸೆತ್ತರುಗೇಣ 
ಯಾಗಿ ಕಲ್ಲ ನಟ್ಟು ಕೊಟ್ಟಿರು (ಎಕ. ೪1, ಚನ್ನಗಿ. ೫೫-೮; 1279). 

[ನತ್ತರು(ಎನೆತ್ತರ್‌) -- ಕೆಯ] 

ನೆತ್ತರುಗೊಡಗಿ "ನೆತ್ತ ರುಗೊಡಗೆ' ನೋ. 

ನೆತ್ತರುಗೊಡಗೆ, ನೆಂತರುಗೊಡಗಿ, ನೆತರುಕೊಡಗೆ, ನೆತ್ತಗೊಡಗೆ, 
ನೆತ್ತರುಕೊಡಗೆ, ನೆತ್ತರುಕೊಡಿಗೆ, ನೆತ್ತ ರುಕೊಡೆಗೆ, ನೆತ್ತರು 
ಗೊಡಗಿ (ನಾ). ಯುದ್ಧದಲ್ಲಿ ಕಾದಿ ಮಡಿದವನ ಕುಟುಂಬಕ್ಕೆ 
ದಾನವಾಗಿ ಕೊಡುವ ಭೂಮಿ ; ರಕ್ತಕೊಡಿಗೆ : ಹರಿಯ ಕಡ 
ಸಮುದಿಕವಾಗಿ ನೆತ್ತರುಗೊಡಗೆ ಬಿಟ್ಟ ಮಣ್ಣು ೫೦೦ (ಎಕ. 11(R), 
ನಂಜನ. ೨೬೫-೧೮ ; 1180) ; ಮಾಳಬೋವನ ತಮ್ಮ ಮಲ್ಲಯನಾಯಕ 
ಬಿದ್ದಲಿ ನೆತ್ತರುಗೊಡಗೆ (ಎಕ. 111, ಹೊನ್ನಾಳಿ. ೧೧೧-೫; 1185). 
ನೆಂತರುಗೊಡಗಿ : ಮುಂದಡಿ ಚಿಕಸಗೌಡರಯ್ಯನವರು ಕೋಗಗ್‌ಡಗೆ 
ಕೊಟ್ಟಿ ನೆನ್ಹರುಗೊಡಗಿ ಮಾನ್ಯದ ಹೊಲ (ಮೈಆರಿ. ೧೯೨೯, ೯೯-೪; 
1553 7). ನೆತರುಕೊಡಗೆ : ಬಯಿಚೆಸಗಉಡನು ತಿಂಮುಣಗೆ 
ಕೊಟ್ಟಿ ನೆತರುಕೊಡಗೆ (ಎಕ. (5), ಕೋಲಾರ. ೩೦೮-೪; ಸು. 16ನೆಯ 
ಶತು. ನೆತ್ತಗೊಡಗೆ: ಅಶೇಸನುಹಾಜನಂ ಮೆಚ್ಚಿ ನೆತ್ತ ಗೊಡಗೆ 
ಯೆಂದಾತನ ಮಗಂ ,ಮಾಳೆಯನಾಯಕಣಕ್ಕೆ ಹಾದ ಕೆಯ್ಯುನುಂ ಹತ್ತು 
ಕೆಯ್ಯ ಮನೆಯುಮಂ ಸರ್ವ್ವಾಬಾಧಾಪರಿಹಾರವಾಗಲಾಚಂದ್ರಾರ್ಕ್ಯ 
ತಾರಂಬರಂ ಸಲುವಂತಾಗಿ ಕೊಟ್ಟರು (ಎಕೆ. VII, ಸೊರಬ. ೨೫೧-೧೬ ; 
1177). ನೆತ್ತರುಕೊಡಗೆ : ಅರೆನತ್ತಲು ಗದ್ದೆಯಂ ನೆತ್ತ ರುಕೊಡಗೆ 
ಯಾಗಿ ಬಿಟ್ಟ ೦ (ಮೈಆರಿ, ೧೯೩೦, ೬೬-೨೧; 1194) ; ಆ ಊರ ನಾನಿದ 
ಮುಂಚೆ ಕಾದಿ ಇದ್ದಲ್ಲಿ 'ಒಳೆಕುಪ್ಪೆ ಹಳ್ಳಿ ನೆತ್ತರುಕೊಡಗೆ ಕಂಬ ೧೦೦ 
(ಎಕೆ. 1೪ (8), ಚಾಮರಾ, ೨೫೨-೧೦; pe ನೆತ್ತ ರುಕೊಡಿಗೆ : ಈ 
ಕಾನನು ನೆತ್ತರುಕೊಡಿಗೆಯಾಗಿ ಕೊಟ್ಟಿ ನು (ಮೈ ಆರಿ, ೧೯೨೩, ೮೮-೪; 1). 
ನೆತ್ತರುಕೊಡೆಗೆ: ಕೋಲ್ಕು ಮಸಿಯು ಬಯಲೋಳಗೆ ನೆತ್ತ ರುಕೊಡೆಗೆ 
ಯಯಾತನ ಪೀಳಿಗೆಗೆ ಕೊಟ್ಟಿ (ಎಕ. ೪111, ಸೊರಬ. ೯೮-೧೦; 1196). 
ನೆತ್ತರುಗೊಡಗಿ : ಕರೆಡಿಕೆಟೆಯ ಸೆರುಮಗಉಡನ ಮಗ ನಾಗೆಯ 


ಕೆತ್ತರುಣಿಗ 


ನಾಯ್ಕಂಗೆ ಕೊಟ್ಟಿ ನೆತ್ತರುಗೊಡಗಿಯ ಕ್ರ 
ಹಿರಿಯೂ, ೧೬-೬; 1205). 
[ಸೆತ್ತರು( ಎನೆತ್ತರ್‌) 4+ ಕೊಡಗೆ( ಎ ಕೊಡಂಗೆಯ್‌;)] 
ನೆತ್ತರುಣಿಗ (ನಾ). -ನೆತ್ತರುಗುಡಿಹಿ : ಕಾಮಗ ವಿಮಾನಂ . . - 
ಸಮರಶೂರಕೆನಿಪ ಸೆತ್ತ ರುಣಿಗರ ನೀರಭಟಿರನದು ಸಲಬರಂ ಪೊತ್ತು ಬಿಡ 
ಜಿತ್ತೆತ್ತಲುಂ ಗಗನಮಾರ್ಗದೊಳೆನಿತ್ತು ದೂರಕ್ಕಾಡೊಡಂ ಜನದೊಳ್ಳೆದು 
ವುದು (ಕೀಸರಾ. ೧೪-೨೦). [ನೆತ್ತರ್‌-- -ಉಣಿಗ] 
ನೆತ್ತರುನಂಜು (ನಾ). “(ಕೀವು ಕಟ್ಟಿ ರಕ್ತಕ್ಕೆ ಜೆರೆಯುವುದ 
ರಿಂದಾಗುವ) ನೆತ್ತರು ನಂಜು” (7)46118. ಇಂಕಕಿ). 
[ನೆತ್ತರು(ಟನೆತ್ತರ್‌) -- ನಂಜು] 
ನೆತ್ತರುಮಾನ್ಯ (ನಾ). ಇ ನೆತ್ತರುಗೊಡಗೆ: (೪. 
[ನೆತ್ತರು( ಎನೆತ್ತ ರ್‌) -- ಮಾನ್ಯ] 
ನೆತ್ತರುನಅ (ನಾ). ಒಂದು ಬಗೆಯ ತೆರಿಗೆ (?) : ನೆತ್ತರುವಜಿಯ 
ಪೊಲನದದೊನ್ಹ ಲವರನ್ನಿದ್ದೊನಬಿಕಿದೊನ್ಪ ಂಚಮಹಾಪಾ ತಕನಕ್ಕುಂ (ಎಕ. 
118 (R), ಹೆಗ್ಗಡು ೧೧೨-೮ ; ಸು, 9ನೆಯ ಶತ). 
[ನೆತ್ತರು( ವನೆತ್ತರ್‌) 4 ವಲಾ( ಆವರ] 
ನೆತ್ತರೂರು (ಕ್ರಿ). ರಕ್ತ ಸುರಿ,--ಜಿನುಗು : ಅಹಹ ವಿಶ್ವಾಸ 
ಘಾತವೊ ! ಕಣ್ಣಿನಲಿ ನೆತ್ತರೂರದೀ ನಿರ್ದಯವೊ ! ಕುರಿಗೆ ತೋಳನ 
ಮುತ್ತೊ |! ಅಹಹ ಕೇದಗೆ ನಗೆಯೊ! (ಜಿಚ್ಛಿರ. ೩೨-೧೩೮). 
[ನೆತ್ತ ರ್‌ 4 ಊರ್ನು(ಆಊಜ್ಟು)] 
ನೆತ್ತರೊಗೊಡೆ (ನಾ). ಇ ನೆತ್ತರುಗೊಡಗೆ : [ಗೊ]ಜೈಕ್ಕೆ ಕಪ್ಪಡಮಾ 
[ನೆ]ಲ್ಲಕ[ಜ್ಞ]»« 2 ನಮೆಸ್ಯ ನೆತ್ತ ರೊಗೊಡೆ[ಬಾ]ಟಿಕಿ ಮಜುವಕ್ಕ್ಯ (ಸೌಇಇ. 
[ಎನೆತ್ತರ್‌4 ಕೊಡೆ] 


ಮವೆಂತೆಂದಡೆ (ಎಕ. ೫1, 


XI-i, ೧೦೨೯; 864). 


ನೆತ್ತರೊಡೆ (ಕ್ರಿ). ರಕ್ತ ಚಿಮ್ಮು : ನೆತ್ತರೊಡೆದುದು ಹುಲಿಯ |. 


ಕೂರುಗುರ್ಗೀರಿದುವು (ಕಾಲೂರ. ೯೬-೧೯೦). 
[ಿತ್ತರು(ಎನೆತ್ತರ್‌) -- ಒಡೆ] 

ನೆತ್ತರೊಸರು (ಕ್ರಿ). ರಕ್ತ ಸೋರು: ನೋಡಿಲ್ಲಿ ನೆತ್ತಕೊಸರುವ 

ಗಾಯ (ಚಂದ್ರಸ. ೨೯-೧೬). 
[ನೆತ್ತರು ( ಎನೆತ್ತರ್‌)--ಒಸರು,( ಎ ಒಸರ್‌,)] 

ನೆತ್ತರ್ಗಾಯ (ನಾ). ರಕ್ತ ಸುರಿಯನವ ಗಾಯ; ನೆತ್ತರನ್ನು 
ಹರಿಸುವ ಪೆಟ್ಟು : ನಮ್ಮ ಅಸಮಾಧಾನ ಕೋಪ ನಿರಾಶೆಗಳ ತೀಕ್ಷ್ಣ 
ಸಂಕಟದಿಂದ ಏರ್ಪಟ್ಟ ಹೃ ಜಯಮಂಣ್ಣಲದ ನೆತ್ತರ್ಗಾಯಗಳನ್ನು 
ಮಂಳುಕಿಸಿ ಗುಣಮಾಗಿಸಿಕೊಂಡು--ನರಕಕ್ಕೆ ದುಢುಮ್ಮುನೆ ಧುವಿಕ್ಕಿ 
ಬಿಡೋಣ (ಬೆಟ್ಟ ಆ. ೯೭-೧೮). [ನೆತ್ತರ್‌ 4 ಗಾಯ] 

ನೆತ್ತರ್ಗೆಂಪು (ನಾ). ರಕ್ತ ದಂತಹ ಕೆಂಪು ಬಣ್ಣ ; ರಕ್ತವರ್ಣ : 
ದಿಗಂತದಲಿ ಚೈತ್ರರವಿ ಮುಗಿಲ ನೆತ್ತರ್ಗೆಂಪಿನಲಿ ಮುಳುಗುವೋಲಂತೆ. 
(ಶ್ರೀರಾಮಾ, ೧೪-೩೯೯) ; ಕಾಳೆಗದ ದಿನದ ಸಂಜೆಗೀ ನೆತ್ತರ್ಗೆಂಪು ಸಹಜ 
ಮಲ್ಲೆ? (ಚಂದ್ರಸ. ೪೮-೧೨). [ನೆತ್ತರ್‌4ಕೆಂಪು,] 

ನೆತ್ತರ್ಪಟ್ಟಿ (ನಾ). - ನೆತ್ತರುಗೊಡಗೆ : ಸಾರ್ವ್ವಕೊದೊಳ್‌ ಸತ್ತಾ ನ್‌ 
ನೆರಾಣ್ಯೋವನ್‌ ಕಣ್ಣುಕದಾನೆದೆ ಕಬಿನಿ ನೆತ್ತರ್ಸ್ಸಟ್ಟೆ (ಎಕ. ೫ (5), 
ಶ್ರೀನಿವಾ ೧೧೬-೭; ಸು. 700), [ನೆತ್ತರ್‌ ಪಟ್ಟ] 

ನೆತ್ತರ್ಸಡಿ, ನೆತ್ತಸಡಿ (ನಾ). ಇ ನೆತ್ತರುಗೊಡಗೆ : ಅಗನೆಸಲ್ಪಟ್ಟಿ ದು 
ನೆತ್ತರ್ಪ್ರಡಿ (ಎಕ. ಸ, ಶ್ರೀಸಿನಾ. ೧೬-೭; 7). ನೆತ್ತಪಡಿ : 'ನುಂದು 
ವೂರಾ ತೊಜುಕೊಳ್ಳೆಲ್ಲಿ ವಿಬಿಕ್ಟೋರ್‌ ಪೆರಾಣ್ಯೋನರ್‌ ಅವಂಗೆ ಪದಿ 
ತೂಪು ಕಟನಿ ನೆತ್ತಪಡಿ (ಎಕ. ೫, ಶ್ರೀತಿನಾ, ೨೦-೮; ಸು. 750), 

[ನೆತ್ತರ 1 ಪಡಿ] 


೪೯೦೫ 


20 


25 


45 


ಸತ್ತಿ 


ನೆತ್ತನಲಗೆ (ನಾ). ಪಗಡೆ ಆಡಲು ಉಪಯೋಗಿಸುವ ಹಲಗೆ, 
ಹಾಸು : ಅಕೆಯ ಪರಿಚಾರಿಕೆಯರ್‌ ನೆತ್ತ ನಲಗೆಯಂ ತಂದು ಮುಂದಿಟ್ಟು 
(ನೇಮಿಪು. ೪-೫೨ ವ) ; ಪಾಸಂಗಿಗಳನಾ ಬಿಸಜಲೋಚನೆ ನೆತ್ತ ವಲಗೆಯ 
ಮೇಲೆಯಂಂತಿರಿಸಿ (ಬಸಪು. ೪೩-೧೧) ; ತೊತ್ತೆ ಬಾ, . . ನೆತ್ತನಲಗೆಯ 
ವೈಸಿಕದ ಸುದ್ದುಗಳ ಭರಣಿಗಳ ಹೊತ್ತು ಕೊಳ್ಳೇಳು. ೬ *ಎಂಬೊತ್ತು ನಲ್ಲಿನ 
ಸಬುದವೆಸೆದುದು ಸೂಳೆಗೇರಿಯಲಿ (ತೊರರಾ, ೫-೮-೭೭) ; ಮಡದಿಯ 
ಮನುತೆಯಾಳಿಯರು ಕಡುವೇಗದಿಂ ನೆತ್ತವಲಗೆಯನೀರ್ವರ ನಡುವೆ ತಂದು 
ಮುಡಗಿದರು (ನೇಮಿಸಂ. ೧೦-೭೭) ; ಆಯ್ಕೆ ಗೊಂಡ. ಶಾರಿಕೆಗಳನ್ನೆ ತ್ತಿ 
ನೆತ್ತ ನಲಗೆಯ ಮೇಗಿರಿಸಿ (ನುಂತ್ರಶ. ೧೬೩-೧೯). 

[ನೆತ್ತ 1- ಸಲಗೆ./ತಮಿ. ನೆತ್ತ ಪ್ಪಲಕೈ] 

ನೆತ್ತಸಾರಿ (ನಾ). ನೆತ್ತದಾಟದಲ್ಲಿ ಉಪಯೋಗಿಸುವ ಕಾಯಿ; 
ಪಗಡೆಯಾಟದ ಕಾಯಿ ; ಲೆತ್ತದ ಕಾಯಿ : ಹಲವು ಮಾತಿನಲೇನು 
ಭೂಪತಿ ಕೆಲಳೆ ಸಿಲುಕಿದನನದಿರೊಡ್ಡಿ ದ ಬಲೆಗೆ ಬಂದನು ನೆತ್ತ ಸಾರಿಯ 
ಗುಜಿಶಿಯ. ಗದ್ದುಗೆಗೆ (ಕುನ್ಯಾಸ, ೧೩-೪೫). [ನೆತ್ತ ಸಾರ್ಕಿ] 

ನೆತ್ತಿ (ನಾ). ೧. ತಲೆಯ ಮಧ್ಯಭಾಗ; ನಡುದಲೆ : ಕೀಲ ನೆತ್ತಿ 
ಯೊಳ್‌' ಬಾಳಂ ನಿರ್ನೆರಮೂಲ ಚಲದಿನೆಲಗಿಸಲಿರೆ ಭರತಂಗೆಳಿಗುವೆಆಕ 
ಮುಂಜಮೆಯಲ್ಲೇ (ಅದಿಪ, ೧೪-೬೫) ; ನೆತ್ತಿಯೊಜೆದು ಸುರಿವ ಬಿಸು 
ನೆತ್ತರ;ಧಾರೆಯುವಂಂ ಕಂಡದಿಂಡೆಯೆಂಮಂ ಕಂಡು (ಸಂಚತಂ, ೭೨-೧೪); 
ನೆತ್ತಿಯಲ್ಲಿ ಅಲಗ ತಿರುಹುವಂತಪ್ಪ ವೇದನೆಯಹುದೆನಗೆ (ಬಸನ. ೩೦೩); 
ನುಂತ್ತಿನ ತೋರಣಂ ಗಜದ ನೆತ್ತಿಯ ಮುತ್ತು ಗಳೆಲ್ಲ ಪಲ್ಗ ಳೊಳ್‌ ಪತ್ತಿದ 
ಸೋಲ್ವೈಯಂ ಪಡೆವ ಗೋಪುರ ಪಂಚಕಮಾಸ್ಯಮಾಗೆ ಮೈವೆತ್ತಿ ರ(ಅರ್ಧನೇ.- 
೧೨೬೭) ; ಈ ಶಿಶುವಂ ನೆಲದ ಮೇಲೆ ಪಟ್ಟಿರಿಸಲ್‌' ನಿಮ್ಮಾರ್ನರ್ಗಂ ಪಚ್ಚಿ 
ಕೊಡುವನೆನೆಂದುಂ ನಂಜನೆಂಜಲಿಪ ಸುರಗಿಯಂ ಕಿತ್ತು ಕೂಸಿನ ನೆತ್ತಿಯ 
ಮೇಲಡ್ಡನಿಡುವುದುಂ (ಪುಣ್ಯಾಸ್ರ್ರ- ೩-೩೭ ನ) ; ಇದು ಎನ್ನ ಮಸ್ತ ಕದ 
ಸೆತ್ತಿಯಾಡೊಡೆ ' ಕರ್ಕಶಂ ಮಾಡುತ್ತಿ ಹುದೆ ಜಂಗಮದ ಕೈಗೆ (ಬಸಪು. 
೩೮-೩೫) ; ಸಿಲುಕಿ ನೆತ್ತಿಯನೊಡೆದು ನಿಡುಸಚ್ಚ ಕೆ ಹಾಯ್ದವು ಬಾಣ 
(ಕುವ್ಯಾಡ್ರೋ ೩-೭೪); ನೆತ್ತಿಯ ಕೊಜಿಕಿದು ನಾಲಿಗೆಯ ಹಜಕಿವಾಗ 
ಚಿತ್ತಜನಯ್ಯೂನ ನೆನೆಗೊಡದಲೆ ಮನ (ಪುರಂದ. ೧-೧೪೨-೩) ; ಗಾಣಗಿತ್ತಿ 
ಅಯ್ಯೋ ಅಂದರೆ ನೆತ್ತಿ ತಣ್ಣ ಗಾದೀತೇ ? (ಗಾಜಿ), ೨. ತಲೆ; ಮಸ್ತ ಕ: 
“ಉತ್ತ ಮಾಂಗಂ ಶಿರಂ ಕಂ ಮೌಳಿ ಮಸ್ತ ಕಂ ನೆತ್ತಿ” (ಮಂಗರಾ,೯೩-೧); 
ಗಂಡರ ನೆತ್ತಿಯೊಳೊತ್ತಿ ಬಾಳನಿನ್ನೂಜಂಗುಮೆಂದೊಡೇಂ ಪಿರಿದೊ ತೇಜದ 
ಬಳ್ಳುರಿ ಪಾಂಡುರಾಜನಾ (ಸಂಸಭಾ. ೧-೧೦೯) ; ನಿನಗಾಯಬ್ಬೆಯೊಡೆ 
ಯಳೆಂಬುದಂ ಪೇಟ್ವು ದುಮದಂ ಕೇಳ್ದು ತೊಟ್ಟ ನೆ ನೆತ್ತಿಯಂ ಸಿಡಿಲ್ವೊಡೆ 
ದಂತಾಗೆ (ಕಾದಂಉ. ೭೪೧); ಎತ್ತಿ ಜಿನಶಿಶುನನಾಗಳ್‌ ನೆತ್ತಿಯ 
ಮೇಲಿಟ್ಟು (ಅಜಿಪು. ೪-೧೪) ; ವಿರಾಜಕಿ ಮುದಾಣ್ಲೆಯಂ ಗಿರಿಯನೇಳದ 
ನಿನ್ನಯ. ನೆತ್ತಿ ಗೀಗಳಿಂತೇಲಸಿ ಜೀನನುಂ ಜನನ ಲೆಕ್ಕಡೊಳೇಲಸಿ 
ಮುತ್ತೆ ನಿನ್ನನಾನೇಟುಪೆನೆನ್ನ ತೋಳ್ಸೆ ಬಟೂಯಂ ನೆ? ಗೆಲ್ಲಮಂ 
(ಚಂದ್ರಫು. ೫-೭೪) ; ಕಣ್ಣೊಂದಣಕೊಳಿಕ್ಕಿದ ಬೆಳ್ಳ ನಡಿಕೆ ಕಣ್ಣಂ ಮೆಳ್ಳಿಸಿ 
ನೆತ್ತಿಯ: ಚೆಂಡಿಕೆ (ಭೃಂಗೀರ, ಹೈ ೪೩೨-೨೨), ೩. ಹಣೆ; 
ನೊಸಲು ; ಲಲಾಟ: ಸುಭದ್ರೆಯಪ್ಪ ವ್ಯಂತರದೇನತೆ . . . ಪರ್ದಿನ 
ರೂಪಂ ಕೈಕೊಂಡು ಬಂದು ನೆತ್ತಿಯ ಮೇಗಿರ್ದು ಕಣ್ಗಳಂ ತೋಡಿ ತಿನೆ 
(ನಡ್ಡಾ, ೧೬೮-೫) ; ಈಗಳೀ ತಪಕ್ಕಮ್ಮ ಮನಂದರಲ ನಿಮಗೆ ಸಲ್ಲ 
ದೊಡಂಬಡಿಮೆಂದು ಕಾಲ್ಗಳಂ ತನ್ಮುಯ ನೆತ್ತಿ ಯೊಳ್‌ ನಿಟಕಿಸಿ ಮಾರ್ಕೊಳೆ 
(ಆದಿಪು, ೪-೬೮) ;  ನನರುಹನಿಷ್ಟರಂ ರುಚಿರಕೇಚಕ ಪೂರಕಕುಂಭಕ 
ಕ್ರಿಯಾನುನನಿರೆ ನೆತ್ತಿ ಯೊಳ್ಜರನಿವಿಸಾಲಿತದೃ ಷ್ಟಿ ನಿನಿಷ್ಟ ಮಾಗೆ (ಗದಾಯು. 
೬-೧೫) ; ತಿಗುಳಗೆ ತುತ್ತಿಗೆ ತತ್ವಾರವಾದರೂ ನೆತ್ತಿ ತುಂಬಾ ನಾನುಕ್ಕೆ 


ಸತ್ತ 


ಕಡಿಮೆ ಇಲ್ಲ (ಗಾಜಿ. ೪. ಮೇಲುಭಾಗ ; ಮೇಲ್ಭಾಗ: ನೆತ್ತಿ 
ಯೊಳ್‌ ಪಾಟಿವ ಗಿಳಿನಿಂಡು ಸಚ್ಚಿಯ ಸತ್ತಿ ಗೆಯಂತೆ ಮಂಡಲಿಸೆ 
(ನೋಹತ, ೨-೪೫) ; ಪಗಲ್‌ ನೆತ್ತಿ ಯೊಂರ್ಪುದಿನ್ನುಂ (ಶ್ರೀರಾಮಾ, 
೬೪೮-೧೫೬) ; ಗ್ರಾಸ್‌ ಫೈರಿನ ನೆತ್ತಿಗೆ ಮುರದ ಹಲಗೆಯ ಮೇಲಿದ್ದ 
ಸೌಂದರ್ಯವರ್ಧಕ ಸಾಮಗ್ರಿಗಳ ಸಾಲು (ಹೊಸಕ್ಷಿ. ೨೭೦). 
೫. ತುದಿ; ಶಿಖರ: ನೆತ್ತಿಯಗ್ರದ ತೋರಗುಂಡುರುಳುತ್ತಲಿರ್ದವು ಜಲಧಿ 
ಯಂಡಿಮಳಲೆತ್ತು ತಿರ್ದುದು ಗುವ್ಮಿಅದು ಗುಡಿಯಿಕಿದು ಗುಳ್ಳೆಗಳು 
(ತೊರರಾ, ೪-೧೨-೨೪); ನೆಗೆಕುದುರೆಫೋಲ್‌ ಮಲೆಯ ನೆತ್ತಿ ಮೇಲ್‌ 
ಬಳೆದಳ್‌' (ಅಂತಿಗೊ, ೪೪-೯೦೯) ; ಸಾಲೆಯ ಗುಡ್ಡದ ನೆತ್ತಿಯಲ್ಲಿ. . . 
ಆ ಕಲ್ಲುಬಂಡೆಯ ಮರೆಗೆ ಕುಳಿತು (ನೂರುದಾ. ೧೯೬). 


ನೆತ್ತಿ ಕಣ್ಣಾಗು - ಸೊಕ್ಕಿಗೇಳು; ಗರ್ವ ಬರು: ಸತ್ಯದ ಬಿತ್ತು ಹುರಿ | 


ದುದು ಪಟ್ಟಿ ಗಟ್ಟಿ ದುದಾ ಕೃತಪ್ಲುತೆಗೆ ನೆತ್ತಿಕಣ್ಣಾಯ್ತ ಧಮತೆಗೆ(ಕುವ್ಯಾಅ. 
೨೧-೬೯). ನೆತ್ತಿ ಗೇಟು, ನೆತ್ತಿಗೇರು- ೧. ಮೇಲಕ್ಕೆ ಸಿಕ್ಕಿಕೊಳ್ಳು ಹ 
ನೆಡು : ಕಿನಿಗಳೆಳ(ಟ)ಲ್ಲು ತೂುನೊಡೆ ಮೆರ್ಯಬಿಗಿದ್ಪೊಡೆ. ದಿಟ್ಟ 
ಕೆತ್ತಿಗೇಲುವೊಡೆ . . . ಎಚ್ಚುಗೆ ಪಟ್ಟಿಸೂ [ತ್ರಭಸ್ಮ]ವನೆರೆದು 
(ಲೋಕೋಪ, ೯-೨೦೯). ೨. ನೆತ್ತಿಯನ್ನು ತಿವಿದು ಹೊರಬರು : 
ಶಿವನ ನಿಳಯದೊಳಗೆ ಮೂತ್ರ ಮಲವನೆಸಪ ಪಾಸಿಗಲ್ಲಿ. . . ಕೂರ್ಪುವೆತ್ತ 
ಧಾರೆತೋರ ಹಾರೆಗಾಸಿ ಗುಡದೊಳಿಟ್ಟು ತನುಗಳೆಲುಗಳೊಡೆದು ' ನೆತ್ತಿ 
ಗೇ ಮೂಡೆ ಕುಟ್ಟಿ ಹೆಟ್ಟ ಮರ್ಮದಲ್ಲಿ ಲೋಹಜಾದಿ ರಸವನೆಜಕಿದು 
ಸುಡುವರೆಯ್ದೆ (ಸಾನಂಚ. ೬-೧೪ ರಗಳ). ೩. ತುತ್ತು, ಗುಟುಕು 
ಮುಂತಾದುವು ನೆತ್ತಿಗೆ ಹೆತ್ತು : ತೊರೆದ ನುಣ್ಮೊಲೆಯನೀಂಟುತೆ 
ಪೆಸರ್ಗಾಯದ ಬೆರಲೊಳು ಮೊಲೆಡೊಟ್ಟಿ ಪಿಡಿದು ಮುರುಳ್ಗುಣೆ ನೆತ್ತಿಗೇಣ 
ಅಿಕುಸಿರೂದುತೆ ತರಳಾಕ್ಷಿ ಬೆಚ್ಚುವಳು (ನೋಹಕ. ೧೭-೬೬), 
೪. ಹೆಚ್ಚಾಗು ; ಅಧಿಕವಾಗು ; ಮಿತಿಮಿನಾರು : ಇವನ ಗ್ರಹಂ 
ಸೋಂಕಿತೋ ಭೂತಚೇಸ್ಟೆಯೋ ಯಿವನ ಶೈನನೆ ನೆತ್ತಿ ಗೇಖಂತೆನೆ ತಿಳಿವ 
ವರ ಚರಣಾಂಬುಜಕ್ಕೆ ಶರಣು (ಲತಿಚಿಂ. ೩೩-೧೧); ಇದುವೆ ತಾನ್‌ ಬಂದ 
ವನ್‌ಕಳ್‌' ನೆತ್ತಿ ಗೇಜಕಿದೊನ್‌ (ಅಂತಿಗೊ. ೭-೧೧೯) ; ನೆತ್ತಿಗೇರಿದ ಮದ 
ಇಳಿಸುತ್ತೇನೆ (ಮೂರುದಾ.೧೪೮) ; ನನಗಂತೂ ಪಿತ್ತ ನೆತ್ತಿ ಗೇರಿ ಬಿಡುತ್ತದೆ 
(ಸುನಸಂ. ೧೪). ನೆತ್ತಿ. ಬೀಳು. (ಮಕ್ಕಳ) ನೆತ್ತಿಯ ಬಾಯಿ 
ಒಳಕ್ಕೆ ಹೋಗು : ನೆತ್ತಿ ಬಿದ್ದಿಹಿತೆಂದಿರುಳು ಹಗಲೆತ್ತ ಲಂಜುತ್ತುರ 
ದೊಳುದರದೊಳೊತ್ತಿ ಕೊಂಬಳು (ಬಸಪು. ೧೫-೧೨). ನೆತ್ತಿಯ ಬತ್ತಿ - | 
ದೇವರಿಗೆ ಬಲಿಕೊಟ್ಟ ಪ್ರಾಣಿಯ ತಲೆಯ ಮೇಲೆ ಹಚ್ಚಿ ಇಡುವ 
(ದೀಪದ)ಬತ್ತಿ: ಉದ್ಭ ತರ ನೆತ್ತಿಯ ಬತ್ತಿ ವೊಲಾಯ್ತು ತೀಬ್ರರುಗ್ಮಂಡ 
ಳಮಂ ದಿಟಿಂ ಮಿಗುವ ತೇಜದ ದಳ್ಳುರಿ (ಎಕ, ೪, ಅರಸೀ. ೧೨೭-೨೫ ; 
1185), ನೆತ್ತಿಯಲ್ಲಿ ಕಾಣು- ತಲೆಯಲ್ಲಿ ಕಾಣು; ಮೆದುಳಲ್ಲಿ 
ಕಾಣು : ಅದನ್ನು ನೆತ್ತಿಯಲ್ಲಿ ಕಾಣಬೇಕೆಂಬುದನ್ನಸ್ಟೈ € ಇಲ್ಲಿ ಅರುಹು 
ನೆವು (ಸರಸ. ೨೧೦). ನೆತ್ತಿಯ ಓಡಿ - ನೆತ್ತಿಗೇಣಿನಿ ೪ : ಕಡು ಪರಾ 
ಕ್ರಮಪಿತ್ತ, ನೆತ್ತಿಯ ಹಿಡಿದು ನೀ ಗಳಹಿದರೆ ನಿನ್ನೀ. ಎ ಛತ್ರಧಾರಿ 
ಗಳು ಒಡೆಯ ನೀನೆಂದಂಜಿ ನಿರುತವ ನುಡಿಯಲನ್ಮುರು (ಕುನ್ಯಾಕ, ೯-೧೧), 
ನೆತ್ತಿಯ ಹೆಜಿಕಿಯವ- ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು ; 
ಶಿವ: ನೀನು ನೆತ್ತಿಯ ಹೆಅಿಕಿಯನನೊ ಮೇಣ್‌ ಬೊಮ್ಮನೋ 
(ತೊರರಾ. ೬-೨೩-೬). ನೆತ್ತಿಯೊಳಾನ್‌ ಎ೧. ತಲೆಯ ಮೇಲಿಟ್ಟು 
ಕೊಳ್ಳು : ನಲಿವು ಹಿಂಗಿದ ತಾಯ ಕಂಗಳ ಜಲವ ಸೆಆಗಿನೊಳೊರಸಿ. 
ದನು ಪದತಳವ ನೆತ್ತಿ ಯೊಳಾಂತು (ಕುನ್ಯಾದ್ರೋ. ಓರಿಇ, ಪರಿ, ೨೭೮). 
೨. ಗೌರವಿಸು; ಶಿರಸಾ ವಹಿಸು ; ಪಾಲಿಸು : ತಾಮುನಾನುಂ 
ಮೊಡನಿರ್ಪಂ ಬರ್ಪುದೆಂಬೀ ಶಾಸನಮಂ ನೆತ್ತಿ ಯೊಳಾಂತು ಬನ್ನಿಮೆಜಗಿಂ 


೪೯೦೬ 


40 


45 


ನೆತ್ತಿ ಮುಸುಕು 


ಚಕ್ರೇಶನಾದಾಬ್ಜ ದೊಳ್‌ (ಅದಿಪು. ೧೪-೩೧), ನೆತ್ತಿಯೊಳ್ತಳೆ ನೆತ್ತಿ 
ಯೊಳಾನ್‌ ೧ ೬ ಮುಂಳಿಸಿಂದೀಕ್ಷಿಸೆ ಸಾರ್ದುನೆಮ್ಮ ಧನಮಂಂ ದೇಶಂ 
ಗಳುಂ ನಿನ್ನನಗ್ಗ ಳವಿನನ್ನೆ ಮೈಯ ಜೀನಮೆಂದಸಿಲತೋದ್ಯತ್ಪ ತ್ರಮಂ 
ನೆತ್ತಿಯೊಳ್ಳತಳೆದಾವೈರಿಗಳಂಬುದಿನ್ಯಮನೆ ಪೊಳ್ಳಂದುದ್ಭ ಕಾಕ್ಟೇಯಕ್ಕೋ 
ಜ್ವಳಧಾರಾಜಳದಲ್ಲಿ ಮಲ್ಲು ವುದು ನಿಚ್ಚಂ ತದ್ಧ ರಾಧೀಶನಾ (ಸಾರ್ಶ್ವಪು. 
೨-೬). ನೆತ್ತಿಯೊಳ್ಳೊಲು, ನೆತ್ತಿಯಲ್ಲಿ ಹೊರು- ಶಿರಸಾವಹಿಸು ; 
ಪಾಲಿಸು : ' ಗುರ್ನಾಜ್ಞೆಯಂ ಮಿಜದತ್ಯಾದರದಿಂದಂ ನೆತ್ತಿಯೊಳ್‌ 
ಸೊತ್ತು (ರಕ್ಷಾ ಶ.೭೫) ; ನಿಮ್ಮಯಾಜ್ಞೆಯಂ ನೆತ್ತಿಯೊಳ್ಳೊ ತ್ತಾ ಚರಿಸುವ 
ಭೃ ತ್ಯನನೆನ್ನ ನಾರೆಯ್ಯೂತಿರಿಂ (ಸದ್ಮರಾ, ೩-೭೭) ; ಅನನು "ಹಸಾದ' 
ನೆಂದು ರಾಜಾಜ್ಞೆಯನ್ನು ನೆತ್ತಿಯಲ್ಲಿ ಹೊತ್ತುಕೊಂಡ (ಹಾಹುತ್ತ. ೪೫), 
[ದೇ.॥ ತನಿ. ನೆ; ಮಲ. ನೆತ್ತಿ, ನೆಣ; ಕೋತ್ಸ ನೆಚ್‌ ; 
ತುಳು. ಕೊಡ. ತೆಲು. ಕೋಲಾ.ನಾಯ್ಕಿ. ನೆತ್ತಿ ; ಗೊಂಡಿ. ನೇಚ್‌ ; 
ಮಲೊ. ನೆಪೆ] 
ನೆತ್ತಿಗೆ (ನಾ), ಜೂಜುಕೋರ: (9). 

ನೆತ್ತಿಗರ ನಿಸ ನೆತ್ತಿಗರ ಹಿಸ ಎ ಜೂಜಿನ ಮನೆಯನ್ನು ನಡೆಸು 

ವಾತ: “ದ್ಯೂತಕಾರಕ” (ನಾಚಿರಾ. ಕ). [ನೆತ್ತ +-ಇಗ] 


ನೆತ್ತಿಗಣ್‌ (ನಾ). ಹಣೆಯಲ್ಲಿ ಇರುವ ಕಣ್ಣು: "ನೆತ್ತಿಗಣ್ಣ' 
ಪರಾ. 
ನೆತ್ತಿಗಣ್ಣವ-- ನೆತ್ತಿಗಣ್ಣ 2. 'ಮೂಜಗಳೆ ಕೇಡಂ ಮಾಡುವಾ 
ನೆತ್ತಿ ಗಣ್ಣ ವನೊಳ್‌ ಕಾದುವ' ಬಲ್ಬು ಮೊಗ್ಗೆ ಗರನಿಂದಾರಯ್ನು 
ಮೇಲೆತ್ತು ವೆಂ (ಕಬ್ಬಿ ಕಾ. ೧೫೮). [ನೆತ್ತಿ -- ಕರ್ಣ] 


ನೆತ್ತಿಗಣ್ಣ (ನಾ). ಹಣೆಯಲ್ಲಿ ಕಣ್ಣುಳ್ಳ ವನು ; ಶಿನ : “ಎಲುಗೈಯ. 
ಬೂದಿಮಯ್ಯಂ ಬೆಳರ್ನಣ್ಣಂ ನೆತ್ತಿ ಗಣ್ಣ ನೆನುತುಂ ಜತ್ತು ಗದಲೆಯಸನೆನೆ 
ಸತ್ಯನೀಂದ್ರರ್‌ ಸಲೆ ಪೇಟ್ವಿರ್‌ ಸ್ಮರಹರಂಗೆ ನಾಮವನಿದೆನುತಂ? 
ಕವಿಕಂ, ೧೮). [ನೆತ್ತಿಗಣ್‌-- -ಅ್ಯ] 

ನೆತ್ತಿಗನ್ನಡಿ (ನಾ). “ನೆತ್ತಿಯಲ್ಲಿ ಕಟ್ಟಿಕೊಳ್ಳುವ ಕನ್ನಡಿಗ(ಕಣ್ಣರ. 
ಕೋಶ) : ಮೊಗದೊಳೊಪ್ಪು ವ ವಿಭೂತಿಯು ತುಂಬಿ ನೊಸಲೆಸೆಯೆ ನೆಗಹಿ 

ಕಟ್ಟದ ನೆತ್ತಿ ಗನ್ನಡಿ ಕರಂ ಹೊಳೆಯೆ (ಕಣರ. ದೇ. ೧೨೭೬-೧೪). 

[ನೆತ್ತಿ 4 ಕನ್ನಡಿ] 

ನೆತ್ತಿಗೊದಲು (ನಾ). ಮುಂಗೂದಲು : ನೀನೇನೊತ್ತಿನೊಳೆ ಬೇಡುವರೆ 
ಕುರುಳನು ಬಾಯ್ಯ[ಚಿ] ಕೊಳ್ಳೆ ಂದು ನೆತ್ತಿಗೂಡಲನರಿದವರ ಕೈಗಿತ್ತು 
ಕಳುಹಲು (ಸಾಳ್ವಭಾ. ೩೦-೪೯). 

[ನೆತ್ತಿ ಕೂಡಲು 1 <ಕೊಂದಲ್‌)] 

ನೆತ್ತಿ ಗೋಡು (ನಾ). ತಲೆಯ ಮೇಲಿನ ಕೊಂಬು : ನೆತ್ತಿಗೋಡೆ 
ರಡುಳ್ಳ, ನರನೊಂದು ಕೋಡವರ ಕತ್ತೆ ಮೊಗ ಕುದುರೆಮೊಗದನರ ಡೇಶಂಗಳಂ 
ಕಂಡನಾ ಕಲಿ ಪಾರ್ಥನು (ಜೈಮಿಭಾ. ೧೬-೨೦). [ನೆತ್ತಿ ಕೋಡು] 

ನೆತ್ತಿಬಾಯಿ (ನಾ). ಎಳೆಯ ಮಗುವಿನ ನೆತ್ತಿಯಲ್ಲಿ ಇನ್ನೂ 
ತುಂಬಿಕೊಳ್ಳದೆ ಇರುವ ಮೂಳೆ ; ನೆತ್ರಿಮೂಳೆ: ಮಗುವಿನ 
ನೆತ್ತಿಬಾಯಿ ಕೂಡಿಲ್ಲ (ರೂಢಿ). [ನೆತ್ತಿ--ಬಾಯಿಂ,(-ಆಬಾಯಂ*)] 

ನೆತ್ತಿನುತ್ತ್ತು (ನಾ). (ಆನೆಯ) ಕುಂಭಸ್ಕಳದಲ್ಲಿರುವ ಮುತ್ತು : 
ನೆತ್ತಿ ಮುತ್ತೊಡಗೂಡಿರೆ. ಸುಗಿದಗಿದು ಬಿಳ್ಳುದಾ ಗಜನಿಳೆಯೊಳ್‌ 
(ಶಬಶಂ, ೩-೫೮), [ನೆತ್ತಿ 4 ಮುತ್ತು) 

ನೆತ್ತಿಮುಸುಕು (ನಾ). ತಲೆಗೆ ಹಾಕಿಕೊಳ್ಳುವ ಮುಸುಕು: 
ನೆತ್ತಿನುಂಸುಕಿನ ಕೈಯ ಗಲ್ಲದ ಕುತ್ತ ದಲೆ ನೆಟ್ಟಾ ಲಿಗಳ ಚಂಚಿತ್ತರಿದ್ದುದು 
ಸಕಲನಾಯಳವಾಡಿ ದುಗುಡದಲಿ (ಕುನ್ಯಾದ್ರೋ, ೪-೪). 

[ನೆತ್ತಿ 4 ಮಂಸುಕ್ಕು (<:ಮೆಂಸುಂಕ್ಕು)] 


ನೆತ್ತಿಮೂಳೆ 


ನೆತ್ತಿಮೂಳೆ (ನಾ). (ಮಗುವಿನ) ಎಳೆಯ ನೆತ್ತಿ ; ಅಕ್ಕೈತ್ರಿ, ; 
ಮಕ್ಕಳಿಗೆ ' ಮೂರುವರ್ಷನಾದರೂ ನೆತ್ತಿನೂಳೆ ಕೂಡಿಕೊಳ್ಳುವುದಿಲ್ಲ 
(ಗೃಹವಿ. ೩೦). [ನೆತ್ತಿ *-ಮೂಳೆ] 

ನೆತ್ತಿನೋಡ (ನಾ). ಆಕಾಶದ ಮಧ್ಯ ದ ಮುಗಿಲು-ನೋಡ: 
ಸೆತ್ತಿನೋಡವನೆತ್ತಿ ನಿಮಿರಿದಡವಿಯ ನುಲಿಯ ತಾಯಸಿತ್ತು ಬೆಟ್ಟ ಜಿಟ್ಟ ಕೆ 
ಕಟ್ಟ ಜೋಗುಳದ ತೊಟ್ಟಿಲನು ತೂಗಿದತ್ತು ! (ಅನಿಕೇ, ೫೩-೩). 

[ನೆತ್ತಿ + ನೋಡ] 

ನೆತ್ತಿಯೆಡೆ (ನಾ). ತಲೆಯ ಪ್ರದೇಶ; ಶಿರೋಭಾಗ : ಕೋಲ್ಲಾ 
ಕೊಳ್‌ ಸುರಿವಾಲಿನರಲ್ಲಳವೊಲ್‌ ನೆತ್ತಿಯೆಡೆಯ ಮಂತ್ತುಗಳೆತ್ತಂ 
ಗಲ್ಲಲನೆ ಸುರಿಯೆ ಜೋದರ್‌ ಬಲ್ಲಣೆಯಿಂದೆಚ್ಚ ರದಟಿನಿಂದಾನೆಗಳಂ 
(ಕಬ್ಬಿ 9. ೨೮೨), [ನೆತ್ತಿ --ಎಡ್ಕೆ) 

ನೆತ್ತಿಯೊತ್ತು (ಕ್ರಿ). ತಲೆಗೆ ಬಾಥೆಯಾಗು; ತಲೆನೋವುಂಟಾಗು: 
ಮೃತ್ತಿ ಕೆಯ ನೆಟಿಕಿ ಪೊತ್ತ ಭಾರದಿ ಸೆತ್ತಿಯೊ[ಸಾಖಾಂ. ವೊ]ತ್ರಿ ದಡಳುಕಿ 
ನೀ ಬೇಸತ್ತೆ ಡೆಯೊಳ್‌ (ಬಸಪು. ೧೮-೫೧). [ನೆತ್ತಿ -- ಒತ್ತು] 

ನೆತ್ತಿನಂದ (ನಾ). ಹಣೆಗೆ ಧರಿಸುವ ಪಟ್ಟಿ,--ಭೂಷಣ; ಶಿರೋ 
ಬಂಧ; ಶಿರೋಭೂಷಣ : ಬಂದುಗೆಯಲರಿನಂದಂಬೆತ್ತದಿರ್ಮುತ್ತೆಯ 
ನೆತ್ತಿನಂದಂಗಳುನುಂ , ... ನಿಜನಿಚಾಂಗರುಚಿಗೊಡಂಬಡುವ ಪೂಡೊಡನಂ 
ತಾನುಮಗ್ರ ಜನುಮೆಸೆಯೆ ಪಸದನಂಗೆಯ್ದು 

[ನೆತ್ತಿ + ಬಂದ] 

ತ ಸುತ್ತುಪಟ್ಟಿ ,.- ಅಂಚು, 
ಧಾರೆ: “ಚಕ್ರಧಾ! ಪ್ರಧೀಃ, ನೇವಿ ಈ ೩ ನೆತ್ತಿನಟ್ಟಗೆ” 
(ಹಲಾಯು. ha ಗ ಪಟ್ಟಿಗೆ] 

ನೆತ್ರಿವಣಿ (ನಾ). (ಹಾವಿನ) ತಲೆಯಲ್ಲಿರುವ ಮಡಿ ರತ್ನ: 
ಜಳಕೇಳಿಗೈ ವ ಪನ್ನಗನಿಳಾಸಿನೀಜನದ ನೆತ್ತಿವಣಿಗಳವೆತ್ತಂ ತೊಳ್ಳೆ 
(ವೃಷವಿ, ೪-೭೦). [ನೆತ್ತಿ 4 ಮಣಿ] 

ನೆತ್ತಿನತ್ತು, ನೆತ್ತಿ ಹತ್ತು (ಕ್ರಿ). ೧. ತಲೆಗೇರು; ಹೆಚ್ಚಾಗು : 
ತಸದುಚ್ಬಿಗದುದ್‌ಭ್ರಮೆ ನೆತ್ತಿ ವತ್ತೆ ಸೈತಿರದೆ ಮರುಳ್ತ ನಂದಳೆದಿದಿರ್ಚಿದ 
ಸೆನ್ನವೊಲಜ್ಞನಾನನೋ (ಶಬಶಂ. ೪-೧೧೧). ನೆತ್ತಿಹತ್ತು: ೨. 
ತುತ್ತು, ಗುಟುಕು ಮುಂತಾದುವುಗಳಿಂದ ಶ್ವಾಸನಾಳದಲ್ಲಿ ಅಡ್ಡಿ 
ಯಂಂಟಾಗಿ, ಉಸಿರಾಟ ಕಷ್ಟವಾಗಿ ಕೆಮ್ಮು ಬರು: 
ಮಾಡುವಾಗ ತುಂಬಾ, ನಕ್ಕಿದ್ದರಿಂದ ನೆತ್ತಿ ಹತ್ತಿತು (ರೂಢಿ). 

[ನೆತ್ತಿ 4 ಪತ್ತು] 


(ಜಗವಿ. ೬-೧೬ ವು. 


ಫೆತ್ತಿನಟ್ಟಗೆ ಳ್‌ 


ಊಟ 


ನೆತ್ತಿವರಿಗೆ (ನಾ). ಒಂದು ಬಗೆಯ ಗುರಾಣಿ : ನೆತ್ತಿನರಿಗೆಯಲಡರು- 


ನರು£ರೆ]ನರ ಮೇಲೆತ್ತು ಗಲ್ಗಳ ಹಾಕಿ ತಲೆಗಳನೆತ್ತ ದಂದದಿ ಲೋಹರಸ 
ಗಳನೆರೆನರೆಡೆನಿಡದೆ (ನಾಗಷ, ೧೭-೩೬), *ತಲೆವರಿಗೆ' ಪರಾ. 
[ನೆತ್ತಿ 4 ಸರಿಗೆ] 
ನೆತ್ತಿಹತ್ತು "ನೆತ್ತಿನತ್ತು' ನೋ. 
ನೆತ್ತಿಹೊಯ್‌ (ಕ್ರಿ). ತಲೆಯನ್ನು ಹೊಡೆ: ಶತ್ರು ತಾ ಸುತ್ತ 
ಮುತ್ತಿ ಬರೆ ಕತ್ತಿ ಯಿಂಂ ನೆತ್ತಿ ಹೊಯ್ಯೈಂದ (ಸರ್ನಜ್ಞ. 
[ನೆತ್ತಿ -- ಹೊಯ್‌ ( ಎಪೊಯ”,)] 
ನೆದರಿಡು' "ನದರಿಡು' ನೋ. 
ನೆದರು "ನಜರು' ನೋ. 
ನೆದರೊಡೆ (ಕ್ರಿ). ದ್ಯ ೃಷ್ಟ್ರಿತಾಗು; ದೃಷ್ಟಿಯಾಗು ; ಕಣ್ಣೆ ೦ಜ 
ಲಾಗು : ಬಿತ್ತು ಗೆಯಾದ ಮೇಲೆ ಆ ಹೊದ್ದು ನೆಡರೊಡೆಯುತೊತಹ 
ಚಿಳೆ ಬಂತು (ಕನ್ನ್ನಜಾ, ೨೦). 
27 [ನೆಡರು( ಎ ನಜರು) + ಒಡೆ) 


೬೧೪). 


೪೯೦೭ 


25 


30 


35 


40 


45 


ನೆನಪು 


ನೆನ (ನಾ). ಸತ್ಯ; ನನಸು : ನೆನದೊಳಂ ಕನದೊಳಂ ಮನನಿಸುನೆ ನೀನ 
ಬ್ಲಡಿನಿತು ತಿಳಿಸೆಳೆಯೊ ನಿನ್ನಯ ಗಾನಕೆ ? (ಗಿ9ವಿಂ.೮-೧೦೦), "ನೆನಸ್ಮು' 
ಪರಾ. [?] 

ನೆನಕೆ, ನೆನಿಕೆ, ನೆನೆಕೆ (ನಾ). ೧. ಕೆನಪು; ಜ್ಞಾಪಕ; ಸ್ಮರಣೆ: 
ಒಂದಾನೊಂದು ಚಿತ್ರವನ್ನು ನೋಡುತ್ತ ಯೋಚಿಸುತ್ತಿದ್ದಂತೆ ಆ ನೆನಕೆ 
ಯಲ್ಲಿಯೇ ಕಲ್ಪನೆಯ ಬಳ್ಳಿ ಹುಟ್ಟಿ ಹಬ್ಬುತ್ತ . . . ಕಾದಂಬರಿಯಾ 
ಯಿತು (ಹೇಮಂತ, ೩ ಮುನ್ಮಾತು), ೨. ಯೋಚನೆ; ಚಿಂತನೆ; 
“ಇನ್ನೂ ಪ್ರಯತ್ನ ಸೆಫಲನಾಗಬೇಕು” ಎಂಬ ನೆನಕೆಯಲ್ಲಿ ಹೊಸಮನಿ 
ಸುಮ ಅನ್ನು. ಮಾರ್ಪಾಟಾಗಲಿಲ್ಲ(ಅಸನಾ, ೨೩೬), ೩. ಕೃತಜ್ಞತಾ 
ಪೂರ್ನೆಕವಾದ ಸ್ಮರಣೆ; ಗೌರವಸೂಚನೆ : ಮೂ ನ್ನ 
ಅಂತಃಕರಣಪೂರ್ವಕ ನೆನಳೆಗಳು (ದ್ರಾವಿವಿ, ೩1, ಮೊದಲ ಮಾತು); ಆನಂ 
ನಾನು ಸೆನಕೆಗಳನ್ನು ಸಲ್ಲಿಸುತ್ತೇನೆ (ಸಾಸಮಾ: 1, ೪0೪). ನೆನಿಕೆ: 
ಜಿ, ಬಾಳ ಭಾಂಡಾರದಲಿ ಮೂರು ರತ್ನ್ನಗಳುಂಟು, "ನೆನಿಕೆ, ನಯ, 
ನಂಬಿಕೆ? ಗಳೆಂದು ಉಸಿರು (ಕಲ್ಲೋಲ. ೭-೮). ನೆನೆಕೆ : ೧. ಪ್ರನಹಿಸಲಿ 
ವಾತ್ಸಲ್ಯ ಮೈತ್ರ್ಯಗಳ ನೆನೆಕೆಯಿಂ ನೆನೆದೆನ್ನೆ , ಮನವಾ. ಕರುಣೆ. 
ತವರಿನೆಡೆಗೆ (ನುಲಿದೇ. ೨೧-೭). [ನೆನೆ *-ಕೆ] 

ನೆನಗಡಲೆ "ಫೆನೆಗಡಲೆ' ನೋ. 

ನೆನದಕ್ಕಿ ರಡ್ಡಿ ಗಿಡ (ನಾ). ಒಂದು ಬಗೆಯ ಸಸ್ಯ; ಅಕ್ಕಿಹೆಡೆ; 
ದುಗ್ಗಿ ಕೆ: “ಕ್ಷೀರಾನೀ, ದುಗ್ಗಿಕಾ-೨ ಅಕ್ಕಿ ತಿಟ್ಟ ಗಿಡದ ಹೆಸರು 
ಗಳು ನೆನದಕ್ಕಿ ರಡ್ಡಿ ಗಿಜಿ, ಹಾಲುಫಯಾಮುಣೆಗಿರನೆನ್ನುನರು* 
(ಸಿದ್ಧಾಂತಿ, ೧೩೪). [7 ಗಿಡ (-ಆಗಿಡು)] 


ನೆನಪಿಡು (ಕ್ರ). ಜ್ಞಾ ಪಕದಲ್ಲಿಟ್ಟುಕೊಳ್ಳು ; ನೆನೆ; ಗಮನ 
ದಲ್ಲಿಡು : ಈಗ ಚಾತ್ರ ಹೇಳಿದ್ದು ಒಳ್ಳಿ ನೆನಸಿಡ ತಕ್ಕ ಮಾತು 
(ಮುಂಬಯಿ, ೪-೯೧). [ನಪ ಇಡು]. 


ನೆನಪಿಸು (ಕ್ರಿ). ನೆನಪು ಮಾಡು ; ಜ್ಞಾಪಕಕ್ಕೆ ತರು; ಸ್ಮರಣೆಗೆ 
ತರು: ಬಾಥ್ಯೋಗ ಖಸಿಗಳು . , . ನಚಿಕೇತನನ್ನು ಆನರಲ್ಲಿಗೆ ಶಿಸ್ಕ 
ನಾಗಿ ವೇದಾಧ್ಯಯನಕ್ಕೆ ಕಳಿಸಬೇಕಾದ ಮಾತನ್ನು ಅವರಿಗೆ ನೆನಪಿಸಿದರು. 
(ಬಿತಂಬಾ, ೧೦೮); ನೀವು ನೆನಪಿಸದೆ ಇದ್ದಿದ್ದರೆ ನಾನು ಅಲ್ಲಿಗೆ ಬರುತ್ತ ಲೇ 
ಇರಲಿಲ್ಲ (ರೂಢ). [ನೆನಪು---ಇಸ್ಯು] 


| ನೆನಪು, ನೆಂಪು, ನೆನಹು, ನೆಪ್ಪು (ನಾ). ೧. ನೆನಕೆ; ಜ್ಞಾಪಕ; 


ಸ್ಮರಣೆ : 'ನೆನಪದೊ[ಪಿನೊ]ಳಂ ಕನಸಿನೊಳಂ ಮನಸಿನೊಳನಾದನೆ 
ಸನ್ನಿದಮಾದ ನಲ್ಲಭಾಗಮನಡೊಳ್‌ ಬಳೆದ ರತಿಕಲಹನಿರ್ಭರಮನೆ ದಿಟಿಂ. 
ಮಾಡಿ (ನರ್ಧಪು. ೪-೬೧ ವು; ದೇವಿ. ನಿನ್ನ ನೆನಪಂ ಕಾತ್ಯಾಯಂನೀಡೇವಿ 
ಮಾಟ್ಬು ದನೇಂ. ಮಾಣ್ಬಳೇ (ಕುಸುಮಾ, ೧೨-೧೬೫) ; ನೆನೆದ ನೆನಪು ತನೆ 
ಕೂಡಿದಂತಾದುದು ನಕೆಡಯೆನ್ನಿದ್ದ ನೇಸಕೆ ತಕ್ಕಶನವಾಯತ್ತ (ಬಸಪು. 
ದಿನಿಜರೊಳಾರ ನೆನಪುಂಟಿವರ ನನೆ ಸಾಕು 
೧೪-೨೦) ; ನೆನಪಿಲ್ಲದ ಕೆಲಸ ಹಣಕಿದರೆ ಆದೀತೇ? (ಗಾದ). ನೆಂಪು: 
೨. ಗುರುತು ; ಕೆಂಪು ಮೂಗಿನ ಪಕ್ಷಿ ತಂಪಿನೊಳಿರುವುದು ನೆಂಪು ಬಲ್ಲಿ 
ವರು ಪೇಳಿ (ಕನಕ, ೨೨೮ ಪಲ್ಲವಿ); ಕೆಂಪು ಮನಚಳಚಿತ್ತಮದನನ ಗುಂಪು 
ಮಂದಿರ ಗುಣದಿ ಮಧ್ಯಮೆ ನೆಂಪು ತಿಳಿಯ್ಫೈ ಸತಿಯು ಪೈತ್ಯಪ್ರಕೃತಿ 
ನೋಡೆಂದ (ಕಕ್ಕೋಕ, ೭-೫೬). ನೆನಹು : ೧. ಮನಕ್ಕೆ ನೆನಹಾಗಿ 
ಕಾಡಿತ್ತು ಮಾಯಿ ನೆನಹಿಂಗೆ ಅಜಕಿವಾಗಿ ಕಾಡಿತ್ತು ಮಾಯೆ (ಮಹಾದೇ 
ಬ. ೧೭-೨೬) ; ಮೇನೆಯಂ೦ ಗಿರಿರಾಜನುಂ ಕಣ್‌ ತೀನಿ ನೋಡಿ 
ನೆಯ್ತೋನಿಯಪ್ಪಿ ನುನಂ ತೀನಿ ನೆನ [ನಾಕಾಂ. ನೆ]ಹಿನೊಳಿಟ್ಟು ಶಶಿ 
ಕಲೆಯಂ ಸಲಹುನಂತೆ . . . ಪಾರ್ವತಿಯಂ ಸಲಹುತ್ತು, ಮಿರೆಯಿರೆ 
(ಗಿರಿಕ. ೩-೧೧೯ ನ); ಮತ್ತಿ, ಯಂಂ ನೆನೆವ ತಾನು ತನ್ನಯ. ನೆನಹು 


೪೩-೬೨); (ಕನ್ಯಾ. 


ನೆನಪು 


ಚಿತ್ತದೊಳೇನ ನೆನೆಯಲು ತೋ ವರ್ಥವು ತಾನದಲ್ಲಿಯೆ ಅಡಗಿಕೊಂಡಿರಲು 
(ಬಸಪು. ೩೫-೨೦) ; ಮನದ ಮದದಕ್ಕಲಕಿನ ವಿಷಯದ ನೆನಹು ನೆಗ್ಗಿತು 
(ತೊರರಾ, ೩. ಕ್ಯಾನ ; ಚಿಂತನೆ : ನಚನದಲ್ಲಿ 
ನಾಮಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ (ಬಸವ, ೪೯೧) ; 
ನೆನಹು ನಿಲುಕದ ಸುಖದ ಸುಗ್ಗಿಯಂ ಸವಿದನೀಶನ ಕುಮಾರಂ (ಸಿದ್ಧರಾ- 
೨-೧೭) ; ಪಾನನಶಿನನ ನೆನಹನುಳ್ಳು ದಕ್ಕೆಂದು ಸದ್‌ಭಾನದಿಂದೊಲ್ಲು 
ಶಿವಸಂಕಲ್ಪ ನಾಮದಿಂದೋವೊ ರಂಜಿಸುವುಪನಿಷತ್ತು ಸಾಟಿಂತಿದೆ ಸಾಂಬನೇ 
ಸರ್ವಜನಕನೆಂದು (ಪದ್ಮರಾ. ೧೦-೯೯):; ನೆನಹಿಂ ನಿರೀಕ್ಷೆಯಿಂದನುದಿನಸಂ 
ಸಮರ್ಚಿಸುವುದತ್ಯಧಿಕಂ (ಶತಕ. ೩೯) ; ಚಿತ್ತ ಸಂಚಲವಾಗಿ ನೆನಹಿನ 
ನೇಮ ನೆಲೆಗೆಡಲು (ಪ್ರಭುಲೀ, ೩-೧೫) ; ಎನ್ನ ನೆನಹಿನೊಳು ಶನರೂಪು 
ಹೊಳೆವುತಿದೆ (ಚೆಬಪು, ೪-೬). ೪. ಚಿತ್ರ ; ಮನಸ್ಸು :  ಅನಳೋ 
ನೆನಹಿನಲಿ ಸುಳಿದಳು (ಕುಮ್ಯಾಆ. ೧೯-೨೪) ; ರಾಜ್ಯದೊಳಿರ್ದು ಯುಕ್ತಿ 
ಸಂಧಾನಡೊಳಗೆ ನಿನ್ನ ನೆನಹು (ಭರಚ. ೨-೪೨); ನೆನಹಿಂಗೆ ಮುಂಂಚುವ 
ಪದನ್ಯಾಸಮಂ ಕಲಿತು ನಡೆವ ಜಾರೆಯರ ಚದುರೆಸೆದಿರ್ದುದು (ಚೈಮಿಭೂ. 
೨೬-೧೦); ಲಿಂಗದೊಳು ನೆನಹನಿರಿಸಿ ಸತ್ಯದಿ ನಿಲಲು ಲಿಂಗ ನೀನಸ್ಪೆ 
(ಸರ್ವಜ್ಞ. ೧೫೧). ೫. ವಿಚಾರ ; ಆಲೋಚನೆ : ಮನಸಿಜನೆಂಬ ನನವು 
ಬಳಸಿಹುದಾ ದನುಜೇಶ್ವರನ ಪುರಗಳ ನೆನಹಿಗೆ ನಿಲುಕದ ಕರ್ಮಭೂರುಹವಾ 
ವನದೊಳು ಬಳಸಿರುತಿಹವು ಹವಣಿಸಬಾರದನಂತಾನುಬಂಧಿ 
ಯೆಂಬವು ವನದ ಕನುಲಸಂಡಗಳು] (ತ್ರಿಪುಸಾಂ. ೪-೩೮) ; ಸರ್ವಾತ್ಮನು 


೩-೪-೨೪), 


[ಪಾಕಾಂ. 


ಮಹೇಶ್ವರನೆನಿಪನೀತನ ನೆನಹನೀತನ ನಿಜವನಅ೨ವ ಮಹಾತ್ಮನಾರೆಂದ |" 


(ಕುನ್ಯಾಸ. ೯-೩); ಲೋಸದಲಿ ದುಷ್ಟರ ನೆನಹದೊಂದಾಗಿಹುದವರೆ 
ಮಾತಿನಲಿ ಬೇಜಕೊಂದವರು ಮಾಡುವ ಕ ೈತ್ಯ ತಾನೊಂದು (ಜೀನಂಚ. 
೪-೫೩) ; ಮನಕೆ ಬಂದುದು ತನ್ನ ಚಿತ್ತದ ನೆನಹಿನನುಬಂಧತೆಗೆ ಮಾತದು 


ಕೊಸೆವೆರಳನುಪ್ಪರಿಸಿ ಕೊಂಡಾಡಿದನು ವಾಲಿಜನ (ತೊಠರಾ. ೪-೧೨-೧೧). 


೬. ಸ್ಮೃತಿ; ಎಚ್ಚರ; ಬಾಹ್ಯಜ್ಞಾನ : “ನೆನಹಳಿ' ಸರಾ. 
ನೆಪ್ಪು; : ೧. ವಸ್ತುವಿಪ್ಪ ಭೇದವ ಬಲ್ಲೆ ನೆಂದರೆ ಪರ್ಣಡೊಳಗಿಪ್ಪ ಪಚ್ಚಿ 
ಯಂತೆ... ಅದು ನೆಸ್ಬಿಗೆ ಬಾರೆದು (ಮೋಳಿನೂ. ೬-೧೦) ; ಒಪ್ಪಿಡಿ 


ಯೆಂದಂ ಬಣ್ಣಿಪ ಕನಿಗಳ ಮೇಲೆ ತಪ್ಪ ಹೊಟಃಸಿ ನೋಡಿದರೆ ನೆಪ್ಪಿ ನಂತಿಹ 
ನಡುವಿನ ನೀಟಕಿಯರು ಮುಂದೊಪ್ಪಿ ಹರಾ ನರಪತಿಯ (ಕುರಾಸಾಂ. 
೨೫-೭೯) ; ಅಫ್ಪು ನ ನಳಿತೋಳ್ಗಳೆಲ್ಲಿ. . . ಬೆಳ್ಳು ನಡೆದ ಸೆಳ್ಳುಗುರ್ಗಳ 
ತೋಜಕಿಂದು ನೆನ್ಟಿನೊಳ್‌ ಬೆದಕಿ ನೋಡಿದಳು. (ಮೋಹತ. ೮-೧೪) ; 
ಸೆಪ್ಪಿರಲಿ ನಿಮ್ಮಂಬ್ರಗೆ ತಪ್ಪ ಕೂಡಿಸಿದನಂ (ಪರಶು. ೩೬-೨೮) ; ಬರು 
ಪುದೇನೆ ನೆಪ್ಪಿ ಗೆ ನಾವು ಬಿದ್ದ ಟೊಪ್ಪಿ ಗೆ (ಗಂಗಾತ, ೨೫-೧) ; ನಮ್ಮ ನೆಪ್ಪ 
ಹ್ಯಾಂಗ ಉಳಿದೀತ ತಂಗಿ (ಕೆರೆಹಾ, ೫). ೨. ಲಿಂಗಕ್ಕೆ ಬಡಿಸಬಲ್ಲಡೆ 
ಬಾಯ ನೆಪ್ಪ ಕಾಣೆ (ನೋಳಿನಾ, ೧೬೫-೯೧೫) ; ಸರ್ಪಾನಾ ದಾರೀಲಿ 
ಸಂಜೇನು ನಾ ಬಳಸಿ ನೆಪ್ಪಿಲ್ಲ ಮುಲೆಗೆ ಬರಬಹುದೆ ಏಳುನುಲೆ ನೆಪ್ಪು 
ತೋರ್ಯಾವು ಹುಲಿ ಕರಡಿ (ಹಳ್ಳಿ ಬಾ, ೧೬). ೩. ಲಕ್ಷ್ಯ ; ಗಮನ: 
ಒಪ್ಪಿರುನರು ಐದುನುಂದಿ ಪ್ರಧಾನಿಗಳು ನೆಪ್ಟಿನಿಂದ ನೋಡೆಲಾ 
(ಗುರುಬ, ೫೨-೪). 

ನೆನಪಾಗಿ - ಕ್ರಮ ತಪ್ಪಜಿ ; ಕ್ರಮವಾಗಿ: ಯಾ ದ್ರವ್ಯಕ್ಕೆ 
ಯಿಂದೇ ಕ್ರಯ ನೆನಪಾಗಿ ಸಲುಉದು (ಮೈಆರಿ, ೧೯೩೫, ೩೨-೩೨ ; 
15ನೆಯ ಶತ). ನೆನಪಾಗು, ನೆನಹಾಗು, ನೆಪ್ಪಾಗು- ಜ್ಞಾಪಕಕ್ಕೆ 
ಬರು; ಸ್ಮರಣೆಯುಂಟಾಗು : ಇಲಿಯನ್ನು ಏಕೆ ಕೊಲ್ಲಬೇಕೆಂಬುದಕ್ಕೆ 
ಇನ್ನಷ್ಟು ಕಾರಣಗಳು ನೆನಸಾಗಿರುವುದರಿಂದ ಹೇಳಿ ಬಿಡುತ್ತೇನೆ (ದೇಕನೈ. 
ಕಡಲೆಯನ್ನು ತಿನ್ನಲಿಕ್ಕೆ ಬಂದಾಕ್ಷಣನೇ ಅದನ್ನು ಹಿಡಿದು 
ಕೊಂಡಿದ್ದು ಅವನಿಗೆ ನೆನಪಾಯಿತು ಯಾಕೆ 


೪೪) ; 


'ಬಯಿ, ೪-೮೦) ; 


೪೯೦೮ 


20 


25 


30 


35 


40 


4: 


ನೆನವು 


ಬಾಯಿಸಾಸಾಹೇಬರಿಗೆ ಇಷ್ಟ ಲಗೂನ ಮನೀ ನೆನಪಾತು (ದಾಸಹು, ೪೭); 
ಎನಗೆ ನಿಮ್ಮ ನೆನಹಾದಾಗಲೇ ಉದಯ (ಬಸವ, ೪೯೯) ; ಧೃತರಾಷ್ಟ್ರಂಗೆ 
ಮಕ್ಕಳ ಮೇಲೆ ನೆನ [ಪಾಠಾಂ. ನೆ]ಹಾಯ್ತ ಧಿಕಶೋಕೋದ್ರೆ (ಕ ಪಲ್ಲವಿಸೆ 
(ಕುನ್ಯಾಭೀ. ೧-೫೪) ; ಆಟಿದಾಗಿನ ಪದಾ ನೆಪ್ಪಾ ದನೇನು ಆ ಮುನಿ ಕತಿ 
ಕೇಳಿದರ? (ಅನುನಿ. ೪).  ನೆನಹಿನ ಪತ್ರ- ಜ್ಞಾಪಕಕ್ಕೆ ತರಲು 
ಸಹಾಯಕವಾದ ಪತ್ರ ; ಜ್ಞಾಸನಪತ್ರ: ಸರ್ಕಾರದ ಇಲಾಖಾ 
ಮುಖ್ಯರಿಂದ ಕಚೇರಿಗೆ ಬಂಡ ನೆನಪಿನ ಪತ್ರಕ್ಕೆ ಜರೂರಾಗಿ ಪ್ರತ್ಯುತ್ತರ 
ವನ್ನು ನೀಡಲಾಯಿತು (ರೂಢಿ): ನೆನಪ ಮಾಡಿಕೊಳ್ಳು. ಜ್ಞಾ ಪಿಸಿ 
ಕೊಳ್ಳು; ಸ್ಮರಿಸು : ಅವರ ನೆನಪು ಮಾಡಿಕೊಂಡು ನನ್ನ  ನುನೆಯನೆಳು 
ಬಿಕ್ಕಿ ಬಿಕ್ಕಿ ಆಳುತ್ತಿದ್ದಾಳೆ (ಹುಚ್ಚುಹು. ೯೩). ನೆನಬರೊಸಗೆ ಎ ನೆನ 
ವೊಸಗೆ :. ಅ ನೆನಹಿನೊಸಗೆಗಳ ನಿಧಿಗೊಳುತ್ತ, ಗುಡಿಯೆ, ನಿಂತೆ ನನ್ನ 
ಮಾನಸ ನಿನ್ನ ಶ್ಯಾಮಸುಂದರಗರ್ಭದೊಳಗವನು ತಡತಡಕಿ ತೀರದಂತೆ 
(ಮುಲೆದೇ. ೧೦-೯). ನೆನಹುಗೊಡು ಇ ವಿಚಾರವನ್ನು ತಿಳಿಸು ; 
ತಿಳಿವಳಿಕೆ ನೀಡು : ಸಟ್ಟಿಣವನು ವಿಚಿತ್ರದಿ ರಚಿಸಿ ಕೊಡುವಡೆ ವಿಶ್ವ 
ಕರ್ಮನಿಗೆ ನೆನಹುಗೊಡಲನುರಾದ್ರಿ ಗುತ್ತ ರವೆನಿಸುವಲಕಾಪುರವ ಕಾವಿಸಿ 
ಧನದನಿಗೆ ಪಾಲಿಸಲು ವೈಭವದಿಂದಲಿರುತಿರ್ದ (ಆನಂರಾ. ೧-೭-೨೮). 
ನೆಪ್ಪು ಹಾರು- ಜ್ಞಾ ಪಕನಿಲ್ಲದಾಗು ; ಮರೆತು ಹೋಗು : ನನಗೂ 
ನೆಪ್ಪು ಹಾರ್ತು ನೋಡ್ರಿ ! (ಹೊಸಂಸಾ. ೧೩೫). 
(ನೆನೆ, -ಪ್ಟೈ./ತಮಿ. ನನೈಫ್ಪು ; ತುಳು. ನೆನೆಪು; ತೊಡ. ನೆನ್ಸ್‌] 
ನೆನಪುಗ (ನಾ). ಜ್ಞಾಪಕ ಮಾಡಿಕೊಳ್ಳು ವವನು; ಸ್ಮರಿಸುವವನು: 
“ಚನಃ, ಚನಕಃ, ಚರ್‌ ಈ ನನನು (ಕಾಶಕೃ. ೧೪೧). 
[ನೆನಪು---ಗ್ನ] 
ನೆನವರಿಕೆ, `ನನವರಿಕೆ (ನಾ). 
ಜೆನಪುಂಟಾಗುವುದು ; ಸ್ಮರಣೆ : ` ಎಲ್ಲಿ ನೋಡಿದ್ದೆ ನೋ ನೆನವರಿಕೆ 
ಯಿಂಲ್ಲ (ಕೋಹಿನೂ. ೪೦) ; ಅದೇ ಪ್ರಸಂಗದಲ್ಲಿ ಉಡುಪಿಯ ಕೃಷ್ಣ 
ರಾಯನ ನೆನವರಿಕೆಯೂ ಬರುತ್ತದೆ (ಯಕ್ಷಬ. ೧೬೬). ನನವರಿಕೆ : 
೨. ಉತ್ಕಟಿವಾದ ಧ್ಯಾನ,--ಹಂಬಲು : ಹುಡುಗ--ಪ್ರಾಯದ 
ಹುಚ್ಚು ಕನವರಿಕೆ ನನನರಿಕೆಗಳ ಕಂಡೆನು (ಸಖೀಗೀ. 
“ಕನವರಿಕೆ” ಸರಾ.  [ನೆನವರಿಸು4-ಕೆ] 
ನೆನವರಿಸು (ಕ್ರಿ). ಜ್ಞಾಪಿಸಿಕೊಳ್ಳು ; ನೆನೆ; ಸ್ಮರಿಸು: ಆತನು 
ತನ್ನನ್ನು ಎಚ್ಚರಿಸಿದುದನ್ನೂ ನೆನನರಿಸಿ ಪಿಲಾತನಿಗೆ ಎದೆ ಕುಸಿದು 
(ಗೊಲ್ಲೊಥಾ. 1111, ಮುನ್ನುಡಿ). [ನೆನವು -- ಬರಿಸು,( ಎ ನರಿಸು,)] 
ನೆನನಿ (ನಾ). ನೆನಪು; ಜ್ಞಾಪಕ; ಸ್ಮರಣೆ: . ಸಾನಿರವರ್ಷ 
ಕ್ಕೊಮ್ಮೆ ಆಹಾರನೆ£ದ]] ನೆನವಿಯಕ್ಕುಂ (ತಸೂವೃ, ೧೮೬) ; ಇಂದ್ರಿಯ 
ವಿಷಯಂಗಳ ನೆನವಿಯಂ ತೊಣಐಕಿ ವುದುಂ (ತತ್ತ್ಯಪ್ರ, ಅಂತು 
ಪಲಕಾಲಮೇನಾನುಮಂ ಮಾಡಿ ಮಲಕಿಡವಂಗೆ ನೆನವಿ ಪುಟ್ಟು ನಂತೆ 
ಪುಟ್ಟದ ಭವಪ್ರತ್ಯಯುಜ್ಞಾ ನಪ್ರ ಭಾನದಿಂದಂ (ಚಂದ್ರಪು, ೪-೬೫ ನ) . 
[ನೆನೆ +-ಎ,] 
ನೆನನೀ (ಕ್ರಿ). ಜ್ಞಾಸಿಸು; ನೆನಪಿಗೆ ಬರುವಂತೆ ಮಾಡು : ಎನಗ 
ನಳಂ ನೀಂ ನೆನವಿತ್ರೇಂ ಮಗುಳ್ಳು, ಚಿತ್ರಗತೆಯಂಂ ಗೈದೈ (ಶಾಕುಂತ, 
೯೧-೧೫೨). [ನೆನವು -- ಈ] 
ನೆನವು, ನೆನೆವ (ನಾ). ೧. ನೆನಪು; ಜ್ಞಾಪಕ; ಸ್ಮರಣೆ : 
ಲೀಲೆಯೋಯಿದು ಮೇಣು ಕೃಷ್ಣನ ಬಾಲಕೇಳಿಯ ನೆನವೋ [ನಾಕಾಂ. 
ನೆನಹೊ] ಬೊಮ್ಮದ ಕೌಳಕದ ಕಣುಮಾಯೆಯೋ (ಕುವ್ಯಾಆ. ೨೦-೭) ; 
ರಂಗದ ಮೇಲೆ ಪ ಪ್ರದರ್ಶಿತನಾದ ನಾಯಕನನ್ನು ನಾವು ನೆನವಿನಿಂದ ಗುರು 
ತಿಸುವ ಪ್ರಕ್ರಿಯೆಯನ್ನು ನರ್ಗೀಕರಿಸಲಾಗುವುದಿಲ್ಲ ಎಂದು ಹೇಳುವುದು 


ಜ್ಞಾಪಕಕ್ಕೆ ಬರುವುದು; 


೪೨-೮೫೪), 


. ೨೩೦) ; 


ನೆನವೊಸಗೆ 


ತಾನೆ ಹೇಗೆ? (ತತ್ವಪ್ರಾ. ೫೧೮) ;. ಒತ್ತಡನೆ ಅವನಿಗೆ ತನ್ನ ಹುಟ್ಟೂರು 
ನೆನವಿಗೆ ಬಂತು (ಕಪಾಕುಂ. ೨೬). ೨. ಧ್ಯಾನ; ಭಾವನೆ: ಎನಗೆ 
ಸುತ ಸುಜನನತ್ಸಲ ನೆನನಿಗೆ ಗೋಚರನೆಯಾಗಿ ಪೋಗದೆ ಮತ್ತೆ ಂದಿನ ತೆಅದೆ 
ನಯನಗೋಚರನೆನಿಪ್ಸುದಂ ಪೇಲ ಫುಣ್ಯತರನಾಸರನುಂ (ಚಂದ್ರಪು, 
೫-೧೬). ನೆನೆವು : ೧. ಅನುಭನಕ್ಕೆ ಬಾಯಿ ಇಲ್ಲ; ಆದರೆ ನೆನೆವು 
ಮಾತಾಳಿ (ಸಾಹಿವಿ. ೧೪೨) ; ಕವಿ ಕವಿ ಎಂದು ನನ್ನನ್ನು ಕರೆವುದೇಕೆ, 
ಮುತ್ತೆ ಮತ್ತೆ ನೆನೆವು ಬೇಕೆ (ಚಿತ್ರಸೃ. ೬). 
[ನೆನೆ 4--ವು./ತನಿಖ. ನನೈವು ; ಮಲ. ನಿನವು] 
ನೆನವೊಸಗೆ (ನಾ). ನೆನಪಿನ ಆನಂದ, ಉಲ್ಲಾಸ: ಒಂದು ನಗೆ 
ಒಂದು 'ನುಡಿ ಒಂದು ಚಲನದಿ ಹೊಳೆದು ಅವುದೋ ನೆನವೊಸಗೆ ಮರಳು 
ವುದು ಮರೆಗೆ (ಮಲೆದೇ, ೧೦-೮). [ನೆನವು4-ಒಸಗೆ] 
ನೆನಸು, "ನೆನೆಯಿಸು' ನೋ. 
ನೆನಸ್ಕು "ನನೆಸು' ನೋ. 
ನೆನಸ್ಕು "ನನಸು ನೋ. 
ನೆನಹ (ನಾ). ೧. ಜ್ಞಾಪಕ; ನೆನಪು ; ಸ್ಮರಣೆ : ನಿಮ್ಮ ನೆನಹಎಲ್ಲದೆ 
ನಿರ್ಭಾಗ್ಯನಾದೆ ಎನಗೆ ನೀ ಕರುಣಿಸಾ (ಬಸನ. ೨೫೭) ; ಭವನ ನೆನಹಲ್ಲ 
ದೆಯು ಬೇಜಕೆ ನೆನಹವು[ಪಾಠಾಂ. ನೆನೆವುದು] ನಿನಿಲ್ಲ(ಮೆಣಿಕಿರ, ದೇ. ೩೦-೧೦). 
೨. (ಸಂಸಾರದ) ಚಿಂತೆ; ಯೋಚನೆ : ಸೆನಹನೆಲ್ಲನ ಬಿಟ್ಟು 
ಕಣ್ಮುಚ್ಚಿ ನೋಳ್ಪಾ ಗ ಜಿನನಾಥ ತೋಜುವನೊಳಗೆ (ಭರಚ. ೨-೬೯). 
[ಕೆನೆ 4-ಹ್ಮ (-ಆ-ಸ್ಯ)] 
ನೆನಹಳಿ (ಕ್ರಿ). ಎಚ್ಚರ ಇಲ್ಲವಾಗು ; ಮೈಮರೆ : ಒಡಲು ಜೊಂಪಿಸಿ 
ಶಿರಂ ಭಾರೈಸಿ ನೆನಹಳಿದು ನುಡಿನ ನುಡಿಗಳು ಮೆಲ್ಲನಾಗಿ ಇಂದ್ರಿಯ 
ವ್ಯಾಪ್ತಿ ಮನಡೊಳಡಗಲು (ಸೋಮಚ. ೧-೮೦). 
[ನೆನಹು ( ಎಸೆನಪು) + ಅಳ (-ಆ.ಅಜಕ್ಕ)] 
ನೆನಹು "ನೆನಪು' ನೋ, 
ನೆನಹುಗೆಡು (ಕ್ರಿ). ಇಹದ ಅಥವಾ ಹೊರಗಿನ ಪ್ರವೃತ್ತಿಯಿಲ್ಲ 
ವಾಗು : ಪ್ರಾಣ ಲಿಂಗವಾಗಿ ನವನಾಳದ ಸುಳುಹನಲಯದು ಮುನ 
ಲಿಂಗವಾಗಿ ನೆನಹುಗೆಟ್ಟಿ ತ್ತು (ಅನಚಂ. ೨೩೯-೧೦೮೫), 
[ನೆನಹು(ಆ.ನೆನಪು) + ಕೆಡು,] 
ನೆನಹುಡುಗು (ಕ್ರಿ). ಜ್ಞಾಸಕಶಕ್ತಿ ಕುಂಠಿತವಾಗು ; ಸ್ಮರಣೆ 
ಇಲ್ಲದಾಗು : ' ಮನಂಬಿರ್ದು ನೆನಹುಡು[ಸಾರಾಂ. ಡಿ]ಗಿ ನಡೆಗೆಟ್ಟು 
ಕಂಪಿಸಿ ನಸುಬೆನುರ್ತು (ನಂಬಿರ, ೧೨-೫೨). 
[ನೆನಹು( ಎನೆನಪು)4-ಉಡುಗು,] 
ನೆನೆ, (ಕ್ರಿ). ೧. ಜ್ಞಾಹಿಸಿಕೊಳ್ಳು ; ನೆನೆದುಕೊಳ್ಳು ; ಸ್ಮರಿಸು : 
“ನ್ಲನೆ-ಸ್ಮರಣೇ? (ಕಮಭಾ) ; ಪೂಣ್ಣ ಪ್ರತಿಜ್ಞೆಯಂ ನೆನೆನೆಯೊ ನೆನೆಯೆಯೊ 
ಎನೆ (ನೆಡ್ಮಾರಾ. ೧೨೫-೭); ನೆನೆಯದಿರಣ್ಣ ಭಾರತದೊಳಿಂ ಫೆಣರಾರು 
ಮನೊಂದೆ ಚಿತ್ತದಿಂ ನೆನೆವೊಡೆ ಕರ್ಣನಂ ನೆನೆಯ (ಸಂಪಭಾ. ೧೨-೨೧೭); 
ಹಿಂಡನಗಲಿ ಹಿಡಿವಡ್ಡೆದ ಕುಂಜರ ತನ್ನ ವಿಂಧ್ಯನ ನೆನೆವಂತೆ ನೆನೆವೆನಯ್ಯ 
'ಮುಹೂದೇ. ಬ. ೧೩೮-೩೧೩) ; ನೆನೆದರು ಮನೆಯ ರಾಣಿಯರ (ಕುವ್ಯಾಭೀ. 
೪-೬೧), ೨. ಯೋಚನೆ ಮಾಡು ; ವಿಚಾರಿಸು ; ಆಲೋಚಿಸು ; 
ಚಿಂತಿಸು : ಅದಾನಬಿಕಿಫೋರೂ ಅಬಕಿವಲ್ಪ ಟಕ್ಟ್ರಿೋರ್‌' ೫ ಮನದೆ 
ನೆನೆಪೋರುಂ . . . ಸಣ್ಚು ಮಹಾಪಾತಕ ಸಂಯುಕ್ತರಪ್ಪೊರ್‌ (ನಿಕ. ೪1, 
ಕೊಪ್ಪ. ೩೮೧೯ ; ಸು. 675 ?) ; ಪುನರುಕ್ತ ಮೆಂಬುದಕ್ಕುಂ ನೆನೆಯದೆ 
ಪೂರ್ವೊೋದಿತಾರ್ಥಸದಪದ್ಧ ತಿಗೊಂದಿನಿಸುಂ ವಿಶೇಷಮಿಲ್ಲದೆ ಜನಿಯಿಸಿದ 
ಪದಾರ್ಥಂ (ಕನಿಖಾ. ೧-೮೪); ಚೇಟಕಿಯರ್ನೆರೆದಿರ್ದರೆಂಬಿದಂ ನೆನೆ 
(ಕಾದಂಉ. ೭೬) ; ನೆನೆದೊಡಾಶ್ಚರ್ಯನುಲ್ತೆ ಸಂಸ್ಕೃತಿಚಕ್ರಂ (ಸುಕುಮಾ. 


೪೯೦೯ 


5 


25 


45 


ನೆನೆ, 


೫-೧೯); ನನೆಯುಂಬಂ ಬಗೆಯೊಳ್‌ ನೆನೆಯುತ್ತಿ ರ್ಪನ್ನೈಗಂ (ಕಬ್ಬಿಕಾ. ೮೭); 
ಗಣನೆಗೇರಲಿಕೆಂತು ಜನ ತಪಿಸಿ ತೊಳಲುವುದು ನೆನೆಯದಾತ್ಮದ ಸುಖವ 
(ಮಂಕುಕ. ೯೫೩). ೩. ಧ್ಯಾನಮಾಡು ; ಧ್ಯಾನಿಸು; ಚಿಂತನೆ 
ಮಾಡು: ಉಟಕಿದುದಂ ಬಿಸುಟ್ಟೊ ಂದನೆ ನೆನೆಪುಥು (ಅಜಿಪು,೮-೨೮ ನ); 
ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ . . . ಎನಗೆ ನಮ್ಮ 
ಕೂಡಲಸಂಗಮದೇವರ ನೆನೆವುದೆ ಚಿಂತೆ (ಬಸನ.೩೬೪) ; ಕರುಣಿ ಕರುಣಿಸಿ 
ರಕ್ಷಿಸೆಲೆ ದೇನ, .. ನಿಮ್ಮುವಂ ನೆನೆಯಲಳಯದತಿ ಕಷ್ಟ ನಂ (ವಾಗೀರ. ದೇ. 
೨೭೨-೧೮) ; ಮಲುಹಣನು . . . ಪರಶಿವನಂ ನೆನೆವ ಯೋಗೀಂದ್ರ 
ನಂದದಿ ತನ್ನ್ನನಂಗನೆ. ಮುನ್ನೊಲಿಸಿ ನೋಳ್ಪೊಲುಮೆಯಂ ನೆನೆವ (ಬಸಪು. 
೪೨೧೦) ; ಶಿನಮಂತ್ರನಂ ನೆನೆಪುತವನ ನೆತ್ತಿಗೆ ಕರವನಿಡೆ (ಪದ್ಮಂ. 
೨-೩೦) ; ಪಾಂಡವರು . . . ಲಕ್ಷ್ಮೀಲೋಲನಂಸ್ರ್ರಯ ನೆನೆವುತಿದ್ದರು 
ನೀರನರಯಣನ ೪. ತಿಳಿ; ಗ್ರಹಿಸು; 
ಅರಿತಕೊಳ್ಳು : ನೆನೆದು ನಿಚಾರಿಸಿ ನಿಶ್ಚಯ ಮನತುಳೋಪಾಯಕೋವಿದಂ 
ಸ್ಥಿತಿಕರ್ತಂ ವನಜಾಕ್ಷಂ . . ಶಕ್ರನೊಡಸಿಂತೆಂದಂ. (ಗಿ೨ಕ. ೬-೮೦), 
೫. ಉದ್ದೇಶಿಸು; ಸಂಕಲ್ಪಿಸು :, “ಸಂಕಲ್ಪ ನೆಂದರೆ. ನೆನೆವುದಕ್ಕುಂ” 
(ಮುಂಗರ3. ೧೩೪-೩೪); ವೈರವ ಬೆಳಸಿ ಬಂದರು ಧರೆಯ ಭಾಗವ ಬೇಡಿ 
ಕದನವ ಸೆನೆದರೆಮ್ಮೊಡನೆ (ಕುನ್ಯಾಭೀ.೧-೧೯) ; ಇಷ್ಟ ನೀ ಕೀರ್ತಿಸಲಾತನ 
ಮೇಲೊಂದು ಕಷ್ಟ ನ ನೆನೆದು ಪೂಸರಳವೃಷ್ಟಿಯ ತೋವೆ (ನೋಹತ. 
೬-೧೧). ೬. ಮನಸ್ಸಿಗೆ ತಂದುಕೊಳ್ಳು ; ಗಮನಿಸು; 
ಲಕ್ಷ್ಯ ಕೊಡು : ನೀನ್ನಿನ್ನ. ಸಾವನದನೆನಸುನ್ನೆನೆಯದೆ 'ನೆರೆಫೆನೆಂಬ 
ಬಗೆಯೊಳ್‌ ಬಂದೈ (ಪಂಪೆಭಾ. ೨-೨೧) ; ಧೃತರಾಷ್ಟ್ರ ನಂದನಂ ಮುನ್ನ 
ಗೆಯ್ದ ಧರ್ಮನುಂ ಸೆನೆ[ಪಾತಾಂ, ಬಗ್ಗೆಯಜೆ ಕುಲಕ್ರಮಯುಕ್ತಮಪ್ಪ 
ನಿರ್ಮಲ ಶತ್ರಧಥರ್ಮಮನೆ ಬಗೆದು ಧರ್ಮನಂದನನಿಂತೆಂದಂ (ಗದಾಯು. 
೭-೮ ವು; ಎನಿತು ಜನರು ಬಂದರೇನು ಎನಿತು ಜನರು ಹೋದರೇನು 
ಸೆನೆದರಿಲ್ಲ ಕುರುಡನಿರವ ಮನದ ರಂಗದಿ (ಕವಿಸೋ. ೪೦-೧೫). 
೭. ಕಲ್ಪಿಸು; ಭಾವಿಸು; ಊಹಿಸು : ನೆಲನ ಸವೆಸಿತು ನೇಸಬನ 
ಕಂಗಳನು ಕದುಕಿತು ನೆನೆಯಬಾರದು ನಳಿನಭವ ಹರನಾದನೆನಲುಚ್ಚ ಉಸೆ. 
ಸದಧೂಳಿ (ಕುವ್ಯಾಭೀ. ೧-೪೮) . ೮. ಬಯಸು ; ಇಚ್ಛಿಸು : ಎನಿತುಂ 
ಕಾಯನ್ನು ಂ ಬೆನ್ನೀರ್‌ ಮನೆ ಸುಡದೆಂಬಂತೆ ನಿನಗನರ್‌ ನಿಲೆ ಕಾಯಂ. 
ಮನದೊಳ್‌ ಪೊಲ್ಲದನೆಂತುಂ ನೆನೆಯರ್‌' (ಕಾನ್ಕಾನ. ೨೩೫); ನಾನೊಂದು 
ನೆನೆದೊಡೆ ತಇನೊಂದು ನೆನೆವುದು ನಾನಿತ್ತಲೆಳೆದೊಡೆ ತಾನತ್ತ ಲೆಳೆವುದು 
» ೬ ೬ ಮಾಯೆ (ಬಸನ, ೧೪); ನೆನೆದಂತೆ ಕಾರ್ಯಮದು ನೆಟ್ಟನೆ 
ಸಂಗಳಿಸುವುದು ಪೂರ್ವಪುಣ್ಯದ ಪಾಂಗೆಂಡೆನುತಮೊಡರಿಸಿದನಾಗಳ 
ತನಯನ ಪರಿಣಯನಮಂ ್ರಿನಿಸ್ಟ ನೃಸಾಳಂ (ಶಾಂತೀಶ್ವೆ. ೫-೧೧), 
೯. "ಮರುಗು, ಮಿಡುಕು, ನೆನೆ” (ಕಂನುಹು. ೮೯). 

ನೆನೆನೆನೆ (ದ್ವಿರುಕ್ತಿ) : ನೆನೆನೆನೆದು ಪೆಜರ ಮಾತುಗಳನೆ ನೆಗಲ್ಲೂರೆ 
ಕೃ ತಿಯೊಳಿಡುವವಂ ನಗೆದ ಗುಹಾಧ್ವನಿಯ ವೊಲನರ್ಥನಚನಂ ತನಗಾಗಿಸ 
ಲಅಯನುಚಿತವಾಕ್ಸ ತುರತೆಯಂ (ಕನಿ. ೧-೧೪) ; .ಗೆಡ್ಗೆದಕಂಕೆ 
ಯರ್‌ . . . ಪೋದ ನಿಜನಲ್ಲಭನಂ: ನೆನೆನೆನೆದು (ಅಜಿಪು. ೬-೧೧೨ ನು; 
ಕಣ್ಣಳನಕೆಡೆಳಕಿವುದು ನೆನೆನೆನೆದು. ಕಾಂತೆಯೆಂ ಕಳಹಂಸಂ (ಗಿರಿಕ. 
೨-೫೮) ; ಆ ವನಜನಯನೆಯ ರತಿಕಳಾಛಾನಭವಸೌಖ್ಯಂಗಳಂ ತಾನಾ 
ನಗಂ ನೆನೆನೆನೆದು. ವಿರಹದೊಳಿರಲು. (ಬಸಪು, ೪೨-೨೭) ; ಅನಿಲಜನ 
ಘಾತಕ್ಕುಪಾಯವ ನೆನೆನೆನೆದು. ಮನಗುಂಡಿ ಕೌರನಜನಸ. ಕಂಡನು 
ಮತ್ತೆ ನಿಷಗಳನಿಕೃಬೇಕೆನುತ (ಸಂಭಷ, ೧೭-೫೨) ; ನೆನೆನೆನೆದು ಗಹನ 
ನನು... ಮಣಿವಂಣಿದು ಕೈಮುಗಿಯೊ (ಮಂಕುಕ. ೯೧೮). 

[ದೇ.॥ ಶನಿ. ನಿನೈೆ ; ಮಲ. ನಿನ, ನಿನೆ; ಕೊಡ. ನೆನ] 


(ಕುನ್ಯಾಅ, ೨೧-೭೧). 


ನೆನ್ನೆ 


ನೆನ್ನೆ “ನನ್ನೆ” ನೋ. 

ನೆನೆಕೆ "ನೆನಕೆ' ನೋ. 

ನೆನೆಗಟ್ಟು (ನಾ). ವಿಚಾರಸರಣಿ ; ಆಲೋಚನೆ; ತರ್ಕ: ಈಗ 
ನಮ್ಮ ಜನ ಈ ಹೆಸರುಗಳಲ್ಲಿ ಅನೇಕನನ್ನು ಬಿಟ್ಟಿದ್ದಾರೆ. ಉಳಿದಲ್ಲಿ 
ಹೇಗೆ ಹಾಗೆ ಇಲ್ಲಿಯೂ ನೆನೆಗಟ್ಟು ಬೇರೆಯಾಗಿ ನುಡಿಕಟ್ಟು ಬೇಕೆ 

ಯಾಗಿದೆ (ನನ್ಮುನು, ೨೧೪). (ನನೆ ಕಟ್ಟು] 

ನೆನೆಗಡಲೆ, ನೆನಗಡಲೆ (ನಾ). ನೆನೆ ಹಾಕಿದ ಕಡಲೆ : ಪರಿಪರಿಯ 
ಫಲವಸ್ತು ತರಿಸುತ ಸುರಿದು ನೆನೆಗಡಲೆಗಳ ರಾಶಿಯ (ಸಂಭಸ, ೨೦-೨೧), 
ನೆನಗಡಲೆ : ನೆನಗಡಲೆ ಚಿಗುಳಿ, ತಂಬಿಟ್ಟು ೬. ಮೊದಲಾದ 
ವಸ್ತು ಗಳಂ (ಸೌಗಂಧಿ. 9೩-೧೯) ; ಚಿಗುಳಿ ತಂಬಿಟ್ಟು ಕಬ್ಬು ಸೆನಗಡಲೆ 
ಬೆಲ್ಲದಿಂ (ಲಿಂಗಪು. ೨೦-೧೬) ; ನೆನಗಡಲೆ ಒಲ್ಲೆ ನೆಂದು ಮುಂದೆ. ಹೊರ 
ಟನು (ಸಿದ್ಧಪು, ೫-೪೧) ; ಹೆಬ ಕಲಲ್ಲಿರುವೊ ಕಬ್ಬಲ್ಲ ಬೆನವಗೆ ಕಬ್ಬಿನ 
ಜಲ್ಲೆ ನೆನಗಡಲೆ ಸಲಿಸುವೆ (ನಾಸದ. ೮). [ನೆನೆ -- ಕಡಲೆ] 

ನೆನೆಗುದಿ “ನನೆಗುದಿ' ನೋ. 

ನೆನೆಯಕ್ಕಿ, "ನನೆಯಕ್ಕಿ' ನೋ. 

ನೆನೆಯಕ್ಕ್ಯಿ (ನಾ). `ಒಂದು ಬಗೆಯ ಔಷಧೀ ಸಸ್ಯ : ಸೆನೆಯಕ್ಕಿ 
ಬೇರನರೆದು, ಬಿಸಿನೀರಲ್ಲಿ ಕಲಸಿ ಕುಡಿಯ ಕೊಡೆ ಸೂತಕನಿಲ್ಲದ ಸ್ತ್ರೀ 
ಸೂತಕವಾಗುವಳು (ವೈದ್ಯಸಾ. 11, ೪೩); ನೆನೆಯಕ್ಕಿ ಸಮೂಲಗಿಡ 
ವನ್ನು ಕುಟ್ಟ ಕಷಾಯ ಕಾಯಿಸಿ ಶೋಧಿಸಿ ಇದರಲ್ಲಿ ಗುಗ್ಗುಳು, 
ಚೂರ್ಣ ಗ" ತೂಕ ಸಕ್ಕರೆ ಹಾಕಿ ಸೇವಿಸಲು ರಕ್ತ ಮೂಲ ನಿಲ್ಲುವುದು 
(ಸಕವೈ. ಪರಿ, ೪೬೬). [2] 

ನೆನೆಯಿಕ್ಕು “ನನೆಯಿಕ್ಕು' ನೋ. 

ಸಿನೆಯಿಡು (ಕ್ರಿ). - ನೆನೆಹಾಕು : ಮುಲ್ಲಂಗಿಗಡ್ಜೆಯನ್ನು ಸಣ್ಣಗೆ 
ಪಚ್ಚಡಿಯಂತೆ ಹೋಳು ಮಾಡಿ... ಆ ಪಾಕದಲ್ಲೇ ನೆನೆಯಿಟ್ಟ ದ್ದು 
(ಸಕವೈ. ಪರಿ. ೪೯೬). [ನೆನ್ನೆ (ನನೆ) + ಇಡು] 

ಫೆನೆಯಿಸು, ಫೆನಸು,, ನೆನೆಸು, (ಕ್ರಿ). ೧. ಜ್ಞಾಪಕಕ್ಕೆ ತರು; 
ಸ್ಮರಣೆ ಉಂಟಾಗುವಂತೆ ಮಾಡು; ಜ್ಞಾ ಪಿಸು : ಜಿನಸನನಾಂಬುವಿ 
ನೊಳ್‌ ಭೋಂಕೆನೆ ಚಂದ್ರಂ ತೇಂಕಿ ವೃದ್ಧ ಹೆಂಸನಾನಿಸಂ ನೆನೆಯಿಸಿ. . 
ಸಿತವನರುಹಲಕ್ಷ್ಮಿಯುಮನಿನಿಸು ತನಗೊಳಕೊಂಡಂ (ಆದಿಪು. ೭-೯೯); 
ಕನಕಾಚಲಮೆಂಬ ಕನತ್ಯನಕಾಬ್ದ ದ ಕರ್ಣಿಕಾಗ್ರದೊಳ್‌ ಪಾಯ್ವುಳಿಯಂ 
ಸೆನೆಯಿಸಿ ಕಣ್ನೊಪ್ಪು ವುದಿಂದ್ರನೀಲಮಣಿರುಚಿಯಿನೆಸೆನ ಚೂಳಿಕೆ ನಭ 
ದೊಳ್‌' (ಅಜಿಪು. ೧೧-೨೬); ಮದನಕುಂಭಿಕು ಂಭಸ್ಮಳಮಂ ನೆನೆಯಿಸು 
ವುದಸಿಯಳ ಲಘುನಿತೆಂಬಂ (ನುಲ್ಲಿಫು. ೩-೬೧); ಕೆಂದಾನರೆಯಂ ನೆನೆಯಿಸಿ 
ದುದು... . ನಿಡಿಯ ಮೆಲ್ಲಡಿಯನಳಾ (ಕಬ್ಬಿಕಾ. ೭೪); ಸತಿಯತಿ 
ಕಾಶ್ಯಂದಳೆದೊಪ್ಪಿ ದಳು . . . ಸಿತಪಕ್ಷಂ ತೀರಿದ ನಿರ್ಮಲ ಶಶಿಬಿಂಬದ 
ಭಂಗಿಯುಮಂ ನೆನೆಯಿಸುತ (ಜಯಕಾ. ೪-೩೨). ೨. ತಿಳಿಸಿಕೊಡು ; 
ವಿವರಿಸು; ವಿಶದಪಡಿಸು; ಗಮನಕ್ಕೆ ತರು: ಅನುಚಿತಕಾರ್ಯ 
ಮನವನೊಡರಿಸೆ ಕಂಡು ನಿನಗಿದು ನೀತನಲ್ಲೆಂದು. ನೆನೆಯಿಪೆನಲ್ಲದೆ. 
ನೇಮಿಪುದಿಲ್ಲೆ ದು ವಿನಯನೆರಸಿ ಬಿನ್ನವಿಪುದು (ಹಬ. ೩-೨). 
ನೆನಸು, :೧.ವಿಧಿಬದ್ಧ ಸರ್ಕಾರವಾದುದರಿಂದ ಗತನೈಭನವನ್ನು ನೆನೆಸಿತು 
(ಭಾರದ. ೩೭೩). - ೩. ನೆನಪು ಮಾಡಿಕೊಳ್ಳು ; ಜ್ಞಾ ಪಿಸಿ 
ಕೊಳ್ಳು ; ಸ್ಮರಣೆಗೆ ತಂದುಕೊಳ್ಳು : ನೆನಸಿಕೋ ನೀಲಕಂಠನ 
ವಧೂಟಯ ಮಾತ (ನೋಹತ, ೨೭-೫೫) ; ನಾವು ಅವರ ಉಪಕಾರವನ್ನು 
ಯಾವಾಗಲೂ ನೆನಸಬೇಕು (ಮುಂಬಯಿ. ೨-೪೦). ೪. ಧ್ಯಾ ನಿಸು; 
ಚಿಂತನೆಮಾಡು : ಹರಿ ನೆನಸಿದೊಡೆ ಬಾರನೆ (ಜೈಮಿಭಾ. ೨-೩೫) ; 
ಓರ್ವ ಮುಂನಿಪುಂಗವನು ಮನಡೊಳಸೂರ್ನಮಹಿನುನ ಚರಣಕಮಲನ 


೪೯೧೦ 


20 


30 


35 


40 


45 


ನೆಪ್ಪ್ಯು 


ನೆನಸುತಿರಲು (ಅರ್ಚಾವಿ, ೩೧-೨). ೫, ಊಹಿಸು; ಕಲ್ಪಿಸು ಸು; 
ಭಾವಿಸು: ಒಂದು ಮನೆಯನ್ನು ನೋಡಿದರೆ ತ್ಯಾ ಲದಲ್ಲಿ ಆದು 
ಕಾಣದೆ ಇದ್ದಾಗ್ಯೂ ಅದು ಮನುಷ್ಯರು ಕಟ್ಟ ದ್ವಲ್ಪವೆಂದು ಎಂದಾದರೂ 
ನೆಸಸುವನೋ ? (ಮುಂಬಯಿ, ೪-೫೯). ೬. ಬಯಸು; ಇಚ್ಛಿಸು ; 
ಕೋರು :. ನೀ ನೆನಸಿ[ಪಾಠಾಂ. ನೀನೆಳಸಿ]ದಿಷ್ಟಾರ್ಥಫಲ ಸಿದ್ಧಿ ಸಿದು 
ದಿನ್ನೇನು (ನಳಡ. ೨-೪೫). ನೆನೆಸು, : ೩. ಅನ್ಮು, ಅಪ್ಪ ನನ್ನ ನೆನೆಸಿ 
ಕೊಳ್ತಾಲೇ ಇರಲಿಲ್ಲವೆ? (ರಂಗನಾ. ೬೩); ತನ್ನ ನೆನೆನನೇ ತಾನೆ 
ನೆನೆಸಿ ಒಳವೊಳಗೆ ನಿದ್ರಿಸಿರಲು (ಸೂರ್ಯಪಾ. ೭೪-೧೦). 
ನೆನೆಸಿ ಕೊಡು, ನೆನಸಿ ಕೊಡು - ನೆನಪು ಮಾಡು ; ಜ್ಞಾಸಿಸು: 
ನೆನೆಸಿ ಕೊಡುವನು ಹಗೆಗೆ ಮರ್ಮವನನುಜನೀತನ ಕೊಲುನೆನೆನುತವೆ. 
ತನಗೆ ಮಯನಿತ್ತು ಗ್ರ ಶಕ್ತಿಯ ಕೊಂಡು ತಿರುಪಿಟ್ಟ (ಕೌಶಿರಾ” 
೨೨-೩೪); ನಿಮ್ಮ ಕ ಇರ್ಯಕ್ತ) ಮನವನ್ನು ನೆನೆಸಿಕೊಡುವ ಸಟಗ ಈ 
ಪತ್ರ ಬರೆಯಂತ್ತಿದ್ದೇನೆ (ಪುನರು. ಟು ; ಹರಿಶ್ಚಂದ್ರಭೂಭುಜನ ಮನೆ 
ಗೀಗಳಿಂತು ನೀ ಹೋಗಿ ಕೌಶಿಕನು ನೆಟ್ಟನೆ ಸಿನ್ನನಂತಿಂತು ಕೆಡಿಸಿದಪ 
ನೀನಾವ ಪರಿಯಲೆಚ್ಛ ತ್ತಿರೆಂದು ನೆನಸಿ ಕೊಡು ಹೋಗು (ಹಚಕಾ. ೨-೨೯). 
ನೆನೆಸಿಕೊಳ್ಳು -. ಜ್ಞಾ ಪಿಸಿಕೊಳ್ಳು ; ಸ್ಮರಣೆಗೆ ತಂದಕೊಳ್ಳು ಸ 
ಅದೆಲ್ಲ ನೆನಸಿಕೊಂಡರೆ, ಏನು ಪ್ರಯೋಜನ? (ರಾಯಕ. ೬೫); ಬೋಳಿ 
ತುರುಬ ನೆನಸಿಕೊಂಡ ಹಾಗೆ (ಗಾದೆ) ; ಹಿಂದಿನದೆಲ್ಲ ನೆನಸಿಕೊಂಡು ಹಿತ್ತ 
ಲಲ್ಲಿ ಅತ್ತರಂತೆ (ಗಾಡಿ). [ನೆನೆ ---ಇಸ್ಫು] 
ನೆನೆವು "ನೆನವು' ನೋ. 
ನೆನೆಸು; "ನೆನೆಯಿಸು' ನೋ. 
ನೆನೆಸು "ನನೆಸ್ಕು' ನೋ. 
ನೆನೆಹಾಕು (ಕ್ರ). (ನೀರಿನಲ್ಲಿ) ನೆನೆಸಿಡು: ಕಂಚನ ಪಾತ್ರೆಯಲ್ಲಿ 
ದಾಳಿಂಬೀಹಣ್ಣಿನ ರಸವಂ ಹಿಂಡಿ ಏಳು ದಿನ ಆ ಕೆಂಪುರತ್ನವಂ ನೆನೆ 
ಹಾಕಲು (ಸೌಗಂಧಿ. ೩೬೭-೨೪) ; ಸಾಮಾನು ನೆನೆಹಾಕಿದ್ದೂ ಹಾಕಿದ್ದೆ 
(ರೂಪೆಸಂ. ೧೭); ಭತ್ತವನ್ನು ನೀರಿನಲ್ಲಿ ನೆನೆಹಾಕಿ, ಅನಂತರ ಬೇಯಿಸಿ 
ಒಣಗಿಸುತ್ತಾರೆ (ಅಡುಸೌ. ೭೪) ; ಅರೆಕಲ್ಲು ನೆನೆಹಾಕಿದಂತೆ (ಗಾದೆ). 
[ನೆನೈ(-ಲ ನನ) + ಹಾಕು( ಎಪಾಯ್ಕೂ,)] 
ನೆನ್ನೆ "ನನ್ನೆ? ನೋ. 
ನೆಪ “ನೆನ' ನೋ. 
ನೆಪೆಗೆಯ(ಕ್ರಿ). ಕಾರಣವನ್ನಾಗಿ ಮಾಡಿಕೊಳ್ಳು ; ನೆವ ಹೂಡು: 
ಕಪಿರಾಜನು ದ್ಯೋಗ ಶಾಖಾಮೃಗಂಗಳುಂ ವಿಪುಳಭೂಮಿಯ ಚದುರಿಸಿ 
ದುರುವೇಗ. ಸಾಗರಮ[ವ]) ನೆಪಗೆಯ್ಯದಾಂ ದಾಂಟಬಂದು ನಗರಿಯ 
ಸೊಕ್ಕು ತೊಳಲ್ಲ ಮುಖ್ಯಶ್ರಮಗಳು ವಿಫಲವಾದುವು 
೫-೫-೯). [ನೆಪ( ನೆನ) + ಕೆಯ] 
ನೆಪತೆಗೆ "ನೆವತೆಗೆ ನೋ. 
ನೆಸವೊಡ್ಡು (ಕ್ರಿ). ತೋರಿಕೆಯ ಕಾರಣವನ್ನು ಕೊಡು ; ನೆನ 
ಹೇಳು: ತಾನು ಕೂಡಲೆ ಮನೆಗೆ ಹೋಗಬೇಕೆಂದು ನೆಸವೊಡ್ಡಿ, ಅನನು 
ಬೀಳ್ಕೊಳ್ಳ ಲನುವಾದನು (ಪುನರು, ೧೨೭). [ನೆಪ ಎಸೆವ) + ಒಡ್ಡು |] 
ನೆಪೆಹೇಳು "ನೆವಹೇಳು' ನೋ. 
ನೆಪ್ತಿ (ನಾ). ಜ್ಞಾಪಕ ; ನೆನಪು; ಸ್ಮರಣೆ: ಆ ಪದಗೋಳು ನೆಪ್ತೀಗೆ 
ಬಂದು ಹಿಂಗೇ ಹಾರೋಗಲಾ ಅಂತದೇ ಜೀವ (ಕೂಲಿ. ೪). "ಗೆಪ್ತಿ 
ಪರಾ. [ಸಂ. ಜ್ಞಪ್ತಿ] 
ನೆಪ್ಸು, "ನೆನಪು ನೋ. 
ನೆಪ್ಸು, (ನಾ). ಪ್ರದೇಶ; ತಾಣ 
ತಪ್ಪ ಲಿಡುತಂ ಸೋಹುತಂ ಹರಿತಪ್ಪ 


(ನೆಂಕಾರಾ, 


; ಕೊಪ್ಪ ತೊಪ್ಪನೆ ಸಿರಿಯ ಕಲ್ಲೊಳು 
ಕೆಲವಾಡುಗಳನಾ 'ಬೊಬ್ಬುಲಿಯ 


ನೆಪ್ಸು, 


ಮರನಿಪ್ಪ ಸೆಪ್ಪಿಗಾತನು ಹೊಡೆದದಜ ಕಾಯ್ಗೊಪ್ಪು ನಂ ತಜಕಿವುತ 
(ಬಸಪು. ೨೦-೧೪) ; ಉಪ್ಪುನೀರಂ ದಿನಂಪ್ರತಿ ಪಾಕತನದಿಂದ ತಪ್ಪದೇ 
ಹೀರಿದಾ ತಲೆಬಿಗುಡು ಗಗನಡೊಳಗೊಪ್ಪ ದಿಂ ಪರಿನ ದೇವಾಸಗೆಯ ಮಧು 
ರತರ ವಾರಿಯ ಹೀರಿ ಹೀರಿ ಚಪ್ಪ ರಿಸಿದಲ್ಲದೇ ಹೋಗದೆಂದೆನುತುಮಾ 
ನೆಬ್ಬಿಂಗೆ ತದ್ವನಧಿಯಿಂದ ನಡಬಾಗ್ನಿಯೇ ಉಪ್ಪ ರಿಸಿ ಸೆಗೆವಂತೆ ಉಪ್ಸ್ಯ 
ಕಿರಣಂ ಮೂಡಿ ನೆಗೆದು ದಂಬರತಳಕ್ಕೆ (ಸನ್ಯುಕಾ, ೧೨-೯). 
[--ತೆಲು. ನೆಪ್ಸು] 
ನೆಪ್ಸು, "ನೇರ್ಪು” ನೋ. 
ನೆಸ್ಸು, "ನೇರ್ಪು' ನೋ. 
ನೆಪ್ಪು, (ನಾ). ಕೋಪ; ಸಿಟ್ಟು: “ನೆಪ್ಸುಗೊಳ್‌' ಪರಾ. 
(ತನಿ. ನೆರುಪ್ಪು] 
ನೆಪ್ಪು (ನಾ). ನೀರಿನ ಅಡ್ಡಗಟ್ಟಿ (?) : ತಪ್ಪಲಿನಲ್ಲಿ ನೆಪ್ಪ ನೋಡುತ್ತ 
ಹೋಗುತ್ತಿ ರಲಾಗಿ ನುಂಂದೆನೊಂದು ಕಟ್ಟಿ ಕಟ್ಟಿ ದುದ ಕಂಡೆ (ಮಾರಿನ, 
೨೧೫-೬) ; ಕುಲಚರಿಯನೆಂಬ ಭಕ್ತನ ಕಂಗಳಅತಿರಲು ಪೊಳೆಯ ತೀರದಿ 
ಲಿಂಗನಿರಿಸಿ ಗಂಟಿಂ ಬಲಿದು ನುಲಿಯ ಜಂದೆಣೆಗೆ ನೆಪ್ಟಂ ಕಟ್ಟಿಟ್ಟ] 
ಯಗ್ಗಣಿಯ ತಂದು ಮಜ್ಜ ನಕೆಜಕಿಯೆಲು (ಗುರುಚಾ. ೫-೬೪)... [?] 
ನೆಪ್ಟುಗ್ಗ (ನಾ). ಜ್ಞಾಪಕದಲ್ಲಿಟ್ಟುಕೊಳ್ಳುವವನು : “ವನಃ, 
ವನಕಃ, ವನನ್‌, ಈ ಷ್ಠ ನೆಪ್ಸು ಗಂಗ (ಶಾಶಕೃ - ೧೪೧). 
[ನೆಪ್ಪು /(-ಆನೆನಪು)---ಗೃ) 
ನೆಪ್ಪುಗಾತಿ (ನಾ). ಅಂದಗಾತಿ; ಒನಪುಗಾತಿ ; ಬೆಡಗುಗಾತಿ : 
ಅಪ್ಪಿದರಪ್ಪು ನಳುಗುರಿಟ್ಟಿ ರುಗುರಿಕ್ಕಿ ಉಪ್ಪ ರಿಸುವಳೊದಟುವಳು ನೆಪ್ಪು 
ಗಾತಿಯಂ ನೇಮಗಾಜಿನು ಹೊಕ್ಕರು ಮುಸ್ರಿಡೆ ಸಾದನೆಗಂಡು (ಭರಚ. 
೧೧-೮೯). [ನೆಪ್ಟ (ಆನೇರ್ಪ) 4--ಕಾತ್ಯಿ] 
ನೆಪ್ಸುಗೊಳ್‌, “ನೇರ್ಪುಗೊಳ್‌' ನೋ. 
ನೆಪ್ಪುಗೊಳ್‌, (ಕ್ರಿ). ಸಿಟ್ಟುಗೊಳ್ಳು ; ಕೋಷಿಸು ; ತೆಪ್ಪಗೆಕುಳ್ಳಿರೈ 
ದೋಷವಿಲ್ಲೆಂದರೆ ಒಪ್ಪದೆ ನಿಂದಿರ್ದರನರು . ಅಪ್ಪಾಜಿಯಾಣಿ ಕುಳ್ಳಿರಿ 
ಯೆಂದ ಕುವರನ ನೆಪ್ಸು ಗೊಂಡನರು ನೋಡಿದರು (ಭರಚೆ. ೨೭-೬೯). 
[ನೆಪ್ಪು; + ಕೊಳ್‌] 
ನೆಪ್ಪುಡೋಣು (ಕ್ರಿ). ಅಂದವನ್ನು ತೋರು; ಚೆಲುವಾಗಿ 
ಕಾಣು : ತುಪ್ಪುಳುವಿನಾಸೆ ರೇಖೆಗೆ ಬಂದುದಿಲ್ಲ ಮೈದಪ್ಪ ಸಂಪೂರ್ಣ 
ವಾಯ್ತಿಲ್ಲ ನೆಪ್ಪು ದೋಅಕಿತು ಪ್ರಾಯ ನೆರೆವರಿನ್ನಿ ವರೆನು ತಿಪ್ಪ ನಿತ 
ಳಿಂತುಟಾಯ್ತೆ (ಭರಚ. ೭೧-೨೭). 
[ನೆಪ್ಪು( <ಎನೇರ್ಪು) + ತೋಲ] 
ನೆಪ್ಪುನಡೆ "ನೇರ್ಪುವಡೆ' ನೋ. 
ನೆಬ್ಬ (ನಾ). (?) : ಉಬ್ಬಸಗೈನರನ್ನುಬ್ಬಸರೊಳಗಿಂದ ತೆಗೆದು ಊರ್ಭಿ 
ಯೊಳಗೆ ಇಟ್ಟು ಸಾಲಿಪನಂತೆ ನೆಬ್ಬವು ತೆರದಂತೆ ಸಂಸ್ಕೃತಿ ಕಾಣೆ ನೀನು 
ಗಬ್ಬಿನಲ್ಲಿ ಕೆಟ್ಟು ಪೋಗದಿರು (ವಿಸಾಸು. ೮೮-೧). [7] 
ನೆಮರು "ನಮಲ್ಲು' ನೋ. 
ನೆಮಲ(?) (ನಾ). ಒಂದು ಸ್ಥಳದ ಹೆಸರು (?) : ಪೆರನೆಣ್ಣ 
ಮಗಂ ಮೊದಯರ್ಸ್ಸ ನೆಮಲದ ತೊರೆಗೊಳ್ಳು್ಳ ಅದು (ಎಕ. ೫, 
ಚಿಂತಾಮ. ೧೧೯-೨; ಸು. 1000). [7] 
ನೆಮುಟತ35 (2). (2) : ಮುಗುರ್ಟಿ, ನೆಮಟೀ್‌, ತೆಮರ್ಟೀ (ಶಬ್ದಾನು. 
೧೪೦ ಪ್ರಯೋ). [?] 
ನೆಮ್ಮದಿ (ನಾ). ಸಮಾಧಾನ; ಶಾಂತಿ; ನಿಶ್ಚಿಂತೆ: ಆಯೆಡೆ 
ನೆಮ್ಮದಿಯೊಳುರುಳಾಡುವುದದ ನೀನೆಮ್ಮೊಡನರುಹು (ಜಿನಭಾ. ೨೦-೫೦); 


ನಾವು ನೆಮ್ಮದಿಯಾಗಿ ನಿದ್ದೆ ಹೋಗಬಹುದು. (ಜ್ಯೋತಿರ್ವಿ, ೧೭೩); 


೪೯೧೧ 


0 


40 


45 


ನೆಯ, 


ನೀವೆಲ್ಲರೂ ನೆಮ್ಮದಿಯಿಂದ ಊರಿಗೆ ಹೋಗಿ ಬನ್ನಿ ! (ಪ್ರತಾಸೆ. ೬೪); 
ನೆಮ್ಮದಿ ಇದ್ದಿದ್ದರೆ ಯಾವ ಹುಡುಗಿ ಗಂಡನ ಮನೆಯನ್ನು ಬಿಟ್ಟು 
ಬರುತ್ತಾಳೆ ಹೇಳಿ? (ಪದ್ಮಸ. ೨೨೨) ; ಕಣ್ಣಿಗೆ ನಿದ್ದೆಗೆ. ಜಗಳವಾಗುವು 
ದುಂಟಿ ಆದರೆ ನೆಮ್ಮದಿಯಂಂಟೆ (ಇಂಚಾಪ, ೨೩೪-೫೬). 
[ದೇ.॥ ತಮಿ. ನಿನ್ಮುತಿ ; ತೆಲು. ನೆಮ್ಮದಿ] 
ನೆಮ್ಮದಿಗೆ (ನಾ). “ನೆಮ್ಮದಿವಂತ ; ಪ್ರಾಮಾಣಿಕ ; ಬಲ್ಲಿದ” 
(ಜಾನಕೋ. ೧೨), ([ನೆಮ್ಮದಿ---ಗ್ಗ] 
ನೆನ್ಮು ದಿಪರ (ನಾ). ಬದುಕಿಗೆ ಬವಣೆ ಪಡಬೇಕಾಗಿರದವನು ; 
ಹೊಟ್ಟಿ ಬಟ್ಟಿ ಗೆ ಸಾಕಾಗಿ ಹೆಣ ಮಿಗುವಂತಿರುವವನು; 
ಸುಖಿ; ಸ್ಥಿತಿವಂತ; ಶ್ರೀಮಂತ: ಒಂದೂರಿಗೆ ಒಬ್ಬೊಬ್ಬರು 
ನೆಮ್ಮದಿಸರರು, ಕಡಿಮೆಯವರೆಲ್ಲರೂ ಬಡವರು (ಕಥಾಮಂ. 1೪, ೬೧), 
[ನೆನ್ಮುದಿ -- ಪರ] 
ನೆಮ್ಮದಿನಂತ (ನಾ). -ನೆಮ್ಮದಿಸರ: ತರುವಾಯ ಮಂಖ್ಯಾಧಿ 
ಕಾರಿಗಳನ್ನೂ ನೆನ್ಮುದಿನಂತರಾದ ಪ್ರಜೆಗಳನ್ನೂ ಕರೆಕಳುಹಿಸಿ ನಯುಭಯೆಂ 
ಗಳಿಂದ ಅನರಿಂದ ನಜರಾಣೆಯನ್ನು ತೆಗೆದುಕೊಂಡು ಹಣನನ್ನು ಕೂಡಿಸಿ 
ದನು (ಒಡೆಕ. ೭೨). (ನೆಮ್ಮದಿ -- -ನಂತ] 
ನೆಮ್ಮುದಿನಡೆ (ಕ್ರಿ). ಸಮಾಧಾನ ಹೊಂದು ; ಫಿರಾಳವಾಗು : 
ನೆಂಟರಿಷ್ಟರ ಕಂಡು ನೆನ್ಮುದಿನಡೆದರು (ಇಂಚಾಪ. ೧೬-೭೦). 
[ನೆಮ್ಮದಿ ಪಡೆ,] 
ನೆಮ್ಮದಿನೆರು (ಕ್ರ). - ನೆಮ್ಮದಿವಡೆ : ನೆಮ್ಮದಿವೆತ್ತು ನಿಶ್ರಮಂದಳೆಗೆ 
ಮದೀಯ ಚಾಸನಿಂದುವುಂ ಶಿಥಿಲೀಕೃ ತರಜ್ಜು ಬಂಧನಂ (ಶಾಕುಂತ. 
೨೩-೪೧). [ನೆಮ್ಮದಿ 4 ಪೆರು,( ಎಪೆಲಂ,)] 
ಸೆನ್ಮಿ, ನೇಹಿ (ನಾ). ೧. ಚಕ್ರದ ಸುತ್ತುಪಟ್ಟ,.-ಅಂಚುಪಟ್ಟ : 
“ನೆಮ್ಮಿ-ನೇವಿಎ ಹಳಿ? (ತದ್ಭಕೋ. ೨೩). ತಿ. ಒಂದು ಬಗೆಯ 
ಮರ; ಹುಲಿಗಿಲಮರ; ಹೊಂಗೆಮರ : “ತಿನಿಶಃ, ಸ್ಕಂದನಃ, 
ನೇವಿ) ರಥದ್ರು 1, ಅತಿಮಂಕ್ತ ಕಃ, ನಂಜುಳಃ, ಚಿತ್ರಕೃತ್‌-೭ ಹುಲಿಗೇ 
ಮರದ ಪೆಸರುಗಳು. ಹುಲಿಗಲಿ ನೆನ್ಮಿ, ಹೊಂಗೆ” (ಸಿದ್ಧಾಂತಿ. ೧೭). 
ನೇಹಿ: ೨. “ನೇಹಿ (ನೆನ್ಮಿ)- ನೇಮಿ ಇ. ಒಂದು ಮರ” 
(ತದ್ಭಕೋ. ೨೩); ಕಲ್‌ಮುತ್ತುಗ, ಕಲ್‌ಹೊನ್ನೆ, ಕರಿಹೊನ್ನೆ, ನೇಹಿ 
(ಮೈಔಗಿ. ೫೯-೧೧೭೫).  [-ಆಸಂ. ನೇಮಿ] 
ನೆಮ್ಮಿಗೆ “ಫೆರೂಗೆ' ನೋ. 
ನೆನ್ಮಿಸು "ನೆರ್ಮಿಸು' ನೋ. 
ನೆಮ್ಮು, "ನೆರ್ಮು' ನೋ. 
ನೆಮ್ಮು, "ನೆಮರ್ಮಿ' ನೋ. 
ನೆಮ್ಮುಗೆ "ನೆರ್ಮುಗೆ' ನೋ. 
ನೆನ್ಮೂಗೆಗೊಳ್‌ (ಕ್ರಿ). ಶಾಂತಿ ಹೊಂದು ; ಸಮಾಧಾನವನ್ನು 
ನಡೆ; ನೆಮ್ಮುದಿಗೊಳ್ಳು : ಮನಂ ನೆಮ್ಮುಗೆಗೊಂಡು ನೆಲೆನಿಲ್ವಿನಂ 
ತೀರ್ಥಾಟಿನಂಬೋಗಲೆಣಿಪೆಂ (ರಾಮಾಶ್ರ್ಯ, ೭೫-೧೦), 
[ನೆನ್ನ್ನ್ಮಗ್ಗ ಆ ನೆಮರ್ನಗೆ)-ಕೊಳ್‌] 
ನೆಮ್ಮುಗೆವಿಡಿ (ಕ್ರಿ). ನಂಬಿಕೆಯಿಡು ; ನಿಶ್ವಾಸವಿಡು ; ನಂಬು; 
ನೆಚ್ಚು : ಇದು ಕಾರಣ ನೆಮ್ಮೂಗೆನಿಡಿದು ಮಾಡುವ ಭಕ್ತಂಗೆ ಇದೆ 
ಮಾಟವಯ್ಯ (ಅದನ. ೧೨-೨೨) ; ನೆಮ್ಮುಗೆವಿಡಿದು ನಿಮ್ಮ ಬಸವಣ್ಣ ನ 
ಪ್ರಸಾದವ ಕೊಂಡಿತ್ತು (ನುಡಿಮಾ. ೬೫-೯೫). 
[ನೆನ್ಮೂಗೆ( ಎನೆರ್ಮೂಗೆ) + ಪಿಡಿ] 
ನೆಯ್‌,, ನೆಯ್ಯಿ, ನೆಯ್ಯು, ನೇ, ನೇಯ್‌, ನೇಯು (ಕ್ರಿ). 
ನೆಯಿದ, ನೆಯ್ದ, ನೇತ (ಭೂಶಕೃ). ನೆಯ್ದು, ನೇದ್ಭ 


ನೆಯ್‌, 


(ಭೂತನ್ಯೂ). ೧. ನೂಲನ್ನು ನುಗ್ಗ ದಲ್ಲಿ ಹಾಸುಹೊಕ್ಕಾಗಿ 
ಅಳವಡಿಸಿ ಬಟ್ಟೆಯನ್ನು ತಯಾರಿಸು : “ನೆರ್ಯ--ನಸ್ತ್ರಕ್ರಿಯಾ 
ಯಾಂ, ಫೃತೇ ಚ?(ಶಮಧಾ); ಎಳದೆನಿಸಿರ್ದ ಪಾನಸೆಯ ತಣ್ಣೆ ಬಕಿಯಿಂದಮೆ 
ನೆಯ್ದ ಸೀರೆ (ಕಾದಂಉ. ೪೫೯) ; ದೇವರ ನಂದಾದೀವಿಗೆಗೆ ಬಿಟ್ಟಿ ಗಾಣ 
ವೆರಡು ಹಳನಿಗೆಯಂ.ನೆಯ್ವ ಮನೆಯೊಂದು ಹೇಲಿನಲು ಎಲೆ ೧೦೦ 
(ಎಕ. ೫1, ಚಳ್ಳೆ ಕೆ. ೨೧-೩೭; 1087); ಈ ಸೀರೆಯ ನೆಯ್ದವ 
ನಾನೋ ನೀನೋ (ದೇದಾನ. ೭೦-೧೪೭) ; ಇಂಗದಿರಿಂಜಿ ನೆಯ್ಮುದೆನಲಪ್ಪ 
ದುಕೂಲದ ಕಮ್ಮನಪ್ಪ ಬೆಳ್ಮಿಂಗಳೆನಲೈ . . . ಮಲ್ಲಿಗೆಯ , ಕಾಂತಿ 
ಮಂಸುಂಕೆ (ವರ್ಧಪು. ೬-೪೯); ಅಂಬರದ ನಡುನೆ ಬಹುತರದಿಂ 
ನೆಯ್ದ ಂಬರಡೊಳ್‌ ಕೆಯ್ಗೊಳಿಸಿದ ಚುಂಬಿತರತ್ನಂಗಳಂತೆ ತಾರಗೆ ಮೆಜಿಕಿಗುಂ 
(ಗಿರಿಕ. ೪-೯೧); ಈರಾರ್ಜ೯ವತ್ಸರಂಗಳು ಜಾಣ್ಮೆಯಲಿ ನೆಯ್ಸು ಮಡಗಿ 
ದುತ್ತ ಮವಸ್ತ್ರಮಂ ಪ್ರಿಯನಡರಿ ಬೇಡಿದಡೊಬ್ಬ ತಸಸಿಗೆ ಕೊಡನೆ ಜೇಡರ 
ದಾಸಂ (ಬಸಪು. ೧೧-೩೬). ೨. ಹೆಣೆ; ಜೋಡಿಸು : ಕುಸುಮಾಸ್ತ್ರ 
ವಸ್ತ್ರಂಗಳಂ ಮೆಯ್ಕೊಳ್‌ ` ನೆಯ್ದೋರಂತೋಜೆಯರ ತೊಡೆದಂಗಾನು 
ಲೇಪನದ ಸೌರಭ್ಯನುಂ ತೆರಳ್ಳಿ (ಕುಸುಮಾ, ೪-೨೯ ನ). ೩. ರಚಿಸು; 
ನಿರ್ಮಿಸು :' ಬೈದರಿಂದ್ರನನಿಂದುಮಾಳಿಗೆ ನೆಯ್ದ ರಥ ನುಗ್ಮಾಯ್ತು 
ನಾಳನ ಕೊಯ್ದೆರೋ ಹುಗ್ಗಿಗರೆನುತೊಅಲಿದುದು. ಸುರಸ್ತ್ಪೋಮ 
(ಕುನ್ಯಾಕ. ೭-೨೫) ; ನಾನು ಬಾಹ್ಯವಿಷಯಪ್ರ ಸಂಚವನ್ನು ನೆಯ್ದ 
ಅಲ್ಲಿ ಸಿಕ್ಕು ಪಾರಾಗಲರಿಯದೆ. ಒದ್ದಾಡಿಕೊಂಡಿರುವುದೇ ಸುಖ ಶಾಂತಿ 
ಎಂದಿರುವ ಮನ (ನೋಳಿನಾ, ೧೨೨ ಪ್ರಸ್ತಾನನೆ): ೪, ಹೊಂದಿಕೊಳ್ಳು ; 
ಹೆಣೆದುಕೊಳ್ಳು ೨ ದಟ್ಟವಾಗಿ ಬೆರ್ಕೆ-- ಕೂಡು : ಕಿಜುಬಿದಿರುಗಳ 
ಕಂಟಿಕಿಗಳು ನೆಯ್ದು ಕೊಂಡಿಯುಹೆಗೆ ದಾರಿಯ ಕೊಡದೆ... ಮುಸುಕಿ 
ಹವು (ಕಂನವಿ. ೧೪-೪೫). ನೆರಿ, : ೧. ನಾರು ನೂಲು ಕ್ರಿನಿಂಜ 
ರೋಮಂಂಗಳಿಂದೆ ನೆಯಿಂದ[ಪಾಠಾಂ. ನೆಯ್ಕಾ, ಸೈದಾ] ,ಆ ಸೀರೆ ನಾಲ್ಕು 
ತೆಅನಕ್ಕು (ಮೆಂಗರಾ. ೧೦೦-೨೭). ನೆಯ್ಕು : ೧. ನೆಯ್ಯೂವವನಿಗೆ 
ಲಾಳಿ ನಗಕ್ಕೆ ಗಾಳಿ (ಗಾಡಿ). ನೇ : ೧. ಒಂದೇ ಮಗ್ಗದಲಿ ನೇತ ಕವಿತೆ 
ಶಬಲಾಂಶುಕವನುಡುತ ಕನಿಗತಿಸುಖನ ನೀಡು (ಗ೪ಿವಿಂ. ೨೩-೬೯). 
೪. ನೇದಪುರುಷನ ವಿಗ್ರ ಹದಲಿ ವಿಭೀದನಿಲ್ಲದೆ ಬಿಸಜಸಂಭನನಾದಿಯಾದ 
ಸಮಸ್ತ ಜೀವರು ನೆಲೆನನೆಗಳಾಗಿ ನೇದುಕೊಂಡಿಹರು (ಕುವ್ಯಾಉ.೪-೬೪) , 
ಬಿ. ವ್ಯಾಪಿಸು ; ಹರಡು : ಮೆರೆವ ಹೊಂಬಿಸಿಲೈಕಿಲಿಂ ತೊಡವುಗಳ 
ಸಮರೆ ತೆರೆದ ಹೊಲನುಂ ನೇದು ಮನೆಯೊಸಗೆಯಂತೆ ನರುಗಂಪು ತುಂಬಿ 
ತೆನೆ ಬಾಗೆ ಬಂದಂ ದೊಡ್ಡ ಮರಿಯಾನೆ ಬೆಳ್ಳಿ ಹೊರೆ ತರುವುದೆಂಬಂತೆ. 
(ಕಾಲೂರ, ೭೨-೧೩೦). ನೇಯ; ೧. ವಸಶೇ ಜಾ ನೇಯ್ಕೂಪಂ 
(ಕಾಶಕೃ. ೧೬೦); ಸಂತೆ ಹೊತ್ತಿಗೆ ಮೂರುನೊಳ ನೇಯ್ದ ಹಾಗೆ (ಗಾದೆ). 
ನೇಯೆಂ : ೧. ಮುಂಬಯಿ , .. ಮೊದಲಾದ ಪಟ್ಟಿ ಗಳಲ್ಲಿ ಕೆಲನರು 
ಶ್ರೀಮಂತರಾದ ನರ್ತಕರು ಇಂಗ್ಲೆಂಡದಿಂದ ನೂಲುವ, ನೇಯುವ 
ಯಂತ್ರಗಳನ್ನು ತರಿಸಿ ಕಾರಖಾನೆಗಳನ್ನೂ ಹಾಕಿರುತ್ತಾರೆ (ಮುಂಬಯಿ, 
೬೪-೨೯); ಹಬ್ಬಿರುವ ಹಳೆಮಾಟ ಹೊಸ ಹೊಸೆಯ ನೇಯುವುದು 
ಇಬ್ಬೆಳಕಿನಿಂ ತೊಳಗಿ ಪಡೆದುಡೆಯ ಗೆಲುವಂ (ಕಾಲೂರ. ೭೦-೧೨೫) ; 
ಅವಸರಕ್ಕೆ ಮೂರು ಮೊಳ ನೇಯಬೇಡ (ಗೌಜಿ), ೩. ಒಡಲ ನೂಲಿನಿಂದ 
ನೇಯಂವಂತೆ ಜೇಡ ಜಾಲಾ (ನಾದಲೀ, ೮೪-೯); ಈ ಪ್ರತಿಮೆಗಳನ್ನು 
ನೇಯುವಾಗ . . . ನಮ್ಮ ಮನಸ್ಸಿನಲ್ಲಿ ಹೇಗೆ ಅವು ಕೂಡುವುವೋ 
ಹಾಗೆಯೇ ಜೋಡಿಸುತ್ತಾನೆ (ಚಂಡೆನು, ೩ ಮುನ್ನುಡಿ); ಪದಗಳನ್ನು 
ಗೀತರೂಪವಾಗಿ ನೇಯುವುದು, ಅವುಗಳ ಓಟನೇ ನೃತ್ಯದ ಸಂತೋಷ 
ಗಳನ್ನು ನೀಡುವಂತೆ ಮಾಡುವುದು ಇವು ಮೂಖ್ಯ (ಭಾನಗೀ. ೪೯); 
ಇದೆಲ್ಲವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ, ತನಿಖಿಸಿ ನಾನು ನನ್ನ ಜಾಡನ್ನು 


೪೯೧೨ 


20 


25 


30 


35 


45 


ನೆಯಿದ 


ನಿವಾಂತವಾಗಿ ನೇಯ ತೊಡಗಿದೆ (ದೀಸಹ. 11, ೨೮). 
[ಜೀ.॥ ತಮಿ, ಮಲ. ಕೊಡ. ನೆಯ” ; ತುಳು. ನೆಯ”, ನೆಯಿಂ; 
ತೆಲು. ನೇಯು ; ಕುನಿ. ನೆಹ್ನಾಯ್‌] 

ನೆಯ, ನೆಯ್ಯಿ; ನೈ; (ನಾ): ೧. ತುಪ್ಪ ; ಆಜ್ಯ : "ನೆರ್ಯ-- 
ನಸ್ಟ್ರಕ್ರಿಯಾಯಾಂ, ಫೃತೇ ಚ” (ಶನುಧಾ); “ನೆಯ್ಕೊಂದಾಜ್ಯಂ” (ಕಶಸಾ. 
೭-೧೩೭); ನಾಯ್ಗೆ ನೆಯ್ಯಕ್ಕುಗುಮೇ (ಸಮಪ. ೨-೩೯); ಗರಗರನಾದುದು 
ಕೂಲಿ” ನೆಯ್‌ ಸುರಯಿಯ ಕಂಸಾಯ್ತು ಸಟ್ಟುಗಕ್ಕಂ ಮೊಸರ್ಗಂ 
ಹಿರಿದುಂ ಪೋರ್ಕುಳಿಯಾದುದು ಕರಮಿನಿದಾಯ್ತ ಅಕೆ ಹೆೊದಕನಲ್ಲದೆ 
ಹೊರಕಂ (ಸೂಕ್ತಿ ಸು. ೧೧-೯೦); ಪಿರಿದುರಿದ ಕಿಚ್ಚಿಂಗೆ ನೆಯ್ಯನೆಅಕೆ ನಂದದಿಂ 
ಪರಿಪರಿಯ ನಿಷ್ಮು ರದ ಮಾತುಗಳ ನುಡಿವ (ಚ್ಹಾನಚಂ. ೧-೯೬) ; ಕಿಚ್ಚು 
ನೀರಿಂದ ನಂದುವುದದು ನೆಯ್ಯಿಂದ. ಹೆಚ್ಚು ವುದು (ಭರಚ, ೬೫-೪೦) ; 
ಘಟ್ಟ ಗೊಂಡ ತಿಳಿನೆಯ್ಯಂತೆ (ರಾಜಶೇ. ೩-೮೫). ೨. ಜೇನುತುಪ್ಪ : 
ಪುದಿದಡನಿಯೆ/. ಕಟ್ಟಲೆ. ಸೂಲದೊಳಿಕ್ಕಿದೊಡಿಟುದು ಸೋರ್ವ ತಿಂಗಳ 
ಪೆಣದಂದದಿನಿರ್ದುದುರ್ನಿ ಕೆಟಿಗುರ್ಕಿದ ನೆಯಿ್ಯಿಂ ಜೇನ ಪುಟ್ಟ ಪೆರ್ಮರ 
ಗಾಡೊಳ್‌ (ಲೀಲಾನ, ೬-೨೬); ಜೇನ್‌ ಹುಟ್ಟಿ ಯಿನೊಯ್ಯನೆ ನೆಯ್ಯೊಸ 
ರುನವೊಲ್‌ (ಉದೈಜೇ. ೬೯). ೩. ಎಣ್ಣೆ ; ತೈಲ: ಸೌಂದರಿಗೆ 
'ಸಮಂತು ನೆಯ್ಯನೊಸೆದೇಲುಸಿದರ್‌ ಕುಲಕಾಮಿನೀಜನಂ (ಶಾಂತೀಶ್ವ. 

“ನೆಯ್‌' ಎಂಬುದಕ್ಕೆ "ತೈಲ' ಎಂಬ ಅರ್ಥವಿತ್ತು 
(ಸಂಶೋಧ- ೮೮). ನೆಯ್ದ : ೪. ಜಿಡ್ಡು : ನೆಯಿ ಹತ್ತದ ನಾಲಿಗೆಯಂತೆ 
ಹುಡಿಹತ್ತದ ಗಾಳಿಯಂತೆ . . ,' ಇರ್ದೆನಯ್ಯಾ (ನಚಸಂ. ೪೭೮-೧೮೬). 
ನೈ: ೧7 ಕೈ ಮುಟ್ಟದ ಗತಿಯಂತೆ ನೈ[ನಾಉಂ. ನೆಯಿ] ಮುಟ್ಟದ 
ನಾಲಿಗೆಯಂತೆ ಪವನ ಮುಟ್ಟಿದ ಪರ್ಣದಂತೆ ಭಾನಭ್ರಮೆಯೊಳಗಿದ್ದೂ 
ಇಲ್ಲದ ಶರಣನ ಇರವು ಸದಾಶಿವಮೂರ್ತಿಲಿಂಗದ ಅಂಗವು ತಾನೆ 
(ಅಟಕಿಮಾ. ಕ. ೧೫೯-೬೧೧; ಗಣಭಾ. ೧೨೧-೪ ನೋ). 

ನೆಯ್ಯನಿಳುಹು - ನೆಯ್ಯಿಳಿಸು: ಮಂಗಲವಾಗು ನೀನಜಿತಸೇನಂಗೆನು 

ತಂಗನೆಯರು ನೆಯ್ಯನಿಳುಹಿ ಉಂಗುರುಡುಕೆಗಳ ಮಾಡಿದರಭಿನನಮುಂಗಲ 
ದೇವಿಗೆ ಮುದದಿ (ಚಂಪ್ರಸಾಂ, ೧೨-೧೮೦), ನೆಯ್ಯನೇಟೀಸು ಹಾ 
ನೆಯ್ಯೇಖಾಸು : ಲಗ್ನ ಸುಮುಹೂರ್ತದಲ್ಲಿ ಲಲನೆಯರ್‌ ಗಿರಿಜೆಗಕ್ಸತೆ. 
ಯಿಟ್ಟು ಶೋಭಾನದುಲುಹಿನಿಂ ನೆಯ್ಯನೇಖಶಸಲಿತ್ತ ಪರಶಿವಂ ಚಲಿಸಲನು 
ವಾದನು (ಲಶಿಚಿಂ. ೧೫-೧೯) ; ಲಲನೆ ನಿನ್ನೈರ್ಜಿವಾಗಿದಲರೆಂಬಿನೆಂದಂಸ್ರಿ 
ಗಳಿಗೆಜಿಗಿಸಿ ಸಂತಗೆಯ್ವಂತೆ ಎಳೆಯಳಡಿಗೆ ನೆಯ್ಯನೇಅಕಿಸಿದರು: ಚೆಲ್ವ 
ಕೆಳದಿಯರಂ . . ಇನಿಯನ ಮನಕನುರಾಗವನೀನ ವನಿತೆಯ 
ದೋರ್ಮೂಲಗಳೆಂದು ಘನಕುಚೆಯರು ಸರದಿಂ ಮುಟ್ಟ ತೋರ್ಪಂತೆ 
ವಿನಯದೆ ನೆಯ್ಯೂನೇಖಸಿದರು ಮಂದದೆ ಮಸ್ತ ಕದೊಳು ನೆಯ್ಯನೇಆ 
ಸಿದರಬ್ಬ ವದನೆಗೆ ಕೆಳದಿಯರು (ತ್ರಿಭುತಿ. ೨೨-೩೧). 
[ದೇ,॥ ತಮಿ. ಮುಲ. ಕೊಡ. ಕೊಲಾ. ನಾಯ್ಕಿ. ಸರ್ಜಿ. ನೆಯ್‌ ; 
ತುಳು. ನೆಯಿ ; ತೆಲು, ಸೆಯಿ, ನೆಯ್ಯಿ, ನೇಯಿ ; ಗಡಬ, ನೆಯ, 
ನೆಯ; ಗೊಂಡಿ. ನೀ; ಕುಣ. ನೀಜು; ಶಕುನಿ. ನೀಯು ; 
ಕುರುಖ್‌. ನೇತ ; ಕೋತ. ನರ್ಯ; ತೊದ. ನಿಯ್‌] 

ನೆಯಕಾರ «ನೆಯ್ಯಾರ' ನೋ. 

ನೆಯಕಿ "ನೆಯ್ಗೆ' ನೋ. 

ನೆಯ "ನೆಯ್‌,' ನೋ. 

ನೆಯ್ಲಿ "ನೆಯ ನೋ. 

ನೆಯಿಕಾರ "ನೆಯ್ಯಾರ' ನೋ. 

ನೆಯಿಗೆ "ನೆಯ್ಗೆ' ನೋ. 

ನೆಯಿದ "ನೆಯ್‌,' ಷರಾ. 


೪-೨೨೦); 


ನೆಯಿದಲೆ 


ನೆಯಿಂದಲೆ “ನೆಯ್ದಿ ಲ್‌? ನೋ. 

ನೆಯಿದಿಲು "ನೆಯ್ದಿ ಲೌ” ನೋ. 

ನೆಯಿದೊಡೆ (ಕ್ರಿ). ಎಣ್ಣೆ ಹಚ್ಚು; ತೈಲವನ್ನು ಲೇಸಿಸು : ನೆರೆದು 
ಬಂದಾ ಗೋಸಿಯರು ತಾಂ ಸ್ಮರನ ತಂಡೆಯಸೆತ್ತಿ ಕೊಳುವತಿಹರುಸದಲಿ 
ನೆಯಿದೊಡೆನ ಮೈದೊಳೆದೈದೆ ತೂಪಿಉವ ಮುದ್ಧಿಪ ಪಾಡಿ ತೂಗಿಪ 
ನಲಿನಿನಿಂದಿಹರು (ಸಾಳ್ವಭಾ, ೨೧-೨೬). [ನೆಯ್ಕಿ( ನೆಯ) ತೊಡೆ] 

ನೆಯ್ಯಾರ, ನೆಇಗಾರ, ನೆಯಕಾರ, ನೆಯಿಕಾರ, ನೇಕಾರ, ನೇಗಾರ 
(ನಾ). ನೇಯ್ಗೆ ಕೆಲಸ ಮಾಡುವವನು; ನೇಯುವವನು : 
"ನೆಯ್ಯಾರಿಕೆ? ಸರಾ. ನೆಇಗಾರ : ಸುಗುಟೂರ » x ೫೦ಕ ನಾಡಿನ 
ಹವಳದ ನೆಇಗಾರ ಸೆಟಿಗಳಿಗೆ ಹಾಕಿಸ್ತ ಶಿಲಾಶಾಸನ (ಎಕ, x (5), 
ಕೋಲಾರ, ೨೭೮-೪; 1573), ನೆಯೆಕಾರ: 'ಅನರ ಸಂಚಯನನ್ನು 
ನೆಯಕಾರಂಗೆ ನಾಡಿಕೊಟ್ಟಿರು (ಇಂಗ್ಲಇ. ೧೧). ನೆಯಿಕಾರ: 
*ಕುನಿಂಜ--ಜೇಡ, ನೆಯಿಂಕಾರ” (ಗಂಗಾನು. ೯೧). ನೇಕಾರ: 
“ಜಾಡ, ನೇಕಾರ, ಹಟಗಾರ, ದೇವಾಂಗ” (ಕಂನುಹು. ೮೪); ಶಿಕ್ಷಣ 
ಪಡೆದ ನೇಕಾರರು... ಸರಿಶ್ರಮ ಪಡೆದಿದ್ದರು (ಕ್ರಿಯಾಶಿ, ೯೪) ; 
ಬಾಳುವೆ ನಡೆಯಬೇಕಾದರೆ ಕುಂಬಾರ, ಹಡಪಿಗ, ಮಡಿವಾಳ, ನೇಕಾರ 
ಮೊದಲಾದನರೂ ಬೇಕು (ಕನ್ನಜಾ. ೪೪), ನೇಗಾರ ನೇಗಾರ, 
ಚಮ್ಮಾರ, ಬಡಗಿ, ನಾಯಿಂದ ಇವರುಗಳು ತಮ್ಮ ತನ್ನು ಕಸುಬು 
ಗಳಿಂದಲೇ ಜೀವನಾಧಾರಕ್ಕೆ ಬೇಕಾಗುವಷ್ಟು ದವಸಧಾನ್ಯ ಪಡೆಯು 
ತ್ತಿದ್ದರು (ಕಳಹು. ೯೩). [ನೆಯ 4 -ಕಾರ( ಎ-ಕಾಳ)] 

ನೆಯ್ಯಾರಿಕೆ (ನಾ). ನೇಯುವ ಕೆಲಸ; ನೆಯ್ಗೆ : ಪ್ರಾಚೀನಕಾಲದಲ್ಲಿ 
ನೆಯ್ಯಾರಿಕೆಯ ಸಲುವಾಗಿ ಪ್ರಸಿದ್ಧ ವಾದ 'ಸ್ಥಾನವೆಂದರೆ ಪೈ ಕಣ (ಕರ್ಣಾಪೂ. 


೩೫). [ನೆಯ್ಯಾರ-- ೨೪] 


ನೆಯ್ಯೂಳು (ನಾ). ತುಪ್ಪ ದೊಡನೆ ಬೆರಸಿದ ಅನ್ನ, ತುಪ್ಪದ ಅನ್ನ: 


ನೆರ್ಯ್ಗಕೂಳು, ಕುಂಬಳ ಮತ್ತು ಪಾಯಸಗಳನ್ನು ಮಾಡಿದ್ದರು 

(ನಡೆದಾ. 11, ೧೧೩೨); ಕಡುಂಬುಟ್ಟು ಕೋಳಿಕರಿ ನೆರ್ಮಕೂಳುಗಳ 

ಬಿರ್ದೂಟದಿಂದ ಅವನು ಬಾಯ ಸವಿಯನ್ನು ತಣಿಸಿಕೊಂಡ (ಹುಲಿಹಾ. 
೧೪೬). [ನೆಯ 4 ಕೊಳ್ಳು (ಕೂಟ, )] 

ನೆಯ್ಗಡಲೆ (ನಾ). ಎಣ್ಣೆಯಿರುವ ಕಡಲೆ; ನೆಲಗಡಲೆ ; ಕಡಲೆ 

ಕಾಯಿ; ಸೇಂಗಾ: ನೆಯ್ದ ಡಲೆಯಂ ಮೆಲುತುಂ (ಕುಸುಮಾ 
[ನೆಯ -- ಕಡಲೆ] 

» ನೆಯಕಿ, ನೆಯಿಗೆ, ನೇಗೆ, ನೇಯಿಗೆ (ನಾ). ೧. ಬಟ್ಟೆ 
ನೇಯುವುದು; ನೇಕಾರನ ಕೆಲಸ: “ನೆಯ್ಗೆ ಗೆ ಮುಧ್ಯನಾರಿಯೊಳಗೂಕೆ 
ಶಬ್ದಂ? (ಶಬ್ದಮಂ, ೭೯) ; ಊತ, ಸೂತ ಇವು ನೂಲ ನೆಯ್ಗೆ 
ಯಲ್ಲಿಯೂ ಹೊಲಿಗೆಯಲ್ಲಿಯೂ ವರ್ತಿಸುಗು (ನಾಚಿರಾ. $). ೨. ಹೂಟ; 
ಸಂಚು ; ತಂತ್ರ : ದೈನದೂರರು ಧರ್ಮಹೀನರು ನೆಯ್ದ ನೆಯ್ಗೆ ಗಳೆನುತ 
ನಿಂಗೆ ಬಿಸುಸುಯ್ದುತಿರ್ದರು ಕರ್ಣ ಕೃಪ ಗುರುನಂದನಾದಿಗಳು 
(ಕುಪ್ಯಾದ್ರೋ. ೧೪-೪೬), ೩. ಎಣಿಕೆ; ನಿಚಾರ ; ಆಲೋಚನೆ : 
ಬಿಡಿಸಿದಧರದ್ವಯ ವಿಷಾದದ ತಡಿಯ ಚಿತ್ತದ ನೆಯ್ಗೆ ಬೇಜಕಿಂದೆಡೆ. 
ಯಲಿದ್ದುದು (ಕುನ್ಯಾಅ. ೨೧-೧೩). ನೆಯೆಕಿ : ೧. ವಸ್ತ್ರವು. 
ಇಂಥಾ ರದ ದಪ್ಪ ನೆಯಕಿ ಉಳ್ಳಿ ದ್ವಿರಬೇಕು (ಮುಂಬನ್ಯಾ. ೪೦). 
ನೆಯಿಗೆ : (೨. ಸೇಗಿ: ೧. ಯಗ್ಡ ದರಲ್ಲಿ ನೇಗೆಯ ಕಲೆಯ ವಿಷಯ 
ವಾಗಿ ಬಹು ಸೊಗಸಾದ ದೃಷ್ಟಾಂತಗಳು ಕಂಡುಬರುತ್ತ ನೆ (ಬಾದಿಶಾ.೧ಂ). 
ನೇಯಿಗೆ : ೧. ನೇಯಿಗೇ ಕೆಲಸವು ಎಲ್ಲಾ ಕಡೆಗಳಲ್ಲಿಯೂ 
ನಡೆಯುತ್ತದೆ. (ಭೂಗೋಳ. ನೇಯಿಗೆಯಾದರೂ ನಯನಿದ್ದರೆ 
ನಾಣ್ಯ ಸಿಕ್ಕೀತು (ಗಾದಿ). 


೧೧-೧೫೯). 


೩೯); 


೪೯೧೩ 


20 


40 


45 


ನೆಯ್ದಿಲ್‌ 


ನೆಯಿಗೆಯನ, ನೇಯಿಗೆಯವ ಇ ನೇಯುವ ಕೆಲಸ ಮಾಡುವ 
ವನು; ನೇಕಾರ : ಇನ್ನೊಂದು ಸಣ್ಣ ನುನೆಯಲ್ಲಿ ಮೊದಲಿನಿಂದಲೂ 
ಯಾರೋ ಒಬ್ಬ ನೆಯಿಗೆಯನರ ಮಗ್ಗ ನಡೆದುಕೊಂಡು ಬಂದಿತ್ತು 
(ಸಾಹೇಬ್‌, ೫) ; “ತಂತುವಾಯೆಃ, ಕುವಿಂಜ1--೨ ಸೇಯಿಗೆಯೆನನ 
ಹೆಸರು” (ಸಿದ್ಧಾಂತಿ. ೩೧೦) ; ನೇಯಿಗೆಯವನಿಗೆ ಯಾಕೆ ಕೋತೀನುಂಿ? 
(ಗಾಡಿ). ನೆಯಿಗೆ ಹುಳ -: ಜೇಡರ ಹುಳು; ಊರ್ಣನಾಭ : “ಊತಾ, 
ತಂತುನಾಯಃ, ಊರ್ಣನಾಭಃ, ನುರ್ಕಟಿಕಃ, ಜಾಡಹುಳು, ಸಾಲೇಹುಳ 
» ನೆಯಿಗೇಹುಳ” (ಸಿದ್ಧಾಂತಿ.೧೫೭). [ನೆಯೆಂ”, ---ಗೆ] 

ನೆಯ್ಗೆ ಕಾಣ (ನಾ). ಎ ನೆಯ್ಯಾರ : ತುಹಿನಕರಂ ಮಿಥುನದೊಳರೆ 
ಮಹಿಜಾದಿಗಳೀಕ್ಷಿಸಂದು ಲೋಹಾಜೀವ್ಯಂ ಮಹಿನಾಭಂ ನಿಬುಧಂ 
[ಭಯ]ರಹಿತನಂನಂ ನೆಯ್ಲೆ ಕಾಅನಧನನೆನಿಕ್ಕುಂ (ಜಾತತಿ, ೨೦-೩). 

[ನೆಯ್ಗೆ +-ಕಾಅ)] 

ನೆಯ್ಗೆ ಗೊಳ್‌ (ಕ್ರಿ). ಹೆಣೆದುಕೊಳ್ಳು ; ಒಂದಕ್ಕೊಂದು ಸೇರಿ 
ಕೊಳ್ಳು: ಗುಲ್ಮನುಲಸಮಾ ನೀರುಧಂ ಸ್ತ ಂಬಮೆನೆ ನೆಯ್ಲೆ ಗೊಂಡಿರ್ದ 
ಹೊಡಬ ಸಕ್ಕು (ನುಂಗರಾ, ೩೩-೬),  [ನೆಯ್ಗೆ --ಕೊಳ್‌] 

ನೆಯ್ದ "ನೆಯ್‌,' ಪರಾ. 

ನೆಯ್ದ ಲ್‌, ನೆಯಿದಲೆ, ನೆಯಿದಿಲು, ನೆಯ್ದಿಲು, ನೆಯ್ದಿಲೆ, 
ಕೈದಿಲ್‌, ನೈ ದಿಲು, ನೈದಿಲೆ (ನಾ). ನೀರಿನಲ್ಲಿ? 'ಬೆಳೆಯುವ ಒಂದು 
ಬೆಸಯ ಹೂವು; ಇುಮ್ಳೆಡು ಉತ್ಪಲ : “ಇಂದೀವರಂ, ಉತ್ಪಲಂ.- 
ಈ ತಿ ನೆಯ್ದಿಲ್‌? (ಹಲಾಯು. ೧೧೨-೫೯); ನೆಯ್ಲಿಲ ಕಾವಂ ತುರಿಗೆಯ್ಡಿ 
ಸೀಳ್ವ ತೆಜದಿಂ ಸೀಳ್ಡಂ ಜರಾಸಂಧನಂ (ಸಂಪುಭಾ. ೬-೨೭); ನೆಯ್ದಿಲೊಳ್ಕು 
ಗುಳಿನ ಮಾಲೆಯೆಂದಸಿಯನಪ್ಪುವ . .. ಎಗ್ಗನಂತೆ (ಕಾದಂಪೂ. ೮೪೭) ; 
ದಿಟ್ಟ ನೆಯ್ದಿಲ ಪೊಸವಾಸಿಗಜೊಳೆಣೆಯೆನೆ  (ಶಾಂತಿಪು. ೫-೧೫೮): 
ತಿಳಿಗೊಳಂ ಪೆಣ್ಣ ೦ಚೆಯಿಂಂ ಬೆಂಚೆ ನೆಯ್ದಿಲ ಪೂನಿಂ, . . ಒಪ್ಪೆ (ಮಲ್ಲಪು. 
೨-೧೫) ; ಗಿರಿಜೆ ಶಶಿನದನೆ ಕೊಳನಂ ಭರದಿಂ ಪುಗೆ ನೆಯ್ದಿ ಲೆಯ್ಮಿದುವು 
ವಿಕಸನನುಂ (ಗಿಂಕ, ನೆಯಿದಲೆ : ' ಪದುಮ ಪಂಜಳ 
(ಪಜ್ಜಳ)ನರ್ಣ ನೆಯಿದಲೆ (ಸೈದಿಲೆಯಾಗಿರ್ದಳವ್ವೆ (ಸರ್ನನ, ೬೯-೩೭೪). 
ನೆಯಿದಿಲು: ತೊಳಪ ಕಂಬೆಳಗಿನಿಂದ ನೆಯಿದಿಲ[ಪಾಠಾಂ. ಫೈದಿಲ] ಬಳಗ 
ವನು ಸಾಲಿಡುತ (ಸಾಳ್ವಭಾ, ೩೨-೧೬). ನೆಂಯಿ ಲು: “ಇಂದೀನರಂ- 
ನೆಯ್ದಿಲು, ಶುಂಠಿ, ಕರಿಯ ಕೋಸ್ಕ 1(ಓಷಧಿ,೧೪); “ಚಂದ್ರಿ ಕಾಂಬುಜಂ- 
ನೆಯ್ದಿಲು, ಬಿಳಿಯ ನೆಯ್ದಿಲು” (ಓಷಧಿ, ೫೫). ನೆಯ್ದಿಲೆ ; 
“ಉತ್ಪಲಂ ಇಂದೀವರಾಖ್ಯಮೆನೆ ನೆಯ್ದಿ [ಸಾಂ90, ನೈದಿ]ಲೆಗೆ ನಾನು 
ಮುಕ್ಕುಂ” (ನುಂಗರಾ. ೧೨೪-೧೬) ; ಪೋಗಲಾಜದೆ ನೆಯ್ದಿಲೆ ಮುಂಜಿ 
ನಮುಂಚ್ಛಿತು ಮೂಗಾಯು್ತೂ ಜೊನ್ನ ನಕ್ಕಿಗಳು (ಮೋಹತ. ೧೮-೧೦೭); 
ತಳೆರಡಿಗೆ . . . ನೆಯ್ಮಿ[ಪಾಂಾಂ, ಸೈದಿ]ಲೆ ಕಣ್ಣಿ ಬಾಳೆ ತೊಡೆಗೆ... 
ಗಿಳಿಗಳಿಂಚರಕೆ ಸೋಲ್ಲನಯನಂಗಳೊಳ್ಳೆಲಸಿದುವು (ಜೈಮಿಭಾ. ೩೦-೪) ; 
ನೆಯ್ಸಿ[ನಾ೫ಂ, ಸೈದಿ]ಲೆ ಸಗಲ್ಮುಗಿಯದು ಬೆಳ್ಳಿಂಗಳೆಂದು ಭಾವಿಸಿ 
ಹಿನುನುಂ (೧ಜಕೀ. ೯-೯). ನೈದಿಲ್‌: "ಉತ್ಪಲಃ--ಕೋಷ್ಮ, 
ಲಾನುಂಚ, ನೈದಿಲ್‌, ಸುಗಂಧಿ, ಮಾಗಳಿ” (ಓಷಧಿ, ೧೫); ಕಣ್ಣಳೋ 
ಡೊರೆನೆತ್ತೊಪ್ಪುವ ನೈದಿಲೋ (ಕಬ್ಬಿಕಾ. ೩೩೯); ನೈದಿಲ ತಾವರೆಯ 
ಮಿತ್ರರಿಗೆ ಮಂಡೆಯೊಳಿಟ್ಟಿ ನಂಜುಳಿಯ (ಕುನ್ಯಾಸ, ೧೫-೨೮); ಪದ್ಮಮಂ 
ಮಿಗೆ ತೊಜಕಿದಲ್ಲಿ ಲಕ್ಷ್ಮಿ ನಿಲೆ ನೈದಿಲೊಳ್‌ (ಉಜಕೇ- ೯-೪). ನೈದಿಲು : 
“ಜಾತ್ಯುತ್ಸಲಂ - ನೈದಿಲು? (ಓಷಧಿ, ೬೨) ; ನಳಿನದಳಡೊಳಗಡಗಿದವು 
ನೈದಿಲುಗಳಲಿ ತನಿನೊರೆನ ತುಂಬಿಯ ಕಳರನಕೆ ಬೆಚ್ಚಿದುವು. . . ಜಕ್ಕ ನಕ್ಕಿ. 
ಗಳು (ಕುನ್ಯಾದ್ರೋ. ೧೭-೧೫) ; ಸೀದವಾ ಮಗ್ಗುಲಿನ ಮೈಯಲಿ 
ನೈದಿಲಿನ ತಾವರೆಯ. ಕದಳಿಯ ನಾದಿಕೆಯ ನಾಳಂಗಳುರಿನೊರೆಗುದಿಯಂ 


೪-೨೧). 


ನೆಯ್ದಿಲು. 


ಸಬುದದಲಿ (ತೊರಂಾ. ೩-೧೧-೪೭) ; ಚೆಂಗಣಿಗಿಲು: ಸೈದಿಲು ಹೊಂದಾ 
ನರೆ ಪೊಂಗಿದ ಸರಸಿಗಳಿಂದ ಮಂಗಳಮಯ ವೆನಿಪುದ್ಧಾನ ಕಣ್ಣಿ ಬೆಡಂಗಾಗಿ 
ರಾಜಿಸುತಿಹುದು (ಕಂನವಿ. ೨-೪೯). ನೈದಿಲೆ; ಬಲು ಬಿಸಿಲೊಳುಲಕ 
ನೊಂದ ನೈದಿಲೆಗಳಿಗೆ ಚಂದ್ರಿಕೆ. . . ಭನಗೋಟಿಲೆಯ ಜೀಪಿಗೆ ಸುಪ್ರ 
ಬೋಧದ ಸುಳುನಿನಂತಿರೆ ಪಾರ್ಥ ಮೈ ದೋಟಕಿದನು 
(ಕುನ್ಯಾದ್ರೋ. ೩-೪೬), 

ನೆಯ್ದಿ ಲ ಗತ್ಜಿ, ನೈದಿಲ ಗೆಜ್ಜೆ - ನೈದಿಲೆ ಬೇರಿನಲ್ಲಿರುವ ಗಡ್ಡೆ : 
“ಶಾಲೂಕ-ನೆಯ್ಲಿಲ ಗಡ್ಡಿ” (ನಾಚಿರಾ. ಕಿ) ; “ಸೋತ್ಪಲ- ನೈದಿಲ ಗೆಡ್ಡೆ? 
(ಬಾಹಟೀ. ೨-೨-೬೦ ನು. ನೆಯ್ದಿ ಲಗಕ್ಕೆಯ್ಯ (?) ಕೃಷ್ಣ: ಉಟಿಕಿ 
ಮೆಜಕಿನ ಸೆಣ್ಮಾಣಿಕಗಡಣವನಿತ್ತ ನೆಯಿಲಗಣ್ಮೆಯ್ಯ ರತಿಮನೋಧನಗೆ 
(ನೋಹತ, ೧೫-೨೧). ನೆಯ್ದಿ ಲ ತಕ್ಕ ನೈದಿಲೆ ಹೂವಿನ ಗೆಳೆಯ, 
ಪ್ರಿಯ; ಚಂದ್ರ: ನೆಯ್ಮಿಲ ತಕ್ಕನುದಯಗಿರಿಶಿಬರಮನೇಉಲ್‌ 
ಪಿರಿದುಂ ಸೊಗಸಿದುದು (ಜಯಕಾ. ೧೧-೫೯). ನೆಯ್ದಿಲ 'ನನೆಗಾಜಿ. 
ನೆಯ್ದಿಲ ತಕ್ಕ: ಶರಧಿಯ ಬೆಳೆಗಾಅ ನೆಯ್ದಿಲ ನನೆಗಾಜ ವಿರಹದುಬ್ಬ 
ಟಿಗಾಜ , . . ಚಂದಿರನುದಿಸಿದ (ನರ್ಧಚ. ೮-೪). ನೆಯ್ದಿಲ ನಲ್ಲ 
ನೆಯ್ದಿ ಲತಕ್ಕ 2 4ನೆಯ್ದಿಲ ನಲ್ಲಂ . . . ಇರುಳೆಅಕಿಯನಪ್ಪ ೦” 
(ಚತುಸಿ. ೨೧೧). "ನೆಯ್ದಿ ಲ್ಸಲ್ಲ' ಪರಾ, ನೆಯ್ದಿಲ ಬಣ್ಣ ಇ ನೈದಿಲೆ 
ಹೂವಿನ ಬಣ್ಣ ; ಕಪ್ಪು: “ಶ್ಯೇನಿಯೆಂಬುದು ನೆಯ್ದಿಲ ಬಣ್ಣಂ 
[ಪಾಳ2೦, ಸೈದಲ ವರ್ಣ]* (ಹಲಾಯು. ೧೨೨-೫೩). ನೆಯ್ದಿಲ 
ಮಯ್ದುನ- ನೆಯ್ದಿಲ ತಕ್ಕ: (೪. ನೈದಿಲರಸ ಎನೈ ದಿಲೆಯ 
ಒಡೆಯ ; ಚಂದ್ರ: ಕರಯುಗಳತಳದಲಿ ಪಾದದಲ್ಲಿ ಪದ್ಮಂಗಳೆಡದಲಿ 
ಮತ್ತಿ ನೊಸಲಿನಲಿ ನೈದಿಲರಸನ ಚಹ್ನನಿವು ' ತಾನೈದಿಹವು: (ಕೊರರಾ. 
೫-೩-೯೦). ನೈದಿಲ ಸಖ- ನೆಯ್ದಿಲ ತಕ್ಕ: ವಿರಹಿಗಳಯ್ಯ ನೈದಿಲ 
ಸಖನುಡುರಾಜ ಸರಸಿಜರಿಪು ಮೃ ಗಧರನೆ ತರುಣಿ: ರೋಹಿಣಿಯ ಚಂದ್ರನೆ 
ನಲ್ಲ ಬಾ ಎಂದು ಕರೆದು ಚಕೋರನುಲಿದವು (ನಿಜಸಾಂ. ೩-೬). 

[ದೇ.॥ ತಮಿ. ಮಲ. ನೆಯ್ತಲ್‌ ; ತುಳು. ನೈದಿಲೆ] 

ನೆಯ್ದಿಲು "ನೆಯ್ದಿ ಲ್‌ ನೋ. 
ನೆಯ್ದಿಲೆ "ನೆಯ್ದಿಲ್‌' ನೋ. 
ನೆಯ್ಗಿಲೆಗೋಲ್‌, ಸೈದಿಲೆಗೋಲ್‌ (ನಾ). ನೈದಿಲೆಯ ಹೊವಿನ 
ಬಾಣ ; ಮನ್ಮಥನ. ಬಾಣ: ಗಂಡಲರ್ವಕ್ಕಿ ತಿಜುವಾಂತ ಕುಸುಮ 
ಕೋದಂಢವನೆಡಗೆಯ್ಯೊಳಾಂತು ಚಂಡನಿಕ್ರಮ ನೆಯ್ದಿಲೆಗೋಲ ತಿರುಹುತ 
ಕಂಡನು ಕುಳಿತಿರ್ದ ಶಿವನ (ನೋಹತ. ೭-೫೨). ನೈ ದಿಲೆಗೋಲ್‌ : 
ಗೊಲೆಗೊಳಿಸಿದ ಪುಷ್ಪ ಚಾಸ ಸರೋಜ ಸೈದಿಲೆಗೋಲ್ಲಳ ಕುಸುಕಿಅಿದು 
(ನೋಹತ, ೭-೨೩). [ನೆಯ್ದಿಲೆ (-ನೆಯ್ಮಿಲ್‌)--ಕೋಲ್ಡ್‌] 
ನೆಯ್ದಿಲ್ಗೆ ಳೆಯ (ನಾ).. ನೈದಿಲೆ ಹೂನಿನ ಗೆಳೆಯ ; ಚಂದ್ರ ; 
“ಜೊನ್ನೊಡಲಂ, ಸನಿಗಡಲಣುಗಂ . ನೆಯ್ದಿಲ್ಲೆಳೆಯಂ , pS 
ತಿಂಗಳ್‌ -- ಈ ೨೦ ಚಂದ್ರನ ಫೆಸರ್‌” (ಕಶಸಾ, ೪೮-೨೩); “ನೆಯ್ದಿಲ್ಗೆ 
ಳೆಯಂ ವಿಧು ಬೆಳ್ಗದಿರಂ” (ಕರ್ಣಾನಿ, ೩೯) ; “ಎರಳೆಗುಉುಪಂ ಚಂದ 
ನೆಯ್ದಿ[ಸಾರಾಂ.ನೈದಿ]ಲ್ಗೆ ಳೆಯಂ . , . ಬಿದುನೆನಲ್‌ ಚಂದ್ರ ನಾಮವು? 
(ಶಬ್ದಮಂ, ೧೭). [ನೆಯ್ದಿಲ್‌-ಕೆಳಿಯ] 
ನೆಯ್ದಿಲ್ಲೆ ಆ? (ನಾ). ಒಂದು ಕೆರೆಯ ಹೆಸರು : ತೆಣ್ಯಣ್ಣಾ ಸೀಮೆ 
ನೆಯ್ದಿ ಲ್ಗೆ ಅಯಾ ಏಜಕಿ (ಎಇ, ೫೫1, ೨೯-೧೩; ಸು, 8ನೆಯ ಶತ), 


ನಿಜಬಲಕೆ 


[ನೆಯ್ಮಿ ಲ್‌ 4 ಕೆಲಕಿ] 
ನೆಯ್ದಿಲ್ಲೊಳ, ನೈದಿಲ್ಲೊಳ (ನಾ). ನೈದಿಲೆ ಹೂವುಗಳಿಂದ 
ತುಂಬಿದ ಕೊಳ; ಕುಮುದಸರೋವರ : “ಕುಮಂದ್ವತೀ, 


ಕುನುಂದಿನೀ, ಕೈರನಣೀಈ a ನೆಯ್ಲಿ[ನಾಾಂ.ಯ]ಲ್ಲೊ ಳಂ” 


೪೯೧೪ 


25 


40 


45 


ನೆಯ್ಯೇಣಂಸು 


(ಹಲಾಯು. ೧೧೩-೬೧) ; ನೆಯ್ನಿಲ್ಲೊ ಳನಲರ್ದತ್ತೆನೆ ಕಣ್ಗಳ ಬಳಗಮಾ 
'ಗೆಳಿಂದ್ರಂ ಬಂದಂ (ಸಂಸಭಾ. ೧-೧೩೮) ; ವಿರಹವಿಹ್ವಲತೆಯಿಂ . , . 
ನೆಯ್ಲಿಲ್ಲೊ ಳಂಗಳೊಳೋಲಾಡಿಯುಂ (ಕಾದಂಪೂ, ೮೯೮) ; ಶೀತಾಂಶು 
ತೀನಿದ ನೆಯ್ಸಿಲ್ಲೊ ಳೆನಲ್ಲದಿಲ್ಲಿ ನೆ ಬನಂ ಚಿತ್ತೊ ತ್ಸೃವಾಲಂಬನಂ (ನುಳ್ಳಿಪು. 
೨-೭೭); ನೆಯ್ಲಿಲ್ಲೊ ಳಂಗಳೆಡೆಯೊಳ್‌ ಕಾಯ್ದೋನದೆ ಪೋರ್ನ ಸಲವು 
ನೀರ್ವಕ್ಕಿಗಳಿಂದೆಯ್ನ್ನುಣ್ಮುನ ಸೀರ್ಪನಿಯೊಳ್‌ ತೊಯ್ಮೊಯ್ಯುನೆ ಗಾಳಿ 
ಕೂಡೆ ತೀಡುತ್ತಿರ್ಕುಂ (ಕಬ್ಬ ಕಾ. ೨೪). ನೈದಿಲ್ಲೊಳ :, “ಕೈರನಣಿ 
ಕುಮುದಿನಿಯೆನಲೈ ಸೈದಿಲ್ಲೊಳಂ” (ನುಂಗ. ೧೨೪-೧೭). 
[ನೆಯ್ದಿಲ್‌ 4 ಕೊಳ್ಳ] 


ನೆಯ್ದಿಲ್ಲಲ್ಲ (ನಾ). “ಚಂದ್ರ” (ಚತುಸಿ, ಕಿ. 1, ೧೦೭). 


[ನೆಯ್ದ ಲ್‌ ನಲ್ಲ] 


ನೆಯ್ದಿಲ್ಬಗೆಯ "ನೆಯ್ದಿಲ್ವಗೆಯ' ನೋ. 
ನೆಯ್ದಿಲ್ಬಗೆಯ, : ನೆಯ್ದಿಲ್ಪಗೆಯ (ನಾ). ನೈದಿಲೆ ಹೂವಿನ 


ಶತ್ರು; “ಸೂರ್ಯ, ರನಿ” (ಸ್ರಜಣ್ಣ). ನೆಯ್ದಿಲ್ಬಗೆಯ : 
“ನೆಯ್ಮಿಲ್ಬ ಗೆಯಂ ರನಿ ಕೆಂಗದಿರಂ” (ಕರ್ಣಾನಿ, ೩೯). 
[ನೆಯ್ದ ಲ್‌--ಪಗ್ಗೆ +--ಅ,] 


ನೆಯ್ದು "ನೆಯ್‌,' ಪರಾ. | 
ನೆಯ್ಯಿಳಿಸು (ಕ್ರಿ). ಮದುವೆಯ ಶಾಸ್ತ್ರಗಳೆಲ್ಲ ಮುಗಿದ ನಂತರ 


ಮುತ್ತೈದೆಯರು ಹಾಲು ತುಪ್ಪದಲ್ಲಿ ಅದ್ದಿದ ಅಂಬಿನ 
ಕೋಲನ್ನು ಮದುಮಗಳಿಗೆ ತಲೆಯಿಂದ ಆರಂಭಿಸಿ ಕಾಲಿನ 
ವರೆಗೂ ಮುಟ್ಟಿ ಸುವ (ಸಂಪ್ರದಾಯದ) ಶಾಸ್ರ್ರವನ್ನು ಮಾಡು : 
ಒಂದಿಬ್ಬರು ಮುತ್ತೈದೆಯರು ಬೇಗನೆ ಬನ್ನಿ. ನೆಯ್ಯಿಳಿಸೋ ಶಾಸ್ತ್ರ 
ವನ್ನು ಮುಗಿಸೋಣ (ರೂಢಿ), "ನೆಯ್ಯೇಖಾಸು' ಪರಾ. 

[ನೆಯರ್ಕಾ 4-ಇಳಿಸು( ಎ ಇಟಿಕಿಸು)] 


ನೆಯ್ಯು “ನೆಯ್‌,' ನೋ. 
ನೆಯ್ಕೆಆಕಿ (ಕ್ರಿ). ತುಪ್ಪವನ್ನು ಸುರಿ,--ಎರೆ; ಆಜ್ಯವನ್ನು 


ಹೊಯ್ಯ 


(ಅದ್ಭುತ. ೧೫-೫೪). 


: ಉರಿಗಿಚ್ಟಿಗೆ ನೆಯ್ಕೇಲಕಿಯೆ ಕೆದರ್ವಂತೆ ಕೋಪಂ ಕೆದಲೂ 
[ನೆಯ್ಸ್‌--ಎಜಕಿ |] 


ನೆಯ್ಯೇಜಂಸು, ನೈ ಯೇಜಾಸು (ಕ್ರಿ). ಮದುವೆಯ ಅಂಗವಾಗಿ 


ಮುತ್ತೈದೆಯರು ಹಾಲು ತುಪ್ಪದಲ್ಲಿ ಅದ್ದಿದ ಅಂಬಿನ 
ಕೋಲನ್ನು ಮದುಮಗಳಿಗೆ ಕಾಲಿನಿಂದ ಆರಂಭಿಸಿ ನೆತ್ತಿಯ 
ವರೆಗೂ ಮುಟ್ಟಿಸುವ (ಸಂಪ್ರದಾಯದ) ಶಾಸ್ತ್ರವನ್ನು ಮಾಡು: 
ಅಲರಂಬಿಂ ತಲೆಯೊಳ್‌ ಕೆಯ್ಯಿಡುವಂತೆವೊಲಲರಂಬಿಂದಬ್ಬ ಮುಖಿಗೆ 
ನೆಯ್ಯೇಖಕಿಸಿದರ” (ಲೀಲಾನ. ೧೨-೫೧) ; ಸುಮನಃ ಶರನಿಂವು ಕನ್ಯಾಭಿ 
ಮಾನದಾಜ್ಞೆಗೆ ಪಳಂಚಲಣ್ಮದೆ ಸುತ್ತು 0 ಭ್ರಮಿಂಯಿಂಸಿದವುವೆನೆ ಸತಿಯರ 
ಕುಮಾರಿಗರ್ಚಿಸಿದ ಶರದ ನೆಯ್ಯೇಲಿಸಿದರ್‌ (ವರ್ಧಪು. ೭-೫); 'ಚಂದನ 
ರಸಂ ತೀವಿರ್ದ .ನಳಿನಪತ್ರದ ಫಳಿಗೆನಟ್ಟಿ ಲ ಮುಂಂದಿರ್ದ ನಸಂತನಂ 
ನೋಡುತುಂ ನನೆಯಂಬಿಂ ನೆಯ್ಯೇ [ನಾಂಂ. ಸೆಯಿಯೋ, ನೆಯ್ಯೇ, ನೇ] 
ಅಕಿಸುವ ರತಿಗೆ ಮುಂಯ್ಯಾನುತುಂ (ನಂಬಿರ. ೧೦-೬೯) ; ಕನ್ನೆಯಂ 
ಪೆರ್ನೆಂಡಿರ್ಬಂದು ನೆಯ್ಯೇಲಸಿ ಸೇಸೆಯಿಟ್ಟು ವಿಂಸಿಸಿ ದುಕೂಲನನ್ನುಡಿಸಿ 
ಕಯ್ಗೆ ಯಿ್ಸಿ ದಾಗಳ್‌(ಬಂಹರಿ.೧೧-೧೩ ವು; ಪಾಡಿ ಪರಸುತ್ತ ನೆಯ್ಯೋಲಸಿ 
ಪತಿವ್ರ ತಾಪಟ್ಟಿ ಗಟ್ಟುತ್ತ ಮದುನಳಿಗೆ ಪೆಸರಿಡುತಿರಲೈ (ಸಿಂಗಿ. 
೬-೩೪): ನೈಯೇಜಂಸು : ಚೆನ್ನೈಯರೊಲಿದು. ನೈಯೇಲಸಿದರು 
ರಾಜಕನ್ನೈಗೆ ನನೆಯಂಬಿನಿಂದ (ಚಂಪ್ರಸಾಂ. ೧೨-೭೬) ; ಸಡಗರದಿಂದಡಿ 
ತೊಡೆ ಮೊಲೆ ಮಂಂಗಯ ಮುಂಡು ಹು ಮಡಗಳೆಡೆಗಳೊಳು ಬಿಡದೆ. ನೈಯೇ 
ಅಕಿಸಿದರು ಕಬ್ಬುವಿಲ್ಲಿಗೆ ಒಡನಲರಂಬೇಉಪಂತೆ. (ಚಂಸ್ರಸಾಂ. ೧೨-೭೭). 


ನೆಯ್ದೊ ಯ್‌ 


“ನೆಯ್ಯಿಳಿಸು' ಪರಾ. ಐ ಇಲ್ಲಿರುವ ಪ್ರಯೋಗಗಳಲ್ಲಿ ಈ ಸಂಪ್ರ 
ದಾಯದ ಶಾಸ್ತ್ರವನ್ನು ಮದುಮಗಳಿಗೆ ಮಾತ್ರ ಮಾಡುವುದನ್ನು 
ಕಾಣಬಹುದಾದಕೆ, ಕೆಲವೆಡೆಗಳಲ್ಲಿ ಈ ಶಾಸ್ತ್ರವನ್ನು ಹಂದರದ 
ಕಂಬಕ್ಕೂ, ಮದುಮ ಕೃಳಿಗೂ ಮಾಡುವುದನ್ನು ಕಾಣಬಹುದು. 
ಉದಾಹರಣೆಗೆ : "ತುಪ್ಪದ ಕೊಡಕ ಇಪ್ಪತು ಕೀಲಿ ಕರುಪಿ 
ಅಪ್ಪಯ್ಯ ಹಿಡಿವ ಸರಳಂಬ ತಕ್ಕೊಂಡು ಬಂಧು ಬಳಗೆಲ್ಲ ನಯ 
ನೇರೂನು ಬನ್ನಿರೆ, ಕಂಚಿನ ಬಟ್ಟಿಲದಾಗ ಮಿಂಚೆಣ್ಣೆ 
ತಕ್ಕೊಂಡು ಕೆಂಚೆರೈವರು ಕೈ ನಿಡಿದು ಸಡರದ ಹಾಲುಗಂಬಕೆ 
ನಯನೇರೂನು ಬನ್ನಿಕೆ, ಲ ಬಟ್ಟ 'ಲದಾಗ ಒಳ್ಳೆ ಣ್ಣ್ಲೆ 
ತಕ್ಕೊಂಡು ನಲ್ಲಿ Ke ವರು ಕೈ'ನಿಡಿದು ಬ ಮಂಟಪದ ಮುದಿ 
ಮಕ್ಕಳಿಗೆ ನಯನೇರೂನು ಬನ್ನಿರೆ” (ಲೋಕಗೀ. ೪೨). 
[ನೆಯೆರ್‌್‌ -- ಏಅಂಸು] 

ನೆಯ್ದೊಯ (ಕ್ರಿ). - ನೆಯ್ಯೆಣ : ನೆಗೆದುರಿವ ತಲೆಯ ಕಿಚ್ಚ ಸೊಳೊಗು 
ಮಿಗೆ ನೆಯ್ವೊಯ್ದ ತೆಜದೆ ಪೊಣ್ಣಿದ ಮಂನಿಸಿಂ ಭುಗಿಲನುರಿದೆಟ್ಟಂ 
(ಕಟ್ಟಿ ೫. ೧೫೧). [ನೆಯ 4-ಪೊಯರ್‌,] 

ನೆಯ್ಬು, ನೇಯಿಸು (ಕ್ರಿ). ನೇಯುವಂತೆ ಮಾಡು : (೫. 
ನೇಯಿಸು; ಮನೆ ನುನೆಯಲ್ಲೂ .ರಾಟಿಗಳಿಂದ ನೂಲು ತೆಗೆದು 
ಮಗ್ಗಕ್ಕೆ ಕೊಟ್ಟೂ ನೇಯಿಂಸಿಕೊಳ್ಳು ವರು (ಕಳಹು. ೯೩). 

[ನೆಯ -- -ಸಂ,] 

ನೆರ] “ನೆಲ್ಗ' ನೋ. 

ನೆಕ್ಕ, ನೆರವು,, ನೆಜಿಪ್ಪು (ನಾ). ೧. ಸಹಾಯ; ಬೆಂಬಲ; ಒತ್ತಾಸೆ: 
ನೆರನುಕ್ಕಾ ಸರನು ಕನೀಶ್ವರರೆನುಗೀ ಕೃತಿಯೊಳಕೃತಕಇಚಾರಸರರ್‌ 
(ಕವಿರಾ, ೧-೪); ವಿರೆಹಿಗಳಂ ತೆರಳ್ಳಿ ತುಟಃವಲ್ಲಿಗೆ ನೀಂ ನೆರಮಯ್ಯೊಳಕ್ಕೆ 
ನೀಂ ಬರೆ ಭುವನಂಗಳೊಳ್‌ ನೆಗಬ್ಬುದೀ ಮಧುಮಾಸಮಂಂ (ಅದಿಪು. 
೧೧-೧೦೦ ಅಡಿಸದ್ಯ) ; ಇಲಿವೊಡೆ ನೆರಪೊಳೆಮಿನಿಬರುನಿರಿಜಿಕಿ (ಸಂಪಭಾ, 
೧೩-೨೩); ಇಂತಾರುಮಂ ಬಗೆಯದೆ ನೆರಮುಂ ಪಾರದೆ ಪೋಗಿ ಪರಮ. 
ಸ್ರ್ರೀತಿಯಿಂ ಹರನಾಲಯದೊಳ್‌ ಗಿರಿಜಾತೆಯಿರ್ಪುದುಂ (ಗಿರಿಕ. ೩-೯೧ ನ). 
೨. ಆಸರೆ; ಆಧಾರ: 
ಮೇಲಾಮೆನ್ನ ತೋಳ್ಲಿರಮೆನಗೆನ್ನ ಬಿಲ್ಲೆ ನೆರಮೆಂದು ನರೂಥತುರಂಗಮಂ 
ಗಳಂ ತುರಿಪಡೆ ತಾನೆ ಚೋದಿಸುತುಂ (ಸಂಪಭಾ. ೧೨-೨೦೬); ಜ್ಞಾನ 
ದೃಷ್ಟಿಯ ನೆರಮೊ ಪೊಜನೋಟನೇವುದೆಂದು ನುರಿದು ನೋಲ್ಪ ನೆನೆ 
ತುಜುಗೆಮೆಯರೆದೆಅಿಕಿದ. ಕಣ್ಣೊ ಚ್ಚ ತಮಾಗೆ (ರಾಮಾಶ್ಚ,. ೪೦-೨೦). 
೩. ಚಮತ್ಕಾರ ; ಜಾಣ್ಮೆ (?) : ಗಜಿಯಿಂದಂ' ಪೊಯುಳಂ ಬಿಂಬಿಪ 
ನೆರ[ಸಾಕಾಂ. ವ]ವೆಸೆಯಲ (ಜಗವಿ. ೭-೯೩). ನೆರವು ೧. ಜೀನ 
ಬೆಂಬಲಂ ಮನಸಿಜನೀಗಳಾಆು ಯತುವುಂ ನೆರನೆಂಡೊಡಿ ಸೋಲದಿರ್ಪ 
ರಾರ್‌ (ಸಂಸಭಾ. ೭-೮೧); ನೆರವಾರೆನಗಿರ್ಡಪರೆತ್ತ ವೋಸೆನೊರ್ಬರುಮೆನ 
ಗಾಸೆಯಿಲ್ಲ (ಕಾದಂಪೂ, ೯೦೨); ನೆರನೆನಗಕ್ಕುವಿಾ ಸತಿಗೆ ಪುಟ್ಟದ 
ಬಾಳಕ೦ಂ (ನುಲ್ಲಿಪು. ೪-೮೯) ; ಶರಭವಿಂದಿರ್ಚೆ ಸಾರ್ಚಿ ಗೆಲಲುಂ ಕೊಲಲುಂ 
ನೆರನಿಲ್ಲದಿರ್ಕೊಡಂ ಹರಿ... ಇರದಿದಿರಾಗಿ ಸತ್ತು ಜಸಮಂ ಗೆಡೆ 
ಗೊಂಡುದು (ಪುಷ್ಪಪು. ೫-೭೮) ; ಬಂದು ಸಮಸಪ್ತ ಕರ ದೂತರು... 
ನಂದಗೋಪನ ಮಗನ ಬಿಡು ನೆರನಿಂಗೆ ಕರೆ ಹರನ ಎಂದವಗಡಿಸಿ ಹಿಡಿದರು 
ಫಲುಗುಣನ ಸೆಳಿಗೆ (ಕುನ್ಯಾಜ್ರ್ರೋ. ೪-೨೩); ಬೆಳೆಯಿಸಬಹುದು ನೀನೀ 
ನೀರ ನೆರನೊಳು ನಲುಮೆಯ ಬಳ್ಳಿ ಗಳನು (ಇಂಚಾಸ, ೮೪-೮೭). 
೨. ನೆರನಿಲ್ಲದಿರೆ ನಿಲುತ ಕೊಡಜೊಡಾಗೆ ನಡೆಯುತ್ತ ಮೆಲ್ಲನೀತಂ ಬರಲು 
(ಸಿದ್ಧರ, ೨-೫೩) ; ಗುರುವೆಂದು ನಿನಯಗೂಡಿರ್ಪುದಿನಿಯನೊಳು ನೆರ 


ನೆಂದು ನೆಜಿಕಿ ನಂಬುವುದು (ಹಬ. ೩-೪೦). ೪. ಹಾಲು 


ಅರಿಗನ ಬಟ್ಟ ನಂಬುಗಳ ಬಲ್ಸರಿ ಸೋಂಕುಗು j 


೪೯೧೫ 


20 


30 


35 


40 


4 


ನೆರಂಬರ್‌ 


ಹೆಪ್ಪಾಗಲು ಸಹಾಯವಾಗುನ ವಸ್ತು. "ನೆರವು ಹಾಕು' ಸರಾ. 
ನೆಲವು: ೧. ಧರೆಗೆಲ್ಲಂ ತನ್ನ ಬಾಹಾಬಳದ ನೆಳವು. . .ತನ್ನೂರ್ಜ್ಜಿತ 
ಖ್ಯಾತಿಯೊಳ್ಬ ಚ್ಛೈ ರಿಯಾಗುತ್ತಿರ್ಷಿನಂ" ರಂಜಿಸಿ (ಎಕ. ೪11, ಶಿಕಾರಿ. 
೧೨೪-೧೬ ; 1077), 
ನೆರಮಾಗು, ನೆರನಾಗು- ಸಹಾಯವಾಗು ; ಬೆಂಬಲ ನೀಡು : 

ಭೂಭುಜನ ದೋರ್ದಂಡಕ್ಕೆ ಪುಣ್ಯೋದಯಂ ನೆರಮಕ್ಕೆ(ಆದಿಪು,೧೨-೧೨೫); 
ಆಂ ನೆರನುಫ್ಪೆ ನುಗ್ರ ಕಿನ್ನರಸುರದನುಜೋರಗರ ಕದನನೇಂ ನಿನಗರಿಡೇ 
(ಸಂಸಭಾ, ೫-೮೪) ; ಒಡನೆ ನಡೆಸಿದ ನಾಲ್ವರ್‌' ನೆರಮಾಗಿ ಫೋದರಂತಕ 
ಪುರಕ್ಕೆ (ಅಜಿಪು. ೨-೧೦೪) ; ಎನಗೆ ನೆರಮಾದುದಿದೆಂದಾಗಳೆರ್ಜೆಗೊಂಡನಾ 
ಶರದಾಗನುಮಂ ಪ್ರಭುಗುಣಾಜ್ಜಿ ನೀ ಕಳಹಂಸಂ (ಪುಸ್ಪಪು.೫-೧); ಆಳ್‌ 
ಕುಡಿಗೆ ನೆರೆಮಾದೆ ನಾನ್‌ ; ನನಗೆ ನಾನ್‌ ನೆರಮಾಗದಾಡೆನ್‌ (ಬದ್ಧ ಸ್ರ. 
೧೬-೩೧೩) ; ಇನ್ನಿರೆನೆನ್ನು ಸಿಜ್ಜ ದಸ್ತಿರೆ. ಹರಿ ಬೀರಲಕ್ಷ್ಮ, ಸೆರವಾಗಿಕಿ 
(ಎಕ. 111, ನುಂಡ್ಯ, ೪೧-೧೮ ; 950) ; ಬಲವಂತರ್‌ ನೆರವಾಗಲ . , 
ತಾಂ ಬಲುಭಾಗ್ಯಂ ದೊರೆಗಪ್ಪುದೈ (ಸೋಮೇಶ. ೫೬) ; ತೊಡಗಿದೆನೀ 
ಮಹಾಕೃತಿಯನೆನಗೆ ನೆರವಾಗಿ ನಡೆಸುಗೆ (ಹಚಕಾ. ೧-೧೪) ; ತನಗೆ 
ಭರ್ಗನು ಪಡಿಯನಿಕ್ಕುವ ಧನಕೆ ನೆರವಾಗು (ಬಸಪು. ೨೯-೩೦); ಕೌಡು 
ವರೆ ನನುಖ್ಠತ್ಸವಕೆ ನೆರವಾದವರು (ಕುಷ್ಕಾಸ. ೧೦-೭) ; ತೆರೆ ನಿಂತಾ 
ಮೇಲೇನ್ಸೈ ಕಡಲಲಿ ನೆರವಾಗುವುದೇ ವಿನಾಯೆಲಿಕೆ ? (ಕಪು. ೪೯). 

ನೆಕ್ಕ "ನೆರಂ” ನೋ. 

ಸೆಂ, ನೆರ್ಯ (ಅ). ೧. ಜೊತೆಗೆ; (ನಂಜಿಕೊಳ್ಳ ಲು) ಸಹಾಯಕ 
ವಾಗಿ : ಎನ್ಮು ಮಾವಂ ಬೈಕಂದಿರಿದು ತಂದ ಕೂಲಕ್ಷಿ ನೆರೆ[ಪಾಠಾಂ. 
ನೀರ, ನೆರೆ]ಮೆಣ್ಣಿ ಯನಕ್ಕುಪ್ಪನಳ್ಳೆ ಕಬಾಯನಕ್ಕಂಡಪ್ಪೊಡನಿಕ್ಕಿಯಂ 
ಮೆಜಕೆ ಯಂಸಿಯಂಮಲಕಯಂ (ನಡ್ಡಾರಾ. ೪-೧೪). ೨. ಚೆನ್ನಾಗಿ 
ಪಡೆದುದಯಿಸಲೆಂದುಂ ಕಾಲದೊಳಲ್ಲದುದಾರತೇಜನರ್ಕನುಮಲ್ಲಂ ಸದು 
ದಿತಗುಣನದಲಿ೨೦ ನಯವಿದನಪ್ಪ ೦ ಕಾಲಮಂ ನೆರಂ ತೋರೆ ನೃಪಂ 
(ಕಮಾ. ೩-೧೪೬). ನೆರ್ಯ : ೨. ಅರಿಊರ್ಪ್ಪ್ವನ್ನಿರ್ವ್ವರು ಕೂಡಲೂರು 
ಇನೆತ್ತು ಮೂರ್‌ ನೆರೆ ಸಾಸನಮಾಗೆ ಕುದಿಯ್ಯ (ಎಕ. 1೪, ಗುಂಡ್ಲು ಪೇ. 
೮೮-೬ ; 750), [ಆನೆರ್ಯ] 

ನೆರಂಗೆಯ (ಕ್ರಿ). ಸಹಾಯ ಮಾಡು; ಬೆಂಬಲ ನೀಡು : ಅಂಗದ 
ತನಿಸೊಬಗಿಂಗೆ ನೆರಂಗೆಯೆ ಪೊಸವಸದನಂಗಳಇವಗಮೊಳ್ಬಿ ೦ ಸಿಂಗರನಡೆ 
ಪೆಣ್ಮಣಿಯೆ ಪದಂಗೊಳಿಸೊಳ್ಳೊಂಡರೆರ್ಜೆಯ ಪೊಸ ಪೊಸ ಸೊಗಸಿಂ 
(ಚಿಕವಿ, ೬-೮೩); ಸಿಂಗರಕಿನಿಯನ ದಿಟ್ಟ ನೆರಂಗೆಯೆ ತಾಂ ಪೊಣ್ಮಿ 
ಸೂಣ್ಣು ಪೊಂಗಿತ್ತಾಗಳ್‌ (ಚಿಕವಿ, ೬-೨೫೧), ' [ನೆ್ನೆ ಕೆಯ] 

ನೆರಂಬಡೆ (ಕ್ರಿ). ೧. ಸಹಾಯವಾಗಿ ಪಡೆದುಕೊಳ್ಳು ; ಬೆಂಬಲ 
ನನ್ನು ಹೊಂದು : ನಿಮಿರ್ವ ಕಾಡಿಗೆಗುಡಿಗಳ . . . ವಿಜಯಕಟಿಕ 
ಸಮದಗಜಸಾನುಜಂಗಳ ಕರ್ಪುಗಳೆಲ್ಲನುಂ ನೆರಂಬಡೆದು ಬಳೆದ ತಮೋ. 
ಮದೇಭದ ಫಟಿಯೊಡ್ಡು (ಅದಿಪು. ೧೨-೪ ನ) ; ಆನುಂ ಬಂದಪ್ಪೆ ನೆಂಡೊಡಾ 
ಪಾರ್ನಂ ನೆರಂಬಡೆದೆನೆಂದು ಕರಮೊಳ್ಳಿ ತ್ತೈಂದು ಬನ್ನಿಮೆಂದು (ಸಂಚತಂ. 
೨೨೮-೨೦) ; ಬಲ ನಾರಾಯಣರಂ ನೆರಂಬಡೆದು . ನಿನ್ಮೊಳ್‌ ಕಾದು 
ಪುದ್ಯೋಗದಿಂ ಪಲವುಂ ದ್ವೀಪದ ಖೇಚರರ್‌ ನೆರೆದು (ಸಂರಾಮಾ. 

` ೧೨-೪೯೯). ೨. ಅಂಗೀಕರಿಸು; ಒಪ್ಪು; ಸನ್ಮತಿಸು : 
ಸೂರ್ಯಜನುಂ ಯಕ್ಷಜನುಂ ನಿನ್ನಾಜ್ಞೆಯಂ ನೆರಂಬಡೆದು ಸಾತಾಳಲಂಕೆ 
ಯಿಂದೆತ್ತಿ ಪೋಗಿ (ಸಂರಾನಾ, ೧೦-೧೬೦ ನ), 

[ನೆರ ಪಡೆ] 

ನೆರಂಬರ್‌, ನೆರವರ್‌, ನೆರವು ಬರು (ಕ್ರಿ). ಸಹಾಯಕ್ಕೆ ಬರು ; 

ನೆರವು ನೀಡು : ಕಣ್ಟೊಲದೊಳ್‌ ಸುಟುನ ಕಾಲಾಯಸ ಕಾಲಪುರುಷನಂ 


ನೆರಂಬಾರ್‌ ೪೯೧೬ 


ಕಾಳೆಗಳ್ಳೆ ಜನಂ ನೆರಂಬಂದಪ್ಪನೆಂದುಲ . . . ಉತ್ಪಾತಂಗಳ 
ನೇನುವುಂ ಬಗೆಯದೆ ಕೋಪಮನೆ ಬಗೆದು (ಪಂರಾಮಾ, ೧೪-೧೨೮ ಎ) ; 
ಇಂತನರೆಲ್ಲರುಂ ನೆರಂಬರೆ ನಿನಗಾಂತು ನಿಲ್‌ ನಿನಗೆ ತೋಣುನೆನೆನ್ನ ಭುಜ 
ಪ್ರತಾಪಮಂಮಂ (ಜಗವಿ, ೭-೨೬); ಆಲಂಘ್ಯಲಜ್ಜಾ ಮರ್ಯಾದೆಗೆ 
ನೆರಂಬರ್ಪಂತೆ ಬಂಜೊರ್ವ ಸಡಿಯಜಂ ಪೊಡನಟ್ಟು (ನರ್ಧಪು. ೪-೮೭ನು), 
ನೆರವರ್‌ ೬ ಆಗಳ್‌ ವಾಲ್ಮೀಕಿ ತಾನವಿತಾನವಿನಿದಂ ಕಜಕಿಯೆ , , . 
ಪಲವುಂ ಬಗೆಯ ರಾಗಂಗಳೊಳ್‌ ಬಾಜಿಪ ಬಾಣಿಯ ಬೀಣೆಯಿಂಚರಕೆ 
ನೆರವರ್ಪೊಂದು ಭಂಗಿಯಿಂ ಬಾಲಕರಿಂ ರಾಮಾಯಣನುನೊಬ್ಬ ಸಿದಂ 
(ಉಸೂಶ್ವ, ೧೬೨-೩೦). ನೆರವು ಬರು : ಮನದಂಧತೆಗೆ ಕತ್ತ ಲೆ ನೆರವು 
ಬರೆಯಾಲೋಚನೆಗೆ 'ಬೇಹನರ ಮಂತ್ರಿಗಳ ಬರಿಸಿ ನೃಪನಿರುಳೋಲಗವ 
ನಿತ್ತು (ನಿಭಾಗ. ೧೦-೩೮-೨). [ನೆರೆ -- ಬರ್‌(-ಲನರ್‌)] 

ನೆರಂಬಾರ್‌ (ಕಿ (ಕ್ರಿ). ಸಹಾಯವನ್ನು ಬಯಸು ; ನೆರವನ್ನು ನಿರೀ 
ಶಿಸು; ಸಾರಥಿಯಪ್ಪೊ ಡಪ್ಪ ನೆನಗೀತನೆ ಫೋ. ಪೆಜರೇನರಿಂ ಜಾರೆ 
ನೆನುತ್ತೆ (ಸಂಸಭಾ, ೮-೯೮) ; ಭುಜಾದಂಡಂ ಗದಾದಂಡಮೆಂಬೆರಡುಂ 
ಸಂಜಯ ಮಜ್ಞಯಕ್ಕೆ ನೆರವಿಂ ಮತ್ತಾ ರ್ನೆರಂಬಾರ್ವೆನೇ [ಪಾರಾಂ. 
ಕ್ಯೊದನಿರಲ್‌' ಮತ್ತನ್ಯರೆಂ ಪಾರ್ವೆನೇ)] (ಗದಾಯು, ೩-9೭); ನಿಭವಾರ್ಥಂ 
ಸೈನ್ಯನುಂ ಪಾಲಿಸುವುದು. ಸಮರಕ್ಕೇಂ ಸೆರಂಬಾರ್ವುಜೀ ವೀರಭಟಿಂ 
(ಜಗವಿ, ೧೩-೩೮). [ನೆರ *ಪಾರ್‌,] 

ನೆರಂಬಿಡಿ (ಕ್ರಿ). ಆಶ್ರಯಿಸು ; ಆಧಾರವನ್ನಾಗಿ ಹಿಡಿ; ಅವ 
ಲಂಬಿಸು : ಜೋಷಾದಿಗಳಂ ಸೆರಂಬಿಡಿದವಂ ಮತ್ತೇಕೆ ಕೈಮಾರ್ದಪಂ 
(ಚಂದ್ರಪು. ೨-೩೩). [ನೆರ್ಕ-೬ಪಿಡಿ,] 

ಫೆರಂಚಿಖು (ಕ್ರಿ). ಸಹಾಯವನ್ನು ಪಡೆ ; ನೆರವನ್ನು ಹೊಂದು : 
ಇನಿಸಂ ಪೋಲೆ ಸಮಸ್ತ ಜಾತಿಗಳ ರೂಪಂ ಚಿತ್ರಿಸಲ್‌ ವಿಶ್ವಕರ್ಮನ 
ಮಾಂಡವ್ಯನ ಚೀರಘಟ್ಟಯಳವಲ್ಲೆ ಂದಟ್ಟಿ ಟ್ವೈಜಶಿಂ ಜನ್ನ ಪೂವಿನ ಚಿಂಬೊನ್ನ 
ಮಯಖಖಲೇಖೆಗಳನಂತಾ ಚಿತ್ರ ನಿವಾಹರೇಜಿ 'ರಂಚಿತ್ತಿರೆ ನೋದಿ 
ನೋಡಿ ತರೆದೂಗತ್ತೆಂಗನಾಸೆಂಕುಟಂ (ಜಗವಿ. ೧೭-೧೧೭). 

[ನ ಸಜ] 

ನೆರಂಬೇಟಃ (ಕ್ರಿ). ಸಹಾಯಕ್ಕಾಗಿ ನೇಮಿಸು ; ಬೆಂಬಲಿಸು 
ವಂತೆ ಅಪ್ಪಣೆ ಮಾಡು : ರಥನುಂ ಸಮಕಟ್ಟಿ ನಾಲ್ಕುಲಕ್ಕಬಲಮಂ. 
ಸೆರಂಬೇಲ್ಲು ಕಳಿಪಿದನಾಗಳ್‌ (ಪಂಪಭಾ, ೨-೯೨ ನ) ; ವಾರಿಸೇಣನೆಂಬ 
ಮುಗನಂ ಕುಮಾರಂಗೆ ನೆರಂಬೇ[ಸಾರಾಂ. ಪೇ]ಲರ್ಹೀತನಂ ಬಂಧುಗಳನೆಯ್ದಿ 
ಸೆಂದು ಕಳಿಫೆ (ಚಾವುಂಪು. ೭೬); ನಡೆಗಟಕ್ತಿಗಳನಿರ್ಬರ್ಬಮೇಜರ್ಲ 
ಕೊಟ್ಟು ಪಿರಿದಾಳಂ ನೆರಂಬೇಟ್ಲು ಕಿಜಾದಂತರಂ ಕಳಿಪುತ್ತು ೦ ಬಂದು 
(ಸುಕುಮಾ, ೨-ರ೯ ನು). [ನೆರ ಪೇಟ] 

ನೆರಕು "ನರಕು' ನೋ. 

ನೆರಕೆ,, ನೆಂಕೆ, ನೆರೆಕೆ (ನಾ). ೧. (ತೆಂಗಿನ ಗರಿ, ಜೋಳದ 
ದಂಟು, ಬಿದಿರುಕಡ್ಡಿ ಮುಂತಾದುವುಗಳಿಂದ ಹೆಣೆದು 
ಮಾಡಿದ) ಮರೆ; ತಟ್ಟಿ; ತಡಿಕೆ: ತೊಳೆದು ಕಂಡಿಜೆನೆಂದಡೆ ಅಂಗದ 
ನನಲ್ಲ ಹೊದಿಸಿ ಕಂಡಿಹೆನೆಂದಡೆ ಮಂಡೆಯವನಲ್ಲ ಮಾತಾಡಿಸಿ ಕಂಡಿಹೆ 
ನೆಂದಡೆ ಬಾಯನನಲ್ಲ ಇವರು ಮೂವರು ನೆರಕೆಯೊಳಗಾಗಿದ್ದಡೆ ನೆರಕೆಯ 
ಹೊಳಿಗಿದ್ದು ಬಜಕಾಯನಾ। ಇಗಿದ್ದೆಯೆಲ್ಲಾ (ನೋಳಿನಾ. ೧೬೧-೬೦೨); 
ತಳಿರ ನೆರಕೆಗಳ ಮುಂಜಶಿದೋಡುತಂ (ಸ: ೭೯-೧೯); ಲಾಮಚದ 
ನೆರಕೆ ಗಠವೂವುಗಳ ಹೊದಳೆ (ಹೆದ್ಮರಾ. ೮. ಬರೆಕೆ ಬುತ್ತಿಯಂ 
ಹೊಲ್ಲ ನೆರಕೆಯ ಮನೆ ಹೊಲ್ಲ (ಸರ್ನಜ್ಞ. ೧೧೫೮) ; ಅರಕಲಗೂಡು ಫೇಟಿ 
ಯನಳೆ ನೆರಕೆಯ ಮನೆಯನಳೆ ಸರಕೆಂದರೆ ಕದವ ತೆರೆಯುವಳೆ (೬ ಸರ್ವೆ. 
೧೩೨). ೨, ತೆರೆ: ಪರದೆ: ಉಟ್ಟುಡಿಗೆ ಬಳಸಿದ ಸೆರಕೆ ತೊಡೆಯಿ 


20 


25 


30 


35 


40 


43 


ನೆರಪು 


ಕಂಬನಳನಟ್ಟು ಕಟ್ಟು ಸಡಿಲ್ಲಿ ಮೆಜಿವನ ಮುಗಿ ಮೇಲ್ವೊದಕೆ ಬಟ್ಟ 
ಮೊಲೆ ಕಲಶಂಗಳಾ ಕಾಂತಿರಸನೆ ತಿಳಿಸೀರಾಗಲು . . , ಅತನುವಣನಟ್ಟ ಗೆ 
ಯೊಯೆಂಬವೊಲ್‌ ಪ್ರಪಾಕಾಂತಾಜನಂ (ಸದ್ಮರಾ,೮-೧೧), ೩. ಬೀಡು; 
ನಿವಾಸ: ನರಕ ಬೇಅತಿನ್ಸ್ಟೇಕೆ ತನುವೇ ನರಕನಿದೆಲಾ ಯೆಲುವು ತೊಗಲಿನ 
ನೆರಕೆ (ಸಿಭಾಗ. ೧೦-೮೭-೩೬೭) ; ಕಾಳಿಜದೇಳ್ಲೆ ಪೊಲಸಿನ ಶೇಷ 
ನರವಿನ ನೆರಕೆ , ,. . ಪುಳುಗಳ ಪುತ್ತು ದಿನದಿನ ನಾಶಮುಪ್ಪ ಇುಕಾರಕಾಯೆ 
(ಶಂಕದಾ. ೩-೩೬). ೪. “ತಟ್ಟಿ ಯ ಗುಡಿಸಲು” (ಜ೨ನಕೋ. ೧೨): 
ಆ ತಂಟಿ ಮಾರಿ ಬಡ್ಡೀ ನುಗನ ಇಗ ಮೇಲೆ ನೆರಕೆ ಯಾಕೆ ಕಟ್ಯೊಂಡಿದ್ದೆ 
(ಹುಟ್ಟಹ. ೧೪: ೫, ಊರೆ ; ಆಸರೆ; ಆಧಾರ; ಆಶ್ರಯ : 
ಬಡತನ ಹಸಿವೆಯ ಗಾಳಿ ಬೀಸುತ್ತಿ ದೃರೂ ಕುಡಿವರಿಯುನ ಬಳ್ಳಿಗೆ ನೆರಕೆ 
ಯಾಗಿದ್ದಳು (ಕೆಕೆಂಡ, ೭೯). ಫೆರಿಕೆ: ೧. ಹರಿಕೆಯಿಲ್ಲದ ದಾನ ಸೆರಿಕೆ 
ಯಿಲ್ಲದ. ಮನೆಯು (ಸರ್ನಜ್ಞ. ೧೭೫). ೨. ತಟ್ಟ, ತೆರೆ, ಸೆರಿಕೆ; ಪರದೆ; 
ಜನನಿಕೆ (507000, ಇಂಕಥಿ), ೪. ಸೆರಿಕೆಯ ಸೂರಿನೊಳಗಿಂದ ಬೆಳಗಿನ 
ತಂಗಾಳಿ ಬಂದು ತಗುಲಿತು (ಅಶೋಕ. ೧೯೫). ೫, ಕರಿಕಾಲಚೋಳರಸ 
ಹರುಸ ಬಿತ್ತಿಗೆ ಮಾಡಿ ಎರಕ ಹೊಯ್ದಿದ್ದ ಶಿನಭಕ್ತ್ರ ನಾಡೊಳಗೆ ನೆರಿಕೆ. 
ತನಗೆಂದು ಚೆನ್ನಯ್ಯ (ಕನ್ನಜಾ. ೩೧೪), ನೆರೆಕೆ ; ೧, ನೆರೆಕೆಯಂದದಿ 
ಇಡಿಗಡಿದು ಸುರಂಗನ ಕೊರೆದರು. ಸುತ್ತ ನೂರಾರ (ಬಿಜ್ಜರಾ, ೧೨-೬೧). 
[-ತಮಿ. ನಿರೈಚ್ಛ ಲ್‌] 

ನೆರಕ್ಕೆ (ನಾ). ಒಂದು ಬಗೆಯ ಬಾಣ(? ): ನೆಜಕಿದು. ನಿರ್ವಾಯಂ 
ನರುವಾಯಂ ಮುಮನ್ಮೊನೆ ನೆರ[ಪಾಠಾಂ, ರಿ]ಕೆ ನಾರಾಚಂ ಕಗರ್ತಲೆಯಂ 
ನೆಜನರಿ[ವ] ಕ[ಣೆ] ಗೆಲೆಯಂಬು ಕಕ್ಕಂಬು ಕೆಲ್ಲಂಬು ಮೊನೆಯಂಬು [ತೀವೆ 
ಕಣ್ಣಂ] (ಸಂಸಭಾ. ೧೩-೩೯). [?] 

ನೆರಕೆಗಟ್ಟು (ಕ್ರಿ). ತಡಿಕೆಯನ್ನು ಕಟ್ಟು: ಜಿಸೆಯೊಳು ನೆರಕೆಗಟ್ಟ 
ದಂತೆವೊಲು ಮೇಲಾಗಸದೊಳು. ಸರದರ 0ತೆ ಮುಂಸುಕಲು ಶರನಲ್ಲಿ 
ನೋಡುವರಿಗುಬ್ಬಸವ. ಮಾಡಿದುಬಾ ಸಮರ. (ನೇಮಿಸಂ. ೨೭-೪೦). 

[ನೆರಕೆ,--ಕಟ್ಟು |] 

ನೆರಡಿ "ನರಡ್ಮು' ನೋ, 

ನೆರಡು (ನಾ). (?) : ಎರಡೆಂಬನ್ನಕ್ಕರ ನೆ(ನಿ?)ರಡಾಯಿತ್ತು ಕರಣ 
ತೊಡರಿದೆ ನೋಡಾ ಎರಡನೊಂದೆಂದು ತಿಳಿಯಲು ನೆರಡು ಮಾಯಿತ್ತು 
ಕರಡಿ ಬಿಟ್ಟೋ ಡಿತ್ತು ನೋಡಾ (ಸಿಪ್ಲೀನ. ೧೦೬-೩೩೧). [1] 

ನೆರತೆ ಅತೆ ನೋ. 

ನೆರಪು, ನೆರಹು,, ನೆರೆಪು (ಕ್ರಿ). ೧. ಕೂಡಿಸು; ಸೇರಿಸು! 
ಎಂಟಿಸೆಯ ದಿನಸದ[ನ್ನು] ಪ್ರಜಾಪರಿವಾರನುಂ ನೆರಿ (ಸೌಇಇ. 2-1, 
೬೪-೨೫ ; 1028) ; ಪರಿನಾರನಧೂಜನನಳಕಜಾಳದಿನಳಿಮಾಳೆಯಂ ಸೆರಪು 
ನಂತೆ (ನುಲ್ಲಿಪು. ೪-೭೨ ನ) ; ಉದಾರತಾರಾಸಮೂಹಮಂ ಚಂದ್ರನೊಳ್‌ 
ನೆರಪುವಂತೆ ' (ಪುಷ್ಪಪು. ೧೨-೧೦೬ ನ) ; ಸರಸಮೃದುಮುಧುಕೋಪನೆ 
ಗಳಂಕುರಿಸೆ ವಸ್ತ್ರುಕ ನರ್ಣಕಂಗಳ ನೆರಿ . . . ರಚಿಸುನೆಂ ಕೃತಿಯ 
(ಒಸಪು. ೧-೧೧); ಸೆಲೆಗೆಣಸುತ ಸೆಲದುರ್ಗನ ನೆರಪುತ ಜಲಡೊಳು 
ಜಲದುರ್ಗವನು ಸಲೆ ಗೋಳಿಡಿಸುತ ಗಿರಿದುರ್ಗಗಳನಾ ಲಲನೆ ನಡೆದಳು 
ಬಲ್ಮೆಯೊಳು (ಕುರಾಸಾಂ, 9೧-೩೪). ೨. (ನಿವಾಹಸಂಬಂಧದಿಂದ) 
ಕೂಡಿಸು; ' ಜೊತೆಗೂಡಿಸು; ಜೊತೆ ಸೇರಿಸು: ಈ ನಿಜ 
ತನೂಜೆಯನುತ್ಸನಮಂಗಳಾನಕಥ್ವನಿ ದೆಸೆಯಂ ಪಳಂಚಲೆನಿನಂ ನೆರಪೀ 
ಗಳೆ ವಜ್ರಜಂಘನೊಳ್‌ (ಆದಿಪು. ೪-೨೬) ; ಕುಮಾರನಂ ತಂದು ನಿನ್ನೊ 
ಳ್ಲಿರಪುನೆನೆಂದು ಸಂತೈಸಿ (ಚಾವುಂಪು. ೭೫). ೩. ಸಂಗ್ರಹಿಸು ; ಶೇಖ 
ರಿಸು; ಕಲೆಹಾಕು:: “ನೆರೆಪು (ನೆರಪು)--ಸಂಗ್ರಹೇ? (ಶನುಧಾ) ; 
ಧನಮ ೦ ನೆರಪಜಿ ನಿದ್ಯಾಧನಮಂ ಮಾಡದೆ ತಗುಳ್ಳು ನೆಗಟಡಿ ತಪಡೊಳ್‌ 


ನೆರಪ್ರ್ಯು 


ಮನುಜತ್ವಮಫಲಮಾಯ್ತು (ಕನಿರಾ. ೩-೧೦೨) ; ಕಿತ್ತಯ್ಯಂಗಳ 
ನಿಂದೆಮಗೆ ಕಇರುಣ್ಳಂಗೆಯ್ವುದಾವು ನಿಲಿಸಿ ಪಾನಿಗಟ್ಟ. ಪುಣ್ಯಮಂ ನೆರಪಿ 
ಕೊಳ್ಳ ಮೆಂದೊಡೆ (ವಡ್ಡಾರಾ, ೭೯-೧೯) ; ಸೌಂದರಿಯರ ಗಾಡಿಗಳೊಳ 
ಗೊಂಡೊಂದನೆ . ನೆರಪಿ[ನಾಠಾಂ. ಪಡೆದು]ಮಾಡಿದಂ ಬಿದಿಯೆನೆ , . . 
ಸೌಂದರಿ ಸೌಂದರಿಯೆ ಸೆಸರೊಳಂ ರೊಪಿಸೊಳಂ (ಆದಿಪು. ೨-೩೬) ; 
ಪಲವು ಭನೆಂಗಳೊಳ್ಲಿರಪಿದೆನ್ನಯ ಪಾಪನೊ (ಕಾದಂಪೂ. ೯೨೧); 
ರಾಜ್ಯಾಭಿಷೇಕಯೋಗ್ಯಂಗಳಪ್ಪ ನಾನಾಪ್ರಕಾರನುಂಗಳದ್ರ ವೃಂಗಳಂ 
ನೆರವಿ ಕೌಶಿಕವಿಹಂಗನುಕ್ಕೆ ಪಟ್ಟಿ ಂಗಟ್ಟಿ ಲಿರ್ದನಸರಡೊರ (ಪಂಚತಂ. 
೨೨೪-೮) ; ಚಿಂತಾಸಮುತ್ಸೇಕದಿಂದಪ್ಪುದೆ ಪುತ್ರೋತ್ಪತ್ತಿ ಮುನ್ನಂ 
ನೆರಸಿದ ಸುಕೃತಂ ಪಕ್ವಮಾದಲ್ಲದೆ (ಪುಷ್ಪ ಪು. ೩-೧೦೧). ೪. ಗಳಿಸು ; 
ಸಂಪಾದಿಸು : ಮಲ್ಲಪಯ್ಯನುದಾತ್ತಯಶೋನಿಧಿ ಪುನ್ನಮುಯ್ಯೂನುಂ 
ತಾಮುಪಳರಮಂ ನೆರನಿದರ್‌`-ಜಗದೊಳ ಜಿನಚಂದ್ರದೇವರಾ (ಶಾಂತಿಪು. 
೧-೫೧). ೫೬ ಹೊಂದಿಸು; ಹೊಂದಾಣಿಕೆ ಮಾಡು: ಸ್ಕೂಸ 
ನಿಸ್ಟ್ರಕ್ಕೆ, ಎನ್ನಿಷ್ಟಮುನ್‌ ನೆರಪುವುಜಿ ಎನಿತೊ ಒಳ್ಳಿತ್ತಾಗಿ ನೇರ್ಪಾಗಿ. 
ಕಂಡತ್ತು (ಒದ್ದಪ್ರ. ೧೩-೨೬೦). ೬. ರಾಶಿ ಹಾಕು : ಕನಕನ ಸೇವಿಸಿ 
ದನ ಮಣ್ಣು ಮಸಿಯನು ಕನಕನೆನುತ ನೆರಸಿದೊಡೆ . . , ಜನರದ 
ಸ್ವೀಕರಿಸುವರೆ (ನಾಗಳು.೧-೬೫). ೭. ಸಂದಣಿಸು ; ಗುಂಪುಗೂಡು; 
ನೆರೆ: ಗಜಾರೋಹಕರ್‌ ಪಸದನಂಬಡಿಡೇಜಾ ಮಾಲತಿ ಸೆರಪಿದಾಗಳ್‌ 
(ರಾಜಕೀ.೧೩-೬೫ ನ). ಆ. ಉಂಟುಮಾಡು ; ಆಗಿಸು : ಅರುಣಾಂಶು 
ಗಳಿಂ ಪಶ್ಚಿ ಮಗಿರಿಕೂಟಿಮನರ್ಕಪೂರ್ನಪಲ್ಲವಚಯದಿಂ ನೆರಪಿಪಡು 
ನೇಸಜಕಿಸಿದುದು ಶರನಿಧಿನಾಥಂಗೆ ಪಿಡಿದ ಮಾಣಿಕಗೊಡೆವೋಲ್‌ 
(ಜಗವಿ. ೪-೧೧೧) ; ಅಜಿನಂ ಪೆರ್ಚಿಸುವಣಿಕಿವಂ ನೆರಪುವ ... . ನಿಮ್ಮಯ 
ದರ್ಶನಕಟಡೆಂ ಕಾರಣಮನೆನ್ನ ಪುಣ್ಯಮೆ ಪೆಜತೇಂ (ಚಂದ್ರಪು.೩-೭೩) ; 
ನೆರೆದುದು ವಿರಹಿಮನಸ್ತ ಎಣ ಶರಣದೊಳಂಗೋದ್ಭ ವಾಗ್ನಿಯಂ ನೆರಪುತ್ತು ೦ 
ನೆರೆದಭ್ರಂ ಕೊರ್ವಿದುದಚ್ಚರಿಯಂ ಚಾದಗೆಯ ಗರ್ಭಮಂ ಕೊರ್ಬಿಸುತುಂ 
(ಕುಸುಮಾ. ೬-೧೨) ; ಮಂದಹಾಸದ ಕಾಂತಿ ವಜ್ರರುಚಿಯಂ. ನೆರಪೆ. 
(ಪುಸ್ಪಪು. ೯-೫೮ ರಗಳು), ,ನೆರಹು, : ೧. ಊರ ಮಹಾಜನನೆಲ್ಲ 
ಮನೋರಂತಿಕೆ ನೆರಹಿ ತಂಗು (ಮೈಆರಿ, ೧೯೨೭, ೩೪-೬; 11ನೆಯ ಶತ); 
ಮಹಾಪ್ರಮಥಗಣಂಗಳಂ ತಂದು ನೆರಹಿದಾತ ನಮ್ಮ ಬಸವಯ್ಯನು. 
(& ಮಜಂದಿನವಾಳುಕುದುರೆಯ ನೆರಹಿ ಧರೆಣೀಪಾಲ 
ಸುಮುಹೊರ್ತದಲಿ ಹೊಯ್ಸ ದನಂದು ಹೊಜಗುಡಿಯ(ಕುಪ್ಯಾಭೀ.೧-೪೩); 
ವೇದವ್ಯಾಸನಖಿಳನಿರ್ಜರರು ಮನುನೂಂನಗಳಂ ನೆರಿ (ಸೌಂದಪು. 
೬-೩); ಅರಸನಂ್ರಿಸರೋಜಸೇನೆಗೆ ನೆರಹಿಡೆನು ಶರನಿಧಿಸರೀತ 
ಸಮಸ್ತಕನಿಬಲವ (ಕೊರ. ೪-೬-೨೬). ೨. ನೇಹನೆಂಬ ಕುಂಟಣಿ 
ಚೆನ್ನಮಲ್ಲಿಕಾರ್ಜುನನ ನೆರಹದಿರ್ದಡಿ ನಾನೇವೆ ಸಖಿಯೆ (ನುಹಾದೇ.ಬ 
೧೪೦-೩೧೪). ೩. ನಿಧನವಲ್ಲದೆ ಧನನ ನೆರಹುನ ಹದನ ನೀನೇ ಕಾಂಬೆ 
(ಕುಮ್ಯಾಸ. ೨-೨೩) ; ಭೂತಳದ ಮೇಲಾ ವಿರಂಚಿಯ ತಾತ ಹುಟ್ಟಿದ 
ಮಾಡಿ ಸೆರಿದ ಪುಣ್ಯ ಫಲದಿಂದ (ಸಂಭಸ. ೨೬-೪). ೪. ಹೊರೆಯ 
ಲಜಕಿಯೆನು , , . ಆದಜಕೊಳಗೊಬ್ಬನುದರಕೆ ನೆರಹಲಾಜಕಿನು ಕೂಳ 
ನೆಂದಳು ಕುಂತಿ ನಸುನಗುತ ( ಆ. ೧೦-೧೫). ಹ. ಕಂಚುಗಾಲಿನ 
ಬಿಡಾರದಂದದಿ ಕಂಚು ಹಿತ್ತಾಳೆ ಪ್ರತಿಮೆಯ ನೆರಿ (ಪುರಂದ. 
೨-೨೫--೨) ; ತರಹೇಳು ಹೆಡಗೆ ಹೆದಗೆಯೊಳು ಹೊಸ ಹೊನ್ನ ಇರಲಯ್ಯ 
ನಿನ್ನ ಮೇಲೆಂದು ನೆರಹಿ ಬೇಕಾದರೆ ತರಿಸಿಕೊಂಬೆವು ಎಂದು ಹರರೂಪ 
ಪೊಜನುಟ್ಟಿ ನಾಗ (ಹೆರಿಸಾಂ, ೧-೫೧). ೭. ಹರಸಿ ಮಾಡುವುದು 


೬೯); 


ಹರಕೆಯ ದಂಡ ನೆರಿ ಮಾಡುವುದು ಡಂಭಿನ ಭಕ್ತಿ (ಬಸನ, ೨೭೮೪); 


“ಜನರನ್ನು ಕೂಡಿಸು” (ಬಸನ. ಕೋಕ) ; ಶಿನಭಕ್ತ ನೀಧಿಗಳು ನಿಂದು 


೪೯೧೭ 


20 


30 


35 


40 


45 


ನೆರನಲ್‌ 


- » » ಸರೆಹಿತ್ತು ತೆಟಹಿಲ್ಲೆ ನಿಸಿ. ಪುರದೊಳಗೆ (ಅನೀರ, ದೇ. ೪-೮), 
೯. ಕೂಡು; ಮದುವೆಯಾಗು ; ವಿವಾಹವಾಗು : ನುಡದಿಯರ 
ನೆರಹಿದರೇನು ಒಡನೆಯೆ ಗಳಿಸಿದರೇನು ಶಿನನೇ , ನಿನ್ಮುನಚಕಿಯ ದ 
ಮನುಜನ ಒಡಲೆಂಬುದು ಹೊಲೆಜೋಗಿಯ. ಕೈಯ ಒಡೆದ ಸೋರೆಯಂತೆ 
ಕಾಣಾ (ನಚಸಂ, ೩೧೮-೯೨), ೧೦, ಬೆರಸು: ಕಣ್ಣಿ ನಲ್ಲಿ ನೋಡಿ 
ನುಣ್ಣಿ ನಲಿ ನೆರಿ ಉಣ್ಣದೆ ಹೋಗದಿರಾ ೧). ೧೧. ಪಡೆ; 
ಹೊಂದು (?) : ಕುರಸ ನೀನೇ ಕಳುಹದಿರ್ದೊಡೆ ಪರಮುನುನಿ 
ದೂರ್ನಾಸರಲಿ ನೀ ನೆರಹಿದಂದನ ಮಾಡುವೆನು (ಸಂಭಸ. ೨೦-೫೯). 
ನೆರೆಪು: ೧. ಕಂಪಿನ ಕಣಿ ತುಂಬಿಯಂ ನೆರೆಪುತಿರ್ದುದು ಮಲ್ಲಿಗೆ 
ಚೈತ್ರ್ರನಾಸದೊಳ (ಜಗವಿ, ೧೪-೩೩). ೨. ಆತಿಜಿತೇಂದ್ರಿಯರನಂಗನೆ. 
ಯರೊಳ೯ ನೆರೆಪುತಂ (ಚೆಬಪು, ೩೫-೧೬). ೩. “ನೆರೆಪು (ನೆರಪು) 
ಸಂಗ್ರಹೇ” (ಶನುಧಾ) ; ಮುನ್ನಿನ ಭನದೊಳ್‌ ಪುಣ್ಯಮನಾನ್ಸೆರೆ 
[ಸಾ890, ರ]ನಿದೆನದಣಿ ಫಲನುನುಂಡಪೆನದಣಕಿಂದಿನ್ನ ಪ್ಪ ಭವಕೆ ನೆರಪು 
ವೆನೆನ್ನದ ನರಸತಿಗೆ ನರಕಸತನಂ ಪಿರಿಜೇ (ಅಜಿಪು. ೨-೧೦೬); ತರದ 
ಬೊಮ್ಮಾಂಡವಂ ನೆರೆ[ನಾಂಂ. ರ]ಪುನಲ್ಲಿಯ ಪುಣ್ಯ ಉರುಪುನಲ್ಲಿಯ 
ಪಾಪನೆಲ್ಲಿ ತೋಜಕ್ಕಿ (ಸಾನಂಚ.೨-೨೮). ೬. ನನಡೇವತೆಯರನ್ಮುತಸಾರ 
ವಾರಿಯಂ ಪಚ್ಚೆ ವರಲ ಕರಗಂಗಳೊಳ್‌ ತೀವಿ ಕೆಂಬೆಲರ ಪೊಯ್ಲಿನಿಂ 
ತಣ್ಣು ನಡೆಯಲೆಂಡು ನೆರೆಪಿದಂತಿರ್ದ ನೀರ್ಗಾಯ ತುಜುಗಲಿಂದೆಜಿಗಿದ 
ನಾಳಿಕೇರಭೂರುಹಂಗಳುಂ (ಚಂದ್ರಪು. ೧-೧೦೫ ವ). ಲೆ, ದೇನಿ ನಿಜಪದ 
ನಖೇಂದುಕರಾವಳಿಯಿಂಂ ತೀವಿ ನನಸರೋನರನುಂ ರಾಜೀನಕ್ಕಿತ್ತು ವಿಕಾಸ 
ಮನಾವಗಮಿಂ ನೆರೆಪು ಪಗೆಯನೀ ನಗೆಮೊಗದಿಂ (ಚಂದ್ರಪು, ೭-೭೩). 
[ನೆರೈ---ಪ್ರ] 

ನೆರಮನೆ “ನೆರೆವನೆ' ನೋ. 

ನೆರನಂಬಳೆ (ನಾ). ಒಂದು ಬಗೆಯ ಸಸ್ಯ: ಆಅದಿರಾಜ ಹೊಳಿ 
ತುಂಬೆ, ನೆರ್ಮಾಳೆ ಮನಲಂಗಮರ, ಹೊಳಿನೆಕ್ಸಿ, ನೆರವಂಬಳೆ, ತುಡೆ 
ಮದಿರಂಗಿ, ಹೊಡ್ಡೆ ಲೆನಗೆ (ಸೈ ಔಗಿ. ೨೫-೪೬೬). "ನೆರ್ವಾಳ' ಷರಾ. 

[1] 

ನೆರವಣಿಗೆ, (ನಾ). ೧. ಗುಂಪು; ಸಮೂಹ: ಸುಭಟರ ನೆರವಣಿಗೆ 
ಸಿಪ್ಪುಸರದಲಿ ಮಂಸುಕಿತು ಧನಂಜಯನ (ಕುನ್ಯಾಶ. ೨-೫೫). 
೨. ಹೊಂದಾಣಿಕೆ; ಸೇರುವೆ; ಕೂಟಿ: ಹಿರಿಯ ನೀ ಧರ್ನುಜಗೆ 
ನೀನೆಲೆ ನಿರುತ ಕಾರಣ ಪ್ರಕೃತಿ ಪುರುಸರ ನೆರವಣಿಗೆ 'ಹರಿಸಿರಿಯನಿಬ್ಬರನುಳಿದು 
ಭೂಗಣಕೆ ಮರುತನಾತ್ಮಜ ನಿನಗೆ ಸರಿಯಾ ಧರೆಯ ಜೀನರೊಳಾರು 
(ಸಂಭಸ, ೨೨-೨೯). ೩. ಗಳಿಕೆ; ಸಂಪಾದನೆ: ಅಜಕಿದಯನರಿಗೆ 
ಆತ್ಮನಿದೈಯನನಣು ಪುನದಣಕಿ ೦ದಧಿಕಪುಣ್ಯದ ನೆರನಣಿಗೆ ಬೇಉಾಇವುದು. 
(ಸಿಭಾಗ,, ೭-೧-೨). [ನೆರೆ *-ವಣಿಗೆ). 

ನೆರವಣಿಗೆ "ನೆಜನಣಿಗೆ' ನೋ. 

ನೆರವಣಿಗೆ (ನಾ). ಸಹಾಯ ; ಬೆಂಬಲ : ನೆರವು: ಉಷ್ಣ ಕ್ಕೆ ಶೈತ್ಯ 
ನೆರನಣಿಗೆಯಾದಂತೆ (ಸರ್ನನ. ೨೦-೯೪), [ನೆರ್ಕ-4-ನಣಿಗೆ] 

ನೆರವಣಿಗೆಗೊಳಿಸು (ಕ್ರಿ). ಪೂರ್ಣಗೊಳಿಸು; ಮುಗಿಸು : ಸ್ನಾನಾದಿ 
ನಿತ್ಯಕರ್ಮಾನುಸ್ಕಾ ನ ತಿರುವಾರಾಧನಂಗಳಂ ನೆರವಣಿಗೆಗೊಳಿಸಿ (ಟಿಕನಂ, 
೬೩-೪). [ನೆರನಣಿಗೈೇ( ವಸೆಜಿನಣಿಗೆ) 4 ಕೊಳ್‌, --ಇಸ್ಸು] 

ನೆರನರ್‌ "ನೆರಂಬರ್‌' ನೋ. 

ನೆರನಲ್ಸ್‌, ವಿರನಲ್‌, ನೆರವಲ್ಮ, ನೆರನಲು (ನಾ). [ಸಂಗೀತ] 
“ರಾಗ ಭಾವ ಪೂರಿತವಾಗಿ ಮಾಡಿದ ಸಾಹಿತ್ಯ ಸಂಗೀತ 
ವಿಸ್ತರಣೆಯೇ ನಿಜವಾಗಿ "ವಿನ್ಯಾಸ` ಅಥವಾ "ನೆರನಲ್‌' ಎನಿಸಿ 
ಕೊಳ್ಳುತ್ತದೆ” (ಸಂಗೀಚಂ, ೯೩) : ಕೆಲವು ಪಲ್ಲನಿಗಳಿಗೆ ಸಂಗತಿಗಳೂ 


ನೆರನಲ್ಯ 


ಇರುವುದುಂಟು. ಅವನ್ನು ನೆರನಲ್‌ಗೆ ಮುಂಚೆಯೇ ಹಾಡಬೇಕು 
(ಸಂಗೀಚಂ, ೯4), ನಿರವಲ್‌ : 'ಈ ರೀತಿಯ ಸನುಯಸ್ಫೂರ್ತ 
ಸಂಗೀತಕ್ಕೆ ಐದು ಅಂಗಗಳಿವೆ. ಆಲಾಪನೆ, ತಾನ, ಪಲ್ಲವಿ, ನಿರನಲ 
ಮತ್ತು ಸ್ವರ (ಸಂಗೀತ. ೧). ನೆರವಲ್ಲ : ಸತತ ಅಭ್ಯಾಸದಿಂದ ಸಲಕು 
ಗಳು, ನೆರವಲಗಳು ಲೀಲಾಜಾಲವಾಗಿ ನುಡಿಯುಂತ್ತಿದ್ದವು (ನಟಸಾ, ೫೯). 
ನೆರವಲು : ಅವರ ಹಾಡುಗಳನ್ನು ನನ್ಮು ಕಚ್ಛೀರಿಗಳಲ್ಲಿ ಸ್ವಲ್ಪ 
"ನೆರನಲು' ಮಾಡಿ, ನಾಲಕ್ಕಾನರ್ಶಿ ಸ್ವರಗಳನ್ನು ಬೆಳೆಸಿ ಹಾಡಿ ಹಾಡಿಸಿ 
ನೋಡಬಾರದೆ? (ಗಾನಕ. ೧೦೮) ; ರಾಗಾಲಾಪನೆ, ನೆರವಲು, ಸ್ವರೆಕಲ್ಪನೆ 


ಮುತ್ತು ತಾನ ಎಂಬ ಹೆಸರುಗಳಲ್ಲಿ... ಸೃಷ್ಟಿಸುವ ಅಂಶಗಳನ್ನು 
ಒಳಗೊಂಡುದು ಆಧುನಿಕ ಕರ್ಣಾಟಿಕಸಂಗೀತನೆನ್ನ ಬಹುದು (ಕವಿಕೋ. 
1, ೭೮೭). [1] 


ನೆರನಲ, (ನಾ). ಸಹಾಯಕಸೈನ್ಯ,-ದಳ : ಪಾರಣಿ ಕೈದುನ 


ಬಲನುಂ ಪಾರಡೆ ನೆರವಲಮನೊಂದೆ. ತೋಳ್ವಲದಿಂ ಸಂಹಾರಿಸಿದಂ 
ಮಾರ್ಬಲಮಂ ವಾರಿಜನಾಭಂಗೆ ಸಂಗರಕ್ಕಿದಿರುಂಟೀ 
೪-೬೫). [ನೆಕ್ಕ ಬಲ್ಕ] 

ನೆರನಲ್ಲ "ನೆರವಲ?” ನೋ. 

ನೆರನಲು “ನೆರನಲ್‌' ನೋ. 

ನೆರವಾನ್‌ (ಕ್ರಿ). ಸಹಾಯವನ್ನು 'ನೀಡು: ಆತಂಗೆ ನೆರವಾಂತ 
ನಾಲ್ಕು ಮುಖಾಯದಂತೆ ನಾಲ್ಕುಂ ಪುರುಷಾರ್ಥದಂತೆ ಮೈಗೊಂಡು 
ಪುಟ್ಟಿದ ನಾಲ್ವರ್‌ ಕುವರರೊಳ್‌ ಪಿರಿಯ ರಾನುಂಗೆ ಪಟ್ಟಾಭಿಷೇಕ 
ಮಾಯ್ದೂ (ಉನಾಶ್ವ. ೭-೧೨). [ನೆರವ್ಪು(-ಆನೆರ್ಯ) 4- ಆನ್‌] 

ನೆರವಾನಿಸ (ನಾ). “ಸಹಾಯಕ ಪುರುಷ” (ಸ್ರಭಣ್ಣ) : ನರಗಟ್ಟು, 
ನೆರನಾನಿಸಂ, ಬರವಟ್ಟಿ (ಶಬ್ದಾನು. ೩೩೨ ಪ್ರಯೋ), 

[ನೆರ್ಯ -- ಮಾನಿಸ]( ಎ ಮಾನುಸ)] ` 

ನೆರವಿ, ನೆರಹಿ, ನೆರೆವಿ (ನಾ). ೧. ಗುಂಪು; ಸಮೂಹ; 
ಸಮುದಾಯ: “ಬಂಬಲ್‌, ತುಜುಗಲ್‌, ವಂಗಡಂ . . . ನೆರವಿ, ಬಳಗಂ 
೬ ೬ ಗೊಂದಣಿ(ಉಂದಲ್‌)--ಈ ೪೦ ಸಮೂಹಂಗ (ಕಶಸಾ. ೫೬-೨೨೨); 
ಇತ್ತ ಇರುಳಿಸೋಲಗದೊಳ್‌ ನೆರೆದಿರ್ದ್‌ ನೆರನಿಯೊಳ್‌ (ನಡ್ಡಾರಾ, 
೮೨-೪); ಭೀಮಸೇನನಾ ನೆರೆದ ನೆರನಿಗಿಂತೆಂದಂ (ಸಂಪಭಾ. ಗ೨-೧೬೦ವ); 
ನೆರೆದ. ನೆರನಿಯೆಲ್ಲಂ ತಮ್ಮೊಳಿಂತೆಂದರ (ಧರ್ಮಾನೃ. ೬-೧೨೪); 
ರಸಪೂರನುತಿಗಭೀರಂ ಕಾವ್ಯಂ ನೀರಸರಜನಂತೇನಿದು ತಾರೆಲೆಯೇ 
ಬೀದಿವಾಡೆ ನೆರನಿಯ ತುಮಂಕೇ (ಗಿಂಕ,೧-೩೦) ; ನಿಹಗನಿತತಿಯ ನೆರವಿ 
ಗಳಲೊಪ್ಪು ನ ಮಹಾಕಾನನವ ಪ್ರಭು ಕಂಡ(ಸ್ರಭುಲೀ,೨೦-೧೭); ಗರುಡರ 
ಸಮುದಾಯಮುಂ ಮುಯೂರರ ನೆರನಿ , . . ರಾಗದಿಂದೀಶನೋಲಗಕೆ 
ಬರುತಿರ್ದುದು (ಚೆಬಸು.೨-೧೬) ; ನದಿಗಳೊಳ್ಳ ಸುರಗಂಗೆ ತಾರೆಗಳೊಳಂ 
ರೋಹಿಣಿಯಂ ತೀರ್ಥನೆರನಿಯೊಳ್‌  ಮಣಿಕರ್ಣಿಕೆಯವೊಲಾ ' ಸತಿಯ 
ಕೊಳ್ಳರ್ವಾಣಿ ಶೋಭಿಸಿದಳು (ಸಂದಿಮಾ, ೭-೯). ೨. ರಾಶಿ; ಮೊತ್ತ : 
ನರವಿನ ನೆರನಿಯೊಳ್ತೊಟಲ್ಲು ನೋಡಿಯಂಂ (ಗದಾಯು, ೬-೨೮ ನ) ; 
ಮುರಿಮುರಿದು. ಕಬ್ಬೊಗೆಯ ಹೊದಣಕಿನ ಹೊರಳಿ ಹರೆದುದು ಸೂಸುಗಿಡಿ 
ಗಳ ನೆರವಿ ನಸಿದುದು (ಕುನ್ಯಾದ್ರೋ. ೧೯-೫೦); ಸರುಸವಿಲ್ಲದ ಭೂಮಿ 
ಮುತ್ತಿನ ನೆರನಿಯಿಲ್ಲದ ಮಣಲು ಹೊಂದಾನರೆಗಳಿಲ್ಲದ ತಿಳಿಗೊಳಂಗಳವಿಲ್ಲ 
ಮತ್ತಲ್ಲಿ (ಸಾಳ್ವಭಾ, ೧-೫೮) ; ಶರಧಿಮಥನದೊಳ್‌ ನೊರೆಗಳ ನೆರನಿಯ 
ನಿರದಾಂತು ಪರಿವ ತೆರೆಗಳ ಸಿರಿಯಂ ಧರಿಸಿ ಪರಿದುದು ತುರಂಗೋತ್ಕರ 
ಮಾನನಫೇನಖಂಡಸಂಡದಿನಾಗಳ್‌ (ರಾಜಕೇ, ೬೨೫೯) ; ಪೊಳೆಯುತಿಹ 
ಬಿದಿರುಗಳ ನೆರವಿಯೆಂಬ ಕೊಳಲಿಂದೆ ಮಾರುತನು . , , ತುತಿಸುತಿರಲು 
(ಕಎಕಾ. ೧-೮), ೩. ದಟ್ಟಣೆ ; ದಟ್ಟ ಸುವಿಕೆ; ಸುರನದೀ ತೀರದಲು 


(ಪಂರಾಮಾ, 


೪೯೧೮ 


25 


35 


40 


45 


ನೆರವು 


ರಾತ್ರಿಯ ನೆರವಿಯಲು ನಿಸ್ತ್ರರಿಸಿ ನಾಂಡನರರಸಗಣಂಹಿದನಂದು ಕಥೆಯ 

ಸಹಸ್ರ್ರಬಾಹುವಿನ (ಸಂಭಸ, ೨೫-೬೪). ೪. ಆಧಿಕ್ಯ ; ಅತಿಶಯತೆ : 

ನಿನಯಸಂಪನ್ನತಾನಿನಯದ ನೆರನಿಯುಂ (ತತ್ತ್ವಸ್ರ... ೨೬೫). 
೫. ಬೀಗರೂಟಿ ; ಬೀಗರು ಮಾಡಿದ ನೆರವಿ ಭರ್ಜರಿಯಾಗಿತ್ತು. (ರೂಧ). 
ನೆರಹಿ : ೧. ಸಂತೆಯ ನೆರಹಿಯಲ್ಲಿ ಅಭಿಮಾನದ ಮಾತ ಮಾಜಬಹುಡೆ 
(ಶೂನ್ಯಸಂ, ೧೧೧-೭೯) ; ಅರಸ ಕಳ್ಳಿ, ಬೇಂಟಿಗಾಜಿರು ಕರೆಯ ಬಂದರು 
ನರು ಗನಿಕಾಯದ ನೆರಹಿ[ನಾಕಾಂ.ವಿ]ಗಳ ನೆಲೆಗೊಳಿಸಿ ಪಾಂಡುನೃಪಾಲ 
ನೋಲಗಕೆ (ಕುನ್ಯಾಆ, ೪-೧೧). ನೆರವಿ; ೧. ತರುಣ ಹರಿಣಾಕ್ಷಿ 
ಬಿಂಕಂಬೆರಸೊರ್ವಳ್ನೋಡ ಗಳಿಗೆಗೋರಡಿಯಂ ವಿಸ್ತ ರದಿಂದಿಡುತುಂ'ಬಂದಳ್‌ 
ನೆರನಿಯ ನೋಟಿಕರ ಮನಮನಲ್ಲಾಡಿಸುತುಂ (ಧರ್ಮಾಮೃ, ೭-೧೮೯). 

[ನೆರೆ + -ವಿ] 

ನೆರನಿಗ, (ನಾ). ಸಹಾಯ ಮಾಡುವವನು ; ಸಹಾಯಕ: 
“ಸಹಾಯಕ ; ನೆರವಿಗೆ ; ಸಹಕಾರಿ” (1000568. ಇಂಕಥಿ); ಅರಸಂ 
ನೇಹಿಗನೊಲ್ಮೆಗಂ ನೆರನಿಗಂ ಕಾನಂ ಹಿತಂ ತೆತ್ತಿಗಂ (ಅಸತ. ೧೪-೮೩); 
ನೆರನಿಗನು ಮೇಣ್‌ ರಕ್ಷಕನು ನೀನೊರ್ನನೆಯೆ (ಮೂರುನಾ. ೧೦೮) ; 
ಅನರಿಗೆ ನೆರನಿಗನಾಗಿ ನಾನು ಕೆಲಸ ಮಾಡುತ್ತಿದ್ದೆ (ಕಂನಾಸಾ, ೧೩೦) ; 
ಕೋಕ್ನೆಗಹಿ ನೆರವಿಗರ ಕರೆಯುತಳುತಿತ್ತು (ಕಾಲೂರ. ೧೩೯-೩೦೧). 

[ನೆರವುು(-ಆನೆರ್ಯ) ----ಇಗ] 

ನೆರವಿಗ್ಗೆ (ನಾ). ಗುಂಪಿನಲ್ಲಿರುವವನು ; ಸಮೂಹದಲ್ಲಿ ಸೇರಿ 
ದವನು: ಇಕ್ಕೆಲದ ನೆರನಿಗರು ಕೆಲಬಲಕೊಕ್ಕು ಸರಿದರು. (ಕೊರಂಾ. 
೨-೩-೧೦) ; ಏನಿದಚ್ಚರಿಯೆಂದು. ನೆರನಿಗರ್ಬಳಿಕ ಸುಮ್ಮಾನದೆ ನೇಗ 
ನಿಟ್ಟಿ ಸುತ ಮಾನಿನಿಯಾಸ್ಯೇಂದುಮಂಡಲನನು ಕಂಡಾನಂದವಿಡಿದು ನುಡಿ 
ದರು (ಕಂನನಿ. ೯-೮೯); ಆ ನೆರವಿಗರ ಸಂತೆಯನ್ನು ಚದುರಿಸಲು 
ಸೈನ್ಯವು ಪ್ರಯತ್ನಿ ಸಿದುದಂ ಸಾರ್ಮಕವಾಗಲಿಲ್ಲ (ವಿಗಡ... ೮-೧೧). 

[ನೆರನಿ---ಗೃ] 

ನೆರನಿದೊಳಸು (ನಾ). ತುಮುಲ; ಗೊಂದಲ; ಶೋಭಿ: ತುರಗ 
ಗಜಘಟಿ ಬೀದಿವರಿದವು : ನೆರನಿಜೊಳಸಿನ ಮನ್ನೆಯರ ಸೆಣಸಿದರು. 
ಶೂಲದಲಿ (ಕುವ್ಯಾದ್ರ್ರೋ. ೩-೭). 

[ನೆರನಿ-- ತೊಳಸ್ಕು( ಎ ತೊಟಸ್ಸು)] 

ನೆರವಿವಡೆ (ಕ್ರಿ). ಸಮೂಹಳ್ಳಿಲ್ಲ ತಿಳಿ; ಸರ್ವಶ್ರುತವಾಗು ; 
ಖ್ಯಾತಿಹೊಂದು ೫ ಪ್ರಸಿದ್ಧ ನಾಗು : ಮೂಟುಲೋಕನುುಂ ಕರಾ 
ರ್ಜುನರ ಯೆಂದ್ಧಮುಂ ನೋಡಲ್‌ ನೆರೆದಲ್ಲಿ ನೆರನಿನಡೆದೆನ್ನ ಪ್ರತಿಜ್ಞಿಯಂ 
ನೆಅಪಲಿಂದನಸರಂಬಡೆದೆನೆಂದು . . . ಸನನತನಯಂ, ಬದ್ಧ ನಪುವಾಗಿ 
ದುರ್ಯೊೋಧನಾನುಜರಂ ಪೆಸರ್ವೆಸರೊಳೆ ಕರೆದು ಮೂದಲಿಸಿಡೊಡೆ 
(ಪಂಸಭಾ. ೧೨-೧೪೪ ವು. [ನೆರನಿ -- ಪಡೆ|) 

ನೆರನೀ, ನೆರವೀಯು (ಕ್ರಿ). ಬೆಂಬಲ ನೀಡು ; ಸಹಾಯಮಾಡು: 
ಪರಮನಾ ರೂಪದಲಿ ನೆರನೀಯಲಜಯದೆ ನರನಾಗಿ ಬಂಡು ವರವೀವ, 
ಗುರುವಿಂಗೆ ಸರಿಯಾರ ಕಾಣೆ (ಸರ್ವಜ್ಞ. ೪೯); ಬೆಂಗೊಂಡು ಬಾಳ್ವೆ 
ಯೊಳ್‌ ಹೊರಲಾರದಿಹ' ಹೊರೆಗೆ ತಂಗಿ ತಲೆಗೊಟ್ಟು ನೀ ನೆರನಿತ್ತೆ ಯೆನಗೆ 
(ಕಾಲೂರ, ೧೭೮-೪೦೨) ; ಆ ಸರ ಊರೊಳು ತಂದೆಯ ಗೆಳೆಯರು. 
« « ೬ ಹಿದಿಗೆ ನೆರನಿತ್ತರನರು (ಇಂಚಾಸ, ೨೦-೮೮), ನೆರವೀಯು : 
ಬ್ಯಾಂಕಿಗೆ ಪೇಟೆಯ ವಿಚಾರದಲ್ಲಿ ನೆರರೀಯಂನ ಬುದ್ಧಿ ಇದೆ ಎಂಬುದು 
ಅರ್ಥ (ಹಣಪ್ರ. ೧೮೬). [ನೆರವು( ಎನೆರ್ನ) + ಈ] 

ನೆರವೀಯು “ನೆರವೀ' ನೋ. 

ನೆರವು, "ನೆರ್ಕ' ನೋ. 

ನೆರವು "ನೆಜವ್ರು' ನೋ. 


ಫೆರವುಟ್ಟು 


ನೆರವುಟ್ಟು (ಕ್ರಿ). ಸಹಾಯವೊದಗು ; ' ಬೆಂಬಲವುಂಟಾಗು : 
ಪುಟ್ಟ ದನಾಕೆಗೆ ಮುಗನೊಡವುಟ್ಟಿ . ಮಹಾಭಾಗಧೇಯಲಕ್ಷಣನಿಕರಂ ಪುಟ್ಟಿ 
ಧರಾಭಾರಕೆ `ಸೆಕಪ್ರ(ಪು3ಟ್ಟ ದುವಿಮಗೆಂಬ ನಲು ದಿಗ್ಡಂತಿಗಳೊಳ್‌ 
(ಚಂದ್ರಫು. ೩-೯೩). [ನೆಕ್ಕ + ಪುಟ್ಟು ;] 
ಸೆರಪುತಪ್ಪು (ಕ್ರಿ). ಆಶ್ರಯ ತಪ್ಪಿಹೋಗು ; ಆಸರೆ ಇಲ್ಲವಾಗು: 
ಕೂಳ ಭಣಗಿಗೆ ನೆರವುತಸ್ಪಿ ದುದೆಂಬ ನಾಣ್ಣುಡಿಯಾಯಿಂತು (ಬಸಪು, 
೫೭-೧೩). . [ನೆರವು (ನೆರ್ಯ)-- ತಪ್ಪು] 
ನೆರವುನೀಡು (ಕ್ರಿ). ಸಹಾಯಮಾಡು ; ಬೆಂಬಲಕೊಡು : ಹೀಗೆ 
ಭಕ್ತರು ಲೋಕಸಂಗ್ರ ಹಕಾರ್ಯದಲ್ಲಿ ತುಂಬ ನೆರವುನೀಡಿದ್ದಾರೆ 
(ಧರ್ನುಸಾ. ೧೫೧). [ನೆರವು ( ಆನೆರ್ಯ) -- ನೀಡು] 
ಫೆಕವುಬರು “ನೆರಂಬರ್‌”' ನೋ. 
ಸೆರವುಸಂಬಳ (ನಾ). ಸಹಾಯಕ್ಕೆ ಬರುವ ಬುತ್ತಿ,-ಪಾಥೇಯ,- 
ಊಟದ ಸಾಮಗ್ರಿ : ಹರಿಗುಣಶ್ರವಣಾನುಕೀರ್ತನ ಚರಣಸೇನೆಗಳೆಂಬ 
ನಂಬಿದ. ನೆರವುಸಂಬಳೆದ್ದಿಂದ ದುಸ್ತ ರನಾರ್ಗನನು ಕಳಿದು (ಸಿಭಾಗ. 
೪-೧೫-೯) ; ಹರಿಪರಾಯಣರೆಂದೊಡನರನು ನೆರವುಸಂಬಳ ಸಹಿತ ಮನ್ನಿಸಿ 
ಪರತರಾತ್ಮಾನಂದಪದನೆಂಬೂರ ಹೊಗಿಸುವಳು (ಸಿಭಾಗ. ೫-೮-೨೫). 
[ನೆರವು (ಸೆಕ್ಸ) ಸಂಬಳ್ಳ( = ಸಂಬಲ)] 
ಫೆರವುಹಾಕು (ಕ್ರಿ). ಹೆಪ್ಪು ಹಾಕು : ಹಾಲಿನಲ್ಲಿ ಬೆಣ್ಣೆ ಯಿರುವುದು 
ರಹಸ್ಯ. ಈ ರಹಸ್ಯವನ್ನು ಮೊತ್ತಮೊದಲು ತಿಳಿದುದು "ಸಂಶೋಧನ'. 
ಆ ಬೆಣ್ಣೆಯನ್ನು ಪಡೆಯಂವುದಕ್ಕಾಗಿ ಮೊದಲು ಮಾಡಿದ ಕ್ರಿಯೆಗಳು 
(ನೆರವು ಹಾಕಿ ಮೊಸರು ಮಾಡಿ ಕಡೆಗೋಲಿನಿಂದ ಕಡೆದುದು) ಸಂಶೋಧನ 
ಕಾರ್ಯ (ಸಂಶೋಧ. ೧೮೫). 
[ನೆರವು; (-ಆನೆರ್ಯ)-ಹಾಕು(-ಸಾಯ್ಯ್ಯ್ಯ್ಯ)] 
ಸೆರನೇರಿಸು (ಕ್ರಿ). ೧. ಈಡೇರಿಸು; ಪೂರ್ಣಮಾಡು : ನೀನೂ 
ಭೂಷಣನ ಮದುನೆಗೊಪ್ಪಿ ಶುಭಕಾರ್ಯ ನೆರವೇರಿಸಬಾರದೇ ? 
(ಕಂಕಕೂ. ೪೧) ; ಹಿರಿಯ ರಾಜಕುಮಾರನಾದ ತಿರುಮಲದೇವರಿಗಿನ್ನೂ 
ಆರು ನರ್ಷಗಳಾಗಿದ್ದಾಗಲೇ ರಾಯನು ಅತನಿಗೆ ಪಟ್ಟಾ ಭಿಷೇಕಮಹೋತ್ಸನ 
ವನ್ನು ನೆರವೇರಿಸಿ ಬಿಟ್ಟಿನು (ಕೃದೀನ. ೧೪), ೨. ಪಾಲಿಸು ; ಶಿರಸಾ 
ವಹಿಸು : ರಾಜನ ಆಜ್ಞೆಯನ್ನು ನೆರವೇರಿಸಲು ಇಬ್ಬರು ಸಿಕ್ಕಿದರು 
(ಪ್ರಮಾಣ. 11, ೧೯೪).  [ನೆರವೇರು 4-- ಇಸು] 
ಫೆರನೇರು (ಕ್ರಿ). (ಕೆಲಸ, ಯೋಚನೆ ಮುಂತಾದುವು) ಈಡೇರು; 
ಪೂರ್ಣವಾಗು : ಕೃತಿಯು ನೆರವೇರಲೋಸುಗ ಪ್ರತಿದಿನದಲ್ಲಿ ರಾಜನುತಿ 
ಗೈಯ್ಯೆ ವೆಂಕಟಿರಮಣಶರ್ಮಂ (ಸಪರ, ೧-೩); ಸದುದ್ದೇಶವು ನೆರ 
ವೇರಲು ಇದೊಂದೇ ಮಾರ್ಗ (ಸೈಮಹ, ೧೪೪) ; ಇದು ನೆರನೇರದ 
ಯೋಚನೆ (ಪ್ಯಾಸಔ, ೧೪೩) ; ಎಲ್ಲರ ಆಸೆಗಳೂ ನೆರವೇರಲು. ಅವಕಾಶ 
ವಾಗುತ್ತದೆ. (ಹಣಪ್ರ, ೧). 
[ನೆರವ್ಯ( ಎನೆಜವು,)-ಏರು,(ಎಏಆ*,)] 
ಫೆರಸು “ಫೆಕೆಯಿಸು' ನೋ. 
ಸೆರಹಿ "ನೆರನಿ' ನೋ: 
ನೆರಹಿಸು (ಕ್ರಿ). ಗುಂಪುಗೂಡಿಸು ; ಒಟ್ಟುಮಾಡು : ಹೊಳಲ 
ಪರಿವಾರಕೆ ಸಾಆಕಸು ಕೆಲಬಲದ ರಾಯರಿಗೆ ದೂತರ ಕಳುಹಿ ನೆರಹಿಸು 
ಕಾದಿಸೆಂದನು ಕೌರನರ ರಾಯ (ಕುಪ್ಯಾಭೀ, ೧-೮). 
[ನೆರಹು; (-5ನೆರಪು) 4--ಇಸು,] 
ಸೆರಹು, "ನೆರಪು' ನೋ. 
ಫೆರಹ್ಮು (ನಾ). ಗುಂಪು; ಸಮೂಹ; ಸಮುದಾಯ : "ನೆರಹು 
ಗೂಡು' ಪರಾ. [ ನೆರಪು) 


೪೯೧೯. 


3 


80 


85 


40 


45 


ನೆರಿಹಿಡಿ 


ನೆರಹುಗೂಡು (ಕ್ರಿ). ಗುಂಪಿನಲ್ಲಿ ಸೇರು; ಜನಸಮುದಾಯದಲ್ಲಿ 
ಬೆರೆ : ನೆರಹುಗೂ[ಪಾತಾಂ, ಗು]ಡಡಿ ಏಕಾಂತದೊಳಗಿರಬೇಕು ನೆರಹ 
ಬೇಕನುಲಗುಣ ಪರವಸ್ತು ಗಳನು (ಶಿನಗೀ. ೧೪೩-೭೩೧ ; ಮಹಾಜೇ. ಬ. 
೯೫-೨೨೨ ನೋ). [ನೆರಹ್ಯು -- ಕೂಡು] 

ನೆರಳ "ನರಲ್‌,' ನೋ. 

ನೆರಳ, "ನೆಲಲ್‌' ನೋ. 

ನೆರಳು, "ನರಲ್‌` ನೋ. 

ನೆರಳ್ಳು “ನೆಬಲ್ಮ' ನೋ. 

ನೆರಳು (ನಾ). ಒಂದು ಬಗೆಯ ಸಸ್ಯ: “ಭರ್ಥಿಫ್ನ--ನೆರಳು 
(ನೇಲ್‌ ?)೫ (ಓಷಧಿ. ೫೮). (?] 

ನೆರಳುಕೊಡು (ಕ್ರಿ). ಆಶ್ರಯ ಕೊಡು ; ಆಸರೆ ನೀಡು : ನೆತ್ತರಿಳಿ 
ದರೂ ಏನಾತು, ನೆರಳು ಕೊಟ್ಟಿ ನರ ಮನಿ ನಡಸಾಕ ಬ್ಯಾಡ?(ಜೊಸಂಸಾ. 
೧೪೮). [ನೆರಳ್ಳು( ಎನೆಟಿಲ್‌,) -- ಕೊಡು] 

ನೆರಳುನಾಟಿಕ (ನಾ). ಪರದೆಯ ಮೇಲೆ ನೆರಳುಗಳು ಬೀಳುವಂತೆ 
ಮಾಡಿ, ನಟರು ಪರಡೆಯ ಹಿಂದೆ ನಡೆಸುವ ಆಟ; ಛಾಯಾ 
ನಾಟಕ; ನಾಟಕದಲ್ಲಿ ಒಂದು ಪ್ರಯೋಗ : ಈ ಎರಡು ಮಹಾ 
ಕಾವ್ಯಗಳು ಅಲ್ಲಿಯ ನಾಟಿಕ, ನೃತ್ಯ, ನೆರಳುನಾಟಿಕ ಮತ್ತು ಬೊಂಬೆ 
ಯಾಟಗಳಿಗೆ ಕಥಾನಸ್ತು ಗಳನ್ನು ಒದಗಿಸಿ ಕೊಟ್ಟ ವೆ (ಕಪು. ೬-೮೪). 

[ನೆರಳು (-ಲನೆಬಲ್ಲ) 4 ನಾಟಕ] 

ನೆರಳುನೀಡು (ಕ್ರಿ). ನೆರಳು ಕೊಡು; ಆಶ್ರಯ ನೀಡು : ಕಾಲ 
ಕಾಲಕ್ಕೆ ಭಾರತೀಯ ಸಂಸ್ಕೃತಿ ಬೆಳೆದು ಮಹಇವಟಿನೃಕ್ಷವಾಗಿ ನೆರಳು ನೀಡಿ 
ನಿಂತಿರುವ ಕಥೆ ಈ ಪುರಾಣಗಳಿಂದ ಚೆನ್ನಾಗಿ ತಿಳಿದುಬರುತ್ತದೆ (ಭಾರದ. 
೧೩೨). [ನೆರಳ್ಕು( ಸೆಟಲ್‌, ) 4-ನೀಡು,] 

ನೆರಳುಹಾಕು (ಕ್ರಿ): ನೆರಳು ಬೀಳಿಸು: ಉಲ್ಫಾಪಾತದ ಜ್ವಾಲೆಯಂತೆ 
ಹೊಳೆಯುತ್ತಿದ್ದ ಅದರ ಹೊಳಪಿಗೆ ಮರಗಳೆಲ್ಲ ನೆರಳು ಹಾಕುತ್ತಿದ್ದವಂತೆ 
(ಯೋಧಪು. ೫೫). [ನೆರಳ್ಳು( ಆನೆಬಲ) -- ಹಾಕು( ಎ ಪಾಯ್ಯ್ಯ್ಯು)] 

ನೆರಿ "ನಿಜ್ಕಿ' ನೋ. 

ನೆರಿಕೆ "ನೆರಕೆ' ನೋ. 

ನೆರಿಕೆಮನೆ (ನಾ). ತಡಿಕೆಗಳಿಂದ ಮಾಡಿದ ಮನೆ : ಅರಕ 
ಲ್ಲೂಡ್ಬೇಟ್ಛವಳೆ. ನೆರಿಕೇಮನೆಯವೈೇ (ಹಳ್ಳಿಯ. ೫೬). 

[ನೆಂಕ( ಎನೆರಕೆ, ) 4 ಮನೆ] 

ನೆರಿಗಂಟು (ನಾ). ನಿರಿಗೆಯ ಗಂಟು : ಉಟ್ಟರುವ ಸೀರೆಯ ನೆರಿಗಂಟು 
ಮುಲಯಮಾರುತ ಪ್ರೇರಣೆಯಿಂದ ಸಡಿಲಿ ಭೂಮಿಯಲ್ಲಿ ಬೀಳಲು (ಕೃವಾಆ. 
೧೫೬). [ನೆರ ನಿಲ) + ಗಂಟಿನ] 

ನೆರಿಗುರುಳು "ನಿಜಂಗುರುಳ್‌' ನೋ. 

ನೆರಿಗೆ "ನಿಟಾಗೆ' ನೋ. 

ನೆರಿಗೆಗಟ್ಟು “ನಿರಿಗೆಗಟ್ಟು' ನೋ. 

ನೆರಿಗೆಬೀಳು (ಕ್ರ). ನಿರಿಗೆಬೀಳು ; ನಿರಿಗೆಗಟ್ಟು : ನಿನ್ನ ಮುಂಖನೆಲ್ಲಾ 
ನೆಂಗೆಬಿದ್ದು ಹೋಯಿತು. (ಹಳ್ಳಹಾ. ೧೦೮) ; ಅವನ ಕಂದುಬಣ್ಣ ದ 
ಮೋರೆ ಸುಕ್ಕುಗಟ್ಟ ತ್ತು, ಅದರೆ ನೆರಿಗೆಬಿದ್ದಿ ರಲಿಲ್ಲ (ನುಖಂತ್ಕಾ. ೫). 

[ನೆರಿಗೆ(-ಆ.ನಿಜಕಿಗೆ) 4 ಬೀಳ್ಕು( ವಬೀಟಿ”,)] 

ನೆರಿನಿಡಿ "ನಿಜಾವಿಡಿ' ನೋ. 

ನೆರಿಲ್‌ (ನಾ). ಒಂದು ಅನುಕರಣ ಶಬ್ದ : ಕಟನಾಯೆ ಕೈಯನಿಟ್ಟರ 
ಜೆರಳ್‌ ಸೀಳಾಗಿ ನಿಟ ಸೆರಲ" ನಿಟಿಲೆನಲ್‌ ನಿಟ್ಟಿ ಲುವನುಅಕ ಮುಲಿಕಿದು 
(ಟಿಬಪು, ೨೧-೬). 


ನೆರಿಹಿಡಿ "ನಿಜಾನಿಡಿ' ನೋ. 


ನೆರೂರ್‌ 


ನೆರೂರ್‌ (ನಾ). ಒಂದು ಊರಿನ ಹೆಸರು: ಸೆರೂರ್ನ್ನಾಮಾಗ್ರಾಮ 
ಸ್ಸಭೋಗಸ್ಸರ್ವ್ವಬಾಧ( ಧಾ) ಪರಿಹಾರೋದತ್ತ ಃ (ue. IX, ೧೨೮-೩೪ ; 
700). [? +e] 

ಸೆರಿ (ಕ್ರಿ). ೧. ಸೇರು; ಜೊತೆಗೂಡು: “ನೆರ -ಸಂಯೋಗೇ (ಸೇರು), 
ಪಾರ್ಶ್ವೇ ಚ” (ಶನುಧಾ) ; ಅರಣ್ಯದೊಳ್‌ ತಿರಿತರುತಿರ್ದ ಕಣ್ಬಡಿಗರಿಂ 
ಮಗುಟ್ಟು ೦: ಬಿಜು ತೋಡಿ ಬೇಡರೊಳ್‌ ನೆರೆದಿರಲಲ್ಲದೊಡ್ಡ ಯಿಂಸಿ ರಾಜ್ಯ 
ದೊಳೇಂ ನೆರೆಯಲ್ಕೆ, ತೀರ್ಗುಮೋ (ಸಂಪಭಾ. ೮-೮೫) ; ತ್ರಿಭುವನ 
ತಿಲಕನ ಮನಮಂ ದಿವಿಜೆಯರೆ ನೆರೆದು ಗೆಂಬಾಗಿಸಿದರ್‌ (ಅಜಿಪು. ೬-೧೦೨); 
ಸಕಲವಸ್ತು ಗಳುಂ ತೆರಳ್ಹು ನಿರ್ಭಾಗ್ಯರಂ . ಬಿಟ್ಟು ಪುಣ್ಯಾಧಿಕರೊಳ್‌ 
ಸೆರೆಗುಂ (ಧರ್ಮಾಮೃ. ೬-೧೨೮) ; ಹರನೀವ ಕಾಲಕೈ ಸಿರಿಯು ಬೆನ್ನಲ್ಲಿ 
ಬರ್ಕು . . . ನೆರೆಯದ ವಸ್ತು ನೆರೆವುದು ನೋಡಯ್ಯಾ (ಬಸನ.೧೬೯) ; 
ಸದ್ಗುಣಸ್ತೊ ಮನೆಲ್ಲಂ ನೆರೆದು ರೂಪಾದಂದೆನಿಸುವ ಮಹಾಮಹಿಮ 
ಹಂಪೆಯ ಹರೀಶ್ವರನ ಮೂರ್ತಿ ನೆಲಸಿರ್ಕೆನ್ನ ಚಿತ್ತ ದೂಳಗೆ (ಹಚಕಾ. 
೧-೧೨). ೨. ಕೂಡು ; ಸಂಭೋಗಿಸು: “ಪಾರ್ಶ್ವ ಸಮ್ಮೇಳನ 
ಸುರತಗಳೊಳ್‌-ಸೆರೆ” (ಶಬ್ದಮಂ- ೧೦೩) ; ಸ್ವರ್ಗಲೋಕದ ಸುರಾಂಗನೆ 
ಯಕೊಳ್ಳೆಕೆಯೊ (ಎಕ. 261, ಚಳ್ಳೆ ಕೆ. ೮-೫; ಸು, 8107); ನೃ ಪನಂದನನಾ 
ನೃ ಪವಧುವರ್ನೆರೆದು ಸುಖದೊಳಿರೆ (ಕವಿಖಾ. ೨-೨೧); ಆವುಪಾಯ 
ದೊಳಾದೊಡಂ ನೆರೆದಲ್ಲದಿನ್ನಿರೆನೀಕೆಯೊಳ್‌ (ಸಂಪಭಾ. ೮-೬೩) ; ಯತು 
ಕಾಲಪ್ರ್ರಾಪ್ತೆಯಾಗಿರ್ದ ಸರ್ವದೈ ತೆಯೊಳ್‌ ನೆರೆದು (ಚಾಸುಂಪು. ೮೦) ; 
ಚಂದ್ರಾಸೀಡನೊಳ್ನೆ ರೆವ ಪುಣ್ಯಮೆನಗಿಲ್ಲ (ಕನದಂಉ, ೪೪೮); ಕೂಸುಳ್ಳ 
ಸೂಳೆ ಧನದಾಸೆಗೆ ಒತ್ತೆಯ ಕೊಂಡರೆ ಕೂಸಿಂಗಲ್ಲ. ಬೊಜಗಂ 
ಗಲ್ಲ: ಕೂಸನೊಮ್ಮೆ ಸಂತಯನ್ನುವಳು. ಬೊಜಗನನೊಮ್ಮೆ ನೆರೆವಳು 
ಧನದಾಸೆ ಬಿಡದು (ಬಸನ, ೧೦೧) ; ಮೈಮಣಕಿದು ಗುರುಸತಿಯನು. 
ನೆರೆದೊಡೆ (ಹಚಕಾ. ಪರಿ. ೨೧೧). ೩. ಗುಂಪು ಸೇರು; ಒಟ್ಟು 
ಗೂಡು: ಮಹಾರಜರಾ ಸಮತ್ತ ವಲವಂಂ ನೆರೆದುವನ್ನು (ಎಕ. ೫ (5), 
ಚಿಂತಾಮ. ಮತ್ತಿತ್ತ ಇರುಳಿನೋಲಗದೊಳ್‌ 
ನೆರೆದಿರ್ದ ನೆರವಿಯೊಳರಸನುಂ ನುಹಾದೇನಿಯಂಂ ಕಿತ್ತಯ್ಯೂಂಗಳ ತಪಮುಂ 
ಗುಣಮಂನುಂ ಪೊಗಲುತ್ಲೆ (ನಡ್ಡಾ ೦. ೮೨-೪) ; ವರದತ್ತ ೦ ಮೊದಲಾಗೆ 
ಧರಣೀಶರವರ್ಗೆಲ್ಲಂ ಸುರಲೋಕಂ ಸುವಿಧಿಯೊಡನಾದುದಂತುಟಿ ನೆರೆದ 
ರನಿತೀ ಸುರಲೋಕಂ (ಆದಿಪು, ೬-೧೩) ; ನೆರೆದಿರ್ದರ್ನಭಡೊಳ್‌ ಕುತೂ 
ಹಲಯುತರ್ನೊೋ ಡಲ್‌: ಗದಾಯುದ್ಧ ಮೆಂ (ಗದಾಯು. ೭-೬೭) ; ಗೌರಿಯ 
ನೋನುವ ಬನ್ನಿರೇ ಚಿಕ್ಕಮಕ್ಕಳೆಲ್ಲರೂ ನೆರೆದು. (ಬಸನ. ೮೨) ; 
ನವಾಂಭೋಜದಿಜುಂಂಬಿನೊಳ್‌್‌ ನೆರೆದುದೋರಂತಾ ರಥಾಂಗವ್ರಜಂ 
(ಕುಸುಮಾ. ೪-೭೪) ; ಸುರಪರಿವಾರ ನೆರೆದುದನೆಣಿಸಲಳವೇ ಕೋಟಜಿಹ್ಟೆ 
ಯಲಿ (ಕುನ್ಯಾಅ. ೧೨-೧೧), ೪. ಗುಂಪುಗೂಡಿಸು ; ಒಟ್ಟು 
ಗೂಡಿಸು : ಕರೆದು ನೆರೆಯರ್ಯ ಬೆದರ್ದು ಕೆದರ್ಜಿಮ್ಮ ಪಡೆಯಾಳ್ಗ ಳಂ 
(ಶ್ರೀರಾಮಾ, ೬೪೧-೩೧೧). ೫. ಸೇರಿಹೋಗು ; ಬೆರೆತು ಹೋಗು; 
ಐಕ್ಯ ವಾಗು : ಬಲನೆಲ್ಲ ನೀರಲಿ ನೆರೆದುಡೋ ಮಾರ್ಬಲದ ವೀರರು 
ಹರೆದುದೋ ಹವಣಿಲ್ಲ ದಂತಿಯ ಸಮರಸೌರಂಭ (ಕುಪ್ಯಾದ್ರೋ ೩-೧೭) ; 
ಸಂಸಾರಕಾಗಳೆ ಬೆಚ್ಚಿ ವೈರಾಗ್ಯದಲಿ ನೆರೆದನು ಮೇಘರಥನೃ ಪತಿ (ಸಾಳ್ವಭಾ. 
೨೦-೭೬), ೬. ಉಂಟಾಗು; ಪ್ರಾಪ್ತ ವಾಗು : ನೆರೆಯದ ನರಕಾ 
ಯುಷ್ಛಮಂ  ನೆರಫುನನೆಂಬಂತೆ ಮಂಳಿದು ಘೂರ್ಣಮಾನಲೋಹಿತ. 
ಲೋಚನಂ ದಶನನಿಪೀಡಿತ ದಶನವಸನನಸಿಧೇನುವಂ ಕಿಟ್ಟ ' (ಅದಿಪು. 
೨-೧೪ ವು; ನೆರೆನತಿತೃನ್ನೆ ಯಂ ಹೃದಯಮಂ . . . ಕರಸರೋರುಹ 
ದೊಳ್‌ ಕದಪಂ ಲಲಾಟಿದೊಳ್‌ ಪಜಕಿದ ಕುರುಳ್ಗಳಂ ವಿರಹವಿಹ್ವಲೆ 
ಯಾಗಿ ಲತಾಂಗಿ ತಾಳ್ನುವಳ್‌ (ಉದಂಉ. ೩೩೩) ; ಹರಿದುದು ಚಿಂತೆ 


೧೬೯-೪; ಸು. 800) ; 


೪೯೨೦ 


3 


8 


40 


45 


ನೆರೆ, 


5 


ಸಂತಸವಾಯ್ತು ರೋಮಾಂಚ ಸೆರೆದುದಾಗಳೆ ಡೇಹ ತುಂಬಿ (ಭರಚ. 
೩-೫೬) ; ನುಡಿ ಬೇಸಳಂ ಬೆರೆಯೆ, ನಡೆಗಲಸು ನೆರೆಯೆ . . . ಸೀತೆ 
ಬಸಿಜಯಾದಳ (ರಾಮಾಶ್ವ. ೨೧-೯). ಪ. ಹರಡು ; ವ್ಯಾಫಿಸು: 
ನಂಬಿರುವ ಸುಚರಿತರ ತೊರೆಯೆಯೆಂಬಾ ಕೀರ್ತಿ ಎಂದಿನಂತೆಯೆ ನೆರೆದು 
ಪೂಜ್ಯವಾಗುವುದು (ವಿಸೀಗೀ. ೨೩-೧೨). ೮. ನಡೆದುಕೊಳ್ಳು ; 
ವರ್ತಿಸು: ಮಂತ್ರಿಯುಂ ನೃ ಪತಿಯುಂ ಬಗೆಗೊಂಡನುಕೂಲನೃ ತ್ತಿ 
ಯೊಳ್‌  ಸನೆರೆದಿರೆ ಕೂಡುಗುಂ ನಿಖಿಳರಾಜ್ಯವಿಭೂತಿಗಳಾನ ಕಾಲಮುಂಂ 
(ಹಂಚತಂ. ೯೩-೨೨). ೪. (?) : ಪಾರ್ವತಿಯನೂನಮಾಗೆ ತೊಟ್ಟ 
ನವರತ್ನ ಖಚಿತದಿವ್ಯಾಭರಣನುಂ. ಸೆರೆವಂತೆ [ನಾಉಂ. ಮೆಆತೆಯೆ] ನಿಜ 
ವಿಡಿದುಟ್ಟಿ ದೇನಾಂಗವಸ್ತ್ಯಾ ಪಶಾಖೆಯಂ ತುಲುಂಬಿ ನಿಂಜುಪ ಪರಿಮಳ 
ಮನುಗುಟ್ವ ಮಂದಾರಕುಸುಮುದಾಮಂಗಳಿಂ (ಧರ್ಮಸ. ೩-೬೮ ವ), 
ಿಕಿನೆರಿ (ದ್ವಿರುಕ್ತಿ) : ಪೊಡೆಯೆ ನೆರೆನೆರೆಯಿಂದು ನೆರೆದುದಾತನ 
ಕುಲಂ ಕಡುಶೋಕದಿಂ ಪುರಸ್ಕ್ರೀಪುರುಷಸಂಕುಳಂ (ಇಅಶಿರ.ದೇ.೧೦೮-೧೮); 
ಜನಕದಂಬವಾ ಪೂನುಳೆಗೆ ಜನನಕ್ಕೆ ಶಿಶುಗೆ ಚೋದ್ಯಂಬಟ್ಟ ರಲ್ಲಲ್ಲಿ ತನತನಗೆ 
ಹರಿಹರಿದು ನೆರೆನೆರೆದು ನುಡಿನುಡಿದರು (ಸಿದ್ದರ. ೨-೮) ; ಗಜಾರೋಹಣ 
ಧುರೀಣರಾದಾ ಭಧೋರಣರ್ಸೆರೆನೆರೆದು ಪರಿಪರಿದು (ರಾಜಕೇ, ೬-೧೧ ವ). 
ನೆಕೆವೊಡೆ ಗಂಡ, ನೆರವೊಡೆ ಗಂಡ, ನೆರೆಯೊಡೆ ಗಂಡ - ಶತ್ರುಸೈನ್ಯ 
ವೆಲ್ಲ ಒಟ್ಟುಗೂಡಿ ಬಂದಾಗ ಹೆದರಜಿ ಹೋರಾಡುವ ಶೂರ,-- 
ಪರಾಕ್ರಮಿ ; ಒಂದು ಬಿರುದು : ವಿಬುಧಜನನನಜವನಮಾರ್ತ್ತಣ್ಣ 
ನೆರೆನೊಡೆ. ಗಣ್ಣ ನರ್ಮ್ಮದಾನದ್ಯುಭಯತಟರಾಜಹಂಸ (ಕಣ. 1೪, ೭೬-೯; 
1060) ; [ಸಂಗ್ರಾ]ಮಂರಾಮಂ ಭುಜಬಳಭೀಮಂ ನೆರವೊಡೆ [ಗಣ್ಣ ಂ]ವೈರಿ 
ಭೇರುಣ್ಣಂ ನಿಗಳಂಕಮಲ್ಲಂ (ನಾಂದೇಡ್‌. ೮-೧೩ ; 1070); ಪರಬಳ 
ಸಾಧಕ ನೆರೆಯೊಡೆ ಗಂಡ ಇಮ್ಮ 7೮೮೭. ಕಟಕದ [ಸೋ]ವಣ ದಣ್ಣ 
ನಾಯಕರ ಮಹಿಮೆಯೆನ್ತೆಂದಜೆ (ಸೌಇಇ. 021, ೩೧೭-೧೨; 1223). 
ನೆರೆವೊಡೆ ಬಂಟ - ನೆರೆವೊಡೆ ಗಂಡ : ಸಮಧಿಗತಪಳ್ಣುಮಹಾಶಬ್ಯ 
ಮಹಾಸಾಮನ್ಹಂ . . - ನೆರೆವೊಡೆ. ಬಣ್ಣ ಗಿರಿದುರ್ಗ್ಗಮಲ್ಲ ಕೊಂಕಣ 
ಭಯಂಕರಂ ನಾಮಾದಿ ಸಮಸ್ತ ಪ್ರಸಸ್ತಿ ಸಹಿತಂ ೫-1, 
೪೭-೭ ; 995), 
[ದೇ.॥ ತಮಿ. ೩ಕ್ಕೆ, ನಿರ; ನೆರುಖ್ಳು ; ತುಳು. ನೆರೆ, ನೆಂ] 

ನೆರೆ, (ಕ್ರ). ೧. ಸುತ್ತು ; ತಿರುಗು ; ಚಲಿಸು: (4. ೨. ದಿಗ್ಸ ಮೆ: 
ಗೊಳ್ಳು ; ತಬ್ಬಿಬ್ಬಾಗು : (8). ೩. ಆತುರ ಪಡು ; ಉತ್ಸಾಹ 
ವನ್ನು ಹೊಂದು : (೪. [?] 

ನೆರೆ "ನೆಲ? ನೋ. 

ಫೆರ್ಕೆ “ನರೈ' ನೋ. 

ನೆಕ್ಕಿ (ನಾ). ೧. ಪಕ್ಕ; ಪಾರ್ಶ್ವ; ಮಗ್ಗುಲು : “ನೆರೆ. 
ಸಂಯೋಗೇ (ಸೇರು) ಪಾರ್ಶ್ವೇ ಚ? (ಶನುಧಾ) ; ಆರೆಭಕ್ತರಾದನರ ನೆರೆ 
ಬೇಡ ಹೊರೆ ಬೇಡ (ಬಸನ. ೧೩೩) ; ನೆರೆಯ ಹೊರೆಯ ದುರ್ಗಂಗಳನಿಳಿಸಿ 
ತನ್ನಂ. ಮುಕಿ ಪುದರಿ (ಎಇ. 261%, ೨೭೧-೨೦; 1173); ಕೇರಿಯೊಳಾ 
ದೊಡಂ ನೆರೆಯೆಂಬುದಂ . . . ಸೈರಿಸಂ (ಕಬ್ಬಿಕಾ. ೧೪೮) ; ಪಾರಿಜಾತಂ 
ನೆರೆಯೊಳಿರುತಿರೆ ಭೂರುಹಂಗಳ ನೆಳಲನರ್ಥಿಸಿ ಸಾರಿದನವೊಲು (ಬಸಪ, 
೬೦-೪೬); ಎಲೆ ಖಳ ಮಾರಮಥನನ ನೆರೆಯ ಹೊಕ್ಕರು ಬಿಡುವೆನೇ 
ನಿನ್ನು (ಕೌತಿರಾ. ೩೬-೭೧) ; ನೆರೆಯ ಕಟ್ಟಾ ಳೊಬ್ಬನೊಲ್ಮೆಯಿಂ ಬಳಿ 
ವಿಡಿಯೆ (ಕಾಲೂರ. ೮೫-೧೬೨), ೨. ಸಮಿಾನಾಪ ; ಹತ್ತಿರ : 
ಅಂಗಲಾಚುತ್ತ ನನ ತಇಯ್ತು ಂದೆಗಳ್‌ ನೆರೆಯ ಸಂಗಡಿಗ ಬಂಧುಬಳಗಂ 
ಗಳಳುತಿರೆ (ಚೆಬಪು. ೬-೩೦); ಹುಡುಕುವ ಕೊಪ್ಪರಿಗೆ ಕಣ್ಣಿನ 
ನೆರೆಗೆ ಖಣಿಲನೆ್ನೊಲಾದುದು ಗೆಲವು! (ಹೆಬ್ಬೆ ರ, 


(ಸೌಇಣ. 


೨೦-೯೪). 


ಫೆಕ್ಕೆ 


4. ನೆರೆಹೊರೆ; ಅಕ್ಕಪಕ್ಕದ ಮುನೆಯವರು: ಮನ್ನೆಯಂಗಾಜಜಿ 
ತಳಾಅಂಗೆ ನೆರೆಗಾಣದೆ. ಮಗಂಗೆ ಮಂನಿನರೆಂಬ ನಾಟ್ಲುಡಿಯಂತೆ 
(ಧರ್ಕೂಮ್ಯ. ೭-೧೧೯); ನೆರೆಯಲ್ಲದು ಪೊರೆಯಲ್ಲದು ಗೊರವನನಿಲೆ 
ಮಗವು ಪೋಲ್ತುದೆಂಬೀ ನುಡಿಯಂತಿರೆ (ಧರ್ಮಾಮೃ, ೮-೧೧). 
೪.. ಸಹವಾಸ; ಸಂಬಂಧ : ಸೆರೆ ಹೊಲ್ಲ ದುರಾಚಾರಿಗಳ ನೆರೆ 
ಹೊಲ್ಲ ಜಾರ ಚೋರಕರೆ (ಅಖಂಡೇ. ೧೨೮-೯೩); ಇಬ್ಬರಿಗೂ ನೆರಿ 
ತಪ್ಪು ನಂತಿತ್ತು (ಕಪ್ಪುಹು. ೨೧). ೫. ಜೊತೆಗಾರ; ಸಹಾಯಕ: 
ಹೊರೆ ಭಾರನಾಗಿದೆಯೆ ? ನೆರೆಯ ಕರೆದವನ. ಕೈಗದನು ನೀಡು (ಸಾಂಚಜ, 
೪೨-೧೫). ೬. ಆಧಾರ; ಅವಲಂಬನೆ; ಸಹಾಯ : ಆತನನು 
ನೀವಾನ ಪರಿಯಲಿ ನಿನ್ಮು ಕುಲಗುರುವ ನೀತಿಯಲಿ ನೆರೆ ಮಾಡಿಕೊಂಬು 
ವುದು (ಸಂಭಸ, ೨೭-೪) ; ತಾನೇ ರನ್ನ ಪಂಪರನ್ನು ಹಿಡಿದರೆ, ಅಡಿಗಡಿಗೆ 
ಕಿಟ್ಟಿ ಲಿನ ನೆರೆ, ನೋಟಿಗಳಿಲ್ಲದೆ ದಾರಿಗಾಣುತ್ತಿರೆಲಿಲ್ಲ (ಮುಗಿಯು, ೧೩೬). 
೭. . ಸುರುಳಿ; ಕಟ್ಟು ; ಎರಡು ಮೂರು ಬಗೆಯ ಎಲೆಗಳನ್ನು 
ಒಟ್ಟಿ ಗೆ ಮಡಿಸಿ, ನಾರಿನಿಂದ ನೂರಾರು ಸುರುಳಿಗಳನ್ನು ಕಟ್ಟುತ್ತಾರೆ. 
ಈ ಸುರುಳಿಗಳಿಗೆ ನೆರೆಗಳೆಂದು ಹೆಸರು. . . ಮನೆಯ ಕಂಬಗಳಿಗೆ, 
ಬಾಗಿಲುಗಳಿಗೆ, ಕಣಜಗಳಿಗೆ, ದನದ ಕೊಟ್ಟ ಗೆಗೆ ತೆನೆಗಳನ್ನು ಚುಚ್ಚಿದ 
ನೆರೆಗಳನ್ನು ಕಟ್ಟುತ್ತಾರೆ (ಕಸಪು, ೪-೭೪). 
ನೆರೆಕರೆ, ನೆರೆಕೆರೆ ಅಕ್ಕಪಕ್ಕದ ಜನ; ನೆರೆಹೊರೆ : ನೆರೆಕರೆಯ. 

ಶಬರರೊಡನೆಮಗೆ ಜಗಳಗಳಿಲ್ಲ (ಹೆಬ್ಬೆರ, ೧೭-೨) ; ಈರ ನೆರೆಕರೆಯನರ 
ಹಾಡು ಕೇಳಿ ತಟ್ಟಿ ನೆದ್ದ (ಮುಂಗಾಮು. ೭೪) ; ದಯಾಮಿಂದನು. ಯುದ್ಧ 
ಮಾಡಿ ನೆರೆಕರೆಯ ದೇಶದ ಜನರನ್ನು ಗೋಳಾಡಿಸುತ್ತಿದ್ದನು. (ಮಣಿಸ೯೬); 
ರಾಮಣ್ಣಯ್ಯ ಖುದ್ಧು ಹಾಲು ತರಲು ನೆರೆಕೆರೆಗೆ ಓಡಿದ (ಸಂಸ. ೨೯). 
ನೆಕೆಕೂಟ- ರತಿಕ್ರೀಡೆ ; ಸಂಭೋಗ : ಮೇಳವಿಲ್ಲದ ಊಟ ಬಾಲೆಯರ 
ನೆರೆಕೂಟಿ ಕಾಳೆಮ್ಮೆ ಹಸುರ ತೊಜಿಕೆದು ತಾ ಕೀಳಿನ ಕೂಳ ವೆಂದ್ಚಂತೆ 
ತಸರ್ನಜ್ಞ. ೧೮೦೨). ನೆರೆನೆಲನ್‌ - ಸಕ್ಕದ ಊರಿನವನು; ನೆಕೆ 
ನಾಡಿನನನು : ಸೆರೆನೆಲನ್‌, ಅರೇಸ್‌ದೇವನಲ್ಲಿ ತಾನ್‌ ಕಂಡನ್‌, 
ಫೀನೆಯಂಸ್‌ ಮಕೃಳಿರ್ವರ ಕಣ್ಣ ಕುರುಡನ್‌ (ಅಂತಿಗೊ. ೪೩-೮೯೬), 
ನೆರೆಯರ್‌, ನೆರೆಯವರು (ಬಹುವ) : ನೆರೆಯಕ್ಕೆ ತೊಟ್ಟಪ್ಪೊರ್‌ 
ಕೊರ್ಬಿ ನಡೆಯಲೈ ಸರಿಯಲ್ಲ (ಅಂತಿಗೊ, ೨೨-೪೬೦) ; ನಮಗಾಗಲಿ, 
ಯಜಮಾನರಿಗಾಗಲಿ, ನೆರೆಯವರಿಗಾಗಲಿ . , . ಕೆಲಸದ ಭಲವಾಗಿ 
ಹಣ ಬಂದರೆ ಆಯಿತು (ಹಣಶ್ರ. ೧೧). ನೆರೆಯನ - ಜೊತೆಯಲ್ಲಿರು. 
ವವನು : ಘನನಹ ಸೀಮೆಯ ಖಳನಿಗೆ ಕೊಟ್ಟು ನೇಮನಳಿದು 
ನೆರೆಯನನಿತ್ತ ಕುಣಿಗಿಲ ಸೀನೆಗೈದಿದನೇನೇಳ್ವೆ (ಕಂನವಿ. ೧೧-೬೨) ; 
ಮೆಚ್ಚಿದಂ ನೆರೆಯವಂ  ಗುರಿನೆತ್ತುದಂ  (ಕಾಲೂರ. ೮೭-೧೬೯). 
ಸೆಕಿನೆಂಡಿರ್‌ ಎ ಅಕ್ಕಪಕ್ಕದ ಹೆಂಗಸರು ; “ಇತರ ಸ್ತ್ರೀಯರು? 
(ಪ್ರಭಣ್ಣ) :  ನೆರೆನೆಂಡಿರ ಸುಖಗೋಷ್ಠಿ ಗಳ್‌ ನಾರಿಯರೊಳ್‌ 
ಮೊದಲಿಕ್ಕುಗುಂ (0ಉನೂಶ್ವ. ೧೬-೨೮). ಸೆಕೆ ಹೊರಡು ಎ ನೆರೆಯವನ 
ರನ್ನೆಲ್ಲ ಕರೆದುಕೊಂಡು ವಧುವಿನ ಮನೆಗೆ ದಿಬ್ಬಣ ಹೊರಡು,- 
ಮೆರವಣಿಗೆ ಹೊರಡು : ದೇವರ ಪೂಜೆಗೂ ಗಂಡು ನೆರೆ ಹೊರಟಾಗ 
ಹಾಕುವುದಕ್ಕೂ ಹೆಣ್ಣು ಗಂಡಿಗೆ ಗಂಡು ಹೆಣ್ಣಿಗೆ ಧಾರೆಯ ವೇಳೆ 
ಸಮನ್‌ಮಾಲೆ ಹಾಕುವುದಕ್ಕೂ ಇವೇ ಹೂವು ನನ್ನೂರಿನಲ್ಲಿ. ಆದರೆ 
ಹೂವಿನಲ್ಲಿ ಪರಿಮಳವಿಲ್ಲ (ನನ್ನೂರು. ೧೨). [ಕೆಕೆ] 

ನೆಕ್ಕ "ನೆಜ್ಕಿ' ನೋ. 

ಸೆರೆ, "ನೆಜ್ಕ್ಕಿ' ನೋ. 

ನೆಕ್ಕ "ನರೈ' ನೋ. 

ನೆಕ್ಕಿ "ನಜ್ಜಾ” ನೋ. 


೪೯೨೧ 


30 


35 


40 


45 


ನೆರೆನೀರು 


ನೆರೆಕಾಲುನೆ (ನಾ). ಉಕ್ಕಿ ಬರುವ ಪ್ರವಾಹದ ನೀರನ್ನು ಉಪ 
ಯೋಗಿಸಿಕೊಳ್ಳ ಲು, ನದಿಯ ದಡಗಳಲ್ಲಿ ತೋಡಿದ ಕಾಲುವೆ : 
ನೆರೆಕಾಲುನೆಗಳು (10107686107 0೩೧೩19) ---ಸಿಂಧುಪ್ರಾಂತ ಇತರ 
ಕೆಲವು ಪ್ರದೇಶಗಳಲ್ಲಿ ನದಿಯ ದಡಗಳಿಂದ ಕಾಲುನೆ ತೆಗೆಯುವುದುಂಟು, 
ಪ್ರವಾಹಕಾಲದಲ್ಲಿ ನದಿಯ ನೀರು ಹೆಚ್ಚಿ ಈ ಕಾಲುವೆಗಳಿಗೆ ಉರುಳು 
ತ್ತದೆ. . . ಈ ನೆರೆಕಾಲುವೆಗಳು ಅಸ್ಟು ಪ್ರಯೋಜನಕಾರಿಗಳಲ್ಲ 
(ಭೂವಿನ, ೨೮೪). [ನೆರ್ಕೈ(ಎನೆಳಕ್ಕಿ) 4 ಕಾಲುವೆ( ಎ ಕಾಲ್ವಾಯ್‌)] 

ನೆರೆಕೆ "ನೆರಕ್ಕೆ' ನೋ. 

ನೆರೆಕೋಲು (ನಾ). “ಕಣದಲ್ಲಿ ಬತ್ತ ಮುಂತಾದ ಹುಲ್ಲನ್ನು 
ಎತ್ತಿಹಾಕಲು ಅಥವಾ ರೇಕೆ ಮಾಡಲು ಅನುಕೂಲವಾದ, 
ಕೊಕ್ಕೆಯುಳ್ಳ, ಒಂದಾಳುದ್ದ ದ ಬಿದಿರಿನ ಕೋಲು” (ನನ್ನೂರು. 
ಕೋಶ) : ಕೂರಿಗೆ, ಹಲುಬೆ, ನೆರೆಕೋಲು, ಗುನಿದೊಣ್ಣೆ . . - 
ಕತ್ತಿ ಇವುಗಳನ್ನು ತೊಳೆದು ಬಾಗಿಲ ಬಳಿ ಇಟ್ಟು ಪೂಜಿಸುತ್ತಾರೆ. 
(ನನ್ನೂರು, ೩೬). "ಮೆರೆಕೋಲು' ಷರಾ. 

[ನೆರೆ] 4 ಕೋಲು (ಆ ಕೋಲ್‌ )] 

ನೆರೆಗೆಂಪು (ನಾ). ಹೆಚ್ಚಾದ ಕೆಂಪುಬಣ್ಣ ; ಅಧಿಕವಾದ ಅರುಣ 
ವರ್ಣ : ಹರೆಯ ಚಿಗುರಡಗಿ ನೆತ್ತರದ ನೆರೆಗೆಂಪು ಹಳಸುತಿದೆ. ಭರದಲ್ಲೆ 
(ಉಯ್ಯಾಲೆ. ೧೨-೪). [ನೆರೈ(-ಆನೆಖಕ್ಕಿ) + ಕೆಂಪು,] 

ನೆರಿಗೆಯ (ನಾ). ಮಗ್ಗುಲಲ್ಲಿರುವ ಹೊಲ; ಪಕ್ಕದ ಗದ್ಜೆ : 
ನೆರೆಮನೆಯವರಂ ಪಾವಂ ಪಿಡಿಯಿಮೆಂಬಂತೆ ನೆರೆಗೆಯ್ಯವರಂ ಬಿತ್ತಿ ಕೊಡಿ. 
ಮೆಂಬಂತೆ (ಧರ್ಮಾನೃ. ೭-೯೭), [ನೆಕ್ಕ -ಕೆಯರ್‌,] 

ನೆರೆಗೊಂಚಲ್‌ (ನಾ). ತುಂಬಿದ ಹೂಗೊಂಚಲು : ಬಿಡಿವೂಗಳು, 
ಕಮ್ಮಲರ ನೆರೆಗೊಂಚಲ್ಗಳು, ಮನೋಹರಪುಷ್ಪಗಳ ಎಕ್ಕಸರ , . - 
ಮೊಸಲಾದ ಪೂಜೊಡವುಗಳು (ಬೆಟ್ಟ ಅ, ೮೨-೧೦). 

[ನೆರೈ(-ಆ.ನೆಅಕ್ಕಿ) 4 ಗೊಂಚಲ್‌] 

ನೆಕೆಗೊಳು "ನೆಜಿಗೊಳು' ನೋ. 

ನೆರೆತ (ನಾ). ತುಂಬಿರುವಿಕೆ; ಪೂರ್ಣತೆ : ಪರಿಪೂರ್ಣ ಸುಖಸತ್ತ್ವ್ವ 
ಸಾಗರದ ತೆರೆಗಳ್‌ . . . ತೆರೆಯು ನೆರೆತದ ಕುರುಹೊ (ಮಂಕುಕ.೨೧೯). 

[ನೆರೈ(-.ನೆಅಕ್ಕಿ) 1- ತ್ವ] 

ನೆರೆತರ್‌ (ಕ್ರಿ). ಗುಂಪುಗೂಡು ; ಸಂದಣಿಸು : ಉನ್ನತನುಸ್ತಕಸ್ಕಳ 
ದೊಳಂಬುಗಳಲ್ಲುಡಿದಿರ್ದೊಡತ್ತಮಿತ್ತನ್ನೆರೆ ತಂದು ಬಲ್ಜಡಿಗರಿಟ್ಟುಟಿ 
ನೊಳ್‌ ಕಿಟಕಿ ಸೊಂದೆನೆನ್ನದೆ(ಪಂಸಭಾ.೧೧-೩); ಭಾವನಭೌಮ ಜ್ಯೋತಿಷ 
ವೈಮಾನಿಕಾಮರರ್ನೆರೆತಂದರ್‌ (ಸುಕುನಾ, ೮-೬೪) ; ಪುರೆದಂಗನೆಯರ್‌ 
ನೆರೆತಂದು ಬಾಹುವಲ್ಲರಿ ಕುಡೆ ದೇಸೆಯಂ ತ್ರಿಭುನನಪ್ರಭುಗಿಕ್ಸಿದರೊಲ್ಲು 
ಸೇಸೆಯಂ (ಜಗವಿ. ೧೫-೬೯) ; ರುಂಳಕವನುಲೇಪನ ವಿಭೂಷಣ ವಿಳಸ 
ದನ್ಮು ತಾಹಾರ ಮೊದಲಹ ಹಲವು 'ಸೇನೆಗೆ ಯೋಜಿಸಲು ಸೆರೆತಂದುದೋ 
ರಂತೆ (ಸಾಳ್ವಭಾ. ೩೨-೧೫). [ನೆಕ್ಕ -- ತರ್‌] 

ನೆರೆದಲೆ "ನರೆದಲೆ' ನೋ. 

ನೆರೆನಂಬು "ನೆಂಕೆನಂಬು' ನೋ. 

ನೆರೆನಾಡು (ನಾ). ಪಕ್ಕದಲ್ಲಿರುವ ಪ್ರಾಂತ : ಕ್ರೈಸ್ತ ಕೃತಿಯೊಂದ 
ರಲ್ಲಿ'ಸಿಲೋನಿನ ನೆರೆನಾಡುಗಳನ್ನು ಕುರಿತು ಹೇಳುತ್ತಾ "ಮಲೆ' ಎಂಬ 
ಪ್ರದೇಶವನ್ನು ಹೆಸರಿಸಿ ಅಲ್ಲಿಂದ ಮೆಣಸು ಹೊರಗಡೆಗೆ ಹೋಗುತ್ತಿ ತ್ತೆ ೦ದು 
ಹೇಳಿದೆ (ಬ್ರಾನಿವಿ. ೧೨೦), , [ನೆರ + ನಾಡು] 

ನೆರೆನೀರು (ನಾ). ಮಹಾಪೂರದ ನೀರು: ಮದುವೆಯ ಚಪ್ಪರ, 
ನೆರೆನೀರು ತುಂಬಿದ ಗದ್ಮೆಯಂತಾಯಿತು (ಮರನು. ೨೬೬). 

[ನೆರೈ(-ಆನೆಜಕ್ಕಿ) -- ನೀರು, (-ಲನೀರ್‌)] 


ನೆರೆಪಳ್ಳಿ 


ನೆರೆಸಳ್ಳಿ, ಕೆರೆಹಳ್ಳಿ (ನಾ). ಪಾರ್ಶ್ವದಲ್ಲಿರುವ ಗ್ರಾಮ; ಪಕ್ಕದ 

ಹಳ್ಳಿ : ಈ ಕೇರಿಯಂ ಬಿಟ್ಟು ಸೂಳೆಯರೆಲ್ಲಂ ನೆರೆಸಳ್ಳಿ ವೋದರಿವಳೀ 

ಮಾಧುರ್ಯಮಿನ್ಸೈೆಂತುಟೋ (ಲೀಲುನ, ನೆರೆಹಳ್ಳಿ : 

ನಮ್ಮೂರಿನ ಸಮಾರಂಭಕ್ಕೆ ನೆರೆಹಳ್ಳಿ ಜನರೆಲ್ಲಾ ಬಂದಿದ್ದರು. (ರೂಢಿ), 
[ನೆಕ್ಕ 4ಸಳ್ಳಿ |] 


೨-೮೦). 


ನೆರೆಪು "ನೆರಪು? ನೋ. 

ನೆರೆಪೊನಲ್‌ “ನೆರೆವೊನಲ್‌' ನೋ. 

ಸೆರೆಬೆಳ್ಳೆ ಕ್ಕಿ (ನಾ). ಒಂದು ಬಗೆಯ ಬೆಳ್ಳಕ್ಕಿ :' ಹಗಲೆಲ್ಲ ಏಡಿ 
ವಿತಾನುಗಳನ್ನು ತಿನ್ನಲು ಅಲ್ಲಲ್ಲಿ ಗುಂಪುಕುಳ್ಳಿ ರುತ್ತಿದ್ದ ಬೆಳ್ಳಕ್ಕಿ ಮತ್ತೆ. 
ನರೆಬೆಳ್ಳಕ್ಕಿಗಳಲ್ಲಿ . . . ಕೆಲವು ಮಾತ್ರನೆ ಬೇಟಿಯಲ್ಲಿ ತೊಡಗಿದ್ದವು 
(ನುಲೆಮ, ೬೫೨). [ನೆರೆ ೬ಬೆಳ್ಳಕ್ಕಿ( ಎಬೆಳ್ವಕ್ಕಿ)] 

ನೆರೆಮನೆ "ನೆರೆವನೆ' ನೋ. 

ನೆರೆಮಾತು "ನೆರೆವಾತು' ನೋ. 

ಸೆರೆಯಂಗಡಿ (ನಾ). ಪಕ್ಕದ ಅಂಗಡಿ; ಪಾಶಣ್ವದಲ್ಲಿರುವ 
ಅಂಗಡಿ : ಕಳಕಳನಿದೇನೆಂದು ನೆರೆಯಂಗಡಿಯ ನುಂದಣಂಗಡಿಯ 
ಸರದರಂ ಕಂಡು ಬೆಸಗೊಳ್ಳ ಬಚ್ಚಬಜೀಯೆಗ್ಗರುವುಂ 

[ನೆರೆ -- ಅಂಗಡಿ( < ಅಂಗಾಡಿ)] 


(ಗೆದಾಯು. 


೯-೩೪ ವು. 


ನೆರೆಯಿರ್‌ (ಕ್ರಿ). ಬೆಂಬಲವಾಗಿರು; ಆಧಾರವಾಗಿರು; ಸಹಾಯಕ | 


ವಾಗಿರು: ಜೀಯ ! ನೂಜಗಮಂ ಕಾವ ನೀಂ ನೆರೆಯಿರ್ದು ತಿರೆಯಂ 
ಪೊರೆನಂದು ಲೋಗರ್ಗೆ ಸೊಗಕ್ಕೆ ಕುಂಡೆ! (ಉಾನಾಶ್ವ. ೨೩-೨೯). 
[ನೆರೈ--ಇರ್‌.|] 

ಸೆಕೆಯಿಸು, ನೆರಸು, ನೆರೆಸು (ಕ್ರಿ). : ೧. ಗುಂಪುಗೂಡಿಸು ; 
ಸೇರಿಸು; ಒಟ್ಟಾಗಿಸು : ಹೃತ್ಯು ಹರದೊಳಗನಿತ ಸದ್ಯಾ ವಪುಂಜಗಳ 
ಜಾಗರದಿ' ನೆರೆಯಿಸುವ ಸೂಕ್ತಿ ಯೊಸಗೆ (ನುಲೆದೇ. ೩೮-೪); ಬಳಿಕ 
ಕಂಪಿಲನು ಓಲಗವನ್ನು ನೆರೆಯಿಸಿ . . . ಆತನ ಊರಿಗೆ ಬೀಳ್ಕೊಟ್ಟ ನು 
(ಕುನಾಸಾಂ. ೪). ೨. ರತಿಕ್ರೀಡೆಯಲ್ಲಿ ತೊಡಗಿಸು : ಇನಿಯರ 
ಸೆಂಡುಂ ನೆರೆಯಿಪ ಬಿನದನೆ ತನ್ನಿಚ್ಛ್ಚಿಯಾಗೆ (ಕಬ್ಬಿಕಾ. ೧೨೦). 
೩. ಸಂಗ್ರಹಿಸು ; ಶೇಖರಿಸು: ನಾಲ್ಗಾವುದದಳತೆಯೊಳಾ ಯಾಗ 
ಶಾಲೆಯಂ ಸೇರ್ಪಡಿಸಿ ಕುಂಬೆಯಂ ಬಲಿದು . . - ಪೇದಿಯಂ ಸಮಕಟ್ಟ 
ತಗುವೆಡೆಯೊಳ್‌ ಕೊಂಡಮಂ ಪಣ್ಣಿ ಯಾಗಂಗಳಂ ನೆರೆಯಿಂಸುತಿರ್ದರ್‌ 
(ಉಾಮಾಶ್ವ. ೧೬-೬). ೪. ಉಂಟುಮಾಡು ; ಆಗಿಸು : ಮನಕ್ಕೆ 
ಕೋಪಮಂ ನೆರೆಯಿಸಬೇಡ ಪೋಗೆನುತನಳ್‌ ನಗೆಯಿಂ ಕೊಲಚಾಡಿ 
'ಕಾಡಿದಳ್‌ (6ಸರ. ೩-೧೪೯).  ನೆರೆಸು: ೧. ಮೋಹರನ ಮೇಳ್ಳಿ 
ಸಿಡನು ನಿರ್ವಾಹವನು ನಿಶ್ಸೆೈಸಿದನು'. . - ನೆರಸಿದನು ಬಹಳಾಕ್ಷೋ 
ಹಿಣೀಬಲನ (ಕುನ್ಯಾವಿ. ೪-೨೬); ಹಿರಿವುದೆಂದೀ ಸಂತೆ ಬಲ್ಲರಾರು 
ನೆರಸಿದನಲ್ಲದೆ? (ಗಿ9ಿವಿಂ. ೫೪-೪). ನೆಕೆಸುಃ: ೨. ಅಬ್ಬಾ ನನೆಯಂ್‌ 
ಕೇಳೊಲ್ಲದ ವಿಟಿರಂ ಕಡುಲೀಲೆಯಿನನರೊಡನೆ ನೆರೆಸುವಂ ದೂರ್ತಿಂದಂ 
(ಧರ್ಮಾಮ್ಮ. ೨-೪೦). [ನೆರೆ +--ಇಸ್ಫು] 

ಸೆರೆಯೂರ್‌, ಕೆಕೆಯೂರು (ನಾ). ಸಕ್ಕದ ಊರು ; ಪಾರ್ಶಾ 
ದಲ್ಲಿರುವ ಗ್ರಾಮು : ಆಂ ನೆರೆಯೂರ್ಗೆ ಪೋಗಿ ಬಂದಪೆಂ (ಸಂಚತಂ. 
೧೫೪-೬) ; ಆ ಶಿವದೇನನೊಂದುದಿನಂ ದೇವಕಾರ್ಯನಿಮಿತ್ತ ೦ ಗೃಹಿಣಿ 
ನೆರಸಿ ನೆರೆಯೂರ್ಗೆ ತೆರಳಲುಜ್ಞು ಗಿಸಿ (ನೃಷವಿ. ೯-೬೯ ನು; ಹುಡುಕಿ 
ನೆರೆಯೂರ್ಗಳಂ ದೊರೆಯದಾಯಿಸ್ತಾವೊರೆಗೆ ಬಾಳ್‌, ಬಳಿಯೊಳಿಲ್ಲ (ಕಾಲೂರ, 
೩೫-3೬). ನೆರೆಯೂರು : ದೇವಕಾರ್ಯಕೆ ನೆರೆದು ನೆರೆಯೂರಿಂಗೆ 
ಪೋಪಂತೆ (ಬಸಪು. ೪9-೭೨) ; ಆರೊಡನೆ ಕಾದುನೆನು ಕೆಲಬರು ಹಾರು 
ನರು ಕೆಲರಂತಕನ ನೆರೆಯೂರನರು (ಕುಪ್ಯಾವಿ.೫-೨೦). [ನೆರ -- ಊರ್‌] 


೪೯೨೨ 


5 


20 


4 


೩ 


45 


ನೆರೆನೀದಿ 


ನೆರೆಯೂರು "ನೆಕೆಯೂರ್‌' ನೋ. 
ನೆರೆರಾಜ (ನಾ). ಪಕ್ಕದ ದೇಶದ ಅರಸ, ದೊರೆ : ಮಧ್ಯ 
ಹಿಂದೂಸ್ಥಾನದಲ್ಲಿ ಕದಂಬರ ನೆರೆರಾಜರಾಗಿದ್ದ ವಾಕಾಟಕರು ಬೌದ್ಧ 
ವಿಹಾರಗಳನ್ನು ನಿರ್ಮಿಸಿದರೆಂದು ಮೊದಲೇ ಹೇಳಿದ್ದೇನೆ (ಕರ್ಣಾಆ, ೫). 
(ನಕ್ಕ 4 ರಾಜ] 
ನೆರೆರಾಜ್ಯ (ನಾ). ಸಕ್ಕದ ರಾಜ್ಯ,-ದೇಶ : ಈತನು ಗಂಗರ ಮೇಲ 
ಲ್ಲದೆ, ತನ್ನ ನೆರೆರಾಜ್ಯದನರಾದ ಚೋಳರ ಮೇಲೆಯೂ ಸಹ ದಂಡಯಾತ್ರೆ 
ನಡೆಸಿದನು (ನೊಳಂಬ, ೫೧).  [ನೆರೈ -- ರಾಜ್ಯ] 
ನೆರೆನನೆ, ನೆರಮನೆ, ನೆರೆಮನೆ (ನಾ). ಸಕ್ಕದ ಮನೆ; ಮಗ್ಗುಲ 
ಮನೆ: ನೆರೆನನೆಯಾಾತನೆನ್ನೊ ಡನುದಾರಗುಣಕ್ಕೆ ಜಸಕ್ಕೆ ನಾಡೆ ಮಚ್ಚರಿ 
ಸುತುನಿಂರ್ಪಂ (ಧರ್ಮಾಮೃ. ೪-೧೧೨). ನೆರಮನೆ; ನೃಥಾ ನೆರಮನೆ 
ಗಳ್ತು ಕಣ್ಣಿಡುವರೇಂ ಮರುಳ್ಳೊಂಡರೊ (ಸಂನಾಶ. ೭೩) ; ಇರಲಿರಲು 
ಮಾಸಾಂತರೆದಲಾ ನೆರ[ಐಾ990, ರೆ]ನುನೆಯ 'ಶೋಕಾರ್ತರನದಬ್ಬರನ 
ಕೇಳಿದು. . . ಏನು ದುಃಖೋತ್ಕರುಸನಾಕಸ್ಮಿಕನಡೆಂದಳು ಕುಂತಿ 
(ಕನ್ಯಾಅ. ೧೦-೮); ಗೃಹಕೃತ್ಯಮಂ ಬಿಟ್ಟು ನೆರ[ಸಾಉಾಂ, ರೆ]ಮನೆ 
ತವರ್ಮನೆಯೊಳಿಹಳು (ಚೈಮಿಭಾ. ೫-೫೭) ; ನೆರಮನೆ ಹೋಳಿಗೆಗೆ 
ತುಪ್ಪ ಕಾಯಿಸಿದ ಹಾಗೆ (ಗಾದಿ). ನೆರೆಮನೆ: ಅದಭ್ಯುದಯ 
ಸುಖನಿಳಯಮದು ಮೋಕ್ಷದ ನೆರೆಮನೆ (ಆದಿಪು. ೬-೩೬) ; ನೆರೆಮನೆಯ 
ನಾನಿದನ ಪೆಂಡತಿಯಪ್ಪ ದೂದನಿ . . . ಪರಿತಂದು (ಸಂಚತಂ, ೭೫-೨); 
ನೆರೆಮನೆಯವರಂ ಪಾನಂ ಪಿಡಿಯಿಮೆಂಬಂತೆ -(ಧರ್ಮಾಮೃ. ೯-೯೭) ; 
ನೆರೆಮನೆಯ ದುಃಖಕ್ಕೆ ಅಳುವನರ ನೆಚ್ಚ ಕೂಡಲಸಂಗಮದೇವ 
(ಬಸನ, ೧೨೪) ; ವೃದ್ಧ ನೇಶ್ಛಾಂಗನೆ ತನ್ನ ನೆರೆಮನೆಯ ಬಾಲಮುಗ್ಧೆಯ 
ಸೊಬಗಂ ಕಂಡು ಅಸೂಯೆಗೊಂಡು ತನ್ನೊಳಿಂತೆಂದಳ (ಗಿರಿಕ, 
೪-೧೫೫ ಪ) ; ನೆರೆಮನೆಗಳ ಭಾಗ್ಯವ ನೋಡಿ ತರಹರಿಸುತ ಅಸೂಯೆ 
ಯಿಂದ ಹರಿಯ ಸ್ಮರಣೆಗೆ ನಿಮುಖನಾದೆ (ಫರಂದ. ಧಾ. ೨-೨೫-೨). 
[ನೆರೆ 4- ಮನೆ] 
ನೆರೆವರಿ (ನಾ). ಒಂದು ಬಗೆಯ ತೆರಿಗೆ : ನೆರೆವರಿ ವಂಡ ಕಡ ಮಸವರಿ 
೬.೬ ೬ ಹಸ್ತಾಂತರ ಸಂಜಾಯಿತ ನಿಲಗಳ ಪರಿನಿಡಿಯಂ ನಿಲಿಸಿ ಸೀಮೆಯಂ 
ರಕ್ಷಿಸಿದಂ (ಕೆಳನ್ಫ. ೭-೪೯). [ನೆರೆ1-- ನರ] 
ನೆರೆನಾತು, ನೆರೆಮಾತು (ನಾ). ೧. ಶೃಂಗಾರದ ಮಾತು; ಪ್ರಣ 
ಯದ ನುಡಿ (?) : ಗರತಿಯರೆಡೆವಾತು, ನೆರೆವಾತುಗಳ ಬೆರೆತು ಲಾವಣಿ 
ಯಲಂಕಾರದಲಿ ಹೊಂದಿದೆ (ಸಖೀಗೀ. ೪೫-೯೨೧). ನೆರೆಮಾತು : ೨. 
ಅಕ್ಕಪಕ್ಕದವರ ಮಾತು ; ಚಾಡಿಮಾತು : ಕುರುಡನ ಕೋಲು 
ಕಳ ಹೊಲ್ಲ ದೊರೆಗಳಿಗೆ ನೆರೆಮಾತು ಹೊಲ್ಲ (ಸರ್ನಜ್ಞ. ೬೨೪). 
[ನೆರೈ -1- ಮಾತು] 
ನೆರೆನಾಟ (ಕ್ರಿ), ಜೊತೆಯಲ್ಲಿ ಬಾಳು,--ಬದುಕು : ಹಯಮಂ 
ಬಿಟ್ಟು ಕಪ್ಪಮಂ ಕೊಟ್ಟು ನೆರೆವಾಬ್ಬುದಂ ಕರಮೊಳ್ಳಿತ್ತು (ಉಮಾಶ್ವ 
೧೪೨-೧೮). [ನೆರೈ 4 ಬಾರು] 
ನೆರೆನಿ "ನೆರವಿ' ನೋ. 
ನೆಕೆನೀಡು (ನಾ). ಇ ನೆರೆವನೆ ೩ ಪಡಿಮೊಗದ ಸೆರೆವೀಡ ನಡುಜನ್ವನದ 
ಕೆಳದಿಯೊರ್ವಳಂ. ಸನ್ನೆಯಿಂ ೬ « - ಐಂದುಂ ನಿನ್ನ ತೋಳೆಡೆಯೊಳೊಪ್ಪು 
ವಂಗದಂ ತೋರ್ಕುಮಿಲ್ಲಮಿ ಂದೇನೆನೆ (ಉಮಾಶ್ವ, ೫೦-೧೬). 
[ಕೆರೆ -- ಬೀಡು] 
ನೆರೆನೀದಿ (ನಾ). ಸಕ್ಕದ ರಸ್ತೆ; ಮಗ್ಗುಲು ಬೀದಿ : ಕಬ್ಬಿಗರ 
ಬಲ್ಲಹಂ ನುಂದ್ಮಣನರಮನೆಯಿಂ ಪೊಜನುಟ್ಟು ನೆರೆನೀದಿನಿಡಿದು ಪೊರೆ 
ವೀಡಿಂಗೈತರ್ಪುದುಂ (ಉಮೂಶ್ವ. ೪-೭). [ನೆರ್ಯ--ಬೀದಿ] 


ನೆರೆನೆರೆ. 


ನೆರೆನೆರೆ "ನೆಣಕೆವೆಟಿ' ಫೋ. 
ನೆರೆವೊನಲ್‌, ನೆರೆಪೊನಲ” (ನಾ). ಪ್ರವಾಹ ಬಂದ ಹೊಳೆ; 
ಮಹಾಪೂರದ ಹೊಳೆ: ನೆರೆವೊನಲ್ಗಾಂಕೆಗೊಂಡದರ ಬೇಗಕೆ ಕುಸಿದು 
ಹಿಸಿದು ಬೀಳುತ್ತೊಯ್ಯನಿಯೆ ಹಿಂದುಹಿಂದಕ್ಕೆ. ಸರಿವ ಪುಸಿಯೆರೆಮಣ್ಣಿ 
ನೊರ್ಮೊಳೆಯ ದಡದಂತೆ (ಶ್ರೀರಾಮಾ, ೫೯೭-೩೪೯). ನೆರೆಪೊನಲ್‌ : 
ನೆರೆಪೊನಲ ಸೆಳೆತಕ್ಕೆ ತಲೆವಾಗಿ ಬಳ್ಳುವ ಮರೆಂಗಳ್‌(ಅಂತಿಗೊ, ೫೩-೬೬೦), 
[ನೆರೈ(-ಆ.ನೆಜಿಕ್ಕಿ)-ಪೊನಲ್‌] 
ನೆರೆಸು "ನೆರೆಯಿಸು' ನೋ. 
ಸೆರೆಹ (ನಾ): ಸೇರುವಿಕೆ ; ಕೂಡುವಿಕೆ (?): ಸಾಧಕನವನೊಬ್ಬ 
ನೇತ್ರವಟ್ಟಿಯನ್ನುಟ್ಟು ಕೊಂಡು ಸೂತ್ರ ಧಾರಿಯನಜಸುತ್ತ ಬಂದನಯ್ಯಾ 
ಕರೆಯಿರೈ ಕರೆಯು ತೋಲಶಿಸಿರೈ ತಅಂಹಕ್ಕೆ ನೆರೆಹಕ್ಕೆ ಹೊಣಗಾದನು 
(ಸರ್ವವ, ೨೮-೧೩೩). [ನೆರೆ ---ಹ್ನ(-ಆ-ಪ್ಯ)] 
ನೆರೆಹಳ್ಳಿ "ನೆರೆಪಳ್ಳಿ ನೋ. 
ನೆರೆಹಾನಳಿ (ನಾ). ಮಹಾಪೂರದಿಂದ ಉಂಟಾಗುವ ಉಪದ್ರವ : 
ಇನ್ನು ನೆರೆಹಾವಳಿ . , . ಇಡಿಯ ಅಸ್ಸಾಮು ನೀರಲ್ಲಿ ಕೊಚ್ಚಿ ಕೊಂಡು 
ಹೋದೀತೋ ಏನೋ ಎನ್ನುವ ಭಯದ ಸೂಚನೆ ಇತ್ತು (ತೇನೋಡ.೭೧). 
[ನೆರೈ(-.ನೆಜಿಕ್ಕೆ) 4- ಹಾವಳಿ] 
ನೆರೆಹೊರಕೆ. (ನಾ). ಅಕ್ಕಪಕ್ಕದ ಜನ; ನೆರೆಹೊರೆ: ಅಲ್ಲ ನೆರೆ 
ಹೊರಕೆ 'ಚನ್ನಾಗಿಲ್ಲವಾದ್ದರಿಂದ ಮನೆ ಮಾಡಲು ಇಷ್ಟವಾಗಲಿಲ್ಲ (ರೂಢಿ). 
[ನೆರೆಹೊರೆ-೬--ಕೆ] 
ನೆರೆಹೊರೆ (ನಾ). ೧. ಅಕ್ಕಪಕ್ಕ; ಸಮಾಸ : ಗುರುಸ್ವಾಮಿ ನಿಮ್ಮ 
ನೆರೆಹೊರೆ ಸರಿಸವಾಪ ಗ್ರ್ರಾಮದಲ್ಲಿರೆಲು (ನಚಸಂ. ೩೧೫-೭೯ ಅಂಬಿನ) ; 
ನೆರೆಹೊ[ಪಾಠಾಂ. ಪೊ]ರೆಯ ಸಿರಿವಂತರ ಮನೆಗೆ ಪರಿಯಿಡಲ್ಕಡಹಡಿಸಿ 
ಮಿಡುಕುತಿರ್ಪ ಮಿಂಡರ ತಂಡಂಗಳುಮಂ (ವರ್ಧಪು.೯-೫೬ ವು; ನೆಅಕಿದು 
ನೆರೆಹೊರೆಯ ಕೆಲದ ಕೇರಿಯ ಸಕ್ಕಜದ ಮಕ್ಕಳೊಡಸೊಳ್ಳಿ ಲಕ್ಕಿ ನಲಿ 
ನಲಿದು ನರ್ತಿಸುತ್ತಿರಲ್‌ (ನಂಬಿರಿ ೨-೧೩); ಪಂಚಮಹಾಪಾತಕರ 
ನೆರೆಹೊರೆಯ ಸಂಗದಲ್ಲಿರ್ದವರಿಗೆ ಅನಂತಕಾಲ ಮಾಡಿದ ಪುಣ್ಯವು ಕೆಟ್ಟು 
ಮುಂದೆ ಪಾಪವು ಬೆಂಬತ್ತಿ ಕಾಡುವುದಯ್ಯು : (ಅಖಂಡೇ. ೧೨೮-೯೨). 
೨. ಅಕ್ಕಪಕ್ಕದ ಜನ: ನೆರೆಹೊರೆ ನೋಡಿ ನಗುವರಲ್ಲ '(ಪುರಂದ. 
೧-೧೮೨-೫) ; ನೆರೆಹೊರೆಯೇಯದಂತೆ ಪತಿಯಂ ಮಲಿಸಿ ಮನೆಯವರ 
ನೆಲ್ಲರಂ ಟೊಣೆದು ಮದನಕೇಳಿಗೆ ಸಂದು (ಜೈಮಿಭಾ. ೫-೫೯) ; ರಕ್ಕಸನು 
ಮನೆಯವರ ಕಂಡರೆ ಕರ್ಕಶನು ನೆರೆಹೊರೆಗೆ (ಅಮ್ಭ ತ.೨-೫೨) ; ಅನರನರ 
ಪುಣ್ಯದಿಂದ ನೆಕೆಹೊರೆಯು ಬದುಕಿದರೆ ನೀನೇಕೆ ವ್ಯಸನಪಡುವೆ? 
(ಬತ್ತೀಸ. ೧೨೪). 
ನೆರೆಹೊರೆಯವರು - ಅಕ್ಕಪಕ್ಕದಲ್ಲಿ ವಾಸಿಸುವವರು : ದಲ್ಲಾಳಿ 
ತನದಿಂ ಲಂಡಪುಂಡರೊಳ್‌ ವಂದೆ ನೋಡಜೆಯಾಡಿ ಕೊಟ್ಟು ಕೊಂಡವರು 
ನೆರೆಹೊರೆಯವರು ನಗುವ ತೆಜದಿ (ಸಮ್ಮುಳೌ, ೧೦-೩) ; ಪೂರ್ವಸಮುದ್ರದ 
ಹತ್ತಿರ" ಸಿ/ಇಪುರದ ಮೇಲ್ಭಾಗದಲ್ಲಿ ಕಳಿಂಗರೂ ಅವರ ಸಶ್ಚಿ ಮದಿಕ್ಕಿನ 
ನೆರೆಹೊರೆಯ ನರಾಗಿ ಕೋಸಲರೂ ರಾಜ್ಯವಾಳುತ್ತಿ ದ್ವರು(ಕಣ್ಣಾಅ, ೪೪): 
(ಕ್ಕ 4 ಹೊರೈ(- ಸೊರೈ)) 
ನೆರೆಹೊಳೆ (ನಾ). -ನೆರೆವೊನಲ್‌ : ಹಲವು ಕೆರೆಯಂತೆ, ತೊರೆ 
ಯಂತೆ ನೆರೆಹೊಳೆಯಂತೆ ಮಲಿನವನು' ಲಲಿತವನು , ತೋರಿ ಮೆರೆದು 
(ಕಎಪು. ೩೧-೪). [ನೆರೈ(-ಆ.ನೆಅಕ್ಸಿ) -- ಹೊಳ್ಳೆ (-ಪೊಟಕಿ)) 
ನೆರ್ಕನೆ (ಅ). ಒಂದು ಅನುಕರಣಾವ್ಯಯ : ಪೂಡಿ ಪರಿವ ಸದ 
ದೊಳ್‌' ಪೊಚ್ಚೆ ಪೊಸತೆನಿಪಚ್ಚುಗಳ ನಿರ್ನಿಮಿತ್ತ ೦ ನೆರ್ಕೆ(ರ್ಕ), [ಪಾಠಾಂ, 
ನೇರ್ಕ] ನುಡಿಯೆ (ವರ್ಧಪು. ೮-೪೦ ವ). 
28 


೪೯೨೩ 


5 


20 


5 


35 


40 


ನೆರ್ಗೊತ್ತು 


ನೆರ್ಕನೆರ್ಕನೆ (ದ್ವಿರುಕ್ತಿ) : ಬಜ ಕೆಂಬಲ್ಮೂಳೆಯಂ ನೆರ್ಕ್ಯನೆರ್ಕ್ಯನೆ. 
ಬೇರ್ಕೈಯನ್ನು (ಎಕ. ೫1, ತರೀಕೆ. ೪೫-೨೭ ; 1196). 
[ನೆರ್ಕು -- -ಆನೆ;] 
ನೆರ್ಕಳ (ನಾ). ಒಂದು ಬಗೆಯ ಮರ: ನೆರ್ಕಳ (ಭೇಡಸ) -- ಮಧ್ಯಮ 
"ಆಕಾರದ್ದು, ಸರುವುಗಳಲ್ಲಿ ಬೆಳೆಯುವದು. ಕಟ್ಟಿಗೆ ಇಮಾರತಿಗೂ ಗಳೆಯ 
ಸಾಮಾನಿಗೂ ಬರುತ್ತದೆ (ಕಭಾಗೆ. ೪೨), [1] 
ನೆರ್ಕು (ನಾ). ಒಂದು ಅನುಕರಣ ಶಬ್ದ : ಖಣಿಲೆಂಬ ಖಟಿರೆಂಬ 
ನಿಳಿಲೆಂಬ ನೆರ್ಕೆಂಬ . . ನ ಕೂರಸಿಗಳುರನಣಿಯೆ ದನಿಯಡಸುತಂ 
ಪುಟ್ಟಿ (ಇಹರ. ದೇ. ೪೧-೨೧). 
ನೆರ್ಕೊರೆ "ನೆಕ್ಕರೆ? ನೋ. 
ನೆರ್ಗನೆ (ಅ). ಒಂದು ಅನುಕರಣಾವ್ಯಯ : ತೇರ್ಗಳ ಗೊಂದಣಂ 
ಮುಂದು ಮೆಟ್ಟಿದ ಕೊಂಬುಡಿದಂತೆ ಬೇಗದಿಂ ಸೆರ್ಗನೆ ಬಿಟ್ಲು ನುಚ್ಚು 
ನುಆಸಯಾಗೆ (ಕಬ್ಬಿ ಕಾ. ೨೭೮). [ನೆರ್ಗು +-ಅನೆ,] 
ನೆರ್ಗಿಲ್‌, ನೆಕ್ಕಲು, ನೆಗಿಲ್ಕ, ನೆಗ್ಗಲಿ, ನೆಗ್ಗಲು, ನೆಗ್ಗಲೆ,ನೆಗ್ಗಿಲ್‌, 
ನೆಗ್ಗಿಲು (ನಾ). (ನೆಲದ ಮೇಲೆ ಹಬ್ಬುವ) ಒಂದು ಬಗೆಯ 
ಮುಳ್ಳಿ ನಗಿಡ ಮತ್ತು ಅದರ ಮುಳ್ಳು :ಬದಣೆಗುಪ್ಪೆಯ ಮಂಟ್ತಿ ಗಿಯ 
ಕೊಳೆಯನೂರ ಧಾಸನೂರ ತೃಸನ್ಥಿಯ ನೆರ್ಗ್ಗಿಲ, ಗುಂಬೆ `ನಿಡುವೆಳುಜಕ್ಗಿ 
(ಎಕ. 1, ೧-೨೮; 460), ನೆಕ್ಕಲು : ನೆಕ್ಕಿಲು, ತುಳಸಿ. ದೊಡ್ಡ ಸತ್ರಿ, 
ಸಚ್ಚೈ ತೆನೆ (ನನ್ಮುನು. ೨೩೮). ನೆಗಿಲು : ಭೂತಾಣೆ, ನೆಗಿಲು, ಕೊನು 
ರಕ(ನನ್ಮನು.೨೩೮). ನೆಗ್ಗ ಲಿ; “ನೆಗ್ಗ ಲಿಮುಳ್ಳು ' ಪರಾ. ನೆಗ್ಗ ಲು: 
"ಆನೆನೆಗ್ಗಲು', "ನೆಗ್ಗಲುಮುಳ್ಳು' ಸರಾ..ನೆಗ್ಗಲೆ ; ಮುಳ್ಳಿನ 
ಹಾಸಿಗೆ ಹಾಸಿದಂತೆ ನೆಗ್ಗಲೆ ಬಳ್ಳಿ ಗಳು ಹಬ್ಬಿದ್ದವು (ನೇದಿನು. ೧೧೮). 
ನೆಗ್ಗಿ ಲ್‌: “ತ್ರಿಕಂಟಕಂ ಗೋಕ್ಷುರಕಂ ದಂಪ್ಪ್ರಿಯೆನೆ ನೆಗ್ಗಿ ಲಕ್ಕುಂ' 
(ಮಂಗರಾ, ೩೭-೨೮) ; ವಿಷ್ಣು ಕ್ರಾಂತಿಯೆಲೆಯಂ ಮೇಣ್‌ ನೆಗ್ಗಿಲ ಬೇರ 
ನರೆದು ಪಾಲೊಳ್‌ ಸಲೆ ಕುಡಿವಂ ಸಂಕ್ಷಯಕ್ಕೆ ಪಡೆಗುಂ ಕ್ಷಯಮಂ 
(ಲೋಕೋಷೆ- ೯-೩೮); ತುಲುವೆಯ ನೆಗ್ಗಿಲ 'ಪೂಗಳ ತುಜುಪಟ್ಟಿಯ 
ಪೊಅಗೆ ತುಣುಗಿ ಕರಮೆಸೆದಿರ್ಕುಂ (ಲೀಲಾನ, ೫-೯೯); ನೆಗ್ಗಿಲ್‌ ತಗಚಿ 
ನಿದಿಗ್ನಿಕೆ: ತಗ್ಗಿಯನಾಮಾರ್ಗದೊಡನೆ ಬೆರಸಿದುದಂ ತಾಂ - ಕೊಗ್ಗಿ 
ಕುಮಾರಿಗಳಂ ಕುಡಿಸೊಗ್ಗಿ ಸಿದಂಬಿಲಜಿ ಬೇದುಗಟ್ಟು ವಿಷಘ್ನಂ (ಖನುದ. 
೧೬-೭೪); ನೆಗ್ಗಿಲ ಬೇರ ತಂದು ಕರಿಆಡಿನ ಹ್ನಾಲಿನಲ್ಲಿ ಬೇಯಿಸಿ . . . 
೧೨ ದಿವಸ ಕುಡಿದರೆ ನೀರ್ಯವೃದ್ಧಿ (ಕಾಮಶಾ, ೧೦-೨೫೪). ನೆಗ್ಗಿ ಲಃ 
“ಗೋಕ್ಷುರಃ, ಸ್ಥಳಶೃಂಗಾಟ;, ಶ್ವದಂಸ್ಟ್ರಾ, ಶ್ರಿಕಂಟಿಕ1--ಈ ೪ 
ನೆಗ್ಗಿಲ” , (ಹಲಾಯು, ೩೩-೪೮);  ಕೊಡೆಸಿಗದತಿಗುಡಿನೊಡನಾಸಡಿ 
ನೆಗ್ಗಿಲು ಯಸ್ಸಿ ಮಧುಕ ಪರ್ಪಟಿಕಂಗಳ್‌ (ಕಲ್ಯಾಕಾ, ೫-೯) ; ಆಲ 
ನಂಬಟಿ ತಗ್ಗಿ ನೆಗ್ಗಿ ಲು [ನಾ೫ಂ. ತುಗ್ಗಿಲು, ತುಂಬುರ, ತೂಬರೆ, ತದಿ 
ಗಿಲು]ಬೇಲ ಬೊಬ್ಬುಲಿ . . . ಇನೆ ಸೋಡಬಲೆ (ತೊ002,೩-೧-೨) ; 
ನೆಲಜೇವು . . . ನೆಗ್ಗಿಲು, ಮೂರೆಲೆಹೊನ್ನೆ, ಶುಂಠಿ ಇವುಗಳ 
'ಕಸಾಯವಿಕ್ಕಿ ಸೇವಿಸಿದರೆ ವಾತಜ್ವರಂ ಕೆಡುಗುಂ (ಸಕವೈ - ೬೫). 
[ದೇ.॥ ತಮಿ, ನೆರುಇನ್ಬು, ನೆರುಣ್ಸಲ್‌ ; ಮಲ, ನೆರುನ್ನಿಲ್‌; 
ತುಳು. ನೇಗಿಲ್‌] 
ನೆರ್ಗು "ನಖುಂಕು' ನೋ. 
ನೆರ್ಗೊತ್ತು, ನೆಗ್ಗೊತ್ತು (ಕ್ರಿ). ೧. ಪುಡಿಪುಡಿ ಮಾಡು; 
ಚೂರು ಮಾಡು; ಒಡೆ: ಆ ಕನ್ನೆ ಸಿಡಿದ ಕನ್ನಡಿಯ ೦ ನೆರ್ಗೊತ್ತಿ ದಳ 
ದನೇನೆಂಬೆಂ (ಜಯಕಾ, ೧೪-೭೦), ನೆಗ್ಗೊ ತ್ರ : ೧. ವಿಭೂತಿಯ 
ಗಕಿಳಿಗೆಯನು ನೆಗ್ಗೊ ತ್ತಿ ಸರ್ನಾಂಗದಲಿ ಧೂಳಿಸಿದ (ಕುವ್ಯಾಕ: ೭-೧೧) ; ' 
ಉಲಿವ: ಬಳೆಗಳೊಳೆರಡೆರಡ ತಾನುಳುಹಿ ನೆಗ್ಗೊತ್ತಿ ದಳು -ವಿಂಕ್ಕ್ಶವ 


ನೆರ್ಪು 


48ಭಾಗ.೧೧-೧೬-೧೩). ೨. ಜಜ್ಜಿ ಹೋಗುವಂತೆ ಒತ್ತು ,- ಹಿಸುಕು: 
ಬಳೆಯ ನೆಗ್ಗೊತ್ತಿ ದನು ಕೌರವಬಲದ ಗಂಟಿಲ ಬಳೆಯ ಮಂಜಿನ 
ಪೋಲ್‌: (ಕುವ್ಯಾವಿ. ೬-೪೯) ; -ಖಳಕಂಸ ಬಂದು ಕೂಸನು ನೋಡಿ 
ಯೂಕೆಯ ತಂದವನ ದೆಸೆಯಿಂದ ಬಾಧಿಯಂ ಬಂದಪುದು ತನಗೆಂದಳಿಕಿ 
ನೆಗ್ಗೊ ತ್ತಿಡನು ಮೂಗ (ಸಾಳ್ವಭಾ. ೨೧-೩೦); ಹೇರಾನೆಯ ತಲೆಯಡಗ 
ಭಕ್ಷಿಸುವ ಕಂಠೀರನನೊಡಲ ನೆಗ್ಗೊತ್ತಿ ಘೋರಾಕೃ ತಿನೆತ್ತು ಹಿರಿತಿಂಬ 
ಶರಭ. ಹೂಕಾರದಿಂದಿದಿರ್ವಂದುವಾಗೆ. (ನೋಹತ, ೧೯-೩೪) ; ಪಸುಗಳ 
ಜೀವನಂ ನೆಗ್ಗೊತ್ತಿ ಮೂಗಂ ಕೊರೆದು (ಭಾರರಇಂ, ೨೫). ೩. ನಜ್ಜು 
ಗುಜ್ಜಾಗು; ಜಜ್ಜಿ ಹೋಗು : ಪೆರ್ಗಡೆಯಂ ತೆಕ್ಕೊಂಡು ಹುತ್ತವ 
ಹೊಕ್ಕಕೆ ಬಿಜನೆಂದು ತಲೆ ನೆಗ್ಗೊ ತ್ತಲಪ್ಪಳಿಸುತಿಕ್ಕಿ ಯು (ನೋಹತ, 
೩೮-೬೧). ೪, ನಾಶ ಮಾಡು ; ಇಲ್ಲವಾಗಿಸು : ಉರನಣಿಸು 
ವಿಂದ್ರಿಯವ್ಯಾಫ್ರ ಜಿನುಜನ ಮದವನಿರದೆ ನೆಗ್ಗೊ ಶ್ರಿಯಜ್ಞಾನಾಂಧ 
ಕಾಸುರನ ಉರವ ತೊತ್ತ ಳದುಳಿದು ಗೆಲುವ ನನನಾಟ್ಯಾಭಿಕಂಗ ನಿನಗಾನು 
ಸರಿಯೆ (ಲತಿಚಿಂ, ೨೯-೩೪); ಸುಸೇಣ ಗೌತನುರುರನಣಿಯ ನೆಗ್ಗೊತ್ತಿ 
ಹಾಯ್ದನು ಮತ್ತೆ ಸೈವರಿದು (ಕುನ್ಯಾಕ. ೧೪-೨೭) ; ಕೌರವ ಬಕ 
ಹಿಡಿಂಬ ಕೀಚಕರೆಂಬ ದುರುಳಸಂತತಿ ನೆಗ್ಗೊತ್ತಿ ಘೋರಸಾತಕಿ 
ದುಶ್ಯಾಸನನ ರಕುತನ ಹೀರಿ ಮುದದಿ ಮುರನೈರಿಯ ಭಜಿಸಿದ ಗುರು 
(ಪರಂದ. ೧-೨೦೭-೨) ; ಈತನ ಗರ್ವವ ನೆಗ್ಗೊತ್ತಿ ಭಸ್ಮೀಭೂತನ 
ಶಿವನೆಸಗಿದನು (ನೋಹತ. ೨೯-೫೨). 
[ನೆರ್ಗು( ಎ ನಜುಂಕು)--ಒತ್ತು |] 

ನೆರ್ಪು (ನಾ). (?): ಇರ್ಪಂ ತೋರ್ಪುಂ ಕೆರ್ಪಂ ನೆರ್ಫ್ಪಂ... 

ಮೆಯ್ಸ ಪ್ಪಣಂ ಮೊದಲಾಗಿ ರೇಫಸಂಯೋಗಂಗಳ್‌ (ಶಮದ. ೩೯). 
ನೆರ್ಪುನೆರ್ಪು (ದ್ವಿರುಕ್ತಿ) ಕಾಯಾನುರೂಪಮಳನಿಯೊಳಾ 

ಯಂತಮದು ತೆ ತೆನೆ ಬಹಿರ್ಮೂಖನುಂಚಿತಂ ಬಾಯೊಳಗೆ ನೆರ್ಪುನೆರ್ಪಂ 
ತೋಯಂಜಸುರಭಗಂಥಮುಳ್ಳೊ ಡೆ ಪೂಜ್ಯಂ (ಅಶ್ವಶಾ. ೧-೧೯). [1] 

ನೆರ್ಮ (ನಾ). ಆಸರೆ; ಆಧಾರ; ಆಶ್ರಯ ಧರ್ಮನುಮರೇಂದ್ರ 
ಗೆತಿಯಧರ್ನುಮಥೋಗತಿಯನೆಸಗುನೆಸಕಜೊಳೀಗುಂ  ಧರ್ಮಾಧರ್ನು 
ಪ್ರಕ್ರಿಯೆಗಳೆ ನೆರ್ಮಂ ಜೀವನಕ್ಕೆ. ಮನುಜಗತಿಯೊಳ್‌ ಮಾಟ್ಕುಂ 
(ಆದಿಪು, ೫-೭೮) ; ಇನಿತುಂ  ಪೆರ್ಮಗೆ. ನೆರ್ಮ್ಮವಾಗಿ, ನೆಗರ್ದ್ದಿರ್ದಾ 
ಸೋಮದಂಡಾಧಿನಾಥಂ (ಎಇ. 2111, ೩೦೬-೬೪; 1125). 

[<ಸೆರ್ನೂ೯,] 

ನೆರ್ನಿಸು, ನೆಮ್ಮಿಸು (ಕ್ರಿ). ೧. ಒರಗಿಸು; ಆನಿಸು : ಕುಂಕುಮದ 
ಬಿಂಕಂ ಬೆಳ್ಳಿಯ ಬೆಟ್ಟಿದ ತೋಳ ಮೊದಲೊಳ್‌ ನೆ[ಪಾಕಾಂ, ನಿ]ರ್ನಿ 
ಸಿದ ಕೆನ್ಮುಗಿಲಿನ ಸೆರ್ನೆಯಂ ಪಡೆಯೆ (ಅನಂಪು. ೨-೨೬ ವು. 
ನೆನ್ಮಿಸು: ೧. ದೆಸೆಗೆಟ್ಟು ದ್ರಾಸ್ಟದಿಂದಂ ತರಕೆ  ಪಿಡಿದೆಂತಾನು 
ವಾತ್ಮ್ಮಂಗಮಂ ನೆನ್ಕಿಸೆ (ಕಾದಂಉ. ೫೪೨); ತನ್ನಂ ನೆಮ್ಮಿಸಿಕೊಂಡಿರ್ದ 
ದಯಿತ ಸಾಮಂತನೊಳಿಂತೆಂದಂ (ಅನಂಪು. ೧೨-೬೩ ನ) ; ನಿನ್ನಯ ಸುದ್ದಿ 
ಹೊಲಿಗೆ ಹೊಮ್ಮಿದೊಡಿತರಾದಿಗಳೇಳಿಪರೆಂದು .ನೆಮ್ಮಿಸಿಕೊಂಡಳಂಗದಲ್ಲಿ 

ಎ. (ಮೋಹತ ೨೭-೫೭). . ೨. ಸಿಲುಕಿಸು; ತೊಡಗಿಸು: ಏಕೆ ವಿಧಿ 
ತನ್ನನು ನಿಕರ್ಮನವಿಪಾಕ್ಗದಲ್ಲಿ ಸೆನ್ಮಿಸಿದೆನು (ನಿಭಾಗ. ೪-೫-೫೯). 
೩. ಒಪ್ಪಿಸು; ವಹಿಸಿಕೊಡು : ನಮ್ಮ ಭರಭಾರನನು ಹಿಂದಾಪ್‌ 
ನೆನ್ನಿಸಿದೆನೀತನಲಿ (ತೊರಂ. ೩-೧೨-೫). [ನೆಮರ್ನ--ಇಸ್ಯು] 

ಸೆವರ,, ನೆಮ್ಮು , (ಕ್ರಿ). ೧. ಒರಗು; ಆತುಕೊಳ್ಳು : ಕಣ್ಣಿಸೆ 
ದೊಪ್ಪಿ ದಳೊರ್ನಳೋಪನಂ ನೆನಿರ್ನದ ಬಾಳೆ ಕತ್ತುರಿಯ. ನೀರ್‌ಳಿದುತ್ತಳ 
ಮಾಳೆಯಂದಮಂ (ಶಂಂತಿಪು. ೮-೧೦೪); ಮೇಳದವಳಂ ಸತಿ ನಿರ್ಭರ 
ಗರ್ಭಭಾರದಿಂ ನೆರ್ನಿ ನಿಮಿರ್ಚುನಳ್‌ ಪುರುಳಿಯೊಳ್ಳ ರಿಹಾಸನಚೋ 


೪೯೨೪ 


0 


20 


25 


30 


95 


40 


ನೆವರ್ಣ, 


ವಿಳಾಸಮಂ (ನುಲ್ಲಿಪು. ೪-೧೧೦) ; ತಾನಾದಿದಿಕ್ಕು! 0ಜರೆ ನಿಬಿಡ ದ್ರಿಢ 
ಸ್ಥ ಕೈಂಧಮಂ ನೆರ್ನಿ (ನಕ.-1೪, ನಾಗನುಂ. ೨೯-೧೧ ; 1218); ಮನದನ್ನ | ನಂ. 
ಸಮ್ಮದಂ ಮಿಗೆ ನೆರ್ನಿ ಕುಳ್ಳಿರ್ದ ಶಶಿಕಾಂತದೊಡ್ಮು ಂಗಲ್ಲೊಳ್‌ ನ್ನ 
ಪಡಿನೆಳಲಂ ಕಂಡು(ಕಬಶಂ.೩-೩೫ ನ). ೨. ಆಶ್ರಯಿಸು; ಅವಲಂಬಿಸು! 
ಶಚಿ ಸೂತಚೂತನುಂ ನೆರ್ಮಿದಶೋಕವಲ್ಲರಿಯ ಪಲ್ಲವಮೊಂದನೆ. ಕೊಯ್ದು 
(ಪಂಪಭಸಿ, ೫-೮೨) ; ಕಲಿಕಾಲಧರ್ಮತನಯಂಂ . . . ಎಂದು ಪಲರುಂ 
ನೆಮರ್ನಿನರಾಯಂಗನಿದೇಂ ಕೃ ತಾರ್ತ್ವನೋ ಜಗದೊಳ್‌ (ಸಾಇಇ. 2-1, 
೬೫-೩೧) 1028); ಪೆರ್ಮರನನಡರ್ದ ವನಲತೆ . , . ವಿಂಧ್ಯಾಚಲಮಂ 
ನೆರ್ನಿದ ನರ್ಮದೆಯೆನಿಸಿದಳೊರ್ಮೆಯೆ ವನಚರನನಪ್ಪಿ ನನಚರಿಯೊರ್ನಳ್‌' 
(ಕಾಪ್ಯಾನ, ೨೧೭) ; ಆ ಕುಉುಹು ಉಭಯನ ನೆಮ್ಮಿ ನಿಂದುದು ಭಕ್ತಿ 
ಸ್ಮಲ ಆ ಭಕ್ಷಿ ಶ್ರಿನಿಧನ ನೆಮ್ಮಿ ನಿಂದುದು ಮಾಹೇಶ್ವರಸ್ನ ಸೈಲ (ನೋಳಿಮಾ, 
೧೪೧-೫೪೦); ಬಿಡಾಲವ್ರತದ ಬಾಡಬರ್ಕಳ್‌ ದುರದ್ವೈ ತನಂ ನೆರ್ಮಿ 
ಸರಿಮಾಡುನರಾ ಶಂಭುಗುಳಿದನರತ್ಕ್ಟ ರೆಂಗುಮಾ ಕ (ಸದ್ಮರಾ, 
೧೧೨೯). ೩. ನಟ್ಟು ನಿಲ್ಲು; 'ನಾಟಿರು ; ನಟ್ಟರು : ನಯ 
ದಿಂದಂ ಬರೆದಂತೆಯುಂ ಕಡೆದು ತಂದಿಟ್ಟಿಂತೆಯಂಂ . . . ಉತ್ಪಾದಿಸಿ 
ದಂತೆಯಂಂ ನಿಜಾಸಿ ಕಾಲ್ಗೊ ದಂತೆಯೆಂಂ ನೆರ್ನಿದಂತೆಯಂವಿಂರ್ಕುಂ 
ಜಿನಬಾಲರೂಪಮೆರ್ಜೆಯೊಳ್‌ ಮಂಂ ಕಂಡಗಲ್ಲಿರ್ದರಾ (ಶಾಂತಿಪ. 
೧೦-೮೫). ೪. ಆವರಿಸು; ಆಕ್ರಮಿಸು; ಕವಿ; ಮುಸುಕು: 
ಕರ್ಮುಜಮೆಂದು ಕೋಗಜಮುಮೆಂದೆರಡುಂ ತೆಠದಿಂ ಶರೀರಿಯಂ ಸೆರ್ನಿದ 
ಕುತ್ತ ಮೊತ್ತಿ ಜೊಡೆ (ಸದ್ಯಸಾ. ನೆಮ್ಮು : 
“ನೆಮ್ಮು-ಪೃಸ್ಯ ಸ್ಮಾಸನೇ (ಒರೆಗಂ)”: (ಶನುಧಾ); ಪುಳಿನದ ಲೋಹಾ 
ಸನೆಂಗಳೊಳ್‌: . ನೆಮ್ಮಿರ್ದುಂ[ಸಾಠಾಂ. ಕುಳ್ಳಿ ರ್ದುಂ] ಚಳದಳಕೆಯರರೆ` 
ಬರದೇಂ ಕಳೆದರೋ ಶರದಾತಸಪ್ರಭೂತಶ್ರಮಮ ೦ (ಆದಿಪು, ೧೧-೭೪) ; 
ಚಾರುಚಾನಿರಾಕರನ್ಯುಗೇಂದ್ರಾಸನದ .ಕೆಲದ ಮತ್ತ ವಾರಣಮಂ ನೆನ್ಮಿ 
ನಿಶ್ಚೇತನನಪರಾಜಿತಮ ಹಾನುಹೀಶನಿರೆ (ಶಾಂತಿಪು, ೨-೨೩ ನ); ಪೊಳೆ 
ಯುತ್ತಿರ್ಪ ಮಹಾನರಾಹನದನೋದ್ಯದ್ಧಂಸ್ಕ್ರ ಮಂ ನೆನಿಮ್ಮಿ ನಿಂದಳೋ 
'ಭೂಕಾಂತೆಯೆಂನಲ್ಕೆ (ಕಾದಂಪೂ. ೧೦೧೩) ; ಪೊಡರ್ವುತ್ತು ಂಗಸ್ತನಂ... 
ಕಂಪಿಸುವ ತನು ರತಿಶ್ರಾಂತಿಯಿಂ೦ದಂ ಬೆಡಂಗಂ ಕುಡೆ ನೆನ್ಮಿರ್ಡೋಪನಂ: 
ಮೆಯ್ಯೆ ಮರ ನೆನಡೊಳಂದಾಲಶಸುತ್ತಿ ರ್ದಳೊರ್ವಳ್‌ (ಜಗವಿ. ೧೬-೧೨೪) ; 
ಆರ್ಸಿಂ ಭಿತ್ತಿ ಗಳಂ ನೆನ್ನಿರ್ಪಳ್‌ ನಿಂದಗಜೆ ಬಾಲ್ಕಮಂ ನಟಯಿಸುತಂ 
(ಗಿರಿಕ, ೩-೭೩). ೨. ಬ್ರಹ್ಮನಿತ್ತುಗಳು ಬ್ರಹ್ಮತತ್ತ್ವವಡೆದು . , . 
ನೆಮ್ಮುನರು. ವಿಸ್ಲುವನು (ಬಸವ, ೩೮೩) ; ತಮ್ಮ ಸಂಕಟಕಿವರು. 
ನಿನಯವ ನೆಮ್ಮಿ ಬಿನ್ನಹ ಮಾಡುತಿರ್ದೇಡೆ (ಕುವ್ಯಾಅ. ೨೦-೧೨) ; 
ಅನೀತಿಯಿಂ ಪರಮತನ ನೆನ್ಮಿ ನರಕಕ್ಕಿ ಳಿವ ಸಾತಕರನಲ್ಲದೆಲ್ಲಿಯು ಕಾಣಿ: 
ಶಿನಭಕ್ತರುಗಳ ಪರಿಭಾನಿಸಿದೊಡೆ (ಸಿದ್ಧೇಪು, ೧-೫೧) ; ಭನತ್ಚ ದಮಂ 
ನೆಮ್ಮಿದೆ ಸೆನ್ಮುನೊಡನೆ ರಕ್ಷಿಸು ನರೆದಾ (ಹಸ್ತಿ ನಾ, ೭-೨೮) ; ನಿರ್ನುನುದ 
ಸದ್ವಿನೇಕದ ದೀಪಕಿಂತ ನೀಂ ನೆಮ್ಮಲಿನ್ನೇನಿಹುದೋ ? (ನುಂಕುಕ.೫೫೫). 
೩. ನಿಮ್ಮ ತಂಜಿಯ ಬಾಣನಹಿತನ ನೆ[ನಾಕಾಂ. ಹೆ]ವಿ್ಮಿದವು, . . 
ಸೆಲೆಗೆಡಿಸಿದವು ನಿನಿಂಷದಲಿ ನಿರ್ಜರರೆ (ಕೊರರಾ, ೬-೨೫-೧೦); ಕಾಮ್ಯ 
ಫಲಾಭಿಲಾಷರಿಗೆ ಬ್ರ ಹ್ಮನಿದ್ಯಾಭ್ಭಾಸದಲಿ ಮನ ಸೆಮ್ಮದು (ಅಮೃತ, 
೧-೪೪) ; ಸ್ರಿ ಯರೊಳು ಮನ ಸೆವ್ಮಿಹುದು. ಸುಖನಲ್ಲೆ ನುತ, ಮನ 
ನಿಮ್ಮಳದಿ ಬಂದನು (ಸಾಳ್ವಭಾ. ೨೦-೫೯); ಚಿತ್ರ ವಂ ನೆಮ್ಮಿದಾತಂಕದಿಂ. 
ಚರನೊರ್ವನಂ ಕರೆದು. . . ಬಸವನಂ ಕರೆದು ತಾರೆನಲು (ಚೆಬಪು., 
೭೨೨೫). ೪. Wort ಪಾತಿವ್ರ ತೆಯರೊಳಗಗ್ಗ ಳರು ನಿಮ್ಮನು 
ನೆಮ್ಮದಪಕೀರ್ತಿ (ತೊರರಾ. ೨-೨-೪೪) ; ತನ್ಮು ಬಾ ಶತ್ರು ಸ್ಸ ನಮ್ಮನು. 
ನೆನ್ಮಿತಧಿಕ ವಿಪತ್ತು . . . ಎಂದು ಕೋಟಷಾನೇಶೆಮನನಾಡ 


11, ೮೨೮). 


ನೆರ 


(ತೊರಂ.೪-೯-೧೩)- ೫. ಹಿಂಬಾಲಿಸು ; ಅನುಸರಿಸು : ಫಲುಗುಣಂ 
ಬರುವ ಗಡ ವಾಜಿಯನ್ನೆ ನಮ್ಮಿ ದೇಶಂಗಳಂ ಚೆರಿಸಿ (ತುರಂಗ. ೮೨-೧೩). 
೬. ಬಿಡಿದಿರು; ಹೊತ್ತಿರು : ಕಂಕುಳಲಿ ಕೊಡವೊಂದ ನೆಮ್ಮಿ . - - 
ಕುಡಿವ ನೀರನು ತರುವಂದು (ನನ್ನಸ. ೧೯-೨), ೭. ಹರಡು ; 
ವ್ಯಾಪಿಸು: ಛದಿಪರ್ಯಂತಂ ನೆಮ್ಮಿರ್ಪುದು ತಾನದು ಮತ್ತ ವಾರಣಂ 
(ಮಸ್ತು ಕೋ. ೪೭-೧೫). ೮. ತಗುಲು ; ಮುಟ್ಟು ; ಸೋಕು : ಕಮ್ಮೆ 
ಯನ ಚೇಳಿನ ಹೊಮ್ಮೆರಡು ಒಂದಯ್ಯ ಸೆನ್ಮಿದರೆ ಚೇಳು ಹೊಡೆದಿ 
ಹುದು ಕಮ್ಮೆ ತಾ ನೆಮ್ಮದೆ ಹೊಡೆವ (ಸರ್ನಜ್ಹ, ೧೦೦೯). [-ಆನೆರ್ಯ ?] 
ನೆರ, ನೆಮ್ಮೂ, (ನಾ). ೧. ಅವಲಂಬನ ; ಆಸರೆ; ಆಧಾರ; 
ಅಶ್ರಯ : ಧರ್ಮಾರ್ಥಕಾಮನೆಂಬಿವು ಧರ್ಮಾರ್ಥಿಜನಕ್ಕೆ ನೆಲಕಿದ 
ನೆರ್ಮಂತನಆಕೊಳ್‌ ಧರ್ಮಂ ಪ್ರಧಾನಂ(ಆದಿಪು. ೧೦-೫೦) ; ಕುಳ್ಳಿ ರ್ದೆಡೆ 
ಯೊಳಡಸಿ ನೆರ್ಮಾಗುತುಂ . . . ಅಂದವನೀಶಂಗಾಸೆಯಾದಂ ಪ್ರಿಯ. 
ಸಚಿವಸುತಂ (ಲೀಲಾನ. ೬-೪೨) ; ದಿಗಧೀಶರ್‌ ಪರಿವಾರವಾಹನನಧೂನ 
ದ್ಯಾಯುಂಧರ್‌ ನಂದು ಪೆರ್ಮೆಗೆ ನೆ[ಸಾಠಾಂ. ನಿ]ರ್ಮಾಗೆ (ಅನಂಪು. 
೫-೧೨) ; ಎನಗಾವಾವ ಭನಂಗಳೊಳ್‌' ಬಿಡದೆ ನೆರ್ಮಾಗಿರ್ಕೆ . . . ಜಿನ 
ಧರ್ಮಾನಲ್ಪ ಕಲ್ಪಾಂಸ್ರಿಪಂ (ರಾಂತೀಶ್ವ.೧-೯). ೨. (?) : ಧರ್ಮ್ಮಾನು 
ರಾಗಡೊಳ್‌' ಧಮ್ಮ್ಮಸುತನೆನಿಸಿದಂ ನೆರ್ಮ್ಮಂ ಬುಧಂಗಹಿಮಕರನಂತಿ 
[ರ]ನಿಸಿದಂ ಗುರುಸೇನೆಗಿಡದುದಲ ನಮರಪತಿಯೆನಿಸಿದಂ (ಸೌಇಇ. 1X-;, 
೧೧೭-೩೦; ಸು. 1055). ನೆಮತ್ಮ್ಯ : ೧. ನೀರೊಳಗೊಂದು ನೆಳಲು 
ಸುಳಿಯಿತ್ತ ಲ್ಲಾ ನೆಳಲೊಳಗೊಂದು ಹೊಳೆನ ಶಬ್ದವು ಅದು ನೆಮ್ಮಲ್ಲ 
ಸೊಮ್ಮಲ್ಲ ಅನ್ಮಿದರಾಯಿತ್ತು ನೆಮ್ಮಿದರಳಿಯಿತ್ತು (ಸರ್ವವ. ೨೬-೧೧೪) ; 
ಬಾಲಕರ ಮರಣವನು ಕೇಳುತ ಕ 'ಳುಡೆಯ ನೆಮ್ಮಿನಲಿ ಚಿಮ್ಮಿದನುಗುರೆ 
ಲಶ್ರುಗಳ [ಸಾಕಾಂ. ಮೇಲುಮಲಗಿನಲಶ್ರುಜಲವನು ಮಿಂಡಿದನುಗುರಿನಲ್ಲಿ, 
ಕವುಳುಡೆಯ ನೆನ್ಮೀದನು ಮಿಡಿದನು ಬೆರಳಲಶ್ರುಗಳ, ಕೇಳುತಲ್ಲಿ ನೆಮ್ಮಿ 
ನಲ್ಲಿ ಚಿಮ್ಮಿದನುಗುರಲಶ್ರುಗಳ] (ಕೊರ. ೬-೪೦-೩) ; ಎನಿತೊಂದು. 
ನಾಡುಗಳನಾಳಿದುದಂ ಸೂಸ ಆತನಾಳಿಕೆಯಲ್ಲಿ ನೆಮ್ಮದಿಗೆ 
ನೆಮ್ಮಾಗಿ, ಬಾಳಿದೆವು ಮೈತ್ರಿಯಲಿ ಬೆಸೆದು ಹೆಮ್ಮಿಗಿಲಾಗಿ (ಪಾರಸಿ. 
೩೩-೭೫೮). ಷಿ. “ದಿಂಬು, ಒರಗು”? (ಪ್ರಭಣ್ಣ). [ನೆರ] 
ನೆನರ್ಣಗಂಭ (ನಾ). ಒರಗಿಕೊಳ್ಳುವ ಕಂಭ : ಬರೆದು ನಿಜ 
ನಾಮನುಂ ನೃಪವರನಾ ಲಿಖಿತಪ್ರಯುಕ್ರೃಬಾಣದಿನಿಸೆ ಚಚ್ಚರಮೆಯ್ದಿ 
ನಟ್ಟು ದಣಮುಚ್ಛ ರಿವಡೆ ಮಾಗಧನ ನೆರಾಗಂಭಮನಾಗಳ್‌ (ಶಾಂತೀಶ್ವ 
೧೫-೧೧೫). [ನೆರ್ಮೂ, 4- ಕಂಭ] 
ನೆರ್ಮುಗೆ, ನೆಮ್ಮಿಗೆ, ನೆಮ್ಮುಗೆ (ನಾ). ೧. ನಂಬಿಕೆ; ನೆಚ್ಚು ; 
ಭರವಸೆ: ಆ ಮಹಾಸಭೆಯಲ್ಲಿ ಗೌರವವು ನಿಶ್ವಾಸವು ನೆರ್ಮೂಗೆಯೆಡರ್ಪು 
ಬಳಿದಂತೆಲ್ಲ (ಮಂತ್ರಶ. ೧೫೪-೧೨). ನೆನಿಪ್ಮಿಗೆ: ೨. ಆಧಾರ; 
ಆಶ್ರಯ ; ಆಸರೆ : ವಿಶ್ವಾಳಿಗೇ ನೆನ್ಮಿಗೆಯದಾದನಂ ನೂತನಾ 
ಧಾರನಂ . . . ನಮಿಸುನೆಂ (ವೀಕೈಪು, ೬-೧-೩೨); ಕರ್ಮವಿರಹಿತನೆ. 
ನಿಮ್ಮ ಶ್ರೀಪಾದನ ನೆಮ್ಮಿಗೆಯನು ನೇಜಿ ನಂಬಿ ಉನ್ಮಳದಲಿ ಕೃತಿ 
ನರ್ಣಿಸೆ (ರಜಾ. ೫-೩), ನೆನ್ಮುಗೆ: ೧. “ನನ್ನಗೆ ನಂಬಿಕೆ” 
(ಕಶರ, ೫೬) ; ಅಜಿಿನಲ್ಲಿಯೆ ನೆಮ್ಮುಗೆ ಒಡಗೂಡಬೇಕು (ಅನಚಂ. 
೨೬೯-೧೨೩೪) ; ' ಧರ್ಮನುಯನಹ ಶ್ವೇತದ್ವೀಪನ ನೆನ್ಮುಗೆಯನುಳ್ಳ 
ವನ ನೆನೆದರೆ... ಅಹುದು ನೂರ್ಮಡಿಯೆಂಬ ಘನಮಹಿಮೆ (ಸಿಭಾಗ. 
*೧೧-೨೨-೧೪) ; ಸೊಮ್ಮುಗಳ ಸೌಭಾಗ್ಯ ಸಂಪದ ನೆಮ್ಮುಗೆಂಯು ವೈಶ್ರವಣ 
ಶಿವನಿಗೆ ಸಮ್ಮತದ ಸಖನೆನಿಸ ಸುತನಹನೆನುತಲಜತಳವ (ಉತ್ತಕ.೪-೧೦); 
ಬಾಳು ಬಲ್ಬೊಗಸನ್ಮು ನೆನ್ಮುಗೆಯ ನಾಡಿನೊಳಗೆ (ಇಂಗೀತ. ೮೯-೮); 
ಪ್ರಜಾನಳಿಯ ಮಹಾಸಮ್ಮತದ ನೆಮ್ಮುಗೆಯೆ ರಕ್ಷೆಗೆ ಸಲ್ವಂತೆ. , . 


೪೯೨೫ 


20 


35 


40 


45 


ನೆಲ್‌ 


ಈ ಮಹಾಸಭೆಯು ಆಚರಿಸಿಕೊಳ್ಳ ಬೇಕಾಗಿದೆ (ಮಂತ್ರಶ, ೬೩-೮). 
೨. “ಅಂಕೆಯುಮಡರ್ಪೆಂದು ನೆಮ್ಮುಗೆಗೆ ನಾಮುಮಕ್ಕುಂ” (ಕಬ್ಬಿ ಕೈ. 
೭೩) ; ಅಂಗದ ಕುಟುಹಿನ ನೆಮ್ಮುಗೆಯಪ್ಪ ಲಿಂಗವು : . . ಭನಸಾಶವ 
ಗೆಲ್ಲುವುದು (ಮೋಳಿಮಾ, ೫೭-೨೩೬) ;' ಚರ್ಮದಂಡದ ಸೆನ್ಮೂಗೆಯಿಲ್ಲದೆ 
ದನಿದೋಲುವನುಮಾನಂ ಪೊರ್ದದೆ ನುಡಸನ್ನೆ ಮನದೊಳಂಕುರಿಸುವಲ್ಲಿಂ 
ಮುನ್ನಂ ಪರಿದು (ಗಿರಿಕ. ೬-೫೫ ನ); ಜಿನಧರ್ಮವಂ ನೆನ್ಮೂಗೆಯ 
ಮಾಡಿಕೊಂಡು (ಸೌಂದಪು, ೧೩-೬); ಮೇಣಾವ ಶಶಿನಂಶಾನಳಿಯ 
ನೆಮ್ಮುಗೆಯ ನೆಗಳಿದೆ ತತ್ತ ಕಾಳೆಗಳೆ (ಕುವ್ಯಾಭೀ. ೩-೩೪), ನೆಯ್ದಿಲೆಗೆ 
ನೇಸಲನ ನೆಮ್ಮುಗೆಯಾದ ತೆಅನಲಿ (ಪ್ರಭುಲೀ, ೭-೭೧); ಹರಿಯ. 
ನೆಮ್ಮುಗೆ ಕಮಲಜನ [ಪಾಂ70, ಹರಿ ಹಿರಿಯನೆನಗೆ ಕಮಲಜ] ಸಹಾಯಂ 
ದಿಶಾನರರೊತ್ತು (ಚಿಬಪು, ೩೦-೩೩); ಯುವತಿಯ ಸರಸಕಟಾಕ್ಷದ 
ನೆಮ್ಮ್ಮಗೆಗಳು ಇಲ್ಲ (ಬಿದುರೆ. ೮೮). ೧೨% ನೇಮಿಯ ನೆಮ್ಮನಗೆಯಿಲ್ಲ 
ದೊಡೀ ಮತ್ತಿನ ಕನಿನುನೋರಥಂ ನಡೆದಪುದೇ (ಧರ್ಮನಾ. ೧-೩೯) . 
೩. ನೆಮ್ಮದಿ ; ಸಮಾಧಾನ ; ಶಾಂತಿ: "ನೆಮ್ಮುಗೆಗೊಳ' ಪರಾ. 
೪. ನಂಬಿಕೊಂಡಿರುವ ಆಧಾರ; ತತ್ವಾಧಾರ (?): 
ಬಿಜ್ಜ ಳೋರ್ನಿತಳೇಂದ್ರ ಕೇಳ್‌ ನಿಮ್ಮ ಬಂಟಂಗಾದೊಡೇಳಬೇಡನೆ. 
ಬಸವ ತಾನೇಳ ನೀವೇಳಲು ನೆಮ್ಮುಗೆಯದಾವ. ಬಲುಹಾಡಿಸಾಡದೊಡೆ. 
ತಾನೆಮ್ಮ ಪಾಜಕ್ಕೆ ನಮಿಸಲಿ (ಲಂ. ೩೩-೧೨). [ನೆರ್ಮೂ, 4-೫1 
ನೆರ್ನಾಳ "ನೇಪಾಲ,' ನೋ. 
ನೆಲ್‌, ನೆಲ್ಲು (ನಾ). ೧. ಒಂದು ಬಗೆಯ ಧಾನ್ಯ; ಬತ್ತ :* 

ಸ್ಪಂಬಕರೀ- ಈ ೨ ನೆಲ್‌ (ಹಲಾಯು. ೯೫-೪೨೫) ; ಪನ್ನಿಕ್ಸ 
ನೆಡೆ ನೆಲ್ಮಣ್ಣ್ಯನೈೆನ್ನು ಪಾಟನ್ನೆನ್ನು ಅತಿವುರ ಪಡೆದನು (ಇ: 
೧೩೭-೮; 454);' ಇಲ್ಲಿಗಿದು ತಕ್ಕುದಿಲ್ಲಿಗೆ ಪೊಲ್ಲದಿದೆಂದಲಾದು ಸಮಜ 
ಬಲ್ಲಂತೆಲ್ಲಂ ನೆಲ್ಲುಂ ಮೊಸರುಂಗುಡಿದಂತಲ್ಲದೆ ತಲ್ಲಣಿಸದಲಸದಿಡು ಮೃದು 
ಪದಮಂ (ಕವಿರಾ. ೨-೪); ಪಕ್ಕಿಗಳಲ್ಲಿ ತಿಂದುಟೀದ ನೆಲ್ಲಳ ನುಚ್ಚುಗಳಂ 
ಫಲಂಗಳಂ. ಪಕ್ಕದೊಳಿರ್ದ ಗೂಡುಗಳಿನಾಯ್ಡೆ ನಗಿಕ್ಫುವನಟ್ಟ್ರ ಅಂದೆ ತಾಂ 
(ಕಾದಂಪೂ, ೧೩೬) ; ಕೆಸಲಿಕೊಳ್‌ ನೆರ್ಲ ಬೆಳೆಗುಮಲ್ಲದೆ ಜೋಳಂ ಬೆಳೆಯ. 
ಲರಿಯದು. (ಧರ್ಮಾಮೃ. ೧೧-೧೯೦) ; ಅಲ್ಲಿ ಬಿಳಿದಪ್ಪ ನೆಲ್‌ ಬರಲುಮಾ 
ಧೀಶಂಗೆ ಅಲ್ಲಿ ಬಂದೋಗರದ ನೆಲ್ಲಿ ಲ್ಲನೀಶಂಗೆ (ಅರಿರ.ದೇ. ೧೭೨-೧೩); 
ನೆಲ್ಲುಂ ಕೌಂಗುಂ ಮಾವುಂ ಮಲ್ಲಿಗೆಯಂಂ ಚೆಳೆವುವಲ್ಲಿ ' ಕರ್ನಿನ ರಸದಿಂ 
(ಸೂಕ್ತಿಸು, ೪-೫೧). ೨. ಎಂಟು ಎಳ್ಳಿ ನಷ್ಟು ಪ್ರಮಾಣ : 
ಕರಿತಿಲದ ಕಣಲಿಕಿಗಂದು ನೆಲ್‌ (ಪೃನಹಾ, 1, ೭-೩ ಅನುಬಂಧ) ; ಕರಿಸಾಸಿವೆ 
ಯಾಗಲೊಂದು ಸೆಕ್ಸೆ ನಿಸಿರ್ಕುಂ (ನ್ಯನಸಾ, 1, ೮-೧೨ಅನುಬಂಧ), ನೆಲ್ಲಿ: 
೧.“ಶಾಲಿ ಪ್ರೀಹಿ ಸ್ತ ಂಬಕರಿಯೆನಲು ನೆಲ್ಲಂ”(ಮುಂಗರಾ. ೧೧೦-೪); ಪುಣಿ: 
ಸೂರ್ಪ್ರೊಲ ನೆಲ್ಲು ಪಾಣ್ಣಿಯುವಳಿನದು (ಮೈಆರಿ. ೧೯೩೦, ೩೬-೮; 
ಸು, 800) ; ದೇವರ್ಗ್ಗೈ. . . ನೆಲ್ಲುವುಪ್ಪು ಯೆಳ್ಳು ಕಡಲೆ ತೊಗರಿಯಾದಿ 
ಯಾಗಿ ಸಲುವುದು (ಎಕ. ೪111, ಸೊರಬ, ೩೨೮-೬೧; 1159) ; ತಿರು 
ನಾಳ್ಗೆ ನೆಲ್ಲಿಲ್ಲ ಪರನೆ ಮಂನಿದಸಳಯ್ಯ (ನಂಬಿರ. ೧೧-೪೫) ; ಮೇಲು 
ಪಾಯನದಿಲ್ಲದಿರೆ ಕುಡುಗೋಲನೊಂದುವನಳವಡಿಸಿ ಕೈಕೂಲಿಯಂ 
ರಾಜನದ ನೆಲ್ಲಿಂಗೆಂದೊಡಂಬಡಿಸಿ ಲೀಲೆಯಿಂ ಮಾಡುತ್ತ ಹಿಡಿದ ಸುಶೀಲನಂ 
ನಡೆಸಲೈ (ಒಸಪು. ೨೭-೧೬) ; ನೆಲ್ಲು ಮೊಸರು ಕಲಸಿದ ಹಾಗೆ (ಗಾದೆ). 

ನೆಲ್ಲ ಕುಲ-(?): ಶ್ರೀಮತ್ಪೆ ರ್ಮ್ಮನಡಿಗಳ್ಳಿ ಥುವೀರಾಜ್ಯಂಗೆಯನ 
ತ್ತಿರಿ ತೊಮ್ಬುತ್ತೇಟು ಸಸಬ್ಬದ್ಧಿನಿನರೆಮ್ಮೊಟ್ಬಕ್ಕೆ ನೆಲ್ಲ ಕುಟಣಲಾಗ್ಟೈ 
ದೆನ್ನು ಬಿಟ್ಟಿ ದತ್ತಿ (ಎಕ. ೫1೪, ಮಳವ. ೬೮-೮ ; ಸು. 860). ನೆಲ್ಲ 
ಗರ್ಜೆ, ನೆಲ್ಲ ಗದ್ದೆ - ನೆಲ್ಲುಗದ್ದೆ : ಪಲವು ಸರಿಯಿಂ ನೆಲ್ಲ ಗರ್ಜಿಗಳೊಪ್ಬಿ 
ದುವು (ನದ್ಮರಾ. ೮-೧೨) $ ಪಸುರೇಜಕಿ ಪಾಲ್ವಿಡಿದು ಎಸಕದಿಂ ತಲೆವಾಗಿ 


ನೆಲ 


ಬೆಳೆದಿರ್ದವಾ ನೆಲ್ಲ ಗರ್ಜೆಯಾ ಜೇಶಡೊಳಗೆ (ಸಿದ್ಧೇಪು. ೨-೪); “ನೆಲ್ಲ 
ಗಡ್ಜೆ ಪ್ರೈಹೇಯ ವೆಂಬುದು? (ಹಲಾಯು, ೨೭-೭). ನೆಲ್ಲನಿತು ಇ 
ಬತ್ತದ ಕಾಳಿನಷ್ಟು : ತಿರುವೊಳೆ ಕೋಲನಿಟ್ಟು ತೆಗೆಯಲ್ಯದು ನೆಲ್ಲ 
ನಿತೆಯ್ದೆ ಜಾಜಲಾ ಹರಿಣನನೆಚ್ಚೊ ಡುರ್ಚಿ ನೆಲದೊಳ್‌' ಮೊನೆಯೋರ್ಪದು 
ಚೋದ್ಯವು (ಮಲ್ಲಕಾ. ೩-೨೦೯). ನೆಲ್ಲ ಪುಲ್‌, ನೆಲ್ಲ ಹುಲ್ಲು- ಬತ್ತದ 
ಹುಲ್ಲು : 'ಸಾರತರನುಪ್ಪ ಸನಸೋರ್ನಿರುಹಮಂ ಕೂಡೆ ನೆಲ್ಲ ಪುಲ್ಲಿಂದ 
ಮಲಂಕಾರೆಮುನೆ ಮಾಡಿ ಕಟ್ಟು ಗೆ ಬೇರಿಂ ಕಾಯೆನ್ಸಿ(ಲೋಕೋಸ. ೬-೩೧); 
“ಬಿಳಿಯ ಹುಲ್ಲು” (ಲೋಕೋಸ. ೬-೩೧ ಅಡಿಟ); ದನಗಳು ನೆಲ್ಲ 
ಹುಲ್ಲನ್ನು ಹೆಚ್ಚಾಗಿ ತಿನ್ನುತ್ತವೆ (ರೂಢಿ). ನೆಲ್ಲ ನುಡಿ- ನೆಲ್ಲುಗದ್ದೆಯ 
ಒಂದು 'ಥೌಕವಾದ ಭಾಗ; ನೆಲ್ಲುಪಾತಿ : ನನೇದ್ಯಕ್ಕೆ ನೆಲ್ಲ ಮಡಿ 
ಎರಡು ಕೆಅಿಕಿಗೆ ಮಡಿ ಎರಡು (ಸೌಇಇ. 1-1, ೬೦-೧೫ 931) ; 
ಗೊಲ್ಲವೆಣ್ಣು ಗಳು ಕಡುಗಾಡಿಯಿಂಂ 
ಮುಡಿಗಳಿಗಿಳಿನ ಗಿಳಿಗಳ (ಕುಂಸಾಂ. ೨-೩೬). . ನೆಲ್ಲ ಮಣ್‌ -.ಬತ್ತ 
ಬೆಳೆಯುವ ಜನಿರಾನು (?) : ಆತನ ಬೆಳನಡಿಚ ಅಲ್ಲಿಗಂ ಕೀಟ್ಲುಣೈೆ 
ಯಾಗಿ ಸಸ'% ಪ್ತನಾದ ಅತಂಗಂ ನಡನಣ್ಣಿ ಸನ್ನಿರ್ಮ್ಮತ್ತರ್ನೆಲ್ಲ ಮಣ್ಣಿ 
ಖಿ೫೫ ವಕ ಸೂಳೆವಳ್ಳ ೫ (ಎಕ. ೫1, ದಾವಣ. ೧೧೯-೮; np 
ನೆಲ್ಲ'ಹೆಡಿಗೆ-೧. ಬತ್ತೆ ದ ಗೂಡಿ ಬುಟ್ಟಿ. ೨. (?): 
ಹುಚಿಕಿತ ನಾಯ ಸುಡು ಗಾವಿಲ ಬಟ್ಟೆಯ ಚಿಕ್ಕಣಿಕೆ ಬೆಳ್ಳ ತ್ರೆಯ ಟು 
ನೆಲ್ಲ ಹೆಡಿಗೆ ಸಡಿ ಫಡ ಚಿಲಂನೆಜಯದ ಕುಡದ ಕಾಮುದೇವನದೇನಂ? 
(ಸೂಕ್ತಿಸು.. ೮-೪೨೩). 
[ಜೇ.॥ ತನಿ. ಮುಲ. ಕೋತ. ನೆಲ್‌; ಕೊಡ. ನೆಲ್ಲಿ; ತೊದ. ನೆಸ್‌] 
ಸೆಲ (ನಾ). ೧. ಭ್ರ! ಭೂಮಿಂ; ಭೂತಳ : “ಸ್ಕಿರೆ ಧಾರಿಣಿ 
ಧಾತ್ರಿ ಮೇದಿನಿ. . ಭೂಮಿ ಭೂ ಗೋತ್ರೆ ನೆಲಂ” (ನೆಸ್ತುಕೋ. 
೨೬-೧); ನೆಲನಂಂ ನೆಗೆ ಪಾರ್ವ್ಯರುಂ ಪ್ರ. ಆಮ ತಣಿಗೆ (ಇಆ. XIX, 
೧೪೫೧೮: 680); ಪಚ್ಚು ಪರಿಕಲಿಸಿ ಬೆನ್ನ, ೦ ಮುಚ್ಚಿ ರೆ ಮುಡಿ 
ಕಳ್ಳ ಬೆಳ್ಳಿ ವಟ್ಟಿ ಲ ಬಾಯೊಳ” ಬೆಚ್ಚ ತಿರೆ ಸತಿ ಶಮಂ ಕಚ್ಚಿ ಸಕ್ಕ ಬಂದ 
ಸಾಮುವಂ ಸ ಪೋಲ್ತಳ್‌ (ಕಾನ್ಯಸಾ.೯೬೬ ಶೂದ್ರ ಕ); ಅಎಚಸೆಹೊಂಸೊ 
ಚಕ್ರದೊಳೆ ನಿಂದು ದಿವಾಕರನೆ ಮತ್ತ [ರಿ]ದು ಕಳೆ ಪೂಡಂತದನಾವೆಜೆಯಿಂಂ 
ದರಮೆಯಾಗಿ ನೆಲಸಿ ಕೆಲಕಾಲದಿಂ ಸೊರೆದಿರದಲೂದ ಬಲಿಕಿಕ ತಾ ನೆಲದೊರ್ಳ 
(ಕವಿಂ. ೨-೧೪೬) ; ಸಮದಗಜಘಟಾಟೋಪಂ ಬೆರಸು ನೆಲನದಿರೆನಂದು 
ತಾಗಿದ ಕಕ್ಕಲನ ತನ್ಮುನಪ್ಪ ಬಪ್ಪು ನನಂಕಕಾಜನಂ (ಪಂಪಭಾ, ೯-೫೨ ವ); 
ನೆಲದ ಮುಜಕಿಯ ನಿಧಾನದಂತೆ .. . ಭಾವದ ಮಣಿಯ ಬ್ರ ಹ್ಮವಾಗಿಪ್ಪ 
ಚೆನ್ನ ಮಲ್ಲಿಕಾರ್ಜುನನ ಸವನ ಅಜಿಂಯಬಾರದು (ಮಹಾದೇ. ಬ. 
೯- pi "ಮರುದಿನ ಮಧ್ಯಾಹ್ನ ಅಂಗಡಿಯಿಂದ ಹಿಂತಿರುಗಿದಾಗ ನೆಲಕ್ಕೆ 
ಕಾಲು ತಾಗಿಸುವ ಸ್ಥಿತಿಯಲ್ಲೇ ಇರಲಿಲ್ಲ ಶಾನಭಾಗರು ! (ಮೂರುದಾ. 
೨. ಮಣ್ಣು : ನೆಲದ ಬೊಂಬೆಯ ಮಾಡಿ ಜಲದ ಬಣ್ಣ 
ಆಡಿಸಿದ ಯಂತ್ರವಾಹಕನಾರೋ (ಅನಚಂ, ೫-೧೬). 
೩. ಕೃಷಿಯ ಭೂಮಿ ; ಜನಿಖಾನು : ಶಾಳಿಗಳಂ ಬೆಳೆನ ನೆಲನೆ 
ಸೊಲನಾ ಸೆಲದೊಳ" (ಪುಷ್ಪಪು. ೨-೧೪): ತನ್ನ ಪಾಲಿನ ಸನೆಲಂ 
'ಬಿಸಿಲೊಳಾರಲ್‌ ತೇದು ತನ್ನು! ಡೆಯ ಜೆಕ್ನೊ! ಡಲ “ೊಳೆವನನ ಗೇದು 
(ಶಾಲೂರ, ೨೯-೨೧). ೪ ಸ್ಥಳ; ಜಾಗ್‌; ಪ್ರಜೇಶ : ನೊಕ್ಕಜ 
ಒಡೆ ಅಗ್ಗದೀಕಡ x೫ ಕೊಟ್ಟಿ ನೆಲ (ಎಕ. 111, ಮೈಸೂರು. ೨೫-೨ 
ಹಿಂಭಾಗ: ಸು. 750); ಮಂದರಾಚಲದಧೋಭಾಗದ ಚಿತ್ತೆ ಯೆಂಬ 
ಸೆಲದಿಂ ಕೆಟಿಗೆ . : . ನಾಗಾದಿ ನವವಿಧ ಭವನವಾಸಿಕಥಿವಾಸಮಿರ್ದುದು 
(ಅಜಿಪು, ೧೧-೬ ನ) ; ಧರೆಗೊಡೆಯ ಚಕ್ರ್ರೇಶಂ ತಿರಿನನೆ ಬಲಿಯಲ್ಲಿ ಬೇಡಿ 
ನಾಚಂವರೆ ಮೊಣಿಕೆ ಯಿಲ್ಲ 


೧೦೨). 
ವನುಡಿಸಿ , . . 


ಮೂಣಿಡಿ ನೆಲನಂ (ಸುಮಪ. ೮-೧೪೪) ; 


ಬಂದು 'ನೋಡುತಿಹರು' ನೆಲ್ಲ|. 


೪೯೨೬ 


20 


40 


45 


ನೆಲ 


ತೊಲಗುವರೆ ನೆಲನಿಲ್ಲ (ಬಸನ. ೯೧೨) ; ನುಹಾರಥರಾಜಿ ಕದನದ ನೆಲನ ಬಿಡೆ 
ಖತಿಗೊಂಡು . . . ರಿಪುವನು 'ತಅಂಬಿದನು ಕರ್ಣ (ಕುನ್ಯಾಜ್ರ್ರೋ. 
೫-೨೭) ; ಬಳಿಕ ನೆಲ ಶೋಧಿಸಿತು ಸವನಸ್ಕಳಕೆ ಸುಮುಹೂರ್ತದಲಿ 

. ನಿಳಯಗಳು ನಿರ್ಮಿಸಿದವು (ಕೊರರ.೧-೭-೧೧) ; ಮತ್ತೆ ನಾಲ್ಕು 
ವರುಷಗಳಲ್ಲಿ ಉಳಿದ ನೆಲವೂ ವಾಸಿಸುವ ಮನೆಯೂ ಸಾಹುಕಾರನ ವಶ 
ವಾದವು (ರಂಗರೋ. ೧೦೧): ೫. (ಕಟ್ಟಡಗಳ) ಸಮ ಮಾಡಿದ 


ನೆಲ; ನೆಲಗಟ್ಟು : ಜೀಗುಲಕ್ಕೆ ನೆಲನ ಕಟ್ಟ ಸಿಕೊಟ್ಟಿ ಪದ[ಜ]ಲಿಗಂ 


ಒನ್ನು (ಸೌಇಇ. ೫1-, ೩೫-೮ ; 933); ನೆಲ ಓರಸಲು ಬೇರೆಯೇ 
ಬಟ್ಟಿ ಯನ್ನಿಟ್ಟ ರಬೇಕು. (ಅಡುಸೌ, ೪೭೬), ೬. ನಾಡು; ರಾಜ್ಯ ; 
ದೇಶ: “ನೆಲನೆನೆ ರಾಜ್ಯಂ” (ಚತುಸಿ. ೬೬) ; ನೆಲನಂ ಪ್ರತಿಪಾಲಿಸಿ 
ಧರ್ಮಸೂನು ಸುಖಮಿರ್ದಂ (ಸಂಸಭಾ. ೪-೧೦): ಕೇಯೂರನೂಂ 
ತಳೆನಂದದಿಂ ಪೃಥುಳಭುಜದಿಂ ಪೃಥ್ವೀಶಂ . ತಾಳ್ಮಿ ದಂ ನೆಲನೆಲ್ಲನುಂ 
(ಕಾದಂಪೂ, ೧೭) ;  ಸನೆಲಕಿಣಂನೆನೆಂದು ಬಗೆದಿರೆ ಚಲಕೀಜಿವೆಂ 


ಪಾಂಡಂಸುತರೊಳೇ ನೆಲನಿದೂ ಪಾಟಕ್ಕಿ ಲನೆನಗೆ (ಗದಾಯು. ೫-೪೭) ; 
ಡೇನನಾತೃ ಕವೆಸರೆನ್ನದಾ ನೆಲದ. ಕೆಯ್ಯೊಲನಂ. ಪೆಳತೇನನೆಂಬಂದೋ 
(ನುಲ್ಲಿಪು. ೨-೧೬); ಪಾಳೆಯಕೆ ಮರಳಿಚು ರೆಥವನಿನ್ನೆಲ್ಲಿಯೆದು ನೆಲ ನೆಣಕ 
ಕುದಿವ ಕುರುಡನ ಮಕ್ಕಳೇ ಕೊಳಲಿ (ಕುನ್ಕಾಕ.: ೧೪-೫) ; ವಂಚಕರ 
ಸಂಚಿನಿಂದೆ ಭರತಂಗೀ ನೆಲಂ ಪಳುವಾಯ್ತೆ ? (ಶ್ರೀಂಮಾ, ೬೧-೨೦೧). 
೭. ಲೋಕದ ಜನ; ಪ್ರಪಂಚ : ದಿಟಿದಿಂ ಮಾನಸರಜಕಿಯರೆ ಬಾಸುಗಿ 
ತಾನಜಾಯನೆ ಮತ್ತಮಜಕಿಯದೇ ನೆಲನನಿತುಂ (ಕಬ್ಬಿಕಾ, ೧೮೭). 
ಆ. “ಕುಂಬಾರರು ತಿಗರಿಯ ಮೇಲಿಂದ ಕೊಯ್ದಿಟ್ಟು ತಟ್ಟಿ 
ಸಮ ಮಾಡದೆ ಇರುವ ಪಾತ್ರೆ” (ಪ್ರಭಣ್ಣ),. ೯. ಒಂದು 
ಗೊತ್ತಾದ ಭೂಭಾಗ ; ಸಣ್ಣ ಭೂಪ್ರದೇಶ ; “ಅಲ್ಪ ವಸುಧೆ” 
(ಭಾರಸಿ, ೪೮, ಕಿ). 

ನೆಲಕಿಕ್ಕು, ನೆಲಕ್ಕಿಕ್ಕು - ೧. ನೆಲಕ್ಕೆ ಕೆಡಹು; ನೆಲಸಮ 
ಮಾಡು; ಮಣ್ಣು ಗೊಡಿಸು : ಜಾಂಬವನಂ ಪಿಂಬಗಲಾದಿತ್ಯನಂತೆ 
ತೇಜಂಗಿಡಿಸಿ 'ಹನುಮುನನುಮಾನಂ ಮಾಡದೆ ನೆಲಕಿಕ್ಕಿ (ಧರ್ಮಾಮೃ, 
೭೯೫) ; ನೆಲಕಿಕ್ಶುಗುಮಾತಂ ದೋರ್ವಲದೃ ಸ್ತನಮೋಘಮುಜಿದೆ. 
ನಿಮ್ಮಯ್ಯನುಮಂ ಚಲದಿಂ ನಿನ್ನೆಜಿಕಿಯನುಮಂ (ನೇಮಿಪು. ೬-೮) ; 
ತೊಟ್ಟಿ ಲಂತೆಸೆದಿರ್ದ  ಶಕಟಿನ ನೆಲಕಿಕ್ಕಿ ಮೆಟ್ಟಿದ ಪಾದನೆಚ್ಚಲಕೆ 
(ನೋಹತ, ೧೪-೨೦). ೨. ನೆಲದ ಮೇಲೆ ಇಡು; ಇೆಲಕ್ಕೈ ಇಳಿಸು ; 
ಬಾಹುಬಲಿ ಭರತನಂ ದೃ ಪ್ಟಿಯುದ್ಧ ಜಳಯುಂದ್ಧ. ದೊಳು. ಗೆಲ್ಲು 
ಭರತನಂ ಪಿಡದೆತ್ತಿ ಸೆ ಕ್ಸು ೊನಮುಂ ರತಂ, ಸಿಗ್ಗಾಗಿ ಚಕ್ರ ರತ್ನ, ಮಂ 
ಬೆಸಸಿದೊಡೆ ( ಚಾವುಂಪು. ೪೯). ೩. ನಾಶಮಾಡು : ಮುನ್ಸಾರಾಕ 
ಬಲ್ಪಂ ನೆಲೆಗಿಡಿಸನಿವಾರಾರ ತಳ್ಕಂ ನೆಲಕ್ಕಿ ಸಿಕ್ಕವು (ಕಬ್ಬ ಕಾ, ೩೦೩). 
ನೆಂಕಡು ಇ ನೆಲಕಿಕ್ಕು ೨ : ಕರಿಯ ಭತ್ತಮನುಗುರಿಂ ಚಿವುಂಟ ನೆಲಕಿಡೆ 
(ದಿನ್ಯಚ, ೩-೩೦ ನ), ನೆಲಗಣ್ಣ *: “ಜಗಚ್ಚಕ್ಷು ; ರವಿ” (ಸ್ರಭಣ್ಣ). 
ನೆಲದ ಪಡೆ- ಭೂಸೈನ್ಯ 1 ನೆಲದ ಪಡೆ, ನೀರ ಪಡೆ, ಗಾಳಿಪಡೆಗಳ್‌ 
ಕೋಟಿ ಕೋಟಗಳ್‌--ಸಿದ್ಧ ನಾಗಿಹನಿಂದು ಖಂಂದ್ಭ ಲೀಲಾವಿಲಯಕಲೆಗೆ 
(ಶ್ರೀರಾಮಾ, ೫೫೭-೧೫೧). ನೆಲದಮರ್ದುಣಿಸು - ನೆಲನವಾರ್ದುಣಿ : 
“ನೆಲದಮರ್ದುಣಿಸುಗಳೆಂದುಂ, ನೆಲನಮೆರ್ದುಣಿಗಳೆಂದುಂ ನಿಪ್ರರ್ಗೆ 
ಫೆಸರ್‌” (ಕಶಸಾ, ೬೦-೩೩೩). ನೆಲದರಸ - ಭೂಮಿಯ ಒಡೆಯ ; 
ಭೂಪತಿ; ಅರಸ; ದೊರೆ: ನೆಲದರಸರಿರ್ವರ ಸಿರಿಗಳೊಂದುಗೂಡಿ 
ದೊಡೆ. ಶ್ರೀರಾಮಾ. ೫೧-೬೩೯) ; ಶಿವಶರಣರನ್ನು ಮರೆತುಬಿಟ್ಟು 
ನಾಲ್ಕು ದಿನದ ನೆಲದರಸನನ್ನು ಭಜಿಸಿ ಪೂಜಿಸಿ ಪ್ರದಕ್ಷಿಣಿ ಮಾಡಿ ಹಾಡಿ 
ಹೊಗಳಲೆ? (ತುಂಗಭ. ೬). ನೆಲದವ್ಪ -. ಭೂಮಿತಾಯಿ : ನಾವು 


ನೆಲ 


ನೆಲದನ್ವನ ಮಕ್ಕಳು (ಹಾಹುತ್ತ. ೭೮), ನೆಲದ ಹಾದರಿ ಒಂದು 


ಬಗೆಯ ಪಾದರಿಗಿಡ ಮತ್ತು ಅದರ ಹೊವು: “ಕುಂಭಿ-ದಂತಿ, 
ಕರಿಯ ಸಿವನ್ನಿ, ಕಿಳಯ ಗುಳ್ಳ, ನೆಲದ ಹಾದರಿ... ಹೆಗ್ಗುಳ್ಳ” 
(ಒಸಿ. ೩೪). ನೆಲದಜಿಳೆ, ನೆಲದರಿಕೆ - ಲೋಕದಲ್ಲೆಲ್ಲಾ 
ಹರಡಿದ ಖ್ಯಾತಿ,_..-ಪ್ರಸಿದ್ಧಿ 5 ಜಗದ್ವಿಖ್ಯಾತಿ: ನೆಲದಣಿಕಿಕೆಯ 
ಬಿದಿಯಂ ಸೊಡೆಯಲರನನಿಂದಿರನನದಟಿರಂ ತವಸಿಗಳಂ ನೆಲೆ ನಟ್ಟು 


ನೋಯಿಸಿದುದಿನ್ನಲರಂಬಿನ ಮೊನೆಗೆ ನಿಲ್ವನೇ ಬಡಗೊರವಂ (ಕಬ್ಬಿ ಕಾ, 
೧೫೭) ; ಕೃಷ್ಣದೇವನ ಕುಲದ ನೆಲದರಿಕೆಯಾಳಿಕೆಯ. ಹೆಮ್ಮೆಯಿಂದಾಳು 
ನೆಲದಾಣ್ಮ - ನೆಲದರಸ : ಬಂಡೆ ಕಾಳಗಳೆ 
ಬಲಸಹಿತ ಬಂದೆ ಸೀನಿನಿತುಖುಬೆಗೆಜಗುವರೆ ನೆಲದಾಣ್ಮರಕಟಿ ನಿನಗೆ 
[ನ7320,, ಬಂದೆಮ್ಮೊಡನೆ ಕೆಣಕಿ ರಣದೊಳಗೆ ಕುದುರೆಯಂ ಬೇಡಲೇಕೆ] 
ನಿಮ್ಮ ವಂಶದ ನೆಲದಣಣ್ಮರು . . . ಬಲ್ಬಲ 
ಯುಂತರಾಗಿ ರಂಜಿಪರು (ಕಂನವಿ, ೧೮-:೧೨೫), ನೆಲದುಬ್ಬು - ಭೂಮಿಯ 
ಎತ್ತರದ ಭಾಗ; ಪರ್ವತ ; ಬೆಟ್ಟಿ: ನೆಲದುಬ್ಬಿನೀ ಮಲೆಯ 
ತಲೆಯ ಗುಡಿಮೊನೆಯಿಂದ - ನೆಲವ ಕವಿನೀ ಬಾನ ನೀಲಿಮೆಯ ತಲದಿ 
(ಸುಲೆದೇ. ೫೨-೩). ನೆಲದೆಅಿಕೆಯ, ನೆಲದೆರೆಯ - ನೆಲದರಸ: ಒಲ 
ನಿಂದೋಲಗಿಸುನೆನೀ  ನೆಲಡೆಕಿಕಯನನೆಂದು ಬರ್ಪನೋಲ್‌ ಬಗ್ಗಿ ಸ 
ಕೋಗಿಲೆಯ ತೊದಲ್ನುಡಿ ಬಿರಯಿಯನಲೆಯುತ್ತಿ ರೆ ಬಿಡದೆ ಬಂದುದಂದು 
ನಸಂತಂ (ಕಬ್ಬಿಕಾ, ೫೨); ನೆಲಡೆ[ಸಾಶಾಂ. ನೆ]ಜಕಿಯನ ಮೆಯು್ಯರಿ 
ಯಂ... - ಕೆಲಬರ್‌ ಮಂತ್ರಂಗಳಿಂದೆ ಮಾಣಿಫೆನೆಂ ದರ್‌ (ತ್ರಿ ಪುವಿ, 
೩೩-೩೫); ಹಯಮಂ ಬಿಟ್ಟು ನೆಲದೆಜೆಯ ಧರ್ಮಸುತನಂ ಕಂಡು 
ಬದುಕುವುದು ಲೇಸೆಂದು ನರನೆಚ್ಚನು. (ಚೈಮಿಭಾ, ೧೪-೯) ; ನೆಲದೆರೆಯ 
ವುತ್ತಾನಪಾದನಾತ್ಮಜ ರ್ಭಗೊಲಿದಿತ್ತ ಭೂನಿಂಯದರಿಂದ ಭರತಾಖ್ಯಖಂಡ 
ಮೆನಿಸುತ್ತ ಲಿಹುದು (ನನಮೋ.೨-೧೮); ಸೆಲದೆರೆಯ ಜನಕರಾಜನ ಹೃ ಜಯ 
ದಿಂಗಿತಕೆ ಮನಮೊಸ್ಪಿ ಸಾಮಿತ್ರಿಯೂರ್ಮಿಳೆಯನೊಸ್ಪಿ ದಂ (ಶ್ರೀರಾಮಾ. 
ನೆಲದೊಡಲು - ಭೂಮಿಯ ಒಳಭಾಗ : ಬೇರು ನೆಲ 
ದೊಡಲಿಗೂ ಬಿಟ್ಟ ರುತ್ತದೆ. (ನೆಲಮು. 311, ನಾಲ್ಕು ಮಾತು). ನೆಲ 
ಜೊಡೆಯ, ನೆಲನೊಡೆಯ - ೧. ಭೂದೇವಿಯ ಪತಿ; ವಿಷ್ಣು : 
“ಸೆಲಡೊಡೆಯನೆಂದೆನಲ್‌ ನಾರಾಯಣಂ” (ಕಶರ. ೫೬); ತೇರಣಿಗೆ ನೆಲ 
ದೊಡೆಯನಾಯ್ಡ ಹೂನೆನೆ ಬೆಳ್ಳಿ ಸಾರಿದಳ್‌ ಪೆರ್ವೊಗರ ಕಡಲೊಡಲ 
ಪೊರ್ದಿ ಜಗದೊಡೆಯಂ ನೆಲನೊಡೆಯಂ. 
(ಶನುದ, ೨. ಎ ನೆಲದರಸ: ಒಡನೆ ಕಳುಹುತ 
ಬಂದನಾ ನೆಲದೊಡೆಯನನುಜರು ಸಹಿತ (ಕುನ್ಯಾಜ್ರೋ. ೪-೫೩) ; ನೆಲ 
ನೊಡೆಯನಾಸ್ತಿ ಗರು ಬಗೆದರು. ಸ್ವಾನಿನಿದ್ರೋಹಿಕೆಯ (ಕುನ್ಯಾಜ್ರೋ: 
೧೦-೭). ನೆಲನಂ ಬರೆ, ನೆಲನ ಬರೆ- (ಭಯ, ನಾಚಿಕೆ, ಸೋಲು 
ಮುಂತಾದುವನ್ನು ಸೂಚಿಸುವಂತೆ) ಕಾಲ ಬೆರಳಿನಿಂದ ನೆಲ 
ವನ್ನು ಗೀರು : ಅವರ್ಗಳ್‌ ತಲೆಯಂ ಬಾಗಿ ಮಜುಮಾತುಗುಡದೆ. 
ಕಣ್ಣ ನೀರಂ ತೀನಿ ನೆಲನಂ ಬರೆಯುತ್ತಿ ರೆ (ನಡ್ಡಾ. ೨-೨೨); ಕೆಳದಿಯ 
ನುಡಿಗೆ ಪೆಬತೇ ನುಮನೆನಲಲಿಯದೆ ತಲೆಯಂ ಬಾಗಿ ನೆಲನಂ ಬರೆಯನುತ್ತು ೦ 
(ಸಂಸಭಾ, ೪-೬೪ ನ); ತಲೆಯಂ ಬಾಗಿ ನೆಲನಂ ಬರೆಯುತ್ತಿ ರ್ದ ದನನಕನ 
ಕೃತಕನೇಸಮಂ ಕಂಟು (ಸಂಚತಂ, ೯೨-೨) ; ಗೋತ್ರ ನಾಮನ ಬೆಸ 
ಗೊಂಡೆ, . . ತಲೆಯ ಕುತ್ತಿ ನೆಲನ ಬರೆಯುಂತ್ತಿದ್ದಿರಿದೇನಯ್ಯಾ (ಬಸನ. 
೬೪೪); ಮುಂಂದನಲಿ೨ಯದ: ಮತಿಗೆಟ್ಟಿ ಮರುಳುಮನವೇ ಕಾಲ ಕಾಮರ 
ಗೆಲುವ ಉಪಾಯವಾವುಡಿಂದು ತಲೆಯಯಾಆ ನೆಲನ ಬರೆವುತಿಪ್ಪೆ (ಘನನ. 
ನೆಲನ ಜೇನ್ಗೊಡ ಇ ಎರೆಭೂಮಿಯ ಬೀಡಿನೊಳಗೆ 
ಕಟ್ಟಿದ ಜೇನು ಹುಟ್ಟು : ಹೆಗ್ಗರಡಿಗಳು ಕಿತ್ತೊದರಿದ ನೆಲನ ಜೇನ್ನೊಡನು 


(ಹೊಂಗಳು, ೧೩-೭), 


(ಜೈಮಿಭಾ, ೨೭-೩೯) ; 


೫೧-೯೨೮). 


(ಕಾಲೂರ. ೧೭೮-೪೦೩); 


೨೦೬ ಪ್ರಯೋ). 


೧೫-೧೩). 


೪೯೨೭ 


45 


ನೆಲಅಣಜಿ 


ನೋಡೆಂದುದು ಕಿರಾತಚಯ (ಆನಂರಾ, ೩-೩-೧೩). 
ಭೂಮಿಯ ಕೆಳಭಾಗ ; ಪಾತಾಳ : ಆಟಕ್ಕೆ, ನೆಲನಡಿಯ ಆಟಕ್ಕೆ, 
ಬಿತ್ತರದ ಅಡಿನೆಲದ ಆಟಕ್ಕೆ ಎನ್ನ ನ್‌... ತೊಳ್ಳು ಎಸೆದಿರ್ದೆಡೋವೋ 
(ಬದ್ದ ಪ್ರ. ೧೦-೧೯೧). ನೆಲಸನುಗ್ಯ! ಡಿಸು, ಸೆಬನುಗ್ಗ ಡಿಸು-- ಗೌರವಸ್ಥ 
ರನ್ನು “ಕರೆದುಕೊಂಡು ಹೋಗುವಾಗ ದಾರಿ ಬಿಡಿಸಿ ಕೊಡು, - 
ದಾರಿ ತೋರಿಸುತ್ತಾ ಹೋಗು, ಪಾದಾವಧಾನವನ್ನು 
ಹೇಳು :ದುಕೂಲಂಗಳಂ ಸಿಡಿದು ನೆಲನನುಗ್ಸಡಿನ ಕೇಯೂರಕನು 
ಮೊಡನರೆ (ಉದಂಉ. ೧೦೫) ; ನೆಲನನುಸ್ವೈಡಿಸೆ ಉಘೇ ಚಾಂಗುಭಲಾ 
ಎಂದು (ಬಸನ, ಸೆಲನುಗ್ಗಡಿಪ ಪಡಿಯಣತಿಯರಂ ನಿವಾರಿಸಿ 
ದಪ್ಪ ಳೆನಿಸಿಯ೨ಂಂ (ಕಾದಂಉ. ೩೬). ನೆಲನನೊಡಂಬಡು-- ನೆಲದ 
ಮೇಲೆ ಬೀಳು; ಮೂರ್ಛೆ ಹೊಂದು: ಕಟ್ಬಾಳ್ಗಳೆನಿಸ ರಕ್ಕಸ 
ಕೊಟ್ಟ ಜೆಗೆಟ್ಟಿ ಆಲೆ ಸಗ್ಗಿಗರ್‌ ನೆಲನನೊಡಂಬಟ್ಟ ಕೆ 'ಂಳಿಗಡೆಡೆಯೋ್‌ 
(ಕಬ್ಬಿಕಾ.೩೦೮). ನೆಲನ 'ನುಗಳಾ ಎ ಭೂಮಿಯ ಮಗಳು; “ಅವನಿಜೆ, 
ಸೀತೆ” (ಪ್ರಭಣ್ಣ). ' ನೆಲನಮರ್ದುಣಿ - ಬ್ರಾಹ್ಮಣ ; ಭೂಸುರ : 
“ನೆಲದಮರ್ದುಣಿಸುಗಳೆಂದುಂ, ನೆಲನಮರ್ದಣಿಗಳೆಂದುಂ ವಿಪ್ರರ್ಗೆ 
ಪೆಸರ್‌” “ತಳೆದಿರ್ಪರಾ ದ್ವಿಜರ್‌': ನೆಲನನುರ್ದುಣಿ 
[ಪಾತಾಂ, ನೆಲದಮರ್ದುಣಿ. ನೆಲನಮರ್ದುಣಿಸಿ]ನೆಸರಂ” (ಕಬ್ಬ ಕೈ. ೩೩). 
ನೆಲನಮರ್ದುಣೆಸಿ -: ನೆಲನಮರ್ದುಣಿ:  “ತಳಿದಿರ್ನರಾ ದ್ವಿಜರ್‌ 
ನೆಲನಮರ್ಜುಣಿಸಿ [ಸಾಠಾಂ. ನೆಲದನುರ್ದುಣಿ, ನೆಲನಮರ್ದುಣಿ]ನೆಸರಂ” 
(ಕಬ್ಬಿ ಕೈ. ೩೩); “ನೆಲನಮರ್ದುಣಿಸಿಗಳೆನ್ನಲ್‌ ಸಲೆ ವಿಪ್ರರ್‌? (ಕವಿಕಂ. 
ನೆಲನಾಳ್ಗ - ನೆಲದರಸ ವ್ಯಾಧನೊಂದು ಮೊಲನ 
ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯಾ ಸೆಲನಾಳ್ಸನ ಹೆಣನೆಂದರೆ 
ಒಂದಡಕೆಗೆ ಕೊಂಬನರಿಲ್ಲ ನೋಡಯ್ಯಾ (ಬಸನ. ೧೫೮). ನೆಲನುಂ 
ನೇಸಯಿಂ ಕಾಣದಂತೆ -. ` “ಅತಿರಹಸ್ಯ ವಾಗಿ, ಅತಿಸುಖವಾಗಿ 
ಉಪಹತಿಯಿಲ್ಲದೆ? (ಸ್ರಭಣ್ಣ).: ನೆಲನುಂ ನೇಸಲುಂ ಕಾ[ನಾಂಂ, 
ಗಾ]ಣದಂತು ಮನೆಯೊಳಗೆ ಬಳೆಯುತ್ತು ಮಿರ್ದಿಭ್ಯಕೇತುಕುಮಾರಂ 
(ಅರ್ಥನೇ. ನೆಲನುಗೃಡಣೆಕಾಅ- ಪಾದಾವಧಾನವನ್ನು 
ಹೇಳುವವನು : ಬಿಡದೆ ಕೈವಾರಿಸುವ ನೆಲನುಗ್ಗಡಣೆಕಾಜರ [ಸಾರಾಂ. 
ವಾದ್ಯದ ಭರಕೆ ನೆಲ ಫೀಳಿಡಲ್ಲು ರಾಯರ] ಮೊತ್ತಗಳು ಮುಂಗುಡಿಯ 
ಲೊಪ್ಪಿ ರೆ ನಡೆದನಿದಿರನು ಬಸನದಂಡೇಶ (ಪ್ರಭುಲೀ. 
ನೆಲನುಕ್ಕ ೪೯ಎ ಒಕ್ಕಲ ಮಕ್ಕಳು; ರೈತರು : ಸ್ವಸ್ತಿಶ್ರೀ ಪೆನ್ಮುಡಿಯ 
ಬೆಸದೊಳ್ಳಹಾದೇವಿಯ ತಮಾನಿನ್ನರ ಪರಿವರಿತರೆ ನೆಲಮಕ್ಕ ೈಳ್ನೆ ಲದ ಸನ್ಮು* 
ತಲೆಯಸನ್ನುವ ಮೆಟ್ಟಿ ಲಗದೆನ್ನು (ಎಕ. ೫೪1, ಮದ್ಮಗಿ. ೧೩೩-೭;?2), 
ನೆಲವ ಗೀರು -ನೆಲನಂ ಬರೆ: ಮೇಣರ್ಜುನಂ ತಲೆವಾಗಿ ನೆಲನ 
ಗೀರುತ £ರುತ್ತರನಾದ (ಹೆಚ್ಚೆರ, ೧೦-೭). ನೆಲವನ್ನು ಕೆಕೆ. ನೆಲನಂ 
ಬರೆ : ದುರ್ಯೋಧನನು ಆನೆಯ ಸೊಂಡಲಂತಿದ್ದ ತನ್ನ ತೊಡೆಯನ್ನು 
ತಟ್ಟ ಮುಗುಳುನಗುತ್ತ ತನ್ನ ಹೆಜ್ಜೆ ಯಿಂದ ನೆಲವನ್ನು ಕೆರೆಯುತ್ತಿದ್ದನು 
(ನಚಭಾ. ೧೧೫). ನೆಲಸಮಾನ ಮಾಡಿಸು - ಭೂಮಿಯ ಮಟ್ಟಕ್ಕೆ 
ಮಾಡು ; ನಾಶಗೊಳಿಸು ಪಟ್ಟ ದೊಳಗಿನ ಮನೆಗಳನ್ನೂ 
ಮೇಲುಪ್ಪ ರಿಗೆಗಳನ್ನೂ ಗುಡಿಗಳನ್ನೂ ಕೆಡವಿಸಿ, ನೆಲಸಮಾನ ಮಾಡಿಸಿದನು 
(ಮುಂಬಯಿ. ೫-೪೫). 
[ದೇ.॥ ತಮಿ. ಮಲ. ನಿಲ; ತುಳು. ಕೊಡ. ತೆಲು. ನೆಲ; ಪರ್ಜಿ. 
ನೆನ್ನಿಲ್‌, ನೇದಿಲ್‌ ; ಕೋತ. ನಲ್‌] 
ನೆಲಅಣಬೆ (ನಾ). ಬಂದು ಬಗೆಯ ನಾಯಿಕೊಡೆ: ಈಶ್ವಂ ನೆಲ 
ಅಣಬೆ ಚಿತ್ರಮೂಲ . . . ಇನ ಸಮಾನಂಗೊಂಡು (ನಾತಾಟಿ. ೧೩-೧). 
[ನೆಲ + ಅಣಬೆ( ಎ ಆಳಂಬೆ)] 


ನೆಲನಡಿ - 


ರ) ; 


(ಕರೆಸಾ. ೬೦-೩೩೩); 


೧೫೦). 


೩೯೪ ಪು, 


೨೨-೧೭). 


ನೆಲಕಂಚಿ 


ನೆಲಕಂಚಿ (ನಾ). ಒಂದು ಬಗೆಯ ಸಸ್ಯ : “ನೆಲಕಂಚಿ, ನೆಲಹೆಳಿ, 
ನೆಲನಾರಂಗಿ” (ಸಸ್ಕಫಿ. ೯೫). [ನೆಲ 4 ಕಂಚಿ,./ತುಳು. ನೆಲಕಂಚಿ] 


ನೆಲಕಚ್ಚು (ಕ್ರಿ). ಭೂಮಿಯನ್ನು ಹಿಡಿ ; ನೆಲಕ್ಕೆ ಅಂಟಕೊಂಡಿರು: | 


ಹೊಳೆಗೆ ಬಿದ್ದ ಅನನ ಹೆಣ ನೆಲ ಕಚ್ಚಿದೆ. ಮೇಲೆ ಬರಲು ಎರಡು ದಿನ 
ವಾದರೂ ಬೇಕು (ರೂಢಿ). [ನೆಲ ಕಚ್ಚು (<ಕರ್ಚು,)] 

ನೆಲಕಟ್ಟು "ನೆಲಗಟ್ಟು' ನೋ. 

ನೆಲಕಡಲೆ "ನೆಲಗಡಲೆ' ನೋ. 

ನೆಲಕರ (ನಾ). ಭೂಮಿಯ ಮೇಲೆ ಹಾಕುವ ತೆರಿಗೆ; ಭೂ 
ಕಂದಾಯ: ಆ ಊರುಗಳ ನೆಲಕರ ಮರವಳಿಗಳನ್ನು ಬಿಟ್ಟಿದ್ದು ಹಾಗಿರಲಿ, 
ಬೆಳಸನ್ನು ಕಳೆದುಕೊಂಡ ಮಂದಿಯ ಹೊಟ್ಟೆಯನ್ನೂ ತುಂಬಿಕೊಡ 
ಬೇಕಾಯಿತು (ಸನತಿ. ೬೩). [ನೆಲ ಕರ್ಕ) 

ನೆಲಕಲ (ನಾ). ಜಿಪುಣ ; ಲೋಭಿ; ಕೃಪಣ : “ನೆಲಕಲಂ ಲೋಭ” 
(ಕರ್ಣಾಸಿ. ೬೨) ; ನೆಲಕಲನೆಂದು ಲೋಭಿ (ಶಮದ. ೧೬ ಪ್ರಯೋ) ; 
ನೆಲದಾಳಿಗಳ ರಾಯಕುನರಿಗೊಲಿದು ನೆಲಕಲನೆನಿಸದೆ ನೆಲದೊಲವಿತ್ತು 
(ಕೈನಲ್ಯ. ೧-೨೬-೧) , ಶಿಲೆಯೊಳು ಮೃ ದುನೆಲಕಲನೊಳು. ತ್ಯಾಗ... 
ಪರಮಾರ್ಥದಲವು ಗಾಂಪನೊಳುಂಟೆ (ನೋಳಿಪು. ೫-೧೨೨); ತಾನು 
ಮಣದ ಪೆಜಿವರ್ಗವಿನಾಯದ ನೆಲಕಲನ ಮಜಕಿಯ ಮುಚ್ಚಿನ ಭಂಡಾರ 
ದೊಳಗಣೊಂದು ಪಾಟಿಕ್ಷೀಡಿಂ ಪುರುಳ್‌ ಕುಂದುವಂತಿಕೆ (ರಾಮಾಶ್ವ. 
೮೩-೫). [2] 

ನೆಲಕುಳಿ (ನಾ). ಕುಟ್ಟುವುದಕ್ಕೆ ಅಥವಾ ರುಬ್ಬುವುದಕ್ಕೆ (ನೆಲ 
ದಲ್ಲಿ) ಮಾಡಿರುವ ಗುಳಿ; ಒರಳು : ಮೂವರು ಮೂರು ಒನಕೆ 
ಗಳನ್ನ ತ್ತಿ ಅನುಕ್ರಮವಾಗಿ ನೆಲಕುಳಿಗೆ (ಒರಲಿಗೆ) ಗುರಿ ತಪ್ಪದೆ ಕುಟ್ಟು 
ವಾಗ (ಸಂಶೋಧ. ೧೪೬). 

[ನೆಲ -- ಕುಳ್ಳಿ (ಕುಲಂ )./ತುಳು. ನೆಲಕ್ಕುಳಿ, ನೆಲಕ್ಕುರಿ] 

ನೆಲಕೊಳವಳಿಕೆ (ನಾ). ಒಂದು ಬಗೆಯ ಮುಳ್ಳು ಗಿಡ: ತಾವರೆ 
ಎಲೆ, ನೆಲಕೊಳವಳಿಕೆ, ಅಶ್ವಗಂಧಿಗೆಡ್ಡೆ . . . ಕಷಾಯನಿಕ್ಕಿ ಕೊಡಲು 
ಛಳಿ ನಿಲ್ಲುವುದು (ಸಕವೈ. ೭೫). [ನೆಲ -- ಕೊಳನಳಿಕೆ( ಎ ಕೊಳಗುಳಿಕೆ)] 

ನೆಲಕೋಟೆ "ನೆಲಗೋಂಟಿ' ನೋ. 

ನೆಲಗಂದಾಯು (ನಾ). -ನೆಲಕರ: ನೆಲಗಂದಾಯನನ್ನು ಹೆಚ್ಚಿ ಸಿದ್ಧಲ್ಲದೆ 
ಆನೇಕ ತೆರಿಗೆಗಳನ್ನು ಹೊಸದಾಗಿ ಗೊತ್ತು ಮಾಡಿದರು (ಒಡೆಕ. ೪೩). 

[ನೆಲ-- ಕಂದಾಯ] 

ನೆಲಗಂಪು (ನಾ). ಮಣ್ಣಿನ ವಾಸನೆ: ಮರ ತೊಯ್ದು, ಕಮ್ಮನೆ 

ಸೊಗಸಿ ತೀಡಿದುದು ನೆಲಗಂಪು ನಲ್‌ (ಶ್ರೀರಾಮಾ, ೩೪೧-೩೫). 
[ನೆಲ ಕಂಪು] 

ನೆಲಗಚ್ಚು (ನಾ). :- ನೆಲಗಟ್ಟು ೧ : ಕಾಜಿನ ಕಂಬ ನೆಲಗಚ್ಚ 
ಮನಿಯಾಗ . . . ಮಸಿಗ್ಯಾನ (ಲೋಕಗೀ. ೧೭೬). [ನೆಲ ಗಚ್ಛ] 

ನೆಲಗಟ್ಟ ಸು (ಕ್ರಿ). ನೆಲಗಟ್ಟನ್ನು ಮಾಡು, --ರಚಿಸು : ಗಟ್ಟಸಿ 
ಸಿಂಧುರದೊಳ್‌ ನೆಲಗಟ್ಟ ಸಿ ಚೆಂಬೊನ್ನ ನೆಲೆಯ ಚೌಪಳಿಗೆಗಳೊಳ್‌ ಕಟ್ಟ ಸಿ 
ಪಟಿಯಿಗೆಗಳನಳನಟ್ಟ ರೆ ಬಿಯಂಮುಲ್ಲಿ'ಮೊಬಿಗೆ ಪಲವುಂ ಪಜಕಿಗಳ್‌(ಸಂಪಭಾ, 
೨-೬೬); ನನರುಧಿರಜಳಚಳ[ತ್ಸೇಚನ]ದೊಳ್‌ ಘಟ್ಟಸಿ ಸಿಂಧುರದೊಳ್‌ 
ನೆಲಗಟ್ಟ ಸಿದಂತಿರ್ದ ರಂಗಭೂನಿಂಯೊಳೆರಡುಂ ಪಡೆಯ ನಾಯಕರ್‌ 
ಬಿಲ್ಗಾಳೆಗಂಗಾದುವಾಗಳ್‌ (ಸಂಸಭಾ. ೧೦-೭೦ ನು; *ನೆಲಗಟ್ಟ ಸಿ 
ದಂತಿರ್ದ -- ನೆಲಕ್ಕೆ ಹಾಸಿದಂತಿದ್ದ” (ಸಂಪದೀ, ೩೬೪). 

[ನೆಲಗಟ್ಟು 4 -ಇಸ್ಕು) 

ನೆಲಗಟ್ಟು , ನೆಲಕಟ್ಟು (ನಾ). ೧. (ಕಟ್ಟಡಗಳ) ಸಮ ಮಾಡಿದ 

ನೆಲ. ೨. ಪಚ್ಚೆ, ರತ್ನ ಮುಂತಾದುವುಗಳನ್ನು ಕುಂದಣಿಸಿದ 


೪೯೨೮ 


20 


30 


85 


45 


ನೆಲಗಡವು 


ನೆಲ, -ಕುಟ್ಟಿಮು : “ಕುಟ್ಟನುಂ, ಬದ್ಧ ಭೂಮಿಕಂ-ಈ ೨ ಸಲಗಟ್ಟು 
ಪಚ್ಚೆಯ ನೆಲಗಟ್ಟಿ ನೊಳಂ ರಾಜಾವರ್ತದ 
ಕಂಬದೊಳಂ (ಸಂಸಭಾ. ೩-೭೪ ನ); ಪನಿಪುಲ್‌' ಪಚ್ಚೆಯ ನೆಲಗಟ್ಟ ನ 
ಮತ್ತಿನ ರಂಗನಲಿಯ ತೆಅನಂ ಮನಡೊಳ್‌ ಜನಿಯಿಸೆ (ಅಾಂತಿಪು, 
೮-೧೧೨) ; ಪಚ್ಚಿಯ ನೆಲಗಟ್ಟು ಕನಕದ ತೋರಣ ವಜ್ರದ ಕಂಭ ಪನಳದ 
ಚಪ್ಪರವಿಕ್ಕಿ ಮದುವೆಯ ಮಾಡಿದರು 
ನೆಲಗಟ್ಟ. ಕಟ್ಟಸಿ ಕನಕ ನವನವರತ್ನ್ನಮಯ ಶಿವಭನನಮಂ ರಚಿಸಿ (ಬಸಪು. 
೫೩-೨೯) ; ಧೂಳಿಪಟವಾಯಿತು ಹಿರಣ್ಯಪುರಾಲಯದ ನೆಲ[ಪಾಠಾಂ, ಲೆ] 
ಗಟ್ಟು (ಕುಪ್ಯಾಅ. ೧೩-೪೮) ; ಅವನು ಸ್ಫ ಓಕಶಿಲೆಯಿಂದ ಮಾಡಿದ್ದ 
ನೆಲಗಟ್ಟನ್ನು ನೀರೆಂದು ಭ್ರಮಿಸಿ ತಾನು ಉಟ್ಟಿದ್ದ ಬಟ್ಟಿಯನ್ನು 
ಮುದುರಿಕೊಂಡನು (ನಚಭಾ. ೮೯). ೨. ತಳಹದಿ; ಅಸ್ತಿ ವಾರ ; 
ಬುನಾದಿ ಶೌಯ್ಯ್ಯಮಾರ್ತ್ತಂಡದೇನರ ದೇಗುಲದ ನೆಲಗಟ್ಟನ 
ನೈರುತ್ಭಡ ಮೂಡಲ್ಲೇತುಕೋಟನರಂ ಮೇರೆಯಾಗೆ (ಎಕ. :೪111, 
ಸಾಗರ, ೧೦೮-೪೨ ; 1631); ಕೋಪನೆಂಬುದು ತಾನು ಪಾಪದ ನೆಲ 
ಗಟ್ಟು (ಸರ್ನಜ್ಞ. ೪೭೯); ಮಾನವನ ದೇಹರಚನೆಯಲ್ಲೇ ಈ ವ್ಯಾಧಿಗೆ 
ಭದ್ರವಾದ ನೆಲಗಟ್ಟು ದೊರೆತಿದೆ (ನಂಟರು. ೪೦); ಭೂಲೋಕದ ನೆಲಗಟ್ಟ 
ನಲ್ಲಿ ನಿಂತು ಸಕಲಲೋಕಗಳನ್ನಳೆಯುನ ವಾಮನಶಕ್ತಿಯಲ್ಲಿ . , 
ಪ್ರಾಚೀನಗ್ರೀಕರಿಗೆ ಅಪಾರ ಗೌರನನಿತ್ತು (ನಂಜುಂಡ. ೧೩೬). 
೩. ಭೂಮಿಯ ಗುಣ: ನಮ್ಮೂರ ತಿಪ್ಪ ಶೆಟ್ಟ ತೋಟಿದ್ದು ನೆಲಗಟ್ಟು 
ಯೆಂದಂ ಕಾಣುತ್ತೆ. ನಮ್ಮೂರಿನಲ್ಲಿ ಇನ್ನೂ ಅನೇಕರು ಬದನೆ'ಹಾಕಿದ್ದಾರೆ. 
ಇಸ್ಟ ರುಚಿ ಯಾವುದೂ ಇಲ್ಲ (ಚೆಂಗಾಳ್ವ. ೨೧); ಆ ಅನ್ನ ಊಟ 
ಮಾಡುವಾಗ್ಯೆ ಹಾಲಿನ ರುಚಿಯೂ ಸೆಲಗಟ್ಟನ' ಮೇಲಿದೆಯೆಂಬು 
ದನ್ನು ಚರ್ಚಿ ಮಾಡಿದರು (ಚಿಂಗಾಳ್ವ. ೨೧). ನೆಲಕಟ್ಟು : 
೧. ಮೇಲುಕಟ್ಟಿ ನ ರುಂಲ್ಲಿಗಳು ನೆಲಕಟ್ಟ ನ ನೀಲರತ್ನದೊಳು ಮಾರ್ಪೊಳೆಯೆ 
(ಭರಚ, ೧೨-೧೬); ಕಿಟಿಕಿಯ ನೆಲಕಟ್ಟಿನ ಮೇಲೆ ಚಾಕುವಿನಿಂದ 
ಕತ್ತರಿಸಿಟ್ಟ ದ್ಹ ಕಾಗದದ ಹಾಳೆಗಳನ್ನು ಹಾರಿಸುತ್ತಿದ್ದ ವಸಂತಮಾರುತ 
೬ ಇವೆಲ್ಲ ಏಕಕಾಲದಲ್ಲಿ ನೆಕ್ಸುದೋರ್ವನಿಗೆ ನೆನಪಾದುವು 
(ಪುನರು. ೨೭೪). [ನೆಲ--ಕಟ್ಟು ,] 
ನೆಲಗಡಚೆ (ನಾ). ಒಂದು ಬಗೆಯ ಔಷಧಿ ಸಸ್ಯ: “ಅನಂತಾಃ.-... 
ನರುವಲು, ಕಣುಕೆ, ಗೋರಟಿ, ನೆಲಗಡಚ . . , ಸುಗಂಧಿ” (ಓಷಧಿ.೪), 
[?) 
ನೆಲಗಡಲೆ, ನೆಲಕಡಲೆ (ನಾ). ಕಡಲೆಕಾಯಿ ; ಶೇಂಗಾ: ರೈತರು. 
ನೆಲಗಡಲೆ, ಗೆಣಸು, ಈರುಳ್ಳಿ, ಬೆಳ್ಳುಳ್ಳಿ ಮಂತಾದ ಕೀಳುಪೈರನ್ನು 
ಹಾಕಿ ಭರತನ ಬಳಿಗೆ ಬಂದು . . . ಎಂದರು (ಹುಟ್ಟಿ, ೧೬೨); ನೆಲಗಡಲೆ 
ಅಥವಾ ಕಡಲೆಕಾಯಿ ಈಚೀಚೆಗೆ ಇದರ ವ್ಯವಸಾಯವು ಹೆಚ್ಚಾಗು 
ತ್ತಿಜಿ (ನೃವನು, ೪೨); ನಮ್ಮ ಪ್ರದೇಶದಲ್ಲಿ ಬೆಳೆಯುವಷ್ಟು ನೆಲಗಡಲೆಯು 
ಜಗತ್ತಿನ ಇನ್ನಾವ ದೇಶದಲ್ಲಿಯೂ ಬೆಳೆಯುವುದಿಲ್ಲ (ಸಸ್ಯ. ೧೩೧). 
ನೆಲಕಡಲೆ : “ಕಲಾಯಃ, ಸತೀನಕಃ, ಹರೇಣುಃ, ಖಂಡಿಕ1-೪ ಬಟ್ಟಿ 
ಗಡಲೆಯ ಹೆಸರುಗಳು, ನೆಲಕಡಲೆ” (ಸಿದ್ಧಾಂತಿ, ೨೭೮), 
ನೆಲಗಡಲೆಕಾಯಿ - ನೆಲಗಡಲೆ : ನೆಲಗಡಲೆಕಾಯಿ, 
(ಮೈಔಗಿ, ೮-೧೩೨). [ನೆಲ ಕಡಲೆ. /ತುಳು.ನೆಲಕಡಲೆ] 
ನೆಲಗಡವ, ನೆಲಗಡವು (ನಾ). ಒಂದು ಬಗೆಯ ಔಷಧಿ ಸಸ್ಯ: 
“ಭೃ ಂಗಪ್ರಿಯಃ - ನೆಲಗಡನ? (ಓಸಥ. ೧೧೩). ನೆಲಗಡವು : 
ಕುಲಹಲಃ-- ಬೋಟಿತಳ , . . ನೆಲಗಡವುಗ (ಓಷಧಿ. ೩೬). 
[ನೆಲ 4 ಕಡವ, (ನ ಕಡಂಬ)] 
ನೆಲಗಡವು' "ನೆಲಗಡವ' ನೋ. 


(ಹಲಾಯು. ೪೯-೧೩೯) ; 


(ಮಹಾದೇ, ಬ, ೩೫-೭೬) ; 


ಕಡಲೆಕಾಯಿ 


ನೆಲಗತ 


ನೆಲಗತ (ನಾ). ೧. ಬಿದ್ದುಹೋದುದು; ಭೂಗತವಾದುದು : 
ಅಂಕನಾಥದೇನರ ದೇವಾಲ್ಕಉ ನೆಲಗತವಾಗಿಯಿರಲಾಗಿ ಜಿಣನ್ನಉದ್ಯಾರೆ 
ವಾಗಿ ಗರ್ಬ್ಬಗ್ರುಹ ಸುಖನಾಸಿ ರಂಗಮಂಟಪ ಸಿಖರ ಮೊದಲಾಗಿ ಕಟ 
ಸಂಪ್ರೋಕ್ಷಣೆಯ ಮಾಡ್ಸಿ (ಎಕ. 1%(5), ಚನ್ನ್ನಸ, ೨೯೯-೩೨; 1387). 
೨. ನಾಶ; ಹಾಳು: ನೇಮ ನೆಲಗತವಾಯಿತ್ತು ಸೀಮೆ ನಿಸ್ಸೀಮೆ 
ಯಾಯಿತ್ತು ನೋಡಾ (ಸಿದ್ದೇನ. ೨೯೯); ನೆಗ್ಗಿ ನೆಲಗತನಾಯ್ತ್ರೂ 
ನನನಿಚಯ (ತೊರಂಾ. ೪-೯-೯). "ಭೂಗತ? ಪರಾ. [ನೆಲ ಗತ್ಯ] 

ನೆಲಗನ್ನ (ನಾ). ನೆಲದಲ್ಲಿ ಕೊರೆದ ಕನ್ನ್ಯ--ತೋಡಿದ ಚೋರ 
ಗಂಡಿ : ಸೆಲಗನ್ನನಂ  ಬಲುಗೋಡೆಗನ್ನನನು ತೋಡಿ ಮನೆ 
ಯೊಳ ಪೊಕ್ಕು (ಬಸಪು, ೩೧-೫) ; ನೆಲಗನ್ನ ಗೋಡೆಗನ್ನ ಅಗುಳಿಗನ್ನ 
ನನಗಿದು ಮನೆಯ ಪೊಕ್ಕು ನೋಡುವಲ್ಲಿ (ಭೈರಸೂ. ೩೫೦) ; ನೆಲಗನ್ನಂ 
ಗೋಡೆಗನ್ನಂ ಮಿಸುಗುವ ಗುಳಿಗನ್ನಂ ದೃ ಢದ್ವಾರಬಂಧಸ್ಕೃಲದೊಳ್ಳನ್ನ ೦ 
ದಲಿಂತೆಂಬನಣಕಿೊಳದಕೆ ತಕ್ಕಂದದಿಂ ಕನ್ನಮಂ ತೋಡಿ (ನೃಸವಿ. 
೨೦-೪). [ನೆಲ--ಕನ್ನ] 

ನೆಲಗಪ್ಪು (ನಾ). ಮೃಗಗಳನ್ನು ಹಿಡಿಯಲು ನೆಲದಲ್ಲಿ ತೋಡಿ 
ಮುಚ್ಚಿಟ್ಟ ಹಳ್ಳ,-ಕುಳಿ: ಬಲೆ ಕಾಲ್ಕಣ್ಣಿ . . . ನೆಲಗಪ್ಪುಗಳಿಂದ 
ಮೃಗಗಳ ಹರಣವ ತೊಲಗಿಸುವರು ಬೇಡರಲ್ಲಿ (೧ನುವಿ. ೧೫-೬೪). 

[ನೆಲ-- ಕಪ್ಪು] 

ನೆಲಗರ್ನಾಲು (ನಾ). ಒಂದು ಬಗೆಯ ಪಟಾಕಿ: ಬಿರುಸು, 
ಗರ್ನಾಲು, ನೆಲಗರ್ನಾಲುಗಳೆಂದು ಸಮರಸೂಚನೆಯೇ ಆಯಿತು . . . 
ಎಷ್ಟೆಷ್ಟು ಬಗೆಯ ಸುಡುಮದ್ದುಗಳಿನೆಯೋ ಅಷ್ಟೆಲ್ಲವೂ ಧ್ವಂಸ 
ವಾದುವು (ನುರಮು. ೨೬೫). [ನೆಲ*ಗರ್ನಾಲು] 

ನೆಲಗವಿ (ನಾ). ನೆಲದಲ್ಲಿ ಅಗೆದ ಗುಹೆ,--ಗವಿ : “ಗರ್ತಂ- ನೆಲಗಪಿ” 
(ಕಾಶಕೃ. ೨೧೬). [ನೆಲ -- ಗನಿ] 

ನೆಲಗಾಡು (ನಾ). ಜಿಟ್ಟದ ತಪ್ಪಲಲ್ಲಿರುವ ಮೈದಾನಪ್ರದೇಶ : 
ಕುಲಶಿಖರಿಯ ತುತ್ತತುದಿಯೊಳುದಯಿಸಿ ನೆಲಗಾಡಂ ಪತ್ತಿ 
ರಕ್ತೊ €ದವೆಸರ.. ನದಿಯ ೦ದಮನನುಕರಿಸಿ (ಜಯಕಾ. ೭-೨೨); ಆ 
ತೆಲುಂಗರಾಯನು . . .ಬೀಡಿಕೆಯಿಂದ ಬಹು ದೂರಕ್ಕೆ ಹೋಗಿ, ನಿರ್ಜನ 
ವಾಗಿರುವ ನೆಲಗಾಡಿನಲ್ಲಿ, ಮಂತಣಗೊಳ್ಳು ವುದು ಬಳಕೆ (ಮಂತ್ರಶ. 
೪೨-೨೬). [ನೆಲ+ ಕಾಡು] 

ನೆಲಗಾಣು (ಕ್ರಿ). ದಾರಿ ಕಾಣು; ಮಾರ್ಗ ಕಂಡುಬರು (?) : 
ಕಂಗೆಟ್ಟ ದೊಡ್ಡನೆಲ್ಲಿಯೊ ಹೊಳಲ ಸುತ್ತಾಡಿ... ಬಂದಿರಲ್‌ 
ತಾಯ್ವಿರ್ಗೆ ಮುಂಗಡೆಯ ಬಾಳ್ಟೊರೆಗೆ ನೆಲಗಾಣುತಿಹುದು (ಕಾಲೂರ. 
೧೮೭-೪೨೬). [ನೆಲ ಕಾಣು(-ಆಕಾರ್ಣ)] 

ನೆಲಗಾಳಿ (ನಾ). “ನೆಲದ ಕಡೆಯಿಂದ ಸಮುದ್ರದ ಕಡೆಗೆ 
ಬೀಸುವ ಗಾಳಿ” (1೩04 - ರಂ: ಇಂಕನಿ) : ನೇಣುಗಳ ನೆಲಗಾಳಿ 
ಕುಲುಕಿತ್ತು, ಹಡಗು ತಲೆಕೆಳಕಾಯಿತು (ಇಂಗೀತ, ೨೪೯). 

[ನೆಲ1-ಗಾಳಿ,] 

ನೆಲಗಿರುಬ (ನಾ) (ನಿಷವುಳ್ಳ)ಒಂದು ಬಗೆಯ ಶೀಟಿ ; ಷಡ್ಬಿಂದು : 
ಸಡ್ಟಿಂದು ಎಂಬ ಹುಳು ಕಚ್ಚಿ ದರೆ ಎಳ್ಳೆಯ ಹಾಲನ್ನು ಕಚ್ಚಿದ ಗಾಯಕ್ಕೆ 
ಇಕ್ಕಿಸುವುದು. ಷಡ್ಚಿಂದು ಎಂದರೆ ನೆಲಗಿರುಬ ಎಂಬರು (ನೈದ್ಯಸಾ. 11, 
೨೧೩). [ನೆಲ ಕರುಬ( ಎ ಕ೮ಂಬ,)] 

ನೆಲಗುಂಬಳ (ನಾ). ಒಂದು ಬಗೆಯ ಕುಂಬಳ : “ವಿದಾರೀ-- 
ನೆಲಗುಂಬಳ, ಬಳ್ಳಿ ಸುಂಡೆ, ಮೂಲಸಿಲೆಹೊನ್ನೆ” (ಓಷಧಿ. ೧೫೩) ; 
ನೆಗ್ಗಿಲು ನೆಲಗುಂಬಳ ಭದ್ರ ಮಂಸ್ತೆ (ಸಾಳ್ವ್ಯಸಾಂ. ೧೧) ; ಗರಿಕೆಯ ರಸ, 
ನೆಲಗುಂಬಳದ ರಸ, ಕಬ್ಬಿನ ಹಾಲು, ಆಷಾಡಿಗೆಡ್ಡೆ ರಸ ಇನಿಷ್ಟು ಪ್ರತ್ಯೇಕ 


ಪರನ 


೪೯೨೯ 


25 


30 


40 


45 


ನೆಲಗೆಡು 


ಒಂದು ಬಳ್ಳ . . . ಪ್ರತಿದಿನವೂ ಪ್ರಾತಃಕಾಲದಲ್ಲಿ ಶರೀರಬಲಾನುಗುಣ 
ವಾಗಿ ಮಾತ್ರೆ ಅರಿತು ಕೊಡಲು ರಕ್ತ ಪಿತ್ತ ಹರ (ವೈದ್ಯಸಾ. 1, ೧೪೦) ; 
ನೆಲಗುಂಬಳವು ವಾತಪಿತ್ತ ನಾಶಕ (ಅಷ್ಟಾಂಗ. ೧೩೬-೮೫). "ಬೂದು 
ಗುಂಬಳ' ಪರಾ. [ನೆಲ ಕುಂಬಳ./ತುಳು. ನೆಲಕುಂಬುಡ] 

ನೆಲಗುಡುಗು (ನಾ). ಭೂಮಿಯೊಳಗಿಂದ ಬಂದ ಮೊಳಗು ; 
ಗಂಡನ ಕಡೆಗೆ: ತಿರುಗಿ, ಸಿಡುಕುಮೋರೆಯ ಮಾಡಿ, * ನೆಲಗುಡುಗಿನಂತಾ 
ಡಿದಳ (ಶ್ರೀರಾಮಾ. ೧೫೫-೯೯).  [ನೆಲ4-ಗುಡುಗು,] 

ನೆಲಗುಡ್ಡಗೆಣಸು (ನಾ). ಒಂದು ಬಗೆಯ ಗಡ್ಡೆ: ಭೂಮಿಚಕ್ರ 
ಗಡ್ಡೆ, ಭುಜಗುಂಬಳ, ನೆಲಗುಡ್ಡ ಗೆಣಸು (ಮೈಡಗಿ, ೪೬-೯೧೨). 

[ನೆಲ 4 ಗುಡ್ಡ ಗೆಣಗು] 

ನೆಲಗುಣ' (ನಾ). ಭೂಮಿಯ ಗುಣ್ಯ-ಸೆತ್ವೆ: ಒಂದೇ ಶಿನಗಂಗಾ 
ಮೂಲದಲ್ಲಿ ಸಂಭವಿಸಿ ನೆಲಗುಣದ ಪ್ರಭಾವದಿಂದ ಸ್ವಲ್ಪ ದೂರ ಬೇಕೆ 
ಬೇರೆ ದಾರಿಗಳಲ್ಲಿ ಸಂಚರಿಸಿ (ತುಂಗಳ. ೧೨೫). [ನೆಲ-- ಗುಣ] 

ನೆಲಗುನ್ಮು, (ನಾ). ೧. ನೆಲದೊಳಗೆ ಮುಚ್ಚಿಕೊಂಡಿರುವ 
ಒಂದು ಬಗೆಯ (ಕಾಲ್ಪನಿಕ) ಭೂತ : ನೆಲಗುಮ್ಮ ಕೂಡಿಕೊಂಡು 
ಒಂದು ಮೇಳದಲ್ಲಿ ಒದರಿದಂತೆ ಒಳಗಿನಿಂದ ಅಸಸ್ವರಾಲಾಪ (ಹುಚ್ಚಾಟ. 
೨೦). ೨. ಒಂದು ಬಗೆಯ ಪಕ್ಷಿ: (೪). [ನೆಲ -- ಗುಮ್ಮ |] 

ನೆಲಗುಮ್ಮ್ಮ,, ನೆಲಗುಮ್ಮೆ(ನಾ).೧. ಕೋಟೆಯನ್ನು ಆಕ್ರಮಿಸಲು 
ಉಪಯೋಗಿಸುತ್ತಿದ್ದ ಒಂದು ಬಗೆಯ ಯಂತ್ರ `: ನೆಲಕೆ 
ಬಾಗಿಸಿದ ಪಲನರಿಯ ಡೆಂಕಣಿ . . . ಕಾಸುವಂಬಲಿ ಸಾರನಾರಿ ನೆಲ 
ಗುಮ್ಮ (ಸಮ್ಯಕಾ. ೮-೨೮) ; ಅಗಳಾಳ್ವೇರಿ ಕೋಟಿಕೊತ್ತಳ ನೆ೦ದಿಡ್ಡಿ 
ಮುಂಗಿಲಟ್ಟಿಳೆ ನೆಲಗುಮ್ಮ (ಕುರಾಸಾಂ. ೩೭-೫೧) ; ನಡೆಚಪ್ಪರ ವೇಣಿ 
ಭದ್ರಿಕೆ ನೆಲಗುಮ್ಮ ಬೆಡಗಿನ ಮಕರಬಿಬ್ಬಿಗಳು (ನಾಗಕು. ೧೭-೨೧) ; 
ಡಗ್ಗೆ ನೆಲಗುಮ್ಮಗಳ ತರಹೇಳು (ಪ್ರಹ್ಲಾಚ, ೫-೪೧). ೨. “ನೆಲವನ್ನು 
ತಟ್ಟುವ ಮಣೆ ಮುಂತಾದವು? (ಪ್ರಭಣ್ಣ). ನೆಲಗುನ್ಮೆ : 
೩. ಒಂದು ಬಗೆಯ ಪಟಾಕಿ : ನೆಲಕ್ಕೆ ಅಪ್ಪಳಿಸಿ ಗರ್ಜಿಸುವ "ನೆಲ 
ಗುಮ್ಮೆ' ಹೆಡೆ ಬಿಚ್ಚಿದ ಹಾವಿನ ಮರಿಯಂತಹ ತಾಳೆಮಡಲಿನ "ಧಡ 
ಲ್ಬಾಜೀ' (ಮೂರುದಾ. ೨೧೬), (ನೆಲ-ಗುನ್ಮುು) 

ನೆಲಗುಮ್ಮೆ “ನೆಲಗುಮ್ಮೈ' ನೋ. 

ನೆಲಗುಳ್ಳಿ (ನಾ). ಒಂದು ಬಗೆಯ ಸಸ್ಯ ಮತ್ತು ಅದರ ಕಾಯಿ ; 
ಗುಳ್ಳದ ಬದನೆಕಾಯಿ: “ನಿಧಿಗ್ಧಿ ಕಾ, ಕಂಟಿಕಾರಿಕಾ ವ್ಯಾಶ್ರ್ರೀ-- 
ಈ 4 ನೆಲಗುಳ್ಳಂ” (ಹಲಾಯು, ೧೦೧-೪೬೫) ; ನೆಲಗುಳ್ಳಿ ೦ ಬಿಳಿಯ 
ಗಣಂ . . . ಶುಂಠಿಗಳಾನಗಂ ಕ್ಷಯಕ್ಕಿವು ಪಥ್ಯಂ (ಕಲ್ಯಾಕಾ. ೬-೩) ; 
ನೆಗ್ಗಿಲ ಬೇರು, ನೆಲಗುಳ್ಳ ದ ಬೇರು, ಭತ್ತದ ಅರಳು ಈ ಮೂಲಿನು, . . 
ಕಷಾಯನೆತ್ತಿ (ನೈದ್ಯಸಾ. 11, ೧೪೧). [ನೆಲಗುಳ್ಳ] 

ನೆಲಗೂಡು (ನಾ). ಬೇಟೆಯಲ್ಲಿ ಉಸಯೋಗಿಸುವ ಒಂದು ಬಗೆಯ 
ಬೋನು : ಬ್ಯಾಟಿಗನುಕೂಲನತಾದ ಹೆಬ್ಬಲೆ ಕಿರುಬಲೆ ಬಿರಸು ಬಾಣ 
ಬೋನು ಶಿಡಿಭಂಡಿ 'ನೆಲಗೂಡು ಮದ್ದು ಗುಂಡು ನೂಲೇಣಿ. . - 
ಮೊದಲಾದ ಸಾಧನಂಗಳ್‌ (ಸೌಗಂಛ. ೫೦-೧೮). [ನೆಲ ಗೂಡು] 

ನೆಲಗೂಲಿ (ನಾ). ಶವನನ್ನು ಸುಡುವ ಜಾಗಕ್ಕೆ ಕೊಡಬೇಕಾದ 
ತೆರಿಗೆ; ಮಸಣಜಿಕೆ : ಹರಿಶ್ಚಂದ್ರನು . . . ಇಲ್ಲಿ ಶನನನ್ನು ಸುಡು 
ವುದಕ್ಕೋಸ್ಯರ ಒಂದು ಹಣ ಸೆಲಗೂಲಿಯನ್ನು ಕೊಡು ಎಂದು ಗರ್ಜಿಸಿ 
ದನು (ನೀತಿಚಿಂ. ೩1, ೨೯). "ನೆಲದೆಐಕೆ' ಪರಾ. [ನೆಲ ಕೂಲಿ] 

ನೆಲಗೆಡು (ಕ್ರಿ). ಆಧಾರವಿಲ್ಲದಾಗು ; ನೆಲೆಗೆಡು : ನಿಶಾಖನಂದನುಂ 
ತನ್ನ ರಾಜ್ಯಮಂ ದಾಯಿಗರೆಟಕಿದುಕೊಳೆ ನೆಲಗೆಟ್ಟು ಪಜರ ಬೆಸದೊಳೋಲೆ 
ಯನಡುಕುತ್ತು ಮಾ ಪುರಕ್ಕೆ ಬಂದು (ಚಾವುಂಪು, ೧೬೦). [ನೆಲ* ಕೆಡು] 


ನೆಲಗೆದರು 


ನೆಲಗೆದರು (ಕ್ರಿ). (ಉಗುರುಗಳಿಂದ) ನೆಲವನ್ನು ಕೆದಕು, ಕೆರೆ: 
ಭಲ್ಲುಕಂಗಳು ಪೋಗಿ ನೆಲಗೆದರಿ ಕಂದಮೂಲಾದಿಗಳ ತಂದಪವು (ನನನೋ. 
೬-೧೧). [ನೆಲ--ಕೆದರು(-ಲಕೆದರ )] 

ನೆಲಗೊಟ್ಟ (ನಾ). ಒಂದು ಬಗೆಯ ಔಷಧಿ ಸಸ್ಯ : ನೆಲಗೊಟ್ಟ [ಟ್ವ) 
ಯೆನಿಪ್ಪು ನೆಂ ನೊಲಗಿವಿಕ್ಟ್ರ್ಯಾರಣ್ಯಕಂ ಜೀರಕಂ ವಿಲಸನ್ಮೂಲನುನಿಂತಿ 
ವೆಬ್ಸಮ ಸಮಂ ಕೂಡಿಟ್ಟು ತದ್ಯೋಗಮಂ (ಖನುಜ್ಮ ೧೬-೫೯). 

(ಜೇ. ತನಿ. ನಲಕ್ಕೊಟ್ಟಿ ] 

ನೆಲಗೋಂಟಿ, ನೆಲಕೋಟಿ, ಸೆಲಗೋಟೆ ಣು. ಕೋಟಿಯ ತಳ, 
ಕೆಳಭಾಗ: ನಿಂಗೆ ಗಿರಿದುರ್ಗದ ನೆಲಗೋಂಟಿಗೆ ಸನೆಯೆ ಬಳಿಕೆ 
ಸುರಂಗಂಗಳನೆರಡಂ ಬಗೆಜೆರಡಜ ನಂ ಧ್ಯದೊಳೊಂದಗೆದೊಳಪೊಕ್ಕಿ ಳಿದು 
ತಅಕಿದು ಕೆಡಸಿದರೆಂದರ್‌ (ಹಮ್ಮಾಂ, ೩-೨೭). ನೆಲಕೋಟೆ ; ಬಿಳ 
ಗಾಂಪಿ, ಧಾರವಾಡ, ಬೆಂಗಳೂರು, ತೊರಗಲ್ಲು, ವಿಜಯನಗರ ಇವೆಲ್ಲ 
ಪಳುಗೋಂಟಿಗಳೆ; ಆದರೆ. ಇದ್ದ ಪಳುವೆಲ್ಲ ಹಾಳಾಗಿಹೋದುದರಿಂದ, 
ಅವು ಬಯಲುಗೋಟಿಗಳಾಗಿ ಬರಿಯೆ "ನೆಲಕೋಟಿ' ಎಂದು. ಹೆಸರನ್ನು 
ಪಡೆದಿನೆ(ಕರ್ಣಾಜ.೪). ನೆಲಗೋಟೆ; ಸಾಹಸಭೀನು [ನೆಲ]ಗೋಟಿನುಲ್ಲಂ 
ಕೊಣ್ಣೆಯ ತಳಪ್ರ ಹಾರಿಯಿಂಡುವರಾದಿತ್ಯ[೦] (ಸಾ. 21-1, ೬೦-೧೨; 
1024), [ನೆಲ-- ಕೋಂಟಿ] 

ನೆಲಗೋಟಿ "ನೆಲಗೋಂಟಿ' ನೋ. 


ನೆಲಗೋಣಿ (ನಾ). ಒಂದು ಬಗೆಯ ಗೋಣಿಸೊಪ್ಪು : ನೆಲಗೋಣಿ 4] 


[ನಾಲಾಂ.ಗೊಪ್ಲಿ, ಗೊಳ್ಳಿ] ಪು(ಹು)ಣಿಸೆ ಪಾಸಟಿ . , . ಎಂಬಿವಜಿಕೆಲೆಯಂ 

ಕಟಾಯೊಳುಟಕಿ ಕಾಸಿ ಕಟ್ಟಲ್‌ ತೊಲಗುಗುಮೊದಲಸುವ ಮುಳ್ಳ ವಿಷ 

ಮೆನಿತನಿತುಂ (ಖಮದ. ೨-೨೧೧). [Hofer (<fnee )] 
ನೆಲಗೋರಟಿೆ (ನಾ). ಒಂದು ಬಗೆಯ ಸ್ಫಟಿಕದ ಗಿಡ: “ಭೂಮಿ 

ಕುರುವಕಂ- ನೆಲಗೋರಟಿ” (ಓಷಧಿ. ೧೧೩). 

[ನೆಲ -/- ಗೋರಟಿ( ಎ ಸೋರಂಟಿ)] 

ನೆಲಚಳುಸೊಪ್ಪು (ನಾ). ಒಂದು ಬಗೆಯ ಔಷಧಿ ಸಸ್ಯ : ನೆಲ 

ಚಳುಸೊಪ್ಪು, ಸಣ್ಣ ಗುಂಡುಹುಲ್ಲು (ಮೈಜಗಿ, ೭-೧೧೨). 


[ನೆಲ -ಚಳು + ಸೊಪ್ಪು] 
ನೆಲತಗೆಸಿ (ನಾ). ಒಂದು ಬಗೆಯ ತಗಚಿಗಿಡ : (ಮೈಡಗಿ, 
೧೯-೩೩೭). [ನೆಲ--ತಗಸಿ(-ಆತಗಚೆ)] 


ನೆಲತರ (ನಾ). ನಿರಂತರ (?) : ಅಷ್ಟಾಹ್ನಿಕದ :ಧರ್ಮ್ಮನನು ಶ್ರೀ 
ಸಿತಾಳಮಳಿಗೆಯ ಸಮಸ್ತರು ನೆಲತರವಾಗಿ ನಡಸಿ ಕೊಡಲುಳ್ಳ ವರು 
ಯೆಂದು ಬರಸಿ ಕೊಟ್ಟ ಶಾಸನ (ಎಕ. 21೪, ಶ್ರೀರಂಗ. ೧೮೧೯ ; 1666). 

[7] 

ನೆಲತಾಟ “ನೆಲದಾಟೂ”' ನೋ, 

ನೆಲತಾಯ್‌ "ನೆಲದಾಯ” ನೋ. 

ನೆಲತಾಯಿ "ನೆಲದಾಯ್‌' ನೋ. 

ನೆಲತಾವರೆ "ನೆಲದಾವರೆ' ನೋ. 

ನೆಲತಾಳಿ "ನೆಲದಾಳಿ' ನೋ. 

ನೆಲತಾಳೆ "ನೆಲದಾಟು” ನೋ. 

ನೆಲತೆಂಗು "ನೆಲದೆಂಗು' ನೋ. 

ನೆಲತೆರ "ನೆಲಜೆಟಿ' ನೋ. 

ನೆಲದಳ (ನಾ). ಭೂಮಿಯ ಕೆಳಭಾಗ; ಭೂಮಿಯ ತಳ ; 
ಪಾತಾಳ: ನೆಲದ್ಕಳಕಿಳಿದಹಿರಾಜನ ತಲೆನಣಿಯಂ , . , ಕಣ್ಣೊಲನಾಗರ 
ಸುರಮುಣಿಯಂ ಸಲೆ ಸಳಿಕೈದೆಸೆಗುಮಲ್ಲಿ ಗುಣನುಣಿನಸರಂ (ನೃಸವಿ. 


೪-೪೨). 


೪೯೩೦ 


5 


30 


35 


40 


ನೆಲದಾಳಿ 


ನೆಲದಳದರು- ಪಾತಾ ಳಲೋಕದಲ್ಲಿರುವವರು ; ನಾಗರು: 
ದೆಸೆಯಾಣ್ಮರು ಸಗ್ಗ ದರು ನೆಲದಳದರು ಸಸಿನೇಸಜರಸುಗಳ್‌_ಜತಿಗಳು. 
ಮುಸುಕಿಹುದಾಗಳೆನ್ನಯ ಮಣಿವಾಗಿಲ ಜಸಗಂಸ ಸಮಯಂಗಾಣದೆ ಕೇಳ 


(ಸೊಬಸೋ. ೧೨-೩೩). [ನೆಲ ತಳ( ಇ ತಲ)] 


ನೆಲದಳೆ (ಕ್ರಿ). ಭೂಮಿಯನ್ನು ತಳೆ,-ಧರಿಸು. 
ನೆಲದಳೆದ ಇ ಭೂಮಿಯನ್ನು ಹೊತ್ತಿ ರುವಂಥದು ; ಪರ್ವತ. 
ನೆಲದಳೆದನಣುಗಿಯಾಣ್ಮ - ಸರ್ವತರಾಜಪುತ್ರಿಯ ಸತಿ; ಗಿರಿಜಾ 


ವಲ್ಲಭ; ಈಶ್ವರ : ನೆಲದಳೆದನಣುಗಿಯಾಣ್ಮಂ. ಸಿದ್ಧ ನಂಜೇಶ ರಕ್ಷಿಸುಗೆ 
ಬಿಡದೆನ್ಮುನು (ರಾಘಚ, ೧-೪); ಶ್ರೀನೆಲದಳೆದನಣುಗಿಯಾಣ್ಮನು ನೋಡಿ 
ಸಂತಸದಿ ವೊಲಿದು ಮನ್ನಿಸಿ (ನನನೋ, ೨೦-೨೩). ಸೆಲದಳೆದವಿಲ್ಲ... 
(ಮೇರು) ಪರ್ವತವನ್ನು ಬಿಲ್ಲಾಗಿ ಉಳ್ಳವನು; ಈಶ್ವರ : ; 
ನೆಲದಳೆದವಿಲ್ಲ ಪುಪ್ಪ Netie . ಪೊಡೆಗೆಮ್ಮುನು (ನನನೋ, 
೩೨-೧). [ನೆಲ-ತಳೆ,] 

|ನೆಲದಾಯ್‌, ನೆಲತಾಯ್‌, ನೆಲತಾಯಿ, ನೆಲವಾಯಿ (ನಾ). 
ಭೂಮಿತಾಯಿ ; ಭೂಮಾತೆ: ತಾನೋರ್ನಳಾಡೊಡಂ ಪಲಪೆಸರ 
ನುಳ್ಳ ನಳ್‌ ಅದಣಂದೆ ನೆಲದಾಯೆಂದೊಡಂ ಎನ್ನಿ ೦(ಬದ್ಧ ಸ್ರ, ೧೩-೨೫೫). 
ನೆಲತಾಯ್‌ : : ನೆಲತಾಯ ಹೂಹಣ್ಣ ತಳಿರ ಸ ಯಿದೆ (ಕಾಲೂರ. 
೩೪-೩). ನೆಲತಾಂದಿರಿಃ ನನ್ನನ್ನು ಸಾಕಿ ಬೆಳಸಿದ ಕೋಟಿಹಾಳಿನ 
ನೆಲತಾಯಿಯ ತೊಡೆಯ ಮೇಲೆ Sls se. ೧೫೮) ; ಮೂಡು. 
ಪಡುಕಡಲುಗಳ ದಡಗಳ ವರೆಗೆ ಈ ಪರ್ವತಶ್ರೇಣಿಯ ನೀಡಿದ್ದು, ಮಧ್ಯದಲ್ಲಿ 
ರುವ ನೆಲತಾಯ ಅಲಂಕಾರವೋ ಎಂಬಂತೆ ಮನೋಹರವಾಗಿರುವುದು 

ನೆಲದಾಂಯಿಂ : ತುಂಬಿತು ತಾಯಿಯ ಒಲವು, 
ನೆಲದಾಯಿಯಂ ಹಿರಿಚೆಲುವು (ಚಿಂತನ. ೨೫-೧೬) ; ತಾಯಿ ಇದ್ದಷ್ಟೇ 
ಆತ್ಮೀಯಳು , ನೆಲದಾಯಿ: (ವಿಚಾಮಂ. ೯೩) ; ಅದೇ ನೆಲದಾಯಿಯ 
ಆಶ್ರಯದಲ್ಲಿ ಅವರು ಮಲಗುತ್ತಿದ್ದರು (ಸಮಜೀ. ೨೫೩). 

[ನೆಲ ತಾಯ] 

ನೆಲದಾಯಿ "ನೆಲದಾರ್ಯ' ನೋ. 

ನೆಲದಾರು (ನಾ). ಒಂದು ಬಗೆಯ ಸಸ್ಯ : *ಚಾರುದಾಲು॥--ಆಲ, 
ಸೆಲದಾರು? (ಓಷಧಿ. ೫೬),  [ನೆಲ-/- ದಾರು] 

ನೆಲದಾವಣಿ(ನಾ). (?) : ಮಣಿಮಕುಟದಿಳೆಗೊಯ್ಲ ನೆಲದಾವಣಿಯೊ 
ಗಗನಾರ್ಣವದೆ ವಾಡಬಗಣವೊ ಸೌತುಶನೆನಸಲೆಚ್ಚಾ! ಡಿದರು ಬಿಲ್ಲವರು 
(ಕುವ್ಯಾಭೀ. ೪-೧೬). [ನೆಲ4-ದಾನಣಿ?] 

ನೆಲದಾವರೆ, ನೆಲತಾವರೆ (ನಾ). ಒಂದು ಬಗೆಯ ಸಸ್ಯ; ಸ್ಥಳ 
ಪದ್ಮಿನಿ: “ನೆಲದಾನರೆ---ಅವ್ಳ೨ೆ, ಅತಿಚರೆ, ಪದ್ಮಚಾರಿಣೀ? (ನಾಚಿರಾ. 8); 
“ಗಂಧಮೂಲಿನೆಲದಾವರೆ, ಖಚೋರ, ಪಿ ಪ್ರಿಯಂಗುಗ (ಓಸಧಿ. ೪೬). 
ನೆಲತಾನರೆ : (ಮೈಲಗಿ, ೪೨-೮೨೩). 


: (ನಾಗಾ; ೩). 


[ನೆಲ * ತಾವರೆ , (-ಆತಾಮರೆ), ತಮಿ. ನಿಲತ್ತಾಮರೈ ; 
ತೆಲು, ನೆಲತಾಮರ) 

ನೆಲದಾಳ, ನೆಳದಾಳ (ನಾ). ಎ ನೆಲದಾರ್ಟೀ : ಸೆಲದಾಳಗೆಜ್ಜಿ 
ಗಿಣಿಮೂಗಿ , . . ಇನಂ ಸಮಾನಂಗೊಂಡು ಚೂರ್ಣನಂ ಮಾಡಿ 


(ವಿನೈವಿ, ೯೯); ಬಾಳೆ ನೆಲದಾಳ ಕದ್ಧಾಳ ಪುಷ್ಪನಿವು ಯೋಗ್ಯ ಶಿನಗೆ 
(ಗುರುಚಾ, ೬-೧೬); ಕೇದಿಗೆಬೀಳಿನ ರಸದಲ್ಲಿ ನೆಲದಾಳವನ್ನ ರೆದು ಕುಡಿಯೆ 
ದಾಹಜ್ವರ ಪರಿಹಾರವಾಗುವುದು(ಸಕವೈ. ೬೭). ನೆಳೆದಾಳೆ : ಸೆಳದಾಳ:- 
ನೆಲದಾಳಕಲ್ಪ ಮಂ ಪೇಳ್ವೆ (ವಿನೈವಿ, ೫). [ನೆಲ- ತಾಳ್ಮ( ಇ ತಾಲ)] 
ನೆಲದಾಳಿ, ನೆಲತಾಳಿ (ನಾ). - ನೆಲದಾಟೀ* : “ಕಾಂತ-ಹರೇಣುಕ, 
ದೊಡ್ಡಯಾಲಕ್ಕಿ, ಸೆಲದಾಳಿ. . . ಹತ್ತಿ” (ಓಷಧಿ. ೨೮); ನೆಲದಾಳಿ 


ನೆಲದಾಳು 


ಯಾಷಾಢಿಯಜನಮೋದ ನೆಗ್ಗಿಲು ನೆಲಗುಂಬಳ ಭದ್ರಮಂಸ್ತೆ (ಸಾಳ್ವ ಸಾಂ, 
೧೧); ನೆಲದಾಳಿ ಕಿರುಗೊರಟಗೆ ಬೀಜಮೆಣಸು ಇವನ್ನು ಸಮಾನಗೊಂಡು 
ಚೂರ್ಣಿಸಿ ಬೆಣ್ಣೆಯಲ್ಲಿ ಕಲಸಿ. . - ಲೇಪನಂಗೈಯೆ ಶುಕ್ಲಸ್ತಂಭ 
(ಕಾಮಶಿನ, ನೆಲತಾಳಿ : “ನೆಲತಾಳಿ -ನೆಲದಾಳಿಗಣ್ಡೆ, 
ಮನಸಲಿ, ತಾಲಮೂಲಿಕೆ (ಸ್ರಭಣ್ಣ). [ನೆಲ ತಾಳ್ಯಿ(ಇ ತಾಲ್ಮಿ)) 

ನೆಲದಾಳು "ನೆಲದಾಟೀ” ನೋ. 

ನೆಲದಾಳೆ "ನೆಲದಾಟ”' ನೋ. 

ನೆಲದಾಟತ, ನೆಲತಾಟ, ನೆಲತಾಳೆ, ನೆಲದಾಳು, ನೆಲದಾಳೆ 
(ನಾ). (ತಾಳಿಯ ವರ್ಗದ) ಒಂದು ಬಗೆಯ ಔಷಧಿ ಸಸ್ಯ ; 
ತಾಲಮೂಲಿಕೆ: “ಸೆಲದಾಟ” -- ತಾಲಮೂಲಿಕೆ, . ನುಂಸಲಿ” 
(ನಾಚಿರಾ. ಕಿ.), ನೆಲದಾಟನರೆದು ಪಾಲೊಳ್‌ ಕಲಸಿ . . . ಧಾನ್ಯದೊಳ್‌ 
ಕರ್ಣಲೇಪನಂಗೆಯ್ಯೆ ಕರ್ಣವರ್ಧನನುಕ್ಕುಂ  (ಲೋಕೋಸ. ೯-೬೭). 
ನೆಲತಾಟಿ: “ಮುಸಲೀ, 
ಕಾಟಿ, ತಾಟಿ]ಹೆಸರು” (ಸಿದ್ಧಾಂತಿ, ೧೩೯). 
ತಾಲಮೂಲಿಕಾ-೨ ನೆಲತಾಟ ಹೆಸರು. 


೧೬-೨೭೧). 


ತಾಲಮೂಲಿಕಾ-೨ ನೆಲತಾಟ[ಸಾಉಾಂ, 
ನೆಲತಾಳೆೆ: “ಮುಸಲೀ, 
ನೆಲತಾಳೆಗೆಜ್ಜೆ ಯೆನ್ನುವರು? 
(ಸಿದ್ಧಾಂತಿ, ೧೩೯) ; ನೆಲತೆಂಗು, ನೆಲತಾಳೆ (ಮಡಗಿ. ೨೬-೪೯೫). 
ಸೆಲದಾಳು : “ಮಂಸಲೀ,' ತಾಳಮೂಲಿಕಾ ಈ ೨ ನೆಲದಾಳುಗ 
(ನಾಚಿಲಾ. ೧೧೦) ; “ಭೂತಾಳಿ-ನೆಲದಾಳು, ನೆಲಹಾದರಿ” (ಓಷಧಿ.೧೧೨); 
ನೆಲದಾಳುಗೆಡ್ನೆಯನಾದರೂ ಕಟುಕರೋಹಿಣಿಯನಾದರೂ  ಚೂರ್ಣಿಸಿ 
ಜೇನುತುಪ್ಪದಲ್ಲಿ ಕಲಸಿ ಕೊಡಿಸಲು ಸಕಲ ಸ್ಥಾವರ ವಿಷಗಳು ' ಪರಿಹರ 
ವೆಹವು (ನೈದ್ಯಸಾ. 11, ೨೨೪). ನೆಲದಾಳೆ : “ಗೋದಾಪದೀ- 
ಹೆಂಸಪದಿ, ನೆಲದಾಳೆ” (ಓಷಧಿ. ೫೧); ನೆಲದಾಳೆಗೆಡ್ಡೆಯಂ ನೀರಿಂದ 
ಅರೆದು, ಪಾನ, ನಸ್ಯ, ಲೇಪನಗಳ ಮಾಡಿಸಲು ಹಂದಿಯ ವಿಷ ಪರಿಹರ 
ವಹುದು (ವೈದ್ಯಸಾ. 11, ೨೧೬) ; ನೆಲದಾಳೆಯ ಗೆಜ್ಜೆ ಯನ್ನರೆದು 
ಜೇನುತುಪ್ಪ ದಲ್ಲಿ ಕಲಸಿ ಕೊಡಲು ವಾತಜ್ವರೆಂ ಮಾಣ್ಗುಂ (ಸಕವೈ. ೬೪). 
[ದೇ.॥ ತೆಲು. ನೆಲತಾಡಿ] 
ನೆಲದಿಟ್ಟಿ (ನಾ). ಭೂಮಿಯ ಕಡೆ ತಿರುಗಿಸಿದ ದೃಷ್ಟಿ ; ತಗ್ಗಿಸಿದ 
ನೋಟಿ : ಅಶ್ರುಮಲಿನಾಸ್ಯನಾತನುಂ ನೆಲದಿಟ್ಟಯಾಗಿ . . . ಎನಲ್‌ 
(ಶ್ರೀರಾಮನೂ. ೩೧೪-೩೪೬). [ನೆಲ-ದಿಟ್ಟ] 
ನೆಲದಿಡ್ಡಿ (ನಾ). ಭೂಮಿಯಲ್ಲಿ ತೋಡಿರುವ (ರಹಸ್ಯ ವಾದ) 
ಸುರಂಗವರಾರ್ಗ : ಮತ್ತಲ್ಲಿ ಕೊಜಕಿದ ನೆಲದಿಡ್ಡಿಯಂ. ತಗತೆಗಯಿನುತ್ತ 
ಪೊಜಮಟ್ಟು (ಸಮ್ಮಕಾ. ೮-೩೬) ; ಅಗಳಾಳ್ವರಿ ಕೋಟಿ ಕೊತ್ತಳ 
ನೆಲದಿಡ್ಡಿ [ಪಾಠಾಂ, ವಿಡಿ]. . . ಸಲ ಪುಲಿಮೊಗಗಳನನುಮಾಡಿಸಿದನ್‌ 
(ಕುರಾಸಾಂ. ೩೭-೫೧). [ನೆಲ--ದಿಡ್ಡಿ] 
ನೆಲದುರುನೆ (ನಾ). ಒಂದು ಬಗೆಯ ಸಸ್ಯ : “ಸಾಣಾ-ನೆಲದುರುನೆ” 
(ಓಷಧಿ. ೧೬೬); ನೆಲದುರುನೆ ಸೊಪ್ಪ ನು ಹುಳಿಮಜ್ಜಿ ಗೆಯಲ್ಲಿ ತೆಗೆದು 
ಕೊಳ್ಳಲು. ಉರಿಮೂತ್ರ ಮಾಣ್ಗು ಂ (ಸಕವೈ. ೩೯೪). 
[ನೆಲ--ತುರುವೈ(-ಆತುಖಂವೆ)] 
ನೆಲದುರ್ಗ (ನಾ). ನೆಲದ ಮೇಲೆ ಕಟ್ಟಿದ ಕೋಟಿ : ನೆಲೆಗೆಡಿಸುತ 
ನೆಲದುರ್ಗವ ನೆರಪುತ ಜಲದೊಳು ಜಲದುರ್ಗವನು . . . ನಡೆದಳು 
ಬಲ್ಮೆಯೊಳು (ಕುರಾಸಾಂ. ೪೧-೭೪) ; ನಗರವೇ ನೆಲದುರ್ಗ ಬಳಸಿಯಂ 
ಸೊಗಪ ನದಿ ಜಲದುರ್ಗಂ (ನಾಗಷ, ೨-೩೦). 
[ನೆಲ ದುರ್ಗ] 
ನೆಲದೆಂಗು, ನೆಲತೆಂಗು (ನಾ). ಒಂದು ಬಗೆಯ ಸಸ್ಯ: 
ವಾರದ ದಿನ ನೆಲದೆಂಗ ತಂದು ಕತ್ತರಿಸಿ ನೆಳಲಲ್ಲಿ ಒಣಗಿಸಿ... 
ಶ್ಲೇಷ್ಮಜ್ವರ ಗುಣವಾಗುವುದು (ಸಕವೈ. ೮೧). 


ಸಿದ್ಧಿ 
ಸೇವಿಸೆ 
ನೆಲತೆಂಗು : ಸಿದ್ಧಿ 


೪೯೩೧ 


5 


40 


45. 


ನೆಲಪಡು 


ವಾರದ ದಿವಸ ಸೆಲತೆಂಗ ತಂದು... 
ಮಾಣ್ಣುಂ (ಸಕೈ. 


ಸೇವಿಸೆ ಶ್ಲೇಸ್ಮಪ್ರಕೋಪಂ 

೧೫೦) ; ನೆಲತೆಂಗು, ನೆಲತಾಳೆ (ಮೈ ಔಗಿ.೨೬-೧೯೬). 
[ನೆಲ+ ತೆಂಗ್ಯು) 

ನೆಲಜೆಅಕ್ಕ, ನೆಲತೆರ (ನಾ). ೧: ಶವವನ್ನು ಸುಡುವ ಜಾಗಕ್ಕೆ 
ಕೊಡಬೇಕಾದ ತೆರಿಗೆ; ಶೃಶಾನದ ಸುಂಕ : ಸುಡುಗಾಡಿನಧಿಕಾರ 
ಮುದ್ರೆ ಕಟ್ಟಾ ಣೆ ಚಾನಡಿ ಹೆಣನ ತಲೆಯಕ್ಕಿ ನೆಲದೆಜಕಿಯ ಹಾಗ ಶವದುಡಿಗೆ 
ಯೆನಗಾಯ್ತೂ (ಹಚ, ೧೧-೩೪). ನೆಲತೆರ: ೨. ಭೂಮಿಯ 
ಮೇಲೆ. ಹಾಕುವ ಸುಂಕ; ಭೂಕಂದಾಯ : ಕನ್ಮುಡಹಳ್ಳಿ 
ಎಂಬ ಗ್ರಾಮದಲ್ಲಿ ವರ್ಷ ೧ಕ್ಕೆ ೭೯1೩ ನೆಲತೆರನನ್ನೂ ೮೦ ನರಹ 
ಕೈಸಂಬಳನನ್ನೂ | ತಂದುಕೊಡುನದಾಗಿ ಹೇಳಿಕುತ್ತಾ ಸೆ (ಮಹಾವಂ, 
1, ೫೮), [ನೆಲ+ ತೆರಿ] 

ನೆಲದೊಂಡೆ (ನಾ). ಒಂದು ಬಗೆಯ ಸಸ್ಯ 
ದೊಂಡೆ” (ಓಷಧಿ. ೭೫). [ನೆಲ + ತೊಂಡೆ] 

ನೆಲದೊಟ್ಟಿ (ನಾ). ಒಂದು ಬಗೆಯ 'ಔಷಧಿ ಸಸ್ಯ : ನೆಲಮಾವುಂ 
ನೆಲದೊಟ್ಟ ತೊಟ್ಟ . . . ಇಂತಿವೆಲ್ಲಮ ಸಮಂ ಕೂಡಿಟ್ಟು ತಜ್ಯೋಗಮಂ 

[ನೆಲ4 ತೊಟ್ಟ] 

ನೆಲಧಾರೆ (ನಾ). ಒಂದು ಬಗೆಯ ಮರ: ನೆಲಧಾರೆ (ಘದಗುಸ)-- 
ಎತ್ತರವಾಗಿ ಬೆಳಿಯುವದು, ಬಹುಶೋಭಿಯಳ್ಳೆ ದ್ದು... ಬೆಲೆಯುಳ್ಳ 
ಇಮಾರತಿಯ ಕಟ್ಟಿ ಗೆಯೆಂ (ಕಭಾಗೆ. ೪೩). [?] 

ನೆಲಥೊರೆ (ನಾ). ಅರಸ; ಭೂಪತಿ: ಪ್ರೇಮದಿಂ ನೆಲಔೊರೆಗಳಂ 
ಕೂಡಿಕೊಂಡು ಸುತ್ರಾ ಮವಂದಿಕಗೆ ಕಾಣಿಕೆಯನಿತ್ತೆ ಆಗಿ, ಸುಮ್ಮಾನದಿಂದಿ 
_ರಲು (ತುರಂಗ. ೭೫-೨೮). [ನೆಲ ಧೊರ(-ಆದೊರೈ)] 

ನೆಲನಡುಗು (ನಾ).. ನೆಲದ ಅದುರುವಿಕೆ; ಭೂಕಂಪ: ನೆಲ 
ನಡುಗೊ? ಬಾನ್ನುಡುಗೊ? ಕೇಳದೊ ಮಹಾಸ್ವನಂ ಮೊಳಗುತಿದೆ, 
ದೂರದ ಸಮುದ್ರಘೋಷಮೆನಲೈ (ಶ್ರೀರಾಮಾ. ೧೫೭-೩೪). 

[ನೆಲ ನಡುಗು] 

ನೆಲನಳ್ಳಿ (ನಾ). “ಕಡಲಲ್ಲಿ ಹುಟ್ಟಿ ನೆಲದ ಮೇಲೆ ಜೀವಿಸುವ 
ನಳ್ಳಿ” (Land-crab. wo). [ನೆಲ೬ನಳ್ಳಿ |] 

ನೆಲನಾರಂಗಿ(ನಾ). ಒಂದು ಬಗೆಯ ಈಳೆ : ನೆಲಹೆರಳೆ, ನೆಲನಾರಂಗಿ 
(ಮೈಡಗಿ. ೫೬-೧೧೨೧). [ನೆಲ 4 ನಾರಂಗಿ] 

ನೆಲಸೆಕ್ಕರೆ (ನಾ). ಒಂದು ಬಗೆಯ ಸಸ್ಯ: (ಮ್ರೈಔಗಿ ೫೭-೧೧೫೩)- 

[ನೆಲ--ನೆಕ್ಕರೆ. ತುಳು. ಸ್ಕರ] 

ನೆಲನೆಲ್ಲಿ (ನಾ). ಒಂದು ಬಗೆಯ ಸಸ್ಯ ; ಕಿರುನೆಲ್ಲಿ : 

೬೧-೧೨೩೮) 5 “ ಅಜ್ಜಟಿ ಇ ನೆಲನೆಲ್ಲಿಯ ಗಿಡ? (ಗಂಗಾಮ. ೫). 
[ನೆಲ+ ನೆಲ್ಲಿ. / ತಮಿ. ನಲನೆಲ್ಲಿ; ತುಳು. ನೆಲನೆಲ್ಲಿ] 

ನೆಲನೇರಳೆ "ನೆಲನೇಖಲ್‌' ನೋ. 

ನೆಲನೇಣಂಲ್‌, ನೆಲನೇರಳೆ, ನೆಲನೇಲಾಲು (ನಾ). ಒಂದು ಬಗೆಯ 
ನೇರಿಳೆ; ನಾಯಿನೇರಳೆ; 'ಭೂಮಿಜಂಬುಕೆ : “ಪಿಕಭಕ್ಟಾ 4 
ನೆಲನೇಅಸಿಲ್‌” (ಓಷಧಿ, ೯೮). ನೆಲನೇರಳೆ : “ನಾಡೀಯಾ, ಭೂಮಿ 
ಜಂಬುಕಾ-೨ ನೆಲನೇರಳೇ ಹೆಸರುಗಳು. ನಾಯಿನನೇರಳೇ ಹೆಸರುಗಳು” 
(ಸಿದ್ಧಾಂತಿ. 0೩೩). ನೆಲನೇಜಿಂಲು : “ಕಾಸ್ಮ ಜಂಬು-ನೆಲನೇಅಸಲಂ” 
(ಓಷಧಿ. ೬೦). [ನೆಲ + ನೇಲ್‌] 

ನೆಲನೇಣಂಲು "ನೆಲನೇಟುಲ್‌ ನೋ. 

ನೆಲಪಡು (ಕ್ರಿ). (ಸೋತು) ನೆಲ ಹಿಡಿ: ನೆಲಕ್ಕೆ ಮುಖ ಕೊಟ್ಟು 
ಮಲಗಿ, ನೆಲಪಟ್ಟ ನಂತೆ ಬಲವಾಗಿ ನೆಲವನ್ನು. (ಕೈಯಿಂದ ಕಚ್ಚಿ ಹಿಡಿದ 
(ಭೀನುಕಾ, ೭೦) ; ಈ. ಕಾಳಿನ ಹಿಟ್ಟ ಲೇ ಮಾಡಿದ ಕೊಟ್ಟ ತುಣುಕು 


“ದಿವ್ಯತುಂಬೀ- ನೆಲ 


(ಖನುದ. ೧೬-೫೯). 


(ಮೈಡಗಿ- 


ನೆಲಪತಿ 


ತಿಂದು ಮಕ್ಕಳೆಲ್ಲಾ ಹಿಂದಕ ಮುಂದಕ ಮಾಡಿಕೊಂಡು ನೆಲಪಟ್ಟಿ ಬಿದ್ದಾ 
ವಂ (ಗ್ರಾಮಾಯ. ೧೪೮). (ನೆಲ--ಪಡ್ಕು] 

ನೆಲಪತಿ (ನಾ). -ನೆಲಥೊರೆ : ನೆಲಪತಿ ಬಳಿಯೊಳು ನೀನಿರು ಜಲಫಲ 
'ಗಳ ತಂದು ಕೊಡುನೆ ನನಗೆಲೆ ಪುತ್ರ (ಹಮಚ. ೭೦). [ನೆಲ -1- ಪತ್ನಿ] 

ನೆಲಪು, ನೆಲಹು, ನೆಲುಹು (ನಾ). ಪಾತ್ರೆ, ಆಯುಧ ಮುಂತಾ 
ದುವುಗಳನ್ನಿಡುವುದಕ್ಕಾಗಿ ಹಗ್ಗ, ತಂತಿ, ಬಿದಿರು ಮುಂತಾದುವು 
ಗಳಿಂದ ಹೆಣೆದು, ನೇತುಬಿಡುವ ಸಾಧನ; ನೆಲು: ಆಲದ 
ಕೊಂಬಿನೊಳ್‌ ನೂಲಕೆೊಂದಂ ಕಾಲ ನೆಲಪಂ ಕಟ್ಟ ನೆಲಪಿನ ಕೆಟಗೆ ಸುರಗಿ 
ಮೊಡಲಾಗೆ ' ಮೂನತ್ತೆ ರಡಾಯಂಧನುಂ ಮುಹೋತ್ಸನಂಬೆರಸಿನಿತುಂ 
ನಿಲಿಸಿ (ಧರ್ನಾನ್ಳು. ೨-೧೨೭) ; ಮನನಿಕ್ಸಿ ಹೆಪ್ಪ ನಿಟ್ಟು ನೆಲಪಿನೊಳ್‌ 
[ಸಾಉಂ. ಪೆಪ್ಟ ನೆಲಕಿದು, ಹೆಪ್ಪ ನಿಟ್ಟು ನಿಲವಿನೊಳ್‌]ಬಯ್ತಿ ಟ್ಟು (ಜೀನಸಂ. 
೨೧೮-೧೧). ನೆಲಹು : “ಕಾಚಂ, ಶಿಕ್ಕಂ-ಈ 3 ನೆಲಹು”(ಹಲಾಯು, 
೧೨೫-೬೩); ನೆಲಹಿನ ಮೊಸರಂತೆ ಚೆನ್ನೇಖಂದ ಮಗುನಿನಂತೆ(ಭರ್ನಾನ್ಯ. 
೮-೧೪೬ ಅಡಿಸದ್ಯ) ; ಹಾಲ ಹರವಿಯ ಬಿಗಿದು ನೆಯ್ದಿ ಲಂ ಬಿಸಿಮಾಡು 
ನೆಲಹಿನಲಿ ಸಂತನಿಡಿಸು (ಹಚಕಾ, ೪-೪೯); ಕರಿದಂತಕ್ಕಂತ್ರಮಂ ಮೇಳಿಸಿ 
ನೆಲಹುಗಳಂ ಕಟ್ಟ ತಂದೊಡ್ಡಿ ಮಾಂಸೋತ್ಕರನುಂ ಪೊತ್ತು . . . 
ನಡೆದರಾ ಕಾಡೊಳ್‌ ಬೇಡರಾ[ಗಳ್‌] (ಕುಸುಮಾ. ೧೪-೫೨) ; ಎಲೆ 
ಗೋಪಿ ನಿನ್ನ ಮಗನ ದೆಸೆಯಿಂದ . . . ನೆಲಹಿನ ಬೆಣ್ಣೆಯಂಳಿಯದು 
(ನೇಮಿಸ್ತಂ. ೧೫-೯೩). 'ನೆಲುಹು : ಮನಕೆ ಬಂದಣೆ ತುಪ್ಪ ನಡೆ ನೆಲು 
[ಸಾಠಾಂ. ಲ]ಹಿನ ಗಡಿಗೆಯಲ್ಲಿ ಮಡಗಿ ಬೇಕಾದನಿತನಾದಡೆ ತಂದನೆಂ 
(ಬಸಪು, ೧೪-೧೧) ; ನೆಲು[ಪಾಠಾಂ, ಲ]ಹುಗಳಲಿರಿಸಿದರೆ. ಕೈಗಳು ನಿಲು 
ಕದಿರ್ದರೆ . . . ಕೆಳೆಯರ ಹೆಗಲನೇಆ ಮರಂತವಿಕ್ರ ಮರು ಕಳೆದು 
ಕೊಂಬರು ಹಾಲು ಬೆಣ್ಣೆ ಗಳ (ನಿಭಾಗ. ೧೦-೮-೨೬) ; ಬಿಸಿಯ ಹಾಲನು 
ಬೆಣ್ಣೆ ಸಹನೀಂಟದನು ನೆಲು[ಪಾಠಾಂ. ಲ]ಹುಗಳ ಮೊಸರನುಂಡನು 
(ಸಾಳ್ವಭಾ. ೨೧-೪೯). "ನೆಲುವು' ಸರಾ. (ನೆಲು---ಪ್ರು) ಟಿ 

ನೆಲಬದರಿ (ನಾ). ಒಂದು ಬಗೆಯ ಸಸ್ಯ : “ಲಘುಬದರೀ-ನೆಲಬದರಿ” 
(ಓಷಧಿ. ೧೪೨). [ನೆಲ ಬದರಿ] 

ನೆಲಬರೆ (ಕ್ರಿ). (ಭಯ, ನಾಚಿಕೆ ಮುಂತಾದುವನ್ನು ಸೂಚಿಸು 
ವಂತೆ) ಕಾಲ ಬೆರಳಿಂದ ನೆಲವನ್ನು ಗೀರು: ನಿಂಹಿರ ತಲೆವಾಗಿ 
ನೆಲಬರೆಯುತ್ತಾ  ಜಹಾಂಗೀರಸೆದುರು ಬದಿಯಲ್ಲಿ ಸರಿದು ನಿಂತಳು 
(ನೊರಜ. ೨೫). [ನೆಲ-- ಬರೆ] 

ನೆಲಬಲ "ನೆಲವಲ' ನೋ. 

ನೆಲಬಲಿಕೆ (ನಾ). (ರಾಜ್ಯದ) ಹಿರಿಮೆ, ಮೇಲ್ಮೈ : ಜಲಧಿ ಬಳಸಿ 
ದಗಳಾಗೆ ತ್ರಿಕೂಟಾಚಲನ ಬಳಸಿ ವಜ್ರಪರಿಖೆ ನೆಲಸಿರಲಾ ಸಟ್ಟಿ ಇದ 
ನೆಲಬಲಿಕೆಯನೊಲಿದ್ದು ಪೇಳುವ ಕವಿ ಯಾರು (ರಉನುವಿ. ೧೧-೨೬). 

[ನೆಲ-"-ಬಲಿಕೆ(-ಆಬಲೈ )] 

ನೆಲಬಾಗೆ (ನಾ). ಒಂದು ಬಗೆಯ ಸಸ್ಯ: ನೆಲಬಾಗೆಬೇರು, ಚಿತ್ರ 
ಮೂಲ, ಕೋಳಿಕುಟುಮುನ ಗೆಡ್ಡೆ ಇನಿಷ್ಟ ನ್ನೂ ನಿಂಬೇಹುಳಿಯ 
ರಸದಿಂದ ಅರೆದು ಲೇಪಿಸಲು ತ್ವಗ್ಗತವಾದ ಕುಸ್ಕ, ವಿಸ್ಫೋಟಕಗಳು 
ಪರಿಹರವಹವು (ವೈದ್ಯಸಾ, 11, ೩೯೩). [ಸೆಲ+ಬಾಕೆ] 

ನೆಲಬಾದಾಮಿಹುಲ್ಲು (ನಾ). ಒಂದು ಬಗೆಯ ಸಸ್ಯ: (ಮಡಗಿ. 
೨೮-೫೩೧). [ನೆಲ ಬಾದಾಮ್ಮಿ + ಹುಲ್ಲಂ(-ಆ ಪುಲ್‌)] 

ನೆಲಬಾನಿ (ನಾ). (ಕಟ್ಟೆ ಇಲ್ಲದ) ನೆಲಕ್ಕೆ. ಸಮವಾಗಿರುವ ಬಾವಿ; 
ನೆಲದ ಮಟ್ಟಕ್ಕಿರುವ ಬಾವಿ : ಮಳೆ ಬಂದು ನೆಲವೆಲ್ಲ ಒದ್ದೆ ಯಿದ್ದುದ 
ರಿಂದ ನೆಲಬಾನಿಯಲ್ಲಿ ನೀರು ಸೇದಲು ಕಪ್ಪ ವಳೆಯಿತು. (ರೂಢಿ). 

[ನೆಲ -- ಬಾವಿ] 


೪೯೩೨ 


20 


25 


30 


85 


40 


45 


ನೆಲಮಾಗಳಿ 


ನೆಲಬಾಳ್‌ (ನಾ). ಭೂನಿಯ ಮೇಲಿನ ಬದುಕ್ಕು--ಜೀವನ : 
ತಲೆಯೊಂಡೆ ಬೇರ್ಪಡಿಸೆನೀ ಸಾವು ಬಿಣ್ಸೊ ರೆಯ ನೆಲಬಾಳನಚ್ಚಿ ರಿನ 
ಕಟ್ಟಿಲ್ಲಿ ನೋಡೆ (ಕಾಲೂರ. ೧೮೧-೪೦೯). 
[ನೆಲ-- ಬಾಳ್ಕ್‌( ಎಬಾಟ್ಟ್ಮ)] 
ನೆಲಬಿದರಹುಲ್ಲು (ನಾ). ಒಂದು ಬಗೆಯ ಸಸ್ಯ : (ನಲಗ. 
೯-೧೫೮). [-ಆನೆಲಬಿದರ್ಯು -- ಹುಲ್ಲು( ಆ. ಪುಲ್‌)] 
ನೆಲಬುರುಕಿ (ನಾ). ನೆಲದ ಮೇಲೆ ತೆವಳುವಂತಹುದು : ನೆಲ 
ಬುರುಕಿ ಮುಹಾಶಯನಿಗೆ ನಿದ್ದೆ ನಮಗಿಂತ ಹೆಚ್ಚಾದರೊ ಅನನು ಮುಂಚಿತ 
ವಾಗಿ ಮಲಗುವುದರಿಂದ ಮುನ್ನವೆ ಎದ್ದು ಬಿಡುತ್ತಾನೆ (ಗಾಳಿಸ,೧೭೦), 
[ನೆಲ -- -ಪುರುಕಿ] 
ನೆಲಬೇವು (ನಾ). ೧. ಒಂದು ಬಗೆಯ ಮೂಲಿಕೆ ; ಚಿರಾಯಿತ : 
“ಕಿರಾತತಿಕ್ತಃ, ಭೂನಿಂಬಃ, ಅನಾರ್ಯಕತಿಕ್ಷಃ, ಈ ೩ ನೆಲಬೇವು” 
(ನಾಚಿರಾ. ೧೧೧); “ಪನ್ನ ಂಗಿಯೆನೆ ನೆಲಬೇವು” (: 
ನೆಲಬೇವು - ಚಿತ್ರಕಂ ಹಿಪ್ಪಲಿ ನಾಗರನೆಂಬಿವಿನಿತುನುಂ ಕುದಿಯಿಸು 
ತಜ್ಜಲಮಂ ಬಿಸಿಬಿಸಿಯೆನೆ ಕುಡಿಯಲೊಡಂ ಶ್ಲೇಷ್ಮರೋಗ ಶಮನ 
ಮದಕ್ಕುಂ (ಲೋಕೋಪ. ೯-೧೯); ಬಳ್ಳಿ ದುಣುಚಿ ನೆಲಬೇವು ಮುಸ್ತೆ 
ಪರ್ಸಾಟಕದಿಂ 'ಕುದಿದಿಳುಪಿ ಕಟುಕರೋಹಿಣಿಯ ದಣಕಿೊಳಗಿರೆ ಕೆಡಕು 
ಮಲ್ತೆ ಪಿತ್ತಜ್ವರನುಂ (ಕಲ್ಯಾಕಾ. ೩-೩೨) ; ಜೀರಿಗೆ, ಕೊತ್ತುಂಬರಿ, 
* ೬ ೬ ಬೇವು, ನೆಲಬೇವು, ಕಟುಕರೋಹಿಣಿ ಇವುಗಳನ್ನು ಬಿಸಿನೀರಿ 
ನಿಂದರೆದು ಕೊಡಲು ವಾತಜ್ವರಂ ಮಾಣ್ಣುಂ (ಸಕವೈ. ೬ಬ). ೨. ಒಂದು 
ಬಗೆಯ ಸಸ್ಯ ; ಹೊನ್ನೆಗನ್ನೆ : “ಸ್ತನಸಯೋಗಂಧಿಯೆನೆ ನೆಲಬೇವು” 
(ಮೆಂಗರಾ, ೪೦೨೩೩). 
[ನೆಲ-- ಬೇವು. / ತನಿ. ನಿಲನೇನಬ್ಬು ; ಮಲ. 
ತುಳು. ನೆಲಬೇವು ; ಕೆಲು. ನೆಲವೇಮಂ] 
ನೆಲಬೈರಿಗೆ (ನಾ). ನೆಲವನ್ನು ಕೊರೆಯುವ ಬೈರಿಗೆ : ಭನ 
ಯಲ್ಲಿ ಕಂಡಿ ಕೊರೆಯುವುದಕ್ಕಾಗಿ. ಉದ್ದ ಬೆಳಸಿಕೊಂಡು ಹೋಗುತ್ತ 
ಉಪಯೋಗಿಸುವ ಸಾಧನ: ನೆಲಬೈರಿಗೆ (Auger. ಇಂಕನಿ), 
[ನೆಲ +-ಬೈರಿಗೆ] 
ನೆಲಮಗಳ್‌, ನೆಲಮಗಳು (ನಾ). ಭೂಮಿಯ ಮಗಳು ; ಸೀತೆ: 
ಮುನಿಯ ಸತಿ ನೆಲನಮುಗಳನುಪಚರಿಸಿದಳ್‌ (ಶ್ರೀರಾಮಾ. ೧೩೬-೩೧೭). 
ನೆಲಮಗಳು : ನೆಲನುಗಳ ರೂಪಿನ ಕಲಿ ನುನೋಭನ ಬಂದ (ಕೌಶಿಂ, 
೨-೧೩). [ನೆಲ4ನುಗಳ"] 
ನೆಲಮುಗಳು “ನೆಲಮಗಳ” ನೋ. 
ನೆಲಮನೆ "ನೆಲವನೆ' ನೋ. 
ನೆಲಮರೆ (ನಾ). ಭೂಮಿಯಲ್ಲಿ ಬಚ್ಚಿಟ್ಟುದು ; ನೆಲದಲ್ಲಿ ಅವಿ 
ತಿಟ್ಟುದು : ಚಿನ್ನ ಬೆಳ್ಳಿ ಇದ್ದದ್ದನ್ನು ನೆಲನುರೆ ಮಾಡಿಕೊಂಡು ಇದ್ದಾರೆ 
(ಂಉಚೇಂದ್ರ, ೧೬೪). [ನೆಲ ಮರಕ್ಕೈ( ಎಮುಟಕಿ,)] 
ನೆಲನುಹಡಿ (ನಾ). ನೆಲಮಾಳಿಗೆ; ನೆಲಮನೆ.: ನಾನೀಗ ಮಲಗಿ 
ರುನ ಹಾಸಿಗೆಯ ಕೆಳಗೊಂದು ಹಲಿಗೆಯಿದೆ . , . ಅದರ ಕೆಳಗೊಂದು 
ಸೆಲನುಹಡಿಯಿಡೆ (ದೇವೀಜೌ, ೩೫). (ನೆಲಮಹಡಿ) 
ನೆಲಮಾಗಳಿ, ನೆಲಮಾಗುಳಿ (ನಾ). ಒಂದು ಬಗೆಯ ಸಸ್ಯ: 
ನೀಳಯದ ಎಲೆ... ನೆಲಮಾಗಳಿಯ ಸೊಪ್ಪು ... . ಈ ಸೊಪ್ಪು 
ಗಳ ಪ್ರತ್ಯೇಕ ರಸಗಳನು ಜೇನುತುಪ್ಪ ಬೆರಸಿ ಕಣ್ಣಿ ಗೆಚ್ಚೆಲು ಹೊಸತಾದ 
ಕಣ್ಣ ಬೇನೆ ಶಮನನಹುದು (ಸೈದ್ಯಸಾ. 11, ೭೪); ನೆಲಮಾಗುಳಿ: 
ನೆಲಮಾಗುಳಿ, ನೆಲ್ಲಿಚಟ್ಟು . . . ಭಡ್ರಮಂಸ್ತೆ ಇನಿಸ್ಟನೂ ಪ್ರತ್ಯೇಕ ಎರಡು 
ವರಹ ತೂಕ ಒಂದು ಬಳ್ಳೆ ನೀರಲ್ಲಿ ಕಸಾಯವೆತ್ತಿ (ನೈದ್ಯಸಾ. 1, ೩೬೩) ; 


ಅಗಲ. ೪೪-೪೫) ; 


ನಿಲನೇಪ್ಪು ; 


ನೆಲಮಾಗಳಿಚೋರ 
ಗುಳ್ಳ, ನೆಲಗುಳ್ಳ . . . ನೆಲಮಾಗುಳಿ, ಕಬ್ಬು. . . ಕೆಂಸಿನ ನೆಗ್ಗಿಲು 
ಇವು ಪ್ರತ್ಯೇಕ ೩ ಹಲವಂ ತುಳಿದು (ಸಕವೈ. ೩೮. 
[ನೆಲ -ಮಾಗಳಿ] 
ನೆಲಮಾಗಳಿಚೋರ (ನಾ). ಒಂದು ಬಗೆಯ ಸಸ್ಯ : ಬಿಳೀ ಹೂಲಿ, 
ಕೊರೆ, ಸಣ್ಣ ಹೂಲಿ,  ಸೆಲಮಾಗಳಿಚೋರ (ಮೈಡಗಿ. ೩೭-೭೪೫). 
[ನೆಲಮಾಗಳಿ--ಚೋರ ?] 
ನೆಲಮಾಗಳಿಬೇರು (ನಾ). - ನೆಲಮಾಗಳಿ : ಮಾಗಳಿಗೆಣಸು, ನೆಲ 


ಮಾಗಳಿಬೇರು, ಅರಿಸಿನ. . . ಇನಿಷ್ಟನೂ ಪ್ರತ್ಯೇಕ ನಾಲ್ಕು 
ತೂಕವ ಸೇವಿಸಲು (ವೈದ್ಯಸಾ.11, ೫೩). 
[ನೆಲನಾಗಳಿ 4 ಬೇರು(-ಆ. ಬೇಂ್‌)] 
ನೆಲಮಾಗುಳಿ "ನೆಲಮಾಗಳಿ' ನೋ. 
ನೆಲಮಾಟ (ನಾ). ಕೆಲವು ನಿರ್ದಿಷ್ಟವಸ್ತು ಗಳನ್ನು ನೆಲದಲ್ಲಿ ಹೂಳಿ 
ಮಾಡುವ ಮಾಟಿ, ಮಂತ್ರ: ಸೇರಿದ ಕೆಲವು ಹಿರಿಯರು ಇದು 
ನೆಲಮಾಟಿವೆಂದರೆ . . . ಇನ್ನು ಕೆಲವರು ಇದು ಪಿಶಾಚಿಯ ಬಾಧೆ. 
ಯೆಂದೂ ಹೇಳತೊಡಗಿದರು (ಕಾಲೂರ. ೧೪ ಕಥಾಸಾರ). [ನೆಲ -ಮಾಟ) 
ನೆಲಮಾರ್ಗ (ನಾ). ೧. ಭೂಮಿಯ ಮೇಲಿನ ದಾರಿ; ರಸ್ತೆ. 
೨. ಭೂಮಿಯೊಳಗೆ ತೋಡಿರುವ ರಹಸ್ಯ ದಾರಿ; ಸುರಂಗ 
ಮಾರ್ಗ: ಕೋಟಿಯೆಂದೊಡನೆ ಇಂದಿನ ಬಹು ಜನರ ಕಣ್ಣೆ ದುರು ಬಂದು 
ನಿಲ್ಲುವುದೆಂದರೆ ಕೋಟಿಯ ಸುತ್ತು ಗೋಡೆ . . . ಬಹಳವಾದರೆ ನೆಲಮಾರ್ಗ 
(ಕರ್ಣಾಜ. ೪). [ನೆಲ ಮಾರ್ಗ] 
ನೆಲಮಾನು (ನಾ). ಒಂದು ಬಗೆಯ ಔಷಧಿ ಸಸ್ಯ: 
ಮೊಟ್ಟ ತೊಟ್ಟ . . . ಇಂತಿವೆಲ್ಲಮ' ಸಮಂ 
೧೬-೫೯). [ನೆಲ4-ಮಾವು] 
ನೆಲಮಾಳಿಗೆ "ನೆಲವಾಳಿಗೆ' ನೋ. 
ನೆಲನಿಂಂಡ (ನಾ). (?): ಎಳಮೆಯೊಳೆನ್ನ ಮೆಯ್ದ್ಸಿರಿಯಿನೊಳ್ಳೊಗ 
ಡೋಣಿಯಿನೋರೆನೋಟಡೊಳ್ಳೊಳಹಿನೆಳಲ್ಲು ಬಟ್ಟಿ ನೆಲನಿಂಂಡರೊಳಾ 
ಬಟಿಕಿಕೊರ್ವ ಗಂಡನಂ ತಳೆದು (ಚಿಕವಿ. ೬-೨೮೩). [?] 
ನೆಲಮಂಂಗುಹುಲ್ಲು (ನಾ). ಒಂದು ಬಗೆಯ ಸಸ್ಯ: 
೪೬-೯೭೧). [ನೆಲ ಮುಂಗ್ಳು -- ಹುಲ್ಲು( ಆ ಪುಲ್‌)] 
ನೆಲಮುಕ್ಕ, ತಸ (ನಾ). ೧. ಒಂದು ಬಗೆಯ ಹಾವು: 
ಬರಸಿಡಲ ಬಳಗದಂತೆ . . . ನೆಲಮುಕ್ಕನ ತೆಕ್ಕೆಯಂತೆ ಮಿತ್ತು ನಿನ 
ಮೊತ್ತ ದಂತಿರ್ದಸಂಖ್ಯಾತ ದೈ ೃತ್ಯನಾಯಕರ ಮಾಯಾಪ್ರಯೋಗಮಂ 
ಪ್ರತಿಹತಂ ಮಾಡಿ ಗೆಲ್ವುದು (ಜಗನಿ. ೧೫-೧೫ ನ) ; ಅಲ್ಲಿ ನೆಲಮುಕೃಃ ನೆನಿ 
ಸನ ಪಾವು ನೋಡನ್ಮು (ಸಾನಂಚ. ೪-೧೩೪, ರಗಳ), "ಮಣಕ? 
ಪರಾ. ೨. ಪಿಶಾಚಿ; ದೆವ್ವ: ಗಾಳಿಗರುಂ ನೆಲನುಕ್ಯ ಜಕ್ಕಿಯುಂ 
ಬರ್ಮನುಮೆಂದು ಜೀನನಧೆಗೆನ್ಮೊಡೆ ಕುತ್ತದ ದುಃಖದಿಂದೆ rd 
ದುಃಖಮಂ ಪಡೆವ ನಾರಕದು। ಖನಂನೆಯ್ದ ದಿರ್ಪರೇ (ಸದ್ಯಸಾ, 11, 
೮೨೮ ; ಶಾಸ್ತ್ರಟೀ, ೨೪-೩ ನೋ). ನೆಲಮುಕ್ಕು : ೨. ಅಂತು 
ಬೆಸನಂ ಬೇಡಿಕೊಂಡು ಬೀಬಿಕ್ಕೊಂಡು ನೆಲನುಂಕ್ಯನಂತೆ ನಭಕ್ಕೆ ನೆಗೆದು 
ಇರೆಯಿರೆ ಪಾನೆ ಕಾಲಗತಿಯಿಂ ನೆಲಮುಕೈನಿ 
ಪಂದದಿಂ ಹಿಮಂ ಬರೆಬರೆ ಬೆರ್ಚಿನಿಂ ಶಿಶಿರಮಾಗಿ ನಿನಿರ್ಚಿದುದು (ಪುಷ್ಪಪ. 
೬-೪೮); ಬಿನುಗೊಂಡಂ ನೆಲನುಂಕ್ಕು ಕಾಡುತಿಹುದೆನುತಂ (ಕಾಲೂರ. 


ವರಹ 


ನೆಲಮಾವು ನೆಲ 


ಕೂಡಿಟ್ಟು (ಖನುದ. 


(ಮೈ ಣಗ. 


(ಸಂರಿಾಮಾ, ೯-೧೨೩ ನ); 


೧೫೪-೩೩೯). "ನೆಲಗುಮ್ಮ |? ಪರಾ. [ನೆಲ ಮುಕ್ಕ] 
ನೆಲನುಕ್ಕು "ನೆಲಮುಕ್ಕ' ನೋ. ' 
ನೆಲಮುಂಚ್ಚಳ (ನಾ). ಒಂದು ಬಗೆಯ ಸಸ್ಯ: ನೆಲಮುಚ್ಚಳ, 


ನಾರುಂಬೇ ಳೆಸೊಪ್ಪು (ಮೈಔಔಗಿ. ೪೧-೮೧೯). (ನೆಲ ಮುಚ್ಚಳ ?] 


೪೯೩೩ 


30 


35 


40 


45 


ನೆಲವ 


ನೆಲಮುಚ್ಚಿಲು (ನಾ). .ಂದು ಬಗೆಯ ಔಷಧಿ ಸಸ್ಯ: ನೆಲ 
ಮುಚ್ಚಿ ಲು, ಹಸ್ತಿ ಪಾದ, ಹಕ್ಕರಿಕೆ, ಆನೆಕಾಲುಗಿಡ, ನಾಯಿನಾಲಗೆ ಗಿಡ 
(ಹಡಗಿ. ೩೩-೬೪೧). [ನೆಲ ಮುಚ್ಚಿ ಅ. /ತುಳು. ನೆಲಮುಚ್ಚಿ ಲ್‌] 

ನೆಲಮುಟ್ಟು (ಕ್ರಿ). ಭೂಮಿಯನ್ನು ಸೋಕು; ನೆಲವನ್ನು. 
ಸ್ಪರ್ಶಿಸು : ಕಣೆ ಸಂಜರದೊಳ್‌ ಎಆಗಿ ಭೀಷ್ಮನ್‌ ವಿಬ್ಮಂತೆ ನೆಲ 
ಮುಟ್ಟಿದೆ ಬಿಟಿಕಿಟ್ಟ ನಾನ್‌ (ಎಕ. ೪111, ಸೊರಬ. ೧೦-೮; ಸು,.800); 
ತಿಂತಿಣಿಯಾಗೆ ನಟ್ಟಿ ಕಣೆಯೊಳ್‌ ನೆಲಮುಟ್ಟಿ ದೆ ಮೆಯ್ಯೊಳತ್ತ ಮಿತ್ತ ೦ 
ತೆಜದಿರ್ದ ಪುಣ್ಣ ಳೆಸೆನಕ್ಕರದಂತಿರೆ ನೋಡಿ. ಕಲ್ಲಿನೆಂಬಂತೆವೊಲಿರ್ದನಟ್ಟ 
ವಣೆ ಕೋಲ್ಲಳ ಮೇಲೆಸೆದಿರ್ದ ನೀರಸಿದ್ಧಾಂತದ ಶಾಸನಂ ಬರೆದ ಪೊತ್ತ ಗೆ 
ಯಂತಮರಾಪಗಾತ್ಮಜಂ (ಸಂಸಭಾ. ೧೧-೪೬) ; ಧೈರ್ಯನಿಧಿ ಕೊಂಡ 
ಕುಂದಾಚಾರ್ಯರ ಚರಣಂಗಳೊಲೆದು ನೆಲಮುಟ್ಟಿದ ತಾಶ್ಚರ್ಯನುನ 
ಆಸಿದೆಂ (ಅರ್ಧನೇ. ಕಯ್ಯೊಂಬೆಯಂ ತೂಗೆ ನೆಲಮಂಟ್ಟ 
ಕುಂಬಿಟ್ಟು ಇಬ್ಬರೂ ನೆಲಮುಟ್ಟ ಅಡ್ಡ 
ಬಿದ್ದರು (ನಡೆದಾ. 1, ೪೩೭). [ನೆಲ4 ಮಟ್ಟಾ] 

ನೆಲಮುಟ್ಟುಗೂರ್‌ (ನಾ). ಒಂದು ಊರಿನ ಹೆಸರು : ಆಗ್ನೇಯ 
ಜಿಸೆ ಪುಲ್ಲಾಯಬಕಿ ದಕ್ಷಿಣದೆಸೆ ತಳ ಅಣ್ಣಯ್‌ ನೈರಿತ್ತೆ ಜಿಸೆ ನೆಲಮುಟ್ಟು 
ಗೂರ್‌ (ಎಕ. ೫ (5), ಮುಳಬಾ. ೩೨೮-೫೧; ಸು. 650). 
[ನೆಲ ಮುಟ್ಟೊಗ? 4-ಊರ್‌] 

ನೆಲಮುಳ್ಳಿ ಹಣ್ಣು (ನಾ). “ಮೇಲ್ಭಾಗದಲ್ಲಿ ಹಳದಿ ಬೀಜಗಳು 
ತುಂಬಿರುವ, ಕೆಂಬಣ್ಣದ ಒಂದು ಬಗೆಯ ತಿರುಳು ಹಣ್ಣು 
(ಬಿಡುವ, ಬಳ್ಳಿ ಗವಲುಗಳುಳ್ಳ, ಬಹು ವರ್ಷ ಇರುವ ಸಸ್ಯ)? 
ನೆಲಮುಳ್ಳಿ ಹಡ್ಡು'” (lai berry. ಇಂಕಸಿ). 

Uo ಮುಳ್ಳಿ? 4 ಹಣ್ಣು (ಎ ಪಣ)] 

ನೆಲವಖಟ್ಟುಗೂರ್‌ (ನಾ). . ಒಂದು ಊರಿನ ಹೆಸರು: ನೆಲ: 

ನುಟ್ಟುಗೂರ್‌' ಪ್ರತೀಚೀ ದೆಸೆ ಪೆದ್ದಾಣಯೆ (ಮೈಆರಿ, 

೯-೫೧; ?). “ನೆಲಮುಟ್ಟುಗೂರ್‌” ಪರಾ. 

[ನೆಲ ಮುಂಲ್ತಾಗ4 ಊರ್‌] 

ನೆಲಮೂಗಿ (ನಾ). ಒಂದು ಬಗೆಯ ಸಸ್ಯ: “ವಿಷಾಜೇ - ಔಷಧಿ, 

ಚೇಳುವಾಲಿ, ನೆಲಮೂಗಿ” .(ಓಷಧಿ. ೧೫೫). [ನೆಲ--ಮೂಗಿ?] 
ನೆಲಮೆಟ್ಟು| (ಕ್ರಿ). ಭೂಮಿಯನ್ನು ತುಳಿ ಮೆಟ್ಟು ಹಲವು 

ಸಮತಲದೆ ವಹಿಸುತಲೆ ಪ್ರಪಾತದಲೆ ಇಳಿದು ನೆಲಮೆಟ್ಟ ಭೈರನನ ತೆರ 

ಮೊರೆು (ಕಎಪು, ೩೧-೨). [ನೆಲ-- ಮೆಟ್ಟು |] 

'ನೆಲಮೆಟ್ಟು, (ನಾ). ಕುದುರೆಗಳ ಮೇಲೆ ಹಾಕುನ ತೆರಿಗೆ (?) : 
ನೆಲಮೆಟ್ಟನ ಭಾಯಿಯ ನಾಯಕನಿಂ ದೇನರ್ಗ್ಸಾ ಸ್ಥಳದ ನಾಲ್ಕುಂ 
ಕುದುರೆಯ ನೆಲನೆಟ್ಟ ೦ ಬಿಟ್ಟ ೦ (ಎಇ. ೫೪, ೩೨೨-೬೭; 1172); 
ಬಡಗಣಿಂ ಬಂದ ಕುದುರೆಗೆ ನೆಲಮೆಟ್ಟು ಹಾಗವೊಂದು (ಎಇ. 2೭111, 


೧-೧೪) ; 


(ಕಾಲೂರ, ೧೨೦-೨೫೧) ; 


೧೯೧೭, 


೨೧-೫೧; 1204). [ನೆಲ*ಮೆಟ್ಟೂ?] 
ನೆಲಯಿಪ್ಸೆ (ನಾ). ಒಂದು ಬಗೆಯ ಹಿಪ್ಪೆ: “ಭೂಪೀಲುಃ - ನೆಲ 
ಯಿಫ್ಪೆ (ಓಷಧಿ. ೧೧೨). [ನೆಲ ಇಪ್ಪೆ, (< ಇರ್ಫೆ)] 


ನೆಲರುದಲ್ರತ್ಲಿಹೂ (ನಾ). ಒಂದು ಬಗೆಯ ರುದ್ರಾಕ್ಷಿಹೂವು : 
ಕೆಂಪುಗೊಂಡೆ, ನೆಲರುದಾ ್ರಾಸ್ಷಿಹೂ (ಮೈಔಿಗಿ. ೪೦-೭೮೬). 
[ನೆಲ೬ರುಡ್ರಾಸ್ಷಿ4 ಹ್ಯೊ (<ಎಸ್ಕೂ)] 
ನೆಲವ (ನಾ). ಒಂದು “ಬಗೆಯ ಸಸ್ಯ: ಸಮಂದ್ರಸೋಗೆಬೀಜ 
ಉನ್ಮುತ್ತದ ಬೀಜ ನೆಲವದ ಹಗಿನು . .. ಇನಂ ಸಮಾನಂಗೊಂಡು 
ಭಂಗಿಯ ಸೊಪ್ಪಿನ ರಸದಿಂದ ಲೇಸಾಗಿ ಮರ್ದಿಸಿ (ಕುಮಶಾ, ೧-೨೬೫). 


"ಎಲವ' ಪರಾ. [?] 


ನೆಲನಕ್ಕೆ 


ನೆಲನಕ್ಕೆ “ನೆಲವಟಕ್ಕಿ” ನೋ. 

ನೆಲನಟ್ಟಿ (ನಾ).ನೆಲದ ಮಟ್ಟಿ,-ಪಾತಳಿ: ಫಟಸ್ಮಾನರದೊಳಗನೊಡೆದು 
ಕೆಚ್ಚನ ಹೊಲಕಿಯ ಕಡೆಗಾಣಿಸಿ ನುಕ್ಕಾದ ಹೊಜಿಗಣ ಹೊಟಿಕೆಯ ತಿಗುಡಂ 
ಕೆತ್ತಿ ಕಂಬನ ಶುದ್ಧೈಸಿ ನೆಲನಟ್ಟಕ್ಕೆ ಚದುರಸನನಿಂಬುಗೊಳಿಸಿ , , . 
ಕಂಬ ಎರವಿಲ್ಲದೆ ನಿಂದ ಮತ್ತೆ (ಸರ್ನನ. ೧೧೯-೬೧೭), [ನೆಲ+ ಮಟ್ಟ] 

ನೆಲನಣ್ಣ (ನಾ). ನೆಲಸಮ; ನಾಶ:: ಹತ್ತು: ತಲೆಯ ರಾನಣನ 
ಒಂದೆ ಅಂಜಿನಲಿ ಮಡುಹಿದ ಛಲದಿಂದ ಲಂಕಾದ್ವೀಪನ ನೆಲ [ಪಾಠಾಂ. 
ನೆಲೆ]ವಣ್ಣ, ಮಾಡಿದ (ಬಸನ. ೬೨೪) ; ಹೊಲೆಯ ಹೋಗೆಲೊ ನಿನ್ನ 
ಮನೆಗೇ ವಂಶ ನೆಲನಣ್ಣ ವಾಗುವದು ಕಣೆಗೆ ನಿನ್ನ ತಲೆಯನರಿಯದೆ ಬಿಡರು 
(ಪಾಂಡಚೆ. ೨೮-೩). [ನೆಲ”-ಬಣ್ಣ ] 

ನೆಲವತ್ತಿ, (ನಾ). ಒಂದು ಬಗೆಯ ಹತ್ತಿ :: ನೆಲನತ್ತಿ ಕದಳಿಯ ರಸ 
ದಿಂದ ಸೇವಿಸೆ' ಬಹುಮೂತ್ರ ಕಿಡುಗುಂ (ಸಾ: ಳ್ವಸಾಂ. ೨೧). 

[fox (ಸಟ ಇ) 

ನೆಲನಶ್ರ್ವಿ' "ನೆಲ್ಲನಕ್ತಿ' ನೋ. ' 

ನೆಲನತ್ತಿಗೆ (ನಾ). ಭೂಮಿಯ ಸಾಗುವಳಿದಾರ : ಬಾಹುಬಲ 
ವಿಲ್ಲದ ರಾಜಪುತ್ರನಂತೆ ತಕ್ಕುಗೆಟ್ಟು ಸೆಲಬಲನಿಲ್ಲದ ನೆಲವತ್ತಿ ಗನಂತೆ. 
ಕಟ್ಟು ಕಟಲ್ಲು (ಶಾಂತಿಪು. "೪-೩೦ ನ). [ನೆಲ--ಪತ್ತಿ ಗೃ] 

ನೆಲವನೆ, ನೆಲಮನೆ (ನಾ). ೧. ನೆಲದ ಅಡಿಯಲ್ಲಿ ಮಾಡಿದ 
ಮನೆ; ನೆಲದ ಮಟ್ಟಕ್ಕಿಂತಲೂ ಕೆಳಗಿರುವ ಮನೆಯ ಭಾಗ: 
ಆ ಗ್ರ್ರೇಯವರ ನೆಲನನೆಯಪ್ಪ ಸಿಸ್ತನೆಯು ಗಾರ್ಗಸಿಚಂ ಬಯೆಲ್ಲಳನ್‌ 
ಸೇರ್ವಿನಂ . . . ನಡೆದು. ಪೋಗು (ಬದ್ಧ ಪ್ರ. ೪೨-೯೧೧). ನೆಲಮನೆ : 
೧. ಅನಿಬರುಮುಂ ನೆಲಮುನೆಯೊಳಕ್ಸಿ 'ಸುಲ್ಲಲ್‌ ಪುಗುವನಿತು ಬಾಗಿಲಂ 
ಮಾಡಿ ಶರೀರದ ನೆಲಮನೆಯಲ್ಲಿದ್ದು 
ನೆರೆನಸ್ತು ನನಆ೪ ವುದಕ್ಕೆ ಕುಣುವಾವುದು (ಮೋಳಿಮಾ, ೫೩-೨೨೦) ; 
ನೆಲಮನೆಯೊಳೋಪಳೊಡನಯಿಿಲ ಜಿವಸಂ ಸುಖದಿನಿರ್ಪೆಯಂಗಜ ತಪ 
ದಿಂದೊಲೆದೊರ್ವೆಯೆ ಬಯಲೆಣೆಗಳೊಳಲಸದೆ ನೀಂಬೇಟ್ಜಿ ವಾಸದೊರ್ಳ 
ಸೈರಿಸುವಾ (ಬಂಹರಿ, ೧೪-೧೪) ; ಮುಕ್ತಾ ದೇವಿಯ ಕೈಹಿಡಿದು ತಾ 
ಅವಳನ್ನು ನೆಲಮನೆಯಲ್ಲಿಳಿಸಿದ ಕಾಪಾಲಿ (ಆಶ್ರಮ. ೫೩). ೨. (ಮು. 
ಬಂಡೆಯಲ್ಲಿ ಕೊರೆದು “ಮಾಡಿದ, ಕಲ್ಲಿನಿಂದ ಅಥವಾ, ಇಟ್ಟಿಗೆ 
ಯಿಂದ ಕಟ್ಟಿ ಮಾಡಿದ) ಸಮಾಧಿ ಗುಹೆ; ' ಗೋರಿ; ಜೊ 
ಹೊಳುವ ಗುಹೆ,ನೆಲಮನೆ'(56010116:ಇ058). ೩. ನೆಲಮಾಳಿಗೆ 
ಯ ಬಂದಿಖಾನೆ : (೪. [ನೆಲ ಮನೆ] 

ನೆಲನರ, "ನಿಲವರ' ನೋ. 

ನೆಲನರ್ಯ (ನಾ). ಮರಣ ಸ್ಥಳ; ಮರಣ ಭೂಮಿ: ಆಗಳಗುರ್ಪು 
ಮದು ತಮುಮಾಗೆ ನೆಲೆಯಿಂಂ ತಳರ್ದು ನೆಲವರದೆಡೆಗೆ ಕಾಲೊಯನ್ಲು ಮೆಂಬ 
ನಾಕ ನನ್ನಿ ಮಾಟ್ಬಂತೆ ಪೌದನಪುರಕ್ಕಾ ಕ್ಯಾಸನ್ನ ಮಾಗೆ ಬಂದು (ವರ್ಧಮಾ, 
೪೨೩ ವ); ಉದಯನವಾಂಶಕ, ಸತಿ ಮಾವುನೊಂದು ಮಂದಿರದೊಳಿರ್ದನಾ 
ಗೃ ಹಸಂಬಂಧದ ಭೂಮಿಯೊಳಾತಂ ಸಾಯದಿರಂ ಮಿಗುವನ್ನ ರೊಳರೆ ನೆಲನರ 
ದೆಡೆಯಂ (ಜಾತತಿ.' ೨೩-೨೨); "ಗೊತ್ತಾದ ಭೂಮಿ ; ಸಾಯುವ 
ನೆಲ” (ಜಾತಿ, ಕಹೀಶ) , [?] 

ನೆಲನರ್ತಿ "ನೆಲ್ಲವತ್ತಿ' ನೋ. 

ನೆಲನಲ, ನೆಲಬಲ (ನಾ). ೧. ಡೊಡ್ಡ ಸೈನ್ಯ ; ಮಹಾಬಲ (?): 
ನೆಲವಲನೆನೆನ್ನ ದಲ್ಲದಿದು ಪೆರ್ಬಲನೆಂಡಿ ದೋಃಪ್ರತಾಪದಿಂ ಗಿಲಿಗಿಲಿಗಂಬ 
ವಾಡಿಸುವನಾಹನದೊಳ್‌ ಕಲಿ ಬಿಟ್ಟದೇವನ್‌ (ಎಕ. ೩11, ಚಿಕ್ಕನಾ. 
೪೩-೧೭; 1171); ನೆಲನಲ; ಪಫೆರ್ನಲ; ಭುಜಬಲ (ಕನುದ, ೨೯೮ 
ಸ್ರಯೋ). ನೆಲಬಲ: ೨. (?) : ಬಾಹುಬಲನಿಲ್ಲದ ರಾಜಪುತ್ರ 


(ನೆಡ್ಡಾರಾ, ೧೮೨-೯) ; 


೪೯೩೪ 


15 


20 


30 


35 


40 


25: 


ನೆಲವಿಡಿ 


ನಂತೆ ತಕ್ಕುಗೆಟ್ಟು ನೆಲಬಲನಿಲ್ಲದ ಸೆಲವತ್ತಿ ಗನಂತೆ ಕಟ್ಟು 
(ಶಾಂತಿಫು, ೪-೩೦ ನ), [ನೆಲ--ಬಲ್ಯ| 

ನೆಲನಳಿ (ನಾ). ಒಂದು ಬಗೆಯ ತೆರಿಗೆ, -ಸುಂಕ; ಭೂಕಂದಾಯ: 
ಭಂಡಿಯ ಬತ್ತದ ಸುಂಕ ಉಪ್ಪರ ನೆಲನಳಿ ಅನುಪು ಆಳು ಆರ [ಕಾ]ಣಿಕೆ 
ಕಡಾಯಉು , , , ಇಂತಿಷ್ಟಉ .. . ಬರದು 
IX-ii, ೪೩೮-೧೫ ; 1417), [ನೆಲ ಬಳಿ, ( ಇ ಬಲ್ಲಿ)] 


ನೆಲನಟಿಕ್ಕಿ, ನೆಲವಕ್ಕೆ (ನಾ). ೧. ನೆಲದ ಮೇಲೆ ಮಲಗುವುದು; 


ಕಟಲ್ಲು 
ಹಿ 


ಕೊಟೆಉ (ಸೌಇಇ, 


ಭೂಶಯನ : ಪಂಚಶಯ್ಯೆಯೊಳಗೊಜಿಗುವಿಂಬದುವೆತ್ತ ಹಾ ಸರಲ 
ಮೊನೆಯೊತ್ತೆ  ನೆಲನಬಕ್ಕಿ(ಕೈ)ಿಯಿರವೆತ್ತ (ಜೀನಸಂ. ೧೨೦-೧೪). 
ನೆಲನಕ್ಕೆ : ೨. [ಜೈ ನ] ಮುನಿಗಳು ಆಚರಿಸಬೇಕಾದ ಇಪ್ಪ 


ತ್ತೆಂಟು ಟ್‌ ಒಂದು; ನೆಲದ ಮೇಲೆ ಮಲಗು 
ವುದು; ಐ “ಗುಣ-೨೮ ; : ಪಂಚಾಣುವ್ರ ತಗಳು, ಪಂಚಸವಿತಿ, 
ಸಂಚೇಂದ್ರಿಯಸಂಯನು, ಸಡಾನತ್ಯಕಗಳ್ಳು, ಸ್ನಾನಾಭಾವ, 
ಭೂಮಿಶಯನ, ನಗ ತ್ವ ಕೇಶೋತ್ಪಾ' ಟನ, ಏಕಾಶನ, ದಂತ 
ಧಾವನಾಭಾವ, ಸ್ಥಿತಾಶನ” (ಶಿ ಶೀನ. ೧೫೧): ಲೋಚುಂ 
ಪುಡದುದಂ ಮಾಯದುದಂ. ನೆಲನಕ್ಕೆಯಂ ಹಲ್ಲಂ ಸುಲಿಯದುದಂ . , . 
ಎಂದಿಪ್ಪ ತ್ತೆ [ಟು ಮೂಲಗುಣಂ (ಶಾಸ್ತ್ರ ಟೀ, ೭೨-೧) ; ನೆಲವಕ್ಕೆ ಮೊದ 
ಲಾದ ಮೂಲಗುಣಗಳು ನೆಗ್ಗಳಿಸಿದುತ್ತರ ಗುಣನಿಚಯ ಹಲವಿವು ಧ್ಯಾನಕೆ 
ಹೊಜಸಹಕಾರಿಗಳೆಲೆ ಭವ್ಯರಿರ ಕೇಳಿರೆಂದ (ಭರಚ, ೭೦-೮೬). 
[ನೆಲ -- ಪಟ್ಕಿ] 

ನೆಲನಾಸು “ನೆಲೆವಾಸು? ನೋ. 

ನೆಲನಾಳ್‌ *ನೆಲೆವಾರ್ಟಿ' ನೋ. 

ನೆಲವಾಳಿಗೆ, ನೆಲಮಾಳಿಗೆ (ನೌ). ೧. -ನೆಲಮನೆ: ಎಸಟ ಪಸೆ 
ಗಳೊಳಂ ಪಳುಕಿನ ನೆಲವಾಳಿಗೆಗಳೊಳಂ ಧಾರಾಗೃ ಹಂಗಳೊಳಂ ಜಲ 
ಮಂಟಸಂಗಳೂಳಮೆಂತುಮಾ ಸಂತಾಪಮಂ ಸಂತಯಿಸಲಾಣದೆ(ಕಾದಂಉ, 
೭೭೩) ; ತನ್ನ ನೆಲವಾಳಿಗೆ [ಪಾರಾಂ, ನೆಲಮನೆ]ಯೊಳಿರ್ದ ಸೊನ್ನೆಟ್ರ 0 
ತೋಜದೊಡನರ್‌ ಬೆಕ್ಕಸಮಾಗಿರ್ದಿಂತೆಂದರ್‌ (ಜೀನಸಂ. ೧೪೯-೩೧ ವ); 
ರಾತ್ರಿಯೊಳಾಂ ಕನ್ನ ನ್ಯ ಸೋಗುತಿರ್ಸಲ್ಲಿ ವಿಳಾಸದೆ ಕಂಡೆನೊಂದು 
ಸರಾಗ (ಕರು. ೯-೧೧೯); ಈ ಅರಮನೆಗೇ ಸೆಲವಾಳಿಗೆಗಳ್ಲೆ ಏರಿ 
ಬಂದಿರುವ ಮಧುವಂದ್ಯಭಾಣ್ಣ। ಗಳೂ, , . ಉಬ್ಬಿ ವಿಜೃಂಭಿಸುತ್ತಿರು 

ನಾಗ (ಬೆಟ್ಟ ಅ. ೨೧-೧೦). ನೆಲಮಾಳಿಗೆ : ೧. ಬ ನ ರೂಪನಲಃ 
ಯಲಾಜದಿರ್ಕುಮೆಂದು ಪಿರಿದಪ್ಪ ಪೊನ್ನೆಟ್ನ ೦ ಮಾಡಿ ನೆಲಮಾಳಿಗೆಯೊಳ್‌' 
ಬಯ್ತಿಟ್ಟು (ಜೀನಸಂ, ೧೪೮-೩೦ ವ) ; ಕೊಲಿಸು ರಾಮನನೆಂಡು ಬಲಿದು 
ಮಂತ್ರಿಗೆ ಪೇಳಲನನು ನೆಲಮಾಳಿಗೆಯೊಳಿಟ್ಟ ನನ 'ಕೊಲಿಸಿದೆನೆಂದು ನೆಲೆ 
ನೋಡಲ ಸುದ್ದಿಯನು ಕೇಳಿ (ಕುಂಸಾಂ. ೧-೮೮) ; ಹಲರೆಳಕಿಯದ ನೆಲ 
ಮಾಳಗೆಯೊಳಗೊಬ್ಬ ಬೆಳಗಿದ ದೀವಿಗೆಯಂತೆ ಕಲಿಲಾರಿ ಬಲ್ಲ ತಾ ಇ ಬಲ್ಲನನ್ನರು 
ಕಾಣರೊಳಗಿದ್ದು ಡಾತ್ಮ ಪ್ರ ಪ್ರಕಾಶ (ಭರಚ. ೭೨-೪೧) ; ಮಂದಾರಮಾಲೆ 
ಯಿರುವ ಬಳಿಯಂ ತೀಯ ಯಾವ ನೆಲಮಾಳಿಗೆಗಳಲ್ಲಿ ಬಚ್ಚಿ ಟ್ಟು 
ಯಿರುವನೊ (ಸೌಗಂಧಿ, ೪೫೨-೧); ಹಣತೆಯ ಕುಡಿ ಬೆಳಗುವುದಲ್ಲಿ 
ಸೂರ್ಯನು ' ಬೆಳಗದ ನೆಲನಾಳಿಗೆಯನು 
೨. ಕಣಜ; ಹಗೇವು: “ಗರ್ತಃ .. 
ಹಗೇವಿನ ಹೆಸರುಗ (ಸಿದ್ಧಾಂತಿ, ೭೧). 
[ನೆಲ-- ಮಾಳಿಗೆ. /ತಮಿ. ನಿಲಮಾಳಿಕೈ] 

ನೆಲನಾಳು «ನೆಲೆವಾಟ್ಜ ನೋ. 

ನೆಲನಿಡಿ, `ನೆಲಹಿಢಿ (ಕ್ರಿ). ೧. ಭೂಮಿಗೆ ಅಂಓಕೊಂಡಿರು, -- 
ಹೊಂದಿಕೊಂಡಿರು : ನೆಲವಿಡಿದು ಹನ್ಮುದಂಬೋ ದನನ ಕಡಲಳಿಯೆ 


(ಇಂಚಿಾಪ, ೧೩೮-೮೦). 
ನೆಲಮಾಳಿಗೆ ಅಥವಾ 


ನೆಲವೀಡು 


ನೊಲವಿಂದ ಕಾಯೆಲೆಂದಾರೆಯ್ಲರೊದಗಿ (ಕಾಲೂರ. ೯೯-೧೯೭) ; ತಲೆ 
ಹೆಗಲ ಕೈಗಳಂ ತಿಕ್ಕಿ ಸುಯಿಲೆಳೆದು ನೆಲನಿಡಿದು ಕುಳಿತೊಡನೆ ನಾಡೆ 
ಬಂದಿತು ನೋಡೆ (ಕಾಲೂರ. ೧೦೨-೨೦೬). ನೆಲಹಿಡಿ: ೨. ತಳ 
ಸೇರು; ನಾಶವಾಗು : ಮನುಷ್ಯನು ಅಶೆಯೆಂಬ ಪ್ರವಾಹದೊಳಕ್ಕೆ 
ಸಿಕ್ಕಿ ಕೊಚ್ಚಿ ಕೊಂಡು ಹೋಗಬಾರದು. ಹಾಗೆ ಹೋದರೆ ಅವನು ಎಲ್ಲಿ 
ಯೂದರೂ ಸುಳಿಗೆ ಸಿಕ್ಕಿ ಗುಟುಕುನೀರು ಕುಡಿದು ನೆಲಾ ಹಿಡಿಯುವುದೇ 
ಸರಿ (ಸೀಗಟ್ಟು, ೧೧೭). ೩, ಹಾಸಿಗೆ ಹಿಡಿ: ಕ್ರಮವಾಗಿ ಜ್ವರವು 
ಹೆಚ್ಚಾ ಯಿತು--ಕಡೆಗೆ ನೆಲ ಹಿಡಿದು ಮಲಗಿದಳು (ದೇವೀಚೌ. ೨೭) ; 
ತುಳಸಿ ಗಾಯ ಹೊಂದಿ ಅಶಕ್ತನಾಗಿ ನೆಲ ಹಿಡಿಯದಿದ್ದರೆ ಅತನು ಲಾರಿ 
ಯವರಿಗೆ ಏನಾದರೂ ಮಾಡುತ್ತಿದ್ದ. ಆದರೆ ಅನನು ನೆಲ ಹಿಡಿದ 
(ಜಮಾನ್ನಾ. ೪೫). ೪. (ಆಲಂ) ಕುಗ್ಗು ; ಕುಸಿ; ನಿರ್ನಿಣ್ಣ 
ವಾಗು : ಸಾಲದ ಹೊರೆಯಿಂದ ನೆಲ ಹಿಡಿದಿದ್ದರು (ಪ್ರೇಮಾಶ್ರ. ೨೪೮) ; 
ಅಪೀಲು ಮಾಡಲು ಹಣವಿಲ್ಲ ಎಂದು ನೆಲಹಿಡಿದರೂ ತಾನೇ ನೆಚ್ಚ ಮಾಡಿ 
ಅಪೀಲು ಮಾಡಿದರು (ನುನೆಜೆ. ೯). [ನೆಲ -- ಸಿಡಿ] 

ನೆಲವೀಡು “ನೆಲೆವೀಡು” ನೋ. 

ನೆಲವು "ನೆಲುವು' ನೋ. 

ನೆಲವುಟ್ಟು (ನಾ). ಭೂಮಿಯ ಮೇಲೆ ಜನನವಾದುದು : 
ಇನ್ನೊರ್ವನನ್‌ ನೋಡಿರ್ದಪೆನ್‌ . . . ಆ ಬಿತ್ತರದ ಸೈಲೀಷಿಯದ 
ಗವಿಗಳಾ ನೆಲವುಟ್ಟು ನೆಲಸಿಗನನುಗ್ರನನ್‌, ಘೋರ ಶತಶಿರದ ಟೈ ಫೊನ್‌ 

(ಬದ್ದಪ್ರ. ೨೦-೪೦೮). [ನೆಲ--ಪುಟ್ಟ್ಟು] 

ನೆಲವುತ್ತು (ನಾ). ಭೂಮಿಯೊಳಗಿರುವ ಹುತ್ತ : ಸೆಲವುತ್ತಿ ನೊಳ್‌ 
ಪೊನಲು ಪುಗೆ ಪಾವು ಪೊಲಮಟ್ಟು ಪೆಡೆಗಳಂ ಕೊಡೆಗಳಂತೆತ್ತಿದುವು 
ಕಡೆಸಟ್ಟು (ಅನಂಪು. ೯-೧೬ ರಗಳೆ), [ನೆಲ+ಪುತ್ತು ;] 

ನೆಲವುನಿಡಿ (ಕ್ರಿ). ನೆಲುವಿನಲ್ಲಿ ಒಂದರ ಮೇಲೊಂದಿರು : ಅಡಕಿಲ 
ಮಡಕೆಗಳೆಂಟುಂ ಬೆಡಂಗು. ನಿಲೆ ನೆಲವುನಿಡಿದು ನಿಲ್ವಂತೆಂಟುಂ ಪೊಡವಿ 
ಗಳಂ ತಾಳ್ವಿ ದುವೋಗಡಿಸದೆ. ಮೂಯುಂ ಮಹಾನಿಲಂಗಳ೯ ಕ್ರಮದಿಂ 
(ಶಾಂತಿಪು. ಗ [ನೆಲವು ( ಎಸೆಲುವು)--ಸಿಡಿ,] 

ನೆಲನೆಂಬು (ನಾ). ಒಂದು ಬಗೆಯ ಸಸ್ಯ; ಬಿರಟು, 'ಪಾದರು, 
ನೆಲವೆಂಬು, ಗಂಟುಕಾಲು, ಕೆರೇಹಿಫ್ಪ ಲಿ (ನಮ್ಮನು.೨೩೮). "ನೆಲಜೀವು' 
ಪರಾ. [4-ಶಮಿ. ನಿಲನೇಮ್ಬು] 

ಸೆಲನೆಣ್‌, ನೆಲವೆಣ್ಣು (ನಾ). ಭೂದೇವಿ; ಭೂಮಿ ; ತಳೆದಳೊ 
ಸತಿಯಂ ಸೆಲನೆಣ” ಬಳೆದನುರಾಗದೊಳೆ ಹೃ ದಯದಿಂದೆಂಬಿನೆಗಂ ಥಳ 
ಥಳಿಪ ರತ್ನಕುಟ್ಟ ಮುತಳದೊಳ್‌ ಪೊಳೆದತ್ತು ರೂಪು ಭೂಪೋತ್ತನುನಾ 
(ಕಾದಂಪೂ, ೩೩) ; ಅಳಿಮಾಳೆ ಬಳಸಿದೀ ಪೂವಲಿಯಲರ್ಗಳ್ಳುರುಳ ಚಿನ್ನ 
ಪೂನಿನ ಚಿಬ್ಬಂ ನೆಲನೆಣ್ಣಿ ಪಡೆದಿದೇಂ ಕಣ್ಮಲರನಲರ್ಚಿದುವೊ ಮಣಿ 
ಮುಯಾಂಗಣತಳದೊಳ್‌ (ನರ್ಧಪು, ೫-೫) ; ಸೆಲನೆಣ್ಣಂ ಚತುರಂಬುರಾಶಿ 
ರಶನಾಳಂಕಾರೆಯಂ ವಿಕ್ರಮಾತುಲಸೌಂದರ್ಯದಿನಿಂತಂ, ಕೂರಿಸಿ ನಿಜ 
ಚೈ ತ್ರ್ರಾಮಳಚ್ಛ್ರಾ ಯೆಯೊಳ್‌' ನಿಲಿಸಿಟ್ಟಂ ಸತತಂ ಸಮಗ್ರವಿಭವಂ ವಿಶ್ವಂ 
ಭರೋರ್ನಿಶ್ವರಂ (ಕುಸುಮಾ. ೩-೩); ನೆಲನೆಣ್ಣ ಗಿರಿಸಿತಂಬಸ್ಕಲಮದು. 
(ಊಜಶೇ,. ೬-೨೪). ಸೆಲನೆಣ್ಣು : ರತ್ನಾಳರ ನೆಲನೆಣ್ಣಿ ನುಡೆಯ. 
ಮೇಖಲೆಯಂದದೆ ಪರಿವೇಷ್ಟಿ ಸಿರ್ದುದನೇಕಸಂಭ್ರ ಮನನೇನೆಂಬೆ (ಮೋಹತ. 
೨-೪); ನಲ್ಮೆಯಿಂ ನೆಲನೆಣ್ಣು ನೀಡುವಳ್‌ ಕಣ್ಮುಚ್ಚಿ ನಿಲ್ಲದಾ 
ಕೈವುರುಳ್‌, ಹೊಳಲ ಬಾಯಲ್ಲಿ (ಕಾಲೂರ,೨೭-೧೭). "ನೆಲನೆಣ್ಮಗಳ? 
ಪರಾ. [ನೆಲ4-ಪೆಣ್‌] 

ನೆಲನೆಣ್ಮು "ನೆಲನೆಣ್‌' ನೋ. 

ಸೆಲನೆಣ್ಣುಮಗಳ್‌ "ನೆಲವೆಣ್ಮಗಳ್‌' ನೋ. 


೪೯೩೫ 


0 


20 


30 


35 


4 


45 


ನೆಲಸಮ 


ನೆಲನೆಣ್ಮಗಳ್‌, ನೆಲವೆಣ್ಣು ಮಗಳ್‌ (ನಾ). ಭೂಮಿಯ ಮಗಳು; 
ಅವನಿಜೆ ; ಸೀತೆ : ಲಕ್ಷ್ಮಣಾಗ್ರಜನವಂ ನೆಲವೆಣ್ಮಗಳಿಗಿನಿಯನರ್ಯ | 
(ಶ್ರೀರಾಮಾ, ನೆಲವೆಣ್ನು ಮಗಳ್‌ : ನೆಲನೆಣ್ಣು 
[ಸಾ39೦, ಣ್ಣ ]ಮಗಳಿರುತಿರ್ದ ರಾಜಮಂದಿರಕೈದಿ ಕಣ್ಣೊಳೀಕ್ಷಿಸದೆ ತಲೆ 
ವಾಗಿ ದೂರದೊಳೆ ನಿಂದಾ ಸೀತೆಗಿಂತೆಂದನು (ಜೈಮಿಭಾ: ೧೮-೬೦). 

[ನೆಲನೆಣ್‌ -- ಮಗಳ್‌] 

ನೆಲವೊಡಿಗೆ (ನಾ). ಒಂದು ಗ್ರಾಮದ ಹೆಸರು: 
ಪಶ್ಚಿಮೇ ತೀರೇ ನೆಲವೊಡಿಗೆ ನಾಮಗ್ರಾಮರ್ಮ (ಮೈಆರಿ- ೧೯೦೯, 
೨-೧೪ ; 749). [ನೆಲ -- ?] 

ನೆಲವೊರೆಗೆ (ನಾ). ಲೋಕವನ್ನು ಪಾಲಿಸುವನನು ; ಭೂಮಿ 
ಯನ್ನು ರಕ್ಷಿಸುವವನು ; ರಾಜ ಪಲಗಣ್ಣಂ ಪಾಟಿಂಬಳೆ 
ಗೈಯಂ ನೆಲವೊರೆಗಂ ಬೆಂತರಬಲ್ಲಹನುಜ್ಞ ಲಿಸುವ ಜೋಯಿಸಂಇಣ್ಮಂ 
ವಿಗದರಸಂ ಮೊದಲಾಗಿ ಸಲೆ ಸೊಗಯಿಸುವ ಶತೇಂದ್ರರ್‌. , . 
ಜಿನಪನ ಗಂಧಕುಟಯೊಳೆಡೆಗಿಲಂದಿಹುದು (ಜಯಕಾ. ೧೬-೩೯). 

[ನೆಲ-"-ಪೊರೈ---ಗ್ವ] 

ನೆಲವೊಣಕೆ (ನಾ). ಭೂಮಿಯ ಹೊರೆ; ಭೂಭಾರ : ನೆಲವೊ 
[ಪಾಂ9ಂ, ದೊ]ಅಕ್ಕಿಯಂ-ತಾಂ ತಳೆದೆಮ್ಮಲಸತೆಯುಂ ಕಳೆದು ಪೊಲಕಿದುದೀ 
ಗಿರಿಯೆಂದಾ ನೆಲದಳದ ಕರಿಗಳೇಳ್ತಂದಲಸದೆ ಸೇವಿಪವೊಲದಣಿಕೊಳಾನೆ. 
ಗಳೆಸೆಗುಂ (ರಾಜಶೀ. ೫-೬೪). [ನೆಲ --- ಪೊಜಕಿ] 

ನೆಲಸಂಪಗೆ, ನೆಲಸಂಪಿಗೆ (ನಾ). ಒಂದು ಬಗೆಯ ಸಂಪಿಗೆ ಗಿಡ 
ಮತ್ತು ಅದರ ಹೂವು: ನೆಲಸಂಪಗೆಪೂ ವಿಲಸಿತಮಾಯ್ತ ಮಮ 
ಪುಷ್ಪ ನಾಟಿಯೊಳಾಗಳ/ (ಹಾಲಾಸ್ಯ್ಯ. `೧-೪೨೯೦). ನೆಲಸಂಪಿಗೆ: 
ಮರಸಂಪಿಗೆಯನು ನೋಡಿಹ ಜನಗಳು ನೆಲಸಂಪಿಗೆಯನು ಕಂಡಿಹಿರೇ ? 

ಸುಗಂಧರಾಜ, ನೆಲಸಂನಿಗೆ, ಸಂಧ್ಯಾರಾಗ 


೨೭೨-೨೩೩). 


ಭೈ ಮರಥೀನದೀ 


(ಮಂಬಿನಾ, ೮೪-೨) ; 
(ಮೈಡಗಿ, ೬೩-೧೨೮೨). 
[ನೆಲ + ಸಂಪಗೆ. / ತಮಿ. ನಿಲಚ್ಚಮ್ಪ೫್ಳಿ ; ತುಳು. ನೆಲಸಂಪಯಿ ; 
ತೆಲು. ನೆಲಸಂಸೆಗ] 

ನೆಲಸಂಪಿಗೆ *ನೆಲಸಂಪಗೆ' ನೋ. 

ನೆಲಸಕ್ರೆಗಡ್ಡೆ (ನಾ). ಒಂದು ಬಗೆಯ ಗಡ್ಡೆ; (ಮೈಡಗಿ, ೫೨-೧೦೩೫). 

[ನೆಲ-*ಸಕ್ರೆ(-ಆ.ಸಕ್ಕರೆ) -- ಗಡೆ] 

ನೆಲಸಔ(ನಾ). ಸ್ಥಳ; ನಿವೇಶನ : ನರ್ಷಕ್ಕೆ ಮರದಲೊಂದಡಕೆ 
ಎಲೆಯ ಸುಂಕ ಮನೆಯ ನೆಲಸಣಂ ಮೂಡಣ ಪೆರ್ಬಾಗಿಲಿಂ ಪೊಅಗು ತೆಂಕ 
ಸೇತುನಿನ ಬಡಗಣ ಕೋಡಿಂ ಮೂಡ ದೇವಾಲಯೆಂ (ಎಕ. ೪11, ಶಿಕಾರಿ. 
೨೦-೧೬; 1032); ಅನೋ ಬಳ್ಳಿಯ ತೋಂಟಿ ಪನ್ನೆರಡು ಮನೆಯ 
ನೆಲಸಣವೆತ್ತು ಗಾಣ ೧ ಕೈಗಾಣ ೧ (ಸೌಇಇ. IX-i, ೧೦೭-೧೫; 1050); 
ಮಾರಸಿಂಗಗಾವುಣ್ಣಂ' ದೇವರ್ಗ್ಗೆ ಬಿಟ್ಟಿ ನೆಲಸಣ (ಸೌಇಇ. ೫1-i, 
೧೪೯-೩೫; 1100); ಹಿರಿಯ ಕೆಲಕಿಯ ಕೆಳಗೆ ತೋಂಟ ಕಂಮ್ಮ ೧೨ 
ಮನೆಯ ನೆಲಸಣಂ ೧೨ ಆ ನಲ್ಲಿಗನ ಗಾಣ ೧. (ಎಕ. ೪11, ಶಿನಮೊ. 
೫೭-೬೯; 1115). [ನೆಲ-- 1] 

ನೆಲಸಮ (ನಾ). ಭೂಮಿಯ ಮಟ್ಟಿ; ನೆಲದ ಸಮತಳ : ನೆಲಸನು 
ಕೆಡನಿಸಬೇಕಂತೆ ! ಎಸ್ಟು ಹಿಂದಿನಿಂದ ಬಂದ ಮನೆ ! (ಯೋಧಪ್ಪು. ೨೭). 

ನೆಲಸಮ ಮಾಡು - ಭೂಮಿಯ ಮಟ್ಟ ಮಾಡು ;' ನಾಶ 

ಗೊಳಿಸು : ನೆಲಸಮ ಮಾಡಿರಿ ಕತ್ತಲೆಗೂಡನು ಜಗಳನ ಬೆಳಸುವ 
ಭೇದದ ಬೀಡನು (ಕವಿಸೋ. ೧೪-೧೩); ಈ ಬಾರಿ ಶ್ರೀರಂಗಪಟ್ಟಣ 
ನನ್ನು ನೆಲಸಮ ಮಾಡದೆ ಬಿಡುವುದಿಲ್ಲವೆಂದು ಹೇಳುತ್ತಾರೆ (ದೌಲತ್‌. 


೩೭೩). [ನೆಲ--ಸಮ್ಯ] 


ನೆಲಸರಿ 


ನೆಲಸರಿ (ನಾ). ೧. ಭೂಮಿಯ ಮಟ್ಟಿ, ೨. (ಆಲಂ) ನಾಶ; 
ನಿರ್ನಾಮ: ಬಲನಿಂದೆ. ಬಂದುದದ್ರಿ ಪುಡಿಯಸ್ಪಿ ನಮಂಗ್ಗ ದರಣ್ಯಮೆಲ್ಲಮಂಂ 
ನೆಲಸರಿಯಪ್ಪಿ ನಂ ಘನತರಂಗಿಣಿ ಸಂಕಿಳಮಾಗುತಿರ್ಪಿನಂ (ರಾಜಶೇ, ೬-೩೪). 

[ನೆಲ+ಸರ,] 

ನೆಲಸರಿಸ (ನಾ). - ನೆಲಸರಿ ೨ : ಬಸದಿಗಳ ನೆಲಸರಿಸನಸ್ಪ ೦ತ ಕಿತ್ತು 
ಪಾಳ್ಕ್ಮಾಡಿ (ಸಾಸೋಪು. ೪-೧೧೭). [ನೆಲ ಸರಿಸ] 

ನೆಲಸಿಂದ (ನಾ). ಒಂದು ಬಗೆಯ ಔಷಧಿ ಸಸ್ಯ: ನೆಲ 
ಸಿಂಥ£ದೆ], ಸಿಹಿಹಾಲೆಯ ಬೇರು, ಕಿಜಂಕಳ್ಳಂಗಡಲೆ, ಚಟ್ಟಾ ಮುಟ್ಟ; 
ಇಷ್ಟ ನೂ ಪ್ರತ್ಯೇಕ ಹತ್ತು ಹಲಗಳ ಚಿನ್ನಾಗಿ ಒಣಗಿಸಿ, ಜಜ್ಜು ಗುಟ್ಟ 
(ನೈದ್ಯಸಾ, 1, ೪೧೫). [Rೆಲ4ಸಿಂದೃ] 

ನೆಲಸಿಗ (ನಾ). ನೆಲಸಿದವನು ; ನೆಲೆ ನಿಂತವನು : ಇನ್ನೊ ರ್ನನನ” 


ನೋಡಿರ್ದಪೆನ್‌ . . . ಆ ಬಿತ್ತರದ ಸೈೈಲೀಷಿಯದ ಗನಿಗಳಾ ನೆಲವುಟ್ಟು 
ನೆಲಸಿಗನನುಗ್ರನನ್‌, ಘೋರ ಶತಶಿರದ ಟೈ ಫೊನನ್‌ (ಬದ್ಧ ಪ್ರ ೨೦-೪೦೮). 
[ೆಲಸು, +-ಇಗ] ಸ 


ನೆಲಸಿನಚೆಕ್ಳಿ (ನಾ). ಒಂದು ಬಗೆಯ ಸಸ್ಯ: *ಭೂಚುಕ್ರಃ-- 
ನೆಲಸಿವಚೆಳ್ಳೆ” (ಓಷಧಿ. ೧೧೨). [ನೆಲ ಸಿನಚೆಳ್ಳೆ ] 
ನೆಲಸ್ಕು, ನೆಲೆಸು (ಕ್ರಿ). ೧. ನೆಲೆ ನಿಲ್ಲು; ನೆಲೆಯೂರು ; ನೆಲೆ 
ಗೊಳ್ಳು : ನೆಲಸಿದ ಕಾನ್ಯಂ ಕಾವ್ಯಕ್ಕೆ ಲಕ್ಷಣಂ ಸತತಮೆಂದೆ ಪಟ 
ಗನ್ನಡಮಂ ಪೊಲಗೆಡಿಸಿ ನುಡಿವರಾಗಮುಬಲಹೀನರ" (ಕವಿರಾ. ೧-೪೮); 
ತುಂಗಭದ್ರ ನೆಂಬೊಂ ಧನಶ್ರೀಯೆಂಬ ಮಹಾದೇವಿಯ ಗರ್ಭ 
ದೋೊಳ್‌' ನೆಲಸಿದಂ (ನಡ್ಡಾರಾ. ೧೫೭-೧೨); ನಿನ್ನ ಲೀಲಾಲಸದೃ ಸ್ಟ 
ಪಾತಮೆರ್ಜಿಯೊಳ್‌ ನೆಲಸಿರ್ದುವು (ಆದಿಪು. ೩-೨೩) ; ಪವನಂಗೆ ಪುಟ್ಟಿದಂ 
ರಾಘನನಣುಗಾಳ್‌ ತ್ರಿಣಯನಾಂಶಮೆನಿಸಣುವಂ ಪಾಂಡವಕೇತುದಂಡ 
ದೊಳ್ಳೆ ಲಸುವುದಾವಗ್ಗ ಳಿಕೆ ಕಸಿಗೆ ಚಪಲತೆ ಸಹಜಂ (ಗದಾಯು. ೩-೪೧); 
ಶ್ರೀ ನೆಲಸೆ ನಕ್ಷದೊಳ್‌ ವಾಕ್‌ಶ್ರೀ ನೆಲಸೆ ನಿಜಪ್ರಸನ್ನಮುಖದೊಳ್‌ 
ವಿಜಯಶ್ರೀ ನೆಲಸೆ ಭುಜದೊಳೊಪ್ಪಿ ದನಾ ನರಪಂ ಸರಸಚತುರಕನಿಕುಲ 
ತಿಳಕಂ (ಬಾಧಪು. ೨-೧). ೨. (ಕಾಯಂ ಆಗಿ) ವಾಸಿಸು; ವಾಸ 
ಮಾಡು : ಫೆಸರೊಳ್‌ ಲಕ್ಷಿ ಯೆನಿನ್ನೆಗಂ ನೆಲಸಿ ತಾಂ ದುರ್ಯೋಧ 
ನೋರಸ್ಸ ಎಳೌನಸಥಂ ದ್ರೋಣನದೀಜ ಕರ್ಣಭುಜನೀರ್ಯಾವೇಸ್ಟಿ ತಂ 
ಮಾಡೆ ಸಂತಸದಿರ್ದೆಂ (ಸಂಸಭಾ.೧೩-೧೦೦) ; ರ[ಟ್ಟಿ ತಿಳ]ಕಂ ಶ್ರೀಮಾನ್ಯ 
ಖೇಟದೊಳ್ನೆ ಲಸಿರ್ದ್ವಂ (ಸೌಇಇ. X1-i, ೪೧-೬; 969); ಮಲದ ಮೂತ್ರ 
ಕುಲದ ನಡುವೆ ಕಲಸಿ ನೆಲಸಿ ತೊಲಗದಿರ್ದು ಕೆಲಬಲಂಗಳಳಯದಥಧನು 
ಕೂಪದಲ್ಲಿ ತಾಪಿಸಿರ್ದು (ಹಂಸೆರ. ಹ. ೫೧೧-೨೩) ; ಈ ಕೋಲರು ಕೇನಲ 
ಭಾರತದ ಪೂರ್ವದಿಕ್ಕಿನಲ್ಲಿ ಮಾತ್ರ ನೆಲಸಿದಂತೆ ತೋರುತ್ತದೆ (ದ್ರಾವಿವಿ. 
೩೧). ೩. ತಂಗು; ಬಿಜಾರ ಹೂಡು ; ಬೀಡು ಬಿಡು: ಜಿನೇಂದ್ರ 
ದತ್ತ ಸೆಟ್ಟಿ. . . ಜಿನಕಥಾಳಾಸದೊಳಂ ನೇಸರ್ಪಟ್ಟು ನೇಸರ್ಮೂಡುನಿನ 
ಮಲ್ಲಿಯೆ ನೆಲಸಿರ್ಪಂ (ಧರ್ಮಾನ್ಯು. ೬-೧೯) ; ಸೆಲಸಿರ್ದ ಪಕ್ಕಿವಿಂಡು 
ಗಳುಲಿಡೆಟ್ಲು ' ವಿಭಾತಸಮಯದೊಳ್‌ ಪೋಗಲೊಡಂ(ಪುಸ್ಪಪು, ೧೨-೨). 
೪. ಸ್ಥಿರವಾಗಿ ನಿಲ್ಲು; ದೃಢವಾಗಿ ನಿಲ್ಲು : ಜಲದದ ನೆಟಿಲುಂ 
ಪರಮಂ ನಿಲಾಸಮುಂ ಬೆಳಗುವುದಿತವಿದ್ಳುಲ್ಲತೆಯಂಂ ನೆಲಸವು ಚಲಂ 
ಗಳಾದಂ ವಿಲಾಸಿನೀಜನದ ನಲ್ಮೆಯುಂ ಸಂಗಮುಮುಂ (ಕವಿ೫.೩-೯೭) ; 
ಆಹಿತರಂ ಗೆಲ್ವ ಜಯಶ್ರಿ ಗೆ ಭುಜಶಿಖರಮಂ ನೆಲೆಯಾಗಿಸಿ ನೀಂ ನೆಲಸು 
ಸೇಸಣಳ್ಳಿ ನಮರಿಗಾ (ಪಂಸಭಾ. ೨-೧); ನಾಕಲೋಕಸುಖನುಂ 
ಕೈಕೊಂಡಳೋ ದೈವನೀ ರನುಣೀರತ್ನದ ಮೋಲೆ ಮೇಣ್‌ ನೆಲಸಿತೋ 
೬. - ಎನುತ್ತೆ ಪದಪಿಂದಾನಾಕೆಯಂ' ನೋಡಿದೆಂ (ಕಾದಂಪೂ. ೮೦೪). 
೫. ಇರುವಂತೆ ಮಾಡು ; ನೆಲೆಗೊಳಿಸು : ಪಟ್ಟೀಯ ಸೀರೆ ನೆಂ 


೪೯೩೬ 


20 


25 


30 


35 


40 


ನೆಲಸೆಣಬು 


ಯೋಳೆ, ಗಂಟಲಿಗೆ ಅಕ್ಷರವ ನೆಲಸವ್ವ, ನಾಲಿಗೆಗೆ ಅಕ್ಷರವ ಸೆಲಸವ್ವ, 
ಗುಟ್ಟ ನಲಿ ಮತಿಯ ನೆಲಸನ್ವ (ಹಳ್ಳಿಬಾ, ೧೦). ೬. ಮೂಡು; 
ಕಂಡುಬರು ; ಕಾಣಿಸು : ಬಾಳದಿನೇಶಬಿಂಬದ ಸೆಟಲ್‌ ಜಲಡೊಳ್‌ 
ನೆಲಸಿತ್ತೊ ಮೇರ್ಣಫಣೀಂದ್ರಾಳಯದಿಂದಮಂರ್ಚಿದ ಫಣಾಮಣಿ ಮಂಗಳ 
ರಶ್ಮಿಯೋ (ಪಂಸಭಾ.' ೧-೯೬). ನೆಲೆಸು: ೧. ಬಳಿಕಲಾ ಗ್ರಾಮ 
ದೊಳು ನೆಲೆ[ಪಾಠಾಂ.ಲ]ಸಿರ್ದ ಶಿನಲಿಂಗದೊಳಗೆ ಕಾರುಣ್ಯದಿಂದ ಪ್ರತ್ಯಕ್ಷ 
ಮಾಗಿ (ಸೌಂದಪು, ೫-೫೨) ; ಆಗೊಂದು ಈಗೊಂದು ಬೀಳುತ್ತಿ ದ್ಧ ಎಲೆ 
ಚಕ್ಕಂದವಾಡದೆ. ಚಕ್ಕಳದ ಹಾಗೆ ನೆಲದ ಮೇಲೆ ನೆಲೆಸುತ್ತಿ ತ್ತು (ಹೆೊಸಕ್ತಿ. 
೨೬೧) ; ರೋಗದ ಗತಿ, ರೋಗವನ್ನು ಗುರುತಿಸಿದ ಘಟ್ಟ . . , ಇವು 
ಗಳ ಮೇಲೆ ರೋಗಿಯ ಭವಿಷ್ಯ ನೆಲೆಸಿರುತ್ತದೆ (ಕೆಲರೋ. ೨೫). 
೩. ಹಯಮುಂ ಹಿಡಿದೊತ್ತಿ ತಂದು ಮುಳ್ನುಂದದ ಬೀಡನೊ »« ೫ x 
ಮುತ್ಸವದಿಂ ನೆಲೆಸಿರ್ದ್ದು. ಸೊಭನ (ಸೌಇಇ. 21-1, ೫೦೧೯; 1005). 
೬. ದಿನಕೃನ್ಮಂಡಲಮುರ್ನಿಯೊಳ್‌ ನೆಲೆಸಿತೋ ಮೇಣ್ಮೇವಸಂದೋಹಮಿಸಾ 
ಮೆಂನಿಯೆಂ ಪೊಂಗಳಿನೊಲ್ಲು ಪೂಜಿಸಿದರೋ « ಪೇಟಿಕಂಬತಿ 
ಭ್ರಾಂತಿಯಂ ಪುಟ್ಟಸಿ ತೊಳತೊಳಗುವ ಬಾಲಾರ್ಕನಂತಪ್ಪ ಶಿಶುನಂ 
ಕಂಡು (ಧರ್ಮಾನ್ಭು. ೮-೧೦೪). 
ನೆಲಸಿ ನಿಲ್‌ - ಸ್ಥಿರವಾಗಿ ನಿಲ್ಲು; ನೆಲೆಗೊಳ್ಳು : ಕ್ಷತ್ರಂ 
ತೇಜೋಗುಣಮಾ ಕತ್ರಿಯರೊಳ್‌ ನೆಲಸಿ ನಿಂದುದು (ಸಂಸಭಾ. ೧-೨೧); 
ಪಲವು ಕಾಲದಿಂ ಮೇಲೆ ಸಂಸಾರಸುಖಕ್ಕಲಸಿ ತಪೋನನದೊಳ್‌ ನೆಲಸಿ. 
ನಿಲುತ್ತುಂ (ಸಂಚತಂ. ೬೦-೯) ; ಅಭಿನವಶ್ರೀಶೈಲವನೆ ಮಾಡಿ ಕಪಿಲಸಿದ್ಧ 
ಮಲ್ಲಿಕಾರ್ಜುನನೇ ನೆಲಸಿ ನಿಂದು (ಎಇ. 20111, ೩೦-೯; 1265). 
ತ [ನೆಲೆ-.-ಸ] 
ನೆಲಸ್ಕು (ನಾ). ೧. ಬೀಡು ; ಬಿಡಾರ: ಶಾತವಾಹನ ಪ್ರಭುಗಳ ಕಡೆ 
ಗಾಲದ ವೇಳೆಗೆ ಭಾರತೀಯರ ದೂರದ ನೆಲಸುಗಳು ಪೂರ್ವದಿಕ್ಕಿನಲ್ಲಿ ಪೀತ 
ಸಮುದ್ರದವರೆಗೂ ವೃದ್ಧಿ ಗೊಂಡಿದ್ದವು (ಭಾಇಪ್ರ. ೧೯೩) ; ಜೇನು 
ಹುಳುಗಳು ತಮ್ಮ ನೆಲಸಿನ ಹುಳುಗಳನ್ನು ಗುರ್ತಿಸಲು ಮತ್ತು 
ಗೂಡನ್ನು ನಿರ್ದೇಶಿಸಲು ಗುರ್ತಿನ ವಾಸನೆ ವಸ್ತುಗಳನ್ನು ಸ್ರವಿಸುತ್ತವೆ 
(ಕೀಟಬೆ. ೪೩). ಫಿ. ನೆಲೆ: ಹಣಕಾಸು . . . ಬ್ಯಾಂಕು ವ್ಯವ 
ಹಾರ ಮುಂತಾದವಕ್ಕೆ ಸಂಬಂಧಿಸಿದ ಸಮಸ್ಯೆ ವಿಚಾರಗಳು ದಿನಬೆಳಗೆದ್ದರೆ 
ಏಳುತ್ತಿರುವ ಈ ಕಾಲದಲ್ಲಿ ನಿಸಯದ ನೆಲಸು ಯಾವುದು? (ಹಣಪ್ರ. 


2೫11, ಅರಿಕೆ); [-:ನೆಲಸು,] 
ನೆಲಸುಗೆ (ನಾ). ಇರುವಿಕೆ; ಸ್ಥಿತಿ: “ಸ್ಥಿತಿ-ನೆಲಸುಗೆಯುಂ” 
(ತಸೂನೃ. ೯). [ನೆಲಸು, ---ಗೆ] 


ನೆಲಸುನಾಡು (ನಾ). ನಲಸೆ ಹೊರಟವರು ಸ್ಥಾ ಪಿಸಿಕೊಂಡ 
ಸ್ವತಂತ್ರನಾದ ನಾಡು,--ಬೀಡುದಾಣ : ಶಿಕ್ಷೆ ನಿಧಿಸಲ್ಪಟ್ಟ ಅಸ 
ರಾಧಿಗಳ ನೆಲಸುನಾಡಾದಾಗಲೇ ಇಲ್ಲಿ ಭೂವೃವಸಾಯ ಪ್ರಾರಂಭ 
ವಾಯಿತು (ಕವಿಕೋ. 1, ೭೩) ; ಬ್ರಿಟಿನ್‌ ದೇಶದಲ್ಲಿಯೂ ಅದರ ನೆಲಸು 
ನಾಡುಗಳಲ್ಲಿಯೂ ಅಲ್ಲಲ್ಲಿಯ ಪ್ರಜೆಗಳು ಎಂಥಾ... » ಸ್ವರಾಜ್ಯವನ್ನು 
ಪಡೆದಿದ್ದಾರೋ ಅಂಥಾ ವ್ಯವಸ್ಥೆಯೇ ನಮಗೆ ನಮ್ಮ ದೇಶದಲ್ಲಿ ಬೇಕಾ 
ದದ್ದು (ರಾಜ್ಯಶಾ. ೨೧).  [ನೆಲಸು, +ನಾಡು] 

ನೆಲಸುಹಕ್ಕು (ನಾ). ವಾಸ ಮಾಡುವ ಸ್ವಾಮ್ಯ ; ನೆಲಸುವ 
ಅಧಿಕಾರ : ಯುದ್ಧದ ಬಂದಿಗಳನ್ನೂ ನೆಲಸುಹಕ್ಕಿಲ್ಲದ ವಿದೇಶೀಯ 
ರನ್ನೂ ನಿರ್ಬಂಧದಲ್ಲಿಡುವ ಪಾಳೆಯ (Internment camp. ಇಂರಸ). 

[ನೆಲಸ್ಕು 4 ಹಕ್ಕ] 

ನೆಲಸೆಣಬು (ನಾ). ಒಂದು ಬಗೆಯ ಸೆಣಬು : ಎಳ್ಳ ಇ, ನೆಲಸೆಣಬು 

ಬಿಳಿಗಾರ ಮಣಿಶಿಲಾ ಜಾಜಿಯೆಲೆ ರಸದಲ್ಲಿ ಕೋಸ್ಟ ಇನೆಲ್ಲವಂ . ಅರೆದು 


ನೆಲಹಲಸು 


ಲಿಂಗಲೇಸನ ಏಳುದಿನ ಪರ್ಯಂತ ಮಾಡಲು ಲಿಂಗ ಉತ್ಕಾಪಿಸುವದು 
(ಕಾಮಶಾ, ೨೭೪). [ನೆಲ ಸೆಣಬು( <£ಸಣಂಬು)] 

ನೆಲಹಲಸು (ನಾ): ಒಂದು ಬಗೆಯ ಹಲಸು : ಹಲಸು ಚಟ್ಟಿ ಲಸು 
ರುದ್ರಾಕ್ಷಹಲಸು ನೆಲಹಲಸು ಬಕ್ಕೆ ನಲಸು ನೇರಿಳೆ : , , ಮೊದಲಾದ 
ರಸ್ಕಸುಖಾರ್ಹ ಸಾರ್ವರ್ತುಕಮಾದ ಫಲಂಗಳುಳ್ಳೆ ತರುನಿಕರಂಗಳುಂ 
(ವಿನೇಕ. ೨೨೬). [ನೆಲ ಹಲಸು(-ಆಪಲಸು)) 

ನೆಲಹಾಗ (ನಾ). ಶವಸೆಂಸ್ಕಾರ ಮಾಡುವ ಸ್ಥಳಕ್ಕೆ ತೆರಬೇಕಾದ 
ಹಾಗ ; ಶ್ಮಶಾನದ ಸುಂಕ : ಇಟ್ಟಿಣಿಸಿದ ಸಭೆಯೊಳಗೆ ಕೊಟ್ಟಿ ನೆನ್ನೊಡೆ 


ಯನು ವೀರಬಾಹುಕನೆಂದು ಹುಟ್ಟಿದ ನೆಲಹಾಗ ಸೆರಗ ಎಂದು ಕೂಗುತ| 


(ಹರಿಸಾಂ. ೪-೧೪) ; ಚಂದ್ರಮತಿ ಅರ್ಧರಾತ್ರಿಯಲ್ಲಿ ಅಜಸಿಕೊಂಡು 
ಹೋಗಿ ಹೆಣನಂ ಕಂಡು ಸುಡುವುದಕ್ಕೆ ತರಲು ಹರಿಶ್ಚಂದ್ರನು ನೆಲ 
ಹಾಗನಂ[ಸಾಲಾಂ. ನೆಲನ ಹಾಗವ] ತಾರೆನಲು (ಭೈರಸೂ, ೭೧) ; ನೆಲ 
ಹಾಗ ಸಣೆಯಕ್ಕಿ ಯಿಲ್ಲದಿರೆ ಸುಡಲೀಸೆ (ತುರಂಗ. ೩೨-೩೧). 
[ನೆಲ-ಹಾಗ(-ಆಸಾಗ್ಯ)] 

ನೆಲಹಾದರಿ (ನಾ). ಒಂದು ಬಗೆಯ ಪಾದರಿಗಿಡೆ : "ಭೂ ಪಾದರಿ 
ಸೆಲಹಾದರಿ” (ಓಷಧಿ. ೧೧೩); “ರಕ್ತ ಪುಸ್ಟಿ ₹9--ನೆಲಹಾದರಿ, ಶಂಖಪುಸ್ಟಿ” 
(ಓಷಧಿ. ೧೩೫), [ನೆಲ-ಹಾದರಿ( ಪಾದರಿ )] 

ನೆಲಹಾದಿ (ನಾ). ಭೂಮಿಯ ಮೇಲಿನ ದಾರಿ; ಭೂಮಾರ್ಗ : 
(ಮುಂಬಯಿ, ಕಿ. ೪-೧೬೦). [ನೆಲ--ಹಾದೀ( ಆಸಾಡ್ಮಿ)] 

ನೆಲಹಾಸು (ನಾ). (ನೀರಿನ ಧಾರೆಯನ್ನು ತಡೆಗಟ್ಟಲು ಮತ್ತು 
ತಳವು ಕೊಚ್ಚಿ ಹೋಗದಂತೆ ತಡೆಯಲು) ಕಲ್ಲು ಇತ್ಯಾದಿಗಳನ್ನು 
ನೆಲಕ್ಕ ಹರಡಿ ರಚಿಸುವ ದಿಬ್ಬ,-ಜಗಲಿ : ಕೋಡಿಯ ಮೇಲೆ 
ಉರುಳಿದ ನೀರು ಕೋಡಿಹಳ್ಳದೆ' ತಳವನ್ನು ಕೊರೆಯದ ಹಾಗೆ ನೆಲ 
ಹಾಸುಗಳಿಂದ ಭದ್ರ ಪಡಿಸಬೇಕು. ಪ ನೆಲಹಾಸನ್ನು ಕಾಡುಕಲ್ಲಿನಿಂದ 
ಮಟ್ಟ ವಾಗಿ ಇಲ್ಲಪೆ ಇಳಿಜಾರಾಗಿ ಕಟ್ಟಿ ಬಹುದು. ಡಿಲ್ಪನಾ. ೩೭೪); 
ಮರಳಿನ ತಳಪಾಯದ ಮೇಲೆ ನಿಂತಿರುವ ಅಣೆಕಟ್ಟು ಗಳು ಮೂರು ಬಗೆ 
ಯಾಗಿನೆ. ೧. ಅಣೆಕಟ್ಟ ನ ಮೇಲಿನಿಂದ ನೀರು ನೇರವಾಗಿ ಮಟ್ಟಿ ವಾದ 
ಕಲ್ಲಂಗಾರೆಯ ನೆಲಹಾಸಿನ ಮೇಲೆ ದುಮಂಕುವುದು . , . ೩. ನೆಲ 
ಹಾಸು (ಏಪ್ರಾನ್‌) ಇಳಿಜಾರಾಗಿ ಕಲ್ಲುಗುಂಡುಗಳಿಂದ ತುಂಬಿರುವುದು 
(ಕವಿಕೊ 1, ೨೪೦). [ನೆಲ4- ಹಾಸ್ಕು(-ಆಸಾಸ್ಟು)] 

ನೆಲಹಿಡಿ "ನೆಲವಿಡಿ' ನೋ. 

ನೆಲಹಿಪ್ಪಲಿ (ನಾ). ಒಂದು ಬಗೆಯ ಹಿಪ್ಪಲಿ: ಕೆರೆಹಿಪ್ಪಲಿ, ಗಜ 
ಹಿಪ್ಪಲಿ, ಸೆಲಹಿಪ್ಪಲಿ (ಮೈ ಔಗಿ, ೫೧-೧೦೧೩). [ನೆಲ ಹಿಪ್ಪ ಲಿ] 

ನೆಲಹು "ನೆಲಪು' ನೋ. 

ನೆಲಹೊನ್ನೆ (ನಾ). ಒಂದು ಬಗೆಯ ಹೊನ್ನೆ: ಉರಿಮೆವೇಳ್ಳು, 
ಚಿತ್ರಮೂಲ . . . ನೆಲಹೊನ್ನೆ, ಶುಂಠಿ ಇವಂ ಕಷಾಯನಿಟ್ಟು ಕೊಡಲು 
ದೋಷಜ್ಜರಂ ಗುಣಮಕ್ಕು! ೨ (ಸಕನೈ. ೧೦೬), 

[ಕೆಲ ಹೊನ್ನ ಸೊನೆ ಕ] 

ನೆಲಾವರಿಕೆ (ನಾ). ಒಂದು ಬಗೆಯ '`ಿವಂಕ ಗಿಡ : ಒಂದು 
ಮಾನ ನೀರು ಒಂದು ಮಾನ ಹಲು ಸಹ ಕೂಡಿಸಿ ನೆಲಾನರಿಕೆ 'ಎಲೆ 
ಯನ್ನು ಅರೆದು ಕದಡಿ , . . ಸೇನಿಸಿದರೆ ಶೀತಜ್ವರ ಸರಿಹಾರನಾಗು 
ವುದು (ಸಕವೈ. ೬೪); ಅನರಿಕೆ (ತಂಗಡಿ) ಜಾತಿಯ ಸಸ್ಯ; ನೆಲಾನರಿಕೆ ; 
ಸೋನಾನುಖಿ. (ನಿರೇಚಕವಾಗಿ ಉಪಯೋಗಿಸುವ) ಇದರ ಒಣಗಿದ 
ಎಲೆಗಳು (56008. ಇಂಕಥಿ), [ನೆಲ--ಆನರಿಕೆ] 

ನೆಲಾನರೆ(ನಾ). - ನೆಲಾವರಿಕೆ:“ತಾಸಸಾಹಾರಃ--ನೀವಾರ, ನೆಲಾನರೆ” 


(ಓಷಧಿ. ೬೭); ತರ್ದುಗಳಬಿಕಿಗುಂ ಬಜಿಟಿಯೊಳುರ್ದಿ ನೆಲಾನರೆಯ. 


೪೯೩೭ 


20 


25 


95 


40 


45 


ನೆಲೆ 


ಬೇರನಾಮಳಕಮುಮುಂ ಬರ್ದಿಲಿನಿಂಂಚಿಯ ರಸದೊಳ್‌ . , . 
(ಶಮದ, ೨೬೧ ಪ್ರಯೋ); ಗರ್ದುಗು ಸೆಲಾವರೆ' ತುಂಬೆಯೊಳೊದನಿದ 
ಪತ್ರಂಗಳಂ ಗಡಂ ದೊರಕಿದುದಂ ಪದೆಸಿಂ ನಸ್ಯದೊಳಂದೀವುದು 
ಮರಿಚಂಗೂಡಿ ನಿರ್ನಿಸಾಬ್ಯನುದಕ್ಕುಂ (ನುದ. ೬-೮೭); ಮಕ್ಕಳ 
ಕೋವೆಗೆ , , , ನೆಲಾನರೆಬೇರಂ. ಹಾಲಲ್ಲಿ ಅರೆದು ಕುಡಿಯೆ ಮಾಣ್ಗುಂ' 
(ವಿಸೈವಿ, ೧೦೮). [ನೆಲ ಆನರೆ, /ತಮಿ, ನಿಲಾವಿಕೈ] 

ನೆಲಿಂಗಳ (ನಾ). ಒಂದು ಬಗೆಯ ಇಂಗುದಿ ಗಿಡ: ಈ ರೋಗಕ್ಕೆ 

೬ ನೆಲಿಂಗಳ, ಬಜೆ, ಬಾಳದೆ ಬೇರು ಮೊದಲಾದ ಔಷಧಗಳೂ ul 
ಕರನಾಗಿನೆ (ಗೃಹವೈ. ೫೦). [ನೆಲ ಇಂಗಳ] 

ಕೆಳ (ಕಾ): ೨ ನೆಲಪು: ನೆಲ. ಹಂಡು ಬೆಕ್ಕಿನ ಮುಂದೆ ಬಿದ್ದ ಹಾಗೆ 

'ಗಾಡೆ).. [ನೇರ ?] 

ತೋ. ನಿಲುವು, ನೆಲವು, (ನಾ). ೧. ಪಾತ್ರೆಗಳನ್ನು ಇಡು 
ವುದಕ್ಕೆ ತೊಲೆಯಿಂದ ಇಳಿಬಿಡುವ ಹಗ್ಗದ ಜಾಳಿಗೆ; ಸಲಹು: 
ಮೊಸರು ಬೆಣ್ಣೆಯ ನೆಲುನಿನ ಮೇಲಿಕ್ಕಿ “yuan ನಾ ಮೊಲೆಯ 
ಕೆಸಡುತಿರಲಂ (ನುಹಾದೇ. ಬ. ೧೨೭-೨೮೭) ; ಮಾವಿನ ಮರದ ಕೊನೆ 
ಕೊಳದ ಮೇಲೆ ಬಂದಿರುವುದು. ಅದಕ್ಕೆ ಒಂದು ನೆಲುವು ಕಟ್ಟ ಇರುವುದು 


ಸೊಸೆ 


(ಬತ್ತೀಸ. ೩೨); ತುಪ್ಪಕ್ಕೆ ನೆಲುನೀನೆ ಮಕ್ಕಳಾಡೋರೆ ಗಿಲಿಕೀವೆ 
(ಕಂದಕೊ, ೨೦೦). ನಿಲುವು: ೧. ಶಾಮ . . . ಒಂದೊಂದು 
ಬಗೆಯ ಉಸ್ಪಿ ನಕಾಯಿಗೆ ಒಂದೊಂದು. ನಿಲುವನ್ನು ಕಟ್ಟಿದ್ದ (ಶಿವರಾ, 


೭೩). ನೆಲವು: ದ್ರಾ ನೆಲನಿಗೆ ನಿಲುಕಲಜಿಿಯಂದವ. ಸುಬ ಯನನುಗಿದ 
ಗಡ (ತೊರರಾ. ೬-೧೪-೩೩) ; ನೆಲನಿನೊಳಿಹ ಬೆಣ್ಣೆಯನು. ತುಡುಕುತೆ 
ತಮ್ಮ ಕೆಳೆಯರಿಗಿತ್ತು (ಕೃಷ್ಣಗೋ. ೧೨-೫); ನೆಲವಿನ ಹಾಲ ಹರವಿಯ 
ಬೊಗ್ಗಿ ಸಿದೆ (ಚಿದಾನ. ೭೮-೧೪). ೨. "ಒಂದು ವಸ್ತುವನ್ನು ತೂಗ 
ಕಟ್ಟಲು ಆಧಾರವಾಗಿರುವ ಉಂಗುರ, ಬಳೆ, ಮೊ. ; 
ತೂಗುಂಗುರ; ತೊಗುಬಳೆ” (14080೯. ಇಂಕನಿ). 
[ನೆಲು ---ವು] 
ನೆಲುಹು "ನೆಲಪು' ನೋ. 
ನೆಲೆ,, ನಿಲೆ, (ನಾ). ೧. ಆಶ್ರಯ; ಆಧಾರ: “ಇಕ್ಕೆ, ಇಂಬು, 
ಗೊತ್ತು, ನೆಲೆ... ಆಗರಂ- ಈ ೧೫ ಅಶ್ರಯಕ್ಕೆ ಫೆಸರ್‌” (ಕಶಸಾ. 
೫೯-೨೯೦) ;. ಸುಖಕ್ಕೆ ಸೆಲೆಯೆನಿಸಿರಂ ನೆಲೆ. 
ಯ್‌ೌವನಲಕ್ಷಿ ಗೆ ನೆಲೆ ಚಿತ್ತಭವಂಗೆ ನೃಪನ ಕಣ್ಣಂ ಮನಕ್ಕಂ ನೆಲೆ ತಾರ 
ಹಾರಶೋಟಿಗೆ ನೆಲೆಯೆನೆ ' ನೆಲೆಮೊಲೆಗಳೆನಿಕುಮಬಲೆಯ - ಮೊಲೆಗಳ್‌ 
(ಅಜಿಪು; ೨-೩೨); ಪರಮಸುಖಕ್ಕೆ ತಾನೆ. ನೆಲೆಯು ಬಿಡದಾತ್ಮನಿಭೂತಿ 
ಸೂಚಿಸುತ್ತಿರೆ. (ಸಮಸ, ೩-೯೯) ; ತಳಿರ ತಾಣಂ ಕುಸುಮಕುಲದ ನೆಲೆ 
೬ ನವಿಲ ನಂದನವೆನಿಪ್ಪ ಕೇಳೀನನಕ್ಕೆಯ್ತ ೦ದನು (ಹಚಕಾ. ೩-೨೬); 
ಆಲದ ನೆಲೆಯೊಳಿದ್ದೆನ್ನಿರವಳ್ಳಿದು ನಿಃಫಲವೆನಿಸಿತಲ್ಲಾ ಪ್ರಳಾಪಿಸದೆಂತು 
ಸೈರಿಸುನೆ. (ಬಸಪು. ೫೭-೧೫) ; ಮುಂದದ ನೆಲೆ ಶುಭದಿಕ್ಕೆ ಸೊಗಸಿನ ಸದನ 
ಮನೋರಥದುದಯಗಿರಿ ಹಿಂದೀಸುದಿನನಮರಾನತೀನಗರೆ (ಕುನ್ಯಾಅ 
೧೨-೪). ೨. ವಾಸಸ್ಥಾನ ; ಇಸಸ್ಕೃಳ ; ನಿವಾಸ; ಆವಾಸ: 
ಕುಸುಮದಳೆಸುಕುಮಾರರ್‌ ತಳರ್ದು ನೆಲೆಯಿಂದಮಾಗಳ್‌ ಕೊಳದಿಂ 
ಪೊಜನುಟ್ಟ ಹಂಸಗಳ್ಳೆ ಣೆಯಾದರ್‌ (ಸಂಸಭಾ, ೨-೯೭) ; ಶ್ರೀರಮಣಿಗೆ 
ಸೆಲೆ ತನ್ನಯ ಪೇರುರನುಂ ಮಾಲಕಿ ನೆಂಬ ಬಗೆ ಮಿಗೆ ಸಮರ 
ಪ್ರಾರಂಭಡಿ ಪೂಣ್ಣಿರ್ದಂ ಕೌರನಕುಲನಿಲಯಕೇತು ಸಾಹಸಭೀಮಂ. 
೮-೧) ; ನೆಲೆಗೆ ಪೋಗಿ ನುಕ್ಕಳೊಳಂ ಪೆಂಡಿರೊಳನೊಡಗೂಡಿ 
ಸುಖದಿಂ ಚರಿಯಿಸುವೆಂ (ಧರ್ನಾನ್ಯು. ೧-೧೩೧); ನೆಲೆಯೊಳ್‌' ಸೇರಲು. 
ಪೋರುಗೈದು ಸತಿ ತಾಂ ಪೋಗಟ್ಟು ನರ್‌ , . . ತೊಲಗಿರಲ್‌ ಲಕ್ಷ್ಮೀ 


(ಕಾದಂಉ. ೫೨೦); 


ನೆಲೆ, 


ಕಟಾಕ್ಷೇಕ್ಷಣಂ (ಸೋಮೇಶ. ೫೧); ಖಗನಿತಾನಂ ಕೋಟರಂಗಳ ನೆಲೆಗೆ 
ಸೇರಿದವು (ಬಸಪ, ೧೧-೪೭). ೩. ಮನೆಯ ಒಂದು ಭಾಗ ;. ಒಳ 
ಮನೆ; ಕಶ್ಷಾಂತರ: “ಕಳ್ಸಾಂತರಂ, ಪ್ರಕೋಸ್ಕಂ--ಈ ೨ ನೆಲೆ” 
(ಹಲಾಯು. ೫೧-೧೪೯). ೪. ಉಪ್ಪರಿಗೆಯ ಒಂದು ಭಾಗ; 
ಅಂತಸ್ತು ; ಮಹಡಿ: ಚಂಡನೇಗಂ ಕರುಮಾಡದ ನೇಗಣ ನೆಲೆ 
ಯೊಳಿರ್ದು ನೋಂಟಿಕ್ಕೆ ಗೆಂಟುಪೋಗೆ (ನಡ್ಡಾರಾ, ೧೨೧-೭) ; ಸುಭದ್ರೆ 
ಯೆಂಬ ಕ್ಠನ್ನೆ . . . ತನ್ನ ಚೆಂಬೊನ್ನ ಕನ್ನೆಮಾಡದ ಮೇಗಣ ನೆಲೆಯ 
ಚೌಪಳಿಗೆಯ ಜಾಗಿಲೊಳ ನಿಂದು (ಸಂಪಭಾ. ೪೩೯ 5); ಏಳು 
ನೆಲೆಯ ಕರುಮಾಡದುಪ್ಪರಿಗೆಯೊಳಗೆ . . , ಮೇಲಿಪ್ಪ ಕಳಸನ ಕಂಡ 
ವರಾರನು ಕಾಣೆ (ಆದನ. ೨೭-೬೬) ; ಅಡಕಿಲ್ಗೊಂಡೊಪ್ಪು ನೇಟುಂ 
ನೆಲೆಗಳ ಮುಣಿಮಾಡಂಗಳಿಂದಂ ವಿಚಿತ್ರಂಬಡೆದಿರ್ದು . 44 ಕೌತುಕಕ್ಕಂಡೆಡೆ 
ಯಾಯ್ತೊಯ್ಸೂದ್ಧ, ರಾಜಾಲಯಂ (ಬಾಧಪು, ೧-೧೫೪) ; ಹಲವು. ನೆಲೆ 
ಚೆಲುನಿಕೆಗೆ ಸಲೆ ಹೊಂಗಲಶ ಲೋಕಕೆ ನಿಲಸ ಹೇನುದ ಕೆಲಸ ಗತಿಯಲಿ 
ಚೆಲುಪೆನಿಸಿದುಪ್ಪ ರಿಗೆ ನೋಳ್ಪರಿಗೆ ಹೊಳಹಿನಲಿ ಥಳಥಳಿಸುತಿಹುದು 
(ಕುಪ್ಯಾಅ- ೬-೩೨). ೫, ಜಾಗ; ಸಳ; ಸ್ಥಾನ: “ನೆಲೆ ತಾಣ” 
(ಕವಿಕಂ, ೧೩೫) ; ಕಡುಗೋಟಿಲೆಯಿಂ ಮೆಯರ್‌ ಪೊಲನುಡೆ ಕಟ 
ಯೊಳ್‌ ಕರ್ಚಿ ಕರಿಯ ಕಾಳೆಯ ರಸನುಂ ತೊಡೆದೊತ್ತು 
ಗಲ್ಲದೊಡಮಂತತ್ತರಣೆಯ ರಸದಿಂದೆ. ತನ್ನ ನೆಲೆಗದು ಸಪೋಕುಂ 
(ಲೋಕೋಸು ೯-೧೯೪); ಹುಟ್ಟದ ನೆಲೆಯ ತೃಸ್ಥೆ. ಬಿಡಡವರಿಗೆ 
ಲಿಂಗಾನುಭಾವದ ಮಾತೇಕೋ (ಅವಚಂ, ೫೪-೨೩೦); ಅವುದು ನೆಲೆ 
ನಿನ್ನಯ. ಪೆಸರಾವುದು , ಶೀಂ ಬಂದ ಕಜ್ಜ ವೇನೆಂದು ತದುರ್ನೀವರನಂ 
ಬೆಸಗೊಳಲ್‌ (ಉದ್ದಟ, ೩-೫೧); ಸಂಸ್ಕೃತಶಬ್ಧನಿಯುಕ್ತ್ರ ಲಕಾರದ 
ನೆಲೆಗೆ ನಿಂದು ಸರಿಯಾಗಿ ಸಲ್ವುದಂ ಕ್ಷಳನೆಂಬರ್‌ (ಶನುದ. ೧೬) ; ವೀರ 
ರಿಡ್ದೇಗುವರು ದೈವದ ಕೂರುಮೆಯ ನೆಲೆ ಬೇಜಕಿ ನನುಗೊಲಿದಾರು 
ಮಾಡುವುದೇನು. (ಕುನ್ಶಾದ್ರೋ. ೨-೪). ೬. ಭೂಮಿ; ಲೋಕ: 
ಶ್ಷೋಣಿಃ ಇ ನೆಲೆ” (ಕಾಶಕೃ- ೩೫) ; ನೆಲೆಗೆ ಸಂಚಮಶ್ರುತಿಯನೊರೆ 
ವೆನು ಕೃಷ್ಣ ಮೆಚ್ಚಲಿಕೆ (ಕುಪ್ಯಾಆ. ೧-೧೩). ೭. ಸಂಸಾರ: ನೆಲೆ 
ಗಂಜಿ ತೊಜಕೆದನರೊಳ್ಳೆಲ್ಲಂ ಕೊಲೆಗಂಜಿ ಕೊಲ್ಲಮೆಯನ್‌ ನೆನೆನನ್‌ ತಲೆ 
(ಕಳ್‌. ೧-೩೩-೫). ೮, ಗುಟ್ಟು; ರಹಸ್ಯ : ಶೀಲ ಶೀಲಎಂತೆಂಬಿ 
ರಯ್ಯ ಶೀಲದ ನೆಲೆಯ ಬಲ್ಲಡೆ ಹೇಳಿರೋ (ಮಹಾದೇ,' ಬ. ೪೭-೧೧೦); 
ಮಗನೆ ಕೇಳ್‌ ನಿನ್ನ ಮಾನಸದಳಲ್ಟ್ರಾಣಲಿಂಗದ ನೆಲೆಯನಜಕಿ ದಲ್ಲದಳಿಯದು 
(ಪದ್ಮರಾ. ೧೨-೨೯) ; ಶುಕ್ರ ನಿಲಿಸಿ ತನ್ನಯ ಮನೆಯಲನರಿಗೆ ಕಲಿಸಿದನು 
ಸಂಜೀವನೌಷಧ ನೆಲೆಯಂ (ಸಂಭಸ, ೫-೭೯) ; ಸಲಹಿದನು ಜನಕಕ್ಷಿತೀಶನು 
ನೆಲದೊಳುದಿಸಿದ ನುಗಳನೆಂಡೇ  ಹಲಬರಾಡುನರದಲನಿಂ ನಿಜತನಯಳ 
ಲ್ಲೈಂದು ಉಲುಕುವುದು ಚಿತ್ತ ದಲಿ ಜನನದ ನೆಲೆಯನಜುಹಿದಡೊಪ್ಪು 
ಗೊಂಬುದಕಲಸಿಕೆಯದೇನಿದ್ದುದೆಂದನು. ಮುನಿ ವಿದೇಹಂಗೆ (ತೊರ. 
೧-೧೬-೨೬) ; ಆತುಮನ ಬಣ್ಣ ವನು ಮಾತಿನಾಗಾಧವನು ಜಾತಿಯ 
ನೆಲೆಯೆನಣದು ತಾ ಸರಮನಾದಇತನೇ ಯೋಗಿ (ಸರ್ವಜ್ಞ, ೩೫೪). 
೯. ಆಳ; ಮರ್ಮ : ಪಣಾಗೋಲ್ಲ ಳನಿಕ್ಕಿ ಪಾಯಿಸಲ್‌ ಫೆಲೆಯೆಂದು 
ನೋಡಲೊಳಸೊಕ್ಕು ಧಂಡುನ್ಮಿಅಕಿದಾಡಲೀಸಲಗ್ಗ ಲಿಸದಲಂಪಿನಿಂ ಬಗೆದು 
ದಂದು ಜನಂ ಫನಚಂದ್ರಿಕಾಂಬುವಂ (ಅಜಿಪು.೬-೪೫) ; ಅನುಭಾನ ನೆಲೆ 
ಗೊಂಡಲ್ಲದ್ಕೆ ಜ್ಞಾನ ಸುಜ್ಞಾನದ ನೆಲೆಯ ಕಾಣಬಾರದು (ನಚಸಂ.೪-೬) ; 
ಕಳವಿನಲಿ ಕುದಿನಂಗೆ ದೈವದ , ನೆಲೆಯೆನಳಃಯದನಂಗೆ ದಿಟವಿದು 
ತಿಳಿಯಬಾರದು ನಿದ್ರೆ (ಕುನ್ಯಾಉ. ೩-೩) ; ಅವಳು ಕೊಟ್ಟಿ pk 
ಉಪಮೆಯಿಂಂದ ಅವಳ ನಿಲುವು, ಒಲವು, ಸೆಲೆ ಹೊಳೆಯಲು ಅವಕಾಶ 
ಹಿಡಿಯಲಿಲ್ಲ (ದೀಸಹ,11, ೧೭೭); ಹೆಂಗಸಿನ ನೆಲೆ ತಿಳಿಯದು ಎನಿಸಿತವನಿಗೆ 


ಫೆ ೪೯೩೮ 


20 


25 


30 


35 


40 


45 


ನಲ್ಲ, 


(ಗೆಂಗಾಸಾ. ೧೦೩). ೧೦. ತಳ; ಬುಡ : ನೆಲೆ[ಸಾಕಾಂ, ರೆ]ಯಿಲ್ಲ 
ಸಂಸಾರನಿಳಿದ೦ತೆ ಬಾನಿಯೊಳು ಸಿಲುಕಿ ಸಿಲುಕಿ ಭ್ರಮಿತನಾದೆ (ಪುರಂದ. 
"ನೆಲೆಗಳೆ' ಪರಾ. ೧೧. ನಿಜ; ಸತ್ಯ ; ದಟ; 
ಜಲದೊಳಗಿದ್ದ ಕಿಚ್ಚು ಜಲನ ಸುಡದೆ ಜಲವು ತಾನಾಗಿದ್ದಿತ್ತು ನೋಡಾ 
ನೆಲೆಯನಲಂದು ನೋಡಿಹೆನೆಂದಡೆ ಅದು ಜಲವು ತಾನಲ್ಲ (ಅನಚಂ, ೧-೩) ; 
ನೆಲೆಯನಜಾಯದನ ಕೊಲಿಸು ರಾಮನನೆಂದು ಬಲಿದು ಮಂತ್ರಿಗೆ ಹೇಳಲು 
(ಕುರಾಸಾಂ.೧-೮೮); ಕುಲವರ್ಥನೆ ಹೇಳಿದ ಮಾತು ನೆಲೆಯೆ? (ಐಚಕಾ.೬). 
೧೨. ಅಚಲತೆ ; ದೃಢತೆ; ಸ್ಥಿರತೆ : ನೆಲೆ ಸೋನುಸೂರ್ಯನೀಥಿ 
ಗಳಿಲ್ಲವಾ ಪುರಕೆ (ತಿರುರ.ದೇ. ೩-೨); ಅಕ್ಕಹಾಯಿದೇನಂ ನೆಗಳ್ಳನೋ 
ಉಲಿಯಲೆರ್ಜಿ ನಡುಗುತಿದೆಯೆಂಬರ್‌ ಕೆಲಂಬರಿದೆ ನೆಲೆಗೆ ನಿಲ್ವುದೆ ಎಂಟು. 
ನರ್‌ ಕೆಲಬರ್‌ (ಸದ್ಮರಾ, ೧೧-೧೬೦) ; ಉಯ್ಯಾಲೆಯ ಮಣಿ ನೆಲೆಗೆ 
ನಿಂದಂತೆ ಆದೆನಯ್ಯ. (ಘನವ. ೫೩-೪೫) ; ಮುಂದೆ ಭೂಲೋಕದೊಳ್‌ 
ವೀರಶೈನಂ ನೆಲೆಗೆ ನಿಂದಪುದು (ಚೆಬಪು, ೩-೨೭). ೧೩, ನಿಶ್ಚಯ ; 
ನಿರ್ಧಾರ ; ನಿಃಸಂಶಯ : ವರದನಾಗೆಮ್ಮೆಡೆಗೆ ಸೋಮೇಶ್ವರನನಶ್ಶಂ 
ಬಪ್ಪುದದು. ನೆಲೆ ಪರಿಕಿಸುವಡೆಂತೆನಲು ನಂಜಿಸ ಬಂದನೇ (ಬಸಪು, 
೫೩-೧೯); ನೆಲೆ ಇಲ್ಲದನರ ಮಾತು ಹೊಲೆಗಿಂತ ಹೆಚ್ಚು (ಗಾಜಿ). 
೧೪. ಶಾಶ್ವತವಾಗಿರುವಿಕೆ; ಧಿತ್ಯತ್ವ: ಅನೇಕ ಮುಖದಿನೊಗೆದು 
ನೆಲೆಯಿಲ್ಲದಳಿವ ಕಾಲನಿ ದೈವನೆಂಬನುಜ್ವಲಕಾಲನಾದಿ (ಸದ್ಮರಾ. 
೧೧-೧೯೪); ನೆಲೆ ಇಲ್ಲದ ಕಾಯ ಎಲುನಿನ ಹಂದರ , , . ಹೊಲಸು 
ತೊಗಲ ಮೆಚ್ಚಿ ಕೆಡಬೇಡಿಕೊ (ಪುರಂದ. ೨-೧೦-೨) ;: ಪರಪುರುಷಾರ್ಥ 
ಕೆಳಸುವಂ ನೆಲದ ನೇಲಣ ಬಾಳ್ಕೆಯಂ ನಿಜಶರೀರಮಂ ನೆಲೆಯೆಂದು 
ನೋಡುನನೆ (ಜೈಮಿಭಾ: ೨೬-೪೧). ೧೫, ಎತ್ತರ; ಔನ್ನತ್ಯ ಸ 
ಸಂಚಧನುಶ್ಯತಂ ಪನರ್ಣ ನೆಲೆ ನರರ್ಗೆಂದೊಡಿನ್ನಿ ಮಿರೆ ಬಣ್ಣಿ ಸಲಾನಖಿಂಯೆಂ 
ವಿದೇಹಮಂ (ಆದಿಪು. ೧-೫೨) ; ಕರಮೆಸೆದಪುನಿದ ನೆಲೆಯ ಚೈತ್ಯ 
ಗೃಹಂಗಳ್‌ (ಆದಿಪು, ೨-೩೨). ೧೬. ನಿಲ್ಲುವ ರೀತಿ, ವಿನ್ಯಾಸ: 
ಕೊನೆ ಸೆಳ್ಳುಗುರ್ಗಳ್‌ ಕುಡಿ ತೋಳ್‌ ನಯಂ ನಯಂ ನೆಲೆನೆಲೆ ಭಂಗಿ ಭಂಗಿ 
ಪದನಣ್‌ ಬೆಳರ್ನಾಯ" ಫೆಅತಲ್ಲಿದೆಂತೊ ಕೋಮಲಲತೆ ಪೇಬಿಾಮೆನ್ನಿ 
ನಿಯಳಂ ಮಣಕೆಗೊಂಡುಡೊ (ಸಂಸಭಾ. ೫-೧೨), ೧೭. ಸ್ಥಿತಿ; 
ಗತಿ :. ನೆಲೆಯಂಂ ಗಾಡಿಯಂಮಳವಡೆ ಲಲನೆ ಪೆಆಳ್‌' ದಿವ್ಯಮಾಲೆಯಂ 
ಮುಂಡಿಯಿಸೆ (ಜಗವಿ, ೧೦-೧೨೭) ; ಆ ಪರಾಫರನಸ್ತು ವಿನ ನಿಜರೂಪು 
ನಾಮುಡ ಗಾಢತರ ಮಹಿಮಾಸಯೋಧಿಯ ನೆಲೆಯನಜಕಿವನರಾರು 
ಲೋಕದಲಿ (ತೊರಂಾ, ೧-೨-೪). ೧೮. ಮಟ್ಟಿ; ದರ್ಜೆ: ಪದ್ಮ 
ನಿಧಿಯಿಂ ತಂದ ಸೂತ್ರದೊಳವರನರ ನೆಲೆಗಳನಅಿವಂತೇಕಸೂತ್ರಮಾದಿಯಾ 
ಗೇಕಾದಶಸೂತ್ರಮಂತಮುಸ್ಪ ಯಜ್ಞೋ ಪನೀತಮನನರ್ಗೆ ಮಾಡಿ 
(ಚಾವುಂಪು. ೫೨); ಮಾತನಾಡುವಾಗ ತಂತಮ್ಮ ನೆಲೆ ನೋಡಿ 
ಮಾತನಾಡಬೇಕು (ಕುರುಕಾ.'೧೧೯). ೧೯. ಥೋರಣಗೆ ; ನಿಲುವು: 
ಧರೆಯಲಧರ್ಮಶೀಲರ ತಲೆಯ ಚೆಂಡಾಡುನೆವು ಧರ್ನುನನೊಲಿದು 
ಕೊಂಡಾಡುನೆವು ಶಿಕ್ಸಾರಕ್ಷಣನ್ಯಸನ ನೆಲೆ ನಮಗೆ (ಕುವ್ಯಾಸ. ೨-೭೩). 
೨೦. ಅವಸ್ಥೆ ; ಹಂತ : ಕಾಲ್ಗಾಪು ಇಲ್ಲಾ ಸಿನೊರ್ಟ' ಜೋದರ್‌ 
ಜೋದರೊಳಾನೆಯಾನೆಯೊಳಗುರ್ಪಶ್ಪ ನ್ನೈಗಂ ಕಜೆ ಕಣ್ಗಾದಂ ಚಲ್ವಿಸೆ 
ದತ್ತು ಮೂಹಯಿನೆಲೆಯಿಂ ಮಾದ್ಯದ್ದಜೇಂದ್ರಾ ಹವಂ (ಪಂಪಭಾ. 
೧೦-೯೩) ; ' ಶಲ್ಯತ್ರಯನಿರಹಿತನೆರಡನೆಯ ನೆಲೆಯವಂ ತಾಂ ಪ್ರತಿಕಂ 
(ಸುಕುನಾ. ೬-೨೬) ; ಮೂಜುನೆಲೆಯಲಿ ನಿಂದು ನಾಲ್ಕನು ಬಳಸಿ 

ಮಾಯಾಗುಪ್ತನಾಗಿ ಮುಕುಂದ ತೋಲನವನು (ಕುವ್ಯಾಸ. 

೯-೨೧). ೨೧. ಕಾರಣ; ನಿಮಿತ್ತ : ಎಲೆ ತರಳ! ನಿನ್ನ ಬಿಂಕದ 
ನೆಲೆಯೇಂ? (ರಾನಾಶ್ವ. ೧೫೬-೧೬). ೨೨. ಗುರಿ; ಉದೇಶ 


೧-೧೫೯-೧). 


ನೆಲೆ, 


ಹಲವು ಕಾಲ ಧಾವತಿಗೊಂಡು ಒಟ್ಟಿ ದ ಹಿದಿರೆಯಂ ಒಂದು ನಿಂಡುಕುಲಲ್ಲಿ 
ಬೇವಂತೆ ಸಲೆ ನೆಲೆ ಸನ್ನಿಹಿತನಾಗಿರ್ಪ ಶರಣನ ಭಕ್ತಿ ಒಂದನಾಯತದಿಂಡೆ 
ಕೆಡುವುದು (ಬಸನ. ೨೧೩) ; ಲಜ್ಜೆಗೆ ನೆಲೆಯ ಮಾಡಿದೆ ಹೂಡಿದೈ ದುರಿ 
ಯಶನನೆನಗೆ (ಕುನ್ಯಾಭೀ. ೬-೩೯). ೨೩. ಸರಿಯಾದ ಮಾರ್ಗ, 
ಕ್ರಮವು; ಕಳುಹು ಲಲನಾಜನನನಾ ಮಂನಿಕುಲಲಲಾನುನ ಬಳಿಗೆ 
ಸತಿಯರ ಬಲೆಗೆ ಸಿಲುಕದರಾರು ತ್ರೈ ನೂರುತಿಗಳೊಳಗಾಗಿ ನೆಲೆಯಿದೀಗ 
(ತೊರಂಇ, ೧-೫-೨೫). ೨೪. ನಿಧಿ: ಜಾಲಗಾಜನ ಡೋಣಿಯಂತೆ 
ಬಳಸುನ ಹುಟ್ಟ ನಂತೆ ಬೈಚಟ್ಟಿ ನೆಲೆಯಂತೆ ಇದ್ದಡೇನು ಭೋಗಿಸಲರಿಯ 
ವಾಗಿ (ನೋಳಿನಾ, ೩೦-೧೨೪), (ಗು), ೨೫. ಅಪ್ಪಟವಾದ. 
೨೬. ಪೂರ್ಣವಾದ; ಅಧಿಕವಾದ: “ಫೆಲೆಜವ್ವನ' ಸರಾ, 
ನಿಲೆ, : ೧೨. "ಕಲ್ಲಿಲೆ' ನರಾ. ೧೭. "ಶಿವನಿಲೆ' ಸರಾ, 
ನೆಲೆನೆಲೆ (ದ್ವಿರುಕ್ತಿ): ಮರಕತದ ನೆಲಗಟ್ಟುಗಳ ಹಿಮಕಿರಣ 
ಕಾಂತದ ನೆಲೆನೆಲೆಯ ಬಂಧುರದ ಘನಸೋಪಾನಗಳ . ಕೃ ತಕಾದ್ರ್ರಿ 
ಗಳಲೊಪ್ಪಿ ದುದಾ ಪುರೋದ್ಯಾನ (ತೊರರಾ. ೧-೯-೧೪) ; ನೆಲೆನೆಲೆಯೊಳು 
ಮಣಿಮಂಚದಿಂದೊಪ್ಪು ನ ನೆಲೆನಾಡದೊಳು (ಕುರಾಸಾಂ: ೨೬-೭೩) ; 
ಕಲೆಗಧಿನಾಭಚಂದ್ರನ ನೋಡ ಪೋಪಂತೆ ನೆಲೆನೆಲೆಗಡರ್ದಳಾ ಕುನರಿ 
(ನೋಹತ. ೨೭-೩೦) ; ನಿಯಚ್ಛ ರಾಂಗಣಕಡರ್ದ ವಜ್ರವೈಡೂರ್ಯ 
ಮಾಣಿಕ್ಯಡೊಳ್‌ ನೆಲೆನೆಲೆಗಳ ಅಚ್ಚ ಮುತ್ತಿನ ಗುದಿಗಳಿಂ (ಚಿಬಪ. 
೫-೩); ಅವಳಂಗಚ್ಛವಿಯಖ ನೆಲೆಸೆಲೆಗಳೊಳು ಪ್ರಜ್ವಲಿಸಿ (ನನನೋ. 
ಬಯಲಾಟವು  ನೆರಿದಲ್ಲಿ-ನೆಲೆನೆಲೆ ಏರುವ ಹೊಳಲು 
(ಉಯ್ಯಾಲೆ. ೬೬-೧೨), ನೆಲೆ ಮಾಡು- ತಂಗುವ ಜಾಗವನ್ನಾಗಿ. 
ಮಾಡಿಕೊಳ್ಳು ; ಆಶ್ರಯಿಸು : ಆ ಮಹೀಪಾಲನ ಲೋಲಲೋಚನಂ 
ಗಳಾಕೆಯ . . . ಸೆಲೆಮೊಲೆಯಂ ನೆಲೆ ಮಾಡಿಯಂಂ ಬಾಯ್ಕೆಟಿಗೆ 
ತೆಚಿಕೆದೆಂತುಂ . .. ಮನಡೊಳುತ್ಸುಕತೆಯೆಂ ' ತನುಲತೆಯೊಳ್ಳುಳ 
'ಕಾಂಕುರಮನೊದವಿಸುತ್ತು ಮಿರೆ (ನುಲ್ಲಿಪು. ೩-೮೭ ವ) ; ಮರಳಿ ಕಾಮ್ಯುಕ 
ನನದ ದಳಮಂದಿರನನೇ ನೆಲೆಮಾಡಿಡೆವು (ಕುನ್ಯಾಆ. ೧೪-೧೩). ೨. ಸ್ಥಿರ 
ಗೊಳಿಸು ; ದೃಢಸಡಿಸು; ಗಟ್ಟಮಾಡು : ನೆಲಮಾಳಿಗೆಯೊಳಿಟ್ಟಿ ವನ 
ಕೊಲಿಸಿದೆನೆಂದು ನೆಲೆ ಮಾಡಲಾ ಸುದ್ದಿಯನು (ಕುರಾಸಾಂ. ೧-೮೪೮). 
೩. ಅವಕಾಶ ಮಾಡು: ಆತನ ಪಡೆಗೆ ನಡೆಯಲೆಡೆಮಾಡಿದಂತೆ ಬಳ್ವ 
ಳಾದ ದೆಸೆಗಳುಮಾತನ ವಿಜಯಸ್ಸೆನ್ಸಕ್ಕೆ ತಡೆಯದೆ ಪಾಯಲ್ಕೈವೇಟ್ಕು 
ಮೆಂಬಂತೆ ನೆಲೆ ಮಾಡಿದ[ಸಾಂ. ನೆಲೆಯಾದ] ಮುಹಾನದೀನದಂಗಳುಂ. 
(ಆದಿಪು. ೧೧-೫ ನು. ನೆಲೆಯ ಮಾಡ ಇ ಅಂತಸ್ತು ಗಳಿಂದ ಕೂಡಿರುವ 
ಸೌಧ; ನೆಲೆಮಾಡ; ನೆಲೆಯಂಪ್ಪರಿಗೆ : ನಿಂದೊಂದು ಪೊಟಲುಂ 
ಭವಳಾರಂಗಳುಂ ನೆಲೆಯ ಮಾಡಂಗಳುಂ . . , ಮಾನಸರ ಬರುವುನುಂ 
ಪೋಗುಮಂ ಕಂಡು (ನಡ್ಡಾರಾ, ೮೯-೨೦). ನೆಲೆಯ ಹೊನ್‌ ಇ 
(ಶಾಶ್ವತವಾದ) ಹಣದ ಕೊಡುಗೆ: ಸ್ವಸ್ತಿಶ್ರೀ ವೀರಬಲ್ಲಾಳ 
ದೇವರಸರು ಕೊಟ್ಟಿ ಸೆಲೆಯ ಹೊಂನಿಂಗೆ ಅಚಳಪ್ರಕಾಶಸ್ವಾನಿಗಳು 
ವರದನರಸಿಂಹದೇನರ್ಗ್ಗೆ ಹಿರಿಯೂರ ಹಳ್ಳಿ ಪ್ರಾಪ್ತಿ ಸಹಿತವಾಗಿ ಕೊಂಡು 
ಕೊಟ್ಟಿ ಯೆರಡು ವೃತ್ತಿಯ ಸ್ಥಳವನು (ಮೈಆರಿ, ೧೯೪೦, ೩-೩೦ ; 1215). 
ನೆಲೆಯಾಗಿಸು- ಆಶ್ರಯನನ್ನಾಗಿ ಮಾಡು; ಆಧಾರವಾಗಿಸು : 
ಅಹಿತರಂ ಗೆಲ್ವ ಜಯಶ್ರೀಗೆ ಭುಜಶಿಖರಮ ೦ ನೆಲೆಯಾಗಿಸಿ ನೀಂ ನೆಲಸು 
ನೇಸಜುಳ್ಳಿ ನನುರಿಗಾ (ಸಂಸಭಾ. ೨-೧). ನೆಲೆಯಾಗು-೧. ಆಧಾರ 
ವಾಗು ; ಆಶ್ರಯವಾಗು : ವೀರಲಕ್ಷ್ಮಿ ಗೆ ನೆಲೆಯಾಗು ಪೋಗೆನೆ. 
ನೃಪಂ ಸೊಡೆನಟ್ಟು ಮನೋನುರಾಗದಿಂ (ಸಂಪಭಾ. ೧೧-೩೨); 
ತದ್ವಿರೋಧಿಗಳನನುಂಕ ಮೆಟ್ಟ ಸೆಜಕಿ ಯಿಟ್ಟಿ ನಲೇಪನೊ ಪೇಲಿಿಮೆಂಬ 


ತ ನೆಲೆಯಾದುದಂಬರಚರೇ ಶೃರನಿರ್ದ ಮೃ ಗೇಂದ್ರವನಿಷ್ಟ್ಯರಂ 


೨೪-೨೪); 


೪೯ರ 


20 


30 


55 


40 


45 


ನೆಲೆಗಟ್ಟು 


(ಶಾಂತಿಪು.೩-೪೧); ಜಸಕ್ಕೆ ನೆಲೆಯಾದಂ ನಾಚಿದಣ್ಣ ಧಿಪಂ(ಎ ಇ.20:೪111, 
೩೪-೨೬; 1082); ಎನ್ನಂತೆ ರತ್ನವಿತತಿಗೆ ತಾನ್ನೆಲೆಯಾಯ್ತೆ ೦ಬ 
ಸಮಗುಣಪ್ರಣಯದಿನಾ ಮುಂನ್ಲೀರ್‌ ಬಂದಪ್ಬಿದುದೆನೆ ತನ್ನಗರಮನಮಲ 
ಸಂಖೆ ಬಳಸಿದುದೆತ್ತ ೦ (ಚಂದ್ರ ಪು: ೧-೧೧೫). ೨. ವಾಸಸ್ಥಾನವಾಗು; 
ನಿವಾಸವಾಗು : , ಸಿರಿಗೆ ನೆಲೆಯಾದ ಪೊಂದಾನರೆಯ ಮಂಗುಳ್ಮಿಲ್ಲ 
ಮೆಲ್ಲನಲರ್ದಪುವು (ನುಲ್ಲಿಪು. ೪-೧೩೩). ೩. ನೆಲೆ ನಿಲ್ಲು; ನೆಲಸು : 
ಆರ್ಯೆಯರುಮುಲ್ಲಿಗೆ ವರ್ಪುದುಂ ಅಲ್ಲಿ ನೆಲೆಯಾಗಿರ್ಸ ಕುಬೇರಕಾಂತನ 
ಭಾರ್ಯೆ ಪ್ರಿಯದತ್ತೆ ಬಂದು (ಚಾವುಂಪು, ೬೬) ; ನಿಖಿಲಜಸ್ಮಂಗಳಿಂ ನೆಲೆ 
ಯಾಗಿ ನಿಂದಘಚಯಂ ಪರೆಗುಂ (ಸದ್ಮರಾ, ೧೨-೨೫) ; ಕಾಮೋದ್ರೈೇಕದಿಂ 
ನೀರ್ಯಸ್ಟ ಲನವರಾಗೆ ಮುಂದದು ಶರಸ್ತ ಂಭದಲ್ಲಿ ನೆಲೆಯಾಗಿ ಮಂದದಿಂ 
ದಿರಲು (ತುರಂಗ. ೧೧-೧೧). ೪. ಶಾಶ್ವತವಾಗು ; ಸ್ಥಿರವಾಗು ತ 
ಮುರನುಥನ ಬಿನ್ನಹವು ರವಿ ತಾನಿರದೆ ಪಡುನಲು ಸಾರ್ದ ಸೈಂಧನನಿರವು 
ನೆಲೆಯಾಗ[ದು3] ದು. ಮಹಾದೇ ವೆನುತ ರಥನಿಳಿದು (ಕುನ್ಯಾದ್ರೋ. ಸಂ. 
೨೯೫); ಪಲರಾಯಭಾರದಿರವಂ ಪಲವಗಲಿಂ ಕಂಡು ಕೇಳ್ದು ತಿರ್ದಿ 
ಪೊದಟ್ನೂ ಪಲರುಂ ನಿರ್ನಯನಿಟ್ಟುದೆ ಸೆಲೆಯಾಡೊಡನಾನುಮೊಂದು 
ಬಿನ್ನತಿಗೆಯ್ದೆಂ (ಚಳವಿ. ೫-೬೩); ಶ್ರೀಗೋಪಾಳಡೇನರೆ ಅಮೃತಪಡಿ 
ದೀಪೋತ್ಸವ ಚೈತ್ರಸನಿತ್ರ ಒಳಗಾದ ಸಂಚಪರ್ಬಕೆ ವರ್ಷಂಪ್ರತಿ 
ಎಂದೆಂದೂ ನೆಲೆಯಾಗಿ ಕೊಡುವರು (ಎಕ. 2೮1, ಚಿಕ್ಕನಾ.' ೭೧-೨೪ ; 7). 
೫, ಒಪ್ಪಿಸಲ್ಪಡು ; ವಹಿಸಲ್ಪಡು : ನಿಯತ ದಧಿ ಫೃತ ದುಗ್ಧಗುಡ 
ಸಂಚಯಕೆ ಸಂಬಾರಾದಿ ರಸನಿರ್ಣಯಕೆ ಕಟ್ಟ ಧಿಕಾರ ಸಿದ್ಧಾರ್ಥಂಗೆ 
ಸೆಲೆಯಾಯ್ತೂೂ (ತೊರರಾ. ೧-೭-೨೬). 

[ಜೇ.॥ ತಮಿ. ನಿಲೈ ; ಮಲ. ನಿಲ; ತುಳು. ನೆಲೆ, ನಿಲೆ ; ಕೊಡ. ನೆಲೆ] 
ನೆಲೆ (ಅ). ಚೆನ್ನಾಗಿ : ನೆಲೆ ಕಾಲ್ಗೊಳ್ಳ ವಘಾತಿಸಂಕುಲರಥಾಂಗಂ 
ಪೋಯ್ತೂೂ ಮಂಂ ಘಾತಿಗಲ್ತಿ ಲೆ (ಅನಂಪು. ೧೪೪೯). [ನೆಲೆ] 

ನೆಲೆಕಟ್ಟು “ನೆಲೆಗಟ್ಟು” ನೋ. 

ನೆಲೆಕೊಳ್‌ “ನೆರೆಗೊಳ್‌' ನೋ. 

ನೆಲೆಗಂಡು (ನಾ). ಬಹಳ ಪೌರುಷವುಳ್ಳ ವನು,--ಗಂಡಸುತನವುಳ್ಳ 
ನನು, -ಪುರುಷತ್ವವುಳ್ಳ ವನು : ಕಲಸಲೊಡಫೊಲ್ಲು ನಲವಿಂ ನಲಿ 
ನಲಿಯಿಸಿ ನಜ್ಜು ನಜ್ಜು ಗೆಯ್ದಾ ಸೊಗದೊಳ್‌ ಬೆಲೆನೆಣ್ತ ನಮನೆ ಬಿಡಿಸುವ 
ಸೆಲೆಗಂಡೆನೆ ನೆಗಟಿಕ್ಕೊಡವನೆ ಗಡ ಕಂದರ್ಪಂ (ಚಿಕವಿ, ೬-೧೩೨), 

[ನೆಲ 4 ಗಂಡು] 

ನೆಲೆಗಟ್ಟು, ನೆಲೆಕಟ್ಟು (ನಾ). ೧. ಸಮಮಾಡಿದ ನೆಲ; 
ಕುಟ್ಟಿಮ : ಶರಣಂಗೆ ಕಳಸದ ಮೇಲೆ ನೆಲೆಗಟ್ಟಿ ಬುದೇನೊ (ಅನಚಂ. 
೧೩೧-೫೯೮) ; ಸಳುಕಿಂದ ನಯನಡೆದ ನೆಲೆಗಟ್ಟು ಶಶಿಕಾಂತಡಳನಟ್ಟಿ 
ಭಿತ್ತಿ (ಹಚಕಾ, ೪-೬) ; ಮಣಿನುಯದ ನೆಲೆಗಟ್ಟು ಗಳ ರಚನೆಗಳ , . . 
ಪನ್ನೀರ ಚಳೆಯದೊಳೆಸೆದುದಾ ಪುರವು (ಜೀನಂಚ. ೭-೨೨) ; ನೀಲರತ್ನ್ನಂ 
ಗಳಿಂ ನೆಲೆಗಟ್ಟು, ಸಳಿಕುಗಳ ಸಾಲೆಸೆನ ಭಿತ್ತಿಗಳ್‌ ವಜ್ರದೊಳ್ಳ ೦ಬಂಗಳ್‌ 
(ಚಿಬಪು, ೫-೪೮). ೨. ತಳಹದಿ ; ಬುನಾದಿ; ಅಡಿಪಾಯ : ಕೋಪ 
ವೆಂಬುದು. ಪಾಪದ ನೆಲೆ[ನಾಉಂ. ಲ]ಗಟ್ಟು (ಸರ್ವಜ್ಞ. ೪೭೯); 
ಪಸರಿಸಿಹ ಪಂಚತತ್ವಂಗಳುಂ ನೆಲೆಗಟ್ಟು (ಎಕೋಪು, ೨-೨೫) ; ಯಾವ 
ದೇಶ ಕಾಲ ನಂತಗಳಿಗೂ ನೀತಿಯೇ ನೆಲೆಗಟ್ಟು (ಜಗೆದಾ. ೭೦) ; ಜಾತಿ 
ವರ್ಣ ನೆಲೆಗಟ್ಟಿನ್ನು ಸಡಿಲಿಸಿ, ಜಾತ್ಯತೀತವಾದ ಮತಧರ್ಮಗಳನ್ನು 
ಬೆಳೆಸಿದ್ದು ದಕ್ಷಿಣಭಾರತಸಂಸ್ಕ್ರತಿಯ  ವೈಶಿಷ್ಟ್ರೂಗಳಲ್ಲಿ ಒಂದಾಗಿದೆ. 
(ಭಾರದ, ೩೯೮). ನೆಲೆಕಟ್ಟು : ೧. ಸಾದಿನ ಸಾರಣೆಯ ನೆಲೆಕಟ್ಟುಗಳ 
ಕರ್ಪೂರಧೂಳಿಯ . . . ಪರಿಮಳ ಭಾರದಲಿ ಬೀಬಗಾಳಿ ಕುಸಿದುದು 


(ಕುನ್ಯಾಆ* ೧೨-೧೦) ; ಪಳಿಕಿನ ಪಟ್ಟಗೆ ನೀಲದ ನೆಲೆಕ[ಸಾಂಾಂ-7333- 


ನೆಲೆಗಳಿ 


ಎ ೬ « ಕಣ್ಮೊಳಿಸಲೆಸೆದುದಾ ನಿಳೆಯೆ (ಕುರಾಸಾಂ. ೩೯೩); 
ಪಳುಕುಗಳ , ನೆಲೆಕಟ್ಟು [ನಾಣಂ ಲಗಟ್ಟು] ಮರಕತಂಗಳ ಜಗಲಿ 
ಪೊಳೆವ ನೀಲದ ಭಿತ್ತಿ (ಚೈಮಿಭಾ. ೧೬-೨೩) ; ನೆಲೆಕಟ್ಟು ಗಳೊಳ್‌ 
ನಿಲಿಸಿದ ಪಚ್ಚೆಯ ಕಂಭಸಾಲು (ಸೌಗಂಧಿ, ೪-೪). (ನೆಲೆ, -- ಕಟ್ಟು] 

ನೆಲೆಗಳೆ (ಕ್ರಿ). ಬುಡಸಮೇತ ತೆಗೆದುಹಾಕು,- ನಿವಾರಿಸು ; 
ನಿರ್ಮೂಲ ಮಾಡು : ಅನುಸನುಲಿಂಗವೆ ನೆನಹಿಂಗೇಕೆ ಬಾರೆ ತನು 
ಮನ ಶುದ್ಧ ನಿಲ್ಲವೆಂದು ಆನುನಿನಲ್ಲಿ ನಿಲ್ಲೆಯಾ ಎನ್ನೆ ಪಾತಕದ ಪುಂಜನ 
ನೆಲೆಗಳೆಯಯ್ಯಾ (ಹೊಳಿನೂ. ೧೪-೫೨); ಆಟುಸ್ಮೃಲನನಲಾತು 
ಮುಲುಸ್ಥಲನ ಮುಟ್ಟಿ . . . ನೂಜಕೊಂದಜಲ್ಲಿ ಸಂಗವ ಮಾಡಿ 
ಬೇಜಕಿ ನೆಲೆ[ನಾರಾಂ, ತಿ, ನೆತ್ತಿ, ನೇತಿ]ಗಳೆದು ನಿಂದಲ್ಲಿ ಕಾಯ ಜೀವದ 
ಬಂಧ ಅದೇತ೨೦ದ ನಿಂದಿತ್ತೆ ೦ದ೫ ನಿನ್ನ ನೀನೆ (ಕೋಲಶಾಂ..೧೧). 

[ರೈ +9೪] 

ನೆಲೆಗಾಣ್‌, ನೆಲೆಗಾಣು (ಕ್ರಿ). ೧. ತಳವನ್ನು ಕಾಣು; ಬುಡ 
ವನ್ನು ಕಾಣು : ಅಗಾಧ ನೆಲೆಗಾಣಬಾರದುದು (ನಾಚಿರಾ. ಕಿ), 
೨. ಆಳವನ್ನು ತಿಳಿ; ಮರ್ಮವನ್ನು ಅರಿತುಕೊಳ್ಳು ; ಮಹಿನೆ 
ಯನ್ನು ಕಂಡುಕೊಳ್ಳು : ೆಲೆಗಾಂಬನ್ನ ಕೃಂ ತೊಟಕಿಯ ಅಂಜಿಳೆಯ್ಯೆಸೆ 
ನೆಲೆಗಂಡ ಬಳಿಕ ತೊಕ ಬಜಕದೊಲಕಿಯಲ್ಲದೆ ಅಂಜಿಕೆಯಿಲ್ಲ (ಅವಚಂ. ಕ. 
೪೬೨-೧೨೫೧) ; ಪಿರಿಯ. ಜ್ಞಾನಿಗಳು ಭಜನೆಯ ಮಾಳ್ಬರು ಬಕುತಿ 
ಯಿಂದಲಿ ಚತುರ್ಭುಜ ನಿನ್ನ ನೆಲೆಗಂಡುದಿಲ್ಲ (ಮೋಹತ. ೧೩-೬೦); ನೆಲೆ. 
ಗಾಣದ ನಿನ್ನೀ ಮೈಮೆಯಂಂ ಬಣ್ಣಿ ಸಲಾವಂ ಸಾಲ್ವನೆಂದು ಗು ಣಸ್ತ ವನಂ 


ಗೆಯ್ಲೆಳ್‌ (ರಾಮಾಶ್ವ. ೩೧-೫). ಷಿ. ಸ್ಥಿತಿಯನ್ನು ಅರಿತುಕೊಳ್ಳು 2} 


ಮಾತಿರ್ದೇಡಂ ಮೂಕರಪ್ಪರು ಕಾಲಿರ್ದೊಡೆ ಕುಂಟರಪ್ಪ ರಜೆ. ಕಾಲಂ 
ಪೂರ್ವಪುಣ್ಯಂಗಳಿಂ ಸಿರಿನಂತರ್‌' ನೆಲೆಗಾಣರೈ (ಸೋಮೇಶ.೫೩). ೪. (0: 
ಎನ್ನ 'ಮಂನಿಸಿಂಗಾಂ ಕಾದಂನೆಂ ಪೇಸಿದೆಂ ನೆಲೆಗಂಡಂತೆ ನೆಲಕ್ಕೆ ಗೆಲ್ಲೊಡ 
ಮದಂ ಚಿಃ ಮತ್ತಮಾನಾಳ್ವೆನೇ (ಸಂಪಭಾ. ೧೩-೧೭); “ಸ್ಥಿರತೆಯನ್ನು 
ತಿಳಿ” (ಸಂಸದೀ, ೫೧೫); ಜ್ವಲನಜಟ ಮನ್ಸಕ್ಕಿ ಲಲನಾಭಿಲಾಸದಿಂ ದೀಕ್ಷೆ 
ಗೊಂಡುದಂ ಕೇಳ್ದು ವಿನಿಶ್ಚ ಳಮಾನಸಂ ಪ್ರಜಾಪತಿ ನೆಲಕ್ಕೆ ನೆಲೆಗಂಡ 
ನಂತೆ ಬೀಸಿ ಬಿಸುಟ್ಟಿ 0 ' (ನರ್ಧಮಾ. ೪-೧೦೨). ನೆಲೆಗಾಣು : 
೨. ಈ ವಿಶ್ವಾಸಘಾತ ಅನನ ಮನಸ್ಸಿಗೆ ಆಘಾತ ಕೊಟ್ಟಿದೆ. ಇದರಿಂದಾಗಿ 
ಅವನಿಗೆ ಮನೆಯಿಂದ ನೆಲೆಗಾಣದ ಶೂನ್ಯದಲ್ಲಿ ಹೆಜ್ಜೆ, ಹಾಕಿದಂತೆ 
ತೋರಹತ್ತಿಡೆ (ಇಪ್ಪಕ. ೨೬೨). "ನೆಲೆಯಜಾ? ಪರಾ. 
[ನೆಲೆ 4 ಕಾಣ್‌] 

ನೆಲೆಗಾಣಿಸು(ಕ್ರಿ). ೧. ಇರುವ ಸ್ಥಳವನ್ನು ತೋರಿಸು: ನೆಲೆಗಾಣಿಸಡಿ 
ಶಂಬರದೈತ್ಯ ಕರ್ಗತ್ತಲೆಯಾಗಿ ಕುನರನ ತುಡುಕೆ ಸಲೆ ಭಾಸ್ಕರರೂಪ 
ತಾಳ್ವಿ ಮನ್ಮಥ ಮೆಟ್ಟಿ ತಲೆಯ ಕಡಿದರು (ನೋಣತ. ೧೨-೮೨). 
೨. ಆಂತರ್ಯವನ್ನು ತೋರು,--ಕಾಣಿಸು : ದಿನ್ಯಸಿದ್ಧಿಯ ನೆಲೆ 
ಗಾಣಿಪ ದೇವನ ದಿವೃಧ್ವನಿಯ ಪಾಡಿದರು (ಭಂಚ, ೧-೯೭). ೩. ಸ್ಥಿರ 
ವಾಗಿರಿಸು : ಕುಲಸತಿಯರ ಧರ್ಮ ಕೊನರಿಡೆ ನೇಹವ ಸೆಲೆಗಾಣಿಸಿ 
ನೆಗಳುವುದು (ಹದಿಬ. ೩-೧೦). [ನೆಲೆಗಾಣ* -.- -ಇಸ್ಫು] 

ನೆಲೆಗಾಣು "ನೆಲೆಗಾರ್ಣ' ನೋ. 

ನೆಲೆಗಿಡಿಸು "ನೆಲೆಗೆಡಿಸು' ಕೋ. 

ನೆಲೆಗಿಡು "ನೆಲೆಗೆಡು' ನೋ. 

ನೆಲೆಗುಂದು (ಕ್ರಿ). ನೆಲೆಯಿಲ್ಲದಂತಾಗು ; ಆಶ್ರಯಹೀನವಾಗು : 
ಪೋದುದಸೂಯೆ. . .ಸಲೆ ಕೆಟ್ಟು ದಸಮೃತ್ತು ಜ್ವಲಿಸಿದುದು ಭಯಬಿತ್ತು 
ನೆಲೆಗುಂದಿದಳ್‌ ಮಾರಿ ತೊಲಗಿತಘಚಯ (ಚೆಬಪು. ೪-೩೫). 

[ನೆಲೆ, + ಕುಂದು] 


೪೯೪೦ 


25 


30 


35 


40 


45 


ನೆಲೆಗೊಡು 


ನೆಲೆಗೂರ್‌ (ನಾ). ಒಂದು ಊರಿನ ಹೆಸರು : ಸ್ವಸ್ತಿಶ್ರೀ ಸತ್ಯನಾಕ್ಯು 
ಸೆರ್ಮ್ಮನಡಿಗಳ ಪೃ ಥುನೀರಾಜ್ಯಂಗೆಯೆ ಬೂತರಸ ತೊಟ! ಕಾರಟ್ಟಯ. 
ಪದಿಯಳೆಯು ನೆಲೆಗೂರು ಮೊಗಪೆ. ಅಳೆಯುವ ಬಿಚ್ಚಿ (ಎಕ. 1೪, 
ಗುಂಡ್ಲು ಸೇ. ೯೪-೫; ಸು. 890), [?--ಊರ್‌] 

ನೆಲೆಗೆಡಿಸು, ನೆರೆಗಿಡಿಸು (ಕ್ರಿ). ಸ್ಥಿತಿ ಕೆಡುನಂತೆ ಮಾಡು ; ನೆಲೆ 
ಗೆಡುವಂತೆ ಮಾಡು: ತದುದ್ಯಾನಂ . , . ಉನ್ಮಾದವಿಸಯ ಮುಂ. 
ವಿನೋಹವಿಸಯ ಮುನಾಗಿ  ನಿಜಮಾನಸಾಂತರಾಳನುಂ ಚೋಂಕೆನೆ 
ಕಲಂಕಿ ನೆಲೆಗೆ[ನಾಠಾಂ. ಗಿ]ಡಿಸೆ (ವರ್ಧಪು, ೬-೨೩ ನ) ; ಇಂದ್ರನನು 
ನೆಲೆಗೆಡಿಸಿಯೈ ರಾನತನ ಧರೆಗಿಳುಹು ನೋನಿಸದಿರ್ದೆನಾಜೊಡೆ, ಇಳೆಯ 
ವಲ್ಲಭ ಧರ್ಮರಾಯನ ಪಾದದಾಣೆ (ಸಂಭನ. ೨೦-೪೭) ; ಹರಿಯ 
ನೆಲೆಗೆಡಿಸಿದನು. ಪರಮೇಶ್ವರನ ಭಿಕ್ಷವನೆತ್ತಿ ಸಿದ ಸರಸಿರುಹಭನ ತಾ ಶಿರವ 
ಹೋಗಾಡಿದನು ಪೂರ್ವದಲ್ಲಿ (ನಳಚ, ೯-೯) ; ರಿಪುಸ್ಸೈ ನೈಕಾನನನನು 
ನೆಗ್ಗಿ ದರ್ನೆಲೆಗೆಡಿಸಿ. ಬಿಜಂಗಾಳಿಯಂತೆ (ಚೈಮಿಭಾ, ೮-೩೨); ಬೀಗಿ 
ಸುಗ್ಗಿಯ ಬಿಸಿಲ್‌ ನೆಲೆಗೆಡಸೆ ನೆಳಲಂ (ಕಾಲೂರ. ೧೩೬-೨೯೨), ನೆಲೆ 
ಗಿಡಿಸು : ಗೋಮೂತ್ರ ಮಂಡಲಮುಮಾಕಾಶಂ ಪೇಜನಿತಿಯೆಂಬ 
ವಿಧಿಗಳೊಳ್‌ ಬಂದು ನೆಲೆಗಿಡಿಸಲುಂ ಪೊಲಗಿಡಿಸಲುಂ ಬಲ್ಲೆಂ (ಶಾಂತಿಪು. 
೩-೨೩ ನ) ; ವಿರೋಧಿನಂಶಾನಳಿಯಂ ಸೆಲೆಗಿಡಿಸಿ ನಿನ್ನ ತೇಜೋಜ್ವಲನಂ 
ತಳ್ತಟ್ವ ಕೊಳ್ಳೆ ವಿಕ್ರಮತುಂಗಾ (ಕಾವ್ಯಾನ. ೩೭೫) ; ಇವು ಮುನ್ನಾ 
ರಾರ ಬಲ್ಬ ೦ ನೆಲೆಗಿಡಿಸವು (ಕಬ್ಬಿಕಾ. ೩೦೩)... [ನೆಲೆಗೆಡು---ಇಸ್ಫು] 

ನೆಲೆಗೆಡು, ನೆಲೆಗಿಡು (ಕ್ರಿ).೧. ನೆಲೆತಪ್ಪು ; ಆಶ್ರಯವಿಲ್ಲದಾಗು; 
ನೆಲೆಯಿಲ್ಲದಾಗು'; ನಿರಾಶ್ರಿತವಾಗು : ನಿಶಾಖನಂದನುಂ ತನ್ನ 
ರಾಜ್ಯಮುಂ ದಾಯಿಗರೆಟಿಕಿ ದುಕೊಳೆ ಸೆಲೆಗೆಟ್ಟು ಪೆಜರೆ ಬೆಸದೊಳೋಲೆಯ 
ನಡುಕುತ್ತುಮಾ ಪುರಕ್ಕೆ ಬಂದು (ಚಾವುಂಪು. ೧೪೧) ; ಗೋಮಹಿಹೀ 
ಕರೇಣುತುರಗೋಸ್ಟ್ರ ಕುಲಕೃವಳಾಗೆ ಪೊಂದುಗುಂ ತಾನಣಯುದಿಂಗಳಿಂಗೆ 
ನೆಲೆಗೆಟ್ಟು ಲಾಗುಂ (ಲೋಕೋಪ.೪-೬೭) ; ಸಕಲರಾಜ್ಯಮಂ ಹೋಗಾಡಿ 
ಕಡೆಗಧಿಕಯಣಿಯಾಗಿ ನೆಲೆಗೆಟ್ಟು . . . ಜಗಕೆ ನಗೆಗೆಡೆಯಾದ ಪಾತಕ 
ಹರಿಶ್ಚಂದ್ರನವನನೇನೆಂದು ನೆನೆದಪೆ (ಹಚಕಾ. ೧೨-೪೩) ; ಶಿನತತ್ತ್ವ್ವಮದು 
ಬೇರ್ನಕೆಯೆಲಜ್ಞಾನಕೂಸ ಸೆಲೆಗೆಟ್ಟುದೆನೆ ನಾಭಿ ಸಿಮ್ನುವನುಳಿದುದು 
(ಚೆಬಪು, ೪-೧೩). ೨ ಸ್ಥಿರತೆಯನ್ನು ಕಳೆದುಕೊಳ್ಳು ; ಅಸ್ಥಿರ 
ವಾಗು; ಚಂಚಲವಾಗು : ಸೊಲೆಬೂತಿನಂತೆ ಕಿಡೆ ನುಡಿಯದೆ ಪಾದರಸ. 
ದಂತೆ ನೆಲೆಗೆಟ್ಟು ಪರಿಯಡೆ (ಧರ್ನಾಮೃ, ೧೧-೩೭). ಹ. ನೆಲೆಯನ್ನು 
ಮಾರು; ಕಟ್ಟಳೆಯನ್ನು ಅತಿಕ್ರಮಿಸು ; ಅತೀತವಾಗು : 
ಕುಲದೊಳಗಿದ್ದು ಕುಲನ ಬೆರಸದೆ. ನೆಲೆಗಟ್ಟು ನಿಂದುದನಾರು ಬಲ್ಲರು 
(ಅನಚಂ. ೧-೩). ೪. ಮೇರೆ ಮಾರು; ಹತೋಟಿ ಮಾರು: 
ಮಿಕ್ಕು ಮಾಸುನ ಬೆಳಗು ಕೆಂಪಡರ್ದ ಮುಗಿಲು * ತಲೆಯಿಕ್ಕುನಬುಜಂ 
ನಗುವ ಕುಮುದ ನೆಲೆಗೆಡುವಬುಧಿ ತೆಕ್ಕೆಯಿಂದಗಲ್ವ ಚಕ್ರಂ (ಸೋಸುಚ, 
೨-೧೦). ನೆಲೆಗಿಡು : ೧, ಆತಂಗೆ ಸರಸೆಯೆಂಬಳಿ ಪಾತಕಿ ಕುಲನನಿತೆ 
ಯೆನಿಸಿ ಕಯನೆಂಬ' ಮುಹಾಸಾತಕನೊಳ್‌ ಪುದುವಾಟ್ಮರ್ಳ ಜಾತಿಯ 
ನೀತಿಯ ನೆಗಲಕ್ತಿ ನೆಲೆಗಿಡುವಿನೆಗಂ (ಸಂರಾನಾ. ೬-೩೩); “ಅಸ್ಥಿರ 
ವಾಗು” (ಸ್ರಭಣ್ಣ). [ನೆಲೆ *ಕೆಡು,] 

ನೆಲೆಗೆಯ್‌ (ಕ್ರಿ). ನಿರ್ಧಾರ ಮಾಡು ; ಖಚಿತಗೊಳಿಸು : : ನಿಡು 
ನಯಣಂ ಇರ್ಕೆ ರಾಘವಂ ಪೇಟ್ವಂ ಅಲ್ಲದೊಡೆ ತಾಂ ತಮಗೆ ನೆಲೆ 
ಗೆಯ್ವಾರ್‌ (ರಾಮಾಶ್ಚೈ, ೨೭-೩೦). [ನೆಲೆ, -- ಕೆಯ್‌,] 

ನೆಲೆಗೊಡು (ಕ್ರಿ). ಮರ್ಮವನ್ನು ತಿಳಿಯಲು ಅವಕಾಶ ಮಾಡಿ 
ಕೊಡು: ತಿಳಿಯೆ ಶಬ್ದ ಸ್ಪರ್ಶ ರೂಪಂಗಳಿಗೆ ರಸ ಗಂಧಂಗಳಿಗೆ ತಾ ಬಳಕೆ 
ಯಿಲ್ಲದ ಕತದಿನಿಂದ್ರಿಯಸಮಿ 3 ಹೊಡ್ಡದಡೆ ಸೆಲೆಗೊಡದು ಪರತತ್ವ 


ನೆಲೆಗೊಳ್‌ 


ಸತ್ಕೋಜ್ವಲವನಂತಜ್ಜ್ಯಾನನೆಂದಿಂತಲಘುಮಹಿಮೆಯನುಳ್ಳ ಡಧಿಕಬ್ರ ಹವಳ 
(ತಿಮ್ಮಶಾಂ. ೬-೫), [ನೆಲೆ 4-ಕೊಡು,] 
ನೆಲೆಗೊಳ್‌, ನೆಲೆಕೊಳ್‌, ನೆರೆಗೊಳು, ನೆಲೆಗೊಳ್ಳು (೪). ಎ. ಕೆಲೆ 
ನಿಲ್ಲು; ನೆಲಸು : ಲಲಾಜಾಗ್ರದೊರ್ಳ್‌ ಸೆಲೆಗೊಂಡೊಪ್ಪುವ ನೀರಸಟ್ಟ ೦ 
(ಕಾವ್ಯಸಾ.೫೨೫ ಶೂದ್ರಕ) ; ಚಿರಂದೇನಿ ಸರಸ್ವತಿ ಹಂಸೀ ಭಾನದೆ ನೆಲೆಗೊಳ್ಳೆ 
ಕೂರ್ತು ಮನ್ಮಾನಸದೊಳ್‌ (ಕನಿ೫. ೧-೩); ಅರಿನರಪಾಲವರೌಳಿಮಣಿ 
ಯೊಳ್‌ ನೆಲೆಗೊಂಡುದು ಶಂಖಚಕ್ರ ಚಾನುರೆಹಳಚಿಹ್ನುಚಿಹ್ಲಿ ತ ಪದಾಕೃತಿ 
(ಸಂಸಭಾ. ೬-೨೯) ; ಸ್ವಯಂಪ್ರಕಾಶನೆ ಶಿನನಾದ ಕಾರಣ ಆ ಮಹಾ 
ಪ್ರಕಾಶನೆ ನೇತ್ರಂಗಳೊಳಗೆ ನೆಲೆಗೊಂಡು ಸಕಲಸದಾರ್ಥಂಗಳ ಕಾಣಿಸಿ 
ತೋರ್ಸ ದೆಸೆಯಿಂ ನೇತ್ರಕ್ಕೆ ಶಿನಲಿಂಗನಾಗಬೇ ಕಾಯಿತ್ತು (ಅದನ. 
ಶಿನಭಕ್ತಿ ನೆಲೆಗೊಳ್ಳ ಸನುಸುಖಸಹಾಯನುಂ ನೆನೆದು 
ತನ್ನೊಳಗೊಳಗೆ ತಿಳಿದಂ. ಶಿನಧ್ಯಾನಿ (ಬಸರ. ೫-೮), 3, ಸ್ಥಾಪಿತ 
ಗೊಳ್ಳು ; ಸ್ಥಾಪನೆಯಾಗು : ಜಳನಿಧಿಯನೊಳಪೊಳ್ಳು ನೆಲೆಗೊಂಡು 
ದಲ್ಲಿ ರಥಮನಿಚಳದಿಂ ನೆಲದಲ್ಲಿ ನಿಲ್ವವೊಲ್‌ (ಶಾಂತೀಶ್ವ. ೧೫-೧೧೪) ; 
ಬ್ರಹ್ಮೇಶ್ವರನು ನೆಲೆಗೊಂಡಿದ್ದ ನಲ್ಲಾ ಪೀಠಮಧ್ಯದಲಿ (ಬಸಪು.೫೪-೭೬); 
ಸೆಲೆಗೊಂಡನಲ್ಲೆ ಮಲಿನಾಪಹಾರಿ ನಿಶ್ಚಲ ಸತ್ಯಸಂ . , . ನಿಲಯಾಂತ 
ರಾಳಡೊಳ್‌' (ಯಾಲಾಸ್ಯ. ೩-೨-೨೯). ೩. ತಳಪೂರು; ಬೇರು ಬಿಡು : 
ನಾಟುವಂಟುಗಳು.. ನಾಲ್ಕೆಂಟು ದಿವಸದಲ್ಲಿ. ನೆಲೆಗೊಂಬುವವು 
(ಗಾಜಿ), ೪. ಸ್ಥಿರವಾಗು ; ದೃಢವಾಗು : ಭಾವಶುದ್ಧ ವಿಲ್ಲಡನಂಗೆ 
ಭಕ್ತಿ ನೆಲೆಗೊಳ್ಳದು (ಬಸನ. ೬೫೮) ; ಅನುಭಾವ ನೆಲೆಗೊಂಡಲ್ಲದೆ ಅಂಗ 
ಲಿಂಗದ ಹೊಲಬನಜಿಯಬಾರದು (ನಚಸಂ. ೪-೬); ನೆಲೆಗೊಳ್ಳದು 
ಚಿತ್ತ ಮಗನೆ ನೀನಿದಿರ್ವಂದು ತಲೆದೋಟಿಸು (ಮೋಹತ, ೪-೮೧). 
೫. ಸ್ಥಿತಿಯನ್ನು ಪಡೆ; ರೂಪುಗೊಳ್ಳು ; ರೂಪುದಾಳು ; ಮೈ 
ದಾಳು: ಯೋಗ ಜುಗ ಮಿಗಿಲೆನಿಸಿದ. ಹದಿನಾಲ್ಕುಭುವನ ನೆಲೆಗೊಳ್ಳ 
ದಂದು ನಿಜವನಬಾದಿಹೆನೆಂಬ ತ್ರಿಜಗಾಧಿಪತಿಗಳಿಲ್ಲದಂದು ತೋಟವ 
ಬೀಜವ ಭಾವದಲ್ಲಿ ಭರಿತ ಅಗನ್ಯು ಗುಹೇಶ್ವರಲಿಂಗವು (ಅನಚಂ. ೨-೭); 
ಜಾಂಬನನ ರೂಪಿಂದ ತೋಟಿಸದನಬುಜಭವನು ಪುರಂದರನು ನೆಲೆಗೊಂಡ 
ನಂಗದನಂಗಶೋಭಿಯಲಿ (ತೊರರಾ. ೧-೮-೬೭). ೬. ಉಂಟಾಗು ; 
ಒದಗು ; ಸಂಭವಿಸು : ದಾಹಂ ಸೆಲೆಗೊಂಡರೋಚಕನುಂಮಿರೆ ನಿಲ 
ಲಾಅದೊಡಾಮುಜನಿತಮೆಂದಾ'ಜ್ವರನುಂ (ಕಲ್ಯಾಕಾ. ೩-೧೪) ; ಇಂತು 
ತೀವಿದ ಗರ್ಭದಿಂ ಭಾವಭರಿತ ಸರನುಹರ್ಷಂ ನೆಲೆಗೊಂಡು ನಿಂದು (ಗಿರಕ. 
೩-೩೯ 5) ; ಅರಸುತನ ರಾಮಂಗೆ ನೆಲೆಗೊಳಲರಸಿ ಕೇಳೌ ನಿನ್ನ ಮಗನೇನ 
ರಸನೋ ಮೇಣ್ವಿರಸನೋ ಸಾಮ್ರಾಜ್ಯಸಔಂದರಿಗೆ (ತೊರರಾ, ೨-೧-೨೬) ; 
ಬೆಲೆನೆಣ್ಣ ಬಲು ರಸಿಕರು ಭಾವಿಸರಾಕೆಗಳಿಜಸ ನೆಲೆಗೊಂಬುದಲೆ ಚಿತ್ರೈಸು 
(ಕಂಸವಿ. ೯-೧೫೮). ನೆಲೆಕೊಳ್‌ : ೧. ಶ್ರೀಸ್ವಸ್ತಿ ತನಗೆ ಮೃತ್ಯು 
ನರವಾನಳಂದೆ ಪೆತರ್ಸ್ವಾಣವಂಶದೊನ್‌ . . . ಸುರ ಗ ಗತಿಯುಕ್ಳೆಲೆ 


೮-೧೩) ; 


ಕೊಣ್ಣನ್‌ (ನಕ. 1, ೯೯-೪; ಸು. 70). ನೆಲೆಗೊಳು : 
೨. ತನುನಿನ ಕೊಅತೆಗೆ ಸುಳಿಸುಳಿದು . . . ಗುಹೇಶ್ವರನೆಂಬ ಲಿಂಗ 
ಮನದಲ್ಲಿ ನೆಲೆಗೊಳ[ನಾಂಂ. ಳೈ]ದಾಗಿ (ಅನಚಂ. ೧೧೬-೫೨೬). 


ನೆಲೆಗೊಳ್ಳು: ೧. ಇದರಿಂದ ದೇಶದಲ್ಲಿ ಅಶಾಂತಿ ತಲೆದೋರಿ ಅಧರ್ಮ 
ನೆಲೆಗೊಳ್ಳು ತ್ತದೆ. (ಸ್ರತಾಸ, ೯೧); ಆ ಬೋಧೆ . . . ಎದೆಯಲ್ಲಿ 
ನೆಲೆಗೊಂಡಿದ್ದ ಸ್ವಾಭಾನಿಕವಾದೆಣಿಕೆಯನ್ನ ಲುಗಿಸಿತು (ನಾಡೋಜ. ೩೬೮). 
೩. ಗೌತಮುಮುಹಾನುಂನಿಯ ಕಾಲದಲ್ಲಿಯೂ . . , ಈಗ ಇಪ್ಪತ್ತನೆಯ 
ಶತಮಾನದಲ್ಲಿ ಭಾರತಭೂನಿಂಯಲ್ಲಿ ನೆಲೆಗೊಂಡಿರುವ ಬ್ರಿಟಿಷರ ಪ್ರಭುತ್ವ 
ದಲ್ಲಿಯೂ ಅದೇ ನಕ್ಷತ್ರಗಳೇ ಬೆಳಗುತ್ತಿರುವುವು (ಚ್ಯೋತಿರ್ವಿ, ೩). 
೪. ಮಂಂದಣ ಹಣ್ಣಿ ಯಳಿದಲ್ಲದೆ ಒಂದು ಪಾದ ನೆಲೆಗೊಳ್ಳ ದು (ಅನಚಂ. 


೪೯೪೧ 


20 


40 


ನೆಲೆದಪ್ಪಿ ಸು 


೧೦೫-೪೬೫). ಹಿ. ನರಕದಲ್ಲಿ ಬೀಳುವ ಕರ್ಮಿಗಳಿಗೆ ಕೂಡಲಸಂಗನ 
ಶರಣರನುಭಾವ ನೆಲೆಗೊಳ್ಳದು (ಬಸವ. ೮೫೮) ; ಕಸ್ಟ ದುಃಖ ನೆಲೆ 
ಗೊಂಡಿತ್ತೆ ದು ತನ್ನಿಷ್ಟ ಲಿಂಗಪೂಜೆಯ ನಗಲಿಸಿ. ಬಿಟ್ಟಿಯ ಮಾಡಬಹು. 
ದೇನಯನ್ಯ (ನಚಸಂ. ೩೧೪-೭೭) ; ಇಂತೀ ತ್ರಿನಿಧ ಸಂಸತ್ತು ನೆಲೆಗೊಂಡ 
ಸದ್‌ಭಕ್ತಂಗೆ ನಮೋನಮಃ ಎಂಬೆನಯ್ಯ (ಅಖಂಡೇ, ೮೬-೮೭), 
೭. ಸೇರಿಕೊಳ್ಳು ; ಕೂಡಿಕೊಳ್ಳು ; ಜೊತೆಯಾಗು : ತನ್ನನರೊಡನೆ 
ನೆಲೆಗೊಂಡು ಮೆಹಮ್ಮುದನನ್ನು ತೊಂದರೆಪಡಿಸತೊಡಗಿದನು(ಸೈಮಹ. ೬೮). 
[ನೆಲೆ + ಳ್‌] 

ನೆಲೆಗೊಳಿಸು (ಕ್ರಿ). ೧. ನೆಲಸುವಂತೆ ಮಾಡು ; ನೆರೆ ನಿಲ್ಲುವಂತೆ. 
ಮಾಡು : ಅಂತಾ ಗರ್ಭೇ ಶ್ವರಿಯರಾ ಪುರುಷರಮೇಶ್ವರನ ಮನಸ್ಸರೋ 
ನರದೊಳ್‌ ತಮ್ಮ ಪಾದಪದ್ಮಂಗಳಂ ಸೆಲೆಗೊಳಿಸಿಯುಂ (ಅದಿಪು. 
೪-೨೪ ವು; ಆಚಾರನೇ ಲಿಂಗವೆಂದಜುಹಿದನಯ್ಯ ಬಸವಣ್ಣ ನು ಪ್ರಾಣದಲ್ಲಿ 
ಆಣವ ನೆಲೆಗೊಳಿಸಿದ[ನಾಲಾಂ. ಎನ್ನ ಪ್ರಾಣದಲ್ಲಿ ಅಉಹ ತೋಟದ 
ನಯ್ಯ ಬಸನಣ್ಣ ನು](ನುಹಾಜೀ. ಬ. ೬೧-೧೫೧) ; ಮದೀಯ ಪದ 
ಪಂಕರುಹನುಂ ತನ್ನಾತ್ಮದೊಳ್‌ ನೆಲೆಗೊಳಿಸಿ ಭಕ್ಷಿಯಲಿ (ಬಸಪು,೨-೧೧); 
ಮಾತೃ ಪಿತೃಗಳು ಶತ್ರು ಭಾವನನಾಂತು ನಿಜಸಂತಾನದಲಿ ಸಂಪ್ರೀತಿಯನು 
ನೆಲೆಗೊಳಿಸಿ ಸರ್ವಜ್ಞಾಧಿಕಾರದಲಿ ಖ್ಯಾತರನು ಮಾಡದಡೆ . . . ಯೋಗ್ಯ 
ರಹಕೇ (ಕುವ್ಯಾಉ. ೩-೨೦) ; ಸತಿ ಸುತರ ಪಿತೃ ಮಾತೃಗಳ ಸಂಗತರ 
ಸದ್ವಂಶಾಭಿಮಾನವನತಿಗಳೆಸಿ [ನಾಕಾಂ. ಗನಿಂಸಿ] ಮಕರಥ್ವಜನ ಮಾಯೆ 
ಯಲಿ ನೆಲೆಗೊಳಿಸಿ. , . ಚಪಳೆಯರು ಮೋಹಿಸಿತು (ತೊರರಾ, ೧-೫-೨೮). 
೨. ಇರಿಸು; ನಿಲ್ಲಿಸು: ಕೊಳುಗುಳವನಾರೈದು ಬಾಯೆನೆ ನಿಲುವು 
ದನು ಚಿತವರ್ಜುನನ ನೆಲೆಗೊಳಿಸಿ ಬಹೆನೆಂದಾಯುಧವ' ಕೊಂಡಡರಿದನು 
ರೆಥವ (ಕುವ್ಯಾದ್ರೋೋ, ೧೧-೩) ; ನಿಟಿಲಾಕ್ಷ ಭೀತಸ್ಕೈನಾಗಿ ಕುಟಿಲವರ್ಜಿತ 
ನಿಡುಜಡೆಯೊಳಗಾಳಾಶತಟನಿಯ ನೆಲೆಗೊಳಿಸಿದನು (ನೋಹತ. ೧೯-೪೭). 
೩. ಅಳವಡಿಸು ; ಹೊಂದಿಸು : ನೆಲೆನಾಡದೊಳು ನೀನೆನ್ನ ನೆಲೆನೊಲೆ 
ಗಳಿಗೆ ಮಕರಿಕಾಪತ್ರವ ನೆಲೆಗೊಳಿಸಂಗಜರೂಪ (ಕುರಾಸಾಂ. ೨೬-೭೩); 
ತಲೆನಳಸಿ ನೆಲೆಗೊಳಿಸಿದ ಮಾಣಿಕ್ಯದ ತಲೆಮಾಲೆಯ ಸರಿಸರಜೊಳೆಳಲೆವಿಟ್ಟಿ 
ಕನಕದರೆಳೆಲೆಮಾಲೆಯ , . . ವಿಳಾಸಮಳನಡೆ (ರಾಜಶೇ. 

[ನೆಲೆಗೊಳ್‌ 4 - ಇಸು] 

ನೆಲೆಗೊಳು "ನೆಲೆಗೊಳಿ' ನೋ. 

ನೆಲೆಗೊಳ್ಳು “ನೆಲೆಗೊಳ್‌' ನೋ. 

ನೆಲೆಗೋಟಿ (ನಾ). ಸ್ಥಿರವಾದ ಕೋಟಿ,-ದುರ್ಗ : ಆರ್ಗ್ಗಿ ತರ್ಗ್ಗದ 
ನೆಲೆಗೋಟಿ ಧೂಳಿಸಟಿವಾಗದ. ದುರ್ಗ್ಗಕುಲಮ್‌ (ಎಇ. ೪, ೧೬-೧೧; 
1142), [ೆಲೆ, 4 ಕೋಟಿ, (ಎ ಕೋಂಟಿ)) 

ನೆಲೆಜನ್ಹನ (ನಾ). ತುಂಬುಜವ್ವನ; ಪೂರ್ಣಯೌವನ : ಎಲೆಕಿ 
ಕಲಾನತಿಗೀ ಪರಿ ನೆಲೆಜನ್ವನನೊದನಿತನುನು (ಚಿಕವಿ. ೬-೧೧೧). 

[ನರೆ 4 ಜನ್ನನ] 

ನೆಲೆತಪ್ಪು "ನೆಲೆದಪ್ಪು' ನೋ. 

ನೆಲೆದಪ್ಪಿಸು (ಕ್ರಿ). ೧. ಆಧಾರವಿಲ್ಲದಂತಾಗಿಸು ; ಆಶ್ರಯವಿಲ್ಲ 
ದಂತೆ ಮಾಡು : ತನ್ನ ಆಳದ ಒಳನೋನಿನ ನನಿರುಗೂಡಿದ ನುಡಿಯ 
ಬರೆಹಗಳನ್ನೆ ಲ್ಲ ಹೀಗೆ ನೆಲೆದಬ್ಬ ಸಿ ಬಿಟ್ಟ ದಕ್ಕೆ ಅನುಲನು ಮನಮನ 
ದೊಳಗೆ ಚಾರುಲತೆಯ ಮೇಲೆ ಸಿಡಿನಿಡಿಗೊಂಡನು (ಇಪ್ಪಕ. ೨೪೧). 
೨. ಗುರಿ ತಪ್ಪಿಸು; ದಿಕ್ಕು ಕೋಚದಂಕೆ ಮಾಡು: ಇಂತಿದು ಕಣಾ! 
ಸೋದರರಂ ಸೊನ್ಮುಗಿಡಿಸಿದುದು, ಅಗಸ್ಟ್ಯನಂ ನೆಲೆದಬ್ಬ ಸಿದುದು ; 
ಸಾಜನುಲ್ತೆ € ಪತಿಪತ್ನಿಗಳೊಳ್‌ ವಿಯೋಗ ದುಃಖಂ! (ರಾಮಾಶ್ಚ. 

[ಸೆಲೆದಪ್ಪು -- -ಇಸ್ಕು] 


೬-೧೧ ವು, 


೪೬-೧೯). 


ನೆಲೆದಸ್ಪು 


ನೆಲೆದಪ್ಪು, ನೆಲೆತಪ್ಪು (ಕ್ರಿ). ೧. ಆಶ್ರಯನಿಲ್ಲದಂತಾಗು ; 
ಸ್ಥಾನಭ್ರಷ್ಟವಾಗು ; ನಿರಾಭಾರವಾಗು : ವಿಪತ್ತು ಬಂದಡಸಿ 
ದಾಗಳೆ ತಗ್ಗಿ ಸೇಬು ಮೆಂದು ನೆಟ್ಟಗೆ ನೆಲೆದಸ್ಪಿ ರಲ್‌ ಬಿಡದೆ ಮುತ್ತಿದ 
ತುಂಬಿಯೆ ಬಂಬಲೆಂಬಿನಂ ಸೊಗಯಿಸುವಿಂಪುಗಂಪನಮರ್ದನ್ಬಿ ಮನಂ 
ಗೊಳಿಸಚ್ಚ ಪೊಚ್ಚ ಸಂಸಗೆಯರಲಂ ತುಜುಂಬಿದ ತುಣುಂಬೆಸೆದಿರ್ದುದು 
ತದ್ವಧೂಟಿಯಾ (ಉದ್ಭಟ. ೯-೬೪); ಮೇಲುಜಗನೇಳೋಡಿದವು ಧ್ರುವ 
ನಾಲಯಕೆ. ನೆಲೆದಪ್ಬಿ ದುದು ಗ್ರಹಮಾಲೆ (ಕುನ್ಯಾದ್ರೋ, ೧೯-೧೯). 
೨. ಮೇರೆ ಮಾರು; ಉಳ್ಳೇರು : ಹಗೆಗೆ ಕಾಲ್ಕೊಳೆಯಾದ ವೀರ 
ರಸಾಬ್ಕಿ ನೆಲೆಬ್ಬಿತ್ತು ನಿಮಿಸದಲಿ (ಕುನ್ಯಾಶ. ೧-೨೫). ೩. ಸ್ಥಿತಿ ಕೆಡು: 
ತುಸು ಗಾಳಿ ತಾಕುತ್ತ ಲೇ ಅನನು ಸೀತು ಕೆಮ್ಮಿ ನೆಲೆದಪ್ಪಿ ದಂತೆ ಮಾಡು 
ತ್ತಾನೆ (ಇಸ್ಟಕ, 9೧೩). ೪. ಹಾಳಾಗು; ದುರ್ಜೆಕೆಗೆ ಬರು: 
ನೆಲೆದಬ್ಬ ದೆಡೆಗೆ ಮತಿ ಸಂಚಲಿಸಿರ್ದೆಡೆಗನ್ನದೇಶಮಾದೆಡೆಗೆ ಖಳರ್‌ 
ಮಂಳಿಡೆಡೆಗೆ ಬುದ್ಧಿ ವೇಟಲ್‌ ಕುಲನಧುನೇ ಕಾರಣಂ (ದಶಕು.೧೨-೧೬೧). 
ನೆಲೆತಪ್ಪು : ೧. ಶಕುಂತಲೆ ತನ್ನಿಂದ ಧಿಕ್ಕಾರ ಹೊಂದಿ... 
ನೆಲೆತಪ್ಪಿ ನಿಂತಾಗ, ಅನಳು ತನ್ನ ಕಡೆಗೆ ಬೀರಿದ ಬಾಸ್ಟಾಕುಲನಾದ 


ದೃಷ್ಟಿ ಈಗ ವಿಷದ ಮುಳ್ಳಿನಂತೆ ಅವನನ್ನು ದಹಿಸತೊಡಗಿತು 
(ಕಾನೈಸ. ೫೦). [ನೆಲೆ + ತಪ್ಪು] 


ನೆಲೆದಾಣ (ನಾ). ಆಶ್ರಯಸ್ಥಾನ ; ಆಕರ : ಜೆಲೆವೆಣ್ಣ ಳಾಡುಂಬೊಲ 
ಬೆಸನೆಣ್ಣಳ ನೆಲೆದಾಣ ಬಿಡುವೆಣ್ಣುಗಳ ನಿಳಯನೆನಿಸಿ : ಮೆಜ್‌ದಿಹುದಾ 
ದುರ್ಗದ ಕಲಕಲರನ ರಾಜನೀಥಿ (ಕುರಾಸಾಂ. ೪-೧೧೬); ಕಾಣುತೀಶನ 
ಮೂರ್ತಿಯಂ ಮುಹಾಸತಿಯರೆರ್ದೆದಾಣಮಲರ್ಗಣೆಗೆ ಸೆಲೆದಾಣಮಾದುವು 
(ಚೆಬಪು. ೨೦-೧೯). [ನೆಲೆ 4 ತಾಣ] 
ನೆಲೆದೀಸೆ (ನಾ). (ಪೂಜೆಯನ್ನು ಹೊಂದುವ) ಒಂದೇ ಸ್ಮಳದಲ್ಲಿ 
ಸ್ಥಿರವಾಗಿ ಉರಿಯುವಂತೆ ಇಟ್ಟಿರುವ ದೀಪ; ನಂದಾದೀಪ: (8). 
ಕ [ನೆಲೆ| *ದೀಪ್ಯ] 
ನೆಲೆದೀನಿಗೆ (ನಾ). -ನೆಲೆದೀಪ : (॥. [ನೆಲೆ ದೀವಿಗೆ] 
ನೆಲೆಜಿಗೆ (ಕ್ರಿ). ಸ್ಥಳವನ್ನು ಬಿಡು; ಜಾಗ ಬಿಟ್ಟು ಕದಲು: 
ನೆಲೆದೆಗೆದು ನಮ್ಮವರ ನೃ ಪನರನೆಲೆಗೆ ಸೇರದೆ ಸರಿಯೆ ಕಂಡನು ನಳಿನ 
ಮಿತ್ರನ ಮೊಮ್ಮ ತಡೆದನು ಭೀಮುನುರವಣೆಯ (ಕುನ್ಯಾಕ, ೧೯-೧೦೦). 
(ನೆಲೆ, + ತೆಗೆ] 
ನೆಲೆಜೇಗುಲ (ನಾ). ಸ್ಥಿರವಾದ ಆಲಯ : ಸಲರಂ ರಕ್ಷಿಸಿ ಮತ್ತಂ 
ಪಲನಂ ನಡೆದೇಗುಲಂಗಳಂ ಮಾಡಿಸಿದಂ ನೆಲಸೆಲ್ಲಮಲಯೆ ಚಟ್ಟಿ ಂ 
ನೆಲೆದೇಗುಲಮುಮನಿದೊಂದನೊಲ್ಫೆತ್ತಿ ಸಿದಂ (ಎಕ, ೪, 
೧೯೩೧೯೪ ; 1160), (ನೆಲೆ, + ದೇಗುಲ] 
ನೆಲೆದೊಡಿಗೆ (ನಾ). ಯಾವಾಗಲೂ ಭರಿಸುವ ಆಭರಣ : ಪುಲಿ 
ದೊನಲುಡುಗೆಯ ಹಾವಿನ ನೆಲೆದೊಡಿಗೆಯ ನೊಸಲ ಕಣ್ಣ ಖಬ್ಟಾಂಗದ 
ಪಂದಲೆಗಳ ಮಾಲೆಯ ಶೂಲದ ಕಲಿಗಂಜದೆ ಮನವನೆಂತು ಮಾಡಿದೆ 
ಮುಗ್ಗ (ಗಿಂಕ, ೯-೧೧೪), [ನೆಲೆ + ತೊಡಿಗೆ ಆ. ತೊಡುಗೆ)] 
ನೆಲೆದೊಳ್ತು(ನಾ). ಯಾವಾಗಲೂ ಇರುವ ಸೇವಕ; ಜೀತದಾಳು. 
ನೆಲೆದೊಳ್ತಿರ್‌ (ಬಹುವ): ನಲಿನಲಿದು ಬಂದು ಗಿರಿಸತಿಯೊಲವಿಂದಂ 
ಗಿರಿಜೆ ಸಹಿತವುಂ ನಾನೆಲ್ಲವುಂ ಸೆಲೆಡೊಳ್ತಿ ರ್‌ ಬಳಿದೊಳ್ತಿ ರ್‌ ಸಲೆದೊಲ್ತಿ ರ್‌ 
ಶಿಮಗೆನುತ್ತೆ ಧಾರೆಯನೆಣಕೆ ದಂ (ಗಿರಿಕ. ೧೦-೯೫). 
[ನೆಲೆ ೬ತೊಳ್ತು (ತೊಟ್ಟು )] 
ನೆಲೆದೋಉ (ಕ್ರಿ). ೧. ಸ್ಥಳವನ್ನು ತೋರಿಸು : ಮುಕ್ತಿಗಿದು 
ನೆಲೆಯೋಜುವುದು ಹರಿಭಕ್ತರಿದನಾಲಿಪುದು (ಹಂಸಾ. ೧೪). ೨. ಕಾಣಿಸಿ 
ಕೊಳ್ಳು ; ತಲೆದೋರು : ಇಂತು ನಿಟ್ಟ ಸಿದರಸಂಗೆ ಅಲುಗಡ ತುಜುಗೆನೆ 


ಬೇಲೂರು, 


೪೯೪೨ 


20 


25 


30 


35 


40 


45 


ನೆಲೆಮೊಲೆ 


ನಟ್ಟಿ ಡೆದೊಲಗದ ಕಡುನೇಹ ದಿಟ್ಟ ಬಟ್ಟಾಡುವ ನೀರ್‌ ತಲೆಯೇಜುವ 
ಸಂತಸದಿ೦ ನೆಲೆಜೋಅಕಿದುವಂದು ನಂದನಾಲೋಕನದೊಳ್‌ (ಚಿಕವಿ, 
೪-೬೭). [ನೆಲೆ + ತೋಹು] 

ನೆಲೆನಿಲ್‌, ನೆಲೆನಿಲ್ಲು (ಕ್ರಿ). ಸ್ಥಿರವಾಗಿ ನಿಲ್ಲು; ನೆಲಸು : ಒಂಂೂ 
ಯನ ನಲ್ಪಗೆಯ ನೆನಹಿನೊಳು ನೆಟೆನಿಂದು ನೇಮುಗೊಳುನಳು (ಹದಿಬ. 
೭-೮); ಮನಂ ನೆಮ್ಮುಗೆಗೊಂಡು ನೆಲೆನಿಲ್ವಿನಂ ತೀರ್ಥಾಟಿನಂಬೋಗ 
ಲೆಣಿಸೆಂ (ಉನೂಶ್ವ, ೭೫-೧೦). ನೆಲೆಸಿಲ್ಲು : ನನ್ಮು ಪೂರ್ನಿಕರಂದು 
ನೆಲೆನಿಂದರೈತಂದು ಆ ಜೇನರರ್ಚಕರಾಗಿ (ಇಂಚಾಸ.೫-೧೨) ; ರಾಜಾಜಿಗೆ 
ಮದರಾಸು ಬೊಂಬಾಯಿ ಕಲಕತ್ತ ಗಳಂತಹ ವಿಶಾಲ ನಗರಗಳಲ್ಲಿ 
ನೆಲೆನಿಲ್ಲು ವ ಅಆತುರವಾಯಿಂತು (ರಾಜನ, ೬೭), [ನೆಲೆ 4-ನಿಲ್‌] 

ನೆಲೆನಿಲ್ಲು"ನೆಲೆನಿಲ್‌' ನೋ. 

ನೆಲೆನೋಡು (ಕ್ರಿ). ಸ್ಥಳನನ್ನು ನೋಡು : ಬಿಗಿ ಪುಗು ಬಿಟ್ಟು 
ಕೂಡು ಜಡಿ ಬಗ್ಗಿಸು ಸೊಯ್ಲೆಲೆನೋಡು ಸಾಯೆ ಸಾರ್ದುಗಿ ಕೊಳೆ 


ನೂಂಕು ಸಾರ್ಚು , . . ತೆಗ್ಗೆ ತೊಂಗಲನಿಂಬೆನೆ ನೂಂಕು ಯಂಂದ್ಧಮಂ 
(ಕಾನ್ಯಾನೆ. ೪೦೬). [ನೆಲೆ| + ನೋಡು] 
ನೆಲೆಬಾಟಾ, (ಕ್ರಿ). ಚೆನ್ನಾಗಿ ಬದುಕು: ನೆಲೆಬಾರ್ಬೀಗೆ, 


ನೆಲೆಬಾರ್ಟೀಗಳ್‌, ನೆಲೆಬಾಟ*ದಂ, ನೆಲೆಬಾರ್ಟುದಪಂ, ನೆಲೆಬಾರ್ಬೀವಂ, 
ನೆಲೆಬಾಟಗುಂ (ಶಬ್ಲಾನು. ೩೪ ಪ್ರಯೋ). [ನೆಲೆ -- ಬಾರ] 

ನೆಲೆಬಾಲ್ಕ (ನಾ). ಸ್ಥಿರವಾದ ಜೀವನ, ಬದುಕು : ನೆರಿ 
ಬಾರ್ಟ್‌ಗೆ, ನೆಲೆಬಾರ್ಲೀಗಳ, ನೆಲೆಬಾರ್ಟಾದಂ, ನೆಲೆಬಾರ್ಟಿದಪಂ; ನೆಲೆ 
ಬಾರ್ಟೀವಂ, ಸೆಲೆಬಾರ್ಟಿ್‌ಗುಂ (ಶಬ್ದಾನು, ೩೪ ಪ್ರಯೋ). 

[ನೆಲೆ ಬಾಟ್‌] 

ನೆಲೆಬಿಂಬ (ನಾ). ಶಾಶ್ವತವಾದ ಬಿಂಬ (?) : ಹೊಳೆಯ ಸುಳಿಯಲ್ಲಿ 
ಸಿಕ್ಕಿದ ಹುಲ್ಲು ಬಳಸುವದಲ್ಲದೆ. ಅಳಿವುದಿಲ್ಲ ಮುಳುಗುವದಿಲ್ಲ ಭವಸಾಗರ 
ದಲ್ಲಿ ಸಿಕ್ಕಿದ ಚಿತ್ತು ತೆಜಿಸಿಂಗೊಡಲಿಲ್ಲ ಜಲಪಾಷಾಣದಂತೆ ನೆಲೆಬಿಂಬದಂತೆ 
ಈ ಸುಲಲಿತ ಬಲುಗೈಯ್ಯೂರಿಲ್ಲದ ಲಿಂಗೈಕ್ಯವು ನಿಃಕಳಂಕ ಮಲ್ಲಿಕಾರ್ಜುನಾ 
(ನೋಳಿಮಾ. ೧೩೧-೫೦೭). [ನೆಲೆ 4 ಬಿಂಬ] 

ನೆಲೆಬೀಡು "ನೆಲೆವೀಡು' ನೋ. 

ನೆಲೆಬೀಳು (ಕ್ರಿ). ರಚ್ಚೆ ಹಿಡಿ ;' ಚಂಡಿಹಿಡಿ: ಹುಡುಗ ಅತ್ತು - ಅತ್ತು 
— ಅತ್ತು ನೆಲೆ ಬಿದ್ದ. ಅತ್ತೆ ಅವನಿಗೆ ಅಂಗಾರ ಹಚ್ಚಿ ದಳು; ಧೂಪ 
ಹಾಕಿದಳು, ಆದರೂ ಅನನ ಅಳು ನಿಲ್ಲಲಿಲ್ಲ (ಸ್ಮ್ಮೃ ತಿಚಿ, ೧೦೬). 

[ನೆಲೆ 7--ಬೀಳು (- ಬೀಟ, )] 

ನೆಲೆಬಿಲೆ “ನೆಲೆನೆಲೆ' ನೋ. 

ನೆಲೆಮನೆ «ನೆಲೆನನೆ' ನೋ. 

ನೆಲೆಮಾಡ "ನೆಲೆವಾಡ' ನೋ. 

ನೆಲೆನರುರಿ (ಕ್ರಿ). ಆಶ್ರಯ ತಪ್ರಿಹೋಗು ; -ಆಧಾರವಿಲ್ಲವಾಗು : 
ಬಿಟ್ಟ ಬಟ್ಟಲು ಕೈಯಲ್ಲಿ ತಕ್ಕೊಂಡು ಮೆಟ್ಟಿ ಲೇರುವಸ್ಥ ರಲ್ಲಿ, ನೀರಿನ 
ಪ್ರವಾಹವು ಬಂದು ನೆಲೆಮುರಿಯಿತು. ಭಾಗೀರಥಿ ಕೆರೆಗೆ ಆಹುತಿಯಾದಳು 
(ಕಸಪು, ೭-೨೪). [ನೆಲೈ--ನರಿರ್ಧಿ(-ಆ ಮುಖ್ಯಾ )) 

ಸೆಲೆನೂಡು (ಕ್ರಿ). ನೆಲಸು ; ಸ್ಥಾಪಿತವಾಗು ; ಭದ್ರವಾಗು : 
ತಾಯಿಯ ಮನೋಭಾವ ಸಹೃದಯತೆ ಇವು ಮಂಗನಲ್ಲಿಯಯೊ ಮಗನ 
ಗುಣಗಳು ತಾಯಿಯಲ್ಲಿಯಯೂ ನೆಲೆಮೂಡಿ ಅವರ ಸಂಸಾರ ಜೇನಿನಲ್ಲಿ 
ಸಕ್ಕರೆ ಬೆರಸಿದಂತಿತ್ತು (ಕೊನೆಛೇ, ೩೦)  [ೆಲೈ ಮೂಡು] 

ನೆಲೆನೊಲೆ (ನಾ). ಉನ್ನತವಾಡ ಸ್ತನ; ಬಲ್ಮೊಲೆ: ಅಲಘು 
ನಿತಂಬದ ಪೊಯ್ಲೊಳ್‌ ನೆಲೆಮೊಲೆಯ ಕೈ ಲಂ ನೊಳ್‌ ತರೆಂಗಂಗಳ್‌ ತೂಳ್ಳ 
ಲಜುಗುಮಂ ನಜಿಳ್ಳೇಅೌಿನೊಳಲಖುಗುಮೆರ್ಜೆ ತೆರೆಗಳ ತೂಳ್ಳುದು 


ನೆಲೆಯರಿ 


ಪಿರಿದೇ (ಆದಿಪು. ೧೧-೧೪೨) ; ಅಭೀಷೇಕಕ್ಕೆ ಬಂದಿಟಿದ ಪುಳಿಂದರಾಜ 
ಸುಂದರಿಯರ ನೆಲೆಮೊಲೆಯ ಸಿರಿಕಂಡದಣ್ಣಿ ನಿಂ ಪೊರೆದು ಬೆಳರ್ಪನಾಂತ 
ತೆರೆಗಳೊಳಂ (ಕಾದಂಪೂ. ೧೧೭) ; ನೆಲೆಮೊಲೆ ಹಾರಮುಂ ಕೆಲಕೆ ನೂಂಕಿ 
ದುದು (ನರ್ಧಪು. ೯-೩೦) ; ವಕ್ಷಃಶ್ರೀ ಸೆಲೆಮೊಲೆಗೆ ತಿಲಕನಿಕೈ ಮುಖಂ 
ಲಾವಣ್ಯದ ಚಿಬ್ಬುವೊಯ್ಯೆ « . ಸುಮು ಹೂರ್ತದೊಳು ಸುಪುತ್ರನುದ್ಭವಿಸೆ 

, (ಬಸರ, ೧೦-೧೦೦). [ನೆಲೆ 4 ನೊಲೆ,|] 

ನೆಲೆಯರಿ "ನೆಲೆಯಜಾ' ನೋ. 

ನೆಲೆಯಟಂ, ನೆಲೆಯರಿ (ಕ್ರಿ).೧. ಆಳವನ್ನು ತಿಳಿ; ಮರ್ಮವನ್ನು 
ಅರಿತುಕೊಳ್ಳು ; ಒಳಗನ್ನು ತಿಳಿ : ಬಲನುಲಾಯದಾತನ ಕಾಳೆಗ 

ಮಂಂ ನೆಲೆಯಣಕಯದೆ  ತೊಜಕಿಯಂ ಪಾಯ್ವನುಂ . . . ತುದಿ 
ಯೊಳ್‌ ಮಹಾದು॥ಖಮನೆಯನ್ನು ವರಲ್ಲದೆ ಸುಖಮನೆಯನ್ನು ವರಲ್ಲರಿಂತು 
(ಭರ್ಮಾನೃ, ೧೧-೪೨ ಅಡಿಟಿ) ; ಭರತನನೋದಂತುಂ ಮತ್ತುಳಿದ ಕಲಾಳಿ 
ಗಳ ನೆಲೆಯಲಿಕಿದುಸುರುತು 0. (ಸದ್ಮಂಾ೯-೩೪) ; ತತ್ತ್ವದ ನೆಲೆಯಲತಾ 
ಮಾರ್ಗದಿಂದತ್ತಲಿತ್ತ ಲ್‌ ಪೊಳೆದೆತ್ತಂ ಪೋಗದಂತಿರ್ಕುಳಿಸುತೆ ಬುಧರಂ 
ತರ್ಕಿಕುಂ ಚಿಕ್ಕಡೀನಂ (ಚಕವಿ. ೪-೧೦೦). ನೆಲೆಯೆರಿ: ೨. ಸ್ಥಳ 
ವನ್ನು ತಿಳಿದುಕೊಳ್ಳು $ ಜಾಗವನ್ನು ಕಂಡುಕೊಳ್ಳು :ಪೊದರ್ಸೊಕ್ಳು 
ಪುಲಿವುದುಗಿ ಕುಳಿತು. . . . ಕೆಂಡ್ಲಣ್ಗಳಂ ಬಿಡುತ್ತಿರೆ ಶಬರರುಂ 
ನೆಲೆಯರಿದು ಮುತ್ತಿ ಬಾಲಂಗಳಿಂದೊತ್ತಲು (ನನಮ್ಫೋ, ೧೬-೨೮). 

[ನೆಲೆ *-ಅಣಕಿ] 

ನೆಲೆಯಾಂದೆ (ನಾ). ' ಕದಲಜಿ ನೆಲೆಯಾಗಿರುವ ಗೂಬೆ; ಸ್ಥಿರ 
ವಾಗಿ ಒಂದೇ ಎಡೆಯಲ್ಲಿರುವ ಗೂಗೆ: ಎಲೆ ದೇವರೆ ಪುತ್ತುಂ 
'ಬತ್ತಲೆಯಂಂ ಬಜಂದಿಲ್ಲರೆಂಬರದು. ಕಾರಣದಿಂ ನೆಲೆಯಾಂದೆಯ ನಚ್ಚಿದ 
ಪೋಲೆಲೆ[ಪಾಂ೨0, ನೆಲೆಯಾಂದೆಗನಚ್ಚಿಯ ವೋಲೆಲೆ, ನೆಲೆಯಾಂಡೆಯಮ 
ನರ್ಚಿಸಿದೆಲೆ] ವಿಂಡುಕದೆ. ನೆನೆಯುತಿರ್ದಿರೇನಂ ಮನದೊಳ್‌" (ಯಶೋಚ. 
೪-೧೫). [ನೆಕೆ, -- ಆಂಡಿ] 

ನೆಲೆಯಾಸೆ (ನಾ). ದೃಢವಾದ ಬಯಕೆ : ಮೋಡ ಮುತ್ತುನ ಜಡೆಗೆ 
ಜಾಹ್ನನಿಯೆ ಜಾರಿ ಬರೆ ಪಕ್ಕ ಕೆಳವೆರೆ ಸೆಕ್ಸಿ ಕಣ” ಸವಿಯ ಕೊಳುತ 
ಮೆರೆನಿದರ ದರ್ಶನವೆ. ದುಡುಕಿಸುವುದೆನ್ಸೈಡೆಯ ನಡೆಯ ಮನುಜಗಿದು 
ನೆಲೆಯಾಸೆಯೋ. ಕಟ್ಟಿ ಕಡೆಯ ? (ಮಲೆದೇ, ೧೨-೧೦), [ನೆಲೈ -- ಆಸೆ] 

ನೆಲೆಯುಪ್ಪರಿಗೆ (ನಾ). ಅಂತಸ್ತುಗಳಿಂದ ಕೂಡಿರುವ ಮನೆ ; 
ಮಹಡಿ ಮನೆ; ಕರುಮಾಡ : ಮೇಗಣ ನೆಲೆಯುಪ್ಟರಿಗೆಯ 
ಕಳಕಳರನಮಂ ಕೇಳ್ಳು (ಬಾಧಪು, ೨-೬೮ ನ); ದ್ರೋಣದಿದಿರಾಗಿ 
ಧರೆಣಿಸನ ಸತ್ಕರಿಸಿ ನೆಲೆಯುಪ್ಪ ರಿಗೆಗೊಯ್ದನು (ಕುನ್ಶಾಬ್ರೋ,: ೮-೫೬) ; 
ನಿಡಿಯ ಬಾಲನ ಬೀಸಿ ಬೀದಿಗಳೆಡಬಲದ ನೆಲೆಯಂಪ್ಪ ರಿಗೆಗಳನಡಿಮಗುಚು 
ತೈತಂದನನಿಲಜನಂಜಲಖಿಳಜನ (ತೊರರಾ, ೫-೭-೧೪) ; ಮತಿಗೆಡಿಪ 
ಬೆಲೆನೆಣ್ನ ಳೊಪ್ಬಿ ವ ರತುನಗಳ ನೆಲೆಯಂಸ್ಪರಿಗೆ ತರತರದಿ ಮೆಣಕಿದಿಹುದು 
(ಸಾಳ್ವಭಾ. ೨-೧೦). [ನೆಲೆ ಉಪ್ಪರಿಗೆ] 

ಸೆಲೆಯೂರು, (ಕ್ರಿ). ಸ್ಥಿರವಾಗಿ ನಿಲ್ಲು; ನೆಲೆಯಾಗಿ ನಿಲ್ಲು; 
ನೆಲಸು : ಆಗ ಸ್ವಾಮಿಗಳು ತಾವು ಅನುಸರಿಸಿದ ಮಾರ್ಗವೇ ಯೋಗ್ಯ 
೬ ೬೬ ಎಂದು ಕೂಗಾಡಿ ಹಳ್ಳಿಯ ಹಿರಿ-ಕಿರಿಯರಲ್ಲಿ ನೆಲೆಯೂರಿ ಬಿಡು 
ತ್ತಿದ್ದರು (ಜಯಂತ. ೧೧). [ನೆಲೈೆ--ಊರು/( ಆಊಯ್ಯ)] 

ನೆಲೆಯೂರ್ಕು (ನಾ). ನೆಲಸಿರುವ ಸ್ಥಳ; ವಾಸಸ್ಥಾನ: ತಂಪು 
ನೆಲೆಯೂರು ಸಿಂದಂಗೆಜಿಕಿಯ ಬಸದಿಗೆ . . . ಧಾರಾಪೂರ್ವ್ವಕಂ ಹಡೆದು 
ಬಿಟ್ಟ ಸನಗೋನಹಳ್ಳಿಯ ಸೀಮಾಸಮ್ಮ ಧಂ. ಎಂತೆಂದಡೆ (ಎಕ, ೪, 

ಆ ಸೋಮಯಾಜಿಯ  ನೆಲೆಯೂರು 
[ನೆಲೆ| + ಊರ್ಕೂ( ಎಊರ್‌)] 


ಚಿಕ್ಕಮ. ೧೬೧-೩೧; 1137); 
*ವೆಂಗಿಪಟಿಂ' (ನಾಡೋಜ. ೬೪). 


೪೯೪೩ 


25 


45 ' 


ನೆಲೆವಡೆ 


ನೆಲೆನಂತ (ನಾ). ೧. ನೆಲೆಯುಳ್ಳ ವನು; ಆಧಾರವಿರುವವನು : 
“ಸಂದ ಇ ನೆಲೆವಂತಂ (ಕಾಶಕೃ. ೨೬೫), ೨. ಆಧಾರ ನೀಡು 
ವವನು ;'ಆಶ್ರುಯದಾತ: ಎಲೆ ಕುವರಿ ನಿನ್ನ . . . ಚತುರತೆಗೆ 
ಬೇಟಕ್ಕೆ ಕೂಟಕ್ಕೆ ನೆಲೆನಂತ ಕಲೆನಂತನು . . . ಸುಳಿದಪನು ಸ್ವಪ್ನ 
ದೊಳು (ನನನೋ. ೨೪-೯೩), . [ನೆಲೈ---ವಂತ] 

ನೆಲೆನಟ್ಟಿ ಣ (ನಾ). ಮೂಲಸ್ಥಾನ ; ಸ್ವಂತ ಊರು : ಅಂದು 
ಸೆಲೆ[ಪಾಕಾಂ.ರೆ, ಲ]ವಟ್ಟಿ ಣಕ್ಕೆ ಬರೆ ನಡುವಿರುಳು ನಣೆತಂದು ಊರ 
ಹೊಣಗಣ ನುಸಣನಟ್ಟ ಗೆಯೊಳಿರಲು (ನಂಬಿರ, ೭-೫೪). 

[ನೆಲೈ--ಸಟ್ಟ ಣ] 

ನೆಲೆನಟ್ಟಿಗ (ನಾ). ಮನುಷ್ಯ ; ಭೂಚರ: ನೆಲಜೊಳಗಾ ನೆಲ 
ಹೇಸುವಂದದಿನಾ ನೆಲೆನಟ್ಟಿ ಗರು ಬೊಜ್ಬಿಅಕಿದು. ತಲೆ ಮಂಂಡ ಕರುಳು 
ನೆತ್ತರು ಜೋರೆಯೇಳ್ವಂತ ಲೆಸದೆ ಕಾದಿ ಮಡಿದರು (ಸೇಮಿಸಂ. ೩೧-೧೨). 

[ನೆಲೆ, * ಬಟ್ಟಿ ಗ] 

ನೆಲೆನಡಲಗೆ, ನೆಲೆವಡಲಿಗೆ (ನಾ).(ಸಸ್ಯಗಳನ್ನು ಬೆಳೆಯುವ) ಅಗಲ 
ವಾದ ಬಾಯುಳ್ಳ ಹರಿವಾಣ, -ಸಡಲಿಗೆ: ಜಾಗದ ನೆಲೆನಡಲಗೆಗಳ 
ಜಾಗಂಗಳ. ಪಸುರ್ಗಳೆಸೆಯೆ ರತ್ನದ ಕೇರ್ಗಳ ಜಾಗಂಬೊಯ್ಸುಂತಿರೆ 
`ಪರಭಾಗಂಬಡೆದುವು ನಿನಾಹಗೇಹಾಂತರದೊಳ್‌ (ಆದಿಪು. ೪-೩೧) ; ನೆಲೆ 
ವಡಲ [ನಾಕಾಂ.. ಲಿ]ಗೆಗಳ ಜಾಗಂ ಸಲವಾಗಿರೆ ತನ್ನ ನೆಗೆನ ಪಸುರ್ಗ 
ದಿರಿಂದಂ ಪೊಲಗಿಡಿಸಿದುದನುರರ ಕಣ್ಮಲರಂ ಚಿನಸನನಭನನಹರಿತಸ್ತ ೦ಭಂ 
(ನುಲ್ಲಿಪು.. ೧೨-೧೦೦. ಸೆಲೆನಡಲಿಗೆ: ನೆಲೆನಡಲಿಗೆಗಳ ಜಾಗದ 
ಕೆಲದೊಳ್‌ ಮೊಸರಣ್ಮೆ ಪತ್ತಿ ಸಂಗಡಮೆಸೆಗುಂ ಫಲಮುಕ್ಷತ ಕಮಲಾಕ್ಷತ 
ಮಲರಚ್ಛೆ ೦ಗಅಕೆ ಮಂಗಳದ್ರಮ್ಯಂಗಳ್‌' (ಅಜಿಪು. ೪-೪೦); ಅಗೆ ಮೂಡು 
ವಂದದಿಂ ತೆರ್ಕೆಗೊಂಡು ಕಿಜುಮೊನೆಯ ಸೆಲೆಗಳಿಡಿಕಿಅಂದಿರೆ. ಸೆಟ್ಟಿಗೆ 
ಪಾಪದಗೆಯ  ನೆಲೆನಡಲಿ[ನಾಕಾಂ. ಲ]ಗೆಗಳಿವೆನಿಸುವುವು ನರಕಬಿಲ 
ಪಟಿಲಂಗಳ್‌ (ನರ್ಧಪು. ೧೧-೩). , [ನೆಲೆ,-ಪಡಲಗೆ] 

ನೆಲೆನಡಲಿಗೆ "ನೆಲೆನಡಲಗೆ' ನೋ. 

ನೆಲೆನಡಿಸು (ಕ್ರಿ). ೧. ನೆಲೆನಿಲ್ಲುವಂತೆ ಮಾಡು; ಸ್ಥಿರವಾಗಿರಿಸು: 
ಆ ನೇಡಶಾಸ್ತ್ರಾದಿಗಳಿಗಿಂತಲೂ ಹೆಚ್ಚಾಗಿ ಕಾವ್ಯನೇ ಅಕ್ಮಿಸಮತಾ 
ಸಂಸ್ಕೃತಿಯನ್ನು ಹರಡಿಸಿ ನೆಲೆವಡಿಸಿತು (ನಾಡೋಜ, ೨). ೨; ನಿರ್ಮಾಣ 
ಮಾಡು : ವರಾಮಂರದ ತಣ್ಣೆ ಳಲೆಡೆಯೊಳು ಕಡುವಹಿಲದಿಂದ ಶೀತಾಳ 
ಚಪ್ಪುರನ ನೆಲೆನಡಿಸಿ. ಪುಡಿಗಪ್ಪು ರದ ತೆಳುಮಳಲ ಹರಹಿ ಹಚ್ಚಡಿಸಿ ಸುಳಿ 
ವಾಳೆಯೆಲೆಗಳನವಅ ಮೇಲೆ ಮಲಗಿಸಿ ಹಿಮಾಂಬುವ ತಳಿದರು (ಸೌಂದಪು,. 
೮-೨೨), [: _ನೆಲೆನಡೆ 4--ಇಸ್ಕು] 

ನೆಲೆನಡೆ (ಕ್ರಿ). ೧. ಆಧಾರ ಪಡೆ; ಆಶ್ರಯ ಹೊಂದು: ಸಂಚ 
ಮುಖದ ಪನಿ ಫಣಿ ಪರಶು ಪಾಶಾಂಕುಶಂ ಖಡ್ಗ ಶೂಲನಭಯಾ 
ಹುತವಹಂ ಘಂಟಿ ನೆಲೆನಡೆದ ದಶಭುಜದ ಸನ್ನುತಮೂರ್ತಿ ಸಲಹು 
ಗೆಮ್ಮನು (ಸೌಂದಪು, ೧-೨); ತನ್ನನಅಸಿ ತೊಳಲ್ವ  ಕಾದಲನಂ 
ಕಾದಲ್ಮೆಯಿಂಂ ಕಾಡಲೆಳಸಿ ಘಳಿಲನೆ ಬೀಳಿಲ್ವಿಡಿದಡರ್ದು ನಿಡುಗೊಂಬಿನೆಲೆ 
ದುಟುಗಲ ಪೊದಣ ಪೊರೆಯೊಳ್‌' ಮೆಯ್ಸರೆದಿರ್ದ ಗಂಧರ್ನಸೌಂದರಿ 
ನೆಲೆನಡೆದಕ್ಷೀಣರೂಪಯ ಕ್ಷಿಣೆಯಂತೆಸೆಯೆ ಮಿಸುಸ ವಟವಿಟಿಸಿಯಿಂ(ಕಬಶಂ, 
೩-೩೫ ನ). ೨. ನೆಲಸು ; ನೆಲೆನಿಲ್ಲು: ಗಂಗೆಯೇ ದಕ್ಷಿಣಕ್ಕೆ ಬಂದು 
ನೆಲೆನಡೆದಿದ್ದಂತೆ ಕೆರೆ ಜಲಸಮೃದ್ಧ ವಾಗಿತ್ತು (ನೊಳಂಬ. ೮೮). 
೩.ಬಳಕೆಗೆ ಬರು; ರೂಢವಾಗು : ಸಲೆ ಯಜುರಂಗದಿಂದಭಿನಯಂಗಳ 
ನುನ್ನತ ಯಜ್ನಿಕಾಯದಿಂ ನೆಲೆನಡೆದಿರ್ಪ ಶಬ್ದತತಿಯಂ . . , ಕೂಡಿ 
ಮಿಗೆ ಪುಟ್ಟ ಸಿದಂ ಬಿದಿ ನಾಟ್ಯನೇದಮುಂ (ಲಾಸ್ಯರಂ. ೧-೮) ; ಹೊಸ 
ಬಗೆಯಲ್ಲಿ ರೀತಿ-ರಸಾದಿಗಳಿಂದ ಬೆರೆದು ಧರ್ಮನನ್ನು ಬೋಧಿಸುವ 


ನೆಲೆನತ್ತು 


ಕಾವ್ಯವು, ಆದಿಕವಿ ಎನ್ನಿಸಿದ ವಾಲ್ಮೀಕಿಯಿಂದ ತಲೆದೋರಿ ನೆಲೆವಡೆದುದು. 
(ನಾಡೋಜ.೩೫೬); ಅಪ್ರ ಧಾನಕರ್ತೃಕವು ಸತಿಸಪ್ತ ನಿಿಯೆ ಮೊದಲಾದವು 
ಗಳ ಮುಖಾಂತರವಾಗಿ ವಾಕ್ಮದೊಡನೆ ಸಂದುಗೂಡಿ ನೆಲೆನಡೆಯಬೇಕು 


(ಕನ್ನ ಇ. ೧೬೪). [ನೆಲೆ -- ಪಡೆ] 

ನೆಲೆವತ್ತು (ಕ್ರಿ). ನೆಲಸಮವಾಗು ; ನೆಲಹತ್ತು : ಬತ್ತಿ ತೊಲ 
ಬೆಟ್ಟು ಗಳ್‌ ನೆಲೆನತ್ತೆ , . . ನಡೆದತ್ತಾಗಳ್‌ ಸಗರಚಕ್ರ ವರ್ತಿಯ ಕಟಿಕಂ 
(ಅಜಿಪು. ೯-೧೬). [ನೆರೆ|* ಪತ್ತು |] 


ನೆಲೆನನೆ, ನೆರೆಮನೆ (ನಾ):೧. ಅನೇಕ ಅಂತಸ್ತುಗಳನ್ನುಳ್ಳ. ಮನೆ; 
ಮಹಡಿಮನೆ; ಕರುಮಾಡ : “ಕರುಮಾಡಂ ನೆಲೆನನೆಯುಪ್ಪ ರಿಗೆ 
ಯುಮೆನೆ ಸೌಧ? (ಕವಿಕಂ. ೧೪೪); ತೊಳಗುವ ಕರುಮಾಡಂ ನೊರೆ 
ಬಳಸಿದ ಪೊಂಗೋಂಟಿ ಮೇರೆ ನೆಲೆನನೆ ಫೊಗಯಿಪ್ಪೊ ಳಗಣ ಬೆಟ್ಟು ಗಳಿನೆ 
ಬಗೆಗೊಳಿಪುದು ಮಂನ್ಲೀರ ತೆಟದಿನಾ ಪೊಟಲೆಂದುಂ (ಕಬ್ಬಿಕಾ. ೨೮) ; 
ನೆಲೆವನೆಯ ಮಾಡದಲಿ ಪವಡಿಸುವೀಕೆಯಿಂದೀಗ ಹಳುವ 
ದಲಿ ಘೋರಾಂಧಕಾರದ ಮಳೆಯೊಳೊಬ್ಬಳೆ ನಡೆದು ನೆನೆದೀ ಕಲು 

ಗೆ ನೆಲದೊಳೊಜಿಗಿದಳೆನುತ ಮಲಗಿದನು ಧರಣೀಶ (ಕುವ್ಯಾಅ. ೯-೩೦) ; 
ಸೀತೆಯೊರ್ಮೆ ಕನ್ನೆವಾಡದ ನೆಲೆನನೆಯ ಮೊಗಸಾಲೆಯೊಳ್‌. ತೂಗುಂ 
ಮಂಚಮನೇಲ ಚೆಲ್ಲದಿಂ ಕುಳ್ಳಿರ್ದು (ರಾಮಾಶ್ವ. ೧೭-೨೯). ೨. ಸ್ಥಿರ 
ವಾದ ಆಶ್ರಯಸ್ಥಾನ; ನೆಲೆನೀಡು : ಅನುಭಾವನೇ ಭಕ್ತಿಗೆ ನೆಲೆನನೆ 
(ದೇದಾನ. ೨೩-೪೦) ; ನಿಷ್ಕ್ಯಾಮಿ ನೀಂ ಕಾಮದ ನೆಲೆನನೆಯಾಂ ತಂದೆ 
ನೀಂ ಪುತ್ರ ನಾಂ (ರಕ್ಷಾಶ, ೪೬) ; ಸರ್ವತೀರ್ಥಂಗಳ ನಿನಾಸಂ ಸರ್ವ 
ದೇವರ್ಷಿಗಳ ನೆಲೆನನೆ , , . ಶ್ರೀಪರ್ವತೇಂದ್ರಂ (ಬಸಪು. ೧೯-೨೫); 
ನೇದಪುರುಷನ ನಿಗ್ರಹದಲಿ ವಿಭೇದವಿಲ್ಲದೆ ಬಿಸಜಸಂಭನನಾದಿಯಾಡ 
ಸಮಸ್ತ ದೇವರು ನೆಲೆನನೆಗಳಾಗಿ ನೇದುಕೊಂಡಿಹರು (ಈುವ್ಯಾಉ.೪-೬೪):; 
ಸೌಗಂಧಮಂದಾನಿಲನ ನೆಲೆವನೆಯೊ ಕುಸುನುಬಾಣನ ಬೀಡೊ ಸುರವನ 
ನೆಸೆವ ಜನ್ಮನಿವಾಸನೆನೆ ನನವೆಸೆದುದು (ತೊರಂ.೫-೩-೧೫). ನೆಲೆಮನೆ; 
೧. “ಕರುಮಾಡನೆಂದುಂ ನೆಲೆಮನೆಯೆಂದುಂ ಉಪ್ಪರಿಗೆ” (ಕಶಸಾ, 

ಧೂಪಧೂಮದ ಪರಿಮಳಮಯರಿಮಪ್ಪ ನೆಲೆಮನೆಯ 
ಮೇಗೇಕಾಗ್ರ ಮನಃ ಸರಿಗ್ರ ಹೆಯಾಗಿ (ಶಾಂತಿಪು, ೮-೮೯ 5), ೨. ಅತುಳ 
ಭಕ್ತಿಗೆ... ಗಾಢವ್ರೆ ತಳೆ ನೆಲೆನು[ಸಾಕಾಂ. ವ]ನೆಯಾಗೆಸೆನ ಮೋಳಿಗೆಯ 
ಮೂರಂಗೆ ಕ್ಲಿತಿಯೊಳೆಣೆಯಹ ಭಕ್ತ ರಿಲ್ಲ (ಬಸಪು. ೩೦-೨೨); ಇನ್ನವರೆ 
ಬಾಳಿಕೆಗಡವಿಯೇ ನೆಲೆಮನೆಯದಲ್ಲದೆ. ಪಾಂಡುಪುತ್ರರಿಗೆ ಪೊಡವಿಯೊಡೆತನ 
ಸಲ್ಲದು (ಕುನ್ಯಾಆ, ೮-೨೩); ಅಂತೂ ಇಂತೂ ಸಮಾಜದ ಮಹಾ 
ಜನವೇ ಧರ್ಮಕ್ಕೆ ನೆಲೆನನೆಯೆಂದು ಹೇಳಿದ ಹಾಗಾಯಿತು. 
(ರಾಜ್ಯಾಂಗ, ೪೨), [ನೆಲ 4 ಮನೆ] 

ನೆಲೆನರು (ಕ್ರಿ): ನೆಲೆಯಾಗು; ಆಧಾರವಾಗು :: ನೂತನ ವಸ್ತ್ರ 
ಭರಣನೆರಸು ಕೊಟ್ಟಿ ಸೋತ ನೃಪರ ವಸ್ತುಗಳ ಖ್ಯಾತಿಗೆ ನೆಲೆನಂದು 
ಬೀಳ್ಕೊಟ್ಟಿ ನನರ ಸಂಗೀತಸುಧಾಬ್ಮಿ ಚಂದ್ರಮನು (ನಾಗಕು, ೯-೧೩೭). 

[ನೆಲೆ 1-ಬರು(-ಆವರ್‌)] 

ನೆಲೆನಟಂ (ನಾ). ದಾರಿಯಲ್ಲಿರುವುದು; ಹಾದಿಯಲ್ಲಿರುವುದು : 
ಎಸೆನಲತಗೆಯಿಂ0 ಪೊರೆದ ಮೆಲ್ಲಡಿಯ ನಡೆಯ ಚೆಡಂಗಿಸೊಂದು ಭಾನದಿಂ 
ನೆಲೆನಟಕಿಯ ಕಲ್ಲಳ್ಲಿ ರಾಗಮನೊಡರ್ಚಿಯುಂ. (ರಾಮಾಶ್ವ. ೫೯-೯), 


೫೯-೩೦೪) ; 


[ನೆಲೆ, + ಬಟ] 
ಸೆಲೆನಾಗಿಲ್‌ (ನಾ). ಅಗಸೆಬಾಗಿಲು ; ಹೆಬ್ಬಾಗಿಲು : ಚಲವಿಡಿದು 
ಪಗೆವೊಟಲ್ಲಳ ನೆಲೆವಾಗಿಲನುಡಿಯದುಲಾಯ ನಿವನೆಂಬಳ್ಳಿ ೦ ತೊಲಗಿ 


ಕದಂಗಳಿನಾ ಬಲ್ಬೊ ಲನಿಂದೀ ಕುವರನೆರ್ದೆಯಂ 
(ಚಿಕವಿ, ೪-೧೫೯). [ನೆಲೆ -- ಬಾಗಿಲ್‌] 


ನೆಮ್ಮಿದುದು. ದಿಟಿಂ 


೪೯೪೪ 


0 


20 


30 


35 


40 


45 


ನೆಲೆವಾಳ್‌ 


ನೆಲೆವಾಡ್ಕ ನೆಲೆಮಾಡ (ನಾ). ೧. ಇ ನೆಲೆಯುತ್ಪ ರಿಗೆ: “ನೆಲೆ 
ವಾಡಂ ಕರುಮಾಡಮುಂಪ್ಪ ರಿಗೆಯೊಳ್‌' (ಕರ್ಣೂಸಿ. ೯೪) ; ಎಳೆನೆಂಡಿ 
ರ್ನ್ರೈಲೆನಾಡದೊಳೆಳಸಿರೆ. ನಡೆ ನೋಡಿ (ಕಾದಂಪೂ, ೩೦೪); ಪಾದರಿಯ 
ನೆಲೆನಾಡಂಗಳೊಳಂ ದವನದ ದಾವಣಂಗಳೊಳಂ . . . ಸೊಂಪುನಡೆದ 
ಕಂಪಿನ ಪೊಟಲೆಂಬ ಬೀಡು ಬಗೆಗೊಳಿಸುತಿರ್ಪುದು (ಕಟ್ಟಿ ಉಾ, ೧೧೮) ; 
ಇಂದುಕಾಂತದ ಪುತ್ತ ಳಿಗಳಿಂದ ಸಮೆದ ಕಂಭಗಳಿಂ ಕುಂದಣದಿಂ ಥಳಥಳಿ 
ಸುವ ಕಳಸಗಳಿಂದೆಸೆದವು ನೆಲೆವಾಡ (ಜೀನಂಸಾಂ. ೧-೪೨); ನೋಡು 
ತಿರ್ದರು ಪುರಜನರು. ನೆಲೆವಾ[ಪಾಂ90. ಮಾ]ಡದುಪ್ಪ ರಿಗೆಯಲಿ (ನಳಚ. 
೯-೬೧). ೨೬ ವಾಸಸ್ಥಳ; ನಿವಾಸ : ಸಪ್ತಮಣಿಕಳಶಂಗಳಂ ತಳೆದ 
ಗೋಪುರದ ಶಿಖರದಿಂದೊಪ್ಪು ತಾ ವನಲಕ್ಷಿ ಯಂ ನೆಲೆವಾಡದಂತೆ ಕಣ್ಗೊಳಿ 
ಸುವಾ ದೇವತಾನಿಲಯಮಂ ಕಂಡು (ಕೀಷರಾ. ೭-೧೮). ೩. ಒಂದರ 
ಮೇಲೊಂದು ಖಾನೆಗಳಿರುವ 'ಕಪಾಟು ; ಅಲಮಾರು : ಪುಸ್ತಕ 
ಗಳನ್ನು ನೆಲೆವಾಡ (ಕಪಾಟು)ದಲ್ಲಿಟ್ಟು ಬೇಗಬೇಗನೆ ತಾಯಿಯ ಬಳಿಗೆ 
ಹೋದಳು (ಸಂಚತ್ರ. ೪೩). ನೆಲೆಮಾಡ : ೧. ನೆಲೆಮಾಡಂಗಳೊ 
ಳೋಳಿವಟ್ಟ ಗುಡಿಗಳ" ಗಂಧಾಂಬುನಿಂದಾದ ಪೂನಲಿಯಿಂ ಚಿಲ್ವೈಸಿದಿರ್ದ 
ಬೀದಿಗಳ್‌' (ಆವಿಪು. ೭-೧೧೩) ; ನೆಲೆನಾಡಂಗಳನೇಆರದ ನೀಆಕಿಯೆ 
ರಲಕ್ತಕರಾಗರಂಜಿತಪದಪಲ್ಲನಂಗಳಿನವನಿತಳಮೆಲ್ಲಂ ಪಲ್ಲವಿಸಿದಂತೆಯಂಂ 
(ಕಾದಂಪೂ. ೪೭೮) ; ರಾಜಕೀರನಿಲ್ಲದ ನೆಲೆಮಾಡನಿಲ್ಲದ . , . ಸೂಳೆ 
ನನೆಯಿಲ್ಲದವಿಲ್ಲವು ಸೂಳಿಗೇರಿಯೊಳ್‌ (ಮಲ್ಲಿಪು. ೨-೫೭) ; ಇಟ್ಟಿ ಣಿಸಿದ 
ಲರ್ಗಳಿಸೆದಿರೆ ಕಟ್ಟು ದ್ಧನುನಾಂತು ವಿಂಸುಪ ಕೊಸಗಿನ ಚೆಲ್ಟೇಂ ಪುಟ್ಟಿಸಿ 
ದುದೊ ಪೊಸಸಿರಿಗೆಅನೆಟ್ಟ ನೆ. ಪೂಗಣೆಯನಿರ್ಪ ನೆಲೆಮಾಡದವೋಲ್‌' 
(ಕಬ್ಬಿ ಕಾ, ೧೦೭); ನೆಲೆಮಾಡಂಗಳ ಚೂಳಿಕಾಗ್ರಮನಡರ್ಜೇಜಕಿರ್ದ 
ಕಾಂತಾಸ್ಯುವುಂಡಳನುಂ ನೋಡಿ (ಬಾಧಪು. ೧-೧೫೯). ೨. ಕಾಯವಿಲ್ಲದೆ 
ಪುಪ್ಪಕವ ಕಂಡ ನಮ್ಮ ಬಸನಯ್ಸೂನು ನಮ್ಮ ಬಸನಯ್ಯನ ನೆಲೆಮಾಡ 
ಕರುಮಾಡವಾಯಿತ್ತು (ಸೀಲವ. ೧೯-೫೬) ; ವಿಚಕಿಲಕುರುವಕವಕುಳ 
ಪ್ರಚಯದೆ ಮಂಡವಿಗೆ ಚಂಪೆಯಂ ನೆಲೆನಾಡಂ ರಚಿಯಿಸೆ ನೆಲಸಿದ೦ಿವರಾ 
ರುಚಕಾದ್ರಿಯೆ ಮೂಡಣೆಂಟು ಶಿಖರದ ವನದೊಳ್‌ (ಅನಂಪು, ೪-೭೫). 

[ನೆಲೆ -- ಮಾಡ್ಕ] 

ನೆಲೆನಾತು (ನಾ). ನಿಶ್ಚಯವಾದ ಮಾತು; ಖಾತರಿಯಾದ ನುಡಿ; 
ದೃಢವಾದ ಮಾತು: ಬಳಿಕ ಬರಿಸಿ ಕುದುರೆಯ ಸಾದಗಾಜನ 
ಬೆಲೆಯೇನೀ ವಾಜಿಗೆನಲು ಬಲುಮೆಯನುಳಿದು. ಪುಸಿಯನಿಳಿಕೆಯ್ಲಿಂತು 
ನೆಲೆನಾತ ನುಡಿದ ಸಚಿವಗೆ (ಕುರಾಸಾಂ. ೯-೧೦೭). 

[ನೆಲೆ, 4 ಮಾತು] 

ನೆಲೆನಾಸು, ನೆಲವಾಸು (ನಾ). ಉನ್ನತವಾದ ಹಾಸು : ಪುದಿದು 
ಪಳಚ್ಚ ನಪ್ಪ ಬೆಳರ್ದಿಂಗಳೊಳಂಗಣದಲ್ಲಿ ತೀನಿ ಪಾಸಿದ ನೆಲೆವಾಸಿನೊಳ್‌ 

ನೆಲವಾಸು 
' ನೆಲವಾಸಿಂ ನೆಲದತ್ತ ಬೀಟ್ವಿಳನಿಗಂ ಕೂಸಂಜುಗುಂ (ಜೀನಸಂ. ೧೦೧-೧೮); 
ಸೆಲವಾಸು ತಂಬುಲಂ . . . ಸುಪ್ಪತಿಗೆ ಧವಳಾರಂ ಕೆಲದ ಸಿಗಳಿಗೆಯಿ 
ನಿಂಬಿಂ ಸಲೆ ಸವಿಪೊಡೆ ಮಾಗಿ ಗೀಗಿಯೇಗೆಯ್ಲ ಪುದೋ (ಸೂಕ್ತಿಸು. 
೧೦-೨೫೯) ; ಬಾಸಿಗದ ನೊಸಲಿನಲಿ ಮೆಜಕಿನ ನುಹೀಶರೈ ನರು ಮಂಟಿಸದ 
ನೆಲವಾಸಿನಲಿ ಕುಳ್ಳಿ ರ್ದರನುಸಮ ರಾಜತೇಜದಲಿ (ಕುವ್ಯಾಆ.೧೬-೨೯) ; 
ರುಂಡಿತೆಯಲಿ ನೆಲವಾಸಿನಲಿ ಸೈಗೆಡೆದು ಸುಯ್ವುತ ಶೂನ್ಯಹರುಷದ 
ತೊಡಕಿನಲಿ ತಾಂಬೂಲನನು ತೊಟಕಿದಿರ್ದಳಾ ಕೈಕೆ (ತೊರರಾ,೨-೧-೪೧) ; 
ಕುಳ್ಳಿರಿಮೆಂದು ನೆಲವಾಸಿನೊಳೆಲ್ಲರುಂ ಮಂಡಿಸುವುದುಂ (ಚಿಕವಿ. 
೬-೧೮೬ ವ), (ನೆಲೆ, 4-ಪಾಸು,] 

ನೆಲೆವಾಳ್‌ "ನೆಲೆವಾಟಾ” ನೋ. 


ಮಲಗಿ (ಕಾನ್ಯಸಾ, ೨೩೪-೫ ಕ್ಷಲಾವಿಲಾಸನರ್ಣನೆ). 


ನೆಲೆವಾಳಿಗ 


ನೆಲೆವಾಳಿಗ (ನಾ). ಸ್ಥಿರಾಸ್ತಿಯುಳ್ಳ ವನು ; ಜಮಿನಾನುದಾರ : 
ಎಲೆ ದೇವನೆ ನೀನು ಪೂರ್ವದ ಭವದಲ್ಲಿ ವಿಲಸಿತ ಸಾಲಿಗ್ರಾಮದೊಳು. 
ಸೆಲೆವಾಳಿಗನಾಗಿ ಶಿವಶರ್ಮನೆಸರಾಂತು ಬಲುವಿಪ್ರನಾಗಿರುತಿರಲು. 
(ಜ್ಞಾನಚ, ೩೬-೧೦). [ನೆಲೆವಾಳ್‌ (ನೆಲೆವಾಟೀ*)--ಇಗ] 

ನೆಲೆನಾಕ್ತಿ “ನೆಲೆವಾಟಕ್ಕಿ' ನೋ. 

ನೆಲೆವಾಟೂ, ಫೆಲೆವಾಳ್ಕ, ನೆಲವಾಳು, ನೆಲವಾಳ್‌ (ನಾ). 
(ಜಮಾನು ಮುಂತಾದ) ಸ್ಥಿರಸ್ವತ್ತು ; ಸ್ಥಿರಾಸ್ತಿ: ಮುಗನಂ 
ಕೊಂದು ಗಂಡುದೋಣುನ ನೆಲೆನಾಲಂ ಮಾಟ ಸೂಳೆಗೆಯ್ಯ , , , 
ಕಟ್ಟಿಗ್ಗರಂತೆ (ಧರ್ಮಾಮೃ . ೯-೧೬೨) ; ನೆಲೆವಾಟಿಕೀವ. [ನಾಠಾಂ. ನೆಲ 
ಪೊಳ್ಳೇನ, ನೆಲೆವಾಳ್ಚಿ ವ) ಧನಂ ಸುನರ್ಣನಿಕರಂ ರತ್ನವ್ರಜಂ ಧಾನ್ಯ 
ಸಂಕುಲಂ . , . ಪಲವುಂ ಬಂಧಪರಿಗ್ರ ಹಾಗ್ರ ಹವಿನಿರ್ಮುಕ್ತ ೦ಗೆ ಚಾರಿತ್ರ 
ದೋರ್ನಲಯುಂಕ್ತ ೦ಗೆ ದುರಪ್ಪ ಕರ್ನುರಿಪುಗಳ್‌ ತೂಳೋಡದೇಂ ನಿಲ್ವುನೇ 
(ಜೀನಸಂ, ೧೬೩-೨೧). ನೆಲವಾಳ್‌: ತಲೆನೋಪಡನೆತ್ತಾನುಂ ನೆಲ 
ವಾಳ್ಪೊ (ಪಡನನೋಪುನೀ ಧರ್ಮೈಸ % *ಳೊಂ ೫% ೫% ಯನೊಡೆದಡ 
ಕೆಯಂ ಬೇಡಲಾಗದು (ಕೊಲ್ಹಾ ಶಾ. ೩-೪೫ ; 1079 ; ಎಇ.2೮೪, ೨೯-೪೫5 
110 ನೊಲ. ನೆಲವಾಳು ; ಊರನೆನ್ನ್ನಜಿನ್ನು ಮೂಜುವರಿಸದುಣ್ಬಳಿಯ 
ಪೋಗ ತೊಟ್ಟು ಉುತನಿಂರ್ಪುದಂ ಕಣ್ಣು ನೆಲವಾಳು. ಪಾಕಂಬೋಪಲ್ಲಿ 
ಮೂವರಲೋರ್ನ್ವರ್‌ ಸತ್ತ ಡಲ್ಲದೆ ಭೂಮಿ ನಿಲ್ಲದೆನ್ನು (Muu. IX-i, 
೧೨೩-೧೮ ; 1059). ನೆಲೆವಾಳ್‌ : “ನೆಲೆವಾಳಿಗ' ಪರಾ. 

ಸೆಲನಾಳ ಸಾಮ್ಯ - ಸ್ಥಿರಾಸ್ತಿಯ ಮೇಲಿರುವ ಹಕ್ಕು, ಅಧಿ 

ಕಾರ: ಲೋಕಾಯ್ತ ವೊಬಿಕೊಳದ ನೆಲವಾಟ ಸಾಮ್ಯೂುಮಂವನ್‌ .. . 
ಸರ್ಬ್ಬಬಾದಸರಿಹಾರವ್‌'  ದೇನಭೋಗಮು” ಮಾಡಿ ಕೊಟ್ಟ ನ್‌ 
(ಎಕ. ೫1, ಹೊಳಲ್ವೆ. ೨೩-೪೧ ; 968). [ನೆಲೆ *ಬಾಟು*,] 

ನೆಲೆವಾಟಕ್ಕಿ, ನೆನೆವಾಳ್ತಿ (ನಾ). ೧. ಇ ನೆಲೆವಾಟಿ* ; ತನ್ನೊಳಿರ್ಸ 
ನಿತ್ಯಮಂಕ್ತರ ನೆಲೆವಾಟಕ್ತ್ಮಿಯೊಳಟಕ್ತಿ ನಡುತ್ತುಂ . . . ರೂಪಟಾದಿರ್ಪ 
ಬದ್ಗಾ ತ್ಮನರ್ಗದ ದುರ್ಗತಿಯಂ ಕಳೆಯಲೆಂದು ಸರ್ಗಂಗೆಯ್ಯಲೆಳಸಿ 
(ಚಿಕವಿ, ೧-೬೦). ೨. ಶಾಶ್ವತವಾದ ನಿವಾಸ, ವಾಸಸ್ಥಾನ ಕ 
ಈ ಜಗಮನಿತುಮಧಿವಳ೯ ಪೊಟ್ಟು ಗಳೆನ ಬಿನದದಾಟದ ಪುರುಳೆನಿಸಿಯುಂ 
ಪರಮಪದಮನಿವಳ  ನೆಲೆವಾಟಕ್ರಿಯರಮನೆಯೆನಿಸಿಯುಂ (ಚಿಕವಂ. 
೧೧೫-೧೦). ನೆಲೆವಾಳ್ತೆ : -೨, ನನುಗೆಂದಾಯತ್ಹಿ ಏರ್ಪಡಿಸಿ ಸಜ್ಜು 
ಗೊಳಿಸಿರುನ ಸೆಲೆವಾಳ್ತೆಯೆ ಭವನವನ್ನು . . . ತಿದ್ದಿ ಒಪ್ಪ ಮುದ್ರಿಸಿ, 
ನಿಮ್ಮನ್ನು ಬಳಿಯಟ್ಟಿ, ಎಷ್ಟು ವಿನಾಡಿಗಳಾಗಿರಬಹುದು, ಸಾಧ್ಯನಿಲ್ಲ 
ಮಹಾಶಯ ? (ನುಂತ್ರಶ. ೧೬೨-೧೧). [ನೆಲೆನಾರ್ಟ ತ್ಯೆ] 

ನೆಲಿನಿಡಿ (ಕ್ರಿ). ೧. ಸ್ಥಿರಗೊಳಿಸು; ಸ್ಥಿರೀಕರಿಸು; ಗಟ್ಟಿಯಾಗಿ 
ಹಿಡಿ: ಮನೋಭವಾಗ್ನಿ ನಿಧುವಿಂ ಮಧುವಿಂ ನಧುನಿಂಗೆ ಫೆರ್ಚೆ 
ತಣ್ಣ'ಲೆವ ಕೊಳಕ್ಕೆ ನಂದಮಳಿನಂ ಪುಳಿನಂ ನಳಿನಂ ನಿಜಾರ್ತಿಯಂ ನೆಲೆನಿಡಿ 
[ಸಾಕಾಂ, ಗೆಲೆಸಡೆ] ಯಲ್‌ ಬಟಕ್ಯನಳಟಲ್ಲು ಬಟಿಲ್ಲು ತೊಟಲ್ಲು 
ಜಾನಿಪಳ್‌ (ಜಗವಿ, ೧೧-೨೩) ; ಛಲನಿಡಿದೊಂದನೆಳಸಿ ಚಾರಿವರಿಯದೆ 
ನೆಲೆನಿಡಿದೊಂದಣಕೊಳಿರದೆ ನೆಲೆನಿಂದ ನೀರ ತೆಪ್ಪದವೋಲು. ತೆಗೆದೆಡೆಗಲೆಗೊಳ 
ದನುಸರಿಸುವುದು (ಹಬಬ. ೩-೩೭), ೨. ಆಶ್ರಯಿಸು ; ಅವಲಂಬಿಸು 
(?) : ಪಲಬಗೆಯ ಯೋಗಂಗಳಲಿ ತಾಂ ನೆಲೆನಿಡಿದ ಮಾತಂಗಶೈಲ 
ಡೊಳೊಲುಮೆ ಯಿಂಂ ಜನಿಸಿದಳು ದಾಕ್ಬಾಯಿಂಣಿ ಗಿರೀಂದ್ರನಿಗೆ: (ಆನಂರಾ, 
೧-೧೯-೩). (ನೆಲೆ, 4- ಸಿಡಿ] 

ನೆಲೆನೀಡು, ನೆಲನೀಡು, ನೆಲೆಬೀಡು (ನಾ). ೧. ವಾಸಸ್ಥಳ ; 
ನೆಲೆಮನೆ: ನೆಲೆನೀಡಂ ಬೀಡು ಮಾಡಲ್‌ ಪಲವು ದಿನಸಮಂಂ ಬೇಲ್ಬು ದು 
(ಆದಿಪು, ೧೩-೨೦) ; ನೆಲೆವೀಡು ರತಿಗೆ , ,.. ವಿಯೋಗಿಗೆ ಸಂಕಲೆನೀಡು 


೪೯೪೫ 


20 


30 


85 


40 


45 


ನೆಲೆನೆರ್ಚಿಸು 


ವಸಂತದಂತಿಗುಪನಗರವನಂ (ಚಂದ್ರಪು. ೧-೧೦೩); ಭಾರತಿಯ ನೆಲೆ 
ನೀಡು ಮಂಗಳಂಗಳ ನಿಜಾಗಾರ ಲಕ್ಷ್ಮಿಯ ರಾಜಧಾನಿಯೆನಲೊಪ್ಪು ಪುದು 
ಚಾರುತರ ಲಾಳದೇಶಂ (ಹಚಕಾ. ೧-೩೪); ಯೋಗಿಗಳ ನೆಲೆನೀಡು 
ಬೊಮ್ಮ ದ ಸಾಗರವು. , , ನುೂಲೋಕದರ್ಸಣನಾಗಿ ದುಗ್ಳ್ಯೋದಧಿ 
ಯೊಳೆಸೆನದು ಶ್ರೀಗಧೀಶನ ನಗರ (ಕುವ್ಯಾಅ. ೭-೫೨); ಸೊಬಗಿನ 
ಶೃಂಗಾರ ಸಾರದ ನೆಲೆನೀಡುಗಳು ಇವು (ಉಂತಲಾ.೧೩೩). "ನೆಲೆನೀಡು 
ಗೊಳಿಸು' ಸರಾ. ೨.(ರಾಜನ) ಹಂಗಾಮಿಯಾದ ಬೀಡು, 
ಬಿಡಾರ; ತಾತ್ಕಾಲಿಕವಾದ ರಾಜಧಾನಿ: ಚಾಲುಕ್ಕಾಭರಣ 
ಶ್ರೀಮಜ್ಜ ಗದೇಕನುಲ್ಲದೇನರ್‌ ಮೊಬಿಕಿಗನೂರ ನೆಲೆನೀಡಿನೊಳ್‌ ರಾಜ್ಯಂ 
ಗೆಯವ್ಯತ್ತನಿಂಟ್ಲು (ಮರಿ. ೧೯೨೯, ೬೫-೪; 1024 7); ರಾಜಧಾನಿ 
ಬಳ್ಳಿ ಗಾನೆಯ ನೆಲೆನೀಡಿನೊಳ್‌ . . . ಬಸದಿಗೆ ಪೂಜಾನಿಮಿತ್ತದಿಂ . . , 
ಕೊಟ್ಟ ಗಟತ್ಸಿ ಮತ್ತರಯನ್ನು (ಎಕ, ೪11, ಶಿಕಾರಿ, ೧೨೦-೧೨; 1048) ; 
ಪ್ರತಾಸಹೊಯ್ಸಳನೀರಬಲ್ಲಾಳದೇವರು.. . ದೋರಸನುಂದ್ರದ 
ನೆಲೆನೀಡಿಸೊಳು ಸುಖಸಂಕಥಾವಿನೋದದಿಂ, ರಾಜ್ಯಂಗೆಯಖ್ಯತ್ತುಮಿರೆ 
(ಮೈಆರಿ, ೧೯೨೮, ೧೫-೭; 1200). ಷಿ. ರಾಜ್ಯದ ಮುಖ್ಯಪಟ್ಟಣ; 
ರಾಜಧಾನಿ : ಪೂಗಣೆಯಂಗೆ ಸಾಸಮನಿತ್ತುದಂ ಬಸಂತನಿಂ ನೆಲೆನೀಡಿ 
ನೊಳಿರ್ದಿಚ್ಚಿ ಗಾರ್ತಿ ಕೇಳ್ಸು ಮುಚ್ಚೆ ವೋಗಿ (ಕಬ್ಬಿ ಕಾ.೩೧೨) ; ರಾಜಧಾನಿ 
ಯನ್ನು "ನೆಲೆನೀಡು'ಎಂದು ಕರೆಯುತ್ತಿದ್ದರು (ಕರಾಅ. ೩೨೫). 
ನೆಲನೀಡು: ೨. ಏಸ್ಸುನರ್ಡ್ಯನ ಶ್ರೀನಾರಸಿಂಘದೇನರು ದುಷ್ಟ 
ನಿಗ್ರಹ ಶಿಸ್ಟೃಪ್ರತಿನಾಳನಂ ಮಾಡಿ ದೋರಸಮುದ್ರದ ನೆಲವೀಡಿ 
ನೊಳು ಸುಖಸಂಕಥಾನಿನೋದದಿಂ ರಾಜ್ಯಂಗೆಯಬ್ಯಿತ್ತಮಿರೆ (ಎಳ. ೫11, 
ತುಮಕೂ, ೯-೮; 1151); ಹೊಯ್ಸಳವೀರಬಲ್ಲಾಳದೇವರು ಸ್‌? 
ದೋರಸಮಂದ್ರದ ನೆಲನೀಡಿನೊಳ್ಳುಖಸಂಕ ಥಾವಿನೋದದಿಂ ರಾಜ್ಯಂ 
ಗೆಯಂತ್ತವಿಂರೆ (ಎಕ. ೫1೪, ಗುಂಡ್ಲು ಸೇ. ೨೭-೬; 1196); ವೀರಬಲ್ಲಾಳ 
ದೇವಂ . . . ಅಂತು ಸುಖಸಂಕಥಾನಿನೋದದಿಂ ದೋರಸಮಂದ್ರದ 
ನೆಲನೀಡಿನೊಳು 'ರಾಜ್ಯಂಗೆಯುತ್ತವಿಂರೆ (ಎಕ. ೪11, ಶಿನಮೊ, ೫-೧೧; 
1218). ನೆಲೆಬೀಡು: ೧. ಸ್ಮಳಿಕಸಂಸ್ಥಾನಗಳು ಕರ್ನಾಟಕದ 
» » ಪರಂಪರೆಗಳ ಪ್ರತೀಕಗಳಾಗಿ, ನೆಲೆಬೀಡುಗಳಾಗಿ, ಉಳಿದು ಬೆಳೆಯಲು 
ಹೆಚ್ಚಿನ ಅನಕಾಶಗಳು ಒದಗಿ ಬಂದವು (ನೊಳಂಬ. ೭೦), 
ನೆಲೆನೀಡಾಗು ಇ ವಾಸಸ್ಮಳವಾಗು ; ನಿವಾಸವಾಗು: ಊರೂರ 
ಕಾಲ್ವಳ್ಳಿ ಗಳ್‌ ನೆಲೆಮಾಡಂಗಳಿಸೊಪ್ಪೆ ಬೇಜಕಿ ನೆಲೆನೀಡಾಯ್ತ ಂಗಜಂಗಾ 
ನೆಲಂ (ನುಲ್ಲಿಪು. ೨-೧೫) ; ಅಲ್ಲಿಯ ಬನಂ. . . ಸೊಂಪನೊಳಕೊಂಡ 
ತಾನರೆಗೊಳಂಗಳೊಳಂ ಬಸಂತಂಗೆ ನೆಲೆನೀಡಾಗಿರ್ದುದು (ಕಬ್ಬ ಉ. ೩೦). 
[ನೆಲ 4 ಬೀಡು] 

ನೆಲೆನೀಡುಗೊಳಿಸು (ಕ್ರಿ). ವಾಸಸ್ಥಳವಾಗಿ ಮಾಡು: ಈ 
ಶೈಲಕೆರಡುಗಾವುದ ತೆಂಕಣರನ್ಮುದೇಶವ ನೆಲೆನೀಡುಗೊಳಿಸಿ ಈ ಶೂರರು 
ನೆಲಸಿದರದಅಕಿಂದೆ ಮಹೀಶೂರಪುರನೆನಿಸಿದುದು (ಹದಿಬ. ೧-೬). 

[ನೆಲೆನೀಡು - ಕೊಳ್‌, -- -ಇಸ್ಯು] 

ನೆಲೆನೆಣ್‌ (ನಾ). (?) : ನೆಲಕೆ ಬಿದ್ಮೊಂದು ಪುಸ್ಪದ ಫಲಕೆಯಿನಿ 
ತಾಯತ್ತಿ ಹಲವು ಪುಶ್ಪನ ತಂದು ಸೋಡಶುಪಚಾರದಿಂಜೊಲಿದು ಶಿನ 
ಪೂಜೆಯ ಂ. ಮಾಡಿದರೆಯೆನ್ನಂತೆ ಕೋಟರಂಭೆಯರು ನಿನಗೆ ನೆಲೆ[ಸಾರಾಂ. 
ಸೆಲ]ನೆಂಡಿರಾಗರೇ (ಗುಭಚ. ೨-೧೩). [7] 

ನೆಲೆನೆರ್ಚಿಸು (ಕ್ರಿ). ೧. ಉಕ್ಕೇರಿಸು; ವೃದ್ಧಿಗೊಳಿಸು: ಅಂತು 
ಕಾಮದ್ವಾಗರಸಸಾಗರನುಂ ನೆಲೆವೆರ್ಚಿಸುವ ಶರಶ್ಚ ಕಿದ್ರಾತಪದೊಳ್‌ . . , 
ನಾಗರಿಕರಮು ಣರಮಣೀಜನಂಗಳ” ಕೌಮುದೀಮಹೋತ್ಸವೋತ್ಸುಕರಾಗಿ 
ನೆರೆದು (ಆದಿಪು. ೧೨-೧೧ 5); ಕೆಲದೊಳೆ ಕಿಟ್ಟು ಸಾರ್ಚಿದ ಕೃಪಾಣದ 


ನೆಲೆನೆರ್ಚು, 


ಕರ್ಪು ನಿಜಾಂಗನಾಂಗದಗ್ಗಲಿಪ ಬೆಳರ್ಪು ಬಾಲಕನ ಕೋನುಲದೇಹದ. 
ಕೆಂಪು ನಾಡೆಯೆಂಂ ನಲನನಿಳಾಧಿಪಂಗೆ ನೆಲೆನೆರ್ಚಿಸಿದತ್ತು. ಗೃಹಾಧಿ 
ಜೇನತಾನಿಲಸದಪಾಂಗಡೊಳ್‌ ನೆರೆದು ಮೂದೆಅದೊಪ್ಪು ನ ಬಣ್ಣ ದಂದದಿಂ 
(ಚಂದ್ರಪು. ೩-೧೦೨); ಅಂತಖಿಳ ಕಾಮುಂಕನಿಕಾಯೆನುನಿರಳಸುಖಾವ 
ಗಾಹಡೊಳ್‌ ನಾಡೆ ತೇಂಕಾಡಿ.ತಣಿನಿನನುನಂಗಜಳನಿಧಿಯಂ ಸೆಲೆನೆರ್ಚಿಸಿ 
ನಿರತಿಶಯಳೌಮಂದೀಪೂರನುಸದಳಂ ಬಳೆದು ಬೆಳಗು ತಿರ್ಪಿನಂ (ವರ್ಧಪು. 
೬-೫೨ ವ). ೨. ಸಂತೋಷಪಡಿಸು ; ಉಬ್ಬಿಸು : ಪೂಗೊಳನಂ ತಿಳಿ 
ಯಂಟ್ಟು ನೀರ್ನಕ್ಕಿಗಳಂ ನೆಲೆನೆರ್ಚಿಸುತ್ತುಂ ರವಿಕಿರಣಂಗಳಂ ಪುಟವಿಟ್ಟು 
ರಥಾಂಗಮಂ ನಲನೇಲಶಸುತ್ತು ೦ (ಗಿಂಕ, ೭-೪೨ ನ). 
[ನೆಲೆನೆರ್ಚು, 4 -ಇಸ್ಫು] 

ನೆಳೆನೆರ್ಚು, (ಕ್ರಿ). ೧. ಅಭಿನೃದ್ಧಿಯಾಗು ; ವರ್ಥಿಸು ; 
ಹೆಚ್ಚಾಗು : ಪೆರ್ಚುಗೆ ಭರತಕುಲಂ ಸೆಲೆನೆರ್ಚುಗೆ ನಿಮ್ಮೆರಡು ತಂಡ 
ಮೊದವಿದ ನಣ್ಬಿ ೦ (ಸಂಪಭಾ. ೧೩-೬೭) ; ಲಲನೆಯ ನುಡಿಯಿಂಂ ಹರ್ನಂ 
ನೆಲೆನೆರ್ಚೆ ಸುಧಾಂಶುಲೇಖೆಯೆಳನೆಳಗಿಂದಂ ನೆಲೆನೆರ್ಚುವ ಸಾಲ್ಗಡಲಂ 
ಗೆಲೆವಂದು ನೃಪಗುಣಾಶ್ರಯಂ ಪೈಶ್ರವಣಂ (ಮಲ್ಲಿಪು. ೪-೮೮) ; ಸ್ರೀ 
ರೆತ್ಸಾರ್ಥಂ ನೃ ಪತಿಸಭಾರತ್ನಾಕರಮುನಾಂ ಕಲಂಕಿದೆನದಣಿಕಿಂ ವೈರಂ 
'ಸೆಲೆನೆರ್ಚುಗುಮುರಿನೀರರೊಳಂ ಸ್ತ್ರೀಜನೈರಮೇಂ ಕೇನಲಮೇೇ (ಜಗವಿ. 
೯-೨೧); ನವಾಂಬುಕೇಳಿಯಂ ವಿರಚಿಸುವಂತೆ ಡೊಕ್ಕರಿಗಳಿಂ ಮೊಗೆ 
ದೊರ್ಬರೊಳೊರ್ಬರಾಗಳಚ್ಚರಿ ನೆಲೆನೆರ್ಚಿ ಪೊಯ್ದೆರೊಲವಿಂ ವಿಜಯಾ 
ವತಿಯುಂ ನರೇಂದ್ರನು (ಕುಸುಮಾ, ೫-೧೩೫) ; ಗಲ್ಲದ ಸೊರ್ಕುನೀರ 
ಪೊನಲಿಂ ನೆಲೆನೆರ್ಚಿ ಕಡಲ್‌ ತುಳುಂಕೆ . . , ಬಂದುವು ಬಿಂಕದಿನಂಕ 
ದಾನೆಗಳ್‌ (ಕಬ್ಬಿಕಾ. ೨೦೩). ೨. ಉಬ್ಬು ; ಉಕ್ಕು : ಉದಯಿಸೆ. 
ಚಂದ್ರಂ ನೆಲೆನೆರ್ಚದರ್ಣನಂ ಘೂರ್ಣಿಪಂತೆ 'ಭೋರೆಂದೋರಂದದೆ 
ಭುವನಮೈದೆ ಘೂರ್ಣಿಸಿದುದದೆತ್ತಂ ರಾಜಪುತ್ರಜನನೋತ್ಸವದೊಳ್‌ 
(ಕಾದಂಪೂ. ೪೧೧) ; ತೆರೆಗೈಯಿಂ ತುಡುಕುತ್ತುಮೊಳ್ಳೊಡೆಯಂ , . . 
ನಕ್ಷೋಜಮಂ ನಿಟ್ಕ್‌ ನೇವರಿಸುತ್ತುಂ. ನೆಲೆವೆರ್ಚಿ ಕಾಮುಂಕನವೊಲ್‌ 
ನೀರೇಜುತಿರ್ದತ್ತು ತತ್ತರುಣೀಸಂಕುಳಮೆಲ್ಲಮಿಸಾಗಳೊಳಗಾಯ್ತಿ ಂಬಂತೆ 
ಪದ್ಮಾಕರಂ (ಚಂದ್ರಪು. ೭-೧೨೬); ಇಂದುರುಚಿ ಸೋಂಕಿದಿಂಗಡಲಂದದೆ. 

” ಸೆಲೆವೆರ್ಚಿದಕ್ತು ಪರಿಜನವತುಳಾನಂದದಿನಿಳೇಶಮುದನಂ ಬಂದಂ ತಾನೆಂಬ 
ವಾರ್ತೆಯಿಂದಾ ಪದೆಡೊಳ್‌ (ಕುಸುಮಾ, ೧೫೯). ೩. ಉತ್ಸಾಹಿಸು; 


ಸಂತೋಷ ಪಡು: ಸೆಲೆನೆರ್ಚುವ ಸೆಣ್ಣಳ ಕರತಲದಿಂ ಕರತಲಕೆ ಬರ್ಸ [' 


ಬಾಲಕನಾಗಳ್ಳಿ ಲೆನಂದಂ  ಕೆಂದಾವರೆಯಲರಿಂದಲರ್ಗೆಯ್ಲೆ  ತಳರ್ನ 
ಹಂಸಾರ್ಭಕನಂ (ರಾಜಶೇ, ೪-೬೯). [ನೆಲೆ, + ಸೆರ್ಯು;] 

ನೆಲೆನೆರ್ಚು, (ನಾ). ಆಧಿಕ್ಯ ; ಹೆಚ್ಚಳ: ಮೃದುಪದಬಂಧನುಂ 
ಬಗೆಯೆ ಭಾವದ ವೆಂಯ್ಸಿರಿಯಂ ರಸಪ್ರನಾಹದ ನೆಲೆನೆರ್ಚನಿಂಬಣಿದು 
ಭಾವಿಸಿ ಭಾವಿಸಿ ಮೆಚ್ಚಿ ಮೆಚ್ಚಿ ಪೊಣ್ಮೆದ ಪುಲಕಂಗಳಿಂ ಅನುರಾಗಮಂ 
ಪಡೆವ ಸಜ್ಜ ನಸಂಸ್ತ್ರ ವಮೊಂದೆ ಸಾಲದೇ (ಸಂರಾಮಾ, ೧-೨೯) ; ಮದನ 
ವಿರೋಧಿ ಬಾರ ದುರಿತಾಂತಕ ಬಾರ , , , ಪುಣ್ಯದ ನೆಲೆನೆರ್ಚೆ ಬಾರ 
(ಪಂಪಾಶ. ೧೭). [ನೆಲೆನೆರ್ಚು,] 

ನೆಲಿನೆಲೆ, ನೆಲೆಬಿಲೆ (ನಾ). ನಿಶ್ಚಿತವಾದ ಬೆಲೆ; ಖಚಿತವಾದ 
ಮೌಲ್ಯ : ನೆಲೆನೆಲೆನೇಟಕಾ ಪೊಂಬರಣಿಗಳೆರಡರ್ಕಂ (ಚಿಕನಿ. ೬-೫೦), 
ನೆಲೆಬೆಲೆ : ಅಂತೂ ಎಲ್ಲರು ಆನಂದದಾಯಕ ಶಕ್ತಿಯ ಉತ್ಕರ್ಷಾ 
ಪಕರ್ಷಕ ಗುಣಪ್ರಮಾಣದಿಂದ ಕಾವ್ಯದ ರಸದ ನೆಲೆಬೆಲೆ ಗೊತ್ತು ಮಾಡು 
ವರು ಎಂದಂತಾಯಿತು '(ಸಾಹಿವಿ, ೧೨) ; ಕನ್ನಡೆಸಾಹಿತ್ಯವನ್ನು ಸು 
ಕಣ್ಣಿ ನಿಂದ ನೋಡಿ ಇಂದು ಅದರೆ ನೆಲೆಚೆಲೆಯನ್ನು ಅರಿತುಕೊಳ್ಳ ಬೇಕಾಗಿದೆ 
(ತಪಸಿ, ೨೭). [ನೆಲೆ -- ಬೆಲೆ] 


೪೯೪೬ 


30 


40 


45 


ನೆಲೆಹೊಲ. 


ನೆಲೆನೆಲೆಗೊಳಿಸು (ಕ್ರಿ). ಖಚಿತವಾದ ಬೆಲೆಯನ್ನು ಕಟ್ಟು ; 
ಸರಿಯಾದ ನಕೌಲ್ಯವನ್ನು ನಿರ್ಧರಿಸು: ಮಣಿಯಂ ಗಾಜುಮನೆಣೆ 
ಗೊಂಡೆಣಿಸುಗೆ ಕಇಲುರಿಚರದಅಿನೇನೂಣಯಮೇ ಗಂಣನುಂ ದೋಸ 
ಮನಃಅಕಿತು. ವಿಷಣಿಯೊಳದೇ ನೊರ್ವನಿರನೆ ನೆಲೆನೆಲೆಗೊಳಿಸಂ? (ಚಿಕವಿ, 
೧-೪೫). [ನೆಲೆನೆಲೆ-(- ಕೊಳ್‌, ---ಇಸ್ಫು] 

ನೆಲೆನೆಉ (ಕ್ರಿ). ೧. ಸ್ಥಾಸಿತವಾಗು ; ನೆಲೆಯೂರು ; ನೆಲೆನಿಲ್ಲು; 
ನೆಲಸು : ಆ ಮಾತುಗಳ ನೆಲೆನೆತ್ತಾ ಯತಿಸಂಗೆ ಚಿತ್ತ ಜೊಳಿರಲ 
ಪುಟ್ಟ ತ್ತು ಕೋಪಾನಳಂ (ನೇಮಿಪು. ೫-೧೦೪) ; ಎಲೆ ತಮ್ಮ ಗಿಳಿಯ 
ಚಸಳತೆ ನೆಲೆನೆತ್ತು ದು ನಿನ್ನೊಳಿನ್ನೆಗಂ ನಿನಗಿನಿತುಂ ಕಲಿಸಿದ ಕೋವಿದ 
ನಾವೊಂ ಜಲಕೃನಜಕಿಪು (ವರ್ಧಪು. ೧೬-೧೧). ೨. ಉನ್ನತ ಸ್ಥಾನವನ್ನು 
ಪಡೆ; ಪ್ರಸಿದ್ಧಿಯನ್ನು ಹೊಂದು : ನೆರೆನೆತ್ತಿ ನುಂತ್ತರಿಂ ನಿಗೆ 
ನೆಲೆನತ್ತಂ ಚಾಮರಾಜನೆಳಗಟಲೆಯ ನೋಲ” (ಚಳವಿ. ೨-೬೩). ಹಿ. ಎಡೆ 
ಬಿಡದಿರು; ಸತತವಾಗು ; ನಿರಂತರವಾಗು : `'ಜಲನುಯಮಿಳೆಯೆಲ್ಲಂ 
ಪ್ರಜ್ವಲಿತ ತಟನ್ಮಾಲಿಕಾಮಯಂ ದೆಸೆಯೆಲ್ಲಂ ಜಲದಮಯನಮುಭ್ರ ಮೆಲ್ಲಂ 
ನೆಲೆನೆತ್ತಿರೆ ಬಿಡದೆ ಕಟ್ಟ ಕಣಕ ದುವು ಮಳೆಗಳ (ನೃಷನಿ, ೧೪-೨೭). 

(ನೆಲೆ, 4-ೆಲು,] 

ನೆಲೆವೊಗು (ಕ್ರಿ). ಮನೆಗೆ ಹೋಗು ; ವಾಸಸ್ಥಾನವನ್ನು ಸೇರು, 
—ತಲುಪು : ಸೆಲೆಪೊ[ನಾ೫ಾಂ. ಯೊ]ಕೃನಂ ತಾತನತ್ತ ಲಿತ್ತಂ ಸಿದ್ಧ ತಿಲಕ 
ನುಜಕಿ , . . ಒಡನಾಡಿಗಳುವೆರಸಿ ನಡೆಯಲು ಮುಂದೆ (ಸಿದ್ಧರಾ, ೨-೧೫). 

(ನೆಲೆ, + ಪೊಗು,] 

ನೆಲೆವೊಟ್ಟು (ನಾ). ಚೆಲುವಾದ ತಿಲಕ : ಪುರ್ಜೆಂಬ ಕಬ್ಬಿನ ಬಿಲ್ಲಿಂ 
ಬರ್ದುಂಕಿದ ಮದನನಲರಂಬೆಂಬಿನಮಿಂಬಾಗಿರ್ಜಿ ನೆಲೆವೊಟ್ಟು 0 ನೆಲೆವೊಟ್ಟ 
ನೊಳೊಟ್ಟಿ ಸಿ ಸಳಂಚಲೆನ ಕುರುಳೋಳಿಯಂಂ . . . ತೋರನುಲ್ಲಿಗೆಯ 
ಮುಡಿಯುವೆಸೆಯೆ (ಅದಿಪು. ೪-೪೧ನ) ; “ಎತ್ತರವಾದ ರಾಶಿ” 
(ಅದಿಪು. ಕೋಶ). [ನೆಲೈ[-- ಬೊಟ್ಟು ;] 

ನೆಲೆಸಿಕಿ (ನಾ). ಕಟ್ಟಿದ ಶಿಖೆ (?) : ಬಲಗಡೆಥಾಗಿ ಬಾಗಿ ಬಿಗಿನಟ್ಟು/ಅಕಿ 
ಬಟ್ಟ ತೆಂಬಿನಂ ಮಲರ ಸರಂಗಳೊತ್ತರಿಸೆ ಸುತ್ತಿರೆ ಪತ್ತಿ ದಂದದಿಂ ನೆಲೆ 
ಸಿಕಿಯೆಚ್ಚ ಪೊಂದುಗುಲದಿಂ ಪೊಗರೇಆಸ ಮತ್ತದೇಂ ಬೆಲೆನಡೆದಕ್ತೊ 
ಚಿತ್ತ ಭನನಂದದ ಬಂದಿಗಾಅನಾ (ಚಕನಿ.೫-೭). [ನೆಲೈ -- ಸಿಕಿ(-ಆಸಿಕ್ಕೆ)] 

ನೆಲೆಸು "ನೆಲಸ್ಕು' ನೋ. 

ನೆಲೆಸೊಗ (ನಾ). ಹೆಚ್ಚಾದ ಸುಖ; ಅತಿಶಯವಾದ ಆನಂದ ;, 
ಶನಿಸುಖ: ನೆಲೆಸೊಗನಾಂಸರಿಂದು ಚಿಕದೇನನ ನೀಣೆಯ ನುಣ್ಣರೆಂಗಳಿಂ 
(ಚಿಕವಿ. ೪-೧೧೯). [ನೆಲೆ --ಸೊಗ] 

ಸೆಲೆಸೊಡರ್‌ (ನಾ). ಸ್ಥಿರವಾದ ಕಾಂತಿಯಂಳ್ಳ ದೀಪ: ಇಡಿದಡರೆ 
ಕೊಂಡ ಕುಸುಕಲ ಕಡುಗಲ್ತ ಲೆ ತಲೆಯನೆತ್ತದೊತ್ತರಿಸದಣಂ ಸೊಡರದೆಲೆ 
ಮಿಡುಕದಿರೆ ನೆಲೆಸೊಡರ್ಗಳನಾ ಜ್ಯೋತಿರಂಗತರು ' ಕುಡುತಿರ್ಕುಂ 
(ಶಾಂತಿಪು, ೬-೧೧೮). [ನೆಲೆ ಸೊಡ್‌] 

ನೆಲೆಹತ್ತು (ಕ್ರಿ). ೧. ನೆಲಸಿದ ಸ್ಥಳ ಗೊತ್ತಾಗು,--ಪತ್ತೈಯಾಗು: 
ನೀನು ಏನಾಜಿಯೋ ಎಂದು ಎಷ್ಟೆಲ್ಲ ಸಂಕಟಿ ಪಟ್ಟಿ, ಊರೆಲ್ಲಾ ಹುಡು 
ಕಿದೆ, ನೆಲೆ ಹತ್ತ ಜಿ ಸುಮ್ಮನಾಜಿ (ಹೊಸ್ತಿ. ೪೧).೨. ಆಳ ಗೊತ್ತಾಗು; 
ಮರ್ಮ ತಿಳಿದು ಬರು: ತನ್ನ ವಾಕ್ಯನನ್ನು ನೇದನುಂತ್ರದಂಕೆ 
ಮನನ್ನಿಸುತ್ತ ಬಂದ ಮಗನ ಈ ವೃತ್ತಿಯು ತಿಳಿಯದಾಯಿತು. ಎಷ್ಟು. 


ವಿಚಾರಿಸಿದರೂ ನೆಲೆ ಹತ್ತ ಲಿಲ್ಲ (ಜಯಂತ. ೪). 
[ನೆಲೆ| 4 ಹತ್ತು ,(ಎಪತ್ತು|)] 
ನೆಲೆಹೊಲ (ನಾ). ನೆಲಸಿರುವ ಸ್ಫಳ; ವಾಸಿಸುವ ಜಾಗ : ಹಲವು 
ಗಿರಿಗಳ ತಪ್ಪ ಲಲ್ಲಿ ಮಲೆಯ ಮಂದಿರಗಳಲ್ಲಿ ಬಳಸಿ ಬಳಸಿ ಮೇದು ನುತ್ತೆ 


Hila ೧೦೩-೫೩೬). 


ಗಿಡ: ಭೂ 
ಇನುಹಲ)] 
ಕೆಂ 


(0೮-೧೩ | 


ಸ ಉಲಿಕೆ ಹೈಜೆ : ಹಳದ 


ಜಾರ ಮಗ 
110 (ಎರು. 2೫, 


೩ ಜಲ್ನಲ್ಲಿಯೂರ 
ಸ್ಸಿಐಿಂ ಎಿಟಾನ 


ಚಾ. ೧೬೩-೧; 


೪೯೪೭ ನೆಲ್ಲಿ 


| 
| 


| ನೆಲ್ಲಣಪಳ್ಳಿ (ನಾ). ಒಂದು ಊರಿನ' ಹೆಸರು : ರವಿಚನ್ಹ್ರಯ್ಯ 
ನೆಲ್ಲಣನಳ್ಳಿ ಯೊಳ್ಮಸನದಿತ್ಯರ್ಕ್ಯಳಂ ಪ್ರತಿಸ್ಥೆ ಗೆಯ್ಸಮ (ಎಕ. ೪111, 
ತೀರ್ಥಹ. ೨೭-೯ ; 929). [1*-ಪಳ್ಳಿ |] 

ನೆಲ್ಲಡಕು (ಕ್ರಿ). ಬತ್ತವನ್ನು ಸೇರಿಸು: ಪೊಂಗುನಿ-ತಿರುನಾಳ್ಕ 0 
ಸೆಲ್ಲಡ[ಜಾಳಾಂ.ಡು]ಕುವ ಹಿಂಗದೆ ಪೊನ್ನಾಂಬಲಕಂದೆಯ್ಲುವ ಹರನಲ್ಲಿಗೆ 
ನೆಜಕಿ ಬಿಟ್ಟಿ ಗಳಾದವು ತಿರುನಾಳ್‌ಪೋನರ ತುಪ್ಪಿಗಳಾದವು (ತಿಕುನಾ.ದೇ. 
೨೧೭-೨೧). [ಸೆಲ್‌ ಅಡಕ, (-ಆ ಅಡುಕು)] 

ನೆಲ್ಲರಳು (ನಾ). ಬತ್ತದ ಅರಳು; ಲಾಜೆ : ಆಲಸಂಜಿಯ ಗುಗ್ಗುರಿ 
ನೆಲ್ಲರಳು ಕಬ್ಬಿನ ರಸ ಜೇನುತುಪ್ಪ . . . ಅಪ್ಪ ನಿಧಾರ್ಚನೆನೆರಸು. ಆ 
ನುನೆಗೆ ಮೂಡಲಾಗಿ ಮಖೂಲಿಸಂಜೆ ಸಂಜೆಯೊಳು ತಾಂಬೂಲ ವಸ್ತ್ರ 
ಸಾಣಿಕೆಯಿಂ ಮಂತ್ರಸಮನ್ವಿತವಾಗಿ  ಮೂಲುದಿನ ಬಲಿಯಂ. 
ಕೊಡಲು (ಬಾಲಚಿ. ೧೩೨-೨) ; ಅಸನ ವದನಂ ಫಣಿಯ ನಿವಾಸದ 
ನೆಲ್ಲರಸ ಬೆಲ್ಲನತ್ತ ದರಿಷ್ಟ ಭಾಸದ ನುಧುನಿನ ಪಲಸಿನ ವಾಸದ ನಿಶ್ವಾಸಮೆನೆ 
ಹಯೆಂಗಳುಂ ಶುಭದಂ (ಅಶ್ವವೈ. ೩-೧೯) ) ಬಾಯಿ ತಿಕಗಳಲ್ಲಿ 
ಹುತ್ತದ ಮಣ್ಣಿ ನ ನೆಲ್ಲರಳಿನ ಬೆಲ್ಲನತ್ತದ ಹಣ್ಣಿನ ಜೇನುತುಪ್ಪ ದ ಹಲಸಿನ 
ಹಣ್ಣಿನ ಪರಿನುಳಗಳನುಳ್ಳೆ ಕುದುಕೆಯನಾಳೆ ಮಹಾವುತ್ತಮ (ಅಶ್ವನೈ. 
೩-೧೯ ಟೀಕು). [ನೆಲ್‌ 4 ಆರಳ್ಳು(-ಆ ಅರಳ್ಳ್‌)] 

ಸೆಲ್ಲವತ್ತಿ, ನೆಲವತ್ತಿ, ನೆಲವರ್ತಿ, ನೇಲವತ್ತಿ, ನೇಲುವತ್ತಿ (ನಾ). 
೧. ಒಂದು ಊರಿನ ಹೆಸರು; ೫ ಈಗಿನ ಶಿವಮೊಗ್ಗ ಜಿಲ್ಲೆಯ 
ಹೊನ್ನಾಳಿ ಶಾಲ್ಲೂಕಿನ ನ್ಯಾಮತಿ: ತನಗೆ ಪರಹಿತಮೆ ಹಿತಮೆಂದನು 

|  ಮಾನಿಸಿ ನೊಳ್ಳೆನೊಲ್ಲು ಮಾಡಿಸೆ ನಿಶ್ವಾ ವನಿಯೊಳಗೆ ನೆಲ್ಲವತ್ತಿಯ ಜಿನ 
ಭವ್ನನಂ ರಿತುವಿಮಾನನುಂ ಪೋಲ್ತಿರ್ಕುಂ (ಎಕ. ೪11, ತಿವಮೊ, ೧೦-೪೮; 
19857). ನೆಲನತ್ತ್ವಿ : ೧. ದಿನ್ಮಾಹಾರಮನಾಕಂಠಪ್ರಮಾಣಂಬರೆಗಂ 
ತಣೆಯುಂಡು ಬಾಕ ಕರ್ಪೂರಸಮ್ಮಿಶ್ರಮಪ್ಪ . ನೆಲವತ್ತಿ ಯಡಕೆಯ 
ಪೋಲ್ಲಳುಮುಂ ಕೈತೀವಿಡೆಲೆಯಂವನೂಂ ಬ್ರ ಹ್ಮಯ್ಯುಂಗೆ ಕೊಟ್ಟು 
(ನಡ್ಡಾ ರಾ, ೩೮-೨೩) ; ಶ್ರೀಮದಗ್ರಹಾರಂ ನೆಲವತ್ತಿಯ ತುಜುವಂ 
ಬೆಳಗನತ್ತಿಯ ದೇಸೆಯಂ ಕೊಂಡು ಪೋದಲ್ಲಿ (ಎಕ. ೪11, ಹೊನ್ನಾಳಿ. 
೬೫-೨; 1125), ನೆಲನರ್ತಿ: ೨. ನೆಲ್ಲವತ್ತಿಪ್ರದೇಶದಲ್ಲಿ ಬೆಳೆ 
ಯುವ ಅಡಕೆ (?) : ಊರೊಜೆಯ ಪ್ರಮುಖ ಸಾಸಿರ್ವ್ವರ್ಮ್ಮಹಾ 
ಜನಂಗಳ್‌ ಏ(ಐ)ಕಮತ್ಯನಾಗಿರ್ದ್ದು ನೆಲನರ್ತ್ತಿಗೆ ಸಾಸಿರಕ್ಕೆ ಸನ್ನೊಂದ 
ಜಕೆಯ ಸೊಜ್ಜ ನುುನುಂ . . . ಬಿಟ್ಟಿ ರ (ನಿಜ. 2111, ೧೯೨-೩೩; 
1224). ನೇಲನತ್ತಿ: ೧. ಅಡಸಿದ ಪಾರಿಜಾತಕದ ಕಪ್ಪುರವಳ್ಳಿಯ 
ಸೇಲನತ್ತಿಯಾಯ್ಸಡಕೆಯ ಭೀಮಸೇನಿಕದ ತಂಬುಲದಿಂ (ಶಾಂತಿಪು. 
೧೦-೯೫). ನೇಲುವತ್ತಿ : ೧. ಕಾಮವಿಕಾರೋತ್ಕರ್ನಸನಾಕರ್ಷಣ 
ನಿಖಿತ ೧ ಮಾಡಿದೌಸಧದ ಫಟಕಾಪೇಟಿಕಂಗಳಿಂಬಂತಿರ್ದ ಕರ್ಪೂರ 
ಶೈಲದಿಂ ಘೋಳಿಸಿದ ಸೇ[ನಾಂ, ಮೇ]ಲುವತ್ತಿಯಾದಡಕೆಯ ಭಾಗಂ 
ಗಳಿಂದಂ (ಬಾಧಸಪು, ೬-೧೧೮ ನ), 

[?./ಜೆಲು. ಸೆಲನತ್ತಿ,' ನೆಲವತಿ ಎ ಅಡಕೆಯ ಹೋಳು] 

ಸೆಲ್ಲನರೆ (ನೌ). ಅವರೆಯಲ್ಲಿ ಒಂದು ಬಗೆ: ಬದನೆ ಪಡನಲ , . . 
ಸೆಬ್ಸವರೆ , , , ಹೊಡಲಾದ ವ್ಯಜನ (ಸೌಗಂಧ. ೩೭-೧೮) ; ನೆಲ್ಲವರೆ, 
ಗಿಣ್ಣು ಸೆಲ್ಲವರೆ (ಹುಔಿಗಿ. ೧೦-೧೭೮), [ನೆಲ್‌ 4 ಅವರೆ] 

ಸೆಲ್ಲಾನ (ನಾ). ಒಂದು ಬಗೆಯ ಸಸ್ಯ : (ಮೈ ಔಗಿ. ೫೬-೧೧೨೪). 

[ನೆಲ್‌--ಆನೆ?] 

ಜೆಲ್ಲಿ (ನಾ). ೧. ಹುಳಿಯಾದ ಕಾಯಿ ಬಿಡುವ ಒಂದು ಬಗೆಯ 
ಮರ ಮತ್ತು ಅದರ ಕಾಯಿ ; ಆಮಲಕ : “ಧಾತ್ರೀ, ಅಮಳಕೀ, 
ಸಿನಾ ಈ 4 ನೆಲ್ಲಿ (ಹಲಾಯು೧೦೧-೪೬೪); ಕ್ರಿಯೆಯಿಂ ನೆಲ್ಲಿಯುಮಂ 


ನೆಲ್ಲಿಕಾಯ್‌ 


ದೆಂತಿಯಂಮಂ ರೆಜನಿಯುಮನಕೆದು ಪೂಸಿಡೊಡೆ . . . ಭಗಂಧರಂ 
ಪ್ರಶನಿಸುಗುಂ (ಲೋಕೋಪ, ೯-೧೫೯); ಅರನೇಣನಲ್‌ ತಾಟಕಿ 
ತುಂಬುರ್‌ ತದುಕಳಿಲೆಲನಂ ನೆಲ್ಲಿ. . . ಬ್ರಹ್ಮವೃಕ್ಷಂ ಕಲಿಕೆ ತಜಕಯ 
ದಿಂದೊಪ್ಪು ತಿರ್ದತ್ತರಣ್ಳಂ (ಗಿರಿಕ. ೧-೬೨); ನಾರಿಕೇಳವೆ ಕೇಳು 
ನಾರಿಯ ಸಾರಬೋಧೆಯನಾದರಿಸದವಿಚಾರಿಯಾದೆನು ನೆಲ್ಲಿಯೇ ಇನ್ನೆಲ್ಲಿ 
ಯದು ಬದುಕು (ಬಸಪು. ೪೫-೩೯) ; ನೆಲ್ಲಿ ನೇಜಸಿಲು ನಗರೆ ಕಡಿಗೆ 
ಕಲ್ಲರಳಿ ಕರ್ಪೂರ ಕದಳಿಗಳಿಲ್ಲಿ ನೋಡಿನೆ ಭೂಮಿಸುತೆ ಭೂಜಾತಸಂತತಿಯ 
(ತೊರರಾ, ೩-೧-೨೯), ೨. ಕೆಲವು ಅಂಕಿತನಾಮುಗಳ ಕೊನೆಯಲ್ಲಿ 
ಸೇರಿ ಬರುವ ಶಬ್ದ : ಆ ಗಣಪಂಣಗಳು ಆ ಪಾದಮೂಲಿ ವಿಷ್ಣು ನೆಲ್ಲಿ 
ನಾರಣನೆಲ್ಲಿ ಕೇಶವನೆಲ್ಲಿ ಯಿನರುಗಳ ಕೈಯ್ಯಲ್ಲಿ ಅರ್ಥಪರಿಚ್ಛದವಾಗಿ 
ಮೂಳಿಯ ಹಣ ಸಹಿತವಾಗಿ ಕೊಟ್ಟು ಮೂಲಪರಿಚ್ಛೆ ೬ದವಾಗಿ ಧಾರಾ 
ಪೂರ್ವಕವಾಗಿ ಕೊಂಡ ಕ್ಷೇತ್ರದ ವಿನರ (ಸೌಇಇ, IX-ii, ೪೨೬-೧೧; 
1402). 
ನೆಲ್ಲಿಯ ಕಾಯ್‌, ನೆಲ್ಲಿಯ ಕಾಯಿ ಇ ನೆಲ್ಲಿಕಾಯ್‌ : “ವೃತ್ತ 
ಫಲಾ-ಬದನೆ, ವಿರಾನಿಕೆ, ನೆಲ್ಲಿಯ ಕಾಯ್‌? (ಓಷಧಿ. ೧೫೭); ತೋರ 
ನೆಲ್ಲಿಯ ಕಾಯಿಂ ಪಿರಿಯವಸ್ಟ ಮುತ್ತಿನ ಬ್ರಹ್ಮಸೂತ್ರಮನೆಟಲಿಕ್ಕಿ 
(ಸಂಸಭಾ. ೧೨-೧೦೮ ನ) ; ನಾಲ್ವತ್ತೊ ಂಬತ್ತು ದಿನಕ್ಕೆ ಯನ್ವನನುನಪ್ಪು 
ಕೆಯ್ದು ನೆಲ್ಲಿಯ ಕಾಯ ಪ್ರಮಾಣದಿನಾಂತರಿತಾಹಾರೆನುಂ ಉಟದು 
ದೆಲ್ಲಂ ಪಿಂದಣ ಪರಿ (ಪುಣ್ಯಾಸ್ರ. ೧೦-೭ 5); ಕಡು ಸಣ್ಣನಂ : ಮಾಡಿ 
ಕೊಂಡ ನೆಲ್ಲಿಯ ಕಾಯ... ತುಪ್ಪದೊಳು ಹುರಿದು (ಸೂಸಶಾ. 
೬-೧೪); ಬೆಟ್ಟಿ ದ ನೆಲ್ಲಿಯ ಕಾದಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂ 
ದೆತ್ತ ಸಂಬಂಧವಯ್ಯ (ಅನಚಂ, ೧೫-೫೯); ಆ ಗೃ ಹಸ್ಮನಿಗೆ ಸೆಲ್ಲಿಯ 
ಕಾಯಿಯೆಂದರೆ ಆಶಿ (ಕಸಂ. ೨೯). ನೆಲ್ಲಿಯ ಮರ ನೆಲ್ಲಿಕಾಯಿಯ 
ಮರ : “ತಿಸ್ಕಫಲಾ, ಆಮಲಕೀ, ಅಮೃತಾ, ವಯಸ್ಮಾ-ಈ ೪ ನೆಲ್ಲಿಯ 
ಮರ (ನಾಚಿರಾ. ೧೦೮) ; ನೆಲ್ಲಿಯ ಮರಂಗಳೋಳಿಗಳಲ್ಲಿ ಕರಂ ತೋರ್ಪ 
ತೋರಗಾಯ್ಕೆಳ ಮೊತ್ತಂ . . . ಕಣ್ಣೀವುತಿರ್ಪುದತಿಶಯಸುಖಮಂ 
(ಬಾಧಪು. ೧೦-೮೫) ; ಆಲ್ಲಿಂ ತೆಂಕಲು ಹೊಳೆಯ ದಡದ ಮೇಲಣ ಆಸಿಯ 
ನೆಲ್ಲಿಯ ಮರನ ಒತ್ತಿ ನಲಿ. (ಎಕ. ೪111, ತೀರ್ಥಹ. ೧೯೦-೩೨ ; 1407). 
ನೆಲ್ಲಿಯ. ಸೆಟ್ಟು - ನೆಲ್ಲಿಚಟ್ಟು : ಅಣಿಲೆಯ ಕಾಯರ್‌, ತಾಅಕಿಯ ಕಾಯ್‌, 
ನೆಲ್ಲಿಯ ಸೆಟ್ಟು ಈ ನಖಾಜುಮನರೆದು ಕುಡಿವುದು (ಲೋಕೋಸೆ, ೯-೧೩೬ 
ಟೀಕ). ನೆಲ್ಲಿಹಿಂಡಿ ಇ ನೆಲ್ಲಿಕಾಯಿಯಿಂದ ಮಾಡುವ ಚಟ್ಟಣಿ (8), 
[ದೇ.॥ ತಮಿ. ಮಲ. ತುಳು. ಕೆಲು. ನೆಲ್ಲಿ; ಕೊಡ, ನೆಲಕೆ ; 
ಸರ್ಜಿ. ನೆಲ್ಲ; ಗೊಂಡಿ. ನೆಲ್ಲಿ, ನಲ್ಲೀ; ಕುಣ. ನೆಡಿ ; ಕುನಿ. ಲೆ] 
ನೆಲ್ಲಿಕಾಯ್‌, ನೆಲ್ಲಿಕಾಯಿ (ನಾ). ನೆಲ್ಲಿ ಗಿಡದಲ್ಲಿ ಬಿಡುವ 
ಫಲ : ಗಟ್ಟಿ ದುಪ್ಪು ಚಿಟ್ಟಿ ದ ನೆಲ್ಲಿಕಾಯ್ಲೆ ಸುಪ್ರಯೋಗಿಸಿದಂತೆ ಸುಗು 
ಣಾನಿರುದ್ಧಗೆ ಕಪ್ಪು ರೆಗಂಧಿ ಸೇರಿದಳು. (ನೋಹತ. ೪೧-೪೫), ನೆಲ್ಲಿ 
ಕಾಯಿ: “ ಧಾಶ್ರ್ರೀಫಲಂ-ನೆಲ್ಲಿಕಾಯಿ? (ಓಸಧಿ. ೮೧) ; ಪಚ್ಚಿ ತುತ, 
ತಾರೆಕಾಯ 'ಬೀಜದ ತಿರುಳು, ನೆಲ್ಲಿಕಾಯ ಬೀಜದ ತಿರುಳು, ಇವಿಸ್ಟನು 
* ೬೬ ಕಣ್ಣಿಗೆಚ್ಚಲು ಅತ್ಯಂತ ನೋವು ಸಹಿತವಾಗಿದ್ದ ಕಣ್ಣಿ ನಲ್ಲಿ ನೀರು 
ಸುರಿವುದು. ಶನುನನಹುದು (ವೈದ್ಯಸಾ, 11, ೭೯); ನೆಲ್ಲಿಕಾಯಿ "ಸಿ? 
ಜೀವಾತು ಬಹಳ ಪ್ರಮಾಣದಲ್ಲಿರುವ ವಸ್ತು (ಆಡುಸೌ, ೬೪). 
ನೆಲ್ಲಿಕಾಯಿ ತಾಟ - ನೆಲ್ಲಿಕಾಯಿಗಳನ್ನು ಒಣಗಿಸಿ .ಮಾಡಿದ 
ಚಟ್ಟು : ಕಹಿಸಡುನಲು, ಅಳಲೇಕಾಯಿ ತಾಟ, ನೆಲ್ಲೀಕಾಯಿ ತಾಟ 
- ಇವುಗಳ ಕಷಾಯದಲ್ಲಿ ಶುದ್ಧ ಗುಗ್ಗಳ ೧ ಚನಲಿಯ ತೂಕ ಹಾಕಿ 
ಕುಡಿಸಬೇಕು. (ಗೃಹವೈ. ೭೨), [ನೆಲ್ಲಿ + ಕಾಯ] 
ನೆಲ್ಲಿಕಾಯಿ “"ನೆಲ್ಲಿಕಾಯ್‌ ನೋ. 


೪೯೪೮ 


5 


20 


30 


40 


45 


ನೆಲ್ಲುಸುಲಿ 


ನೆಲ್ಲಿಕಾಯಿಸರ (ನಾ). (ನೆಲ್ಲಿಯ ಕಾಯಿಯ ಆಕಾರದಲ್ಲಿರುವ) 
ಚಿನ್ನದ ಗುಂಡುಗಳಿಂದ ಮಾಡಿದ ಸರ: ಕಂಕಭೂಸಣಗಳು . . . 
ನೆಲ್ಲಿಕಾಯಿ ಸರ, ಗೋದಿ ಸರ, ಜೋಳದ ಸರ, ಮಾವಿನಕಾಯಿ ಸರ, ಮಲ್ಲಿಗೆ 
ಮೊಗ್ಗಿನ ಮಾಲೆ ಪದಕ ಇತ್ಯಾದಿ (ಕವಿಕೋ, 1, ೮೨೧). 

[ನೆಲ್ಲಿಕಾಯಿ( ೬ ನೆಲ್ಲಿಉಾಯ್‌) ಸರ್ಕ] 

ನೆಲ್ಲಿಗುಂಡಿ (ನಾ). ಒಂದು ಊರಿನ ಹೆಸರು : ಶ್ರೀಪೃಥಿವೀನಲ್ಲಳ 
ಪರಮೇಸ್ವರ ಪಲ್ಲವಾಧಿರಾಜಂ . . . ಗಂಗವೂರ ಮೂನತ್ತು ನೆಲ್ಲಿಗುಣ್ಣಿ 
ಸನ್ನೆರೆಡುಮನಾಳುತ್ತು ೫% (ಎಕ. ೫1, ಚಳ್ಳಕೆ. ೩೪-೧೪ ; ಸು.815). 

(1) 

ನೆಲ್ಲಿಗೆಆ (ನಾ). ಒಂದು ಊರಿನ ಹೆಸರು: ಸ್ವಸ್ತಿಶ್ರೀ ಮಣನ್ಯಂ 
ನೊಟಿನ್ಫುನ್‌ ಗಣ್ಣಲುಸಸಿರನು ಆಳೆ ನೆಲ್ಸಗೆಜಕಿಯ ತುಲುಗೊಣ್ಣಲ್ಲಿ 
ತುಜುವನಿಕ್ಕಿಸಿರೊಸಗರಲಯಂನ್‌ ಪೊಸಮೆಣ್ಣಿ ಸಗನೇಲದನ್‌ (ಎಕ, 
1x (5), ಹೊಸಕೋ, ೯-೩; 975); ತಮ್ಮಣ್ಣನ ಕಲ್ಲ ನೆಲ್ಲಿಗೆಬಯಲಿ 
ಕಲ ನಿರ್ಗ್ಸುನ್ಹ ಸೆಟ್ಟ ನಿಅಸಿಸಿದನ್‌' (ಎಕ. 26, ಚಿಂತಾನು. ೧೧೫-೧೨; 
1010) ; ನೆಲ್ಲಿಗೆಜಕಿಯ ಕೆಅಕಿಗಂ ಕೊಟ್ಟ ಪೊಂ ಅಯ್ಯತ್ತು ಏಟು 
ಗದ್ಯಾಣಂ (ಎಕ. 1%, ಹೊಸಕೋ. ೧೦-೧೦ ; 1023). 

[ನೆಲ ಕೆಆಕ] 

ನೆಲ್ಲಿಚಟ್ಟು , ಕೆಲ್ಲಿಚೆಟ್ಟು (ನಾ). ಬೀಜ ತೆಗೆದು ಒಣಗಿಸಿಟ್ಟ 
ನೆಲ್ಲಿಯ ಕಾಯಿ: ನೆಲ್ಲಿಚಟ್ಟು :- ಇದಂ ಮೊಸರಲ್ಲಿ ಅರೆದು ತೆಗೆದು 
ಕೊಳ್ಳಿ ಹೊಟ್ಟಿ ಹರಿಯುವುದು ನಿಲ್ಲುವುದು (ಎನೈವಿ. ೫) ; ನೆಲ್ಲಿಚಟ್ಟು, 
ತಾರೇಕಾಯಿ, ಕಳ್ಳ ೦ಗಡಲೆ ಬೇರು , . . ಕಷಾಯವ ಕಾಸಿ ಕೊಡಿಸಲು 
ಸೆಕಲವಾದ ರುಗ್ಗಾಹಸನ್ನಿಪಾತ ಶಮನವಹುದು (ನೈದ್ಯಸಾ. 1, ೭೦); 
ಕೊತ್ತು ೦ಬರಿ, ಕೊಡಸಿಗೆ ಬೇರು . . . ನೆಲ್ಲಿಚಟ್ಟು, ಬೇವಿನ. ಕಡ್ಡಿ ಇವು 
ಗಳನ್ನು ಸಮದಿಂ ಕಷಾಯ ಕಾಯಿಸಿ ಕೊಡಲು ವಾತಜ್ವರಂ ಮಾಣ್ಗುಂ 
(ಸಕವೈ. ೬೫) ನೆಲ್ಲಿಚೆಟ್ಟು : ಜೀನುಜುಪ್ಪ, ಯಸ್ಟಿಮಧುಕ . . . 
ನೆಲ್ಲಿಚೆಟ್ಟು, ಕರ್ಪೂರದರಿಸಿನ, ಹಿಪ್ಪಲಿ, ಲೋಧ್ರ, 'ಭದ್ರ ಮುಸ್ತೆ , ಜೀರಿಗೆ 
ಇವುಗಳನ್ನೆಲ್ಲಾ ಸಮಭಾಗವಾಗಿ ಚೂರ್ಣಿಸಿ (ಸಕವೈ. ೭೮). 
[ೆಲ್ಲಿ4ಚಟ್ಟು (ಚಟ್ಟಿ). /ತಮಿ. ನೆಲ್ಲಿಚ್ಚಾನ್ನು; ತುಳು. ನೆಲ್ಲಿಚಟ್ಟ್‌ ] 

ನೆಲ್ಲಿಚೆಟ್ಟು "ನೆಲ್ಲಿಚಟ್ಟು' ನೋ. 

ನೆಲ್ಲಿಸರ (ನಾ). - ನೆಲ್ಲಿಕಾಯಿಸರ: ಹರಳು ಕೆಚ್ಚಿದ ಪಟ್ಟ ಸರಗಿ 
ಪುತ್ನಳಿ ನೆಲ್ಲಿಸರ ಚಿಂತಾಕ ತಿರಿಸಿಲ್ಲಿ ಸುರಳಿ ಸಹಿತವಾಗಿ ಪರಿಸರಿ ವಸ್ತು ನ 
ಧರಿಸಿಕೊಂಡಿಹರು (ಜನಗೀ, ೪೪)... [ನೆಲ್ಲಿ--ಸರ್ಯ] 

ನೆಲ್ಲು "ನೆಲ? ನೋ. 

ನೆಲ್ಲುಗದ್ದೆ (ನಾ). ಬತ್ತದ ಗದ್ದೆ; ನೆಲ್ಲು ಬೆಳೆಯುವ ಭೂಮಿ: 
“ನಪ್ರಂ, ಕೇದಾರ, ಕ್ಷೇತ್ರಂ ೩ ಕ್ಷೇತ್ರದ ಹೆಸರು, ನೆಲ್ಲುಗದ್ದೆ” 
(ಸಿದ್ಧಾಂತಿ, ೨೭೭), [ನೆಲ್ಲು( ೬.ನೆಲ್‌) -- ಗದ್ಜೆ( ಆಗಟ್ಟೆ)] 

ನೆಲ್ಲುಗೆಯ್‌ (ನಾ). ನೆಲ್ಗುಗದ್ದೆ : ಶ್ರೀಮತ್‌(ದ್‌)ಬಾಪ್ಟು ನರಸ 
(ಸರ್‌) . . . ನನ್ನಿಕೇಸ(ಶ್ವ)ಿರಮುಂ( ಮೂ) ನೆಲ್ಲುಗೆಯಖುನಂ ಕೊಟ್ಟಿ [ರು] 
(ಇಆ. ೫, ೧೦೪-೧೦ ; 934), [ನೆಲ್ಲು ನಲ್‌) ಕೆಯ] 

ನೆಲ್ಲುಮಡಿ (ನಾ). ಇ ನೆಲ್ಲುಗದ್ದಿ : ಪಾನುರಿಯರೂ , , . ನಡೆ 
ತಡಬಡಿಸುತ ನೆಲ್ಲು ನುಡಿಗಳಿಗೆ ಇಳಿವ ಗಿಳಿಗಳನ್ನು ಸೋವುನ ಗೊಲ್ಲವೆಣ್ಣು 
ಗಳೂ ಪಾಂಥರ ಬಗೆಯನ್ನು ತಲೆಕೆಳಗು ಮಾಡುತ್ತಾ ರೆ (ನಂಜುಂಡ.೧೨೫). 

[ನೆಲ್ಲು( ಸೆಲ್‌) 4 ಮಡಿ] 

ನೆಲ್ಲುಸುಲಿ (ಕ್ರಿ). ನೆಲ್ಲನ್ನು ಒಡೆ; ಬತ್ತ ಒಡೆದು ಅಕ್ಕಿ ಮಾಡು : 

ನೆಲ್ಲು ಸುಲಿಯಲು . . . ಬೀಸುನ ಕಲ್ಲು (ನನ್ನಜೊ, ೩೯). 
[ನೆಲ್ಲು(-ಆನೆಲ್‌) -- ಸುಲಿ] 


ನೆಲ್ಲುಹೊಟ್ಟು 


ನೆಲ್ಲುಹೊಟ್ಟು (ನಾ). ಬತ್ತದ ಹೊಟ್ಟು : ನೆಲ್ಲುಹೊಟ್ಟ ನಲ್ಲಿ ಮಾಡಿದ 
ಲಿಂಗವು ಮಾರಣಕರವು (ಸಾಗಂಧಿ. ೩೯೨-೩೨). 
[ನೆಲ್ಲು(-ಆನೆಲ್‌)--ಹೊಟ್ಟು (-ಆಸೊಟ್ಟು)] 
ನೆಲ್ಲೂರು (ನಾ). ಒಂದು ಊರಿನ ಹೆಸರು : ನೆಲ್ಲೂರ ಮಲೆಯರ ಕೆಣಕಿ 
ಯಮನ ಮಗ ಅಮ್ಮಣಗಾವುಣ್ಣನುಂ ೬ ೬ ೬ ಧೇಗುಲಮಂ ಮಾಡಿಸಿ 
ಸಾಸನಮಂನ್ಲಿಅಸಿದಂ (ಎಕ. ೪111, ಸೊರಬ. ೪೬೧-೯ ; 1012). 
[ನೆಲ್‌ ? 4 ಊರ್ಕು( ಆಊರ್‌)] 
ನೆಲ್ಲಿ "ನೆಲ್ಲ' ನೋ. 
ನೆಲ್ಲೊಗೆ (ಕ್ರಿ). ಬತ್ತ ಉತ್ಪತ್ತಿಯಾಗು,--ಹುಟ್ಟು : ಬಿದಿರು 
ಸದ್ವಂಶವಾಗಿದ್ದರೂ ಅದರಲ್ಲಿ ಅರುವತ್ತು ವರ್ಷಕ್ಕೊಮ್ಮೆ. ಮಾತ್ರ ಬತ್ತ 
ವಾಗುವುದು. ಹಾಗೆಯೇ ಮಹಾಉದಯವೂ ಕೂಡ ಸುವಂಶದ ಪ್ರತಿಭಾ 
ಪರಿಪಾಕದ ಸರಮಾವಧಿಯೆನ್ನ ಬಹುದು, ಅದರಿಂದಲೇ ನೆಲ್ಲೊ ಗೆದ 
ಮೇಲೆ ಆ ಬಿದಿರ ಕಟ್ಟೆಯೇ ಹೋಗುವಂತೆ, ಆ ಮಹಾಕವಿಗಳ ಅನಂತರ 
ದಲ್ಲಿ ವಂಶವು ನಿಸ್ಸಂತತಿಯಾಗುತ್ತದೆ (ಕನ್ನಇ. ೬೫). [ನೆಲ್‌ ಒಗೆ] 
ನೆಲ್ಲೋಗರ (ನಾ). ಬತ್ತದ ಅಕ್ಕಿಯಿಂದ ತಯಾರಿಸಿದ' ಅನ್ನ; 
ನೆಲ್ಲಕ್ಕಿ ಅನ್ನ: ನೆಲ್ಲೋಗರ ಕೆನೆಮೊಸರ್ಪಳಿಯಲ್ಲವನಲ್ಲವೆ ಸನಿಸನಿದಾ 
ನಂದಿಸು (ಮುದೇಪ. ೨೭-೧೧); ಬೆಲ್ಲ ಗೆಣಸುಗಳುಂಟು ಅಲ್ಲಲ್ಲಿ ನೀರುಂಟು 
ನೆಲ್ಲೋಗರುಂಟು ನೆಳಲುಂಟಾ ಕೆಜಕುಂಟಿ ಎಲ್ಲೆಲ್ಲು ಉಂಟು (ಸರ್ನಜ್ಞ. 
[ನೆಲ್‌--ಓಗರ] 
ನೆವ, ನೆನ (ನಾ). ೧. ಕಾರಣ; ಹೇತು; ನಿಮಿತ್ತ: ಸಟಗೆ 
ಮೇಣ್‌ ಪೊಗಟಕ್ಕಿ ಮೇಣ್‌ ಸೆವಮಿಲ್ಲದೊಡಿಂತು ಕೈಗಟಾಯೆ ಬಗ್ಗಿಸುಗೆ 
ಮೋಣವರೆಲ್ಲರುಮಂತುಮಾನುಲಂನೆನಲ್ಲ ನೆನಿತಾದೊಡಮೆಂಬುದು ಚಲ್ವ 
ಪಾಂಗಬಿಕಿಯ[ದ]ಂತಿದನಿಂತಿರೆ ಪೇಟಕ್ಷಿ ವಿಕಲ್ಪ ಮಂ (ಕವಿಂ. ೧-೧೩೬); 
ಆಕೆಯ ಗರ್ಭಡೊಳ್‌ ಪಾಪಕರ್ನುಜೀವಂ ನೆಲಸಿದೊಡೇನುಂ ನೆನಮಿಲ್ಲದೆ. 
ಕಸವರಮೆಲ್ಲಂ ಕೆಟ್ಟಿತ್ತು (ನಡ್ಡಾ ರಾ ೭೬-೧೦); ನೆಗಟಕ್ಕೆ ಮಾಸೆ ನಣ್ಬಿನ 
ನೆನದಿಂದೆ. ಪಾಂಡವರನೊಳವೊಳ್ಳೊಡೆ ನೀಮೆ ಪೇಸಿರೇ (ಸಂಪಭಾ. 
೯-೬೮); ಒಳಗಣುಪತಾಫೋಪಶಮನಕೆ ಮಲಯರುಹ ಕರ್ಪುರದ ಶೀತಳ 
ಸಲಿಲದಿಂ ನನೆದಿದಜ ನೆನವಿರುಳಿನಿತು ಕಣ್ಮುಚ್ಚಿ (ಬಸಪು. ೩-೧೮) ; ಆಸೆ 
ಬುರುಕಿಗೊಂದು ಕೂಸಿನ ನೆನ (ಗಾದ). ' "ಹಿಳ್ಳೆ ನೆವ ಪರಾ. 
೨. ಉದ್ದೇಶಪೂರ್ವಕವಾದ ನಟನೆ, ಸೋಗು; ತೋರಿಕೆಯ 
ಕಾರಣ-,ಸಬೂಬು : ಬೇಂಟಿಯ ನೆನದಿಂ ಬಂದು ಡ್ರೈ ತನನದ 
ಕೆಲದ ನಂದನವನಡೊಳ್‌ ಪಾಂಡವರ್ಗೆ ಸನಾಪಮಾಗೆ ಬೀಡಂ ಬಿಟ್ಟು 
ಚಿಃ ಜಪಮೆಣಿಸುವ ನೆನ[ಪಾಾಂ. ಪ]ದಿಂದಂ 
ಸೃಪ ತದ್ದುಣಗಣಮನೀಗಳೆಣಿಸುತ್ತಿರ್ಪೆಂ (ಕಾದಂಪೂ. ೯೫೬) ; ಅನುಜೆ 
ಯನಿತ್ತು ನರಂಗೆ , , . ತಾನಾತನ ರಥಮನೆಸಗಿ ಧರ್ಮಜನನುಜನ ನೆವ 
ದಿಂದಮರಸುಗೆಯ್ವಂ ಕೃಷ್ಣಂ (ಗೆದಾಯು. ೩-೪೨) ; ಹೋಮದ ನೆನ 
[ನಾಲಂ. ನೇಮ]ದಲ್ಲಿ ಹೋತನ ತಿಂಬ ಅನಾಮಿಕರೊಡನಾಡಿ ಗೆಲುವು 
ಡೇನು (ಬಸನ, ೫೭೮); ರಾಯ ಕುರುಪತಿ . . , ವಿಸಿನಕೆ ಘೋಷ 
ಯಾತ್ರೆಯ ನೆನದಲೈತಂದ (ಕುನ್ಯಾಆ. ೧೬ ಸೂಚನೆ). ೩. ಕಸಟಿ; 
ಮೋಸ; ವಂಚನೆ: “ಕೈತವಂ, ಕಪಟಿಂ... ವೃಪದೇಶಃ-ಈ ೧೦ ನೆಂ” 
(ಹಲಾಯು, ೧೧೭-೨೪); ಹಿಂದೆ ಜಂಗಮವೇಷಮಂ ನೆವದಿಂದೆ ಧರಿಸಿದ್ದುದ 
ನಲದು ಸಿಗ್ಗೊಂದಿ (ಬಸಪು. ೩೯-೧೯); ನೆವದ ನೆಲೆವೀಡು ಕುಹಕದ 
ಕೊಟಾರಂ ಪೊಸಬಗೆಯ ಚದುರ ಚಾವಡಿ . . . ಎನಿಪ ವೇಶ್ಯಾಶ್ರಯಂ 


೧೬೨೫). 


(ಸಂಪಭಾ, ಒ-೩೨ ನು); 


ಮನೋವಿಸ್ಮಯಂ ಸ್ಮರಪ್ರಿಯಂ ಚೆಲ್ಹಾದುದು '(ಚೆಬಪು. ೧೦೯) ; 
ಎನ್ನೊಳು.. ನೆನಮಿನಿತಿಲ್ಲದೆಅಕಗೂಡಿ ಮನ್ನಿಸಿ. ನುಡಿದಳಿಂತೆಂದು 
(ಹದಿಬ. ೧-೨೪). ೪. ಉಪಾಯ; ಯುಕ್ತಿ; ಹಂಚಿಕೆ: 


೪೯೪೯ 


25 


30 


95 


40 


45 


ನೆನ 


ಈ ನೆನದಿಂದಂ ನಮ್ಮಂ ತಾನಾರಯ್ಯಲ್ಳೆ ಬಗೆನನಲ್ಲದೊಡೊಳಸೊಕ್ಕಾ 
ನೃಪನ' ಮಂತ್ರಿ ಮಂತ್ರ ವಿಧಾನದಿನುಯ್ಯಲೈ ನಮ್ಮನೊಡರಿಪನಕ್ಕುಂ 
(ಶಾಂತಿಪು.೨-೩೪); ಎನಗಂ ಕೃತ್ಛವಿಲ್ಲದಿರ್ದೊಡಂ . , . ಏನಾನುಮೊಂದು 
ನೆವಂ ಮಾಡಿ ಮಹೋತ್ಕಟಿತ್ವದೆ ದಿಟಿಂ ಬಂದೆಂ (ಕಾದಂಪೂ, ೮೬೨); 
ಅಲ್ಲಿ ಪಲವು ಮತ್ಸೃಂಗಳಿರ್ಪದುಮೊಂದು ಬಕಂ ಕಂಡು ತಾನೊಂದು 
ನೆನದಿಂದಾ ನಿರಾನ್ಗಳಂ ತಿಂದು ಕಾಲಮಂ ಕಳೆನೆನೆಂದು ತಫೋರೂಪನುಂ 
ಕೈಕೊಂಡು (ಪಂಚತಂ. ೫೩-೬); ತರಳನಿನನದ್ವೈ ತಲೆಯಲಿ ಪರಿಣತನು 
ತಾನಲ್ಲ ನೆನದಿಂ ನರನ ಬೋಧಿಸಬೇಕೆನುತ ನುಡಿಸಿದನು ಫಲುಗುಣನ 
(ಕುನ್ಯಾಭೀ, ೩-೩೨): ೫, ದೋಷಾರೋಪಣೆ; (ಸುಳ್ಳಾಗಿ) ತಪ್ಪು 
ಹೊರಿಸುವುದು : ಅಂತು ಅಬ್ಕೊ (ಪಾಯೆಯಪ್ಪ ವಣಿಗೀಶಜಾಯೆ 
ಚಂದನೆಯನೇನಾನುಮೊಂದು ಪೊಲ್ಲಮೆಯನಿಲ್ಲದುದನುದ್ಧ ವಿಸಿ ನೆವದಿಂ 
ಶೃಂಖಳಾಬಂಧನೆಯ ೦ ಮಾಡಿ (ವರ್ಧಪು. ೧೫-೫೪ ನ). ೬. ಹೋಲಿಕೆ; 
ಸಾಮ್ಯ : ದೆರೆಹಾಸನಿಭಾಸಿತನಕ್ತ ಶೋಭೆಯ ನೆನದಿಂದೆ ಚಂದ್ರವಳಯಂ 
ತಳೆದತ್ತ ನಿಶಂ ದ್ವಿರೂಸಮಂ (ಚಂದ್ರಷ, ೨-೧೫). ೭. ವಿಧ; ರೀತಿ; 
ಕ್ರಮ : ಅಸುಹೃತ್ಯರಿಯಂ ಹಲಿ ದಳಿಯಿಸುವಂದುಚ್ಛಳಿಸಿ ಪುದಿಡ ನೆತ್ತರ 
ಕೆಂಪಾಗಸದೊಳ್‌ ತೋಜುವುದಿನ್ನುಂ ಕಿಸುಸಂಜೆಯ ನೆನದೆ ದಿನದ 
ರಾತ್ರಿಯೆ ಪುಗಿಲೊಳ್‌ (ಜಗವಿ. ೮-೪೪) ; ಸಟಿಗಳಿಂ ದಿಟಿಗಳಿಂದಾವನೊಳ 
ಗಾದೊಡಂ ಅಟಮಟದೊಳಾವ ನೆವದಿಂದಲಾರಾದೊಡಂ ಆನ ಪರಿಯಲಿ 
ಭಜಿಸಲೀವನಮಳತ್ವಮಂ (ದೀಕ್ಷಾ ಜೋ. ೧೧-೨೪); ತಿರುಗಿ ಜಂಗಮವತ್ತ 
ಹೋದನು ಮರಳಿ ಕಾಣೆವು ನಾವವರನೀ ಪರಿಯ ನೆವವಂತಾಗಲಾಪುದಲಾ 
ಅದೆಂತೆನಲು (ಬಸಪು. ೩೫-೪೮) ; ನಾವೀಯವನಿಯೊಡೆತನವುಳಿದು ರಾಜ 
ಯಷಿತ್ವಮಂ ವಹಿಸೀ ಸೆನದಿ ಚರಿಸುವೆನಿಲ್ಲಿ (ಆನಂರಾ. ೩೦೯). 
೮. ವ್ಯಾಜ್ಯ ರೂಪಾಂತರ; ರೂಪ ವ್ಯತ್ಯಾಸ: ನಗೆಯೆಂಬ ನೆನದೆ. 
ಬೆಳಗೀ ಮೊಗಮೆಂಬೀ ನೆವದೆ ತಿಂಗಳೊಳಗೆಸೆದಾ ದಂ ಸೊಗಯಿಸಿ ತೋರ್ಕುಂ 
ಲೋಚನಯಖುಗಮೆಂಬೀ ನೆವದೆ ಲಕ್ಷ್ಮಮೆನೆ ತದ್ವ್ವಾಜಂ (ಕವಿ:ಾ.೩-೨೬); 
ತೊಳಗುವ ಪಾರಿಜಾತದಲರ್ಗೊಂಚಲಿನೊಪ್ಪು ವ ಕರ್ಣಪೂರಮಂ ಕಳೆದೊಡ 
ಮಲ್ಲಿ ಸಂಗವಿಂಸಿ ಪೋಗದ ಕಂಪನುಣಲೈ ಕರ್ಣದತ್ತೆ ಳಸಿ ಚಿನುಂಗುತಿರ್ಪ 
ೆವದಿಂ ಸ್ಮರಮಂತ್ರ ಮನೋದುನಂತೆ ಕಣ್ಣೊ ಳಿಸಳಸಂಕುಳಂ ನೆನೆಯಿಸಿತ್ತ 
ಸಿತೋತ್ಚಳಕರ್ಣ ಪೂರಮಂ (ಕಾದಂಪೂ. ೮೩೩); ಜಳದಾಧ್ವಂ ಸ್ವರ್ಧುನೀ 
ಫೇನದ ನೆವದೆ ಪೆಜುತ್ತಿರ್ದುಡೋ ತಾನದಭ್ರಾಮಳಶುಭ್ರಜ್ಯೋತಿಯಂ 
(ಕುಸುಮಾ, ೪-೫೨) ; ಒಂದು ವಸ್ತು ರೂಪಮನಪಲಪಿಸುವುದೆನೆ ವ್ಯಾಜ್ಯಂ 
ನೆನಂ ಎಂಬಿವು ಮುಂತಾದ ಪದಂಗಳಿಂ ಪೇಟಿಕಿಯದು. ಕೈತವಾಪಸ್ನ್ನುತಿ 
ಯೆನಿಪುದು' (ಅಸ್ರತಿ ೪೯-೩೪). ನೆಪ ೧. ನಿನ್ನ ನೆಪದಿ ಮನದಲೊಂದು 
ಕಿಚ್ಚು ಉರಿಯುತಿರುವುದು (ಕವಿಸೋ.೨೯-೫). ೨. ಮೋದಕ ನೇವೇದ್ಯ 
ವನಣೆಗೈಯೆ ನೆಪವೇನಂ ಪೇಳಲಿ ನಾನರಿಯೆ (ಗಣೇಶ. ೩-೫೬); ಅದೆಲ್ಲಾ 
ಬರೀ ನೆಪ. ಬೇರೆ ಯಾರಿಗೂ ಕೇಳಿಸದ ಹಾಗೆ ಮೆಲ್ಲನೆ ಹೇಳಿ ಕೊಡಬೇಕು 
(ಶಾಲೆನು. ೧೯). ಲೆ. ಸುದತಿಯರ ಮೃ ದುಪದಾಲಕ್ತ ಕರಸನಿಸರನುಂ 
ತಳಿರ ಬೆಳಗೆಂಬ ನೆಪ[ನಾಠಾಂ.ವ]ದಿಂ ಮಗುಟುಗುಟ್ವಂತೆ ಕೆಂಕಮಾದ 
ಕಂಕೆಲ್ಲೀನಲ್ಲರಿಗಳುಂ (ಚಂದ್ರಪು. ೧-೧೦೫ ನ). 

ನೆವನೆನ (ದ್ವಿರುಕ್ತಿ) : ಇಡಿದಡರೆ ಕಾಯ್ತ ಚೂತನುನಡಸಿ ಸಿಡಿಲ 
ಸೊಯ್ದು ದೆನಿಸೆ ನೆನನೆನದಿಂದೆನ್ನೊಡವುಟ್ಟ ದರುಂ ತಂಜಿಯುಮಡಗಿರ್ದರ್‌ 
ಖಳಕೃತಾಂತದಂತಾಂತರದೊಳ್‌" (ಆದಿಪು. ೩-೩೪); ತವಿಸುತಿರೆ ತಪದೊ 
ಳೊಡಲಂ ನೆವನೆನದಿಂ ಶಾಂತಿ ಮಾಡೆ ಬೇತಾಳಂ ಮೂಡುವ ತೆಜಿದಿನಂತ 
ರಾಯಂ ಸಮನಿಸುಗುಂ ಪುಣ್ಯಹೀನನಪ್ಪ ೦ಗೆಂತುಂ (ಸಮಪ. ೪-೪೧) 
ಧರ್ಮಮನೇಳಿಸಿ ಬಿಟ್ಟೊ ಡೆ ಕರ್ನುದಿ ನೆವನೆನದಿನಡಸುಗುಂ ಕಡುದುಃಶಿಂ 
(ಧರ್ಮಾನೃ. ೬-೧೩೬), ನೆಪ ಮಾತ್ರ - ಹೆಸರಿಗೆ ಮಾತ್ರ ; ನಿಮಿತ್ತ 


ಜೆನಂಗೊಳ್‌ 


ಮಾತ್ರ: ವಿಜಯನಗರದ ಸಾಮ್ರಾಜ್ಯವು ಸೆಸನೂತ್ರಳ್ಳೆ ಉಳಿದಿದೆಯೆಂಬು 
ದನ್ನು, ನೀವರಿಯಿರಾ? (ಶ್ರೀರಾಯ. ೬೬), ಫೆನ ಮಾಡು ನೆಪ 
ಮಾಡು ಇ೧. ಶಿಮಿತ್ತವನ್ನಾಗಿ. ಮಾಡಿಕೊಳ್ಳು ಸ್ಯ ಳಾರಣನನ್ನಾ 
"ಸು: ಆ ಕೃಷ್ಣನು ಪಾಂಡವರನ್ನು. ನೆನ ಮಾಡಿಕೊಂಡು . . , 
ಟು ಇಢರಾದ ಸುಯೋಧನಾದಿಗೆಳನ್ನು ಅಡಗಿಸುನನು (ಕೈಪಾಉ, ೧೧೪), 
೨. ನೆನ ತೆಗೆ; ನೆವ ಹೂಡು : ಪ್ರತಿಸಲ ಬಂದಾಗಲೂ ನನ್ನನ್ನು 
ತನ್ನ ಹಳ್ಳಿಗೆ ಬಾ ಎಂದು ಕರೆಯುವುದೂ ೪ ಕರೆಯನ್ನು ಏನಾದ 
ಕೊಂದು ನೆಸ ಮಾಡಿ ನಾನು ತನ್ಪಿ ಸುವುದೂ ಅಷ್ಟೆ ಬಾಡಿಕೆಯಾಗಿಳ್ತು 
(ಚಂದತೋ. ೧೧). ನೆವ ಹೂಡು, ನೆಪ ಜೂಜು ಎ ಶೋರಿಕೆಯ 
ನಿಮಿತ್ತವನ್ನು ಹೂಡು; ನೆಸವೊಡ್ಡು : ಈಗಂತೂ ಪ್ರಕೃತಿ 
ಸ್ವಸ್ಥವಿಲ್ಲನೆಂದು ನೆನ ಹೂಡು, ಮುಂದೆ ಭೋಡಿದರಾಯಿಂತು .(ಕೊತಳಾ. 
೪೪); ತನ್ನ ಕೋಣೆಗೆ ಅವನನ್ನು ಬರಮಾಡಿಕೊಳ್ಳಲು ಯಾವುದೋ | 
ನೆಪ ಹೂಡಿದ್ದಳು (ಪುನರು, ೧೩೦) ; ಆ ಬಂದರಿನ ನಿನಾಸಿಗಳು ಗಾಳಿಯ. 
ಹೊಡೆತದಿಂದ ಹಡಗು ತನ್ಮಾಲ್ಲಿಗೆ ಬಂದಿತೆಂಬ ನೆಪ ಹೊಡಿ ಹಡಗನ್ನು 
ಕೊಳ್ಳೆ ಹೊಡೆಯುತ್ತಾರೆ (ಪ್ರಪಾಇ. 11, ೧೪೯), 
[ದೇ.॥ ತಮಿ. ನಿಸ, ನೀಪ; ತೆಲು. ಸೆನ್ಸ ನೆಚ./ಸಂ. ನಿಭ,/ಪ್ರಾ. 
ಣಿಹ] 

ನೆನಂಗೊಳ್‌ (ಕ್ರಿ). ೧. ಕಾರಣವಾಗು ; ಫಿಮಿತ್ರವಾಗು : ಎಚ್ಕೆ 
ಬೇರ್ವರಿದ ಪಗೆಯುಂ ಬನ್ನ ಂಬಟ್ಟಿ ನ್ನ ಮುನ್ನಿನ ಬನ್ನಮುಂ ಸಿರಿದದೆ | 
ನೆನಂಗೊಂಡಾನಿಂದಿಲ್ಲಿ ನೀಗದೆ ಮಾಚ್ಛೈನೇ (ಪಂಪಭಾ. ೧೨-೧೯). 
೨. ನೆಪವೊಡ್ಡು ; ನೆಪ ತೆಗೆ: ನುಸೋರನುಣನಿರ್ದ ಮಣಿಭವನಮಂ 
ಸಾರ್ವಲ್ಲಿ ನೆನಂಗೊಂಡು ಕೆಳದಿಯರ್ತೊಲಂಗಿ (ರಾಜಶೀ. ೪-೧೪ ವ). 

[ನೆವ--ಕೊರ್ಳ] 

ನೆವಂಬಡೆ (ಕ್ರಿ). ಎ ನೆನಂಗೊಳ್‌ ೨; ಮುಖಜ ಉಾಮಳಾರ್ಪಣ್ಯ 
ಮುಮಂ ದೃಷ್ಟಿಯ ದೈನ್ಯನಖನುನಲದು ಏನಾನುನೊಂದು ನೆನಂಬಜೆ 
ದೆಡ್ಗು[ನಾಣಂ. ನೆನದಿಂದೋಲಗದಿಂಬಿದ್ದು, ಸೆನಂನಿಡಿದು ' ಓಲಗ 
ದಿಂದೆದ್ದು] ಪುತ್ರವಿವಾಹಚಿಂತಾಸಕ್ತ ನಾಗಿ , . . ಇಂತೆಂಬೆಂ (ನಂಬಿರ. 
೪-೧೩), [ನೆನ--ಪಜೆ|] 

ನೆವಣಿ "ನೇವಣೆ' ನೋ. 

ನೆನಣೆ "ನೇವಣೆ' ನೋ. 

ನೆವತೆಗೆ, ನೆನತೆಗೆ (ಕ್ರಿ). ೧. ನೆನ ಹೇಳು; ಸಬೂಬು ಹೇಳು: 
ಸುನ್ಮುಸೆ ನೆವತೆಗೆಯಬೇಡ (ರೂಢಿ). ಸೆಪೆಟಿಗೆ; ೨. ಕಾರಣವನ್ನು 
ಹುಟ್ಟಿಸು ; ನೆಪವೊಡ್ಡು ; ಬೇಕೆಂದು ನೆಪಕಿಗೆದು ಜಗಳವಾಡಿ , . ., 
ಗೋಳುಹುಯೆನಕೊಳ್ಳು ತ್ತಿ ಬ್ಹು (ಕಳಹು, ೧೦). [ಸೆನ--ಶೆಗೈ] 

ನೆವನ, ನೆನನು (ನಾ). ೧. ಕಾರಣ ; ಹೇತು ; ನಿಮಿತ್ತ : ಮುಂಜಿ 
ಮಿಗಗೊಂದಣನ ತೋಲ ಕಚ್ಚೀತು ಪುಲಿಯೆಂದು ಚೆದಖಾಸಲಾಯು 
ತೀರಿ ಬರಲಾ ನೆನನದಿಂದ ಧರಣಿಗೆ ಬಿದ್ದ ನುಡಿಯಲೈ (ಸ್ರ್ರಾಢಲಾ. 
೨೧-೨೨) ; ಏನಾನು ನೆನದಿಂದ ನೆ ಬಪ್ಪುದು ಸಿರಿಯು . , . 
ಏನಾನು ನೆವನದಲಿ ತಾನೆ ಪೋಪುದು ಗಿರಿಯಂ (ಸರ್ನಜ್ಞ. ೮೮೮); 
೨. ಉದ್ದೇಶ; ಅಭಿಪ್ರಾಯ: ವೇದಾಂತಿಗಳು ಪ್ರಾರಂಭನಾಡುನ ಸೆನನ 
ದಿಂದ ಅತ್ತ ನೋಡಿದರು (ಕನಕ. ೪೦). ೩. ಉಡ್ಬೇಶಪೂರ್ನಳಕವಾಡ 
ಕಾರಣ ; ಸಬೂಬು: ಕೆಲವರು ಳುಡಿಳದಿಂದಾಗಿ . . . ಏನಾದರೂ 
ನೆನನ ಹಿಡಿದು ಜಗಳವಾಡುತ್ತಿದ್ದರು (ರಕ್ತರೂ. ೩೪); ಏನೇನೋ ನನನ 
ಗಳನ್ನು ಹೇಳಿಬರಲಾಗುವುದಿಲ್ಲನಿಂದು ಬರೆಡಳು(ಗಾರಳ, ೧೦). ನೆನಹು ; 
೧. “ನೃವಧಾನಮಪವಾರಣಂ ತಿರೋಥಾನಮೆನೆ ನೆನನಕ್ಕು” (ನುಂಗರಾ. 
೧೨೯-೧೩); ಇದು ಮಹೀಮಂಡಲದ ಭಾರನನೊಡೆಯಲಾದ ವಿಲಾಸ 


ಇಟು ಎಐ, 
ಸ 
ಸಾಥ ಭಿಜಗೆ 


ನೆವಹೇಳು 


ಗೋನುೂಂಖಿಯ ನೋಂಪಿಯೆನಿಪ್ಪ ನೆನವಿಟ್ಟು . . . ನಂದನನಾ ನಹಿಲ 
ದಲ್ಲಿ ಕರಸೆ ಬಂಜೆಜಿಗಿದನು ಹರುಷದಲಿ (ಸಾಳ್ವಭಾ. ೨೨-೩). 
೩. ಸಂಚು ಹೂಡು ; ಉಪಾಯ ಮಾಡು : ನಾನಾದೇಶಿಗಳುಮುಪ್ಪ 
ವೃವಹಾರಿಗಳುಮಂ ನೆನನಿಟ್ಟು ಕನರ್ದುಕೊಂಡು ಸಮಸ್ತ ವಸ್ತು 
ಪಾಹೆನಂಗಳಂ ತನ್ನೊಡನಾಡಿಗಳಪ್ಪ ಭಂಡಮಂಡಲಿಗೆ ಸೂಜಕಿಗೊಟ್ಟು 
(ಸಂಚತಂ, ೨೮-೧೩). ನೆವಮಿಡು: ೪. ಹೊಂಚು ಹಾಕು: 
ಜಗದ ಮೃಗಮೆಲ್ಲವಂ ಜನನೆ ನೆನಮಿಟ್ಟು ನುಂಗಲುಂ ನೊಣೆಯಲುಂ 
ಪುಟ್ಟಿ ದಂತಪ್ಪ ಮುಹಾದ್ಭು ತಮನಭೂತಪೂರ್ನಮುಂ ರುದ್ರಸೆ ಭದ್ರ 
ವೃಷಭನನಿನಿಸನುಕರಿಸುವುದುವುಂ ಕಂಡೆಂ (ಸಂಚತಂ. ೪೬-೧೧). 
೫. ದೋಷಾರೋಪಣೆ ಮಾಡು; ಅಪವಾದ ಹೊರಿಸು : ಭದ್ರಂಗೆ 
ಕುಡಲ್ವೇಡಿರ್ದ 'ಕೂಸನೆನಗೆ ಮದುವೆಯರಾಗೆಂಬುದು೦ ಭದ್ರನುಂ. ನಂದಂ 
ಗೆಂದು ಬಳೆದ ಕೂಸೆನಗೆ ಮೊಜೆಯಲ್ಲಳೆಂದಿರ್ನರುಮೋರೋರ್ವರ ಮೇಲೆ 
ನೆವನಿಟ್ಟು ಮಾಣ್ಕುಡುಂ (ಸುಕುಮಾ, ೭-೩೨ ನ). [ನೆವ-/- ಇಡು] 

ನೆನಹೇಳು, ನೆಪಹೇಳು (ಕ್ರಿ). ತೋರಿಕೆಯ ಕಾರಣವನ್ನು 
ಹೇಳು; ಸಬೂಬು ಕೊಡು : ಇಂದಿನನು ನೆವಹೇಳಿ ಹೋದೊಡಾ 
ನುಳಿದಿರೆನು ನೊಂದು ಬಳಲಿದೆನೆನಿತೊ ಸೈಸಿನಿನ್ನು (ನಿಸೀಗೀ. ೨೭-೧೯) ; 
"ಮನೆಯಲ್ಲಿಯೇ ಬೇಕಾದ ಪುಸ್ತಕಗಳೂ ಪತ್ರಿಕೆಗಳೂ ಸಿಗುವನಲ್ಲ!' 
ಎಂದು ನೆನಜೇಳುನನು (ದಾಸಹು, ೩೩). ನೆಪೆಹೇಳು: ರಮೇಶ 
ಅಲ್ಲಿಯೇ ಸುತ್ತಾಡಿ ಬರುವೆನೆಂದು ನೆಪಹೇಳಿ ಹೊರಟಿ (ನಡೆದಾ. 11,೯೬೭). 

[ನೆವ ಹೇಳು( ನ ಪೇರ್ಟ)] | 

ನೆನೇಸಣ "ನಿವೇಶಣ' ನೋ. 

ಸೆಶ್ಯ “ನಶ್ಯ ನೋ. 

ನೆಸ? (ನಾ). (?): ಆಯಾನುಂ ಪದಿನೆಂಟು ಬಟ್ಟು ನೆಸವುಂ 
ತಾನಿರ್ಪಿನಂ ತೋರಮಂಂ ಬೀಯಂದಟ್ಟ ದ ರೋಮವನಿಲ್ಲದ ನರಂ ಕಾಣಲ್ವ 
ನಿತಿಲ್ಲದಾ [ಸ್ತ್ರೀ]ಯಂ ಕೈವಿಡಿನಂಗೆ ಮಾಳ್ಟೆ ರ್ದೆನರಂ ಗೂಢಾಸ್ಥಿ 
ಸರ್ವಂಗಳಾ ಗೇಯಂಂಗಳ್‌ ಸೆರೆಯಂಂ ನವಿರ್‌ ನೆಗೆಯದಾ ತೋಳ್ಗಳ್‌ 
ಸುಖಂಗಳ್‌ ವಲಂ (ಯಾಲಾಸ್ಯ. ೧-೧೩-೨೩) ; «ಕಾಂತಿ? (ಹಾಲಾಸ್ಯ, 
ಕೋಶ). [?] 

ನೆಸಣ "ನಿನೇಶಣ' ನೋ. 

ನೆಸರೆ (ನಾ). ಒಂದು ಬಗೆಯ ಮರ. ಪಿಚುಮಂದ ನೆಸರೆ ಬಲುಕುಣಿಕೆ 
ಪಾದರಿ ಹಾಲೆ ತೇಗುಗಳ ವಿಸರ ನಾನಾವೃಕ್ಷಜಾತಿಯಿಂದೆಸೆನ ಘೋರಾರಣ್ಯ 
ಕಣ್ಣೆ ಸೆದುದು (ಸಿಂಗಿರಾ- ೩೦-೯). [1] 

ನೆಸಲು (ನಾ). ಸಲಿಗೆ; ಸದರ: ನೆಸಲು ಕೊಟ್ಟ ನಾಯಿ ನೊಸಲು 
ನೆಕ್ಕಿ ದಂತೆ (ಗಾಜಿ). [ನೆಸ್ಸೆ(-ಆ.ನಸ್ಕೆ) --ಅಲು (ಆ-ಅಲ್ಫ್‌)] 

ನೆಸ್ಸೆ (ಕ್ರಿ). ೧. ಏಳು ; ಮೇಲಕ್ಕೆ ಬರು : ಇಣುಂಪೆ. ಊಣಲು 
ನೋಡುತಿರ್ದವ್ವ ಗಂಡೆ ನೆಸೆದುದೊ ನೊಂದು ಚುಳ್ಳ ಸುರಿದುಜೊ ತಂಜೆ 
ಬೆಂದೆ ನಾಂ ಬೆಂದೆ ನಾನಿಲ್ಲೀಗಳೆಲೆ ತಂದೆ ನೆನುತೆ (ರುದ್ರರ. ಜೇ.೨೦೪-೩). 
೨. ಎತ್ತು; ಎತ್ತರಿಸು ; ಎಬ್ಬಿಸು: ಕಟ್ಟ ದಿರೊಳೊಂಡು ಚಟಳೆ 
ನೀಡದೊಳಿರ್ದುಂ ಕಿಜುಮಲಂಯಂ . , - ಕೊಕ್ಕಿಂ ಮೆಲ್ಳುಪುಲ 
ನೊಸೆದು ನೆಸೆದುಂ ಲಲ್ಲೆ ಗೆಯ್ವೂದಂ ನಬ್ಬಾ ಲಿಯೊಳಭೀಕ್ಷಿಸಿ. 
ಮಕ್ಕಳ ಬಯಂಕೆಯಿಂ ಜಾನಕಿ ಸಖಿಗಿಂತೆಂದಳ್‌ (ರಾಮಾಶ್ವ. ೧೮-೩). 
೩. ನೀಡು; ಚಾಚು : ಮಲಹರನ ನಡುವೊಂದೆಸೆಗೆ ಒಲಿದೊಲಿದು 
ಕೊಂಡಿದೆ. ಕೈಗಳುಂ ಕೆಲಕೆಲಕೆ ನೆಸೆದುಜುಗಿದವು . . « ಕೊರಳುಂ 
ನುಲಿದು ಬಿಗಿಯಿತ್ತು (ಬಸಪು, ೧೭-೨). ೪. ನಿಗುರು; ನಿಮಿರು; 
ಸೆಟಿದು ನಿಲ್ಲು: ಕುಡಿವಾಲಂ ನೆಸೆದಿರೆ . . . ನ್ಯು ಗತತಿಯಂ ಬೆಂಬಿಡ 
ದೆಜಗುತೆ ಪೊಯ್ದು ಕೆಡಸಿದವು ಜಾಯಿಲಗಳ್‌' (ಯಾದಚಂ. ೪-೫೪) ; 


೪೯೫೧ 


0 


20 


25 


35 


40 


45 


ನೆಳೆಲುಗಾಣಂ 


ಮೇಂಗೊರಲ ನವಿರೋಳಿ ನೆಸೆಯೆ. . .ಭೀಕರಂಗಳಾಗಿರ್ಪ ಕಾಳ್ಕೋಣಂ 
ಗಳ ಗಡಣಂಗಳೊಳಂ (ನುರಾಚ, ೮-೨೪ ವ). ೫. ಜಿಗಿ; ಹಾರು; 
ಚಿಮ್ಮು: (೪. ೬. ಉಬ್ಬು; ಮೆರೆ (?) : ಮದದಿಂ ನೆಸೆದು 
ನಾನಾ ಭನಭಯಂಗಳ ನುಸುಳಿ ಬರುತಿಪ್ಪ ನನು ತಾನೇ ಸ್ವಪ್ನಕಲ್ಪಿ ತನು 
(ಸದ್ಗುರು, ೪-೧೦), ೭. ಕುಪ್ಪುರಿಸು; ಕೆಳಗೆ ಬೀಳು (?) : 
ಉಸುರ ಹಿಡಿದುಬ್ಬರಿಸುತುಬ್ಬಿಸಿ ಕುಸಿದು ನೆಸೆಯಲ್ಶ ದಜ ದೆಸೆಯಿಂ ಮಸು 
ಳಿಸುವುದೇ ಮಾಯೆ (ಸದ್ಗುರು. ೧-೧೬) ; ಹಸಿಯದೆ ಹುಸಿಯದೆ ಕುಸಿ 
ಯಡೆ ನೆಸೆಯದೆ ಹಸಗೆಡದಖಿಳರೊಳಗೆ ಕಾರುಣ್ಯಂ ಮಸುಳಿದುದ್ರೇಶಿಸದೆ 
« .  ಮುನೆಸ್ಸುಂಸಾರಪ ಬೆಸುಗೆಯಳಿದು. ಸುಳಿಯುತ್ತಿ ಹನಿಳೆಯೊಳು. 
(ಯೋಗಾಂವಿ, ೬-೨೦). 
ನೆಸೆನೆಸೆ (ದ್ವಿರುಕ್ತಿ) : ತಟಕ್ಕನೆ ಸಂತೋಷಕ್ಕೆ ಮುಗ್ಗರಿಸಿದಂತೆ 
ಮುನ್ನುಗ್ಗಿ ಹಳು ಮುರಿಯುವಂತೆ ನೆಸೆನೆಸೆದು ಬಂದು . . . ಅವನ 
ಬಾಯನ್ನೆ ನೆಕ್ಕಿಬಿಟ್ಟ ದ್ದು ! (ಮಲಿನ, ೧೪೪). ನೆಸ್ತಾಟಿ- (ಕೋಪ 
ದಿಂದ) ಹಾರಾಡುವುದು ; ಎಗರಾಡುವುದು : ನೆಸ್ತಾಟಕ್ಕೆ ಹೋಗಿ 
ಮಸ್ತಾ ಟ ಹೆಚ್ಚಿ ತು(ಗಾಡಿ). ನೆಸ್ತಾಡು ಹಾರಾಡು; ಎಗರಾಡು:(8). 
"ನೆಗೈೆ' ಪರಾ. ಲ [?] 
ನೆಸ್ನೆ "ನಸ್ಕೆ' ನೋ. 
ನೆಳದಾಳ “ನೆಲದಾಳ' ನೋ. 
ನೆಳಲ್‌ "ನೆಟಲ್‌,' ನೋ. 
ನೆಳಲಂಚೆ "ನೆಬಲಂಜೆ' ನೋ. 
ನೆಳಲಂಚೆಕಾಜ (ನಾ). (ಬಟ್ಟೆಯ ಮೇಲೆ ಬೊಂಬೆಯ) ನೆರಳಿನ 
ಆಟವನ್ನು ತೋರಿಸುವವನು :  “ಶೋ[ಶಾ]ಭಿಕಃ ಎ ಶೋಭಿಕ 
ನೆಂಬೊಂ, ಸೆಳಲಂಚೆಕಾಜಂ” (ಶೋ[ಶಾ]ಭಿಕಃ' ಕ್ಷನಾಯಾಂ ಕಾಂಡ 
ಪಟಾವರಣೇನ ನಾನಾ ರೂಪದರ್ಶೀ) (ಸೀತಿವಾ. ೧೩-೧೮). 
[ನೆಳಲ್‌ (ಎನೆಟಲ್‌,) + ಅಂಚೆ +- ಕಾಲ] 
ನೆಳಲಪಾಣಿ (ನಾ). ಒಂದು ಬಗೆಯ ಬಟ್ಟೆ : ಚಿತ್ರಾವಳಿಯ . . - 
ನೆಳಲಸಾಣಿಯ ಬಣ್ಣ ದ ಕಣದ ಬಣ್ಣ ವಣ್ಣಿ ಗೆಯ ಜನಳಿಗಳನೆ ಮೊಗಂ 
ನೋಡದೆ ಸೂಸಿದಾಗಳ್‌ (ಆದಿಪ. ೪-೩೪ ನ). [?] 
ನೆಳಲಿಸು (ಕ್ರಿ). ನೆರಳನ್ನುಂಟು ಮಾಡು : ತಡೆಯರಿಯದೆ ಹರಿಯುವ 
ಗಗನತಲಂ ಫಿನ್ನೊಡೆತನದ ಪತಾಕೆಯೊಲು ನಲಂ ನೆಳಲಿಸಿ ಹೊದಿಪುದು 
ಷಸುಮತಿಯಗಲಂ ನಿನ್ನ ಪ್ರಭಾವವನು (ಗಿಳಿವಿಂ. ೨೫-೫). 
[ನೆಳಲ್‌ (ಎನೆಬಲ್‌,) 4--ಇಸ್ಕು] 
ನೆಳಲ್ಫು “ನೆಟಲ್‌' ನೋ. 
ನೆಳಲು "ನೇಬರ್ಲ' ನೋ. 
ನೆಳಲುಗತ್ತರಿ (ನಾ). (?): ಘನ ನೆಳಲುಗತ್ತರಿಯ ಪಾಪಿಯ ಕೂಸಿನ 
ಕುದಿವ ಕೂಪದ ಕಮ್ಮರಿಯ . . . ತಾಣಂಗಳಂ ತೋಣದಂ ಭೈರನಂ 
ಸಿದ್ಧ ಪತಿಗೆ (ಹಿದ್ಧರಾ, ೩-೧) ; ಸುತ್ತಣ ಬಿಲದ್ವಾರಮಂ. ಪುಗುತ ಘನ 
ನೆಳಲುಗತ್ತ ರಿಯನೆಡಪುತ್ತ  ವಜ್ರಲೇಸವನು ತುಡುಕುತ್ತ ನಡೆದಂ 
(ಹದ್ದರಾ. ೩-೮) ; ನೆಳಲುಗತ್ತ ರಿಯಂತೆ ಹೊಳಚಿ ಹೊಳ್ಳಾಡುತಿಹ ಲಲನೆ. 
ಯರ ನಂಬಿ: ಶಿನಸಸುಖವನಉಯಂದಿಹ ಮಲದೇಹಿಗೆತ್ತ ಇದು. ನಿತ್ಯ 
(ಗುರುಚೋ. ೧-೧೨೦). «ಕತ್ತರಿವಾಣಿ' ಪರಾ. [1] 
ನೆಳಲುಗಾಣು (ಕ್ರಿ). ನೆರಳನ್ನು ಕಾಣು; ಛಾಯೆಯನ್ನು 
ಕಾಣು : ನೆಳಲುಗಂಡನ್ವಳಿಸುವುದು ಸುಂಡಿಲನು ತೂಗಾಡುವುದು . .. 
ನೆಲಕೆ ಕಿನಿಯನು ಜೋಲುಬಿಡುವುದು ಬಲುಕಣಿಯ ಹಿಡಿಹಿಂಗೆ ಲಾಗಿಸು. 
ತಿರ್ಯುದಾ ದಂತಿ (ಕುನ್ಯಾದ್ರೋ. ೩-೩೭). 
[ನೆಳಲು (ಆನೆಬಲ) + ಕಾಣು(-ಕಾಣ್‌)] 


ನೆಳಲುಗೆಡು 


ನೆಳಲುಗೆಡು (ಕ್ರಿ). ಛಾಯೆ ಇಲ್ಲವಾಗು; ನೆರಳಿಲ್ಲವಾಗು : 
ಒಲವು ಮಿಗೆ ಲಲಿತಾರ್ಥಪುಷ್ಪಾ ೦ಜಳಿಯನರ್ಪಿಸಿ ನಾಯ ಕಾಲಂ ತೊಳೆದ 
ತೆಜದಿಂ ಭಿನ್ನ ಕುಂಭದೊಳೆಲಕೆದುದಕದಂತೆ ನೆಳಲುಗೆಟ್ಟ ಮಹೀಜದಂತು 
ಜ್ವಳಿಸ ಲಿಂಗಸರಾಜ್ಮುಖರನಾಗಳು ಭಜಿಸಿ ಭನಬಂಧನಕ್ಕೊಳಗಾಗ 
ಡೆಂತಿಹನು (ಬಸಪು. ೬೦-೫೧). [ನೆಳಲು (ನೆಟಲ್‌,) 4-ಕೆಡು|] 

ನೆಳಲುಗೊಳ್‌ (ಕ್ರಿ). ನೆರಳನ್ನು ಸೇರು: ತೆಗೆದುವಗ್ಗದ ತಂಪು 
ನದಿ ಸರಸಿಗಳ ತಡಿಯಲಿ ಹಜ್ಜೆ ಯಾದುದು ಹಗಲು ಹಂಸೆಯೆಂ ನೆಳಲು 
ಗೊಂಡದು ಬಯಸಿ [ನಾಕಾಂ. ಹೆಗಲು ಹಾನಸೆ ಹರಿದು ಹೊಕ್ಕರಿಸಿದುದು] 
ಹಿಮಜಲನ (ಕುನ್ಕಾಆ. ೫-೫). [ನೆಳಲು ( ಆನೆಬಲ )-- ಕೊಳ್‌] 

ನೆಳಲುಮರ “ನೆಳಲುವರ' ನೋ. 

ನೆಳಲುವರ, ನೆಳಲುಮರ (ನಾ). ನೆರಳನ್ನು ಕೊಡುವ ಮರ: 
ತಳಿರುಗಳು ತೋರಣದ ಗುಡಿಗಳ. ನೆಳಲುನ[ನಾರಾಂ, ಮರಗಳ 
ತಿಂಥಿಣಿಯ ಶೀತಳ ತರುಚ್ಚಾಯೆಯಲಿ ಮೆಜಕೆವಾ ಪುರನರನ ಕಂಡ 
(ಸಿಭಾಗ, ೧೦-೩೬-೩೦). ನೆಳಲುಮರ : ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ, [ನೆಳಲು, (ಎಸೆಟಲ್‌|)-ಮುರ,] 

ನೆಳಲ್ಯನಿ (ಕ್ರಿ). ನೆರಳು ಪಸರಿಸು, --ಮುಸುಕು; ಛಾಯೆ ಹರಡಿ 
ಕೊಳ್ಳು : ತಳಿರ್ದುಟುಗಿಡೆಳಮಾವುಗಳ ನೆಳಲ್ಯವಿದ ನಿರ್ಮಲ ಪುಳಿನ 
ತಳದಿಂ ನಳಿನೋತ್ಸ ಲಪ್ರ ಕರಶೋಭಿತಸರೋನರಂಗಳ ರನ್ಯು 
ಸೋಪಾನದಿಂದೆ ತದ್ರಾಜಕೇಳೀವನಂ ಕಣ್ಣಿ ಸೆದುದು (ಜೈಮಿಭಾ. ೨೯-೪೫), 

[ನೆಳಲ್‌ (ಸೆಟಲ್‌) -- ಕವ] 

ಸೆಳವು (ನಾ). ೧. ಗುಟ್ಟು ; ರಹಸ್ಯ(?) : ನೆಳನರಿಯದಜ್ಞಾನಮುಂ 
ನಳೆವಳಿಪ ಸಂಶಯೆಮುಂ ಸ್ವಭಾವವ ತಿಳಿಯದಿಹ ವಿಪರೀತ ಭಾವನ 
ಸಹಿತ ಮೂವಿಧವೊ ಬೆಳವಿಗೆಯ. ವಿಫ್ಲುತ್ರಯಂಗಳಿನೊಳವರಿದು 
ಶೃತದೃಷ್ಟ್ಯದಿಂದವೆ ಕಳಚಿ ನಿಂದ ವಿವೇಕಿಗಳಿ ಸಚ್ಛಿ ಹ್ಯರನರೆಂದ 
(ಗತಾ. ೧೩-೧೪). ೨." ಪರಿಚೆಯ : ತಾನು ಜೀವನು ಬ್ರಹ್ಮ 
ನಲ್ಲೆಂಬಾ ನೆಳವದಜ್ಞಾನಮೆನಿಪುದು ಮೇಣಹುದೊ ತಾನಲ್ಲವೊಯೆಂಬಳವೆ 
ಸಂಶಯವೂ ತಾನು ಬ್ರಹ್ಮಮುದಹುದು ಮುನ್ನಿನ ಹೀನಗುಣ 
ಬಿಡಲಿ ಲ್ಲವೆಂಬನುಮಾನವೇ ವಿಪರೀತಭಾವನಮೆನಿಸುತಿಹದೆಂದ (ಗಗತಾ. 
೧೩-೧೫). ೩. ಇರುವ ಸ್ಥಳ; ನಿಯತಸ್ಥಾನ ; ನೆಲೆ: ಹಲ್ಲೂ, 
ಕೂದಲೂ, ಉಗುರೂ, ಮನುಷ್ಯರೂ ತಮ್ಮ ತನ್ಮು ನೆಳವುಗಳು ತಬ್ಪ ದರೆ 
ಕೆಲಸಕ್ಕೆ, ಬಾರದೇ ಹೋಗುನರು, ಕಾಗಿ, ಕುಶ್ಸಿತ, ಪುರುಷ ಸಮೂಹ, 
ಮೃಗ ಮುಂತಾದವುಗಳು ತಮ್ಮ ನೆಳವುಗಳನ್ನು ಬಿಡಲಾರದೆ . . . ಅಲ್ಲೆ 
ತೀರಿಹೋಗುವವು (ಮುಂಬಯಿ, ೬-೩೩೬). [ಇಇತೆಲು. ನೆಳವು] 

ಫೆಳಿಲ್‌ "ನೆಲಾಲ್‌' ನೋ. 

ನೆಳ್ಳನೆ "ನೆಬ್ಬನೆ' ನೋ. 

ನೆಳ್ಕು "ನೆಬ್ಬು' ನೋ. 

ನೆಳ್ಗು "ನಜುಂಕು' ನೋ. 

ನೆಳ್ಳಿಸು (ಕ್ರಿ). (?) : ಅಗಜೆಯ ಮೋಟಿಯ ನೆಳ್ಳಿ ಸಿ ಶಕ್ರನ ಬಗೆಯಿಂದ 
ಮೈಯಂನಿದೋಟಕ ನಗೆನ ಮಾಲಿಯದ ಸಭನವೆನೆ ತೋಟಿ ಪಗಲಜಸಿರ 
ದುದ್ಧಾರಿಸುತ ಸಕಳ ಪ್ರಿಂಚಿಗಳ ಕಳಂಕನದೋಟುತ್ತ ವಿಕಳಶಕ್ತಿಯ 
ರೂಪುದೋಜಕೆ (ದೇನಾಂಪು. ೭-೭೫), [?---ಇಸ್ಯು] 

ನೆಣ, ನೆರ] (ನಾ). ೧. ಮರ್ಮಸ್ಥಾನ; ಮುಖ್ಯಸ್ಥಾನ ; 
ಆಯಸಟ್ಟು : “ಜೀನಸ್ಮಾನಂ, ಮರ್ಮ--ಈ ೨ ನೆಜಂ? (ಹಲಾಯು, 
೮೭-೨೭೫) ; ಅಂಬುಜೋದರಂ . . . ತೊಡೆಯಂ ಪೊಯ್ಸಾರ್ವುದುಂ 
ದುರ್ಯೊಧನನ ನೆಅನಡೆಂದಟ ದು ನೆಳನೀತಂಗೂರುಯಂಗ್ಮಂ ನೆಜನನಲಕ 
ಯದಾನಿನ್ನೆಗಂ ಮಾಣಕ್ಷಿನಿಂ ಫೋ ತೆಆಸಂ ಪಾರ್ದಿರ್ನೆನೆಂಡೊಯ್ಯೂನೆ 


೪೯೫೨ 


5 


20 


35 


ನೆಂತೆ 


ಗದೆಯನಣಂ ಪಾಡುಗೆಯ್ಸಿರ್ದು ಭೋರೆಂಡೆಅಪುಗ್ರಾರಾತಿಯೂರುದ್ವಯಂ 
ಮನಿಡೆ (ಸಂಪಭೂ. ೧೩-೯೬) ; ತೊಡೆಯಂ ಪೊಯ್ಯಾರ್ದ ನೆವದೆ ನೆಣ 
ನೀತಂಗೀಯೆಡೆಯೆಂದು ತೋಣಿಕಿ ಕುಡೆ (ಗದಾಯು, ೮-೩೫) ; ಅನೆಜೆಯಂ 
ನಟ್ಟವು ಬಾಣಾನಳಿ ನಟ್ಟಿಡೆಯೆ ತಮಗೆ ನೆಜನೆನೆ ಕೆಡೆದರ್‌ ಭೂವಳಯಕ್ಕೆ 
ವಿಯಚ್ಛರರ್‌  (ಸಂರಾಮಾ, ೯೬೭),  "ಕಡುನೆಳ' ಪರಾ. 
೨. ಗುಟ್ಟು ; ರಹಸ್ಯ : ಅಂತು ಪುಟ್ಟಿಡ ವಿಭಂಗಜ್ಞಾನದಿಂದ 
ಪಗತನರಕ ಲೋಕವೃತ್ತಾ ಂತರಾದಿಂಬಟಿಸಿಯ ಮನೋರೊರ್ವರ ನೆಅಂಗಳು 
ಮುನನ್ಯೋನ್ಯ ವೈರಕಾರಣಂಗಳುಮುನುಗ್ವಡಿಸುತ್ತು ೦ (ಅದಿಪು. ೫-೮೫ ವ); 
ಓರೊರ್ವರ ನೆಆಂಗಳುಮನನ್ಯೋನ್ಯಬದ್ಧ ವೈರಕಾರಣಂಗಳುಮಂ ಮೂದಲಿ 
ಸುತ್ತುಂ (ಸುಕುನೂ. ೧೧-೪೨೮). ೩. ಅಂತರಾಳ ; ಮರ್ಮ : ಕಥಾ 
ಕಥನನಿನ್ನೋದದಿನಿರ್ದನರ ಮನಮನಜಿಂದು ನುಡಿವ ನುಡಿಗಂ . . . 
ಇಂಬಲದು ಸೇವಿಸುವ ಸೇನೆಗಂ ನೆಜನಜಾದು. ಪಾಡುವ ಪಾಟಿಕೃಂ 
ಪೊಟ್ಟಿ ಅಂದು ಸಾರ್ವ ಸಾರ್ಕೆಗಂ ಮನಂಬೆಚ್ಚು ಪತ್ತೆ ಪೊಯ್ಯಂತಾಗಿಕೆ. 


(ಶಾಂತಿಪು. ೩-೫೯5)... ೪. ಮರ್ಮಾಘಾತದಿಂದ ಉಂಟಾದ 
ನೋವು; ಮರ್ಮೊದ್ಭಾಟನದಿಂದ ಉಂಟಾದ ವೇದನೆ: 
` ಭೀನುಸೇನಂ  ಕೌರನನಿದಿರ್ಗನಂದು ಸೆಳನನುಂಟುಮಾಡಿ 


ಮೂದಲಿಸಿ ನುಡಿಯೆ ದುರ್ಯೋಧನನತಿ ಕ್ರೋ ಧಾನಲನಾಗಿ (ಗದಾಯು. 
೬-೩೧5). ನೆರೈ; ೧. ಎತ್ತ ತಿರುಗಲುಮಿಲ್ಲಡೆನ್ಮೋರ್‌ ಬೀರು 
ಗಲ್ಲಳ್‌, ಬಿಲ್ಲ ತಿರುನಿಂದ ಜೀನಮನುಣಲ್‌ ಬರ್ಬ ಳೋಲ್ಲಳ್‌, ನೆರ 
ಸಿರಿಯೆ, ತೊಪ್ಪ ತೊಪ್ಪನೆ ಕುಪ್ಪೆ ಯೊಟ್ಟ ದರ್‌ (ನಾರಸಿ. ೧೮-೪೦೨). 
ನೆಜಿನೆತ್ತು -ಮರ್ಮೊದ್ಭಾಟನ ಮಾಡು : ಸೆಜನೆತ್ತಿ ಬೈವ 

ಪುರುಡಿಪ ಜಜುಚುವ ಪಿರಿದಲಸೆ ಕೂಡ ಲಟಲಟಸುವ ಮೇಲ್ಪರಿಯದೆ. 
ಸೋಂಕುವ ಕೂರಡೊಡೆಅಗುವ ವಿಟಿನೆಗ್ಗನಲ್ತೆ 
ನೊಂದು ನುಡಿದ ತಾಯ ನುಡಿಯೆ ತಮ್ಮ ಪರಾಭನಮನಲಂಯೆ ಕೆಆಕಿಯೆ 
ನೆಜನೆತ್ತಿ ಮೂದಲಿಸಿದಂತಾಗಿ (ಸುಕುಮಾ, ೨-೩೬ ನ) ; ಪಲತೆಜದಿ ಸೆಜನೆತ್ತಿ 
ನುಡಿಯೆ 'ದಶಮಂಖಂ ಮುಳಿದು ಪಲವಂ ಗಟಿಪಲೀಯದೀತನಂ : , 
ಪೊಜಮಡಿಸಿ ಕಳೆಯಿಮೆನೆ (ಸಂರಾಮಾ, ೧೧-೧೪೦ನ). 
[ದೇ.॥ ತಮಿ. ನಿಜ; ತುಳು. ನೆರವು ; ನಿರವು; 
ಗೊಂಡಿ. ನರವ] 

ನೆಜ್ಜ "ನೆಜಕ್ಕಿ' ನೋ. 

ಓನೆಜಿಂತೆ "ನೆಜಕೆ' ನೋ, 

ನೆಣಗೊಳ್‌ (ಕ್ರಿ). ೧. ಮರ್ಮವನ್ನು ಭೇದಿಸು : ಶಿತಾಸ್ತ್ರಂಗಳಿಂ 
ದ್ವಿಜನ್ಮನ ನೊಸಲಂ ನೆಣಗೊಳ್ಳಿನಮೆಚ್ಛೊಡೆ (ಸಂಸಭಾ. ೧೨-೭೪), 
೨. (ಮನಸ್ಸನ್ನು) ಸೂರೆಗೊಳ್ಳು ; ಅಂತರಂಗವನ್ನು ಹೊಗು ; 
ಆಕರ್ಷಿಸು : ಗೀತಾರಾನದಿಂಸಿನ್ನೆಆಕಯೆ ನೇಂಗೊಳರ್ಲ ರಕ್ತ ಕಂಠೀಜನಂ 
ಬಂದಿರೆ ವಂದಿವ್ರಾ ತಮೆತ್ತಂ ಬಗೆಗೊಳಲಿರೆ ಚೆಲ್ವಾ ದುದಾಸ್ಮ್ಯಾನರಂಗಂ 
(ಆದಿಪು, ೨-೩), . ೧, ಖಿ: ಸ್ಮರಶರಮುಂ ತದೀಯ ಮೃದುಗೇಯ 
ಮುಮುರ್ಚಿದ ಪುಣ್ಣ ನೊಕ್ಕ ನೆತ್ತರನಅಸಲೈ ವೇಡ ನೆಜಗೊಂಡುದನುಣ್ಮುವ 
ಕಣ್ಣ ನೀರಿನ೦ಕುರಿಸಿದ ಮೆಯ್ಯ ರೋಮದೊದನಿಂದುಪಲಕ್ಷಿಸೆ ಬರ್ಪುದಿಲ್ಲ 
ಬರ್ಬರೆಯ ಕಿರಾತೆಯೊಟ್ಟಿಜೆಗೆ ಕಿನ್ನರರೊಟ್ಟಿ ಜೆಯಂಂ ತೆರಟಕ್ಕಿ ಯಂ 
(ಶಾಂತಿಪು, ೨-೨೨). [ನೆಣ ಕೊಳ್‌] 

ನೆಅತೆ, ನೆರತೆ, ನೆಅಂತೆ (ನಾ). ೧. ಏಳಿಗೆ; ಅಭಿವೃದ್ಧಿ : ಕೊಂತೆ 
ನೆಅತೆ ಕಂದು ಕಲೆ ಸಸಿಯೊಳು . . . ಅಲ್ಲದೆ ಅಜಿಸಲಾ ನೆಲದೆಜಕಿಯ 
ನೊಳಿಲ್ಲ (ಸೊಬಸೋ, ೧-೬೧). ೨, ಹೆಚ್ಚಳ; ಆಧಿಕ್ಯ ; ಸಮೃದ್ಧಿ : 
ಕರುಣಸಾಗರ ಜಿನಮುನಿಗಳು ಶೋಧಿಸಿ ನೆಅತೆ ಮಾಡಿತಿದ್ದಿ ಕೊಳ್ಳಿ (ದ್ವಾ ದಶಾ, 
೧೨-೩೧) ; ಬಗೆಗೆ ಸರಿಯಾದರೆಯಂ ತನಗೀ ಮಗನ ಹೆಸರಲಿ ಕೊತೆ 


'ಮದತಿ. ೧೦-೪೮) ; 


ತೆಲು, ನೆಜನು ; 


VAIRARA 


ನೆಅತೆವಡೆ 


ನೆಜತೆಯದೇನು(ಸಿಭಾಗ. ೯-೧೮-೨೨), ೩. ಪೂರ್ಣತೆ; ಸಮಗ್ರತೆ ; 
ಭಕ್ತರ್ಗೆ ನೆಅತೆಯಿಂ ಕರುಣಮಂ ಕಜಕಿದು ಮಿಜುಪ ಮಜಕಿವಾವುಗಳ 
ತುಜುಗಲಿಂದೊಪ್ಪು ತಿಹ ಕರಿಗೊರಲ ಪಂಸಾವಿರೂಪಾಕ್ಷ ಸಲಹೆಮ್ಮನು 
(ಚೆಬಪು, ೨೪-೧). ೪. ಪೂರೈ ಸುವುದು ; ಪೂರ್ತಿಯಾಗುವುದು ; 
ಪೂರೈಕೆ: ಕರ್ಣನ ನೀರಸಟ್ಟ ದಲ್ಲಿ ನೆಜವಣಿಗೆಯನಂಟಾದಡೊಂದೇ 
ಕೊಳಿತೆಯಿದು ನಿಮ್ಮಿಂದ ಕಡೆಯಲಿ ನೆಅತೆಯ ಹುದಿನ್ನುತ್ತ ರೋತ್ತರಸಿದ್ಧಿ 
ಬಳಿಕೆಂದ (ಕುನ್ಯಾಕ. ೫-೧೬) ; ಇದಜಿ ಕೊಜಿತೆಯ ನೆಜತೆ ತನ್ನದು ವಿದಿತ 
ವೈದಿಕ ಲೌಕಿಕಕೆ ಜಗನದುಹದಂತಿರೆ ಚಿತ್ತಗೊಡಬೇಕೆಂದು ಕೈಮುಗಿದ 
(ತೊರರಾ. ೬-೫೩-೨೭). ನೆರತೆ: ೩. “ಪರಿಪೂರ್ಣತೆ; ಸಂಪೂರ್ಣತೆ; 
ಸಮಗ್ರತೆ; ಸಾಂಗತೆ; ಸಂಪೂರ್ಣ, ಸಮಗ್ರ, ಮಾಡುವುದು; ಪೂರ್ಣ 
ವಿಕಸನ ; ನಿರ್ದುಸ್ಟತೆ ; ಅನ್ಯೂನತೆ;ನೆರತೆ:; ತುಂಬಿಕೆ” ( Peroction- 
ಇಂಕಸಿ). 6 ನೇತಿಂತೆ: ೨, ಕೊಜಂತೆಯಿಲ್ಲದ ನೆಜಂತೆಯ ನಿನಾಸಂ ನಾನಾ 
ವಸ್ತುವಿನ ಕೋಶಂ . . . ಸಿಂಗರದ ಸಿರಿಯ ಪಿರಿಯರಮುನೆಯೊಳ್‌ 
ತ್ರೈ ಲೊಕ್ಳಚೂಡಾನುಣಿ ರಾಜಂ ಸಕಲೈಶ್ವರ್ಯಸಂಪದ್ಗಾ ರನಾಟೋಸ 
ಪ್ರತಾಪದಿಂದೊಪ್ಪು ತ್ರಿರ್ದನಂತರದೊಳ್‌ (ಹಮ್ಮಾರ. ೧-೬೬ ವ). 
[ನೆಣ *-ಇತ್ತೆ] 

ನೆಅತೆವಡೆ (ಕ್ರಿ). ಪೂರ್ಣತ್ವವನ್ನು ಹೊಂದು; ಪರಿಪೂರ್ಣವಾಗು; 
ಸಂಪೂರ್ಣತೆಯನ್ನು ಪಡೆ : ಸೌಂದರಪುರಾಣದೀ ಕೃತಿಯನವನಿಯೊ 
ಳಂದಚಂದಮಂ ಪಡೆನಂತೆ ಸಂಪೂರ್ಣವಾಗಿ ರಚಿಸೆಂದು . , . ಬೆಸಸಲು 
ಪೊಂದೇಗುಲಕ್ಕನರ್ಫ್ಯದ ಶೆತ್ನಕಳಶಮಂ ತಂದು ಸೇರಿಸುವಂತೆ ನೆಜತೆವಡೆ 
ದೊಪ್ಪೆ ಪೇಳ್ದಂ (ಸಾಂದಪು. ೧೯-೩೬) ; ಪುದಿದು ಕಂದಿನೊಳೊಂದಿ 
- ೬೬ ಮುನ್ನಾಡೆ ನಾಣ್ಣದೆ ನೆ[ಸಾತಾಂ. ಕೊ]ಅತೆವಡೆದವುರ್ದುಗಯ್ಯನಂ 
ಪೊಂದಾವರೆಯನಮಳಮಣಿಮುಕುರಮಂ ಪದವಿನಿಂದೇಳಿಪ್ಪ ಬಾಳಿಪ್ಪ 
ಜಾಳಿಪೊಂದದಟನಿಂದೇಳಿಸಿತು ಸುಪತಿಯಾ ವಿಂಜುಮಿನುಪ ವದನ 
(ಉದ್ಭದೇ. ೨-೫೫) [ನೆಅತೆ 4 ಪಡೆ] 

ನೆೊಪು'ನೆರಪ್ಲು ನೆರೆಪ್ಪು, ನೆಅಹು, ನೆಆಿಪು (ಕ್ರಿ). ೧. ಪೂರ್ತಿ 
ಗೊಳಿಸು ; ಪೂರ್ಣಮಾಡು ; ಪೂರೈಸು: ಆನರಸಿಯ ಬಯಕೆಯಂ 
ನೆಆಪುವೆಂ (ನಡ್ಡಾರಾ. ೧೮೬-೧೨) ; ಆಗಳ್‌' ವೃಕೋದರಂ ತನ್ನ ತಳೋ 
ದರಿಯೆ ಮುಖನುಂ ನೋಡಿ ನಿನ್ನೆನ್ನ ಪ್ರತಿಜ್ಞೆಯಂ ನೇಃಪುನಂ ಬಾಯೆಂದು 
ಕೆಲಡೊಳ್‌ ಕುಳ್ಳಿ ರಿಸಿ (ಸಂಸಭಾ. ೧೨-೧೫೨ ನ) ; ನೆಜಪಲ್‌' ಪೂಣೈಯನ 
ಮರರೊಳಿಅ ದುದದೇಗಣಿದಮಮರಹಿತನಚ್ಛ್ಯೂತ ನೀನಿಅಿಿ ದುದನುಚಿತವದ 
ರ್ಕಾನಜಂ ಪುವೆನೊಂದಮರಹಿತಮನೆನ್ನಭಿಮತಮಂ. (ಜಗವಿ, ೧೪-೨). 
೨. ಕೊನೆಗೊಳಿಸು ; ಮುಗಿಸು : ಪಗೆ ಸಾಲುವುದುಂ. ಕೊಲ್ಲೆಂ ಪಗೆ 
ಸಾಣಕಿದ ನಿನ್ನನಾರ ಮಣಯಂ. ಪೊಕ್ಕುಂ ಪಗೆಯಂ ನೆಅಪೆನೆ ನೆಜಪುವ 
ಬಗೆಯೊಳೆ ಪೊಳ್ಳಂ ಕಡಂಗಿ ಕರ್ಣನ ದೊಣೆಯೆಂ (ಸಂಪಭಾ, ೫-೧೦೦). 
೩. ತುಂಬಿಸು; ಭರ್ತಿ ಮಾಡು : ಅಟಿನೀವ್ರಾತನುಂ ಚೂರ್ಣಿಸುತ್ತಂ 
ನೆಜಪುತ್ತಂ ನಿನ್ನುಮಂ ನಿನ್ನುಮ ತೆಮರನೊಡರ್ಚುತ್ತ ಮಾತ್ಮೀಯ 
ಸೈನ್ಯೋತ್ಕರದಿಂದಂ ರಾಜವರ್ಗಂ ಬೆರಸಿರೆ ಪೊಜಮಟ್ಟಂ ಮಹೀಭೃನ್ಮ 
ಹೇಂದ್ರಂ (ಕಾದಂಪೂ. ೬೧೨) ; ಕರ್ಜಂಗಳಿಗಮಂಗಲ್ಪಧ್ವನಿಗಳಂ ನೆಜಪುವ 
ಬಲೆಯರ . . . ಆರಯು್ಯೂತ್ತ ಹೊಕ್ಕನಾ ಸುಡುಗಾಡನನನೀಶನು 
(ಹಚಕಾ. ೧೧-೪೧) ; ಅಣಕಿಯೆಯಾ ಸ್ಫೂಸ್‌ದೇವನೆಂತೊಯ್ದಿ ಪೌಸಿನಾ 
ಪಾಪಮನ ಬಿಡದೆ, ಮೊಗೆಮೊಗೆದು. ನೆಜಪಿದಪನಿನ್ನುಲದಿರ್ದ ನಮ್ಮಿರ್ವರಾ 
ಬಾಟಿಕೊಳ್‌್‌? (ಅಂತಿಗೊ. ೧-೩). ೪. ತಿಳಿಸು; ಹೇಳು: ಬಂದು 
ತುಂಬುರನಿದಂ ನಂಬಿಯಣ್ಣ ಗಳುಪೆ ಎಂದ ಮಾತಂ 'ಸೌಂದರನ ಕರ್ಣ 
ದೊಳ್‌'ನೆಅಪೆ (ನಂಬರ. ೧೩-೬೨). ೫. ಈಡೇರಿಸು ; ನೆರವೇರಿಸು; 
ಸಲ್ಲಿಸು : ಸಂಗರದೊಳ್‌ ಜೋಳದ ಪಾಟಕಿಯಂ ನೆಳಪಿದಂ ಗಂಡಂ ಫೆಅಂ 


೪೯೫೩ 


25 


40 


45 


ನೆಲಲ್‌ 


ಗಂಡನೇ (ಸಂಸಭಾ,೧೦-೪೩) ೬. ತೋರಿಸು; ಪ್ರಕಟಸಡಿಸು: 
ಅಜುವೆಸದೊಳ್ಳ ಂಟಿನೆಡಲಕಿ ಬಳೂರಟವಿನೊಳಂ  ತಲಸೆಂದು ಗಂಡು 
ತನ ಮನೆ ನೆಳಪದನಂ ಗಂಡನಲ್ಲನೆಂತುಂ ಷಂಡಂ (ಗದಾಯು, ೨-೨೪); 
ವಿದ್ಯೂತ್ವಭಂ ತಾನನರ” ನೆ ಪುಟ್ಟ ರ್ದುದನುರ್ನಿಯೊಳ” ನೆಜಪಲೆಂದಾ 
ಾರವಿದ್ಧ ೦ಗಳಂ ಮಿಜಿಗಲ್‌ ಚಿತ್ರಿಸಿಕೊಂಡು ಇ 1 ವನಭೂಜಸ್ಯಂಧ 
ದೊಳ್‌ ಕಟ್ಟದಂ (ಕುಸುನೂ. ೧೨-೧೦೯). ೩೭. (ಸೇಡನ್ನು) 
ತೀರಿಸು : ನಿನ್ನನೆ ನಚ್ಚಿ ನಿನ್ನರಲ ಬಾಣನುನರ್ಚಿಪ ಪುಸ್ಟ ಬಾಣನಂ 
ತನ್ನ ವಿಲಾಸದಿಂ ಸರಿಭನಕೈಡೆಮಾಡಿದನೆನ್ನ ನಲ್ಲನಾ ಬನ್ನಮನಾತನೊಳ್ಳಿ 
ಅಸಲಾಜದನಾಥೆಯೆನೆಂದಬಲ್ಲು ನೀನೆನ್ನ ಮನಕ್ಕೆ ಮಾಡುವುದೆ ಮಲ್ಲಿಗೆ 
ಕೆಮ್ಮನೆ ತೀವ್ರತಾಪಮಂ (ಮಲ್ಲಪು. ೩-೩೭). ನೆರಫಪ್ಲು: ೫. ಅರ 
ಸಂಚೆಯ ನುಡಿ ಕಿವಿಯೊಳ್ಸುರಿದಂತೆವೊಲಾಗಲವ್ಳು ತನೃಷ್ಟಿಯ ಬಗೆಯೊಳ್‌ 
ಹರುಸಂ ಮಿಗೆ ನುಡಿದನಿದಂ ನೆರಸಿದೊಡೆನಗಲ್ತೆ ನೀಂ ಪ್ರಿಯಂಕರನೆನುತಂ 
(ದಟ್ಟ, ೧-೧೩೧). ಸೆಳಹು: &. ಕಿವಿಯೊಳಗೆ ನೆಖಹುನಂತಿಕೆ. 
ಶೈನ ಸಂಚಾಕ್ಷರಿಯನುಪದೇಶಿಸಿ ವಿನೂತನ ಹರುಷದಲಿ ಹರಿಸಿದನು ನಿರ್ಮಳ 
ಮತ್ತೆ ನಿಜಸುತೆಯ (ಪ್ರಭುಲೀ- ೯-೪). ೪. ಅಂದು ಬಳಿಕಾ ಹದನ 
ನಾಗಳ್‌ ತಂದು ನೆಜಹಲು ಕೆಲರರಿ ಭರನಸದಿಂದ ಮೋಹಿನಿದೇವಿ ತನ್ನಯ 
ಮಗಳ ಮಂದಿರಕೆ ಬಂದು (ಪ್ರಭುಲೀ. ೫-೫೫). ನೆಅಕಿಪು: ೫. ಸ್ವಸ್ತಿ 
ರಕ್ಕಸನೊಬಮ್ಬಂ ಸಲ್ಲವಾಭರಣಂ ಶ್ರೀಮುರ್ತ್‌ ಪಾಳಿಗಜಸ್ಸಿ ಪೂಣ್ಣು 
ನೇಜಿ ಯಿ ಸತ್ತ ೦ ವೇಳೆವಡಿಯ ಅರಸಿಗನ: ಮಯ್ದುನ (ಮೈಆರಿ. ೧೯೩೯, 
೪೮-೨; 11ನೆಯ ಶತ). [ನೆಅಕ್ಕಿ--ಪ್ಪು/ತೆಲು. ನೆಆಪು, ನೆರಪು] 
ನೆಆಲ್‌ (ಕ್ರಿ). ೧. (ಬಲಹೀನವಾಗಿ) ಜೋಲು ; ನೇಲು: 
“ಸೆಟಲ್‌ ನಿಶ್ಚೈೆ ಷಾ ನಲಂಬನೇ (ದೊಣ್ಣೆ ಮೊದಲಾದುವುಗಳ ಸ್ಥಿರವಾದ 
ಆಧಾರ)” (ಶನುಧಾ) ; “ಸೆಕಲೆಂದುಂ, ಎಬಿಲೆಂದುಂ ನೇಲ್ವುದು? 
(ಕಶಸಾ ೭೨-೬೩೯); ಎಣಂಕೆ ನೆಅಲ್ಜಿರೆ ಕಂಠನಾಳಮಂ ನೀಡಿ ವಿಯಂತ್ತ 
ಲಕ್ಕೊಗೆದು ಕಾರಮುಗಿಲ್ವನಿಯಂ ಮನಂ ಕುಳಿರ್ಕೊೋಡುವಿನಂ ಕರ್ದುಂಕಿ 
ನಲಿವಾಜಿದುವಾಣಸಿದುವಂದು ಚಾತಕಂ  (ಸಂರಾಮಾ, ೭-೧೪೭); 
ನಡೆಕೋಲ್ವರಮಂದಂಬುರದೆಡೆಯಂ ಪುಣ್ಗೂರ್ತು ಕಾಳನಟ್ಟಿದ ಕೊಪ್ಪಂ 
ಪಿಡಿದು ನೆಆಲ್ಬರ್ಕಸುತಂ ಗಿಡಿಗಂ ಪೊರೆ ನೊಂದ ಭುಜಗನಿರ್ಪಂತಿರ್ದಂ 
(ಕಾವ್ಯಾನ, ೩೦೮), ೨. ಒರಗು; ನೆಮ್ಮು : ಚತ್ತದೊಳ್‌ ಕೀಲಿಸೆ 
ಕಾವನಂಬವಣ ಬಿಣ್ಬಿ ನೊಳೊಯ್ಯನೆ ಜೋಲ್ಡವೋಲೆ ತಾಂಬೂಲಕರಂಕ 
ವಾಹಿನಿಯ ಮೇಲೆ ನೆಅಲ್ವಿರೆ. ಬಾಲಲೀಲೆಯಿಂ (ಸಂಪಭಾ. ೪-೪೩) ; 
ಆಂಗಜಶರಾಹತಿ ಪೊರ್ದದ ದೇಶಮುಳ್ಳೊ ಡಂತಲ್ಲಿಯೆ ಮಾಟಕ್ಕಿ ಮಜ್ಜನ 
ನಮಂ ಬಿದಿಯೆಂದು ರಥಾಂಗಕಾಂತೆ ಹೃ ಜ್ವಲ್ಲಭನಿಪ್ರಯುಕ್ತೆ ಬಗೆಗೆಟ್ಟು 
ಸೆಅಲ್ಲುದು ಪದ್ಮಸತ್ರದೊಳ್‌ (ಚಂದ್ರಫು.೮-೭) ; ನಳಿನದಳಂಗಳೊಳ್‌ 
ನೆಜಿಲ್ಮು ಬಿರ ಯಂಸುವ ಜಕ್ಕ ವಕ್ಕಿಗಳಮದನಾನಲಜ್ಯಾಲೆಗೆ ಜೌವನನುನೊಡರಿ 
ಸಿಯುಂ , , , ಸಾಯಂತನಸಮಯಸಮಿಸಾರಣಂ ತೀಡುತ್ತು ವಿರ್ಪಾಗಳ್‌ 
(ಕುಸುಮಾ, ೪-೨೯ ವ); ಪುಳಿಂದಸ”ಂದರಿಯರ ಗೀತನಾದಮುಮನಾಲಿಸಿ 
ಸೋಲ್ತು ನೆಣಲ್ಲೋಂಲ್ಲು ಸುಂದರಗಿರಿಕಂದರೋದರದೊಳಿರ್ದುದದೊಂದು 
ಮದಾಂಧ ಸಿಂಧುರಂ (ಸೂಕ್ತಿ ಸು. ೩-೫೨). &. ಶಿಶ್ಚೇಷ್ಟಿತವಾಗು ; 
ಸ್ತಂಭಿತವಾಗು: ಇಡಿದಿರೆ ರೋನುಕೂಪದೊಳಗುರ್ಚಿದ[ಸಾಲ ಸರಲ್ಗಳುಂ 
ತೆಜಂಬಿಡಿದಿರೆ ಬೆಟ್ಟು ನೋ]ರ್ಗುಡಿಸಿದಂತೆ ನೆಃಲ್ಲಿರೆ. . . ಬಿಟ್ಬದೇನೆಸೆ. 
ದನೋ ಶರಶಯೈೆಯೊಳಂದು ಸಿಂಧುಜಂ (ಪಂಸಭಾ. ೧೩-೬೨); ನೆಲ 
ದೊಳ್‌ ಬಿಟ್ನಡಗಿಂಡೆಯಾಗೆ ನೆಅನಂ ನಟ್ಟು ರ್ಚಿದುಗ್ರಾಯಂಧಾನಲಿ 
ಯಿಂದುರ್ನಿಸುನಿಂದ್ರಜಾಲಿಗನವೋಲ್‌ ಜೋಲ್ಡುಂ ನೆಣಲ್ಲುಂ ಸಮಾ 
ಕುಲಿತರ್‌ ಮೋಹಿಸಿ ಮುಚ್ಚೆ ನೋಗೆ ಪರಿತಂದುತ್ತ ಪ್ರಲೋಹದ್ರನಂ 
ಜಲಮೆಂದಲ್ಲಿಯ ನಾರಕರ್‌ ತಳಿವುದುಂ ತಾತ್ಕಾಲಿಕರ್‌ ನಾರಕರ್‌ 


ನೆಅವಟ್ಟಿ 


(ಶಾಂತಿಪು. ೭-೮೯). ೪. ತದೇಕಚಿತ್ತದಿಂದಿರು; ತನ್ಮಯವಾಗಿರು : 
ಸಗ್ಗದ, ಪೊಸದೇಸಿಯೋಳಿಗಳನೊರ್ವಳೊಜಲ್ಹು ನೆಜಲ್ಹು ಪಾಡಿದಳ್‌ 
(ಪಂಸಭಾ. ೭-೯೦). 

ನೆಣವಟ್ಟಿ (ನಾ). ಒಂದು ಬಗೆಯ ರೇಷ್ಮೆವಸ್ತ್ರ: ನಾಗನಟ್ಟಿ 
ಮಾಣಿಕನಟ್ಟಿ . . . ನೆಜನಟ್ಟಿ , , . ಎಳೆಹೂನಂ ಮೊದಲಾದ ನಾನಾ 
ವಸ್ತ್ರಂಗಳಂ ಕುಡುವ ಪದ್ಮನಿಧಿಯಂ (ಶಾಸ್ತ್ರಟೀ, ೧೯-೬). 

[ನೆಜ? 4+ ಪಟ್ಟೈ./ತೆಲು. ನೇ೫ಪಟ್ಟು] 

ಸೆಅವಣಿಗೆ, ನೆರವಣಿಗೆ, ನೆಅವಳಿಗೆ, ನೆಜವಣಿಗೆ, ನೆಜಕೆವಳಿಗೆ (ನಾ). 
೧. ಪೂರ್ತಿಯಾಗಿರುವಿಕೆ ; ಸಂಪೂರ್ಣತೆ ; ಸಮಗ್ರತೆ: ಆಚಾರದ 
ಓದಿನ ನೆಜವಣಿಗೆ ಬ್ರಹ್ಮನರ್ಚಸಮೆಂಬುದು (ಹಲಾಯು. ೬೬-೨೪೩); 
ಸಮ್ಯುಗ್ಧರ್ಶನಜ್ಞಾನಚಾರಿತ್ರ೦ಗಳ ನೆಲನಣಿಗೆಯಂ ಪಡೆದ ನಂತರ 
'ಚತುಷ್ಪಯಸ್ವರೂಪದಿಂ ಪರಿಣನಿಂಸಲೈ ಯೋಗ್ಯರಪ್ಪ ಜೀವಂಗಳು ಭವ್ಯರು 
(ಶಾಸ್ತ್ರಟೀ. ೧೨೨-೩) ; ಅವನು ದಿನದಿನದೊಳಣುವಣುಮಾತ್ರವನು 
ಬೆಳೆದು ಧರೆಯ ತುಂಬಲು ತನ್ನ ಸತ್ವದ ನೆಅವಣಿಗೆಗೈದಿಸದೆ. ನಾನಾ 
ತೆಲಿದೊಳಾಯಸಗೊಳ್ಳ ನೇ (ಕುನ್ಯಾಅ. ೮-೨೨); ಪರಮುಮಂಗಳಕೆ 
ಪಾರ್ವತಿ ಸೌಭಾಗ್ಯದ ನೆಅವಣಿಗೆಗೆ ಸಿರಿದೇವಿ ವರವಿದ್ಯಾಕಲಾಪ್ಪ್ರಢಿಗೆ 
ಶಾರದೆ ಸರಿನಿಗಿಲೆನಿಸಿ ರಾಚಿಪರು (ಕಂನವಿ. ೨೪-೪). ೨. ಶಕ್ತಿ; 
ಬಲ; ತ್ರಾಣ: “ನೆಣವಣಿಗೆಯದಾಳ್ತ ನೌ (ಚತುಸಿ. ೧೭೨); ಹೆಜೀಯ 
ದರ್ಜುನನಿಂದ ಭೀಮನ ನೆಳವಣಿಗೆ ನೋಯಿಸದು . . .' ಇಜಿಂವಡಾ 
ಮಾದ್ರೇಶನನು ನೆಳಕಿ ಮುಜಿಕಿವಡೆಯು ನಿನಗಹುದು (ಕುವ್ಯಾಶೆ. ೧-೩೧) ; 
ತೆಅನನಜಿಕಿದು ನುಡಿಗೆ ನುಡಿಯನೀವ ಬಿನ್ನಣ ಬಿಜುಬಿನವನನೊಲಿಸು 
ವೋಜೆ ಹಜಕಿಯದುದನೆ ಹಸನುಗೆಯ್ವ ನೆಜವಣಿಗೆಯವಳೆ ಮೃಗಾಕ್ಷಿ 
ಕೇಳ ಮಧ್ಯಮೆ (ಜನನ. ೫-೧೦) ; ಅದ್ಭು ತದ ರಣ ನೆಲವಣಿಗೆಯುಳ್ಳ 
ನರೊ ರಾವಣಿ ರಾಘವಾನುಜರು (ತೊರರಾ. ೬-೪೪-೩೧). ೩. ತುಂಬು 
ವಿಕೆ; ನಿರ್ಭರತೆ : ಸಂಂಯನಿಟ್ಟಿ ಳವಳಿಕೆ ರೇಖೆಯ ನಿಜಂಗೆ ಬಣ್ಣದ 
ಜಾತಿ ಭಾವದ ನೆಐವಣಿಗೆಯಿಂ ಬಲಿದ ನಿಪುಣತೆ ಕಣ್ಣೆ ಸೊಗಯಿ ಸಲು 
(ಕುಮುರಾ. .೩-೫೧). ೪.. ಪೂರ್ಣವಾದ ಸಿದ್ಧತೆ: ಸಂಪೂರ್ಣ 
ವಾದ ತಯಾರಿ: ೆಲ[ನಾಕಾಂ. ಆಕಿ]ವಣಿಗೆಯೊಳು ನಿಂದು 
ತೊಟ್ಟಿ ನು ನರ ಮಹಾಶರನ (ಕುವ್ಯಾವಿ. ೮-೫೯) ; ಮಲಕಿದನಾ ಹರಿ 
ಚರಣಚಿಂತೆಯ ತೆಅನ ತತ್ಪೂ ಜಾವಿಧಾನದ ನೆಅವಣಿಗೆ ನೆಣಕಿ ಬೀಳು 
ಕೊಂಡುದು ನೃಪತಿಗಾಕ್ಷಣಕೆ (ಸಿಭಾಗ. ೫-೫-೨೫). ೫. ಕೌಶಲ; 
ಚಾತುರ್ಯ : ಮೆಲಕಿವನೇ ರಘುನಾಥನಿದಿರಿನಲಿಅಕಿತಕಾಣನ ಚಾಪ 
ವಿದ್ಯೆಯ ನೆಅವಣಿಗೆ (ತೊರರಾ. ೬-೪೭-೨೬), ಹಿ. ಪೂರ್ತಿಮಾಡು 
ವುದು; ಮುಕ್ತಾಯ: ಸ್ನಾನಾದಿ ನಿತ್ಯಕರ್ಮಾನುಸ್ಮಾ ನ ತಿರುವಾ 
ರಾಧನಂಗಳಂ ನೆಚಿನಣಿಗೆಗೊಳಿಸಿ (ಚಿಕನಂ. ೭೩-೪). ೩, ಹೆಚ್ಚಳ; 
ಆಧಿಕ್ಯ : ಘಾಯದ ನೆಃ[ಸಾಣಾಂ. ಜಂ]ವಣಿಗೆಯಲಿ ನೆಗ್ಗಿ ಮುಗ್ಗಿದ 
ಕುದುರೆ ಕಾಲಾಳ ಅಅಕಿಯೆನಭಿನರ್ಣಿಸಲು (ಕುನ್ಯಾಕ. ೧೫-೨೫); 
ತೊಣಕಿದು ನಿಜಸಿತೃ ಮಾತೃಬಾಂಧವರಣಕಿಕೆಯನು ಸತಿಸುತರ ಹಿತವರ 
ನೆಣವಣಿಗೆಯಾಸೆಯನು ಮೇಣಿಹಪರದ ಸೌಖ್ಯನನು (ಸಿಭಾಗ. ೩-೧೩-೧೧); 
ಸಡವಣ್ನಜ . . . ಗೋವೆ ನೆಜನಣಿಗೆ ಗೆದಿದು ಗೋನೆನಲಂಬೆನೆನುತ್ತಿ 
(ಬೊಂಕರಾ. ಬಾದಾಮಿ. ೧೯೧೯; 1). ನೆರವಣಿಗೆ: 
೧. ಕಾಲೂರ ಕೇಡುಗಳ್‌ ಬಿಗಿದೊಂದನಿಸ್ನೊಂದು ಮೇಲಾಟಿದಿಂದಹುದು 
ಹೊಳಲ ನೆರವಣಿಗೆ (ಕಾಲೂರ. ೧೦೧-೨೦೪). ೪. ಬಾಳ್ಕೆಯಂ ಬಿಡ 
ದಳೆದು ಸರಿಯುಗುಂ ಮರೆತೂಗು ಪೋಳ್ವ ಪಗಲಾಣ್ಮಂಗೆ ಅಣಿಯೆ 
ನೆರವಣಿಗೆ. (ಕಾಲೂರ, ೬೬-೧೧೫). ೮. ಉಪಾಯ; ಸಂಚು; 
ಹಂಚಿಕೆ : ಕರದ ಚಕ್ರಕೆ ಗಯನನೊಪ್ಪಿಸಿ ಹರಣನುಂ ಬಳಿಕುಳುಹಿ 


೧೯೨೯, 


೪೯೫೪ 


5 


46 


ನೆಣವು, 


ಕೊಂಬೀ ನೆರವಣಿಗೆ ಲೇಸೆನುತ ನುಡಿದನು ಮುಂಳಿದು ಮಂರನೈರಿ 

(ಕೋಗಯ. ೨೭-೧೭).  ನೆಳವಳಿಗೆ: ೭. ಪ್ರನಿದಿತನಿದಂಗಾ 

ಪ್ರ ನಾದದೋಸದಿ ಬಂದ ನೆನವನೇ ನೆಅವಳಿಗೆ ಮಾಡಿ ಮುಂಗೋಪದಿಂ 

ವಿನಿಧೋಪಸರ್ಗಮಂ ಮಾಡಿಸಿದ ದುಷ್ಕರ್ಮ ನಾನಲಾ (ಸನ್ಕುಕಾ. 

ನೆಂಕೆವಣಿಗೆ ; ೧.' “ಆಭೋಗಃ, ಪರಿಪೂರ್ಣತಾ - ಈ 
೨ ಸೆಖೆ ಪಂಠಾಂ, ಅ]ವಣಿಗೆ? (ಹಲಾಯೂ. ೧೨೪-೭೦) ; ಸಂಸ್ಕೃತಮಂ 
ಮಣಕಿಗೊಳ್ಳದೆ. ನೆಂಕೆ ವಣಿಗೆ[ ಪಾಳಾಂ. ನೆಜಕಿ ನಣಿ]ಯಿಂದಚ್ಚ ಗನ್ನಡಮಂ 
ಪೇಟ್ವಿರ್ಗೀಯಪಭ್ರಂಶಪದನುುಂ ಇದಜ ಸಮಾಸನುಂ ತತ್ಸಮದ 
ಸಮಾಸಮಂಂ ಕಯ್ವೊಕ್ಕ ನಿಧಾನವಿಂದಜಕೊಡನೆ. ಕನ್ನಡದ ದೇಶೀಯ 
ಪದಮುಂ ಸಮಾಸಿಸಲಪ್ಪು ದು (ಶನುದ.೨೯೯ ವೃತ್ತಿ). ೨. ಬಳಿಕೀತನಾತನ 
ನೆಅಕೆ ವಣಿಗೆ ಲೇಸೆನುತ ತುಳುಕಿದನಂಬಿನಂಬುಧಿಯ (ಕುನ್ಶಾದ್ರ್ರೋ. 
೧೦-೧೨). ೩. ಮಜಕಿಯಲಣಅಂವೆನೆ ನಿಮ್ಮ ನೇಹದ ನೆಜ್‌[ನಾಂಂ. ಅ] 
ವಣಿಗೆಯನು ಕೋಟ ಕಲ್ಪಾ ೦ತರಕೆ (ಸಿಭಾಗ, ೧೦-೪೪-೨೭) ; ಧೈರ್ಯದ 
ನೆಅಕಿವಣಿಗೆಯಿಂಂ . , . ಚಾರುದತ್ತನು ನಡೆದನೊಲವಿನಲಿ (ಸಾಳ್ವಭಾ, 
೧೭-೩೯). ೮. ಕಪಟದ ನೆಂಕಿ ವಣಿಗೆಗಳನಅಯರಿಂದ್ರ ದ್ರೋಣ ಶಂಕರರು 
(ಕುನ್ಯಾಜ್ರೋ. ೪೧-೧೨); ನೆಳಕಿವಳಿಗೆ: ೯. ಔಚತ್ಯ; ಸರಿಯಾದ 
ರೀತಿ: ಪುತ್ರೇ ಮೊಣಕಿಯಿಟ್ಟಿ ವರ ಕಾಯದ ತುಳಿಲಾಳ್ಗದು 
ನೆಲಕಿವಳಿಗೆಯೆ ಲೋಕವಲಯೆ (ಶ್ರೀಪಾಲ. ೮-೬೮). 

[ನಕಕ - ಪಣಿಗೆ. /ತೆಲು. ನೆಜನಣಿ, ನೆಜನಡಿ] 

ನೆಅವಣಿಗೆಗುಂದು (ಕ್ರಿ). ಶಕ್ತಿಗುಂದು; ಬಲಹೀನವಾಗು: 
ನೆಅವಣಿಗೆ[ಸಾಠಾಂ. ನೆಅಕಿವಣೆಗೆ]ಗಂಂದಿತ್ತು ಬಲ ಕೈಮಲಕಿದರದಟರು 
ಬಿರುದ ಭಟರಿಗೆ ಬೆಜಿಗು ಬಲಿದುದು (ಕುನ್ಯಾಭೀ. ೭-೭). 

[ನೆಜನಣಿಗೆ-- ಕುಂದು] 

ನೆಅವಳಿಗೆ "ನೆಅವಣಿಗೆ' ನೋ. 

ನೆಅವಿ (ನಾ). ೧. ಮುಕ್ತಾಯ; ಮುಗಿಯುವಿಕೆ: ಮತ್ತಂ 
[ನೋಂಪಿಯ] ಪ್ರಾರಂಭದೊಳಂ ನೆಆನಿಯೊಳಂ  ಮಂದರದಂತೆ 
ಧೈರ್ಯಂಬೆರಸು » » * ನೋಂಪುಡೆಂದು ಪೇಟ್ವುದುಂ (ಧರ್ಮಾಮೃ 
೧-೧೩೫) ; ಭವಪರ್ಯಾಯಪರಿಭ್ರಮಣದಿಂ ಬಂದು ಪುಟ್ಟುತ್ತುಂ 
ಕಡೆಯೊಳುತ್ಯ ಸ್ಟಾ ಯುಿಸ್ಕಮನೆಯ್ದೆ ನೇಃಕಯಿಸುವ ನೆಅನಿ ಭವಸರಿವರ್ತನ 
ಮೆಂಬುದು (ಸುಕುಮಾ. ೬-೬ನ). ೨. ಸಮಗ್ರತೆ: ಅಸರ್ಯಾಸ್ತಿ 
ನಾಮಂ ತಂತಮ್ಮ ಪರ್ಯಾಸ್ತಿಗಳ ನೆಅವಿಯನಾಗಲೀಯದು (ಪಸಾರ. 
೧೭). [ನೆಜಕಿ-- - ನಿ] 

ಸೆಳವು, ನೆರವು (ನಾ). ೧. ಸಂಪೂರ್ಣತೆ ; ಪೂರ್ಣತ್ವ ; 
ಸಮಗ್ರತೆ : ಮುಂಣಂಕದ ಮುಂಗುಡಿ ಸೊಬಗಿನ ನೆಜವು . . . ತಲೆ 
ದೋಊದುದು ಜಗಮೆಣಗುನಿನಮನಳ್ಳೆ ಮದನನಾಳೈಯ ಹರೆಯಂ 
(ನರ್ಧಪ, ೯-೨೭); , ಈ ನೆ[ನಾರಾಂ. ತೆ]ಅನಿನೊಳೆಯ್ಲೆ ಕಂಡು 
ನಯಮಂಜಯ ಮಂಪ್ರಿಯನಂ ಪ್ರಧಾನರಾರಅಃಪುವರಿಂತಧೀಶಹಿತಮಂ 
ಮಿತಮಂ ಮತಮಂ ಮಹಾಮತೀ (ಜಗವಿ. ೧೫-೬೨); ಸೊಬಗಿನ 
ನೆಜವುಂ/ ರೂಪಿನ ಬೆಡಂಗುನಾ ಸತಿಗಧಿಕಂ (ಎಕ. ೪, ಚೆನ್ನರಾ. 
೨೪೩-೧೪ ;.1210), ೨. ಸನ್ನದ್ಧತೆ; ಸಜ್ಜು ]; ಸಿದ್ಧತೆ ; ಅಣಿ: 
ವೀರನಿದ್ಯಾಧರನಾಯಕರಂ ಬರಿಸಿ ನಾಳೆ ಕಾಳೆಗಂ ಚಮರಚಂಸಾಪುರಿಗೆ 
ಪೊಜನುಡುವ ನೆಜನಂ ನಿನಿರ್ಚುವುದೆಂದು ಸೇವಿಸಿ (ಶಾಂತೀಶ್ವ. 
೫-೨೦೪ ನ). ೩. ತಣಿವು; ತೃಪ್ತಿ: ಅಜಕಿವುಂ ನೆಆವುಂ ತನ್ನೊಳ್‌' 
ನೆಆಕಿ ದಂದ ದದಲಿಕೊಳೆಸಫುದಲ್ಲದೆ ಬಬಿಕಿಯಂ ಗುಣಕ ನೆಜದೆಡೆಯೊಳ್‌ 
ಮನ್ಮುಲಮಣುಗಿದೊಡಾ ನೆಲಿವುಮಲಕಿವುಮೇಂ. ಕೂಡುಗುಮೇ 
(ಅದಿಪು. ೩-೬೭). ನೆರವ್ಪು : "ನೆರನೇರು' ಸರಾ. 


೧೧-೭೯). 


ನೆವ್ರು 


[ನೆಖಿ | 4 -ವು. / ತನಿ. ನಿಜವು, ಸಿಜಿಕ್ಕಿವು ; ಮುಲ. 
ತೆಲು. ನೆಜವು, ನೆರವು] 

ನೆಣವ್ಲು "ನೆರ? ನೋ. 

ನೆಣಹು "ನೆಅಪು' ನೋ. 

ನೆಜಂ, (ಕ್ರಿ). ನೇತು ಬಿಡು: ಶಕುಂತಪಾಳಿಕೆಯರ್‌ ಸೊಳಿಗೆ 'ನಾಸ 
ಯಸ್ಸಿಗಳೊಳ್‌ ನೆ[ಸಾಠ20, ನಿಆ೨]ಅ೨ದ ಸೊನ್ನ ಪಂಜರದ ಪುಗಿಲ್ಗಳಿಂ 
ಜಾಳಿಸಿ ಸೊಕ್ಕು ದೀಹದ ಚಕೋರಿಕೆಗಳಟ್ಕಆಂ ಮುಂಕ್ಕುಟಃಪ 
ಮುಂಂಡಾಡುವ ಕರ್ದುಂಕುವೊದೆನ ಚೆಲ್ಲಕೆ ಮೈ ಸಾರ್ಚಿಯಂಂ (ಚಂದ್ರಪು, 
೪-೪೩ ನ), "ನೆಜಿಲ್‌' ಸರಾ, 

[ದೇ. ॥ ತನಿ. ನಾಯ್ಕ ; ಮಲ. ನೇಣು ; ಕೊಡ. 'ನೆರ್‌] 

ನೆಣ "ನಿಲ್ಲಾ' ನೋ. 

ನೆಣಂಗೆ "ನಿಆಾಗೆ' ನೋ. 

ಸೆಣಂತ್ಲೊಲಕಿ (ನಾ). ಒಂದು ನದಿಯ ಹೆಸರು: ಪಶ್ಚಿಮಸ್ಕಾನ್‌ 
ದಿಶಿ ನೆಳಾತ್ತೊಟಕಿ (ನೈ ಅಂ. ೧೯೨೪, ೮೦-೯೮; 799). [2+ ತೊಜಕ್ಕಿ] 

ನೆಲಂಲ್ಲಾಲ್‌ (ನಾ). ಒಂದು ಕಾಲುವೆಯ ಹೆಸರು (0: 
ತಸ್ಫ ಸೀಮಾನ್ತರಂ ಪೂರ್ವ್ಯಸ್ಯಾನ್ಥಿಶಿ ತುಟ್ಗೂಲ್ಲಾಲೆ ಎ ಆಸ್ಲೆ 
ಬನ್ನು ನೆಳಲ್ಲಾಲೆ ಅನ್ತ ಬನ್ನು ಕೊಣ್ಣಿ ದ್ವಗಾಲೆ . . . ತೊಜಕಿಯಂಳ್‌" 
ಕೂಡಿತ್ತು (ಮೈಆರಿ, ೧೯೩೬, ೫೩-೨೫; ಸು. 550). 

[ನಲ್‌ -- ಕಾರ್ಲ್‌] 

ನೆಣಂನಿಡಿ "ನಿಜಾವಿಡಿ ನೋ. 

ನೆಜಕ್ಕಿ, ನೆಕ್ಕೆ (ಕ್ರಿ). ೧. ಪೂರ್ಣವಾಗು; ಪೂರ್ತಿಯಾಗು : “ನಟ 
-ಸಮಗ್ರತ್ವೇ” (ಶಮಧಾ) ; ವನಿತಾಹೇತುವೆ ಕೇತುವಾಯ್ತು ನಿಮಗಂ 
ಗಾಂಧರ್ವರಿಂದಿಂದು ನಿಮ್ಮ ನಿಷೇಕಂ ನೆಜಕಿ ದತ್ತು ಸತ್ತಿರೆನುತುಂ... 
ನೀಚಕೀಚಕನಿಕಾಯಧ್ವಂಸನಂ ಮಾಡಿದಂ (ಪಂಸಭಾ. 8-೮೦); ನೂಲ 
ನಾಲ್ವತ್ತು ದಿನಸದಿಂ ನೆಜಕಿವ.. ಕರ್ಮಕ್ಷಪಣಮೆಂಬ ನೋಂಸಿಯಂ 
ನೋಂತು (ಚಾವುಂಪು. ೨೦); ಮಜಕಿಯದೆ ಮನೆಯೊಳಗಿರ್ದುದೆಲ್ಲವ ಜಗ 
ಡೆಳಕಿಯನ ಪೌತ್ರಗೆ ಸಾರ್ಚಿ ನೆಳ್‌ಯದ ಕಡಮೆಗೆ ತಮ್ಮ ಕಣ್ಮನನ 
ಕೈಸೆಜಕಿಗೊಟ್ಟಿ ರಡಭಿನೆಣ್ನು ಗಳು (ಮೋಹತ. ೧೯-೭೮), ತಿ. ವೃದ್ಧಿ 
ಯಾಗು ; ವಿಕಾಸಹೊಂದು : ಅಂತು ಭುವನಭವನಕ್ಕೆಲ್ಲಮಾಯಮಂ 
ಮಳವುಮಜಿಿಪುಮಣ್ಮುಂ ಪುಟ್ಟು ನಂತೆ ಪುಟ್ಟ ನವಯಔವನಂ ನೆಜಕಿಯೆ 
ನೆಜಕಿಯೆ (ಸಂಸಭಾ. ೧-೬೭ ಪ); ದಿನ್ಯನಸ್ತ್ರಭೂಷಣಮಣಿಮಾಳೆಗಳ್ನೈ 
ಅಕಿದು ತನ್ನೊಡವುಟ್ಟರೆ ಬೇಗನೇಗಮಾಕ್ಷಣಡೊಳೆ ಜವ್ವನಂ ನೆಣಿಯೆ 
ನೆಟ್ಟನೆ ತೊಟ್ಟನೆ ಬಂದು ಪುಟ್ಟ ದಂ (ಸುಕುಮಾ, ೯-೧೮); ಆ ಕುಮಾರ 
ರಂತೆ ಬಳೆದಶೇಸ ಕಳಾಕುಶಲತೆಯಿಂ ನನಯೌನನಡೊಳಂ ನೆಜಕಿದು 
(ನೇಮಿಪು. ೩-೩೦ ನ), ಚಂದ್ರಂ ನೆಟ್ಟನೆ ನೆಜಿಕೆದು ಬಿಂಬದಿಂ ಪೂರ್ಣನಾಗೆ 


ನಿಜವು ; 


ರಾಕಾಖ್ಯೆ ಪೌರ್ಣಾಮಾಸಿಯದಕ್ಕುಂ (ನಸ್ತುಕೋ. ೧೬೯). 
೩. ಚೆನ್ನಾಗಿ ಬಿಳೆ; ಪುಸ್ಟವಾಗು ; ಬಲಿತುಕೊಳ್ಳು : 
ಆ ಪಾವು ಪಾಲಂ ಕುಡಿದು, ಕೊರ್ಬಿ ನೆಅಕಿದಾಡುತ್ತು ಮಿರ್ದುದು 


(ಸಂಚತಂ, ೧೨೮-೧೯); ನೃಪನಾ ವಚನಮುಮಂ ನಂಬಿ ನೆಅಕಿದ 
ಪೊಲೆಯರ ಪೋಂತಂ ತರಿಸಿ ಇರಿಸಿದೊಡೆ, (ಯಶೋಚ, 
೨-೫೯); ಉರಿವ ಸಾಳ್ಗಿಚ್ಚಿನೊಳು ಸಿಲ್ಕಿದ ಗಣ ನೆಜಕಿಯ ದಂಚೆಯ 
ವೊಲಾದರು ಮಲಗೆಡಸಿದೆಳೆವುಲ್ಲಿಯಂತಕಟಿಕಟಿ ಡಿಸೆಗೆಟ್ಟು (ಸಾನಂಚ, 
೭-೪೨), ೪, ಪ್ರಾಯಕ್ಕೆ ಬರು ; ಖುತುಮತಿಯಾಗು : ನರ್ಯಾ, 
ಪತಿಂನರಾ-ಈ ೨ ಕುಡಲ್‌ ನೆಆಕಿದ ಕೂಸು (ಹಲಾಯು. ೭೯-೩೨೯) ; 
ಪರಮಬ್ರ ಹ್ಮಹೃ ದಯಸರಸಿರುಹೋದರದೊಳಗೊಗೆದಾತನ ಸಿರಿಮೊಗ 
ದೊಳು ಗರುವಿಕೆದಾಳಿ ಸೆಟಕಿದು ಕೈನಲ್ಯುಸತಿಗೆ ಸಹಚರಿಯಾಗಿ ಭರದಿಂ 
30 


೪೯೫೫ 


25 


30 


85 


40 


40 


ನೆಅಕೆ, 


ಭವ್ಯಭುಜಂಗರನವಳೊಳ್‌ ನೆಜಪುವ ಕೋನಿದೆ . , . ಮನ್ಮತಿಗೀವುದ್ದು 
ಮಾಂಗಲ್ಯವನು . (ಜಯಕಾ, ೧-೭), ೫, ಪ್ರಾಪ್ತವಯಸ್ಯನಾಗು ; 
ವಯಸ್ಸಿಗೆ ಬರು: ನಿನ್ನು ದಯಸನುಯಡೊಳಿನ್ನು ಗುರುರೂಪ ವಿಶ್ವ 
ಪತಿಯತಿನೇಷದಿಂ ಬಂದು . . . ನೀಂ ನೆಜಕಿಯೆ ತನ್ನೆಡೆಗೆ ಬರ್ಪುದೆಂ. 
ದಂದು ನಿರನಿಸಿದಂ (ಸದ್ಮರಾ, ೩-೧೦) ; ಮಕ್ಕಳ ಮಾಣಿಕ ಪ್ರದ್ಭುಮ್ನ್ನ 
[ನೆಜಕಿ]ದರೆ ಕಕ್ಕೈಸವಹುದೆಂಜಿನುತ ರಕ್ಕಸರುಗಳು ಮಾಯದೊಳುಯ್ದ ರು 
(ನೋಹತ, ೪-೯೧); ಕಿಣಯನ್ಮು ದೀಕ್ಷೆಗೆಯ್ದುವೆನೆನೆ ಭರತೇಶ 
ನಜಾಗೋಲನಾತ್ಮಜರಿನ್ನು ನೆಅಕೆನನ್ನ ದೀಕ್ಷೆಗೆಳಸಲಾಗದೆಂದು ಕಾಲ್ಲೆಜಗಿ 
ನಿಲ್ಲಿಸಿದನಾ ಚಕ್ರಿ, (ಭರಚ. ೫೩-೨). ೬. ಅಧಿಕವಾಗು ; ಹೇರಳ 
ನಾಗು; ಸಮೃದ್ಧ ವಾಗು; ಹೆಚ್ಚಾಗು : ನೆಜಕಿದಾದ ವ್ರ ತಶೀಲ. 
ನೋನ್ಟಿಗುಣದ್ದಿಂ ಸ್ವಾಧ್ಯಾಯಸವ್ಬು ತ್ತಿ ನಿ ಕಣಕ ಇಲ್ನಲ್ಪಸ 
ಧರ್ಮ,ದಾ ಸಸಿಮತಿಶ್ರೀಗನ್ಷಿಯರ , , . ಸ್ವರ್ಗ್ಗಾಲಯ ಕ್ಕೇಜಕಿದಾರ್‌ 
ನೆಆಿದಾತನ ಪುಣ್ಯನೆ ಕಣ್ಣೆಅಕಿದಂತಿರೆ 
ತೆಆಕಿ ದುವಾ ವಿಮಾನದ. ಪದಡಿಗಳ” (ಚಂದ್ರಘು.೪-೬೨). ನೇಆಿಯೆ 
ಪೆರ್ಚುಗೆಯಾಗೆ (ಶಮದ. ೩ ಟೀಕು). ಪಿ. ತುಂಬಿಕೊಳ್ಳು ; ಭರ್ತಿ 
ಯಾಗು; ತೀವು`: ಉಜ್ವಲಪಂಚರತ್ನ ಭಾಸ್ಟ ದಸದನಂಗಳಿಂ ನಟಕ 
ಮುದಂ ಸಮೆದಂ: ಪುರಮಂ ಪುರಂದರಂ (ಆದಿಪು.೬-೮೯) ; ತೀನಿದ 
ಪೊಕ್ಕರಣೆಗಳ ನೆಜಕಿದ ಕೆಜಕೆಗಳ ಸರೋವರಂಗಳ ಬೆಡಂಗಗುಂದಲೆಪುರದೊಳ್‌ 
(ಸುಕುಮಾ. ೯-೫೧). ಲೆ. (ಕಾಲ) ತೀರು; ಮುಗಿ; ಪೂರೈಸು : 
ನೆಜಕಿದುವು ಪನ್ನೆ ರಬ್ಬಿ ರಿಸಮುಗ್ರವಿರೋಧಿಜನಕ್ಕೆ ಮಿಟ್ಟು ಗಳ್‌ ನೆಅಕಿವ 
ವೊಲ್‌ (ಪಂಸಭಾ. ೮-೪೯); ನವಮಾಸಂ ನೆಜಕಿವುದುಮೆನ್ನ್ನ ಪೆಂಡತಿ 
ಗಂಡುಮಗನಂ ಫೆಜಿಲೊಡಂ (ಸಂಚತಂ.೧೮೭-೫); ನೆಜಕಿವುದಾರಾಯುಷ್ಯು 
ವಾರಿಂದಜಕಿತುಕೋ ಚಿತ್ರ್ರೈಭಿಯ ಮಾಯೆಯ ಮಣಕಿಯ ಜವನಿಕೆ 
ಯೇಕೆ ನೀನಿದಕಳುಕಬೇಡ :(ತೊರರಾ. ೨-೫-೧೬). ೯. ಸಿದ್ಧವಾಗು ; 
ತಯಾರಾಗು ; ಸನ್ನದ್ಧ ವಾಗು : ಕೊಂಕಿ ಪಣಾಯುತತ್ತಿ ರವಿಂದೆ. 
ಕೊಲಲೈ . ಮೊಕ್ಕಳಂ ನೆಜಕಿದುದಜಕಿಂದೆ. ಸಪ್ತ ಮುಖದಿಂದೆ . . . 
ಪೋಲ್ತು ದು ಮಹಾನದಿ ರುಂದ್ರಫಣೀಂದ್ರರಾಜನಂ (ಕಾವ್ಯಸಾ, ೭೪೭ 
ಶೂದ್ರಕ) ; ಅಬಕಿವಗೆಯ ಂ ಪಅತಪಡಿಸಲ್ಫೆ ಹಲಾಯಂಧ ನೆಜಕಿದಿರ್ದಪೆನೆ 
ನಗೆ ತೋಣಕಿ ಬಿಡು ಕೌರವನಂ (ಗದಾಯು. ೭-೬೧); ಮರೆ ಹುಲಿ... 
ಎಯ್ಯಮೃ ಗಂ ಕಡುಕೊರ್ಬಿ ಕಾನನಾಂತರದ ಕುಟೀರವಂ ಬೆಳೆದ ಕೆಯ್ದ 
ಳನಂತಿರಲೀಯವಂತನಂ ಫಿರಸನವೈದಿಸಲ್‌ ನೆಅಕಿವ ಬೇಂಟಿಗೆ ಕಾಲವಿದು 
(ನಳಚಂ. ೬೫). 6೦, : ಈಡೇರು; ನೇರನೇರು; ಸಿದ್ಧಿಸು: 
ಚಂದ್ರನಂ ನುಂಗೆಂದು ತೋಣದೊಡಾಕೆಯಂಂ ಕಂಡು ರಾಗಿಸಿಯಾ 
ಸೀರಂ ಕುಡಿದು ಬಯಕೆ ನೆಜಕೆದತ್ತು. (ನಡ್ಡಾ 09. ೧೮೬-೨೧) ; ನೆಅಕಿದ 
ತ್ರೈ ತ್ತಾನು ದಂಪತಿಯ ಬಯಕೆ ಸಂಪೂರ್ಣಮಾಯ್ತು ತ್ಸ ವಂ (ಆದಿಪು. 
೪-೪೮), ೧೧. ಸಾಕಾಗು ; ಸಾಲು: ಇದೆನ್ನ ಭುಜಾಸಿಗೆ ತೇದು 
ಪೂಸಲುೂಂ ನೆಅಕಿಯದು. (ಕಾನ್ಶಸಾ, ೪೧೧ ಶೂದ್ರಕ) ; ಪರಮನ -ನಿರತಿಶ 
ಯಾಂಗಸ್ವರೂಪಮಂ ನೆಳಿಿಯ ನೋಡಲಾನೆಡೆಗಂ ತನ್ನೆರಡುಂ ಕಣ್ಣಳ್‌ 
ನೆಲಕಿಯದೆ. ಸುರೇಂದ್ರನುಂ ಗಡ ಸಹಸ್ರಲೋ ಚನನಾದಂ (ಆದಿಪು. ೭-೧೦೭); 
ಸಿವಸ್ಮಾನಕ್ಕೈ ನಮಿನ್ನ ಕೊಟ್ಟಿ ಭೂಮಿ ನೆಅಕಿಯದೆನ್ನು ಮತ್ತ ಶಿಜದು 
ಭೂಮಿಯ , , . ಕೊಟ್ಟಿರ್‌ (ನಿಕ. 1೪, ಗುಂಡ್ಲು ಸೇ. ೮೩-೮; ಸು. 
995 7); ಎನ್ನೊರ್ವನೆರ್ಜೆ ಮರ್ದಿಂಗೆ ನೆಜಕಿಗುಂ ನೆಆಕಿಯದಿರ್ಕುಮುದ 
ನಜಕಿಯಲ್ಪಾ ರದು (ಸಂಚತಂ,೨೮೧-೪).೧೨, ತೃಪ್ತಿ ಸಡು ಕ ಸಂತೃಪ್ತಿ 
ಹೊಂದು: ಕನ್ನೆ ನಿಜಜೀನಿತನುಂಮಂ ತನ್ನುಮನಿರದಿತ್ತು ತೊಟ್ಟು. 
ತನನಂ ತಾಂ ಕೊಂಡುಂ ನೆಣಕಿಯಳ್‌ (ಕಾದಂಉ. ೧೧೪) ; ಭಜಿಸಿ 
ನೆಆಕಿಯರು ನಾರಡಾದ್ಯರು ನಿಜನನೀತನನೀತ ನಿನಗಾತ್ಮಜನೆ ಹೋಗೆಲೆ 


(ಎಕ. 11, ೭೬-೧; 700); 


ನೆಜಕ್ಕಿ 
ಮರುಳೆ ನೀನಾರೀತನಾರೆಂದ (ತೊರರಾ, ೧-೮-೩೬). ೧೩. ತೃಪ್ತಿ 
ಕೊಡು; ಸಂತೃಪ್ತಿಯನ್ನು ನೀಡು : ಆವಾಸ ನೆಜಕಿಯದು ಮಕ್ಕ 
ಳಿಲ್ಲದೆ ಭೂಪ ದಶರಥಗೆ (ಕೌಲ, ೧-೨೮). ೧೪, ಸಾಧ್ಯ ವಾಗು; 
ಶಕ್ತವಾಗು ; ಸಮರ್ಥವಾಗು : ಕಿಜದಜಕೊಳೆ ಸಿರಿದುಮರ್ಥಮ 
ನಟ೨ಪಲ್‌ ನೆಅಕವಾತನಾತನಿಂದಂ ನಿಪುಣಂ (ಕಮಿಖಾ. ೧-೧೫), ಮೃಗ 
ಪ್ರಜದೊಡ್ಡೇ 0 ಮೃ ಗರಾಜನಂ ಸೆಅಕಿವುಡೀ ತಾಂಗಲೈ (ಅನಿಪು. ೧೩-೫೭); 
ಇಂವ ಬೆಡಂಗನೊಳಿಅಸಿಯಲ್‌ ನೆಚಕಯ್ಯೈ ನಿನಗಣನೆ ಸಾಲ್ವೈಂ (ಗದಾಯು. 
೬-೩); ನಿಶ್ವಾನನಿಯಂ ಕೈಕೊಂಡು ತಾಳ್ನಲ್‌ ನೆಜಕಿವ ತನಯನಂ ಗರ್ಭ 
ದೊಳ್ತಾಳ್ಳಿದೈ (ನುಲ್ಲಿಪು. ೪-೯೨). ೧೫. ಯೋಗ್ಯ ನಾಗು ; ಉಚಿತ 
ವಾಗು; ಅರ್ಹವಾಗು: ಸೋಲ್ತು ಕಪ್ಪ ಮನಿತ್ತೊಡೆ ಕೈಕೊಳ್ಳುದುಂ; 
ಕಾವಲರ್ಗೆ ನೆಜಕಿಗುಂ (ಯಾನಾಕ್ವ. ೧೫-೧೭). ೧೬, ಕಾಣಿಸಿಕೊಳ್ಳು ; 
ಕಾಣು; ತೋರು :ಅಂದೊಮ್ಮೆ ವರಹಾವತಾರದಿ ನೇದ ಗೋವಿಂದ 
ತನ್ನಯ ಪೀತಾಂಬರವ ಕುಂದದೆ ಭೂಮಿಗೆ ಪೊದಿಸಿದೊಲಿರುವುದು 
ಗಂಧಶಾಲಿಯ ನನ ಕಳಿತು (ನೋಹತ, ೨-೫೨). ನೆರ್ಕೆ : ೪. ಕಾಡ 
ಸಬ್ಬಸಿಗೆ ಸಮೂಲ ಹಿರಿಮದ್ಮಿನ ಬೇರು ಸಹಾ ಒರಳಲ್ಲಿ ತಿರುಹಿ ರಸವ 
ಹಿಂಡಿಕೊಂಡು .:. . ದಿನ ಖಾರಿ ನೆರೆಯದ ಕನ್ನೆಯರು ಸೇವಿಸೆ ಯತು 
ವಹರು (ಸಕವೈ. ೧೨೫) ; ಮೈಸೂರುಶೀಮೆಯ ಜೈನರು. ತಮ್ಮ ಹೆಣ್ಣು 
ಮಕ್ಕಳು ನೆರಿದ ಬಳಿಕ ಅವರ ಲಗ್ನ ಮಾಡುವರು (ಕಭಾಗೆ. ೯೯). ೫. 
ನೆರೆದ ಮಗ-. ಹರೇಕ ಬಂದ ಮಗ (ಜಾನಕೋ. ೧೨). ಓ . ದಣಿಯ 
ಅಪ್ಪಣೆಗೆ ತನ್ನ ಅಭಿಲಾಷೆಯೂ ನೆರೆಯಿಂತು (ಕಾನ್ಯಸ. ೯೬). ೧೬. 
ಪೂರ್ಣ ಮಾಡು; ಪೂರ್ತಿಯಾಗಿಸು : ಒಪ್ಪಿ ೦ 'ಕುಣಿನ ಸರಿಜಂ 
ನೆರೆದು. ಜೋಲ್ಲವಿರ ಕಪ್ಪು ಬೆಳ್ಬುಗಳ ಪೊಂಬೊಗರ ನೇವರಿಸಿ. ಬಪ್ಪನೇಂ 
ಬೋಳನೆನೆ ಹೆಬ್ಬುಲಿಯೆವು ಬರುತಿಹುದು (ಕಾಲೂರ. ೯೪-೧೮೬); 
ಮುಂದಪ್ಪು ದಂ ನೆರೆಯಲಣಿಯೆನಲ್‌' ನಿಂದೆಂ (ಕಾಲೂರ. ೧೩೭-೨೯೫). 
ನೆರದ ಹಣ (ಅಗಸರ ಜಾತಿಯಲ್ಲಿ) ಹುಡುಗಿ ಮೈ ನೆರೆದಾಗ 
ನಡೆಯುವ ಶಾಸ್ತ್ರ ಮುಂತಾದುವುಗಳಿಗೆ ಇಳೆಯ ಗಂಡ ಅಥವಾ 
ಮದುವೆಯಾಗಲಿರುವ ವ್ಯಕ್ತಿ ಕೊಡುವ ಹೆಣ: (ಎಸಸೈ.'2೪, 
೧೦). ನೆಜಿಗಿದ ಪೆಣ್‌, ಫಿಕೆದ ನೆಣ, ನೆರೆದ ಹೆಣ್ಣು -ಪ್ರಾಯಕ್ಕೆ 
ಬಂದ ಹೆಣ್ಣು ; ಖುತುಮತಿಯಾದವಳು : “ತುಣುಮಿಂಡಿಯೆನೆ 
ನೆಜತಿದ ಪೆಣ್ಣಕ್ಕು” (ಶಬ್ದಮಂ, ೭೪); ಪೆರನಾರೊ ಬಂದಿರಲ್‌ ಕಣ್ಮುರಿದು 
ಗೆಳತಿಯ ನೆರೆದ ಪೆಣ೯--ನಿನಗೆಂದು ಚುಚ್ಚಿ ನುಡಿಯಂನಳು (ಕಾಲೂರ. 
೬೧-೧೦೨) ; ನೆರೆದ ಹೆಣ್ಣ - ಹರೇಕ ಬಂದ ಹೆಜ್ಚು (ಜಾನಕೋ, ೧೨). 
[ದೇ.॥ ತಮಿ. ನಿಜಕ್ಕಿ ; ಮಲ. ನಿಜಯು ; ತುಳು. ಸೆರಿಯು, ನೆರೆವು ; 
ಕೊಡ. ನೆರೆ, ನೆರ; ತೆಲು. ನೆಜಯು, ನೆರಯಂ ; ಕೋಲಾ, ನಿಂದ್‌ ; 
ನಾಯ್ಕಿ; ನಿಂದ್‌, ನಿಪ ; ಗೊಂಡಿ. ನಿಂದಾನಾ; ಕುಣ. ನೆಂಜ, 
ನೆಂಬ, ಸೆಪ್ಟ, ನೆಸ್ಟ. ನೆಪ್ಟ,; ಕುನಿ. ನೆಂಜಲಿ; ಕುರುಖ್‌. ನೀಂದ್‌ನಾ; 
ಮಲ್ತೊ. ನಿಂದೆ) 
ನೇಶ್ಕೆ, ನೆಕ್ಕಿ, ನೆಜ್ಜ (ನಾ). ೧. ಪರಿಪೂರ್ಣತೆ; ಸಮಗ್ರತೆ : 
“ನೆಅತಿ ಪೂರ್ಣಾರ್ಥಾಹ್ವಯಂ” (ಕರ್ಣಥಿ, ೪೦) ; "ಸಮಗ್ರತೆ ಬಹಳ 
ಡೊಳ ನೆ” (ಶಬ್ದನುಂ, ೧೧೭), ೨. ಅತಿಶಯ ; ಹೆಚ್ಚಳ; 
ಆಧಿಕ್ಯ : “ಉಬ್ಬರಂ, ಉಬ್ಬಟಿ . . . ನೆಣ, ನೂಳದು, ಮಾಂಟು, 
ಒಟ್ಟಿಜೆ, ಪೆರ್ಚುಗೆ-ಈ ೧೯ ಅತಿಶಯ? (ಕರಸಾ. ೫೭-೨೩೪). ಷೀ 
ಸಮರ್ಥನಾದವನು : ಪೆಅ[ನಾ]ನಂ. ಧರಾಚಕ್ರಕೈೈಜಕೆಯಂ ಕೆಳೆಯ 
ಪ್ಪವಂ ನೆಣ? ಯಾರೆಣೆಯೆಂಬನ್ನಂ ಕುಲತಬ್ಬಿಗೆ ಬನ್ನ ಮಂ (ಕವಿಂ. 
೪. ತುಂಬಿ ಹರಿಯುವ ನೀರು; ತುಂಬುಪ್ರ ವಾಹ ; 
ಮಹಾಪೂರ : ನೆಜಕಿಯ ಕಾಲದ ವೃಷ್ಟಿ ಸುರಿಯಲು . . . ಹೊಕ್ಕನು 


೧೨-೩೭). 


೪೯೫೬ 


° 


35 


40 


45 


ನೆಅಕಿ 


ದೈತ್ಯನಂದನೆಯ ನಿರುತಮಂದಿರದೊಳಗೆ (ಸಂಭಸ. ಪರಿ, ೨-೬೦); 
ಬಗೆಗಚ್ಚ ರಿಯೆನಿಸಿ ಸೆಜ3 ಬಂದು ವಿಗೆ ಭೋರ್ಗರೆಯುತಿರ್ದುದು. ಮುಂದೆ. 
ಯಂಮುನಾನದಿಯಂ ಗುರುವಾಗಿ (ಸಾಳ್ವಭಾ, ೨೧-೧೬) ; ಇದು ನಾಡಿದು 
ಕಣಡಿದು ನೆಜಕೆ ಯಿದು ಕೆಅ ಯಿದು ನೆಲನಿದು ಪೊಲನಿದು , , . ಎಂದು 
ಬಗೆಯಲ್ಟಾ ರದಾಯ್ತು (ಉನಾತ್ವ. ೨೨-೨೬). ೫, ಸೇನೆ (7): 
ಇಪ್ಪತ್ತಾರು ಮತ್ತಲ್‌ ಗಟಕ್ಸಿ ಇನ್ನೂರ ನಯೆಳ್ಳೊಣ್ಣು ದೇವರ್ಗ್ಗೆ 
ನೆಜಕಿಗಂ ಬಿಟ್ಟಿ ಕೆಜಕಿಗಾಲನೂ (ನಿಕ, ೪11, ಶಿಕಾರಿ. ೧೯೪-೧೫; 935). 
(ಗು). ೬. ಪೂರ್ಣವಾದ; ಸಮಗ್ರವಾದ : "ನೆಟಃಗೆಲ್ಲ' ಪರಾ. 
೭. ಅಧಿಕವಾದ : "ಫೆಳಜಾಣ' ಸರಾ. ನೆರ್ಕೈ: ೨. “ನೆರೆಯ 
ನಲ್‌ ಫೆರ್ಚೆನಿಕ್ಕುಂ” (ಕಶರ, ೫೭). ೪, ಕರೆ ಬಂದಿತಣ್ಣ, ತೆರೆ ಬಂದಿತಣ್ಣ 
ನೆರೆ ಬಂದಿತಣ್ಣ ಬಳಿಗೆ (ಹೈದಸ.೧-೫) ; ಮೊರೆವ ಮಳೆ ಪಗಲಿರುಳ್‌ 
ಕಲ್ಮಣ್ಣು ಕೆಸರಾಗೆ ಸೆರೆಯಿಂದ ಮುಗಿಯದಿದೆ ಕಡಲಿತ್ತ ಸಾಲಂ (ಕಾಲೂರ- 
೪೫-೬೨); ನದಿಗೆ ನೆರೆ ಬಂದಾಗ ಖೋರಾಸಾನುಪ್ಪಾಂತ ಇಡೀ ನೀರಿನಲ್ಲಿ 
ಮುಳುಗಿರುತ್ತಿತ್ತು (ದಕ್ಷಿನ. ೪೧). ೮, (ಆಲಂ) ಉದ್ವೇಗ; ಉಬ್ಬರ: 
ಮತ್ತೆ ನನ್ನ ಮನಸ್ಸಿಗೆ ನೆರೆ ಬಂತು, ನಾನು ವಿಠೋಬನ ಗುಡಿಗೆ ಹೋಗಿ 
ತಾಸುಗಟ್ಟ ಲೆ ಅಳುತ್ತ ಕೂಡತೊಡಗಿದೆ (ಸ್ಮೃೃತಿಚಿ. ೨೦೭). ನೆಲ್ಲಿ: 
೯. ಮುಕ್ತಾಯ; ಕೊನೆ: ಪುಟ್ಟುತ್ತುಂ ಸಾವುತ್ತುಮೆರಡುಂ 
ಕಾಲಮುಮನೀ ಮಾರ್ಗದಿಂ ಸಮಯೋತ್ತ ರನೃದ್ಧಿಯಿಂ ಪರಿಸಮಾಪ್ತ 
ಮಾಗೆ ನೆಜಮೆಯ್ದಿ ಸುವುದು ಕಾಲಪರಿವರ್ತನಮೆಂಬುದು (ಸುಕುಮಾ. 
೬-೬ ನು. ೧೦.ಶಕ್ತಿ ; ಸಾಮರ್ಥ್ಯ : ಇನ್ನೆಮಗೆ ನಿತ್ತರಿಸಲ್‌ ನೆಜಿವಿಲ್ಲ 
[ಪಾಠಾಂ. ನಿಲ್ಲ). . . ಕೂಟ ನೀರೆ ದೆಸೆಯಿಲ್ಲದೊಡಲ್ಲಳನೆಂತು ತಾಳ್ವುವಂ 
(ಆದಿಪು. ೯-೮೯). 
ನೆಲಯಾಗು -. ಹೆಚ್ಚಾಗು;ಅಧಿಕವಾಗು : ಒಪ್ಪುವ ಭೃಂಗಸಂಗ 
ಮಿಲ್ಲದ ನವಪದ್ಮಿಸೀಮುಕುಳದಿಕ್ಕೆಗಮೆನೆ ನೆಜಿಕಿಯಾಗಿ ಶೋಭಿವೆತ್ತು ದೊ 
ಸರಿಶೋಭೆವೆತ್ತಿರೆ ವಿಲಾಸದ ನಿಭ್ರಮದೇಟಕ್ಕಿ ಕನ್ನೆಯಾ (ಸುಕುಮಾ. 
೫-೬೦); ಅಂತರಿತಮುಹರಾದಿಲೋಕದಲಂತರವು ನೆಜಳಿಯಾಯೂ ಯೋಜನ 
ವೆಂತು ನೂಅಜಿಮೇಲದಿಪ್ಪ ತ್ರೆರಡು ಕೋಟಿಗಳು (ಸಂಭಸ. ೧೧-೧೬). 
[ಎಸೆಜಕಿ ತಮಿ. ನಿಜಕ್ಕಿ; ಮಲ. ನಿಜ; ತೆಲು. ನೆಣ, ನೆರ] 
ನೆಜ್ಕ್ಕಿ, ನೆರೈ, ನೆಜಕಿಯೆ (ಅ). ೧. ಪೂರ್ಣವಾಗಿ ; ಪೂರ್ತಿ 
ಯಾಗಿ : ಪಚ್ಚು ಪರಿಕಲಿಸಿ ಬೆನ್ನಂ ಮುಚ್ಚಿರೆ. ಮಂಡಿ ಕಳ್ಳ ಬೆಳ್ಳಿ ನಟ್ಟಿ ಲ್‌ 
ಬಾಯೊಳ್ಗ ಬೆಚ್ಚ ೦ತಿರೆ ಸತಿ ಶಶಿಯಂ ಕಚ್ಚಿ ನೆಲಕ್ಕಿಟಿತಿದ ರಾಹುವಂ ನೆಜಕಿ 
ಪೋಲ್ತಳ್‌ (ಕಾನ್ಯಸಾ. ೯೬೬ ಶೂದ್ರಕ) ; ಭದ್ರಬಾಹು ತಪಂಬಟ್ಟು 
೫ ಸಕಲಶಾಸ್ತ್ರ ಪಾರಾವಾರಗನಾಗಿ ಎಲ್ಲಾ ವೋದುಗಳುಮಂ ನೆಚಟೆಯೋದಿ 
ಕಲ್ಲು ಕಾರ್ಯನಶದಿಂ ಕೂರ್ಪಂತೆವೋಲ್‌ 
ನಿನ್ನ ನಾಂ ನೆಅಕಿ ಕೊಂದೆಂ ಮಂಳಿಸಿಂದಮುಂಗನೃಪತಿ ಕ7ಂತೇಯರೇಂ 
ಕೊಂದರೇ (ಪಂಸಭಾ. ೧೩-೫) ; ಜಿಕಿಯದೆ. ಮುಚ್ಚಿದ ಪಡಿಗಳ್‌ 
ತೆಜಕೆದುವು' ನೆಣ ಮೋಕ್ಷಗೃ ಹದ ಸೌಖ್ಯದ ಪಡಿಗಳ್‌ ತೆಣತಿದನೆನಿ 
ದಿವದ ಸಪಡಿಗಳ ತೆಅಕಿದುನದೇನರಿದೆ ಜೈನಸದಸೇವನೆಯಿ೦ (ಸುಕುಮಾ, 
೯-೧೯); ಸಕ್ಕದಮಂ ಪೇಟಿಕ್ರೊಡೆ ನೆಜಕಿ ಸಕ್ಕದನುಂ ಪೇಟಕ್ಗಿ (ಧರ್ನಾಮೃ. 
ಚೆನ್ನಾಗಿ : ಕಸವರಮೆಂಬುದು ನೆಅಕಿ ಸೈರಿಸಲಾರ್ಪೊಡೆ 
ಪರನಿಚಾರಮುಂ ಧರ್ಮನುಮಂ ಕಸನೇಂ ಕಸನರಮೇನುಬ್ಬಸಮಂ 
ಬಸಮಲ್ಲದಿರು ಮಾಡುನರೆಲ್ಲಂ (ಕವ. ೩-೧೭೬); ದಿವದೊಳ್‌ 
ಮೇಲಸ್ಪ ರತ್ನ್ನಂಗಳೆಂತನಿತಂ ೬ ೬ ೬ ಈತನುವಿಸಾಗಳ ನೆಲಕ ತೊಟ್ಟು 
ಬಂದಂ (ಅದಿಪು. ೨-೧೮) ; ಕೋಣನೊಂದು ಕುದುರೆಯ ನುಂಗಿತ್ತು 
ಕಟ್ಟದ ಪಕ್ಷಿ ನೆಜಿಕಿ ಪಾಲಕಿತ್ತ್ತು (ಆದನು ೩೭-೧೦೨); ಎಲೆ ತೀಡುವ 
ತೆಂಗಾಳಿಯೆ . . . ಕಾದಲನಂ ತಂದೊಡೆ ನಉಸುಯ್ಯೇಲರಿಂದಂ ನಿನ್ನ್ನ 


ವಡ್ನ್ಮರಾ, ೭೪-೨೪) ; 


೧-೪೨). 


ನೆಕಿಕೊಳ್‌ 


ನಾಗಳುಂ ನೆಟೆ ಪೊರೆವೆಂ (ಕಬ್ಬಿಕಾ. ೭೧). ೩. ಹೆಚ್ಚಾಗಿ; ಅಧಿಕ 
ವಾಗಿ; ಬಹಳವಾಗಿ : ಮದನಹತಕನಿಂದಂ ನೆಣ ಮುುನ್ನುಲಿಃ 
ವೋದಕ್ಕಂ ತಾಂ ಪೇಟಲಯಳೆ ಮುನ್ನಮೆ ಮದೀಯ ಭೈರ್ಯ 
'ಚ್ಯುತಿಯಂ (ಕಾದಂಉ. ೭೭) ; ನೆಆಕಿ ಸಂತೋಸದಿಂ ಕೈನೀರೆಣಕ 
ಯಲೈಂದಿರ್ಪ ಪದದೊಳತ್ಕಾಶ್ಚರ್ಯಂ ನೆಜಕದಿರೆ ಮದಾಳಿಗಯಸಂ ಪಜ 
ಪಡೆ ಬರ್ಪಂದದಿಂದೆ ನಂದಂ ಬಂದಂ (ಸುಕುಮಾ, ೭-೩೨) ; ಸಂಪಗೆ 
ಮೊಲ್ಲೆ ಕೇದಗೆ ಸಂದ ಪಾದರಿಯ ಪೂಗಳನಾವಗಂ ನೆಆಕ ಸೂಜಿಗೊಂಡು 
(ಧರ್ಮಾಮೃ. ೨-೨೪) ; ಪೊಂನುಟ್ಟ ನಚ್ಚ ಶಿನಲಿಂಗಾರ್ಚಕಂ ನೋಡೆ 
ನೆಜಕೆ ತೀನಿ ಪೂರದೊಳಗೆ ಧೂಪಧೂಮಂ ಕೂಡೆ (ತಿರುರ, ದೇ, ೬-೬). 
೪. ಅಪ್ಸಟಿವಾಗಿ; ಪಕ್ಕಾ: ಕೊಜಚಾಡೆಲ್ಲರೆ ಮುಂದೆ ರಚ್ಚಿಗೆಬಕ 
ಯುತ್ತಂ ಕಿತ್ತು ಮೆಯ್ಯೆಲ್ಲವಂ ಹಣತಿಂದುಳ್ಳ ಸುವಸ್ತುವಂ ಕಡೆಯೊಳೊ 
ರ್ನಂಗಿತ್ತು ತಾಂ ಭಾಷೆಯಂ ಬಜಕಿಗಂಟಕ್ಕುವನೆಂದು ತಾಯ ಹೊಸೆಬಿಟ್ಟಿ 
ಟ್ವಿಟ್ಟಿ ಕೊಂಡಾಡುತಂತಿರುವರ ತಾಂ ನೆಅಿ್ಕಿ ಸೂಳೆಯ (ಸೋಮೇಶ. 
೭೩).. ನೆರ: ೧. ನೆರೆ ತೆರೆಯಲುಂಟು ಸೌಂದರ್ಯ ಸತ್ಯ ಸಜ್ಜನಿಕೆ 
ಇರುವ ನೆಲೆಯು, ಸಿರಿಮನದ ವೈಭನದಿ ಮುಗಿಯಲಿಲ್ಲ ಈಶ್ವರನ ಸೃಷ್ಟಿ 
ಕಲೆಯು (ಹೃ ದಸ, ೧೦-೭) ; ನರುಗಂಪಿದು ಹಾಳೆ, ನೀನೆ ನೆರೆ ತಾಳೆ 
ನೆಆಕಿಯೆ : ೧: ದೋಷಮುನುನಂತೆ ಗುಣ 
ಮಂಮಂ ಕಿಆನಿದಳಿಕೊಳ್‌ ನೆಜಕಿಯೆ[ಪಾಂಾಂ. ಅಆಾಯೆ]ನೇಟಕ್ಸಿಂ 
(ಕವಿ, ೧-೧೩೭); ರಾೌದ್ರತರರೂಪಮನೊರ್ಮೆಯೆ ವಿಶ್ವರೂಪಮಂ 
ತೋಆಸದನಿರ್ದರಂ ನೆಆಕಿಯೆ ಮೋಹಿಸಿ ವೈಸ್ಹವದಿಂ ಮುರಾಂತಕಂ 
(ಪಂಪಭಾ.೯-೬೦); ತನ್ನ ಬಂದ ವೃ ತ್ತಾಂತಮನೆಲ್ಲನುಂ ನೆಅಕಿಯೆ ಪೇಟ್ಗು 
ಮತ್ತಮಾ ಬಿವ್ಯಕಾಂತೆಯನಿಂತೆಂದಂ (ಕಾದಂಪೂ. ೬೯೫) ; ಒಂದು 
ಬಕಂ ತಪೋರೂಪಮಂ ಕೈಕೊಂಡು ಕಿಅುಮಾಂಗಳೆಲ್ಲಮಂ 
ನೆಆ3ಯೆ ' ತಿಂದು (ಸಂಚತಂ. ಲೆ೩-೮). ೨. ಸೊನ್ನ ಮಡಕೆಯೊಳ್‌ 
ಬೋನನುನೊಡ್ಡಿ ನೆಅಕಿಯೆ ತೊಟ್ಟು ಟ್ಟು ಮಂಗಳವಸದನಂಗೊಂಡು ದಿವ್ಯ 
ಸ್ತ್ರೀ ಬಂದು ನಿಜಸಿದೊಡೆ (ನಡ್ಡಾ ರಾ. ೮೯-೧೩) ; ಇದಿರ್ಚ್ಟುವ ಗಣ್ಣರ 
ನಾಮ್ಟೆ ವೆನ್ಡು ಪೊಟ್ಟ ಳಿಸುವ ಬೀರರಂ ನೆಜಿಕೆಯೆ ಕಾಣೆಮೆ (ಎಕ. 111, 
ಮಂಡ್ಯ. ೪೧-೧೬ ; 950) ; : ನೆಜಕಿಯಣಂವ ನೆಜಕಿಯೆ ಕಾಣ್ಬೀ ತೆಲದಿಂ 
ಸಮಸಂದು ಸಂದತೀಂದ್ರಿಯಸುಖದತ್ತೆ ಅಗಿದೆನಿಂ ವಿಷಯಸುಖಕ್ಕೆ ಆಗೆಂ 
ಪಟಿಕಿಕೆಯ್ದ ತೊಟ್ಟನುಲಿಕಿವಂತುಬಾವೆಂ (ಅಜಿಪು, ೨-೮೨); ವಿಪುಲಾಚಲ 
ದೊಳ್‌ ವೀರಜಿನಪಾಶ್ವಾದೊಳ್‌ ಗೌತಮಂ ಗಣಾಗ್ರಣಿ ಮಗಧಾಧಿ 
ಪನಜಕಿಯೆ ನೆಜಿಕಿಯೆ ಪೇಟ ದನಪೂರ್ವಮೆನೆ ರಾಮಕಥೆಯನಭಿವರ್ಣಿ 
ಸುವೆಂ (ಸಂರಾಮಾ, ೧-೪೦). ೩. ನೆಜಕಿಯೆ ಬಸಮಲಕಿದು ಚಿಂತಿಸಿ 
ಮುಜಂಗಿ ಯಶೋಭದ್ರೆ. . . ಕಡುಗಂದಿ ಕುಂದಿ ತೆರನುರದಿರ್ದಳ್‌ 
(ಸುಕುಮಾ, ೯-೯೭). [ ಆನೆಅಕ್ಕಿ] 
ನೆಲ ಕೊಳ್‌ "ನೆಿಗೊಳ್ಳ' ನೋ. 
ನೆಜಕಿಗಡಿ (ಕ್ರಿ). ಪೂರ್ತಿಯಾಗಿ ಕತ್ತರಿಸು, -ತುಂಡುಮಾಡು : 


(ಬಾಸಿಗ, ೮-೨೨), 


ಪಾರ್ಥನನಿಬರ ವಿಶಿಖವನು ಸೆಜಕಿಗಡಿದು . ಕೆತ್ತುವನನಿಬರೊಡಲುಗಳ 
(ಕುಸ್ಯಾಭೀ, ೮-೪೩). [ನೇಜಕ್ಕಿ + ಕಡ್ಡಿ] 

ನೆಆಕಿಗಡಿತ (ನಾ). ಸಂಪೂರ್ಣವಾಗಿ: ಕತ್ತರಿಸುವುದು, 
ಕಡಿಯುವುದು : ತೂಳಿ ತುಳಿದು ನೂಜಂಗಜ ಭೂಪಾಲಕನ 
ನೆಜಕೆಗಡಿತದಡವಿಗೆ ಬಾಳೆ ಹೆನ್ಮುರನಾಯತ್ತಿ ಗಡ (ಕುನ್ಯಾಗ. ೨-೩೭). 


[ನಜ +ಕಡಿತ್ಯ] 
ನೆಆಕಿಗಲಿ (ನಾ). ಮಹಾಶೂರ ; ಕಡುಗಲಿ: ಲೋಕಡೊಳುಳ್ಳ ನೇಲ 
ಗಲಿಗಳನೆಲ್ಲರನು ಮೊಜಕೆಯಿಡಲೊಯನ್ಹು ಹೆಣ್ಣುಗಳ ಗರ್ಭನ ಬಲು ಸೆಜಕ 
ಮನೆಯೊಳಗಿರಿಸು ನನು (ತ್ರಿಪುನಇಂ. ೯೪) ; ಹುಡಿಗುಟ್ಟ ಯಜ್ಞನುಂ 


೪೯೫೭ 


25 


30 


40 


4 


ನೆಜಕಿಜಾಣ 


ಕಡುಹಿನಿಂ ಜಯಸಿರಿಯ ಪಡೆದ ನೆಕಿಗಲಿ ವೀರಭದ್ರೇಶನೊಲನಿಂದೆ 
ಕುಡುಗೆ ನಿರ್ವಿಘ್ನದೆಸಕನನೀ ಮಹಾಕೃ ತಿಗೆ (ಸೌಂದಪು, ೧-೭); ನೆಜಕಿಗಲಿ 
ಜೋದರುವೆರಸು ಉಟುಬಿದನಾ ಗಜಪತಿ ರಾಮನಾಥನ ಮುಂದು 
ಮೋದುನ ತವಕದಲಿ (ಕುಂಸಾಂ, ೧೬-೪೬), . [ಸೆಚಕ್ಕಿ 4ಕಲ್ಲಿ] 

ನೆಅಕಿಗಾಣ್‌ (ಕ್ರಿ). ಕೊನೆಗಾಣು ; ಮುಕ್ತಾಯವನ್ನು ಕಾಣು : 
ನೇಜಿ ಗೊಂಡುದು ನಾರಾಚಂ ನೆಜಕಿಗಾಣಲ್ಯಾರ್ತುದಿಲ್ಲ ಬೀರಕೆ ಬೀಯ 
ಸೀಂಂನ ಬೆಡಂಗನೊಳಾರ್ದೊರೆ ನೆಲಕೆ ತೋರ್ಕುಮೆ ಶತ್ರು ಜನಕಮರ್ಥಿ 
ಜನಕ್ಕಂ (ಗವಾಯು. ೧-೧೪). [ನೆಳಕ್ಕಿ ಕಾಣ್‌] 

ನೆಣಿಗಿವುಡ (ನಾ). ಪೂರ್ತಿಯಾಗಿ ಕಿವಿ ಕೇಳಿಸದವನು : ಅನ 
ಸ್ಮಾರಗ್ರ್ರಹಗೃಹೀತರಂತೆ ನಕ್ರಗ್ರ್ರೀವರಾಗಿಯುಂ.. ನೇಕಿಗಿವುಡರಂತೆ 
ಕಿವುಂಡುಗೇಳ್ದುಂ (ಸಂಚತಂ. ೧೯-೧). [ನೆಜಿಕ್ಕೆ 4- ಕಿವುಡ( ಇಕಿವುಂಡ)] 

ನೆಆಕಿಗೆಲ್ಲ (ನಾ). ಪೂರ್ಣವಾದ ಜಯ ; ಪೂರ್ತಿಯಾದ ಗೆಲುವು: 
ಮಾಲಿಕಾ ಮದಾಣ್ಞೆಯಂ ಗಿರಿಯೆನೇಜಾದ ನಿನ್ನಯ ನೆತ್ತಿಗೀಗಳಿಂತೇಖಾಸಿ 
ಜೀವಮಂ ಜನನ ಲೆಕ್ಕದೊಳೇಜಿಸಿ ಮತ್ತೆ ನಿನ್ನನಾನೇಜಶಫೆನೆನ್ನ 
ತೋಳ್ಗೆ ಬಟಸಯೇ  ನೆಜಗೆಲ್ಲಮುನಲ್ಲದಂದು ಬಲೆ ಜದೆನುತ್ತನಂ. ತಿರಿ 
ಪಿದಂ ನಿಜನಿಷ್ಮು ರಕಾಸ್ಮ ದಂಡಮಂ ಚಂದ್ರಫು, ೫-೭೪). [ನೆಲಸಿ +ಗೆ] 

ಸೆಆಕಿಗೊಳ್‌, ನೆರೆಗೊಳು, ನೆಠಕೊಳ್‌ (ಕ್ರಿ). ೧. ಎಲ್ಲವನ್ನೂ 
ಆಕರ್ಸಿಸು,--ಸೆಳೆ : ನೆಜಕಿಗೊಳೆ ಗಾಡಿ ನೋಟ್ಟಿ ಬಗೆ ಬರ್ಪುದುಂ 
(ಸಂಪಭಾ, ೪-೭೬). ೨. ತುಂಬಿ ಬರು; ಪೂರ್ಣತೆಯನ್ನು ಪಡೆ: 
ಇದು ಲೀಲಾಂದೋಳವಿಂಂದೋಳದ ದನಿ ನೆಜಗೊಳ್ವನ್ನೆಗಂ ಪಾಡಲೆಂದೇ 
ಅತಿದಳಂ ತೂಗುತ್ತು ಮಿರ್ದೆನ್ನಯ ಪರಿಜು (ಅದಿಪು, ೪-೯). ೩, ಪೂರ್ಣ 
ಗೊಳ್ಳು ; ಪೂರ್ತಿಯಾಗು : ನೆಆಕಿಗೊಂಡುದು ನಾರಾಚಂ ನೆಜಗಾಣ 
ಲ್ಯಾರ್ತುದಿಲ್ಲ ನೆಅಿಗೊಂಡು ತಾನ್‌ ಮುಗಿದ 
ಮುನ್ನಮೇ ಬಾಟ್ನಿ ಕೊಯ್ದು ಬಕ್ಬೆನ್‌ (ಅಂತಿಗೊ. ೪೧-೮೪೪). 
೪.ಪೂರ್ಣವಾಗಿ ನಡು, ನಾಟು : ತೆಜಪುವೆತ್ತು ಪಾಪೇಭಕಂಠೀರವ 
ನೆಚ್ಚೊ ಂದಪೂರ್ನಸಾಯಂಕಂ ಚಿತ್ರಾನೀಕನಂ ನೆಜಕಿಗೊಳ್ಳುದು. (ಶಾಂತಿಪು. 
೪-೨೩ ನ) ; ಮಂಂಂದಜಿಕಿಯದೆ ಸೀತೆಯಂ ಮದನನಾಕೆಯ ದೂಸಜುನೆನ್ನ 
ನೆಚ್ಚಪಂ ನೆಜಕಿಗೊಳೆ. ಪೂನಿನಂಬಲಗಿನಂಬುಗಳೆಂಬಿನಂ  (ಸೆಂರಾಮೂ. 
೯-೧೬೦) ; ನೆಣ ಗೊಂಡು ತೊನೆವ ಸರಲಿಂ ನೆಜಲ್ಲು ರಥದೊಳಗೆ ಬಿಟ್ಟು 
ಚಕ್ರಧರಂ ಮೆಯ್ಮಖಕ ಡು ಗುಹಾಂತರದೊಳ್‌ ಮಿಗೆ ಮಅಸುಂದಿದ ಪುಲಿಯ 
ನಾಗಳಿನಿಸಂ ಪೋಲ್ತಂ (ಕಾನ್ಯಾನ. ೪೪೮) ; ' ನೆಅಕಿ[ಪಾಂಾ.ಅ]ಗೊಂಡಿರೆ. 
ಪೂಗಣೆಯೈ ದುಮೊರ್ವಳ್‌ * ೬ « ಪಲುಂಬಿದಳ್‌ (ಚಂದ್ರಪು. ೮-೬೪). 
ನೆರೆಗೊಳು : ೫. ತುಂಬಿಕೊಳ್ಳು ; ಭರ್ತಿಯಾಗು; ತುಂಬು : ನೆಗೆ 
ದೊಡನೆ. ನೆರೆಗೊಳುವ ನೇತ್ರಾಂಬುತೀರ್ಥಗಳ ಹೊಗೆವೊಳಗನೇಕರೆ ಬಹ 
ದಿವ್ಯಭಾಗಗಳ (ಮಲೆದೇ, ೩೪-೫). ಸೆಳಕಿಕೊಳ್‌ ; ೧. “ನೆಲಕ ಕೊಳ್‌" 
--ಸರ್ವಸ್ವಹರಣೇ, ಮರ್ಮಭೇದೇ ಚ (ವರ್ಮಭೇದೇ ಚ)(ಚುಚ್ಚು)? 
(ಶನುಧಾ) ; ಎನ್ಮುಳ್ಳು ದಂ ನೆಜಕಿಕೊಂಡೆಮ್ಮಯ ಬಾಲಕ್ಟಿಯೊಳ್‌ ನಿ೮ಂ 
ಸುವಂ ನೀಂ (ಸಂಪಭಾ. ೬-೩೦). [ನೆಕ್ಕಿ 4 ಕೊಳ್ಳ] 

ನೆಳಕಿಜನ್ವನ (ನಾ). ತುಂಬುಯೌವನ ; ಪೂರ್ಣಯೌವನ : 
ಸೆಆಕಿಜವ್ವನವೈಸೆ ನಿಂದ ಜವ್ವನನಲ್ಲ ಕುಣುಹಜಕಿಯಳು ರತಿಸುಖದ 
ಹೊಲ ಗೆಗಾಣಿಸಿ ಸೇಮುವಲುಗುತಿದ್ದಳು ಮರು ತಜಕಿಮಿಂಡಿಯಾದರಿ 
ಸ್ಲೆಂತೊ (ಭರಚ. ೯-೧೦೫) ; ಮಲ್ಲಿಗೆಗೆ ಮೊಳೆಜವ್ವನಂ ಸುರಯಿಗೆ ಸೆಟ 
ಜನ್ವನಂ ೬. ತಾವರೆಗೆ ಏಜಂಜವ್ವನನೊದನಿತ್ತು (ಉಮಾಶ್ವ. 
೧೧೪-೧೯). [ನೆಜಕ್ಕಿ 4 ಜವ್ವನ] 

ನೆಜಕಿಜಾಣ (ನಾ). ಅಧಿಕವಾದ ಜಾಣತನವುಳ್ಳ ವನು; ಬಹು 
ಜಾಣ: ಅಧಿಕ ಸುಜಾಣರ ಜ್ಞಾನಲೋಜಚನಕೆ ಕಾಣ ಬರ್ಪಂತೆ ಕನ್ನಡ 


(ಗದಾಯು. ೧-೧೮) ; 


ನೆಣಿಜಾಣೆ 


ವಾಕೃದೆ ನೆಜಕಿಜಾಣ ಸತ್ಯ ಎ ತಯೆ ನಿಸ್ತರಿಸು (ನೋಹತ, ೩-೧); ನುಡಿ 
ಜಾಣ ನಡೆಜಾಣ ನೆಅಕಿಜಾಣ . , . ಜಗಕೆ ಸುಜಾಣ (ಭರಚ, ೭-೭೬), 
[ನೆಅಕ್ಕಿ --ಜಾಣ] 

ನೆಣಕಿಜಾಣೆ (ನಾ). ಬಹಳ ಬುದ್ಧಿವಂತೆ; ಅಧಿಕವಾದ ಜಾಣ್ಮೆ 
ಯುಳ್ಳ ವಳು : ನೆಆಕಿ ಜಾಣೆ ನಿನ್ನ ಕೀರ್ತನೆಗೆಯ್ವೊಡಹಿಲೋಕದೆಆಕಿಯಂಗೆ 
ಮತಿ ಮುಂದನಹುದು (ಮೋಹತ. ೨೬-೨೭). ([ನೆಅಕ್ಕೆ -- ಜಾಣೆ] 

ನೆಜಕಿದಾತ್ದ. (ನಾ). ಬಹಳವಾಗಿ ದಾನಮಾಡುವವನು ; ನೆಜಕಿ 
ದಾತ ಬಸನಣ್ಣ ತಂದೆ ಪಟ್ಟೀಶ್ವರದೊಳರುತ ತನ್ನೆರಡು ಮಕ್ಕಳ 
ಶಿರನನರಿದು ಭಾಸುರ ವೀರಭದ್ರ ಶಗಾರತಿಯ ನೆತ್ತ ೬ ೬ ೬ ಮೆಣಿಕಿದಂ 
(ಗುರುಚಾ. ೧೦-೪೪). [ನೆಅಕ್ಕಿ 4 ದಾತ್ಮ] 

ನೆಂಕೆದಿಂಗಳ್‌, ನೆಅಃದಿಂಗಳು (ನಾ). ೧. ಪೂರ್ಣವಾಗಿ ತುಂಬಿದ 
ಚಂದ್ರ; ಪೂರ್ಣಚಂದ್ರ : ಫುಲ್ಲಶರಂ ಬಸಂತದ ಪುಗಿಲ್‌ ನೆಆಕಿದಿಂಗಳ 
ತಣ್ಣಿಸಿಲ್‌ , . . ತುಂಬಿಯ ಗೇಯಮೆಂಬಿನಂ ಬಲ್ಲವರಂ ಮನಂಗೊಳಿ 
ಸುಗುಂ ಕೃತಿ ಸತೃತಿ ನಾಗಚಂದ್ರನಾ (ನುಲ್ಲಿಪು. ೧-೪೪) ; ಎತ್ತಿದ 
ಮುತ್ತಿನ ಸತ್ತಿ ಗೆಯೆ ನೆಜಕಿದಿಂಗಳಾಗೆಯುಂ ಬಳಸಿ ಪೊಳೆವ ದುಗುಲದ 
ಕಾಂಡಪಟನೆ ಚಂದ್ರಿ ಕಾಪಟಳಮಾಗೆಯೆಂಂ (ನರ್ಧಪು. ೭-೨ 2); 
ನೆಅಕಿದಿಂಗಳಂ ಸೋಲ್ವ ತರುಣಿಯರ ಚೆಲ್ವ ನಗೆಮೊಗದ ಮಂಂದೀಗ 
ತಾನರೆಯಾದುವೆಂಬಂತೆ ಪೆಣ್ಣ ೪ಾಸ್ಕುಕೆ ಸೋಲ್ಡುವಾ ಕೊಳದ ಕಮಲಂ 
ಗಳು (ಜೈಮಿಭಾ. ೩೦-೯). ೨. ಪೂರ್ಣಮಾಸ ; ಪೂರ್ತಿ ತಿಂಗಳು : 
ಕರಕರೆಯೇಕೆ ಸಾಕು ಚಿಕದೇವನೃ ಪಾಲಕೊಲ್ಲೆನೆತ್ತನಿನ್ನರೆ ನೆಅಕಿದಿಂಗ 
ಕೊಳ್‌ ಮಡುನೆಗೆಯಪೆಂ (ಅಶ್ರತಿ. ೨೩-೪). ಸೆಜಿದಿಂಗಳು : 
೧. ಹೊಗರೊಗುವ ನೆಅದಿಂಗಳೊಲು ಮೊಗ ಹೊನ್ನ ಸೆಳೆನಡಂ ತುಂಗಕಟ 
ಪೊಂಬಾಳೆದೊಡೆ . . . ಲತಾಂಗರುಚಿ ಕಣ್ಮನವ ಸೋಲಿಸಿದವು ಮನೋ 
ಭವನ (ಸಾಳ್ವಭಾ. ೨೮-೨೬) ; ಅಮೃ ತವಾರ್ಧಿಯ ಪೊರೆಯೊಳಿರ್ಪ 
ನೆಜಕಿದಿಂಗಳಂತೆ . . . ತೋರ್ಪ ಶಿಶುವಂ ಕಂಡು (ಚೆಬಪು. ೫-೨೩). 

[ನೆಜಕ್ಕಿ-- ತಿಂಗಳ್‌] 

ನೆಜಕೆದಿಂಗಳು "ನೆ೫8ದಿಂಗಳಿ' ನೋ. 

ನೆಜಕಿದೊಟಕೆ (?) (?). (2) : ನೆಅಕಿದೊಜಕಿ ಕಾದಿದಂ ಕಡುಗಲಿಯಂ 
ಪೋಲ್ತುಗವಟಕೆ »« ೬ ತಿಳಕ೦ (ಎಕ. 1೪, ನಾಗಮಂ.. ೨೩-೪; 977). 

[1] 

ನೆಅಕಿನಂಬು, ನೆರೆನಂಬು '(ಕ್ರಿ). ಪೂರ್ತಿಯಾಗಿ ನಂಬು, 
ನೆಚ್ಚು ; ಸಂಪೂರ್ಣವಾಗಿ ವಿಶ್ವಾಸವಿಡು : ನೆಣಿನಂಬೊ ನೆಟ್‌ 
ನಂಬೊ ದಾಸದುಗ್ಗಳೆಯಂತೆ '(ಬಸನ. ೧೪೯); ಗುರುವನು ನೆಜಕಿ 
ನಂಬಿದಡಾತನೆ ಪರಮಸುಖಿ (ಶಿನಗೀ. ೪೬೫) ; ಗುರುವೆಂದು ವಿನಯ 
ಗೂಡಿರ್ಪುದಿನಿಯನೊಳು ನೆರವೆಂದು ನೆಜಕಿ ನಂಬುವುದು (ಹದಿಬ. ೩-೪೦): 
ನೆರೆನಂಬು : ತೆಲುಗು--ತಮಿಳಿನ ಅಭಿಮಾನಿಗಳು ಹೇಳುನ ವ್ಯತ್ಪತ್ತಿ 
ಯನ್ನು ನೆರೆನಂಬಿ ಅವುಗಳ ಜಾಡು ಹಿಡಿದು ನಡೆದುದರಿಂದ ಇವರ 
ನಿರುಕ್ತ ವು ಕೂಡ, ಅಭಿಮಾನಯುಕ್ತ ವಾಗಿದ್ದರೂ ದಾರಿ ತಪ್ಪಿದೆ (ದ್ರಾನಿವಿ. 


೯೧). [ನೆಲಕ್ಕೆ + ನಂಬು] 

ನೆಜಕಿನಗೆ (ನಾ). ಹೆಚ್ಚಾದ ನಗು; ಗಹಗಹಿಕೆ: ಸೆಜಕಿನಗೆಯ 
ನಯನಾಂಬುಗಳ  ಖಳನೆಳಿಗಲತಿಸುಮಾನನೇನೆಂದಸುರ  ಬೆಸಗೊಂಡ 
(ಕುವ್ಯಾಅ. ೧೨-೧೪). [ನೆಜಕ್ಕಿ೬-ನಗೆ] 


ನೆಣಿಕಿನುಡಿ, (ಕ್ರ). ಚೆನ್ನಾಗಿ ಹೇಳು, - ತಿಳಿಸು: ಅಅಕಿದಿಹುದು 
ನೀನೆಂದು  ರಾಯಂಗಳುಹಿ ಭೀಮಾದಿಗಳಿಗುಚಿತನ ನೆಜಕಿನುಡಿದು 
ಮುರುಪದಿಯ ಮನ್ನಿಸಿ ಮರಳಿದನು ಪುರಕೆ. (ಕುನ್ಯಾಅ. ೧೫-೩೦). 
[ನೆಜಕ್ಕಿ ನುಡಿ] 


೪೯೫೮ 


5 


25 


35 


40 


45 


ನೆಣಕಿವೆಣಕೆ 


ನೆಅಿನುಡಿ (ನಾ). ಸರಿಪೂರ್ಣವಾದ ಮಾತು; ಅರ್ಥದಿಂದ 
ತುಂಬಿದ ನುಡಿ : ನೆಜಿಕಿನುಡಿಯ ಮಾನಿಸರ ಪೆರ್ನೆಯನ್‌ ಸೆಲದೊಳ್‌ 
ಮಜಿಕಿ ನುಡಿ ತೋಜಿಕಿ ಬಿಡುಗು ೦ (ಕ:0೪,೧-೩-೮). [ನೆಜಕ್ಕಿ*-ನುಡ್ಡಿ] 

ನೆಂಕೆನೂರ್‌ (ನಾ). ಒಂದು ಊರಿನ ಹೆಸರು: ಯಾಯೂರ 
ಮೂಲಿಗ ಕೆಜಿಯ ಹಳ್ಳಿಯ ಗುಲುಗಣ್ಣ ನೆಆಕಿನೂರಬಾವಿನೊಳ್ಳಾ ದಿ 
ಸತ್ತ: (ಎಕ, ೪111, ಸೊರಬ, ೨೧೬-೮ ; 903), [7--ಊರ೯) 

ನೆಅಕಿನೋಟಿ (ನಾ). ತುಂಬುನೋಟ ; ಪೂರ್ಣದೃಷ್ಟಿ ; ಕಲು 
ನೋಟ ವಿಟಿನಿಂಗೆ ಅರೆನೋಟ ವಿದುಷಕಗೆ ನೇಲೆನೋಟ ನಾಗರಿಕಗೆ 
(ಸರ್ನಜ್ಞ. ೧೬೩೨). [ನೆಜಕಿ ನೋಟ] 

ನೆಅಕಿಪು "ನೆಲಪು' ನೋ. 

ನೆಆಕಿನುಲನತ್ತಿ (ನಾ). (?) : ಹೊಜವಾಜಕೊಳವಾಲುಂ ಮಗ್ಗ ಜಿಅಕೆ 
ಕಾಳಬೋವನ ಹಳ್ಳಿಯ ೫ * ೫% ಯಿನಿತಅ ಮತ್ತ ಂತು ಮನೆಸುಂಕ 
ನೆಜಕಿಮಲವತ್ತಿಯ ಸುಂಕವಿನಿತಂ . * ಬಲ್ಲಯಂ ಮನಮೊಸದು 
ಭೋಗವಸದಿಯೊಳು ಜಿನಸೂಜೆಗೆ ಭಕ್ತಿ ಯಿಂದಿದಾ ೩ ೫ ೫ (ಮೈಂ, 

[1] 

ನಜವ (ನಾ)... ಒಬ್ಬಾತನ ಹೆಸರು (9): ಕಾದುನೆನೆನ್ನು 
ಸಂಚ್ಛಿ ದಿಸಿ ನಡವಾಗಳ್ಲಿ ಬಟ್ಟದೆಟಿ ನೆಡಿ ಮ್ಮೆ ಕಲಿಗಳ್ಳನೆಂಬೋ . ... 
ಕಾದಿ ಸತ್ತೋಂ (ಸೌಣಇ. ೫1-1, ೨೧-೭; 893). [7] 

ನೆಅಕಿಯಗಲ್ಲೆ (ನಾ). ಸಂಪೂರ್ಣವಾಗಿ ತ್ಯಜಿಸುವುದು ; ಪೂರ್ತಿ 
ಯಾಗಿ ತ್ಯಾಗ ಮಾಡುವುದು: ನಿಶ್ಶೇಷ ವಿಶ್ಲೇಸತಶ್ಚ-ನೆಜಿಕಿಯಗಲ್ತೆ 
ಯೆತ್ತಣಿಂದಮಂಂ (ಜೀನಸಂ. ೧೬೬-೨೩). [ನೆಜಕ್ಕಿ 4- ಆಗಲ್ತೈ ] 

ನೆಜಕಿಯಅಂ (ಕ್ರಿ). ಚೆನ್ನಾಗಿ ತಿಳಿ; ಪೂರ್ತಿಯಾಗಿ ಅರಿತುಕೊಳ್ಳು : 
ನೆಆಕಿಯಜಿಕದೆನಂತರಿಕ್ಷಸ್ವರಭೌಮವ್ಯಾಜನಾಂಗಚಿಹ್ನ ಸ್ವಪ್ನೋಡ್ಸುರ 
ಲಕ್ಷಣಮೆಂದೇ ಬಿತ್ತರಿಪಸ್ಟಾ ೦ಗದ ನಿಮಿತ್ತ ಶಾಸ್ಟ್ರಾನಳಿಯಂ (ಶಾಂತೀಶ್ವ. 
೫-೫೪); ಅಅಕಿವನಜಕಿಯದ ಗುರುವು ಪರವನಜೀಯದ ಶಿಷ್ಯ ನೆಜಕಿ 
ಯಜಕಿಯದೋದು ಇವು. ಮೂರು ಅಂಧಕನು ತಿರುಗಾಡಿದಂತೆ 
(ಸರ್ವಜ್ಞ. ೮೫). [ನೆಜಕ್ಕಿ - ಅಜ] 

ನೆಜಕಿಯಜಂವು. (ನಾ). ಸಂಪೂರ್ಣಜ್ಞಾನ, -- ವಿನೇಕ : 
ನೆಜಕಿಯಜಕಿವ ನೆಜಕಿಯೆ ಕಾಣ್ಪೀ ತೆಅದಿಂ ಸಮಸಂದು ಸಂದತೀಂದ್ರಿಯ 
ಸುಖದತ್ತೆಅಗಿಡೆನಿಂ ವಿಷಯಸುಖಕ್ಕೆಆಗೆಂ (ಅಜಿಪು. ೨-೮೨). 

[ನೆಣ + ಅಜಕಿವು] 

ನೆಣಕಿಯಿಸು (ಕ್ರಿ). ಮುಗಿಸು; ಪೂರ್ಣಗೊಳಿಸು; ಪೂರ್ತಿ 
ಮಾಡು: ಅನೇಕಭನಪರ್ಯಾಯ ಸರಿಭ್ರ ಮಣದಿಂ ಬಂದು ಪುಟ್ಟುತ್ತು ೦ 
ಕಡೆಯೊಳುತೃಷ್ಟಾ ಯುಷ್ಛಮನೆಯ್ದೆ ನೆಜಕೆ ಯಿಸುವ ನೆಜವಿ ಭವಪರಿನರ್ತನ 
ಮೆಂಬುದು (ಸುಕುನೂ. ೬-೬ ನ); ಒಡನೆ. ತದ್ಭಾಸೆಯ ಕೊಣತೆ ನೆಣ 
[ಪಾಉಂ, ಅ]ಯಿಸುವನೀಗಳ್ಳಿ (ಬಸಪು. ೩೬-೧೩). [ನೆಜಿಿ, +-ಇಸ್ಫು] 

ನೆಜಕಿಯೆ "ನೆಲಕ್ಕ' ನೋ. 

ನೆಅಕಿವಣಿಗೆ "ನೆಣನಣಿಗೆ' ನೋ. 

ನೆಅಕಿವಳಿಗೆ “ನೆಅವಣಿಗೆ' ನೋ. 

ನೆಟಕಿವೆಟಕಿ, ಇಿರಿನೆಕಿ (ನಾ). ಪೂರ್ಣ ಚೆಂದ್ರ ; ಹುಣ್ಣಿಮೆಯ 
ಚಂದ್ರ: “ನೇಃಕಿನೆಳಿಕಿಯಿಂದು ಪೂರ್ಣಚಂದ್ರ” (ಕಶಸಾ,೪೮-೨೭) ; 
ನೆಜಕಿವೆಟಕಿಯನು ನುಂಗಿತು ಕತ್ತ ಲೆ (ಜೀನಂಸಾಂ.೪-೪೯); ನೆಳಿಕಿವೆಟಿಕಿಯಂ 
ನಿಜವದನಂ ಜಜಕಿಯೆ ಮುಗುಳ್ನಗೆಯ ಕಾಂತಿ ತಿಳಿಜೊನ್ನ ದೊಳೀಡಿಟಂಯೆ 
(ವಿಸ್ಣು ಪು. ೫-೩-೧೨೯). ನೆರೆವೆರೆ ; ನೆರೆನೆರೆಯ ಸಾನ್ಮ್ರಚನ್ಮ್ರ್ರಕೆಯ 
ಲಲಿತಾನರಣವನ್ನು ಸಂತಸೆದಲಂಪಿನ ಕ್ಷೀರಸಾಗರದ ರಂಗತ್ತರಂಗಗಳ ಕಳಿತ 
ಕಳಕಛವು ಡಂಗುರಿಸಿ ಬಿಟ್ಟಾಡಿ ಬಿಡುವುದಿಲ್ಲವೆ? (ಮಂತ್ರಶ. ೩೨-೨೫). 


೧೯೪೦, ೨೯-೪; 1173). 


ನೆಣಕಿವೆಆಕಿಮೊಗ 


ಸೆಜಿಕಿವೆಜತಿಯಿರುಳ್‌ - ಪೂರ್ಣಚಂದ್ರನಿರುವ ರಾತ್ರಿ ; ಹುಣ್ಣಿ 

ಮೆಯ ರಾತ್ರಿ: ಮನೋಜ್ಞಮಾಗಿ ಸೆಆಕಿವೆಳಸಿಯಿರುಳೊಳ್‌ ತಾಂ 
ತಮಗಿಬಿಃತಂದು ಬಿನದದಿಂ ನಿಹರಿಪಚ್ಚ ರಿಯರ ನೆಲೆಯ ಸಿಂಗರದ 
ಮಾಟಿದ ಬೆಳ್ಳಿ ನೆಟ್ಟುಗಳ ತಬ್ಬಿ ಲ್ಗಳೆಂಬಂತಿರೆ, . , ತೋರ್ಪ ಸೌಧಂಗಳಿಂ 
(ಉಮಾಶ್ರ್ಮ, ೧೦೨-೭). [ನೆಜ್ಕೆ 4 ಪೆಜಕಿ] 

ಸೆಣಕಿವೆಆಕಿನೊಗ (ನಾ). ಪೂರ್ಣಚಂದ್ರನಂತಿರುವ ಮುಖ; 
ಸುಂದರವಾದ ಮುಖ: ನೆಜಕಿಪೆಅಕಿಮೊಗದಬಳೆಯ ನುಣ್ಗೊರಲತಿ 
ರಂಜನೆನಡೆಯಿತ್ತು (ಜಯಕಾ. ೮-೫೧) ; ನೆಜಿಸಿನೆಳಕಿ ಮೊಗದ ಬಾಲೆಯ 
ಕೀರ್ತನೆಗೆಯ್ದೂ ಕಜಕಿಗೊರಲನ ರಾಣಿ ಮೆಚ್ಚಿ ಮಲಕಿಯದೆ ನಸ್ತ್ರಭೂಷಣ 
ಪರಿಮಳದುಡುಗೊಣಕೆ ಯಿತ್ತು ಕುಸ್ತ ರಿಸಿದಳು (ಮೋಹತ, ೨೫-೩೨). 

[ನೆಜಕನೆಟ! 4 ಮೊಗ] 

ನೆಜಕಿನೈರಿ (ನಾ). ಪ್ರಬಲ ಶತ್ರು ; ಕಡುವೈರಿ: ಕುರುಸತಿಯೆ 

ನೆಜಕಿವೈರಿ ಭೀಮನ ಸೀಳಲೇಳೆಂದ (ಕುನ್ಯಾಗ. ೫-೨೯). 
[ನೆಜಕ್ಕಿ + ವೈರಿ] 

ನೆಅಕಿಸಿಂಹ (ನಾ). ವಯಸ್ಸಿಗೆ ಬಂದ ಸಿಂಹ; ಪ್ರಾಯದ 
ಸಿಂಹ: ಮಲಾಸಿಂಹನೆಂಬರು ನೆಜಕಿಸಿಂಹನೆಂಬರು ಮಲ ತಾನೆ ನೆಟ್‌ 
ಸಿಂಹವಾಯ್ತುು (ಛರಚ, ೬೯-೪೬). [ನೆಜಿಕ್ಕಿ -- ಸಿಂಹ] 

ನೆಣಕಿಸು "ನಿಜಾಸು' ನೋ. 

ನೆಬಲ್‌,, ನೆರಳ್ಗಾ, 'ನೆರಳ್ಕು, ನೆಳಲ್‌, ನೆಳಲು, (ನಾ). ೧. 
(ಮನುಷ್ಯ, ಮರ, ಗಿಡ, ಕೊಡೆ ಮುಂತಾದುವುಗಳ) ಛಾಯೆ : 
“ಸೆಟಲ್‌ ಎ ಆತಪತ್ರಾದಿ ಛಾಯೆ ; ಜಳದರ್ಪಣ ಪ್ರತಿಬಿಂಬಂ ; ಒಂದು 
ಮರಂಗ(ಶಮದ. ಸರಿ. ೧); ಜಲದದ ನೆಬಲುಂ ಪರಪುಂ ವಿಲಾಸಮುಂ 
ಬೆಳಗುವುದಿತವಿದ್ಯುಲ್ಲತೆಯಂ೦ ನೆಲಸವು ಚಲಂಗಳಾದಂ ವಿಲಾಸಿನೀಜನದ 
ನಲ್ಮೆಯುಂ ಸಂಗಮಮಂಂ (ಕವಿಂ, ೩-೯೭); ಸುರಕುಜದ ನೆಲಿಲೊಳಂಗಣ 
ದೊಳೇನುಮಲನಿಲ್ಲದೆ. ಕಟ್ಟರೆ ಕಾಮಧೇನು (ಸಂಪಭಾ. ೪-೧೦); 
ಬಿಸಿಲೊಳ* ನಿಂದೊಡೆ ನೆಟಿಲತ್ತ ಸಾರಿಮೆಂದೆಂದುಮಟಸ ವನಲ್ಲಂ ನಮ್ಮಂ 
(ಸುಕುಮಾ. ೨-೬೫); ಕಾಯಕ್ಲೇಶಮದೆನ್ನೊಳಾಗೆ ಜಗದೊಳ್‌ 
ಮರ್ಬಾರ್ಜಿ ಮೈ ವೆರ್ಚಿದನ್ಯಾಯಂ ಕೈಮಿಗಲೆನ್ನ ಕಾಂತನನಲಂಸಿಂ 
'ಕೂಡಿದಳ್‌ ಪಶ್ಚಿ ಮಾಶಾಯೋಸಿತ್ಯುಟಲಾತ್ಮೆಯೆಂದು ದಿನಸಶ್ರ್ರೀ ಬೈದು 
ಬೆಂಬತ್ತಿ ದಳ್‌' ಛಾಯಾಸಂಕುಳದಿಂಖೆನಲ್ಫೈ ಪಡುವಲ ಮುಂತಾದುನೆಲ್ಲಾ 
ಸೆಟಲ್‌ (ದಕಕು. ೪-೪). ೨. ಪ್ರತಿಬಿಂಬ; ಪ್ರತಿರೂಪ: ಬಾಳ 
ದಿನೇಶಬಿಂಬದ ನೆಟಿಲ್‌ ಜಲಜೊಳ್‌ ನೆಲಸಿತ್ತೊ 
ತೊಲಗಿಸಳೊ: ರಹಸ್ಯಶ್ರವಣಲಜ್ಜೆ ಯಂ ತನ್ನ ಸೊಳೆನ ನೆಟಲುಮನೆನೆ 
ನಿರ್ಮಲಮಣಿಕುಟ್ಟ ಮುಮಂ ಕೋಮಲೆ ಚರಣಾಂಗುಸ್ಕ ದಿಂದೆ. ಬರೆಯು. 
ತ್ತಿರ್ಜಳ್‌ (ಕಾದಂಉ. ೨೮೯) ; ತಿಳಿದಿರ್ದ ಕೊಳದ ಜಲದೊಳ್‌ ಪಳಚ್ಚ 
ಸೆಸೆದಿರ್ದ ತನ್ನ ನೆಬಲಂ ತನ್ನೋ ಸಳೆಗೆತ್ತ್ವು ಮುಟುಗಿ ಕಾಣದೆ ತಳನೆಳ 
ಗಾಗಿರ್ದುವಿರುಳ ವಿರಹನಿಹಂಗಂ (ಅಜಿಪು. ೬-೬೨); ನೀರೊಳಗಿರ್ದ 
ನಲ್ಲಳ ನೆಟಲಂ ಕಂಡು ನಲ್ಲಳೆಂದು ಮತಿಗೆಟ್ಟು ಪಾಯ್ಸ ಸಾನ ಸಾಧು 
ವಿಟನಂತೆ (ಧರ್ಮಾಮೃ. ೧೦-೫೪). ನೆರಳ : ೧. ತರುಗಳ ನೆರಳ್ಗಳಂ 
[ಪಾಂ. ನೆಳಲ್ಲ ಳಂ] ಸೇರತೊಡಗಿತು ಜನಂ (ಚೈಮಿಭಾ. ೧೮-೨೩); ಕಾಡ 
ಹೂವಿನ ನೆರಳ ನೆಲದ ಪುರುಳಿನ ಪುರುಳ ಪಡೆದ ಬೀಯದ ತಿರುಳ್‌ 
(ಕಾಲೂರ. ೬೧-೧೦೩). ನೆರಳ್ಳು : ೧. ಸೆರಳಿಲ್ಲದೆ ನೀರಿಲ್ಲದೆ ಬೇರಿಲ್ಲದೆ 
ಸಸಿ ಹುಟ್ಟ ಹೂವಿಲ್ಲದೆ ಕಾಯಿಲ್ಲದೆ ಫಲ ತಂದಿತು (ಪುರಂದ. ೧-೩೭-೧) ; 
ಒಂದು ಉನಿನೊಳೇಕವೃ ಕ್ಷದ ಸೆರಿ. [ಸಂಖಾಂ. ಳಲಿ]ನಲಿ ನವಕುಸುಮ 
ದಿಕ್ಕೆಯಲಿ ಆ ಕಮಲಜನ ' ತುರಗ ನಿದ್ರಾವ್ಯಾಕುಲದಿ ಮಲಗಿರಲು 
(ನಳಚ, ೨-೧೫) ; ತಪ್ಪ ಸಾಧಿಪ ನೃಪನೊಳಿಪ್ಪವನೆ ಕಡುಹೆಡ್ಡ ಸರ್ಪ 


(ಪಂಪಭಾ, ೧೯೬); 


೪೯೫೯ 


30 


40 


45 


ನೆಬಲ್‌, 


ನುಜಹೆಡೆಯ ನೆರಳಲ್ಲಿ ಸೇರಿದ [ನಾಂ20, ನೆಳಲೆಂದು ಸಾರಿದ] ಕಪ್ಪೆ 
ಯಂತಕ್ಕು (ಸರ್ನಜ್ಞ. ೭೭೭) ; ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ 
ಜಾಲಿಯ ಮರವು ನೆರಳಲ್ಲ (ಜಗೀತೆ. ೮೮). ೨. ಒಂದು ನಾಯಿ 
ಮಾಂಸದ ಕರಣಿಯನ್ನು ಕಚ್ಚಿ ಕೊಂಡು, ಹಳ್ಳಾ ದಾಟುವಾಗ ನೀರೊಳಗೆ 
ತನ್ನ ನೆರಳು ಕಂಡಿತು (ಮುಂಬಯಿ, ೨-೪) ; ನೆರಳು ನೋಡಿ ನಿಜಾ 
ಮರೆತ (ಗಾದೆ). ೩. (ಆಲಂ) ಆಶ್ರಯ ; ರಕ್ಷಣೆ ; ಆಸರೆ : ನೀರರು 
ಪರಸ್ಪರರ ತಿರುಳು ನೆರಳು, ಪಾಡುಪಟ್ಟಿತು ಕರುಳು, ರಾಗರಂಜಿತ ಕೊರಳು, 
ತಂತಿಯಲಿ ಮೂಡಿಸಿತು ಒಲೆದ ಬೆರಳು. (ಅರಳು. ೪೦೧-೨); ಅನನ 
ಜೀವನವೇ ಅನರಿಂದ ನೆರಳು ಕಂಡಿತ್ತು (ಬೆಟ್ಟಿಹೊ. ೬೫). ೪. ಅನು 
ಯಾಯಿ;ಹಿಂಬಾಲಕ: ನಾನು ನಿಮ್ಮು ಪ್ರಜೆ; ನಿಮ್ಮ ನೆರಳು(ಹಾಹುತ್ತ. 
೫. ಬಳಿ; ಸಮಿಪ; ಹತ್ತಿರ: ಕೆಟ್ಟ ಹುಡುಗರ 
ನೆರಳಿಗೆ ಸಹ ಹೋಗಬಾರದು (ಮುಂಬಯಿ, ೪-೧) ; ಚಂದ್ರಭಾಗಕೃನ 
ಕೈಹಿಡಿಯುವುದುಳಿಯಲಿ, ಅವಳ ನೆರಳಿಗೆ ಬರುವ ಯೋಗ್ಯತೆಯಾದರೂ 
ಇತ್ತೆ... ಎ ಇವನಿಗೆ? (ನೂರುದಾ. ೬೪). ನೆಳಲ: ೧. ಮರದ 
ನೆಳಲಲಿದ್ದು ತನ್ನ ನೆಳಲನಅಸಬಹುದೆ (ಬಸನ. ೩೩೩) ; ಮುಗಿಲ ನೆಳಲು 
ವಿಂದ್ರಚಾಪವಚಿರವೆಂದು ಕಂಡುದಿಲ್ಲ ನಿತ್ಯವೆಂದು ನಿರುತನೆಂದು ಹತ್ತೆ 
ಸಾರುತಿರ್ದೆನಯ್ಯ (ಹಂಸೆರ.ಹ. ೫೧೧-೮); ಪಾರಿಜಾತಂ ನೆರೆಯೊಳಿರುತಿರೆ 
ಭೂರುಹಂಗಳ ನೆಳಲನರ್ಥಿಸಿ ಸಾರಿದನವೊಲು (ಬಸಪು. ೬೦-೪೬) ; ಬಂದು 
ವಟಿಕುಜದಡಿಯಲಿನಿಬರು ನಿಂದು ದುರುಪದಿ ಸಹಿತ ನೆಳಲೊಳಗಂದು 
[ಪುಂಾ0, ಬಳಲಿಕೆಯಿಂದ] ಮಿಶ್ರಮಿಸಿದರು (ಕುವ್ಯಾವಿ. ೧-೨). ೨. 
ವಾರಿಧಿ ಬತ್ತು ಗುಂ ವಸುಧೆ ಪೊತ್ತುಗು ದಿಗ್ಗ ಜಮಳ್ಳಿ ಬಳ್ಳುಗುಂ ಮೇರು 
ನಗಾದ್ರಿ ನೀರ ನೆಳಲಂತತಿಸಂಚಳಮಾಗಿ ತೋಕ್ಕುಮೇ (ಎಕ. 1111, 
ಸಾಗರ, ೧೦೩-೨೭; 1089) ; ತಿಲದೊಳಿಹ ತೈಲದವೊಲ್‌ 1] ಕನ್ನಡಿ 
ಯೊಳಿಹ ನೆಳಲವೊಲ್‌ (ಬಸಪ. ೪೯-೩೨) ; ಹೊಳೆವ ಕನ್ನಡಿ ಕೈಯೊ 
೪ಿರ್ದು ನೋಡದೆ ನೀರ ನೆಳಲಲ್ಲಿ ಮೊಗವ ನೋಳ್ಪ್ಬ ೦ತೆ (ಭರಚ, ೧-೧೦೩); 
ಸೂಡೊಡಂಬೆಯ ನೆಳಲ್‌ ತಾಗೆ ತೊರೆಯೊಳ, ತೀಡಿ ಮೋದುನಂತಿರೆ 
ಕನ್ನಡಿಯ ಚೆಲ್ವ ಕಣ್ಣೆ (ಕೂರ. ೧೧೯-೨೪೮), ಹಿ. ಮನೆ ನೆಳಲಂ 
ನೆನೆಯದೆ ಅರ್ಥಮಂ ಲೆಕ್ಕಿಸದೆ . . . ಹರಭಕ್ತಿ ಯೊಳಾತುರದಿಂ ಬಾಗೆ 
ವಾಡಿಯ ಪೊಅನುಟ್ಟ (ಬಸರ, ೨-೪೪). ನೆಳಲು : ೧. ಕಾಯ 
ವೆಂಬ ಕಂಥೆಯ ಧರಿಸಿ ನಿಂದಲ್ಲಿ ನೆಳಲಿಲ್ಲದೆ ಸುಳಿದರೆ ಹೆಜ್ಜೆ ಇಲ್ಲದೆ ಸುಳಿವ 
ಅಲ್ಲಮುಪ್ರಭುರಾಯನ ಜಂಗಮಸ್ಕೆಲದ ನಿಲುಕಡೆ ಎಂತಿರ್ದುದೆಂದೊಡೆ. 
(ಶೂನ್ಯಸಂ. ೨೦-೧೨) ; ಕೀಸೆ ನೆಳಲು ಹೊರೆಬಿಡುವುದೇ (ಸಿದ್ಧರ, 
೬-೪) ; ಗಳಹನನಿಲಜ ಗಾಢಗರ್ವದ ಹುಳುಕನರ್ಜುನನವರ ದೇಹದ 
ನೆಳಲು ಮಾದ್ರೀ ಸುತರು (ಕುನ್ಯಾಅ. ೧೭-೧೩) ; ಕಳಿದರಧ್ವಶ್ರಮನನಾ 
» « ನಳನಳಿಪ ಮಾಮರದ ನೆಳಲಲಿ ಮೂವರವರು (ತೊರರಾ. ೨-೪-೨೨), 
೨. ಬೇರಿಲ್ಲದ ಮರ ನೀರಿಲ್ಲದ ನೆಳಲೊಳಗೆ ತೋಲದ ಪ್ರತಿ 
ಬಿಂಬನ ನಾನೇನೆಂಬೆ (ಅನಚಂ. ೭-೨೪) ; ನೆಳಲು ಜಲದಲಿ ನಡುಗಲಿನ 
ಮಂಡಲಕೆ ಕಂಪನೆ (ಕುನ್ಯಾಸ. ೯-೧೪); ಮಾರುತನ ವೇಗಮಂ. 
ಮುಂಕೊಂಡು . . . ಮಾರುತಿಯು ಪೋಗುತಿರೆ ನೆಳಲು ಪ್ರತಿಸಾಲಿಸಲಾ 
ನೀರಧಿಯೊಳು (ನೆಂಕಾರಾ ೫-೧-೫೪). ಷೈ, ಕೃಷ್ಣನ ನೆಳಲು[ಪ207ಂ, 
ಒಲುಮೆ, : ಬಲುಹು]ದಿಟಿವುಂಟಾದೊಡೊಳಗಾಗರು. ವಿರೋಧಿಗಳು 
(ಕುಮ್ಯಾದ್ರೋ. ೨-೬೨); ರಾಮಚಂದ್ರನ ,ನೆಳಲು ನಿರ್ಜರಕುಜದ 
ನೆಳಲಾಯಿಸ್ತಿ ಳೆಯ... ಜನ  ಪುರವರಜನಂಗಳಿಗೆ (ತೊರಂಾ. ೨-೧-೭); 
ತಾಯಿಯ ನೆಳಲೂ ಹೊಂಗೆಯ ನೆಳಲೂ ಒಂದೇ ಅಂತೆ, ನನ್ನ ಪಾಲಿಗೆ 
ತಾಯಿಂಯ ನೆಳಲು ಬೆಂಕಿಯ ಉರಿಯ ನೆಳಲು (ಸುನಸಂ. ೨೫). 
೪. ಪೊಳೆಸೊಳೆನ ಪರಶಕ್ತಿಯವನ ನೆಳಲೆನಿಸುತಿಹಳು (ಗಗತಾ. ೧೨-೭೯). 


೧೧೦). 


ಸೆಟಲ್‌, 


೬. ಸುಳಿವು; ಸೂಚನೆ: ಅದರಲ್ಲಿ ವಿಷಯಾಸಕ್ತಿಯ ನೆಳಲೂ ಇಲ್ಲ 
೭. ಕತ್ತಲೆ ; ಅಂಧಕಾರ: ನೆಳಲು ಸುತ್ತಲು 
ಸುಳಿದುದಿನಮಂಡಳಕೆ ಕಾಳಿಕೆಯಾಯ್ತು ಫಲದಲಿ (ಕುವ್ಯಾಸ. ೧೦-೭೨). 
೮. ಆಕಾರ; ಛಾಯಾಶರೀರ :" ಹಿಂದೆ ರಾಯನ ಪಟ್ಟ ದರಸಿಯ 
ತಂದು ಭಾರಿಯ ಭಂಗಬಡಿಸಿಡೆ . , . ಕದನದಲಿ ನೀನೊಂದು ನೆಳಲುಳಿ 
ಯಲು ಸಹೋದರವೃಂದ ತನುಜಜ್ಞಾ ತಿಬಾಂಧನರಳಿದರದಲಂದ 
(ಕುನ್ಯಾಗ. ೩-೨೭), 

ನೆರಳ ದಾರಿ - (ಮರಗಿಡಗಳ) ಛಾಯೆಯಿಂದ ಆವೃತವಾದ 
ಮಾರ್ಗ : ನೆರಳ ದಾರಿಯಿಂದ ಹೋದರೆ, ಒಂದು ಕಡೆ ಮರದ ಕೆಳಗೆ 
ಗುಂಡಿ ಮಾಡಿದ ಒಂದು ಕಲ್ಲಿನಲ್ಲಿ ಸ್ವಚ್ಛ ನಾದ ನೀರಿತ್ತು (ನಿಬಂಧ. 11, 
೧೪೭). ನೆಳಲನೂಡು -. ನೆರಳನ್ನು ನೀಡು : ಎಲೆಗಳಾ ನಡುಹಗಲಿನಲಿ 
ಕಡುಬಳಲಿ ತೂರಡಿಸುತ್ತಿರೆ, ನೆಲದ ತಾಪನನಿರಡೆ ತಣಿಸುವ ನೆಳಲನೂಡುತ 
ಕಾಯುವೆ. (ಕಎಪು. ೨೯-೩). ನೆಟಿಲ ಗುಡಿಸು-: ಸಂಪೂರ್ಣ ನಾಶ 
ಮಾಡು; ಮೂಲೋತ್ಸಾಟನ ಮಾಡು : ಮರೂರು ಕುನ್ಮಾಡಿಯ 
ಸೆಬಲ ಗುಡಿಸಿದ ತ್ರೆ ಲೋಕ್ಕನೀರಕೆ. ಕೊಟ್ಟಿ ಮಣ್ಣು ಇರ್ಬಣ್ಣುಗ 
(ಎಕ. 1%, ಬೆಂಗಳೂ. ೪೦-೯; ಸು. 020). ನೆಟಿಲಾಗು, ನೆರಳಾಗು, 
ಸೆಳಲಾಗು-೧. ಬಿಸಿಲು ಬೀಳದಂತೆ ತಡೆಯಾಗು; ಛಾಯೆ 
ಯೌಗು : ಸೆಟಲಾಗಿರ್ದ ಸರೋರುಹದಳನುದು ಕಡುನಿಸಿಲ ಬೆಂಕಿಯಿಂಂ 
ಕೊರಗಿದೊಡಾಗಳೆ ತನ್ನೆ ಅಂಕೆಗೊಡೆಯಂ ಕಳವಳಿಸುವ ಸತಿಗೆ ಸಿಡಿದು 
ದೊಂದು ರೆಥಾಂಗಂ (ಶಾಂತೀತ್ವ.೧೨-೨೩); (ಕುಸುಮಾ. ೮-೧೩೦ ನೋ.). 
೨. ಅನುವರ್ತಿಯಾಗು ; ಅನುಸರಿಸು : ತಾಯೆನ್ವ ಪತಿಯ 
ನೆರಳಾಗಿ ನಡೆವಳು (ಸಿದ್ಧ ಪು. ೧-೮೮) ; ನೀನು ನಗುತ ಕೈಪಿಡಿದವನ ನೆರ 
ಳಾಗಿ ಬಪ್ಪುದಂ ಮೊಗೆದು ನೋಡುವ ಬಯಕೆ ಕನಸಾದುದೇನು ? 
(ಕಾಲೂರ. ೧೭೬-೩೯೭) ; ಗಂಡಸಿನ ನೆಳಲಾಗಿ ಇರಲು ಮನಸು ಒಪ್ಪದು 


(ತತ್ವಸ್ರಾ. ೩೮೦). 


ಯಸ್ಷಸ್ರ. ೧೫೭). ೩. ನೆರಳು ಬೀಳು: ಅಳವಾಂತು ಗರುಡ ಕೃಷ್ಣನ | 


ಕೊಂಡು ತೆರಳಲ್ಕೆ ವಳಯದೆ ಪುಣ್ಯಮೂರುತಿಯ ನೆಳಲಾದ ಸ್ವಸ್ಕಾನದೆ 
ಬಿದ್ದ ಮಾರ್ಗದ ಪೊಳಲನರ್‌' ಪುಣ್ಯನೆಯ್ಲಿ ದರು (ಮೋಹತ, ೪೨-೧೦). 
ನೆಲೊಳ್ಳರ್‌ - ಅಧೀನವಾಗು ;  ಅಶ್ರಯದಲ್ಲಿರು; ಅಧೀನಕ್ಕೆ 
ಬರು ; ಅಂಕೆಗೆ ಒಳಪಡು (?) : ದಮಿತಾರಿಗೆ ಉಟ್ಟ ಸುಟ್ಟು ೦ಬೆಯ 
ನೆಟಲೊಳ್ಳಂದುಮಂಗುಲಿಸಿನೊಳ್‌ ಪೂಟ್ಲುಂ ಭ್ರೂಲತಾಪ್ರತಾನದೊಳ್‌ 
ಕಟ್ಟುಂ ಕೆಬ್ಬಟ್ಟು ಮಿರ್ಪುದುಚಿತಮಲ್ಲು (ಶಾಂತಿಪು. ೪-೮೨ ವ), 
[ದೇ.॥ ತಮಿ. ನಿಲ್‌, ನೀಟಲ್‌ ; ಮಲ, ನಿಟಲ್‌; ತುಳು. ನೆರಳ್‌, 
ನಿರೆಲ್‌ ; ಕೊಡ. ನೆಳ ; ತೆಲು. ನೀಡ ;ಕೋಲಾ * ನಿಂದ; ನಾಯ್ಕಿ. 
ಸೀಂಡ ; ಪರ್ಜಿ. ನೀರ ; ಗಡಬ. ನಿಕಿರ್‌ ; ಗೊಂಡಿ. ನೀರಾ] 
ನೆಬಲ್ಮ್‌ “ನೇಟಲ್‌' ನೋ. 
ನೆಟಲಂಚೆ, ನೆಳಲಂಚೆ (ನಾ). (ರಾತ್ರಿನೇಳೆಯಲ್ಲಿ ಬೊಂಬೆಯಾಟ 
ದಲ್ಲಿ) ತೆರೆಯ ಮೇಲೆ ಪ್ರತಿಬಿಂಬವನ್ನು ತೋರಿಸುವ ಆಟ 
ಮತ್ತು ಅದಕ್ಕೆ ಉಪಯೋಗಿಸುವ ಬಟ್ಟಿ, ತೆರೆ (?) : ಅಂತು 
ಸೋಪಾನಪಜಸ್ತಿಯನೇಜಅಕಿ ಸಂಚರತ್ನಧೂಳೀಶಾಳದಿಂ ಪರಿವೇಸಂಗೊಂಡ 
- - ೬ ಚಕ್ರ ವಾಳಭೂಮಿಯ ಚಿತ್ರ ದಂಚೆಯೊಡನೆ ನೆಟಿಲಂಚೆಯಾಡಿಯಂಂ 
(ನುಕ್ಲಿಪು, ೧೪-೨೧೦). ನೆಳಲಂಚೆ : ಅಳವುಳ್ಳ ರಾವುತರೇಜಲು ನುನ 
ಲನಂ]ಚೆಯ. 
ಕುದುರೆಗಳಂತವು. ಕಣ್ಗೊಳಿಸಿದವಾ ನೋಹರದೊಳು (ಕುರಾಸಾಂ. 
೧೨-೯೧) ; ಇಕ್ಕಿದ ಸೆಳಲಂಚೆಯ ಕೆರೆಯೊಳಗೆ ಕಾಲಿಕ್ಕುವ ಚಿತ್ರಾಶ್ವಗಳ 
ಮಿಕ್ಕು ಹೊಳೆದವು ಪಕ್ಕರಿಕೆಯ ಮಜಿಕಯೊಳು ಮಿಕ್ಕ ಮನದ ಕುದುರೆ 
ಗಳು (ಕುರಾಸಾಂ, ೧೨-೯೨). [ನೆಟಲ್‌, -/- ಅಂಚ್ನೆ] 


೪೯೬೦ 


10 


3, 


40 


45 


ನೆಬ್ಯು 


ನೆಬಲ್ಲಾಣ (ನಾ). ನೆರಳಿರುವ ಸ್ಮಳ್ಯ--ಪ್ರಡೇಶ: ಮನಂಗೊಂಡೊ 
ಪ್ಪಿದಂ ಮುತ್ತಿನ ನೆಚಲ್ಲಾಣದೊಳ್‌ ಕೃಷ್ಣ ನಾಗಳ್‌ 
(ನರ್ಧಪು.೮-೪) ; ವರರಾಜ್ಯಶ್ರೀನಿಜಚ್ಛ ತ್ರದ ಕುಳಿರ್ವ ಸೆಟಿಲ್ಮಾ ಣದೊಳ್‌ 
ಲೀಲೆಯಿಂಡೊಪ್ಪಿರೆ ತಾನೆಂದುಂ .'.. ತದ್ಭ್ರೂ ಕಾಂತನೋರಂತರಸುತನ 
ಮನಾ ರೂಢಿಯಿಂ ಮಾಡುತಿರ್ಪಂ (ಕುಸುಮಾ, ೩-೨೩). 
[ನೆಬಿಲ್‌ 4 ತಣ] 
ನೆಬಲ್ಬಚ್ಚೆ (ನಾ). ನೆಳಲುಬೊಂಬೆಯಾಟದ ತೆರೆ; ನೆರಳಿನ 
ಚಿತ್ರಗಳನ್ನು ಮೂಡಿಸುವ ತೆರೆ: ಬನದಿಂದಂ ಬನದಾನೆಗಳ್‌ ಸಿಡಿಗಳಂ 
ಮುಂದಿಟ್ಟು ಪೋಸಂತೆ ಕಮಿನಿಯರ್ಕಳ್ಳೆರಸಾರ್ಯರಾತ್ಮತನುಗಳ” 
ತತ್ಕಾಲದೊಳ್‌  ಮಾಯನಮಾಗೆ ನೆಬಲ್ಬ ಚ್ಚ [ಐಾಂ2ಂ, ಳಟ್ವಚ್ಛಿ]ಿಯೆ 
ರೂಪಿನಂತೆ ತಳರ್ದರ್‌ ಸೌಧರ್ಮಕಲ್ಪ ಕ್ಕೆ ಭಾವನೆ ಜೈನೋಕ್ತಿಯೊ ಇಗೆ 
ದುರ್ಗತಿಗಮಾ ಜೀವಕ್ಕಮೇಂ ಸಮ್ಮದಂ (ಶಾಂತಿಪು. ೭-೧೨). 
[ನೆಟಲ್‌, - ಸಚ್ಟ್ರೈಧ-ಪ್ರಾ. ಪಚ್ಛಯ ಸಾ ಬಟ್ಟಿ)] 
ನೆಟಲ್ವಿಡಿ (ಸ್ರ). ನೆರಳನ್ನುಂಟುಮಾಡು 2... ಹೇಮಸರೋಜ 
ದೊಳ್ತಳೆದು ಮಾಣಿಕನುಂ ಶರದಭ್ರಶುಭ್ರಮಂ ತಾನುರಸಪ್ರಸೂನಮ 
ಸದಕ್ಕೆ ನೆಬಲ್ವಿಡಿದೊರ್ವಳುತ್ವ ಲಶ್ಯಾನುಳೆ ಮಂಗಳಾಭರಣಭೂಸಿತೆ ತಂದ 
ದನೀವುದಂ ಲತಾಕೋನುಳೆ ಕಂಡಳ್ಭ್‌(ನುಲ್ಲಪು.೪-೫೬). [ನೆಬಲ್‌ 4-ಸಿಡಿ|] 
ನೆಲಲ್ವೀಲು (ಕ್ರಿ). ನೆರಳನ್ನು ಬೀರು ; ಛಾಯೆಯನ್ನು ಪಸರಿಸು, 
—ಹೆರಡು : ರನಿಯಿರ್ದೆಡೆಗೆ ನೆಬಲ್ವೀಳಂವ ಬಾಂಗಡರ್ದೇಜುವ ತರು 
ಗಳಾ ತಫಪೋನವನತರುಗಳ್‌ (ರ್ಜವಿ. ೧೬-೩೮), [ನೆಬಲ್‌, + ಬೀಂ|] 
ನೆಬಂಲ್‌, ನೆಳಿಲ್‌ (ನಾ). ಒಂದು ಅನುಕರಣ ಶಬ್ದ : “ನೆಟುಲ್ಲಿನೆ 
(ನೆಟೀಲೆನಿ), ನೆಬ್ಯನೆಯೆ ಮಂಅಸಿದುದುಇವು ಅನುಕರಣಂಗಳ್‌? 
(ಶನುದ, ೩-೧). ನೆಳಿಲ್‌ : ತಕ್ಕೆಸಿ ಸುರಿವ ತೆಜದಿಂದುರ್ಕಂಬುಗಳೆಜಗಿ 
ರೋಮಂರೋಮಕ್ಕೆ ನೆಳಿಲ್‌ ನೆಕ್ಕು ಚಳಿಲ್‌ ಚಕ್ಕು ದೊಗಲ್‌ದೊಕ್ಳೆನೆ. 
ನಾಂಟದು ನರಾತಿಭಟಿರನಯನವಮಂ (ಜಗವಿ. ೭-೮೧). 
ನೆಳಲ್ಲೆಳಿಲ್‌ (ದ್ವಿರುಕ್ತಿ) : ಕರಮಂ ತೂಂತಿ ತದಾಸ್ಯಯೊಳ್‌ 
ಬಳೆಯಿಂಸರ್ಲ ತದ್ವರ್ಧನೋದ್ರೇಕದಿಂ ಸೆರೆಗಳ್‌ ಬೀಗಿ ಸೆಳಿಲ್‌ನೆಳಿಲ್ಲರೆಯೆ 
ನೆತ್ತರ, ಮೂಗಿನೊಳ್‌ ತೀನಿ ಪಾಯ್ತರೆ ಸಿಟ್ಟಿಲ್ಲು ಛಟಿಚ್ಛಟಿಂದೊಡೆಯೆ 
ತದ್ದೆ ತಾಧಮಂ ನೀಳದಿಂ ಬಿರಿದಂ (ಜಗವಿ. ೫-೪೬) ; ಬೆರಸಿ ಪದಾತಿ 
ನೆಕ್ಕುನೆರಿಲೆಂಬ ಸೆಳಲ್ಲೆಳಿಲೆಂಬ * « ನಿಷ್ಠುರರವಂ ಮಿಗೆ ತಳ್ತಿಅಸಿದತ್ತು 
ಯಂದ್ಭದೋಳ್‌' (ಗಿರಿಕ, ೬-೬೮), 
ನೆಬಂಳ್ಲಾಳೆ (2). (2): ದೇನನ್‌ ಅಜ್ಮ ಸತ್ತ ಆತನಗಿಪ ೫೫ ೫ರರ್‌ 
ಕೊಟ್ಟೊದು ನೆಟಳ್ಳಾಳಿ ಅಯ್ಲೊಳಂ  ಕಬನಿ ಇದನಳಿವೋನ” ೫೫% 
ಪಬ್ಬು ಮಹಾಪಾತಕನಕ್ಕು (ಎಕ. ೫, ಶ್ರೀನಿವಾ. ೪೧-೩;7). [?] 
ನೆಬ್ಕನೆ, ನೆಳ್ಮನೆ (ಅ). ಒಂದು ಅನುಕರಣಾಭ್ಯಯ : “ಸೆಬಲ್ಲಿನೆ 
(ನೆಬಾಲೆನೆ), ನೆಬ್ಬನೆಯೆ ಮುಲದುದು- ಇವು ಅನುಕರಣಂಗಳ್‌” 
(ಕನುಡ. ಸಂ. ೧). ಸೆಳೆನೆ ; ಮುನ್ನಂ ಶರಯಂತ್ರ ಮನತ್ಯುನ್ನ ತಿಯಿಂ 
ಶಬರರೊಲ್ಲೂ ಕಪಿಲಾಸನಡೊಳ ಚೆನ್ನೆ ಸೆಯೆ ಮಾಡಿರ ಯಂತ್ರಂ 
ನೆಳ್ಳನೆ ಪುಲಿಯೆ ಗೋಣನರಿಯಿತ್ತಾ ಗಳ್‌ (ದಶಕು. ೨-೧೩೫). 
[ನೆಲ್ಕೂ-ಅನೆ,] 
ನೆಬ್ಳು, ನೆಳ್ಳು (ನಾ). ಒಂದು ಅನುಕರಣ ಶಬ್ದ: ಒದೆದೆಡದ 
ಬರಿಯ ಪಲಗೆಯನಿಡಿಯೆಲ್ಲಳ್‌ ನೆಟ್ಟು ನೆಟಿಲೆನಲ್‌ ಕರ ತಟ್ಟು ಂಗೆಡೆಯೆ 
ಭಗದತ್ತ ನಿಟ್ಟಿಂ ಕಡುಪಿಂ ಸಿಡಿದಿರ್ದ ನಿಶಿತವಜ್ರಾಂಕುಶದಿಂ (ಮುಪಸನೇ. 
೧೨-೧೩೯). ನೆಳ್ಳು : `ಕೆಡೆನ ಕರಿ ನೆಳ್ಳು ಸೆಳಿಲೆನಲುಡಿನ ನಿಷಾಣಂಗ 
ಳೊಂಡೆವೊಯ್ಲಿ ೦ ಪಜಃದಿಕ್ಕಡಿಯಾಗಿ ಪಿಂದಣಂಗೊಂಡೊಡಲಜಗರದಂದ 
ಮಾದ ಶುಂಡಾದಂಡಂ (ನುಹಾನೇ. ೧೨-೫೩). 


ಕೊಡೆಯ. 


ನೆಟ್ಟು 


ಸ 


ನೆಟ್ಕುನೆಟ್ಕು (ದ್ವಿರುಕ್ತಿ) : ಕಡಲೇಟುಂ ಕದಡಲ್‌ ಕುಲಾದ್ರಿಕುಲ 
ಮುಲ್ಯಾಡಲ್‌ ಮಹೀಮಂಡಲಂ ನಡುಗಲ್‌ ಶೀವ್ರಕರಾರದಾವಯನಮೆಲ್ಲಂ 
ನೆಟ್ಕುನೆಟಕೈಂದೆನಲ್‌ ೬. ೬ ಆ ಭೀಕರೆದಾಕರಂ ಘನರವಂ ಪರ್ವಿತ್ತು 
ಮೂಲೋಕಮಂ (ಮಹಾನೇ: ೧೩-೬೫). 
ಓನೆಟ್ಲು "ನಚಿಂಕು? ನೋ. 
ನೇ "ನೆಯ್‌' ನೋ. 
ನೇಕನಿಯತ್ತು, ನೇಕುನಿಯತ್ತು, (ನಾ). ಒಳ್ಳೆಯ ಸಂಕಲ್ಪ ; 
ಸದುದ್ದೇಶ : ಆ ಕಾಗದದಲ್ಲಿ ತಾವು ನೇಕನಿಯತ್ತಿಸಿಂದ ಬಹಳ ದಿನಸ 
ದಾರಭ್ಯ ಹಮೇಷ ದೋಸ್ತಿ ಯಿಂದಾ ನಮ್ಮ ಸರಕಾರಕ್ಕೆ ಖೈರುಕಾಯಿ 
ಮಾಡಿರುವಂಥಾದ್ದು ನಾವು ದರಿಯಾ, ಮಾಡಿ , , , ಬರದು ಇದ್ದೇವೆ. 
(ಉಜೇಂದ್ರ. ೨೨೮). ನೇಕುನಿಯತ್ತು : ಇಂಗ್ರೇಜ್‌ ಬಹಾದ್ಮರರ 
ಜಯಪ್ರದವಾದ ಸರಕಾರದ ಯಾವತ್ತು ಜನರೆ ನೇಕುನಿಯತ್ತಿ ನಿಂದಾ ಆಗಿ 
ಇದೆ (ಉಜೇಂದ್ರ. ೨೮೫), [--ಪಾರ. ಹಿಂ. ಮರಾ. ನೇಕ್‌ನೀಯತ್‌] 
ನೇಕರಿಸು "ನೀಕರಿಸು' ನೋ. 
ನೇಕಾರ "ನೆಯ್ಯಾರ' ನೋ. 
ನೇಕಾರಗೊತ್ತಳಿ (ನಾ). ನೇಯ್ಗೆ ಕಾರರ ಸಂಘ : ಅಲ್ಲಿನ ನೇಕಾರ 
ಗೊತ್ತಳಿ, ಸಿಪ್ಪಿ ಗಗೊತ್ತಳಿಗಳೂ ಕೂಡ ಸ್ವಲ್ಪ ನೆರವಾಗಿವೆ (ಸನಿ. ೨೧). 
[ನೇಕಾರ(-ಆನೆಯ್ಯ್ಯಾರ) - ಕೊತ್ತ ೪( ಎ ಕೊತ್ತ ಟ9)] 
ನೇಕಾರಿತಿ (ನಾ): ನೆಯ್ಸೆಯ ಕೆಲಸ ಮಾಡುವವಳು ನೇಯುವ 
ವಳು: ನನ್ನ ನಿನ್ನಯ ಮನದ ಜೊನ್ನ ಮಗ್ಗದ ಮೇಲೆ ನಿನ್ನ ಮತ್ತೆನ್ನೆ 
ಡೆಯ ಕಸೆಗೆ ಕಸೆಯನುಗೊಳಿಸಿ ನನ್ನಿ ನೇಕಾರಿತಿಯೆಂ ಮುಗಿಯದಿಹ 
ಬಟ್ಟೆಯನ್ನ ನವರತ ನೇಯಂಂತಿಹಳು (ಗರಿ. ೮-೧೨). 
[ನೇಕಾರ( ಎನೆಯ್ಯಾರ)+--ಇತಿ,(<-ಇತ್ತಿ)] 
ನೇಕುನಿಯತ್ತು "ನೇಕನಿಯತ್ತು' ನೋ. 
ನೇಕ್ಟಾಲ್‌ (ಗು). ಸಭ್ಯರೀತಿಯ; ಉತ್ತಮ ನಡವಳಿಕೆಯ ; 
ಸದ್ವರ್ತನೆಯ : ಗ್ರಾಮಾಧಿಕಾರಿಯು ತನ್ನ ಗ್ರಾಮದಲ್ಲಿ ಯಾರಾ 
ದರೂ ಅನುಮಾನಾಸ್ಟದವಾದ ನೇಕ್‌ಚಾಲ್‌ ಜನಗಳು ಬಂದು ಇಳಿದ 
ಕೂಡಲೇ ಆ ಸಂಗತಿಯನ್ನು . . . ಪೋಲಿಸಿಗೂ ತಿಳಿಸತಕ್ಕದ್ದು ಅನನ 
ಕರ್ತವ್ಯ (ಗ್ರಾಮಾಕ, ೪೬). [-ಇ-ಪಾರ. ಓಂ. ನೇಕ್‌ಚಾಲ್‌] 
ನೇಗಲ್‌ "ನೇಗಿಲ? ನೋ. 
ನೇಗಲಿ "ನೇಗಿಲ್‌' ನೋ. 
ನೇಗಲಿಹೊಡೆ "ನೇಗಿಲುಹೊಡೆ' ನೋ. 
ನೇಗಲು "ನೇಗಿಲ್‌' ನೋ. 
ನೇಗಲುಕನ್ನೆ ಸೊಪ್ಪು (ನಾ). ಒಂದು ಬಗೆಯ ಸಸ್ಯ : ನೇಗಲುಕನ್ನೆ 
ಸೊಪ್ಪು, ಗೊಲಗಂಡಿ (ಮೈ ಗಿ. ೨೬-೫೦೫). 
[ನೇಗಲು? 4 ಕನ್ನೆ ಸೊಪ್ಪು] 
ನೇಗಾರ "ನೆಯ್ಯಾರ' ನೋ. 
ನೇಗಿಲ್‌, ನೇಗಲ್‌, ನೇಗಲಿ, ನೇಗಲು, ನೇಗಿಲು (ನಾ). ೧. 
ಭೂಮಿಯನ್ನು ಉಳುವುದಕ್ಕಾಗಿ ಬಳಸುವ ಸಾಧನ ; ರೆಂಟಿ; 
ಹಲ : “ಹಲಂ, ಲಾಂಗಲಂ, ಸೀರಃಈ ೩ ನೇಗಿಲ್‌* (ಹಲಾಯು. 
೯೪-೪೨೧) ; ನೇಗಿಲುಮೆಬ್ತುಂ ಸಂಧಿಸಿ ಪೋಗದೆ ಸಲೆ ನಟ್ಟ ಮನೆಯ 
ಮುಟ್ಟು ಗಳೊಳ್‌ ಮೇಣಾಗೆ ವಿಕಾರಂ ನರಿ ಮೇಣೋಗಡಿಸದೆ ಕರೆಯೆ 
ಕೆಯ ನಿಂ. ಭಯಮಕ್ಕುಂ (ಲೋಕೋಸ, ೪-೬೦) ; ಮೂಗಿನೊಳುಲು 
ವಾತಂಗೆ ನೇಗಿಲಂ ಕೊಟ್ಟ ರೆಂಬಂತೆ . . . ಲೋಕದೊಳೀತಂ ಮಾಯಾ 
ವಿದ್ಯೆಯಪ್ಪ ೦ಜನಘು ಟಕೆಯಿಂ ಜನರ ಸರ್ವಸ್ವಮಂ ಕಳ್ವಂ (ಧರ್ಮಾನ್ಭು. 
೨೧೧೪೯) ; ನೇಗಿಲುಬಿಲೊಳ್ಳಿ ತದು ಹಿಡಿದಾಗಳುಮೊಕ್ಕಲಿಗನಂತೆ . ಕಪ್ಪಡ 


೪೯೬೧ 


0 


30 


95 


ನೇಜ 


ಮುಟ್ಟಾ ಳಾಗಿರ್ದೆಮ್ಮರಸನ ಪೊಲವಾಗಿಲನೋಲಗಿಪುದೊಳ್ಳಿ ತನಟ$ಿಂದಿ 
ರಿಪೋ (ಬಂಹಂ. ೧೧-೬೨), ನೇಗಲ್‌ : ೧. “ನೇಗಿಲ್‌ (ಲ,ನೇಗಲ್‌) 
—ಲಾಂಗಲ” (ತಡ್ಯಕೋ.೨೩). ನೇಗೆಲಿ : ೧. ಪೋತ್ರ .. . ನೇಗಲಿಯ 
ತುದಿ ಭೂಮಿಯ ವ್ಯವಸಾಯಕ್ಕೆ ಬೇಕಾಗಿ 
ರುವ . . . ನೇಗಲಿ ಮಡಿಕೆ ರಿಂಟಿ ಕುಂಟಿ ಕೂರಿಗಿಯಡಿಯ ಕುಂಟ 
ಈಸು , ನೊಗಗಳು ಶಿಲ್ಪ ಶಾಸ್ತ್ರ ಕ್ರಮದಂತೆ ಅನುವಾಗಿಯೂ ಬಲಾತ್ಕಾರ 
ವಾಗಿಯೂ ಇರಬೇಕು (ಕೃಷಿಪ್ರ. ೨೦); ನೇಗಿ ಹೂಡಿದ ಜೇಡ, ನೇಗ 
ಲಿಯ ಒಕ್ಕಲಿಗ ಹಾಗಿನಲಿ ಹಾಡಿ ಹುಲುಸಾಗಿ ಭೂಲೋಕ ತೂಗಿ ತೊನೆ. 
ಯುವದು ಬೆಳೆ ತುಂಬಿ (ಕನ್ನಜಾ,೧೩೭). ನೇಗೆಲು : ೧. “ಲಾಂಗಲಂ, 
ಹಲಂ, ಗೋದಾರಣಂ, ಸೀರಃ--ನೇಗಲ ಹೆಸರುಗಳು” (ಸಿದ್ಧಾಂತಿ. ೨೭೮); 
ಒಂದು ಸಣ್ಣ ಬಗಿ ಇದ್ದದ್ದು ನೇಗಲಾಯಿತು (ಮುಂಬಯಿ. ೫-೨೬೮) ; 
ನೇಗಲು ಉತ್ತರೆ ಹೊಲ, ಹಾಲು ಇದ್ದರೆ ಗೋವು (ಗಾದೆ). ೨. 
ಯುದ್ಧದಲ್ಲಿ ಬಳಸುವ ಒಂದು ಬಗೆಯ ಸಲಕರಣೆ ; ನೇಗಿಲಿನಾ 
ಕಾರದ ಆಯುಧ: ಒಂದು ದಿಕ್ಕಿನಲ್ಲಿ ಮಹಾರಥಿಕರು `ನೊಗೆಯನ್ನು 
ನೊಗೆಯಿಂದಲೂ ನೇಗಲನ್ನು ನೇಗಲಿಂದಲೂ , .. ತಾಕಿಸಿ. 
ಹೋರುತ್ತಿದ್ದರು (ಕೃಮಾಭೀ. ೭೪) ; ವಿದಳಿತವಾದ ನೇಗಲುಗಳೂ. . . 
ಹಲ್ಲಣಗಳೂ . . , ಇವೇ ಮೊದಲಾದವು ಯುದ್ಧ ರಂಗದಲ್ಲಿ ಭಯಂಕರವಾಗಿ 
ದ್ವವು. (ಕೃಪಾ. ೧೦೧). ನೇಗಿಲು: ೧. ಹೊನ್ನ ನೇಗಿಲಲುತ್ತು 
ಎಕ್ಕೆಯ ಬೀಜವ ಬಿತ್ತು ವರೆ (ಬಸನ. ೫೯೫) ; ಪೊನ್ನ ನೇಗಿಲಲುತ್ತು 
ಗುಳ್ಳದ ಬೀಜವಂ ನೆಜಕಿ ಬಿತ್ತು ವಂದದಿ (ಬಸಪು. ೬೦-೫೦); ಕುಲಿಶಪರಿಯಂ 
ತೇಕೆ ನೇಗಿಲ ಬಳಿಯ ಹುಲುವೆಟ್ಟ ಕೆ ನಿರೋಧಿಗಳಳಿಬಲಕೆ ಕಲಿಕರ್ಣ ನೀ 
ಪರಿಯಂತ ಸಂಗರವೆ (ಕುನ್ಯಾಭೀ. ೧-೮) ; ನೇಗಿಲ ಹಿಡಿದಾ ಹೊಲ 
ದೊಳು ಹಾಡುತ ಉಳುವಾ ಯೋಗಿಯ ನೋಡಲ್ಲಿ (ಕೊಳಲು. ೨೮-೨).. 
೨. ಬೀಸುನೇಣಿನ ಸೆಳೆವ ನೇಗಿಲ ಸೂಸುಗಣೆಗಳ ಕಡಿನ ಕೊಡಲಿಯ 
ಕೈಸುರಗಿ ಸೂನಗೆಯ ನಾನಾಯುಧದ ಗಡಣಿಗಳ . . . ವೈರಿಬಲನನು 
ಘಾಸಿಮಾಡಿದರೊಗ್ಗಿ ನಲಿ ಹನಿಸ್ಮಾರ ರಾವುತರು (ಕುವ್ಯಾಭೀ. ೪-೬೨); 
ಗುಟ್ಟಿ ಳಿದುದು ನಜ್ರಮುಯರಥ ನೇಗಿಲ ಪೆಟ್ಟು ಸಂಧಿಸಲು ನುಗ್ಗಾಯ್ತು 
ಬಿಟ್ಟುದು ಬಾಯ ರಕ್ಕಸರಾಯಸ್ಯೈನ್ಯ ಕಂಗೆಟ್ಟುದು (ಮೋಹತ. ೪೦-೫೯). 
೩. [ಜ್ಯೋತಿ] ಒಂದು ನಕ್ಷತ್ರಪುಂಜದ ಹೆಸರು: ಪ್ರಾಚೀನಕಾಲದ 
ಪಾಶ್ಚಾತ್ಯರು ಇದೇ ಪುಂಜಕ್ಕೆ "ಸಪ್ತರ್ಷಭ” » ೬. ೬ ಎಂಬುದಾಗಿ ನಾನು 
ಕರಣನನ್ನು ಮಾಡಿದ್ದರು. ಕೆಲವರು ಸಾಮಾನ್ಯವಾಗಿ ಇದನ್ನು *ನೇಗಿಲು' 
ಎಂದು ಕರೆಯೂಂವುದುಂಟು (ಜ್ಯೋತಿರ್ವಿ, ೨೫). 

[ದೇ.॥ಶಮಿ. ಇಳಾ ಲ್‌, ನಾಣಸ್ಸ ಲ್‌; ಮಲ, ಇಕೇಇಕ್ಟ್ಟೋಲ್‌ 
ತುಳು. ನಾಯೆರ್‌; ತೆಲು. ನಾಂಗಲಿ, ನಾಂಗೆಲು, ನಾಂಗೇಲು ; ಗಡಬ. 
ನಾಂಗಲ್‌ ; ಕುಇ. ನಾಂಗೆಲಿ./ಸೆಂ. ಲಾಂಗಲ] 

ನೇಗಿಲು "ನೇಗಿಲ್‌' ನೋ. 

ನೇಗಿಲುಹೊಡೆ, ನೇಗಲಿಹೊಡೆ (ಕ್ರಿ). ನೇಗಿಲಿಂದ ಉಳು, 
ಉಳುಮೆ ಮಾಡು: ಉಳು ಇ ಹರಗು, ನೇಗಿಲುಹೊಡೆ 
(ಗಂಗಾನು, ೪೭). ನೇಗಲಿ ಹೊಡೆ : ಸೀತೆ ಹೊಲದೊಳಗೆ ನೇಗಲಿ 
ಹೊಡೆದ ಗೆರೆ (ಗಂ: ೩೨೯). 

[ನೇಗಿಲು(ಎ ನೇಗಿಲ್‌)- ಹೊಡೆ, (ಎ ಪೊಡೆ,)] 

ನೇಗಿಲ್ವಾಯ್‌ (ನಾ). ನೇಗಿಲಿನ ತುದಿಯ ಭಾಗ, --ಮುಂಭಾಗ: 

ಕುಬೆಂ (ಗುಟಂ) ಇ ನೇಗಿಲ್ಯಾಯೆ ಕರ್ಟುನಂ (ರನುದ. ಸೆಂ. ೧). 
(ನೇಗಿಲ್‌ 4 ಬಾಯ] 
ನೇಗೆ "ನೆಯ್ಗೆ' ನೋ. 
ನೇಜ "ನೇಜಯ' ನೋ. 


(ಗಂಗಾನು. ೨೧೮) ; 


ನೇಜಯ ೪೯೬೨ ನೇಟು 


ನೇಜಯೆ, ನೇಜ, ನೇಜೆ, ನೇಜೆಯ, ನೇಜ್ಯೆ, ನೇರುಯ, ನೇಜಿ (ನಾ). ೧. (ಕರಾ) ಬತ್ತ, ರಾಗಿ ಮೊದಲಾದುವುಗಳ 
ಲೇಜಯ (ನಾ).೧, ಒಂದು ಬಗೆಯ ಆಯುಧ; ಈಟಿ; ಭರ್ಜಿ; ಎಳೆಯ ಸಸಿ: ಸ್ವತಃ ತಮ್ಮ ನುನೆಯ ದನನೇ ಬೇಕಾದರೆ ಗಡ್ಡೆಗಳ ನೇಜಿ 
ಭಲ್ಲೆ : ಕರದ ಖಂಡೆಯದಿಂದ ಂಪುಗಳ' ಶಿರವನು ತಜಕಿದು. ನೇಜಯ ತಿಂದರೆ “ನಿನ್ನನ್ನು ಹುಲಿಯೇ ತಿನ್ನಲಿ!” ಎಂದು ಶಜಿಸುತ್ತಿದ್ದರು 
ದಿಂದಲಿಉದು. ತುರಗಗಳನು ಬೀಳಗೆಡಹಿ ಬೆಟ್ಟ ದ. ಚಾಮ ದುರಗಲಿ (ಕೈಷಾಂಸ. ೪); ವೆಂಕಪ್ಪಯ್ಯನವರ ಗದ್ದೆಗಳಲ್ಲಿ ನೇಜಿ ಇದ್ದರೂ 
ಮೆಟಕಿದ ಸಾಹಸನ (ಕಂನಎಿ. ೩-೮೦) ; ರಾಜಬೀದಿಯೊಳಿಟ್ಟು ಮಾಣು | 5 ಕೋಣಗಳಿಂದ ತುಳಿಸಿ. ಅವುಗಳ ಸೈರನ್ನೈಲ್ಲಾ ಹಾಳು ಮಾಡಿಸಿದರೆ 
ತಿಹ ನಡೆಯನುಂ ನೇಜಯದ ಮೊನೆಯಿಂದಲಿಟಿದು ಕೊಳ್ಳಲೆ ಬಸವ ಅನರು "ಸಲಾಂ' , ಹೊಡೆದು. ಗದ್ದೆ ಮಾರುತ್ತಾರೆ. (ನರನ. ೩೪) ; 
ರಾಜನೆ ಪ್ರ ಪ್ರಸಾದಮುಮನೆನಲು (ಉಚ. ೧೨-೬೦) ; ಸಾ: ನೇಜಿಗಾಗಿ ಪ್ರತ್ಯೇಕ ಒಂದು ಕೆಸರು -. ಮಜಲಿನಲ್ಲಿ ಬತ್ತದ" ಬೀಜ ಚೆಲ್ಲಿ 
ಜಿ ಜ]ಯದಿಂದಿಸಳದತ್ತ ನಿಜೌಜಮನೆ ಬಿಡೌಜಸರ್ಗೆ ತೋರ್ಪಂತ ನೀರನ್ನೊಣಗಿಸಿ. ಬಿಟ್ಟಿ ರು (ಬಾಳಿಗಿ, ೧೦೩) ; ದೂಜಸೋಜರಿಗೆ ಸದ್ಯ 
ಸುಹೃದ್ರ್ರಾಜಿಯನೆ ವಾಜಿನಾಹಕರಣಜಿ. ಮಹಾಜಿಯೊಳೆ ತಳರ್ದುದದ್ದು ತ ಗಿಂಯಸ್ಹರ ನೇಜಿ “sane ಸಿದ್ಧತೆ ನಡೆಸುವ ಕೆಲಸ ಸಿಕ್ಕಿತ್ತು 
ಮೊಗೆಯೆಲ್‌ (ಉಜಕೇ, ೬-೬೫). ೨. ಒಂದು ಬಗೆಯ ಧ್ವಜ, [10] (ರಕ್ತರೂ, ೫೨). ೨. ಅಗೆ ಹಾಕಿ ಬಗ್ಗಾ ಗಿ ಬೆಳೆಸಿದ ಸಸಿಗಳನ್ನು 
ಪತಾಕೆ : ಗೂಳಿಗಳ ಠಕ್ಕೆ ಕೈಯ ದ ವ್ಯಾಸನ ತೋಳ ಕೇತನಗಳ ಕಲಶಗಳ ಕಿತ್ತು' ಕ್ರಮವಾಗಿ ಬೇಕೆ ಬೇಕೆ ಸ್ಕೃ ಗಳಲಿ ನೆಡುವಿಕೆ ; ನಾಟಿ 
ಮೇಳವಿಸಿ ಮುಂಗಡೆಯ ಟಗ ಶುಭ್ರ ನೇಜಯದ . . , ಗಡಣ ಮಾಡುವಿಕೆ; ಆಂದು ಗಿರಿಯಪ್ಪ ಕೆ ಸ್ವತಃ ನೇಜಿಯ ಕೆಲಸದ 
ದೊಳು ತೆರಳಿದ ಹರಿಶರಣಭರಣ (ಶಂಕದಾ, ೬-೩೭). ನೇಜ : ೧. `ಮೇಲ್ವಿ ಚಾರಣೆ ನಡೆಸುತ್ತಿ ದ್ಮರು (a ೫೨). 
ತಾನರೆಯೆಲೆಯ ಖೇಜೆಯ ಪೊನ್ನ ಕದಳಿಯ ಸುಳಿಯ ನೇಜ[ನಾಂಂ. ನೇಜಿ ಹಾಕು- ಒಗ್ಗಾಗಿ ಬೆಳೆಸಿದ ಸಸಿಗಳನ್ನು ಕಿತ್ತು ಕ್ರಮ 
ಜೆ]ಗಳಾ ಲಲಿತಹಸ್ತದೊಳಾಂತು , , . ನೋಡಿದನನಿತ ಸೈನಿಕನ | 15 ವಾಗಿ ನೆಡು; ನಾಟ ಹಾಕು: ತರಕಾರಿ ಬೆಳೆಯಿಸಿದ ಗದ್ದೆಯಲ್ಲಿ 
(ಆನಂರಾ, ೧-೧೯-೧೨) ; ನರಸಾತುಶಾಹಸೈನ್ಫೋತೃರವನೆರಳ್ಳಯ್ಯೊ ನೇಜಿ ಹಾಕಿದರೆ ಒಳ್ಳೆ! ಯದಾಗುತ್ತ ದಾದ ರಿಂದ ಎಷ್ಟೂ ಸಾಧ್ಯವೋ 
೪ಇಂತ ನೇಜಗಳಿಂ ಕೋಡಿರಿದು ಕಾಲ್ಮೆಗೆಸಿ ವೆಂಕಟನರಪತಿ ದೋನೇಜ ಅಸು, ನೆಟ್ಟು ಚೆಳಸುತ್ತಿ ದೃ! ರು' (ಭ್ರಾಂತಿಸು, ೩). [ಇ-ಇತುಳು. ನೇಜಿ] 
ನೆಂಬ ಬಿರುದಂ ಮೆರೆದಂ (ಕೆಳನೈ. ೫-೨೫) ; ವಾಜಿಯನು ಏರುತಲಿ| | ನೇಜಿ ಕಳು (4). ಒಗ್ಗಾಗಿ ಬೆಳೆಸಿದ ಸಸಿಗಳನ್ನು ನಾಟಿ ಹಾಕು 
ಕರದಲಿ ನೇಜನನು ಪಿಡಿಯುತಲಿ ಜಗದಲಿ ಸೋಜಿಗನ ತೋರುತಲಿ ವುದಕ್ಕಾಗಿ ಕೀಳು, ತೆಗೆ: ಗದ್ದೆಯ ಒಂದಯ ಹತ್ತಿಪ್ಪತ್ತು 
ಮ್ಲೇಂಛರನೆಲ್ಲ ಮಧಿಸುತಲಿ (ಸುದಾಮ, ೩-೨೪), -೨. ಮೆಜಕಿವ ನೇಜ|20 ಜನ ನೇಜಿ ಕೀಳುವ ಕೆಲಸದಲ್ಲಿ ತೊಡಗಿದ್ದರು (ಚಿಗುಬ. ೭). 
ಗಳನು ಮೇಲಕೆ ಹಾಸಿ ದೊರೆಮಗನಿಗೆ ಕೈಯ ಮುಗಿದು (ಜ್ಞಾನಚ. [ನೇಜಿ 4 ಕೀಳು (ಎಕೀಟ್‌್‌,)] 
೪-೪೬). ನೇಜೆ: ೧. ರಾವ್ರರಾವುತರು" ಅತಿ ತವಕದಿಂದ . ನೇಜಿ ನೇಜಿ ನಡು, ನೇಜಿ ನೆಡು (ಕ್ರ). ನೇಜಿಹಾಕು ; ನಾಟ ಹಾಕು : 
ನೇಜೆಗಳಿಂದಲಿಜಕಿದಾಡಿ ನೆತ್ತರವು ಹೂಜೆಯಿಂ ಬೀಳ್ವ ಕೆಂಜಲದಂತೆ ಹಲನಕೊಟ್ಟು ಸೇರಿ. . . ಉಚ್ಚ ಸ್ವರದಿಂದ ಪಾಡ್ದನ ಹಾಡುತ್ತಾ 
ಸುರಿವುತ್ತ (ಪ್ರೌಢಂಾ. ೧೪-೩೫) ; ತುರಗವನಡರಿ ಸೇಜೆಯನಾಂತು ಮಿಂಚಿನ ವೇಗದಿಂದ ನೇಜಿ ನಡುತ್ತಾ ಸಾಗುವುದನ್ನು ನೋಡುವಾಗ 
ಕರದೊಳು ಹರಿಸಾಡುತ ಕುದುರೆಗಳ (ಜ್ಞಾ ನಚ- ೩೨-೩). ನೇಜೆಯ : | 28 | ನಾವೂ ಹೋಗಿ ಅನರ ಮಧ್ಯದಲ್ಲಿ ಕಲೆತು ಬಿಡುವ ಎಂದು ಮನಕ್ಕನ್ನಿಸು 
೧. ನೇಜೆಯದಿಲಾತಕೆ ಚಿಗಿದು ಕುದುರೆಯಿಂದ ಮಾಜಡೆ ಬೀಳ್ಳ ತ್ತಿತ್ತು (ಕುರುಕಾ. ೨೯), ನೇಜಿ ನೆಡು: ಬೈಲುಗದ್ಮಿಗಳಲ್ಲಿ [te 
ರಾವುತರೆ ವಾಜಿಯ, ಪಿಡಿದು ಮೂಗರಿದವರನು ಯಮರಾಜನಾಲಯ ನೇಜಿ ನೆಡುವರು (ಬಾಳಿಗಿ. ೧೦೨) ; ಒಂದು ತ ಗನ್ಮೆಯಲ್ಲಿ ಕ 
ಕಟ್ಟ ದರು (ಕಂನವಿ. ೩-೬೯) ; ಎರಕದಿಂ ನೇಜೆಯನನು ಕರಜೊಳಗಾಂತು ನೆಡಲೆಂದು ಅನಳು ಹೋದಳು (ಹಾಹುತ್ತ. ೬೫); ಮಳೆ ಬಂದೊಡನೆ 
(ಜ್ಞಾನಚ. ೪-೬೬), ೨, ನೆಗಳ ನೇಜೆಯ ಬಗೆಬಗೆಯ ಪತಾಕೆಗಳ್ಳುಗಿಲ ಎಣೆಯ ಬೆಳೆಯ. ಸಾಮಗ್ರಿಗಳನ್ನೆಲ್ಲ ಸಿದ್ಧ ಪಡಿಸಿ ನೇಜಿ ನೆಟ್ಟು ಪುನ॥ 
ನಲೆವುತ ಮುಂದೆಯ್ದೆ ಪೊಗಳುತ ವಂದಿಗಳೆಯ್ತ ರೆ (ಕುರಾಸಾಂ.೧೧-೮೨) ; | 30 ಗಟ್ಟಿ ಕೈ ಮುರಳುವ (ರಕ್ತರೂ, ೧೧), [ನೇಜಿ -- ನಡ) 
ವರಿಗಿಲ ಮುಟ್ಟುವ ವೈಜಯಂತಿಗಳಿಂ ನವದುಗುಲದ ನೇಜೆ[ಪಾಠಾಂ. ನೇಜಿ ನೆಡು “ನೇಜಿನಡು' ನೋ. 
ಜ, ಕೆಂ]ಯೆದಿಂದ ಸೊಗಯಿಪ ಸಿಂದಂಗಳಿಂದ ಸ್ವಯಂವರ ' ಮಿಗೆ| | ನೇಜಿಸೂಡಿ (ನಾ). (ನಾಡಿಗಾಗಿ ಕಿತ್ತ) ಸಸಿಗಳ ಸಣ್ಣ ಸಿವುಡು,- 
ರಂಜಿಸಿದುದು (ರಾಮನ, ೭-೩೨). ನೇಜೈ : ೧. ಅನೇಕವಾದ ದುಸ್ಪ ಕಂತೆ : ನೇಜಿಸೂಡಿಗಳನ್ನು ತಂದು ಗದ್ಮೆಯಲ್ಲಿ ಹೆರೆಡುನರು. ಹಾರೆ 
ಮೃಗಗಳನ್ನು ಕೆಣಕಿ ಬೇಟಿಯಾಡುತ . . . ಕೈಗೆ ಸಿಕ್ಕದೆ ಓಡುತ್ತಿದ್ದ ಹಿಡಿದು ಎತ್ತರ ತಗ್ಗು ಗಳನ್ನು ಸರಿ ಪಡಿಸುವರು (ಕುರುಕಾ, ೨೯). 
ಮೃಗಗಳನು ಕುಮಾರಸ್ವಾ, ಮಿಯೋಪಾದಿಯನ್ಲಿ ನೇಡ ಗಳಿಂದ pa 85 [ಕೇಜಿ ಸೂಡ್ಮಿ( ಆ ಸೂಡ್ಮು)) 
ಯುತ (ಕೃವಾಅ. ೧೫೧). ಸೇಕಯ : ೧. ಸಿಂಗಾಡಿ ತರಕಸ ನೇಜೆ "ನೇಜಯ' ನೋ. 
ಖೇಡೆಯ ನೇರೊು[ಪಾಂ90. ಜಯ ಕಂಗಲು ಬಲು ಜೋಡುಗಳನು ನೇಜೆಯ «ನೇಜಯ' ನೋ. 
ಅಂಗವ ತಂದೊಪ್ಬಿಸಿದನು ಕಾಟಿಣ್ಣ ನಭಂಗನಿಕ್ರಮರಾಮನೆಡೆಗೆ |. | ನೇಜ್ಯೆ "ನೇಜಯ' ನೋ. 
(ಕುರಾಸಾಂ. ೪೨-೮೨). ಲೇಜಯೆ : ೧. ನರಸತಿಯು ನಗುತಲಂಗಡಿ ನೇರುಯ "ನೇಜಯ' ನೋ. 
ಯೊಳಿಹ ಗಾರಿಗೆಯ ಸರಿಸದಿಂ ಲೇಜಯದ ಮೊನೆಯೊಳಾನುತೆ ಬಸವ | (0 ನೇಟಾಲ್‌ಹುಲ್ಲು (ನಾ). ಒಂದು ಬಗೆಯ ಹುಲ್ಲು: (ನೈಔಗ, 
ಕೊಳ್ಳೆ ನಲು ಹುಳು ಬಿಸುಡೆನೆ (ಸ್ರಭುಪು. ೬೬೫೮). ೬೬-೧೩೫೧). [ನೇಟಾಲ್‌.? --ಹುಲ್ಲು( ಆ.ಪುಲ್‌)] 
[4-ಪಾರ.. ಹಿಂ. ಮರಾ. ನೇಜಾ] ನೇಟು (ನಾ). ೧. ನೇರ; ನೆಟ್ಟಿಗಿರುವಿಕೆ ; ಡೊಂಕಿಲ್ಲದಿರುವುದು: 
ನೇಜಯಂಜೊಜು (ಕ್ರಿ). ಈಟಿಯನ್ನು ಹಿಡಿದುಕೊಳ್ಳು : 'ನೆಗೆದಡರಿ ಆಕಳುಗಳ ಕೋಡುಗಳು ನೇಟಾಗಿ ಅಥವಾ ಬಾಗಿ ಇರುನವು(ನುಂಬಯಿ. 
ನೇಜಯಂಬೊತ್ತೇಣಸ ತಿವಿದೊಡನೆ ಚಿಗದೆತ್ತಿ ಬಿಸುಡುತ್ತಿ ಬನ್ನೆ ಗುದುರೆಗಳ ೫-೧೮); ನೇರವಾದ, ನೇಟಾದ ಸಮಾಚಾರ(First hand 10108181107, 
ನುಗಿಬಗಿಮಾಡಿ ಕಾಡುತ್ತ ಲಿರ್ದರಿರ್ಬಲದ ಘೋಟಾರೂಢರಾಹನಡೊಳು | 45 | ಇಂಕ॥). ೨. ಚೆನ್ನಾಗಿರುವುದು; ಸರಿಯಾಗಿರುವುದು : ಕಪಟ 
(ಚೆಬಪು, ೪೮-೫೧), [ನೇಜಯ--ಪೊಣು) ನಾಟಕ ಶ್ರೀ, ಲಕುವಿಣಶ ಆಹ ನೇಟಾಗಿ ನಖಲಲಾಟ ಪರಿಯಂತ 


ನೇಟುಸುದ್ದಿ 


ನೋಟಿದಿಂದಲೆ ಈಶಕೋಟ ಸಹಿತನಾಗಿ 'ಕಾಮಾದಿಗಳನ್ನೆ ಲ್ಲ ತರಿದು 
(ಪಿಪಾಕೃ, ೫೩-೨೨); "ನಿವಾಸಾಖ್ಯಕನಿ , . . ನೇಟಾದ ರಂಗ 
ನಗರಕ್ಕೈದಿ ನಿಜಸತಿಗೆ  ತೋರಿಸಿದನದರ ಚಲುನಾ (ಅರ್ಚಾವಿ. 
೧-೧) ; ಅವನೂ ನೇಟ ಕುಳವಾಗಿದ್ದರೆ, ಮೇಳದ ಒಡತಿಯ ನಕಾರ 
ಬರದಿದ್ದರೆ. .,. ಖೇಲ್‌ - ಖಲಾಸಾದ ' ಮೇಲೆ. ಏಕಾಂತವಾಗಿ 
ಜಮಾಸಿಕೊಳ್ಳುತ್ತಾರೆ. (ದೀಸಹೆ, 11, ೩೯೧), ೩. ನಿಜ; ಸತ್ಯ: 
"ನೇಟುಸುದ್ದಿ' ಪರಾ, ೪. ಶಕ್ತಿ; ಬಲ; ಸಾಮಥ್ಯ : ನೇಟ 
(ಶಕ್ತಿ), ಹುಡುಗನ ಮೈಯಾಗ ನೇಟಿ ಇಲ್ಲ (ಹುಡುಗನ ಮೈಯಲ್ಲಿ 
ಶಕ್ತಿ ಇಲ್ಲ) (ಸುವರ್ಣ. ೩೨೬), "ನಿಡಿದ್ಯು', "ನೀಟ್ಮು' ಪರಾ. 
[ಜೇ.॥ ತಮಿ, ನೆಟ್ಟು, ನಟ್ಟಿ ; ತೆಲು. ನೇಟು./ಮರಾ. ನೇಟ್‌] 

ನೇಟುಸುದ್ದಿ (ನಾ): ನಿಜವಾದ ಸಮಾಚಾರ,--ಸುದ್ದಿ : (9. 

[ನೇಟು-- ಸುದ್ದಿ] 

ನೇಣ್‌,, ನೇಣು (ನಾ). ೧. ಹಗ್ಗ; ಹುರಿ: “ಶುಲ್ಫಾ, ರಜ್ಜು $, 
ನಟಾರಃ, ವಟಿಃ, ತಂತ್ರೀಗುಣಃ-ಈ ೫ ನೇಣ (ಹಲಾಯಂ, ೯೮-೪೪೩); 
ಕೆಯ್ಯುಂ ನೇಣುಮನಳವಿಯೊಳ್‌ ಕೂಡಿ ನಡೆಯಲೇ ಟ್ಟು ಬೇಂಟಿನಸದನಂ 
ಗೊಂಡು [ಕಂ]ಡಿಯ ಬಾಗಿಲೊಳುದಾತ್ತನಾರಾಯಣನುಂ ನಾರಾಯಣ 
ನುಮಿರ್ದು . . . ಬಿಲ್ಲ. ಬಲ್ಮೆಯಂ ಮೆಜಕಿದು. (ಪಂಪಭಾ, ೫-೪೭ ನ) ; 
'ಕರ್ಮಮುಂಳ್ಳ 0ಗೆ ನೇಣಂ.ಪಿಡಿಡೊಡಂ ಪಾವಾಗಿ 'ತಿಂಗುಂ (ಧರ್ಮಾನ್ಯು. 
೧೩-೮೪). ಸೇಣಂ: ೧. ಪಾತಾಳದಗ್ಗನಣಿಯ ನೇಣಿಲ್ಲದೆ ತೆಗೆಯ 
ಬಹುದೇ ಸೋಪಾನದ ಬಲದಿಂದಲ್ಲದೆ (ಚನ್ನನ, ಕ, ೩೩೦-೬೮೭) ; ವಾಣಿ 
ನುಡಿಸುವ ವೀಣೆಯ ತಂತಿಯದು ದೊಡ್ಡ ನೇಣೆಂದು ನಗುವ ಚೆಲ್ವಿಕೆಯ 
ವೀಣೆಯ ನುಡಿಸುತ ಸಾಡಿದರರುಹನ ವೀಣಾಲಾಖೆಯರೊಲ್ಲು (ಭರಚ. 
೫-೭೧) ; ಕೋಪನೆಂಬುದು ಕೇಳಿ ಪಾಪದ ನೆಲೆಗಟ್ಟು ಕೂಪಡೊಳು 
ನೇಣು ಹಜುದಂತೆ ನರಕದೊಳು ಕೋಪಿ ತಾನಿಳಿನ (ಸರ್ವಜ್ಞ. ೫ರ್ತಿ). 
೨. ಅಪರಾಧಿಗಳ ಕೊರಳನ್ನು ಬಿಗಿದು ಕೊಲ್ಲುವ ಕುಣಿಕೆ, 
ಉರುಲು ಮತ್ತು. ಹಾಗೆ ಕೊಲ್ಲುವ ಶಿಕ್ಷೆ: ನಿಮ್ಮನಜಾಯದ 
ಕಾರಣ ಕೈಯಲ್ಲಿ ಹುಲ್ಲು ನಿಮಗೆಜಿಗದ ಕಾರಣ ಕೊರಳಲ್ಲಿ ನೇಣು (ಬಸನ. 
೫೮೯) ; ಹನ್ನೆರಡು ವರ್ಷಗಳಿಂದ ನರಳಿಡೆಸಯ್ಯಾ ಆ ಭಯಂಕರ ರೋಗ 
ದಿಂದ, . . ಏನಾದರೂ ವಾಸಿಯಾಗಲಿಲ್ಲ. ಇನ್ನೇನು ನೇಣೊಂದೆ 
ಉಳಿದಿತ್ತು. (ಚಂದ್ರಸ. ೪೫-೨೪) ; ಅವನಿಗೆ ನೇಣಾಯನ್ತು (ರೂಢಿ). 
೩. ದಾರ; ನೂಲು ; ಸೂತ್ರ : ನೇಣ ತುದಿಯ ಬೊಂಬೆಯಂಕಂತೆ 
ಅಡಿದೆನಯ್ಯ ನೀನಾಡಿಸಿದಂತೆ (ಮಹಾಜೇ, ಬ, ೧೬-೨೦); ಮತ್ಸ್ಯಾನಳಿಯ 
ದಾರದಲಂಬಿಗನು ಪೋಣಿಸುತಲಿರುತಿರಲು ಮನದೊಳಗೆ ಆ ಪ್ರ್ರಾಪ್ತಕಾ 
ಲಜ್ಞನು ನಿಧಾನಿಸಿಕೊಂಡು . ... ನೇಣನು ತುಡುಕಿ ತಾ ಕಚ್ಚಿ ಕೊಂಡೊಂ 
ದಿನಿತು ಚಲಿಸದೆ ನಿಂದುದಾಕ್ಷಣ (ಕಿಮ್ಮಶಾ. ೩.೭೧), ೪. (ಆಲಂ) 
ಜನಿವಾರ: ಬಡ ಹಾರುವನೇಸು ಭಕ್ತ ನಾದರೆಯೂ ನೇಣಿನ ಹಂಗ 'ಬಿಡ 
ಮಾಲೆಗಣಜನೇಸು ಭಕ್ತ ನಾದರೆಯೂ ಬಾವಿಯ ಬೊನ್ಮುನ ಹಂಗ ಬಿಡ 
(ಬಸನ, ೪೫೦). 

ನೇಣ ಜಂತ್ರ ಇ “ಸೂತ್ರದ ಬೊಂಬೆಗೆ (ನರ್ಧಪು. ಕೋಶ) : 
ನೇಣ ಜಂತ್ರದವೊಲಮುರ್ಕೆಗೆಟ್ಟ ಬಲೆ ಲಾಂಗಲಿ ಮೂರ್ಛೆಗೆ ಸಂದು 
(ಪರ್ಧಪು, ೯-೫೮). 
[ದೇ.॥ ಶಮಿ. ಇಂಣ್ನ ರ್ಣ, ನಾಣ್‌, ನಾಣಿ; ಮಲ, ಉಉಣ್ಗಣ ; 

ತುಳು. ನೇಣ, ನೇಣು, ನೇನು; ಗೊಂಡಿ. ನೋನೆ ; ಕುಣ. ನೋಣು] 

ನೇಣ್‌, (ನಾ). ಒಂದು ಬಗೆಯ ಮರ: “ನೇಣೆನೆ[ನಾರಾಂ, ನೇಣೆ 
ಯೆನೆ]ಬೋನ ಗಾರೆ ಮುಂಗಾರೆ ಮಗ್ಗಾರೆಯಕ್ಕೂ” (ಮುಂಗರಿಾ, ೩೬-೧೭). 

[1] 


ಶಿ 


೪೯೬೩ 


20 


25 


30 


40 


45 


ನೇಣಹಾಕು 


ನೇಣಿಕ್ಕು. (ಕ್ರಿ). ಯಜ್ಞೋಸನೀತವನ್ನು ಧರಿಸು : ಮಾಣಿಯನ 
ನೆಂದು ಕೊರಳೊಳು. ನೇಣಿಕ್ಕಿದ ಕತದೆ ಪಾರ್ವನಾದಂ (ಸಮಸ. 1 ಅನು. 
೩೭೧-೪೦). [ನೇಣ್‌; 4 ಇಕ್ಕು] 
ನೇಣಿಗೆ (ನಾ). ಯಜ್ಞೋಪವೀತವನ್ನು ಧರಿಸಿದವನು ; 
ಬ್ರಾಹ್ಮಣ : ಪೊಡೆಯದಲ್ಲದೆ ಮಾಣಿನೆಂದು ಗುರು ಕಿಂಕರರ್ಫುಡಿಘುಡಿಸಿ 
ರೌದ್ರ್ರಾಕೃ ತಿಯ ತೋಜಲಾಕ್ಷಣಂ ಸಡಲಿಟ್ಟು ನೇಣಿಗರ ಪಡೆ ಕೆಟ್ಟಿ ನೆಂದು 
ದಡದಡಿಸಿ  ಬೀಳುತ್ತೋಡುತೆ , . . ಮೊಜಕಿಯಿಡಲು (ಕೊಟ್ಟೂ ಬ. 
೩-೧೩). [ನೇಣ + -ಇಗ] 
ನೇಣು "ನೇಣ್ಮ' ನೋ. 
ನೇಣಂ ಕಾಅ "ನೇಣುಗಾಅ' ನೋ. 
ನೇಣುಗ (ನಾ). ಹಗ್ಗವನ್ನು ಮಾಡುವವನು ಅಥವಾ ಮಾರು 
ವವನು : ಉಗ ಪ್ರತ್ಯಯಕ್ಕೆ--ನಾರುಗಂ . . . ನೇಣುಗಂ, ಹೆಣ್ಣು ಗಂ, 
ಮಣ್ಣು ಗಂ (ಶನುದ, ೨೦೪ ಪ್ರಯೋ). [ನೇಣ ---ಉಗ] 
ನೇಣುಗಂಬ (ನಾ). ನೇಣು ಹಾಕುವುದಕ್ಕೆ ನಿಲ್ಲಿಸಿದ ಕಂಬ; 
ಗಲ್ಲುಗಂಬ : ಇಂದು ಯಾರೂ ನೇಣುಗಂಬನನ್ನು ಏರುವುದಿಲ್ಲವೆಂಬ 
ತೃಪ್ತಿ ರಾಜಕೀಯ ಖೈದಿಗಳಲ್ಲಿ ಮೂಡಿತು (ಆತ್ಮಾರ್ಪ, ೧೩). 
[ನೇಣ ಎನೇ) 4ಕಂಬ( ಎಕಂಭ)] 
ನೇಣುಗಾಲ, ನೇಣುಕಾಜ (ನಾ). ೧. -ನೇಣಿಗ: ಹೆಜರ ಗೋಣ 
ಕೊಯ್ದೆನೆಂದು. ಮಂತ್ರ ನನೋದುವ ನೇಣುಗಾಜರ ಮೆಚ್ಚ ಕಡಲ 
ಸಂಗನುದೇವ (ಬಸನ. ೫೮೦). ನೇಣುಕಾಜಿ: ೨. ಎನೇಣುಗ : 
ನೇಣುಕಾಜರ್‌ ನೀಸಂ ಕಾಗಿಣಿಯಂ ಬಿಟ್ಟರ್‌ (ಮುಂಬರಾ. ೫1, 
೨೬೬೨೭೪ ; 1162). [ನೇಣು(ಎನೇಣ್‌,) ---ಕಾಜ] 
ನೇಣುಗೊಲೆ (ನಾ).ನೇಣು ಹಾಕಿ ಕೊಲ್ಲುವಿಕೆ ; ಗಲ್ಲಿಗೇರಿಸುವಿಳೆ: 
ಗಂಡ ಹೆಂಡಿರನ್ನು ಬೇರ್ಪಡಿಸಿ ಪರಸ್ತ್ರೀ ಪರಪುರುಷರೊಡನೆ ಬಲಾ 
ತ್ಯಾರವಾಗಿ ಸೇರಿಸುವ ಅತ್ಯಾಚಾರ, ಜೊತೆಗೆ ಗುಂಡುಗೊಲೆ ನೇಣುಗೊಲೆ. 
ಗಳು- ಇಂಥ ಅಸಂಖ್ಯಾತ ಅತ್ಯಾಚಾರಗಳಿಗೆ ಸರ್ಕಾರವೇ ಹೊಣೆ 
(ಪುನರ. ೫೫೧). [ನೇಣು(ನೇಣ್‌,) 4 ಕೊಲ್ಲೆ] 
ನೇಣುರುಳು (ನಾ). - ನೇಣುಹಗ್ಗ : ಹೂಮಾಲೆ ಸೂಡುನೆವು 
ಕೊರಳಿಂಗೆ ಎಂದೆನುತೆ ನೇಣುರುಳನೆಳೆದಯ್ಯೋ ಕೊಲ್ಲಬೇಡಿ (ಕೋಗಿಲೆ, 
೪೧-೨೦), [ನೇಣು(-ಆನೇಣ್‌)) -- ಉರುಳ್ಳು(-ಆಉರಿಲ್‌)] 
ನೇಣುಶಿಕ್ಸೆ (ನಾ). ಗಲ್ಲಿಗೇರಿಸುವ ದಂಡನೆ: ಅಪರಾಧಿಗೆ 
ನ್ಯಾಯಾಲಯದವರು ನೇಣುಶಿಕ್ಷೆಯನ್ನು ಘೋಷಿಸಿದರು '(ರೂಢಿ), 
[ನೇಣು( ನೇಣ) --ಶಿಕ್ಷೆ] 
ನೇಣುಹಗ್ಗ (ನಾ). ನೇಣು ಹಾಕಲು ಬಳಸುವ ಹಗ್ಗ ; ಗಲ್ಲಿಗೇರಿ 
ಸುವ ಮಿಣಿ : ಅ ಜನರು ಬಂದೂಕು, ಚೂರಿ, ಬಿಲ್ಲು-ಬಾಣ, ನೇಣು 
ಹಗ್ಗಗಳೇ ಮೊದಲಾದ ಪ್ರಾಣಾಂತಕ ಆಯಂಧಗಳ ಬಗ್ಗೆ ಹೆದರುತ್ತಿದ್ದಿ ಲ್ಲ 
(ಬಂಗಾಹೆ, ೨, ಮುನ್ನುಡಿ); ರಾಜಕೀಯನೆಂಬುದು ಲಕ್ಷೋಪಲಕ್ಷ 
ಮಂದಿಯ ಇಷ್ಟಾ ನಿಷ್ಟಗಳ, ಹಿತಇಹಿತಗಳ ಸಂಘಾತ. ಆದರಲ್ಲಿ, ..ಒಬ್ಬನಿ 
ಗಾದ ಹೂಮಾಲೆ ಇನ್ನೊಬ್ಬನಿಗೆ ನೇಣುಹಗ್ಗ (ಸಾಹಿಶ, ೧೪). 
[ನೇಣು(ಎನೇಣ್‌,) ೬ ಹಗ್ಗ (ಹಗ್ಗ )] 
ನೇಣುಹಾಕು (ಕ್ರಿ). (ಕೊಲ್ಲುವುದಕ್ಕಾಗ್ರಿ ಕೊರಳಿಗೆ ಉರುಲು 
ಹಾಕು ; ಗಲ್ಲಿಗೇರಿಸು: ನನ್ನನ್ನು ಕೊಂದರೆ ನಿಮ್ಮನ್ನು ಸುಮ್ಮನೆ 
ಬಿಡುತ್ತಾರೆಯೆ ? ನಿಮ್ಮನ್ನೂ ನೇಣು ಹಾಕುತ್ತಾರೆ (ಹೊಸಕಿ. ೧೧). 
ಕೊರಲನ್ನು ಹಿಡಿದು ನೇಣುಹಾಕುನಳು (ಕವಿಕ. ೪೮). 
ನೇಣು ಹಾಕಿಕೊಳ್ಳು - ೧. (ಸಾಯುವುದಕ್ಕಾಗಿ) ಕುತ್ತಿಗೆಗೆ 
ಉರುಲು ಹಾಕಿಕೊಳ್ಳು : ನೇಣು ಹಾಕಿಕೊಳ್ಳು ನನನ ಹತ್ತಿರ ಕೋಣ 


ಕ್ರೀ 


ನೇಣ್ಶಾರ್ತಿ 


ಕೇಳಿದ ಹಾಗೆ (ಗಾಡಿ) ; ಅಪ್ಪ ನೆಟ್ಟ ಆಲದ. ಮರಕ್ಕೆ ನೇಣು ಹಾಕಿ 
ಕೊಂಡಂತೆ (ಗಾಡ). ೨. (ಆಲಂ) ಹಿಂಸೆ ಕೊಡು : ಸಾಲದ ಹಣ 
ಕ್ಕಾಗಿ ಅವನು ದಿನಾ ಬಂದು ನೇಣುಹಾಕಿಕೊಳ್ಳುತ್ತಾನೆ. (ರೂಢಿ). 
[ನೇಣು( ಎನೇಣ್‌,) 4 ಹಾಕು( £ಪಾಯ್ಯೂ,)] 

ನೇಣ್ಯಾರ್ತಿ (ನಾ). ಸಾವುಂಟುಮಾಡುವವಳು ಮೃಗಮಂ 
ಸತಿಯಿಂದಂ ಗೋರಿಗೆ ಸತ್ತಿ ಸಿ ಕೊಲಿಪ ಶಬರಿ ಪಥಿಕರನೊಳ್ಳಾತುಗಳಿಂ 
ಸಿಲ್ಫಿಸಿ ಪತಿಯಿಂದುಗಿಯಿಪ ನೇಣ್ಯಾರ್ತಿ[ಖಾಕಾಂ.ಎಣೆಗಾರ್ತಿ]ಯುಂದಮಂ 
ನೆನೆಯಿಸಿದಳ್‌ (ಸಾರ್ಶ್ವಪು, ೧೨-೭೭). 

[ನೇರ +-ಕಾಳಿ 4-3, (ಇತ್ತಿ )] 

ನೇಣ್ಣ ಯ್ಯ "ನೇಣ್ಸೆಯ್ಯ' ನೋ. 

ನೇಣ್ಣೆಯ್ಯ, ನೇಣ್ಣಯ್ಯ, ನೇಣ್ಸೈಯ (ನಾ). ಪಾಠವನ್ನು ಕೈ 
ಯಲ್ಲಿ ಹಿಡಿದಿರುವವನು ; ವರುಣ: “ಸೇಣ್ಗೆ [ಸಾಉಾಂ, ಣ ಯ್ಯ. 
ಮುನ್ನ್ನೀರೆಆಕಿಯ ಕರಮೆಸೆವ ನೆಗಟಕ್ಸೀರ ಪಡುವದೆಸೆಗೊಡೆಯನೆನೆ 
ನರುಣನಾಮಂ? (ಶಬ್ದಮಂ. ೧೪). ನೇಣ್ಣಯ್ಯ : ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. ನೇಣ್ಸೆ ಯ: 
ಕರ್ಮದಿನೆ. ಇಂದಿರೆಂ ಡೇವರ್ಕಳೊಡೆಯನಾದಂ . . . ತಗರ್ದೇರಂ 
ಸೇಣ್ಲೆಯೆಂ ಮುಂತಪ್ಪರ್‌ ದೆಸೆನಳರಾದರ್‌ (ರನೂಕ್ತ. ೧೪೦-೩). 

ನೇಣ್ಸಯ್ಯವ-ನೇಣ್ಗೆಯ್ಯ : “ಸಲೆ ನರುಣನಕ್ಕು ನೇಣ್ಸಯ್ಯ ವಂ? 

(ಕಶರ, ೫೭). [ನೇಣ 4 ಕೆಯ್‌, ---ಆ,] 

ನೇಣ್ಗೈಯ "ನೇಣ್ಗೆಯ್ಯ' ನೋ. 

ನೇಣ್ನೋಣ (ನಾ). -ಕೊರಳಿಗೆ ನೇಣು ಹಾಕಿಸಿಕೊಂಡವನು : 
ವಂನ್ನಮೇ, ಮದಿಸಿ ನೀವ್‌ ನಡಸಿದತ್ಕಾಚಾರಮಿ ದನೆಲ್ಲ. ಜನಕೆ, 
ಬರ್ದುಕಿಕ್ಕೆ ನೇರ್ಣಗೋಣರಾಗಿ, ನೀವರ್‌ ತೋಟ್ಟಾರ್‌ (ಅಂತಿಗೊ. 
೧೫-೨೮೭). [ನೇಣ -- ಗೋಣ್‌+--ಅ,] 

ನೇಣ್ಬಲೆ "ನೇಣ್ವಲೆ' ನೋ. 

ನೇಣ್ವಲೆ, ನೇಣ್ಬಲೆ (ನಾ). (ಹಗ್ಗ ಅಥವಾ ಕಣ್ಣಿಯಿಂದ 
ಮಾಡಿದ) ಒಂದು ಬಗೆಯ ಬಲೆ ; ಉರುಳು ಹಾಕುವ ಬಳೆ ; 
ಕರಿಯ ಜನಿವಲೆ ಮಂಸುಕುನಲೆ ಬಿತ್ತರದ ನೇಣ್ವಲೆ ಮೊಕರನಲೆ ಬೇಡರ 
ಸಿರದೊಳೊಪ್ಪಿ ದುದು (ಸಾಳ್ವಭಾ, ೫-೧೯). ನೇಣ್ಪ್ಬಲೆ: ಅಂತು 
ನಿದ್ರೆಗೆಯನ್ನ ಕಿಲಿಿದು ಬೇಗಕ್ಕೆಂತಾನುಮೆಚ್ಚ ತ್ತು ನೇಣ್ಬ ಲೆಯೊಳ್‌: 
ಸಿಲುಕಿರ್ಜಿನ್ನಂ ಕಂಡಿದೆತ್ತ ಣಿಂ ಬಂದುದೆಂದು ನೋಬ್ಬನ್ನೆಗಂ (ಕಾದಂಉ. 

ಓರೊರ್ಮೆ: ಧಾರಾಗೃ ಹಾಂತರದೊಳಂತುವಿಂತುಮಂಣ್ಮುನ 
ಹಿಮಾಂಬು ಧಾರೆಗಳ್‌ ಬಳಸೆ ಬೆಗಡುಗೊಂಡು ನೇಣ್ಬಲೆಯ ತೊಡರೊಳ್‌' 
ತೊಡಂಕಿ ನಡುಗುವ ಕುರಂಗಿಯೊಳ್‌ ದೊರೆಯಪ್ಪ ಳೆ (ನರ್ಧಪು.೪-೫೮ ನ). 

[ನೇಣ 4 ಬಲ್ಲೆ] 

ನೇಣ್ಬಿಲ್ಲು (ನಾ.) ಒಂದು ಬಗೆಯ ಬಿಲ್ಲು: ಅಲ್ಲಿಯಾತನ ಕೂಡೆ 
ತಟ್ಟಿಯ ಬಿಲ್ಲುಗಳನಾ , . . ನೇಣ್ವಿಲ್ಲುಗಳ ಪದನಿಲ್ಲುಗಳನೆಡೆಗೆಡೆಗೆ: 
ಸೀವಳಿಬಿಲ್ಲುಗಳ ಪಿಡಿದಾ ನಿಶಾಟಿರು ನೆರೆದುದವನೊಡನೆ. (ಸಾಳ್ವಭಾ, 
೫-೧೩). [ನೇಣ್‌, + ಬಿಲ್ಲು, (ವ ಬಿಲ್‌,)] 

ನೇತ “ನೆಯ” ಪರಾ. 

ನೇತಾಡು "ನೇಲ್‌' ಪರಾ. 

ನೇತಾರ (ನಾ). ಮುಖಂಡ; ಮುಂದಾಳು; ನಾಯಕ: ಆರಾ 
ದೇಶಕ್ಕೆ -ಸನಿತಾರ, ಕರ್ತಾರ, ನೇತಾರ (ಶಮದ. 6೪ ಪ್ರಯೋ); ಸುತ್ತಲು 
ಪ್ರಾಣಿಗಳ ಹಾಹಾಕಾರ ದಿಕ್ಕನ್ನೇ ಭೇದಿಸುವಂತೆ. ಕೇಳುತ್ತಿದ್ದರೂ ಲೋಕ 
ನೀತಿಯ ನೇತಾರ ತಾನೆಂದು ತಿಳಿದ ವಿಶ್ವಾಮಿತ್ರ ಅದಕ್ಕೆ ಕಿವುಡನಾಗಿ 
ದ್ವಾನೆ (ಅಶ್ವಮೀ. ೩೧) ; ನಿತ್ಯಜೀವನದಲ್ಲಿ ಹೇಳ ಹೆಸರಿಲ್ಲದಂಥ ಹತ್ತಾರು 


೭೩೬) ; 


೪೯೬೪ 


25 


30 


55 


40 


45 


ನೇತ್ರ 


ಮಂದಿ -ವೀರ, ಧೀರ ನೇತಾರರೆನಿಸಿದರು (ಗೊಂಡಾರ. ೪); ಹಿಂದೂ 
ಸಮಾಜದ ಅಶೆ-ಆಕಾಂಕ್ಷೆಗಳನ್ನು ಹಿಂದೂಮಹಾಸಭಿಯೆ ಕೆಲವು 
ನೇತಾರರು ಜಗತ್ತಿನ ಎದುರು ಚೆನ್ನಾಗಿ, ತರ್ಕಶುದ್ಧ ವಾಗಿ ಮಂಡಿಸಿದ್ದೇನೊ. 
ನಿಜ(ಯಕ್ಷಪ್ರ. ೮೫). [ಸಂ. ನೇತೃ] 

ನೇತಿ (ನಾ). [ಅದ್ವೈತ] ಅಲ್ಲದುದು ; ಇಲ್ಲದುದು ; ಶೂನ್ಯ : 
ಹಕ್ಕಿ ನೈರಾಶ್ಯದ ತಳದಲಿ ಸ್ವರ ಮರೆಸಿದ ರೀತಿ ಸುಮ್ಮನಿಹವು ಗಿಳಿ ಗೊರ 
ನಕ ನನಿಲು; ಮೌನ ಮುದ್ರಿಸಿತು ನೇತಿ (ಸುಸೀತ. ೪೨-೧೦); 
ಅರಿಸ್ಟಾ ಟಿಲ್‌ನೆಂಬ ಪಾಶ್ಚಿ ಮಾತೃತತ್ವಜ್ಞನಂ ತನ್ನ ನೈತಿಕಸಿದ್ಧಾಂತದ 
ಗ್ರಂಥದಲ್ಲಿ PN ಪ್ರತಿಯೊಂದು ಸದ್ಗುಣವು ಅತಿ ಮತ್ತು ನೇತಿ ಇವು 
ಗಳ ನಡುವಿನ ವಿಂತಿಮಾರ್ಗವು, ಅದೇ ನಿಜವಾದ ಸದ್ಗು ಇವು ಎಂದೆನ್ನು 
ತ್ತಾನೆ (ಗೀತಾಸಂ. ೧೨೫). "ನೇತಿಗಳೆ' ಪರಾ. 

ನೇತಿ ಮಾಡು - ನೇತಿಗಳೆ ೧: ಶರಣನು ಸಾಕಾರವಾಗಿ ದೃಶ್ಯನಪ್ಪ 

ಜೀವನಲ್ಲ ನಿರಾಕಾರನಾಗಿ ಸಾಕಾರನ ನೇತಿ ಮಾಡಿ ತೋರದಿಪ್ಪ ವನಲ್ಲ 
(ನಚಸಂ. ೫೩೫-೧೪ ಟೀಕು). [೧ ಇದು ಸಂಸ್ಕೃತದಲ್ಲಿ ಒಂದು 
ಪದವಲ್ಲ, ನ ಮತ್ತು ಇತಿ] 

ನೇತಿಗಳೆ (ಕ್ರಿ). ೧. ಇಲ್ಲದಂತೆ ಮಾಡು ; ನಿವಾರಿಸು ; ತೆಗೆದು 
ಹಾಕು: ತ್ರಿವಿಧಮಲವ ನೇತಿಗಳೆದು ಮತ್ತಾ ಅಜಕಿವ ಮಲಕಿದು 
ಮಲತ್ರಯವನೊಡಗೂಡಿದಲ್ಲಿ ಬಂಧನವೆಂಬುದಕ್ಕೆ ಸೂಚನೆ (ನೋಳಿಮಾ, 
೧೦೬-೪೨೧) ; ದೇಹಾದ್ಯನಾತ್ಮವರ್ಗಮಂ ಯುಕ್ತಿ ಯಿಂ ನೇತಿಗಳೆದುಳಿ 
ದಾತ್ಮನ ನಿಜವನಯಿಹಿಪುದೇ ಆತದ್ದ್ಯಾವೃತ್ತಿ ಲಕ್ಷಣವೆನಿಸುವುದು (ವಿವೇಕ, 
೨೨) ; ಇನಿತು ವಿಧವಾಗಿರ್ದ ಪ್ರ್ರಾಣಗಳನಿತನಾತ್ಮಗಳೆಂದು ತಿಳಿದವ ಘನನಿ 
ವೇಕದಿ ನೇತಿಗಳೆದದಅಲ್ಲಿ ಮಮತೆಯನು ನೆನೆಯದದಜಿ ನಿಮಿತ್ತ ಕಾರಣ 
ವೆನಿಪ ನಿಜಚೈ ತನ್ಯವಸ್ತು ವನನಘ ನಿನ್ನೊಳು ಕಂಡು ನೀನೆಂದದನು ಚಿಂತಿ 
ಪುದು(ಅಮೃತ, ೩-೪೫). ೨. ವ್ಯರ್ಥವಾಗಿ ಕಳೆ; ನಿರರ್ಥಕಗೊಳಿಸು : 
ಭೂತಳಾಧಿಪನಿಂತು . . . ಮೃಗಸಂಪ್ರೀತಿಪರನಶನಾಗಿ ದಿನವನು ನೇತಿ 
ಗೆಳೆವುತ್ತಿರ್ಡನು (ಸಿಭಾಗ, ೫-೫-೪೦). [ನೇತಿ4ಕಳೆ,] 

ನೇತು "ನೇಲ್‌ ಸರಾ. 

ನೇತೃ (ನಾ). ೧. ಮುಖಂಡ; ಮುಂದಾಳು; ನಾಯಕ: 
ಈ ಸಂಜೀವಕನನಾಪ್ತ ನೆಂದು ಮಂತ್ರಿಯಂ ಮಾಡಿ, ., ಅದು 
ಕಾರಣದಿಂ ನಿನ್ನ ರಾಜ್ಯಕ್ಕಾತನೇ ನೇತೃ [ಸಾರಾಂ. ಧೂಮಕೇತು] 
ವಾದನೆಂದು ನುಡಿದ ದನನಕನ ನಿಷ್ಮು ರಾಲಾಪಂಗಳ್ಳೆ ಪಿಂಗಳಕಂ ಕರಂ 
ಮಬಳಿದಿಂತೆಂದಂ (ಪಂಚತಂ, ೯೯-೨) ; ಉಗ್ರಸಕ್ಷದ ನೇತೃಗಳಾದ ಬಾಲ 
ಗಂಗಾಧರತಿಲಕರ ಜೊತೆಯಲ್ಲಿ ನಿಂತು ಶ್ರೀ ಅರನಿಂದರು ಕೆಲಸ ಮಾಡ 


ತೊಡಗಿದರು (ಕಸಪು. ೭-೮೩) ; ಸಾವಿಶ್ರೀದೇನಿಯವರು . , , ಈ 
ಆಯೋಗದ ನೇತೃಗಳಾದ ರೋಹಿಣೀಕಂಮಾರರವರೆಗೆ . , . ನಿರ್ಭಯ 
ವಾಗಿ ವೃವಹರಿಸುತ್ತಿದ್ದರು (ಹೇನುಂತ, ೩೫೫). ೨. ಒಡೆಯ; 


ಯಜಮಾನ; ಅಧಿಪತಿ: “ನೇತೃ ವೆಸಲೊಡೆಯಂಗೆ ನಾನುಮಕ್ಕು” 
(ಮುಂಗರಾ. [ಸಂ.] 

ನೇತೃತ್ವ (ನಾ). ಮುಖಂಡತನ ; ನಾಯಕತ್ವ : ಪ್ರಧಾನ ಮಹಾ 
ಪ್ರಧಾನರ ನೇತೃತ್ವದಲ್ಲಿ ಭಟರು ಸಿದ್ಧರಾಗಿ ಕೆಲಸ ಮಾಡುತ್ತಿದ್ದರು 
(ಶಾಂತಲಾ, ೧೦೨); ರಾಜೇಸಾಹೇಬರ ಖಾಸ ನೇತೃತ್ವದಲ್ಲಿ ಹೆಸರಾಂತ 
ಪೈಲವಾನರ ಕುಸ್ತಿ ಗಳನ್ನು ಅಲ್ಲಿ ಏರ್ಪಡಿಸಲಾಗಿತ್ತು (ಗ್ರಾಮಾಯ, ೫೧). 

[ಸೇ] 

ನೇತ್ರ (ನಾ). ೧: ಕಣ್ಣು; ನಯನ : “ದೃಕ್‌, ದೃಷ್ಟಿಃ, ನೇತ್ರಂ... 
ಅಕ್ಷಿ -ಈ ೯ ಕಣ್‌” (ಹಲಾಯು. ೮೬-೩೬೫) ; ಸುಮನೋಭೂಷಣದಿಂ 
ಜಂಗಮಲತೆಗಳೆನಿಪ್ಪ ಲಲನೆಯರ್‌ ನೃ ಪನೇತ್ರಭ್ರಮರಮನಾ ವನಲತೆಯಿಂ 


೬೭-೬). 


ನೇತ್ರಗ್ರಾಹ್ಯ 


ತಮಗಭಿಮುಖಮಾಗೆ ಮಾಡಿದರ್‌ ತತ್‌ಕ್ಷಣದೊಳ್‌' (ಮಲ್ಲಿಪು. ೬-೮೪) ; 
ನೇತ್ರ ನಾಸಿಕ ಪಾದ ಪಾಣಿ ಶ್ರೋತ್ರನೆಂಬಿವು ತಮ್ಮೊಳೊಂದೇ ಸೂತ್ರ 
ದಲಿ ಸಂಸ್ಕೃಷ್ಟವಾಗಿ ಸಮಾನಬುದ್ಧಿ ಯಲಿ ಗಾತ್ರವಿಡಿದಿಹವೋಲು ವಿಶ್ವದ 
ಮೈತ್ರಿಯಲಿ ಮನಸಂದು ಪಾತ್ರಾಪಾತ್ರವೆನ್ನದೆ ಬೆರಸಿ ಬದುಕುವುದಧಿಕ 
ಗುಣವೆಂದ (ಕುನ್ಯಾಉ. ೪-೭) ; ರಮಣೀಯ್ಯದೊಳಗಧಿಕ ರಮಣೀಯ್ಯ 
ವಾಗಿರ್ಸ ರನುಣಿಯ ಮು ಖಾಂಭೋಜದಲ್ಲಿ ಸುಳಿವುತ್ತಿ ರ್ಪ ರಮಣನೆನಿಸುವ 


ಶಿನನ ನೇತ್ರಭ್ಭಂಗಗಳೊಪ್ಪಿ ದವು. (ವೀಕೈಪು. ೩-೧೭-೩೪). ೨. ಕಡೆ 
ಗೋಲಿನ ಹಗ್ಗ ; ಕಡೆಯುವ ಹಗ್ಗ. ೩. ಮರದ ಬೇರು, 
-ಮೂಲ : 


“ಬೇರಲ್ಲಿಯುಂ ನೇತ್ರ ಮೆಂಬುದು? (ಹಲಾಯು, ೧೩೫-೨೩); 


“ಬೇರಲ್ಲಿ ನೇತ್ರನೆಂಬುದು”  (ನುಂಗರಾ. ೧೩೯-೪). ೪, ಮರದ 
ಬೀಳಲ್ಮು ೫. ಒಂದು ಬಗೆಯ ಬಟ್ಟಿ, ವಸ್ತ್ರ; “ಸೀರೆಯೊಳು 
ಗುಣದೊಳಕ್ತಿಯೊಳು ನೇತ್ರವೆನಿಕ್ಕು” , (ಮಂಗರಾ. ೧೫೦-೫೨) ; ಪಸಿಯ 


ನೇ[ಪಾಶಾಂ. ನೇ]ತ್ರಮಂ ಪಚ್ಚ ನಡಿಸಿದಂತೆ 'ಪಸುರ್ಪುವಡೆದ ನೆಲದೊಳ್‌' 
ಪದ್ಮರಾಗದ ಸರಲ್ಗಳಂ ಬಲಿಗೆದಆರ ದಂತೆ ಉಪಾಶ್ರಯಂಬಡೆಡಳಂಕರಿಸು 
ನಿಂದ್ರಗೋಪಂಗಳುಮಂ *» ೬ ೬ ಕಂಡು (ಪಂಪಭಾ. ೭-೨೫5); ಜಗ 
ಪೊಗಳಿ ಪುಲ್ಲಿಯ ಕಥಾಯಿ ಕಡೆಗಟ್ಟ ಂದ ಸೊಗಯಿಸಿದ ನೇತ್ರಸೂತ್ರಾವಳಿ 
ಗಳಿಂ ನಿವಾಹಗೃಹವೆಸೆಯಿತ್ತು (ಸಿದ್ಧರಾ. ೮-೫೩) ; ಆ ಪುರದೊಳಗುಣ್ಮೆ 
ಪೊಣ್ಮೆ ಕೃತಮಂಗಳತೂರ್ಯನಿನಾದವೆತ್ತಲುಂ ಸುರುಚರ ತೋರಣಂ 
ತುಜುಗೆ ತಿರೆ ನೇತ್ರನಿಚಿತ್ರಕೇತನಂ (ಪುಷ್ಪ ಪು.೮-೫೦). ೬. ಅಡಕೆಯ 
ಮರ; ಪೊಗ:. “ಕುಭೃತ್ಕುಜಾತ  ಜಟಿನೂಲಂ ಚೇಲ 
ಪೂಗಾಂಬಕಂ ಖ್ಯಾತಂ ಸದ್ಗುಣ ನೇತ್ರಮಕ್ಕು” (ನಾನಾರ. ೬೭). 
೭. [ಗಣಿತ] ಎರಡು ಎಂಬ ಸಂಖ್ಯೆಯ ಸಂಕೇತ: “ಕರ ನೇತ್ರಮೆನ 
ಲೆರಡು” (ಮುಂಗರಾ.೧೦೩-೮); ಯಂದು ನಯನ ಕರ್ಣ ಕರ ಯಮಳಾಂಭ್ರ 


ದ್ವಿಯಸ್ಷಿ ಪಕ್ಷ ನೇತ್ರಂ ಸೂತ್ರಂ ಕ್ರಮ ಚರಣಂ . . . ಕಿವಿಗಳೆರಡಜ 
ನಾಮಂ (ವ್ಯನಹಾ,೯-೨).. [ಸಂ.] 

ನೇತ್ರಗ್ರಾಹ್ಯ (ನಾ). ಕಣ್ಣಿಗೆ ತಿಳಿಯುವಂಥದು ; ದೃಗ್ಗೋಚರ 
ವಾದುದು: ಕೇಶಿರಾಜನು . . . ಅಕ್ಷರಗಳ ಉತ್ಪತ್ತಿಕ್ರಮನನ್ನು 


ನಿರೂಪಿಸಿ, ಅವುಗಳ ಸ್ವರೂಪನನ್ನು ಕುರಿತು "ಧನಳನರ್ಣಮಕ್ಷರರೂಸಂ' 
(ಸೂತ್ರ ೩೪) ಎಂದಿದ್ದಾನೆ. ಈ ಧವಳನರ್ಣವು ನೇತ್ರಗ್ರಾ ಹ್ಯನಲ್ಲ, 
ಭಾನಗ್ರಾಹೃವಾದ ರೂಪನನ್ನೆ ಕಲ್ಪಿಸಿ ಹೇಳಿದುದಾಗಿ ತೋರುತ್ತದೆ. 
(ಸಂತೋಧ. ೨). [ನೇತ್ರ ಗ್ರಾಹ್ಯ] 

ನೇತ್ರಚಿಕಿತ್ಸಕ (ನಾ). ೇತ್ರಷ್ಟೈದ್ಯ ಕ: ಪೂರ್ಣದೃಷ್ಟಿ 

ಕ್ರಿಯೆಗೆ ಗೆಂಡ ಸ್ಥಿತಿ; ಫಲ: ಉಳಿದ ಜೀವನವನ್ನು pr 
ಯುವುದು ನೇತ್ರಚಿಕಿತ್ಸಕನನ್ನು ಹಳಿಯುವುದೆ? ಇಲ್ಲವೆ 
ಅವರ ಕರ್ಮಫಲನನ್ನು ಹಳಿಯರುವುದೆ ? (ಶಿಮ್ಮದ್ಭ 
[ನೇತ್ರ --ಚಿಕಿತ್ಸಕ] 

ನೇ ತ್ರಚ್ಛ ದ (ನಾ). ಕಣ್ಣೆ: ವೆ; ರೆಪ್ಪೆ. [ಸಂ] 

ನೇತ್ರಜ್ಞಿ (ನಾ). ಕಣ್ಣಿ: ನ ವಿಷಯದಲ್ಲಿ ಸರಿಣತನಾದವನು, -- 
ತಜ್ಞ ನಾದನನು: ಮೊಡ ನೇತ್ರಜ್ಞನೂ ಅರೆಕ್ಷಣ ಎರಚುವ ಬೆಳಕಿನಲ್ಲಿ 
ಗಟ್ಟ ಕಣ್ಣಿನ ಎಳಸಿನ. ಸ್ಥಿತಿಯನ್ನು ಕಣ್ಣರೆಯಿಂದ ಪ್ರತ್ಯೇಕಿಸಿ ಗೊತ್ತು 
ಹಚ್ಚ ಲಾರ (ನಿಮ್ಮ ದೃ. ೧೪೮). [ಸಂ.] 

ನೇತ್ರ ತ್ರ ಯ (ನಾ). ಮೂರು ಕಣ್ಣು ಗಳುಳ್ಳ ವನು ; ಮುಕ್ಕಣ್ಣ; ಕ 
Keg [ಸಂ] 

ನೇತ್ರಪಟ್ಟಿ (ನಾ). “ರೇಷ್ಮೆಯ ಬಟ್ಟೆ” (ನುಹಾಸೇ, ಕೋಶ) : 
ಚೀನದ ಚಿತ್ರ್ರಾನಲಾಯ ದೇವಾಂಗದ ಸಂಧ್ಯಾರಾಗದುದಯರಾಗದ ನೇತ್ರ 
ಪಟ್ಟಿದ ಬಣ್ಣ ವಣ್ಣಿ ಗೆಯ ಜವಳಿಗಳಂ . ... ಪ್ರಮೋದದಿಂ ಕುಡುವುದುಂ 


ಶ್ರ 


೧೪೮). 


೪೯೬೫ 


20 


25 


30 


35 


40 


45 


ನೇತ್ರಮೂಲಿ 


(ಮುಹಾನೇ. ೧೪-೧೨೧ ನು. "ನೇತ್ರ ಪಟ್ಟಿ > ಪರಾ. 
[ನೇತ್ರ + ಪಟ್ಟ. ಕೆಯ ನಟ ತ್ರಸಟ್ಟು] 

ನೇತ್ರಸಲ್ಲನ (ನಾ). [ಯೋಗ] ಆರು ಮಂತ್ರಾಂಗ ಪಲ್ಲವಗಳಲ್ಲಿ 
ಒಂದು : ಮಂತ್ರಸಟ್ಟಿ ಲ್ಲವಂಗಳಲ್ಲಿ. . . ಮೋಹನ ಉದ್ದೀಪನ ಪುಷ್ಟಿ 
ವಿಜಯ ಶ್ರೆ ಶ್ರೇಯನ್ಸಂಜಾದನಗಳಿಗೆ ನೇತ್ರಪಲ್ಲನಮಂ . . . ಮಂತ್ರಾಂತ್ಯ 
ದಲ್ಲಿ ಪ್ರಯೋಗಿಸಿ (ವಿನೇಕ. ೮೨). [ನೇತ್ರ -- ಪಲ್ಲವ ?] 

ನೇತ್ರ ತ್ರಪ್ಪುನಿ (ನಾ). ಕಣ್ಣಿ ಸ್ಲೈಸಿಂದ ಮಾಡುವ ಸಂಜ್ಞೆ ; ಕಣ್ಣ ನ್ನ: 
ನೇತ್ರಪಲ್ಲನಿಯಿಂದ ಸೂತ ಗೊಂಬೀ ಹಾಂಗ. ಪಾತ್ರ ಕುಣಸ್ಥಾನ 
(ಮೂರ್ತಿಕಾ. ೪೫-೧) ; ಆ ಬರಸಿಡಿಲಲ್ಲಿ ಕೆಮ್ಮಿಂಚು ನಾಟು 
ಅಬ್ಬ ! ವಜ್ರದ ಮಿಂಚು, ನೇತ್ರ ಪಲ್ಲವಿಯ ಈ ತಂತ್ರ ಬಲ್ಲವರಾರು ? 
(ಸೂರ್ಯಪಾ. ೧೧೧-೨). [4-ಮರಾ. ನೇತ್ರ ಪಲ್ಲವೀ, ನೇತ್ರಪಾಲನೀ] 

ನೇತ್ರಷೆಬಂ, ಫೇತ್ರವಳಿ, ನೇತ್ರಾವಳಿ, ನೇತ್ರಾನಲು (ನಾ). 
ಒಂದು ಬಗೆಯ ರೇಷ್ಮೆ ಬಟ್ಟೆ: ಎಲ್ಲಾ ಕಾಲನೂಂ ಮಣಿ 
ಕುಟ್ಟಿ ಮಭೂನಿಯೊಳ್‌ ಪಾಸಿದ ನೇತ್ರ [ಸಾ೮ಾಂ. ನೇತ್ರದ]ಪಲಾಯಮೇಗೆ 
ನಡೆದ ಮೃದು ಲಲಿತನುಪ್ಪ 'ಚರಣದ್ವಯದೊಳ್‌ ಮುನ್ನೆ ೦ದವುಂ 
ನೆಲನಂ ಬ್ಬ ಯಣಕಿಯದೊಂ 'ಕಂಿನಭೂವಿಂಯೊರ್ಳ ನಡೆದೊಡೆ. pay ರಾ. 
೨೯-೮). ನೇತ್ರನಳ: ಸೂತ್ರವಳಿಯ ಚಿನ್ನ ಧಾರೆ ನೇತ್ರನಳಿಯು ಸುಲಿ. 
ಪಲ್ಲು ಗಂಗಾಪುರ . ರಕತ ಸ ಕೈ ಬ ಬಣ್ಣ ದೆಂದನ 
ನೇನ ಬಣ್ಣಿ ಸುವೆ (ಆನುಸಾಂ. ೪-೪). ನೇತ್ರಾ ಬಳಿ: ಪಂಯಂ ಪಟ್ಟಾ 
ವಳಿಯು ಸೇತ್ರಾ. ನಳಿಯು . . . ಇವು ಮೊದಲು ಥರಥರದೊಿಳಂದೆಮ್ಮ, 
ವರುಗಳು ಪಡೆಸೊಟಸಸಿದ ಯಾ ವಿವಿಧ ಪಟ್ಟಾ ವಳಿಗಳುಂಟು (ಬಸಪು. 
೧೧-೨೫) ; ಪೊಪ್ಪುಳಿಯು. . . ಮಿರುಪ ನೇತ್ರಾನಳಿಯಂ ಮುಖ್ಯ 
ನಾನಾವಿಧದ ಸೀರೆಗಳ ಚಿನ್ನದೆಳೆಮೊಗ್ಗ ಕಂಚುಕವ ಬೇಹನಿತ ತಗದು 
(ನನನೋ. ೧೭-೬೦). ನೇತ್ರಾವಟಿಂ : ಎರಡು ತೊಡೆಯುಂ ತೋಟ 
ತೆಮಲ್ಲಿ ಬಿಗಿದುಟ್ಟು ನೇತ್ರಾ ವಟಯ ಚಲ್ಲಣಮಂಂ . . . ಸೊರ್ಕಾನೆಯ 
ಕಯ್ಯ ಕರಿಯ ಪಿರಿಯ ಸಿಲ್ಲಣಿಗಯುಮಗುರ್ಪುನುದ್ಳು ತನಾಗೆ (ಅರ್ಥನೇ. 
೮-೬೭ ವ). [ನೇತ್ರ ಪಟ್ಕೂ] 

ನೇತ್ರಪಾಟನ (ನಾ). ಕಣ್ಣಿನ ಸಾಮರ್ಥ್ಯ, ಸಟುತ್ವ : ವ್ಯಾಧಿ 
ಗ್ರಸ್ತನಾಗಿ, ಮರಣಾಸನ್ನನಾಗಿ, ಸೇತ್ರಪಾಟಿನ ಕಡಿಮೆಯಾಗಿ ಇದ್ದ 
ಆರಸ ಅವು ಕೃಷ್ಣನ ಕಣ್ಣಳೆಂದೇ ನಂಬಿದ (ಆಳೌಕ, ೧೪); ಹೇಮಾದ್ರಿ 
ಗಳಿಗೆ ಇಷ್ಟು ಬೇಗ ನೇತ್ರಪಾಟಿನ ಕಡಿಮೆಯಾಯಿತೆ ! (ಶಾಂತಲಾ. ೪೩). 

[ನೇತ್ರ 4ಪಾಟವ] 

ಕೇತ್ರಪುತ್ರಿ ಕೆ (ನಾ). ಕಣ್ಣಿನ ಗೊಂಬೆ,-ಗುಡ್ಡೆ : ಪುಟ್ಟ ದಳ್‌ ಸ್ವಯಂ 
ಪ್ರಜೆ ಮಗಳಾಕೆ ಪಾರ್ಶ್ವ ಚೆಕಭೂಚರಖೇಚರನೇತ್ರ ಪುತ್ರಿ ಕಾನಿಭೆ(ಶಾಂತಿಪು. 
೫-೧೭); ನೇತ್ರಪುತ್ರಿಕಾಪ್ರಸಾಧನಸದೆನನುಂಂ ಲಕ್ಷಿ ಲೀಲಾ ಲಾಸ್ಯ 


ಮಾಂಗಲ್ಯರೆಂಗಮೂಂಮೆನಿಪ ಪುರ ಬಹಿಃಪುರದಿಂದೊಳಗೆ . .. , ಪೊನ್ನ 
ಕೋಂಟಿಯಂ ಬಳಸಿರ್ಕುಂ (ಪಂರಾಮಾ, ೧-೧೧೨ ನ); ನಾಗರಖಂಡ 
ಪತ್ರಪರಿನೇಷ್ಟ ನದಿಂ ಜನನೇತ್ರ ಪುತ್ರಿ ಕಾರಾಗನಂಸಿತ್ತು ಮಾಣ್ಣುದೆ 
ಮನಸ್ಸುಖದಂ ಬನವಾಸೆಮಂಡಲಂ (ಎಕ. ೪111, ಸೊರಬ. ೨೮೬-೮; 
1168). [ನೇತ್ರ - ಪುತ್ರಿಕೆ] 


ನೇತ್ರಬಂಧ (ಸಾ). ೧. ಕಣ್ಣನ್ನು ಕಟ್ಟುವುದು : “ನೇತ್ರಬಂಧಂ 

ಕಣ್ಣು ಕಟ್ಟು” (ಮುಂಗರಾ. ೬೭-೫), ೨. ಕಣ್ಣು ಮುಚ್ಚಾಳೆ' ಆಟ, 
[ನೇತ್ರ ಬಂಧ] 

ನೇತ್ರಮೂಲಿ (ನಾ). (ನೀಲಿಬಣ್ಣ ದ ಹೂವು ಬಿಡುವ) ಒಂದು 

ಬಗೆಯ ಸಸ್ಯು ; ಸ ವಿಷ್ಣು ಕ್ರಾಂತಿ: “ನೇತ್ರಮೂಲಿ ಜಯಂತಿಯೇ 


ವಿಷ್ಣು ಕ್ರಾಂತಿ” (ಹಂಗರ. ೩೯-೨೬). [ 7] 


ನೇತ್ರರುಜೆ 


ನೇತ್ರರುಜೆ (ನಾ). - ನೇತ್ರರೋಗ : (. [ನೇತ್ರ --ರುಜಿ] 

ನೇತ್ರ: ರೋಗ (ನಾ). ಕಣ್ಣಿನ ಬೇನೆ; ಕಣ್ಣಿ ಸಿ ಸಂಬಂಧಿಸಿದ 
ವ್ಯಾಧಿ: ಕೆಂಪಿನ: ಅಗಸೆ Nad ಹೂನಿನ ರಸನನ್ನ್ನು ದಿನ ಬಿಟ್ಟು ದಿನ 
ಒತ್ತಿ ನೀರನೆಅಕೆದರೆ ಮೂರ್ಧವ್ಯಾಧಿ, ನೇತ್ರರೋಗ ಹಾ (ವಿನೈವಿ, ೪); 
ಶೀರಧಾರಾ (ನೊರೆಹಾಲು) ಗುಣ ಇದನ್ನು ಸೇನಿಸಲು , . ನೇತ್ರ 
ರೋಗ, ವಿಸರೋಗ ಸಹ ಗುಣನುಕ್ಕು 0 (ಸಕನೈ. ೨೪). 

[ನೇತ್ರ ರೋಗ] 

ನೇತ್ರಲಾಂಛನ (ನಾ). (ಮೈ ತುಂಬ) ಕಣ್ಣುಗಳ ಚಿಹ್ನೆಗಳುಳ್ಳ 
ವನು; ಇಂದ್ರ: ಇಂಚರದನುರಿಯರೊಡನಾಡುನಿ ನೇತ್ರ ತ್ರ ಲಾಂಛನಗಳು 
ಮೇಫನೆಣ್ಣು ಸಂಚಲದ್ಯ ಗುಸನ್ನೆ ಯಮಾಡಿದಂದದಿ ಮಿಂಚಡರಿತು 
ನಭಸ್ಮಲದಿ (ನೋಹತ, ೪-೩೩). ೇತ್ರ + ಲಾಂಛನ] 

ನೇತ್ರನಟ್ಟ ಣೆಗೆ (ನಾ). -ನೇತ್ರಷಟಾ : .ಚಿತ್ರಾನಟಿಯ ಪಟ್ಟಾ 
ವಲಯ ಪಟ್ಟ ಸೂತ್ರದ ಚಿತ್ರಸೂತ್ರದ ಕೇತ್ರನಟ್ಟ ನಗೆಯ ಪುಟ್ಟ ಗೆಗಳ 
ಸೊಟ್ಟ ಹಿಟ್ಟಾಗಿ ಸ KN (ಸುಕುಮಾ, ೧೦-೯೧ ವ), 

[ನೇತ್ರ 4 ಪಟ್ಟಿಣಿಗೆ,( ಎ ಪಟ್ಟಿ ಳಿಗೆ, )] 

ನೇತ್ರನಟ್ಟಿ (ನಾ). ಎನೇತ್ರಶ ವಿರಾಜಿಸುವ ಪೂಜಾಗೃ ಹದಿಂದಖಿಲ 
ಪೂಜಾರ್ಥಿಗಳನಿತ್ತ ನ್ನಿಮೆಂದು ಕೈಸನ್ನೆ ಗೆಯ ಂತೆ ಮಿಳಿರ್ವ ನೇತ್ರ 
ವಟ್ಟಿಯ ಜಾಗದ ees ತುಜಿಗಲಿಂ (ಮಲ್ಲಿಪು. ೨-೭೪) ; ಈಸು 
ನನೊಬ್ಬ ನೇತ್ರನಟ್ಟಿಯನುಟ್ಟು ಕೊಂಡು ಸೂತ್ರಧಾರಿಯನಅಸುತ್ತ 
ಬಂದನಯ್ಯಾ (ಸರ್ನನೆ. ೨೮-೧೩೩); ಕಾರೋಹಣದ ಕಕ್ಕವಟಯಿಗೆಯ 
ನೇತ್ರನಟೀಟ್ಟಿ ಸಿಯ ಮದವಿಯ ಮಂಜಿಷ್ಠಿಯ ಸಂಧ್ಯಾರಾಗದುದಯ 
ರಾಗದ ಸೀಸಕ ಬಾಹರಿಕ್ಕೆ ಜೋಡು ಸನಗಮೊಚ್ಚಯಂಗಳ (ಮಹಾನೇ. 
೧೨-೨೧ ವು ; ಪಸುರ್ವಟ್ಟಿಯ ಕಂಚುಕ, ನೇತ್ರವಟ್ಟಿಯ ಪೊಸ ಚಲ್ಲಣ, 
ಮುತ್ತಿನ ದಂಡೆ ಉಟ್ಟು ತೊಟ್ಟು ಮೂರೆಡೆ ಬಳುಕಿದ ಕಾಮನ ಬಿಲ್ಲಿನಂತೆ 
ತ್ರಿಭಂಗಿಯ ಸಲುವ ನಿಂತ ನರ್ತಕ ಲೀಲಾವತಿ! (ಸಾಹಿಸಂ. ೨೮). 

[ನೇತ್ರ + ಪಟ್ಟಿ] 

ನೇತ್ರನಳಿ "ನೇತ್ರುಸಟು' ನೋ. 

ನೇತ್ರವಾಯು (ನಾ). ಒಂದು ಬಗೆಯ ಕಣಿ ಸ್ಲನ ಬೇನೆ: ಹೊನ 
ಗೊನ್ನೆ. ಯ ರಸ, ಗರುಗದ ರಸ , . , ಕಸ್ತೂರಿ ಅರಸನ, ಇದಂ ಚೂರ್ಣವಂ 
ಮಾಜಿ ಹಾಕಿ ತೈಲ ಹದದಲ್ಲಿ ಕಾಸಿ ಈ ತೈಲ ಒತ್ತಿಕೊಳ್ಳಲು ನೇತ್ರ 
ವಾಯು ಗುಣ (ಜಂ ೧೩೫). [ನೇತ್ರ -- ವಾಯ] 


ನೇತ್ರನೈದ್ಯ (ನಾ). ಕಣ್ಣಿನ ರೋಗಗಳಿಗೆ ಚಿಕಿತ್ಸೆ ನಡೆಸುವ 
ವೈದ್ಯ: ಕಣ್ಣಿಗೆ ಏನಾದರೂ ತೊಂದರೆಯುಂಬಾದರೆ ತಕ್ಷಣ ನೇತ್ರ 


ವೈದ್ಯರಿಗೆ ತೋರಿಸಬೇಕು (ರೂಢಿ), [ನೇತ್ರ ೬ನೆ ದ್ಯ] 
ನೇತ್ರವ್ಯಾಧಿ (ನಾ). -ನೇತ್ರರೋಗ : ನಿಂಬೇಹಣ್ಣಿನ ಹುಳಿ , , , 
ಗರುಗದ ರಸ, ಎಣ್ಣೆಯ. ಸಮಭಾಗ ಕೂಡಿಸಿ ಅಟ್ಟು ತಲೆಗೆ ಒತ್ತಿ ಕೊಳ್ಳು 
ವುದು... ಏಳುದಿನಕ್ಕೆ ನೇತ್ರವ್ಯಾಧಿ ಗುಣ (ವ್ಯ. ೧೩೫), 
[ನೇತ್ರ + ವ್ಯಾಧಿ] 
ನೇತ್ರಶ್ರನಣ (ನಾ). ಕಣ್ಣೇ ಕಿನಿಯಾಗಿರುವ ಪ್ರಾಣಿ; ಹಾವು: 
ನೇತ್ರಶ್ರವಣನು ಕುಂಡಲಾಕೃತಿಯಗೊಂಡಂತೆ ಸಳುಕಿನ ಸುಕೋಂಟಿ 
ಯೆಸೆಗು (ನನಮೋ, ೨-೨೪). [ನೇತ್ರ + ಶ್ರನಣ್ಮ] 
ನೇತ್ರಸೌಖ್ಯ (ನಾ). ಕಣ್ಣಿಗೆ ಸುಖಕರವಾದುದು ; ನೋಡಲು 
ಸಂಡರಿಸಿನುದು: ಸೆಟ್ರಸೌಬ್ಯಮನೊಂದುದಿನವಾ ಪಾತ್ರ ಚೂಡಾ 
ಮಣಿಯೆನಿಸ ನಿಜಪುತ್ರಿ ಮಗಧಸವುಂದರಿಯ ಸೊಬಗಾದ ಸತ್ಯವನು 
» ತೋಲಿಕಿಸೆ ಕಂಡನಿಭಕೇತು (ಸಾಳ್ವಭಾ. ೬-೧೨). 
[ನೇತ್ರ ಸೌಖ್ಯ) 


೪೯೬೬ 


20 


25 


30 


35 


40 


45 


ಕೇತ್ರಿ, 


ನೇತ್ರಾಂಚಲ (ನಾ). ಕಣ್ಣಿನ ತುದಿ ; ಕಡೆಗಣ್ಣು ; ಕಟಾಕ್ಷ: 
ಅವಳ ಭವಳನೇತ್ರಾ। ಂಚರಾಲೋಕಮಾತ್ರ 0 ಸೆರನಾಡತ್ತ ಂಗಜಂಗಿೀ 
ಶ್ರಿಜಗಮಂಮಿದಿರಿಲ್ಲೆ ೦ಬಿನಂ ಟ್‌ i ಬಾಲೆಯಿರ್ಪಳ್‌ (ಜಗವಿ. 
೧೦-೧೭). [Ao] 
ನೇತ್ರಾಂಬರ (ನಾ). - ನೇತ್ರಪಟು : ಸುರರಾಜಪುರಶ್ರೀಗಾ ಪುರಲಕ್ಷ್ಯೀ 
ಕಾಂತೆ ಸೆಣಸಿ ಕಿಸುಗಣ್ಣಿ ದ ಕೇಕರಕಾಂತಿಯಂತೆ ನೇತ್ರಾಂಬರಕೇತನಮಾಳೆ 
ತುಣುಗಿದುವು ಮನೆನುನೆಯೊಳ್ಳ (ಮಲ್ಲಿಪು, ೧೨-೯). 
[ನೇತ್ರ ಅಂಬರ] 
ನೇತ್ರಾಂಬು (ನಾ ಇ). ಸಣ್ಣಿ ಕ್ಲೈನಿಂದ ಬರುವ ನೀರು ; ಕಣ್ಣಿ ರು: 
“ಅಶ್ರು, ನೇತ್ರಾಂಬು, ಕೋಡಿನಂ, ಆಸ್ರಂ, ಅಸ್ರು೫ ಇ ನಲ್ಲಿ 
ಸುರಿಯುವ ನೀರು? (ಸಿದ್ಧಾಂತಿ. ೧೯೬). (ನೇತ್ರ ಸೂ 
ನೇತ್ರಾಂಶುಕ (ನಾ). - ಎನೇತ್ರಸಟಾ : ವನಲಕ್ಷ್ಮಿಯ ನೇತ್ರಾಂಶುಕನೆನೆ 
ನೇತ್ರ ಕೈ: ಸೆದು ಖಿಸುಗಿ ಪಸುರ್ವಡೆಡುವು ನಂದನದ ಕೆಲಂಬಡಿದಾದ್ರ ೯ಕನನ 
ಜೀರಕನನೆ ಹರಿದ್ರ ವನ ಸಂತತಿಗಳ (ಪುಸ್ಪಪು. ೨-೪೭). 
[ನೇತ್ರ + ಅಂಶುಕ] 
ನೇತ್ರಾಕರ್ಷಣ (ನಾ). ಕಣು ್ಲಗಳನ್ನು ಆಕರ್ಷಿಸುವುದು : ವಧೂಟೀ 
ಜನನೇತ್ರಾ ್ರಾ ಕರ್ನಣಾಲೇಪನಕವಿಕಯನುಂ' ಮಾನಿನೀಚಿತ್ತ ಸಂಮೋಹನ 
ಕೂಪಕ್ಕೆ ನುತ್ತಾರಿಸುವುದು ನೈಪರೂಪಂ ಜನಾಶ್ಚರ್ಯರೂಪಂ (ಮಲ್ಲಿಪು. 
೩-೩೧). [ನೇತ್ರ + ಆಕರ್ಷಣ] 
ನೇತ್ರಾತುರ (ನಾ). ಕಣು ಸ್ಸ ಬೇನೆಯುಳ್ಳ ವನು; ಕಣಿ ನಲ್ಲಿ ರೋಗ 
ವುಳ್ಳ ವನು : 'ಉಜುವ ಪಡ ನಾಟ ರಾಘವ ಬರವ” ಹಾರುತ್ತಿರಲು 
ಹಾರಿ ಬರಲು ಮನಪೊಳಸರಿದುದು . . . ಕರುಣೆ ಕಡಲಾಟುತ್ತು ನೇತ್ರಾ 
ತುರನು ದೀಪವ ಕಾಂಬ ಪರಿಯಲಿ ಕಂಡ ದೇವಿಯನು(ಕಾಶಿರಾ. ೪೩-೧೬). 
[ನೇತ್ರ + ಆತುರ] 
ನೇತಾ ತ್ರಾಥ್ವೆ (ನಾ). ಕಣ್ಣಿ ಕ್ಲಿನ ಮಾರ್ಗ, ದೃಷ್ಟಿ : ನಿಜ ನೇತ್ರಾಧ್ವ 
ದೊಳಾಗಳಾಗಳದಟಂ . , , ದೊರೆಕೊಂಡಂ ದ್ರೋಹನೆಂದೇಶಾದಂ 
ತ್ರಿಜಗದ್ಭೂ ಸಣದಂತಿಯೆ ಂ ರಿಪುಚಮೂನಿದ್ರಾ ವಣಂ ರಾವಣಂ(ಪಂರಾಮಾ, 
೧೦-೨೦೯). [ನೇತ್ರ ಅಧ್ವ] 
ನೇತ್ರಾನಂದ (ನಾ). ಕಣ್ಣಿ ಗೆ ಉಂಟಾಗುವ ಆನಂದ; ನೋಟ 
ದಿಂದ ಉಂಟಾಗುವ ತೃಪ್ತಿ, ಸಂತೋಷ : ನೇತ್ರಾನಂದಮನೀಯೆ 
ಸಾಂದ್ರ: ಶಶಿಬಿಂಬಾಡಂಬರಂ. ಶ್ರಿ (ಮುಖಂ , * ಧಾತ್ರಿ (ಧಾರ್ಮಿಕಸತ್ವ 
ಸಂತತಿೆನಲ್‌ (ನುಹಾನೇ. ೧-೨೧); ನೀನೀ ವಿಗ್ರ. ಹದಿಂದ ಅನಾವುದನ್ನು 
ಮಾಡಿಸಬಲ್ಲೆಯೋ ಅದನ್ನೆಲ್ಲ ಮಾಡಿಸು. ie ನಂದವಾಗುವಂತೆ 
ನೋಡಿ ಬಿಡುವೆನು (ಕವಕ. ೧೮). [ನೇತ್ರ +ಆನಂದ] 
ನೇತ್ರಾಭ್ಯಂಗನ (ನಾ). ಕಣ್ಣಿ ಗೆ ಎಣೆ ಕ್ಲೆಯನ್ನು ಹೆಚ್ಚಿ ಕೊಳ್ಳು ವಿಕೆ: 
ಪಾದಾಭ್ಯಂಗನದಿಂದ ನೇತ್ರ ಶೋಗವ ಕೇತಾ ಸ್ರಭೊಂಗನದಿಂಡ ಶಿರೋ 
ರೋಗವೂ ಶಿಕೋಭ್ಯಂಜನದಿಂಡ ಸರ್ವರೋಗವೂ ಹರವಾಗುವುದು 
(ಸಕವೈ. ೩೧), [ನೇತ್ರ 1-ಅಭ್ಯಂಗನ] 
ನೇತ್ರಾನಳಿ *ನೇತ್ರಸಟಾ' ನೋ. 
ನೇತ್ರಾನಟಂ "ನೇತ್ರಪಟಾ' ನೋ. 
ನೇತ್ರಾಳಿ (ನಾ). ಕಣ್ಣು ಗಳ ಸಮೂಹ ; ತನ್ನೇ ತ್ರಾಳಿಗಳಿನೆಸೆನೀಶ 
ನಮಲಪ್ರ ಕಾಶಂ [CA ಶಿ ೩-೧೭-೩೪). [ನೇತ್ರ 1-ಆಳ್ಮೀ ಇಅಲ್ಮಿ)] 
ನೇತ್ರಿ, (ನಾ). ಹೊಳೆ ನದಿ: “ನೇತ್ರಿ ಎ ಹೊಳೆ” (ಗಂಗಾಮ,೧೯೧). 
[ಸಂ. ನೇತಿ ಶ್ರ] 
ನೇತ್ರ, (ನಾ). ಒಂದು ಬಗೆಯ ಸಸ್ಯ; ಚವ್ಯ : 
ಮಸ್ತಕಂ ನೇತ್ರಿಯೆನೆ ಚವ್ಯವಕ್ಕು” ಹ ೪೨-೩೮), 


“ಕೃಕವಾಕು 
[1] 


ನೇತ್ರೇಂದ್ರಿಯ 


ನೇತ್ರೇಂದ್ರಿಯೆ(ನಾ). ಕಣ್ಣು ; ನಯನ : ಕೀಟಗಳ ಇಂದ್ರಿಯಾಂಗ 
ಗಳನ್ನು ಪ್ರತಿಕ್ರಿಯೆಗಳ ಆಧಾರದ ಮೇಲೆ ವಿಂಗಡಿಸಬಹುದು . . . 
ಬೆಳಕು, ನೇತ್ರೇಂದ್ರಿಯಗಳು (Visual organs) (ಕೀಟಿಬೆ. ೫೦). 
[ನೇತ್ರ -- ಇಂದ್ರಿಯ] 
ನೇತ್ರೋಸ್ಮೀಲನ (ನಾ). ಕಣ್ಣನ್ನು ತೆರೆಯುವಿಕೆ: ಡಯೆಯ 
ನೇತ್ರೋನ್ನೀಲನಂಗೆಯ್ದ 
ಸಂಸಾರವಾರಾಶಿಯಿಂ (ನುಲ್ಲಿಪು. ೧-೫); ಮೂಲಬೇರದ ಸ್ಥಾಪನೆಯಾದ 
ಮೇಲೆ ಪ್ರಾಣಪತ್ರಿಸ್ಮಾ ಎ ನೇತ್ರೋನ್ಯೀಲನಾದಿ ಕರ್ಮಗಳನ್ನು ವಿಧಿ 
ವತ್ತಾಗಿ ಮಾಡಿದರೆ. ಕ್ಷೇತ್ರವು ಜಾಗೃ ತವಾಗುವುದು (ಹೊಯ್ಸ ನಾರ೯). 
[ನೇತ್ರ -- ಉನ್ಮೀಲನ] 
ನೇದಿಷ್ಮ (ನಾ). ತೀರ ಸಮಾಪದಲ್ಲಿರುವುದು : “ನೇದಿನ್ಮಂ, ಅಂತಿಕ 
ತನುಂ-೪೨ ಬಹಳ ಹತ್ತಿರವಾದದ್ದು, ಕೇವಲ ಸನಿಖಾಪವಾದದ್ದು” 
(ಸಿದ್ಧಾಂತಿ. ೩೪೧); ಶಕ್ರ್ರಯೋಪಿನ್ನ್ಜದಿಸ್ಕ 1 ಪದ್ಮರಾಗೋಜ್ಜಳಮುಕುರ 
ನಿಂದೆಂಬಂತುನಿಂಂಬಾಗೆ ಚಿಲ್ವಿಂದಾದಂ ಕಣ್ನೊಂಡು ತೋಜಿತ್ತು ದಯ 
ಗಿರಿಶಿಕೋಭಾಗದಿಂ ಚಂದ್ರ ಬಿಂಬಂ (ವರ್ಧಮಾ, ೮-೭೬೨), [ಸೆಂ.] 
ನೇದು "ನೆಯ? ಪರಾ. 
ನೇಸೆಶ್ರಿ (ನಾ). ಎಳೆಯ ಬಿದಿರು ; ಕಳಿಲೆ : ನೇಸತ್ತಿ (ಕಳಲೆ)ಯು 
ಹೊಟ್ಟೆ ಯುಬ್ಬು ಮಾಡುವುದು (ಅಷ್ಟಾಂಗ. ೧೩೫-೮೦), [?] 
ನೇಪಥ್ಯ (ನಾ). ೧. ಆಭರಣ; ಅಲಂಕಾರ; ತೊಡುಗೆ : “ಭೂಸಣಃ, 
ಅಳಂಕಾರಃ, ನೇಪಥ್ಯಂ, ಆಭರಣಂ- ಈ ೪ ತುಡುಗೆ” (ಹಲಾಯು. 
೮೯-೩೮೫) ; ಆನತೋರ್ನೀಶರ ದಂತಿದಂತವಳಯಾಳಂಕಾರದಿಂ ವೀರವೈರಿ 
ನೃಪಾಲದ್ವಿಪಮ್‌ೌಕ್ರಿಕಾವಳಿಗಳಿಂ ಕೆಯ್ದೆಯ್ಸುಗುಂ ನಿನ್ನ _ನಂದನೆಯಂ 
ಪೇಟ” ಪೆಚಿರಂತೆ ಮಿಕ್ಕು ಬಳೆಯಿಂದಂ ಮಿಕ್ಕ ಮುತ್ತಿ ಂದವಂಗನೆಯರ್ಗಾ 
ಹನ ಧೀರನಾ ನೃಪವರಂ ನೇಪಥ್ಯನುಂ ಮಾಟ್ಬಿ ನೇ (ಪುಪ್ಪಪು. ೭-೪೮). 
೨. ನಾಟ್ಯಗೃ ಹದಲ್ಲಿ ರಂಗಭೂಮಿಯ ಹಿಂಭಾಗ; ಪಾತ್ರಗಳು 
ವೇಷಭೂಷಣಗಳನ್ನು ಮಾಡಿಕೊಳ್ಳು ವುದಕ್ಕಾಗಿ ಇರುವ ರಂಗ 
ಭೂಮಿಯ ಹಿನ್ನೆಲೆ: ಇದಕ್ಕೆ "ರಂಗಶೀರ್ಷ' ವೆಂದು ಹೆಸರು. ಇದರ 
ಅಕ್ಕಪಕ್ಕಗಳಲ್ಲಿ ನೇಸಥ್ಯದೊಳಕ್ಕೆ ಹೋಗಲು ಬಾಗಿಲುಗಳಿರುತ್ತವೆ. 
(ಸಂನಾಟ. ೨೩). [ಸಂ] 
ನೇಸಥ್ಯಗೀತ (ನಾ). (ನಾಟಕ, ಚಲನಚಿತ್ರ ಮೊದಲಾದುವು 
ಗಳಲ್ಲಿ) ಹಿನ್ನೆಲೆಯಲ್ಲಿ ಹಾಡುವ ಗೀತೆ; ತೆರೆಮರೆಯ ಗೀತೆ: 
ನಾಟಕದ ಭಾವಗಳನ್ನು ಮೆರೆಯಿಸಲು ಬೆಳಕಿನ ಯೋಜನೆ, ನೇಸಥ್ಯಗೀತ 
(Back-grourid Music), ತಿರುಗುವ ರೆಂಗೆಭೂವಿ (Revolving 51880 
ಗಳಂಥ ಹಲವು ನವೀನ ಸಲಕರಣೆಗಳು ಕಾಲಿರಿಸಿನೆ (ಬಾಲಪ್ರ.111, ೧೨೮೩), 
[ನೇಪಥ್ಯ + ಗೀತ] 
ನೇಪಥ್ಯಗೃ ಹ (ನಾ). (ನಟಿ, ನಟಿಯರ ಸಿದ್ಧತೆ ಮೊದಲಾದುವು 
ಗಳಿಗಾಗಿ) ರಂಗಭೂಮಿಯ ಹಿಂಭಾಗದಲ್ಲಿ ಇರುವ ಗೃಹ, 
ಕೋಣೆ :  ನರ್ತನಾಲಂಕರಣದಿನಲಂಕರಿಸಿ ನರ್ತಕಿ ನೇಪಥ್ಯಗೃಹದಿಂ 
ವಿನಿಧರತ್ನರಚಿತಮೆನಿಸಿದ ಜವನಿಕೆಗವತರಿಸಿ (ಮಲ್ಲಪು. ೮-೩೫) ; ಇದರಲ್ಲಿ 
ಹಿಂದಿನಿಂದ ೧೬7೩೨ ಹಸ್ತ, ನೇಪಥ್ಯಗೃಹ ; ಅಲ್ಲಿಯೆ ನಟರು ವೇಷ 
ಭೂಷಣಾದಿಗಳನ್ನು ಹಾಕಿಕೊಳ್ಳುವುದು (ಸಂನಾಟ, ೨೩), 
[ನೇಪಥ್ಯ ಗೃಹ] 
ನೇಪಾಲ,, ನೆರ್ನಾಳ, ನೇಪಾಳ, ಲೇಪಾಳ, (ನಾ). ಒಂದು 
ಬಗೆಯ ಗಿಡ ಮತ್ತು ನಿರೇಚಕ ಗುಣವುಳ್ಳ ಅದರ ಕಾಯಿ:(4). 
ನೆರ್ವಾಳೆ: ಆದಿರಾಜ, ಹೊಳೆತುಂಬೆ, ನೆರ್ನಾಳ, ನುನಲಂಗನುರ 
- » « ಹೊಡ್ಡೆಲೆನಗೆ .(ಮೈಬಗಿ. ೨೫-೪೬೬). ನೇಪಾಳ : “ನೇತ್ರ 


ಸಚ್ಚರಿತರ್‌ ಸಾಧುಗಳೆಮ್ಮನುದ್ಧ ರಿಸುಗೀ 


೪೯೬೭ 


20 


35 


ನೇಮ, 
ನಿರ್ಮಲಕಾರೀ-ಖಪ್ಪಲಿ, ನೇಪಾಳ, ಜೇಪಾಳ, ತುತ್ತ, ತಾನ್ರ್ರು, 
ನೇಪಾಳಿ, ಕೆಂಜಾಜಿ” (ಓಷಧಿ. ೯೦); ಶುದ್ಧಿ ಮಾಡಿದ ನೇಪಾಳ 


೧೦ ವರಹ ತೂಕ , . . ನಿಂಬೆಹಣ್ಣಿನ ರಸದಿಂ ಮರ್ದಿಸಿ ಕಡುಹಂ 
ಮಾಡಿ ನೆಳಲಲ್ಲಿ ಒಣಗಿಸಿ ತಿಲಪ್ರಮಾಣವಂ ಕಣ್ಣಿ ಗೆಚ್ಚಲು ಸನ್ನಿ ಪಾತಂ 
ಗುಣನುಕ್ಕಿಂ (ಸಳನೈ. ೧೮೦), "ಜಾಪಾಳ' ಪರಾ. ಲೇಪಾಳ, : 
“ಮಾಳೀ-ಲೇಪಾಳ ಬೀಜಗಿ (ಓಸಧಿ. ೧೨೩). 
[ದೇ.॥ ತನಿ. ನೇಪಾಳ, ನೇರ್ವಾಳ; ಮಲ. ನೀರ್ವಾಳ; ತೆಲು.ನೇಪಾಳ] 
ನೇಪಾಲ, ನೇಪಾಳ್ಮ (ನಾ). ೧. ಒಂದು ಬಗೆಯ ಲೋಹ; 
ತಾಮ್ರ. ೨. ಭಾರತದ ಉತ್ತರದಲ್ಲಿರುವ ಒಂದು ದೇಶದ ಹೆಸರು; 
P ಹಿಂಜೆ ಪ್ರಸಿದ್ಧವಾಗಿದ್ದ ' ಐನತ್ತಾರುದೇಶಗಳಲ್ಲಿ ಒಂದು. 
ನೇಪಾಳ್ಕೆ : ೨. ಆಂಗ ನಂಗ ಕಳಿಂಗ ಕೊಂಗ ಮಾಳನ ಚೋಳ ನೇಪಾಳ 
೬. ಮರುಪ್ರಭೃತಿಭೂಪಾಲಕರಿಂ ಭಯಾನಕರಸಮುಂ . . . ಇಂತು ನವ 
ರಸಂಗಳಿಂದಭಿನನರಸಂಗಳಾಗಿ ನೆಗಟುತ್ತುಮಿರೆಯಿರೆ (ಜಗವಿ. ೨-೩೯. ವ) ; 
ನೇಪಾಳ ಕುಂತಳ ಕುಕುರ ಬರ್ಬರ . . . ಕೇರಳ ಮಂಖಾಪಾರದೇಶಂಗ 
ಳೊಳೆಸೆನ ಜಂಗಮವು ಭಕ್ತಾಳಿ (ಬಸಪು. ೭-೧೮); ಲಾಳ ಚೋಳ 
ನರಾಳ . . . ಕುರು ನೇಪಾಳ ನಿಸಧ ವಿದರ್ಭ ಧರಣೀಪಾಲತತಿ ಸಂದಣಿ 
ಸಿದುದು ಸಾಳೇತನಗರಿಯಲ್ಲಿ (ತೊರರಾ, ೧-೭-೧೮) ; ನೇಪಾಳದೇಶದ. 
ಭೂಪಾಲನಾದರೆ ಗೋಪಾಳದನನಿಗೆ ಏನು? (ಗಾದೆ. ೩. ನೇಪಾಳ 
ದೇಶದ ದೊರೆ : ಪಾಂಡ್ಯನ ಕಾಳಿಜಕ್ಕೆ ನೇಪಾಳನ ಬೆಂನ ಸೊಂಟಿಗೆಗೆ 


ಚೋಳನ ಕಾರಡಗಿಂಗೆ . . . ಕಾಯ್ದು ಖಳ್ಗೆ ಮಾಕಾಳಿಯಡುರ್ತ್ತು 
ನಿಳ್ಳುವಳು ನಾಲಗೆಯೆಂ ನರಸಿಂಗಭೂಪನ (ಎಕ. 1 (8), ಹುಣಸೂ. 
೨೪-೧೭; 1182), [ಸಂ.] 


ನೇಪಾಳ, "ನೇಪಾಲ್ಕ' ನೋ. 

ನೇಪಾಳ "ನೇಪಾಲ್ಕ' ನೋ. 

ನೇಪಾಳೆಕಂಬಳಿ (ನಾ). ನೇಪಾಳದೇಶದಲ್ಲಿ ತಯಾರಿಸಿದ ಕಂಬಳಿ : 
ನೇಪಾಳಕಂಬಳಿ ಗುಣ . . . ವಾತಶ್ಲೇಸ್ಮಹರವಾಗಿಯೂ, ಐಶ್ವರ್ಯ 
ಪ್ರದನಾಗಿಯೂ ಇರುವುದು (ಸಕವೈ. ೩೬). 

[ನೇಪಾಳ್ಗ( ಎ ನೇಪಾಲ) 4 ಕಂಬಳಿ] 

ನೇಪಾಳಗುದುರೆ (ನಾ). ನೇಪಾಳದೇಶದ'ಕುದುರೆ : ಸೀಳಿ ಹರಹಿತು 
ಕರಿಗಳನು ನೇಪಾಳಗಂದುರೆಯ ಥಟ್ಟುಗಳ ಹಿಂಗಾಲಲಣೆದುದು .'.. 
ಸುಪ್ರತೀಕಗಜ (ಕುನ್ಯಾಡ್ರ್ರೋ. ೩-೧೫). 

[ನೇಪಾಳ್ಮ( ಇ ನೇಪಾಲ್ಲು)-ಕು ದರೆ] 

ನೇಸಾಳಬೇವು (ನಾ). ಒಂದು ಬಗೆಯ ಜೀವು : “ನಾಡೀತಿಕ್ತಕಃ- 
ನೇಪಾಳಬೇವು” (ಓಸಧಿ. ೮೫).  [ನೇಪಾಳ? 4-ಬೇವು,] 

ನೇಪಾಳಿ (ಗು). 'ನೇಪಾಳದೇಶಕ್ಕೆ ಸಂಬಂಧಿಸಿದ : ಮಂಡಲಗಳ ರಚನೆ 
ಯಲ್ಲಿ ನೇಪಾಳಿ ಕಲಾವಿದರು ತೋರಿರುವ ಮಾದರಿಗಳ ಅರಿವು, ಪ್ರಮಾಣ 
ಪರಿಜ್ಞಾನ ಪ್ರಶಂಸನೀಯವಾಗಿದೆ (ಭಾರದ. ೫೩೨). [ಸಂ. ನೇಪಾಲೀ] 

ನೇಸಿಸು (ಕ್ರಿ). ಸರಿಪಡಿಸು; ಓರಣಗೊಳಿಸು ; ಜೋಡಿಸು(?) : 
ನೇಸಿಸಿದ ಪತ್ತಿ ಗೆಯೊಳನುಪನುರೂಪ ಚೀನಾಂಬರಗಳನು ಸದ್ಭ್ಯಾಪಿಸಿಹ 
ರಂಗಡಿಯೊಳೆಲ್ಲೆ ಲ್ಲಾಲು. ಸಾಲುಗಳ (ಜಿರಾಮಾ, ೨೬-೪೧) ; ಆಪಾದ 
ಸೋಂಕುತಿಹ ಕೇಶಗಳನೆಣೆಗಂಟಿ ನೇಸಿಸುವ ಸಮಯ (ಜಿನಮ್ಮು 
೪೨-೩೯). [ ಆನೇರ್ಪು 4--ಇಸ್ಕು] 

ನೇನು, (ನಾ). ೧. (ಮನಸ್ಸಿನ) ನಿಯಂತ್ರಣ ; ಸಂಯಮ ; 
ಪ್ರತಿಬಂಧ: “ನೇಮಿಸು” ಪರಾ: ೨. (ಹೀಗೆಯೇ 
ಇರಬೇಕೆಂಬ) ಕಟ್ಟಳೆ; ನಿಯಮ; ವಿಧಿ: ನಾನಾವ್ರತನೇಮ 
ಭೇದಂಗಳಲ್ಲಿ ಅಅನತ್ತುನಾಲ್ಕು ವ್ರತ ಐವತ್ತಾಣು ಶೀಲ ಮೂವತ್ತೆರಡು 


ನೇನ್ಮು ೪೯೬೮ ನೇಮಕಾತಿ 


ನೇಮ ನಿತ್ಯಕೃತ್ಯ ಲೆಕ್ಕಕೃವಧಿಯಿಲ್ಲ (ಸರ್ಪನ, ೧೮೮-೮೬೪) ; ಮಾಗುಡ | | ನೇಮಂಬಡೆ (ಕ್ರಿ). ಅಪ್ಪಣೆಯನ್ನು ಪಡಿ; ಅನುಮತಿಯನ್ನು 


ಯರೀ  ಕೃತಿಗೇಳೆ ನಿಗಮದೊಳೊಗೆದ ನೇಮಂಗಳ ತಿಳಿದೀ ಜಗಕೆ ಹೊಂದು: ತಾನುಂ ಸಹ ಪುರಮಂ ಪೊಳಿಮಟ್ಟು ರಕ್ಕಸರ 
ಪಾವನೆಯರೆನಿಪರು (ಹದಿಬ. ೧-೫೭) ; ದಿನಾಲು ಸೇಮದಿಂದ ಸಾಲೆಗೆ ಮಾಜಕೊಡ್ಡಂ ತಾಗುವುದುಂ ಅಮರೇಂದ್ರನಿಂ ದಶರಥಂ ನೇಮಂಬಡೆದು 
ಬಂದು . , . ಕಲಿಯಬೇಕು (ಮುಂಬಯಿ. ೪-೧); ಹೋಳಿಯ ಆಟವು (ದಶಾವ, ೮-೨೮ ನು. [ನೇಮ -- ಪಡೆ] 


ಇದೇ ತರದ್ದಿ ರಬೇಕೆಂಬ ನೇಮ ನಿತ್ಯವಿಲ್ಲ (ಕನ್ನಜಾ. ೧೭೨) ; ನಾಮ 
ನಿಲ್ಲದ ಅರಸನಿಗೆ ನೇಮವಿಲ್ಲದ ಪ್ರಧಾನಿ (ಗಾಜಿ). ೩. ಅಜ್ಜಿ ; 
ಅಪ್ಪಣೆ; ಅನುಜ್ಞೆ : ವಿಜಯವಿಗ್ರ್ರಹವೀರನಾ ಧರ್ಮಜನ ನೇಮದ 
ಲಂದು ವೈರಿವ್ರಜನ ತೊತ್ತಳದುಳಿದ ಸಾತ್ಯಕಿ ಕಂಡನರ್ಜುನನ 
(ಕುನ್ಯಾಡ್ರೋ. ೧೧ ಸೂಚನೆ); ಬಿಡದಿಂದುಮೊದಲು ನಿಮ್ಮಂದಳದ 
ಮುಂಬಿನೊಳು ಗುಡಿಗಟ್ಟ ಕುಣಿವುತ್ತ ಬಪ್ಪ ೦ತೆ ನೇಮವಂ ಕೊಡಿಯೆನಗೆ | 10 
(ಸೌಂದಘು. ೫-೫೧); ಮಡದಿಯರು ಮೂವರಿಗೆ ಮುನಿಕುಲ ಮೃಡ 
ನಸಿಸ್ಮ ನ ನೇಮದಲಿ ವಿಂಗಡಿಸಿ ಕೊಟ್ಟಿ ನು ನೃಸತಿ ಪರನೋದನವನುಚತ 
ದಲ್ಲಿ (ತೊರರಾ. ೧-೭-೫೭). ೪. ಗೊತ್ತುಪಡಿಸುವಿಕೆ ; 
ನಿಯೋಜಿಸುವಿಕೆ : "ನೇಮಿಸು' ಪರಾ. ೫. ಕ್ರಮಬದ್ಧ ವಾದ 
ಆಚರಣೆ ; ಅನುಷ್ಠಾನ : “ನೇಮ-ನಿಯಮ” (ತದ್ಭಕೋ. ೨೩) ; | 15 


ನೇಮಂಬೆರಸು (ಕ್ರಿ). - ನೇಮಂಬಡೆ : ಈಗಳಿನಂ ಗಿಂಶನಂ ಗೆಲಲೆಳಸಿ 
ನೇಮಂಚೆರಸಿದ ಮನಸಿಜನಕ್ಕೂಮುಲ್ಲದೊಡೀ ಸೌಂದರ್ಯಮೆತ್ತ ಣದು 
(ಚಿಕವಂ, ೮೧-೧೪). [ನೇನು 4-ಚೆರಸು, (-ಆಬೆರೆಯಿಸು)] 

ನೇಮಂಜಬೊಣು (ಕ್ರಿ). ನಿಯಮವನ್ನು ಹೊಂದು ; ವ್ರತವನ್ನು 
ಹೊಂದು: ಸತ್ತ ಕಚಿನಿನ ಮಾಂಸನಂ ಮುದವೆತ್ತಿ ಯಾರೋಗಿಸುವ 
ನೇಮಂಬೊತ್ತು ಬಂದೆನು (ಬಸಪು. ೫೭-೩೪). [ನೇಮು 4- ಪೊಜು] 

ನೇಮಕ (ನಾ). ೧. ಅಂಕೆಯಲ್ಲಿಟ್ಟುಕೊಳ್ಳು ವುದು ; ನಿಯಂತ್ರಿಸು 
ವುದು. ೨. ನಿಯಮ ; ನಿಬಂಧನೆ: (8). ೩. ನಿಯಮಿಸುವಿಕೆ ; 
ಗೊತ್ತುಪಡಿಸುವಿಕೆ ; “ನೇಮಕಗೊಳ್ಳು” ಸರಾ. 

ನೇಮಕ ಮಾಡು- ನಿಯೋಜಿಸು ; ಗೊತ್ತುಪಡಿಸು: ನಮ್ಮ 

ಲ್ಲಿರುವ ಎಲ್ಲಾ ದೊಡ್ಡ ವ್ಯಕ್ತಿಗಳೂ ಸೇನಾಧಿಸತ್ಯಕ್ಕೆ ಅರ್ಹರಾದವರು... 


ಬಂದುದ ಕೈಕೊಳ್ಳ ಬಲ್ಲರೆ ನೇಮ ಇದ್ದುದ ವಂಚನೆ ಮಾಡದಿದ್ದರೆ ಅದು 
ನೇನು ನಡೆದು ತಪ್ಪದಿದ್ದರೆ ನೇಮು ನುಡಿದು ಹುಸಿಯದಿದ್ದರೆ ನೇಮ 
(ಬಸನ. ೨೩೧) ; ಪ್ರತ ಉಪವಾಸಂ ನೇಮಗಳಿಂದಂ [ನಾಕಾಂ. ನಿಯಮ. 
ವೆಂಬುವಜಕ0]ಗತವೆನಿಸುವವು ಪ್ರಸಾದಗಳವಳಂ (ದೀಕ್ಣಾಬೋ. ೯೩-೧). 
೬. ದೇವರ ಪ್ರೀತಿಗಾಗಿ ಮಾಡುವ ಉಪವಾಸ ಧ್ಯಾನ ಮೊದ 
ಲಾದ 'ಆಚರಣೆ; ಪ್ರತ; ನೋಂಪಿ: ಹಾಲ ನೇನು ಹಾಲ 
ಕೆನೆಯ ನೇಮ ಕೆನೆ ತಪ್ಪಿದ ಬಳಿಕ ಕಿಚ್ಚ ಡಿಯ ನೇಮ ಬೆಣ್ಣೆಯ ನೇಮ 
ಬೆಲ್ಲದ ನೇಮ ಅಂಬಲಿಯ ನೇಮದವರನಾರನೂ ಕಾಣೆ (ಬಸವ. ೨೩೨). 
೭. ನಿಶ್ಚಿತವಾದುದು; ನಿಯತವಾದುದು: “ನೇಮಸೀಮೆ' 
ಸರಾ. ೮. (ಕರಾ) ವರ್ಷಕ್ಕೊಮ್ಮೆ ನಡೆಸುವ: ಡೆವ್ವದ 
ಪೂಜೆ : ಕೋಲ ನೇಮಗಳಿಗೆ ಬೇಕಾದ ಹೂ ಕಿಸ್ಕಾರ ಮುತ್ತುಗದ ಹೂ 
ಯಾವ ಮಣ್ಣಿಗೂ. ಬೇಡದ್ದು (ಮುಗಿಯು. ೧೭). ೯. (ಉಕ) 
ಚೊಚ್ಚಲು ಗಂಡುಮಗುವಿನ ತಾಯಿ, ಅವನ ಮದುವೆಯ 
ವರೆಗೂ ಪಾಲಿಸುವ ನಿಯಮ್ಮ--ವ್ರತ; ೫ ಹಸಿರು ಸೀರೆ, 
ಹಸಿರು ಬಳೆಗಳನ್ನು ಧರಿಸದಿರುವುದು, ಕೆಲವು ನಿರ್ದಿಷ್ಟ ತರ 
ಕಾರಿಗಳನ್ನು ತಿನ್ನದಿರುವುದು ಇತ್ಯಾದಿ; "ನೇಮ ಬಿಡಿಸು” 
ಪರಾ. ೧೦. [ಕಾಮಶಾ] ರತಿಕಲಾಸ್ಕಾನ : ಬಾಯ ಮರ್ದುಜೀ 
ಯಧರಮಾಗಿ ನೇಮನೆ ತಮ್ಮ ಕಯ್ಗ ಮರ್ಡುದಾಗಿ ಮನಕಮರ್ದುದೇ 
ಮನೆಯಾಗಿ . . . ಅಜಕಿಕೆಗೂಡಿದ ಪರನಶಂ ಜಾರಕೊರ್ಳ ಮೆಣೆದುದು 
(ಚೆಬಪು. ೯-೧೫). "ನಿಯಮಸ್ಕಾನ' ಪರಾ. [ಸೆಂ. ನಿಯಮ] 
ನೇಮ್ಮ (ನಾ). ೧. ಒಂದು ಭಾಗ; ಅರ್ಥ; “ಬಂಡ, ಅರ್ಧ॥ 
(ರ್ಧಂ), ನೇಮಃ, ಶಕಲಂ, ಭಿನ್ನಂ, ಸಾಮಿ- ಈ ೬ ಅರ್ಧಂ” 
(ಹಲಾಯು. ಶ್ರೀಮಾನಿನೀರಮಣ ಪ್ರೇ ಮಾಮರಾನತಾ 
ಸಾಮಾಮಲಶ್ರುತಿಗ್ರಾಮಾಮಿ ತಾಭವಕ್ಟೌಮಾ ಮದೇಭೇಂದ್ರಹೋಮಾ 
ಮಯಾಹಿತಕಲಾಮಾಲಿನೇಮವಾಹ . . . ಕಾಮಾಂತಕ (ಉದ್ದದೇ: 
೩-೩೬). ೨. ಮೋಸ; ವಂಚನೆ; ಕಪಟ, ೩, [ಸಂಗೀತ] 
(?): ಅಚ್ಚು ವೈಶಿಕ ನೇಮ ವ್ಯಾಪ್ತಿ ಬೊಟ್ಟು ಮೋಹರ ಅರಿ 
ದೆಂಬಿನಂ ತದಿರಾ ಎಂಬ ಕೂಲ ತಪ್ಪದೆ. ಶುದ್ಧ ಭಾರಿ ಠವಣೆಯೆಂಬ 
ಮದ್ದಳೆಗಳಂ ಬಾಜಕಿಸುವ ಮದ್ಮಳೆಕಾಜರಿಂ , . . ಗೀತ ಶಬ್ದ ನೇಮ 
ಉರುಪು. ಸದ ಪಟ್ಟ ದರುಗಳಂ :ತೋಜಕಿಸುವ . . . ಪಾತ್ರಂಗಳಿಂ 
[ಸಂ.] 


೧೧೮-೨೮) ; 


(ದಶಾವ.' ೨-೧೦ ಐ). 


20 


25 


30 


40 


45 


ಹೀಗೆಂದು ನಾವು ಎಲ್ಲರನ್ನೂ ಒಟ್ಟಗೆ ನೇವುಕ ಮಾಡಿಕೊಳ್ಳುವ ಹಾಗಿಲ್ಲ 
(ವಚಭಾ. ೨೭೯) ; ತತ್ತ್ವ ಶಾಸ್ತ್ರ ಕೋನಿದನಾಗಬಲ್ಲವನನ್ನು ಕಾರ್ಯಾನೆಯ. 
ಕೆಲಸಕ್ಕೂ ಕವಿತೆಗಳನ್ನು ಬರೆಯಬಲ್ಲವನನ್ನು ಕಲ್ಲಿದ್ದ ಲುಗಣಿಯ 
ಕೆಲಸಕ್ಕೂ ನೇಮಕ ಮಾಡುವುದು ಜನಾಂಗಕ್ಕೆ ನಷ್ಟ (ಕ್ರಿಯಾಶಿ, ೯೫). 
ನೇಮಕವಾಗು- ನಿಯಮಿಸಲ್ಪಡು ; ನಿಯೋಜಿತವಾಗು : ಭಾರತ 
ಸರ್ಕಾರದ ವಾರ್ತಾಶಾಖೆಯ ಮಂತ್ರಿಯನರಾದ . . . ಅವರ ಅಧ್ಯಕ್ಷತೆ 
ಯಲ್ಲಿ ನೇಮಕವಾಗಿದ್ದ ಸಮಿತಿಯವರು ಪರಿಶೀಲಿಸಿ ಸಮ್ಮತಿಸಿದ ತರು 
ವಾಯ ಈ ಪುಸ್ತಕವು ಮುದ್ರಿತವಾಗಿದೆ (ಭಾಧಾನ. ಪೀಠಿಕೆ) ; ಮರಳಿ 
ನೇಮಕವಾಗಿ ಗಂಗೋತ್ರಿಗೈದಿದೆ ಬಂದೆನು ತಿರುಗಿ ಈ ನೆಲೆಗೆ (ಇಂಚಾಸ. 


೫೪-೫೬). [-:ಸೆಂ. ನಿಯಾಮಕ] 


ನೇಮಕಗೊಳ್ಳು (ಕ್ರಿ). ನಿಯಮಿಸಲ್ಪಡು ; ನಿಯೋಜಿತವಾಗು ; 


ಗೊತ್ತಾಗು : ವೃದ್ಧ ಶ್ರೀಮಂತನೊಬ್ಬನಿಗೆ ಪಾಲಕನಾಗಿ ಅನನು 
ನೇಮಕಗೊಂಡಿದ್ದು ದಾಗಿಯೂ ನೆಕ್ಸುದೋವ್‌ ಹಿಂಜೊಮ್ಮೆ ಕೇಳಿದ್ದನು. 
(ಪುನರು. ೩೧೨) ; ಲಾಹೋರಿನ ಸರ್ಕಾರಿಕಾಲೇಜಿನಲ್ಲಿ ಸಸ್ಯಶಾಸ್ತ್ರದ 
ಪ್ರಾಧ್ಯಾಪಕನೆಂದೂ, ನಂತರ ಪಂಜಾಬ್‌ ವಿಶ್ವವಿದ್ಯಾಲಯದ ಉಚ್ಚ 
ಪ್ರಾಧ್ಯಾಪಕನೆಂದೂ ನೇಮಕಗೊಂಡನು (ಸಸ್ಕಕ. ೧೧೫). 
[ನೇಮಕಕೊಳ್ಳು, (-ಕೊರ್ಳ)] 


ನೇಮಕಪತ್ರ (ನಾ). ನೌಕರಿ ಮೊದಲಾದುವುಗಳಿಗೆ ನಿಯೋಜಿತ 


ವಾದ ಬಗ್ಗೆ ಕೆಲಸಗಾರನಿಗೆ ಕಳುಹಿಸುವ ಅಧಿಕೃತವಾದ ತಿಳಿ 
ವಳಿಕೆಯ ಪತ್ರ: ಹೊಸಮನಿಯ ಪ್ರಯತ್ನವೆಲ್ಲ ಯಶಸ್ವಿಯಾಗಿ 
ಪತ್ರಿಕೆಯ ಕಚೇರಿಯಿಂದ ಅನಿಲನಿಗೆ ಒಂದು ಔಸಚಾರಿಕ “ನೇಮಕಪತ್ರ' 
ಬಂದಿತು (ಅಸನ, ೨೪೦). [ನೇಮಕ--ಪತ್ರ] 


ನೇಮಕಹೊಂದು (ಕ್ರಿ): ನೇಮಕವಾಗು ; ನಿಯೋಜಿತವಾಗು : 


ಅನರ ಖಾತೆಯಿಂದ ಮುನಿಸಿಪಾಲಿಟಯಲ್ಲಿ ಚೀಫ್‌ಆಫೀಸರ ಕೆಲಸಕ್ಕೆ 
ನೇಮಕಹೊಂದಿದ್ದನರಿಗೆ ನಾನು ಹೋಗಿ ಭೆಟ್ಟಿ ಯಾಗಲು ತಿಳಿ... 
ಹೇಳಿ ಕಳುಹಿಸಿದರು (ಹೇನುಂತ. ೧೭೭). 

[ನೇಮಕ 4 ಹೊಂದು,( ಎಪೊರ್ದು)] 


ನೇಮಕಾತಿ (ನಾ). (ಕೆಲಸ, ಅಧಿಕಾರ ಇತ್ಯಾದಿಗಳಿಗೆ) ನಿಯೋಜಿ 


ಸುವುದು,--ನೇಮಕ ಮಾಡುವುದು: ಈ ನೌಕರಿಯ ನೇಮಕಾತಿಯ 
ಜವಾಬ್ದಾರಿಯು ಮುಖ್ಯ ಸದಸ್ಯರ ಸಮಿತಿಯನ್ನ ವಲಂಬಿಸಿದೆ (ರೂಢಿ), 
[ನೇಮಕ] 


ನೇಮಕ್ರಿ 


ನೇಮುಕ್ರಿ (ನಾ). ತನ್ನ ನಿರ್ದಿಷ್ಟನಿಯಮಕ್ಕೆ ಸರಿಯಾಗಿ 
ಮಾಡುವ ಕ್ರಿಯೆ: ತನ್ನನುವಿಂಗೆ ಅನುವಾದುದನಲದು ಸಮ್ಮಂದಿಸಿ 
ಯಿಪ್ಪು ದು ನೇಮಕ್ರಿ (ಎಲೇಶ್ವ. ೧). [ನೇಮಕ] 

ನೇಮಗಲೆ (ನಾ). [ಕಾಮಶಾ] ನಿಯಮಸ್ಥಾನವನ್ನು ತಿಳಿಯುವ 
ಕಲೆ; ರತಿಕಲಾಸ್ಥಾನನನ್ನು ತಿಳಿಯುವ ಚಾತುರ್ಯ: ಬಳಿಕಾ 
ಸುಧನ್ವಂ ಮನದೊಳು ಭೀತಿಯಂ ತೊಟಕಿದು ಕಾಂತೆಯ ಕೂಡೆ ರನಿ 
ಸಿದಂ . . . ಲಲ್ಲೆವಾತು ಗಳರವ ನೇಮಗಲೆ ತಾಡನಪ್ರೌಢಿ ಬಂಧ 
ಸಮ್ಮೋಹನದೊಳು. (ಜೈಮಿಭಾ. ೧೧-೨೧). [ನೇಮ್ಯ -- ಕಲೈ] 

ನೇನುಗಾಣು (ಕ್ರಿ)..ನಿಯಮವನ್ನು ಅರಿ; ಕ್ರಮವನ್ನು ತಿಳಿ: 
ಕಾಮನ ಸಖರು ದಕ್ಷಿಣನಾಗರಾದಿಗಳಾ ಮಾತಿಗೆಲ್ಲರೊಗ್ಗಾಗಿ ನೇಮಂ 
ಗಂಡಾಡಿದ ಪ್ರಣಯಚಂದ್ರಮಮಂತ್ರಿ ಸ್ವಾಮಿ ಮೆಚ್ಚು ವನೆಂದರಿದಳೆ 
(ಭರಚ. ೪೮-೬೩). [ನೇಮ್ಯ--ಕಾಣು(-ಆಕಾಣ್‌)] 

ನೇಮಗಾರ "ನೇಮಗಾಜ' ನೋ. 

ನೇನುಗಾರಿಕೆ (ನಾ). ನಿಯಮಿಸುವಿಕೆ ; ಗೊತ್ತುಮಾಡುವಿಕೆ : ಈ 
ಇಂದಿನ ಮಹಾರಾಜನು , . . ತನ್ನ ಆ ನೇಮಗಾರಿಕೆಯ ನವೋ 
ನವೀನಲೀಲೆಗಳ ವಿಕಾರ ವಿಪರೀತಗಳನಿತಕ್ಕೂ ಮಹಾರಾಜಮುಂದ್ರೆಯ 
ನ್ನೊತ್ತಿ ಕೊಂಡು ೬೬ « ಕುಣಿದಾಡುತ್ತಿ ರುವನು (ಮಂತ್ರಶ- ೬೭-೨೩), 

[ನೇಮಗಾರ( ಎನೇಮಗಾಜ) + -ಇಕೆ] 

ನೇಮಗಾಣ, ನೇಮಗಾರ (ನಾ). ೧. ನಿಯಮಗಳನ್ನು ಬಲ್ಲವನು ; 
ಆಚಾರವಂತ : ಗಿರಿಜೆ ಶಂಕರನಂ ಸಿರಿಯರಸಿ ನಾರಾಯಣನಂ 
ಸಾರ್ದಂತೆ ಸಾರ್ದ ಅನ್ಫುತಾಂಬೆಯೆಂಬರಸಿ . , . ಕ್ಷಮೆ ಚಿತಾತ್ಮನಂ 
ದಯೆ ಧಾರ್ಮಿಕನಂ ನೀತಿ .ನೇಮುಗಾಅನಂ ಬಲಕಿಸಲ್ವಂತೆ ಬಟಿಕಿಸಂದಿರ್ಪಳ್‌ 
(ಚಿಕವಂ, ೬೪-೧). ೨. ಶೃಂಗಾರಕಲೆಗಳನ್ನು ಬಲ್ಲವನು ; ರಸಿಕ: 
ಅಸ್ಪಿದರಪ್ಪು ವಳುಗುರಿಟ್ಟಿ ರುಗುರಿಕ್ಕಿ ಉಪ್ಪ ರಿಸುವಳೊದಲುವಳು ನೆಪ್ಪು 
ಗಾತಿಯು ನೇಮಗಾಜನು. ಹೊಕ್ಕರು. ಮುಖ್ಪಿಡೆ ಸಾಧನೆಗಂದು. (ಭರಚ. 
೧೧೪೯). ನೇಮಗಾರ : ೩. ನಿಯಮಿಸುವವನು; ನೇಮಕ 
ಮಾಡುವವನು: "ನೇಮಗಾರಿಕೆ' ಸರಾ. [ನೇಮ ---ಕಾಅ] 

ನೇಮಗೊಳು (ಕ್ರಿ). ನಿಯಮವಾಗಿ ಹೊಂದು ; ವುತವಾಗಿ ಪಡೆ: 
ಆತನ ಚಿತ್ತ ನೋಯದಂತೆ ಮತ್ತಾವ ಬಂಧನದ ಕಟ್ಟಿ ನಿಕ್ಕದೆ ಕೃತ್ಯವ 
ನೇಮಗೊಂಡು ಮಾಡೆಂದು ನೇಮವ ಲಕ್ಷಿಸದೆ ಆತ ತನ್ನ ತಾನಲಕಿತು 
ಮಾಡಿದಲ್ಲಿ ಅದು ತನಗೆ ಮುನ್ನಿನ ಸೋಂಕೆಂಬುದನಟತು ಮುಟ್ಟಿದೆ ಆ 
ಪ್ರಸನ್ನನಪ್ಪ ವಸ್ತು ಜುಹಾಮಹಿಮ ಕಲ್ಲೇಶ್ವರಲಿಂಗವು ತಾನಾದ ಶರಣ 
(ನಚಸಂ. ೧೯೧-೩೪). [ನೇವು 4-ಕೊಳು( ವ ಕೊಳ್‌ )] 

ನೇಮಣುಕಿ (ನೇಮಣೂಕು' ನೋ. 

ನೇಮುಣೂಕ "ನೇಮಣೂಕು' ನೋ.- 

ನೇನುಣೂಕಿ (ನೇಮಣೂಕು' ನೋ. 

ನೇಮುಣೂಕು, ನೇನುಣುಕಿ, ನೇಮಣೂಕ, ನೇಮಣೂಕಿ 
(ನಾ). (ಉಕ) ೧. (ನೌಕರಿ ಮೊದಲಾದುವುಗಳಿಗೆ) ನೇಮಕ 
ಮಾಡುನಿಕೆ--ನಿಯಮಿಸುವಿಕೆ; ಪೋಲೀಸರ ನೇಮಣೂಕು 
ಅದ್ದರಿಂದ ಪ್ರಜೆಗಳ ಚೀವಿತಕ್ಕೂ ಆಸ್ತಿಗೂ ಭಯವಿಲ್ಲದ ಹಾಗಾಯಿತು 
(ಕಭಾಗೆ. ೩೬೨) ; ಈ ದಿನ ಅಲ್ಲಿ ನಡೆಯುವ ಲಿಲಾವಿನ ಬಂದೋಬಸ್ತಿಯ 
ಸಲುವಾಗಿ ನನ್ನ ನೇಮಣೂಕಾಗಿದೆ (ಕಳ್ಳಕಾ. ೨೫). ೨. ಮಾಸಾಶನ, 
ಜೀವನಾಂಶ ಮೊದಲಾದುವುಗಳ ಏರ್ಪಾಟು: ಹೈದರನು . , . 
ಚಾಮರಾಜನ ರಾಜ್ಯಾಧಿಕಾರ ಕಸುಕೊಂಡು, ಅವನನ್ನು ಕೆಲವು 
ನೇಮಣೂಕು ಗೊತ್ತು ಮಾಡಿ ಶರೆಯೊಳಗಿಟ್ಟು ತಾನು ಹೈದರಅಲ್ಲೀಯೆಂಬ 
ಹೆಸರಿನಿಂದ ಆಳ ಹತ್ತಿದ್ದನು (ಕಭಾಗೆ. ೩೫೭). ೩. ಸಹಾಯಧನ ; 


೪೯೬೯ 


35 


40 


45 


ನೇಮಸೀಮೆ 


ಅನುದಾನ: ಈ ಜಾತ್ರೆಗಾಗಿ ಸರಕಾರದಿಂದ ವರ್ಷಕ್ಕೆ ೩೦೦ ರೂಪಾಯಿ 
ನೇಮಣೂಕು ಬುನಾದಿಯಿಂದ ನಡಿಯುತ್ತ “ಬಂದದೆ (ಕಛಾಗೆ. ೫೩೫) ; 
ಆ ನಾಡಿನ ಆರಸು . . . ಆ ದೇವರಿಗೆ ಒಂದು ಸಂದಾದೀಪದ ನೇಮ 
ಣೂಕು ಮಾಡಿಕೊಟ್ಟ ನು (ಮುಂಬಯಿ. ೫-೧೭೫) ; ಮಧುಕೇಶ್ವರನಿಗೆ 
ಸರಕಾರದಿಂದ ೪೦೦೭ ರೂಪಾಯಿಯ ನೇಮಣೂಕು ನಡೆಯುತ್ತದೆ 
(ಕಾರನ, ೬೩), ನೇಮಣುಕಿ : ೧. ನೌಕಂ ಬಿಟ್ಟ ಜನರ ಸ್ಮಳದಲ್ಲಿ 
ಕಾಯಂ ನೇಮಣುಕಿ ಆಗಿಲ್ಲ (ಕರನೀ. ೬೨). ನೇಮಣೂಕ : (4). 
ನೇನುಣೂಕಿ : ೧. ನಿನಗೆ ನೇನುಣೂಕಿ ಆರ್ಡರ ಇನ್ನೂ ಬಂದು 
ಮುಟ್ಟ ಲ್ಲವೆ | (ಜಿನ್ನುಹಿಂ, ೧೨) ; ಸಾಹೇಬರ ಸುಕುಮಾರಿ, ಕುಮಾರಿ 
ಚಿರಂಜೀವ ಶಕೂನಿಗೆ ನಾವು ಪಾಠ-ಪ್ರವಚನರೆತರಾಗಬೇಕೆಂಬ 
ನೇನುಣೂಕಿಯೆ ಫರ್ಮಾನು ಹೊರಟಿತು (ದೀಪಹ. 11, ೧೯). ೨. ಅತ 
ಬನಾರಸದೊಳಗಿನ ಹಿಂದೂಧರ್ಮಾಧ್ಯಕ್ಷರ ನೇಮುಣೂಕಿಗಳನ್ನು ನಿಲ್ಲಿಸಿ 
ಬಿಟ್ಟಿ (ಹಂಸಾ. ೧೪೨), [4-ಮೆರಾ. ನೇಮಣೂಕ] 

ನೇಮದಟ್ಟು (ಕ್ರಿ). ಮರ್ಮವನ್ನು ಮುಟ್ಟು ; ಹೃದಯಸ್ಪರ್ಶಿ 
ಯಾಗು : ವರ್ಣಕ ವಸ್ತು ಕವೆಂಬ ಕವಿತ್ವದ ನಿರ್ಣಯದೊಳು ನೇಮದಟ್ಟ 
ಕರ್ಣರಸಾಮೃ ತವನೆ ಕಜಕಿವುತ ಕನಿತಾರ್ಣವರೆಸೆದರರ್ತಿಯೊಳು (ಭರಡ. 
೬೪-೬೧). [ನೇಮ್ಮ--ತಟ್ಟು 

ನೇಮದಳೆ (ಕಿ). ಆಜ್ಞೆಯನ್ನು ಹೊಂದು ; ಅಪ್ಪಣೆಯನ್ನು ಪಡೆ: 
ಬೆಟ್ಟಿಡ ಚಾಮೋಂದ್ರ. . . ಘಳಿಲನೆ ಕೋಟಿಯ ನೃಪನ ಸಂಧಿಸಿ ನೇಮ 
ದಳೆದು ಶೀಘ್ರಜಿ ತಿರುಗಿದನು (ಕಂನವಿ. ೩-೫೪). [ನೇಮ್ಮ--ತಳ್ಳೆ] 

ನೇಮದಾಣ (ನಾ). [ಕಾಮಶಾ] ರತಿಕಲಾಸ್ಕಾನ : ನೇಮದಾಣವ 
ಬಲ್ಲ ನೀಜಕೆ ನೀಅನ ಕೂಟಿ, ಕಾಮನ ರತಿಯಾಟದಂತೆ ಕಾಮಾತುರ 
ಮಾತ್ರದವರಾಟ ಸೊಗಸಲ್ಲ ಪಾಮರಜನದಾಟಿದಂತೆ (ಭರಚ, ೭-೧೬) 

[ನೇಮ್ಮ--ತಾಣ] 

ನೇಮಂಬಿಡಿಸು (ಕ್ರಿ). (ಉಕ) (ಚೊಚ್ಚಲುಮಗನ ಮದುವೆಯ 
ಸಂದರ್ಭದಲ್ಲಿ, ತಾಯಿಯಾದವಳು ಮೊದಲಿನಿಂದ ಪಾಲಿಸು 
ತ್ತಿದ್ದ) ನಿಯಮಗಳನ್ನು ಕೊನೆಗೊಳಿಸು,..-ತೊರೆಯಿಸು : 
ಚೊಚ್ಚಿಲ ಮಗನ ತಇಯಿರಾ ನೇಮಾ ಬಿಡಿಸಬೇಕು, ಚಾಕಲಾಣಿ ಹಾಕ 
ಬೇಕು (ಆನುಷಿ, ೫೪). [ನೇಮ, -- ಬಿಡಿಸು] 

ನೇಮವಂತ (ನಾ). ನಿಯಮಗಳನ್ನು ಪಾಲಿಸುವವನು ; 
ಧಾರ್ಮಿಕ ಆಚರಣೆಗಳನ್ನು ನಡೆಸುವವನು : ನೆಲ ಬಲವಂತಿಗೆ, 
ಕುಲ ನೇಮವಂತನಿಗೆ (ಗಾದೆ). [ನೇಮ 4--ನಂತ] 

ನೇಮವಳಿ (ಕ್ರಿ). ಕ್ರಮಬದ್ಧ ವಾದ ಆಚರಣೆಯನ್ನು ತಪ್ಪು,- 
ಬಿಡು: ಗೌಡ ರಾಮಗಿರಿಯ ದುರ್ಗ ಮೊದಲಾದ ಘನವಹೆ ಸೀಮೆಯ 
ಖಳನಿಗೆ ಕೊಟ್ಟು ನೇಮವಳಿದು ನೆರೆಯವನಿತ್ತ ಕುಣಿಗಿಲಸೀಮೆಗೈದಿಹನು 
(ಕಂನವಿ. ೧೧-೬೨), [ನೇಮು 4೮೪, (-ಆಅಲ)] 

ನೇಮವೀ (ಕ್ರಿ) ಅಪ್ಪಣೆಯನ್ನು ಕೊಡು ; ಆಜ್ಞೆ ಮಾಡು ; ಆಣತಿ 
ನೀಡು : ಆ ಸತಿಯೊಳೊಂದಿ ನೀನೀ ಜಗತ್ಸ ಸ್ಟ್ರಿಯಂ : ಬೇಸಣದೆ 
ಮಾಡೆಂದು ನೇಮವಿತ್ತ ೦ಭೋರು ಹಾಸನನನಳ್ಳ ಆ30 ಬೀಳ್ಕೊಟ್ಟು ಶಕ್ತಿ 
ಯಂತರ್ಥಾನದಿಂ ಪೋದಳು (ಚೆಬಪು, ೧೩-೧೭). [ನೇಮ +] 

ನೇನುನೇಳು (ಕ್ರಿ). ಅಪ್ಪಣೆಯನ್ನು ಕೊಡು; ಅನುಮತಿಯನ್ನು 
ನೀಡು: ಭಾಸ್ಕರ ಕೆಡೆದ ಪಶ್ಚಿ ಮಸಮು ದ್ರಮೊಳು ತಡವಿಲ್ಲದೆ ಪಯಣಕೆ 
ನೇಮವೇಳೆನೆ ಮಡದಿ ಮನ್ನಿಸಿದಳಾಕೆಯ (ನೋಹತ. ೩೦-೪೧). 

[ನೇನು 4-ಪೇಳು(ಎಪೇರ್ಲೀ)] 

ನೇನುಸೀಮೆ (ನಾ). ನಿಯತವಾದ ಎಲ್ಲೆ ; ನಿಶ್ಚಿತವಾದ ಗಡಿ : 

ತಲ್ಲಿಂಗಾಭಿಷೇಕವಾರಿಯಂ . ...ಗೋಮತಿಯ ನದಿಯ ಕಣಿಯ ಲುವುಭಯ 


ನೇಮಸುತ್ತು 


ದಡಸೂಸಿ ನೇಮಸೀಮೆಯ ವಾರಿ. . . ಪರಿದುದು (ನನನೋ.೨೧-೨೬). 
[ನೇಮ -- ಸೀಮೆ] 

ನೇಮಸುತ್ತು (ನಾ). (ಕರಾ) ಒಂದು ಬಗೆಯ ವಸ್ತ್ರ,-ಪಂಚೆ : 
ಯಾವಾಗಲೂ ತೆಳ್ಳಗಿನ "ನೇಮಸುತ್ತು' ಉಟ್ಟು ಮೈಮೇಲೆ ಬೆಳ್ಳಗಿನ 
ಮಕನುಲ್ಲು ಅಂಗಿ (ಹಹಸ, ೧೦). [- ತುಳು, ನೇನಂಸುತ್ತು] 

ನೇಮಸ್ತ (ನಾ). ವ್ರತಾಚೆರಣೆಗಳನ್ನು ಪಾಲಿಸುವವನು; ಧಾರ್ಮಿಕ 
ವಿಧಿಗಳನ್ನು ನೆರವೇರಿಸುವವನು ; ನೇಮವಂತ : ನೇನುಸ್ತ ನಜಕಿವು 
ಪ್ರಸಂಚಿನಲ್ಲಿ ಹೋಯಿತ್ತು ಭಕ್ತ ನಖಸಿವು ಸಮಾಧಾನದಲ್ಲಿ ಹೋಯಿತ್ತು 
(ಅನಚಂ, ೭೧-೩೧೪); ಭವಿಮಿಶ್ರ ದವರ ಮನೆಯಲ್ಲಿ ನೇಮಸ್ತರುಗಳು 
ಹೊಕ್ಕು ಲಿಂಗಾರ್ಚನೆಯ ಮಾಡಿದಡೆ ಅನ್ನ ಪಾಕಾದಿಗಳ ಕಂಡಡೆ 
ನಾಯಡಿಗನರಮಾಂಸವು ತಪ್ಪ ದೆಯ್ಯಾ (ಚನ್ನವ, ೨೩-೯),[ನೇಮ,+-ಸ್ತ] 

ನೇಮಸ್ಸ (ನಾ). ಇನೇಮಸ್ತ : ಗುರು ಅನಾಚಾರಿ ಲಿಂಗವು ನೇಮುಸ್ಮ 
ಜಂಗಮ ದಂರಾಚಾರಿ ಇಂತೀ ತಿ ತ್ರಿವಿಧ ಭೇದ ಸ್ಕೂ ಲ ಸೂಕ್ಷ ಕಾರಣ 
(ನೋಳಿಮಾ, ೨೭೬-೨೮). [ನೇಮ +-ಸ್ಕ] 

ಸೇನಿಂ, (ನಾ). ನಿಯಮವನ್ನು ಹೊಂದಿರುವವನು ; ನೇಮುನಂತ; 
ನೇವಿಂಯ ನೇಮ ಲಿಂಗಾರ್ಚನೆಯ ಕೆಡಿಸಿತ್ತಲ್ಲಾ (ಸಕವ. 11, ೬೧೬-೯೬ 
ಸನೂನು- [ನೇಮ +--ಇ] 

ನೇವ್ಲಿ (ನಾ). ೧. ಗಾಡಿಯ ಚಕ್ರದ ಅಂಚು, ಪಟ್ಟಿ: “ಚಕ್ರ 
ಧಾರಾ, ಪ್ರಧೀಃ, ನೇವಿಂ1--ಈ ೩ ನೆತ್ತಿ ನಟ್ಟಗೆ? (ಹಲಾಯು, 
೭೩-೨೯೩) ; ಎರಡುಂ ತೇರೊಂದನೊಂದೆಯ್ತುರೆ ನಡುಗೆ ನೆಲಂ ನೇಮಿ 
ಸಂಘಟ್ಟಿದಿಂದಂ (ಸಂರಾಮಾ. ೧೩-೧೦೨); ಸಾರಥಿ ನಡೆಯಿಪ ರಥಿಕರೇಜಕಿದ 
ಬಲ್ಜೇರಗಾಲಿಗಳ ನೇಮಿಗಳು (ಚಂಪ್ರಸಾಂ.೧೫-೮೫); ಓಡಿದನು ಮಾರೀಚ 
ನಟ್ಟದನು ದಾಶರಥಿ ; ಮುಟ್ಟಿ ದರು ನೀರದಾಕೃತಿನೆತ್ತ ' ಪುಷ್ಪ ಕಜಮಂ. 
ಛಾಯಾನಲಯ ನೇನಿಂಯಂ (ಶ್ರೀರಾಮಾ, ೨೩೭-೨೫೦), "ಚಕ್ರನೇನಿ' 
ಸರಾ. ೨. ಬಾವಿಯಿಂದ ಫೀಕೆತ್ತುವ ರಾಟಿ: “ಅಂಧ 
ಕೂಪ ಈ .೨ ಬಾವಿ, ಪ್ರಧೀಃ, ನೇಮಿಃ (ಅದಲ ಉ್ಯಾಟ)” 
(ಹಲಾಯು, ೧೧೩-೬೨) ; ಆನೇನಿಂಃ, ತ್ರಿಕಾ, ೨-ಆಸ್ಯ ಈ ಭಾಮಿಗೆ 
ಸಂಬಂಧಿಸಿದ ಭಂಡಿ, ತಿರಗಣಿ, ರಾಟ, ಕಪಿಲೆ, ಯಾತ ಮುಂತಾದ ನೀರೆತ್ತುವ 
ಯಂತ್ರಗಳಿಗೆ ಹೆಸರುಗಳು” (ಸಿದ್ಧಾಂತಿ, ೮೫). ೩. ಅಂಚು ; ದಡ | 
ಎಲ್ಲಿ : “ಸಾರಿಹ ದಡಂ' ಪ್ರಧಿ ನೇನಿಯೆನಿಸಿಕ್ಕುಂ” (ಮಂಗರಾ, 
೧೨೪-೧೮) ; ದುಮುಕುತಿದೆ ಆ ತಪೋನನದ ನೇನಿಂಯೊಳೊಂದು 
ನಿರ್ಕುರಿಣಿ (ಶ್ರೀಂಮಾ, ೧೩೨-೨೦೪), ೪. ಒಂದು ಬಗೆಯ ಮರ; 
ಹುಲಿಗಿಲ ಮರ :“ತಿನಿಶಃ, ಸ್ಫಂದನಃ, ನೇಮಿ, ರಥದ್ರು॥ . . ಎ ಅತಿ 
ಚಿತ್ರಕೃ ತ್‌. ಹುಲಿಗೇಮರದ ಪೆಸರುಗಳು, ಹುಲಿಗಿಲಿ, ನೆನ್ಮಿ, ಹೊಂಗೆ? 
(ಸಿದ್ಧಾಂತಿ,೧೧೭). ೫. [ಜೈನ] ಇಪ್ಪತ್ತೆ ರಡನೆಯ ತೀರ್ಥಂಕರನ 
ಹೆಸರು: ವೃಷಭ, ಅಜಿತ . . . ನೇವಿ: ಪಾರ್ಶ್ವ ವರ್ಧಮಾನ 
ರೆಂಬಿಪ್ಪ ತ್ತು ನಾಲ್ವರ್‌ ತೀರ್ಥಂಕರರ್‌ (ಚಾವುಂಪು. ೪೦೨); ನೇಮಿ ಲೋಕ 
ಸ್ವಾನಿ . . , ನಿಸ್ಸೀಮ ದೀಕಣ್ಸಾಲಕ್ಷ್ಮಿಯೊಳು ಮದನಳಿಗ ತಾನಾದ 
(ಸಾಳ್ವಭಾ, ೫೯ ಸದ), ೬, ಕನ್ನಡದಲ್ಲಿ “ಲೀಲಾವತಿ ಪ್ರಬಂಧ” 
ಮತ್ತು "ನೇವಿನಾಥಪುರಾಣ' ಎಂಬ ಗ್ರಂಥಗಳನ್ನು. ಬರೆದ 
ಹನ್ನೆರಡನೆಯ ಶತಮಾನದ ಒಬ್ಬ ಪ್ರಸಿದ್ಧಕವಿಯ ಹೆಸರು; 
ನೇಮಿಚಂದ್ರ : ರಸನೋ ರಸಾಯನಮೋ ಶ್ರುತಿನಸಂತನೋ ಕವಿ 
ಗಳಮೃ ತಮೋ ನೇಮಿಯ ವಾಕ್‌ಪ್ರಸರೆಮದಲಕಿಸಕದಿಂ ನಿಸ್ಪೊಸತಾದುದು 
ಜಗಳೆ ನೇವಿಂಪುರಾಣಂ (ಅರ್ಧನೇ. ೧-೨೮); ಸರ್ವರ ಸಮ್ಮತಮೆನ 
ಗಿದು ಗರ್ವದ ಮಾತಲ್ಲ ಶಾಸ್ತ್ರಲೌಕಿಕಕಳೆಯೊಳ್‌' ಬೇರ್ವರಿದ ನೇಮಿ ಜನ್ನ 
ಗರಿರ್ವರೆ ಕರ್ಣಾಟಕೃ ತಿಗೆ ಸೀಮಾಪುರುಷರ್‌ (ಧರ್ನುನಾ. ೧-೪೧).[ಸಂ.] 


೪೯೭೦ 


ಲಾ 


40 


| 45 


ನೇಯ್ದ 


ನೇಮಿಂಕೆ (ನಾ).(ನೌಕರಿ ಮೊದಲಾದುವುಗಳಿಗೆ) ನಿಯಮಿಸುವಿಕೆ, 
—ನಿಯೋಜಿಸುವಿಕೆ, ಗೊತ್ತು ಪಡಿಸುನಿಕೆ: ಒಂದು ನಾರದ 
ಅವಧಿಯಲ್ಲಿ ನನಗೆ ನೇಮಿಕೆಯ' ಪತ್ರವು ಬಂದು ಮುಟ್ಟಿ ಫು (ಹೇನುಂತ, 
೧೮೧). [ನೇಮಿಸು ---ಕೆ] 

ನೇನಿಂತ (ಗು).೧,ನಿಯಂತ್ರಿಸಿದ; ಹತೋಟಿಗೆ ತಂದ ; ಸಂಯಮ 
ದಿಂದ ಕೂಡಿದ: (೪... (ನಾ). ೨. ಮಿತಿಯಲ್ಲಿರುವುದು ; 
ನಿಯಂತ್ರಿತವಾದುದು : ಅನರ ಸೇನೆಯು ನೇಮಿತವಾಗಿರಬೇಕೆಂದೂ 
ಒಂದು ವೇಳೆ ಅದನ್ನು ಬೆಳೆಸಿದ್ದು ದಾದರೆ , , . ಅವರ ಸಂಸ್ಥ್ಯಾನವನ್ನೇ 
ಕಿತ್ತುಕೊಳ್ಳ ಲಾಗುವುದೆಂದು ಕಟ್ಟಿನ ಪ್ಪಕೆಯನ್ನು ವಿಧಿಸಲಾಯಿತು 
(ಪ್ರಬಂಧ, ೬೨). [<ಸಂ. ನಯಮ 

ನೇನಿಮರ (ನಾ). ಒಂದು ಬಗೆಯ ಮರ; , ತಿಥಿಶ: ಪಾದರಿ, 
ಹಾದರಿ, ನೇಮಿಮರ (ಮೈಡಗಿ, ೫೪-೧೦೮೩).  [ನೇಮ್ಮಿ -- ಮರೈ] 

ನೇಮಿವತ್ತಿಗೆ (ನಾ). ಚಕ್ರದ ಹೊರವಲಯ ದ ಪಟ್ಟಿ : ಸೂರ್ಯನ 
ರಥಕ್ಕೆ, ಮಾಡಿದ ಗಾಲಿ ನಂಭತ್ತೂ ಸಾನಿರದ ಯೋಜನೆಗಳು ನೇಮ ಮಿ] 
ನತ್ತಿಗೆಯೆ ಸಾವಿರದ ಯೋಜನ ವಿಶಾಲಕದಕ್ಕೈದು ಮೊಳೆಯಾ ಗಾಲಿ 
ಸಾವಿರದ ಯೋಜನುದ್ದೆಂ (ತುರಂಗ. ೨೯-೫೦). ಸತ್ತಿ ವಟ್ಟಿಗೆ' ಸರಾ. 

[ಕೆಷ್ಶು3ಪತ್ತಿ ಗೈ(ಸತ್ತುಗೆ)] 
ನೇಮಿಸು (ಕ್ರಿ). ೧. ಮನಸ್ಸನ್ನು ನಿಯಂತ್ರಿಸು,--ನಿರೋಧಿಸು ; 


ಸಂಯಮದಿಂದಿರು : (೪. ೨. ಅಪ್ಪಣೆ ಮಾಡು; ಅಜ್ಜಿ 
ಮಾಡು ; ವಿಧಿಸು: ಭೀಮಲಿಂಗವು ರಾಮುಪೀರಕೆ ರಾಮಲಿಂಗವು. 
ಭೀಮಸೀಶಕೆ ನೇವಿಂಸಿದವೋಲಲ್ಲಿಗಲ್ಲಿಗೆ ಪಲ್ಲಟಿಸಿ ನಿಲಲು (ಬಸಪು, 


೫೭-೫೪) ; ವೇದವ್ಯಾಸಮಂನಿ ನಡೆತಂದು , . . ಆ ಸಮರವೃ ತ್ತ್ವಾಂತ 
ನಿನಗೆ ಸಮಾಸವಿಸ್ತಾರವಾಗಿರಲಿ ಭೂಮಾಶತಿಲಕಂಗಜುಹುವುದು ನೀನೆಂದು 
ನೇಮಿಸಿದ (ಕುವ್ಯಾಭೀ. ೧-೫೫) ; ಎನಗೆ ನೇವಿಂಸಿ ಕಳುಹಿ ನಿಮ್ಮಯ 
ಮನದ ಬಯಕೆಯ ಸಲಿಸುವೆನು (ನಳಚ. ೪-೬); ನಮ್ಮ ಬಲ ಸರ್ವ 
ಸನ್ನಾಹವೈದಿ ಬಂದಿನಲೆಂದಾಗ ಮೇದಿನೀಶ್ವರ ದಳಪತಿಗೆ ನ್ರೇಮಿಸುತನು 
ವಾದನಾಹವಳಾ ಕ್ಷಣದೆ(ಕಂನವಿ.೧೫-೧೧). ೩. (ಅಧಿಕಾರ, ಉದ್ಯೊ ಸೀಗೆ 
ಮುಂತಾದುವುಗಳಿಗೆ) ಗೊತ್ತು ಪಡಿಸು, -. ನಿಯಮಿಸು : 
ರಂಗದಲಿ ಆ ಮಹಾ ಶಿನಲಿಂಗಸಂಗಪ್ರೆ £ನಿಯಾಗಿ ಅತ್ತ 
ನೇವಿಂಸಿದ ಮಹದೇವಿಯಕ್ಕಗೆ ಶರಣು ಶರಣಾರ್ಥಿ (ಪ್ರಭುಲೀ. ೧-೫) ; 
ಅವನನ್ನೇ ತನ್ನ ಪ್ರಧಾನನ ಕೆಲಸಕ್ಕೆ ನೇನಿಂಸಿಕೊಂಡನು (ಮುಂಬಯಿ. 
೪-೮೦) ; ಕಂಠೀರವ ನರಸರಾಜರು . , . ತಸಿಗೆ ವಿಭೇಯರಾದಂತಹ 
'ದಳವಾಯಿಂಗಳನ್ನು ನೇಮಿಸಿಕೊಂಡರು (ಸಂಸಕ, ೧೧೪). 
[ನೇಮ 4--ಇಸು,] 

ನೇಯ "ನೆಯ್‌,' ನೋ. 

ನೇಯ, "ನಾಯ' ನೋ. 

ನೇಯ. (ಗು). ೧. ಅನ್ವಯಿಸುವ; ಊಹಿಸುವ ; ಅಧ್ಯಾ ಹಾರ 
ವಾದ: "ನೇಯಾರ್ಥ' ಪರಾ.(ನಾ). ೨. ಅನ್ವಯಿಸುವಂಥದು; 
ಅಳವಡುವಂಥದು : ಬಹುಸಂಧಿಗಳಾರ್ತಗೇಯಕರ್‌ ಕುಂದದೆ ಬೇಜಕ. 
ಬೇಜಕ ಸಗಿ ನೇಯನಮನಾ ಪ್ರಭುಗೆಯ್ದೆ ಕೇಳಿಸಲ್‌ ಕುಂದನನಾ ಕನಿಶ್ವ 
ದೊಳೆ ಕಾಣದೆ. ಸಂಶಯಕಲ್ಪ ನಾರ್ಥಮಂ (ಹಾಲಾಸ್ಯ. ೪-೪-೧೯); 
“ರೀತಿ; ಕ್ರಮ? (ಹಾಲಾಸ್ಯ. ಕೋಶ) ; ಕಾಯ ನಿರ್ಣೇಯವದರೊಳು 
ಮನವನಿರ್ಣೇಯ ಸ್ನಾಯು ಸಂಖ್ಯೇಯ ಟೀವಳನುಸಂಖ್ಯೇಯ ಮೇಯಾ 
ಪ್ರಮೇಯ ಮಿಶ್ರಣವಿಂತು ನರಜಂತು ನೇಯವದು ವಿಶ್ವಕಂ (ಮಂಕುಕ. 
೧೦೨), ೩. ಇನ್ನೊಬ್ಬರ ಮಾರ್ಗದರ್ಶನದಲ್ಲಿರುವವನು ; 
ಸ್ವಬುದ್ಧಿಯಿಲ್ಲದವನು : ತಾವು ಅಶ್ರದ್ಧ ಧಾನನಂತೆ, ನೇಯನಂತೆ, 


೪೯೭೧ ನೇರ] 


ಎಚ್ಚ ಶರಂಗಳಂ ಮುಳಿಯ ಕಡಿದುಂ ಸೀಳ್ಮುಂ ೧ೀರ್ದುಂ ನಿಜಾಸ್ತ್ರದಿನೇಂ 
ಮುನಂಟೊಳಿಸಿದನೊ ಸೀರಾಸ್ಟ್ರಂ ನೋಟ್ಬ ಂದ್ರರುಂದ್ರ ಸಭಾಳಿಯೆಂ 
(೫9ಂತಿಪು. ೪-೨೪); ಟೀರ್ಗಿಜಕಿಯೆ ತೆಗೆದು ಬಿಲ್ಲಂ ಭೋರ್ಗಣಕಿದು 
ನರೊಥಯೂಢವಿಂಸಲನ್ಯೋನ್ಯಂ ಕೂರ್ಗಣೆ ನಟ್ಟೂವು ನೇರ್ದುವು ನೀರ್ಗೋ 
ಲ್ವಹುಯುವು. ಪಳಂಚಿಬುವು ದಿಕ್ತಟಿಮುಂ (ಜಗವಿ. ೭-೬೩); ಶ್ರೀರಮಣಾ 
ಜ್ಞಾನೋದಿತಂ ನೇರ್ದುದು ಖಗಪಶಿರಃಕೆಂಕಮಂ ಚಕ್ರರತ್ನಂ (ವರ್ಧಪು. 
೮-೬೧). ೨. ಒಪ್ಪು ; ಸಮ್ಮತಿಸು ; ಒಡಂಬಡು: (೪). ನೇರು, : 
ಬಿ. ತಿರುಹುವ ಮಂರುಹುಪೆಳೆವ ನೇರುವ ತೆಗೆನ ಕೇವ ಕಾಸುವ... 
ನೆಗೆ ಸುಲಿವ ಖಳರ ಕಳಳಳದ ಕೋಳಾಹಳದೊಳಾ ರೌರವಂ ಭಯಂಕರ 
ಪಾಡುದು (ಸಿದ್ಧರ, ೮-೨೪), ಹ, ಮುಂಚಾಚಿಕೊಳ್ಳು ; ನೀಡಿ 
ಳೊಳ್ಳು ; ನೇರವಾಗು : ಭೋರೆನೆ ಕಿಚ್ಚಿನ [ನಾಲಿಗೆನೇರಿದನಾಗಳುಜಕ 
ನೋನಿಸೊಳ್‌ ಸೈರಣಿಗೆಟ್ಟೂ «ರಂತೆ ಮಜಂಗಿ ಕುದಿಯದೆ ಧೀರಂ ಜಿನಪಾದ 
ಸಡ್ಕನುಂ ನೆನೆಯಂತ್ತುಂ (ಭರ್ಮಾಮೃ. ೧೨-೨೩). ೪. ಸಮಗ್ರ 
ಪಾಗು ; ಪೂರ್ತಿಯಾಗು; ಪೂರ್ಣವಾಗು : ಸಾರತರೋಕ್ತಿಗೆ 
ನೆಲ್ಲಂಂ ಮೋರುಂಗೋಡಂತೆ ನೇರಿ ಕಲ್ತ್ವಾರ್ಪರವರ್ಗೊರೆ ನಿಬಂಧನ ಟೀಕಾ 
ಉರಂಗಲ್ಲದೆ.. ಸೆಜಂಗೆ ಕೋಟಕ್ಟೋದಪುದೇ (ಶಇಂತಿಪು. ೧೦-೧೮೨) ; 
ಗೋತ್ರಭೂಭೃ ತ್ಳುಲಮ ೦ ಚೇರಿಂದೆ ಕಿತ್ತೆತ್ತಲುಮಖಿಳ ದಿಶಾಚಕ್ರಮಂ 
ಫೇ[ರಿ] ತೇಲೈಸಲುಂ ೬ ೬ ೬ ಓಡರ್ದಂ ದುರ್ಧರಂ ಖೇಚರೇಂದ್ರಂ(ನರ್ಧಮಾ, 
೪-೯೧). [ಜೇ.॥ ತನಿ, ನೇರ್‌; ಮಲ. ನೇರು] 
ನೇರ, ನೇರ್ಮು (ನಾ). ೧. ಒಪ್ಪಿಗೆ; ಸಮ್ಮತಿ ; ಒಡಂಬಡಿಕೆ : 
(ಕ). ತಿ. ನೆಟ್ಟಿಗಿರುನಿಕೆ; ಡೊಂಕಿಲ್ಲದಿರುವಿಕೆ ; ಸರಳವಾಗಿರು 
ವಿಕೆ: ಮರ್ಶಟಿಯೂಥಂ . . . ನೇರಿರ್ದ ತಿದಿಗಳಂ .ಸೀಳಿಂ ಇದ್ದಿಲ 
ರಾಸಿಯಂ೦ ಸೂಸಿಯುಂ ನಿಸರ್ಗಚಪಳಸ್ವೆ ಭಾವದಿಂದಾಡುತಿರ್ದು (ಸಂಚತಂ. 
೩೦-೨). ೩. ಸರಿಯಾದುದು; ಯೋಗ್ಯವಾದುದು: "ನೇರ್ನುಡಿ' 
ಪರಾ. ೪. ಹೊಂದಿಕೆ; ಸೇರಿಕೆ; ಕೂಡಿರುವಿಕೆ : "ನೇರ್ಥಡೆ', 
"ನೇರ್ವಡು' ಪರಾ. (ಗು). ೫. ನೆಟ್ಟನೆಯ ; ಸುತ್ತು 
ಬಳಸಿಲ್ಲಡೆ ; ಅವ್ಯವಹಿತವಾದ : ಫೇರ್ಗಿಟುದು' ಪರಾ. 
&ಿ ಒಳ್ಳೆ ಯ ; ಉತ್ತಮವಾದ : "ನೇರಂದ' ಪರಾ. ನೇರ್ಳು: 
೬.[ನಾಟ್ಯ]ಒಂದು ನೃತ್ಯ ವಿಶೇಷ (?) : ಲೀಲೆಯಿಂ ಬಳಿಕೊರ್ವಳೆ 
ಯ್ರು ೦ಡು ಕೊಂಡು ಮುಖಜಾಲಿಯಂ ನೇರು ಬಿತ್ತರ ಲನಣಿ 
೬. ೬ ಎನಿಸುವಡಯಗಳನು . . . ಲೇಸುವಡೆಯೆ ತಾಂಡನಮನಾಡು 
ತಿರ್ಜಳು (ರೇವಣ. ೩-೪೮) ; ಪದತಳದೊಳ್‌ ತಾಳಮುಂ ಬೀಸರಂಬೋಗ 
ಲೀಯುಡೆ ಸೆಟಕೆವಿಡಿದು ರೂಪು. ನೇರು ಲಾಗು ಲವಣಿಯಡಪು ತಿರುಪು 
ಭ್ಯ್ಯಾರಸಿರೆದಿಂದೆ ಹಲವು ರೀತಿಯಲ್ಲಿ ಳೈಮಟಕ ಕಳಾಸ ಕೂಟಿಮಾನಂಗಳಂ ಸಂಗಳಿಸಿ . . . ಶುದ್ಧ ದೇಶೀಯ 
ಉುಚ್ರಿಯು : ಸ ogi 85 ಕ್ರನುದಿಂ ಚತುರ್ವಿಧನರ್ತನಮೆಂ ಚತುರಜನಂ ಮೆಚ್ಚು ವಂತೆ ತೋರ್ಪ 
) ನರ್ಶಕಿಯಲಿಂ (ರಜಕೀ, ೫-೧೯ ನ); ಕರುಣದಿಂದ ನರ್ತಿಸುವಾಗ ನಟಿನ 
ಶಾಂಡವನ್ಯತ್ಯಡುತ್ಯಟಿ ತಿರುಪು ನೇರು[ಪಾತಾಂ. ನೇರುಪು, ನೇರುಹು] 
ಗಂಂಥಾಳವ ನಟಸಿ ಪಾತ್ರವಾಡಿದನು (ಭೈರಸೂ. ೨೫೬) ; ಮೂಡೆ ನೇರು 
ರುಪು ಚೌಳಂ ಮಡುಪುದರು ಕುಳಕೆ ನಾಡೆ ಚೊಕ್ಕಳಮಾಗೆ ತಛ್ರುತಿ 
140 ನಿಲಾಸದಿಂ ಪಾಡ ಕಿನ್ನರ ನುಡಿಸುತಿರ್ದನವ ಕಿನ್ನಂಿಯ, ಗಾಡಿ ಮಿಗೆ 
| ಬಹಳ ಸುಖದಿ (ಲಿಂಗಪು. ೨೬-೧೬)... [ಬೇ.॥ ಶಮಿ. ಮಲ. ನೇರ್‌] 
ಸೇರೆ (ಸಪೂರೂ) "ನೇರಿತ್ತು' ಎಂಬ ಅವ್ಯಯಕ್ಕೆ ಸಮಾಸಗಳಲ್ಲಿ 
ಇಟು ; ಬರುವ ಆಜೀಶರೂಪ : "ನೇರೇಳ?, “ನೇರ್ಗುತ್ತು', "ನೇರ್ಗೈ' 
);ವಟ್ರನಜ್ರ ಳವಚಳ್ಳೈ ನಚೋಜ್ವಳ ನರಾ. [-ೇರಿತ್ತು ,] 
ಬ್ಲ ಟೂರಂಯು ಬಸ್ಯ ಹೂಟಂತು |5| ಹೇರ, (ನಾ). ೧. ನೆಟ್ಟಿಗಿರುವಿಕೆ; ವಕ್ರತೆಯಿಲ್ಲದಿರುವಿಕೆ ; 
ಲ ಲ ಜ ್ಪಚಅ್ಯ್ಮ ಉಂ] ಶೊಂಕಿಲ್ಲದಿರುವಿಕೆ : ಉರಗಳುಮಾರನ ನಡೆಯಲ್ಲ ಡೊಂಕದರಿರನಿ 


N | 
ಖು ಬಗೆಯ ಶಬ್ದ | 
ಹಿ 

ನಗಿಸಿದ ಚಂದ 


7] ಒಂ: 
“ಬೆಲ್ಲವ ಪ್ರಯೊ 


ನಸಬಿಡನೆ 00% 


ಬಟ ಭಾಗ 


ಯಡ 


ನೇರ, 


ನೊಳುಂಟಿ ನೇರೆಗಳು (ನಾಗಕು. ೯-೧೨೦), ೨. ಸರಿಯಾದುದು ; 
ತಕ್ಕುದು; ಉಚಿತವಾದುದು : ಹತ್ತಾರು ದಾರಿಯೊಳಲೆಯುವು 
ದೇತಕೆ ನೇರವಾಡೊಂದರೊಳೋಡು (ಇಂಚಾಸ. ೯೨-೪೭) ; ಅನನು 
ಹೋಗುವ ದಾರಿ ಬಹಳ ನೇರನಾಡುದು (ರೂಢಿ). ೩. ಸುತ್ತುಬಳಸು 
ಗಳಿಲ್ಲದಿರುವಿಕೆ; ಸೀದಾತನ : ಅನನು ತುಂಬ ನೇರವಾಗಿ ಮಾತ 
ನಾಡುತ್ತಾನೆ (ರೂಢ). ೪. ಯಜುಮಾರ್ಗ; ಸತ್ಸಥ : ನಾರಾಯಣನ 
ವಾಕ್ಯವ ಕೇಳಿ ತ್ರಿದಕೋಪಕಾರಕ್ಕೆ ಸ್ಮರ ತನ್ನನೆಚ್ಚು ಬಾರದ 
ಬಟ್ಟೆಯ ಬಳಿನಿಡಿದನ ಬಿಟ್ಟು ನೇರದಿ ಬಾಳೆಂದು ನುಡಿದ (ನೋಹತ. 
೮-೩೪) ; ಶ್ಲೇಸ್ಮಪ್ರಕೃತಿಯುಳ್ಳ ಪುರುಷನು , . . ಕೃತಜ್ಞನಾಗಿ ನೇರ 
[ಪಾಠಾಂ. ನೆನಪು] ವುಳ್ಳ ನನಾಗಿ ವಿದ್ವಾಂಸನಾಗಿ ಚಂದವುಳ್ಳ ನನಾಗಿ ಚಿ 
ಸ್ಥಿರವಾದ ಸ್ನೇಹವುಳ್ಳ ವನಾಗಿ ಇಹನು (ವೈದ್ಯಸಾ, 1, ೧೮). ೫. ದಿಕ್ಕು; 
ಹಾದಿ; ನಿಟ್ಟು : ಗಾಳಿ ತೀಡುವಾ ನೇರದೊರ್ಳ, 'ದೂರದೊಳೆ, 
ಮೇಡ ಕೋಡಿನ ಮೇಲೆ ಕುಳ್ಳಿ ಕರ್ಮ (ಆಂತಿಗೊ. ೧೯-೩೯೯) ; 
ಸೂರ್ಯನ ನೇರಕೆ ಹೋಗುವಿಯಾದರೆ ತಪ್ಪೀತು ಒಳಹಾದಿ ನಿನಗೆ 
(ಇಂಚಾಪೆ. ೨೧೧-೪೪). ೬. ಮನೋಹರತೆ; ರಮಣೀಯತೆ ; 
ಸೊಗಸು: ಶಾರಡಿ ವಿನಾಯಕಂ ನೇರಡಿ ವಿಲಾಸಮಂ ತೀರದೆ 
ಕುಶಬ್ದವಂಂ ತಾರದೆ . .. ಅರಡೆಯೊಲಿದು ಬಾಲಶಾರಡೆಯೆನಿಪ್ಪ ಮಂಗನ 
ಕೃತಿಯನಿಂತುಟುದ್ಧ ರಿಸಿ ತಿರ್ದುಗೆ ಕೃ ಪೆಯೊಳು(ಮಂಗರಾ, ೧-೨) ; ಶಾರದೆ 
ಜಡರತ್ತ ಸಾರಣೆ ಪೆಜರ ಕೈ ಸಾರದೆ ಬಂದೆನನ್ಮುವನು ಸೇರಿದೆಯಿನ್ನು ನೀ 
ಜಾಜದೆ ಹೋರದೆ ನೇರದಿ ಮಾಡೀ ಕೃತಿಯ (ನಾಗಕು. ೧-೧೯) ; ತರುಣ 
ಸಲ್ಲವದ ವಿಸ್ತಾರದಿಂ ನೇರದಿಂ ಸರಗೈ ವರ ಕಲಪಿಕೋಚ್ಚಾ ರದಿಂ ಸಾರದಿಂ 

- « ಕರಮೆಸೆಯು ತಿರ್ಪ ಸಹಕಾರದಿಂ ತೀರದಿಂಪೆಲ್ಲಿಯಂ೦ ನಂದನದೊಳು 
(ಜೈಮಿಭಾ. ೩-೨೮) ; ಬಿಸಿಲ್‌ ತಣಿಯೆ, ತಂಗಾಳಿ ಮೈದೋಟತಿ, 
ವಿಹಗಂಗಳ ನೇರದಿಂ ಪಾಡೆ, ಮಾರ್ತಂಡಂ ಪಶ್ಚಿ ಮಾಭಿಮುಖನಾಗೆ, 
ಸೀತಾ ಲಕ್ಷ್ಮಣರುತ್ತ ರಾಭಿಮುಖರಾಗಿ ಪೊಜಮಟ್ಟ ರ್‌(ಊಮಾಶ್ವ.೩೨-೩)- 
೭..ನಿಜ; ಸತ್ಯ ; ದಿಟಿ: ಸೇರಮೋ ಈ ಬೇಂಟಿ? . . . ನೇರಂ. 
ಅತನದೆ ಈ ಕೆಲಸವು; ಒಳಗಿರ ನ್‌ (ಅಶ್ವತ್ಥಾ ೨-೨೨), ಲೆ. [ನಾಟ್ಯ] 
ಒಂದು ಬಗೆಯ ನೃತ್ಯ (2): ಗಿರಿಯೊಳಾಡುವನೊಮ್ಮೆ - ಮುಗಿ 
ಲೊಳಾಡುನನೊಮ್ಮೆ ಸರಿತದೋಜಂನನು ಜೊಂಕಹನು ಉರುಪ ನೇರಗಳ 
ಚಕ್ಕಡಿ ಚಿಂತು ಮೊದಲಾದ ಪರಿಪರಿ ನಾಟ್ಯದೋಜದನು (ಭಂಟ. 
೭೪-೯೧): "ನೇರ? ಪರಾ.(ಗು). ೯.ನೆಟ್ಟಿಗಿರುವ ; ಡೊಂಕಿಲ್ಲದ: 
"ನೇರಬೊಟ್ಟು? ಪರಾ. 

ನೇರಮಾಗು, ನೇರನಾಗು- ೧. ಸರಿಯಾಗು ; ಯೋಗ್ಯ 
ವಾಗು; ಸಮಂಜಸವಾಗು : ನೆರೆಹೊರೆಯವರ ದೊಡೆ ನೇರಮಾ 
ಗದು (ಸ್ರಭಂಜ, ೨-೩೨) ; ಕಡಿತಲೆಯ ಸುರಗಿಯ ಕೊಂತದ ಸೂಳದ 
ಶ್ರೀರಂಗಪಟ್ಟಣ ಬಿಲ್ಲಣೆಯ ಮೂಡಿಗೆಯ ಭಟರ ದೆಖ್ನಾಳಂ ನೇರಮಾಗೆ 
(ರಾಮಾಶ್ವ೫೦-೮) ; ಕರ್ಣಾಟಕವೆಂಬ ನಾರಿಯ ನೊಸಲೊಳು ಮೆಟಕಿವ 
ಚಾರುರನ್ನದ ಬೊಟ್ಟಿ ನಂತಿಹುದದ ಕೊಳೆ ನೇರನಹುದು ಗಾಜಕಾರ್ಯ 
(ಕಂನವಿ.೧೧-೬೭) ; ಯೌನನದಲ್ಲೇ ನಕ್ರವಾಗಿದ್ದ ಸ್ವಭಾವ ಮಂಪ್ಪಿ ನಲ್ಲಿ 
ನೇರವಾಗುವುದಿಲ್ಲ (ಯೋಧಪು. ೭೬). ೨. ನೆಟ್ಟಿಗಾಗು ; ಡೊಂಕಿಲ್ಲ 

ಗು: ನಾಯಿಬಾಲ ನೇರವಾಗುವುದಿಲ್ಲ (ರೂಢ). ೩. ತಕ್ಕ 
ಸ್ಟಾಗು; ಸಾಕಾಗು : ಎಷ್ಟು ಸಂಬಳ ತಂದರೂ ಎರಡು ಹೊತ್ತಿನ 
ಊಟಕ್ಕೇ ನೇರವಾಗೋಲ್ಲ (ಅನ್ನಾನ, ೧೫). ನೇರ ಮಾಡು - 
೧. ಕೊಂಕಿದುದನ್ನು ನೇರಗೊಳಿಸು ; ಡೊಂಕಾದುದನ್ನು 
ನೆಟ್ಟಗೆ ಮಾಡು : ಮಂತ್ರೀಶ ಬಳಿಯಟ್ಟಿ ಬಂದರಾಗಳೆ ದಿವ್ಯಮಂತ್ರ, 
ವಾದಿಗಳು ಲಗ್ಗೆಯೊಳು ಮಂತ್ರಿಸಿ ನೇರ ಮಾಡುವೆವಿದ ನೋಡೆಮ್ಮ 


೪೯೭೨ 


20 


25 


30 


40 


ನೇರಂದನಡೆ 


ಮಂತ್ರಶಕ್ತಿಯನೆಂದರವರು. (ಭರಟ. ೪೯೯೫). ೨. ಸಾಕಷ್ಟಾಗು 
ವಂತೆ ಮಾಡು ; ಸಾಕಾಗುವಂತೆ ಹೊಂದಿಸು : ಇರುವ ತಿಂಡಿ 
ಯನ್ನು ಎಲ್ಲ ಮಕ್ಕಳಿಗೂ ನೇರ ಮಾಡು (ರೂಢಿ). ನೇರವಾಗಿ - ೧. 
ನೆಟ್ಟಗೆ; ಅಂಕುಡೊಂಕಿಲ್ಲದೆ : ತಾಳೆಗರಿ ಅಥವಾ ಓಲೆಗರಿಯ ಮೇಲೆ. 
ಬರೆಯುವಾಗ ಅಕ್ಷರ ನೇರನಾಗೂ, ಚೌಕವಾಗೂ ಇದ್ದರೆ ಬರವಣಿಗೆಯಲ್ಲಿ 
ವೇಗ ಬರುವುದಿಲ್ಲ (ದ್ರಾವಿನಿ, ೫೯). ೨. ಅಡೆತಡೆಗಳಿಲ್ಲದೆ ; ನೆಟ್ಟಗೆ; 
ಸೀದಾ: ಅಷ್ಟ ರಲ್ಲಿ ಒಂದು ಬಾನುಲಿಯುಕೇಳ ಬಂದಿತು . . .ನಕುಲನು 
ಅದಾವುದನ್ನೂ ಕಿನಿಯದೆ ನೇರವಾಗಿ ನೀರು ಮೊಗೆಯಹೋದನು 
(ಯಕ್ಷಪ್ರ. ೨); ಫ್ರಿಟ್ಸ್‌ ಎ... ಜೀವಶಾಸ್ತ್ರ ಜ್ಞನಾದರೂ, ಪ್ರಾಯೋ 
ಗಿಕ ವಿಧಾನಗಳಿಂದ ಪ್ರಕೃತಿಯನ್ನೇ ನೇರವಾಗಿ ಪ್ರಶ್ನಿಸುತ್ತಾನೆ 
(ಸಸ್ಕಕ. ೮೩); ದೂತನನ್ನೇ ನೇರವಾಗಿ ಇಲ್ಲಿಗೆ ಕಳುಹಿಸಿ ಅವನಿಂದ 
ನಿಮಗೆ ತತ್ತ ಬೋಧೆ ಮಾಡಿಸುತ್ತಿದ್ದನು (ಸೈಮಹ, ೨೭).- ನೇರ 
ನಾಗಿರು-: ಹೊಂದಾಣಿಕೆಯಿಂದ ಕೂಡಿರು : ರಾಯಸನೆನಗೆ ನೇರ 
ವಾಗಿಹನಂಜದಿರೆಂದು ರಾಮನ ಭೀರುತೆಯನು ಬಿಡಿಸುವೆನು (ಕುರಾಸಾಂ. 
ಕೇರಾಗಿಸು- ನೆಟ್ಟಗೆ ಮಾಡು; ನೇರಗೊಳಿಸು ; 
ಡೊಂಕಿಲ್ಲದಂತೆ ಮಾಡು : ನೊಂದ ಬೆನ್ನನ್ನು ನೇರಾಗಿಸಲೆಂದು 


೨೬-೧೪೬). 


ನಿಂತ ಭಟನೊಬ್ಬನ ಕೈಯಿಂದ ಗುದ್ದಲಿಯನ್ನು ಕಸಿದು, . . ಮಣ್ಣು 
ಹೆಂಟಿಗಳನ್ನು ಕಡಿದು ಕೊಳ್ಳ ಕೈ ಎಸೆಯ ಲಾರಂಭಿಸಿದರು (ಹುಲಿಹಾ. 
೩೩೯). [ಆ ನೇರಿತು] 


ನೇರ್ಯ (ನಾ). ಕಾಲ; ಸಮಯ ; ಹೊತ್ತು : ನೇರವು ಸಾಯಂಕಾಲ 
ವಾಗುತ್ತ ಬಂದಿತು; ಉಪವನಕ್ಕೆ ತೆರಳಿದ ರಾಜನಂದಿನಿಯು ಇನ್ನೂ 
ರಾಜಗೃಹಕ್ಕೆ ಹಿಂದಿರುಗಿ ಬರಲಿಲ್ಲ. (ಅನಾನಂ. ೧೫). 

[ದೇ.॥ ತಮಿ. ಮಲ. ನೇರ] 

ನೇರಂ (ಅ). ೧. ನೇರವಾಗಿ; ನೆಟ್ಟಗೆ ; ಸುತ್ತುಬಳೆಸಿಲ್ಲದೆ : 
ಉದ್ಯಾನದಿಂ ನೇರಮರಮನೆಗೆಯಿನ್ನು, ಪುತ್ರಾಭಿನಾಂಛಿಯೆತಿಚಿಂತೆಯಿಂ 
ಬರಿಸಿದನ್‌, ನುಡಿಸಿದನ್‌ ಗುರುಗಳಂ ವಾಸುದೇವ ವಸಿಷ್ಠ ರಂ (ಶ್ರೀಂಮಾ. 
೮-೨೦೭) ; ನೇರಮೊರೆವೊಡೆ ಎನ್ನ ಉಪಕೃತಿಗಳನ್‌ ಇಂತು ದುಷ್ಯತಿ 
ಗಳಿನ್‌ ಮುಯ್‌ ಮಾಡಿದೆಲ್ಲ ದೇವರ್ಕಳುಂ ಎನಗೆ ಪಗೆಗಳೆಂದೇ ಎಣಿಸಿ 
ದಪ್ಪೆನ್‌ (ಬದ್ದ ಪ್ರ. ೫೧-೧೧೨೩). ೨. ಚೆನ್ನಾಗಿ; ಸೊಗಸಾಗಿ; 
ಅಂದವಾಗಿ : ನುಡಿ ಬೇಸಜಂ ಬೆರೆಯೆ, ನಡೆಗಲಸು ನೆರೆಯೆ, ನಿಡುಬಾಸೆ 
ನೇರಂ ಮಣಿಯೆ, ನೋಟದ ಗಾಡಿ ತಟಕ್ಸಿ, ಮನಕೆ ಪುದುವಯಕೆ 
ಪುದುಂಗೊಳೆ, ಸೀತೆ ಬಸಿಟಿಯಾದಳ್‌ (ರಾಮಾಶ್ವ. ೨೧-೯). [ನೇರ] 

ನೇರಂದ (ನಾ). ೧. ನೇರವಾದ ರೂಪ; ನೆಟ್ಟಿಗಿನ ಆಕೃತಿ: 
ಚಂದನನಿತ್ತ ಮೂಹೊಲಿಡೆಯ ತನುನ ನೇರಂದವ ಮಾಡಿ ತೋಲಸಿದ 
ನೃ ಂದಾನನತಾತ್ಸರ್ಯನ ಕಾರುಣ್ಯದಿಂಡಿ ಮೇಲ್ಗತೆಯ ವಿಸ್ತರಿಸು 
(ನೋಷಹತ. ೪೦-೧). ೨. ಉತ್ತಮವಾದ ರೂಸ; ಅತಿಶಯ 
ವಾದ ಸೌಂದರ್ಯ: "ನೇಕಂದವಡೆ' ನರಾ. ೩. ಪರಿಶುದ್ಧ 
ವಾದ ನಡತೆ; ಸದಾಚರಣೆ : ನೇರಂದವಾಗಿರ್ದ ಮುನಿಸತ್ನಿಗೆ 
ಸತ್ಯುಮಾರನ ಕೊಟ್ಟ ಸಾತ್ವಿಕನು ಚೋರರ ಕೊಲಬಂದ ನೋಡೆಂದು 
ನೆಯ್ದಿಲೆ ನೀರೊಳು ನಸಂನಕ್ಕುವಾಗ (ನೋಹತ. ೧೮-೩೧). 

[ನೇರ 4 ಅಂದ] 

ನೇರಂದವಡೆ (ಕ್ರಿ). ಅತಿಶಯವಾದ ಚೆಲುವನ್ನು ಪಡೆ ; ಹೆಚ್ಚಿನ 
ಸೌಂದರ್ಯವನ್ನು ಹೊಂದು : ಹೊಂದಗಡಿನ ಹೊದಕೆಯ ಮನೆ 
ಬಹಳ ನೇರಂದನಡೆದ ಪಟ್ಟಿ ಶಾಲೆ ಮುಂದೆಸೆಯಲಿ ತುಳಸಿಯ ಮಂಟಪದ 
ಗೋವಿಂದನ ಕೀರ್ತಿಸುತಿಹರು (ನೋಹತ. ೩-೩೪). 

[ನೇರಂದ + ಪಡೈ] 


ನೇರಗೊಳಿಸು 


ನೇರಗೊಳಿಸು (ಕ್ರಿ). ಸರಿಗೊಳಿಸು; : ಯೋಗ್ಯವಾಗುವಂತೆ 
ಮಾಡು; ಉತ್ತಮಪಡಿಸು : ದಿನದಿನವೂ ಜನರ ಚಿತ್ತವನ್ನು ನಯ 
ಭಯಗಳಿಂದ ತಿದ್ದಿ ನೇರಗೊಳಿಸುತ್ತಿದ್ದರೇ ಅಲ್ಲವೆ ಅನರಿಗೆ' ಅಹಿಂಸೆ, 
ಸತ್ಯ, ಅಸ್ತೇಯ, ಮೊದಲಾದ ಉದಾತ್ತಗುಣಗಳಲ್ಲಿ ನಂಬಿಕೆ, ಅವುಗಳನ್ನು 
ಆಚರಣೆಯಲ್ಲಿಟ್ಟು ಕೊಳ್ಳು ವ ಉತ್ಸಾಹ ಇವು ಸನೆಯದೆ. ಇರುವುವು? 
(ಸಾಹಿಜಿಃ, ೭೮). [ನೇರ --ಕೊಳು (ಕೊಳ್‌) ---ಇಸ್ಕು] 

ನೇರಣಿಗ (ನಾ). ಚಿನ್ನದ ಕೆಲಸ ಮಾಡುವವನು; ಅಕ್ಕಸಾಲಿಗ : 
ವೀರಭಟರ ವಿದ್ವಾಂಸರಕ್ಕರಿಗರ ನೇರಣಿಗರ ನಚ್ಚ ಣಿಗರ ವಾರವನಿತೆಯರ 
ವೈದ್ಯರ ಬಚ್ಚರ ಕೇರಿಯಿಂದೆಸೆಯಿಂತಾ ನಗರ (ನೇಮಿಸಂ. ೧-೭೯). 
“ಏರಣಿಗ' ಪರಾ. [-ಆನೇರಾಣಿ *-ಗ್ಗ] 

ನೇರನೀರು (ನಾ). ನೇರವಾಗಿ ಹರಿಯುವ ನೀರು : ಸಟ್ಟಾ ನೆ ಬಾಳ್ವೆ 
ಯಲಿ ನೆಬ್ಬಾ ನೆ ನಡಿ, ನೇರನೀರಲಿ ಜಿಗುಳೆಯಂತೆ ಕೊಂಕುವರಿಯದಿರಣ್ಣ ! 
(ಹೆಚ್ಚೆರ, ೪-೪೭). [ನೇರ] --ನೀರು] (ಆನೀರ್‌)] 

ನೇರಬೊಟ್ಟೊ (ನಾ). ಹಣೆಯ ಮಧ್ಯ ಭಾಗದಲ್ಲಿ ಬೈತಲೆಯ 
ಕೆಳಭಾಗಕ್ಕೆ ಸರಿಯಾಗಿ ಇಡುವ ಆಭರಣ, ಬೈ ತಲೆಬೊಟ್ಟು ಸ 
“ತಿಂಗಳಿಗೆ ಜೂಳೆಯನೊನಲ್‌  ಸೇರ[ನಾರಾಂ. ಮೆಕಿನ]ಬೊಟ್ಟು” 
(ಶಬ್ದನುಂ, ೭೩); “ಜೂಳಯ ತಿಂಗಳಿಗೆಯೆನಲ್‌' ನೇರಬೊಟ್ಟ ಗೆ ಫೆಸರ್‌” 
(ಕಬ್ಬಿ ಕೈ. ೨೬). [ನೇರ ಬೊಟ್ಟು |] 

ನೇರಲು "ನೇಲ್‌ 'ನೋ. 

ನೇರಲುತಾರೆ (ನಾ). ಒಂದು ಬಗೆಯ ಸಸ್ಯ : ಮಸ್ಸಿ, ಕರುವಾಡಿ, 

ನೇರಲುತಾರೆ (ಮೈಣಗಿ. ೫-೮೨). [1] 

ನೇರಲೆ "ನೇಲ್‌ ನೋ. 

ನೇರಶಿಷ್ಯ (ನಾ). ಪ್ರತ್ಯಕ್ಷ ಶಿಷ್ಯ; ಖುದ್ದು ಶಿಷ್ಯ; ಖಾಸಾ ಶಿಷ್ಯ 1 


ತ್ಯಾಗರಾಜರ - ನೇರಶಿಸ್ಯರಲ್ಲೊ ಬ್ಬರಾದ ಮನಂಬುಚಾವಡಿವೆಂಕಟ 
ಸುಬ್ಬಯ್ಯೂರ್‌ ಇವರಿಗೆ ಸಂಗೀತಾಭ್ಯಾಸ ಮಾಡಿಸಿದ ಗುರುಗಳು 
(ಸಂಗೀತ, ೨). [ನೇರ + ಶಿಷ್ಯ] 


ನೇರಸಂಧಾನ (ನಾ). ೧. ಮಧ್ಯಸ್ಯರ ಸಹಾಯವಿಲ್ಲದೆ ನಡೆಸುವ 
ವ್ಯವಹಾರ. ೨. ಅಡೆತಡೆಗಳಿಲ್ಲದ ಸಂಪರ್ಕ : ಈ ರೀತಿ ಒಂದು 
ತಥ್ಯ ಬೇರೊಂದು ಸೂಕ್ಷ್ಮತರ ತಥ್ಪುವನ್ನು ವ್ಯಂಜಿಸುತ್ತಾ ಕಾವ್ಯದ 
ಆತ್ಮದೊಡನೆ. ನೇರಸಂಧಾನವನ್ನು ನಡೆಸುವ ನೆಲೆಯನ್ನು ತಲುಪಲು 
ಸಹಾಯಕವಾಗುತ್ತದೆ (ಶ್ರೇಸ್ಮಪ್ರ, ೭೩). [ನೇರ] ಸಂಧಾನ] 

ನೇರಳೆ "ನೇಆುಲ್‌' ನೋ. 

ನೇರಳೆನಾನು (ನಾ). ಒಂದು ಬಗೆಯ ಮರ : ದೇವಗರಿಗೆ, 'ಹಿರೇ 
ಕಣಿಗಲು, ನೇರಳೆನಾವು, ದೀನರಿಗೆ, ಚಿಕ್ಕ ಕಮರಾಕ್‌ ಮರ್ಕ ಕಾಡು 
ಜೀರೆಕೆ (ನೈ ಔಗಿ. ೩೮-೭೫೯). [ನೇರಳೆ (-ನೇಅಕಿಲ್‌)--ಮಾವು] 

ನೇರಾಣಿ, ನೇರಾಳ (ನಾ). ಶುದ್ಧ ಬಂಗಾರ ; ಅಪ್ಪಟ ಚಿನ್ನು; 
ಅಪರಂಜಿ ; ಪಾಲ್ಗಡಲ ನೀರ ಪರಿನ ಪೊನಲ್ಲಳ್‌ ಸುರಗಿರಿಯ ಪಿರಿಯ 
ನೇರಾಣಿಯ  ತಾಜಿಲ್ಲಳ್ಳಿಡಿದಿ[ಟ೨]( ದಂ)ದೇಲಲ್ಲೆ ಜಗಿದುವಾ ಜಿನೇಂದ್ರ 
ಸವನೋತ್ಸನೆಡೊಳ್‌ (ಶಾಂತಿಪು. ೧೦-೫೧) ; ಮಾಣದೆ ತಪದಿಂ ಮುನಿ 
ಗೀರ್ವಾಣನ ತನು ತಪ್ತ ಮಾಗಿಯೆಂಂ ಕಂದದೆ ನೇರಾಣಿಯ ಪೊಳೆಸಂ ತಳೆ 
ದುದು ಮಾಣಿಕನುಂ ಬೆಳಗಿದಂತೆ ದಹನಕ್ರಿಯೆಯಿಂ (ಅನಂಪು. ೯-೧೦೮); 
ಚಿನ್ನದ ಬೊಂಬೆಗಳೆನೆ ನೇರಾಣಿಯ ಕನ್ನೆಯರೆನೆ $i ಸನ್ನುತ 
ಸೌಭಾಗ್ಯಂಬಡೆದಬಲೆಯರೊಪ್ಪು ವಡೆದರಾಗ (ಜಯಕಾ.೧೪-೨೫); ತೋರ 
ಮಾಣಿಕ ಪಚ್ಚೆ ನಜ್ರ ವೈಡೂರಿಯೆ ನೇರಾಣಿ ಮಗಕ್ತಿ ಕ ನೀಲ ರಾರಾಜಿಪ 
ರತ್ನ ಭೂಷಣಂಗೆಯ್ವ ಸೊನ್ನಾರರಂಗಡಿಗಳೊಪ್ಪಿ ದುವು (ಮೋಹತ. ೩-೨೫). 
«ನೇರಾಣಿಗೆಲಸ' ಪರಾ, ನೇರಾಳಿ : "ನೇರಾಳಿಗೆಲಸ' ಪರಾ. 


೪೯೭೩ 


30 


40 


ನೇರಿತು 


ನೇರಾಣಿಯ ಪೊನ್‌, ನೇರಾಣಿಯ ಹೊನ್‌ ಇ ೧.ಶುದ್ಧ ಮಾದ 
ಚಿನ್ನೆ; ಅಪ್ಪಟ ಬಂಗಾರ: ಜೈನಾಗನುನಾದ್ಯಂತಂ ನೇರಾಣಿಯ 
ಸೊನ್ನ ಂತುಟಿ ಮಧ್ಯಸ್ಥವೃತ್ತಿಯಿಂ ನೋಟ್ಟಾಗಳ್‌ (ಸಮಸ, ೩-೨೫). 
೨. ಪ್ರೀತಿಪಾತ್ರವಾದ ವ್ಯಕ್ತಿ : ಮಾಣಿಕದನ್ನರಪ್ಪ ಪೊಸ 
ಚಿನ್ನರನೀಗಳೆ ತರ್ಪೆನೆನ್ನ ನೇರಾಣಿಯ ಹೊನ್ನೆ ಬೇಡವನ ನಣ್ಬಿ ದನಾಂ 
ಸೆಜಗೊಡ್ಡಿ ಬೇಡುವೆಂ (ಲೀಲಾನ.' ೨-೧೨೨). [ಸಂ ಹೈರಣ್ಯ ?] 
ನೇರಾಣಿಗೆಲಸ, ನೇರಾಳಿಗೆಲಸ (ನಾ). ಚಿನ್ನದ ಕೆಲಸ; ಹೊಂ 
ಗೆಲಸ: ದ್ವಾರಸಇಲಕರ ಸುಮತದಿಂದ ಜ್ಞಾನೇಂದು ನೇರಾಣಿಗೆಲಸಡಿರಡನೆ 
ದ್ವಾರದಿಂಜೊಳಪೊಕ್ಕು (ಜ್ಞಾನಚ, ೬-೨೯). ನೇರಾಳಿಗೆಲಸ : ಮೂಜನೆ 
ಕೋಂಟೆಯ. ನಟ್ಟಿ ನಡುವಿನಲ್ಲಿ ಫೇರಾಳಿಗೆಲಸದಿ ಮಲನ . . .ಮಲಗುವ 
ನುನೆ (ಜ್ಞಾನಚ. ೧-೧೫೭), [ನೇರಾಣಿ + ಕೆಲಸ] 
ನೇರಾಳಿ "ನೇರಾಣಿ' ನೋ. 
ನೇರಾಳಿಗೆಲಸ "ನೇರಾಣಿಗೆಲಸ' ನೋ. 
ನೇರಿ (ನಾ). ಒಂದು ಬಗೆಯ ಸಸ್ಯ ಮತ್ತು ಉಪ್ಪಿನಕಾಯಿಗೆ 
ಬಳಸುವ ಅದರ ಕಾಯಿ : ನಳನಳಿಸುವ ಮೆಣಸಿನ ಕರೆ ಹುಳಿಯಲ್ಲಂ 
ಬಿದಿರ ಕಟಲೆಯೇಲಕ್ಕಿಯ ಕಾಯ್‌ ಮೊಬಗಿನ ಕಾಯ್‌ ನೇರಿ [ಸಾಕಾಂ. 
ಸೆಲ್ಲ]ಯ ಕಾಯ ಕಟನೆಯೆ ಕಾಯ್‌ ಬೇಜಕಿನೇಅಕಿ ಸನಿವಡೆದಿರವೇ 
(ನಳಚೆಂ. ೪೬೩ ; ಸೂಕ್ತಿಸು. ೧೧-೮೮ ನೊ). [1] 
ನೇರಿಡು (ಕ್ರಿ). ೧. ಕ್ರಮವಾಗಿ ಇಡು; ಸಾಲಾಗಿ ಇಡು: 
ಅಂಗಜಂ ತೋಳ ನೀಳದ ಪತ್ರಂ ಬರೆದೀಯೆ ಕೊಂಡು ಮಧುಚೌತಂ 
ಪೂಸಿ ನೇರಿಟ್ಟಿ ಮಾರ್ಗದೆ ಕಂಕೆಲ್ಲದ ಶೋಣಪಲ್ಲನಡಯಂ ಚೆಲ್ವಾದು 
ವುದ್ಯಾನದೊಳ್‌ (ಪುಷ್ಪಪ. ೮-೪೨). ೨. ಕ್ರಮವಾಗಿ ಒದಗು ; 
ಒಂದಾದ ಮೇಲೊಂದರಂತೆ ಉಂಟಾಗು: ಅಂತು ಬಂದಾ ಕ್ನೆವೆಣ್‌ 
ತವಸಿಯಂ ಎಮ್ಮ ಜಾತ್ರೆ ವಯಣಿಗರ್ಗೆ ನೇರಿಟ್ಟಾ ಧಿವ್ಯಾಧಿಗಳಂ ಪರಿಹರಿಸಿ 
ಪೊರೆಯ್ಯೈ ಎಂದು ಕಾಲ್ಗೆ ಅಗಿದಳ್‌ (ರಾಮಾಶ್ವ. ೬೮-೧೯) ; ಹಗಲಿನಾಚಿ 
ಯಿರುಳ ಕರೆ ನೇರಿಟ್ಟತು ನೇಹಿಗರೆ ಆಸೆಯಂತೆ ಬಾಳಾಗೆ ತೋಷನೊಂದೆ 
ಮೇಲಾಗೆ ಬನ್ನಿ ಬನ್ನಿ (ಗೋಕುಸಿ. ೩-೧೮). 
[ನೇರ್ಯ( ಎನೇರಿತ್ತು,)- ಇಡು] 
ನೇರಿತು, ನೇರಿತ್ಲು, ನೇರಿದು (ನಾ). ೧. ನೇರವಾದುದು; 
ನೆಟ್ಟಿಗಿರುವುದು ; ವಕ್ರತೆ ಇಲ್ಲದುದು : ಪೇನಂತೆ ಪತ್ತುನಿಡದು 
ಬಣಗಿನಂತೆ ನೇರಿತಲ್ಲದು (ಧರ್ಮಾಮೈ, ೪-೧೭೫) ; ಗುಂಡು 'ಶೀವಿದ 
ಡಂಗದವೋಲ್‌ ನೇರಿತಲ್ಲದ ಹುಂಡಶರೀರಸಂಸ್ಥ್ಮಾನನುಂಮಂ ಯಥಾ 
ಕ್ರಮುದಿಂ ಮಾಲ್ಕುಂ (ತತ್ತ್ವಪ್ರ. ೨೯೬); ಭಾರನಿಳಿದುದು ಬಳಿಕ 
ವಸುಧಾನಾರಿಗೊಳಿಗಿದ ಗೋಣುಸಾಸಿರ ನೇರಿತಾದವು ಫಣಿಪತಿಯ 
. ದಶಶಿರನ .ಮರಣದಲಿ (ತೊರರ. ೧-೨-೨೨). ೨. ಸರಳ 
ವಾದುದು ; ವಕ್ರತೆಯಿಲ್ಲದುದು ; ಯುಜುವಾದುದು. &. ಸರಿ 
ಯಾದುದು; ಉಚಿತವಾದುದು; ತಕ್ಕುದು: ಸೆಆಕದಿರ್ದೇರಿಯ 
ನೇರಿತಸ್ಪೆ ಡೆಗಳೊಳ್‌' ನೇರ್ಪಟ್ಟು ಶೋಭಾನಹಕ್ಕೆಟಕಿನಟ್ಟು ಜ್ವ ಲಿ 
ಮುಪ್ಪು ದೇನಕುಳದಿಂ'. . . ಎತ್ತಮಾ ಕೆಜಿ ರೆಯ್ಯೇಂ (ಸಂಚತಂ. 
೩೦೪-೧೩) ; ಸಂಚಿತ ಸೂರ್ನಕರ್ಮದುಷ್ಟ್ರೇರಣೆ ನೇರಿತಂ ನಡೆಯಲೀಗುವೆ. 
(ಸಂರಾಮಾ, ೧೧-೧೭೬) ; ನೇರಿತಂ ಪೇಳ್ವ ನುಡಿಯಂ ಬೇರೊಂದು ತೆರೆ 
ನೆಣ್ಣದಿರ್‌ 'ಒರಂಟಿನುಮೊರಟಿನ್ನಂ ಒಳಂ ಮಡಿಯ ಸಜ್ಜ ನಂ (ಸೌನಂದ. 
೧೧-೧೫). ೪. ಅಂದವಾದುದು; ಚೆಲುವಾದುದು; ಸುಂದರ 
ವಾದುದು : ಚಲ್ಲಗಣ್ಣಳೊರ್ಕುಡಿತೆಗೆ ತಿಣ್ಣ ಮಾಡುವಿನಳೀ ಪರಿಜೇಂ 
ಕಡುನೇರಿತಾದುದೋ (ನುಲ್ಲಿಪು. ೭-೭೪) ; ಹೊರಸು ನೇರಿತಾಗಿಯಂಂ 
ಹಾಸಲ್ಲದಂತೆ [ಪಾಂ20. ಗುಡಿಸಲ್‌ ಚೆಲ್ವಾಗಿಯಂಂ ಮಾಳಿಗೆಯಲ್ಲದಂತೆ] 


ಸೇರಿತು ೪೯೭೫ 
ದೂರಭನ್ಯರುಮಭನ್ಯರುಂ  ಶ್ರಾನಕರಾಗಿಯಂಂ  ಖಸಿಯು; | ಪಗ: 
ರಾಗಿಯುಂ ನೋಕ್ಷಗಾಮಿಂಗಳಲ್ಲರ್‌ (ಧರ್ಮಾಮೃ. ೧೧-೧೮೬) ; ಸಂ 1 Ne ಣೊ ಬ 
ನಿಪ್ಪ ಜನ್ನನರದಿಂ ಕರಯಂಗ್ಯದೊಳಾಂತ ದರ್ಭೆಯಿಂ , ,.. ನಾನುನ[ | Ri sis ನಂಜೇ 
ರೂಪುನೆತ್ತ ಗಂಭೀರನುದಾಶ್ತನಾ ಬಲಿಯ ಬೇಟ್ಬುಡುಂ (ನೇಮಿಸ್ರ.| | » ನಿಂದು ಬಿನ್ನ ಉಾಗಿದರ್‌ (ರಾನೂಸ್ತ. 
೫-೨೧). ೫. ನವುರು; ನಯ; ನುಣುಪು: ಕಡುಚಿಬ್ಬಂ| 8 | ಸುದಿನೊಡಲ್‌ ಮನನ ಕಗ್ಗಿ ನೆ ತೊಡಗಿದ 


ಬೊಯನ್ನು ಬಣ್ಣ ೦ಬಡೆದು. ಮೊನೆಗಳುಂ 
ಚೆಲ್ವಂ ಬೀಯತುಂ ರಂಜಿಪ ಬಿಳಿಯೆಲೆಗಳ್‌ (ಬಾಧಪು, ೧-೧೨೮); ಬೈಗ 


ಬ | 
ಮದಳಾಂತಿಯಂ ಪರಮರತ್ನ ಮೃ ದುತ್ಚಮನುದ್ಧ, ಕರ್ಣಿಕಾರಗತಮೆಗಿಪ್ಪ | 


ಸೌರಭನುಂುನುಂ ಹರಿಚಂದನದೊಂದು ನೇರಿತಂ ಮಿಗೆ ಬಿದಿ ಕಂಡು 
ನಿರ್ಮಿಸಿದನೀಕೆಯನಲ್ಲದೊಡೆಂತು ಬಂದುದ ಸೊಗಯಿಂಪ ಕಾಂತಿಯಂಂ 
ನ್ಳು ದುತೆಯುಂ ಸುರಭಿತ್ವಮುಂಮೆಯ್ದೆ ಸೇರಿತುಂ (ಬಾಧಸು, ೧-೧). 
(ಗು), ೬. ನುಣುಪಾದ; ನಯವಾದ ; ನವುರಾದ : ನೇರಿಕೆಳ 
ವಾಟಕಿಗಂಬನುನೋರಂತಿರೆ ನುಣ್ಣು ನೆತ್ತು : ಸೋಲಿಸ ಚೆಲ್ವಿಂ ಬಾರಿಸಿ 
ಸೊಬಗಿಂಗೆತ್ತಿದು ತೋರಣಗಂಬಂಬೊಲಿದವಾಳೆಯ  ತೊಡೆಗಳ್‌ 
(ಕಬ್ಬ. ೩೫). ನೇರಿತ್ತು, : ೧.-“ಉಬ್ಬ ನಂ, ಉಬ್ಬ ನೀಯಂ, 
ಈ ೨ ನೇರಿತ್ತು” (ಉಾ೮ಕೃ. ೨೧೭), ೨. ಸುಜನರ ಮನದಂತೆ ನೇಲ 
ತ್ತಾಗಿ ನಲಂಬೆತ್ತಿರ್ದೆಳಲತೆಗಳುಮಂ , . . ಮುಹೋನಲ್ಲಬಿಗೆ ಶೋರುತ್ತುಂ 
(ಧರ್ಮಾಮೃ, ೧೩-೨೬) ; ತುಳಾರಾಂತಕ್ಕೆ. ವಿಕಲ್ಪದಿಂ ದ್ವಿತ್ವನುಂಂಟು 

೬ ತೋರಿತ್ತು, ಸೇರಿತ್ತು, ಕೂರಿತ್ತು (ಶಮದ. ೭೭ ಪ್ರಯೋ). 
೫. ದೂರದ ಬೆಟ್ಟಿ ದ ತೆಜದಿಂ ನೇರಿತ್ತಾ ಗಿಕ್ಳು [ಸಾಠಾಂ.ಸೇರಿದವಾಗಿರ್ಕು] 


ಮಲ್ಲದೊಳಗಂ ನೋಡಲ್‌ ಸಾರತರೆಮಲ್ಲು ಪೊಳ್ಳು. ವಿಚಾರಿಸುವಣೆ | 


ಜೈನನಲ್ಲಡನನ ಚರಿತ್ರಂ (ಸನುನ, ೬-೮೪), ನೇರಿದು ; ೧. ನೇಂದಸ್ಪ 
ಬಾಸೆಯ ' ನುಣ್ಣು ವಡೆದೂರುದ್ವಯದ ಮೃದುತಳದ . . . ವಿದ್ಯಾಧರ 
ವಾರನಾರೀಕದಂಬಂ (ಧರ್ಮಾನೃ. ೮-೧೯೬). (ನಾ). ೩. ಥಾರ್ನಿಕ 
ವಾದ ನಿಷ್ಕೆ,-ಶ್ರಜ್ಕಿ ; “ಭುಕ್ತಿ” (ಚತುನಿ, ಕಿ, 1, ೭೫). 
ನೇರಿಶನಾಗು, ನೇರಿದವಾಗು - ೧.ಒಳ್ಳೆ ಯತನದಿಂದ ಶೂಡಿರು; 
ಒಳ್ಳೆ ಯದಾಗು : ಆ ಶರಣನ ಕಂಮನವಳಿದ ನೇರಿತವಾದ ಮನಸ್ಸೆಂಬ 
ದೀಗ ಸರಂಗದ ಸುಮನದನೆಂಬ ಶಬ್ಧಕ್ಕರ್ಥ (ಅಔಿಕಿಮಾ, ೧೬-೫೫). 
೨. ಸುಂದರವಾಗು ; ಅಂದವಾಗು ; ಚೆಲುವಾಗು : ಸಾರಮೆನಲ್‌ 
ತರಂತರದಿಸೊಪ್ಪು ನ ಪೊಂಗಳಸಂಗಳಿಂ . . . ನೇರಿದನಾದ ಗರ್ಭಗೃ ಹದಿಂ 
ಜಿನರಾಜಗೃ ಹಂಗಳೊಪ್ಪುಗುಂ (ಸುಕುಮಾ, ೯-೫೮). ನೇರಿಶ್ರಂ ಮಾಡು 
ಅಸರಿಯಾದುದನ್ನಾಗಿ ಮಾಡು ; ತಕ್ಕುದನ್ನಾಗಿ ಮಾಡು; 
ತಿದ್ದು : ತಿರ್ದುವುದು ಇ ನೇರಿತ್ತಂ (ಸರಿ)ನಾಡುವುದು (ಶಮದ, ೪ 
ಟೀ, ನೇರಿದಂ ಇ ನಿರುದ್ವಿಗ್ಗನಾದನನು; ಶಾಂತ ಸ್ವಭಾನದ 
ವ್ಯಕ್ತಿ: ಒಪ್ಪಿಸಿ ಮನನುಂ ಮಾನಿನಿಗೊಪ್ಪಿ ಸಿ ತನುನಂ ತಹಳ್ಳೆ ಮುನಿ 
ಮನಸಿಜನಿಂ ಸೊಸ್ಪಾ ಗಿರ್ಬೂರ್ಚನಡಿಯ. ಕುಪ್ಪ ಸಮಂ ಪೋಲ್ತು ಪೊಟಗೆ 
ನೇರಿದನಾದಂ (ಸಂರಾಮಾ, 9-೧೩) ; ಮನದೊಳನ ಬೆದಅ ದಿಟಿಂ 
ಬೆದಛದಂತೆ ಖೇಚರಸತಿ ನೇರಿದನಾಗಿ ಪೊಜಗೆ ತಾಂ ಬರಿಸಿದನಾ 
ಶತಬಿಂದುವೆಂಬ ನೈಮಿತ್ತಿಕನಂ (ಶಾಂತೀಶ್ವ, ೩-೪೫). ನೇರಿದರ್‌, 
ನೇರಿದರು (ಬಹುವ) ಎ ೧. ಸರಿಯಾದ ಮಾರ್ಗದಲ್ಲಿರು 
ನವರು ; ಖುಜುಸ್ವಭಾವದವರು : ಪಂಜಿಯ ಯುದ್ಧ ದಂತೆ ಸದ್ಯ 
ರ್ಮಕೃಂಜಿದರಿವರೆನಿಸದೆ ಸಮ್ಮಕ್ತ್ವದೊಳಿಂತಿವರಿರ್ವರಂತೆ ನೇರಿದರೊಳರೇ 
(ಭರ್ಮಾಮೃ, ೧೦-೮೯) ; ಆ ಪುರದ ನೀರೆ ಬಗೆಂಜಿಗರುಗ್ರ ಶೀಜನಂಂಸೇಲ 
ದರಲ್ಲದುದ್ದ ತರನೀಗಳೆ ಸಿಕ್ಷಿಪೆಮೆಂದು. ನಿಂದಾ ರಭಸಪ್ರಛನಮನಣೇನೆಸ 
ಗೊಂಡಪೆಯೆಣ್ಣ (ಸೌಇಇ.13-1,೨೯೭-೩೧/1177), ೨. ಬ್ರಾಹ್ಮಣರು; 
ದ್ವಿಜರು : “ದಿನಿ್ನಿದರುಮೆನಲ್‌' ಸೈದರನೆ ಗನೆಹರೆಸೆ ನೇರಿದರ್‌[ನಾರಾಂ, 


ನೇರಿತಾಗಿರ್ದು. ನುಶ್ತಿನ್ಮುಡಿ | 


15 


20 


| 


| 


ನ್ನ್ನ ಬಗೆಗೆ ಒಂ'ನೆಟ್ಟು 
ಚಗ್ಗಯೆ ನೆಕೆದುಂ ಗೋಡ ನೇರಿಳೆ ನ 
)ಿ, ಹರಿಣಳಗಾಡನರು ; ನಿಪುಣರು ; 
ಗುರು ಕರ್ಣ ಗೈದ ಪ್ರ 


ಇಳು 


'ಉಳಲಗು 


ಮಂಖರ್ಕಳಿಂತು ನಂದರೆ 


ಸ್ರಿಯನಂದಡನೆಂ ಹುರುಶ್ಪೈರಿ0(ಂದಭಾ, 

ನಿಷ ಸುಳ್ಳ ವರು; ಧರ್ನುನಿರೆಪ: 

ಟಂ [ಸಾರಂ ಧೀರರೆಡಬ್ಬ ಮುಂ] 
ಗರಂ ದುಡಾಶ್ಮರಂ (ಧರ್ನೂನ್ಯು. 
ಸ್ವಭಾವದವಳು : ಇವಳ, ಇನಳ್‌ . . . ನೇಗಿಟರ್ಭ, ಸಿಂ 
ಕಿಲಾಯಳ್‌ (ಶಬ್ದಾನು. ೧೮೪ ಪ್ರಯೋ), ನೇರಿಯುದು 

ನಾಗಿರುವುವು ; ಫೊ ಗಿರುವುಪು; ಹೊಂಕಿಲ್ಲದಿರು. 
ಚುಪುಂ ಸ್ನ ಗ್ದ ಮುೂಮುಸ್ಳ್ಯಾ ರೆಯಂನೊಳಗೆಬಗಿ ಹೊಲ ುದು ನೂ. 
ಸೀರನಭದಕನೆಯುಂ ಸತ್ತೆ ರಾಳರನುಂನ ೧ಬನಂಗಳು ೦ py 
(ಅಶ್ವಿರಾ೧-೨೦), ಪಿ. ಉತ್ತ ನುವಾಮನು : ಭೂರಿಯುನುಂ ಸೇರಿಸು. 
ಸುಸ್ಪ ಯ್ಲುನೊೋಘಾಸ್ತ್ಯ, ೧ಗಳೆಂ ಬಾಣಧಿಯಿಂದ! ನರ್ಚಿಕೆೊಂಂಡು ೫ನ 
ಬಂಗಿ ಸವಾ ಕಟ್ಟ ಕೊಂಬೆಚ್ಚಾ ಗಳ (ಸಂಪಭಾ, ೧೨-೮೫ ಸ) 
ಫೆರೆಹುಂ ಕವಿಕಾರಸೆನಾ ಸನಣನೊರ್ನೆಸೊಳ್‌ ಸೆಲಸಿಡುವಿಸ್ಲಾ ಲಾರ, 
'ಕೆವಿತ್ಯೈಮಂನಂನಿಚಾರಿತೆ ರನುಣೀಂಯಮಲ್ಲಿ ಪುರುಳಜಗುಪುದೇ (ರಾಂನಿಸ. 
೧೨-೩೯); ಹೊಚ್ಚ ಸೊಸಕೆನಿಪಬ್ಬೊಗಳ್‌' ನಿರ್ನಿವಿಸಿ್ಸ ೦ 
ನೆಬಲ್ಸಿ ಳಡೆಡುರುತ್ಳೈ ಶೇಡ ನೇರಿದುವಪ್ಪ ಶಥಾಂಗಂಗಂ? ಫಟಿ 
ಪಲ್ಲಸೋಲ್ಲಸಿೆ ರೆಥಾಂಗನಿಘಟನನುಂ ಸೂಚಿಸೆಯೊಂ 0 (ನರ್ಧಪು. ೯-೪೧ನ). 
ನಿ ನಯಪವಾದುವು; ನುಣುಪಾಡದುವು; ಶಪುರಾದುವು 
ಬೀರಿಂ ಕೊಟ್ಟಿ ತುದಿಗೊಂಬುನರನೋರಂತೆ ಸೇಗಿದೂಪಾಗಿರ್ದೆಲೆಯಿಂ 0 
ಶುಣುಗಿ ಫಬನಾದ ಪನಸಿನ ನುರೆಂಗಳುನುಂ . . ,, ಭೋಂಡ್ಯಂಬಗ್ಳೊ 
ಸೋಡುತಿರ್ದ ರಾಜಕುಸಾರನಂ ಅಲ್ಲಿರ್ದುಹೊಂದು ರಾಜಳೀರೆಂ ಇಂಟ 
(ಜಂಚತಂ, ೧೧೭೬-೧೮). ೪. (1): ಪಾರಿವದ ವಿನಾಸ, ನಯಾಗರ 
ಸೊದಂಬಣೆ ಪೊಣಟ್ಸು ೀಳ್ನಿಸೆನೆನೆಗಳ್‌ ನೇಂಡುವಾಗಿರೆ ರೆದನಗಳಸಣ ? 
ಸುಭಂಸಿಂಗಲೋಜಡನಂಗಳ್‌ ಶುಭಡಂ (ಲೋಕೆೋಸ. ೧೧-೬೭), 
[ಜೇಎ॥ ಶನಿ, ನೇರ್ತಿ, ನೇಣ ; ಮಲ ನೇಲ] 

ನೇರಿಸ್ತು, "ನೇರಿತು' ಫೋ, 

ನೇರಿಶ್ಚ್ಯು(ಅ). ೧. ನೇರವಾಗಿ ; ಸೆಟ್ಟಿಗೆ : «ನೇರ್ಗುಶ್ತು' ೫09. 
೨, ಕ್ರಮವಾಗಿ ; ಸಾಲಾಗಿ : "ನೇರಿಡು' ಷರಾ. ೩. ಜೆನ್ಸಾಗಿ: 
ಸೊಗಸಾಗಿ : ತಾರಾನಿಕರಾನೇಸ್ಟಿತ ತಾರಾಸತಿಯಂ ಸಣುಗ್ಸೈಸುಳೆ 
ಊ!ಕನುಮಂ ಸೇರಿತ್ತು ಬೆಳಗಿ ಸೋಸುಡನಾ ಗಾಶ್ರೀಯೊಳ7ಸಂಗ 
ನೀರೋಂ ಕಂಡಂ (ಆದಿಸು. ೧೬-೪೬) ; ಸಾರಂ ಗುಂದುಧರುಗ್ಗಿಳೂ? 
ಬ್ಲಾ ರಿಯೊಳೆಂಕಕನ ಬಾಧೆ ಭೂಭುಜರಿಳಿಶಿ ನರ? ಸೇರಿದ್ದು ಬೆಳೆಯದಿಂತು 
ಗರಾನಸಯಯಣಯೆ ಗೇಲ್ವ ರೊಳ್ಳಿ ನ ಅಚ್ಚಿ ಂ (ಭಟ್ಟಿ. 7-3). 

[ಆಸೆಯ] 
ಗೇಡಿಗು *ಹೇರಿತು' ಭೋ. 
ನಿಲ "ಸೇಲಾಲ್‌ ಭೋ, 


೪-೨೦೦). Sedge 


ಸ್ಸ ಸಂಸೆ 


ನೇರಿಲೆ 


ಸೇರಿಕೆ "ನೇಜಾಲ್‌' ನೋ. 

ನೇರಿಳೆ "ನೇಣಾಲ್‌' ನೋ. 

ಸೇರು, "ನೇರ್‌,' ನೋ. 

ಸೇರ್ಳು "ನೇರಗೈ' ನೋ. 

ನೇರೈ, ನ್ಯಾಕಿ, (ನಾ). ಒಂದು ಬಗೆಯ ತೃಣಧಾನ್ಯ (1); ಗಂಗೆ 
ಬಲ್ಲ ವೋಲ್ಗೆಲಳೆ ಬೆಳ್ಳಿಯ ಬೆಟ್ಟಿದ ಬಳ್ಳಿ ನೆಳ್ಬು ಬೆಳ್ಳ ಂಗೆಡೆದೊಪ್ಪೆ ತಟ್ಟಿ ಲ 
ಫಲಾರುಣದರ್ಧತಟಾಕಸಂಕುಳಂ ತಿಂಗಳ ತೋಂಟಿಡಂತೆ ಬಳೆದೊಪ್ಪು ನ 
ನೇರೆಯ ಕೆಯ್ಯ ಳಚ್ಚ ವೆಳ್ಳಿಂಗಳ "ಕೆಯ ಳಂತೆ ನಡೆ ನೋಟ್ಟರ ಕಣ್ಣೆ ಕರಂ 
ಮನೋಹರಂ (ಅರ್ಥನೇ. ೨-೭೦). ನ್ಯಾರೈ : "ನ್ಯಾರೇಭತ್ತ' ಸರಾ, 

[1] 

ಸೇಕ್ಸ, ಸ್ಯಾರಿ, ಸ್ಯಾರೈ, ನ್ಯಾಹರಿ, ನ್ಯಾಹಕೆ (ನಾ). ಬೆಳಗಿನ 
ಉಪಾಹಾರ; ತಿಂಡಿ; ನಾಷ್ಟ: ಒಮ್ಮೆ ಕೃಷ್ಣ ನು ಬೆಳಗಿನ ನೇರೆಯನ್ನು 
(ಅಲ್ಫಾ ಹಾರ) ನೃ ೦ದಾವನದಲ್ಲಿಯೇ ಮಾಡಬೇಕೆಂದು ಯೋಚಿಸಿ ತಾನು 
ನಸಿಕಿನಲ್ಲಿ ಕರುಗಳನ್ನು ಅಟ್ಟಿ ಕೊಂಡು ಅಡವಿಗೆ ' ಹೊರಟು, ಉಳಿದವರು 
ಬೇಗನೆ ಬರಬೇಕೆಂದು ಕೊಳಲೂದಿದನು (ಭಾಮೃತ.೩೧೩); ಅವರ ಮಕ್ಕಳು 
ನುರಿಗಳಿಗೆ ಬೆಳಗಿನ ನೇರೆಗೆ ಕೊಟ್ಟ ಗಳು ದೊೊರೆಯಂನವುವು ' (ಮುಂಬಯಿ, 
೫-೧೬೭) ; ಬೆಳಗಿನ ನೇರೆಗೂ ಸಂಜೆಯ: ಊಟಕ್ಕೂ ರೊಟ್ಟಿ, ಕಾರದ 
ಬೇಳೆ, ಉಳ್ಳೀಗಡ್ಡಿ, ಬೆಳ್ಳು ಳ್ಳಿಯ ಕಾರ ಇಷ್ಟಿ ದ್ವರೆ ಸಾಕು(ಕಭಾಗೆ. ೨೯೨). 
ನ್ಯಾರಿ': ವಿನ್ನು "ನ್ಯಾರಿ'ಯ' ನೇಳೆಯಾಗುವ ತನಕ ಅಲ್ಲಿಯೇ ಹಡಗದ 
ಮೇಲೆ ಅತ್ತಿತ್ತ ತಿರುಗಾಡಿದ .(ಸಮಜೀ. ೫೭೮) ; ಬಂದವನೆ ನಿತ್ಯದಂತೆ 
ನ್ಯಾರಿಯನ್ನು ವಂಗಿಸಿದೆನು (ಮೊಸಾಸಾ, ೮೫); ಪಾಪ, ಹುಡುಗರ 
ನ್ಯಾರಿಯೇ ಆಗಿರಲಿಲ್ಲ (ಪ್ರೇಮಾಶ್ರ. ೧೯೭), ನ್ಯಾಕ್ಕೆ :. ಸಿಚ್ಚು 
ತುಂಬಿದ ಕಣ್ಣು ಗಳನ್ನೂ ಜೊಲ್ಲು ಸೋರಿದ ಬಾಯಿಯನ್ನ ತೊಳೆಯದೇ 
ಹಾಗೇ "ನ್ಯಾಕೆ'ಗೆ ಕುಳಿತುಕೊಂಡರು ಹುಡುಗರು ' (ಪಾತರ. ೮೬). 
ನ್ಯಾ ಹರಿ : ಬೆಳಗೆದ್ದು ನ್ಯಾಹರಿಯನ್ನು ಮರಿಗಿಸಿಕೊಂಡು. ಮೊದಲು 
ಸಿಕ್ಕುವ "ಮೋಟರಬರ್ಸ' ನ್ನು ಹಿಡಿಯುವುದು (ಶ್ರೀರಂಗ. ೬೫). 
ನ್ಯಾಹರೆ: ಸಾಕು ಏಳಸಾ ಹಸಿವಾಗಿಲ್ಲೇನು? ನ್ಯಾಹರೆ ತಂಸಿದ್ದೀನಿ 
ಏಳು (ಮಾಡಿನು. ೧೮೧). 
[-ಪಾಠ. ನಹಾರ್‌, ನಹಾರೀ ; ಹಿಂ. ನಹಾರೀ; ಮರಾ, ನ್ಯಾಹರೀ] 

ನೇರೇಳ್‌ (ಕ್ರಿ). ನೇರವಾಗಿ ಏಳು; ನೆಟ್ಟಗೆ ಏಳು : ನೊಗಗೆಂಪಾಗಿ 
ನೇರೆದ್ದು ನಿಂತು, ರಾಗಾಂಬಳಗಳಿಂದೀಕ್ಷಿಸುತ್ತಿ ದು, ಮೆಲ್ಲನೆ ತಿಳಿನಟ್ಟು 
ನಸುನಕ್ಕು, ಸುತ್ತ ನೀಕ್ಷಿಸಿ (ಮಂತ್ರಶ. ೮೯-೧೧). 

[ನೇರ (-ಆನೇರಿತ್ತ್ವು)1-ಏಳ( ಆರ್ಟ )] 

ನೇರ್ಗಿಲಂದು (ನಾ). (ಇನ್ನೊಂದಕ್ಕಿಂತ) ಸ್ವಲ್ಪ ಮಾತ್ರ 
ಚಿಕ್ಕದು, ನಸುನೇ ಕಿರಿಯದು.: ಇಂತಾದ ಖಪೆಂಪಿಂದನುರ್ನಿದ 
ಗುಣ್ಣಿಂದನಿದಬ್ಬಿ ಗಗ್ಗಳಮೆನಲ್‌ ಕುಂದೆಂದು ಕಣೈತ್ತಿ ದಂತದಕಂ ನೇರ್ಗಿಟಾ 
ದೆಂದೊಡಾನ ಕೊಲಕಿಯಂಂ ಸೀತೋದೆಯಂ ಸೋಲು ಮೇ. (ಅದಿಪು, 
೧-೫೫); ನಿಖಿಲಾಮರಕಲ್ಪ ಂಗಳ ಸುಖನುಹಮಿಂದ್ರರ ಸುಖಕ್ಕೆ ಸಮ 
ನಾಗದಣಂ ಸುಖನುಯನಮೆನಿಸುವ ಸಿದ್ಧರ ಸುಖಕ್ಕೆ ನೇರ್ಗಿಆಂದೆನಿಕ್ಕು 
ಮಹಮಿಂದ್ರಸುಖಂ(ಅಜಿಪು. ೧೧-೩೧) ; ಆದರದೆ ರಕ್ತೆಯಿಂ ಗಂಗೋಡೆ 
ನರೆಗನುಗಟನಗೆದುಮಾಗಧವಿಭು ಸೀತೋದೆಗೆ ನೇರ್ಗಿಣಕಿದೆನೆ ಸಂಪಾದಿಸಿದ 
ನೋಲೆಸಿದುದಾ ನದೀಜಲಪೂರಂ (ಪಾರ್ಶ್ವಪು. ೧೦-೮೭). 

ನೇರ್ಗಿಲಾಯ ಸ್ವಲ್ಪ ಮಾತ್ರ ಚಿಕ್ಕವನು ; ನಸುವೇ ಕಿರಿಯ 

ವನು : ಮತ್ತಮಾ ಕುಮಾರನಿಂ ನೇರ್ಗಿಆಯೆನಾಗಿ , ... ಸರ್ವಾರ್ಥ 
ಸಿದ್ದಿಯೊಳ್‌ ಪುಟ್ಟ ದಹನಿಂದ್ರಂ ಬಂದು ವೈಷಭಸೇನನೆಂಬೊಂ ತನಯ 
ನಾಡೊಂ (ಅಸು. ೮-೪೪ ನ) ; ವಿಮಲಶ್ರುತಂ 'ಬಹುಕೈನಲ್ಯವೆಂಬ 


5 


40 


45 


ನೇರ್ಗೋಲ್‌ 


ಸಂಕಲ್ಪನಿಂನಿತೆ ನೇರ್ಗಿಅಿಯಂ  ವಿಶ್ವನುನಖುನ ಮಹಿಮೆಯಿಂ 
ವರ್ಧಮಾನಜಿನಪತಿಗೆ ವರ್ಧಮಾನಮಂನೀಂದ್ರಂ (ಸಂರಾಮಾ, ೧-೧೫); 
ಪೆಹರಳನೆ ರಾಮನೊಳ್‌ ತಳ್ಲಿಲಾಯಲಿವಂ ರಾನಣಂಗೆ ಶೌರ್ಯದೊಳಂ 
ನೇರ್ಗಿಜಾಯನೆನೆ ಕುಂಭಕರ್ಣಂ ನಮೆಟಕಿದಂ ಕೋದಂಡ ಬಾಹುದಂಡದ 
ನೆರನಂ (ಸಂಂಉನೂ. ೧೪-೨೨); ಆ, ನಾಗರುದ್ರನುಯ್ಯನಿಂ, ನೇರ್ಗ್ಗಿ 
ಅಕಿಯಂ ಶ್ರೀ ರನುಣೀಪತಿ ಸುಗುಣೋದಾರಂ . . . ಮದ್ಮಿಮಯ್ಯೆಂ 
ನೆಗಳ್ಳ 0 (ಎಕ. ೪, ಹಾಸನ, ೭೧-೭೧; 11737). 'ನೇಗಿಣಹಿಯರ್‌ 
ಸ್ವಲ್ಪ ಮಾತ್ರ ಚಿಕ್ಕವರು ; ನಸು ಕಿರಿಯರು: ದಿಗ್ಫ ದ್ರಗಜಂಗ 
ಳೈದೆ ದಶಭೂಭು ಜರಾದರೆನಿಪ್ಪ ತತ್ವೃತಾಪದ್ರನಿಣರ್ಗೆ ನೇರ್ಗಿಜಯರಾಗಿ 
ಸೆಗಟಕ್ಷಿ ಗೆ ನೋಂತ, ಕೊಂತಿಯಂಂ . ಮಾದ್ರಿಯಂನುದ್ರಿರಾಜಸುತೆಗಂ 
ಸತಿಗಂ ಸರಿನಂದರೇಟಕ್ಸಿಯೊಳ್‌' (ಅರ್ಧನೇ. ೪-೭೪). ನೇಗ್ಗಿ೫ಯವು -. 
ಸ್ವಲ್ಪ ಮಾತ್ರ, ಚಿಕ್ಕವು; ಅತ್ಯಲ್ಪ ಕಿರಿಯವು : ಬೇರ್ಗೊಂಡು 
ಪಣ್ತ ಪಲಸೆಳನೀರ್ಗಾಯಂ ತಳೆದ ತೆಂಗು ತನಿರೆಸಮೊಸರ್ವಾ ನೇರ್ಗೊನೆ 
ಯನಾರತ ವರಾನಿಪು ನೇರ್ಗಿಜಿಯವು. ಕಲ್ಪತರುಗೆ ಸಿರಿಯಿಂದೆನಿಕುಂ 
(ಚಂದ್ರಪು, ೧೫-೨೬) ; ಅದಂದಂ ನೇರ್ಗಿಳಿಸಿಯನೆ[ನಾ9ಂ, ಯೆ] 
ಸಿಸಿದುವೆರಡುಂ' ದೆಸೆಯೊಳಭನಸನನೋತ್ಸನನುಂ ತ್ರಿಡೆಶಾಧಿಪರಿರ್ಜೆಸಗುವ 
ಸದಮಳಮಣಿನಿಷ್ಟ ರಂಗಳಿರಣೆಸೆದಿರ್ಕುಂ (ಸಾಶಣ್ವಪು. ೧೪-೬೫). ನೇರ್ಗಿ 
ಅಂಿಯಳ್‌ - ಸ್ವಲ್ಪ ಮಾತ್ರ ಚಿಕ್ಕವಳು ; ' ನಸುವೇ ಚಿಕ್ಕವಳು : 
ಮುಂನ್ನಂ ವೃಷಭೇಶ್ವರಂ ವಜ್ರಜಂಘನಾದ ಭನದೊಳಾ ಮುಹಾತ್ಮಂಗೆ 
ತಂಗೆಯಾದ ಸುಂದರಿಯೆ ಕತಿಪಯ ಭವಪರಿಭ್ರಮಣದಿಂ ಬಂದು ಬಾಹುಬಲಿ 
ಕುಮಾರನಿಂ ನೇರ್ಗಿಜಿಿಯಳಾಗಿ , . . ಸುನಂದೆಗಂದು ನಂದನೆಯಾದಳ್‌ 
(ಅದಿಪು. ೮-೫೩ ನ); ಸುಭದ್ರಂಗಂ ಸರ್ವಯಶೆಗಂ ಪುಟ್ಟದ ಯಶೋ 
ಭದ್ರಕುಮಾರನಿಂ ನೇರ್ಗಿಜಾಯಳ, , . ಯಶೋಭದ್ರೆ ಮನಮನುಣಕ 
ಸೆಅಕಿವಿಡಿದಳ್‌' (ಸುಕುಮಾ, ೯-೮೫ ವ); ಬಳಿಕ ಸುಲೋಜನೆಯಿಂ ನೇರ್ಗಿ 
ಅಂಯೆಳ್‌ ನಳಿನವಿಲೋಚನೆ ಲಕ್ಷ್ಮೀಮತಿಯಂ . . : ಕೈದಾರೆಯನೆಜಕಿದು 
(ಜಯಕಾ. ೯-೧); ದುರ್ಗಂಧವೊಡಲ ಮೂಳರಿಗೆ ಮೂಳರ ತಂದು ನರ್ಗಿಸಿ 
ಸರಿಮಾಡಬಹುದು ನೇರ್ಗಿಅಯಳೆ ಮಲಮೂತ್ರವಳಿದ ದೇಹನರ್ಗಗಾರೆಣೆ. 
ಯೆನಬಹುದು (ಭರಚ. ೯-೯೩). [ನೇರ್ಕ್‌--ಕಿಜದು] 
ನೇರ್ಗುತ್ತು (ಕ್ರಿ). ನೇರವಾಗಿ ಚುಚ್ಚು, ತಿವಿ; ನೆಟ್ಟಗೆ 
ಹೊಡೆ.: ಸಾರ್ದಿದಿರಾದ ಮುಹಾರಥನಿಚಯೊನ ಸಾರ್ದದಟಿಂಡೆ ನೇರ್ಗು 
ತ್ತು ತೆ ಪರ್ದಿಗೆ ಕಾಕ ಜಂಬುಕ ಭೂತನಿಚಯ ಕೆ ಬಿರ್ದಿಕ್ಕಿ ದರೀ ರಿಪುದಳವನು 
(ತ್ರಿಳುತಿ. ೧೮-೨೭), ' [ನೇರ್ಕ್‌(-ನೇರಿತ್ತ್ವು)--ಕುತ್ತು |] 
ನೇರ್ಗುಣುಪು (ನಾ). ಸರಿಯಾದ ಕುರುಹು,--ಚಿಹ್ನೈ ; ಬರ್ಪ 
ಕಾರ್ಗಾಲದಾ ನೇರ್ಗುಣಜಂಪನಅಕಿತರಲ್ಲ೦ ಪೂಬಿಡುವ ನಸಂತದಾ, ಪಣ್‌ 
ಬಿಡುವ ಗ್ರೀಸ್ಮದಾ, ಮುಂನ್ನಟಾವು ಇರ್ದುದಿಲ್ಲಂ (ಬದ್ದ ಸ್ರ. ೨೪-೫೧೬). 
[ನೇರ -- ಕುಣುಪು(-ಆಕಸ ಪು)] 
ನೇರ್ಗೈ (ಕ್ರಿ). ಸರಿಗೊಳಿಸು ; ಸರಿಪಡಿಸು : ನೇಗೆಣ್ಬದು ರಾಜ್ಯ 
ನನು ನೆಮ್ಮದಿಯ ನೆಲೆ ನಿಲಿಸು (ಮೂರುನಾ, ೯೯-೫೭). 
[ನೇರ್‌(ಎನೇರಿತ್ತು)- ಕೈ (ಎಳೆಯ್‌,)] 
ನೇರ್ಗೊಳಿಸು (ಕ್ರಿ). - ನೇರ್ಗೈ: ಹಿಂದಿಲ್ಲ! ಮುಂದಿಲ್ಲ! ನಡೆದು 
ದೊಂದೇ ಹಾದಿ! ಸೊಗದಾಸೆಯೊಂದೆ ನೇರ್‌ಗೊಳಿಸುವಂಕುಶವು ! 
(ಕವಿಕಾ. ೬೯-೧೮). [ನೇರ - ಕೊಳ್‌, ---ಇಸ್ಯು) 
ನೇರ್ಗೋಲ್‌ (ನಾ). ನೇರವಾಗಿ ಬಂದ ಬಾಣ (?) ; ಏರ್ಗ 
ಳಿಂಡೊರ್ಗುಡಿಸಿ ಸಾರಥಿ ಬಿಳಲ್ಕೆ ಕೆನ್ನೀರ್ಗಾಣ ದೀರ್ಫಶಯನಂಗೆಯ್ಯ 
ಕುದುಕೆಗಳ್ನೇರ್ಗೋಲ  ಪೋರ್ಗಳಾ  ನೃಪನಂಗಡೊಳ್ಳಾಣಿಸಿದುವು 
ಜಾಳಂದ್ರದಂತೆ (ಜೈಮಿಭಾ. ೪-೩೫). [ನೇರ 4 ಕೋಲ್‌] 


ನೇಗ್ಗೋಲ್ಪರಿ 


ನೇರ್ಗೊಲ್ಸರಿ "ನೇರ್ಗೋಲ್ವರಿ' ನೋ. 

ನೇರ್ಗೊಲ್ಬರಿ, ನೇರ್ಗೊಲ್ಬರಿ (ಕ್ರಿ). ಬಾಣ, ಕೋಲುಗಳಂತೆ 
ನೇರವಾಗಿ ಸಾಗು, ನೆಟ್ಟಿಗೆ ನುಗ್ಗು : ಅರಿವ ನಡುವುಡಿವ 
ನೇರ್ಗೋಲ್ವರಿದುರ್ಚುವ ನಟ್ಟು ತೊನೆವ ಕಣೆಗಳ್ಳೆ ಮೊಗಂದಿರಿಯದಿದಿರಿ 
ದಿರನದಿರದೆ. [ಸು]ರಿಗಿಅಿವಂತೆಚ್ಚ ರಂಬನಂಬಟ್ಟು ವಿನಂ (ಪಂಸಭಾ,೧೦-೭೪), 
ನೇರ್ಗೊಲಲ್ಬರಿ : ಜೀರ್ಗರೆಯೆ ತೆಗೆದು ಬಿಲ್ಲಂ ಭೋರ್ಗರೆದು ವರೂಢಥ 
ಯೂಥನಿಂಸಲನ್ಯೋನ್ಯಂ ಕೂರ್ಗಣೆ ನಟ್ಟುವು ನೇರ್ದುವು ನೇ[ಪಾಲಂ. 
ನೀ]ರ್ಗೊಲ್ಬರಿದುವು ಪಳಂಚಿದುವು ದಿಕ್ಷಟಿಮಂ (ಜಗವಿ. ೭-೬೩). 

[ನೇರ್‌(<ನೇರತ್ತು)-4 ಕೋಲ್‌, ಪರಿ] 

ನೇರ್ಗೋಲ್ಟೋಗು (ಕ್ರಿ). -ನೇರ್ಗೊಲ್ವರಿ : ಇಡಿವಾಟ್ವುರ್ಚುವ 
ನೇರ್ವ ಸೀಳ್ವರಿವ ನೇರ್ಗೋಲ್ಟೋಪ ಪೋಟಕ್ಕಿಲ್ವಿಸೆೊಳ್‌' ನಡುವುದ್ದಂ 
ಬಿರಿವಂಬಿನೊಳ್‌ ಕಿಡೆ ತಮ್ಮನ್ಮತಿರ್ವರುಮಗುರ್ಪುರ್ವೇಟಿಕ್ವಿನಂ 
ಕಾದಿದರ್‌ (ಶಾಂಕಿಪು. ೪-೩೫), 

[ನೇರ್‌( ಎ ನೇರಿತ್ತು,)% ಕೋಲ್‌, 4 ಪೋಗು, (ಆಪೋ) 

ನೇರ್ನಡೆ (ನಾ). ಒಳ್ಳೆಯ ನಡತೆ; ಸನ್ಮಾರ್ಗದಲ್ಲಿ ಮುನ್ನಡೆ 
ಯುವಿಕೆ : ನಡೆವಳಿಯಲ್ಲಿ ನೀನೆ ನೆಖಕಿಜಾಣನಾದೊಡಂ, ನಿನ್ನ ನೇರ್‌ನಡೆ 
ಗೆಂದು ನಿನಗಿನಿತ ನಾನ್‌ ತಿಳಿಯನೇಬಕ್ವಿನ್‌ (ಬದ್ಮಸ್ರೆ. ೧೮-೩೬೦). 

[ನೇರಾ ನಡೆ] 

ನೇರ್ನುಡಿ (ಕ್ರಿ). ಸರಿಯಾದುದನ್ನು ಹೇಳು; ತಕ್ಕುದನ್ನು 
ಹೇಳು; ಸತ್ಯವನ್ನು ಹೇಳು : ನಲ್ಲುಡಿದೆ ! ನೇರ್ನುಡಿದೆ | (ಜಿಚ್ಚಿರ. 
೧೪-೧೧೧) ; ನೇರ್ನುಡಿವೊಡಿಂದಿನೀ ಕಷ್ಟ, ಕೈ ನಿನ್ನ ಕಲ್ಪಿಗೇನುಂ ಪಟಃವು 
ಪೊರ್ದದೆಂಬೆನ್‌ (ಬದ್ಧ ಪ್ರ. ೩-೫೫). [ಫೇರ್‌ 4-ನುಡಿ,] 

ನೇರ್ನುರ್ಗು (ಕ್ರಿ). ' ನೇರವಾಗಿ ನುಗ್ಗು; ಸೀದಾ ಆಕ್ರಮಣ 
ಮಾಡು : ವೈರಿಗಳ ನಡುವೆ ಸೇರ್‌ನುರ್ಗಿ, ಒರ್ಮೆಯ್ಯೆ ಮೂದಲಿಸಿ, 
ಸುತ್ತಣಿನ್‌ ಬಂದು ನಡುವಂಬಿನ್‌ ಬಿಬ್ಬಿ ಫೆನೆ? (ಅಶ್ವತ್ಥ. ೧೯-೩೯೪). 

[ನೇರ್ಕ(-ಆನೇರಿತ್ತ್ಟು)-- ನುರ್ಗು,] 

ನೇರ್ಪಡಿಸು "ನೇರ್ವಡಿಸು' ನೋ. 

ನೇರ್ಪಡು; "ನೇರ್ವಡು” ನೋ. 

ನೇರ್ಸೆಡ್ಕು (ನಾ). ೧. ಸಾಮರಸ್ಯ ; ಹೊಂದಿಕೆ: "ನೇರ್ಪಡು 
ಗಿಡು? ಪರಾ. ೨. ಸರಿಯಾದ ಕ್ರಮ; ಯೋಗ್ಯದಾರಿ ; 
ಖುಜುಮಾರ್ಗ : "ನೇರ್ಪಡುಗಿಡು' ಸರಾ. [-ಆನೇರ್ಪಡ್ಳು] 

ನೇರ್ಪಡುಗಿಡು (ಕ್ರಿ). ೧. ಹೊಂದಾಣಿಕೆಯನ್ನು ಕಳೆದು 
ಕೊಳ್ಳು ; ಸಾಮರಸ್ಯವನ್ನು ಕಳೆದುಕೊಳ್ಳು : ಅನ್ಮುಗನೆನಾಗೆ 
ಧರ್ಮಜನೇಮ್ಮಗನಲ್ಲನೆ ಬಲಿಸಿ ಕೈ ನೀಮುಂ ತಾನುಖಂ ನಿಮ್ಮೊಳ್ಳೇರ್ಪಡು 
ಗಿಡದೆ ಸುಖಮ್ಮುನ್ನಿನ ತೆಜದೆ ಬಾಟ್ಟದಾಂ ಬೆಸಕೆಯ್ಯಂ (ಗದಾಯು. 
೪-೧೨). ೨. ಖುಜುಮಾರ್ಗವನ್ನು ತೊರೆ; ಸರಿಯಾದ ಮಾರ್ಗ 
ವನ್ನು ಬಿಡು: ನುಡಿ ಕಿತ್ತ ಡವೆನಿಸದೆ ನೇರ್ಸಡುಗಿಡದೆ ನರೇಂದ್ರ ನಾಜ್ಞಿ 
ಯಿಂಂದಿರ್ಪುದಿದಂ ಕಡೆಗಣಿಸಿ ಬಲಸಿಕೃಣ್ಣನ ತುಡುವ ಶಿಲೀಮಂಬಡದೊಳುಂಟಿ 
ಮುಖದಾಕ್ಷಿಣ್ಯ೦ (ಸಂರಾನಾ. ೭-೮೧); ಕೀರ್ತಿ ಬಾರ್ತೆಗಿಡೆ ಲಕ್ಷ್ಮಿ 
ಮೊದಲ್ಲಿ ಡೆ ಮಾಸಸಿಕ್ಕೆ ನೇರ್ಪಡುಗಿಡೆ (ಸಂರಾಮಾ, ೯-೮೫), ಕಿ, ಹದ 
ನನ್ನು ಕಳೆದುಕೊಳ್ಳು ; ಹದಗೆಡು ; ಅಂದಗೆಡು : ಲೋಕಾಧಿ 
ಪತಿ ದಶಾನನನೇಕಾಕಿಯ ಮೇಲೆ ನಡೆದನೆಂಬಪನಾದಂ ಲೋಕಕ್ಕೆ ಪರ್ವಿ 
ನಿಜಬಾಹಾಕೌಕ್ಷೇಯಂಕದ ಕೂರ್ಪು ನೇರ್ಪಡುಗಿಡುಗುಂ 
೧೧-೧೩೧). [ನೇರ್ಸಡ್ಳು --ಕಿಡು (ಕೆಡು, )] 

ನೇರ್ಪಡೆ (ಕ್ರಿ). ಹೊಂದಿಕೆಯನ್ನು ಪಡೆ; ಸಾಮಂಜಸ್ಯವನ್ನು 
ಹೊಂದು: ಜಡೆಯಿಂಡೊಪ್ಪು ನ ಪುಜ್ರಚಾಪಸಿತಭಸ್ಮೋದ್ಲೂ ಳಿತಾಜ್ಞ ಕೈ 


(ಸಂರಾನಾ. 


೪೯೭೬ 


5 


25 


40 


45 


ನೇರ್ಪು 


ನೇರ್ಪ್ಸಡೆದಿರ್ದ್ವಜ್ಞ ಜಮಿತ್ರ ಚಾರುತರ ಕಾಶಾ ಪ್ರಚ್ಛದಚ್ಛಾದಿತಳ್ಕೆಡೆ 

ಗೊಟ್ಟ ಪ್ಪ ಶಶಾಂಕನೆಂಬ ನುಡಿಯಂ ಲೋಕಕ್ಕೆ ನಿಶ್ಚಯಿ್ಸಿದಂ ಗಡ 

ತಾನೆಂದೊಡದೇವೊಗಳ್ಳ ಪುದೊ ಪೇಳ್ಸರ್ವ್ವೇಶ ಯೋಗೀಂದ್ರನಾ(ಎಕ.೪111, 

ಎಡಗಾಲ ತೊಡರ ಬಾವುಲಿ ನಡೆಗೆಸೆವ 
ವಿಡಾಯಿ ಜಗನುನಂಗೆಯ್ಯೊಳ್‌ ನೋಟಕ್ಪೊಡೆ ತೋರ್ಪೆನೆಂಬ ನುಡಿ 
ನೇರ್ಪಡೆದೊಸ್ಟಿ ರಲಿಂದ್ರಜಾಲಿಗಂ ನಿಂಗೆ ಬಂದಂ(ದರಕು. ೬-೧೧೧). 

[ನೇರ 4-ಪಡೆ,] 

ನೇರ್ಪು,, ನೆಪ್ಪು, (ನಾ). (ಕೊಲೆಯ) ಸೇಡು, ಮುಯ್ಯಿ ; 
ವೈರಶುದ್ಧಿ :  ಇನತನಯಂನ ನೇರ್ನಿಂ[ನಂರಾಂ. ನಣ್ಬಿ ೦]ಗರ್ಜುನನೇ 
ಮುಂ ಕೊಲ್ವನೆನ್ನ ತನ್ಮುನ ನೇರ್ಷಿಂ[ನಾಂಂ.ನಣ್ಣಿಂ]ಗನಿಲಜನಂ 
ಕೊಲ್ವೆಂ ಕಮುಲನಾಭ ನೇರ್ಸಿಂಗೆ [ನಾಊ9೦, ನಣ್ಣಿಂಗೆ] ನೇರ್ಪುಗೊಳ್ಳ ಡೆ 
ಮಾಣೆಂ (ಗದಾಯು. ೩-೪೭). "ಫೇರ್ಪುಗೊಳ್‌,? ಪರಾ. ನೆಪ್ಪ್ಟು: 
ನೆಪ್ಟಿಂಗೆ ನೆಪ್ಪುಗೊಳ್ಳದೆ. ಮಾಣಿನೆಂಬಂತೆ ಬಕಾಸುರನ ಮಗನಳಂಭೂಷ 
ನರ್ಜುನನ ಮಗನಿಳಾನಂತನನಂತಕಲೋಕನುನೆಯ್ಲಿಸುವುಡುಂ (ಸಂಸಭಾ. 
೧೧-ಒವ) ; ಎನ್ನ ವರೆಣ್ಬರ ತಪ್ಪಿ ಂಗೆಲವೋ . ಅಜರ್ಕಾಟುಗುಡು 
ಇನ್ನಿರ್ವರ ಸರಿನೆನ್ಬಿನ ನೆಪ್ಪ್ರಂ ನಿನ್ನ ಭವಿಷ್ಯಜ್ಜ ನ್ಮಕೆ ತೀರ್ಪೆನುತುನ್ನ ತಿಕೆಯ. 
ಮುನಿಸಿಂದೆಚ್ಚಂ ಜಯನೃ ಪತಿಯನಿನಕೀರ್ತಿ (ಜಯಕಾ. ೭-೭). 

[ನೇರ್‌, ---ಪ್ಪು] 

ನೇರ್ಪು,, ನೆಪ್ಸು, (ನಾ). ೧. ನೇರವಾಗಿರುವಿಕೆ; ಖುಜುತ್ವ; 
ಒಳ್ಳೆಯತನ: “ಸೈತೆನೆ ನೇರ್ಪು” (ಕವಿಕಂ. ೧೭೬) ; ಜಾಣಿನ ಬೆಡಂಗು 
ವಿಬುಧಪ್ರೀಣನಕರಮೆನಿಸಿ ನೇರ್ಪು ನೇರ್ವೊಡೆ ಪೇಟ್ಗಿಂ ಪ್ರಾಣಹಿತಾರ್ಥದಿ 
ನಜಿತಪುರಾಣಮನಳವಟ್ಟ ಕನಿತೆಯಿಂ ಕನಿರತ್ನಂ (ಸುಕುನಾ, ೧-೩೯). 
೨. ಸರಿಯಾಗಿರುವಿಕೆ; ಯುಕ್ತತೆ ; ಔಚಿತ್ಯ : ಇಪ್ಪ ನೆಲೆಗೈದಸುರ 
ಶರಧಿಯಂ ವರುಣನುಪಸರ್ಪಣಂಗೈದ ಪವಮಾನ ಧನದಾದಿಗಳ್‌ 
ನೇರ್ಪಿಂದ[ಪಾತಾಂ. ನೇರ್ಪಿದರ್‌] ಹಿಮಶೈಲತಪ್ಪಲಂ  ಸಾರಿರ್ದರಾ 
ಕಪರ್ದಿಯನು ಕೂಡಿ (ನೆಂಕಾರಾ.೩-೬-೬); ನಿನ್ನ ತಾಯನ್‌ ನೆರೆ ನೆಮ್ಮಿ 
ಸ್ಫೂಸನಿಷ್ಟ ಕೈ ಎನ್ನಿಷ್ಟ ಮನ್‌ ನೆರಪುವುದೆ ಎನಿತೊ ಒಳ್ಳೆತ್ತಾಗಿ ನೇರ್ನಾಗಿ 
ಕಂಡತ್ತು (ಬದ್ದಸ್ರ. ೧೩-೨೬೧). ೩. ನೇರವಾದ ಗುರಿ: ಬರ್ಸ 
ಸರಳ್ಮಳೆಯ ಬಿರುಘಾಳಿ ಮುರಿದಟ್ಟು ನೊಲು  ದರ್ಪಕನ ಪುತ್ರನವ 
ನೆತ್ತ ಣಿಂದತ್ತಲೇ ನೇರ್ಪಿನಿಂದುತ್ತ ರಿಸಿ ಪುಟಿನಿಗೆವುತಿರಲು (ನನನೋ. 
೨೯-೧೨). ೪: ಸರಿಯಾದುದು; ಯೋಗ್ಯವಾದುದು : 
ಮನಃುಜಂಗೆ ಸ್ನೇಹಮೆಂಬುದು. ಪುಸಿಯ ನಚ್ಚು-ಈಗಳೆನಗೆಲ್ಲವೂಂಂ 
ಸೇರ್ಪಕ್ಕುಂ  (ಅಶ್ವತ್ಥಾ, ೨೭-೫೩೯). ೫. ಹೊಂದಾಣಿಕೆ ; 
ಸಾಮರಸ್ಯ : ನಸುಮುಗಿದಕ್ಷಿ ನಾಸಿಕದೊಳೊಂದಿರೆ ನಿಶ್ಚಲ ಚಿತ್ತ 
ವೃತ್ತಿ ನೀಳ ಸಿತಜಟಾಳಿ ನುರ್ಗಿದ ಬಹಿರ್ನಿಸಯಸ್ಥಿತಿ ನೂತ್ಸ ಮೂರ್ತಿ 
ನೇರ್ಫೆಸೆದಿರೆ. . . ತನ್ಮುನಿಗೆ ನಂದಿಸಿದಂ ಮಗಧಕ್ಷಿತೀಶ್ವರಂ (ದಶಕು. 
೨-೬೩) ; ಸಿಂಧುನಂ ಪೊಕ್ಕನಿನನನ್ಯೋನ್ಯದಾ ನೇರ್ಪಿನೊಲ್ಮೆಯಿಂದ 
(ಭಾನಟಿಂ, ೭-೧). ೬. ಅಂದ; ಸೊಗಸು; ಚೆಲುವು: 
ಮೊಗದಿಂದ೦ ನೇರ್ಪನಾಳ್ವಂತುರದಿನಗಲಿತಾದಂತೆ , . . ಮುಂಗಾಲ್ಗ 
೪ಿಂದಂ ನೂಗಿಲಂ ಮುಟ್ಟ ಫ್ರೈ ದೆಂಬಂತತಿಜನವಿಂದಿರೊಳ ಬಂದುದಿಂದ್ರಾ 
ಯಂಧಾಶ್ವಂ (ಕಾದಂಪೂ,೪೫೬) ; ತೊಳಗುವ ದರ್ಪಣದ ನೇರ್ಪ ನೆಲಸಿತ್ತದ 
ಅಕ್ಕೊಳ್‌ (ಚಂದ್ರಪು. ೧೩-೩೯); ನಿಂದಿಯದ ಕೊಟಕಿ ಮಣ್ಣಿ ೦ದಜಕಿಯ 
ದವರ್‌ ಚೆಚ್ಚ ರಮವಣ್ಞಿಯಿಂ ನೋಡದೆ ಮಾಡಿದ ರೂಪಿನಂತೆ ನೇರ್ಪಿಲ್ಲದ 
ವಿಕಟಾಕೃ ತಿಯ ಹೊಂಡ ಸಂಸ್ಥಾನಂಗಳ್‌ (ನರ್ಧಪು.೧೧-೩೭); ನೀಳನೀರಜಾ 
ಕಳಿತ ತಟಾಕನುಂಗಳದ ಕರ್ಪಿನ ನೇರ್ಪಮರ್ದಂಗಜಂಗೆ ಮಂಡಳಕರ 
ನರ್ಣಪೂರ ಪರಿಮಂಡಳಮಾಯ್ತು ಸುರನ್ಯುಮುಂಡಳಂ (ಅನಂಪು.೧೧-೬). 


ಸೊರಬ. ೨೭೫-೨೪; 1231); 


ನೇರ್ಪುಗೆಡಿಸು 


೬. ಮಾರ್ಗ; ಕ್ರಮ; ರೀತಿ: (0. ೮. ನ್ಯಾಯ ; 
ಸಮದೃಷ್ಟಿ : ಆರೊಳ್ಳು ತಪ್ಪುಗಳ ನೇರ್ಪಿನಿಂ ನೋಕ್ಟಿನ್ನ ಪೊರೆಯೆ 
ಮೊರೆಯಿಡುವೆನೆಂದೊರೆದ ತನ್ನಿರನಂ (ಕಾ7೮ೂರ.೧೩೪-೨೮೮), ನೆಪ್ಪ್ಪು : 
೪. ತಪ್ಪಿ ನಡೆಯಲದೊಂದು ಸಮಯದಿ ನೆಸ್ಪ ಗ್ರಹಿಸುನನಲ್ಲದಲೇ 
ದ್ವಿಜನಪ್ಪ ಶಾಸ್ತ್ರ ಜ್ಞಾನಿ ಕೆಡುನನೆ (ಬಿಜ್ಜಪು. ೬೬-೪) ; ಆಧುನಿಕ 
ಶೋಧನೆಗಳು ನಡೆದು ಹಿಂದಿನ ತಪ್ಪು ನೆಪ್ಸುಗಳನ್ನು ತೋರಿಸಿಕೊಡುವ 
ವರೆಗೆ ಇನನ ಗ್ರಂಥಗಳೇ . ಪ್ರಮಾಣಗ್ರಂಥಗಳಾಗಿದ್ದವು. (ಪ್ರನಾಇ. 1, 
೧೦೬). ೬. ಬಪ್ಪುದು ಬಾರದೆ ಬಿಡದು ಬಂದೆಡೆಯಲ್ಲಿ ತಪ್ಪು ಗಾಯ್ದೆನ್ನ್ನ 
ನುಳುಹುನ ಒಪ್ಪ ರಂಗನದೆಂಬ ವೊಯ್ಯಾರಗಾತಿಯ  ಸೆಬ್ಬಿ ನಿಂಜೆಂದು 
ನೆರೆನೆನೊ (ಶತಸಾಂ. ೩೬-೯೦) ; ಉಪ್ಪ ರಿಕೆಯೊಳು ಸಂಚರಿಸುವ ನಾರಿಯ 
ಕೊಸ್ಪದಿ ಬರುವ ಚಂದಿರನ ನೆಪ್ಟಿನಿಂ ಪಿಡಿದು ಗುಂಡಾದ ಕನ್ನಡಿಯೆಂದು 
ತಪ್ಪದೆ ನೋಳ್ಬರು ಮುಖನ (ಸೌಗಂಸ, ೧-೧೦). ೭. ಲೆಪ್ಪದ ಪುತ್ತಲಿ 
ನೊಲು ಕುಳಿತತ್ತಿ ತ್ತ ಲೊಪ್ಪಚ್ಚಿ ದೇಹ ಕಂಪಿಸದೆ ನೆಪ್ಟ ಅದಾತ್ಮನ ನೋಡಿ 
ಸಿದ್ಧಾ ಂತದೊಳಿಪ್ಪ ಮಂತ್ರವ ಜನಿಸಿದರು (ಭರಚ, ೩-೧೦೨); ಒನ್ಪಿಸಿ 
ದೇಹಮಂ ತಪದ ತಾಪಳೆ ತನ್ನ ನಭಸ್ವರೂಪಮಂ ನೆಪ್ಪ ಊದಸ್ಪಿ ಕೊಂಡು ನಿಲೆ 
(ಅಸಶ. ೯೩) ; . ಒಪ್ಪಾ ದ ನುಡಿಯೇಕೆ ಪುಸ್ಪ ನೇಜಕಿಸಲೇಕೆ ಅರ್ಸಿತದ 
ಗೊಡವೆ ತನಗೇಕೆ ಲಿಂಗದ ನೆಪ್ಟ ನಜಕಿಯಂದಗೆ (ಸರ್ವಜ್ಞ ೬೧೮೪). 
ನೇರ್ಪು ಮಾಡು - ಅಣಿಗೊಳಿಸು; ಸಿದ್ಧಪಡಿಸು : ಕೊರತೆಯೀನೊ 

ಕಂದ ನಿನಗೆ? ಹುರಿಯನೇಕೆ ತುಯ್ಯುೂತಿರುವೆ? ಮರೆಯದುಣಲು ಮಲಗ 
ಲೆಲ್ಲ ನೇರ್ಪು ಮಾಡಿ ಇರುವೆನಲ್ಲ! (ಇಂಗೀತ.೮-೨೨). [ನೇರ ---ಪ್ಪು] 

ನೇರ್ಪುಗೆಡಿಸು (ಕ್ರಿ). ಅಂದಗೆಡಿಸು; ಹಸಗೆಡಿಸು; ಹಾಳು 
ಮಾಡು : ಸೂಳೆಬಿನ್ನ ಇದಿಂದ ಸುಲಿವ ಬುದ್ಧಿಗಳ ನೀ ಪೇಳಿ ನೇಹವ 
ನೇರ್ಪುಗೆಡಪುದುಚಿತವೆ (ಬಾಂದಪು. ೧೧-೪). [ನೇರ್ಪು-*ಕೆಡಿಸು,] 

ನೇರ್ಪುಗೊಳ್‌,, ನೆಪ್ಪುಗೊಳ್ಕ (ಕ್ರಿ). (ಕೊಲೆಯ) ಸೇಡು 
ತೀರಿಸಿಕೊಳ್ಳು ; ಪ್ರತಿಹಿಂಸೆ ಮಾಡು; ಪ್ರತೀಕಾರ ಮಾಡು : 
'ಇನತನಯನ ನೇರ್ಪಿಂಗರ್ಜುನನಂ ಮುಂ ಕೊಲ್ವೆನೆನ್ನ ತಮ್ಮನ ನೇರ್ಪಿಂಗ 
ನಿಲಜನಂ ಕೊಲ್ವೆಂ ಕಮಲನಾಭ ನೇರ್ಪಿಂಗೆ ನೇರ್ಪುಗೊಳ್ಳದೆ. [ಪಾಠಾಂ. 
ಗೊಳಿಸದೆ] ಮಾಣೆಂ (ಗದಾಯು, ೭-೪೭). ನೆಪ್ಪುಗೊೊಳ್‌, : ನೆಬ್ರಿಂಗೆ 
ನೆಪ್ಪು ಗೊಳ್ಳ ದೆ ಮಾಣಿಸೆಂಬಂತೆ ಬಕಾಸುರನ ಮಗನಳಂಭೂಷನರ್ಜುನನ 
ಮಗನಿಳಾನಂತನನಂತಕಲೋಕಮನೆಯ್ದಿ ಸುವುದುಂ (ಸಂಸಭಾ. ೧೧-೭ವ). 

[ನೇರ್ಪು, 4 ಕೊಳ್‌] 

ನೇರ್ಪುಗೊಳ್ಳ್‌ (ಕ್ರಿ). ೧. ಹೊಂದಿಕೆಯಾಗು ; ಅಳವಡು: 
"ನೇರ್ಪುಗೊಳಿಸು' ಸರಾ, ೨. ತಿದ್ದುಪಡಿ ಹೊಂದು; ಸರಿ 
ಯಾಗು : ಇದೇ ಕಾಲದಲ್ಲಿ ಪಂಚದ್ರಾನಿಡಭಾಸೆಗಳ ವಿಚಾರದಲ್ಲಿ ಇದ್ದ 
ತಪ್ಪು ಅಭಿಪ್ರಾಯಗಳೂ  ನೇರ್ಪುಗೊಂಡವು (ದ್ರಾವಿನಿ, ೨೦ ಹನ್ನಿಲೆ). 

[ನೇಪ್ಪ 4 ಕೊಳ್‌] 

ನೇರ್ಪುಗೊಳಿಸು (ಕ್ರಿ). ಹೊಂದಿಸು ; ಅಳವಡಿಸು : ತಾವು ಆಯಾ 
ವಸ್ತುಗಳ ಅಭಿನಯರೂಪಕಾರ್ಯದಲ್ಲಿ ತಕ್ಕಂತೆ ಪಾತ್ರವನ್ನು ನೇರ್ಪು 
ಗೊಳಿಸಿರುವ ಕಾರಣ ತಮಗೇನೂ ಕೊರತೆಯುಂಟಾಗಲಾರದು (ಶಾಕುಂತ. 
೧-೧೫). [ನೇರ್ಪುಗೊಳ್ಳ್‌ -. -ಇಸ್ಫು] 

ನೇರ್ಪುವಡು (ಕ್ರಿ). ಅಂದವಾಗು; ಚೆಲುವಾಗು : ಎರಲೆಟ್ಟ 
ಗುಡಿಯಲರ್ಪಿಲ್ಲನಂಬಿನೈ ವಡಿ ನೇರ್ಪುನಟ್ಟ ನಿಡಿವಾಸೆಯಳ್ಳೆ ರ್ಜೆಗರಳಿಯಾಸೆ 
ಕಟ್ಟ ನಿವಾತು ವಿಟರ್ಗೆ ಕೇತು (ಉದ್ಭದೇ, ೫-೧೮). [ನೇರ್ಪು--ಪಡು,] 

ನೇಪುಳವಡೆ, ನೆಪ್ಪುವಜೆ (ಕ್ರ). ಇ ನೇರ್ಪುವಡು : ಆಗಳ್‌ ಮೇಘ 
ರಥ  ಮುನನಾಥಂ ದೃಢರಥಯತಿಸಮನ್ವಿತಂ . ನಭಸ್ತಿಳಕ 
ನಗಾಗ್ರಮಸಾಗಳೇಜ ನೇರ್ಪುವಡೆದ ವಿಶಾಲಮಣಿಶಿಲಾಪಟ್ಟಿ ದರುಣಕಿರಣಂ 


೪೯೭೭ 


20 


30 


95 


40 


ನೇರ್ವಡಿಸು 


ನಿಜಚರಣಸಲ್ಲವಫೈ ಣಿಗಣದಿಂ ಪಲ್ಲವಿತಂ ಮಾಡಿ (ಶಾಂತೀಶ್ವ. ೧೩೧೧೧೧೫). 
ನೆಪ್ಪುವಡೆ: ಕಣ್ಣನುನಯವಾಗಿ ನೆಫ್ಟುಪಡೆದುಜ್ಚ್ವಲಕಾಂತಿಯಿ 
ನೊಳ್ಳು ನೆತ್ತ ತದ್ವನಿತೆಯ ಜಂಗೆಗಳ್‌ ವಿಟಿರ ಚಿತ್ತದ ಶಂಕುಗಳಲ್ಲೆ 
ಸಂತತಂ (ನಳಚಂ. ೩೩೭) ; ನೆಲೆನನೆಯೊಳ್‌ ನೆಪ್ಪು ನಡೆದ ಚಂದ್ರಕಾಂತದ 
ಸಡಗರದ ಶಕುನಿಯ ಮಂಚದಲ್ಲಿ ತೂಳ್ವಾಸಿನ ಮೇಲೆ ಬೆಳ್ಲಿಂಗಳೊಂದಿರು 
ಳೊಳ* ನಲಿದು ಕನರ್ತೆಗೊಂಬ ಚೊನ್ನ ವಳ್ಳಿಯಂತೆ (ವಿರೂಪಾ, ೭೨). 
[ನೇರ್ಪು; 4 ಪಡೆ,] 1 
ನೇರ್ಪುನೆಣು (ಕ್ರಿ). ೧. ಔಚಿತ್ಯದಿಂದ ಕೂಡಿರು ; ಯೋಗ್ಯ 
ವಾಗಿರು ; ತಕ್ಕುದಾಗಿರು : ರೆಸಂಬಡೆದು ಪಂಡಿತಮಂಡಲಿ ಮೆಚ್ಚಿ 
ನೇರ್ಪುನೆತ್ತಿ ರಲನಿರೋಧಮಾಗೆ ಕೃತಿನೇಟಿಕ್ಟೊಡೆ ಸತ್ಯವಿ ನಾಗಚಂದ್ರ 
ನಂತಿರೆ ಫೆಜರಾರ್‌' ಸರಸ್ವತಿ ಕುಡಲ” ಪಡೆದರ್‌ ವರನುಂ ಕನೀಶ್ವರರ್‌ 
(ಪಂರಾಮಾ, ೧೬-೯೭) ; ನೇರ್ಪುನೆತ್ತ ಕೈಡೋಂಟಿಯನೊಪ್ಪಿ ಕುಟ್ಟುವ 
ಕರಂ ಪದನಾಗಿರೆ ಬಿಲ್ಲ ನಾರಿಯಂ ತಾಂಟಿಸಿ ನೋಟ್ಟಿ ಬೇನಸಡೊಳಿ 
ರ್ದುದು ಸಳ್ಳಿಯ ಭಿಲ್ಲಸಂಕುಳಂ (ದಶಕು. ೨-೧೨೧). ೨. ಅಂದ 
ವಾಗು ; ಜೆಲುವಾಗು : ಕನ್ನಡಿದೋಜುನಚ್ಚ ಮಂದಾರಲತಾಂತಮಂ 
ತಳಿನ ಸೇಸೆಯನಿಕ್ಕುವ ನೇರ್ಪುನೆತ್ತ, ವೃಂಡಾರಕವಾರನಾರಿಯೆರ 
ನೊಯ್ಯನೆ ವೀ ಕ್ಷಿಸಿದಂ ಸುರೋತ್ತ ಮಂ (ಶಾಂತೀಶ್ವ, ೭-೫೮). 
[ನೇರ್ಪು -- ಪಯ] 
ನೇರ್ಮೆ (ನಾ). ೧. ನೇರವಾಗಿರುವಿಕೆ; ಖುಜುತ್ವ; ನೇರ್ಪು : 
ಸೊಲ್ಕೊಂಕದಿಲ್ಲದುದು ನೇರ್ಮೆ ಒರ್ನೆಲೆಯಾಗಿ ಮನ ಕೊಂಕಿ ನಿಲ್ಕೆಯನ್‌ 
ಸಡೆಯೆ (ಕುಜಳ್‌. ೧-೧೨-೯). ೨. ಯೋಗ್ಯವಾದುದು; ಸರಿ 
ಯಾದುದು; ತಕ್ಕುದು: ನೇರ್ಮೆಯನ್‌ ನೆನೆದು, ನಿಜಿಯುಮನ್‌, 
ಆಜಮುಮನ್‌ ಪಿಡಿದು ಎತೆಯೊಕ್ಣೇೇಸ್‌' ಜಾ ಮನ್ನಿ ಸಿದನೆಂಬರ್‌ 
(ಅಂತಿಗೊ, ೨-೧೯). [ನೇರ್ಕ್‌+-ಮೆ|] 
ನೇರ್ವಡಿಸು, ನೇರ್ಪಡಿಸು (ಕ್ರಿ). ೧. ಹೊಂದಿಸು; ಸೇರಿಸು; 
ಅಳವಡಿಸು : ಗೀರ್ವಾಣ ಧನುರ್ಲೇಖೆಯ ನಿಜಕಿಮುಗಿಲೊಳು ನೇರ್ವಡಿ 
ಸಿದ ಮಾಳ್ಕೆಯೊಳು. ಉರ್ನೀದೂರವ ಬಳಸಿದ ನೀಡಿಗಿಕ್ಶಿ ದಳೂರ್ವಸಿ ಮಣಿ 
ಮೇಖಲೆಯ (ನೇಮಿಸಂ, ೨೨-೪೩). ೨. ಅಂದಗೊಳಿಸು; ಚೆಲು 
ವಾಗಿಸು : ನೇರ್ನಡಿಸಿ [ನಾಠಾಂ. ನೀರ್ವಡಸಿ, ನೀರ್ವಡಿಸಿ] ನಿಡಿದ ಕರಿ 
ಯಳಿ ನೀರ್ವೂವಂ ಚುಂಬಿಸುತ್ತೆ ನಾರಿಯ ನಾಣಿಂ ಸಾರ್ವ ಮೊಗಂ 
ಕಟ್ಟಿ ಲೆಯಂ ನೀರ್ವಮೃ ತಕರಂಬೊಲೋಪನಂ ನುಡಿಯಲೊಡಂ (ಅರ್ಥನೇ. 
೧-೧೧೫). ನೇರ್ಪೆಡಿಸು: ೧. ಈನಲ್ತಾಯದಾಗಳುಂ ನಿನಗೆ ದಲ್‌ 
ಪದ್ಮಾಸನಂ ತಾನೆ ನೇರ್ಪಡಿಸಲ್‌ ಕೂಡಿದನಿರ್ಪುದಲ್ಲು ನಯಮಿನ್ನ್ನೀ 
ಪೊಟಕ್ತಿ ಪೊಟ್ಟಾಗೆ ನೀನೊಡಗೊಂಡುಯ್ಯುದು ಕನ್ನೆಯಂ 
(ಸಂಸಭಾ. ೫-೨೦) ; ಬಟಿಕ್ಕೆ. ನೇರ್ಪಡಿಸಿದನಂಗದೊಳ್‌ ವಚನದೊಳ್‌' 
ಮನದೊಳ ಪರಪೀಡೆ ಪೊರ್ದದೊಳ್ಬ ಡರ್ನಿನೆಗಂ ತ್ರಿಗುಪ್ಪಿ ಗಳುನುಂ , ಜಿನ 
ಶಾಸನರತ್ನದೀಹಕಂ (ಅನಂಪು,೪-೧೨); ಒಪ್ಪ ಲ ನೂಲನೊರ್ಮೊಟನ ಕಪ್ಪಡ 
ಮಂ ಜಿನಸಂಖ್ಯಹಸ್ತ ದಿಂ ನೇರ್ಸಡಿಸಿರ್ದ ದಂಡಿಗೆಯ ಮೇಲೆ ಪತಾಕೆಯ 
ನೆಯ್ದೆ ಕಟ್ಟ (ಅಟ್ಟಮ, ೪-೧); ಇಂತೋರೊಂದು ಪೂಗಳೊಳೋರೊಂದು 
ಬಗೆಯೆ ಬಣ್ಣ ಮಂ ನೇರ್ಪಡಿಸಿದ ಗಾಂಪನಾನಂ? (ರಾಮಾಶ್ವ. ೮-೩೦). 
೩. ಕ್ರಮಗೊಳಿಸು ; ತಿದ್ದು; ತೀಡು: ಕುಟಲಾಳಕಾವಳಿಗಳಂ 
ಸೈತೊತ್ತಿ ಚೆಲ್ವಾಗೆ ನೇರ್ಪಡಿಸುತ್ತುಂ . . . ತನ್ವಂಗಿ ಕಣ್ಣೊ ಪ್ಪಿದಳ್‌ 
(ಶೃಂಗಾರ: ೨-೫೯) ; ಕುಂಚಿತ ಕುಂತಳಾಳಿಗಳನೊಯ್ಯ ನೆ ನೇರ್ಪಡಿಪೊಂದು 
ಲಕ್ಷ $ದಿಂ . . . ಒನ್ಪಿ ದರ್ಸಂಚಶರಂಗಳಂತೆ ನನಯಔವನೆಯರ್‌ ಗಣಿಕಾ 
ನಿಳಳಇಯದೊಳ್‌ ಮದಾಳಿಮಾಲೆಯೆಂಬಳಕಮ 
ನೊತ್ತಿ ನೇರ್ಪಡಿಸಿ ತತ್ಸರಸೀರಮೆಯಂಬಂಜಾಸ್ಯಮಂಡಳಮುನೊಳಿಲ್ಲು 


(ಉದ್ಜಟ, ೧೦-೬೮); 


ನೇರ್ವಡು ರ್ಲ೭೮ 
ಚುಂಬಿಸಿ ಭುಜಂಗನವೋಲ್ಸುಳಿಗು೦ ಸಮಿಸಾರಣಂ (ಕಬಶಂ. ೨-೬೦); 
ಆಧುನಿಕರೀತಿಗನುಗುಣವಾಗಿ ಕಪ್ಪು ಕೂದಲನ್ನು ನಿರಿಗೆಯ ಮೇಲೆ 
ನಿರಿಗೆ ಕೂರುವಂತೆ ನೇರ್ಪಡಿಸಿಕೊಂಡಿದ್ದಳು. (ಪುನರು. ೪೨೦). 


೪, ಹಸನುಮಾಡು ; ಶುದ್ಧಗೊಳಿಸು : ಪಸಿವಿಂ ನಿಲಲಾಜದೆ ಕೂಡೆ 
ನೋಡಿ ಕಂಡತಿಶಯನೂಗೆ ನೇರ್ಪಡಿಸಿದಕ್ಕಿ ಯಿರಲ್‌ ನೆಳಕಿ, ಬಾಯೆ, ಬೇಗ 
ಲಾರ್ತತೆ ಸಿರಿದಾಗೆತೀನಿಕೊಳಲ್‌ (ಧರ್ಮಸ, ೯-೨೫). ೫. ದುರಸ್ತು 
ಮಾಡು : “ನೇರ್ಪಡಿಸು ; ದುರುಸ್ತು ಮಾಡು; ರಿಪೇರಿಮಾಡು” (Repair. 
ಪತ್ರಿನಿ. ೬೯). ೬. ತಿದ್ದು; ಸರಿಪಡಿಸು : ಹಿಂದೆ ಆಗಿಹೋದುದನ್ನು 
ಈಗ ನೇರ್ಪಡಿಸುವಂತಿಲ್ಲ (ಹುಲಿಹಾ. ೩೪೯) ; ಅರಸನು . , . ಮಾಡಿದ 
ತಪ್ಪನ್ನು ನೇರ್ಸಡಿಸಲು ಹದಿನೈದು ವರ್ಷಗಳು ಬೇಕಾದುವು (ಹಾಹುತ್ತ. 
೧೦೭); ನಿನ್ನ ತಪ್ಪು ನಿನಗೆ ಮನವರಿಕೆಯಾಗಿದೆಯಲ್ಲ, ತಪ್ಪನ್ನು ನೇರ್ಪಡಿ 
ಸಿಕೊ (ಮುಹಾಗ, ೮೭); ನಡೆನುಡಿಯ ತಪ್ಪುಗಳ ನೇರ್ಪಡಿಸಿ ಕಣ್ಮಗೆಯ 
ಕಡೆಗೆಂತೊ ಕಾಳು ಬಿಗಿದಳಲಿಂದ ಬಂದಂ :(ಕಾಲೂರ. ೧೦೯-೨೨೪). 
೭. ಸಮಾಧಾನಗೊಳಿಸು; ಸಾಂತ್ವನಗೊಳಿಸು : ಚೆಂದನ್ವೆ . ... 
ಕೋದಿಸುತ್ತಲೇ ಹೋಗಿ ಮಹಾರಾಣಿಯರನ್ನು ನೇರ್ಪಡಿಸುತ್ತಿ ರುವರು 
(ಮಗಡ.೨೩-೧೪). [ನೇರ್ನಡು ---ಇಸ್ಫು] 

ನೇರ್ನಡು, ನೇರ್ಪಡು, (ಕ್ರಿ). ೧. ಸೇರು ; ಅಳವಡು; ಹೊಂದಿ 
ಕೊಳ್ಳು : ನೆಟ್ಟಿ ನೆ ಸಚ್ಚಾ ರಿತ್ರದೊಳಳನಟ್ಟ 0 ಲೌಕಿಕದೊಳೆಸೆವ ವೈದಿಕ 
ದೊಳ್‌ ನೇರ್ವ್ವಟ್ಟಿಂ ಶ್ರೀಸೋಮೇಶ್ವರಭಟ್ಟೊ ಪಾಧ್ಯಾಯನಾತ್ಮವಂಶ 
ಪವಿತ್ರಂ (ಎಇ. ೫೪, ೩೫೨-೩೧; 1098) ;' ಬೇರ್ನೆರಸು ಕಿಟ್ಟು ಪಲವುಂ 
ನೀರ್ವೂಗಳನೊಟ್ಟ ಕೊಂಡು, ಬರ್ಪ ಗಜೇಂದ್ರಂ ಸೋರ್ನ ಮದಧಾಕೆ ಕಟಿ 
ದೊಳ್‌ ನೇರ್ವಟ್ಟರೆ ಸುರಕರೀಂ ದ್ರ ಮೆನಿಸಿದುದಾಗಳ್‌ (ಕಾವ್ಯಾನ, ೭೧) ; 
ನೇರ್ವಟ್ಟಾ ನರನಾಥನ ಕೂರ್ವಾಳೊಳಳಂಕೆಗೊಂಡ ಧಾರಾಜಲದೊಳ್‌ 
ಬೇರ್ವರಿದಿರೆ ಮನದೆಅಕಂ ನೀರ್ವಾನಸೆಯಂತೆ ವಿಜಯವಧು ನೆಲಸಿರ್ಪಳ್‌ 
(ಚಂದ್ರಪು. ೩-೨೦). ೨. ಒದಗು; . ಉಂಟಾಗು ; ಸಂಭವಿಸು : 
ಲೀಲಾಲಸಿಕೆ ಮನದೊಳಾದಂ ಪುಟ್ಟಿ ನೇರ್ನಟ್ಟಿ ಕೊರ್ವಿಂ ಬಸಿಜಕಿಸೆಯೆ 
ಮೊಗಂ ಬೆಳ್ಬೇಜಕಿ. , . ಪೆರ್ಚಿತ್ತು ಗರ್ಭಂ (ಚಂದ್ರಪು. ೩-೮೫). 
&. ಜೆಲುವಾಗು ; ಸುಂದರವಾಗು ; ಶೋಭಿಸು : ಪೂರ್ನಪಶ್ಚಿ ಮ 
ಖಂಡದರಸರೊಳ್ಳೆಲಬರಪೂರ್ವವಸ್ತು ವ ತಂದರಲ್ಲಿ ನೇರ್ವಟ್ಟಿ ಪೆಂಗಳ ಕೆಲ 
ಬರು ತಂದಿರ್ದರುರ್ವರಾಧೀಶ ಕೇಳ್ನಿ ನಗೆ (ಭರಚ. ೩೭-೬). ನೇರ್ಪೆಡು,: 
೧. “ನೇರ್ಪಡು (ನೇರ್‌-- ಪಡು)--ಸಂಶ್ಲೇಷೇ (ಹೊಂದಿಕೊಳ್ಳು)” 
(ಶನುದಾ) ; ವಿವಿಧ ಪ್ರಾಣಿಗಣಂಗಳೊಳ್‌ ಸಮತೆ . . . ಜೀವಿತಾಂತ್ಯದೆಡೆ 
ಯೊಳ್‌ ಸಂನ್ಯಾಸಮಂ ಮುಬ್ಬು ದೆಂಬಿವು ನೇರ್ಪಟ್ಟಿ ಸೆನನ್ನೆಗಂ ನೆಗಟ್ಟು ನಂ 
ಶಿಕ್ಪಾವ್ರತಂ ನಾಲ್ಕುಮಂ. ತಾಳ್ಗಿ (ಅದಿಪು. ೬೯); ಕುಮಾರಲೋಧ್ರ, 
ಸಮರಪ್ಪಾರಂಭದೊಳ್‌ ಬಲ್ಮೆ ನೇರ್ಪಡೆ ಭೂವಲ್ಲಭನಂ ಮನಂಗೊಳಿಸಿದಂ 


ಶೌರ್ಯೋರ್ಜಿತಂ ಮಲ್ಲಪಂ (ಅಜಿಪು. ೧-೩೦) ; ಬಯಲೊಳವುಂಕಿ ನೂಂಕಿ' 


ದುದು . . . ಸೆಲ್ಲದ ಮುಸ್ಟಿ ವಜ್ರಮುಷ್ಟಿ ಯೊಳೊಡಗೂಡಿದರ್ಚಿಸಿದ 
ಕೂರಸಿ ನೇರ್ಪಡೆ ಸಾದಿಸಂಕುಳಂ (ನರ್ಧನು. ೮-೪೭) ; ಥಳಥಳಿಸಿ ಪೊಳೆನ 
ಧನಳಚಾಮರಂಗಳ ಚಳಾಚಳನಿಳಸನದಿಂ ನೇರ್ಪಟ್ಟಿ ಲೀಲೆಯಿಂದೋಲಗಂ 
ಗೊಟ್ಟರ್ದು (ಬಾಧಪು. ೨-೬೭ ವ), ೨. ಸದಿನಾಜಲ್ಲವಲಂಕ್ರಿಯಾರಚನೆ 
ಮೂವತ್ತಾಯು ನೇರ್ಪಟ್ಟು ವೊಂದಿಡ ಶೃಂಗಾರಮದಲ್ಲವೊಂದೆ ರಸಂ 
ಒಂಬತ್ತು (ಗದಾಯು. ೧-೭) ; ಸಿತಾಬ್ದ ಮಂ. ಪಿಡಿದು ಮಲ್ಲಿಗೆಯಂಂ 
ಮುಡಿದುದ್ಧ, ಶೋಭಿ ನೇರ್ಪಟ್ಟ ರೆ ಡೀವಿ ಭೂಷಣಗೃ ಹಾಂತರಮಂ ಪೊಲಿ 
ಮಟ್ಟಿ ಳಟ್ತಿಯಿಂ (ಕುಸುಮಾ, ೪-೧೨೫) ; ಕಾಟ್ಮಿಗಂಗಳೊಳೊಡಂ 
ಬಾಬಿಕ್ಕೊಂದು ಬವಣೆ ನೇರ್ಸಟ್ಟು ದೇ. (ರಾಮಾಶ್ವ. ೨೮-೧೦). 
೩. ಬರ್ಸ ಬಸಂತನಲಂಸಿಂಗೊಳ್ಳಿ ೦ ವನಲಕ್ಷ್ಮಿಯೊಲ್ಲು ಮುತ್ತಿನ ಕಜೆಯಂ 


35 


40 


45 


ನೇರ್ವಣ 


ನೇರ್ಪಡಲಿಕ್ಕಿ ದವೋರ್ಲ ಸೊಗಸಿರ್ಪುದು ಕುಸುಖಿತ ಸುಮಲ್ಲಿಕಾಲತಿ 
ಕ?ಘಂ (ಉದ್ದಟ, ೯-೧೦).; ಅಲರಂಬಂ ಶಶಿಬಿಂಬದೊಳ ಮಸೆದವೊಲ್‌ 
; * -ಪೊಸಮುತ್ತ ನಾಯ್ಕ ಮರ್ದಿನೊಳ್ತೊಯ್ದುಂತೆ ನೇರ್ಪ[ಸಾಣಾಂರ್ವ]ಟ್ಟಿ 
ನಿರ್ನುಲದಂತಚ ವಿ ಬೇಡಿದರ್ಗೆ ವರವೀವಂತಿರ್ಪುವಾ 'ಕಇಂತೆಯಾ 
(ಅನಂಪು, ೨-೧೪). ೪. ಸರಿಯಾಗು ; ಯೋಗ್ಯ ವಾಗು ; ಉಚಿತ 
ವಾಗು : ಪಡೆ ಪಡೆನುಚ್ಚೆ ಗಂಡನೆನೆ ಸಂದರಿಕೇಸರಿಯೆ ಂಬಗುರ್ವು ನೇರ್ಪಡೆ 
ನೆಗಟಸ್ಸಾ ನಣಂ ಸೆಡೆದು, ಮಾಣ್ಬಿನೆ. ನಾಳೆ ದಿನೇಶನಸ್ತ ದತ್ತು ಡುಗದ ಮುನ್ನ 
ಸೈಂಧವನಗುರ್ನಿಸೆ ಕೊಲ್ಲದೊಡೇನೊ ಗಾಂಡಿವಂಬಿಡಿದೆನೆ (ಸಂಪಭಾ, 
೧೧-೧೨೨). ೫, ಸೊಗಸಾಗು ; ಹಿತವಾಗು : ನಳಿನೀತೀರಲತಾಗೃ ಹಂ 
ಗಳ ನೆಬಲ್‌ ನೇರ್ಪಟ್ಟಿ ರಲ ಪಟ್ಟು 'ಕಾಲ್ಗಳನಿಂಬಿಂ ಪರಿಕಾಲೊಳಿಟ್ಟಿ 3 
ಮುದಂ ಕೈಸಾರಿ. ೬ . ಪೆಥಾರ್ತರಿರ್ನರಳಿಕೀರಧ್ವಾನದುದ್ಯಾನಡೊಳ್‌ 
(ಜಗವಿ.೯-೮೮); ಪದಂಗಳೆರಡಜಂತರಾಳರೇ ಫೆಗಳಂ ಕೂಡಿದಂತೆ ಶ್ರುತಿಕಷ್ಟ 
ನಾಗೆ ಸಂಧಿಯಂ ಮಾಡಲಾಗದು; ಕರಡಿಯ ಗಿರ್ಗಟಿದ ಧ್ವನಿಯಂತಿರವು 
ನೇರ್ಪಡವು (ಶನುದ. ೬೩ ವೃತ್ತಿ). ೬. ನೆಲಸು ; ನೆಲೆಗೊಳ್ಳು } 
ವಚನಗಳು ಸಾಹಿತ್ಯದ ಒಂದು ಪ್ರಕಾರವಾಗಿ ನೇರ್ಪಟ್ಟು ದು ಕನ್ನಡದಲ್ಲಿಯೆ 
(ಮುಹಾಸಾ, ೧೩ ಪ್ರಸ್ತಾವನೆ), ೭. ಈಡೇರು; ನೆರವೇರು : ತಾನೇ 
ಶ್ರೇಷ್ಠ ರೆಂಬ ವಿಚಾರ ಬಹುಕತನ್ಸಗಳಿನೊಂದುಂ ಕಾರಿಯೆ ನೇರ್ಪಡದು 
ಪರಶಿವನೊರ್ವನೇ  ಕರ್ತಂ (ಕ್ಷೇತ್ರಸು, ೨-೪). ಲೆ. ಒಪ್ಪು | 
ಸಮ್ಮತಿಸು: (೪). 
ನೇರ್ವಡೆ,ನೇರ್ಪಜೆ ೧. ಚೆನ್ನಾಗಿ; ಮನೋಹರವಾಗಿ:ಕವಿತ್ವದ 
ತತ್ವದೊಳ್ಳು ದಿದು ನೇರ್ವ್ವಥೆ ಪೇಟಲುರ್ನ್ವಿಗಪೂರ್ವನಾಗಿರೆ ಬಲ್ಲೋ 
ನಪ್ಪುದಜಿನೋರ್ವ್ಯನೆ ವಾಗ್ವಧೂವರನಲ್ಲಭಂ ಜಿನವಲ್ಲಭಂ (ಪ್ರಕರ್ಣಾ. 
೫೦-೩-೪೦ ; ಜಿನನೆಲ್ಲಥನ ಗಂಗಾಧರದ ಶಿಲಾಶಾಸನ, ಸಾಲು. ೭ ; 950) ; 
ಸಲೆ ಪೂಣ್ಣ ಪೂಜೈ ನೇರ್ಪಡೆ ನಡೆವನ್ನೆಗಂ ನಡೆದನಳ್ಯದೆ ಬಳ್ಳ ದೆ ತನ್ನೊಡಲ: 
ಪಡಲ್ವಡುನಿನಮಣ್ಮುಗುಂದನೆ  ದಲೇನಭಿಮಾನಧನಂ ಸುಯೋಧನಂ 
(ಸಂಸಭಾ- ೧೩-೯೭) ; ಶ್ರನೆಣಕೃಮರ್ದಿನ ಸರಿ ಸುರಿನವೊಲಾಗೆ ವಚೋ 
ವಿಲಾಸವಾ ಸಭೆಿಗತ್ಯುತ್ಸುವಮಂ ಕುಡೆ ನೇರ್ಪಡೆ ಬಿನ್ನ ವಿಸಿದನಾವರಿಸೆ ದಂತ 
ರುಚಿ ತತ್ಸಭೆಯಂ೦ (ಪಂರಾಮಾ, ೧೦-೬೭); ಆ ಚಾರುದತ್ತ ಮತ್ತಮಿತ್ತಂ 
ನೋಟ್ಪನ್ಸೈಗಂ ನೇರ್ಪಡೆ ರತ್ನರಂಜಿತಮಾದ ಹಟಿತ್ಸೆ (ಟಿಮಂ ಭೋಂಕೆನೆ 
ಕಂಡು (ನೇಮಿಪು. ೪-೩೧ ನು. ೨. ಕ್ರಮವಾಗಿ; ಸರಿಯಾಗಿ: 
ಉಡೆನಅಕಿದಂದಿಂ ಬಟಾಕೆಡೆಯಂಡುಗದೆ ಜಿನಮುನಿಗಳಿಂ ಚಿನಾಗಮನುಂ 
ನೇರ್ಪಡೆ ಕೇಳ್ಲೋದುವ ಜಿನಮಂನಿಗಡಣದೊಳೆ ವಿವೇಕಿಯಾಗಿ ಸೊಟ್ರಿಂ 
ಕಳೆನಂ (ಧರ್ಮಾನೃ, ೭-೧೫). ೩. ಅಂದವಾಗಿ; ಒಪ್ಪುವಂತೆ: 
ಕೇಯೂರಾದಿಯಂ ಭೂಷಣೋತ್ಯರಮಂ ನೇರ್ಪಡೆ ಕಟ್ಟ ಪೂಜಿಸಿದರಾ 
ಡೋರ್ದಂಡನುಂ ಭೀನುನಾ (ಗದಾಯು. ೮-೬೫) ; ಎಡೆವಜಿಕಿಯದಂತ 
ವುರಡೊಳ್‌ ಕಡೆಯಿಕ್ಳುವ ತೋರನಖತ್ತು ಕಟ್ಟುವ ಗುಡಿ ಸೇರ್ಪಡೆ 
ಚೆಲ್ಟೆಕ್ತುನ  ತೋರಣನಡಿಗಡಿಗುತ್ಸವದೆ : ತಳಿವ ಪಟಿವಾಸಚಯಂ 
(ಪಸ್ಪಪು. ೧೨-೧೮). ೪. ಹೆಚ್ಚಾಗಿ ; ವಿಶೇಷವಾಗಿ; ಅತಿಶಯ 
ವಾಗಿ: ತಡೆಯದೆ ಸೇಜಿಯ ನೇಣಂ ಸಿಡಿದಿರೆ: ಪುಲಿ ತೋಯನಮೆಂದು. 
ತದ್ವಿಪ್ರುಂ ನೇರ್ಪಡೆ ಫೆರ್ಚ ತೆಗೆಯೆ ಪುಲಿ ಬಂಡೊಡೆ ಭಯದಿಂ ನೋಡು 
ತಿರ್ಪುದುಂ (ಧರ್ಮಾನ್ಯು. 1೧೨-೧೭೨), 
[ನೇರ ಪಡು] 
ನೇರ್ವಣ (ನಾ). ಮುಗಿಯುವುದು ; ಪೂರ್ಣಗೊಳ್ಳು ವುದು; 
ಮುಕ್ತಾಯ: ಇನ್ರೀ ಜೀನರ ಭೂವಿಯಲು ಪುಟ್ಟ ದರ್ಶ್ವಜೊಳಗೆ 
೬.೬ ಅಲ್ಲಿಂ ಮೇಲಾದ ಆರ್ಕೈ ದೇವರ ಕಲ್ವೆಸಕ್ಕೆ ನಡೆವುದು ಕಲ್ವಿಸಂ 
ನೇರ್ವ್ವಣಮಾದ ತದನಂತರಂ ದೇವರೆ ಗ್ರಾಸನದಲು ಅಪೂರ್ನ್ವಿಗ 


ನೇರ್ವರಿ 


ವ್ರ್ರಾಹಮ ರು ಸನ್ನಿರ್ವ್ವರ್ಗ್ಗೆ ಸತ್ರಂ ನಡೆವುದು (ಕಇಆ. ೭೯-೧೩-೪೨; 
ಸು, 1088), [ನೇರ] 

ನೇರ್ವರಿ (ಕ್ರಿ). ಒದಗು; ಉಂಟಾಗು ; ಸಂಭವಿಸು: ದ್ರೋಣೈ 
ಕಲವ್ಯರ ಸಮಾಗಮಂ ನೇರ್ನರಿಯದೊಂದಲ್ಲ ಒಂದನಾಯಂ ವೀರ 
ಬಾಲನಿಗೆ ತಟ್ಟಿದಿರದು (ಹೆಬ್ಬೆರ. ೨೨-೧೧೯). [ನೇರ -- ಪರ್ಮಿ] 

ನೇಲ್‌, ನೇಲು, (ಕ್ರಿ). ನೇತು, ನೇಲ್ಲು '(ಭೂತನ್ಯೂ). ೧. 
ಜೋಲು ; ಜೋತಾಡು ; ತೂಗಾಡು : ಮರದಡ್ಡ ಬಿರ್ದ ಕೊಂಬಂ 
ಕಂಡರಸಂ ಸಿಡಿದು ನೇ [ಐಾ970, ನಿ]ಲ್ಲಿರ್ದೇಡಾನೆಯಂುಂ ಪೆಅತೊಂದು 
ದೆಸೆಗೆನೋಯ್ತು (ನಡ್ಮಾರಾ. ೧೧೦-೧೮) ; ಶಿಸುಳದೊಳುಚ್ಚ ಉಿಪ್ಪ ಸೊಸ 
ನೆತ್ತರೆ ಕೆಂದಳಿರಾಗೆ ಕಣ್ಣ ಗುರ್ನಿಸುವಿನಮೊಕ್ಕು ನೇಲ್ವ ಕರುಳೋಳಿಯೆ 
ಬಾಳಮೃಣಾಳಮಾಗೆ (ಸಂಸಭಾ, ೧-೬) ; ನಿನಗೆ ಬಮ್ಮೇತಿಯಾಗೆ ಸಾವೆ 
ನೆಂದು ಅವರ ಕಣಣ್ಛಲ್ಲಿಯೊಂದು ಮರದೊಳ್‌ ಬಳ್ಳಿ ಯಂ ಕಟ್ಟ ಕೊರಲೊಳ್‌ 
ಸುತ್ತಿ ನೇಲ್ದು ಸತ್ತಳ್‌ (ಜೀನಸಂ. ೧೮೦-೧೨) ; ಬಲೈಅಕೆನೊಗದಬಲೆ 
ಯರ್‌". . . ನೇಲ್ವ ಮುಡಿಯನೋವವದೆ ಬಳಿಕಾ ಬಾಗಿಲ್ವಾಡದ ಕಾಪಿ 
ನನರ್‌ ಬಗ್ಗಿಸಿ ನಿಲ್ಲೆನೆ «» ಈಸ್ಷಿಸಿದರ್‌ ನವಮನಸಿಜನಿಭನ (ಜಯಕಾ. 
೧೦-೪೮) ; ಮಾಲೆಗಾರ್ತಿಯರ ಮೋಲೆ $ಗಳೊಳ್‌ ಸಾಲ್ಗೊಂಡು ನೇಲ್ವ 
ಮಾಲೆದೊಡಂಬೆಯಂ ತೂಗಿ . , . ಪಶ್ಚಿನಾನಿಲಂ ಮೈದೋಣಲೊಡಂ 
ಮೊಲ್ಲೆ ಮುಗುಳ್ತುದು (ಉಾನಾಶ್ವ, ೨-೨೪), ೨೨. ತೂಗುವಂತೆ 
ಮಾಡು ; ಜೋಲಿಸು; ಜೋತಾಡಿಸು : '“ನೇಲ್‌-ಆಲಂಬನೇ 
(ತೂಗ ಬಿಡು)? (ಶನುಧಾ) ; ಅದು ಸುರಭೂಜವಲ್ಯವಸನದ್ವಯಮಂತದು. 
ದಂಡಮಲ್ಲಿ ನೇಲಿದುದದು ಜೋಗನಟ್ಟಿಗೆ , . . ಎಂದು ನೋಡಿದನತಿ 
ವಿಸ್ಮಯಂಬೆರಸುತದ್ದು ಹೆಯಂಂ ನೃಪರೂಪಚಂದ್ರವಂ0 (ಕಾದಂಪೂ.೬೯೨). 
ನೇಲು: ೧ ತಲೆಕೆಳಗಾಗಿ ನೇಲುವ  [ನಾರಾಂ. ನೇಲುತ, 
ನಿಲುತ] ಮರಗೊಂಬಿನೊಳ್ಳಲ)ತಪಗೆಯ್ವ ತಾಪಸರ ಒಲಿಸಿ ತಾರೆಂದೊಡೆ 
ತಂದುಕೊಡುವಳಿಗೆ ಬಲುಹೆ ರಾಮನ ತಹುದೆನಗೆ (ಕುರಾಸಾಂ.೨೪-೪೫) ; 
ಜತನದಪ್ಪದೆ ಕೊನೆವಿಡಿದು ನೇಲುವ ಚರ್ಮಯತನವಕ್ಕಿಯ ಕಂಡು 
ನಗುತೆ ವಿಂತಿಯಿಲ್ಲದಲರ್ದೋಟವ. ಸೊಕ್ಕು ಕೊಯ್ದರಇಯತನೇ ತ್ರೆಯರು. 
ಪುಷ್ಪ ಚಯನ (ನೋಹತ, ೨೪-೬೨); ಭೂವಿಂಜಂಗಳ್‌ ಬಾಡಿ ಸೋಲು 
ತಿರ್ದುವು ಲತಾಸ್ತ್ಯೋಮಂಗಳೊಣಗಿ ಮಿಗೆ ನೇಲುತಿರ್ದುವು ಕೂಡೆ ತಾಮ 
ರಸವಾದಿಗಳ್‌ ಕೊರಗುತಿರ್ದುವು ಮಃ ಖಮೆಂತಪ್ಪರಂ ಕೆಡಿಸದೆ (ಚೆಬಪು. 
೩೫-೩೦) ; ಇಂದುಮತಿ ಭೂಪನೊಳೊಮ್ಮೆ ಸುಗೋಷ್ಠಿ ಯಿಂದಿರಲ್‌: 
ನಾರದ ಪೊತ್ತ ವೀಣೆಯೊಳು ನೇಲುವ ಪೂಸರ ಬೀಳಲಾಕ್ಷಣಂ ಶೀರಳೆ 
(ಕಜೆ, ೩೮). “ನೇಜಿ? ಸರಾ. 

ನೇತಾಡು- ತೂಗಾಡು; ಜೋತಾಡು ; ಜೋತುಬೀಳು ; 

ಹರಿಣಾಂಬಕಿ , , . ಪಾತಕರುಗಳ ಕಂಧರ ಚರ್ಮಪಾಶದಿ ನೇತಾಡೆ 
ಮುಂಬಿಗರಲೆದು ಚೇತನಗಿಡಿಸಿ ಕೊಲ್ಲುತೆ ಕೊಂಡುಪೋಸೆನುದೂತರ 
ನೋಡುತೈದಿದಳು (ಮೋಹತ. ೨೯-೧೪); ಸಿಂಹವಿಕ್ರಮನು ಹಡಗಿನಿಂದ 
ಗಿರಿಶಿಖರದ ಮೇಲಕ್ಕೆ ಬರುತ್ತಾನೆ. . . ಒಂದು ಭುರಿಕೆಯು ನಡುವಿನಲ್ಲಿ 
ನೇತಾಡುತ್ತಿದೆ (ಆರ್ಯಕ. ೧); ಬಾಂಬೇ ಸೈಕಲ್‌ ಸ್ಟೋರ್ಸ್‌ ಎಂಬ 
ತೂಗುಹಲಗೆ ಅದರ ಮುಂದೆ ನೇತಾಡುತ್ತಿತ್ತು (ಸಿಸುತ, ೧); ಎರಡು 
ಮಕ್ಕಳ ವಿನಹ ಉಳಿದವೆಲ್ಲ ಒಂದು ಸಣ್ಣ ಬೆತ್ತ ನನ್ನು ಹಿಡಿದುಕೊಂಡು ೧೦ 
ಸೆಕಂಡುಗಳು ಡೊಂಬರನನು ನೇತಾಡುವಂತೆ ನೇತಾಡುತ್ತಿದ್ದುವು 
(ಜೀನಾತ್ಮ, ೧೭೮) ; ನೂಲು ಹಿಡಿದು ಜೋಲುನನನ ಕಾಲುಹಿಡಿದು 
ನೇತಾಡಿದ (ಗಾದ). ನೇತು ಬೀಳು-ನೇತಾಡು: ಕಡಿಮೆ 
ನಯಸ್ಸಿನವು ೧೨ ಮಕ್ಕಳು ಅರ್ಧನಿವಿಂಸ ಮಾತ್ರ ನೇತುಬಿದ್ದಿ ದ್ವವಂತೆ, 
ಮೂರು. ನಾಲ್ಕು, ಮಕ್ಕಳು ೧ ನಿಮಿಷ ನೇತುಬಿದ್ದವು (ಜೀನಾತ್ಮ,೧೭೮) ; 


೪೯೯ 


20 


25 


34 


s 


35 


40 


45 


ನೇಲ 


ನಸಂತ . . . ಏರುಗಚ್ಚೆ ಹಾಕಿ ಒಂದು ಕಿಡಿಕಿಗೆ ಕಾಲಿಕ್ಕಿ ಅದರ 
ಕಂಬಿಗಳ ಮೇಲೆ ಹೆಚ್ಚೆರಳುಗಳಿಂದ ಸರಿಯುತ್ತ ಕಿಡಿಕೆಯ ಕಮಾನಿನ 
ಮಧ್ಯಶಿಲೆಗೆ ನೇತುಬಿದ್ದನು (ಗಂಮಾಯಿ, ೬೯). ನೇತುಹಾಕಿಕೊಳ್ಳು - 
೧, ತೂಗುಹಾಕಿಕೊಳ್ಳು : ಎರೋಪ್ಯನು, ಬೇಟಿಗೆ ಹೋಗಿದ್ದ ವನು 
ಸೊಂಟದಲ್ಲಿ ಕೆಲವು ಉಡುಕೋಳಿಗಳನ್ನು ನೇತುಹಾಕಿಕೊಂಡು , , . 
ಹಿಂತಿರುಗುತ್ತಿ ದನು (ಸುಳೆನಾ. ೬೧). ೨. ನೇಣುಹಾಕಿಕೊಳ್ಳು ಕ 
ಉರುಲು ಹಾಕಿಕೊಳ್ಳು: ಅಪ್ಪ ನೆಟ್ಟ ಆಲದ ನುರಾಂತ ನೇತು ಹಾಕಿ 
ಕೊಂಡಂತೆ (ಗಾದೆ), ೩. ಬಲಾತ್ಕಾರಮಾಡು; ಒತ್ತಾಯಮಾಡು; 
ಪೀಡಿಸು: ಅನನು ಯಾವಾಗಲೂ ದುಡ್ಡಿಗಾಗಿ ಬಂದು ನೇತು ಹಾಕಿ 
ಕೊಳ್ಳುತ್ತಾನೆ (ರೂಢಿ), ನೇತು ಹಾಕು- ನೇತಾಡುವಂತೆ ಮಾಡು; 
ನೇಲಿಸು; ತೂಗುಹಾಕು : ಮೊದಲು ಕಬ್ಬಿಣದ ಪಂಜರದ ಅರ್ಧ 
ಭಾಗನನ್ನು ತಂದು ಹಗ್ಗಗಳಿಂದ ಸೂರಿಗೆ ನೇತುಹಾಕಿದರು (ಶಾಲೆನು, 
೧೨೪) ; ರಂಗಣ್ಣ . . . ಗೋಡೆಗೆ ನೇತು ಹಾಕಿದ್ದ ನಕ್ಷೆಯನ್ನು ನೋಡುತ್ತ 
* ತೀರ್ಮಾನಿಸಿಕೊಂಡನು (ರಂಗಕ. ೨೧). 

[ದೇ.॥ ತಮಿ. ನಾಲ್‌, ಇಳಾಲ ; ಮಲ. ಇಗಾಲು ; ಶುಳು. ನೇಲ್‌, 
ನೇಲು] 

ನೇಲವತ್ತಿ "ನೆಲ್ಲವತ್ತಿ' ನೋ. 

ನೇಲಿಸು (ಕ್ರಿ). ೧. ನೇತುಹಾಕು ; ತೂಗುಹಾಕು : ಆಕೆ ಬರೆದ 
ಪಟಿನುಂ ಕೊಂಡಲ್ಲಿ ಬರೆಯದ ಏಿನ್ನಾಣಂಗಳಂ ಬೆಸಗೊಂಡು ಪೋಗಿ 
ನಗರಮಧ್ಯಸ್ಥಿತ ಮಹಾಪೂತ ಜಿನಾಲಯದ ಪಟ್ಟ ಸಾಲೆಯ' ಮುಂದೆ 
ನೇಲಿಸಿ ಕಾರ್ಯಸಿದ್ಧಿಯಂ ಪಾರುತಿರ್ದಳ್‌ (ಚಾವುಂಪು. ೧೯) ; 
೨. ಸಿಕ್ಕಿಸ್ಕುನಾನು ಟೊಂಕದಲ್ಲಿ ಕೇಲಿಕ್ಸೈ ಗೊಂಚಲನ್ನು ನೇಲಿಸುತ್ತ 

ಇದ್ದ ಬಿದ್ದ ಕೆಲಸ ಮುಗಿಸುತ್ತಿದ್ದೆ (ಸ್ಮೃತಿಚಿ. ೩೩೩). 

೩. ಜೋಡಿಸು, ಕೂಡಿಸು (7): ಪ್ರವಿದಿತ ಸಾಹಸೋರ್ಜಿತ ಮಹಾ 
ಪುರುಷೋದ್ಧತರಾ ರಸಂಗಳಂ ಸವಿಗಿಡೆ ಸೊಪ್ಪು ವಟ್ಟಿ ಬಗೆಯಿಂದಬಕಿ 
ಗನ್ನಡಗಬ್ಬದೊಳ್ತ ಗುಳ್ಳುವ  ಬೆಸನೇಕೆ ಮಟ್ಟ ಮಿರಲಾಗದೆ. ಮತ್ತೆ 
ನಿರರ್ಥಿಯಾದೊಡಂ ತವರದ [ನಂದದಿಂದೊ]ರೆಯೆ ನೇಲಿಸಲುತ್ತಮ ಪದ್ಮ 
ರಾಗದೊಳ್‌ (ಬಂಹರಿ. ೧-೧೨). [ನೇಲ್‌-- -ಇಸ್ಯು] 

ನೇಲ, "ನೇಲ್‌' ನೋ. 

ನೇಲ್ಮು (ನಾ). ತೂಗುಹಾಕಲು ಆಧಾರವಾಗಿರುವ ಸಾಧನ: 
ಬಟ್ಟಿ ಗಳನ್ನು ನೇಲಿನ ಮೇಲೆ ತೂಗುಹಾಕಿದ್ದೇನೆ (ರೂಢಿ). [ನೇಲ್‌] 

ನೇಲುವತ್ತಿ "ನೆಲ್ಲವತ್ತಿ' ನೋ. 

ನೇಲೆ, (ನಾ). ಹಾಲು, ಮೊಸರು ಮುಂತಾದುವನ್ನು ಇಟ್ಟು 
ತೂಗುಹಾಕುವ, ಹಗ್ಗ ದಿಂದ ಮಾಡಿದ ಸಾಧನ; ನೆಲುವು: ಹಣ್ಣು 
ಸೌತೇಕಾಯಿ... . ಮನೆಯ ಕಂಬಕ್ಕೂ ಅದು ತೂಗಿಕೊಂಡಿದೆ, 
ನೊಲೆಗೂ ತೂಗಿದೆ, ಜಂತಿಗೂ ಅದೇ ತೂಗಿ ಸಾಲು ಸಾಲಾಗಿದೆ 
(ಸುರಬು೧೦). "ನೆಲು' ಪರಾ. [-ಇತುಳು. ನೇಲೆ, ನೇಲ] 

ನೇಲೈ (ನಾ). (?) : ನೇಲೆಯಂ [ನಾಂ ಅನುಂ] ಹಿಡಿವ ಕಪ್ಪಡ 
ಮುಡುವ ನಿಂದಿರಲು ಸಾಲದಳನಳಿವ ಬಾಯ್ಕಿಡುವ ಸಂಕಟಿನಿಲ್ಲ FS 
ಮರ್ಮುಸ್ಮಾನಮಂ ನಿಗುಚುವ ಬಾಲೆಯರ ಹಂಗಿಲ್ಲ ಮೇಲೆ ನಾಣ್ಮೆಡುವ 
ನಿಘ್ರಾಲಂಬನಿಲ್ಲ ನುಧ್ಯನುರಾತ್ರಿ ಮೆಯ್ಲೆಗೆದ ಕಾಲ ಶಯನಸ್ಮಳದೊ 
ಕೆಂದಿನಂದದಿ ನಿದ್ರೈೆಗಟಿನಟಿಸುತಿರ್ನಾಗಳು (ಸಿದ್ಧ ರಾ. ೧-೫೫). 

[P ಇದು "ಸೇಲೆ (-ನಸ್ತ್ರ)' ಎಂದಿರಬಹುದೇ?] 
ನೇಲ (ನಾ). ನೇಲುನಿಕೆ; ತೂಗಾಡುವಿಕೆ; ಜೋತಾಡುನಿಕೆ : 
ಅಂಬಿಃ, ಲಂಬನಂ, ಲಂಬನೀಯಂ ಈ ೩ ನೇಲೈ” (ಕಾಶಕೃ. ೧೦೪). 
[ನೇಲ್‌---ಕೆ] 


ನೇಲ್ಲಟ್ಟು 


ನೇಲ್ಲಟ್ಟು (ಕ್ರಿ). ನೇಲುವಂತೆ ಕಟ್ಟು; ತೂಗುಹಾಕು ; ನೇತು 
ಹಾಕು: ತಮ್ಮ ದಿವ್ಕಾಯುಧಂಗಳನೆಲ್ಲಮನಾ ಪುರೋಪನನದ ಪಿತೃ 
ವನದ ಕೆಲದ ಶಖಾವೃಕ್ಷಡ ಮೇಲೆ ಪುರುಷಾಕೃತಿಯಾಗಿ ನೇಲ] 
[ಪಾಠಾಂ. ಲಗ]ಟ್ಟ . . . ಸೊಟಲಂ ಸೊಕ್ಕು (ಹಂಪಭಾ. ೮-೫೨ ನು, 

[ನೇಲ್‌ ಕಟ್ಟು |] 

ನೇಲ್ದು "ನೇಲ್‌' ಪರಾ. 

ನೇನಚ್ಚ (ನಾ). ಉಡುಗೆತೊಡುಗೆ; ವೇಷಭೂಷಣ ; ಅಲಂಕಾರ: 
ಎಲೆ ಅರಸಿ... ನಿನ್ನ ನೇವಚ್ಚದಿಂ ನೀನೆಂದೇ ತಿಳಿದು ಇಂತು ಮೋಸ. 
ವೋಗಿ ಆನಿಲ್ಲಿಗೆ ಬಂದೆಂ (ಮಿತ್ರಗೋ. ೪೯-೧೫). 

[--ಸ್ರಾ. ಣೇವಚ್ಛ ./ಸಂ. ನೇಪಥ್ಯ] 

ನೇನಣ "ನೇವಳ ನೋ. 

ನೇವಣಿ “ನೇವಣೆ' ನೋ. 

ನೇವಣೆ, ನೆವಣಿ, ನೆವಣೆ, ನೇವಣಿ' (ನಾ). ೧. ನೈಪುಣ್ಯ ; 
ಕೌಶಲ; ಚಾತುರ್ಯ ; ಪ್ರಾನೀಣ್ಯ : ಸಣೆಯಷ್ಟ ಮಿಯ ಚಂದ್ರ 
ಗೆಣೆ ಪದಿರ್ನುಡಿಯ ನೇವಣೆ ಮದನನೆಸುಗೆಯುರವಣೆ . . . ಎನಿಪ ಜವ್ವ 
ನದ ಗಣಿಕೆಯರು ಬಂದರು (ಸೌಂದಪು. ೭-೩೮). ೨. ಒಯ್ಯಾರ ; 
ಬೆಡಗು ; ಬಿನ್ನಾಣ : ನೆಳಲ ರೂಪಿನ ನೇವಣೆಯ ಸುರಸ್ತ್ರೀಯರೆಳಲತೆ 
ಯಸುವಡೆದಂತೆ'ನಳನಳಿಸುವ ಮೆಯ್ಯ ಸುರತಾಳಸುತೆಯ ಮುಂದೆಳಸ 
ಬಲ್ಲರೆ ನನಮದನ (ಕುರಾಸಾಂ. 99-೩೩). ೩. [ಸಂಗೀತ] (?) : 
ಭಣಿತೆ ಬೆಡಂಗು ಕಾಕು ಖಚರಂ ಗಮುಕಂ ತಿರುಪಿಂಪು ನುಣ್ಬು ನೇವಣೆ 
«ಗೀತಿ ಜತಿ ಜೋಕೆ ನಯಂ ಬಹುಲಾಯಿ ದೇಸೆ ಪೆಲ್ಲಣಿ ಕಳೆ 
ಯೆಂಬಿವಂ ಮೆಣಕಿದು ಬಾಜಿಸಿದಂ ಮುರವೈರಿ ವಾಸಮಂ (ಜಗವಿ. ೫-೩); 
ತಂತ್ರಿಯಂ ಸುತಂತ್ರಿಯಂ ಮಾಡಿ... ಕರಂಗಳ ' ಬಹುರೇಖಯ 
ಚಾರಣೆಯ ಧಿಕ್ಕವಣೆಯ ನೇವಣೆ ಬೊಲ್ಲವಣೆಯ ಬೆಡಂಗು ಬಿತ್ತರಿಕೆಯಂ 
ಬೀಜಕೆ ಬಾಜಿಸುತ್ತಿರೆಯಂಂ (ಶಾಂತೀಶ್ವೆ. ೭-೯೩ ನ); ತರಂಗಿಸುವ ತಾನ 
ಮಾನಂಗಳ ಸುಗೀತಂಗಳಾ ರಂಗು ನೇವಣೆ ಬಜಾವಣೆ ಭಣಿತೆ ಬೆಡಗು 
ಗಮಕಂಗಳಿಂದಶ್ವತರ ಕಂಬಳರು ಪಾಡುತಿರೆ ಭೃಂಗಿ ನಾಟ್ಯನನಾಣೆ ರಂಜಿ 
ಸಿತು ತೂರ್ಯೆತ್ರಯಂಂಗಳಿಂ ಶಿನನೋಲಗ (ಸಾಂದಪು, ೧-೪೦); ತುಂಬು 
ರಾದಿಗಳ ಬೆಡಗು ನೇವಣೆ- ಬಜಾವಣೆಯ ವೀಣಾಧ ಆನಿಯಿನುಡುಗದಾ 
ಕರ್ಣಿಸುತೆ ನಿರುಪಮಸುಖಾರ್ಣವದೊಳೊಬ್ಬ ದನಪರ್ಣೇಶನು (ಕೊಟ್ಟೂ ಬ. 
೧-೬೩); ಲಳಿತೆ ಧನ್ಯಾಸಿಗಳಿಂದಾ ನಲಿದು ನೇವಣೆಯಿಂಪು ಕಾರಾಳಿ 
ಯಿಂದನೆ ಇಳಿಗೀಸನ ಪಾಡಿದರು (ತರ್ಕಕೌ. ೪-೭೬), ೪. [ನಾಟ್ಯ] 
ಸೃತ್ಯದ ಒಂದು ಭಂಗಿ (?) : ಮುರುಸು ತಿರುಹು ಚಾರಿ ಕೈಲಾಗು 
ನೇವಣೆ [ನಾಂಂ., ಣಿ] ಕರಣ ಭ್ರಮರಿಗಳನಅಾದು ತರುಣಿ ರಂಗಸ್ಕೃಲದಿ 
ನರ್ತಿಸಿದಳು ಧರಣೀಶರು ಮೆಚ್ಚು ನಂತೆ (ಜೀನಂಸಾಂ, ೯-೯೪); ಕರಣೆ 
ನೇವಣೆ ಭ್ರಮರಿ ನೆಲೆ ಸಲೆ ತಿರುಪು ಚಿತ್ರದ ಲಾಗು ಲಳಿ ವಿಂಗೆ ಮುರಜ 
ಗಟ್ಟಿಳೆ ತಾಳ ಸಂಗೀತಗಳ ಪನಣಿನಲಿ ಭರತಶಾಸ್ತ್ರಕ್ರ ಮವ ತಿಳಿಪುವ ಪರಿ 
ಯೊಲಾ ಸತಿ ರಂಭೆಯೂರ್ನಶಿಯರಿಗೆ ಮಿಗಿಲೆಂದೆನಿಪ ರಚನೆಯ ತೋಟಿ 
ನಟಿಸಿದಳು (ಸಕತ್ಯು. ೪-೨೦). ನೆವಣಿ : ೩. ವಿಶ್ಪನ್ನಗಾನರುಕಿರಂಗು 
ನೆನಣಿ ಭಜಾವಣೆಗಳಿಂ ಪಾಡಿ ಮುದದೆ (ಏಕೋಪು. ೧-೨೯) ; ಮುಖ್ಯ 
ಸುರರುಪಜೀನಿಯರು ರಂಗು ನೆನಣಿ ಭಜಾವಣಿಯಿ ಗೀತಂ ವಾದ್ಯದ 
(ನಿಕೋಪು.-೨-೫೬), ನೆವಣೆ : ೧. ನುಡಿವ ಚದುರು ನೆಲೆಗೊಳಿಸುವ 
ಬಗೆ ನೆನನಿಡುವ ನೆವಣೆ ಕಣ್ಬನಿಯ ಬಿಡುವ ಬೆಡಗು ಬಯಲಕ್ಕೆ ಮೆಜಕಿ 
ಯಲಾ ಮಡದಿ ನುಡಿದಳು ಪುಸಿಗಳ (ಕು೨೨ಸ90. ೩೪-೧೧೦). ನೇವಣಿ : 
೩. ಗತಿ ಗಹಗಹಿಸಲ್‌ ಕಳಸೋನ್ನ್ನತಿ ಗಮಕಂ ವಹಣಿ ಕೊಂಕುಬಾರ್ಯ 
ನುಣ್ಬ ನುಜಾಯ್‌ ಜತಿ ನೇವಣಿ ಮಿಗೆ ಸೊಂಸಾಹತ ಕಂಪಿತಮಂಣ್ಮೆ 


೪೯೮೦ 


20 


25 


30 


35 


40 


45 


ನೇವರಿಸು 


ಪಾಡಿದಂ ಮಂನಿಯಷಭಂ (ವೀರವಿ.೬-೯೦); ರಂಗು ನೇನಣಿ ಭಜಾವಣೆ 
ಸಂಗೀತದಿಂಗಿತನನಜಿ೨ದು ಪಾಡುವ ರಸಿಕಗಣನರಿಂ (ನಿಕೋಪು. ೫-/ 
“ಮದ್ದಳೆ ಬಾರಿಸುವ ಕೌಶಲ” (ಪ್ರಳಣ್ಣ). 
[<ಪ್ರಾ. ಣೇಉಣ್ಣ./ಸಂ. ನೈಪುಣ್ಯ] 

ನೇವಣೆದೋಣು (ಕ್ರಿ). ಕೌಶಲವನ್ನು ತೋರು; ಜಾತುಂ 
ನನ್ನು ಪ್ರದರ್ಶಿಸು: ನಗೆಡೋಲ ಬಗೆಡೋಲು ನಟಣೆ ನೇಃ 
ದೋ ಹೊಗರು ಬಜಾವಣೆಡೋಟಿ ಒಗೆದುಂಚದಿಂದಿಸ್ಟು ಸ್ವಗಃ 
ದಿಂದಿಂದ್ರನ ತೆಗೆವಂತೆ ಸೊಗಸಿ ಹಾಡಿದರು (ಭರತ. ೧೩-೩೩). 

[ನೇವಣೆ- ತೋಟ] 

ನೇವರಿಕೆ (ನಾ). ನೇವರಿಸುವಿಕೆ; ಮೃದು ವಾಗಿ ಕೈಯಿಂದ ಸವರ 
ವಿಕೆ: ನೇನರಿಕೆಯ ಬಯಸುತ್ತಿರುನಂತಿಹುದೀ ಹರಿಣ ಅಗೊ ನೋಡ 
ಎಂಥ ಹರಿಣ (ಹಂಸದ. ೭೨-೨೨) ; ನಿಸ್ತ ಬೃ ನೆನ್ನೆ ಡೆಗೆ ಬಹ ಭೀರುಭಾ 
ಗಳ ಕೆಳೆಯ ನೋನೋಡೆಂದು ಸರಸ ಕ`ತುಕದಿ ನುಡಿಬೆರಳ ನೇವರಿಕೆಗ 
ವಡುವ ಹಲಕೆಲವನಾದರಿಸಿ ತೋರುತಿಹೆ ವೃತ್ತನೃತ್ತ ದೊಳು 
೪೫-೫). [ಆನೇನರಿಸು 4--ಇಕೆ] 

ನೇವರಿಸು, ನ್ಯಾವರಿಸು (ಕ್ರಿ). ೧. (ಪ್ರೀತಿ, ಕರುಣೆಗಳನ್ನು 
ಸೂಚಿಸುವಾಗ ಕೈಯಿಂದ) ಮೃದುವಾಗಿ ಸವರು, --ನೀವು : 
ವಕ್ಷೋಜಮಂ ಸಿಬಿ ಸೇ ವರಿಸುತ್ತುಂ ನೆಲೆವೆರ್ಚಿ ಕಾಮುಕನವೊರ್ಲ ನೀರೇ 
ಅುತಿರ್ದತ್ತು ತತ್ತ ರುಣೀಸಂಕುಳಮೆಲ್ಲವಿಸಾಗಳೊಳಗಾಯ್ತೆ ಬಂತೆ ಪದ್ಮಾ 
ಕರಂ (ಚಂದ್ರಪು.೭-೧೨೬) ; ಪರಸಿ ಕುಮಾರನಂ ಪರಮ ಹರ್ಷದೊಳಾಗಳೆ 
ಕೌಶಿಕವ್ರ ತೀಶ್ವರಂ ಆ ಕರಾಗ್ರದಿಂ ಕದಪನೊಯ್ಯೂನೆ ನೇವರಿಸುತ್ತು 
ಪಿಂರ್ದಂ (ಕುಸುಮಾ. ೭-೯೨); ನಿಟಿಲನುಂ ನೇವರಿಸುತಂಗುಲಿಯ ತುದಿ 
ಯಿಂಜಿನೋಡುತ್ತೆ: ತುಟನಿಡಿದು ನೋಡುತ್ತೆ , .. ಕುಟಿಲಕುಂತಳದ ಜಾರೆ 
ಯಕೈದಿ ಬರುತಿರ್ದರಲ್ಲಲ್ಲಿ ಕತ್ತ ಲೆಯೊಳು. (ಜೈಮಿಭಾ. ೨೬-೧೨); ಆ ಗಜವು 
ಹೆಣ್ಣಾ ನೆಗಳಂ ಸೊಂಡಿಲಿನಿಂದ ನೇವರಿಸುತ್ತಿರಲು (ಸೌಗಂಛ. ೨೪೫-೨೧) ; 
ತಂಗಿಯ ತಲೆ ನೇವರಿಸಿ ಮೇಲೆ ನಡೆದ ರಾಜಣ್ಣ (ಸುರಳಿ. ೧೦೨). 
೨. (ನಯವಾಗಿ) ತಿದ್ದು; ತೀಡು; ಸರಿಪಡಿಸು : ಕುರುಳ ನೇವರಿ 
ಸಿದನು ಗಲ್ಲವನೊರಸಿ ಮುಂಡಾಡಿದನು (ಕುವ್ಯಾವಿ. ೩-೬೭); ಕೋಕ 
ನೆಯನಂಗೆಜಿಗಿ ನೊಸಲಲಿ ಕೋಕನದ ಕರ್ಣಿಕೆಯನಟ್ಟು ನಿರಾಕುಳದಿ 
ನೋಡಿದಳು ನೆಳಲನು ನೇವರಿಸಿ ನನಿರ (ತೊರಂಾ, ೩-೮-೨೩); ಅಳಕಮಂ. 
ನೇವರಿಸಿ ಮೆಯ್ಯ ರಜಮಂ ತೊಡೆದು . . . ಬರುತಿರ್ದರಾತ್ಮನುಂದೀ 
ಕಂದು ಬಂಧಕಿಯರು (ಚೆಬಪು. ೯-೧೬) ; ನಿಟಲತಟಿದೊಳುಯ್ಯಲಾಡುನ 
ಮುಂಗುರುಳನುಗುರ್ಗೊನೆಯಿಂ ತಿರ್ದಿಯುಂ, ಕೆಲಕ್ಕೊಂದಿದೆಕ್ಕಸರನುಂ 
ಸೈತು ನೇನರಿಸಿಯಂಂ. (ರಾನಾಶ್ವ. ೨೦-೧೭) ; ರಾಣಿ ನುಗಳನ್ನು ಹಿಡಿದೆತ್ತಿ 
ದಳು; ಕೂದಲನ್ನು ನೇನರಿಸಿದಳು (ಹಾಹುತ್ತ. ೧೧೦). ೩. ತಗುಲಿಸು ; 
ಸೇರಿಸು; ಅಂಟಿಸು; ಸಂಪರ್ಕವನ್ನುಂಟುಮಾಡು : ತಾನೇ 
ಕರ್ಮಕರ್ತನು ಭೋಗಿ: ತಾನೇ ದುಃಖಿ ಸುಖಿಯೆಂದು ನಿರ್ಮ 
ಳಾತ್ಮನೊಳೀಯ ಹಂಕೃ ತಿಧರ್ಮವನೆ ನೇವರಿಸಿ ಮಗುವ ದುರ್ಮತಿ 
ಗಳನು ಪಶುಗಳೆಂದರೆ ಖೇದವೇಕೆಂದ (ಕುನ್ಯಾಕ, ೬-೨೬). ೪, ತೊಡೆ; 
ಲೇಪಿಸು; ಬಳಿ: ಕೋನಣನುಂಂ ಗುಂಡಿಗೆಯಂಂ ನೇವರಿಸಿದ 
ಬೂದಿಯುಂ ಜಲಕ್ಕನೆ ಚೆಲ್ವಿಂ ತೀವಿರೆ ಬಿಸುಗಣ್ಲೊ ರನಂ ಕಾನನ ತೋಳ್ವ 
ಲಮನಜಂನೆನೆಂದೇಟ್ತಿ ದಂ (ಕಬ್ಬಿಕ?. ೨೯೦) ; ಕಮಲಾಕ್ಷಿಯರು ಪೂರಿತ 
ಪರಿಮಳದ ತೈಲನನು ನೊಗದು ಮನೋಭನನಂ ಪಿತನ ಆರಸಿಯಾಗೆಂದೊ 
ಸಗೆವಟಕಿಗಳಸರಭಸದ ಸೌರಂಭದಲಿ ನೇನರಿಸಿದರು ಸೆಳ್ಳು ಗುರ್ಗಳಲಿ ಶಶಿ 
ಮುಖಿಯ ಸಿರಿನುಡಿಯ (ತೊರ. ೧-೧೪-೧೩); ಡಾಕ್ಟರರೂ , , . 
ಕಾಫಿಯ ರುಚಿಯ ಸಿಹಿಲೇಪನನನ್ನು ನಾಲಿಗೆಗೆ ನೇವರಿಸುತ್ತ ಕಾಫಿ 


(ಮಲೆದೇ 


ನೇವಲಿ 


ಕುಡಿದರು (ಬಾಬಲ, ೭೬). ೫. (ಬಿಲ್ಲಿನ ಹೆಜಿಯನ್ನು) ಏರಿಸು, 
ಅಣಿಗೊಳಿಸು : ಮತ್ತೆ ಧರ್ಮಜ ಬಿಲುದಿರುವ ನೇವರಿಸಿ ನಿಂದನು ಸಮರ 
ಕನುವಾಗಿ (ಕುನ್ಯಾಕ, ೪-೩೮) ; ಧನುನ ನೇವರಿಸಿದನು ಕೊಪ್ಪಿ ನ ಕೊನೆಯ 
ನಾಕೈದು ಭಯದಲಿ ಸಿಂಜಿನಿಯ ದನಿದೋಜಕಿಸಿದನು . , . ರಘುಜ 
(ತೊರಂ೨, ೩-೬-೭); ಕಂಡ ಮಾತ್ರದಿ ಖಳರಾಯ ನೇವರಿಸಿ ಕೋದಂಡನ 
ತೀನಿ ಜೇವೊಡೆಯೆ ಸೊಂಡಿಲ ನೆಗಹಿ ಭೂವಿಂಯ ಹೊತ್ತ ಸತ್ವನೇತಂಡಗ 
ಳೊಜಿಲಿದಂತಾಯ್ತು  (ನೋಹತ. ೧೨-೫೨). ಹ. ಸಮಾಧಾನ 
ಗೊಳಿಸು; ಸಾಂತ್ವನಗೊಳಿಸು : ಕಣ್ಣಿ ನಲಿ ಒಸರಿ ನೀರು ಹೊರಗೆ 
ಕಾಣದಂತೆ ತಡೆದು, ಮೃ ದುವಾಧ ನೇವರಿಸುವ ಧ್ವನಿಯಲ್ಲಿ ಹೇಳಿದರು 
(ಹಂಗೀತೆ. ೧೯). ೩. ಬೆರಸು; ಕೂಡಿಸು; ಸೇರಿಸು: 
ಭರವಸದ ಸುತನಿಂಗೆಂದನಾ ಮಂನಿ ನಸುನಗೆಯ ನೇವರಿಸಿ ನುಡಿದನು 
ದೈವಗತಿಯಿಂಂದ (ಕೃಷ್ಣಾಕಾ. ೯-೪೬); ಸೆಳೆದು ಬಿಗಿಯಪ್ಪು ತ್ರ ಪೇಳಿದನಿಳೆ 
ಗಧಿಕ ಕೌತುಕವ ಕೇಳೆಂದಳೆನಗೆಯ ನೇವರಿಸಿ ನುಡಿದನು ಪೂರ್ವಪದ್ಧ ತಿಯ 
(ಕೃಷ್ಣಾ ನ್ಯಾವರಿಸು : ೧. ಎಜಿಯ ನ್ಯಾನರಿಸುತ್ತ 
ಪುರಹರ ಕದಲಿದಂ ಹಿನ್ನೆಲೆಗೆ ಹರಿಯನು ಬೆದಕಿದಂ (ಅಂಬಿಕಾ, ೩೮-೪೧) 
೫. ಸ್ಮರನ ಕರದಿಂದ ನ್ಯಾವರಿಸಿದ ಚಾಪಮೆನೆ ಎರಡು ಸೆರ್ಬುಬ್ಬುಗಳು. 
ತಿರುಹುತಿಪ್ಪು ದ ಕಂಡೆ (ತೀರ್ಥನು. ೧೧೭). [ನೇವರಣೈ -- -ಇಸ್ಕು] 
ನೇವಲೆ (ನಾ). (?) : ಕಡಿತಲೆ ಕೆಯ್ಯ ನೇನಲೆಗೆ ಸೆಕ್ಕಿದ ಚಿಕ್ಕಸಿಧೇನು 
೬.೬೬ ನಸುಗೆಂಪಡರ್ದರ್ನಿಪ ಬಿಟ್ಟ ದಿಟ್ಟಿ ನೂರ್ಮಡಿಸೆ ಪೊಡರ್ಪನಿಂತು 
ನಡೆದರ್ನಲವಿಂ ಪತಿಗಂಗರೆಕ್ಷಕರ್‌ (ಶಾಂತೀಶ್ವ. ೧೫-೪೮). [?] 
ನೇವಸ (ನಾ). (ಕರಾ) ದಮ್ಮ; ಉಬ್ಬಸ: ಮೊದಲೇ ನೇವಸದ 
ಆಳು. ಬಂಗಲೆಯಲ್ಲಿ ಕುಳಿತು, ಗುಡುಗುಡಿ ಸೇದುವಾಗಲೆಲ್ಲ EN ನಡುಗು 
ತ್ತದೆ, ಕೆಮ್ಮು ಬರುತ್ತದೆ (ಜಾರುದಾ. ೨೦೪). [4-ತುಳು. ನೇವಸೊ] 
ನೇವಳ, ನೇವಣ, ನೇವಳೆ, ನೇವಾಳ, ನೇವುಳು, ನ್ಯಾನಣ, 
ನ್ಯಾವಳ, ನ್ಯಾವಳಿ, ಲೇನಣ, ಲೇವಳ (ನಾ). ೧. ಚಿನ್ನ 
ಅಥವಾ ಬೆಳ್ಳಿಯ ಹಾರ,ಸರ : “ನೇ[ನಾಂಂ.ಲೇ]ನಳಂ ಪದಕ 
ಸರಪಳಿ ಪಟ್ಟ ಕಾದಿಗಳ್‌ ಗ್ರ ೈನೇಯಂನುಕ್ಕು? (ಮಂಗಂಾ, ೧೮೦-೨೫) ; 
ಹುತ್ತದಲ್ಲಿ ಕೈಯ್ಯ ನಿಕ್ಕಿ ಸರ್ಪನ ತೆಗೆವಾಗ ಸರ್ಪನ ಒಪ್ಪ ತಪ್ಪಿ ಮತ್ತೆ 
ವಸ್ತು ವಿನ ನೇನಳ ಆಭರಣವಾಹಲ್ಲಿ ಅದಾರ ದೃಷ್ಟ (ನೋಳಿಮಾ. ೫೮-೨೪೨); 
ತೋಳ ಬಂದಿಯ ಬಾಲಿಕೆ ಹುಲಿಯುಗುರ ಸುಲಲಿತೆ ನೇವಳದ ನಾಯಿಕೆ 
ಪುಣ್ಯಾಕಾರೆಯಂಮೆನಿಸಿ ಮನಂಗೊಳಿಸುತ್ತಿದ್ದಳು 
(ಉದ್ಭ ಟಿ, ೫-೫೩); ಕಾನನನು ಕೊಲಬಗೆಯೆ ನೇವಳ ಹಾನಿನಂದದಿ ಹರಿ 
ವುದು (ಳೌ. ೩೬-೬೦); ಬೆಳ್ಳಿಯ ಅಥವಾ ಚಿನ್ನದ ಸರಿಗೆಗಳನ್ನು 
ನೆಯ್ದ ಮಾಡಿರುವ ದಪ್ಪದ ದಾರವೇ ನೇವಳ (ಸಂಕೋಧ. ೧೭೯). 
೨. ನಡುಪಟ್ಟಿ; ಕಟಿಸೂತ್ರ; ಉಡೆನೂಲು: ಎರಡು ಬೆಟ್ಟಿ ನ ಮುಟ್ಟ, 
ಕಾಮನ ಬಿಲ್ಲು ಶೇಖರಿಸಿ ಮೂಡಿದುದೊಯೆಂ ಬಂತೆ ಬೆರಕೆನರಲ ಹೊನ್ನ 
ನೇವಳ ಹೊಳೆದುದಾ ತರುಣಿಯ ಕಟತಟಾಗ್ರ ಡೊಳು (ಭರಚ, ೪೦-೫೮) ; 
ನೇವಳದೊಳ್‌ ನೇಲ್ವ ಪೊಂಗಿಜಂಗಂಟಿ ಉಲಿಯದಂಕೊರ್ಳೆಯ್ಳೊಳ್‌ 
ಪಿಡಿದು .. . ಬಂದ ನಂದನಧು ಕಂದಲೊಡೆದುದಂ ಕಂಡು (ಚಿಕನಂ. 
೬೬-೧೬) ; ಅಕ್ಕಿ ಸಣ್ಣರಳಿಗೆ ಮುತ್ತು ಸಣಕೊರಳಿಗೆ ನೇವಳ ಸಣ್ಣ 
: ೧೦೮). ೩. (ಚಿನ್ನದ ಅಥವಾ ಬೆಳ್ಳಿ ಯ)ಉಡಿ 
ದಾರ : ರುಳ್ಮಾಂಗದಂ ಬಾಸಿಗಮಂ ತೋಳ ಬಂದಿಯಂ ಕೊರಲ ಪದ 
ಗಮಂ ನೇನಳಮುಮನೆತ್ತಿಟ್ಟು . . . ಕೆಳದಿಯರೊಡಗೂಡಿ ನೀರೊ 
ಳಾಟಂಬೊಕ್ಕಂ (ರಾಮಾಶ್ವ. ೧೨೩-೨೧); ಒಂದು ಚಿನ್ನದ ನೇವಳ ಉಡಿ 
ದಾರದಂತೆ, ಸುತ್ತಿದ್ದ ಪಂಚೆಯ ಮೇಲೆ . . . ಹೊಳೆಯುತ್ತಿತ್ತು 
ನೇವಣ: ೧. ವಾರಮುಂ 


. ೧೨-೮). 


೬ ಪೆಣ್ಗಳ 


(ಮಲೆನು, ೧೩೭), ಉಲಚೆಲ್ಲಿಯುಂ 


೪೯೮೧ 


20 


30 


35 


40 


45 


ನೇವುರ 


ನೇನಣಮುಂ ಲೀಲೆವಡೆಯೆ , , . ಮಂಕುಂದಂ ನಗಯಜ್ಞೋಪಯೋಗ್ಯ 
ದ್ರವ್ಯಂಗಳಂ ತಂದು ಮಂದೆ ನಿಂದಿರ್ದ್‌ ನಂದಗೋಸಪುರೋಗಮರನನು 
ರಾಗದಿಂ ನೋಡಿ (ಜಗವಿ. ೪-೮೦ 5) ; ತೋಳಬಂದಿಯ ಬಾಲಕಿಗೆ ಪುಲಿ 
ಯುಗುರ ಸುಲಲಿತೆಗೆ ನೇವಣ[ಪಾಂಾ.ಳ]ದ ನಾಯಕಿಗೆ... ರುದ್ಧಾಣಿಗೆ 
ರಕ್ಷಣಾರ್ಥಂ ತಂಡೆ ನಿಯಾಮಿಸಿ ಕೊಟ್ಟಿ. . , ಸೋಡಶಸಹಸ್ರ ವಿಳಾಸಿಸಿ 
ಯರ್ವೆರಸು. ನಜೆತಂದು (ಗಿರಿಕ, ೩-೯೧ ನು; ನೇವುರದ ನುಣ್ಣನಿಯ 
ಕಾಂಚಿಯ `ಕೇವಣದ ಕಿಂಕಿಣಿಯ ರಭಸದ ನೇನಣಗಳುಲುಹುಗಳ. , , 
ಡೊಳ್ಳಾ ಸಕಾತಿಯರಾ ನಿಬುಧಪತಿಯೋಲಗವ ಹೊಕ್ಕರು ನವಾಯಿಯಲಿ 
(ಕನ್ಯಾ. ೬-೯೦), ನೇವಳೆ; ೩. ಅಜ್ಜ ನ... ಸೊಂಟಿದ ನೇನಳೆ ಮತ್ತು 
ಕವಿಯೆ ಒಂಓಗಳೆಲ್ಲಾ ಅಡನಿಗೆ ಹೋಗಿದ್ದವು (ನಾಟಕ.9). ನೇವಾಳ : 
೧. ನೇ[ಪಾಂ90, ಲೇ]ವಾಳಮೆಂದು ಕೆಲಬರ್‌ ಪಾವಂ ಸಿಡಿವಂತೆ ಜೀನ 
ನೀನಲ್ಲದರಂ ದೇವರಿನರೆಂದು ನಿಡಿದಿನ್ಸೇನಿಧಿನಟ್ಟ ಸರೋ ಮೋಹಮೂರ್ಲ್ಛೆ 
ಯಿನರುಹಾ (ಸಂರಾಮಾ, ೭-೪೧) ; ಅಭೀಳಕಾಳೋರಗನಂ ನೇವಾಳ 
ನೆಂಡೆತ್ತುನ (ಚಂದ್ರನೂ, ೬) ; ಮೇಲೆ ಬಿಟ್ಟ ಸಾವುಂ ನೇವಾಳನಾಗೆ 
(ಕಬ್ಬಿ ಕಾ. ೧೪೫). ೨. ಭೂರಮೆಯ ನೇವಾಳಮೆಂಬಿನಂ ಪೊನಲ್ಹರಿನ 
ಪಯೋಪ್ನಿ ನದಿಯ ಕೂಲಡೊಳ್‌ (ಉಮಾಶ್ಚ. ೬೪-೧), ೩. ನೇವಾಳ 
ಕೊಟ್ಟಿದ್ದು ಸುಶೀಲಿಳಿಗಲ್ಲವಲ್ಲ (ಆಬೋಲೀ, ೬೯). ನೇವುಳು : 
೧. ಉರಗ ನೇವುಳಾಯಿತೆನಲು ಉರಗ ನೇವುಳಾಯಿತೆಂಬೆ ಗರಳ ಮಧುರ 
ಪಪ್ಪು ದೆನಲು. ಅಪ್ಪು ದೆಂಜೆನು ನ್ಯಾನಣ: 
೩. ರಾಜಿಸುವ ಚಿನ್ನದೀ ನ್ಯಾನಣವ ನೋಡು ಕಾಂತೆ (ಅರ್ಚಾವಿ.೨೪-೨೨). 
ನ್ಯಾನಳ : ೧. ತುಲಸೀದಾಮಾಹಾರ ಸರಿಗೆ ನ್ಯಾನಳ ವನಮಾಲೆ 
ವೈಜಯಂತಿ . . . ಧರಿಸಿದವನ ಕಂಡೆ (ತಿ(ರ್ಥನು. ೨೨೧). ನ್ಯಾವಳಿ 
೧. ಥಳಥಳಿಸುವ ಕೊರಳೊಳು ತ್ರಿವಳಿ ನ್ಯಾವಳಿ ತಾಯಿತು (ವಿದಾಕೃ 
೭೧-೨). ಲೇನಣ : ೧. ಮುತ್ತಿ ನಸಮಹಾರಾನಳಿಯನುಜ್ವಲಿಪ 
ಲೇನಣಮನುಸುರಲೇಂ ನಕ್ಷತ್ರ ಮಾಲೆಯಂಂ ಕಂಠಾಭರಣಮನಳವಡಲಮರ್ಚಿ 
(ಸದ್ಮರಾ, ೩-೪೬) ; ಹಾನಿನುದಯಾಸ್ತ ವಾ ಲೇವಣಕ್ಕಿಲ್ಲವಾ ಲೇವಣ 
ದೊಳಾದ ತೆಅಿನಂತೆ ಲೋಕಂ ಚಿದಾನಲಂಬನದೊಳಿಹುದೈಸೆ (ಅನುಸಾ. 
೧-೬-೫); ಹುತ್ತಡೊಳಗಣ ಹಾವ ಚಿಕ್ಕಸಂಗೈಯ್ಯ ಕೆಗೆವುತ್ತೀಯೆ 
ಲೇವಣನ ಮಾಡಿ ಸೇವೆಯನೆಸಗೆ ಮತ್ತೆ ನೃಪ ಕರೆಸಿ ಕೇಳಲ್ಕದೇ ಹಾವಾಗಿ 
ಹೊಡೆಯೆ ಬಸನಗೆ ಸನಿಂಸಿದಂ (ವೀತೈಫು. ೪-೪-೧೯). ಲೇವಳೆ : 
೧. ಹಾವೆಂದಛೀಯದೆ ಲೇವಳವೆಂದಜಕಿಯದೆ ಕ್ಷಣ ನಾಗಭೂಷಣೆಯಾದ 
ಳವ್ವೈ(ಸರ್ನನ. ೬೮-೩೬೬); ಅಂಗನಾಮಣಿಗಂಗನೆಯರು ಸುರಂಗ ಮೌಕ್ತಿಕ 
ಹಾರ ಮಣಿಪದಕಂಗಳಂ ಲೇ[ನಾಂಂ.ನೇ]ನಳವನನುಸಂಧಿಸಿದರನುವಾಗಿ 
(ಬಸಪು, ೫-೩೭) ; ಬಸವನಂ ಕರೆಸಿ ತಾ ಪದಕಮಂ ತೋಟಲಮೆನೆ ವಿಷದ 
ಕಾಳೋರಗಂ ಮುದ್ರೆಯಿಂ ಪೊಲನುಡಲು ವಸುಧೇಶ ಬೆದಟಕ ಮತ್ತದುವೆ 
ಲೇವಳ[ಪಾಂಂ. ನೇವಣ]ವಾಗೆ ಬೆಜಿಗಾದನಾ ಬಿಜ್ಜಳ (ಲತಿಚಂ.೩೨-೮೩). 
[ಜೇ.॥ ತುಳು. ನೇವಳ, ನೇವಳೊ, ನೆನಲ ; ತೆಲು. ನೇವಳ, ಸೇನಡ] 

ನೇವಳಿ "ನೇವಳ' ನೋ. 

ನೇನಾಳ "ನೇವಳ' ನೋ. 

ನೇವುರ (ನಾ). ಕಾಲಂದುಗೆ; ಕಾಲುಕಡಗ ನೂಪುರ: “ಕಟ 
ಲೆಂದುಂ ನೇವುರಮೆಂದು ೦ ನೂಪುರಂ” (ಕರಸೂ, ೬೩-೪೧೩) ; ಅರಸಂಚೆ 
ಗಳೊಡನರೆ ನೇವುರದಿಂಚರಕೊಲ್ಲು ಪೋಗಲಾಂ ಕಿಅಸದೆಡೆಯಂ ಸರಸಿಗೆ 
ಮಿಸಾಯಲೈಂದೈತರುತಿರ್ದಂ ಮುಂದೆ ಮುನಿಕುಮಾರಕನೊರ್ವಂ 
(ಕಾದಂಪೂ. ೭೨೫) ; ನೇವುರದ ಕನ್ನ ವುರಡೆಕ್ಕ್ಯಾನಳಿಯ ೬ ೬ ೬ ಘನಸ್ತನೆ 
ಯರ್‌ ಭಾವಜಗಜಘಟಿಯನಳಿಸಿ ಕಣ್ಣೊಳಿಸಿರ್ದರ್‌ (ಪಾರ್ಶ್ವ ಪು.೧೨-೧೦) ; 
ಕನ್ನೆಯ ಚರಣದ ಸೊಬಗಿಂತೆನ್ನರ ಮಕುಟಕ್ಕೆ ಸಾರ್ವುದೆಂದುಲಿವಂತ 


(ಸುಸಾರ. ೧೯-೨). 


ನೇವುವುಗಟ್ಟು 


ತ್ಯುನ್ನ ತಪದದೊಳ್‌' ಮೆಜಕಿಗುಂ ರನ್ನದ ನೇವುರದ ದನಿ ಸರೋಜಾನನೆಯಾ 
(ದಶಕು.೬-೫೬); ಭೂರಿ ಭೇರೀವಾದ್ಯರನ ಕೈನಾರಿಗಳ ಕಳಕಳದೊಳಡಗಿತು 
ನಾರಿಯರ ನೇವುರದ ಮೊಳಗಿನೊಳದ್ದುದಾ ರಭಸ (ಕುನ 
[<ಪ್ರಾ. ಣೇಉರ./ಸಂ. ನೂಪುರ] 
ನೇವುವುಗಟ್ಟು (ಕ್ರಿ). ಗರ್ಭಿಣಿಸ್ಟ್ರೀಗೆ ಸೀಮಂತಕರ್ಮವನ್ನು 
ಮಾಡು ಗಃ ಉರಗ ಕಸಾಂತ್ಯನಲ್ಲನೆಡೆಯೊಳ್‌ ನೆಜಿ ಕೂಡೆ. ಳೆ 
ಗ್ರಹಂಗಳ್‌ . . . ಚಂದ್ರನೊಳ್ಳ ನಾಲ್ಲಿರೆ ಶುಭವಾಸರಂ' ನೆಗಟಕಿ ನೇವುವು 
] (ಚಡ ಉಟ್ಟ ಗೆಗೆಟ್ಟು, ನೇಉಉಗಟ್ಟು ]ಪುದೆಂಟುತಿಂಗಳೊಳ್‌ 
(ಲೋಕೋಸ. ೨-೨೫). [-ಆನೇವುವುಗೆ -| ಕಟ್ಟು 1 
ನೇವುವುಗೆ (ನಾ). ಗರ್ಭಿಣಿಸ್ತ್ರೀಗೆ ಮಾಡುವ ಸೀಮಂತಕರ್ಮ(1): 
ಸೀಮಂತಕರ್ಮಂ ಮಾಡುವಡೆ «೬ ೬ ಆ ಕರ್ಮಮಂ ಮಾಡುವ 
ಲಗ್ನಕ್ಕೆ ಚಂದ್ರನುದಯನತಾಗಲ್‌' ಲೇಸ ಬಯಸುವನಂ ಎಂಟನೆಯ 
ತಿಂಗಳಲ್ಲಿ ನೇವುವುಗೆಯಂ ಮಾಡುವುದು [ಏಾಊಂ. ತಿಂಗಳಿಗೆ ಗರ್ಭವಾ 
ದೊಡೆ, ತಿಂಗಳಿಗೆ ಉಟಿಗೆಯ ಕಟ್ಟು] (ಲೋಕೋಸ. ೨-೨೫ ಟೀಕೆ). 
"ನೇವುವುಗಟ್ಟು' ಪರಾ. [?] 
ನೇವುಳು "ನೇವಳ' ನೋ. 
ನೇನೇದ್ಯ (ನಾ). ನೈನೇದ್ಯ ೨ : ಮೋದಕನೇವೇದೃನನಣಿಗೈಯೆ 
ನೆಪನೇನಂ ಪೇಳಲಿ ನಾನರಿಯೆ (ಗಣೀಶ. ೩-೫೫). 
[<ಪ್ರಾ.ಣೇವಜ್ಜ ./ಸೆಂ. ನೈವೇದ್ಯ] 
ನೇಶ್ವ ತಂತ್ರ (ನಾ). ಗಃ ಆಶ್ಚ ಶ್ವತಂತ್ರ ಪದಾರ್ಥರಾಜಿಯು ನೇಶ್ವ 
ತಂತ್ರ ಪದಾರ್ಥರಾಜಿಯನೇ ಸ್ವತಂತ್ರ ಜ್ಞಾನದೊಡನೆ ಸಮಸ್ವಭಾವಮೆ 
ಸ್ಮುವರ ವರಮಾತಿಂಗೆಳೆಯ ಮಧ್ಯದಲಿ ವಿಶ್ವಾಸಿಸಬಾರದು. ಪಯಣ. 
ದೊನಶ್ವ ಶಬ್ದಮರಾದವೀವುದು ಸುಸ್ವಸಿತಮಂ ಶಕುನದರಿಂತಿದು ನಿಕೃಷ್ಟ 
ವಲಾ (ವಿನೇಭ. ೮-೪೭). [?] 
ನೇಷ್ಬಾ ರ (ನಾ). ಖುತ್ವಿಜ; ಪುರೋಹಿತ: ಕತಣ್ಯ-ಕರ್ತಾರನು ; 
ಭೋಕ್ತೃ-ಭೋಕ್ತಾ ರನು ; ನೇಷ್ಟ ಎ-ನೇಸ್ಟಾರನು (ಹೊನುಗ. ೧೦೬). 
[<ಸಂ. ನೇಪ್ಟ ) 
ನೇಸಣ "ನಿನೇಶಣ' ನೋ. 
ನೇಸನ್ನಿಕೆ (ನಾ). ಸ್ನೇಹ; ಪ್ರೀತಿ; ವಿಶ್ವಾಸ (?) : ಬೇಸಜ 
ದಾಸಜದೆ ವನಾವಾಸಂಗಳೊಳುನ್ನ ತಿಕ್ಕ ನಿಲೆ ನಮೆದವರೊಳ್‌ ನೇಸನ್ನಿ 
ನೀಸನ್ನಿ, ನೀಶಂ]ಕೆಯಿಂ ಕುರುಪತಿ ಬೀಸರಮಂ ನುಡಿಯ. 
ಜೊಳ್ಳೆತಂ ನುಡಿದಪನೇ (ಕಾನ್ಕಾನ. ೩೪೭). 
[ನೇಸನ್ನಂ (4-ಮಲ. ನೇಶನ್‌)---ಇಕೆ] 
ನೇಸರ್‌ "ನೇಸರ ಫೋ. 
ನೇಸರ “ನೇಸರು? ನೋ. 
ನೇಸರಣುಗೆ "ನೇಸಜಣುಗ' ನೋ. 
ನೇಸರು "ನೇಸರು ನೋ. 
ನೇಸರ್ಗದಿರ್‌ (ನಾ). ಸೂರ್ಯನ ಕಿರಣ,--ರಶ್ಮಿ : ಪಸದಿಂ ನೇಸ 
ರ್ಗದಿರ್ಗಳ ಸಸಿಜೊನ್ನಂಗಳ ಸೊದಟ್ಟ ಮಲರ್ಗಂಪುಗಳೊಂದೆಸಕಮನೆಣೆ 
ಗೊಂಡೆಡೆನಿಡದೆಸೆದರ ದೊಡದೇವಭೂಭ್ಯ ದನು ತಾಂಬಿಕೆಗಳ್‌ (ಚಿಕವಿ. 
೩-೨೫). [ನೇಸರ ಕದಿರ್‌,] 
ನೇಸರ್ಗಲ್‌ (ನಾ). ಸೂರ್ಯಕಾಂತ ಶಿಲೆ: 
ಗೆಲ್‌-ಈ ೨ ಸೂರ್ಯಕಾಂತಂ” “ನೇಸರ್ಗಲ್ಮಾ 
ರ್ತಾಂಡೋಪಲಾಖ್ಯಂ” (ಚತುಸಿ. ೮೫). [ನೇಸಲ* 4. ಕಲ್‌] 
ನೇಸರ್ಗುವರ (ನಾ). ಸೂರ್ಯನ ಮಗ; ಯಮ: “ಜಕ್ಕಂದೊಟಲಿ 
ದೇರ ಕಾರ್ಮಡುವಿನಣ್ಣ ೦ ಇವಂ ನೇಸರ್ಗುವರನಂ ತಾನೆಂದು ಯಮನ 


ಸ, ೧೨-೧೦೧). 


[ಪಾ 


“ನೇಸರ್ಗಲ್‌, ಬಿಸು 
(ಕಸಾ, ೫೦-೫೪) ; 


೪೯೮೨ 


0 


35 


40 


45 


ನೇಸಅತ 


ನಾಮಂ” (ಕಬ್ಬಿ ಕೈ. ೧೪) ) “ತವೆ ನೇಸರ್ಗುವರನಜಂ ಜವ ಜಕ್ಕಂದೊಟಲಿ 
ದೇರನೆನೆ ಯಮನಕ್ಕು 07 (ಕವಿಕಂ, ೩೬). [ನೇಸರ್ಜ*..- ಕನಕ] 


ನೇಸರ್ದಾಣ (ನಾ). ಸೂರ್ಯನಿರುವ ಸ್ಕಳ್ಕ-_ಜಾಗ: ನೇಸ 
ರ್ವೋಲ್‌, ಬಾಸುಟಂ೯ವೋಲ್‌, ನೇಸರ್ದಾಣಂ, ಬಾಸುಟಾಗಂಟು 
(ಶೆಬ್ಮಾನು. ೭೩ ಪ್ರಯೋ). [ನೇಸಜಃ"- ತಾಣ] 


ನೇಸರ್ಬಟ್ಟು , ನೇಸಜಬಟ್ಟು, ನೇಸಜನಟ್ಟು (ನಾ). ಸೂರ್ಯ 
ಮಂಡಲ; ರವಿಬಿಂಬ : ನೇಸಜು ಬಟ್ಟು, ಗ 'ಸರ್ಬಟ್ಟು (ಶಬ್ದಾನು- 
೮೨ ಪ್ರಯೋ). ನೇಸಅಬಟ್ಟೊ ; ಇಳಿ didiite ಸೇಸಟಬಟ್ಟೂ 
[ಸಾಖಾಂ. ಅಂಬಟ್ಟಿ, ಅಬಟ್ಟಿ] ಕೆಡೆದಂದೊ ಜಲಧಿ: ಮೇರೆಯ ಮಾಲ 
ದುಡೊ... ಎನಲುಜೆ ಮೊಳಗಿದವಂದು ವಾದ್ಯಗಳು (ಕುಂಸಾಂ. 
೧೨-೪೧). ನೇಸಅವಟ್ಟು : ಪಂಭಾವಿಸೆ ನಿನಗಾತಂಗೇನಂತರನೆನ್ನೈರ್ಜೆ 
ದಾವರೆಯನಹರ್ನಿಶನುರಲಿಸ ನೇಸಜನಟ್ಟೇ ಕಬ್ಬಾಣ್ಮಾ ಮಟ್ಟ. ಮರೆ 
(ಉದ್ರ ದೇ. ೩-೬೮). [ನೇಸರ ಬಟ್ಟು 1 

ನೇಸರ್ಬಳಿ "ನೇಸರ್ಬಬಾ' ನೋ. 

ನೇಸರ್ಬಲರ, ನೇಸರ್ಬಳಿ (ನಾ). ಸೂರ್ಯನ ವಂಶ; ಇನಕುಲ ; 
ರವಿಕುಲ : ಪುಂನ್ನಪಿಖಾ ಪೊಡನಿಯೊಳ್‌ ತ್ರಿಶಂಕುವೆಂಬೊರ್ವಂ ನೇಸ 
ರ್ಬಟಿತಯೆ ರಾಜಸ ಪಲವುಂ ಪಗಲರಸುಗೆಯ ತ್ತು ಮಿಂರ್ದಂ (ಅದ್ಕ ತ. 

ನೇಸರ್ಬಳಿ : ಬಾಳ್ವಿಯ ಸೊಡರ್‌ ತಾನಾರ್ನ ನನ್ನ ಮಿ 

ನ್ನೊಂದು ಬತ್ತಿಯ ಕುಡಿಗೆ ದೀಪಾಂಕುರಂಗ್ಳೈ! ದು ಪೊತ್ತಿಸದೆ Widnes 

ಸೆಲದರಿಕೆ ನೇಸರ್ಬಳಿಗೆ ಕಳ್ತ ಲೆಯನಡಕ 'ಪೋದಂತುಟಿ್ದ ? ್ರೀರಾನಾ. 

[ನೇಸರ್ಜ೯- ಬಬೂ] 

ನೇಸರ್ಮಯಣ (ನಾ).ಗ್ರೀಷ್ಮಭುತು ; ಬೇಸಿಗೆ ಕಾಲ: ಕೇಫಕ್ಕಿ- 
ಕೆಸರ್ಮಲ್ಲಿಗೆ, ನೇಸರ್ಮಯಂಣ (ಶನುದ. ೧೮೩ ಪ್ರಯೋ). 

[ನೇಸರ 4 ಮಯಣ] 

ನೇಸಲ್‌, ನೇಸಲು (ನಾ). ಅಸ್ಪಷ್ಟವಾದ ರೇಖೆ, ಆಕೃತಿ: 
ವರೌನಯಾದಳ್‌' ಸೀತೆ; ಅನಿಲಜನ ಕರಪುಟಿದಿ ಮಿರುಗುತಿರ್ದವತಂಸಮಂ 
ಬಿಚ್ಚುಗಣ್ಣಳಿಂ ನೋಡುತಿರ್ದಿರ್ದಂತೆ, ನಗೆಯ ನೇಸಲ್‌ ಸುಳಿಯೆ ಕಣ್ಮು 
ಚ್ಚಿದಳ್‌ ಸ್ಮರಸುಖಸ್ಮರಣಸುಖಿ (ಶ್ರೀಂಮಾ, ೫೨೩-೬೧೬). ನೇಸಲು : 
ಹೊರಗೆ ಜಗಲಿಯಲ್ಲಿ: ಮತ್ತು ಅದಕ್ಕೂ ಕೆಳಗೆ ಅಂಗಳದಲ್ಲಿ ಕತ್ತಲೆ, ಬರ 
ಬರುತ್ತಾ ಕಡಮೆಯರಾಗಿ ಕಣ್ಣಿ ಗೆ ನಸ್ತುಗಳ ನೇಸಲು ಗೊತ್ತಾಗುನಂತಿತ್ತು 

[1] 


೩-೨೪), 


೮-೨೧೫). 


(ಮಲೆ. ೨೮೧). 
ನೇಸಲು “ನೇಸಲ್‌' ನೋ. 
ನೇಸತ5, ನೇಸರ್‌, ನೇಸರ, ನೇಸರು, ನೇಸಅ, ನೇಸಣು (ನಾ). 
೧. ಸೂರ್ಯ ; ರವಿ; ಭಾನು: “ನೇಸರ ದಿನೇಶಾಹ್ವಯೆಂ” 
(ಕರ್ಣಾಸಿ, ೭೧) ; ಇಂತಾಜುದಿನಸಂ ಪೋದ ಬಭಾಕ್ಕೇಲನೆಯ ದಿವಸ 
ದಂದು ನೇಸೆಕ್‌*" ಮೂಡಿದೊಡೆ ಭಟ್ಟಾರರಲ್ಲಿಗೆ ನಂದಿಮಿತ್ರಂ ವಂದು 
ಬಂದಿಸಿ ಇಂತೆಂದಂ (ನಡ್ಡಾರಾ, ೮೨-೧೯) ; ನೇಸಜ* ಮೂಡಿದುದು 
ಬಕಂಗೆ ಮಿಟ್ಟು ಮೂಡುವ ತೆಆದಿಂ (ಸಂಪಭಾ.೩-೨೭); ಧನಮಂ ಬಂಚಿಸಿ 
ಕೊಂಡೆನ್ನ ಮನೆಗುಯ್ದಿನೆಂಬನ್ನೆ ಗಂ ನೇಸರ್ಮೂಡಿಡೊಡುಯ್ಯೊಲಿಂಬಿಲ್ಲದೆ 
ಮರದ ಪೊಟಲೊಳಗಿಟ್ಟು ಬಂದು ಮಜುದಿವಸಂ , ., ಕೊಳಲಂಜಿ 
ಪೋದೆಂ.(ಪಂಚತಂ. ೧೭೭-೧೩);  ಕುಮಂದಂಗಳ ನಗೆ ಬತ್ತಿದುವು 
ಪಾಯ್ವ ನೇಸಚಜಕಿನಾಗಳ್‌' [ಪಾರಾಂ. ಮುನ್ನ್ನೇಸಜಾನೊರ್ಳ] (ಲೀಲನವ. 
೩-೫) ; ಕಡಲೊಳ್‌' ನೇಸಜನಟ್ಟಿಲುಂ ಪೊಡವಿಯಂ ನುರ್ಗೊತ್ತಲುಂ . . . 
ಪೊತ್ತು ಬಾನೆಡೆಯಂ ಬೇಗದಿನೆತ್ತಲುಂ ಬಗೆದನಾಗಳ್‌ ದಪ್ಪದಿಂ ದಪ್ಪಗಂ 
ಶಿ ಸೂರ್ಯನಿರುವಷ್ಟು ಕಾಲ; ಹಗಲಿನ 
ನೇಸಜ*ಂದೊಳಗಾಂ ದಿನಕರಸುತನನಿಕ್ಕಿ ಬಂದಲ್ಲದೆ ಕಾಣೆಂ 


(ಕಬ್ಬಿಕಾ. ೧೫೨). 
ಸಮಯ: 


ನೇಸಅ 


ದಲ್‌ ಭವತ್ಬದಾಬ್ಹ ಮಂ (ಪಂಸಭಾ. ೧೨-೧೩೪); ಇಂದಿನ ನೇಸಲಂದೊ 
ಳಗರಾತಿಯನಿಕ್ಕದೆ ಮಾ[ಣೈ]ಮಪ್ಪೊ ಡಿನ್ನೆಂದುವುಸಾಧ್ಯ೦ (ಪಂಸೆಭಾ. 
೧೩-೭೫), ನೇಸರ್‌ : ೧. ಆ ಸಮುಯದೊಳ್‌ ನೇಸರಪರಾಬ್ಕಿಗಿಳ 
ಯೆಲ್‌ (ರುಕ್ಕಾಂಗ. ೧೨-೨೮) ; ನೇಸರ್ಪೆರೆಗಳಿಂ ಸೊಡರ ಬೆಳಗಿ ತೀವಿ 
ರೆಲ್‌ ನರುಗಂಪು ತುಳಿಲ್ಲೆಯನ್ಯುತೆದೆತುಂಬಿ ಕಾವನಂ ಬಗೆದೆತ್ತು ಬರೆಯಂ 
ತಿದೆ ಸುಗ್ಗಿ (ಉಾಲೂರ-೧೨೦-೨೫೨), ನೇಸರ; ೧. ನೆಲ ಬಾನ ತಳ್ಳೆಯಲಿ 
ನೇಸರನು ಬಿಡುಗಣ್ಣ ನಾಗುತಿರಲು (ಭಾನಜೀ, ೧-೬) ; ಸೇಟಿಯಲ್ಲಿ ಸ್ವಲ್ಪ 
ಸುತ್ತಾಡಿಕೊಂಡು ಬರುವ ಹೊತ್ತಿಗೆ ನೇಸರ ನಡುನೆತ್ತಿಗೆ ಬರುವ 
ಥವಣಸಕೆಯಲ್ಲಿದ್ದ (ನಿರೀಕ್ಷೆ.೧೪೯); ಆವಗಂ ತಿರುತಿರುಗುತಾಗಸದೆ ದೇವಿ! 
ನಿನ್ನೀ ನನಜನುಂಖಕೆ ನೀರಾಜನವನು , . . ತಂಗದಿರ ನೇಸರರ್‌ ತಾವು 
ಕಡುಹರುಸದಿಂದೆಸಗುತಿರಲು (ಕವಿಕಾ. ೨-೧). ನೇಸರು: ೧. “ನೇಸ 
ಕೆನೆ ಜಲಜಬಾಂಧವನಕ್ಕು” (ಕರರ. ೫೭); ವಾಸುದೇವನ ಪಾದಪುಂಡರೀಕ 
ಥ್ಯಾನ ನೇಸರಿನ ಬೆಳಗಿನೋಳ್ಪ ಥವಿಡಿದು ಬಂದು (ತುರಂಗ, ೯೧-೩); 
ಎಳೆಯ ನೇಸರು ಹತ್ತು ಕೋಟಿಯ ಕಳೆಯೊಳೆಸೆದಿಹ ಆತ್ಮನೊಳು ಹೊಳೆ 
ಹೊಳೆವುತಿರ್ದುದು (ಮುಲ್ಲಾಶಾ. ೨-೧೧); ಮೂಡಣದಲ್ಲಿ ನೇಸರುದಿಸಿ 
ತನ್ನ ಹೊಂಗಿರಣಗಳನ್ನು ಹರಡುತ್ತಿದ್ದ (ಹಾಹುತ್ತ. ೫೮), ನೇಸಣ : ೧. 
ನೀಸಣ ಉಳ್ಳ ನೆಗ ಬಿಟ್ಟಿ ಇದು ಬಲ್ಲಹನ ದಶ್ತಿ (ಸೌಇಇ, 12-1, ೫೪-೬; 
೨ನೆಯ ಶತ) ; ಬೆಜಿಗುವಡೆದಿರೆ ನೆಯ್ಮಿಛೆಗೆ ನೇಸಅನ ನೆಮ್ಮುಗೆಯಾದ ತೆಜ. 
ನಲಿ ಮುಜಃನಡೆದ ಮಾಯಾಂಗನೆಯ ಮುಖಭಂಗವನೆ ಕಂಡು ಮುಗು 
ಫಿರ್ದರು ಕೂಡೆ ಕೆಳದಿಯರು (ಸ್ರಭುಲೀ. ೩-೭೧). ನೇಸಣಿು ೧. 
*ತಾವರೆಗೆಳೆಯಂ, ಫಗಲ ಬೊಜಂಗಂ, ಬೆಂಗದಿರಂ, ನೇಸಣಿು ... 
ಗರಂಗಳಾಣ್ಮಂ-ಈ ೧೧: ಸೂರ್ಯನ ಪೆಸರ್‌? (ಕಶಸಾ. ೪೮-೨೮); 
ಜಲಧಿಗಳ ಕುಡಿದುದು ಸಭೋಮಂಥಲವ ಸೆಳೆದುದು . . , ನೇಸಜಕಿನ 
ಕಂಗಳನು ಕದುಕಿತು ನೆನೆಯೆಬಾರಡು ನಳಿನಭವ ಹರನಾದನೆನಲುಚ್ಚಳಿಸೆ 
ಪದಧೂಳಿ (ಕುನ್ಯಾಭೀ. ೧-೪೮); ಆ ಸಮಾಧಿಯ ಭಾವದಲಿ ನವಮಾಸ 
ಪೂರಿತವಾಗಿ ನೆನಹಿನ ಸೇಸಜಕಿನ ಬಲುಬಿಸಿಲು ಬೆಳಗಿದುದಂತರಂಗದಲಿ 
(ಪ್ರಭುಲೀ. ೬-೨೦); ಪೊಂಗುವ ಪೊಸ ನೇಸಜನಾಂತು ಮೂಡದೆಸೆ ಮಸ 
ಗಾವವೋಲ್‌ , . « ಆಮೃತಮಾಂಬೆ ಪೆಂಸಿಡಿದೆಸೆದಳ್‌' (ಚಿಕವಿ. ೪-೫). 

ನೇಸಟ ಕುಲಜ - ಸೂರ್ಯವಂಶದಲ್ಲಿ ಹುಟ್ಟಿದವನು: ಸಃ 
ನಿನ್ನ ನಂಬಿ ನಚ್ಛಿರ್ದ ಪರಿವಾರನುಂ ಮಜಕಿದೆಯೋ  ತೊಜಕಿದೆಯೋ 
ಮಾಣಕಿದೆಯೊ ಪೇಳು ನೇಸಳ ಕುಲಜ [ಸಾಕಾಂ. ನೇಸಜುಗುಲಜ] 
ಎಂದೆಂದು ನುಡಿನುಡಿದು ವಿಂಡುವಿಂಡನೆ ಮಿಡುಕಿತ್ತು ಸೌರಜನವು 
(ಹಚಕಾ. ೯-೫). 

[ದೇ.॥ ಶಮಿ. ಇಬಾಯಿಟು, ನಾಯಿಯು; ಮಲ. ಇರಾಯಿಯಿ, 
ಇಳಾಯಿಣಂ, ಇರಾಜು; ತುಳು. ನೆಸುರು ಇ ಬೆಳಗ್ಗೆ; ಮಲ್ತೊ. 
ನೀಟು ಇ ಬಿಸಿಲು, ಶಾಖ. /ಪಠ್ರಿ. ಣೇಸರ) 

ನೇಸಳ "ನೇಸರ್ಜ್‌' ನೋ, 

ನೇಸಖಣರಿಗ್ಗ, ನೇಸರಣುಗ (ನಾ). ಸೂರ್ಯನ ಮಗ ; ಯಮ: 
“ಜನನಂ ದಮ್ಮನು ದಡಿಗಳ್ಬು ಜಕ್ಕಂದೊಟಲಿಡೇರನೈದೆ ಕಾರ್ಮಡು 
ವಿನಣ್ಣ ೦ ನೇಸಜಣುಗನೆನಬಂತಕನೊಳೆಡೆವಿಡದ ನಾಮ” (ಶಬ್ದಮಂ,೧೩) ; 
ನೇಸರಣುಗೆ: “ನೇಸರಣುಗನೆನಲಂತಕಂ” (ಕಶರ. ೫೭); ನಿರುತಿ ಪೆರಸಾ 
ರ್ನೇಸರಣುಗ ನೀಂ ಸಂತನಿರು (ಕುಮಾಪು, ೧-೭೩). 

[ನೇಸರ೪? 4 ಆಣುಗ(- ಅಣುಂಗ)] 

ನೇಸಣಬಟ್ಟು "ನೇಸರ್ಬಟ್ಟು' ನೋ. 

ನೇಸಜನಟ್ಟು "ನೇಸರ್ಜಟ್ಟು' ನೋ. 

ನೇಸಲು "ನೇಸರ್ಣ್‌' ಫೋ. 


೪೯೮೩ 


20 


25 


35 


40 


45 


ನೇಹಗೆಯ್‌ 


`ನೇಸಣುಪಳ್ಳೆ (ನಾ). ಒಂದು ಹಳ್ಳದ ಹೆಸರು: ಅಸ್ಕ ಗ್ರಾಮಸ್ಥ, 
ಸ್ರಾಚ್ಯಾದಿ ಸೀಮಾವ್ಯವಸ್ಮಾ Ne *ಪೂರ್ವ್ವಭಾಗ ಇರ್ಗ್ಸರೆ ನದೀಂಗತ್ವಾ 
ಸೈನನಜ್ಯೇವ ದಕ್ಷಿಣಸೀಮಾವೆಳ್ಳೈಲಕ ನಾಮ್ನ್ನೈನ ಪಶ್ಚಿಮಸೀಮ್ಮ್ನೈ ನ. 
ಗತ್ವಾ ಬೆಮ್ಬುಪ್ಪಾಟ್ಸಹಿತಂ ಪೆರಾಲ್ಗೊಲ್ಲಂ ಗತ್ವಾ ಉತ್ತ ರತ್ಯನೇಸಯಿಸಳ್ಳ ೦ 
(ಎಕ. 111, ಮಂಡ್ಯ. ೧೧೩-೫೯; 719). [ನೇಸೆಟ್ಕು ಪಳ್ಳ] 

ನೇಹ (ನಾ). ೧. ಗೆಳೆತನ; ಸ್ನೇಹ; ಮೈತ್ರಿ ನ *ಸ್ನೇಹದೊಳ್‌ 
ನೇಹಮಕ್ಕು 0? (ಕರ್ಣಾಸಿ, ೪೧) ; ಚೆಪಲಕಪಿ ತನಗದುನೆ ನಿನೋದಮಾಗೆ 
ಮತ್ತಂ ಅತ್ತಿಯ ಪಣ್ಣಳನೀಡಾಡುತಿರ್ದುಮಾ ಪಣ್ಣಳಂ ಕ್ರಕಚನೆಂಬು 
ದೊಂದು ಮೊಸಳೆ ಪ್ರತಿದಿನಮೊಲ್ಹು ಮೆಲ್ಮು ಕೆಲನಾನುಂ ದಿನಕ್ಕವೆರಡರ್ಕಂ 
ನೇಹಮಾಗೆ (ಸಂಚತಂ. ೨೭೬೭-೨೨). ೨. ಪ್ರೀತಿ; ಒಲುಮೆ ; 
ಅನುರಾಗ : “ನೇಹಮೆನೆ ಪ್ರೀತಿಯಕ್ಕು 0% (ಕಶರ, ೫೭) ; ಇನಿಸೊಗೆ 
ತರ್ಷ ಕಣ್ಬನಿಗಳಿಂದಮೆ ನೇಹಮನುಂಟುಮಾಡುವಂಗನೆಯರೊಳೇನಪಾರ 
ಭನಭೋಗಮಂನಿಂತಿರೆ ಪತ್ತುವಿಟ್ಟು « « » ಶರೀರಮಂ ಕಡುತ್ತಿ ನಿವಿರಿ 
ದೊಂದು ಘೋರ ತಸಕೊಡ್ಡಿದೆ ನಿನ್ನಪೊಲಾರ್‌ ಕೃತಜ್ಞೆಯರ್‌(ಕಾದಂಪೂ, 
೯೬೦); ಒಲವಿಲ್ಲದ ಪೂಜೆ ನೇ[ಪಾಕಾಂ.ಸ್ನೈ]ಹವಿಲ್ಲದ ಮಾಟ ಆ ಪೂಜೆಯು 
ಆ ಮಾಟವು ಚಿತ್ರದ ರೂಹು ಕಾಣಿರಣ್ಣಾ (ಬಸನ, ೧೨೬) ; ಒಲವಿಂದ 
ನಡೆತಂದು ಶಿನನಿಳಯನುಂ ಪೊಕ್ಕು ನಲಿನಲಿದು ನೇ ಹವಂಕುರಿಸುತಿರೆ 
ಕೈವಿಂಕ್ಯು (ಬಸರ. ೩-೪೦) ; ಮಿಗೆ ನುಡಿಗಳಿಂದೊಲಿಸಿ ನೇಹಂ ನಿಗುರ್ದು 
ಕೂಟಿದ ಮನನನಿತ್ತಾ ನಗನೊಲುಮೆಯೆಂ ತೋಟಿ '(ಬಸಪು, ೪೨-೧೫), 
೩. ಎಣ್ಣೆ ; ತೈಲ: ಅನಚಲಸಿ ಪೊಯ್ದ ನೇಹಂ ತನೆಯಲೊಡಂ 
ಗುಣಮನುರುಪಿ ಪಿರಿದಾಗಿರೆ ಸೆರ್ಚುವ ಸೊಡರ್ಗಳ ಪೆರ್ಚಂ ನಗುವನೊಲು 
ಜ್ಞ ಳಿಸಿದುವು ವಿಮಳಮಣಿದೀಪಿಕೆಗಳ್‌ (ಲೀಲಾವ. ೩-೨೦) ; ನೇಹಮಿಲ್ಲದ 
ಸೊಡರ ತೆರದಿ (ಮಲ್ಲಾರಿ. ೪-೧೨). [ಎ ಪ್ರಾ. ಜೇಹ./ಸಂ.ಸ್ನೇಹ] 

ನೇಹಂದಳೆ (ಕ್ರಿ). ಪ್ರೇಮವನ್ನು ನಡೆ; ಒಲವನ್ನು ಹೊಂದು: 
ಮನೋಜವಾರಣಸೌಮ್ಯಗಮನೆ ನೇಹಂದಳೆದು ಮೇಲ್ವರಿದು ಬರೆ... 
ಕಿಜಂನಗೆ ಮೊಗದೊಳೆಸೆಯೆ ನುಡಿದಂ (ಭಾನಚಿಂ. ೭-೧೭). [ನೇಹ-- ತಳ್ಳ] 

ನೇಹಂಬಡೆ (ಕ್ರಿ). ಪ್ರೀತಿಯನ್ನು ಹೊಂದು ; ಒಲವನ್ನು ತಾಳು: 
ಅಲಘುಭುಜಂ ವಿಜಯ ಜಯ ೦ತಾವರಜರೊಳಿನಿಸುಂ ಬಿಡದೆ 'ಸಲೆ ನೇಹಂ 
ಬಡೆದೆಸಕಂಬಡೆದಂ. ಲಲನಾಜನಸುಮನಶ್ಚಾ ಪಂ (ಜಯಕಾ, ೨-೭೨). 

[ನೇಹ ಪಡೆ] 

ನೇಹಕಟ್ಟು (ನಾ). ಸ್ನೇಹದ ಕಟ್ಟು ; ಗೆಳೆತನದ ಬಂಧ : ಬಾಲ 
ಪ್ರೇನಿಸಿಗಳ ನೇಹಕಟ್ಟು ಕಡಿದುಹೋಗುವದರ ಬದಲು ಇನ್ನಿಸ್ಟೂ ಗಟ್ಟ 
ಯಾಗತೊಡಗಿತು' (ಭೂಮಿತಾ. ೫೧). [ನೇಹ ಕಟ್ಟು] 

ನೇಹಗಲಹ . (ನಾ). ಪ್ರೇಮಕಲಹ; ಪ್ರುಣಯಕಲಹ : ನಳಿನ 
ನೇತ್ರೈಯರೊಳು ನೇಹಗಲಹವಾಂತು ಸುಳಿದರೆ ಸ್ಮರ ತಮ್ಮದಿಸಲು 
ಬಳಿಯ ಕಬ್ಬುಗಳು ಬಿಲ್ಲಹವೆಂದು ವಂಸೆದ ಕಂದುಳಿಯಿಂದ ಕಡಿದ ಜೂದಿ 
ನಲಿ (ನೋಹತ. ೨೦-೨೩); ಹೊರೆಗಾಣದಿಹ ನೇಹಗಲಹದೆ ಮೊಗಂಗೊಡದ. 
ಗಿಂಸುತೆಯ ಬೆಂಗಡೆಗೆ ಸೊಪ್ಪು ಳಾಗದ ತೆಜಿದೊಳಿರದೆ. ಬಳಿಸಂದು 
ತನ್ನಯಂನಾಬ್ದಮಂ ನಿಜಾಂಜಲಿಯಿಂದೆ ಬಾಸಣಿಸಲು (ಚೆಬಪು. ೩೮-೧); 
ನಲ್ಲನಲ್ಲರ ನೇಹಗಲಹದೊಳ್ಳುನಿದು ರತಿಗೊಲ್ಲದೊಲ್ಲದ ಕಾಂತೆಯರ ಮನಂ 
ತರಹರಿಸಿ ನಿಲ್ಲನಿಲ್ಲದವೊಲಂಗಜನುಲುಬತೊಡಗಿದಂ (ಜೈಮಿಭಾ. ೨೬-೫). 

[ನೇಹ 4 ಕಲಹ] 

ನೇಹಗೆಯ್‌ (ಕ್ರಿ). ಪ್ರೀತಿಮಾಡು ; ಪ್ರೀತಿಸು: ಪರೀತಾಪಮಂ 
ಚಿತ್ತ ನೀನೇಕೆ ಸಾರ್ನಯ್‌ ತೆರಳ್ಳು 0 ನಿಶೀಥೆಂ ಮಹೀನಾಥನೆತ್ತಂ 
ನಕಿತಾಕ್ತ  ಸತ್ಯರ್ಬಡುಸ್ತ್ರೀನಿರೋಲರ್ಕಕುತ್ತಿ ತನೊಳ್ನೇ ಹಗೆಯನ್ನಾ ನೆ. 
ಗಾಂಪಳ್‌ (ನರಚ, ೯೪-೨೫೧). [ನೇಹ- ಕೆಯ] 


ನೇಹದೋಟ 


ನೇಹದೋಟ(ನಾ). - ನೇಹಗಲಹ : ಪರನೆ . . . ಉರವಣಿಸಿ ಕದಿ 
ನೊಳಗಶ್ರು ಧಾರೆಗಳು ಸೈವರಿಯೆ ಮುಫಿಸಂ ಮಸೆದು ನೇಹಡೋಟಯನು 
ಸೌಂದರನೊಡನೆ ರಚಿಸಿ ನಸುನಗೆಯನುಣ್ಮಿಸಿದಳಾತನ ಮೊಗದೊಳಾ ಪದ 
ದೊಳು (ಸಾಂದಘು. ೧೫-೩೧). [ನೇಹ-- ಕೋಟ] 

ನೇಹನೋಟಿ (ನಾ). ಸ್ನೇಹದಿಂದ ಕೂಡಿದ ನೋಟ; ಪ್ರೀತಿ 
ಯಿಂದ ಕೂಡಿದ ದೃಷ್ಟಿ ನ ಜೇಕೆಡೆಯಿಟ್ಟ ದಿಟ್ಟ ಯಿನಛೀಕ್ಷಿಸುವಾಳೆಯ 


ನೇಹನೋಟಮುಂ . . . ಸಾರದಿರೆಂದು ತನ್ನ ಸಹಿಗುತ್ತರವಂ ಮುನಿ 
ದಾಕೆಯಿತ್ತುದಂ  ತೋರಿದುಡೆನ್ನೆದಾಗಹಹ ಕಾಮುಕನೀಕ್ಷಿಪನಲ್ಲಿ 
ಸೈಜನುಂ (ಶಾಕುಂತ, ೨೦-೩೬). [ನೇಹ ನೋಟ] 


ನೇಹನಿ,, ನೇಹಮಾ (ನಾ). ವಾಡಿಕೆ ; ನಿತ್ಯರೂಢಿ ; ಕಾಯಂ 
ಪದ್ಧತಿ: ಬಸನಂತಿ ತನ್ನ ನೇಹಮಿಯ ಮುಗುಳುನಗೆಯರಳಿಸಿ . . , 
ಆಹಾರೆ-ಪಾನೀಯ, ಶರೀರ-ಸಂಗೋಪನದ ಮೇಲೆ. ತನ್ನ ಭಾಸ್ಕ ಮಾಡು 
ತ್ರಿದ್ಧಳು (ದೀಸಹ, 11, ೧೭೬). ನೇಹವಿಖಾ: ' ರಾನಜೀಕಾಕಾ 
ಗೋವಿಂದಭಟ್ಟ ನಿಗೆ ವಾಡೆಯ ಪೂಜೆಯನ್ನು ನೇಹನಿಸಾಯಂತೆ ಸಾಗಿಸಿ 
ಕೊಂಡು ಹೋಗಲು ಫರ್ಮಾಯಿಸಿದ್ದರು. (ದೀಸಹ, 11, ೮). 

[ಆನೇಹಮ್ಮಿ] 

ನೇಹಮ್ನಿ (ಅ).ಯಾವಾಗಲೂ; ಸದಾ; ಸತತವಾಗಿ: ಈ ಪ್ರಕಾರದ 
ಬೊಬ್ಬಾ ಟಿಗಳು ಸತ್ರ್ರದ್ವಾರದಿಂದ ನೇಹಮಿ ನಡೆದಿರುತ್ತವೆ (ಮುಂಬವ್ಯಾ, 
೮ ಪ್ರಸ್ತಾನನಿ). [-ಮರಾ. ನೇಹಮಾ] 

ನೇಹನಾ "ನೇಹಮಿ,' ನೋ. 

ನೇಹಾಸ್ಸದ (ನಾ). ಸ್ನೇಹಕ್ಕೆ ಅರ್ಹನಾದವನು; ಸ್ನೇಹಯೋಗ್ಯ: 
ನಂಟನತಿನೇಹಾಸ್ಟ ದನು ನಿಸ್ಕಂಟಿಕದ ರಮನು ವಿಚಾರವಿದುಂಟಿ ಮನೆದಲಿ 
ಹರಿ ನಿಜಾತುಮನೆಂಬ ಕಥನದಲಿ (ಸಿಭಾಗ. ೧೧-೧೫-೧೭). 

[ನೇಹ-- ಆಸ್ಪದ] 

ನೇಹಿ “ನೆಮ್ಮಿ' ನೋ. 

ನೇಹಿಗೆ (ನಾ). ಗೆಳೆಯ; ಸ್ನೇಹಿತ; ಮಿತ್ರ: 'ಪ್ರಾಣಾನುಕೂಲ 
ನೇಹಿಗರೊಂದುಗೂಡಿ ಚಿತ್ತ ಜನಾತ್ಮಸಂಭವ ಬರ್ಸ ವೀಧಿಯೊಳುತ್ತಮ 
ಜಾರನಾರಿಯರು. ಸುಳಿದಾಡುತಿಹರು (ನೋಹತ. ೧೮-೨೧) ; 
ಅರಸಂ ನೇಹಿಗನೊಲ್ಮೆಗಂ ನೆರವಿಗಂ ಕಾವಂ ಹಿತಂ. . . ಬಿರುದಂತೆಂಬರ 
ಗಂಡನಪ್ರತಿಮವೀರಂ ಬಲ್ಲರೊಳ್ಳ ಲ್ಲಹಂ (ಅಸ್ರತಿ. ೧೪-೨೩) ; ಪಗೆವರ್‌ 
ನೇಹಿಗರೆನ್ನಡಿ ಸುಗುಣರ್‌ ಗುಣಹೀನರೆನ್ನದಾರಾರೇನಂ ನಿಗದಿಸೆಯೆಂಂ 
ಕೇಳ್ಸದಣಲ್ಲಿ ಗುಣಗ್ರ ಹಣಮನೆಸಪ್ಪು ದೇ ಅಣಕಿನೆನಿಕು೦ಿ (ಶೀತಿನುಂ, 
11 ೩೦೩) ; ನಂಟಿರೆಲ್ಲರುಂ ನೇಹಿಗರ್‌, ನಾಡಿಗರ್‌ ನುಡಿಯೊಳ್‌ ನಡೆವರ್‌ 
(ರಾನಾಶ್ವ. ೧೨-೯) ; ಆಡೊ ಅನನ ನೇಹಿಗನ ನಗೆನುಡಿ-ಅಗಲಿದರು-- 
ಬಹನಿತ್ತೆ ಡೆ! (ಗಣೇಶ. ೪೯-೧). [ನೇಹ---ಇಗ] 

ನೇಹಿತ (ನಾ). ಇ ನೇಹಿಗೆ: ಸುರನಾಥಸಖನ ತಾತನಡಿದಾವರೆಗೆ 
ಮಣಿದು ವಂದಿಸಿದೆ. ಸಹಜಾತಹರ್ಷದೊಳೆಂದು ಬಿನ್ನವಿಸಯೋಧ್ಯಾಧಿ 
ನಾಥ ಭರತಂಗೆನ್ಮು ಕೌಶಲನ ವಿಸ್ತರಿಸು ಮತ್ತ ಖಿಲನೇಹಿತರಿಗೆ 
(ನೆಂಕಾರಾ. ೨-೨೨-೨೩), [ಸಂ ಸ್ನೇಹಿತ] 

ನೇಳಲ್‌, "ನೇಟಲ್‌' ನೋ. 

ನೇಳಲ್ಸ್‌ (?) (2). (2) : ಕಟಾದುದು ಮೊಲ್ಲೆ ನುಲ್ಲಿಗೆ ಮುಗುಳ್ತುದು 
» « » ನೇಳಲಂಗೊಟಿಕಿಯದೆ ಮಾವು ಬಂದುದದಜಿಕಿಂ ಶಿಶಿರಾಧಮನಂ 
ಜಡಾತ್ಮನೆಂದುಟುದು ಬಸಂತನಂ ಕರೆದಳಕ್ಕುಮೆ ಭೂನಧು ವೇಶೈ 
ಯಂದದಿಂ (ಅರ್ಧನೇ. ೩-೫೯). [1] 

ನೇಣಳು "ನೇಆಂಲ್‌ ನೋ. 

ನೇಣಳೆ "ನೇಲ್‌ ನೋ. 


೪೯೮೪ 


20 


25 


30 


35 


40 


45 


ನೇಆಂಲ್‌ 


| ನೇಟಂಡು (ಕ್ರಿ). ತೂಗುಹಾಕು ; ನೇತುಹಾಕು ; ಜೋತುಬಿಡು : 
ನಾಗಶರ್ಮನೆಂಬ ಪಾರ್ವಂ , . . ಒಂದು ಕೊಡಂ ತೀವಿದ ಸತ್ತುಗದ 
ಪುಡಿಯಂ ಪಡೆದು ಆ ಕೊಡನಂ. ತನ್ನ ಫಟ್ಟ ರ್ಪೆಡೆಯೊಳ್‌ ಕಟ್ಟ ನೇಲಾಟ್ಟ 
[ಸಾಕಾಂ, ನೇಲ್ವಿಟ್ಟು] . . . ತನ್ನೊಡನೆಯೆ ಬಡಪಾರ್ನಂಗಿಂತೆಂದಂ 
(ಸಂಚತಂ, ೧೮೫-೨೩), [ನೇಜಂ--ಇಡು,] 

ನೇಲೀಲ್‌, ನೀರಲ, ನೀಜಲು, ನೇರಲು, ನೇರಲೆ, ನೇರಳೆ, ನೇರಿಲು, 
ನೇರಿಲೆ, ನೇರಿಳೆ, ನೇಲಳು, ನೇಜಳೆ, ನೇಜಾಲು, ನೇಟುಲೆ,, 
ನೇಲಾಳೆ (ನಾ). ಒಂದು ಬಗೆಯ ಮರ ಮತ್ತು ಅದರ ಹಣ್ಣು ; 
ಜಂಬು : “ಜಂಬೂನಾಮಂ ನೇಜಾಲ್‌? (ನಸ್ತುಕೋ. ೩೪-೧೦) ; 
ಪುಟ್ಟು ಂಗುರುಡಿ * ೬ ೬ ಒಂದು ದಿನಸಮುಂದ್ಯಾನನನಕ್ಕೆ ಪೋಗಿ ನೇಜಕಿಲ 
ಪಣ್ಗಳಂ. ತಡವರಿಸಿಯಖಾಯ್ಸಾಯಲ್ಸಿ ತಿನ್ನುತ್ತಿರ್ಪಳ್‌ (ನಡ್ಡಾ ರಾ, ೯-೮); 
ಎತ್ತಿ ದಶೋಕಸಲ್ಲವಪತಾಳೆಯೊಳಂ ನೇಲಕಿಲ ರಕ್ಷಚಾನುರಂಗಳೊಳಂ 
ಬಿಗಿದ ನಾರಂಗದ ನೇಲ್ಮಟ್ಟಿ ನೊಳಂ pS + ಕಾಮದೇನನನತಿಪ್ರೀತಿ 
ಯಿಂದರ್ಚಿಸಿ (ಕಾದಂ. ೭೮೧); ಹುಲಿಗಿಲ ಬೇಳೆಗಳಂ ನೇಅಲ 
ಬೀಜಂ ಕಡೆಸಿಗೆಯನ ಬೇರಂ ಸುಣ್ಣಂ ಜಲಮಿನಆರಂ ತೆಗೆಯಲ್‌ ವಿಷ 
ಮಟಿಿಗುಂ (ಲೋಕೋಸ, ೮-೨೩) ; ಬಾಟಿಕಿಯ ಪಣ್ಣದೊಂದು ರುಚಿ 
ನೇಜಕಿಲ ಸಣ್ಣೊಳಗುಂಟಿ (ಛರ್ಮಾಮೃ, ೪-೧೨೭). "ಅರನೇಲಾಲ್‌' 
ಸರಾ. ಫೀರಲ: ನೀರಲದ ಹಣ್ಣು ಬಲು'ಕಪ್ಪು ಇದ್ದರು ತಿಂದು 
ನೋಡಿದರೆ ರುಚಿ ಭಾಳ (ಗರತಿ. ೧೨೮) ; ನೀರಲ ಹಣ್ಣು ತಿನ್ನಲು ಬಲು 
ರುಚಿ (ರೂಢಿ), ನೀಲು : ನೀಜಲ ಫಲ ಉತ್ತತ್ತಿ ಮಾವಿನ ಹಣ್ಣಿನಂತೆ 
ಇರುವರು ಮತಣ್ಯರು ಹಲಸು ತೆಂಗು ದಾಳಿಂಬರದಂತೆ ಇರುವರು ಸ್ವರ್ಗ 
ದವರು (ನಡಸಂ, ೪೮೬-೨೧೯). ಸೇರಲು: "ಸನ್ನೇರಲು' ಪರಾ. 
ನೇರಲೆ : (೪. ನೇರಳೆ: ಜಂಬುನೇರಳೆ, ನೇರಳೆ (ಮೈಣಗಿ. 
೭೩-೧೪೯೪); ನೇರಳೆ ಹಣ್ಣಿನ ಶರಬತ್ತು ಉರಿಮೂತ್ರ ಕ್ಕೆ ಬಹಳ ಒಳ್ಳೆಯ 
ಔಷಧಿ (ರೂಢಿ). "“ಹಂಬುನೇರಳೆ' ಸರಾ. ನೇರಿಲು : ಅದರ 
ಎಲೆಗಳು . . . ನೇರಿಲ'ಎಲೆಯ ಹಾಗೆ ಇದ್ದು ದೇಂಟಿನ ಬುಡದಿಂದ 
ತುದಿಯ ತನಕೆ ಎರಡೆರಡರಂತೆ ಸಾಲುಗೊಂಡಿರುತ್ತ ವೆ '(ಮುಂಬಯಿ, 
೪-೫೪). ನೇರಿಲೆ : ಹಲಸು ಮಾವು ನೇರಲೆ ಹುಣಿಸೆ ಬಾಳೆ ಬದಣ 
ಮುಂತಾದ ಏನುಳ್ಳಿ ಕೀಳುಪಚ್ಚೆ ತೃಣಕಾಸ್ಟ್ರ ಮುಂತಾದ ಧಾನ್ಯದ 
(ಎಕ. ೪11, ಶಿನಮೊ, ೩೧-೨೮; 1431), ನೇರಿಳೆ: “ಅಪರಾಜಿತಾ 
ಗಿರಿಕರ್ಣಿ ; ನೇರಿಳೆಹಣ್ಣು” (ಓಷಧಿ. ೭)... ನೇಅಳು: ರಕ್ತಾತಿಸಾರ 
ದಲ್ಲಿ ಕೈಯಿಂದ ಕೊಡಹಿದ ಹಸುವಿನ ಮಜ್ಜಿ ಗೆಯಲ್ಲಿ ಹುಣಿಸೆಬೇರ 
ನಾದರೂ ನೇಲಿಳ[ನಾರಾಂ. ಬೇಲದ] ಚಿಗುರನಾದರೂ . . . ಅರೆದು 
ಕುಡಿಯಿಸಲು ಹಿತನಯದು (ನೈದ್ಯಸಾ. 1, ೨೨೧). ನೇಜಿಳೆ ; ಮಾವಿನ 
ಬೀಜ, ನೇಣಿಳೆಬೀಜ, ಸದ್ಮಕ, ಲೋಧ್ರ; ಬೆಲ್ಲವತ್ತ ದ ಕಾಯ ತಿರುಳು, 
ಇದೊಂದು 'ಪ್ರಯೋಗ (ನೈಧ್ಯಸಾ. 1, ೨೦೯). ನೇಜಿರಿಲು ; “ಜಂಬು 
ವೆನೆ ನೇಅತಲು” (ಮಂಗರಾ. ೩೫-೧೩) ; ಬಸಿಜಿ ಬಾಳುನೆಗೆ ನಿಮ್ಮಲ್ಲಿ 
ಮಸಿಯ ಹೂಸಿ ನೇಜಲ ಹಣ್ಣ ಮಾಲನಂತೆ ಕಾಲ ಸಾಲ ದಾರಿದ್ರೆ , 
ಕೃಂಜಿ ನಿಮ್ಮ ಮಣಕ ಹೊಕ್ಕೆ ನಯ್ಯಾ (ಬಸನ, ೨೯೩) ; ನೆಲ್ಲಿ ನೇಲಕಿಲು 
ನಗರೆ ಕಡಸಿಗೆ ಕಲ್ಲರಳಿ ಕರ್ಪೂರ ಕದಳಿಗಳಿಲ್ಲಿ ನೋಡಿನೆ ಭೂಮಿಸುತೆ 
ಭೂಜಾತಸಂತತಿಯೆ (ತೊರಂಇ, ೩-೧-೨೯) ; ನವರಸ ದಾಳಿಂಬದ ಬಿತ್ತಂ 
ನೇಅಲ ಪೊಸದೋರೆಯನಿಮ್ಮಾವಿನ ಪಣ್ಣಂ ತರಿಸಿ ಕುಡುಕುಗೊಡಲು 
(ಜಯೆಕಾ, ೨-೨೩) ; ಹುಲ್ಲೆ ಹಳ್ಳಿಯ ಸೀಮೆಯ ನೆಲ್ಲಿಯ ಮರದ 
ಮೂಡ ಹಾಸನದ. ಗಜ್ಮೆಯ. ನೇಜಿಲ ಸೊಸಿಯಿಂದಂ ಛಳಿಯ ಹಳ್ಳದಿಂದಂ 
ತೆಂಕಯಿಂತೀ ಚತುಸ್ಟೀಮೆ (ಎಕ. ೪, ಹಾಸನ. ೧೩-೧೩; 1516). 
ನೇಣಂಲೆ, : "ಜಂಬುನೇಜೀಲೆ' ಸರಾ. ನೇಳಿಂಳೆ ; ನನಡೊಳ್‌ 


Vol-5-16A 


ನೇಣಂಲ ಕೆಣಕಿ 


ನೇಅತಿಳೆವಣ್ಣ ನಗ್ಗಿಜೆ ಬಹು ಪ್ರಖ್ಯಾತಿಯಿಂ ಪತ್ತಿಸಲ್‌ ದನುಜಾರಾತಿ 
ಸ್ಥಮಂತರತ್ನವ ನೃಪಂಗೀಯಲೈೈ. ದೂಖ್‌ ಪೋದುಡೇ (ಸೋಮೇಶ. ೮೩); 
ಮೆಲುವಡೆ ಬೆಳಲ ತನಿನಣ್ಣು ಮಾವಿನ ಹಣ್ಣು ನೇಜಿಕಿಳೆ [ಪಾಠಾಂ, ಲ] 
ಹಣ್ಣು ಇಪ್ಪೆಯ ಹಣ್ಣ ದಜ ಹೂ ಮಧುರ ಮಧುವುಂಟು 
(ಬಸಪು, ೧೮-೧೬). 
[ದೇ.॥ ತಮಿ. ನಾನಲ್‌ ; ಮಲ. ಇಕೀಲಲ್‌, ಇಳಾಜಿಲ್‌ ; ತುಳ್ಳು 
ನೇರೊಲು, ನೇರೊಳು ; ಕೊಡ. ನೇರು ; ತೆಲು. ನೇರೆಡು, ಸೇರೇಡು] 
ನೇಲಂಲ ಕೆಕೆ "ನೇಲಾಲ್ಸೆ ಅ? ಫೋ. 
ನೇಅಂಲಗೆ (ನಾ). ಒಂದು ಸಳದ ಹೆಸರು : ಕಾಳೆಗದೊಳಣ್ನ ವಸಯ್ಯ 
« ಕಾದಿ ಸತ್ತಂ ಅತನ ಮಗಂ ಬೂತುಗಣಸ್ಸಿ ನೇಜಕಿಲಗೆಯೆ ಕಲ್ಲಾಡು 
ಕೊಟ್ಟಿ ಚನ್ನ್ರರ್ಕ್ಯ ತ9ರಂಬರಂ (ನಿಕ.೩೪, ಅರಸೀ. ೨೩೭-೮ ; 971). 
"ನೇಖಾಲೆ', "ನೇಲಲ್ಲೆಟಕ” ಪೆರಾ, (?] 
ನೇಜಂಲು "ನೇಲಾಲ್‌' ನೋ. 
ನೇಣಂಲುಗುಂಡಿ (ನಾ). ಒಂದು ಸಳದ ಹೆಸರು; ಐ ಈಗಿನ 
ಹೊನ್ನಾಳಿ ತಾಲ್ಲೂಕಿನ "ನೆರಳುಗುಂಡಿ' ಗ್ರಾಮ: ಸಕನರಿಸ 
೯೮೬ ಜಯಸಂನಚರದ * * ಹೆಯ ನೇಅಸಿಲುಗುಣ್ಣಿಯ ವೂರೊಡೆಯ 
ಹಿಟ್ಟನುಯ್ಯ . . . ಮಾಡಿಕೊಟ್ಟಿ  ಗೊಸಸಸಸನ 
ಹೊನ್ನಾಳಿ. ೧೧-೯೨೬; 10547). [1] 
ನೇಅಂಲೆ, "ನೇಆೀಲ್‌' ನೋ. 
ನೇಜಂಲೆ, (ನಾ). ಒಂದು ಸ್ಥಳದ ಹೆಸರು: ಬಡಗ ಆಲದ ಮರಂ 
ಪಡುವ ' ಮೊಗದೆ ಪೋಗಿ ಕಲ್ಕು ಶ್ಪೆ ಯಿಂ ಬಡಗ ಮೊಗದೆ ಪೋಗಿ ಪಳ್ಳದ 
ಮೂಡನೇಲಾಲೆ ಬಟಿಕಿಯಂ ಬಡಗ ಮೊಗದೆ ಪೋಗಿ ಕಡೆಕೊಳಂ ಮರಿಯಿಸೆ 
ಎರಡೂರೆ ಇರ್ಕ್ಯೂಡು (ಮೈಅರಿ. ೧೯೩೪, ೩೮-೧೨; 10ನೆಯ ಶತ); 
ಶ್ರೀಮತ್‌ ಜೀಮೂತವಾಹನ ಸೇನವಾರಂ ಚಿತ್ತವಳ್ಳಿ ಯೊಳ್‌ ಜೇಗುಲನಂ 
ಮಾಡಿ: ಜೀವಿತೇಶ್ವರಕ್ಕೆ ನೇಣಲೆಯುಂ ಕಿಜಕಿಯ ಒರಲ್ಲೋಡುವಂ 
ಕೊಟ್ಟಿ ೦ (ಎಕ. ೪1, ಚಿಕ್ಕು. ೯೫-೯; ಸು. 1025). *ನೇಜೀಲಗೆ?, 
"ನೇಜಾಲ್ಗೆ ಅಕಿ? ಪರಾ. [1] 
ನೇಜಂಲ್ಗ ಅಕ್ಕಿ ನೇಜಾಲ ಕೆಣಕಿ (ನಾ). ಒಂದು ಕೆರೆಯ ಹೆಸರು: 
ತಸ್ಯ ಕ್ಷೇತ್ರಸ್ಯ ಸೀಮಾ ಪೂರ್ವೋತ್ತರದಿಗ್ಭಾ ಗೇ ಸಿರಿಗಾಳುಗ್ರಾಮ . . . 
ತತಃ ಪ್ರಾಗ್ಗತ್ವಾ ನೇಣಲ್ಲೆಜಕಿ ತತಃ ಕುರುಪಕೆಟಿಕೆ (ಎಕ, ೫1, ದಾವಣ. 
೬೬-೩೩; 694). ನೇಆಂಲ ಕೆಲೆ ; ಮನೆಯ ನೆಲಸಣಂ ಮೂಡಣ 
ಪೆರ್ಬಾಗಲಿಂ ಪೊಟಗು ತೆಂಕ ಸೇತುವಿನ ಬಡಗಣ ಕೋಡಿಂ ಮೂಡ ದೇವಾ 
ಲಯೆಂ ಬಡಗ ನೇಲ ಕೆಜಕಿ ನಂದಾದೀವಿಗೆ ಗಾಣಂ ಮ ೬೮೨ (ಎಕ. 
೪11, ಶಿಕಾರಿ. ೨೦-೧೭ : 1032), [ನೇಜಿಕಿಲ್‌? + ಕೆಜಿ] 
ಸೇಅಂಲ್ಬರ (ನಾ). ನೇರಳೆಯ ಮರ; ಜಂಬೂವೃಕ್ಷ : ಕಳಿದುಗು 
ನಲರ್ವುಡಿ ತಳೆದ ಭಸಿತದ ಸೊಗಸನುಗಿಸೆ ತುಂಬಿಗಳ ಸನಿ ಮೊಳೆನ 
ರುಂಂಕೃತಿ ಕಿನಿದೊಡವುವಾವುಗಳ ಪಾಡಿನಳನಡಿಕೆ ದುಡುಕೆ ಶಿನಚಿಹ್ನ 
ನಾಂತಂತೆ ನೇಜಸಿಲ್ಬರಂ ಚೆಲ್ವಾದುದು (ಪದ್ಮಂ. ೮-೩೧), 
[ನೇಖಲ್‌-4-ನುರ,] 
ನೇಜಂಸು (ಕ್ರಿ). ನೇತುಬಿಡು ; ತೂಗುಹಾಕು : ಶ್ರೀಮುತಿಯಂ 
ಪಂಡಿತೆ ಬಂದು ಕಂಡು ನಿನ್ನ ಬರೆದ ಪಟಿನುಂ ಮಹಾಪೂತ ಜಿನಾಲಯದ 
ಮುಂಜಿ ನೇಜಿಸಿದೆಂ[ಪಾಠಾಂ. ನೇಲಿದೆಂ] ... ಎಂಬುದುಂ (ಚಾವುಂಪು, 
೨೩) ; ವಾನಪ್ರಸ್ಮಜನಂಗಳ ಧೌತನಸ್ಥ್ರ ಪನಿತ್ರಾ ಕ್ಷಸೂತ್ರಂಗಳಂ 
ತಮ್ಮು ಕನಲ್ಕೊಂಬುಗಳೊಳ್‌ ನೇಜಕಿಸಿಕೊಂಡಿಂಬಿನೊಳವರೊಡನೆ ನಡೆವ 
ಸಾರಂಗಸಮೂಹಮುಂಮುಂ (ಸಂಚತಂ.೧೧೯-೩). 
[ನೇಜಿ 4 -ಇಸು,] 


(ಎಕ. ೪11, 


೪೯೮೫ 


20 


30 


40 


4 


ನೈಯುತಿ 


ನೇಜಂಳೆ "ನೇಲಾಲ್‌' ನೋ. 
ನೇಉ (ಕ್ರಿ). ೧. ನೇತುಹಾಕು; ತೂಗುಹಾಕು; ಜೋತು 
ಬಿಡು: “ಎಟಲ್ಲುದು ನೇಜಕಿ ದುದೆಂದುಂ ಬಟಾಕಂ ತಂ ನೇಲ್ಲುಡೆನ್ನ 
ಲದು ನೇತುದು” (ಕನಿಕಂ. ೨೫೬); ಪಂಡಿತೆ. , . ಬಂದನೇಕಧೂರ್ತ 
ಜನಮನಸ್ಸಮ್ಮೋ ಹನತಮಃ ಪಟಿಮಂ ಚಿತ್ರಪಟಿಮನಾ ಚೈತ್ಯಾಲಯದ 
ಕೆಲದ ಪಟ್ಟಿ ಸಾಲೆಯ ಮುಂತೆ ನೇ ನಿಜಾಭಿಲಸಿತಕಾರ್ಯಸಿದ್ದಿಯನೆ 
ಪಾರುತ್ತ ನಿಂರ್ದಳ್‌ (ಆದಿಪು. ೩-೪೫ ನ); ಅದು ಸುರಭೂಜವಲ್ಕನಸನ 
ದ್ವಯಮಂತದು ದಂಡಮಲ್ಲಿ ನೇಲ೨[ನಾರಾಂ. ಲಿ]ದುದದು ಜೋಗನಟ್ಟಗೆ 
(ಕಾದಂಪೂ. ೬೯೨); ಸೂಳೆಯ ಕೊರಳಲ್ಲಿ ಏಳುನೂಜಕಿಸ್ಚ ತ್ತಾ ನೆ ನೇಲಂತ್ತ 
ಕಂಡೆ (ಅನಚೆಂ, ೧೦-೩೮) ; ನಜ್ರಲೇಪದ ಕುಮಾರಧಾರೆಗಳ ನೇಜಿದ 
ನೆಲಹಿನಾಯುಧದ ಕುಳಿಯ . . . ತಾಣಂಗಳಂ ತೋಲಿಕಿದಂ ಭ್ರೈರನಂ 
ಸಿದ್ಧ ಪತಿಗೆ (ಸಿದ್ಧರ, ೩-೧). ೨. ತೂಗುಬೀಳು; ಜೋತುಬೀಳು; 
ನೇತುಬೀಳು: ಗಿರಿ ಹರಿಯ ಪವಿಯ ಹತಿಗೆಂದಿರಿಸಿದ ಠಾಣಾಂತರಕ್ಕೆ ನೇರ 
ಪಲವುಂ ಹರಿಗೆಗಳೆನಲೈ ನಭದೋವರಿಯೊಳ್‌ ಪೆಜ್ಜೆ ನು ಹುಟ್ಟ ರೆಂಜಿಸು 
ತಿರ್ಕುಂ (ಮಲ್ಲಕಾ. ೩-೩೧) ; ತಳತಳಿಸಿ ಪೊಳೆವ ನಿರ್ಮಳಫಳಕಂ ನೇಣ 
ರ್ದೊಡಂತದಂ ತೆಗೆದದಣಕೊಳ್‌ ಬಳಪದಿನಾಗಳ" ಬರೆದೆಂ ಲಳನೆಯ 
ರೂಪಾತಿಶಯಮಸೆನ್ನಜಿವನಿತಂ (ದಶಕು. ೮-೩೦೦). ಕ. ನೀಡು; 
ಚಾಚು: ದುರ್ಯೋಧನನಂ ಕೊಲ್ಲದಿರೆನೆಂದು ಭಾರತಮಲ್ಲಂ ಗಾಂಡಿನಕೆ 
ನೇಜಿದಂ ಕರತಳಮಂ (ಗದಾಯು. ೮-೨೭). "ನೇಲ್‌ ಸರಾ. 
[ದೇ.॥ ತಮಿ, ಇಉಾಲ್ಲು, ನಾಡು ; ಮಲ. ಇತೀಲ್ಲು] 
ನೇಲಲ್‌, ನೆಳಲ್ಮು, ನೆಬಲ್ಫ್‌, ನೇಳಲ್‌, (ನಾ). ಒಂದು ಬಗೆಯ 
ಮರ; ಪ್ರಿಯಂಗು : “ಪ್ರ್ರಿಯಂಗು ಶ್ಯಾಮೆ ಫಲಿನಿ ನೇಬಿ[ಪಾಕಾಂ. 
ಕೇಳ, ಸೆಳ]ಲಕ್ಕು” (ಮಂಗರಾ, ೩೪-೯) ; ಪೊನ್ನೆಯ ಕಮ್ಮರದಾರ 
ಕೇರ ನೇಟಿ[ಪಾಠಾಂ,ರಿ]ಲ ಸಿರಿತಾಳೆಯಿಂಂಗುಳದ ನೆಲ್ಲಿಯೆ . . . ಮರೆಂಗಳ 
ಕೊಂಬುಗಳ೦ಬರಂಬರಂ ಪುದಿದು . , . ಕಜಂಗಿ ಕಬ್ಬ ಲಿಸುತಿರ್ದುದು 
ಕಾನನವೆತ್ತ ನೋಲಿಕ್ಪೂ ಡಂ (ಲೀಲಾನ,೬-೨೧). ನೆಳಲು : ನೇಲ 
ತೊಕ್ಕು, ಮಾವಿನ ಬಿತ್ತಣ, ಹೆನ್ಮುರದ ತೊಕ್ಕು, ನೆಳಲ ತೊಕ್ಕು . . , 
ಬಲನಜಕಿತು ಸೇವಿಸಲು ರಕ್ತ ಪಿತ್ತ . . . ಗ್ರಹಣಿ ಮೊದಲಾದ ವ್ಯಾಧಿ 
ಗಳು ಸರಿಹರೆ (ನೈದ್ಯಸಾ.1,೨೨೨). ನೆಬಲ್‌,: “ನೆಬಲ್‌ ಇ ಆತಸತ್ರಾದಿ 
ಛಾಯೆ; ಜಳದರ್ಪಣ ಪ್ರತಿಬಿಂಬಂ ; ಒಂದು ಮರಂ” (ಶಮದ. ಪರಿ. ೧); 
“ನೆಟಲ ಮರ - ಶ್ಯಾಮೆ, ಮಹಿಲೆ, ಲತೆ, ಗೋವಂದನಿ, ಗುಂದ್ರೆ, 
ಪ್ರಿಯಂಗು 4 WG ಸ್ಪ್ರಿಯಕ? (ನಾಚಿಲಾ. ಕಿ); “ಉಂಬಟಲಿಾ ಕೊಡಗೆ 
ನೆಬಲೆನಲ್ಕೊಂದು ವೃಕ್ಷಂ” (ಸಂಜೀನ. ೫). ನೇಳಲ್‌, : ಸಲಸು 
ಪಡ್ಚಳಿಯರನೇಖಾಲ್‌ ನೇಳಲ್‌ ನೆಲ್ಲಿ. . . ಸಿರಿಸ ದಾಳಿಂಬದ ಸಾಲ್ಗಳ್‌ 
ಸಲೆ ಸೊಗಸಿದುನಲ್ಲಿ (ಜಯಕಾ. ೧೫-೪೩). 
[ದೇ.॥ ತನಿನಿ.. ಇಳಾಟಲ್‌, ನಾಟಲ್‌ ; ಮಲ. ಇಾಟಲ್‌] 


ನೈ "ನೆಯ್ಮ್‌' ನೋ. 
ನೈಜುತ, ನೈರುತ (ನಾ). ೧. ಅಸುರ ; ರಾಕ್ಷಸ : “ರಕ್ಷಃ ಕೋಣಸ 
ಸೈಯತ ರಾಕ್ಷಸ. . . ಕ್ಷಣದಾಚರರೆಂದು ಸದೃಕ್ಟ್ರಾರ್ಥಂಗಳ್‌ ನಿಶಾಟ 


ಪರ್ಯಾಯೆಂಗಳ್‌” (ಇಸ್ತುಕೋ.೮-೪೨), 3. ನೈಯತ್ಯ ದಿಕ್ಬಾಲಕ; 
ನಿಖುತಿ: ಇಂದ್ರಃ, ಅನಲಃ, ಯನಂಃ, ನೈಯತಃ, ವರುಣಃ, ಮರುತ್‌, 
ಧನದಃ, ರುದ್ರಃ- ಈ ೮ ಮೂಡಲ್‌ ಮೊದಲಾದೆಂಟು ದಿಸೆಗಂ ಕ್ರಮ 
ದಿಂದೊಡೆಯರ್‌ (ಹಲಾಯು.೧೭-೧೦೦). ನೈರುತ : “ಫೈರುತಾಗಮ' 
ಪರಾ. [ಸಂ ನೈರ್ಯತ] 

ನೈಯತಿ, ನೈರಿತಿ ಫೈರಿತ್ರಿ, ನೈರುತಿ (ನಾ). ೧. ಪಶ್ಚಿಮ ಮತ್ತು 
ದಕ್ಷಿಣಗಳ ನಡುವೆ ಇರುವ ನಿದಿಕ್ಳು,--ಉಪದಿಕ್ಳು; ಸೈಖಯತ್ಯ p 


ಸೈಮತ್ಯ 


ನೋಡಿ ಹಯ. ನೈಯತಿಯಂ. ನೀಡುಂ ಕಿಳಿಅಿತ್ತುಮಿರ್ಪೊಡಸರಾಹ್ಹ 
ದೊಳಂ ಮಾಡುಗುಮಪಾರ ಭಯಮಂ ಮಾಡುಗುಮಧಿಪತಿಗೆ ತುರಗ 
ಮಭಿನನಚಂದ್ರಾ (ಆಶ್ವಶಾ. ೪-೫೨), ೨, =ಫೈಯತ ೨ : “ಯಾತು, 
ಯಾತುಧಾನಃ... ನೈಯತಃ, ಕೋಣಪಕಃ, ಕೈಕಸೇಯಃಈ ೯ 
ನೈಯತಿಯ ಪೆಸರ್‌* (ಹಲಾಯು. ೧೩-೩೩). ನೈರಿತಿ: ೧. ಅಲ್ಲಂ 
ಪಡುವಲು ಸೀನಟ್ಟಿದ ಸನ್ನಿನೊಳು ಸೈರಿತಿಯ ಗುಡ್ಡೆ ಅಲ್ಲಿಂ ಬಡಗಲು 
ಸೀವಟ್ಟದ ತದ್ದರೆ ಸೊಲದ ಸಂದಿನಲು ವಾಯನ್ಯದ ಗುಡ್ಡೆ (ಸೌಇಇ, 
XX, ೧೮-೩೯; 980); ತೆಂಕ ಪಾಲ್ವಳ್ಳ ೦ ನೈರಿತಿಯೊಳ್ವರವುಲಿಗೆಳಿಯ 
ತೆಂಕಣ ಕೋಡಿಯಿಂ ಬಡಗಲ್ಪರೆಯೆರದ ಕೊಳನುಂ . . . ಮೇರೆಯಾಗೆ 
(ಸೌಇಇ. 21-1, ೫೨-೫೬; 1007). ನೈರಿತ್ರೆ : ೧. ಆಗ್ನೇಯದೆಸೆ 
ಪುಲ್ಲಾಯಟಕ ದಕ್ಷಿಣದೆಸೆ ತಳ(?) ಅಣ್ಣಯರ್‌ ನೈರಿತ್ತೆದೆಸೆ ನೆಲುಮುಟ್ಟು 
ಗರ್‌ ಪ್ರತಿಚಿದೆಸೆ ಪೆದ್ದಾಣ (ಎಕ. ೫ (5), ಮುಳಬಾ, ೩೨೮-೫೧; 
ಸು, 610). ನೈರುತಿ: ೧. “ನೈರುತಿ-ನೈರ್ಯುತಿ -ಒಂದು ದಿಕ್ಕು” 
(ತದ್ಭಕೋ, ೨೩). ಪಿ. ಶತಮಖ ಹುತನಹ ಯಮ ನೈರುತಿ ವರುಣ 
ಮರುತ್ಮುಬೇರ ಶೂಲಧರರ್‌ ದಿಕ್ಚ್ರ ತಿಗಳ (ವಸ್ತುಕೋ. ೯-೪೮). 
ಸುರೆಪತಿಯ ಭೋಗ ನಹ್ನಿಯ ತೇಜವಂಧಕಾಸುರನದಟು ನೈರುತಿಯ 
ಕಾಯ್ಬು... ಚಂದ್ರನ ಶಾಂತಿವೆರಸಿ ರೂಪಾದುದೆನಿಸುವ ಹರಿಶ್ಚಂದ್ರ 
ಭೂನರನಾ ಪುರಕ್ಕೊಡೆಯನು (ಹಶಕಾ. ೧-೪೦). [.ಸಂ.ನೈರ್ಜುತೀ] 

ನೈಯತ್ಯ, ನೈರುತ್ಯ (ನಾ). -ನೈಖುತಿ ೧: ಆ ರಾಜಗೃಹಂಗಳಂ 
ಕಟ್ಟು ವೊಡೆ . ೬. ೬ ತೆಂಕಲ್‌ ಪವಡಿಸುವ ಮನೆ ಸೈಯತ್ಯದಲ್ಲಿ ಆಯುಧಂ 
ಗಳನಿರಿಸುವ ಮನೆ... ಕಟ್ಟ ಸುವುದು (ಲೋಕೋಪ,೩-೧೮ ಟೀಕೆ); 
ನಿರುತಂ ಕುಮುದಶೋಭಿ ನೈಯತ್ಯದಂತೆ. ವಾನರಸೈನ್ಯದಂತೆ. ಕುಜ ಳ್ಳ 
ಹರಿಜನ್ಮಭೂನಿ ಗೋಕರಲದಂತೆ ವನದಂತೆ ತತ್ಸರಂ ಕಂಗೊಳಿಸಿತು 
(ಜೈಮಿಭಾ. ೧೫-೧೧). ನೈರುತ್ಯ : ಶ್ರೀಗಿರಿಯ ನೈರು[ಪಾಠಾಂ.ಯ]ತ್ಯ 
ದಿಗುಭೂಭಾಗದೊಳೆಸೆವ ಗಣ್ಯಪುಣ್ಯನಿಭಾಗವಾ ಕ್ಷೇತ್ರಂ . . . 
ನಂದಿಮಂಡಲವೆಂಬ ಪೆಸಂಇಯನ್ತ (ಬಸಪು. ೨-೨೮) ; ತೊಲಗಿತಾ ಓ 
ಲಕ್ಷ್ಮಣಾ ದಿನಂ . . . ಶಕುನಿವಾಣಿಯೆ ಶಕುನಮಲ್ಲಿ ನಡೆದರೊ ನೆನ್ಮಿ 
ನೈರುತ್ಕಮಂ (ಶ್ರೀರಾಮಾ, ೨೬೩-೫). 

[-ಆಸಂ. ಸೈರ್ಬುತ್ಯ] 

ನೈಕ (ಗು). ಏಕವಲ್ಲದ; ಅನೇಕ; ಬಹಳ; ಹೆಚ್ಚಾದ : ನೈಕ 
ಶತಮಾನದಿಂ, ಭೀಸ್ಮಪವಮಾನಹತಿಯಂ. ಪ್ರತಿಭಟಿಸಿ ಮಲೆತು ನಿವಿಂರಿರ್ದ 
ಗರುವ ತರುವರಕುಲಂ ಮೂಲನುಂ ತಿರಿಪಿ ಮಾಂಟದವೋರ ನೆಲ 
ಕ್ಕುರುಳಿದುವು (ಚಿತ್ರಗ. ೪೮-೧೩೧೧). [ಸೆಂ] 

ನೈಕುಣಿಕೆ (ನಾ). ಒಂದು ಬಗೆಯ ಮರ (?) : ನಲಿವ ಕೆಂದಡಸ 
ಭೂತಾಳೆ ಧುಂದುರ ಹಿತದಿ ಕಿಲುಬದರಿ ಬಿದುರು ಬೆತ್ತರ . ಬಿಲ್ಲ ಕಲ್ಲತ್ತಿ 
ಜಿಲುವರ ಕಿತ್ತ ನೈಕುಣಿಕೆ[ಸಾಳಾಂ. ನೈಳುಣಿ](ರುಕ್ಕಾಂಗ. ೧೦-೨).[?] 

ನೈಗಮ (ಗು). ೧. ನಿಗಮಕ್ಕೆ ಸಂಬಂಧಿಸಿದ ; ನೇದಕ್ಕೆ ಸಂಬಂಧಿ 
ಸಿದ. (ನಾ). ೨. ಬೀದಿ; ದಾರಿ; ರಸ್ತೆ. ೩. ಪಟ್ಟಣಿಗ ; 
ನಾಗರಿಕ; ಪೌರ. ೪. ವರ್ತಕ; ವ್ಯಾಪಾರಿ: “ಪಣ್ಯಾಜೀವಃ 
ನೈಗಮಃ, ವೈದೇಹಃ-ಈ ೫ ಹರದಂ” (ಹಲಾಯು. ೯೩-೪೧೭) ; 
“ಬಣಂಜಿಸುವವಂ ವಿಪಣಿಕಂ ನೈಗಮಂ ವಣಿಜನಕ್ಕು೫(ಮಂಗಂ.೧೦೨-೧). 
೫- [ಜೈನ] ನಯಗಳಲ್ಲಿ ಒಂದು ; ನೈಗಮ, ಸಂಗ್ರಹ ಮತ್ತು 
ವ್ಯವಹಾರ ಎಂಬ ದ್ರವ್ಯಾರ್ಥಕನಯದ ಮೂರು ಭೇದಗಳಲ್ಲಿ 
ಒಂದು; ॥ ಪದಾರ್ಥಗಳನ್ನು ಪ್ರತ್ಯೇಕವಾಗಿ ನಿರ್ದೇಶಿಸದೆ ಗೌಣ 
ಮಾಡಿ, ಅವುಗಳ ಉದ್ದೇಶ ಅಥವಾ ಸಂಕಲ್ಪವನ್ನು ಹೇಳುವ 
ಅಥವಾ ಗ್ರಹಣ ಮಾಡುವ ಜ್ಞ್ಯಾನ : ನೈಗಮ ಸಂಗ್ರಹ ವ್ಯವಹಾರ 


೪೯೮೬ 


25 


55 


40 


4 


ನೈ ಚ್ಯಾನುಸಂಧಾನ 


ಯಜುಸೂತ್ರ ಶಬ್ದ ಸಮಭಿರೂಢೈ ನಂಭೂತಾದಿ ನಯನಿಭೇದದಿಂ ನಾಮ 
ಸ್ಮಾಪನಾದ್ರವ್ಯಭಾನದಿಂ . . . ನಿರ್ಮಳಮಪ್ಪ ಸಮ್ಯಕ್ತ ಆರತ್ನಮಂ 
ಕೈಕೊಂಡು(ಸುಕುಮಾ.೩-೩೯ ವ); ವಸ್ತು ವಿನ ಸ್ವರೂಪವನ್ನು ವಿವೇ ಚಿಸದೆ 
ಯಾವುದೊಂದು ಬಾಹೃವಿಷಯದ ಸಂಬಂಧದಿಂದ ವಿಚಾರಮಾಡುವುದು 
ನೈಗಮವು (ಜೈನಧ. 1%, ಉಪೋದ್ಧಾ,ತ). [ಸಂ.] 

ನೈಗಮನಯ (ನಾ). -ನೈಗಮ ೫ : ತತ್ತ್ವಾರ್ಥಸೂತ್ರದಲ್ಲಿ ನೈಗಮ 
ನಯ ೧ನೆಯದು , . ಕಟ್ಟಗೆ, ನೀರು, ಅಕ್ಕಿಗಳನ್ನು ಇಟ್ಟು ಕೊಂಡಿ 
ರುನ ಮನುಷ್ಯನಿಗೆ "ನೀನು ಏನು ಮಾಡುವಿ?' ಎಂದು ಕೇಳಿದರೆ, "ಅನ್ನ 
ಮಾಡುವೆ' ಎಂದು ಹೇಳುವನು. ಈ ಹೇಳಿಕೆಯು ನೈಗನುನಯಕ್ಕೈ 
ಅನುಸರಿಸಿ ಇದೆ (ಚೈನನ. ೨೨೪). [ನೈಗನು 4 ನಯ್ಯ] 

ಸೈಗೆ "ನೇಯ್ಗೆ' ನೋ. 

ಸೈಚಿಕಿ (ನಾ). ೧. ಶ್ರೇಷ್ಠವಾದ ಗೋವು,--ಹಸು: “ಶ್ರೇಷ್ಠಾ: 
ನೈಚಿಕೀ-- ಈ ೨ ತಲೆಯಾವು” (ಹಲಾಯು, ೪೫-೧೧೬) ; “ನೈಚಿಕಿ 
ಶ್ರೇನ್ಮೆ ಯೆನೆ ತಲೆಯಾನೆನಿಕ್ಕು” (ಮುಂಗರಾ. ೫೪-೪). ೨. ಎತ್ತಿನ 
ಹಣೆ,---ತಲೆ : “ಹಣಿ ನೈಚಿಕಿಯೆನಿಕ್ಕು” (ನುಂಗರಾ. ೫೩-೨). 

[ಸೆಂ. ನೈಟೀ] 

ನೈಚಿಕೆ (ನಾ). ೧. ಶ್ರೇಷ್ಠವಾದ ಹಸು; ಉತ್ತಮವಾದ ಗೋವು: 
“ಗೋನಮತಲ್ಲಿಕೆ ಭದ್ರಾಖ್ಯಾನಂ ನೈಚಿಕೆಯೆನಿಕುಂ ತಾನು[ತ್ತ |ಮನು 
ದುವೆಗೆ (ನಸ್ತುಳೋ. ೯೦-೭); ಅಲಘುಕಾಂಚನರಾಶಿಗಳನುಜ್ವಲನೆನಿಪ 
ಮಣಿಭೂಸಣಾಳಿಯ ಲಲಿತಪಟ್ಟಾ ಂಶುಕಸಮೂಹವನಗ್ರಹಾರಗಳ ಸಲೆ 
ಘಟೋಧ್ಲಿಗೆಳಾದ ನೈಜಿ£ ಚಿ]ಕೆಗಳನು ದಣಿವಂದದಲಿ ವಿಪ್ರಾನಳಿಗೆ ಪಿರಿದೆ 
ನಲಂಬಿಕಾಸು ತನಿತ್ತ ನೊಲವಿನಲಿ (ತಿಮ್ಮಶ್ರ. ೨-೨೭), ೨. ಎತ್ತಿನ ಹಣೆ, 
--ತಲೆ : (೪. [-ಆಸಂ. ಸೈಚಕೀ] 

ನೈಚ್ಯ (ನಾ). ಸಣ್ಣತನ; ನೀಚತನ; ಕ್ರುಲ್ಲಕತೆ: ನೈಚ್ಯನನ್ನು 
ಸೂಚಿಸುವುದಕ್ಕಾಗಿ ಗಂಡಸರ ಹೆಸರಿಗೆ ಇಗ, ಹೆಂಗಸರ ಹೆಸರಿಗೆ ಇ ತುಣುಕು 
ಗಳನ್ನು ಸೇರಿಸುವುದುಂಟು (ನಮ್ಮನು. ೨೧೭) ; ಹೊಗಳಲೆ ನಾಡಿನ 
ನೈಚ್ಛವನಳಿಸಿದ ಕಾರ್ಯವ ಹೊಗಳಲೆ ನರಪಶು - ಮಾನವನೆನಿಸಿದ 
ಕಾರ್ಯವ (ಅನುತಂ. ೫೪-೧೪). ; ಪಾಳಯಗಾರರು . , . ನಮ್ಮ ಕನ್ನಡ 
ನಾಡುಗಳಲ್ಲಿ ಈ ಶಬ್ದದ ಪ್ರಯೋಗವು ಅಷ್ಟು. ನೈಚ್ಯವನ್ನು ಹೊಂದದೆ 
“ಪ್ರಸಿದ್ಧ” ಎಂಬ ಅರ್ಥವನ್ನೇ ಒಳಗೊಂಡಿದೆ (ಪಾಳಗಾ. ೩). [ಸಂ.] 

ಸೈಚ್ಯಭಾವ (ನಾ). ತಾನು ಕೀಳೆಂಬ ಭಾವ: ಇಂದು ಸುಶಿಕ್ಸಿತರೆನಿಸಿ 
ಕೊಳ್ಳುವ ಆಂಗ್ಲ ವಿದ್ಯಾವಂತರಲ್ಲಿ ಕೀಳುತನದ ಭಾವ ಅಥವಾ ನೈಚ್ಯ 
ಭಾವ (Inferiority complex) ಎಂಬ ಶಬ್ದವು ಬಹಳವಾಗಿ ಬಳಕೆ: 
ಯಲ್ಲಿ ಬಂದಿರುವುದಷ್ಟೆ (ನುನೋರೋ. ೩೪). "ನೈ ಚ್ಯಾನುಸಂಧಾನ' 
ಸರಾ. [ನೈಚ್ಯ-- ಭಾವ] 

ನೈಚ್ಯಾನುಸಂಧಾನ (ನಾ). ಕೀಳ್ರನದ ಭಾವನೆಯನ್ನು ತನ್ನಲ್ಲಿ 
ಆರೋಪಿಸಿಕೊಳ್ಳು ವುದು ; ತಾನು ಸಣ್ಣವನು ಎಂದು ಭಾವಿಸಿ 
ಕೊಳ್ಳು ವುದು : “ದಾಸರ ದಾಸನು ನಾನು ದೋಷಿಗಳಗ್ರೇಸರ ನಾನು” 
ಎಂದು ನೈಚ್ಛಾನುಸಂಧಾನ ಮಾಡಿ ಮಾತನಾಡುತ್ತಿದ್ದರು (ಕಛವಿ.1, 
೧೫೪) ; ಹರಿಸಿಂಗನೂ ಆತನ ಕಡೆಯವರೂ . , . ನೈಚ್ಯಾನುಸಂಧಾನ 
ದಿಂದಲೇ ದೊಡ್ಡ ಪದವಿಗೇರಿದನೆಂದು ಹೇಳುತ್ತ, ಸಮಯ ಬಂದಂತೆ 
ಹೈದರನಿಗೆ ಹೆಚ್ಚು ಹೆಚ್ಚು ಅಧಿಕಾರವನ್ನು ಕೊಡುವುದು ಯುಕ್ತ ವಲ್ಲ 
ವೆಂದು ದೇವರಾಜಯ್ಯನಿಗೆ ಹೇಳುತ್ತಿ ದ್ವರು (ಒಡೆಕ. ೩೮); ಕಲಾಧರಾ. .. 
ನೀನು ಆಕೆಯು ಮೆಚ್ಚು ವಂತೆ ವಾದ್ಯವನ್ನು ನುಡಿಸಲು ಶಕ್ತ ನಾಗಿದ್ದೀಯೆ, 
ಹೀಗೆ ನೀನು ನೈಚ್ಛಾನುಸಂಧಾನವನ್ನು ಮಾಡಿಕೊಳ್ಳ ಬೇಡ 5 ತೆಗೆದುಕೋ 
ವಾದ್ಯವನ್ನು (ಕಲಾಧೆ. ೨೪). [ನೈಚ್ಕ-- ಅನುಸಂಧಾನ] 


ನೈಜ 


ನೈಜ (ಗು). ೧. ಸ್ವಂತದ; ತನ್ನದೇ ಆದ; ಸ್ವಕೀಯ : ರೇಣುಕೆಯಂ 
ಜಾನಕಿಯಂ . . . ಕ್ಷೋಣಿಯೊಳಧಮುಚರಿತ್ರದ ಜಾಣೆಯರಂ ಜಜಕಿದು ನೈಜ 
ನೀತಿಯೊಳೆಸೆದಳ್‌(ಹಮ್ಮಾರ, ೨-೩೬); ಸಕಲಾಗಮಾರ್ಥವನೀನ ಸಟ್ಸ್ಮಲದ 
ಗುರುವೆ ಸೈಜಾಂಭ್ರಶರಣಾಗತರನುರೆ ಪೊರೆನ ' (ಗುನಾಪು, ೧-೨೬). 
೨. ನಿಜನಾದ; ಸಹಜವಾದ; ಸ್ವಾಭಾವಿಕವಾದ; ಕೃತ್ರಿಮ 
ವಲ್ಲದ : ಇವುಗಳಲ್ಲಿ ಕೇವಲ ಕಲ್ಪನೆಗಳ ಹುಚ್ಚಾ ಟಿವಿರದೆ ನೈಜಭಾವದ 
ನಾನೀನ್ಯವು ತುಂಬಿ ಹರಿಯುವುದು (ಕನ್ನಜಾ. ೮೪), ೩. ಸ್ವತಸ್ಸಿದ್ಧ 
ವಾದ; ಆಗಂತುಕವಲ್ಲದ : ಶ್ರೀತರುಣಿನಲ್ಲಭನ ಪರಮವಿಭೂತಿರೂಪನ 
ಕಂಡಕಂಡಲ್ಲೀ ತೆಜದಿ ಚಿಂತಿಸುತ ಮನದಲಿ ನೋಡು ಸಂಭ್ರಮದಿ ನೀತ 
ಸಾಧಾರಣ ವಿಶೇಷ ಸಜಾತಿ ನೈಜಾಹಿತವು ಸಹಜ ವಿಜಾತಿ ಖಂಡಾಖಂಡ 
ಬಗೆಗಳನಣಕಿತು ಬುಧರಿಂದ (ಹಸಾರ, ೫-೧); ಕನ್ನಡದ ಒಂದೆರಡು 
ಏಭಕ್ತಿ ಗಳು ನೈಜಸೃಷ್ಟಿ ಯಾಗಿರದೆ. ಕೇನಲ ವೈಯಾಕರಣರು 
ಸಂಸ್ಕೃತಾನುಕರಣೆಯಿಂದ. ಮಾಡಿಕೊಂಡ ಕೃತಕವ್ಯವಸ್ಥೆಯಾಗಿದೆ 
(ದ್ರಾವಿನಿ. ೨೧೨). (ನಾ). ೪, ನಿಜ; ಸತ್ಯ; ದಿಟ: “ಸತ್ಯಕ್ಕೆ 
ನೈಜಂ ನನ್ನಿಯೆಂದಕ್ಕು? (ಕಬ್ಬಿಕೈ- ೪೭); ಮೂಜಗಕೆ ರುದ್ರಾಕ್ಷಿ ಸಿತ 
ರಕ್ಟಾಜಟಾನಳಿ ನಿತ್ಛಮುಂಕ್ತಿಗೆ ಸೈಜವಪ್ಪ ನುಸಾರಿವೇಷವು ಭವನಿವಾರಣವು 
(ಬಸಪು. ೩-೬೮) ; ಅಸ್ವಭಾವಕಮಲ್ಲ ನೈಜನಿಂದು ತನಗೆನೆ ತಸಸ್ವಿಗಳ 
ಮೌಳಿಮಣಿ ನಾರದಂ ಪೋಗಿ ವೈನಸ್ವತಂಗಆಕಪಿ. . . ವೀರವರ್ಮನಂ 
ಕಂಡು ಸತ್ಯತನಾಗಿ ವಿವರಿಸಿದನು (ಜೈಮಿಭಾ. ೨೬-೨೦). ೫, ಸಹಜ 
ವಾದುದು; ಸ್ವಾಭಾವಿಕವಾದುದು : ಭೇದಕರ್‌ ಬಹುವಿಧದೆ ಪಂಕ 
ಸರೊಳಗುಗಾಣದಂತೆ ಛಿದ್ರಿಸಿ ತೆಗೆವ ಜಾಣ್ಮೆ ಕಡುನೈಜಮಾಗೆ ಸರಮ 
ಲಂಚವೆ ತಮಗೆ ಜೀವನಮದೆನಿಸಿ ಚಚ್ಚ ರದಿಂದಲೈಶ್ವರ್ಯಮಂ' ಪಡೆದು 
ನೇಜಿಕೆ ಬಾಳ್ವ ಕರಣಿಕಶಿಕೋಮಣಿಗಳೊಸ್ಪಿ ರ್ದರು (ಚೆಬಪು. ೭-೭) ; ಮರದಿ 
ನನೆ ನೈಜದಿಂದರಳೆ ಸೊಗವೆಲ್ಲರ್ಗೆ ಸೆರೆಮನೆಯ ನೇಮನೇಂ? (ಮಂಕುಕ, 
೮೪೫), [ಸಂ.] 
ನೈಜಗುಣ (ನಾ). ಸಹಜವಾದಗುಣ; ನಿಜಸ್ವಭಾವ : ಬಾಹ್ಯತರದ 
ಬೆಡಗನೊಂದೆ ಬಗೆದು ಬೆಲೆಯ ಕಟ್ಟ ಮಂಂದೆ ತೋರುತಿರುವ ನೈಜಗುಣ 
ವನರಿಯದಿದ್ದೆನು (ಕವಿಕಾ. ೪೫-೧೫). [ನೈಜ -- ಗುಣ] 
ನೈಜಚಿತ್ರ (ನಾ). ಸಹಜವಾದ ಚಿತ್ರ; ವಾಸ್ತವ ಚಿತ್ರ: ಜೀವನದ 
ವಿವಿಧ ನೈಜಚಿತ್ರಗಳನ್ನು ಚಿತ್ರಿಸುವ ಈ ಹಾಡುಗಳು ರೈತನಿಗೆ: ಆನಂದ 
ವಾದಾಗಾಗಲಿ, ಇಲ್ಲವೆ ದಿನದ ದುಡಿಮೆಯ ದಣಿವನ್ನಾರಿಸಿಕೊಳ್ಳು ವುದ 
ಕ್ಯಾಗಲಿ ಹೊರಹೊನ್ನಿದವುಗಳು (ಕನ್ನಜಾ, ೧೮೦), [ನೈಜ-ಚತ್ರ] 
ನೈಜರೂಪೆ (ನಾ). ಪ್ರಕೃತಿ ರೂಪ; ಮೂಲ ರೂಪ: ಕನ್ನಡದಲ್ಲಿ 
ಇರುವಂತೆ ಉಳಿದ ದ್ರಾನಿಡಭಾಷೆಗಳಲ್ಲೂ ಶಬ್ದದ ನೈಜರೂಪನೇ ಏಕ 
ನಚನದಲ್ಲಿ-- ಪ್ರಥಮಾನಿಭಕ್ತಿ ರೂಪವಾಗುತ್ತ ದೆ (ದ್ರಾವಿನಿ, ೨೧೨). 
[ನೈಜ-ರೂಪ] 
ನೈಜಸಾಹಿತ್ಯ (ನಾ). ಸ್ಫಜನಶೀಲವಾದ ಸಾಹಿತ್ಯ : 
ಅನುಭನ ಎಲ್ಲ ನೈಜಸಾಹಿತ್ಯದ ಅಡಿಗಲ್ಲು (ಸಾಹಿಸ್ರ. ೧೦), 
[ಸೈಜ--ಸಾಹಿತ್ಯ] 
ನೈಜಸ್ಥಿ ತಿ (ನಾ). ಸಹಜವಾದ ಸ್ಥಿತಿ; ವಾಸ್ತವ ಸ್ಥಿತಿ : ಮಕ್ಕಳು 
- » » ನೈಜಸ್ಕಿತಿಗೂ ಕಲ್ಪ ನಾಸ್ವರೂಪಕ್ಕೂ ವ್ಯತ್ಯಾಸವನ್ನು ಕಂಡು 


ವೈಯಕ್ತಿ ಕ 


ಕೊಳ್ಳುತ್ತಾರೆ (ಶಿಕ್ಷದ. ೧೧೦). [ನೈಜ--ಸ್ಮಿತಿ] 
ನೈಜಸ್ಸರೂಪ (ನಾ). ಸಹಜವಾದ ಸ್ವರೂಪ; ವಾಸ್ತವ 
ಸ್ವರೂಪ: ಕೇಶಿರಾಜ... ಬಣ್ಣದ ಕನ್ನಡಕ ಉಪಯೋಗಿಸದೆ" 


ಬರಿಗಣ್ಣಿ ನಿಂದ ಕನ್ನಡನುಡಿಯ ಸೌಸ್ಮ ನವನ್ನು ಅನಲೋಸಿದ್ದರೆ ಕನ್ನಡದ 
ಇನ್ನೂ ಅನೇಕ ಬೆರೆಗುಗಳನ್ನು ಗುರುತಿಸಲೂ ಹಾಗೂ ಕನ್ನಡದ 


32 


೪೯೮೭ 


20 


35 


45 


ನೈದಿಲ್‌ 
ನೈಜಸ್ವರೂಪನನ್ನು ಚೆನ್ನಾಗಿ ನೋಡಲೂ ಸಾಧ್ಯವಾಗುತ್ತಿತ್ತು 
(ದ್ರಾವಿವಿ. ೨೯೨). [ನೈಜ + ಸ್ವರೂಪ] 
ನೈತಿಕ (ಗು). ನೀತಿ ಸಂಬಂಧವಾದ ; ತಾತ್ತ್ವಿಕವಾದ: ಈ ಕೃತಿ 
ಯಲ್ಲಿ. . - ನೈತಿಕ ಮತ್ತು ಸಾಮಾಜಿಕ ಮ”ಲ್ಯಗಳಿಗೇ ಹೆಚ್ಚಿನ ಅನ 
ಕಾಶ ಕಲ್ಪಿ ಸಿಕೊಂಡಿದೆ (ಶಿಕ್ಷದ. ೪1, ಮುನ್ನುಡಿ) ; ಅಲ್ಲಿರಬಹುದಾದ ನೈತಿಕ 
ಮತ್ತು ಸಾಮಾಜಿಕ ಅಂಶಗಳನ್ನು ಕುರಿತು ಉಪಾಧ್ಯಾಯರು ಮಕ್ಕಳಿಗೆ 
«- * ಹೇಳುವುದು ಆನುಚಿತನಾಗಲಾರದು (ಶಿಶ್ಷದ. ೨೪೨). [ಸಂ.] 
ಸೈತಿಕದೃಸ್ಟಿ (ನಾ). ನೀತಿನಿಷ್ಕವಾದ ದೃಷ್ಟಿ; ಶತ್ವನಿಷ್ಠ ವಾದ 
ದೃಷ್ಟಿ : ಅಪರಾಧಿಯ ಗುಣಸ್ವಭಾನಗಳ ಮತ್ತು ಸೈತಿಕದೃಪ್ಟಿಯ 
ವಿವರಣೆ ಕ್ರಿಮಿನಲ್‌ ಮೊಕದ್ದಮೆಗಳಲ್ಲಿ. . , ಪ್ರತಿಪಾದಿಸಿದೆ (ಪುನರು. 
೨೦೩) ; ನೈತಿಕದೃಷ್ಟಿ ಯಿಂದ ಅನನ ನ್ಯಕ್ತಿತ್ವ ಕೇಶನನಿಗಿಂತ ಹೆಚ್ಚು ಗಟ್ಟ 
ಮುಟ್ಟಾ ದದ್ದು (ಹೊಸಕಿ, ೨೯೫). [ನೈತಿಕ4-ದೃಷ್ಟಿ] 
ನೈತಿಕಥೈರ್ಯ (ನಾ). ನೀತಿಯಲ್ಲಿನ ಶ್ರದ್ಧೆಯಿಂದ ಬರುವ 
ಥೈರ್ಯ; ತಾತ್ತ್ವಿಕ ಬಲ, -ಸ್ಕೈರ್ಯ: ಅವರೆದುರು ನಿಲ್ಲುವ 
ಸೈತಿಕಥೈರ್ಯ ಆ ಕಳ್ಳ ಹೃದಯಕ್ಕೆ ಇದ್ದರಲ್ಲವೆ? (ಹೊಸಕಿ. ೨೫). 
[ನೈತಿಕ -- ಧೈರ್ಯ] 
ನೈತಿಕಪ್ರಜ್ಜೆ (ನಾ). ನೀತಿ ಸಂಬಂಧವಾದ ಅರಿವು: ತನ್ನ ನಾಗರಿಕ 
ತೆಯ ದುರ್ಬಲತೆಗಳೇನು ಎಂಬುದನ್ನು ಚರ್ಚಿಸುವಷ್ಟು ಬುದ್ಧಿ ಶಕ್ತಿ 
ಮತ್ತು ಸೈತಿಕಪ್ರಜ್ಞಿ ಅವನಲ್ಲಿವೆ (ಜೊಸಕ್ತಿ. ೨೯೫). [ನೈತಿಕ4-ಪ್ರಜ್ಞೆ] 
ನೈತಿಕಬಲ (ನಾ). ನೀತಿಯನ್ನು ಅನುಸರಿಸುವುದರಿಂದ ಬರುವ 
ಶಕ್ತಿ ; : ತಾತ್ವಿಕವಾದ ಬಲ,--ಸ್ಕೈರ್ಯ: ನೈತಿಕ ಬಲವಿಲ್ಲದ 
ವ್ಯಕ್ತಿ ಏಳಿಗೆ ಹೊಂದಲಾರನು (ರೂಢಿ). [ನೈತಿಕ-- ಬಲ್ಯ] 
ನೈತಿಕಭೂಮಿಕೆ (ನಾ). ನೀತಿಯ ಮಟ್ಟ, ಅಂತಸ್ತು : 
ಜನೆಸಾಮಾನ್ಯದ ಮಟ್ಟವನ್ನು ಮಾರಿ, ಅವರಿಗೆಟುಕದ ಸೈತಿಕಭೂಮಿಕೆ 
ಯಲ್ಲಿದ್ದರೆಂಬ ಕಾರಣದಿಂದ ನಾಲ್ಕನೆಯ ಗುಂಪಿನ ಜನರಿಗೆ ಶಿಕ್ಷೆ ವಿಧಿಸ 
ಲಾಗಿತ್ತು (ಪುನರು.೪೧೩). [ನೈತಿಕ -- ಭೂಮಿಕೆ] 
ನೈತಿಕನುಟ್ಟಿ (ನಾ). ನೀತಿಯ ಸ್ಥಾನಮಾನ: ಎಲ್ಲ ವ್ಯವಹಾರ 
ಗಳಲ್ಲೂ ನನ್ಮು ನೈತಿಕಮಟ್ಟ ವನ್ನು ಕಾಯ್ದು ಕೊಳ್ಳ ಬೇಕು (ರೂಢಿ). 
[ನೈತಿಕ ಮಟ್ಟ ;] 
ನೈತಿಕಮಾರ್ಗ (ನಾ). ನೀತಿಯುಕ್ತವಾದ ಮಾರ್ಗ; ಧರ್ಮ 
`` ಮಾರ್ಗ; ನೀತಿಗೆ ಅನುಸಾರವಾದ ದಾರಿ: ತಮ್ಮ ಸಂಸಿದ್ಧಿ ಗಳನ್ನು 
ನೀತಿಯುತವಾದ ಮಾರ್ಗದಲ್ಲಿ ಪ್ರಯೋಗಿಸುವ ಸ್ವಾತಂತ್ರ | ವಿಜ್ಞಾನಿಗಳಿ 
ಗಿಲ್ಲವಾಗಿದೆ. ಇಂತಹ ನೈತಿಕಮಾರ್ಗವನ್ನು ತೋರಿಸಲು ಅವಶ್ಯಕವಾದ 
ಆಧ್ಯಾತ್ಮಿಕ ಹಿನ್ನೆಲೆಯೂ ಈ ವಿಜ್ಞಾನಿಗಳಿಗಿಲ್ಲ (ಯಕ್ಸಾರ. ೪೨ ಹೀರಿಕೆ), 
[ನೈತಿಕ ಮಾರ್ಗ] 
ನೈತಿಕಾಂಶ (ನಾ). ನೀತಿಸಂಬಂಧವಾದ ಅಂಶ ; ನೀತಿಯ ವಿಚಾರ: 
ಮೂಲಶಿಕ್ಷಣಶಾಲೆಯಲ್ಲಿ . ಕ ಧಾರ್ಮಿಕಶಿಕ್ಷಣವನ್ನು ಕಡ್ಡಾಯವಾಗಿ 
ಸೇರಿಸಿಲ್ಲ. ಆದರೆ, ಎಲ್ಲರಿಗೂ ಸಾಮಾನ್ಯನೆನಿಸುವ ನೈತಿಕಾಂಶಗಳನ್ನು 
ಬೋಧಿಸುವುದನ್ನು ಅದು ಒಪ್ಪು ವುದು (ತಿಕದ, ೩೧೯). 
[ನೈತಿಕ 4 ಅಂಶ] 
ನೈದಿಧ್ಯಾಸ (ನಾ). ಚೆನ್ನಾಗಿ ಅನುಸಂಧಾನ ಮಾಡುವುದು; 
ಫಡೇ ಪದೇ ನೆನಸಿಕೊಳ್ಳು ವುದು, ಆಲೋಚನೆ ಮಾಡುವುದು: 
ಈ ಸೊಬಗಿನಿಂ ಮೆರನ ನೈದಿಧ್ಯಾಸ ಮನನ ಶ್ರವಣಮಲ್ಲದೆ ವಾಸುದೇವನ 
ನೆಲೆಯನೈ ದಲಸಾಧ್ಯಮನ್ಯದಲೀ(ಗಗತಾ.೧೭-೫೯). "ನಿದಿಧ್ಯಾಸ' ಷರಾ, 
[ಸಂ.) 


ಸೈದಿಲ್‌ "ನೆಯ್ದಿ ೮” ನೋ. 


ನೈದಿಲು 


ಸೈದಿಲು "ನೆಯ್ದಿಲ್‌' ನೋ. 
ಸೆ ದಿಲೆ "ನೆಯ್ದಿ ಆ ನೋ: 
ನೆ ದಿಲೆಗೆಡ್ಡೆ (ಹಾ). ನೆಯ್ದಿಲೆಯ ಗಡ್ಡೆ : ಭದ್ರಮುಸ್ತೆ, ನೈದಿಲೆ 
ಗೆಡ್ಡೆ, ಅನುಕದನ್ಳಿ * * ಶ್ರೀಗಂಧ, ಪರ್ಪಾಟಿಕೆ ಸಹ ಕಷಾಯ 
ಕಾಯಿಸಿ ತೆಗೆದುಕೊಳ್ಳ! ಲು ಪಿತ್ತಜ್ವರ ಪರಿಹಾರವಾಗುವುದು (ಸಕನೈ. ೭೯). 
(ನೈ! ದಲ ಆನೆಯ್ದಿ ಗಡೆ ಕ್ಲ ಗಡ್ಡೆ] 
ನೈದಿಲೆಗೋರ್‌ *ಫೆಯ್ದಿಲ್‌ಸೋಲ್‌' ನೋ. 
ನೈದಿಲ್ಲೊಳ “ನೆಯ್ದಿಲ್ಲೊಳ' ನೋ: 
ನೈ ಪಥ್ಯ (ನಾ). ಅಲಂಕಾರಕ್ಕಾಗಿ ಬಳಸುವ ಆಭರಣ, ಉಡುಗೆ 
ತೊಡುಗೆ, ವೇಷಭೂಷಣ, ಲೇಪನ ಇತ್ಯಾದಿ: ಕುಡುಮಿಂಚಂ 
ಪಲನಂ. ವಿಗುರ್ನಿಸಿದನಿಂದ್ರಂ. ಪುಸ್ಪ ಬಾಣಂಗಳಿಂ ಪಡೆದಂ ಪೆಣ್ಬಡೆಯಂ 
ಮನೋಜನೆನೆ ನೈಪಥ್ಯಂ ಬೆಡಂಗಪ್ಪಿನಂ ನಣೆಗೊಂಡತ್ತು . . - ನಾನಾ 
ನರ್ತಕೀಸೈನಿಕಂ (ಮಲ್ಲಿಪು. ೧೨-೭೭) ; ಸತ್ಯ ಶ.ಚಾಚಾರ ಕುಲವೇದ. 
ಶಾಸ್ತ್ರಪಾಂಡಿತ್ಯದ ಸುವಿಪ್ರರಿಪ್ಟ ತ್ತು ಸಾವಿರಕೆ ನೈ ಪಥ್ಯವಸ್ತ್ರಾದಿ ಪೂಜೆಗಳಿಂದೆ. 
ಸತ್ಕರಿಸಿ .. . ಸಾಲಂಕಾರಗೋಸಹಸ್ರವನೊಂದು ಭಾರ ಪೊನ್ನಂ ಕುಡು 
ವುದು (ಜೈಮಿಭಾ. ೨-೨೭); ನಿಜಿಕಿ ಕರಂ ಜಾಜಕಿ ನೈ[ಪಠಾಾಂ. ನೇ] 
ಪಥ್ಯಮುಂ ತಾಂ ತೊಡೆದಿರ್ದಿರ್ದಂತೆ ಬಂದಂದವನಿಪತಿಯನಬ್ಬಾ ಕ್ತಿ ನೋಡು 
ತ್ತನಿರ್ದಳ್‌ (ಉಾಜಶೇ. ೭-೮). "ನೈಸಥ್ಯಗೃ ಹ” ಪರಾ. [ಸಂ.] 
ನೆ ಳೈ ಪ್ಯಂಗೆಯ್‌ (ಕ್ರಿ). ಅಲಂಕಾರ ಮಾಡಿಕೊಳ್ಳು ; ವೇಷ 
ಭೂಷಣಗಳನ್ನು ಧರಿಸು: ಸಮಯ ಸಮುಚಿತ ಕೈಪಥ್ಯಂಗೆಯ್ನು 
ರುಂಗರುಗಿಸ ಜವೇಕೆಯ ಮಲಕಿಯೊಳ್‌ಕಂದರ್ಪವಿವಾಹದೊಳಂದಂಬಜೆದ 
ಪೊಂದೆರೆಯಂಂ ಮಜಕಿಗೊಂಡು ನಿಂದ ರತಿಯಂ ಪೋಲ್ತು ನಿಂದಿರ್ಪದುಂ 
(ರಾಜೀ. ೫-೧೯ ವು. [ನೈಪಥ್ಯ-- ಕೆಯ] 
ನೈಪಥ್ಶಂದಳೆ (ಕ್ರಿ). - ನೈಪಥ್ಯಂಗೆಯ್‌ : ರಾಜಶೇಖರರಾಜೇಂದ್ರ 
ನೋಣೆಯಿಂಂದಾಜಿಸನ್ನದ್ದ ನಾಗಿ ಯಥೋಚಿತ. ನೈ ಪಥ್ಯಂದಳೆದಮಾತ್ಮ 
ಸಮೇತಂ ಪಣ್ಣಿ ಬಂದಿಭೇಂದ್ರಮನೇಜಕ . . . ಶಿಬಿರಕ್ಕೆ ನಡೆತರ್ನಾಗಳ್‌ 
(ರಾಜೇ, ೬-೧೧ ನ). [ನೈಪಥ್ಯ--ತಳ್ಳೆ] 
ತೈಕಿಕಂ ಟಕೆ (ಕ್ರಿ). ಇ ನೈ ಸಥ್ಯ ಂಗೆಯ್‌ :  ಘೋಳಾಯಿಲರ್‌ 
ನೆರೆದು . . . ಸೆಮರಸಮಯಸಮುಂಚಿತ ನೈ[ಪಾಕಾಂ. ನೇ] ಪಥ್ಮಂಬಡೆದಬ್ಬ 
ರಿಸಿ ಚಬ್ಬಿ ಗೊಟ್ಟಿ ಅಕಿ ಸರಭಸಂ ಪರಿಯಿಪಾಗಳ್‌ (ರಜಕ. ೬-೧೧ ವು. 
[ನೈಪಥ್ಯ 4 ಪಡೆ ] 
ನೈಸಥ್ಯಗೃಹ (ನಾ). ಅಲಂಕಾರಮಂದಿರ ;; ವೇಷಭೂಷಣ 
ಗಳನ್ನು ಧರಿಸುವ ಸ್ಥಳ; ಪ್ರಸಾಧನ ಗೃಹ: ಮಜ್ಜ ನಂಬೊಕ್ಕು. 
ನೈಸಥ್ಯಗೃಹಕ್ಕೆ ವಂದು ಕೈಗೆಯ್ಯಲೊಡಂ ಆ ರಾಜಶೇಖರಂಗೇಂ ರಾರಾ 
ಜಿಸಿದುದೊ ವಿಚಿತ್ರಮಣೆಗಣರಚನೋದಾರಂ ಶೇಖರನುಂಜ್ವಳಮೇರು 
ಶಿಖಂ ಶಿಖರರತ್ನದೊಳ್‌ ಸರಿವರುತುಂ (ಚಂದ್ರಫು. ೬-೫೫ ನ), 
[ನೈಪಥ ಗೃಹ] 
ನೈ ಪೆಥ್ಮನಿಳಯ, (ನಾ). ನೈಪಥ್ಯಗೃಹ: ಅನಂತರ ನೈಪಥ್ಯ 
ನಿಳಯಕ್ಕೆ ವಂದು . . . ನೆನೆಯಿಸಿದಂ ಮಂಕುಂದನನ್ನು ತಾಬ್ಕಿಯೊಳಿರ್ಪ 
ನಿಜಾದಿಮೂರ್ತಿಯಂ (ಜಗವಿ. ೧೦-೧೦೦ ವು). 
[ನೈ ಸಥ್ಯ 4 ನಿಳಯ( ಎ ನಿಲಯ)] 
ನೈ ಪೆಥ್ಮವರ್ಗ (ನಾ). ಅಲಂಕಾರ ಮಾಡುವವರ ಗುಂಪು, 
ಸಮೂಹ: ಕಳಪುವನಿಂದ್ರ ನೈಪಥ್ಯ[ ಖಂ. ನೈವದೈ]ವರ್ಗವನವ 
ತಳೆದು ಲೀಲೆಯೊಳು ವಾಸರವ ಕಳಿಸಲು ಜವ್ವನ ಮೊಳೆತುದು. ಸುರಕುಜ 
ದೊಳು ಮೂಡುವಂತೆ ಪುದ್ಧಾಳಿ (ನರ್ಧಚ. ೧೧-೨೯). 
[ನೈಪಥ್ಯ* ವರ್ಗ] 


೪೯೮೮ 


40 


45 


[3 


ನೈಮಿತ್ತಿಕಕರ್ಮ 


ನೈಸಾಲಿ, ನೈ ಪಾಳಿ (ನಾ). ೧. ನೇಪಾಳ ದೇಶದವನು ; ನೇಪಾಳಿ. 
೨. ಮಣಿಶಿಲೆ. ನೈ ಸಾಳಿ : ೨. “ನೈಪಾಳೀ, ಕುನಟೀ, ಗೋಳಾ 
54 ನೇಪಾಳದೇಶದಲ್ಲಿ ಹುಟ್ಟದ ಮಣಿಶಿಲೆ?” (ಸಿದ್ಧಾಂತಿ 
[ಸಂ. ನೈಪಾಲೀ] 
ನೈಸಾಳಿ "ನೈ ಪಾಲಿ' ನೋ. 
ನೈಪುಣ್ಯ ಛಾ. ಜಾಣತನ; ನಿಪುಣತೆ; 'ಕೌಶಲ: ಪಾಖೇಭ 
ಕಂಠೀರವಂ . , . ಎಯ್ತುರ್ಪರಂ ಶಾತಭಲ್ಲಸಹಸ್ತ ಂಗಳಿನಂಬರಕ್ಕೆ ತಲೆ 
ಭೂಭಾಗಕ್ಕೊಡಲ್‌' ಬಿಟ್ಟು ಫೊಂಗೆ ಸುರರ್‌ ಬಣ್ಣಿಸೆ ಏರ್ದಸಚ್ಚು 
ಮೆಅಕಿದಂ ಕೋದಂಡನೈಪುಣ್ಯಮಂ (ಶಾಂತಿಪು. ೪-೯); ಹಿಂದುಂ 
ಗೌರವಮಂಂ ಬೆಡಂಗಿಡಿದು ತೋರ್ಪೊಂದಂದದಿಂ ನಾಡೆ ಬಂಧುರಮಾಯ್ತಾ 
ನೃಪಕಾಂತೆಯೊಳ್‌' ಬಹುಕಲಾನೈಪುಣ್ಯಮುಂ ಪುಣ್ಯಮುಂ (ಚಂದ್ರಫು. 
೩-೨೭); ಈ ಕೆಲಸದಲ್ಲಿ ದುಡಿದು ದುಡಿದೂ ತರಬೇತಾಗಿ ನಾನು 
ಇಸ್ಟೊಂದು ನೈಪುಣ್ಯ ಗಳಿಸಿದ್ದೇನಲ್ಲ (ದೇಕನೈ. ೩೨). [ಸಂ.] 
ಸೈಮಿತ್ತ (ಗು). ನಿಮಿತ್ತದಿಂದ ಉಂಟಾದ ; ನಿರ್ದಿಷ್ಟ ಕಾರಣ 
ದಿಂದ ಉಂಟಾದ : “ಫೈಮಿತ್ಮಕರ್ಮ” ಸರಾ. [ಸಂ] 
ನೈವಿಂತ್ತ' ಕರ್ಮ (ನಾ). ಒದು ನಿರ್ದಿಷ್ಟ ಕಾರಣದಿಂದ ಮತ್ತು 
ನಿರ್ದಿಷ್ಟ ಕಾಲದಲ್ಲಿ ಮಾಡಬೇಕಾದ ಕರ್ಮ: ಈ ನಿಮಿತ್ತದೊಳಿ 
ದನೆಸಗುವುದೆಂಬುದು ತಾನ್ಫೈಸೆ ನೈವಿಂತ್ತಕರ್ಮ ಆ ನಿವಿತ್ರದೊಳಾಚರಿಸು 
ವೆದೆಲ್ಲರುಮಾ ನೈನಿತ್ತಕರ್ಮವನು (ಹದಿಬ. ೯-೧೨) ; ಇಂತು ಮುಕ್ತಿ 
ಯನೆಳಸುವರು ಕಾಮ್ಯವನುಳಿದಂತರಂಗದ ಶುದ್ಧಿ ಯೊಳು ಚಿಂತೆಗೊಳದಿ 
ಸಿತ್ಯನೈನಿಂತ್ತಕರ್ಮನವ ಸಂತಸದೊಡನೆಸಗುವುದು (ಹದಿಬ. ೯-೧೩). 
[ಸೈಮಿತ್ತ --ಕರ್ಮ] 
ಕೈ ವಿತ್ತಿಕ (ಗು). ೧. ನಿರ್ದಿಷ್ಟ ಕಾಲಕ್ಕೆ ಸಂಬಂಧಿಸಿದ "ನೈ. ಮಿ 
ತ್ತಿಕಪೊಜಿ' ಸರಾ. (ನಾ). ೨. - ಫೈಮಿತ್ತಕರ್ಮ : kK) ಮ 
ನಿಮಿತ್ತಮ೦ ನೈವಿಂತ್ತಿಕಮಂಂ ಪೋಲ್ಕುಮೆನಿಸಿ ಸೊಡರಿಂ ಸೊಡರಂ 
ಸೊತ್ತಿಸಿ ತಂದುಸಮೆಯೊಳ್ಳಟ್ಟೊ ತ್ತಿ ದುವಸಂತರಂಗೆ 'ಬಹಿರೆಂಗೆಂಗಳ್‌ 
(ಶಾಂತಿಪು. ೭-೧೨೨) ; ಬನ್ನತಿಥಿಸತ್ಕಾರಂ ಜಗನ್ನೂತವಿಶ್ರುತನೈಮಿತ್ತಿಕ 
ಮೆಂದು ಸಂದ ನಿಗಮಾಸುಸ್ಮಾ ನಮಂ. ಮಾಡಲಾಕೃತಕೃ ತ್ಯಾತ್ಮಕನೀ ಧರತ್ರಿಗೆ 
ಪವಿತ್ರಂ ತದ್ಭೃ ಹಸ್ಥಾಶ್ರಮಂ (ಕಇಆ. ೩-೨-೮೮ ; 1058) ; ವೇದೋಕ್ತ 
ವಾದ ಕರ್ಮಗಳನ್ನು ನಿತ್ಯ, ನೈಮಿತ್ತಿಕ, ಕಾಮ್ಯ ಎಂದು ಮೂರು 
ಪ್ರಕಾರ ವಿಭಾಗಿಸಿರುವರು (ಒಂದಸಾ. ೧೬೪). ೩. ನಿಮಿತ್ತಗಳನ್ನು 
ನಿವರಿಸುವವನು ; ಶಕುನಗಳನ್ನು ತಿಳಿಸುವವನು ; ಭವಿಷ್ಯ ಜ್ಜ; 
ಜ್ಕೊ ್ಯೀತಿಷ್ಟ : ಮತ್ತೊಂದು ದಿವಸಂ ನೈನಿಂತ್ತಿ ಕನನರಸಂ ಕಸದ 
ನೆನ್ನ್ನ ಮಕ್ಕ ಕೊಳಗೆ ರಾಜ್ಯಾರ್ಹರಾರೆಂದು (ನಡ್ಡಾರಾ. ೧೬೪-೨೦); 
ಸೈಶಿಶ್ತಿಕನಿರೊಡಿಕ ಶುಭದಿನಮಂಹೂರ್ತದೊಳ್‌' , . . ಇಂದ್ರಾಕೃತಿ 
ಸೀರಖಾಣಿ ಮಹಿಮಾವಷ್ಟ ಂಭದಿಂ ಸಿಂಹಪೀೆಮಂದೇಅಕದನುತ್ಸವೋದ 
ಯಕರಂ ಸಜನ್ಮಕಂದಾಂಕುರಂ (ಶಾಂತಿಪು. ೧೯೫ ವ) ; ಪಗಲುಳ್ಳಂ 
ಬೀಟ್ವಿದಂ. ಧಾರಿಣಿ ನಡುಗುವುದಂ . . . ಮಾಡದ ಮಣಿಕಲಶಂ 
ಬೀಯ್ವಿದಂ ಕಂಡು ತನ್ಮೊಳ್‌ ಬಗೆದರ್‌ ನೈಮಿತ್ತಿಕರ್‌ ನಾಳಿನ ಕದನ 
ದೊಳಕ್ಕುಂ ದಶಾಸ್ಯಂಗಪಾಯಂ (ಸಂಉನಾ. ೧೪-೧೨೨). [ಸಂ] 
ನೈಮಿತ್ತಿಕಕರ್ಮ (ನಾ). - ನೈಮಿತ್ತ ಕರ್ಮ: ಗೃಹಸ್ಮನಿಂದನುಸ್ಮಿ 
ಸಲ್ತಕ್ಕ ಕರ್ಮವಾದೊಡೆ - ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತ ಕಾನ್ಮು 
ನಿರ್ಮಲವೆಂದು ಪಂಚವಿಧವಾಗಿಹುದದಟಲ್ಲಿ . . . ಶುಭಕಾಲದೇಶಾಧಿಕ 
ದಲ್ಲಿ ಮಾಳ್ಪ ವಿಧಿವಿಶೇಷವೇ ನೈಮಿತ್ತಿಕಕರ್ಮವೆನಿಸುವುದು (ವಿವೇಕ, 
೧೪೭) ; ಕರ್ಮಗಳಲ್ಲಿ ನಿತ್ಯ, ನೈಮಿತ್ತಿಕವೆಂದು ಎರಡು ವಿಧ... 
ವಿಷ್ಣು ಪಂಚಕ ಮೊದಲಾದವು. ನೈಮಿತ್ತಿ ಕಕರ್ಮ (ಹಸಾರ. ೯-೧೬) ; 


೩೦೭). 


ನೈಮಿತ್ತಿಕಸೂಜೆ 


ವಯೋನೃದ್ಧ, ತಪೋವೃದ್ಧ, ಆಚಾರವೃದ್ಧ, ಜ್ಞ್ಯಾನವೃದ್ಧ, ದೇವತೆ 
ಗಳಿತ್ಯಾದಿಕರಾಗಮನಕಾಲದಲ್ಲಿ ದಾನ, ಪೂಜನ, ಮಹೋ ತ್ಸವಾದಿಗಳಂ 
ಮಾಡುವುದೆ! ನೈನಿಂತ್ತಿಕಕರ್ಮವು (ಸಿಗಮ, ೧-೪-೧); ಗ್ರಹಣಗಳ 
ನಿಮಿತ್ತವಾಗಿ ಏರ್ಪಡುವ ಸಮಯಗಳಲ್ಲಿ ಮಾತ್ರ ಆಚರಿಸಬೇಕಾದ 
ಸ್ನಾನ ನೈಮಿತ್ತಿಕಕರ್ಮವಾಗುತ್ತದೆ (ತತ್ವಪ್ರಾ. ೨೮೪). 
[ನೈಮಿತ್ತಿಕ 4 ಕರ್ಮ] 

ಸೈನಿತ್ತಿಕಪೂಜೆ (ನಾ). ನಿರ್ದಿಷ್ಟಕಾಲಗಳಲ್ಲಿ ಮಾಡುವ 
ಪೂಜೆ, ವ್ರತ: ರಾಜರೂ, ಅಧಿಕಾರಿಗಳಾದವರೂ, ಧನಿಕರೂ 
ದೇವಾಲಯಂಗಳನ್ನು ಕಟ್ಟ ಸಿ, ಅವುಗಳ ನಿತ್ಯ ನೈಮಿತ್ತಿ ಕಸೂಜಿಪುನಸ್ಕಾರ 
ಗಳಿಗಾಗಿ ಭೂಮಿಯನ್ನು ಉಂಬಳಿಯಾಗಿ ಬಿಡುವುದು ಒಂಡು ಪುಣ್ಯ 
ಕಾರ್ಯವೆಂಬ ನಂಬುಗೆಯು ನಮ್ಮ ದೇಶದಲ್ಲಿ ಬಹಳ ಹಿಂದಿನ ಕಾಲ 
ದಿಂದಲೂ ಇದೆ (ಸಾಹಸ. ೧೧). [ನೈಮಿತ್ತಿ ಕ-- ಪೂಜೆ] 

ನೈಮಿತ್ತಿಕಪ್ರಲಯ (ನಾ). ನಿತ್ಯಪ್ರಲಯ, ಪ್ರಾಕೃತಪ್ರಲಯ, 
ನೈ ಮಿತ್ತಿಕಪ್ರಲಯ ಮತ್ತು hl ್ಯಂತಿಕಪ್ರುಲಯವೆಂಬ ನಾಲ್ಕು 
ಬಗೆಯ ಪ್ರಲಯಗಳಲ್ಲಿ ಹಂದೆ: ನೈಮಿತ್ತಿ ಕಪ್ರಲಯ ವೆಂದರೆ. 


ಬ್ರಹ್ಮನ ಆಹೋರಾತ್ರಿಗಳ್ಳ್ಲ ನಡೆಯುವ. ೋಕತ್ರಯಪ್ರಲಯ 
(ಹಿಂದಸಾ. ೧೯೮). [ನೈಮಿತ್ತಿಕ ಪ್ರಲಯ] 
ನೈನಿಂತ್ರಿಕಲಯ (ನಾ). - ನೈಮಿತ್ರಿಕಪ್ರಲಯ: ಕಾರ್ಯ 


ಬ್ರಹ್ಮನಿಗೆ ಚತುಯರ್ಬಗಗಳು ಒಂದು ಸಾವಿರ ಸಲ ತಿರುಗಿದರೆ ಒಂದು ದಿನ 
ಮುಗಿಯುವುದು, ಇದಕ್ಕೆ ನೈಮಿತ್ತಿ ಕಲಯ ಎಂದು ಹೆಸರು (ಭಾತತ್ತ 
೬೧೪). [ನೈಮಿತ್ತಿಕ 4 ಲಯ] 
ನೈಮಿತ್ತಿ ಕನಚನ' (ನಾ). ಭವಿಷ್ಯಜ್ಞನ ವಚನ ; ಜ್ಯೋತಿಷಿಯ 
ಹೇಳಿಕೆ, ಆದೇಶ : ನೈಮಿತ್ತಿ! ಕದಂ ಶುಭತಿಥಿಮಂ ಹೂರ್ತದೊಳ್‌ 
ರಾಮ ಲಕ್ಷ್ಮಣರಂ ಚತುರಂಗಬಲಸಹಿತಂ ಮಿಧಿಳೆಗೆ ಕಬಿಕಿಪೆ (ಚಾವುಂಪು, 
೨೯೯) ; ರಾಮನಸಹಇಯನಾಗಿ ಬನದೊಳೊರ್ವನೆ ತೊಲಲುತ್ತಮಿರ್ದ 
ನೆಂದಚಕಿಪೆ. ನೈನಿತ್ತಿ ಕವಚನದಿಂ ನಿಮ್ಮಲ್ಲಿಗೆನ್ನ ನಟ್ಟ ದೊಂ(ಚಾವುಂಪು.೩೦೫). 
[ನೈಮಿತ್ತಿಕ 4- ವಚನ] 
ಸೈನಿತ್ತಿ ಕಾದೇಶ (ನಾ). ಭವಿಷ್ಯ ಜ್ಞನ ಆದೇಶ; ಜ್ಯೋತಿಷ್ಯನ 
ನುಡಿ; ಭವಿಷ್ಯ ವಚನ: ಒರ ಸತಿವಿಯೋಗಕ್ಕ ಶಾನು ಸುಡಲ್ಳೆ 
ಬೆಂದಪೆಂ ಎನೆ ವಿಭೀಸಣಂ ನೈಮಿತ್ತಿ ಕಾದೇಶಮಂ ನೆನೆದು. 'ಛಯಚಕಿತಚಿತ್ತ 
ನಾಗಿ... ಬಿನ್ನವಿಸೆ (ಪೆಂರಾಮಾ. ೯-೧೯೧ ವು. 
[ನೈನಿತ್ತಿಕ-ಆದೇಶ] 
ನೈನಿಶವನ (ನಾ). ಇ ನೈಮಿಷ ೨ ನ ಬಳಿಕ ಭೃಗು ನಿಜಬಂಧು 
ಮಿತ್ರಾವಳಿಗಣಹಿ. ಬೀಳ್ಕೊಂಡು ತೀರ್ಥಂಗಳನನೇಕವ ಕಳೆದು ನೈಮಿಶ 
ನನದೊಳ್ಳೆ ತಂದು (ತಿನ್ಮುಂಇಂ. ೧೦-೪೨). [ಸೆಂ.] 
ನೈನಿಸ (ಗು). ೧. ನಿಮಿಷಕಾಲದ ; ನಿಮಿಷಕ್ಕೆ ಸಂಬಂಧಿಸಿದ. 
(ನಾ). ೨. ಪುರಾಣಪ್ರಸಿದ್ಧ ವಾದ ಒಂದು ಅಶ್ಯೊಡ ಹೆಸರು: 
ಸಂಸಾರಚಕ್ರದಂತೆ ಭರಿತಸಾತಕಬಂಧಮಹನೂಾಗಿ . » ವಿಸ್ತರದ 
ನೈಮುಸದಂತೆ ಪ್ರಾವೃತ ವಿರಕ್ತಮಯಮಾಗಿ ರಣಮೆಸೆದಿರ್ದುದು 
(ಚೈಮಿಭಾ. ೨೨-೨೨). [ಸಂ.] 
ನೈನಿಷಾರಣ್ಯ (ನಾ). -ನೈಮಿಷ ೨: ಆಗ ಅತನು ಮಗೆ 
ಅಗ್ರಹದಿಂದ ರಾಜ್ಯವನ್ನು ಕೊಟ್ಟು ಹೆಂಡತಿಯೊಡನೆ ನೈ ನಿಂಸಾರಣ್ಯ 
ವನ್ನು ಕುರಿತು ಪ್ರಯಾಣ ಮಾಡಿದನು (ತುಳಸೀ. ೪೨). 
[ನೈವಿಂಸ -- ಅರಣ್ಯ] 
ನೈನೇಯ (ನಾ). ಅದಲು ಬದಲು ವ್ಯಾಪಾರ; ವಿನಿಮಯ 
ವ್ಯಾಪಾರ : “ಪರಿದಾನಂ, ಪರೀವರ್ತ॥, ನೈಮೇಯಃ, ನಿಮಯ 3-೪ 


೫ಜ( 


೪೯೮೯ 


ಜ್ರ 


25 


30 


35 


40 


45 


ನೈರಾಜ್ಯ 


ಒಂದು ಬಗೇ ಜಿನುಸು ಕೊಟ್ಟು ಅದಕ್ಕೆ ಬದಲಾಗಿ ಮತ್ತೊಂದು-ಬಗೇ 
ಜಿನುಸು ತೆಗೆದುಕೊಳ್ಳು ವಿಕೆ” (ಸಿದ್ಧಾಂತಿ. ೨೯೭). [ಸಂ.] 
ನೈಯಗ್ರೋಥ (ನಾ). ನ್ಯಗ್ರೋಧಕ್ಕೆ ಸಂಬಂಧಿಸಿದುದು; ಆಲದ 
ರದ ಸ್‌ “ಅಶ್ವತ್ಥಂ, ವೈಣವಂ, ಪ್ಲಾಕ್ಷಂ, ನೈಯಗ್ರೋಧಂ, 
ಐಂಗುದಂ, ಬಾರ್ಹಳಂ-೬ *ಿಯುರು ಕ್ರಮವಾಗಿ ಅಶ್ವತ್ಕಾದಿ ವೃಕ್ಷಗಳ 
ಫಲಗಳಿಗೆ ಹೆಸರುಗಳು” (ಸದಸಿ ೧೧೫). [ಸಂ.] 
ನೈಯಾಯಿಕ (ನಾ). ೧, ತರ್ಕಶಾಸ್ತ್ರಜ್ಞ : "ನೈಯಾಯಿಕ 
ಬುದ್ಧಿ' ಪರಾ. ೨. ಷಡ್ಬರ್ಶನಗಳಲ್ಲಿ ಒಂದಾದ ನ್ಯಾಯ 
ಸಿದ್ಧಾಂತವನ್ನು ಬಲ್ಲವನು : ಸಡಭಿಜ್ಞಂ ಕ್ಷಣಿಕಂ ಜಡಾತ್ಮನೆನಿಪಂ 
. ಸೈಯಾಯಿಕಂ . , . ನೋಟಕ್ಟೊ ಡೆಂದೊಲ್ಲದೊಳ್ಳ ಡರ್ನನ್ನ ೦ ಶ್ರುತ 
ಕೀರ್ತಿದೇವನೊಳೆ ನಿಂದಳ್‌ ವಾಣಿಯೇಂ ಜಾಣೆಯೋ (ಚಂದ್ರಪು,೧-೨೫); 
ನೈಯಾಯಿ ಕರಿಗೆ ಈಶ್ವರತತ್ತ್ಯ ಅನುಮಾನಗನ್ನುವಾಯಿತೆ. ವಿನಾ 
ಅನುಭವವಿಷಯವಾಗಲಿಲ್ಲ (ಯಕ್ಸಾರ, ೧೦೦ ಹೀಠಿಕೆ); ನೈಯಾಯಿಕರು 
ಸಹಕಾರಿ ಕಾರಣಗಳೇ ಮೊದಲಾದ ಪದಾರ್ಥಗಳ ಸನ್ನಿಧಾನ ಬಂದಾಗ 
ವಸ್ತುವು ಕಾರ್ಯಕಾರಿಯಾಗುವುದೆಂದು ಹೇಳುವರು (ಭಾತತ್ವ, ೧೯೮). 
[ಸಂ.] 
ನೈಯಾಯಿಕಬುದ್ಧಿ (ನಾ). ತರ್ಕಬುದ್ಧಿ ; ವೈಚಾರಿಕ ಬುದ್ಧಿ 
"ನೀನು ಹೇಳುತ್ತಿರುವುಜೇ ಉತ್ತ ಮ' ಎಂದು ಅವಳ. ನೈಯಾಯಿಂಕ 
ಬುದ್ಧಿ, ಸಲಹೆ ನೀಡಿತು (ಬೆಂದಜೀ. ೬೨). [ನೈಯಾಯಿಕ -. ಬುದ್ಧಿ ] 
ನೈಯೆಣ್ಣೆ (ನಾ). ಮದುವೆಯ ಅಂಗವಾಗಿ ಮದುಮಕ್ಕಳಿಗೆ 
ಮುತ್ತೆ ತ್ತೈದೆಯರು ಅಂಬಿನ ಕೋಲಿನಿಂದ ಹಚ್ಚುವ ಎಣ್ಣೆ $ 
ಗುರುವೀಗೆ ನೆನೆಯೂತ ಹರನೀಗೆ ನುತಿಸೂತ ಪರೆಮುಪಾನಿನಗೆ ನೈಯಕ್ಸ 
ಎರೆಯೂತ ಕರುಣೆಯ ಕೋರಿದರು ಸತಿಪತಿಗೆ (ಸಿದ್ಧಪು. ೧-೬೯) ; 
ಶ್ರೀಗುರುದೇವನಿಗೆ ಶ್ರೀಗಿರಿಜಾನಲ್ಲಭಗೆ ಶ್ರೀ ಗಣಪತಿಯ ತಂದೆಗೆ 
ಕೈಯನ್ನ ಸುಗುಣಿಯರೇ ನೀವು ಹಚ್ಚಿರಿ (ಸಿದ್ದಪು. ೧೯೨೯೯ ನೈಯೆಣ್ಣಿ 
ಸದ); “ಎಣ್ಣೆ, ಅರಿಷಿಣ ಹಚ್ಚಿ ಎರೆಯುವುದು” (ಸಿದ್ಧಪು. ಕಕ 
“ಎಣ್ಣೆ ಶಾಸ್ತ್ರ ತ » "ನೈಯೆಣ್ಣೆ ಸೆರ್‌ ಪರಾ. 
[ನೈ(-ಆನೆಯಂ)--ಎನ್ಣೆ ] 
ನೈಯೆಣ್ನೆಸೆದ (ನಾ). (ಮದುಮಕ್ಕಳಿಗೆ) ನೆಯ್ಯೆರೆಯುವಾಗ 
ಹೇಳುವ ಪದ್ಯ-ಹಾಡು : ನೈಯೆಣ್ನೆ ಪದ (ಸಿದ್ಧು. ೧೯-೯೯). 
[ಕೈಯಿಣ್ಣೆ -- ಸದ್ಯ] 
ಸೈಯೇಲಂಸು "ನೆಯ್ಯೇಜಾಸು' ನೋ. 
ನೈರಂತರ್ಯ (ನಾ). ೧. ನಿರಂತರವಾಗಿರುವಿಕೆ; ಎಡೆಬಿಡದೆ 
ಇರುವಿಕೆ ; ಅನುಸ್ಯೂತವಾಗಿರುವಿಕೆ: ಒಂದಾದ ಮೇಲೊಂದು 
ಬರುವುದರಲ್ಲಿಯೇ ವಿರೋಧ ಕಾಣು ವಂತಹ ರಸವಿದ್ಮರೆ, ಆಗ ಅನೆರಡರ 
ನಡುವೆ ಮತ್ತೊ ೦ದು "ರಸವು ಬಂದು ಅವುಗಳ ನೈರಂತರ್ಯವನ್ನು ತಪ್ಪ 
ಸುವಂತೆ ಪ್ರಬಂಧನನ್ನು ರಚಿಸಬೇಕು (ಧ್ವನ್ಯಾಲೋ,೧೮೨). ೨. ತಣಿವು; 
ತೃಪ್ತಿ ; ತುಸ್ಟಿ ; ಸಮೃದ್ಧಿ : ಸಮಂದಿತ ನವವಿಧಪುಣ್ಯಂ ಕ್ರಮ 
ಸಪ್ತಗುಣಾಬ್ಬಿ ಭವೃಜನಕು ಲಲಕ್ಷ್ಮೀರಮಣಂ ತಣಿಪೆ ಸಹಸ್ರಂ ಸಮು 
ದಾಯಕ್ಕಾದುದೆಯ್ದೆ ನೈರಂತರ್ಯಂ (ಅನಂಪು, ೯-೪೮). [ಸಂ] 
ನೈರಸ್ಯ (ನಾ). ನೀರಸತೆ ; ಅರುಚಿ ; ಅನಾಸಕ್ತಿ : ಸರ್ವಸುಖ 
ಭೋಗಂಗಳೊಳುಂ ಕೊಲತೆಯಿಲ್ಲಮಾದೊಡಂ ಬಹುಕಾಲಕೆ ಸಂತಾನಂ 
ತಲೆದೋರ್ದುದಿಲ್ಲಮೆಂಬ ಕುಂದೊಂದೆಯೆ ಎಲ್ಲಾ ಭೋಗಂಗಳೊಳುಂ 
ಸೈರಸ್ಕಮಂ ಪುಟ್ಟ ಸಿದುದು (ಅದ್ದು. ತ. ೪-೫). [ಸೆಂ] 
ನೈರಾಜ್ಯ (ನಾ). ಅರಾಜಕತೆ ; ” ರಾಜನಿಲ್ಲದಿರುವಿಕೆ : "ನೈ ರಾಜ್ಯ 
ಪಂಥಿ' ಪರಾ. [ಸಂ.] 


ನೈರಾಜ್ಯಪಂಥಿ 


ನೈರಾಜ್ಯ ಪೆಂಥಿ (ನಾ). ಅರಾಜಕತೆಯ ಪಂಥಕ್ಕೆ ಸೇರಿದುದು; 
ರಾಜ ಅಥವಾ ಸರ್ಕಾರದ ಅಗತ್ಯವಿಲ್ಲವೆನ್ನುವ ಗುಂಪಿಗೆ ಸೇರಿ 
ದುದು: ಪ್ರಕೃತಿಯ ಶಾಸನದ ' ವಿಷಯದಲ್ಲಿ ಬೌದ್ಧ ಧರ್ಮ ಮೊದಲಿ 
ನಿಂದಲೂ ಪೂರ್ತಿಯಾಗಿ ನೈರಾಜ್ಮಸಂಧಿ (Anarchist) (ನಿಬಂಧ.1,೩೮೬). 

[ಸೆಂ ನೈರಾಜ್ಯಪಂಥಿನ್‌] 

ನೈರಾತ್ಮ್ಯ (ನಾ).೧.[ಬೌದ್ಧ] ವಸ್ತುಗಳಿಗೆ ನಿಜಸ್ವರೂಪವಿಲ್ಲದಿರು 
ವಿಕೆ, ಪಾರಮಾರ್ಥಿಕ ಸ್ವರೂಪವಿಲ್ಲದಿರುವಿಕೆ ; ಶೂನ್ಯ. 
೨ ಫೈ ರಾತ್ಮ್ಯವಾದ : : ಸಾರ್ಜಾತ್ಮ್ಯ, ನೈರಾತ್ಮ್ಯ, ಏಕಡೇಶ 
ಎಂದು ಮೂರು ಮಾರ್ಗಗಳು ಸಾಮರಸ್ಕೋಪಇಯಗಳಿೆಂದು ಅಭಿಪ್ರಾಯ 
ವಾಗುವುದು (ಹಿಂದಸಾ, ೬). [ಸೆಂ] 

ಸೈರಾತ್ಮ್ಯವಾದ (ನಾ). [ಬೌದ್ಧ] ವಸ್ತುಗಳಿಗೆ ಪಾರಮಾರ್ಥಿಕ 
ಸ್ವರೂಪವಿಲ್ಲನೆನ್ನುವ ವಾದ; ಶೂನ್ಯ ವಾದ : ಕೆಲವರು ಸಕಲನಸ್ತು 
ಗಳೂ, ಅವುಗಳ ಸ್ವಭಾವಗಳೂ ಪರಮಾರ್ಥಗಳಲ್ಲ, ವಸ್ತು ವೆಂಬುಜೇ 
ಇಲ್ಲದಿರುವುದರಿಂದ ವಿರೋಧವಿಲ್ಲ ಎಂದು ಹೇಳುವರು. ಇದಕ್ಕೆ ನೈರಾತ್ಮ 
ವಾದವೆಂದೂ, ಶೂನ್ಯವಾದನೆಂದೂ ಹೆಸರು (ಹಿಂದಸಾ, ೬). 

[ನೈರಾತ್ಮ | 4 ವಾದ್ಯ] 

ನೈರಾಶ್ಯ (ನಾ). ಹತಾಶೆ; ನಿರಾಶಾಭಾವ: ಇದು ನಿರ್ಜನತೆಯಲ್ಲು: 
ಸೈರಾಶ್ಯದಾಕಳಿಕೆ ! ಇದು ವೌನಮಲ್ಪ ಲ್ಹ | ರವಶವಂ! (ಶ್ರೀರಾಮಾ, 
೨೬೩-೧೦) ; ಅನ್ಮು ಏಕೆ ಸಾಯಬೇಕು? ತಾನೇ ಏಕೆ ಸತ್ತು ಹೋಗ 
ಬಾರದು? ಎನ್ನುವಷ್ಟು. ನೈರಾಶ್ಯ, ದುಃಖ (ಮಹಾಗ, ೧೬೫). [ಸಂ.] 

ಸೈರಾಶ್ಯನಿರತ (ನಾ). ನಿರಾಶೆಯಿಂದ ಕೂಡಿರುವವನು ; ನಿರಾಶೆ 
ಯನ್ನು ಹೊಂದಿರುವವನು ; ನಿರಾಶಾವಾದಿ: ನೈರಾಶ್ಯನಿರತಂಗೆ 
ದೇವತೆಗಳಿಂದೇನು? ನೈರಾಗ್ಯಪಥಿಕಂಗೆ. ನಷ್ಟ ಭಯವೇನು ? 
(ಮಂಕುಕ. ೭೯೦). [ನೈರಾಶ್ಯ -- ನಿರತ] 

ಕೈರಿತಿ "ನೈ ಖುತಿ' ನೋ. 

ಕೈರಿತ್ರೆ "ನೈ ುತಿ' ನೋ. 

ಸೈರುತ "ನೈಯತ' ನೋ. 

ಸೈರುತಾಗಮ (ನಾ). ಕಿರಣಾಗಮದ ಒಂಬತ್ತು ಭೇದಗಳಲ್ಲಿ 
ಒಂದು : ಗರುಡಾಗನು ನೈರುತಾಗಮ ನೀಲತಂತ್ರ ರೂಳ್ಸಾಗಮ . . . 
ಕಾಲತಂತ್ರವೆಂದು ಕಿರಣಾಗನುದ ನವಭೇದಂಗಳು (ವಿನೇಕ. ೭೬). 

[ಸೈರುತ(-ಆಸೈಯತ) -1- ಆಗನು] 

ಸೈರುತಿ "ನೈಖುತಿ' ನೋ. 

ನೈರುತ್ಯ "ನೈಯತ್ಯ” ನೋ. 

ನೈರ್ಬುತ (ಗು). ೧. ನಿಖುತಿಗೆ ಸಂಬಂಧಿಸಿದ; ದಕ್ಷಿಣ ಮತ್ತು 
ಪಶ್ಚಿಮ ದಿಕ್ಕುಗಳ ನಡುವಿನ ; ಸೈಖಯತ್ಯ ದಿಕ್ಕಿನ. (ನಾ). 
೨. ನೈಖುತ್ಯ ದಿಕ್ಕಿನ ಅಧಿಪತಿ; ನೈಖುತ್ಯದಿಕ್ಪಾಲಕ: “ಇಂದ್ರಃ, 
ನಹ್ನಿಃ, ಪಿತೃ ಪತಿಃ, ನೈರ್ಯತಃ, ವರುಣಃ, ಮರುತ್‌, ಕುಬೇರಃ, 
ಈಶಃ ೮ + ವಿದಿಕ್ಕುಗಳೊಡಗೂಡಿದ ಮೂಡಲು ಮುಂತಾದ 
ದಿಕ್ಕುಗಳಿಗಧಿಪತಿಗಳು, ಅಂದರೆ ಅಷ್ಟದಿಕ್ಟಾ ಲಕರು” (ಸಿದ್ಧಾಂತಿ, ೨೭). 

[ಸಂ-) 

ನೈರ್ಯತಿ (ನಾ). ೧. ನೈಖತ್ಯದಿಕ್ಳು. ೨. ನೈಖುತ್ಯ ದಿಕ್ಬಾಲಕ: 
ಭೋರೆನೆ ತೂರ್ಯವಂಚೆಯನಜಂ ಗಜಮಂ ಬಳವೈರಿ ಮೇಷಮಂ. 
ಮಾರುತಬಂಧು ಸೈರಿಭಮನಂಬುಜಮಿತ್ರಸುತಂ ನೃವಾಹಮಂ ನೈರ್ಯತಿ 
[ಸಾಠಾಂ.ರುತಿ, ರೈ ತಿ]ಯಜ್ಛಿ ಪಂ ಮಕರವಂಂ ಮೃ ಗಮಂ ಪನನಂ ವಿಮಾ 
ನಮಂ. ಮಾರಹರಪ್ರಿಯಂ ವೃಸಭನಂ ಹರನೇಜತ ನಭಕ್ಕೆ ಸಲ್ಮುದುಂ 
(ಜಗವಿ. ೧-೩೬), ೩. ರಾಕ್ಷಸ ; ಅಸುರ. [ಸಂ. ನೈರ್ಬುತೀ] 


೪೯೯೦ 


20 


25 


30 


35 


40 


45 


ನೈಲಾನ್‌ 


ನೈರ್ಜುತ್ಯ (ನಾ). ದಕ್ಷಿಣ ಪಶ್ಚಿಮಗಳ ನಡುವಿನ ವಿದಿಕ್ಕು ; 
ನೈಖುತ್ಯ. [ಸಂ.) 

ನೈರ್ಗ್ರಂಥ್ಯ (ನಾ). [ಜೈನ] ಸಂನ್ಯಾಸ: ಬಗೆ ತತ್ವಾರ್ಥವಿನಿಶ್ಚ 
ಯಂಬಜೆಯೆ ನೈರ್ಗ್ರಂಥ್ಯಂ ಪೊದಲ್ಬತ್ತು (ಪಪ್ಸುತ. ೧-೫). [ಸಂ.] 

ನೈ ಘಣ್ಸಣ್ಯ(ನಾ). ಕರುಣೆಯಿಲ್ಲದಿರುವಿಕೆ ; ದಯೆಯಿಲ್ಲದಿರುವಿಕೆ; 
ನಿರ್ದಯತೆ ; ನಿಷ್ಕರುಣೆ : ಪರಮಾತ್ಮನು . . . ಕೆಲವರಿಗೆ ಸುಖ, 
ಕೆಲನರಿಗೆ ದುಃಖ ನುಂಂತಾದುದನ್ನು ಕೊಡುವುದಾದರೆ ಒಂದು 
ನಿವಿಂತ್ತ ಬೇಕು; ಹಾಗಿಲ್ಲದಿದ್ದರೆ ಅವನಿಗೆ. ವೈಸನ್ಯು ಮತ್ತು ನೈರ್ಸ್ಯಣ್ಯ 
ಬರುವುವು ಎಂಬೀ ಮುಂತಾದ ವಾದಗಳು ಸರ್ವೇಶ್ವರ ಪರಮಾತ್ಮತತ್ವಕ್ಕೆ 
ಸಂಗತನಲ್ಲ (ಭಾತತ್ತ್ವ. ೪೯೨); ಧರ್ಮವು ಯಾನ ನೈಷನ್ಯೂ ನೈಫ್ಫಣ್ಯ 
ನನ್ನು ಬುದ್ಧಿ ವಾದದಿಂದ ತಳ್ಳ ಬೇಕೆನ್ನುವದೋ ಅಂಥ ಪರಿಣಾಮವನ್ನು 
ಕವಿಯು ಎದೆ ಕರಗಿಸಿ, ರಸಮುಯವಾಗಿ ಮಾಡಿ, ಮಾಡುವನು 
(ಸಾಹಿವಿ, ೩೯). [ಸಂ] 

ನೈರ್ಮಲ್ಯ (ನಾ). ನಿರ್ನುಲವಾಗಿರುವಿಕೆ ; ಕೊಳೆಯಿಲ್ಲದಿರುವಿಕೆ; 
ಶುದ್ಧ ವಾಗಿರುನಿಕೆ; ಸ್ವಚ್ಛತೆ: ಕುಂಡಲೀಶಾದಿ ದುರ್ಜನ ಹಸ್ತ ಕೆಹಿತ 
ಚಿತ್ತಿ ೦ಡಶಿವನೆನಿಪ ಮೇಲಣ ಗವಿಯ ಶಾಂತನಂಜುಂಡದೇಶಿಕಚಕ್ರ್ರ ವರ್ತಿ 
ಜಯವಿಗತಾ ನೈರ್ಮಲ್ಯಪುಣ್ಯಕೀರ್ತಿ (ವೀಕೈಪು. ೭-೬-೨); ಧರ್ಮ 
ಸುಕೃತಂ ಪ್ರಖ್ಯಾತ ಸೈರ್ನಲ್ಯ ಚಲ್ವಾವಾಸಂಗಳು ಪುಣ್ಯಮಕ್ಕು 
(ನಾನಾರ, ೬೯) ; ಅನಂತಾನಂತವಾದ ಸಾಧ್ಯತೆಯಂಳ್ಳ ಭವೃಭವಿಷ್ಯವುಳ್ಳ 
ಬಾಳನ್ನೂ, ಆ ಬಾಳಿನ ನಾವೀನ್ಯ ನೈರ್ಮಲ್ಯಗಳನ್ನ ವನು ಮತ್ತೆ ಅನುಭವಿಸಿ 
ದಂತಾಯಿತು (ಪುನರು. ೨೭೪). [ಸಂ.] 

ನೈರ್ಮಲ್ಯಸ್ವ ರೂಪ (ನಾ).ನಿರ್ಮಲವಾದ ಸ್ವರೂಪ ; ಸರಿಶುದ್ಧ 
ವಾದ ಸ್ವರೂಪ:  ಅನಿರತಾನಂದಸ್ವರೊಸನನಾವನಜನವನು ನಿತ್ಯ 
ತಾನೆಲ್ಲರು ಅನಿತ್ಯರು ಸತ್ಯವೀ ಜನವಟಿಸಯಲೆನುತಂ ನಿತ್ಯ ನೈರ್ಮಲ್ಯ 
ಸ್ವರೂಪ ವಿನಿಶ್ಚಿತಂ ದೃಷ್ಟ ಪ್ರತ್ಯಯವಲಾ (ಬಸಪು. ೫೪-೫೯). 

[ನೈರ್ಮಲ್ಯ + ಸ್ವರೂಪ] 

ನೈರ್ವಿಣ್ಯ (ನಾ). ದುಃಖ; ಖೇದ; ಖಿನ್ನತೆ; ನಿರ್ನಿಣ್ಣ ತೆ : 
ತಾರುಣ್ಯದಿಂ ನಿನ್ನ ನುದ್ಧ ರಿಸಲೆಂದಚ್ಛುತಂ ಕೊಟ್ಟಿ ತನ್ನವತಾರದ ಪುಣ್ಯದಿಂ 
ಮಡಿದು ಮಂಕ್ತಿಗೆ ಸಂದನಿದಕೆ ನೈರ್ವಿಣ್ಯ[ಸಾಂಾಂ, ನಿರ್ವಿಣ್ಣ, ನಿರ್ನಿಣ್ಯ] 
ವೆಮಗಿಲ್ಲ ನಾವಿನ್ನು ಹಯಮಂಂ ಬಿಡಲರಣ್ಯವಾಸಿಗಳಲ್ಲ (ಜೈಮಿಭಾ. 
೧೪-೧೦). [ಸಂ.] 

ನೈಲ (ಗು). ೧. ನೀಲಿ ಬಣ್ಣಕ್ಕೆ ಸಂಬಂಧಿಸಿದ : ಭೋಂಕನೆಯಿ 
ಗೋಚರಿಸಿತಾ ಮಹೇಂದ್ರಾದ್ರಿ, ದಕ್ಷಿಣದಿಶಾನೈಶನ್ಸೈರಾಶ್ಯ ಯಮದೇಹ 
ಗೋಪುರಮೆನಲ್‌ ಗ್ರಂಥಿತ ಕಳೇಬರದ ಸೈಲ ವೈಶಾಲ್ಯದಿಂ ದೃಷ್ಟಿಗೆ 
ದಿಗಂತಮನೊಡರ್ಚಿ. (ಶ್ರೀಉಮಾ, ೩೬೬-೧೨೦). (ನಾ). ೨. ನೀಲ 
ವರ್ಣ; ಶ್ಯಾಮಲವರ್ಣ. [ಸಂ.] 

ನೈಲಂಗಲ (ನಾ). ಚೆಲುವು; ಸೌಂದರ್ಯ : 
ಚಿಲ್ವಿಕೆ” (ರನ್ನಕಂ. ೧೧). [1] 

ನೈಲಾನ್‌ (ನಾ). ೧. ಕೃತಕವಾಗಿ ನೀರು, ಕಲ್ಲಿದ್ದಲುಗಳ 
ಸಂಯೋಜನೆಯಿಂದ ತಯಾರಿಸಿದ ನೂಲು : ಕಲ್ಲಿದ್ದಲು ಕರಗಿದ 
ಪ್ರಾವಕನನ್ನು ಲೋಮುನಾಳಗಳಲ್ಲಿ ಹಾಯಿಸಿ ಹೊರಗಿಡುವ ಎಳೆಯೇ 
ನೈಲಾನ್‌ (ಗೃಹವಿ. ೬೧). ೨. - ನೈಲಾನ್‌ ಬಟ್ಟೆ : ನೈಲಾನ್‌ 
ಉಟ್ಟಿ ನಾಜೂಕ ನಾರಿಯಂತೆ ಬಳುಕುತ್ತ ಹೋಗುವ ಇದರ ಒಯ್ಯಾರ 
ಪ್ರೇಕ್ಷಣೀಯವಾಗಿದ್ದರೂ ಅದನ್ನು ನೋಡಿ ನಲಿಯಲು ಬಲು ಮಂದಿ 
ನೆರೆಯರೆಂಬುದು ಪಟಿಧಾರಿಗೆ ವಿಷಾದದ ವಿಷಯ (/7೪ಿಸ. ೬). 

[4-ಇಂ. Nylon] 


“ನೈಲಂಗಲಮೆನೆ 


ನೈಲಾನ್‌ ಬಟ್ಟಿ 


ನೈ ಲಾನ್‌ಬಟ್ಟೆ (ನಾ). ನೈಲಾನ್‌ ಎಂಬ ಕೃತಕ ನೂಲಿನಿಂದ 
ತಯಾರಿಸಿದ ಬಟ್ಟೆ,: ನೈಲಾನ್‌ಬಟ್ಟಿ ಗಳು--ಇವು ಬಹಳ ನವುರಾಗಿ, 
ನಯವಾಗಿ, ಸಾತ] (ಗೃ! ಹವಿ. ೭೧). [ನೈಲಾನ್‌ 4 ಬಟ್ಟಿ 2] 

ನೈಲ್ಯ (ನಾ). ನೀಲಿಯ ಬಣ್ಣ; ಶ್ಯಾಮವರ್ಣ. [ಸಂ.] 

ಹ *ನಿವಾಳಿ' ನೋ. * 
ನೈನೇದ್ಯ (ನಾ). ೧. (ಪೂಜಾವಿಧಿಯಲ್ಲಿ) ದೇವರಿಗೆ ' ಮಾಡುವ 
ಹಣ್ಣ, ಕಾಯ್ಕಿ ಭಕ್ಷ್ಯ, ಭೋಜ್ಯಾ' ದಿಗಳ ಸಮರ್ಪಣೆ: ಪರಣಾವಿ 
ಗಳ ಲ್ಲದವರಲ್ಲಿ ನೈವೇದ್ಯವನೊಲ್ಲೆಯಯ್ಯ ನೀನು (ಮಾದೇ. ಬ.೧೨೧೯) , 
ಏಳೇಳ್‌, ಮಹಾಯೋಗಿ, ನಿಃಸ್ವಾರ್ಥಕಾರಣಕೆ ನಿನ್ನ ಸಿದ್ಧಿಯೆಸಿಲ್ಲಿ 
ನೈನೇದ್ಯನುಂ ನೀಡಿ, ಪಡೆ ಸರಮಸಿದ್ಧಿಯಂ (ಶ್ರೀರಾಮಾ, ೩೯೮-೯೬೪). 


೨. ದೇವರಿಗೆ ನಿವೇದಿಸಿದ ಹಣ್ಣು, ಕಾಯಿ, ಹವಿಸ್ಸು ನೊದ 
ಲಾದ ದ್ರವ್ಯ : ಡೇನರಿಗೆ ತಕ್ಕ ಸ ಕೈವೇದ್ಯ! ಮಾರಿಗೆ ಕೋಣ, 
ಸೂರ್ಯನಿಗೆ ಅರ್ಫ್ಯ (ಧ್ವನ್ಯಾಲೋ, ೫1% ಪೀಠಿಕೆ). ೩. (ಆಲಂ) 


ಊಟ ; ಭೋಜನ: ನೈನೇದ್ಯಂತೂ ಪಂತಮಾಮಾ ಅನರಲ್ಲಿ 
ಆಗತದ. ಇನ್ನ ಅರಿನಿ ಅಂಚಡಿಗೂ ಅನ್ನ ದಾತಾನ ದಾತಾ(ದೀಪಹ.11,೧೧). 
೪. ಏನೂ ಇಲ್ಲದಿರುವಿಕೆ ; ಶೂನ್ಯ ; ಸೊನ್ನೆ : ಅನನಿಗೆ ವಿದ್ಯೆ 
ನೈನೇದ್ಯವಾಗಿದೆ (ರೂಢಿ). 
ನೈನೇದ್ಯ ಮಾಡು - (ದೇವರಿಗೆ ಹಣ್ಣು ಕಾಯಿ ಮೊದಲಾದುವು 

ಗಳನ್ನು ಶಿ) ಅರ್ಪಿಸು; ಸಮರ್ಪಣೆ ನೊಡು : ನಿತ್ಯವೂ ದೇವರಿಗೆ 
ಸೈನೇದ್ಯ ಮಾಡಿ ಪ್ರಸಾದನನ್ನು ಸ್ತಿ ಸ್ವೀಕರಿಸುವುದು. ನಮ್ಮ ಹಿರಿಯರ 
ಸದ್ಧತಿ (ರೂಢಿ). [ಸಂ] 

ನೈನೇದ್ಯ ಭಾಗಿ (ನಾ). ಅರ್ಪಿಸಿದುದರಲ್ಲಿ ಭಾಗವನ್ನು ಪಡೆಯು 
ವವನು: ಜೀವನವದೊಂದು ಪರಮೈಶ್ವರ್ಯ ಬೊಮ್ಮನದು ಸೇವೆಯ 
ದನೂರ್ಜಿತಂಗೊಳಿಸುವೆಲ್ಲೆ ಸಕ ಈವರಾರ್‌ ಕೊಳುವರಾರೆಲ್ಲರೊಂದಾಗಿ 
ರಲು? ನೈವೇದ್ಯಭಾಗಿ ನೀಂ (ಮಂಕುಕ. ೨೫೦), [ನೈವೇದ್ಯ + ಭಾಗಿ] 

ನೈನೇದ್ಯವೇಳೆ (ನಾ). ದೇವರಿಗೆ ನೈವೇದ್ಯವನ್ನು ಅರ್ಪಿಸುವ 
ಸಮಯ, ಕಾಲ : ಅನುಳಲಿಂಗಾರ್ಚನ ಸಮಯದಲಿ ಸಮುಚಿತದ 
ಸೈನೇದ್ಯವೇಳೆಯೊಳನುರ್ದು ಮೆಜಿವಣಿಯಲಿ ಸುರಗಿಯಂ ಕಿತ್ತು ಹರಣಕ್ಕೆ 
ಅಮಮವೊರೆಯಂ ಕೊಯ್ದ್ವವೋಲುತ್ತಮನದಂ ಕೆಲದಲಿ ಮಡಗಿ 
ಜಂಗಮದ ಲಿಂಗಾವಸರಮಂ ಮಾಡಿಸುವವೊಲು (ಬಸಪು. ೩೩-೧೦). 

[ನೈವೇದ್ಯ 4 ವೇಳೆ (ಇ ವೇಲೆ)] 

ಸೈಶಾಟ (ನಾ). ೧. ನಿಶಾಟಿರಿಗೆ ಸಂಬಂಧಿಸಿದುದು ; ರಾಕ್ಷಸ 
ಸಂಬಂಧವಾದುದು. ೨. ರಾಕ್ಷಸರ ಸಮೂಹ,-ಗುಂಪು: 
ನಡೆ ಸುನಿಂತ್ರಾಸೂನು . . . ತೊಡೆನೆನಿ ತೋರ್ಪೀ ನಿಶಾಚರಪಡೆಯ 
ಭಾಗ್ಯದ ಭಾಳಲಿಸಿಯನು ನೆಡಿಸುವೆನು ನೈಶಾಟಿನಿಜಯ ಸ್ತ ಂಬಡಂಬರನ 
(ತೊರಂಾ. ೩-೬-೪). [ಸಂ.] 

ನೈಶ್ರೀಯಸ (ನಾ). ಮೋಕ್ಷಸಂಬಂಧಿಯಾದುದು : ಅದಜಕೊಳಗೆ 
ಸೈಶ್ರೀಯಸನೆನಿಪ್ಪುರು ಮುಹಾನನನಖಿಳಕಾಮಪ್ರದನೆನಿಪ ನರಲ್ಪ 
ವೃಕ್ಷಂಗಳಲಿ . . . ಕಮಲಾಕರದ ಶೋಭಿಯಲಿ (ನಿಭಾಗ. ೩-೪-೪೩). 

[ಸಂ.] 

ನೈಷಂಗ (ನಾ). ಬತ್ತಳಿಕೆ; ತೂಣೀರ : ಮಾರ್ಗಣಾಡಂಬರದಿಂ 
ನೈಸಂಗಮಂ ಸತ್ಯನಿಕಳಿತಕಳಾರಂಭದಿಂ ಶುಂಭದಬ್ಲಾ ಕರಮಂ ಪೋಲ್ವಂ 
ನುಹೀಭಾಸುರಗುಣನಿಳಯಂ ಶಾಂತನುತ್ಮಿ (ರ್ತಿಕಾಂತಂ (ಪುಷ್ಪ ಪು.೧-೮೨), 

[ಸಂ.] 

ನೈಷಧ (ನಾ). ೧. ನಿಷಧದೇಶಕ್ಕೆ ಸಂಬಂಧಿಸಿದುದು. ೨. ನಿಷಧ 

ದೇಶದ ಒಬ್ಬ ಪ್ರಸಿದ್ಧ ರಾಜ; ನಳ: ಸ್ಮರನ ರೂಪಿನ ನೈಷಧನ 


೪೯೯೧ 


20 


25 


30 


40 


45 


ನೈಸ್ಮಿ ಕಬ್ರಹ್ಮಚರ್ಯ 


ಕಂಡರು ಮನೋರಾಗದಲಿ (ನಳಚ. ೩-೧೫). ೩. ಶ್ರೀಹರ್ಷನಿಂದ 
ರಚಿಸಲ್ಪಟ್ಟ ಒಂದು ಸಂಸ್ಕ ತಕಾವ್ಯ ; [ ಸಂಸ್ಕೃತದಲ್ಲಿ ಪ್ರಸಿದ್ಧ 
ವಾದ ಸಂಚಮಹಾಕಾವ್ಯ! ಗಳಲ್ಲಿ ಒಂದು. [ಸಂ] 
ನೈಸಷ್ಯರ್ಮ್ಯ (ನಾ). ಫಲಯೆನೀಯಿಲ್ಲರೆ ಕೆಲಸ ಮಾಡುವಿಕೆ : 
ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದಕ್ಕೆ ನೈಸ್ಕಮಣ್ಯನೆಂದು ಹೆಸರು 
(ಹಸಾರ. ೨-೭ ಟೀಕೆ); ನೈಸ್ಯರ್ಮ್ಯ ಬೇಕೆ, ನಿಷ್ಕ್ರಿಯತೆ ಬೇಕೆ ಎಂಬು. 
ದನ್ನು ತಿಳಿಯುವ ಶಕ್ತಿ ಜನಸಾಮಾನ್ಯರಲ್ಲಿ ಉಳಿದಿರಲಿಲ್ಲ (ಕರ್ನಾಕ. ೩೮). 
[ಸಂ.) 
ನೈಷ್ಠಿಕ (ನಾ). ಟಂಕಸಾಲೆಯ ಅಧಿಕಾರಿ: “ರೂಪ್ಯಾಧ್ಯಕ್ಷ 1- 


ಟಂಕಸಾಲೆಗೆ ಅಧಿಕಾರಿಯು, ನೈಷ್ಯಿಕನೆನ್ನಲ್ಪ ಡುವನು? (ಗುರುಬಾ. 
೨೬೨). [ಸಂ.] 
ನೈಸ್ಟಿ ಕನು (ನಾ). ಅಖಂಡಬ್ರಹ್ಮಚರ್ಯವನ್ನು ಪಾಲಿಸು 


ನವನು ಇರುವ ಮಠ: ಮಠಮಿದು ನೈಷ್ಟಿಕಮಠಂ ಈ ಮಠ 
ಜೊಡೆಯಂ ಬ 'ಬ್ರಹ್ಮಚರ್ಯ್ಯನಿಂಲ್ಲದೊಡಂದೀ ಮಠದಿಂ ಪೊಟಿಮಡಿಸುವುದು 
(ಎಕ. ೪11, ಶಿಕಾರಿ, ೨೬೬: 1143). [GN ಸಿಕ, * ಮುಕ] 
ನೈಸ್ಟಿಕಸ್ಮಾನ (ನಾ). -ನೈಸ್ಠಿಕಸ್ಕಾನ: ನೂಮುಬಲ್ಳಿಯ ತೋಂಟಿಂ 
ಸತ್ತುಂ ಮನೆಯನೆ ೫೫೫ ವರ್ಗ್ಗೆ ಕಾಲಂ ಕಟ್ಸ್‌ ಕೊಟ್ಟಿ ದವರೀ 
ನೈಸ್ಟಿಕಸ್ಮಾನಮಂ (Aan XX, ೨೪-೩೮; 1034), [-ಆನೈಸ್ಮಿ ಕಸ್ಮಾನ] 
ನೈಷ್ಮಿಕ (ಗು).೧. ಕೊನೆಯದಾದ ; ಅಂತಿಮವಾದ. ೨. ನಿಷೃಷ್ಟ 
ವಾದ; ಸ್ಪಷ್ಟವಾದ; ನಿರ್ಣಾಯಕವಾದ. ೩. ಸ್ಥಿರವಾದ; 
ದೃಢವಾದ ; ಅಚಲವಾದ. ೪.:ಸೆಮಗ್ರವಾದ; ಅಖಂಡ 
ಮಡ. ೫. ನುರಿತ; ಪಳಗಿದ; ನಿಷ್ಣಾ 3. ೬. ಮಾಡಲೇ 
ಬೇಕಾದ. ೭. ಅಖಂಡಬ್ರಹ್ಮಚರ್ಯವನ್ನು ತೊಟ್ಟಿ ; ಆಜೀವ 
ಬ್ರಹ್ಮಚರ್ಯವನ್ನು ಕ್ಸ ಕೊಂಡ. ೮. ಔನ್ಮೆಯಿಂದ 
ಕೂಡಿದ: “ಫೈಷ್ಟಿ ಕತರ” ಪರಾ. (ನಾ). ೯. ಇನೈಸ್ಕಿಕ ಬ್ರಹ್ಮ 
ಚಾರಿ ೧. ೧೦. ಒಂದು ಬಗೆಯ ಆಯುಧ : ತನಗೆ ದೇವೇಂದ್ರ ನಿತ್ತ 
ಐಂದ್ರಮೆಂಬ ದಿವ್ಯಾಸ್ತ್ರಮುಮಂ  ನೈಹ್ಮಿ ಕಮೆಂಬ ಮಂಸ್ಟಿಯಂನುಂ 
ಕೆಯ್ಯೊಂಡು (ಸಂಸಭಾ. ೮-೩೬೦). ೧೧. ಇನೈಸ್ಕಿ' ಕಬ್ರಹ್ಮಚಾರಿ ೨: 
ಉತನಯಾನಲ ಪಟ್ಟಾ ಶ್ಬಗೂಢನೈಸ್ಕಿ ಕಛೇದದಿಂ ಬ್ರ ಹ್ಮಚಾರಿಗಳ್‌ ಐದು 
ತೆಜಂ (ತತ್ತ್ವಪ್ರ.: ೨೮೭). ೧೨. ಎನೆ ಹ್ಠಿಕಶ್ರಾವಕ : ಶ್ರಾವಕರಲ್ಲಿ 
ಪಾಕ್ಟಿಕನೈಸ್ಕಿ ಕ ಮತ್ತು ಸಾಧಕರೆಂದು ಮೂರು ಗುಂಪುಗಳಾಗುತ್ತವೆ 
(ಟೈನನ. ೪೬೪). [Ao] 
ನೈಷ್ಮಿಕತನ (ನಾ).ನಿನ್ಮೆಯಿಂದ ಕೂಡಿರುವಿಕೆ;ನಿಷ್ಕಾವಂತಿಕೆ:(8). 
[ನೈಸ್ಮಿ ಕ+-ತನ] 
ನೈಸ್ಮಿ ಕತಪೋಧನ (ನಾ).ಅಖಂಡ ಬ್ರಹ್ಮಚಾರಿಯಾದ ತಪಸ್ವಿ : 
ಸ್ಟ್ರ(ಸ್ಮಿ)ಕತಪೋಧನಬ್ರಾ ಹ್ಮಣರ್ಗ್ಗಮ್‌ ಅನಿಶೇಸದಾನಮುನೂ 
ಮಾಡುವುದುತ್ತ ಮಪಕ್ಷನಂ್‌ (ಎಇ. ೩೪1, ೪-೨೪ ; ೨78) ; ಇನ್ನೆ ನಿಸಿದ 
ಕಾಳಾಮುಖ ನೈಷ್ಮಿ ಕತಪೋಧನರ್ಗ್ಗವಲ್ಲಿಯ ಚ್ಛಾತ್ರರ್ಗ್ಗನಲ್ಲಿಯೆ ಪಾವು 
ಳಕ್ಕಂ , . . ಶ್ರೀಸ್ವಯಂಭುಸೋಮೇಶ್ವರಬೇ ವರ್ಗ ಧಾರಾಪೂರ್ನಕಂ 
ಮಾಡಿ ಬಿಟ್ಟು ಕೊಟ್ಟಿ ರ್‌ (ಸೌಇಇ, XX, ೪೯-೫೯ ; ಸು, 1076). 
[ನೈಷ್ಕಿ ಕ ತಪೋಧನ] 
ನೈಸ್ಮಿ ಕಬ್ರಹ್ಮಚರ್ಯ (ನಾ). ಯಾವಜ್ಜಿ ವವೂ (ಗುರುಕುಲ 
ದಲ್ಲಿದ್ದು ಕೊಂಡು) ಪಾಲಿಸುವ ಬ್ರಹ್ಮಚರ್ಯ ; ಅಖಂಡವಾದ 
ಬ್ರಹ್ಮಚರ್ಯ : ಬ್ರಹ್ಮಚರ್ಯದಲ್ಲಿ ನೈಸ್ಮಿ ಕಬ್ರಹ್ಮಚರ್ಯ ಅಥವಾ 
ಆಜೀವಬ್ರಹ್ಮಚರ್ಯ ಎಂಬ ಕಟ್ಟುನಿಟ್ಟಾದ ಒಂದು ಆಶ್ರಮವಿದೆ 


(ಬಂಕಿಮ. ೨೮೩) ; ಭೀಷ್ಮನು . . . ಮುಂದೆ ತನ್ನ ಕಡೆಯಿಂದ 


ನೈಸ್ಮಿ ಕಬ್ರಹ್ಮ ಚಾರಿ 


ರಾಜ್ಯಾಧಿಕಾರಕ್ಕೆ ಹೋರಾಡಬಹುದಾದ ಸಂತತಿಯುಂಟಾಗದಂತೆ ತಾನು 
ನೈಷ್ಕಿ ಕಬ್ರ ಹ್ಮಚರ್ಯದಲ್ಲಿಯೇ ಇರುವನೆಂದೂ ಮಾತು ಕೊಟ್ಟು . . . 
ಬೇಡರೆ ದೊರೆಯ ಮಗಳಾದ ಸತ್ಯವತಿಯೆಂಬಾಕೆಯನ್ನು ತಂದು ತನ್ನ 
ತಂದೆಗೆ ಮದುವೆಯನ್ನು ಮಾಡಿದನು (ನೀಗಟ್ಟು, ೩೨). 
[ನೈಸ್ಮಿ ಕ--ಬ್ರ ಹ್ಮಚರ್ಯ] 

ಸೈಷ್ಮಿಕಬ್ರಹ್ಮ ಚಾರಿ (ನಾ). ೧, ಯಾನಜ್ಜಿ (ನವೂ (ಗುರುಕುಲ 
ದಲ್ಲಿದ್ದು ಕೊಂಡು) ಬ್ರಹ್ಮಚರ್ಯವನ್ನು ಪಾಲಿಸುವವನು ; 
ನೈಸಿ ಕಬ್ರಹ್ಮಚರ್ಯವನ್ನು ಪಾಲಿಸುವವನು ; ಅಖಂಡಬ್ರಹ್ಮ 
ಚಾರಿ : ಸಾಧಕನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸದೆಯೇ ಬದುಕಿರುವ 
ನರೆಗೂ ಗುರುಕುಲದಲ್ಲಿಯೇ ಇದ್ದು ಅಧ್ಯಾಪನದಲ್ಲಿಯೇ ಜೀವನವನ್ನು 
ಕಳೆದರೆ ನೈಸ್ಮಿ ಕಬ್ರ ಹ್ಮಚಾರಿ ಎನಿಸುವನು (ಭಸಿರದ. ೧೫೯); ಗೋಪಾಲ 
ಕೃಷ್ಣ ಭಾರತಿಯವರು ಸೈನ್ಮಿ ಕಬ್ರ ಹ್ಮಚಾರ(ಸಂಗೀತ.೧೨೨). ೨. [ಜೈನ] 
ಉಪನಯನಬ್ರಹ್ಮಚಾರಿ, ಅವಲಂಬನಬ್ರಹ್ಮಚಾರಿ, ಅದೀಕ್ಷಾ 
ಬ್ರಹ್ಮಚಾರಿ, ಗೂಢಬ್ರಹ್ಮಚಾರಿ ಮತ್ತು ನೈಸ್ಮಿ ಕಬ್ರಹ್ಮಚಾರಿ 
ಎಂಬ ಐದು ಬಗೆಯ ಬ್ರಹ್ಮಚಾರಿಗಳಲ್ಲಿ ಕಡೆಯ ಗುಂಪಿಗೆ 
ಸೇರಿದವನು ; ೫ ಐದು ಬಗೆಯ ಬ್ರಹ್ಮಚಾರಿಗಳಿರುವರೆಂದು 
ಜೈನಮತವು ಗುರುತಿಸುತ್ತದೆ. ೧. ಉಪನಯನಬ್ರಹ್ಮಚಾರಿ : 
ಇವನು ಗಣಧರಸೂತ್ರ ಅಥವಾ ಜನಿವಾರವನ್ನುಧರಿಸಿ ಪರಮಾ 
ಗಮವನ್ನು ಅಭ್ಯಾಸಮಾಡಿ ಅನಂತರ ಗೃಹಸ್ಥನಾಗುತ್ತಾನೆ. 
ಪಿ. ಅವಲಂಬನ ಬ್ರಹ್ಮಚಾರಿ : ಇವನು ಕೌಪೀನ, ಖಂಡವಸ್ತ್ರಾದಿ 
ಗಳನ್ನು ಧರಿಸಿ ಆಗಮಾಭ್ಯಾಸ ಮಾಡಿ ಬಳಿಕ ಗೃಹಸ್ಕನಾಗು 
ತ್ತಾನೆ. ೩. ಅದೀಕ್ಷಾಬ್ರಹ್ಮಚಾರಿ: ಇವನು ವೇಸನಿಲ್ಲೆ 
ಪರಮಾಗಮದ ಅಭ್ಯಾಸವನ್ನು ಮಾಡಿ ಅನಂತರ ಗೃಹಸ್ಥ 
ನಾಗುತ್ತಾನೆ.. ೪. ಗೂಢಬ್ರಹ್ಮಚಾರಿ: ಇವನು ಕೌಮಾರಾ 
ವಸ್ಥೆ ಯಲ್ಲಿಯೇ ಮುನಿಯಾಗಿ,ಶಾಸ್ತ್ರಾಭ್ಯಾಸ ಮಾಡಿ ಅನಂತರ 
ಇತರರ ಬಲವಂತಕ್ಕೊಳಗಾಗಿ ಅಥವಾ ಸರೀಷಹೆಗಳನ್ನು ತಾಳ 
ಲಾರಡೆ ಗೃಹಸ್ಥನಾಗುತ್ತಾನೆ. ೫. ನೈಸ್ಮಿಕಬ್ರಹ್ಮಚಾರಿ : 
ಇವನು ಜುಟ್ಟು, ಜನಿವಾರಗಳನ್ನು ಧರಿಸಿ, ಬಿಳಿಯ ಅಥವಾ 
ಕೆಂಪುಬಣ್ಣದ ಬಟ್ಟಿಯುಟ್ಟು ಭಿಕ್ಷಾಟನೆ: ಮಾಡುತ್ತ 
ಜಿನಾರ್ಚನೆಯಲ್ಲಿ ನಿರತನಾಗಿ, ಆಜೀವಬ್ರಹ್ಮಚರ್ಯದಲ್ಲಿ ನೆಲಸು 
ತ್ತಾನೆ : ನೈಷ್ಮಿ ಕಬ್ರ ಹ್ಮಚಾರಿಯೆಂಬೊಂ ಶಿಖಾಧರನುಂ ಧವಳರಕ್ತ ವಸ್ತ್ರ 
ಖಂಡಕೌಸೀನಧರಕಓಲಿಂಗನುಂ ಸ್ನಾತಕನುಂ ಯಜ್ಞೋಪವೀತಲಕ್ಷಿತವಕ್ಷ 
ಸ್ಮಳನುಂ ಭಿಕ್ಸ್ರಾವೃತ್ತಿ ನಿರತನುಂ ದೇವತಾರ್ಚನಾಪರನುಮಕ್ಕುಂ 
(ಚಾವುಂಪು. ೨೨೮). [ನೈಷ್ಮಿ ಕ4- ಬ್ರಹ್ಮಚಾರಿ] 

ನೈಸ್ಕಿ ಕಥಕ್ತಿ (ನಾ). [ನೀಶೈ] ಆರುನಿಧವಾದ ಭಕ್ತಿ ಗಳಲ್ಲಿ ಒಂದು 
ಬಗೆ; ನಿಷ್ಕಾಭಕ್ತಿ : ಭಕ್ತಿ ಆರು ವಿಧವಾಗಿದೆ. ಶ್ರದ್ಧಾಭಕ್ತಿ, ನೈಸ್ಕಿ ಕ 
ಭಕ್ತಿ... ಸಮರಸಭಕ್ತಿ, ಭಗವತ್ತಾ ದಾತ್ಮ $ವೇ ಭಕ್ತಿಯ ಅಂತಿಮ 
ಗಮ್ಯ (ಭಾರದ. ೧೧೯). [ಸೈಷ್ಮಿ ಕ-ಭಕ್ತಿ] 

ನೈಸ್ಮಿಕಭಾನ (ನಾ). ನಿಷ್ಠೆಯಿಂದ ಕೂಡಿರುವಿಕೆ ; ಸಿಷ್ಮತೆ ; 
ಬಹಿರಂಗದ ಮೇಲಿದ್ದ ಇಷ್ಟ ಲಿಂಗದಲ್ಲಿ ನೈಸ್ಮಿ ಕಛಾನವಿಂಬುಗೊಂಡು 
ಅನಿಮಿಸದೃಷ್ಟಿ ಅಚಲಿತವಾಗಿ ಬಲಿದಿರಲು . , , ಸಡ್‌ವಿಧಲಿಂಗವಾಗಿ 
ನೆಲೆಗೊಂಬುದು (ಅಖಂಡೇ. ೧೯೪-೪). [ನೈಷ್ಮಿ ಕ-ಭಾವ್ಯ] 

ನೈಸ್ಕಿ ಕಮುನೀಶ್ವರ (ನಾ). ನೈಷ್ಠಿಕತಪೋಧನ 2 ಜಳನಿಧಿಪರೀತ 
ವಸುಧಾತಳದೊಳು ನೈಷ್ಮಿ ಕಮುನಿ(ನೀ)ಶ್ವರಾರಾಧ್ಯನರ್‌ ಶ್ರೀಕಳಶೇಶ 
'ದೇನಪ[ಪಾ]ದಕಮಳಭೃನ್ನ ಸೋಮೇಶ್ವರಬ್ರತೀಶವರ್‌ ಸ್ತಾತ್ಯನ 


(ಎಇ. 2೪111, ೧೯೮-೨೩; 1107). [ನೈಷ್ಠಿಕ 1-ಮುನೀಶ್ವರ] 


೪೯೨ 


0 


30 


ನೈಸರ್ಗಿಕ 


ನೈಸ್ಕಿ ಕಶ್ರಾವಕ (ನಾ). [ಜೈನ] ಪಾಕ್ಷಿಕ, ನೈಷ್ಠಿಕ ಮತ್ತು 
ಸಾಧಕರೆಂಬ ಮೂರು ಬಗೆಯ (ತರಗತಿಯ) ಶ್ರಾವಕ(ಗೃಹಸ್ಮ) 
ರಲ್ಲಿ ಮಧ್ಯದ ಗುಂಪಿಗೆ ಸೇರಿದವನು; ಅತಿಚಾರರಹಿತವಾದ 
ಶ್ರಾವಕಧರ್ಮವನ್ನು ಪಾಲಿಸುವವನು ; ಐನೈಸ್ಮಿ ಕಶ್ರಾವಕರಲ್ಲಿ 
ಹನ್ನೊಂದು ತರಗತಿಗಳುಂಟು, ಈ ಹನ್ನೊಂದು ಸ್ತರಗಳಲ್ಲಿ 
ಅವನು ತನ್ನ ಆಧ್ಯಾತ್ಮಿ ಕಚ್ಛೆ ತನ್ಯವನ್ನು ಹೆಚ್ಚಿ ಸಿಕೊಳ್ಳು ತ್ತಾನೆ. 
೧. ದಾರ್ಶನಿಕ. ೨. ವ್ರತಿಕ (ಏಳು ಶೀಲವುತಗಳನ್ನೂ 
ಉಳ್ಳವನು). ೩. ಸಾಮಾಯಿಕಿ, ೪. ಪ್ರೋಷಧೋಪವಾಸಿ. 
೫. ಸಚಿತ್ತವಿರತ. ೬, ದಿವಾಮೈ ಥುನವಿರತ. ೭. ಬ್ರಹ್ಮಚಾರಿ. 
೮. ಆರಂಭವಿರತ. ೯. ಪರಿಗ್ರಹವಿರತ. ೧೦. ಅನುಮತಿವಿರತ. 
೧೧. ಉದ್ದಿಷ್ಟವಿರತ. ಈ ಹನ್ನೊಂದು ತರಗತಿಗಳಿಗೆ ಜೈನ ಪರಿ 
ಭಾಷೆಯಲ್ಲಿ «ಪ್ರತಿಮೆ'ಗಳೆಂದು ಕರೆಯುವರು : ಅತಿಚಾರರಹಿತ 
ಶ್ರಾನಕಥರ್ಮವನ್ನು ಪಾಲಿಸುವವನು ನೈಷ್ಠಿ ಕಶ್ರಾವಕನು (ಜೈನಪ, ೪೬೪). 

[ನೈಷ್ಮಿಕ-ಶ್ರಾನಕ] 

ನೈಸ್ಮಿ ಕಸಂಯಮಿ (ನಾ). - ನೈಷ್ಕಿಕತಪೋಧನ : ಅಂಭೋನಿಧಿ 
ಪರಿಪ್ರಿತ ವಿಶ್ವಂಭರೆಯೊಳ್‌ ನೆಗ[ರ್ಜಿ]ರ್ಡ್ವ ಅಿಂಗಮಂಂ ಸೊಗಬ್ಬರ್‌ ಒಂ. 
ಅದು ನೈಸ್ಕಿ ಕಸಂಯಮಿಯಲ್ಲದರ್ಗ್ಗೆ ಸೂಜಿಸುವುದರಿದು (ಸೌಇಇ, ೫%, 
೪೯-೪೬; 10767). [ಸೈಸ್ಠಿ ಕ-- ಸಂಯನಿಂ] 

ನೈಹ್ಮಿ ಕಸ್ನಾನ (ನಾ). ನೈಷ್ಠಿಕ ಬ್ರಹ್ಮಚಾರಿಗಳ ನೆಲೆ; ಅಖಂಡ 
ಬ್ರಹ್ಮಚಾರಿಗಳ ನಿವಾಸ: ಶ್ರೀಮತ್ಸೋಮೇಶ್ವರಪಣ್ಣಿ ತದೇವರ್ಗ್ಗೆ 
ಶ್ರೀಮದರಿಕೇಸರಿದೇನರು ಕಾಲಂ ಕರ್ಚ್ಚ ಧಾರಾ ಪೂರ್ನ್ವಕದಿಂ ಪ್ರಧಾನರು 
ಮಿಟ್ಲು ನೈಸ್ಶಿ ಕಸ್ಮಾನಂ ಮಾಡಿ ಪೂರ್ವ್ವಭುಕ್ತಿಯೊಳು . . . ಸರ್ವ್ವ 
ನಮಸ್ಯಮಾಗೆ ಬಿಟ್ಟರ್‌ (ಕಣ, 1, ೧೭-೩೩; 1055); ಶೈನಗುರುಗಳು 
ಅಖಂಡಬ್ರ ಹ್ಮಚಾರಿಗಳಾಗಿದ್ದು ಕೊಂಡು ಬ್ರಹ್ಮಚಾರಿ ವಿದ್ಯಾರ್ಥಿಗಳಿಗೆ. 
ವಿದ್ಯಾದಾನ ಮಾಡುತ್ತಿದ್ದ ಸ್ಥಾನವೇ"ನೈಸ್ಮಿ ಕಸ್ಕಾನ' . ... ರಾಜನೂ 
ಅನನ ಅಧಿಕಾರಿಗಳೂ ಸೇರಿ ದೇವಸ್ಥಾನಗಳನ್ನು “ನೈಷ್ಮಿ ಕಸ್ಮಾನ' 
ಗಳನ್ನಾಗಿ ಪರಿವರ್ತಿಸಿದ ಉದಾಹರಣೆಗಳು ಕೆಲವು ದೊರೆಯುತ್ತವೆ 
(ಕಶಾಆ. ೧೪೦). [ನೈಷ್ಮಿ ಕ--ಸ್ಮಾನ] 

ಸೈಸ್ಮಿಕೆ (ನಾ). ನಿನ್ಮೆಯಿಂದ ನಡೆದುಕೊಳ್ಳು ವಿಕೆ: ಶಿನಧರ್ಮನಾ 
ಭೂತಿಕಂ ನೈಸ್ಟಿ£ಸ್ಮಿ]ಕೆಯುಮೆನುತ್ತವು ಯುಗ್ಮನಲ್ಲಿ ಭೂತಿಕವೆ 
ಸುವ್ರತ ಮೋಕ್ಷವಿವು ಯಂಗಳಯುಕ್ತವಾ ವ್ರತನದಂಗನನುಳ್ಳ ತನಕ 
ನಡಪುದೆ ನೈಸ್ಟಿ £ಷ್ಮಿ ]ಕೆ (ವೀಕೈಪು. ೬-೬-೬೨), [ಸಂ. ನೈಸ್ಕಿ ಕ] 

ನೈಸ್ಕೆ (ನಾ). ನಿನ್ನೆಯಿಂದ ಕೂಡಿರುವಿಕೆ: ತನುವಿನ ಕಾಂಕ್ಷೆಯ ಸುಟ್ಟು. 
ರುಹಿ... ಸದ್ಭಕ್ತಿಯ ನಿಜನಿಸ್ಮೆಯ ತಿಳಿದು ಸತಿ ಸುತಂಗೆ ಸದಾಚಾರ 
ಸನ್ಮಾರ್ಗವ ತೋ ನಿರ್ವಂಚಕದಿಂದ ಅಜಕಿದಾಚರಿಸಬಲ್ಲಾ ತಸೇ ಅಚ್ಚ 
ಶರಣ ನೋಡಾ (ನಚಸಂ. ೪೫೬-೯೭); ಭಕ್ತಂಗೆ ವಿಶ್ವಾಸ ಮಾಹೇಶ್ವರಂಗೆ 
ನೈಸ್ಕೆ . . . ಐಕ್ಟಂಗೆ ಕುಣುಹುಗೊಂಬುದಕ್ಕೆ ಮುನ್ನವೆ ನಿರಾಳ 
(ಪದಗೋ. ೪-೧೧೮). "ನಿಟ್ಟಿ' ಪರಾ. [-ಸಂ. ನಿಸ್ಮಾ] 

ನೈಸರ್ಗಿಕ (ಗು). ೧. ಸಹಜವಾದ ; ಸ್ವಾಭಾವಿಕವಾದ ; ನೈಜ 
ವಾದ: "ನೈಸರ್ಗಿಕಕಾರಣ' ಪರಾ. ೨. ನಿಸರ್ಗಕ್ಕೆ ಸಂಬಂಧಿ 
ಸಿದ; ಪ್ರಾಕೃತಿಕವಾದ: ನೈಸರ್ಗಿಕ ನಿಯೆಮುದಲ್ಲಿ ಈಶ್ವರಸಂಕಲ್ಪ 
ವನ್ನು ಕಂಡು ಆನಂದಿಸುವ ಭಾವುಕತೆ, ಆತ್ಮಾನುಭವಗಳು ವಿಜ್ಞಾನಿಗಳಿಗಿ 
ರಲಿಲ್ಲ (ಯಶ್ಸಾರ. ೧೧ ಹೀರಿಕೆ). (ನಾ). ೩. ಸಹಜವಾದುದು; 
ಸ್ವಾಭಾವಿಕವಾದುದು : ಮಾಂತ್ರಿಕ ದೈವಿಕ ನೈಸರ್ಗಿಕ ಯ್‌ೌಕ್ರಿಕ 
ವಾಸ್ತನಿಕಗಳೆಂಬ ಪಂಚಭೇದಸಾಧನಂಗಳಿಂದಲು೦ ಪರಭಯಂಕರನೇಷ 
ಭಾಷಾಕಾರಂಗಳುಳ್ಳ ಘನದೇವರ್ಕಳಿರ್ಕುಂ(ವಿನೇಕ. ೨೮೧); ಖರ್ಜೂರದಲ್ಲಿ 


ನೈಸರ್ಗಿಕಕಾರಣ 


ಬಹಳ ಪ್ರಮಾಣದಲ್ಲಿ ನೈಸರ್ಗಿಕವಾದ ಸಕ್ಕರೆಯಿರುವುದರಿಂದ ಅಡು 
ಮಕ್ಕಳಿಗೂ ದೊಡ್ಡ ವರಿಗೂ ಒಳ್ಳೆಯ ಆಹಾರ (ಅಡುಸಾ. ೭೯). [ಸೆಂ.] 

ಸೈಸರ್ಗಿಕಕಾರಣ (ನಾ). ಸಹಜವಾದ ಕಾರಣ ; ಸ್ವಾಭಾವಿಕ 
ವಾದ ಕಾರಣ: ಭಾಸೆ ನೃತ್ಕಾಸ ಹೊಂದುವುದಕ್ಕೆ . . . ಮಾನನ 
ಸಾಮಾನ್ಯವಾದ ಸೌಲಭ್ಯಾಕಾಂಕ್ಷೆಯೂ ವೈಯಕ್ತಿ ಕವಾನ ಉಚ್ಚಾರಣಾ 
ಭೇದವೂ ಮುಖ್ಯವಾದ ಆಂತರಿಕ ಅಥವಾ; ನೈಸರ್ಗಿಕಕಾರಣವಾಗಿರುತ್ತನೆ 
(ಕೈಪಿಡಿ. ೨೯೫). [ನೈಸರ್ಗಿಕ ಕಾರಣ] 

ನೈಸರ್ಗಿಕಸಮ್ಯುಕ್ತ್ಮ (ನಾ). [ಜೈನ] ವಿಮರ್ಶೆ, ಉಪದೇಶಾದಿ 
ಗಳಿಲ್ಲಡಿ ಸ್ವಾಭಾವಿಕವಾಗಿಯೇ ಜೈನಧರ್ಮದಲ್ಲಿ ನಂಬಿಕೆಯನ್ನು 
ಹೊಂದಿರುವಿಕೆ : ಸತ್ಯಸ್ವರೂಸದ ಮೇಲೆ. ಶ್ರದ್ಧೆ ಯಿಡುವುದೇ 
ಸಮ್ಮಕ್ತ _ ಎನಿಸುವುದು. ಇದೊಂದು ಸತ್ಯನಿಸ್ಥೆ ಯಾಗಿದೆ. ಈ ನಿಸ್ಮೆಯು 
ಸ್ವಾಭಾವಿಕವಾಗಿರುವ ಜೀವಿಗಳು ನೈಸರ್ಗಿಕಸಮ್ಯಕ್ತ _ವುಳ್ಳ ನರು 
(ಜೈನಸ. ೩೦೦). [ನೈಸರ್ಗಿಕ --ಸಮ್ಮಕ್ತ್ವ) 

ನೈಸರ್ಗಿಕಸೌಂದರ್ಯ (ನಾ). ಸಹಜವಾದ ,ಸೌಂದರ್ಯ; 
ನಿಸರ್ಗ ಸೌಂದರ್ಯ: ಅಲಿಕಾದರನು . , . ಆ ವನದ ನೈಸರ್ಗಿಕ 
ಸೌಂದರರ್ಹಾತಿಶಯನನ್ನು ನೋಡುತ್ತಾ ಸ್ವಲ್ಪ ಹೊತ್ತು ಕಳೆದನು 
(ಮುಣಿಸ. ೩೫). [ನೈಸರ್ಗಿಕ ಸೌಂದರ್ಯ] 

ನೈಸರ್ಪ (ನಾ). [ಜೈನ] ಚಕ್ರವರ್ತಿಯ ನವನಿಧಿಗಳಲ್ಲಿ ಒಂದು; 
ಶಯ್ಯೆ, ಆಸನ, ಭವನ ಮುಂತಾದುವನ್ನು ಒದಗಿಸುವ ನಿಧಿ: 
ಅನುಕ್ರಮದಿಂದಂ ಶ್ರೀಗೃಹಡೊಳ್‌ ಪುಟ್ಟಿ ದ ಕಾಳ ಮಹಾಕಾಳ ನೈಸರ್ಸ 
ಪಾಂಡುಕ ಪದ್ಮ ಹಂಗಳ ಮಾಣವಕ ಶಂಖ ಸರ್ವರತ್ನ ಂಗಳೆಂಬ ನವನಿಧಿ 
ಗಳುಂ (ಆದಿಪು. ೧೫-೩ ವ); ಕಾಳ 'ಮಹಾಕಾಳ ಪಾಂಡುಕ ಪಿಂಗಳ 
ನೈಸರ್ಪ ಪದ್ಮ ಮಾಣವೆಕ ಶಂಖ ಸರ್ವರತ್ನ್ನ ನವನಿಧಿಪರಿಪೂರ್ಣಮಂ 
(ಅಜಿಪು. ೭-೨೦ ವ); ಸಮುಚಿತೋಪಭೋಗದ್ರವ್ಯಂಗಳಂ ಕುಡುವ 
ಕಾಳನಿಧಿಯುಂ ನಾನಾಸ್ರ್ರಸಾದಭೋಜನೋಪಕರಣಂಗಳನೀವ ಮಹಾ 
ಕಾಳಮುಂ ದಿವ್ಯಶಯ್ಯಾಸನಪ್ರಭೀದಂಗಳಂ ಪಡೆವ ನೈಸರ್ಪಮುಂ-. . 
ಕನಕಮಣಿಮುಕ್ತಾದಿ ನಾನಾವಸ್ತು ವಂ ಕುಡುವ ಭಾರೋಪನಿಚಿತಮಪ್ಪ 
ಸರ್ವರತ್ನ್ನಮುಮೆಂ[ಭೊಂಬ]ತ್ತು 0 ಮಹ್‌ನಿಧಿಗಳುಂ(ನರ್ಧಮಾ,೧೦-೩ನ); 
ಕಾಳ ಮಹಾಕಾಳ ಪದ್ಮ ಪಾಂಡುಕ ನೈಸರ್ಪ ಮಾಣನಕ ಪಿಂಗಳಶಂಖ 
ಸರ್ವರತ್ನಗಳೆಂಬೊಂಬತ್ತು ನಿಧಿಗಳುಮನನುಕ್ರಮದೊಳರ್ಚಿಸಿ -(ಚಂದ್ರಪು., 
೬-೧೦೧ ನು. [ಸಂ,] 

ನೈಸೇಸ (ನಾ). ರಾತ್ರಿಯ ಒಡೆಯ ; ನಿಶೆಯ ಈಶ; ಚಂದ್ರ: 
ನೇಸರ್ಬೀಸಿದ ಕೈಗಳಿಂದುರಿಪುವಂ ಲೋಕಂಗಳಂ ಚಿತ್ತಮಂ ಸೈಸೇಸಂ 
ಸೆಳೆನಂ ಮಂಟುಂಗೆ ಸತತಂ ನೀರೊಲ್ಲು ಮೇಲಕೊಂದುಗುಂ ಏಸೋ ಸಾಂತಿ 
ಯನೆಯ್ದಿ ಹಂ ಮದನನುಂ ರಯ್ಯಂ ವಿಂಗಿಲ್ಸಂಜೆಯುಂ ಬಾಸಿಪ್ಬಾಯುರಿ 
ನೇಗೆಯಂದೆ ಯಂನಕರ್ಚಂಡಾಟಿಕೊಲ್ಲಾಡುವರ್‌ (ನೈಸೂಮೆ. ೩-೪೯). 

[<ಸೆಂ. ನೈಶೇಶ] 

ನೈಸ್ರ್ರಿಂಶಿಕ (ನಾ). ಕತ್ತಿಯನ್ನು ಧರಿಸಿದವನು; ಖಡ್ಗಧಾರಿ: 
“ನೈಸ್ತ್ರಿಂಶಿಕಃ-೧ ಅಸಿಹೇತಿಃ-ಕೆತ್ತಿಯೇ ಆಯುಧವಾಗಿ ಉಳ್ಳ ನನು, 
ಅಡ್ವಾಯುಧದವನು? (ಸಿದ್ಧಾಂತಿ. ೨೫೭). [ಸಂ.] 

ಕೈಸ್ಪ ಹ್ಯೆ (ನಾ). ನಿಸ್ಸೃಹತೆ; ಪ್ರಾಮಾಣಿಕತೆ ; ಸತ್ಯವಂತಿಕೆ: 
ಇಲ್ಲಿ ಶ್ಲಾಘನೆಗೆ ಅರ್ಹವಾದ್ದು ಆ ದೊರೆಯ ಧಾರಾಳವೋ ಆ ಶೂರರ 
ನೈಸ್ಟ್ರೃಹುನೋ ಹೇಳುವುದು ಕಷ್ಟ (ಚಿತ್ರಪಾ. ೯೫). [ಸಂ.] 

ನೈಹಂಚಿ (ನಾ). ಒಂದು ಬಗೆಯ ಸಸ್ಯ : ಸೊಸೆ ನೈಹಂಚಿ[ನಾಕಾಂ. 
ನೈನಂಜಿ] ಕಣಿಗಿಲೆ ನಾಲೆ ಗರುಗ. . . ಎಸೆದಿಹವಾ ವಿಸಿನದೊಳು 

[1] 


(ಶ್ರೀಪಾಲ. ೭-೧೪). 


೪೯೩ 


5 


40 


ನೊಗಗೊಳ್‌ 


ನೊಂದ "ನೋ' ಪರಾ. 

ನೊಂದಣಿ "ನೊಂದಣಿ' ನೋ. 

ನೊಂದಾಯಿಸು "ನೋಂದಾಯಿಸು' ನೋ. 

ನೊಂದಿಸು "ನಂದಿಸ್ಕು' ನೋ. 

ನೊಂದು, "ನಂದು' ನೋ. 

ನೊಂದ್ಳು "ನೋ' ನರಾ. 

ನೊಕ್ಕಿಗೋಡು [ನಾ). ಒಂದು ಊರಿನ ಹೆಸರು (?) :ಕಿರ್ಟ್‌ಕೆಟಕಿ 
ಗುಡಗತಇಣಮ್ಮ ನೊಕ್ಳಿಗೋಡು ಮಣಲಿ ಮಕ್ಕಿಯಸ್ಯ (ಮೈಆರಿ. 
೧೯೦೮, ೧೦ ; 700), [?] 

ಸೊಕ್ಕು (ನಾ). ಚೂರು; ಚಕ್ಕೆ ; ತುಂಡು (?) : ನರ್ನದ ಹಿಂದೆ 
ಅನನೇ ಕೊಟ್ಟಿ ದುದು ಅದು, ಅದರ ಬಣ್ಣ ಒಂದೆರಡು ಕಡೆ ಎದ್ದು 
ಹೋಗಿತ್ತು . ನೊಕ್ಕು ನೊಕ್ಕುಗಳಾಗಿ ಹೋಗಿದ್ದವು. (ಸ್ವಾಮಿಸ್ನ್ನೇ, ೨೧೩). 
“ನುಟಿಗ್ಗು' ಪರಾ. 

[ದೇ.॥ ತಮಿ. ನುಕ್ಕು; ಮಲ. ಸೊಕ್ಕು ಇ ಪುಡಿಮಾಡು] 

ನೊಗ, ನೊಗನು, ನೊಗೆ, (ನಾ). ೧. ಬಂಡಿಯನ್ನಾಗಲಿ, ನೇಗಿಲ 
ನ್ನಾಗಲಿ ಎಳೆಯಲು ಎತ್ತು, ಕುದುರೆ ಮೊದಲಾದುವು: 
ಗಳ ಕತ್ತಿನ ಮೇಲೆ ಇಡುವ ಉದ್ದವಾದ ಮರದ ದಿಂಡು ; 
ಯುಗ; ಧುರ: “ನೊಗನೆಂಬುದು ಯಂಗನಾನುಂ” (ನಸ್ತುಕೋ. 
೮೬-೨೯); ಉಡಿದಿರ್ದಚ್ಚಲದೀಸು ತಟಿಕ್ಸಿದ ನೊಗಂ ಜೀಟಕಟ್ಟ ಚಕ್ರಂ 
ಸಿಡಿಲ್‌ ಪೊಡೆದಂತೊರ್ಮೆಯೆ ಸೂಸಿಪಾಣಿಂದ ಮಡಂ . , . ಕಣ್ಣೊಂಡು 
ದುಗ್ರಾಜಿಯೊಳ್‌ (ಪಂಪಭಾ. ೧೦-೯೧) ; ತೆಗೆನೆಣೀದೆಚ್ಚ ಕೂರ್ಗಣೆಗಳಿಂ 
ರಥದಚ್ಚುಡಿದು . . . ನೊಗಂ ನೆಣಕೆ ನುರ್ಗಿ ಪಡಲ್ವಡಲೈ ಕಾಳೆಗಮತಿ 
ರೌಡ್ರಮಾಯ್ತು (ಮುಹಾನೇ. ೧೨-೪೩) ; ತೇಜಿಗಳಂ ತೇರ ನೊಗಳೆ 
ಹೂಡುವ ಕುದುರೆಗೆ ಕುಟುಹಿನ ಸಂಜೋಗಗಳಂ ಸೇರಿಸುತುಂ೦ . , . 
ನಾಲ್ಕೆ ಅದತಿಬಲರೆಸಗಿದರು (ಜಯಕಾ. ೬-೧೫). ೨. ಒಂದು ನೊಗದ 
ಅಳತೆ ; ಒಂದೂವರೆ ಮಾರು ; ನಾಲ್ಕು ಹೆಸ್ತೆ: ಸಂಯನೋಪ 
ಕರಣಕ್ಕೈಡಗ್ಸೈ ಬಲಗೈ ಪೆಗಲ್ಗೆ ನೇರ್ಪಡೆ ನೊಗದಂತರಂ ನಡೆಯೆ ಕಣ್ಣ 
ಕೆಸಖ30 ಕಯುನಿಟ್ಟಿ ಜಂತ್ರಮಂ ನಡೆಯಿಸುವಂತೆ ವರ್ತಿಪನರಣ್ಯದೊಳೆ! ಕ 
ವಿಹಾರಿ ತಾಪಸಂ (ಆನಂಪು, ೪-೨೪) ; ನೊಗದಂತರದ ಭೂಮಿಯ 
ಮುಂದೆ ನೋಡುತ (ಜ್ಞಾ ನಚ. ೨-೮೨). ಷಿ. ಆಕಾಶಭಾಗ : ಎಲೌ 
ಫೂಜ್ಯಳೆ, ಸೂರ್ಯನಾದರೆ ನೊಗದ ಮಧ್ಯಕ್ಕೆ ಹತ್ತಿದನು, ಬೇಗ ನಡೆ 
(ಶಾಕುಂತ. ೫೮-೩). ೪೬ ದಾಸ್ಯ; ಬಂಧನ : ಮೇಣಿದುನೆ ನೆನಗೆಯ್ಲಿ 
ನರು ನಮ್ಮ ನೊಗದಿಂ ತಮ್ಮ ಬಿಡುಗಡೆಗೆ ಹೆಣಗಾಡೆ (ಗೊಲ್ಲೊಥಾ. 
೮-೧೯೯), ೫, ಭಾರ; ಹೊರೆ: ಮೈನುನದ ಸೊಗವನ್ನು, ಕೊರಳೊಳಿಹ 
ನೊಗವನ್ನು ಪುಣ್ಯನನು ಪಾಪವನು, ತಾಪ-ಸಂತಾಪನನು (ನನೈಧ್ವ. 
೨-೧೩). ನೊಗನು : ೧. ಗಾಲಿಯ ಗಜಣು ಭೀಳಿಡೆ ನೊಗನ ಹೆಗಲಲಿ 
ಕುಣಿದವಶ್ವಚಯ (ಕುವ್ಯಾಶ. ೨-೪); ಪಿಳಿ ನೊಗನು ಕೀಲಚ್ಚು ಕೂಬರ 
ಬಳೆಮೊಳೆಯನಾರೈದು ಹೆಜಕಿಯನು ಬಳಿದು ಹೂಡಿದರಿದ್ದೆ ಸೆಯಲೆಂಭತ್ತು 
ಸಾವಿರನ (ತೊರಂ, ೫-೭-೫) ; ಭಾನು ಚಂದ್ರರ ಮಂಡಲಂಗಳೇ ಗಾಲಿ 
ನೊಗನಾ ನಿಸಿ ದಿವಸ , , . ಶಾಸ್ತ್ರಮೇ ಕೀಲಾದುವು (ಚೆಬಪು.೪೧-೪೧). 
ನೊಗೆ,: ೬. ಒಂದು ಬಗೆಯ ಆಯಂಧ: ಒಂದು ದಿಕ್ಕಿನಲ್ಲಿ ಮಹಾ 
ರಥಿಕರು ನೊಗೆಯನ್ನು ನೊಗೆಯಿಂದಲೂ ನೇಗಲನ್ನು ನೇಗಲಿಂದಲೂ* 
A ೫ಾತಿಯಿ ಬಯ ಹೋರುತ್ತಿದ್ದರು (ಕೃವಾಭೀ. ೬೪). "ಜುಗ? 
ಪರಾ. [-ಆಸಂ. ಯಂಗ] 

ನೊಗಗೊಳ್‌ (ಕ್ರಿ). ನೊಗಕ್ಕೆ ಜೋಡಿಸಲ್ಪಡು, -ಹೂಡಲ್ಪಡು: 
ನೀನೊ, ಪೊಸತೆ ನೊಗಗೊಂಡ ಕುದುರೆಮಲಃ ತನತು ಕಡಿವಾಣಮನ್‌ 


ನೊಗನು 


ಕಟಕಟನೆ ಕಡಿವುತ್ತು ಮೇಯಿರ್ಪಂತೆ ಅಳನಿಗಟೂದುದ ತನ್‌ (ಬದ್ಧ ಪ್ರ. 

೫೪-೧೧೬೭). [ನೊಗ--ಕೊಳ್ಳ್‌] 

ನೊಗನು "ನೊಗ' ನೋ. 

ನೊಗಪಟ್ಟ (ನಾ). ನೊಗಕ್ಕೆ ಹಾಗೂ ಎತ್ತಿನ ಕುತ್ತಿಗೆಗೆ 
ಸೇರಿಸಿ ಕಟ್ಟುವ ಹಗ್ಗೃ--ಚರ್ಮದ ಪಟ್ಟಿ ; ಅಗಡುಕಣ್ಣಿ ; 
ಜೊತ್ತಗೆ.: (೪. [ನೊಗ 4 ಪಟ್ಟ,] 

ನೊಗಭಾರ (ನಾ). ನೊಗದ ಹೊರೆ; ನೊಗದ ಭಾರ : ಹೊತ್ತಿಗ್ಯಾಗ 


ಬರಿ ಶಾಸ್ತ್ರದಾಧಾರ ಕುತ್ತಿಗಿ ಮ್ಯಾಲೈತಿ ನೊಗಭಾರ . . * ನಂಬ 
ಗೀನ ಸೋರಿದದ ಬಲ ಇಲ್ಲ್ಯಾ (ಮುಕ್ತಕಂ. ೪೫-೧೬). 
[ನೊಗ ಭಾರ] 
ನೊಗನರಿ (ಕ್ರಿ). ನೊಗವನ್ನು ಇಳಿಸು; ಪ್ರಯಾಣವನ್ನು 


ಮುಗಿಸು: ಭಾಸ್ಕರಂ ನೊಗನರಿದನಾದೊಡಂ ಬಾಂದಳದ ಬಿಸುಮಂಗಿಲ 
ಮಂಸುಕಿನ್ನು ತೆಗೆದಿಲ್ಲ (ಹಚ್ಚಿ. ೨೨-೧೨೫). [ನೊಗ--ಸರಿ,(-5ಪಣಕ್ಕ,)] 

ನೊಗವಿಕ್ಕು (ಕ್ರಿ). ನೊಗಕ್ಕೆ ಹೂಡು; ನೊಗವನ್ನು ಕಟ್ಟು; 
ಆರು ಕಟ್ಟು.: ಸೋಮ ಶೇಖರನೆತ್ತ ತನಿದಾ ಭೂಮಿಯಲಿ ನೊಗನಿಕ್ಕಿ 
ಯುಳುವರು ತಾಮಸರು ಬೇಸಅಕಿಸುತಿರ್ಪರು ಮೂಟುಲೋಕನನು 
(ಸಂಭಪ, ೭-೧೭). [ನೊಗ-- ಇಕ್ಕು] 

ನೊಗವೊರು "ನೊಗವೊಜು' ನೋ. 

ನೊಗವೊಲು, ನೊಗವೊರು (ಕ್ರಿ). ೧. ಬಂಡಿಯ ಅಥವಾ ನೇಗಿಲಿನ 
ನೊಗವನ್ನು ಹೊರು, -ಹೊತ್ತುಕೊಳ್ಳು ; ಪರಮ ದೂರ್ವಾಸನಂ. 
ನರರಥದೊಳಿರಿಸಿ ನಿಜಕೊರಲ್ಲಳೊಳು 'ನೊಗವೊತ್ತು ಪುರದೊಳೆಲ್ಲಂ. ಹರಿ 
ರುಕುವಿಣಿಗಳುವಾದರಿಸಿ ಮೆಅಕಿಯಿಸಿತನಾ£ ದಾ] ಹರನ ಶ್ರೀಸ್ಯಂದಾದಿ 
ಪೌರಾಣದಿಂ ಪ್ರಸಿದ್ಧಂ (ಸಾನಂಚ. ೨-೧೧೧).  ನೊಗವೊರು: 
೨. (ಆಲಂ) ಹೊರೆಯನ್ನು ಹೊರು; ಜವಾಬ್ದಾರಿಯನ್ನು 
ಹೊತ್ತು ಕೊಳ್ಳು : ತನ್ನಿಸ್ಟ ದೇವತೆಯ ಸೇನೆಯಂ ನೊಗನೊತ್ತ ಪೆಗ 
ಲೊಳೆಯೆ ಸತ್ತರಾ ಸಾವುಮುತ್ತಮಗತಿಯೆ, ನಾಸ್ತಿಕನಲ್ಲದಾತ್ಮಚ್ಮೆ ೦ಗೆ 
(ಶ್ರೀರಾಮಾ, ೩೭೫-೩೫೧). [ಸೊಗ--ಪೊಜು] 

ನೊಗಹಣ (ನಾ). ಒಂದು ಬಗೆಯ ತೆರಿಗೆ; ನೊಗದ ಮೇಲೆ 
ಹಾಕುವ ಸುಂಕ: ನಾರಾಯಣಭಟ್ಟ ರು ಇ ಎಜದು ಕೊಟ್ಟ ಸ್ಥಳಂಗಳಿಂಗೆ 
ತೆರು ಮುಡಗಡಿ ದೇವರ ಧರ್ಮ್ಮ ಅರುಗಡಿ [ಮ]ನೆಹಣ ನೊಗಹಣ 
ಪೊಕ್ಕಲುಗುತ್ತ ಗೆ ಕಾಣಿಕೆ (ಕಣ. 1; ೫೩-೨೭; 1435) ; ಶಾಸನಗಳಲ್ಲಿ 
ಬರುವ ತೆರುವಣಗಳು :- ತೆರು, ಮುಡಗಡಿ, ಅರುಗಡಿ, ದೇವರೆ ಧರ್ಮ, 
ಮನೆಹಣ, ನೊಗಹಣ, ಒಕ್ಕಲಗುತ್ತಿ ಗೆ. (ತುಳುನಾ, ೨೭೬೧). 

[ನೊಗ 4 ಹಣ( ಎ ಪಣವು,)] 

ಸೊಗ್ಗೆ "ನೊಗ' ನೋ. 

ನೊಗೆ (ನಾ). ಒಂದು ಬಗೆಯ ಔಷಧಿ ಸಸ್ಯ : ಕೆಂಪುಗಂಧಗಿರಿ, 
ನಂದಿನೃಕ್ಷ, ಟೊನಮರ, ನೊಗೆ, ನಂದುರಿ, ಬೆಳಂದಿ, ಗಂಧಗರಿಗೆ 
(ಮೈಡಗಿ: ೧೯-೩೪೮); ಸಂಕೀರ್ಣ . , . ನಂಜಿನ ಗಿಡ, ಉಡುಮೆಣಸು, 
ಅಂಗಾರಕ, ಇಂಗಳೀಕ, ಸಾಂಬ್ರಾಣಿ, ನೊಗೆ, ಹುರಗಲು, ಕಂಗೊಂದಿ 
(ನಮ್ಮನು, ೨೩೮). [?] 

ನೊಗೆಕೂಲಿ (ನಾ). ನೊಗದ ಕೆಲಸವನ್ನು ಮಾಡುವನನು ; 
(ಜೀವನಕ್ಕಾಗಿ) ಗಾಡಿಯನ್ನು ಹೊಡೆಯುವವನು : ಬಳಲಿದ ಒಬ್ಬ 
ನೊಗೆಕೂಲಿಯುು ಕಾಡಿನಲ್ಲಿ ಬಿದಿರನ್ನು ಕಡಿದು ತುಂಬಿಕೊಂಡು, ತನ್ನ ಕಿರು 
ಗುಟ್ಟುತ್ತಿರುವ ಗಾಡಿಯನ್ನು » « « ಅಂಗಳಕ್ಕೆ ಹೊಡೆದು 'ತಲೆಯನ್ನು 
ಅಲ್ಲಾಡಿಸುತ್ತಿರುವ ಎತ್ತಿನ ನೊಗವನ್ನು ಬಿಡುತ್ತಾನೆ (ಮಲೆನಾ. ೨೫). 

[ನೊಗೆ; (ನೊಗ) 4 ಕೂಲಿ] 


೪೯೪ 


20 


25 


30 


55 


40 


ನೊಚ್ಚಿತು 


ನೊಗ್ಗು (ಕ್ರಿ). ಕುಗ್ಗು ; ಕುಸಿ: ತರುಣಿಯರಿಗಾ ಸತಿಯ ರೂಪನು 
ಧರಿಸಿ ಬಳಲದು ಚಿತ್ತ ಬೇಹದಿ ಚರಿಸಿ ನೊಗ್ಗದು ನೋಟ (ಜೀವಂಚ, 
೮-೧೦). "ನೆಗ್ಗು? ಪರಾ. [1] 

ನೊಚ್ಚಗೆ (ಅ). ಹಿತವಾಗಿ; ಹಾಯಾಗಿ : ಮಂಜುಗಡ್ಡೈಯಂತೆ ಕಠಿಣ 
ವಾದ ನರಸಮ್ಮನ ಹೃದಯ ಕರಗಿ... ಮಂಗಳಿ ಮಾತೇ ಅವಳ 
ಕಿನೀಗೆ ನೊಚ್ಚೆಗೆ ಎಂದುಬಿಟ್ಟಿ ಳು (ಸರ್ನನುಂ.೩೩ ೯); ನುಚ್ಚಿ ಗೆ ಬೆಚ್ಚುವನ 
ನೊಚ್ಚಗೆ ಮಾತಾಡಿದರೂ ನಚ್ಚಿ ಗೆ ಸಾಲದು (ಗಾದೆ). 

ನೊಚ್ಚಗಾಗು-೧. ಹಿತವಾಗು ; ಇಷ್ಟವಾಗು ; ಕಾತ್ಕೂಸಾ 

೬ ೬ ೬ *ತುರುಜೆಯ ಕಡಿತ ನೊಚ್ಚ ಗಾಯಿಂತೆ?” ಎಂದಳು (ಪುನರು, ೫೬) ; 
ಅನನಿಗೆ ನಗೆ. ಬೆಚ್ಚ ಗಾದದ್ದಕ್ಕಿ ತಲೂ ಮನಸ್ಸಿಗೆ ನೊಚ್ಚ ಗಾಗಿ ಇಬ್ಬರೂ 
ಸವಿನಿದ್ದೆ ಮಾಡಿದ್ದರು (ಸುಲೆಮ-೨೫೭), ೨೨. ಹಿತವನ್ನು ಹೊಂದು ; 
ಹಾಯಾಗು : ಮೆಚ್ಚಿ ದಿನಿಯಳೊಂದು ಹುಚ್ಚ ನುಡಿದರೆದೆ ನೊಚ್ಚ ಗಾಗಿ 
ಹುದು ನಲ್ಲರಿಗೆ ಅಚ್ಚ ಗಾನನನಾಕೆ ಪಾಡುತಿರಲು ಕೇಳ್ದು ಮೆಚ್ಚದಿಹನೆ 
ಚಕ್ರ ಧರನು (ಭರಚ, ೧೧-೩೯). [ ಆನೊಚ್ಚಿ ತು 4--ಅಗೈ] 

ನೊಚ್ಚ ನಡೆ (ನಾ). ಹಗುರವಾದ ನಡಗೆ ; ಮೃದುವಾದ ನಡಗೆ : 
ಅಚ್ಚರಿಯ ನಡೆಯಂಚೆನಡೆ ಮನಮೆಚ್ಚಿ ಸುನ ನಡೆಯಳಿನಡೆ ಕಿರುನೊಚ್ಚ 
ನಡೆ ಮೃದುಗತಿಯ ನಡೆಯಂದೆಳೆಯ ನಡೆಯಂದಂ (ಜಿರಾಮಾ. ೧೭-೬೬), 

[<ನೊಚ್ಚಿ ತು-ನಡ್ಡೆ] 

ನೊಚ್ಚ ನೆ (ಅ). ಎ ನೊಚ್ಚಲಗೆ : ಕಲಾಧರಂ ಚಿಚ್ಚರಮಿಬುತಂದು ಪಚ್ಚೆ 
ಗಪ್ಪುರಂ ತೀವಿದ ಕೆಂದಳಿರ್ವೆರಲಿಂ ಮುಚ್ಚಿದ ಕಣ್ಣಳಂ ತಡವಿ ಪೋಪುದುಂ 
ಬೆಚ್ಚೆ ನೆಗಳ್‌ ನೊಚ್ಚನೆ ತಣ್ಣೇಟಕಿ-ತನ್ನಿಂ ಮುಂಚುವ ರೋಮಾಂಚಮಂ 
(ಚಿಕವಿ. ೬-೨೦೫ ವ), 

ನೊಚ್ಚನಾಗು - ೧. ಹೆಗುರವಾಗು ; ಲಘುವಾಗು : ಇದಲ 
ಜನಕ್ಕೆ ಸೋಲ್ಲು ಗರುಡಂ ಗಳೀಯಿಂ ಕಡುನೊಚ್ಚ ನಾಡನೇಖದನಿದ 
ಅಕೊಳ್‌ ಕಡಂಗಿ ಪರಿದಾಅಣಿ ಕಾಲ್ನಡೆಗೆಟ್ಟು ಗಾಳಿ ಮಾಳದ ಮಜಃಪುಲ್ಲೆ 
ವೋರಿಯನೆನಲ್‌ (ನುಲ್ಲಿಪು. ೮-೧೫೪). ೨. ಹಿತವಾಗು ; ಇಷ್ಟ 
ವಾಗು : ಅದಂ ಕಂಡು ನಿದೂಷಕನಿನಳರ್ಚನೆಯಾಡೆ ಪೀಠಮರ್ದನಂಗೆ 
ನೊಚ್ಚ ನಾಡುದೆಂದು ನಗಿಸುತ್ತ ೦ ಪೋಗೆ (ಅನಂಪು.೮-೩೦ ನು. ೩. ಹಿತ 
ನನ್ನು ಹೊಂದು; ಹಾಯಾಗು : ತೋಟ ಬಯಲಾದುದೆಂದು 
ಚಕ್ರೇಶಗೆಲ್ಲನ ತೀರಲೊರೆದಾ ನೊಚ್ಚ ನಾಯ್ದೆಡೆ ಸಾಕು ಕುಳಿತು 
ಮಂಂದಾದುನುಚ್ಚ ರಿಸೆನಲು (ಭರಚ, ೫೭-೯೬). 
1[ಆನೊಚ್ಚಿ ತು 4--ಅನೆ,] 

ನೊಚ್ಚಿತು, ನೊಚ್ಚಿತ್ತು (ನಾ). ೧. ಹಗುರಾದುದು; ಲಘು 
ವಾದುದು: ೨. ಶ್ರುಲ್ಲಕವಾದುದು; ಕೀಳಾದುದು : ಎಮ್ಮ 
ವಿತಾನುಹನಪ್ಪ ಮಾಲಿಯ ಮಂಂ ಕಡುಕೆಯ್ನಿ ಕೊಂದೆಟಕಿದು 
ಕೊಂಡನನಿಕ್ಕಿ[ಕೃ]ದೊಡೆನ್ನ ಬಾಹುವೀರ್ಯಂ ಕಡುನೊಚ್ಚಿ ತಕ್ಕುಮೆ 
ನುತುಂ ಮನದುಮ್ಮಳದಿಂ ಕನಲ್ಲು ವೀತಾಂಕುಶನೆತ್ತಿದಂ ಮುಳಿದು 
ಲಂಕೆಗನೂನ ಬಲಂ ದಶಾನನಂ (ಸಂರಾಮಾ, ೧೦-೧೫೩) ; ನಿಷಂ ದುಸ್ಟ 
ನಾಶಯದಿಂದುಗ್ರಮೆ ಬೇಡಿ ಬಾಟ್ವ ನರನಿಂ ಪುಲ್‌ ನೊಚ್ಚಿತೇ ಮಾನುಷ 
ಕ್ರಿಯೆಯಿಂದಪ್ಪ ಮಹೇಂದ್ರಜಾಲಮ ದುನೀ ಸಂಸಾರದಿಂ ಚೋದ್ಯನೊ 
(ಜೀನಸ0. ೮೪-೨೦), ೩. ನಯವಾದುದು ; ಮೃದುವಾದುದು : 
"ನೊಚ್ಚನಡೆ? ಸರಾ. ೪. ಹಿತವಾದುದು. ೫. ಸೂಕ್ಷ್ಮ 
ವಾದುದು (?) : ನಿಚ್ಚ ಟದ ಠೂಹಿಂಜಿ ಹೊಗೆ ಬಲು ನೊಚ್ಚಿ ತವು 
ಹೊಗಬಾರದೆನಲತಿ ಚರ್ಚೆಯಿಂದಿರುತಿಹುದು ಘನಪಾತಾಳದೊಳು ಲಂಕೆ 
(ಮಂಕ... ೩-೫೪). ನೊಚ್ಚಿತ್ತು: ೧. ಅಗುರುಲಘು- 
ಬಿಣ್ಬಿತ್ತುಂ ನೊಚ್ಚಿತ್ತು ಮಲ್ಲದ ಶರೀರಮಂ ಮಾಲ್ಟ ಅಗುರುಲಘು 


ನೊಚ್ಚಿತು 


ನಾಮಮಂ ಅಗುರುಲಘುಕನಾಮಕರ್ಮಂ 
ತಂತಮ್ಮುದಯದೊಳು ಬಿಣ್ಣಿತ್ತುಂ ನೊಚ್ಚಿತ್ತುಮಲ್ಲದ ಶರೀರಮುಂ 
ಮಾಬುಬ್ಬ ದು (ಸಸಾರ. ೧೬). 

ನೊಚ್ಚಿತಾಗು - ೧. ಹಗುರವಾಗು; ಲಘುನಾಗು. 
೨. ಶೀಳಾಗು ; ಶ್ಷುಲ್ಲಕವಾಗು : ಸುರರಾಜಂ ಬಯಸಲೈ ತಕ್ಕ 
ಸಿಂಯಂ ಪುಲ್ಲಿಂ ಗಡಂ ಸೊಚ್ಚಿ ತಾಗಿರೆ ಕಂಡ೦ (ನುಲ್ಲಿಫು. ೧೦-೪೩); 
ಆ ನೃಪೂಳೋತ್ತ ಮನಿಂತು . , . ಪುಲ್ಲಿಂದಂ ಕಡು ನೊಚ್ಚಿ ತಾಗಿ 
ಬಗೆದಂ ಭೂಭಾರಮಂ (ಬಾಧಪು. ೫-೭೩). ೩. ಹಿತವಾಗು ; 
ನೆಮ್ಮದಿಯಾಗು : ಸರಮಗುಣಾಂಬುರಾಶಿ ಖಳನಿಕಿದ. ಮರ್ದಿನ 
ತೀವ್ರಮಪ್ಪ ನಿಸ್ಮು ರವಿಷದುಕ್ಳು ಪೋಗೆ ತನು ಫಮ್ಮೆನಲೊರ್ಮೆಯೆ 
ನೊಚ್ಚಿ ತಾಗೆ ತದ್ಗಿ ರಿಯೊಳ್‌ ನಿಂದೆನೆಂಬ ಬಗೆಯಿಂಂ ಮುಂಅಂದೊಯ್ಯೂನೆ 
ಮೆಯ್ಯನಾದರಂ ಬೆರಸು ನಿಮಿರ್ಚೆ (ಧರ್ಮಾಮೃ. ೧೧-೧೨೮), ೪. ಸ್ಪಷ್ಟ 
ವಾಗು ; ಫಿಚ್ಛಳವಾಗು: ಅಚ್ಚ ಬೆಳಗಿನಲ್ಲಿ ತೋರ್ಪನೊಡನೆ ಕರ್ಮ 
ಮುಚ್ಚಿ ಮಾಸುವ ಕೂಡೆ ಹೊಳೆವ ನೊಚ್ಚ [ಚ್ಚ ]ತಾಗಿರೆ. ತೋರ್ಪ 
ಹೆಚ್ಚಿ ತೋರ್ಪನು ಹುಲ್ಲ ಕಿಚ್ಚಿನಂತಾಗ ಧ್ಯಾನಡೊಳು (ಭರಚ, ೭೨-೪೫). 
ನೊಚ್ಚಿದನ್‌ -- ಅಲ್ಬನಾದವನು ; ಕುದ್ರನಾದ ವ್ಯಕ್ತಿ: ಸಿರಿಯ 
ತವಿಲಿಂ ಮಕ್ಕಳ ಕೈನಿಂಕ್ಕು ಪೇಟ್ಗುದು ಗೆಯ್ಯುದಿರ್ಷಿರನನವನೀ 
ಜೇವಾಮ್ಲಾಯಂಕೈ ನೊಚ್ಚಿ ದನಾಗಿ ಮೆಯ್ದರೆವೆಸಕದಿಂ ನಿಚ್ಚಂ ಬೆಂಬಿರ್ದು 
ಚಿಂತಿಸಿ ದುಃಖದೊಳ್‌ ಸಿರಿದುಮವರಿಂ ಕಣ್ಣಿಟ್ಟಿಂ ಭಟ್ಟಂ ನಿಕೃಸ್ಟರ 
ಡೊಸಜಂಂ (ಸುಕುಪೂ. ೨-೯) ; 'ತಟಗೆಲೆಯಂತೆ ನೊಚ್ಚ [ಚ್ಚ 3 ದನಾಗಿದೆ. 
[ಐಾ890, ಪಟಕಿಯ ಸೀರೆಯಂತೆ ಗುಣದೊಳ್‌' ನೂನಮಾಗದೆ] ಕಾಗೆ 
ಯಂತೆ ಪೆಜರ್ಗೆ ಪೀಡೆಯಂ ಮಾಡದೆ (ಧರ್ಮಾಮೃ, ೫-೯೯) ; ಪರಾಂಗ 
ನಾಲಿಂಗನಸಂಗಕ್ಕ ತರೆತಿಯಪ್ಪ ೦ ವೈರಾನುಬಂಧಿಗಳ ದೆಸೆಯಿಂ ಲಿಂಗ 
ಚೈೇದನ ವಧ ಬಂಧನ ಸರ್ವಸ್ವಹರಣಾದಿಗಳಂ ಇಲ್ಲಿಯೆ ಪಡೆಗುಂ ಮಲು 


(ತಸೂವೃ,. ೨೫೮) ; 


ಭವದೊಳ್‌ ದುರ್ಗತಿಗೆ ಸಲ್ಮುಂ ಪುಲ್ಲಿಂ ನೊಚ್ಚಿ ದನುಮಕ್ಕುಂ 
(ತತ್ತ್ವಪ್ರ. ೨೭೨). ನೊಚ್ಚಿದರ್‌(ಬಹುವ):ತಾಯ ನೊಗಮನಾವ ಮೊಗ 


ದೊಳ್‌ ನೋಡುವಮೆಂದು ನಾಣ್ಚಿ ಚಿಂತಿಸುವ ಚಿಂತೆಯೊಳತಿಬಳನೈ ಪಾ 
ಸ್ಮಾಯಿಕೆಯೊಳ್‌ ಪುಲ್ಲಿಂ ನೊಚ್ಚಿ ದರಾಜಿನೆಂಬೇವಡೊಳಂ ತಮ್ಮನುಟಿಕಿ 
ಸೆಅಕಿಗೆಯ್ನು (ಸುಕುಮಾ, ೨-೩೨ ವು; ಗಳಿಕಿಯಿಂಂ ನೊಟ್ಟಿ ದರೆನೆ[ಪಾರಾಂ. 
ನೋರ್ಚಿದರೆನೆ, ಸೋರ್ಚಿದುದೆನೆ] ಕೆಂಗಜಿಕಿಯಂ ಬೆಚ್ಚಿ ಟ್ಟಿ, ರಾಜಸುತ 
ಸಂದೋಹಂ ಗಳಸಸೋಂಳದೆ ಬೆಳ್ಳಿರಳೆಗೆ ಗಣಿ ಮೂಡಿದ ತೆಜದಿನೋಡಿ 
ಪೋದತ್ತಾಗಳ೯ (ಸಂರಾಣಮಾ ೩-೫೬); ವಸುದೇನಕುಮಾರನ 
ರೂಪುಗಂಡು ಸೋಲ್ಪಿನ್ನರುವನ್ನರೆನ್ನದೆ ಪುರಾಂಗನೆಯರ* ನೆಜಕಿ 
ಕಾಮಶಸ್ತ್ರಸಂಭನ್ನ ತೆನೆತ್ತು ಕೂಡಿ ಗಜಿಯಿಂಂ ಕಡುನೊಚ್ಚಿ ದರಾದರ್‌ 
(ನೇಮಿಪು. ೩-೧೩೫), ನೊಚ್ಚಿದಳ್‌ - ಲಘುವಾದವಳು ; ಕೇಳಾ 
ದವಳು : ಭೋಗಕಾಂಕ್ಷೆಯಿಂಂ ಮದುವೆಗೆ ಮನಂದಂಡೆಂದಬಲಾಬಾಲ. 
ಗೋಪಸಲಜನಂ ಮೊದಲಾಗೆನ್ನಂ ಪುಲ್ಲಿಂದಂ ನೊಚ್ಚಿ ದಳಂ ಕಲ್ಲಿಂದಂ ಬೆಟ್ಟ 
ದಳುಮಾಗಿ ಬಗೆನರ್‌ (ಶಾಂತಿಪು, ೪-೭೯ ವು). ಸೊಚ್ಚಿದುವು ಇ 
೧. ಹಗುರಾದುವು; ಲಘುವಾದುವು : ತುಂಗನಿತಂಬದಿಂ ಕುಚದ 
ಬಿಣ್ಸೊ ಅಕಿ ಯಿಂ ಪೊಡರಲ್ಯವರಾಜದಿರ್ಪಂಗನೆಯರ್‌ ಸರೋಜಲಡೊಳಂದವು 
ನೊಚ್ಚಿ [ಪಾಕಾಂ. ಪ್ಪಿ]ದುವಾಗೆ ರಾಗದಿಂ ಸೊಂಗಿ ಪೊದಟ್ಸು ಪಾಜಃ 
ಪೊಳೆದಾಡಿದರ್‌ (ಲೀಲಾನ. ೧೩-೧೨೪; ಸೂಕ್ತಿಸು. ೧೨-೬೪ ನೊಲ. 
೨. ಹಿತವಾದವು : ಪೊನ್ನ ಸಿಪ್ಪಿನ ಕತ್ತುರಿಯಂ ಕೊಂಡು ಬೊಟ್ಟಿ 
ನಿಟ್ಟು ಜಿಲೆಗೆ ಬಿಣ್ಣಿದುವುಂ ಮೆಯ್ಗೆ ನೊಚ್ಚಿ ದುವುಮುಪ್ಪ ದೇವಾಂಗ 
ಮೆನುಡಿಸಿ ಮಾಣಿಕದೊಡಿಗೆಯ ೦ ತೊಡಿಸಿಯಮೈ ತಾನ್ನಮನೂಡಿ 6s 
ಉಣಲುಮಿತ್ತು (ಅರ್ಧನೇ. ೮-೨೧ ವ). 


೪೯೯೫ 


20 


25 


80 


40 


ನೊಣೆ 


ನೊಚ್ಚಿ ತ್ತು "ನೊಚ್ಚಿತು' ನೋ. 

ನೊಜೆ "ನೊಜೆ' ನೋ. 

ನೊಜೆಹುಲ್ಲು "ನೊಡೆಹುಲ್ಲು' ನೋ. 

ನೊಟಿಗೂಲಿ (ನಾ). ಒಂದು ಬಗೆಯ ಮಾನ್ಯ (?): ಹಂಳಿ 
ಜೋಡಿಗ್ರಾಸ ನೊಟಿಗೂಲಿ ಮಾದಾಣಕೆನಟ್ಟ, ಕಟ್ಟಿ ಗೆ ದಂಣಇಯರ 
ಸಾಂಮ್ಳು ಹೊದಕೆ ಹದಿನೆಂಟು . . . ಉಂಬಳಿಯ ಕಳೆದು (ಎಕ. 111, 
ತೀರ್ಥಹ, ೧೯೬-೩೦ ; 1404), [i | 

ನೊಟಿನಪಾರಿವಾಳ "ಲೊಟನ್ಸಾ ರಿನಾಳ ನೋ. 

ನೊಣ "ನೊಳವು' ನೋ. 

ನೊಣಂಬ "ನೊಟಿಂಬ' ನೋ. 

ನೊಣಂಬವಾಡಿ "ನೊಲಿಂಬವಾಡಿ' ನೋ. 

ನೊಣಕಸ (ನಾ). ಒಂದು ಬಗೆಯ ಸಸ್ಯ: (೪. 

[ನೊಣ (ನೊಳವು)--ಕಸ] 

ನೊಣಗೇಡಿ (ನಾ). (ಆಲಂ) ಅಲ್ಪನಾದನನು ; ಕ್ಷುದ್ರ : ಸತಿಯ 
ಳೋರ್ವಳ ಸಲಹದ ನೊಣಗೇಡಿಗಳ್‌ ಕ್ಷಿತಿಯೊಳಿನ್ನುಂಟಿಯಿಂಥವರು 
(ಯವಿನ. ೨೧). [ನೊಣ (ಎ ನೊಳವು) -- ಕೇಡಿ] 

ನೊಣಗೇಡಿತನ (ನಾ). ನೀಚತನ ; ಅಲ್ಪತನ; ಹೀನಸ್ವಭಾನ : 
ಸಿಕ್ಕೆವು ನಾನಿಂಥಾ ನೊಣಗೇಡಿತನಕೆ ನೀ ದುಃಖಿಸಬೇಡನಿಲ್ಲಿ(ಯವಿಸ. ೨೧). 

[ನೊಣಗೇಡಿ -- -ತನ] 

ನೊಣಚಿ (ನಾ). ದನಗಳ ರಕ್ತವನ್ನು ಹೀರುವ ಒಂದು ಬಗೆಯ 
ಕೀಟ “ಹುಳು; ತೊಣಚಿ : ಆದರೆ ಹೆಂಡತಿಯ ಸೂಚನೆ ನೊಣಚಿ 
ಯಂತೆ ಅವರನ್ನು ಹೊಕ್ಕು ಕಾಡಿತು. ಏನೇ ನಾಶವಾಗಲಿ, ಪುತ್ರನಾಶ 
ಬೇಕಾದರೂ ಆಗಲಿ, ತನ್ನ ಬ್ರಾಹ್ಮಣ್ಯದ ನಾಶಕ್ಕೆ ಅವನು ತಯ್ಯಾರಿಲ್ಲ 
(ಸಂಸ್ಕಾರ. ೩೧). “ತೊನಸೆ' ಪರಾ. [ಎತೊಣಟಿ?] 

ನೊಣಬ "ನೊಟಿಂಬ' ನೋ. 

ನೊಣಬುಲಿ (ನಾ). ನೊಣವನ್ನು ಹಿಡಿದು ತಿನ್ನುವ ಒಂದು 
ಬಗೆಯ ಹುಳು ; ನೊಣದ ಹುಲಿ: ` ನೊಣಬುಲಿಯ ಲಂಫನಿೆಗೆ 
ಮೃಗಗಣ ಜುಣುಗುವವೆ ಮರುಂ ನಿನ್ನ ಹುಲಂಪಕೆ ಕಣೆಗೆ ಖಳನಾಯಕರು 
ಮುರಿನೆನೆ ಬಣಗ ಹೋಗೆನುತ ಕಣುಗಳಲಿ ಕಿಡಿಸೂಸಿ (ಅಂಬಿಕಾ, 
೨೬-೧೦). [ನೊಣ ( <ನೊಳವು) 4- ಪುಲಿ] 

ನೊಣರೋಗ (ನಾ). ಸಸ್ಯಗಳಿಗೆ ನೊಣಗಳಿಂದುಂಟಾಗುವ ಒಂದು 
ಬಗೆಯ ರೋಗ: ಅನೇಕ ತೆರದ 'ನೊಣಗಳಿಂದುಂಟಾದ ಸಸ್ಯವ್ಯಾಧಿ 
ಗಳು : ನೊಣರೋಗ (81).ಇಂಕಣ). [ನೊಣ (-ಆನೊಳವು) -- ರೋಗ] 

ನೊಣವು "ನೊಳವು'' ನೋ. 

ನೊಣಸುತ್ತ (ನಾ). ಒಂದು ಬಗೆಯ ಸಸ್ಯ: (ಸಂಡಿತ. ೧೭೪). 

[ಜೇ.॥ ಅನಿ. ತೆಲು. ನೊಣಸುತ್ತು] 

ನೊಣಸುತ್ತಕ (ನಾ). ನೊಣಸುತ್ತ : ನೊಣಸುತ್ತಕನೆಂಬ ವನ: 
ಸ್ಪತಿಯ ಎಲೆಗಳ ಮೇಲೆ ಅಂಟಿನಿಂದ ಜಿಗಟುಪದಾರ್ಥವೂ ಸುಂಕವೂ 
ಇರುವದುಂಟು (ಮುಂಬಯಿ, ೬-೨೭೫), [-ಆನೊಣಸುತ್ತ] 

ನೊಣೆ, 'ನೊನೆ (ಕ್ರಿ). ೧. ನುಂಗು; ಕಬಳಿಸು : “ನೊಣೆ--ಗಿಲನೇ 
(ನುಂಗು) (ಶಮಧಾ) ; ಅನಿಲಸುತಂ ಸವಿಸವಿದು ಬಿಕ್ಕಬಿಕ್ಕನೆ ಸವಿ 
ನೋಡೆನ್ನ್ನಾಣೆಯೆಂದು. ರಕ್ಕಸಿಗಮದಂ ಸವಿದೋಲ ಸಿತ್ತರೆಲ್ಲಂ ತವೆ 
ಮುಳಿಸಿಂದವನ ಕರುಳ ಪಿಣಿಲಂ ನೊಣೆದಂ (ಸಂಪಭಾ, ೧೨-೧೫೮) ; 
ವಿಠಾರ್ತ್ತು ವಿರಾಜಕಿದರನಡುರ್ತ್ತುು ಹೊಯ್ದ ಸಿಡಿಲುದ್ಧ ತರಂ ಸೊಣೆವುಗ್ರ 
ರಾಹುನೆಂಬುದನೆನೆ ಮತ್ತ ನನ್ನ ನೊಳನನ್ತಸರಾಕ್ರಮನೊಳ್‌ . , . 
ಕಾದುವ ಮೆಯ್ಸ ಲಿಯಾರ್ದ್ಯರಿತ್ರಿಯೊಳ್‌ (ಸೌಇಇ-ಸ೫, ೬೪-೨೪; 1112); 


ಕೊಣೆಸೆಕ್ಳು 


ಗಾಳಿ ರಭಸವಾಗಿ ಬೀಸುತ್ತಿದ್ದರಿಂದ ಬೆಂಕಿ ತನ್ನ ರಕ್ತ ನಾಲಗೆಗಳನ್ನು 
ಮಂರದ ರೆಂಬೆರೆಂಬೆಗೆ ಚಾಚಿ ಸೊಣೆಯುತ್ತಿತ್ತು (ಸರ್ವಮಂ.೩೨): 
೨. (ಆಲಂ) ಸಂಪೂರ್ಣವಾಗಿ ನಾಶಮಾಡು ; ಹಾಳು ಮಾಡು: 
ಮಕ್ಕಳ ಮೊಮ್ಮಕ್ಕಳ ರಥಮೆ ಕೈಯಿನೆಡೆಗೊಂಡೊಡವರನೋವದೆ. ರಣ 
ಜೊಳ್‌ ಮಕ್ಕಳನಾಂ ಕೊಂದೊಡೆ. ತನ್ನಿಕ್ಕಿದ ತತ್ತಿಯನೆ ಪಾವು ನೊಣೆ 
ವಂತಕ್ಕುಂ (ಪಂಪಭಾ. ೧೦-೧೩) ; ಕರಿಯಂ ನುಂಗಿ ಕಳಿಂಗನಂ ನೊಣೆದ 
ದರ್ಪಕ್ಕೊಂದುಗೊಳ್‌ . . . ಎಂದು ಮಚ್ಚರದಿಂಡೋವದೆ ಪೊಯ್ಸನೆತ್ತಿ 
ಗದೆಯಂ ದುರ್ಯೋಧನಂ .ಭೀಮೆನಂ (ಗದಾಯು. ೮-೧೮) ; ಇಜತದು 
ನೊಣೆದು ತಣಿಯದೆ. ಮತ್ತಂ ದ್ರೋಹರನಣಸುತ್ತಿರ್ಪದು (ಎಕ.೪111, 
ಸಾಗರ, ೧೦೮-೧೮ ; 1631); ಇಂತು ನೀನವರ ಚಿತ್ತಕ್ಕೆ. ನೆಅಕಿ ಮಲಸಿಟ್ಟು 
ಕಂತಂಹರನೇ ಬಸವನಂ ನೊಣದೆಯಲ್ಲದೊಡೆ ಮುಂತುಗೊಂಡಾ ಶರಣರೀ 
ವರೇ ಬಸವಣ್ಣ ನಂ. (ಆರಾಚ-೪-೧೦-೩೪). ನೊನೆ : ೨. ತನಗೆ ವೈರಿಗಳ 
ಹರೆಯವರೆನು. ನೊನೆದು ಕಳೆಯಲು ಬೇಕು (ತಿಮ್ಮಆ. ೧೦-೩೩). 
೩. (?) : ತನಗೆ ನಿಶ್ಚೈಸಿದಮ್ಮದು ಕಾರಣಂ ಶಾಪ ಜನಿಸಿರ್ದುವನ್ನರಿದು 
ನೊನೆಯರದಕಂ ತಾನು ಚಿನುಮಯೆಂ ಪರಿಹರಿಸದಿರ್ದಧಿಕಸಂತೋಸಮಂ. 
ತಾಳ್ಗು ತನ್ಮನದೊಳು (ತುರಂಗ. ೮೬-೧೩). 
ನೊಣೆದು ನುಂಗು- ಸೆಂಪೂರ್ಣವಾಗಿ ನುಂಗು ;ಕಣ್ಣ ನೀರೊಡ 

ನೊಡನುರ್ಚಿ ಪಾಯೆ . ಮುಳಿಸಿಂದದನೊಯ್ಯುನೆ: ತಾಳ್ವಿ ಕಾಯ್ಬಿ ನೊಳ್‌ 
ಕಡಗಿ ಜಗಂಗಳಂ. ನೊಣೆದು ನುಂಗಲುಮಾಟಸಿದಂ ಸುಯೋಧನಂ 
(ಹಂಸಭಾ. ೧೧-೧೦೦); ಮಿಕ್ಕವರಿಗೆ ಬಂದದ್ದು ಏಕೆ ಜನ್ಮಕ್ಕೆ ಹತ್ತಿ 
ಶನಿಯಾಗಿ ನೊಣೆದು ನುಂಗಿಬಿಡುತ್ತದೆ? (ಬಂಕಿಮ. ೧೦೮). 
[ದೇ.॥ ತಮಿ. ಸೊಳ ; ಮಲ. .ನುಣ ; ಕುರುಖ್‌. ನುಲ್ಬಾ] 

ನೊಣೆನೆಕ್ಕು (ಕ್ರಿ). ಸಂಪೂರ್ಣವಾಗಿ ನಾಶಮಾಡು, ಹಾಳು 
ಮಾಡು : ಬಿರುಗಾಳಿ ತರಗೆಲೆಗಳಂ ಬೀಸುತೆಳ್ಟಟ್ಟು ವೋಲ್‌, ಕಾಳ್ಗಿಚ್ಚು 
ಕರೆಡಬೆಣಮಂ ಸೊಣೆನೆಕ್ಕಿ ಕರಿಕುವರಿಫೋಲ್‌: ಕಲ್ತ ಮಾಯಾಸಮಸ್ತ 
ವಿದ್ಯೆಯನನರ ಮೇಲ್‌ ವ್ಯಯಿಸುವೆನ್‌ (ಶ್ರೀಉಮಾ, ೫೭೧-೫೨೨). 

[ನೊಣೆ ನೆಕ್ಕು (-೭ನಕ್ಕು)] 

ನೊಣೆಪ (ನಾ). ನುಂಗುವಿಕೆ ; ಕಬಳಿಸುವಿಕೆ : ತಡೆಪಂ, ಅಣೆಪಂ, 

ನೊಣೆಸಂ, ಪೊರೆಪಂ . . . ಒರೆಪಂ (ಶಬ್ದಾನು. ೫೬೧ ಪ್ರಯೋ). 
[ನೊಣೆ---ಪೃ] 

ನೊತೆ "ನೊಜಿ' ನೋ. 

ನೊತೆಹುಲ್ಲು "ನೊದೆಹುಲ್ಲು' ನೋ. 

ನೊಡದೆ, ನೊಜೆ, ನೊತೆ, ನೊಸೈ (ನಾ). ಒಂದು ಬಗೆಯ ಹುಲ್ಲು; 
ಜೊಂಡು ; ಮುಂಜಾಹುಲ್ಲು: “ದೃ ಢಮೂಲಃ--ನೊ (ಮೊ?)ದೆ, 
ವಡವರ? (ಓಷಧಿ, ೭೯) ; ನೊ(ಮೊ)ದೆ ಗೆಂಕು ಬೆಳೆಯೆ ನೀರಿಲ್ಲದ 
ಸೆಲದೊಳ್‌ ಪುಟ್ಟ ದಾಗಳವಅಡಿಯೊಳ್‌ ತೋಡಿದೊಡೆ ಜಲವೊಂದೆ ಪುರುಷ 
ಜೊಳುದಯಿಕ್ಕುಂ (ಅಟ್ಟಮು. ೧೧-೨೫) ; ಲಾಮಜ್ಜ ಕ, ಲಾನುಂಚ, 
ಮುಂಜ, ನೊದೆ, ವಲ್ಲಭ, ಬಲ್ಲಹ (ಶಬ್ಲಾನು. ೧೬೦ ಪ್ರಯೋ) ; ಮುಂಜ 
—ಸೊದೆ, ನಲ್ಲಭ-ಬಲ್ಲಹ (ಜೊನುಗ.೧೧೮). ನೊಜೆ : "ನೊಜೆಹುಲ್ಲು' 
ಪರಾ. ನೊತೆ: "ನೊತೆಹುಲ್ಲು ಪರಾ. ನೊಸ್ಸೆ : ನೊಸೆ ಸೈಹಂಚಿ 
ಕಣಿಗಿಲೆ. . . ಕನಲ್ಲೊಟ್ಟಿ ಮರದಾರೆಕ್ಕೆವುಲ್ಲೆ ಯೆಸೆದಿಹವಾ ವಿಸಿನ 
ದೊಳು (ಶ್ರೀಪಾಲ. ೭-೧೪); ಗಂಗ್ವಾಡೀ ಬಸವೈನ ಕಟ್ಟಿಗೆ ತೆಂಗಂಗ್ವಾ 
ಯಲ್ಲೆ ನತ್ತು ಮರಳ ಹೊಲದರೆ ಕಲ್ಲಿಗೆ ಪ ನೊಸೆಬಳಿಯ ಶಿಂಗಮುದ್ರೆ 
ಬಳಿ ಬಡಗಮುಖನೆ (ಎಕ. 111, ಕಿರುಮೆ. ೬೩-೪೮೪ ; 1748) ; ಹಂಚಿ, 
ಗರಿಕೆ, ನೊಸೆ, ಜಂಡು, ಬಿದಿರು (ನಮ್ಮನು. ೨೩೮). "ಮೊದೆ' ಪರಾ. 

ನೊದೆಹುಲ್ಲು, ನೊಜೆಹುಲ್ಲು, ನೊತೆಹುಲ್ಲು, ನೊಸೆಹುಲ್ಲು (ನಾ). 


೪೯೯೬ 


25 


30 


40 


ನೊರಂಜು 


ನೊಡದೆ : ಆ ಮಂಂಗುಸಿಗೆ ಹರಿತ ಎಂದು ಹೆಸರು . ... ಅದರ ಮೈ 
ತುಂಬ ನೊಡೆಹುಲ್ಲಿನಂತಹ ಕೂದಲು (ನ39ಜ0.99). ನೊಜೆಹುಲ್ಲು 
ಒಂದು ಸಣ್ಣ ಕೊಠಡಿಯ ಮೂಲಕ ಹೋಗಿ, ಬೆಂಚಿನ ಮೇಲೆ 
ಹಾಸಿದ್ದ ವರ್ತುಲಾಕಾರವಾದ ನೊಜೆಹುಲ್ಲಿನ ಆಸನಗಳ ಮೇಲೆ ಕುಳಿತೆವು 
(ಸಬಂಧ. 11, ೧೮೭). `ನೊತೆಹುಲ್ಲು : ನೊಸೆಹುಲ್ಲು, ನೊತೆಹುಲ್ಲು 
(ಮೈ ಔಗಿ.೬೦-೧೨೦೯). ನೊಸೆಹುಲ್ಲ್ಲ : ಕೊಡಿನುರಹುಲ್ಲು, ಗೊಡುರೆ 
ಹುಲ್ಲು, ಜರಿಹುಲ್ಲು, ನೊಸೆಹುಲ್ಲು (ಮೈಲಗಿ. ೩೪-೬೫೪), 
[ನೊದೆ-- ಹುಲ್ಲಂ(-ಆಪುಲ್‌)) 
ನೊನೆ "ನೊಣೆ' ನೋ. 


| ನೊಪ್ಪ (ನಾ). (?) : ಪರಿಹರನುಂ ಕಟಾಕ್ಷದಲರುಹಬೇಕೆನಲಾರ್ಯ 


ನಸುಸಗಂತೆ ಶಂಕಿಪಲು ಬರಿವಾರ್ತೆ ನೊಪ್ಪದ ಬಿಂಕವೇ ಶ್ರುತಿನಚನ 
ಸಮ್ಮತಿ ರೈಂೋಂಕರಿಸಲಯಮಾತುಮಾ ಬ್ರಹ್ಮಾ ಮಹಾವಾಕ್ಯ (ಗಗತಾ. 
೧೩-೪೬), [?] 

ನೊಪ್ಪೆ ನೆ (ಅ).೧. ಹಗುರವಾಗಿ ; ಲಘುವಾಗಿ. ೨. ಶೀಘ್ರವಾಗಿ; 
ವೇಗವಾಗಿ ; ತಟ್ಟನೆ: ಅರ್ಥಮುಳ್ಳಿ ನಂ ಪೊರ್ದಿ ಮಾಡುತುಂ ಪಜಯ 
ತಿಂದು ನೊಪ್ಪ [ನಾಠಾಂ. ಚ್ಛೈ]ನೆ ನೆಗೆವರ್‌' (ಸನುಸ ೧೨-೪೦). 

ನೊಪ್ಪನೊಪ್ಪನೆ (ದ್ವಿರುಕ್ತಿ) : ೧೬ ಕೀಳಾಗಿ ; ಹೀನವಾಗಿ: 

ಮೋಹನನನಪ್ಪಿದ ಘನರೂಪಿನಿದಿರೊಳಂಗಜರೂಪು. ನೊಪ್ಪ ನೊಪ್ಪ ನೆ 
ಗಭೀರತೆಯಿಂದಿರೊಳಂಬುನಿಧಿ ತೆಳ್ಳ ತೆಳ್ಳನೆ ಶಾಂತಿಯಿದಿರ ಶಶಿ ಬೆಚ್ಚ ಬೆಚ್ಚನೆ 
ಯೆನೆ ಹರಿಶ್ಚಂದ್ರ ನೆಸೆದಿರ್ದನು(ಹಚಕಾ.೧-೪೧). ೨.ವೇಗವಾಗಿ; ಶೀಘ್ರ 
ವಾಗಿ: ತೊಪ್ಪ ತೊಪ್ಪನೆ, ತೆಪ್ಪತೆಪ್ಪನೆ ಪುರುಳ್‌, ನೊಪ್ಪನೊಪ್ಪನೆ 
ಸೇಟಿಕೆಂದು (ಶನುದ. ೧೯೩ ಪ್ರಯೋ). [-ಆನೊಪ್ಪಿತು ---ಅನೆ] 

ನೊಪ್ಪಿ ತು (ನಾ). ಹಗುರ; ಲಘು: ಕಂಡು ಮಾಗಧ ಕರೆದನೀ 
ಧನು ಚಂಡಿಯಿದು ನಮಗಲ್ಲ ನಾವ್‌ ಮುಂಕೊಂಡು ತಪ್ಪಿತು ನೊಬ್ಬ 
ತಾದುದು ಭಾರಿಯಗ್ಗಳಿಕೆ (ಕುನ್ಯಾಆ- ೧೪-೧೬). 

ಸೊಪ್ಪಿ ತಾಗು = ಬಲಹೀನವಾಗು ; ಶಕ್ತಿಗುಂದು : ತಪ್ಪ 

ರಥವನು ತಾಗಿದಣೆ ನೆಲ ನೊಪ್ಪು ಗೊಂಡುದು ರಥಹಯವು ಸಹಿತೊಪ್ಪು ವನಾ 
ಧ್ವಜಸಹಿತ ಸಮರಚ್ಛ ತ್ರಧಾರಿಗಳ ನೊಪ್ಪಿ ತಾದುದು ಜೀವ ನೃಪನೊಡ 
ಲೊಸ್ಪ ವಳಿದುದು (ಸಿಭಾಗ. ೧೦-೪೯-೪೯). ಸೊಪ್ಪಿದುವು- ಹಗುರ 
ವಾದವು; ಲಘುವಾದವು : ತುಂಗನಿತಂಬದಿಂ ಕುಡದ ಬಿಣ್ಬೊ ಅಯಿ. 
ಪೊಡರಲೃಮಾಣದಿರ್ಪಂಗನೆಯರ್‌  ಸರೋಜಲದೊಳಂದವು ನೊಬ್ಬ 
[ಸಾಕಾಂ.ಚ್ವೈ]ದುವಾಗೆ (ಲೀಲುನ. ೧೩-೧೨೪). [1] 

ನೊಪ್ಪು "ನೋರ್ಪು' ನೋ. 

ನೊಪ್ಪು ನೆಗೆ (ಕ್ರಿ). ಲಘುವಾಗಿ ಹಾರು; ಹಗುರಾಗಿ ಕುಪ್ಪ 
ಳಿಸು (?) : ಪಂದಿಯ ಬಳಿಯೊಳ್‌ ನೊಪ್ಪುನೆಗೆದುರ್ಬಿ ಪಾಯುತೆ 
ಚಪ್ಪರಿಸುತ್ತುಗಿದು ಬಗಿದು ತೆಗೆದುವು ನಾಯ್ಸಳ್‌' (ಗಿರಕ. ೧-೧೦೬). 

[ನೊಬ್ಬತು 4ನೆಗೆ,] 

ನೊಯ್ಬುಣು (ಕ್ರಿ). ಕಷ್ಟವನ್ನು ಅನುಭವಿಸು ; ತೊಂದರೆ 
ಗೊಳಗಾಗು; ನೋಯು: ನೀವಿಂತು ನೊಯ್ಯಸಟ್ಟು ಮೆನ್ನ 
ವೊಲು ನಿಮ್ಮೊಳಾರೊರ್ವನುಂ ಪಟ್ಟ ರನ್‌: (ಮೂರುನಾ. ೯೯-೬೮). 

[ಸೊಯ೯(-ಆನೋವು) + ಪಡು] 

ನೊಯ್ಯ ವಾಲ (ನಾ). ಒಂದು ವಂಶದ ಹೆಸರು (?) ; ಇದುವೆ 
ಸೂದೂಟಿ ನೊಯ್ಯುವಾಲರಯ್ಯೂಮ್ಮನ್ನೆ ಧರ್ಮ್ಮತೂಂಬುಂ ಕೊಟ್ಟಿರ್‌ 
(ಎಕ. ೫1೪, ತಿರುಮ. ೨೫೩-೧೧ ; ಸು. 800). [?] 

ನೊರಂಜಂ, ನೊರಜು (ನಾ).೧,ಒಂದು ಬಗೆಯ ಸೊಳ್ಳೆ ಜಾತಿಯ 
ಸಣ್ಣ ಕೀಟ; ಡೋಮೆ: ವಿಕಲ್ಪ ಬಿಂದುಗೆ , . . ನೊರಂಜು, ನೊರಜು; 


ನೊರಕಾಟ 


ಜೆನುಂಗು, ಜಿನುಗು (ಶಮದ. ೩೬ ಪ್ರಯೋ); ಬಣಂಜು, ಬಣಜು, 
ನೊರಂಜು, ನೊರಜು (ಶಬ್ಲಾನು.೮6 ಪ್ರಯೋ). ನೊರಜು, :೧."ಅವಿ 
ಚಿಕ್ಕಾಡು ರಹಿ ತೊನಸೆ ತುಸಮೆನೆ ನೊರಜು” (ಮಂಗರಾ. ೫೩-೧೧) ; 
ಬೆಳೆದ ಭಾರದ ಬಿದ್ದ ಮೊಲೆಯನೆಳಲುವ ತುಟಿಯ ಬೆಳುಗಣ್ಣ 
ಹೋಲ್ವ ಕಿನಿಯಂಸುರು ಮಸಗಿದ ಬಾಯ ಒಳಗೆ ಸುಳಿವ ನೊರಜಂ ನೂಂಕಿ 
(ಸೋನುಡ, ೪-೪೨) ; ಕುಕವಿಗಳಾರ* ಗಣಿಸಿದಸರ್‌ ಮಂಸುಲಃ ಪರೆವ 
ನೊರಜಂ ನೊಳಮಂ (ಪಸ್ಪಪು. ೧-೪೫) ; ಎಲೆ ಮರುಳೆ ಭೂಪಾಲ 
ನೊರಜಿನ ಕಳಕಳಕೆ ಕರಿ ಬೆಚ್ಚು ವುದೆ. (ಕುವ್ಯಾಸ. ೮-೪೬) ; ಅವರು 
ಕೊಡಗಿನ ದೊರೆ ಎಂಬ ನೊರಜನ್ನು ಒರಸಿ ಹಾಕಿ, ತಮಗೆ ಗೆಲುವಿನ 
ಮಂಗಳದ ಒಸಗೆಯನ್ನು ತರುವರು (ಹುಲಿಹಾ. ೨೩೫): ೨. (ಆಲಂ) 
ಅಲ್ಪ ವಾದುದು; ಕ್ಷುದ್ರ : ರಾಮನ ಪಡೆಯಸನೆಣಿಸರೆ ಕಟ್ಟಿ ಕಡೆಯಣ 
ನೊರಜಂ ತಾನೆಂದ (ಕೌತಿಉಾ, ೧೧-೫೨) ; ಹರಿಗಿರಿಯಜಗಿಜ ಸುರಗಿರ 
ಪದನಿಯ ನೊರಣೆಂದು ಜಜಕಿದಂ ಶಿವನೊಳು ಬೆರಸಿ ತಮ್ಮಿಂ ತಾವೆ ರಾಜಿಪ 
ಶರಣರ'ಪುರವ ಕಂಡನು ಧರಣೀಶ (ನೋಳಿಪು. ೫-೫೭) ; ನೊರಜು ನಾಂ 
(ನೆಂಕಾರಾ. ೬-೯-೧೨), (ಗು). ೩. ಕ್ಷುದ್ರವಾದ; ಕೀಳಾದ; 
ಕಳಸೆಯಾದ: ಧುರಡೊಳು ಹಿರಣ್ಯನ ಕರುಳನುಗಿಯಲೆಂದರವಿಂದನಾಭನು 
ಸಡೆದಾ ನರಹರಿರೂಪಮಲ್ಲದೆ ಲೋಳದೊಳುಳ್ಳ್ಯ ನೊರೆಜುಸಿಂಗದ ಪರಿ 
ಯೆಲ್ಲ (ಅಂಜಡ. ೧೦-೧೭) ; ಕರಣಾಭಿಮಾನಿಗಳ ಜಯಿಸಿದ ಜಗಚ್ಜಿ €ನ 
ನೊರಜು ದಾನವರ ಗೆದ್ದದ್ದು ಮಹಾಸೊಬಗೆ' (ವಿಷಾಕೃ. ೧೧೩-೨). 

ನೊರಕಾಟ (ನಾ). ಸಂಕಟ; ನೋವು; ವೇದನೆ; ಸ್ಮರನ ಕಲೆ 
ಸವಿಯೂಟಿ ಸೊಂಪಡಗೆ ನೊರಕಾಟ ತಿರುಗಿ ಬೀಳುಗುಮಾಟ ತಿಪ್ಪೆ ಯೊಳ 
ಗಣ ಕಾಟಿ (ತುರಂಗ. ೩೫-೨೫). [ನೊರಕು -- ಆಟ] 

ನೊರಕಿಸು (ಕ್ರಿ). ನೋಯಿಸು ; ಹಿಂಸೆಪಡಿಸು ; ಬಾಥೆಪಡಿಸು : 
ಮರುತಜನ ಬಿಲ್ಲೊ ಬ್ಪಿ ನಿಂದಿರಿದ ನೃಪತಿಯಂ ನೊರಕಿಸಿದನಡಿಗಡಿಗೆ . ಕಣೆ 
ಗರೆದು (ತುರಂಗ, ೭೦-೩೦) ; ಅರಸ ಕೇಳ್ನು ರುನಂದನಂ ತಡದು ಭೀಮನಂ 
ನೊರಕಿಸಿದನೆಂಬಂಬಿನಿಂದೆಚ್ಚು (ತುರಂಗ. ೭೨-೧೯).[ನೊರಕು -- ಇಸು] 

ನೊರಕು (ಕ್ರಿ). ನರಳು; ಸಂಕಟಪಡು ; `ಬಾಧೆಪಡು : ಕುರು 
ನೃಪತಿ... ಗಂಧರ್ವರೋಳ್ಸಿಕ್ಕಿ, ನೊರಕುತಿರಲರ್ಜುನಂ ಬಿಡಿಸೆ ಮಾನಂ 
ಪೋಗಿ ಹಸ್ತಿನಾಪುರಿಗೆ ಬಂದಂ (ತುರಂಗ, ೩೪ ಸೂಚನೆ); ಶಕುನಿ 
ಸೈಂಧನಂ ಗುರುಸೂನು ಮುಂತಾಗಿ ಘಾಯದಿಂದ ನೊರಕುತಿರಲಿತ್ತ 
ತುರುವಿಂಡುಗಳನರ್ಜುನಂ ಪುರಕೆ ಕಳುಹಿದನು (ತುರಂಗ, ೩೭-೩೪). 

[.ನರಕು] 

ನೊರಕೆ (ನಾ). ಬಾಧೆ; ನೋವು; ವೇದನೆ: ರಣಹಂಬಲಂ ಮರದ 
ಮಾಡ್ರೇಶ್ವರಂ ದುಶ್ಶಾಸನೆಂಬವಂ ಸಾವನುಳಿವನೊ ಕಾಣೆ ನೊರಕೆಯಿಂ 
ಮಲಗಿದನು. ಮೂರ್ಛೆಯಿಂದ (ತುರಂಗ, ೫೧-೩೭). [ನೊರಕು] 

ನೊರಜು, "ನೊರಂಜು' ನೋ. 

ನೊರಜು, "ನುರುಜು' ನೋ. 

ನೊರಜುಗಣ್ಣು (ನಾ). ನೊರಜು ಮುತ್ತುತ್ತಿರುವ ಕಣ್ಣು; 
ಪಿಸುರುಗಣ್ಣು (?) : ನೊರಜುಗಣ್ಣಿನ ನಳಿದ ಮೂಡಿನೆಳಲುವ 
ತುಟಿಯ ಕುರುಟುವಲ್ಲಿನ ಕರಿಯ ಕಬ್ಬಾಯವೊಳಸರಿದ ಹಖಕದಲೆಯ 

. ನಾಟುವ ಬಾಯಂ ನೊರೆ. ಸೂಸುತಿರ್ದಳು (ಹಚಕಾ, ೪-೨೮). 
[ನೊರಜಂ, (ಎ ನೊರಂಜು) ಕಣ್ನು (-.ಕಣ್ಸ್‌)] 

ನೊರಜುಗಲ್ಲು "ನುರುಜುಗಲ್ಲು' ನೋ, 

ನೊರಜುವುಟು (ನಾ). - ನೊರಂಜು ೧: ಮಜಕಿದು ಬಾಯ್ಲೊಳಕಿದ 
ಬಗ್ಗದ ಬಾಯೊಳ್‌ ಬೀಟಲ್‌ ಬರ್ಪ, ನೊರಜುವುಟಂಗಳಂತೆ ಬಂದರಲಾ 
(ಅದ್ಭುತ. ೪೩-೬). - [ನೊರಜಂ,(ನೊರಂಜು)-4 ಪುಟ] 


೪೯೯೭ 


20 


25 


30 


35 


40 


45 


ನೊರೆಗಡಿಯಣ 


ನೊರೆ (ಕ್ರಿ). ಬುರುಗು ಏಳು; ನೊರೆ ಮೇಲಕ್ಕೆ ಬರು: 
ಕರ ತಾವರೆ ಕರುಳ್ವಳ್ಳಿ, ತೋಳೆರೆ ಸಯೋಧರ ಮಾನು ಗಜತುಂಡು 
ಮೊಸಳೆ ನೊರೆತ ರೋಹಿತ ಫೇನ ಕಡಿದಲೆ ಕಮಕ ಸಂಗರವಿದ್ದು 
ದಂಬುಧಿಯಂತೆ  (ನೋಹತ. ೩೫-೨೩) ; ಹೊರಳಿ ನಿದ್ದೆ ವೊಲಿರಲಿ, 
ಮೊರೆಯದೆಯೆ, ನೊರೆಯದೆಯೆ, ತುಂಬುದೆಕೆಯಂಬ್ಬು ಹೊನಲು, ಕರಿ 
ಯಿನ್ಲದಾಳದಿಂದೆದ್ದು ಹೊರಬಿದ್ದು ದರು. ಮರಳಿ ಮನೆಗೆಯನ್ನುವಾಗ ! 
(ಇಂಗೀತ. ೯೮-೫) ; ಜಲ, ಅಹುದೊ ಅಹುದೋ, ಎಂದು ಮೊರೆಯುತ 
ಅತ್ತು ಮೇಲ್ವಾಯಬ್ನು ಹೊರಳಿ. ಮೇಲ್ವಾಯನ್ನ ಹೊರಳುತ್ತ ಮೊರೆದು 
ನೊರೆಯುತ್ತ ಹೊರಳಿ ಬಹ ಹೊತ್ತ ಕಾದಿದೆ ಊರ ವಿಂತ್ತು (ನನರಾ, 1೪, 

[ಜೇ.॥ ತಮಿ. ಸುರೈ ; ಮಲ. ಸುರೆ] 

ನೊರೆ (ನಾ).೧.ಬುರುಗು; ಫೇನ: “ಫೇನಃ, ಡಿಂಡೀರಃ-ಈ ೨ ನೊರೆ? 
(ಹಲಾಯು.೧೧೦-೪೬) ; ಪನಿಪುಲ್ಲ ಮುಗಿಲ ಸಂಟೆಯ ಕನಸಿನ ಸುರಧನುವ 
ನೆಗೆದ ನೊರೆಗೆಳ ನೆಅನಂತನಿತುಂ ನಿಲ್ಲವು ಬಗೆವೊಡೆ ಮನುಜರ ಯ್‌ೌನನನುಂ 
ಮರ್ಥಮಂಂ ಬಾಟಿಕ್ಕಿಗಳುಂ (ವಡ್ಡಾರಾ, ೧೧೩-೧೧) ; ಪಾಲ್ಗಡಲ 
ತೆರೆಯ ನೊರೆಯ ದೊರೆಯೆ ದುಕೂಲಾಂಬರದೊಳಿಂಬಾಗಿ ಚಲ್ಲಣಮ 
ನುಟ್ಟು ಪುಡಿಗತ್ತುರಿಯಂ ತಲೆಯೊಳ್‌ ತೀವೆ (ಪಂಸಭಾ.೧೨-೧೦೮ ವು ; 
ಹಾಲ ತೊಜಕಿಗೆ ಬೆಲ್ಲದ ಕೆಸಜು ಸಕ್ಕರೆಯ ಮಳಲು ತನರಾಜದ 
ನೊರೆತೆರೆಯಂತೆ ಆದ್ಯರ ವಚನವಿರಲು ಬೇಣಕಿ ಬಾವಿಯ ತೋಡಿ 
ಉಪ್ಪು ನೀರೆನುಂಡನನ ವಿಧಿಯಂತೆ. ಆಯಿತ್ತೆನ್ನ ಮತಿ (ಬಸನ. ೨೯೦) ; 
ತಿರುಗಿ ನೋಡಲೊಬ್ಬೈಯಾಚೆ, ಒಬ್ಬಳಲ್ಲಿ ಹೆಣ್ಣು ಮಗಳು ನೊರೆಯ 
ಬಿಳುಪು ಕುರಿಯ ಮರಿಯ ತಲೆಯ ತಡವುತಿದ್ದಳು (ಇಂಗೀತ. ೮-೪). 
೨. ಎಳೆಯದು ; ಹೊಸದಾದುದು ; ತಾಜಾ: "ನೊರೆಮಾಸೆ', 
"ನೊರೆಹುಲ್ಲು' ಪರಾ. ೩. ಹೊಸದಾಗಿ ಬಂದ ಹುಲ್ಲು; ಎಳೆಯ 
ಹುಲ್ಲು; ಚೆಗುರುಹುಲ್ಲು : ಬದುವಿನಲ್ಲಿ ನೊರೆಯೇ ಬಂದಿಲ್ಲ (ರೂಢಿ). 
[ಆನೊರೈ./ತಮಿ, ಸುಕ್ಕ; ಮಲ. ನುರ, ನುರಿ; ತುಳು. ನುರೆ; 
ತೆಲು.. ನುರುಗು, .ನುರುವು ; ಕೊಡ. ನೆರೆ] 

ನೊರೆಕಾಯಿ (ನಾ). ನೀರಿನಲ್ಲಿ ನೆನೆಯಿಸಿ ಉಜ್ಜಿ ದಾಗ ನೊರೆ 
ಬರುವ (ಬಟ್ಟೆ ಒಗೆಯಲು ಉಪಯೋಗಿಸುವ) ಒಂದು ಬಗೆಯ 
ಕಾಯಿ; ಅಂಟುವಾಳದ ಕಾಯಿ : ಕೂಗಟಿಮರ, ಅಂಟುವಾಳ, 
ನೊರೆಕಾಯಿ (ಮೈ ಔಗಿ, ೬೮-೧೩೮೩) ; ಮಕ್ಕಳೆಲ್ಲ ತಮ್ಮ ಅಂಗಿ ವಸ್ತ್ರ 
ಗಳನ್ನು ನೊರೆಕಾಯಿ ಹಾಕಿ ಬಂಡೆಕಲ್ಲಿನಲ್ಲಿ ಒಗೆದಾಯಿತು(ರಕ್ತರೂ -೪೭). 

[ನೊರೆ 4 ಕಾಯ್ಕೀ( ಎಕಾಯರ್ಸ್‌)] 

ನೊರೆಗಟ್ಟು (ಕ್ರಿ). ನೊರೆಯುಂಟಾಗು : ಸಖೀಜನಂ ಕೆಯ್ಕೊಟ್ಟಿ 
ಯ್ತಂದು ಕೊಳನಂ ಪುಗಿಸೆ ಮೆಯ್ಯ ಬೆಂಕಿಯಿಂ ಚುಯ್ಕೆಂದು ನೊರೆ 
ಗಟ್ಟ ಬಿಸಿಯು ತೆರೆ ತನುಮುಟ್ಟ ಸೆಕೆಯುಸಿರ್‌ ಭುಗಿಲನೊಗೆದು ಕಾದ 
ನೀರ್‌ ಕಾಯನುಂ ಸುಡೆ (ಗಿಂಕ, ೪-೧೧೮ ವು; ಸಾಮಾನ್ಯಗುಣಗಳು- 
ಮೂತ್ರವು ವಾತರೋಗದಲ್ಲಿ ಬಿಳಿದಾಗಿಯೂ ಶ್ಲೇಷ್ಮರೋಗದಲ್ಲಿ ನೊರೆಗಟ್ಟ 
ಕೊಂಡೂ ಪಿತ್ತರೋಗದಲ್ಲಿ ಕೆಂಪಾಗಿಯೂ ದ್ವಂದ್ವರೋಗಗಳಲ್ಲಿ ಮಿಶ್ರ. 
ವಾಗಿಯೂ ಇರುವುದು (ಸಕವೈ. ೧೪); ಅಂಟುವಾಳದ ಕಾಯಿ : ಈ 
ಕಾಯಿಯನ್ನು ಜಜ್ಜಿ ನೀರಿನಲ್ಲಿ ನೆನೆಸಿದಾಗ ನೀರು. ನೊರೆಗಟ್ಟು ತ್ತದೆ 
(ಗೃಹವಿ. ೮೬). [ನೊರೆ + ಕಟ್ಟು |] 

ನೊರೆಗಡಿಯಣ (ನಾ). (ಕುದುರೆಯ ಬಾಯಿಯ) ನೊರೆಯಿಂದ 
ಕೂಡಿದ ಕಡಿವಾಣ ; ಬುರುಗು ಸಮೇತವಾದ ಕಡಿವಾಣ: 


೨೯-೧೫). 


ಸಚ್ಚಳದುಪ್ಪರದ ಮುಖದ ದೃಢಗತಿಯ ದೃಷ್ಟಿಗಳ ಕೋಪದಿ. ಸಿಡಿವ 
ಕಿವಿಗಳ ನಿಟ್ಟು ಸುರ ನೊರೆಗಡಿಯಣದ .ಹಂಂವಂಜಿಸಿತು ಹರಿಹಯ ತುರಂಗ 
ಮವ (ತೊರರಾ. ೬-೩೦-೧೦). [ನೊರೈ -- ಕಡಿಯಣ(-ಆ ಕಡಿವಾಣ)] 


ಸೊರೆನೆತ್ತರ್‌ 


ಸೊರೆನೆತ್ತರ್‌, ನೊರೆನೆತ್ತರು (ನಾ). ನೊರೆಯಿಂದ ಕೂಡಿದ 
ರಕ್ತ; ಬುರುಗು ತುಂಬಿದ ರಕ್ತ : ಮುನ್ನಂ ಪರಶುರಾಮನೀ 
ನೆಲಹೊಳುಳ್ಳ ರಸುವಕೃಳೆಲ್ಲರುಮನಿರ್ಪತ್ತೊಂದು ಸೂದ್ವಿರೆಗಂ ಪಿಳ್ಳೆ ಪೆಸಂಲ್ಲ 
ದಂತು ಕೊಂದವಂದಿರ ನೊರೆನೆತ್ತ ಕೊಳ್‌ ತೀನಿ (ಗದಾಯು. ೬-೨೮ ವ); 
ಬಿಸುಸೆತ್ತರುಣ್ಮಿ ಸನೆೊರೆನೆಕ್ತರ್‌ ಸೂಸೆ ಕರ್ನೆತ್ತರಂ ಬಿರಿವಿಟ್ಟರ್ನಿಸೆ 
ಕೂಡೆ ಬಿಲ್ವಡೆ ಪಡಲ್ವಟ್ಟತ್ತು ಸಂಗ್ರಾ ಮದೊಳ್‌ (ಸಂರಾನಾ.೧೩-೪೭) ; 
ಕಡುಮುಳಿದು. ನೆನೆಯದೆಯೆನ್ನ ` ತನೂಭವನೆಂಬುದನನಿತಂ ಮಾಡಿದ 
ದೇಸಿಗರೀರ್ವರ ಮನುಜರ ನೊರೆನೆತ್ತರ ಕುಡಿದೀಗಳೆ ಬಪ್ಪೆ ನಾನೆಂದೆ 
ದನುಜಂ (ಕುನುರಾ, ೯-೧೯); ಕರುಳು ಕರುಳಲಿ ತೊಡಕಿ ನೊರೆನೆತ್ತರಲಿ 
ನೆತ್ತರು ಕೂಡಿ ಕಡಿಯಲಿ ಬೆರಸಿ ಕಡಿ ಪಲ್ಲಟಿಸೆ ಕಾದುನೆನಿಂದು ಹಗೆಯೊಡನೆ 
(ಕುನ್ಯಾಕ. ೮-೩೮), ನೊರೆನೆತ್ತರು: ಉರಿನ ಕೋಖಾಗ್ನಿಯಲಿ 
ಕರ್ಣನ ಶಿರದ ಭಾಂಡದಲಿನನ ನೊರೆಗೆತ್ತ ರಿನಲಿನನಗ್ರ ಜನ ಕೊಬ್ಬಿದ ನೆಣನ 
ಕೊಯ್ಯೊಯ್ದು ಮಹೋಗ್ರ ಭೂತದ ನೆರನಿಗುಣಲಿಕ್ಕು ವೆನು (ಕುನ್ಯಾಸ. 
೧೫-೩೪) ; ನರಕದಲಿ ಪಶುನಿಕರ ಕೊಲುವವು ಪರಿಪರಿಯ ವಧಗಳಲಿ 
ನೊರೆನೆತ್ತ ರನು ಕುಡಿನವು ಕೇಳು ರಕ್ಷೋಗಣಗಳುಟಿಕಿ ಕಡಿದು (ಸಿಭಾಗ. 
೫-೧೧-೩೭). [ಸೊಕ್ಕೆ ನೆತ್ತ ರ್‌] 

ಸೊರೆನೆತ್ತರು “ನೊರೆನೆತ್ತರ್‌' ನೋ. 

ನೊರೆಸಾಲು "ನೊರೆವಾಲ್‌' ನೋ. 

ನೊರೆಬಾಯಿ "ನೊರೆನಾಯ್‌' ನೋ. 

ನೊರೆಮಾಲೆ(ನಾ). ಬುರುಗಿನ' ಸಾಲು; ನೊರೆಯ ಮಾಲೆ: 
ಪಕ್ಕಜಲ್ಲಿಗಳಿಂ ಪರಿಶೋಭೆನಡೆದು ಪರಿವ ತುರಂಗಸಂಘದಿಂ ನೊರೆಮಾಲೆ 
ವೆರಸಿ ತರಂಗೊಂಡು ತರಂಗಸಂಘಾತಂ ಬಳಜಳಧಿಯೊಳ್ಳೆ ಗೆದಂತೆಯಂಂ 
(ರಾಜಕೀ. ೧೩-೭೭ ನ); [ನೊರೆ -- ಮಾಲೆ] 

ನೊರೆವಿರಾಸೆ (ನಾ). ಚಿಗುರುಮಾಸೆ; ಎಳೆಮಾಸೆ; ತುಪ್ಪುಳು 
ವಿರಾಸೆ : ನಿತ್ಯ ಚಿಂತೆಯ ಕಂತೆಯಲ್ಲಿ (೧೮ ವರ್ಷದ ಬಾಲಕರು ಮಾಸೆ 
ಮೂಡುವ ಮೊದಲೇ ನೊರೆಖಾಸೆ ತಾಳುವ ಈ ದಿನದಲ್ಲಿ) ನಮ್ಮ ಚಿಂತೆ 
ಯನ್ನು ಎರಡು ತಾಸಿನ ಅವಧಿಯ ತನಕ.:ನಗುವಿನಿಂದ ಮರೆಯಿ ಸುವವರು 
ಬೇಕು (ಕನ್ನನು. 1, ೧೩೨). [ನೊರೆ 4- ಮಾಸಿ] 

ನೊರೆಯಡಕೆ (ನಾ). 'ಎಳೆಯದಾದ (ಬೇಯಿಸದ) ಅಡಕೆ; 
ಹಾಲಡಕೆ : ಕೈರಗುಳಿಗೆ ನೊರೆಯಡಳೆ ಮುತ್ತಿ ನ ಸುಣ್ಣ ನೇರದ ಚವರಿ 
ಮುಂತಾದ ಭೂರಿಯೊಳೆನಗಿದು ತನಗಿದೆಂಜೆಲ್ಲರು ಕೋಜಟ್ಟು ಪ್ರತನ 
ಮಾಡಿದರು. (ಭರಚ, ೨೧-೩೧). [ನೊರ -- ಅಡಕೆ] 

ನೊರೆಯಾಜು (ಕ್ರಿ). ೧. ನೊರೆಯು ಇಲ್ಲವಾಗು, --ಅಡಗು, 
೨. (ಆಲಂ) 'ಬಿಸುಪನ್ನು ಕಳೆದುಕೊಳ್ಳು ; ತಣ್ಣಗಾಗು ; 
ಕುಗ್ಗು : ಹಾಅಕಿತಾಯುಂ ವೆಂದು ಭೀತಿಗೆ ಮಾಜುಹೋದನೆ ನೀರರಸ 
ನೊರೆಯಾಅಂತೇ ನಿಜಬಾಹುಶಕ್ತಿ ಯೊಳುಂಟಿ. ಖಯಖೋಡಿ (ಕುನ್ಯಾಅ. 
೬-೨೫). [ನೊರೆ; + ಆಜ್ಯ] 

ನೊರೆಯಿಡು (ಕ್ರಿ). ನೊರೆಬಿಡು ; ಬುರುಗಾಗು : ಮೇಳಿಸಿ ಪೊರ್ದಿ 
ದಾಳಿಯರ ಮೈ ಬಿಸುಪೇಖಃ ಬೆನುರ್ತುವಂಗದೊಳ್‌ ಬಾಳಮೃ ಣಾಳಿಕಾ 
ಸಮಿತಿ ಚುಯ್ಯೊನುತುಂ ನೊರೆಯಿ[ಸಾ690, ನಿ]ಟ್ಟು ದಶ್ರು ಧಾರಾಳಿ 
ಕಸಪೋಲದೊಳ್‌ ಕುದಿದು ಬತ್ತಿದುದೊಯ್ಯುನೆ ಬೀಸುತಿರ್ಪ ಪೊಂಬಾಟಕಿಯ 
ಚಾಮರಂಗಳರೆಸೀದುವು. ತನ್ವಿಯ ದೇಹದಾಹದಿಂ (ಜಗವಿ. ೧೧-೨೧ ; 
ಕಾನ್ಯಸಾ. ೫೮೯ ನೋ). : [ನೊರೆ -- ಇಡು] 

ನೊರೆರಕುತ (ನಾ). - ನೊರೆನೆತ್ತರ್‌ : ಮಂಡಿಸಿತು. ನೊರೆರಕುತ 
ಕರುಳಿನ ಜೊಂಡು ಮಸಗಿತು ಕಡಿದ ಖಂಡದ ದಿಂಡು 'ತಳಿತುದು. 
(ಕುನ್ಯಾಭೀ. ೯-೧೩); ನೊರೆರಕುತ ಸುಳಿ ಮಸಗಿ , ,.. ಕರುಳ ಬಂಬಲು 


೪೯೯೮ 


5 


25 


30 


85 


40 


4s 


ನೊರೆವಾಲ್‌ 


ಖಂಡದಿಂಡೆಯ ತುಜಿನಗಿದೆಲುವಿನ ತಳಿತ ಚರ್ಮದ ಶಿರದ : ತಡಿಗಳಲಡಸಿ 
ಹರಿದುದು ವೈರಿಸೇನೆಯಲಿ (ಕುನ್ಯಾದ್ರೋ, ೨-೫೭). [ನೊರೆ -- ರಕುತ] 

ನೊರೆನನಿ(ನಾ). ನೊರೆಯ ಹನಿ,--ತುಂತುರು; ಬುರುಗಿನ ಕಣ: 
ಅತುಳ ಕರಧೂತೃತಾನಿಲಹತಿಯಿಂ ಸೆಆಕಿ ಸೂಸೆ ಪತ್ತಿದಿನ[ವಾಹ] 
ನುಖೋದ್ಗ ತದ ನೊಕೆನನಿಗಳೆನೆ ಮಾರುತಪಧದೊಳ್‌ ತುಜುಗಿ ಮಿಜುಗಿ 
ದುವು ತಾರಗೆಗಳ (ಕುಸುಮಾ, ೧೧-೧೩೦); ಬಂದುದೀ ಮೃಗಸೋತ 
೬೬ ಕೊಳಗುದಾಗಿದ ಕಲ್ಲ ರತುನಾವಳಿಯ ಮಾಡುತ ನೊರೆವನಿಯಲು 
ಜ್ವಲಸುಮಂಕ್ತಾ ಫಲವ ಕೆದುತ . . . ಐದಿತು ನಿತಂಬಿನಿಯ (ತೊರಂ. 
೩-೮-೨೯). [ನೊರೈ + ಸನ್ನಿ] 

ನೊರೆವಳಿ (ನಾ). ನೊರೆಯು ಬಿದ್ದಿರುವ ಜಾಗ --ಸ್ಟಳ : ತೊಳಗು 
ನಜ್ಜೆ ಯನುದಿರ್ದ ತುಪ್ಪಳ ಬಳಿಯ ಮಲಗಿದು ಮೆಲುಕಿಚಿದ ನೊರೆ 
ವಳಿಯ ನೊಣವಿಜಕಿದಾಡಿದೊಗುನೆತ್ತರಿನ ಬೆಂಬಳಿಯ ನೆಲನನಿಕ್ಕೆಯ 
ಹಕ್ಕೆಯಾಡುಂಬೊಲನ ಮುರಗಾಡುಗಳೊಳಗೆ , , . ಹೊಕ್ಕುದಗಲಕೆ ಶಬರ 
ಸಂದೋಹ (ತೊರಂ೨, ೩-೩-೧೧).  [ನೊರೈ -- ಬಳ್ಳಿ( ಎ ಬಟ್ಕೂ)] 

ನೊರೆವಾಯ್‌, ನೊರೆಬಾಯಿ' (ನಾ). ೧. ನೊರೆಯನ್ನು ಒಳ 
ಗೊಂಡಿರುವ ಬಾಯಿ ; ಬುರುಗು ಆವರಿಸಿರುವ ಬಾಯಿ: ನಕೆ 
ಗೊರಳ ನೊರೆವಾಯ ಹಾವಸೆವರಿದ ಪಲ್ಗಳ . . , ಕಾರೊಡಲ 
ಕುಜುಬನು (ಬಸಪು. ೨೦-೧೧) ; ನೊರೆನಾಯ್ಚೊ ಲ್ಮೂಟಿ ಪೆರ್ಮೂಗರಲ್ಲ 
ಕೆಮ್ಮಾಸೆ ಕೆದರ್ದ ಪಜತಗಡ್ಡ ಕರ್ಬುರರುಚಿಯನುಗುಳ್ವ ಕಾರೊಡಲಿರೆ 
(ನೃಷವಿ, ೧೧-೬೧). ನೊರೆಜಾಯಿ : ೨. "ನೀರು ಸುರಿಯುವ 
ಬಾಯಿ; ನೀರೂರುವ ಬಾಯಿ ; ಜೊಲ್ಲುಬಾಯಿ. 

ನೊರೆಬಾಯ ಪಿಳಿಸು- ಬಾಯಲ್ಲಿ ನೀರೂರಿಸು ; ಆಸೆಯನ್ನು 

ಹುಟ್ಟಿಸು : ಮೇಲೆ ಇಪ್ಪತ್ತೈದು ಲಕ್ಷದ ಸಾಲ ಹರಿವಾಣದಲ್ಲಿ ಲಕ್ಷ್ಮೀ 
ಲೋಲಗರ್ಪಿಸಿದನ್ನ ಬಡಿಸಿತು ಸುರರ ನೊರೆಬಾಯ ಏಳಿಸುವ ದಿವ್ಯಾನ್ನ 
ಜಿಡೆಗಳಿಗಾಳುಸಹಿತೈತಂದು ನೃ ಪಜನದೋಳಿಯಲಿ' ಭೋಜನವ ಮಾಡಿದನು. 
(ಸಂಭಸ. ೨೪-೬೨), [ನೊರೈ--ಬಾಯ೯] 

ನೊರೆವಾಲ್‌, ನೊರೆಪಾಲು, ನೊರೆನಾಲು, ನೊರೆಹಾಲು (ನಾ). 
ನೊರೆಯಿಂದ ಕೂಡಿದ ಹಾಲು ; ಆಗ ತಾನೇ ಹಿಂಡಿದ ಹಾಲು ; 
ತಾಜಾಹಾಲು : ಬೇವಿನ ಗಿಡುವಂ ತಂದಿಟ್ಟಾವಿನ ನೊರೆವಾಲನೆಜಕಿದು 
ನಡಪಿಡೊಡಂ ಕೇಳ ಬೇವಿಂಗೆ ಕೈಸೆ. ಪಿಂಗದು ಭೂವಳಯದೊಳ್‌ 
(ಧರ್ಮಾಮೃ. ೫-೧೫೬) ; ನೊರೆವಾಲ ಮೊಸರ ತುಪ್ಪದ ಪರಿವೊನಲಾ 
ಗಿರಿಯ ಪಿರಿಯ ಸಾನುಗಳೊಳ್‌ ನಿರ್ಮುರಮೆಂಬ ಸೆವದಿನಿನ್ನುಂ ಪರಿದ 
ಪುನೇಂ ಹಿರಿಡೊ ಜಿನನ ಜನ್ಮಸ್ಥಾನಂ (ಸಷ್ಟಪ. ೧೧-೪೨). ನೊರೆ 
ಪಾಲು: ದನದ ಕಣ್ಣಿಗೆ ದನಗಳಿಗೆ ನೊರೆನಾಲು, ಕೊಂಡಿಯ ರಸ, 
ಜಾಜಿ, ಉತ್ತ (ರಣಿರ)ಸ, ಇಸ್ಟನ್ನು ಅರೆದು. ಹಚ್ಚಲು ಕಣ್ಣು ಹೂವು 
ಮಾಣ್ಣುಂ (ನೈವ. ೬೯). ನೊರೆನಾಲು : ಉಣ್ಣಿ ಕೆಚ್ಚಿಲು ಹತ್ತಿ 
ಉಂಬುದೇ ನೊರೆವಾಲ ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿ ಉಣ್ಣದನನು ಆ 
ಉಣ್ಣಿ ಯಿಂದ ಕರಕಷ್ಟ (ದೇದಾನ. ೪೧-೭೯); ಎಣ್ಣೆಯ ತಲೆಗೂಡಿದುದಿಲ್ಲ 
ನೊರೆವಾಲು ಬೆಣ್ಣೆಯ ಮೆಲಿಸಿದುದಿಲ್ಲ ಕಣ್ಣೆ ನೆ. ಹಳಚಿ ನೋಡಿದುದಿಲ್ಲ 
ಮಗನ ಲಾನಣ್ಯನನೆಂದಳಲಿದಳು (ಮೋಹತ, ೪-೮೦); ಜ್ವರ ಬಂದ ಮನು 
ಜಂಗೆ ನೊರೆವಾಲು ಕಹಿಯಕ್ಕು ನರಕದಲಿ ಬೀಳ್ವ ಆಧನುಂಗೆ ಶಿನಭಕ್ತಿ 
ಹಿರಿದು ಕಹಿಯಕ್ಕು (ಸರ್ನಜ್ಞ, ೨೫೦); "ಅಂಬೆ' "ಅಂಬೆ' ಎಂದೊರಲಿ 
ಬರುವವೋ ಇಲ್ಲಿ ನೂರು ಕರುವು. ನಂಬಿದನಗೆ ತಂಬಿಗೆಯ ತುಂಬ ನೊರೆ. 
ವಾಲು ಕರುಣೆ ಕುರುಹು (ಕೆಲನು. ೩೮-೨). . ನೊರೆಹಾಲು : 
ಹಿಡಕೋ ಬಿಡಬೇಡ ರಂಗನ ಪಾದ , , , ಮತಕ್ಕಳೊಳಗೆ ಪುಂಡ ಮನೆ 
ಮನೆಗಳ ಹೊಕ್ಕು ಸಕ್ಕರೆ ನೊರೆಹಾಲು ಸನಿಸನಿದು . . . ತಾ ಮೆದ್ದು 


C 


ನೊರೆನಾಲು 


ಸಿಕ್ಕದೆ ಜಿಗಿಗೋಡಿ ಪೋಗುವ ಕಳ್ಳನ (ಪುರಂದ. ೨-೭೬-೪). 
(ಕೊಕ್ಕೆ 4 ಪಾಲ್‌] 
ನೊರೆವಾಲು "ನೊರೆವಾಲ್‌' ನೋ. 
ಸೊರೆನಿಂಡು (ನಾ). ಬುರುಗಿನ ರಾಶಿ; ನೊರೆಯ ಸಮೂಹ; 
ಫೇನರಾಶಿ: ಸೆೊರೆವಿಂಡುಟ್ಟಿ ದುಕೂಲನಾಗೆ ಸಲಿಲಂ ಮೆಯ್ಯಾಗೆ 
ಹಂಸಾವಳೀನಿರುತಂ . ನೂಫುರನಾದಮಾಗೆ ತೆಗಳಿ ತೋಳಾಗೆ 
ಒರ್ನಳ್‌ 'ಮನೋಜಾರಿಬುಕಣಿಕರದಂತಾ ನೈಪನಂದನಂಗೆ  ಪಡೆದಳ್‌ 
ಬೇಜಕೊಂದತಿಪ್ರೀತಿಯಂ (ಶಾಂತಿಪು, ೮-೭೬) ; ಗಗನಪಯೋನಿಧಿಯೊಳು 
ಮಿಗೆ ಸೊಗಯಿಪ ನೊರೆನಿಂಡಿದೆನಿಪ ಪಾಂಡುರವರ್ಣಂ ಮುಗಿಲೊಗೆದು 
» ಪಡೆದುದತಿಕೌತುಕಮುಂ (ನರ್ಧಪು. ೧೩-೫) ; ತುಂಗತರಂಗಂ 
ಸುಬಕಿವ ತಂರಂಗಂ ನೊರೆವಿಂಡು ನೃಪರ ಬೆಳ್ಳೊಡೆಯಾಗಲ್‌ ಗಂಗಾ 
ಪ್ರವಾಹಮೆನಿಪುದು ಸಂಗತಜನಕಳಕಳಂ ಪ್ರತೋಳೀವಳಯಂ (ಪುಸ್ಪಪು. 


೨-೬೮), [ನೊರೆ 4-ಪಿಂಡು,] 

ನೊರೆವುಲ್‌, ನೊರೆಹುಲ್ಲು (ನಾ). ಎಳೆಯ ಹುಲ್ಲು; ಮೃದು 
ವಾದ ಹುಲ್ಲು: ನೊರೆವುಲ್ಲಂ ಮೇಡೆರ್ಕಿಣ೨” ತುಮುಟಕಿ: ಕುಡಿದು 
ಪೂರಾಂಬುನಂ . . . ಮಾಹಿಸೀಸಂತತಿ ವಿನಿನಭವಂ ಕಣ್ಣಗುರ್ವಾಯ್ತು 


ಕಾರೊಳ್‌ (ಚಂದ್ರಫು. ೪-೪೮). ನೊರೆಹುಲ್ಲಿ : ಬದುಗಳ ಮೇಲೆ. 
ತೇವದಿಂದ ಕೂಡಿದ ನೊರೆಹುಲ್ಲು ಇರುತ್ತದೆ. (ರೂಢಿ). 
([ನೊರೈ-- ಪುಲ್‌] 
ನೊರೆನೆರೆ (ಕ್ರಿ). ಬುರುಗಿನಿಂದ ಕೂಡು ; ನೊರೆಯನ್ನು ಹೊಂದು: 
ಪಿರಿದೆನಿಪ ಲಯಸಮುದ್ರದ ತೆರೆಗಳ್‌ ನೊರೆನೆರೆದು ನೆರೆದು ನೆಗೆದಪುವೆಂ. 
ಬಂತಿರೆ. ಫೇನಪುಂಜಧವಳಿತ ತುರಂಗಸಂದೋಹಸೈನ್ಯಮೆಸೆದತ್ತಾ ಗಳ್‌ 
(ಕಾದಂಪೂ. ೪೬೭). ' [ನೊರೆ ಬೆರೆ] 
ನೊರೆನೇಣು (ಕ್ರಿ). ನೊಕೆಯು ರಾಶಿಯಾಗು ; ಬುರುಗು ಒಟ್ಟ 
ಲಾಗು : ಗಿಡುಗಳೊಳ್‌ ದನಿದೋಜಕಿ ಗೊಡಲೆಯೊಳ್ನೊ ರೆವೇಆಕ ಸಃ 
ನಿಜಕದು ಕೆರೆಯಿಲ೨ದು ಕಿಳುಮುಟಲ ದಿಣ್ಣೆ ಯೊಳ್‌ ಸಂವೆ! ಬರಿವೊನಲೆಸೆದು 
ವೋರೊಂದುತಾಣದೊಳ್‌' (ಅನಂಪು. ೯-೧೬ ರಗಳಿ). 
[ನೊರೈ -. ಪೇಜು) 
ನೊರೆಸಂಡಗೆ (ನಾ). ಒಂದು ಬಗೆಯ ಅಕ್ಕಿಸಂಡಿಗೆ : ನೊರೆಸಂಡಗೆ 
ಯನು ಹುರಿಸಂಡಗೆಯ ಬಾಳಕವನು ತಪ್ಪ ಪ್ಪದೆಲ್ಲಾ ಸಾಧನವನು ಸಂವರಿಸಿ 
ತಂಜೊಪ್ಪಿ ಸಿದೆ (ಸಿದ್ಧಲಾ. ೮-೫೨). [ನೊರೈ 4: ಸಂಡಗೆ] 
ಸೊರೆಹಪ್ಪೆ ೪ (ನಾ). ಒಂದು ಬಗೆಯ ಅಕ್ಕಿ ಹಪ್ಪ ಳೆ: (ಕಿ). 
[ನೊರೈ -- ಹಪ್ಪಳ(-ಆಪಪ್ಪಡ)] 
ನೊರೆಹಾಲು "ನೊರೆವಾಲ್‌' ಕೋ. 
ನೊರೆಹುಲ್ಲು "ನೊರೆವುಲ್‌' ನೋ. 
ನೊಲಿ "ನೊಲ್ಲಿ' ನೋ. 


ನೊಲೆನಾಡು (ನಾ). ಒಂದು ನಾಡಿನ ಹೆಸರು; ನವಿಲೆನಾಡು : 
ಸ್ವಸ್ತಿ ಶ್ರೀನೊಲೆನಾಡ ಕುಡಲುರ ನಿಗಳಜ್ಯಮಲ್ಲ ಚಂಗಾಳ್ವ ಪರಿವು 
ಸಯ್ದನ್ನು (ಎಕ. 1೪, ಹೆಗ್ಗಡ. ೧೦೪-೫; 1037). [-ಆನಏಿಲೆನಾಡು] 


ನೊಲ್ಲಿ, ನೊಲಿ(ನಾ). ಒಂದು ಬಗೆಯ ಹುಲ್ಲು: ಗೋದಿಯನ್ನು ಬಿತ್ತು 
ಸಮಯದಲ್ಲಿ ಹುಲ್ಲು ಸದಿ ನೊಲ್ಲಿ ಮುಂತಾದ ಕಸಪದಾರ್ಥಗಳು 
ಮೊಳೆತಿದ್ದರೆ ಮತ್ತೊಂದು ಸಾಲು ಹರಗಿ ಬಿತ್ತಬೇಕು (ಕೃಷಿಸ್ರ, ೮3). 
ಸೊಲಿ : ಪೊನ್ನಳ್ಳಿ ನಾಮುಗ್ರಾಮಸ್ಸರ್ವ್ವ 'ಸ೦ಹಾರೋ ಸೇತೋದತ್ತ 
ಶಸ್ಯ ಸೀಮಾನ್ತ ಕಾಣಿ ಪೂರ್ವ್ವಸಸ್ಟಾಂ ದಿಶಿ ನೊಲಿ ಬೆಳೆದಾ ಬೆಳ್ಗ ಲ್ಮೊಡಿ. 
(ಎಕ. 1೪, ನಾಗಮಂ, ೮೫-೬೧; 776), [?] 


ನೊಸಗೊನ್ನೆ "ನಸುಗುನ್ನಿ' ನೋ. 


೪೯೯೯ 


20 


25 


30 


35 


40 


45 


ನೊಸಲ್‌ 


ನೊಸಲ್‌,  ನೊಸಲು, ನೊಸಳು (ನಾ). ಹಣೆ; ಲಲಾಟ, 
“ಲಲಾಟಂ, ಅಳಿಕಂ--ಈ ೨ ನೊಸಲ್‌” (ಹಲಾಯು, ೮೭-೩೭೧) ; 
ನೊಸಲಂ ತೊಂಗಲ್ಲುರುಳಿ ಮೇಲುದನೊಗೆನ ಕುಚಂ ಜೆನ್ನನಾ ನೀಳ 
ಕೇಶಪ್ರಸರಂ , , . ಉರೆನುಂ ಸಂಚಳತ್ತಾರಹಾರಂ ಸಸರಂಬಿತ್ತೆತ್ತ 
ಮೋರಂತಲೆಯೆ ಭರತನಂ ನೋಡಲೈತಂದಳೊರ್ವಳ್‌ (ಆವಿಪು, ೧೧-೧೬); 
ಅಸುಹೃತ್ಸೇನೆಗೆ ಸಾಲ್ಕನೊರ್ವನೆ ಗಡಂ ರುದ್ರಾನತಾರಂ' ಗಡಂ ನೊಸ 
ಲೊಳ್ಳ | ಣ್ಲಡಮೆಂದು ನಚ್ಚಿ ಸೊರೆದೆಂ, . . ಜೋಳದ ಪಾಟುಯಂ 
ಬೆದರಲ್ಲಾ ದ್ರೌಃ ಣಯ. ದ್ರೋಣನು೦ (ಗದಾಯು, ೩-೧೧) ; ಅನತಾ 
ರಾತಿ ಮಯೂ: ತಾರಳಹ ೫ ೫ ೫% ನಂಗೆ ಮಾಲಾಂತು ಕಇಯಿಂನರೊಳಾ 
ಟಿಂದಿದಿರಾಂಪವಂಗೆ ನೊಸಲೊಳ್‌' ಕಣು ನೀಳಕಂಕಂ ಗೆಜಾಚಿನಮವರ್‌ 
ಸೇಂಧು ಜಟಾಗ್ರ ಮುಗ್ರಫಣಿಹಾರಂ ನ್ಯಾಪ್ರಚರ್ಮೈಂ ತ್ರಿಶೂಳ ೫೫ 
ಗ್ರಾಯಂಧನೆಂಂಬಿಮೇಸೊಳನೆ ಸೇಳ್ಸಂಗ್ರಾ ಮರಂಗಾಗ್ರ। ದೊಳ್‌ (ಎಕ. 
೪111, ಸಾಗರ, ೧೦೯-೨೦; 1042); ಕೊಂಡಾಡಿ Wi ಮಜ್ಜನ 
ಕೈಜಿಸಿವುಕಂ ಮಂಂಡಾಡಿ ಮುಂಡಾಡಿ ನೊಸಲೊಳಟ್ಟೊ ತ್ತುತಂ (ಬಸರ, 
೩-೫೨). ನೊಸೆಲು : “ಲಲಾಟಂ' ಅಳಿಕಂ ಗೋಧಿ ಮೂಡಿ 
ನೊಸಲು? (ನಾಚಿರಾ, ೧೨೨); ನಮ್ಮ ಕೂಡಲಸಂಗನ ಶರಣರಿಗೆ ನೊಸಲ 
ವಿಭೂತಿಯೇ ಶೃಂಗಾರ (ಬಸನ, ೩೪); ಪೊಟ್ಟ ಜೆಯಿಂಂ ನುಡಿನಹಿತರ 
ನಿಟ್ಟೋಡುವರದೆಂದು ನೀರಲಕ್ಷ್ಮಿಯ ನೊಸಲೊಳು. ಬೊಟ್ಟ ಟ್ಟಿ ಂದಡೊಸೆ 
ಮಾರರಗುರನ ಕಟ್ಟ, ದಿರೊಳು ನಿಲುವ ಗಣ್ಣ ನಾವಂ. ಧುಹಾರಗಳ XVI, 
ಚಿಕ್ಕನಾ. ೧೦೬-೩; 1245) ; ಕರವ ಸೆಗಹದನಕಟಿ ಹೋ ಹೋ ಬಿರುದ 
ರಂಖದಿಕಂಜದಿರಿ ನಿಮ್ಮರಿಭಟಗೆ ನಾಲ್ಮಿಲ್ಲ ಕೈ ಕಣ್ಣಿಲ್ಲ ನೊಸಲಿನಲಿ... 
ವೃಥಾ ಭಯನೇಕೆನುತ ಕುರುರಾಯನನುವಾದ (ಕುವ್ಕಾಕ. ೪-೨೬); 
ಮುಟ್ಟ ಶ್ರೀಗೆಂಧನನು ಇಟ್ಟು ತಾ ನೊಸಲೊಳಗೆ ನೆಟ್ಟ ನೆಯೆ ಸ್ವರ್ಗ ಪಡೆ 
ವಡೆ ಸಾಣಿಕಲ್‌ ಕೆಟ್ಟ ಕೇಡೇಸು (ಸರ್ವಜ್ಞ. ೯೨೪) ; ಸೊಸಲು ನೊಸಲಿ 
ನಲಿರಿಸಿ. ಸುಸಲಾಡುವವು ಹೂವು (ಉಯ್ಯಾಲೆ. ೯-೧), ನೊಸಳು : 
ಅನಳ ನೊಸಳೊಳಗಿನ ಗೋಥೋಚನದ ಬೊಟ್ಟು (ಮುಂಬಯಿ. ೫-೨೦೦). 
ನೊಸಲ ಕಣ್ಣ ದೇನ- ಹಣೆಯಲ್ಲಿ ಕಣ್ಣು ಳ್ಳ ವನು; ಶಿವ; 
ಸಂಬಂಧದ ಸಂಬಂಧಕ್ಕೆ. ನೊಸಲ. ಕಣ್ಣ ದೇವಂ" ತಳ ಬಾಳ ಕಾಂತಿ, 
ಹರಿಯ ಪೊಳ್ಳು! ಟಿ ತಾನರೆ (ಶನುದ.೧೩೨ ಪ. ಪ್ರಯೋ). ನೊಸಲ ಕಣ್ಣ: ವರುಷ 
ಹಣೆಯಲ್ಲಿ ಕೆಣ್ಣು ಳ್ಳವರು: ತಮತಮಗೆಲ್ಲ ನೊಸಲ ಕಣ್ಣ ನರು ತಮ 
ತಮಗೆಲ್ಲ ಸಂದಾನ ತಮತನುಗೆಲ್ಲಾ ಖಟ್ಟಾಂಗ ಕಪಾಲ ತ್ರಿ ತ್ರಿಶೂಲ 
ಧರರು ದೇನರಾರು ಭಕ್ತ ರಾರು ಹೇಳಿರಯ್ಯಾ (ಬಸನ, ೮೧೮), ಕರ 
ಕಣ್ಣ ನೊಸಲ ಕಣ್ಣ ದೇವ: ಇದು ಕೈಲಾಸಂ ಭವಾನೀಧನನ 
ನೆರೆ ಮನೋಜಾತನಂ 'ಬೂದಿನೂಡ[ಕ್ರಿ]ದಕೊಳ್‌ ದಳ್ಸಾಧ್ವರ 
ಧ್ವಂಸಕನ ನೊಸಲ ಕಣ್ಣಾ ತ[ನೊಳ್‌]ತನ್ನ ದೋರ್ಗರ್ವದಗುರ್ವಂ 
[ನ್ರಾ]ಕಟಿಂ ಮಾಡುವ ಬಗೆಯೊಳಿದಂ ಪತ್ತಿ [ಕಿಬಕ್ತೂ ]ತ್ತಿ ಸೊ[ತ್ತೆ]ತಿ, 
ದೊಡಿತ್ತಂ [ಮೆಚ್ಚಿ ಲಂಕಾಧಿಪತಿಗೆ ಬರನಂ ರಾಗದಿಂ]' ನೀಳಕೆಂಕಂ 
(ಸಂಸಭಾ, ೬-೬೪). ನೊಸಲ ಕಣ್ಫಾಯ್ದವ - (ಶಿವನ) ಹಣೆ 
ಗಣಿ ಸ್ಲೈನಿಂದ ಹುಟ್ಟಿದನನು ; ವೀರಭದ್ರ” ಪೂಗಣೆಯನೆತ್ತಿ ಬಂದುದ 
ನಾಗ ಸಿನಸರುದ್ದು ನೊಸಲ ಕಣ್ಬಾಯ್ಮ[ನಾಳಾಂ, ಗಣ್ಣ ಯ್ಮ]ವನಂ. 
ಬೇಗಡೆ ನಡೆದವನೊಳ್‌ ನೀಂ ತಾನೆನೆ (ಕಬ್ಬಿ ಕಾ. ೨೩೯), ನೊಸಲಗಣ್ಣ ವ, 
ನೊಸಲ ಕಣ್ಣವ- ನೊಸಲ ಕಣ್ಣ ಜೀವ: ನೊಸಲಗಣ್ಣ ವನ ಸುತ 
ನೆಂಬುದಂ ಧರೆಗೆ ಸೂಚಿಸುವೊಲುಜ್ಜ್‌ಫಿಸುವರಳೆಲೆಯೊಸ್ಪೆ . « * ಬಾಲಕಂ 
ಕಣ್ಣಿ ಸೆದನು (ಚೆಬಪು, 1-೩೭) ; ನೊಸಲೊಳೇಂ ನಿಮಗುಂಟಿ ಕಂಗಳು 
ನೊಸಲ. ಕಣ್ಣನ ಕಂಸರಾಯನ ವಸನಗಳನೆಳೆದುಡುವಡಾಜದೆ ತೊಗಲ 
ಸುಟ್ಟ ನೆನೆ. ಕೃಷ್ಣನು ನಸುನಗುತಲಾ ವನಸನಗಳನೆಳೆದಿತ್ತ ಗೋವರಿಗೆ 


ನೊಸಲಕ್ಯರ 


(ಸಾಳ್ವಭಾ. ೨೨-೩೬೧). ನೊಸಲಗಣ್ಣು, ನೊಸಲ ಕಣ್‌, ನೊಸಲ 
ಕಣ್ಣು - ಹಣೆಯಲ್ಲಿರುವ ಕಣ್ಣು ; ಹಣೆಗಣ್ಣು ; ಫಾಲನೇತ್ರ : 
ಹರನು ನೆಟ್ಟನೆ ಮುನಿದು ತ್ರಿ ಪುರವನುರು ಹುವಂದಿನ ನೊಸಲಗಣ್ಣಿ ದುರ 
ವಣಿಸಲಲ್ಲಿಂದ ಸಡಲಿದ ಕಿಡಿಗಳೆಲ್ಲವನು ಪರಿಗಣಿಸೆ (ಕುನ್ಯಾಬ್ರೋ. ಓರಿಇ. 
೧೫-೪೯ ಅಡಿಪದ್ಯ) ; ಅಶ್ವತ್ಥಾಮಂ ೬ « « ಆಗಳುರಿಯಂರುಳಿಯಂತಪ್ಪ 
ತನ್ನ. ನೊಸಲ ಕಣ್ಣಂ ತೋಲ ತನ್ನ ಸಾಹಸಮಂ ತೋಣಲೆಂದು 
ನಾರಾಯಣಾಸ್ತ್ರಮಂ ತೊಟ್ಟಿ ಚ್ಸಾಗಳ್‌ (ಸಂಸಭಾ. ೧೨-೩೧ ವ); ತ್ರಿಪುರದ 
ಕೋಟಿ ಬಲ್ಲಿತ್ತೆಂದರೆ ನೊಸಲ ಕಂಗಳಲುರುಹಿದನನ್ವ (ಮುಹಾದೇ, ಬ. 
೧೧-೬) ; ನೊಸಲ ಕಣ್ಣ ಭವನೊಬ್ಬನೆ ನಮ್ಮ ಕೂಡಲಸಂಗನುದೇವ 
(ಬಸನ. ೫೬೫) ; ವಿನನಲಾ ಬ ಬ್ರಹ್ಮಸ್ವ ವೆಂಬುದು . , . ನೊಸಲ ಕಣ್ಣ 
ಮಹೇಶ್ವರಗೆ ಸೈರಿಸದು ಮಿಕ್ಕ ಮನುಷ್ಯರಿಗೆ ಜೀರ್ಣಿಸುವುದೇ 
(ನಿಭಾಗ,. ೧೦-೮೩-೪೫). ನೊಸಲ ನಯನ. - ೧. ಹಣೆಗಣ್ಣು : 
ಬವರಭೈರನನಾತನತಿಬಲ ಶಿವನ ನೊಸಲ ನಯನದೊಳಿವನು [ನಾಂಂ. 
ನೊಸಲಂದದಲಿ] : ಮೆಜಕ್‌ನವನಿವನು ಚಿತಸಂಗ್ರ್ರಾಮನಶ್ಚತ್ಥ್ವಾಮ 
ನೋಡೆಂದ (ಕುವ್ಯಾವಿ. ೬-೫೫); ನೊಸಲ ನಯಂನದಂತೊಪ್ಪುವ 
ಕುಂಕುಮರಸದ ಲಲಾಮದಿ ನಿಡುಮುಡಿಯೊಳು ರಂಜಿಸುವ ಹಸುಳಿವೆಲಕೆ 
ಯಂತೆ ವಿರಾಜಿಪ ಬೆಳರ್ಗೇದಗೆಯೆಸಳಿಂ . . . ವಸುಧಾಧಿಪಸತಿಯಂದಿನ 
ದುರ್ಗಾಂಬಿಕೆಯೆಂತೊಬ್ಬ ದಳು (ಜಯಕಾ. ೨-೧೧). ಶಿ. ಹಣೆಯಲ್ಲಿ 
ಕಣ್ಣು ಳೃವನು ; ಹಣೆಗಣ್ಣ ; ಶಿವ: ತ್ರಿಶೂಲ ಡಮರುಗಥರಾ 
ನೊಸಲ ಸಯನ ವಿಕಸಿತಾ ಇಂಬ ಶಮುಖ MR (ವಿಸಕೀ, 
ನೊಸಲ ಪಟ್ಟ, ನೊಸಲಸಟ್ಟಿ - = ಹಣೆಯಲ್ಲಿ ಕಟ್ಟುವ ಸಟ್ಟ;ಲಲಾಟ 
ಪಟ್ಟ : (ಕ); ಧಾನ್ಯವಂ ಕಟ್ಟ ಪುಸ್ಪ ಗಳಿಂದಲೂ ಆಭರಣಗಳಿಂದಲೂ 
ಅಲಂಕರಿಸಿ ನೊಸಲ ಪಟ್ಟಿ ಯಂ ಕಟ್ಟರುವ ಆ ಆನೆ ಕುದುರೆಗಳನ್ನೂ . . . 
ಪೂಜೆ ಮಾಡಿದನು (ಮಹಾವಂ. 1, ೩೫). ನೊಸಲ ಬರೆಹ, 
ನೊಸಲಿನ ಬರಹ- ನೊಸಲಕ್ಕುರ : ಜಗದೇವಂಗೆ ಬೆಸೂತ್ತು ತನ್ನ 
ಕೇಂದ್ರನ ನೊಸಲ ಬರೆ[ಸಾರಾಂ. ರ]ಹವ ಮುನ್ನೊರೆಸಿ ಬಿಜ್ಜಳನ 
ಸಾಮ್ರಾಜ್ಯೋನ್ನ ತಿಯನೀಶನ ಕವಳಿಗೆಯೊಳಂತು ತೊಡೆಯಿಸುತ 
(ಬಸಪು. ೬೧-೭); ನೊಸಲ ಬರೆಹಮಿಜಿಂದು ತಡೆತಡೆದು ನಡೆದುದಂ 
ಉಸುರಿದಳ್‌' (ಕಾಲೂರ. ೧೩೨-೨೮೩) ; ನೊಸಲಿನ ಬರಹ ಬಸಲೆಯಿಂದ 
ಒರಸಬಹುದೇ? (ಗಾಜಿ). ನೊಸಲ ಬೊಟ್ಟು - ಹಣೆಯಲ್ಲಿಡುವ 
ಬೊಟ್ಟು, ತಿಲಕ : ಗೋರೋಜನ ಸುಗಂಧದಿಂದ ರಚಿಸಿದ ನೊಸಲ 
ಬೊಟ್ಟು (ಉಘಚ. ನೊಸಲುರಿಗಣ್‌ -. ಹಣೆಯಲ್ಲಿರುವ 
ಉರಿಗಣ್ಣು : ಕೊರಲ ಕಜ ಶಿರದ ಪೆಜಿಕಿ ನೊಸಲುರಿಗಣ ಧೃತಚಾಪ 
ಹಸ್ತ ಶಾಸ್ತಿ ರೆಚಿಹ್ನಂ ವಿರಚಿಸೆ ಕೃ ಪಕೃ ತವರ್ಮರ್ಬೆರಸಾಗಳ್‌ ಮುಳಿದು 
ಬಂದನ ತ್ಯಾಮರ (ಗದಾಯು. ೯-೨) ; ನೊಸಲಲ್ಲಿ ನಟ್ಟ ಶರಮಂ 
ಮಿಸುಗಡೆ' ನಾಂ ಕೀಳೆ ರಕ್ತ ಪ್ರಸರಂ ಮಸಗಿ ಕೆಂಪಾಗಿ ತೋಅಲ್‌ 
ನೊಸಲುರಿಗಣ್ಣಿಗೆದ ಶಿವಸವೊಲ್‌ ಭಟಿನಿರ್ದಂ (ಬಾಧಪು. 
ನೊಸಲೊಳ್‌ ಬರೆದಕ್ಕರ - ಮೊಸಲಕೃರ : ನೋವಟದಂಜುವುದೇಕೆ 
ನಿಂದರೇಂ ತಪ್ಪುದೊ ಪೇಜಿಮಯ್ಯ ನೊಸಲೊಳ್‌ ಬರೆದಕ್ಕರಮಾ 
ವಿಧಾತ್ರನಾ (ಹಂಸಭೂ. ೧೩-೧೯). 
[ದೇ.॥ ತಮಿ. ಮಲ. ನುತಲ್‌; 
ತೆಲು. ನೊಸಲು, ನುದುರು] 
ನೊಸಲಕ್ಕರ (ನಾ). ಹಣೆಯ ಬರಹ; ವಿಧಿಲಿಖಿತ : ಉರನಣಿಸಿ 
ತಮ್ಮ ನಬಿಕಿಗುಂ/ಧುರದೊಳಿದೆಂದಂಜಿ ಹೊಗರ ನೆನದಿಂ ರಿಪುಭೂಪರ 
ನೊಸಲಕ್ಕರಮಿರ್ಪುವು. ನೆರೆದು ಶರಣ್ಫೊಕ್ಕಿಳಾಧಿಪನ ಕೂರಸಿಯೊಳ್‌ 
'ನರ್ಧಪು. ೭-೩೦) ; ಬಿಡು ಮಹಾಹವವೆನಗೆ ನೂಕದು ತೊಡೆಯದಿರು 


೩೯-೧). 


೧೭-೬೫). 


೧೩-೮೨). 


ತುಳು. ನೆಸಲು, ನಸುಡಿ; 


೫೦೦೦ 


5 


20 


30 


40 


45 


ನೊಳಂಬರಸ 


ನೊಸಲಕ್ಕರವ ನೀನೊಡೆಯೆ ಕಿಂಕರರಾಗಿಹೆವು ನಾವಿಂದು ಮೊದಲಾಗಿ 

(ಕುಪ್ಯಾವಿ, ಓರಿಇ.೭-೩೩); ಬಿದಿ ಬರೆದ ನೊಸಲಕ್ಕರವ ತೊಡೆವಧಟಿನಾವನೊ 

ಇಂತಹ ಮಹಾಸ್ವಾಮಿಯವರಯ್ನೂ ರ್ವರ ನೊಸ 

ಬ್ಬ ಸ್ಥಿತಿಪ್ರಳಯಾಧಿಕಾರವನ್ನಾಳುವ ಜೀಶದಕ್ಷರು ನಾವು 

[ಸೊಸಲ್‌ .- ಅಕ್ಕ ರ್ಯ] 

ನೊಸಲಿಕ್ಕು (ಕ್ರಿ). [ನೀತೈ] ಹಣೆಗೆ ವಿಭೂತಿಯಿಟ್ಟು ಶುದ್ಧೀ 
ಕರಣದ ಸಂಸ್ಕಾರನನ್ನು ಡು ಒಹೇರನ್ಮುನು ಬಂದು ಶವಕ್ಕೆ 
ನೊಸಲಿಕ್ಕಿಃ ದರು ಟಂ, [ನೊಸಲು (ಎ ನೊಸಲ್‌) -- ಇಕ್ಕು] 

ನೊಸಲು "ನೊಸಲ ನೋ. 

ನೊಸಲೆಗಲ್ಲು (ನಾ). ಒಂದು ಬಗೆಯ ಕಲ್ಲು: ಮೂಡಲು ಹೂವಿನ 
ಹಳ್ಳಿಯ ತೆಂಕಲು ನೆಟ್ಟಿ ಸಾಲುಗಲ್ಲವೊಳಗಣ ನೊಸಲೆಗಲ್ಲು (ಎಕ. ೪, 

1406). "ನೊಸೆಕಲ್‌ ಪರಾ. 

[ನೊಸಲೆ?-- ಕಲ್ಲು (-ಆಕಲ್ಯ್‌)] 

ನೊಸಲ್ಲ ಣ್‌ (ನಾ). ಹಣೆಯಲ್ಲಿರುವ ಕಣ್ಣು ಕ ಹಣೆಗಣ್ಣು : 
"ನೊಸಲ್ಲ ಣ್ಣ' ಪರಾ. [ನೊಸಲ್‌4ಕಣ್‌] 

ನೊಸಲ್ಲ ಣ್ಣ). ಹಣೆಯಲ್ಲಿ ಕಣ್ಣು ಳ್ಳ ವನು; ಶಿವ: ಮುಖ್ಯವಾದ 
ಗೋಮಯಬಾವುದೆಂಬುದನು PML ಬಿನ್ಸೈಸಿದನು' ನಂಬಿ 
ಯಣ್ಣಿ ನು ನೊಸಲ್ಲ: ಣ್ಣ ನೊಡನೆ(ಸೌಂದಪು. ೫-೭೪). [ನೊಸಲ್ಸಣ೯---ಅ್ಯ] 

ನೊಸಲ್ಲಾ ರ್ಚು (4). ಹಣೆಯನ್ನು ಚಾಚು ; ವಂದಿಸು ; ನಮ 
ಸೃರಿಸು: ಅಲಗೆರ್ಗೀಲನೆತಿತನಕಿಂದೆನ್ಟು ಯಡಿಗಡಿಗೆ ಬಾಚಿ ರಸ 
ತುಳುಂಕುತ್ತೆ ಪೊಡನುಡುತೆದ್ದು ಸಲ್ಲೀಲೆಯಿಂದಂಥಿ ಬ್ರಿ ಸಲ್ಲವಗಳ್ಳೆ ನೊಸ 
ಲ್ಹಾರ್ಚಿ ತತ್ಪಾ. ದರೇಣುಮುಮನೂ ಪುತ್ತ ಮಾಂಗದಿ ತಳೆದು (ನನನೋ. 
೫-೫). [ನೊಸಲ್‌ 4 ಸಾರ್ಚು] 

ನೊಸಳು "ನೊಸಲ್‌' ನೋ. 

ನೊಸೆ "ನೊದೆ' ನೋ. 

ನೊಸೆಕಲ್‌ (ನಾ). ಒಂದು ಬಗೆಯ ಕಲ್ಲು: ಮುಗ್ಗುಜ್ಜೆಯ ನೊಸೆ 
ಕಲ್ಲೆ ಬ ಬಿಳಿಯ ಕಲ್ಲು (ಮೈಆರಿ, ೧೯೨೧, ೧೦-೧೭೯; 962). “ನೊಸಲ 
ಗಲ್ಲು' ಪರಾ. [ನೊಸೆ 24-ಕಲ್‌] 

ನೊಸೆಸಳ್ಳೆ (ನಾ). ಒಂದು ಹಳ್ಳ ದ ಹೆಸರು: ತೆಂಕಲು ನೊಸೆಸಳ್ಳ 
ಆಗ್ನೇಯಾಂದಿಶಿ ಗದಿಗನ ಮಲೆಯ ಸಡುವಣ ಭಾಗೆ ನಾಲೆ ಗೋಡಲಮ್‌ 
ನಡಣ ಭಾಗೆ (ಎಕ. 2೭19, ಎಳಂದೂ. ೧೭೦-೯; ಸು; 9651). 

[ಕೊಸೆ?--ಸಳ್ಳ] 

ನೊಸೆಮಾಳ (ನಾ). ನೊದೆಹುಲ್ಲು ಬೆಳೆದಿರುವ ಪ್ರದೇಶ, ಜಾಗ: 
ಇದರ ಪನಬವತ್ತಿ ಗಂಗ್ವಾಯರೆಗಂ ೨ ಯಲ್ಲೇ ಬಳೀ ನೊಸೆಮಾಳ ಬಸವೈನ 
ಕಟ್ಟಿಗೆ ಪ ಗಂ (ಎಕ. 111, ತಿರುಮ, ೬೩-೪೮೬; 1740) - 

[ನೊಸೆ.- ಮಾಳ್ಯ( ಎ ಮಾಲ್ಕ)] 

ನೊಸೆಯಆತಿ (ನಾ). - ನೊಸೆಕಲ್‌ : ಗ್ರಾಮಸ್ಥ ಸೀನಾನ್ತರನರ್‌ 
ಪುರ್ನ್ವಸ್ಮದಿಶಿ: ನೊಸೆಯಅಕ ಎ ಅಸ್ತಿ ಬನ್ನು ಬೆಟುಯ ಎಟಿಕಿಗಲ್ಲೆ 
ಆಗ್ನೇಯಾ ದಿಶಿ (ಮೈ ಅರಿ. ೧೯೨೦, ೯-೨೧; 2677). [ನೊಸೆ?+- ಅಡ್ಕ 

ನೊಸೆಹುಲ್ಲು "ನೊದೆಹುಲ್ಲು' ನೋ. 

ನೊಳ "ನೊಳವು' ನೋ. 

ನೊಳಂಬ "ನೊಟಂಬ' ನೋ, 

ನೊಳಂಬರಸ (ನಾ). ಒಬ್ಬಾತನ ಹೆಸರು : ಸ್ವಸ್ತಿ ಸಮಧಿಗತ ಪಳ್ಜು 
ಮಹಾಶಬ್ದ ಶ್ರೀ ಪಲ್ಲವ ೬ * ನೊಳಮ್ಮರಸರು ಊರ ಮಡುವ 
'ಬರಸೆಗೆಸ ೫ ಪಾರ್ವರ್ಗ್ಗೆಉವರ್‌ ಕೊಟ್ಟ ಮಣ್ಣು (ಮೈಲರಿ. 

[ನೊಳಂಬ( ಎ ನೊಲಿಂಬ) --- ಅರಸ] 


(ಸಾಳ್ವ ಭಾ. ೨೮-೩೩); 
ಲಕ್ಕ! ರದ ಸೃಷ್ಟಿ 
(ಮೂತ್ರ ಶ. ನಿ. 


ಹಾಸನ, ೧೩೩-೬೯; 


೧೯೨೯, 
೩೬೧೩; 7). 


ನೊಳಂಬವಾಡಿ 


ನೊಳಂಬವಾಡಿ "ನೊಲಂಬವಾಡಿ' ನೋ. 

ನೊಳಗೆ (ನಾ). ದನಕರುಗಳಿಗೆ ದ್ರವಪದಾರ್ಥಗಳನ್ನು ಕುಡಿ 
ಯಿಸಲು ಬಳಸುವ ಸಾಧನ; ಗೊಟ್ಟಿ ; ನೊಳಗೆ (ನಾಟಯಿಂದ 
ಮಾಡಿದ ಒಳಲೆ)ದಲ್ಲಿ ಹಾಲು-ಹಾಕಿ ಕರುವಿಗೆ ಉಡಿಸಲೆತ್ನಿಸಿದ (ಸಂನ್ಯಾಳ, 
೧೦೨). [-ಆಸಂ. ನಾಲಕ] 

ಸೊಳಗಾಡು (ನಾ). ನೊಣಗಳಿಂದ ಕೂಡಿದ ಪ್ರಜೀಶ (?): ತಜ 
ವೊನ್‌, : ಬಡನಡು, ನೊಳಗಾಡು, ಎಟಿ ರದಿಟ್ಟ (ಶಬ್ಮಾನು: ೩೩೨ 


ಮ್ಯಾಖ್ಕಾ). [ನೊಳ( ಎ ನೊಳವು)-4 ಕಾಡು] 
ಸೊಳಲೆ (ನಾ). ನೀರಿನಲ್ಲಿ ವಾಸಿಸುವ ಒಂದು ಬಗೆಯ ಹುಳು: 
"ನಾಯ್ನೊಳಲೆ' ಪರಾ. [1] 


ಸೊಳವು, ನೊಣ. ನೊಣವು, ನೊಳ (ನಾ). ಒಂದು ಬಗೆಯ 
ಹಾರುವ ಕೀಟ; ಮಕ್ಸಿಕ : “ನೊಳವು ಮಚ್ಚೆ ೦ದಕ್ಳು”(ಕಬ್ಬಿ ಕೈ.೮೪); 
ತಾಂ ತೊನ್ನನಾಗಿ ಮಂರುಂಟದ ಕೈಯು, ಕಾಲುಂ ಬೆರಸು ಮೂಗೊಳ 
ಗರ್ದು ರಸಿಗೆ ಸುರಿಯೆ ನೊಳವುಗೆಳ್‌ ಮಂಸುಣಕೆಓಂಡು ತಿನೆ (ಪಡ್ಡಾ ರಾ. 
೧೨೨-೨೩); ಸುಯೋಧನಂ. . . ಮನದೊಳಾದೇನದಿಂ ದೇವಕೀನಂದನನ 
ನೇಲೆನಾಯ್ತೂದುಂ .ನಂಜಿನ ಮೇಲೆವಾಯ್ಚ ನೊಳವಿನಂತುರುಳ್ತರೆ 
ಪಾಯ್ಸ (ಪಂಸಭಾ. ೯-೫೯ ನು ; ನರವುಂ ನೆರವುಂ ದೇವರ ಬರವುಂ 
ತೆರವುಂ ನೆಗಟಕ್ತಿಯೆಟ್ರಿ ರವುಂ ಸಂಚರಿಸುವ ನೊಳವುಂ ತಾಮರೆಬರ ಮತ 
ದಿಂದಂತ್ಯವರ್ಣಲೋಪಮನಾಳ್ಲುಂ  (ಶಮುದ. ೪೬), ನೊಣ: ಕಳೆ 
ದುಂಬುದು ಕೂಟಿಕೊಳಗಣ ನೊಣ[ಖಾಠಂಂ.ಳ]ನಂ (ಸಮಪ, ೬-೧೦); 
ವಿಷದ ಹುಟ್ಟ ಯೊಳೆಜಗಿ ನೊಣ. ಜೀವಿಸುವುದೇ (ಕುವ್ಯಾಬ್ರೋ. ೬-೪೦) ; 
ಬೆಲ್ಲನೆ ನೀ ಮುದ್ದುನೆಂಗಳೆ ಮೃ ದುವಾಯ ಬೆಲ್ಲವಾಗಿರದೆ. -ಬಂದಿಲ್ಲಿ 
ಹೊಲ್ಲೆ ಹ ಸೊಣನ ಮುತ್ತಿ ಸಿಕೊಳಬೇಡೆಂದು ಬೆಲ್ಲವನೊಡೆಯೆ ಗುದ್ದಿ ದನು 
(ಮೋಹತ, ೨೦-೨೪) ; ಗಂಧವನು ತೇವಲ್ಲಿ ಒಂದು ನೊಣವನು ಕಾಣೆ 
(ಸರ್ವಜ್ಞಃ ೮೧೮); ನೊಣವು ಆತ್ಯಂತ ಅಸಹ್ಯಕರವಾದ ಹುಳು (ಗೃಹವಿ, 
೧೮೮). ನೊಣವು : ಪಶುವಿನೊಳಲ್ಲಿರಲೇಂ ತಾನೆಂತೊ ತೊನಸೆಯೋ 
ನೊಣವುಗಳೋ (ಸಮಸ. ೯-೬೧) ; ಹೋಮಮಂ ಮಾಡುವ ಬ್ರಾಹ್ಮಣಂ 
ನೊಣವು ಬೆನ್ನನೋಣದೊಡೆ. ಸೈರಿಸಲಾಜದೆ ಬೆನ್ನ್ನಂ. ಪೊಯ್ಮುಕೊಳ್ಳುದುಂ. 
(ಧರ್ಮಾಮೃ. ೧೧-೫೩) ;' ಇನಿತು ಲಿಂಗಸದರ್ಥನಾಗಿಯಂ ಘನದರಿದ್ರತೆ 
ಯಾದುದಯ್ಯೋ ಮನೆಯೊಳಗೆ ನೋಡಲು ತವುಡು ನೊಣವಿಂಗೆಲಗಲಿಲ್ಲ 
(ಒಸಪು, ೨೩-೬). ನೊಳ ; “ಮಚ್ಚೆ ನೆ ನೊಳಂ” (ಶಬ್ದಮಂ, ೪೫); 
ಜೇನ ನೊಳಂಗಳ್‌ ತುಪ್ಪ ವನಿರಿಸಿದೊಡೆ ಲೋಗರ್‌ ಕೊಂಡು ಪೋಪರ್‌ 
(ಸಂಚತಂ. ೭೨-೮); ಸದಗಂಪ್ಪೆಯನುಪ್ಪಂ ತುಪ್ಪದೊಳಂ ಮೇಣ್‌ 
ಮೆಣಸು ನಾಗರಂ ನಂದ್ಯಾವರ್ತದ ಕುಸುಮಮೆಂಬಿವಂ ಪೂಸಿದಂದು. 
ನೊಳ(ಣ)ನಿಆದ ನೋವನಿರದುಪಶವಿಂಕು೦ (ಲೋಕೋಪಸ. ೧೦-೩೦); 
ವಿಬುಧಸಭೆಯೊಳ್‌ ತಾಮೇಂ ಗಣನೀಯರೆ ಕುಕನಿಗಳಾರ್‌ ಗಣಿಸಿದಪರ್‌ 
ಮಂಸುಖಕಿ ಪರೆವ ನೊರಜಂ ನೊಳಮಂ (ಪುಷ್ಪ. ೧-೪೫). 

ನೊಣಪ್ರತಿ - ಮೂಲದ ತದ್ವತ್ತಾದ ನಕಲು; ಮಕ್ಕೀಕಾ 

ಮಕ್ಕೀ. ನೊಣವಿನ ಚೂರ್ಣ ಇ ಒಂದು ಬಗೆಯ ಔಷಧಿ : ನೊಣನಿನ 
ಚೂರ್ಣವಂ ಕರಿಯಗಸೆನೆಳನಾರಿನ ರಸದಿಂ ಕಲಸಿ ತನ್ನೆ ಯಿಂದ್ರಿಯ 
ಸಹಿತ ಸುಣ್ಣದೊಳಗಿಕ್ಕೆ ವಶ್ಶಂ (ಉಾನುಖ. ೨೬೨). 
[ದೇ.॥ ತಮಿ. ನುಳಮ್ಬು, ನುಳ್ಳಲ್‌, ನೊಳ್ಳ ಲ್‌ ; ಮಲು ನುಟಮ್ಸೂ ; 
ಕೋಲಾ. ನುಲ್ಲೆ] 

ನೊಳ್ಳಿ (ನಾ). ಶಾಸನ, ಹಸ್ತಪ್ರತಿಗಳಲ್ಲಿ ಉಪಯೋಗಿಸುವ 
ದ್ವಿತ್ವಾಕ್ಟರಸೂಚಕವಾದ ಚಿಹ್ನೆ; ಸಾಮಾನ್ಯವಾಗಿ ಬಳಸುವ 
ಸೊನ್ನೆಗಿಂತ ದಪ್ಪ ವಾದ ಸೊನ್ನೆ. [?] 


೫೦೦೧ 


20 


25 


30 


55 


40 


45 


ಸೊಬಂಬಗಾವುಂಡ 


ಸೊಲಂಬ, ನೊಣಂಬ, ನೊಳಂಬ (ನಾ). ೧.ಒಂದು ರಾಜವಂಶದ 
ಹೆಸರು: ಪೋಳಲ್ಹೋರನೆಮ್ಟ ನೊಬನ್ಸು ಮಹಾಸಾಮನ್ತನ್‌ ಈನಾ 
ಸ ೫ ೫ನಾಡಾಳುತ್ತ ೫ * * ಟೊರ ಮೇಗೆ ಎಟ್ಲು ಕೋಟಿಯ ಕೊಳ್ಳನ್ನು 
(ನಕ. ೫11, ತನೆಟೂ. ೪೭-೬; ಸು. 880). ೨. ನೊಳಂಬದೇಶ 
ದವನು : ಅಜನರ್ಮ್ಮ ಗಜ್ಗರ ಬೆಸದೆ . ನೊಟಮ್ಚ ಕೆ ಕಾದಿ 
ಸತ್ತೊಡೆ, . . ಅಜವರ್ಮ್ಮನ ಕಲ್ಲ ನೊಬಂಬರ್‌ ಸುಟ್ಟೊಡೆ ಇವ್ವೈರ್ಗೆ 
ಈ ಕಲ್ಲು ನಟ್ಟುದು (ನಕ. ೫1, ಜಗಳೂ. ೧೯-೫; 907) ಷಿ ಒಬ್ಬಾ 
ತನ ಹೆಸರು; ಆಹನಮಲ್ಲ ನೊಟಿಂಬನ ದತ್ತಿಯ ಮನ್ಸ್‌ ಇ ೫೫ 
ಬ್ಯೂಹಮಗುರ್ಜ್ಬಿಸಲೈ (ಎಕ. 211, 8೦. 
ನೊಣಂಬ: ೩. ನೊಣಂಬನಾಳಿಮ" ಮುಂನಿಲಾವ ಬಮ್ಮದೇನ 
ಚೋಳಮಹಾರಾಜರು ಗೋವಿಂದವಾಡಿಯ ರಾಜ್ಯಂಗೆಯಬ್ಯತ್ತಮಿರೆ 
(ಎಕ. 211, ಶಿರಾ, ೩೬-೧೩ ; ಸು,1040). ನೊಳಂಬ: ೩. ಮುಳಿದನ 
ನೆನುತಂ ಕೊಂಕಣವು ಸಂಕೆಯಿಂ ಗೂಡುಗೊಳ್ಳು ತ್ತಿರ್ದ್ವಪುದೇಮ್‌ 
ಬಲ್ಲಿದನೋ. ಚಕಿತವಿದ್ವಿಷ್ಟ ನೆಂಬೀ ನೊಳಂಬಂ (ಮೈಲರಿ, ೧೯೨೯, 
೬೫-೩೫; 1081), 

ನೊಳಂಬವಟ್ಟ ಎ ನೊಳಂಬರಾಜನು ಕೊಟ್ಟ ಒಂದು ಪ್ರಶಸ್ತಿ, 

ಅಧಿಕಾರ (?) ; ಒಸೆದು ಶಿನಲಿಂಗನುಂ ಪೂಜಿಸುವ ಶಿವಬ್ರತಿಗೆ. 
ಭಕ್ತಿಯಿಂ ಮಾಳ್ಟ ಜಗಳ್ಳೆಸೆಯೆ ಶಿನಾಲಯಮಂ ಮಾಡಿಸುವಂಗೆ ನೊಳಂಬ 
ಪಟ್ಟಿ ಮೆಂಬುದು ಬರಿದೇ (ಸೌಇಇ, xx, ೪೯-೬೭; 1076). ಸೊಟಿಂಬ 
ಕುಳಾಂತಕ, ನೊಣಂಬ ಕುಳಾಂತಕ - ನೊಳಂಬವಂಶಕ್ಕೆ ಮೃತ್ಯು 
ಸ್ವರೂಪನಾದವನು ; ಒಂದು ಬಿರುದು: ಶ್ರೀಮನ್ನೊ ಟಂಬಕುಳಾ 
ನ್ರಳದೇನಂ ಪಲನೆಡೆಗಳೊಳಂ ಬಸದಿಗಳುಂ ಮಾನಸ್ತ ಂಭಜ್ಗಳುವಂ ಮಾಡಿ 
ಸಿದಂ (ಎಕ. 11, ೫೯-೧೦೭; 974) ; ಗೆಂಗಕುಳಾಚಳಶಿಖರಶೇಖರರುಂ 
ಗಂಗಹೊಡಾಮಣಿಯುಂ ಜಗದೇಕವೀರರುಂ ಧರ್ಮಾನುರಾಗನುಮೆನಿಸಿದ 
ನೊಣಂ[ಪಾಳಿಎಂ, ಳೊಂ]ಬಳುಲಾಂ[ಪಾಂ0.ಳಾಂ]ತಳದೇವನೆ ತನಗೆ ಪರಮ 
ಸ್ವಾವಿಯಾಗೆ (ಚಾವಂಪ. ೪). ನೊಟಂಬದೊಡ್ಡ =ನೊಳಂಬ 
ರಾಜನು ಕೊಟ್ಟ ಒಂದು ಬಿರುದು : ಶ್ರೀವೀರ ನೋಟ) ಮ್ಪಾಧಿರಾಜ 
ರಾಜಸರಮೇಶ್ವರ ಬೆದ್ದುಗೊನ್ನೆಯ ಕೆಜಿಯ ಕಟ್ಟ ಪ್ಪ ನ್ನು ಅಜ್ಜ ಪರ್ನರ 
ಭಿದಿಯೆಜಕಿಯರ ನೊಟನ್ಸುದೊಡ್ಡ ನೆನ್ನು ಕಡಗಮಿಟ್ಟಿರ್‌ (ಸೌಇಇ.12-/, 
೧೭೯; 98ೆಯ ಶತ). ಹೊಟಿಂಬಿದಡಿಗ - ನೊಳಂಬರಲ್ಲಿ ಪರಾಕ್ರಮಿ 
ಯಾದವನು ; ಒಂದು ಬಿರುದು : ಮಹಾರಾಜರುಂ ಬಾಣರಸರುಂ 
ಸೋರೆಮಟಿ ಕೋಟ್ಟಿ ಯಿಟ್ಟ ಲ್ಲಿ ನೊಬಂಬಿದಡಿಗ ರಾಚಮಲ್ಲಂ ನುಯಿನ್ನ 
ಗುಂಡಿಗೆಗುಳ್ಳಿ ಎನೆಬರು ಸಮುಸ್ತ್ರಬಲಂ ಬೆಳಿಸಿ ಬಿಟ್ಟೊಡೆ (ಎಇ. 2೮೭1೪, 
೨೬-೬; ಸು, 885), [1] 

ನೊಟಂಬಗಾಮುಂಡ್ಕ ನೊಟಂಬಗಾವುಂಡ (ನಾ). ಒಬ್ಬಾತನ 
ಹೆಸರು : ಶ್ರಿಭುವನಕರ್ತ್ರರ ಭಟಾರರ್‌ ಆ ವನ್ಯದ ಸ್ಮಾನಮನಾಳುತ್ತಿರೆ 
ಮಸೆಕಲೆಸ ೬ ಸ ಪ್ಪ ದೇವರ x *ಜಿಗನೆ ಮಗಂ ನೊಟಿಂಬಗಾನಖುಣ್ಣ 
ಬಲ್ಲದ ಊರಟೂವಿನೊಳ್‌ ಕಾದಿ ಸತ್ತು ಸ್ವರ್ಗಸ್ಮನಾದಂ (ಎಕ. ೫x, 
ಮುಳಚಾ, ೯೧-೬; 1007). ನೊಟಂಬಗಾವುಂಡ : ಪೆಂಜ್ಚು ಉವಿನ 
ನೊಟಮ್ಚಗಾವುಣ್ಣನುಂ ಕಲಿ ನೊಬನ್ಸುಗಾವುಣ್ಣನುಂ ಸೀಯವುರದ 
ಮಾಗಿಗಾವುಣ್ಣನುಂ . . . ಇಪ್ತಿವರ್ನಡದರ್‌ ಸರ್ವ್ವಪಾದಪರಿಹಾರ 
ಪಡೆದರ್‌: ಚಿಲ್ಲಂಕಭಟಾರರ್‌ (ಎಕ, ೫11, ೫೦, ೨೮-೪೭; 943) ; 
ಕಿರ್ತ್ರಿಗಾ[ನಂಂ]ಣ್ಲನ ಮಗಂಗೆ ಪಟ್ಟಿನಂ ಕಟ್ಟ ಪುಲಿನಾಟ್ಟ ಕೇಕಿಯ 
ಬೆಳಗಟೂರಂ ನೊಬಂಬಗಾವುಣ್ಣಗೆ. ಕೊಡಗೆಯ ಗೆಯ್ಲೆವರ್‌ (ಸೌ. 
2-1, ೩೯-೧೩; 2). [ನೊಟಿಂಬ-ಗಾಮಂಂಡ] 

ನೊಲಂಬಗಾವುಂಡ "ನೊಬಂಬಗಾಮುಂಡ' ನೋ. 


೨೬-೧; ಸು. 9801). 


ನೊಟಂಬವಾಡಿ 


ನೊಬಂಬವಾಡಿ, ನೊಣಂಬವಾಡಿ, ನೊಳಂಬವಾಡಿ (ನಾ). ಒಂದು 

ನಾಡಿನ ಹೆಸರು; ಐ ಈಗಿನ ಬಳ್ಳಾರಿ, ತುಮಕೂರು, ಚಿತ್ರದುರ್ಗ 

ಜಿಲ್ಲೆಗಳ ಪ್ರದೇಶಗಳನ್ನೊಳಗೊಂಡಿದ್ದ ಪ್ರದೇಶ: ಶ್ರೀಮನ್ನುದ 
ಯಾದಿತ್ಯುದೇವ ವೀರರಾಜೇಂದ್ರ ನೀರನೊಬಿಂಬ ಸಲ್ಲನ ಪೆರ್ಮ್ಮಾನಡಿ 
ಸೊಟಿಂಬನಾಡಿಮೂವತ್ತಿರ್ಚ್ಸಾಸಿರನಂ ದುಸ್ಟನಿಗ್ರಹ ವಿಶಿಷ್ಟ ಪ್ರತಿಪಾಲನಂ 
ಗೆಯ್ಕೂ (ಎಕ. ೫11, ತಿರಾ, ೯-೬; 1072). ನೊಣಂಬವಾಡಿ : 
ಶ್ರೀಮುತ್ತಿಭುವನಮಲ್ಲ ತಲೆಕಾಡು ಕೊಂಗು ನಂಗಲಿ. ನೊಣಂಬವಾಡಿ 
ಬನವಸೆ ಹಾನುಂಗಲ್ಲುಗೊಂಡ  ಭುಜಬಳನೀರಗಂಗಪ್ಪ ತಾಪಹೊಯ್ಸಳ 
ಬಿಟ್ಟಿ ದೇವರು . . . ರಾಜ್ಯಂಗೆಯನ್ಯುತ್ತ ಮಿರೆ (ಎಕ. ೫11, ತಿಸಟೂ, 
೫೮-೩೦; ಸು. 1120), ನೊಳಂಬವಾಡಿ: ಶ್ರೀಮಜ್ಜಗದೇಕ 
ಮಲ್ಲದೇವರ ಪಾದಪ[ದ್ಮೋಸ]ಜೀವಿಗಳಪ್ಪ ಘಟಿಯಂಕಕಾಣ ನೊಳಂಬ 
(ಭ)ರಸ ನೊಳಂಬವಾಡಿ[ಯಂ] ಕರಿವಿರಿಮೂವತ್ತ ನಾಳುತ್ತ ಮಿರೆ (ಸೌಇಇ. 
1024); ಶ್ರೀವಿಷ್ನು ವರ್ದ್ಯನಮಹಾರಾಜ 
ವಿಜಯಾದಿತೃದೇವರ್‌ ನೊಳಂಬವಾಡಿ ಮೂವತ್ತಿ ರ್ಚ್ಛಾಸಿರಮಂ ಸುಖ 
ಸಂಕಥಾನಿನೋದದಿಂ ರಾಜ್ಯಂಗೆಯುರ್ಯತ್ತ ವಿರರೆ. (ಎಕ. 


೫11, ೬೧೧೪೭; ಸು. 

2೭1, ದಾವಣ, 
೧೧-೧೩ ; 11066), 

ನೊಣಂಬನಾಡಿಗೊಂಡ - ನೊಳಂಬವಾಡಿಯನ್ನುು ಜಯಿಸಿದ 
ವನು ; ಒಂದು ಬಿರುದು : ಗಂಗವಾಡಿ ನೊಣಂಬನಾಡಿಗೊಂಡ , . . 
ನಿಸ್ಸಂಕಪ್ರ ತಾಪ ನೀರಬಲಾಳಡೇನರು ದೋರಸಮುದ್ರದ ವೀಡಿನೊಳು 
ನಿಲೆ (ಎಕ. 111 (8), ನಂಜನ. ೧೫೬-೨ ; 1198). 
[ನೊಟಂಬ--ಪಾಡಿ] 

ನೊಟಂಬಸೆಟ್ಟಿ (ನಾ). ಒಬ್ಬಾತನ ಹೆಸರು: ಶ್ರೀಮತ್‌ ನನ್ನಿ 
ನೊಬಂಬಂ ೬ *ಟ್ಟಿ ಗಟ್ಟಿ ಪ್ರಿಥ್ವೀರಾಜ್ಯಂಗೆಯ್ಯುತ್ತಿರೆ. ಸಕಸಾದಿಗೆಟಿನ 
ಪೊಗಬ್ಮಲ್ಲೆ ನಂಬೇ ಮಗಂ ನೊಟಂಬಸೆಟ್ಟಿ ಉತ್ತನೂರ ಮಹಾಜನಂ 
ಸನ್ನಿರ್ಬರ್ಗ್ಗಂ ನೂಜುಗದ್ಯಾಣಂ ಪೊನ್ನ ಕೊಟ್ಟನ್‌ (ಎಕ.೫, 
ಮುಳಬಾ, ೧೨೨-೭ ; 969); ಅನ್ನಾದಿಯರ ನೊಟಂಬಸೆಟ್ಟಿಯನುಗಂ 
ಿರುಗುನ್ನಸೆಟ್ಟಿಯಂಂ ಮಣಿಯಚ್ಛೆಯಂಂ ಇವರಿಬ್ಬರು ಕಾರಪಕರಾಗಿ 
ಗೆಯ್ಸಿದರ್‌ (ಎಕ. 1%, ಹೊಸಕೋ. ೧೦-೧೭ ; 1023). 

[ನೊಟಿಂಬ* ಸೆಟ್ಟಿ] 

ನೊಟಂಬಳ್ಲಿ (ನಾ). ಒಂದು ನಾಡಿನ ಹೆಸರು: ಶ್ರೀಪ್ರಿಥಿನೀವಲ್ಲಭ 
ಸರಮೇಶ್ವರ ಪಲ್ಲವದಿಯರನ್ನೊಟಿಂಬಳ್ಗೆ ಸಾಸಿರಮುನ್ನಿರ್ಗ್ಗುನ್ಹನಾಡು 
ಮೂನೂಜುಮನಾಳೆ (ನಿಕ, ೫1, ಚಳ್ಳೆಕೆ, -೩೩-೩೭ ನಸು. 815), 
"ನೊಟಂಬೆ' ಪರಾ. [ನೊಟಂಬ] 

ನೊಟಂಬಾಧಿರಾಜ (ನಾ). ನೊಳಂಬರ ಜೊರೆ : ಎಜಳಿಯಂಗಪ್ಪನ 
ಮಗಂ ಮಾಚಿಗಂ ಗುತ್ತಿಯ ಗಂಗನ ಬೆಸಡೊಳ್ತೂಲಕನ್ಮವೊಟಲ ಕಾಳಿಗ 
ದೊಳ್ನೊಲಂಬಾಧಿರಾಜ ರಾಜರೊಳ್ಳಾದಿ ಸತ್ತ್ವಂ (ಎಕ. 211 (೧), ಹೆಗ್ಗಡೆ, 


೨೬-೧೩; ಸು. 9ನೆಯ ಶತ) ; ಸ್ವಸ್ತಿಶ್ರೀಮದಾಹನಮಲ್ಲ ನೊಟಂಬಾಧಿ 
ರಾಜ ವೃಥುನೀರಾಜ್ಯಂಗೆಯ್ಯುತ್ತಿರೆ. (ಎಕ, ೫11, 309, ೨೯-೨; 
ಸು. 980 7). [ನೊಲಂಬ-- ಅಧಿರಾಜ] 


ನೊಟಂಬೆ (ನಾ). ಒಂದು ಊರಿನ ಹೆಸರು: ಕಿಉವುಸೂರ ಪೆರ್ಗ್ಗಲಿ 
ಯರ ಬಿಜಯಿಂತಗಾವುಣ್ಣನ ಮಗಂ ಅಮ್ಮಡಿಗಾವುಣ್ಣ ನೊಟಂಬೆಯ 
ಗ್ವಾರ್ಮ್ಮಣ್ಣನ ಭಾಗದ ದಸ್ಸಿವಭಾಗಂಗೊಣ್ಣು ಕೆಟೆಯಂ ಕಟ್ಟಿ ಸಿದಂ 
(ಮೈ ಈರಿ. ೧೯೩೧, ೪೩-೭; 993). "ನೊಲಂಬಳ್ಗೆ? ಪರಾ. 
[-ಆ`ನೊಟಂಬ] 
ನೊಟಮ್ಮ (ನಾ). ಒಬ್ಬಾಶನ ಹೆಸರು : ಶ್ರೀಮರ್ತ ಪೆರ್ಮ್ಮುನಡಿಗಳ 
ಸಟ್ಟಿ ಗಟ್ಟಿ ದ ಇಪ್ಪತ್ತೆ ರಡನೆ ವರಿಷ೫ ೫೫x ರಿಳ್ಳ ಗರ ಕೋಟಿಯೊಳ್‌ 


೫೦೦೨ 


20 


30 


35 


40 


45 


ನೋ 


ನೊಬನ್ಮುನೊಳ್‌ ಕಾದಿ ರಾಜೆಯ ಗಣ್ಣ ಸತ್ತೊಡೆ (ಎಕ. 111, ನಂಜನ, 
೧೩೯-೩: 9159), [ ಆನೊಬಂಬ--ಅನ್ಮು |] 
ನೋ, ನೋಯು (ಕ್ರಿ). ನೊಂದ (ಭೂತಕೃ), ನೊಂದ್ಳು 
(ಭೂತನ್ಯೂ). ೧. ಬಾಧೆಸಡು; ದುಃಖಸಡು; ಯಾತನೆ 
ಪಡು : "ನೋ--ವೃಥನೇ? (ಶನುಧಾ) ; ವಿಾನ್ಗೆಳಂತೆ ಗಾಳದೊಳ್‌ 
ತೊಡರ್ದಿರ್ದ ಪಾದರಿಗರಿಂ ಮಹಿಷಾಸುರನಂತೆ ಸೂಲದೊಳ್‌ ನೊಂದು 
ನರಳ್ವ ಕಳ್ಳರಿಂ (ಉನೈಸಾ.೫೨೯ ಶೂದ್ರಕ) ; ಯುದ್ಧ ದಾಳ್ಗೆ ರೋದನ 
ಮೆನಗಾವುದಯ್ಯನೆನಗೇಕೆಯೊ ಶೋಕಿಪನೆಂದು ಧರ್ಮನಂದನ ನರನಂದನಂ 
ನಿನಗೆ ಸಗ್ಗೆದೊಳೇನಭಿನುನು ನೋಯನೇ (ಸಂಪಭಾ, ೧೧-೧೦೭) ; 
ಅಲ್ಲಿಯೆ ನೊಂದು ಬಸನಟಸದಿರ್ದ ಬಲಿಭುಗ್ಬಲಪ್ರ ಧಾನರೆಂ ಕಂಡು 
ಬೆಟಗಾಗಿರ್ದ ವಾಯಸಾಧೀಶ್ವರನಲ್ಲಿಗೆ ಕೆಲವು ವಾಯಸಂಗಳ 
ಬಿಲಸಿಕೋಡಿ , .., ಬಿನ್ನ ಪಂಗೆಯೈ (ಸಂಚತಂ.೨೦೩-೧೫); ಏಕೆ ಧರ್ಮಜ 
ನೋನೆ ನೀನವಿನೇಕಿಯೆ ಬೇಡಿನ್ನು ಚಿತ್ತವ್ಯಾಕುಲವ ಬಿಡು ಕೇಳು 
ನಿನಗೀ ಕೃಷ್ಣ ನೊಲಿದಿಹನು (ತನ್ಮುಶಾಂ. ೧-೪೦). ೨. ಗಾಯಗೊಳ್ಳು; 
ಘಾಸಿಹೊಂದು : ಎಂದುಂ ಪೋಗೆಂದನೆ ಮಾಣೆಂದನೆ ಪೆಜತೊಂದನೀನೆ 
ಸೆಂದನೆ ನೊಂದ ಎಂದನೆ ಸೆರಗಿಲ್ಲದೆ ಪಿಡಿಯೆಂದನಿದೇಂ ಕಲಿಯೊ 
ಚಾಗಿಯೋ ರನಿತನಯುಂ (ಪಂಪಭಾ. ೧-೧೦೨); ತೊಲಗದೆ ನಿಂದ 
ವೀರನಂ ತಲೆಗಡಿದುರುಳ್ಳುವ ಮೂದಲಿಪ ವೀರನಂ ತೌದಲೆಗಾಣಿಸ 
ಮಾಯದ ಪೀರನಂ ನೋಯಲಿಟ್‌ದು ಕೆಡಪುವ . . . ಪಲಬಿರುದು 
ಗಳ್ನೆಗಳ್ತೆ ನೆಡೆಯೆ (ರಾಜನೇ. ೬-೧೧ ವು. ೩. ` ಕಷ್ಟಪಡು ; ಶ್ರಮ 
ಪಡು; ದಣಿ: ಮಾಯನುನೆ ಬೀಸಿ ಪೆಜರನುಪಾಯದೆ ಕಕ್ಟಿಕ್ಕಿ ದೇನ 
ಕಾರ್ಯದೊಳಿನಿಸುಂ ನೋಯದೆ ಸುಖಿಯಿಂಪ ಸವಣರುಪಾಯನುನಿಂ 
ನಿನ್ನೊಳಣ್ಣ ಭಾವಿಸಿ ನೋಡಾ (ಧರ್ಮಾಮೃ. ೧-೧೧೨). ನೋಯುು : 
೧. ಚಂದನವ ಕಡಿದು ಕೊಟಕಿದು ತೇದೊಡೆ ನೊಂದೆನೆಂದು ಕಂಪ 
ಬಿಟ್ಟಿತ್ತೆ (ಹುಹಾಜೇ. ಬ. ೨೮-೫೮), ೨. ಎಡದ ಕೈಯಲಿ ನಿಗಳನನಿಕ್ಕಿ 
ಬಲದ ಕೈಯ ಕಡಿದುಕೊಂಡಡೆ ನೋಯದಿಪ್ಪುದೆ (ಬಸನ, ೪೦೫); 
ನೋಯಲೊಟಿಲುವ ಶರಭ ಸಿಂಹ ಲುಲಾಯ ವೃಕ ಶಾರ್ದೂಲ ಶಶ 
ಗೋಮಾಯು ಮೊದಲಾದಖಿಳಮೃಗರನ ತುಂಬಿತಂಬರನ (ಕುನ್ಯಾಅ. 
೧೩-೨೮) ; ಬೋಳನ ಆಲೋಚನೆಯ. ಆಕಾಶದ ಬಣ್ಣವು ಬದಲುತ್ತಾ 
ಇದ್ದಂತೆ ನೋಯುತ್ತಾ ತನ್ನ ಮನೆಗೆ ನಡೆದನು (ಕಾಲೂರ, ೧೨ ಕಥಾಸಾರ). 
ನೊಂದ ಹಾವು- ಕೆಣಕಿದ ಹಾವು; ಸೆಟ್ಟು ತಿಂದ ಹಾವು: 
ಕರಿಯ ಸೊಗಡಿನ ಮೃ ಗಪತಿಗೆ ಮೈಹಲದ ಹಂದಿಗೆ ನೊಂದ ಹಾಫಿಂಗರಸ 
ಮೈಚಾಟಿದೆಯಲಾ ನೀನೆಂದನಾ ಶಕುನಿ (ಕುವ್ಯಾಸ. ೧೬-೪). ನೊಂದು 
ಕೊಳ್ಳು - ದುಃಖಪಡು ; ಸಂಕಟಸಡು : ನನ್ನ ದುಡ್ಡಿನ ದರ್ಶ ನನ್ನ 
ದವಡೆಯನ್ನ್ನೇ ಮುರಿಯಿತು ಎಂದು ಬಹುವಾಗಿ ನೊಂದುಕೊಳ್ಳು ತ್ತಿ 
ದ್ವರು (ಸದ್ಮಸ. ೨೦೪) ; ವಿಚಾರಪರರು. . . ಬೇರೆ ಅರ್ಥವಿವರಣೆಯನ್ನು 
ಕಾಣದೆ ಬಹುವಾಗಿ ನೊಂದುಕೊಳ್ಳುತ್ತಲೂ ಇದ್ದರು (ಜಗದಾ, ೪೫). 
ನೋಯೆ ನುಡಿ ಇ ನೋವಾಗುವಂತೆ ಮಾತನಾಡು ; ಮರ್ಮ 
ಭೇದಿಯಾಗಿ ಮಾತನಾಡು: ಆಮ್ಮಾತಣಾಯಜಿ ಮುಳಿದುಂ 
ನಿಮ್ಮಡಿಯಂಂ ನೋಯೆ ನುಡಿದೆನುಅದೇಳಿಸಲೇಸೆಮ್ಮಳವೆ ಮಜಕಿವುದಾ 
ಮನಡುಮ್ಮುಚ್ಛರನುಜ್ಞ ನಿಮ್ಮನೆರೆಯಲೆ ಬಂದೆಂ (ಸಂಪಭಾ. ೧೨-೫೪); 
ತನ್ನ ನೋಯ ನುಡಿದ ನಿಜಾಗ್ರಜನ ನುಡಿಗೆ ಮುನದೊಳೇವೈ ಸಿಯ 
ಪೈಸದೆ. ನಿನಯಮಸೆ ಮುಂದಿಟ್ಟು. ವಿನಯನಿಭೂಷಣಿನಿಂತೆಂದಂ 
(ಪಂಪಭಾ, ೧೨-೧೩೦ ವ). 
[ಬೇ.॥ ತಮಿ. ನೋ, ನೋಯ್‌.; ಮಲ. ನೋ, ನೋವು, ನೋವಿ; 
ಶುಳು. ನೋಪು, ನೋಸಿ, ನೋಯಿಪಿ; ಕೊಡ. ನಾ; ತೆಲು. ನೋಯಂ] 


ನೋಂಟಿ 


ಗಿನೋಂಟಿ 'ನೋಟ' ನೋ. 

ನೋಂತ "ನೋನ್‌' ಪರಾ. 

ನೋಂತು "ನೋನ್‌' ಪರಾ. 

ನೋಂದ, ನೋಂದು (ನಾ). ಅಧಿಕೃತವಾದ : ದಾಖಲು ; 
ರಿಜಿಸ್ಟರು : ೬೦೦ಕ್ಕೆ ಒಪ್ಪಿ ಆ ಪ್ರಕಾರ ಕರಾರುಪತ್ರ ನೋಂದ' ಕೂಡಾ 
ಆಗಿದೆ (ದಾಸಹು. ೬೫) ; ರಶೀದಿಯಲ್ಲಿ ಬರಿದ ತಸಶೀಲದ ಪಕಾರ ಬಿಲ್ಲ 
ಬಂದ ಕೂಡಲೆ ನೋಂದ ತಕ್ಕೊಳ್ಳ ಬೇಕಾಗುತ್ತದೆ (ಸುಂಬನ್ಯಾ. ೯೧), 
ನೋಂದು : "ನೋಂದಿಸು' ಸರಾ. 

ನೋಂದುಗು ಅಧಿಕೃತವಾಗಿ ದಾಖಲಾಗು ; ರಿಜಿಸ್ಟರು 

ಆಗು : ಅವನ ಹೆಸರಿಲೆ ಈ ಗುರ್ತು ನೋಂದಾದದ್ದನ್ನು ನಾನು ಕಣ್ಮುಟ್ಟ 
ನೋಡಿ ಬಂದಿದ್ದೇನೆ (ಬಂಗಾಹೆ. ೪೮)... [--ಮರಾ, ನೋಂದ] 

ನೋಂದಣಿ, ನೊಂದಣಿ (ನಾ). ದಾಖಲು ಮಾಡುವಿಕೆ ; 
ರಿಜಿಸ್ಟರು ಮಾಡುವಿಕೆ : ಪತ್ರಗಳ ನೋಂದಣಿಯ (ರಿಜಿಸ್ಟ್ರೇ ಸನ್‌) 
ಬಗ್ಗೆಯೂ ಒಂದು ಸಾರ್ವತ್ರಿಕ ಸಿಯಮವೇರ್ಪಟ್ಟಿ ತು (ಕವಿಕೋ. 1, ೬೪). 
ನೊಂದಣಿ: ೧೧ ತಾಲೂಕುಗಳಲ್ಲಿ ನೊಬ್ಬೊಬ್ಬ ಸಬರಜಿಸ್ಟ್ರಾ ರನೆಂಬ 
ನೊಂದಣೀಕಾರಕೂನನಿರುತ್ತಾನೆ  (ಕಭಾಗೆ. ಸರೆಕಾರದವರು 
ಛಾಪೆಕಾಗದ ನೊಂದಣಿ ಮುಂತಾದ ಕಾಯದೆಗಳನ್ನು ಮಾಡಿದರು. 
(ಮುಂಬಯಿ. ೬-೧೦೧) ; ಇದರಂತೆ ನಾನು ಕರಾರಪತ್ರವನ್ನು ಬರೆದು 
ನೊಂದಣಿ ಮಾಡಿಸಿ ಕೊಡುತ್ತೇನೆ (ಮೋಹಿನೀ, ೮೫). 

ನೋಂದಣಿ ಮಾಡು - ಅಧಿಕೃತವಾಗಿ ದಾಖಲು ಮಾಡು ; 
ರಿಜಿಸ್ಟರು ಮಾಡು : “ರಿಜಿಸ್ಟರು ಮಾಡು ; ನೋಂದಣಿ ಮಾಡು” 
(8೦81510. ಪತ್ರಿನಿ. ೬೮); ಕಾಗದ ನೋಂದಣಿ ಮಾಡುವದನ್ನು 
ಮಾಡಿ ಕೊಡಲಿಕ್ಕೆ ಬೇಕೇ ಬೇಕು, (ಅಶೋಕ. ೩೬). 
[4-ಮರಾ. ನೋಂದಣೀ] 

ನೋಂದಣಿಕಚೇರಿ (ನಾ). ದಾಖಲು ಮಾಡಿಸುವ ಕಾರ್ಯಾ 
ಲಯ; ರಿಜಿಸ್ಟರು ಮಾಡಿಸುವ ಕಚೇರಿ; ಸಬ್‌ರಿಜಿಸ್ಟ್ರಾರು 
ಕಚೇರಿ: ಸಬ್‌ರಿಚಿಸ್ಟ್ರರ ಅಥವಾ ನೋಂದಣಿಕಚೇರಿ (ಲಂಚಸ್ರ್ರ. ೧೧); 
ನೋಂದಣೀಕಚೇರಿ ಆಗತದಂತಲ್ಲೋ ಸಾವಕಾರ ಈ ಊರಿಗೆ (ಬೆಳಭಾ. 
೯೭). [ನೋಂದಣಿ + ಕಚೇರಿ] 

ನೋಂದಣಿವಿವಾಹ (ನಾ). ಸರ್ಬರಿಜಿಸ್ಟ್ರಾರು ಕಚೇರಿಯಲ್ಲಿ 
ಅಧಿಕೃತವಾಗಿ ದಾಖಲೆ ಮಾಡಿ ಆಗುವ ಮದುನೆ ; ದಾಖಲೆ 
ಮದುವೆ; ರಿಜಿಸ್ಟರ್‌ ಮದುವೆ: ನೀವೊಂದು ಕೆಲಸ ಮಾಡಿರಿ, 
ನೋಂದಣಿವಿವಾಹ ಮಾಡಿಕೊಳ್ಳಿ ರಿ ಮೊದಲು, ಅಮೇಲೆ ನಾನು ಬಂದು 
ಶಾಸ್ತ್ರೋಕ್ತ ವಾಗಿ ಮದುನೆ ಸಾಂಗ ಮಾಡುತ್ತೇನೆ (ಎರಸೆ. ೭೫). 

[ನೋಂದಣಿ-*ವಿವಾಹ] 

ನೋಂದಾಯಿಸು, ನೊಂದಾಯಿಸು (ಕ್ರಿ). ಅಧಿಕೃತವಾಗಿ 
ದಾಖಲು ಮಾಡು ; ನೋಂದಣಿ ಮಾಡು : ನೋಂದಾಯಿಸಲಾದ 
ಕ್ರಿಯಾಶೀಲಸದಸ್ಯರ ಸಮಿತಿಯು ಈ ಗೊತ್ತು ವಳಿಯನ್ನು ನಿರ್ಣಯಿ 
ಸಿತು (ಢಿ). ನೊಂದಾಂಯಿಸು: ತಮ್ಮ ಪೀಠಕ್ಕೆ ಇನರೇ ಉತ್ತ 


೩೮೦) ; 


ರಾಧಿಕಾರಕ್ಕೆ ಯೋಗ್ಯರೆಂದೂ, ಮುಂದೆ ಇವರಿಗೇ ಮಾಡತಕ್ಕದೆಂದೂ' 


ವಿಲ್ಲು ದಸ್ತವೇಜನ್ನು ಬರೆದು ನೊಂದಾಯಿಸಿ. , , ಶಿನಸಾಯಂಜ್ಯ 
ಹೊಂದಿದರು ಗ್ರಂಥಪರಿಗ್ರಹಣ  ರಜಿಸ್ಪರಿನಲ್ಲಿ 
(Accession Register) ನೊಂದಾಯಿಸಿ ಆ ಗ್ರಂಥದ ಪರಿಗ್ರಹಣ 
ಸಮಂಕನನ್ನು ೬.೬೬ ಬರೆಯೆಲಾಗುವದು (ಗ್ರಂಥಾಲ. ೧೫); ಈ ಗುರ್ತು 
ಫನ್‌ ಬ್ರೇಬರನ ಹೆಸರಿನಲ್ಲಿ ನೊಂದಾಯಿಂಸಲ್ಪಟ್ಟದೆ (ಬಂಗಾಹೆ, ೪೭). 
33 [ನೋಂದಾವಣೈ 4--ಇಸು,] 


(ಗುರುದ, ೪೬); 


೫೦೦೩ 


5 


3 


೪ 


3: 


40 


ನೋಕರ್ಮು 


ನೋಂದಿಸು (ಕ್ರಿ). - ನೋಂದಾಯಿಸು : ನುರುದಿನ ಪ್ರೇ ಮಶಂಕರಂಗೆ. 

ಒಂದು ನೋಂದಿಸಿದ ಪಾಕೀಟು ಬಂದಿತು (ಶ್ರೇಮಾಶ್ರ. ೧೧೫). 
[ನೋಂದು( £ನೋಂದ)  -ಇಸ್ಮು] 

ನೋಂದು "ನೋಂದ' ನೋ. 

ನೋಂಪ "ನೋನ್‌? ಪರಾ, 

ನೋಂಹಿ, ನೋಹಿ (ನಾ). ವ್ರತ; ನಿಯಮ ; ನೆಜಕಿದಾದ ಪ್ರತಶೀಲ 
ನೋನ್ಸಿ ಗುಣದಿಂ ಸ್ವಾಧ್ಯಾಯಸನಮ್ಟ ಶ್ರಿ ನಿವರ್‌ ಕಜೆ ಇಲ್ನಲ್ಪಪ. ಧರ್ಮ್ಮಜಾ 
ಸಸಿಮತಿಶ್ರೀಗನ್ಸಿಯರ್ವ್ವನ್ನು (ಎಕ. 11, ೬೬-೧; ಸು, 700) ; ಕ್ಷೀರ 
ಕುಮಾರನೆಂಬೊನಾತಂ ಬ್ರಹ್ಮಚರ್ಯಂ ಮೊದಲಾಗೊಡೆಯ 
ಬ್ರತಂಗಳಂ ಪ್ರತಿಸಾಳಿಸಿ ಆಚಾಮ್ಸ ವರ್ಧನಮೆಂಬ ನೋಂಪಿಯಂ ಸನ್ನೆರಡು 
ವರ್ಷಂಬರಂ ನೋಂತು ಸಮಾಧಿಮರಣದಿಂದಂ ಮುಡಿಖೆ (ವಡ್ಡಾರಾ, 

ಒರ್ವನಗಲ್ಲ ತನ್ನ ಮನೋನಲ್ಲಭಿಯಂ ನೆನೆದು ky pS 
ಇನಿಯಳಂ ಪತ್ತಿರ್ಪ ಸೈಸೇಕೆ ಸಂಗಳಿಕುಂ ಮೌನದಿ ಮುನ್ನ ಮಾನವರ 
ನೋಂತಾ ನೋಂಪಿಂಯುಂ ನೋಂತೆನೇ ಎಂದು ಪಂಬಲಿಸುತ್ತಿರ್ದಂ (ಆದಿಪು. 
೧೨-೩೯) ; ಧಿಗಿಲನೆದ್ದಳು. ಕುಸುಮಾಜಿ ಕೈಮುಗಿದಿಂದು ಹಗಲೊಂದು 
ನೋಂಪಿಯಂಂಟಿನೆಗೆ ಸುಗತನಿವಾಸಕೆ ಪೋಪೆಸೆಂದಳು (ಭರಚ. ೬-೧೧); 
ಅಕ್ಕನನರು . . . ನನ್ನನ್ನು ನೋಡಿ, "ಮಾಚಿ, ನಿನ್ನ ಎಷ್ಟು ತಪಸ್ಸಿನ 
ಫಲವೇ ಇದು ! ಯಾವ ನೋಂಪಿಯ ಫಲವೆ?' ಎಂದು ಕೇಳಿದರು 
(ಶಾಂತಲಾ. ೮). ನೋಹಿ; ಭಾದ್ರಪದಶುದ್ಧ ಚತುರ್ದಶಿ ಅನಂತನ 
ನೋಹಿ ಕಲಶಪ್ರ ಭಾನನೆ ಮಹಾಆರಾಧನೆ ಮುಂತಾದ್ದ ಕೈ ಹಿ 
ಚತುಸ್ಸೀಮೆ ವಿವರ (ಎಕ. ೫1, ಹೊಳಲೈ. ೧-೨೦; 1154) ; ಈ ವಿಧಿಯೆ 
ಪಾಂಡವರಿಗಳಟಾ ಸಾವು ಸೇರದು ತನಗೆ ತಾ ಮುನ್ನಾವ ನೋಹಿಯನಳಿ 
ಡಿನೋ ಭವಭವಸಹಸ್ರ್ರದಲಿ. . . ಎನುತ ಮಿಗೆ ಮುಗಿದು ಧೃತರಾಷ್ಟ್ರ 
(ಕುವ್ಯಾಅ. ೧೭-೬) 5 ನೋಹಿಯಾತನದು-ತನ್ನರಮನೆಯ ಹಸಗೆಯ್ದು 
ಬೆಳಗಿದಂತೆಯೆ, ಬೆಳಗಿ ಊರ, ನಾಡ್ಯ ಹಸಗೆಯ್ದೆ, ಹೊಸಗೆಯ್ವೆ ನೆಂಬೊ 
ಉಮೆ (ಹೊಂಗಳು.೬-೧ಂ). "ನೋಂಪು' ಪರಾ. 

[ನೋನ್‌ 4-೩] 

ನೋಂಪು (ನಾ). - ನೋಂಪಿ : ಯದುಕ್ಷೋಣಿಸಾಳಕಚೂಡಾಮಣಿ 
ನಾರಸಿಜ್ಜ ನೆನಲೇನ್ನೋಂಪುಳ್ಳ ನೋ ಹುಳ್ಳ ಪಂ (ಎಕ. 11, ೬೪-೧೦೭, 
1143) ; ತೀರ್ಥವಂದನೆ ನೋಂಪು[ನಾಠಾಂ. ಪಿ]ಜಪ ದೇವತಾವಂದನಾರ್ಥ 
ನೆಲ್ಲವು ಪುಣ್ಯಯೋಗ (ಭಂಡ. ೬೮-೯೭). "ನೋಂಪಿ? ಪರಾ. 

[ಹೋನ್‌ ---ಪ್ರ್ಯು./ತಮಿ. ಮಲ. ನೋನ್ಬು , ನೋಮುು ; ತುಳು. 

ನೋಂಪು; ತೆಲು. ನೋಮು] 

ನೋಕನೀಯ (ನಾ). ಕನಿಷ್ಠನಲ್ಲದವನು ; ಶ್ರೇಷ್ಠ: ನೋಕ 
ನೀಯನ್ನ ಮಹಲೀಲೆ ಕೊಂಡಾಡುವಂಥ ಏಕಮನವ ಕೊಡು ಶೀಲೆ 
(ವಿನಾಕೃ. ೬-೨). [ಸಂ.] 

ನೋಕರ "ನೌಕರ' ನೋ. 

ನೋಕರಿ "ನೌಕರಿ' ನೋ. 

ನೋಕರ್ಮ (ನಾ). [ಜೈನ] ಜೀಹ, ವಚನ, ದ್ರವ್ಯ, ಮನಸ್ಸು 
ಗಳ ರಚನೆಗೆ ಬೇಕಾಗುವ ಒಂದು ಬಗೆಯ ಕರ್ಮಾಣು.: 
ನೋಕರ್ಮ ವಿದೂರೋಹಂ ಸಪ್ತಧಾತು ಕಲಿತೌದಾರಿಕಾದಿ ನೋಕರ್ಮ 
ನಿದೂರನೆ ನಾಂ (ತತ್ತ್ವ್ವಪ್ರ. ಕೂರುಗೊಂಡೆಂಟುಕರ್ಮವೆ 

ದ್ರವ್ಯಕರ್ಮವೀ ಮೂಣುಕರ್ಮವೆ ಭಾವಕರ್ಮಾ ತೋಜುವ ದೇಹ 

ನೋಕರ್ಮ ಕರ್ಮಗಳಿಂತು ಮೂಜುಕಾಂಡಗಳಹುವೊಮ್ಮೆ ನೋಕರ್ನು 

ಗಾಣದಂತಾ ದ್ರಮ್ಮಕರ್ಮುವಾಲೋಕಿಸೆ ಹಿಂಡಿಯಂತಿಹುವು ಹೋಕಿನ 


೬೬-೧೭) ; 


೩೭೬) ; 


ಭಾವಕರ್ಮಗಳೆಣ್ಣೆ ಯಂತೊಳಗಾಕಾಶದಂತಾತ್ಮನಿಹನು(ಭರಚ. ೬೭-೧೧೧)" 


ನೋಕಪಾಯ 


ಆತ್ಮನಿಗೆ ಶರೀರನಾಮಕರ್ಮದ ಉದಯವಾಗುವುದು. ಆದರಿಂದ ದೇಹ, 
ವಡನ, ದ್ರವ್ಯ, ಮನಸ್ಸುಗಳ. ರಚನೆಗೆ ಬೇಕಾಗುವ "ನೋಕರ್ಮ' 
ಎಂಬ ಕರ್ಮಾಣುಗಳು ಅಂಟಿಕೊಳ್ಳು ವುವು (ಜೈನಪ. 100). [ಸಂ.] 

ನೋಕಸಷಾಯ (ನಾ). [ಜೈ ನ] ಚಾರಿತ್ರನೋಹನೀಯದಲ್ಲಿ 
ಒಂದು ಭೇದ; ಕಿಂಚಿತ್‌ ಕಷಾಯ : ಮತ್ತಮಂತರ್ಮುಹೂರ್ತ 
ದಿನಪ್ರತ್ಕಾಖ್ಯಾನಕ್ರೋ ಧಮಾನನಾಯಾಲೋಭಂಗಳಂ ನಿರಾಕರಿಸಿ 
ಬಬಿಕಿಯೆಂ/ ಸಂಜೃಳನಕಸಾಯ ಚತುಷೃನೋಕಸಾಯ  ನನಕನಾಮ 
ಶ್ರಯೋದಶಶ್ರ ಕೃ ತಿಗಳನರೆದು (ಶಾಂತಿಪು.೧೧-೧೧೧೫) ; ಚಾರಿತ್ರ ಮೋಹ 
ನೀಯದಲ್ಲಿ ಕಸಾಯ ಮತ್ತು ನೋಕಷಾಯ ಎಂದು ಎರಡು ಭೇದಗಳು 
೬ ೬೬ ನೋಕಸಾಯ ಎಂದರೆ ಕಿಂಚಿತ್‌ಕಷಾಯ. ಇದರಲ್ಲಿ ಹಾಸ್ಯ, ರತಿ, 
ಆರತಿ, ಶೋಕ, ಭಯ, ಜುಗುಸ್ಸೆ, ಸ್ತೀನೇದ, ಫುಂನೀದ, ನಪುಂಸಕನೇದ. 
ಗಳೆಂದು ಒಂಬತ್ತು ಭೇದಗಳಿವೆ (ಜೈನಪ. ೩೬೭). [Ao] 

ನೋಕಷಾಯವೇದನೀಯ (ನಾ). ಎ ನೋಕಷಾಯ : ಕಷಾಯ 
ನೇದನೀಯಮುಂ ನೋಕಸಾಯನೇದನೀಯಮುಂ ಎಂದು ಚಾರಿತ್ರ 
ಮೋಹನೀಯಂ ದ್ವಿವಿಧಂ (ತತ್ತ್ವಪ್ರ. ೬೯). 

[ನೋಕಪಾಯ-- ನೇ ದನೀಯ] 

ನೋಗು (ನಾ). [ಸಂಗೀತ] (?): ಕಳಹಿಕಪಂಚಮಾಂಟತ ಮೃದು 
ಧ್ವನಿಯಂ ಗೆಲೆನಂದು ಸುಸ್ವರಂ ಲಳಿ ಲುಳಿ ಧಾಶು ರೀತಿ ಗತಿಯೋಜಿ 
ಬಜಾವಣಿ ಕಾಯ ಸುಟ್ಟ ಕೋಮಳ ವಳಿ ಲಾಗು ಸೋಗು ಪಸರಂ ಪರಿ 
ಪಾಂಗು ಬೆಡಂಗು ಭಂಗಿ ಸಂಗಳಿಸೆ ಸುಕೆಂಕೆ ಪಾಡಿ ಪುದಿದಳ್‌ ಮುದಮಂ 
ನರನಾಥಚಿತ್ತ ದೊಳ್‌ (ಕುಸುಮಾ. ೧-೩೬). [?] 

ನೋಚ್ಚೆ (ನಾ). ಒಂದು ಬಗೆಯ ಸಸ್ಯ : ನೀರ್ಗುಂಡಿ, ನೋಟ್ಟಿ, 
ನೀರ್ಲಕ್ಕಿ (ಮೈಣಗಿ. ೭9-೧೬೦೧). [7] 

ನೋಟ, ನೋಂಟ (ನಾ). ೧. ನೋಡುವಿಕೆ; ಅವಲೋಕನ; 


ಕಾಣುವಿಕೆ ; ದರ್ಶನ: “ನಿಭಾಳನಂ, ನಿಶಮನಂ, ನಿಧ್ಯಾನಂ, 
ಅವಲೋಕನಂ, ಲಕ್ಷಣಂ, ದರ್ಶನಂ, ದೃಷ್ಟಿಃ, ದ್ಯೋತನಂ-ಈ ೮ 


ನೋಟಿಂಗೆ (ಹಲಾರ್ಯು ೯೩-೪೧೨) ; ನುಡಿಯಂ ತಗುಳ್ಳಿ ನೋಟಂ. 
ನುಡಿ ಪರಿಚಯನಂಂ ತಗುಳ್ಳಿ ಪರಿಚಯಮಳಿಸಂ ತಡೆಯದೆ ತಗುಳ್ಳಿ 
ಮನದಳಿಪೊಡಗೂ[ಡಿದು]ದಂ ತಗುಳ್ಳುಗುಂ ಕಾವಿಗಳಾ (ಕವರಾ. 
೩-೨೦೩) ; ನೋಟಿದೊಳಟ್ಕಿ ಜಂಬಡೆದು ಮೆಲ್ಲುಡಿಯೊಳ್‌' ಬಗೆವೊಳ್ಳು 
ಜಾಣೊಳಳ್ಳಾ ಓಮನೆಲ್ಲಮಂ ಕಿಡಿಸಿ . . . ಕೂಟಿಸುಖಂಗಳಂ ಪಡೆದನೇಂ 
ಚದುರಂ ಗಳ ಬದ್ಗೆ ದಲ್ಲಟಿಂ (ಪಂಪೆಭಾ, ೫-೮೨) ; ಜಂಗಮವಿಲ್ಲದ ಮಾಟಿ 
ಕಂಗಳಿಲ್ಲದ ನೋಟಿ ಹಿಂಗಿತ್ತು (ಬಸನ. ೪೨೬); ನೋಟಿವಿದು ಲೇಸೆಲ್ಲ 
ದೈತ್ಯರ ಕೋಟಗದು ಗಂಟಲನು ಕೊಯ್ಯಲಿಕಾಟಿವಿದು ಸರಸತಿಯ 
ನೋಟವು. ಸಲ್ಲದಿಹಸರಕೆ (ಸಂಭಪ, ೫-೩೨೫);  ನೋಟಿಜೊಳಾ 
ವುದೊ ವೇದನೆ ತೋರಿತು ನಾನದ ಬಣ್ಣಿ ಸಲರಿಯೆ (ಇಂಚಾಸ. ೪೩-೫); 
ನೋಟಿ ನೆಟ್ಟಿಗಿದ್ದರೆ ಕಾಟಿನೇಕೆ ಬಂದೀತು? (ಗಾಡಿ). ೨. ನೋಡುವ 
ಅಂಗೆ ; ಕಣ್ಣು ; ನೇತ್ರ : ಮಲ್ಲಿಗೆಯ ತುಂಬಿಯ ಕೂಟನೆ ನೋಟಿ 
ಮಾನ ನಂದನನನಲಸ್ತಿ ೬ ಕಣ್ಣೆ ಸೆದು ತನ್ನನೆ ನೋಡಿಸಿದಳ್‌ ತದಾರ್ಯರಿಂ 
(ಶಾಂತಿಪು, ೭-೧೦) ; ದೂರದಿಂ ತನೆ ನೋಳ್ಬ ನೋಟವು ದೂರದಲಿ ಸಲೆ 
ಕೇಳ್ವ ಕರ್ಣಂ ದೂರದಿಂದಲಿಸಿವಅಿಕಿವು. ಮೊದಲಾದಖಿಳಸಿದ್ಧಿ ಗಳು 
(ಬಸಪು. ೧೦-೫೫) ; ಹೊಕ್ಕುಳಲಿ ಮಗವುಂಟಿ ಹಣೆಯಲಿ ನೋಟವೇ 
ಹಗೆಗೆ (ಕುನ್ಯಾಕ, ೧೩-೧೦). ೩. ದೃಶ್ಯ: ಆ ಸಂಜೆಬಿಸಿಲಿನಲ್ಲಿ ಆ 
ಕಾಡಿನಲ್ಲಿ ಎತ್ತ ನೋಡಿದರೂ ಸುಂದರವಾದ ನೋಟಿನೇ ಕಾಣುತ್ತಿತ್ತು ! 
(ಕಳಹು. ೩); ಆ ನೋಟಿ ನೋಡಲು ತುಂಬ ಸುಂದರವಾಗಿದೆ (ರೂಢಿ). 
೪. ದೃಷ್ಟಿಕೋನ : ಆರ್ಥಿಕ ಉದ್ಯಮಗಳನ್ನು ಹಣದ ಕಡೆಯಿಂದ 


೫೦೦೪ 


25 


ನೋಟಕ 


ನೋಡುವ ನೋಟಿ ಮಾತ್ರ ಇಲ್ಲಿನದು (ಹಣಿಪ್ರ. ೫1, ಅರಿಕೆ). 
೫. (ನಾಣ್ಯ, ರತ್ನ ಮೊದಲಾದುವುಗಳ) ಪರೀಕ್ಷೆ; ವಿಮರ್ಶೆ: 
ಸಾಧಾರಣಸಂವತ್ಸರದ ಫಾಲ್ಗುಣ ಸು ೧ ಆರಲೆಹದರೆಂಮರ್ಸರ ಮಗ 
ನೋಟದ ಪಡರಿದೇನನು (ಮೈಳರಿ. ೧೯೩೯, ೬೬-೪; ಸು. 1871) ; 
ಗೌಡುಪಣ ತಳವಾಲಂಕೆಯೆ ಹಣ ಅಕ್ಕಸಾಲೆಯ ನೋಟದ ಹಣ ಕೆರೆಯ 
ಭಣ್ಣಿಯ ಹಣಯಿವು ಮುನ್ಹಾದ ಸಮಸ್ತ ಸುಜ್ಯಸ್ವಾಮ್ಮವನು . . - 
ಪಾಲಿಸಿ ಬಿಟ್ಟ ಧರ್ಮಶಾಸನ (ಎಕ. ೫11, ಚಿಕ್ಕ, ೫-೧೭; 1535) ; 
ನಾಣ್ಯದ ನೋಟ ಬಲ್ಲವನೇ ಸೆಟ್ಟಿ (ಗಾದೆ). ಚಿತ್ರ, ನಾಟಕ 
ಮೊದಲಾದುವುಗಳ ಪ್ರದರ್ಶನ: ಆ ಹಳ್ಳಿಯ ಬಹಳ ಜನ ಇಂದು 
ನೋಟ ನೋಡಲು ಹೋಗಿದ್ದರು (ರೂಢಿ). ೭. ರೂಪ; ಆಕೃತಿ: 
ಅಂಗದ ನೋಟಿವು ಸಿಂಗದ ಗಾತ್ರವು ಹಿಕಿಗದು. ಮನದಲ್ಲಿ ನಾನಾ 
ಪಿಳಾರವು (ಬಸನ, ೪೨). ಈ. ನಾಟಿಕದಲ್ಲಿಯ ದೃಶ್ಯ ; ಅಂಕದಲ್ಲಿಯ 
ಭಾಗ: ನೋಟ ೨: ೧ನೆಯ ನೋಟದ ೭-೮ ದಿನಗಳ ಬಳಿಕ (ಜಿಬ್ಬೆರ. ೮); 
ನೋಟ 4: ೨ನೆಯ ನೋಟದ ಸುಮಾರು ೧-೨ ವರ್ಷಗಳ ಬಳಿಕ ೧ನೆಯ. 
ನೋಟದಲ್ಲಿ ಹೇಳಿದ ಭಿಲ್ಲರ ಹಳ್ಳಿಯಲ್ಲಿ ೬ ೬ ೬ ಹುಳಿತುಕೊಂಡಿರುತ್ತಾರೆ 
(ಹೆಚ್ಚೆರ, ೧೫). ಡಿ ನೋಂಟಿ : ೧, ಚಂಡನೇಗಂ ಕರುಮಾಡದ ಮೇಗಣ 
ನೆಲೆಯೊಳಿರ್ದು ನೋಂಟಕ್ಕೆ ಗೆಂಟುಪೋಗೆ [ಸಾಜಾಂ, ವಿನೋದದಿಂ 
ಗೆಂಟಿಅಕೊಳು] ಚಕ್ರಮನಿಟ್ಟೊಡೆ. (ನಡ್ಡುಲಾ. ೧೨೧-೭೬). 

ನೋಟದಳತೆ ದೃಷ್ಟಿಗೆ ಎಟುಕುವಷ್ಟು ದೂರ; ಕಣ್ಣ ಳವು : 
ಇಂತು ರೆಥಂ ಸೋಗೆನೋಗೆ ನೋಟಿದಳತೆಯೊಳ” , . . ತ್ರಿಸಥಗೆ 
ಕಾಣಿಸಿಕೊಂಡಳ್‌ (ರಾಮಾಶ್ವ. ೩೦-೧೦). 

[<ನೋಡು./ ತಮಿ. ಮಲ. ನೋಟ್ಟಿ ; ತುಳು. ನೋಟ] 

ನೋಟಿಂಜಿಗೆ (ಕ್ರಿ). ಕಣ್ಣನ್ನು ತೆರೆ ; ಸಣ್ಣು ಬಿಡು : ಬಗೆಗುಂದಿ 
ಚಕ್ರಮಿಥುನಂ ಮಿಗೆ ನೊಂದೊಂದೊಂದನಗಲಲಾಣದೆ. ನೋಟಿಂಜಿಗೆ 
ಯುತ್ತಳಲಂತ್ಲೊ ಉಲುತ್ತಗಲ್ಲುವು ಉಟಕಿ ಪಗಲನಣಸಿ ತಿರುಗುವ ಕೆಜದಿಂ 
(nes. ೪-೬೯). [ನೋಟ ತೆಗೆ] 
ನೋಟಿಕ (ನಾ). ೧. ನೋಡುವವನು ; ವೀಕ್ಷಿಸುವನನು; 

ಪ್ರೇಕ್ಷಕ : ಸಂಗೆಯೊಳ್‌ ಸಮೆದಕ್ಷಮಾಲಿಕೆ ಪೊನ್ನ ಮುಂಜಿ , . - 
ದುಕೂಲದ ಕೋವಣಂ ಕರಮೊಡಂಬಡೆ ನೋಟಕರ್ಕಳನಾ ತಪಸ್ವಿ 
ಮರುಳ್ವಿ ದಂ (ಪಂಸಭಾ. ೬-೮) ; ತೊಟ್ಟಿಯ. ಸುತ್ತು ವೆತ್ತ ಪಸುರ್ವಂದಲ 
ಮುತ್ತಿನ ಮಂಟಿಪಂಗಳೊಳ್‌ . ; , ನೇರ್ಪಟ್ಟುದು ನೋಟಿಕರ್ಗೊಸಗೆ 
ಯುಬ್ಬಣಮನ್ಪಿ ನಮಾ ವಿನಾಹದೊಳ್‌ (ಸೂಕ್ತಿಸು. ೬-೨೨); ಕಣಕ 
ಗೊರಳಭವನಾ ಶರಣನಂ ಮೆಜಕೆ ಯಿಸಲು ಬಗೆಯೊಂದುದಿನದಲಿ ಕಿಂ 
ಕುಲನವೊಲು ಸತ್ತ ಕಜುವಂ ಹೊತ್ತು ನೋಟಕರು ಹೊಗೆ ನೋಡಲು 
ರುದ್ರಮುದ್ರೆಯ ಕುಜಂಹಿಸಲಿ ನಡೆತರಲು (ಬಸಪು, ೫೭-೩೨) ; ದುಮಣಿ 
ಪರಿಯಂತೇಕೆ ರಶ್ಮಿಗೆ ತಿನಿನಿರವಿದಿರೇ ನೀವು ನೋಟಕರೆಮಗೆ ರಣದೆಖ್ನಾ ಸಳ 
ವೆಂದನು ಕರ್ಣ ಗುರುಸುತಗೆ (ಕುನ್ಯಾಕ. ೧೦-೨೧). ೨. ನಾಟಿಕಾದಿ 
ಗಳನ್ನು ನೋಡುವವನು ; ಪ್ರೇಕ್ಷಕ : ಗಗನಂ ನಾಟ್ಯನಿಕೇಕನಂ 
ದಿವಿಜರೆಲ್ಲರ್‌ ನೋಟಿಕರ್‌ ದೇವ ನೀನೆ 'ಗಡಂ ನಟ್ಟು ನನಾಗೆ da ನಿನ್ನ 
ಗದಾನರ್ತಕಿ ನರ್ತಿಸಲ್‌ ಪದೆದಸಳ್‌ ರಕ್ಷಶ್ರಿರೋರಂಗದೊಳ್‌' (ಜಗವಿ. 
೧-೬೬); ನಾಟಿಕನ ನೋಡು ಬ್ರಹ್ಮಾಂಡರಂಗಸ್ಮಲದಿ ಕೋಟನಟ. 
ರಾಂತಿಹರು ಚಿತ್ರಪಾತ್ರಗಳ ಆಟಕ್ಕೆ ಕಥೆಯಿಲ್ಲ ಮೊದಲಿಲ್ಲ ಕಡೆಲಿಂಲ್ಲ 
ನೋಟಕರು ಮಾಟಕರೆ (ಮಂಕುಕ. ೨೫೪). 

ನೋಟಕಜನ - ನೋಡುವವರು ; ಪ್ರೇಕ್ಷಕರು : ಸದಮಳಾತ್ಮನು 
ಕಿನ್ನರಯ್ಯನು ಮದನಮರ್ಜನನಂ ನುಡಿಸಿದಲ್ಲದೆ ಬಿಡಂ ತಾನೆನುತ 
ನೋಟಕಜನರು ಕೀರ್ತಿಸಲು (ಒಸಪು. ೨೮-೫೧) ; ಉಲಿನ ವಾದ್ಯದಲೆಡ 


ನೋಟಕಾತಿ 


ಬಲದ ಹೆಕ್ಕಳದ ನೋಟಿಕಜನದಲಾ ನೃ ಪಳುಲಶಿರೋಮಣಿ ಹೊಕ್ಕನ 
ನುಸಮ ರಾಜಮಂದಿರವ (ತೊರರಾ. ೧-೧೭-೨೨), [ನೋಟ ಕ್ಕ] 

ನೋಟಿಕಾತಿ (ನೋಟಗಾಕಿ' ನೋ. 

ನೋಟಿಕೂಟ(ನಾ). ೧. ದೃಷ್ಟಿ ಬೆರೆಯುವಿಕೆ,--ಒಂದಾಗುವಿಕೆ. 
೨. ದರ್ಶನದಿಂದ ಪಡೆಯುವ ಐಕ್ಯ, -ಸಾಕ್ಷಾತ್ಕಾರ : ಮಾಟಕೂಟ 
ಬಸವಣ್ಣ ಂಗಾಯಿತ್ತು ನೋಟಿಕೂಟಿ ಪ್ರಭುದೇನರಿಗಾಯಿತ್ತು (ಮಹಾದೇ.ಬ. 
೬೭-೧೯೩). [ನೋಟ--ಕೂಟ್ಯ] 

ನೋಟಿಗೆ (ನಾ). - ನೋಟಗಾರ ೨ : ಸಲ್ಲದಾ ಹೊನ್ನುಗಳಿಗೆ ಬಂದರು 
ಮೂಲಂ ನೋಟಿಗರು ಇಬ್ಬರು ಕುರುಡರು ಒಬ್ಬಗೆ ಕಣ್ಣೆ ಇಲ್ಲ 
(ಪುರಂದ. ೩-೨೭-೫). [ಸೋ ಟ---ಗೃ] 

ನೋಟಿಗಾತಿ, ನೋಟಕಾತಿ (ನಾ). (ರೋಗಾದಿಗಳನ್ನು ಉಂಟು 
ಮಾಡುವ ಭೂತಪ್ರೇತಾದಿಗಳನ್ನು ಬಲಿ, ನೈನೇದ್ಯ ಮುಂತಾ 
ದುವುಗಳಿಂದ ತೃಪ್ತಿಪಡಿಸುವ) ಮಾಟಗಾತಿ ; ಮಂತ್ರಗಾತಿ(?): 
ಲೋಕದ ಬುದ್ಧಿಗೇಡಿ ಮನುಜರೆಲ್ಲರು ಶುದ್ಧ ಚಿತ್ತ ಟಂಗನುಲಿಂಗಡ 
ಮಾತ ಕೇಳದೆ ಅದ್ದನ ಜೋಳ ಅರೆಮಾನ ಎಣ್ಣೆಯ ಕೊಂಡು 
ನೋಟಿಗಾ[ನಾ೫ಂ.ಕಾ]ತಿಯರ ಮನೆಗೆ ಹೋಗಿ ಅನರು ಹೇಳಿದ ತಾತು 
ಭೂತದ ಕೋಟಿಲೆಗೊಳಗಾಗಿ ಕೈಕೊಂಡು ಬಂದು ಅವಕ್ಕೆ ಊಟಿವನಿಕ್ಕಿ 
ಮಿಕ್ಕ ಕೂಳ ತಮ್ಮ ಲಿಂಗಕ್ಕೆ ತೋಲುವ ಲಿಂಗದ್ರೋಹಿಯ ಮಾತ 
ಕೇಳಲಾಗದು. (ಮಡಿಸಾ, ೨೪-೩೪; ನಚಸಂ. ೩೭೯-೪೩ ಫೊಲಿ. 
ನೋಟಿಕಾತಿ: ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ಕೋಡಿ. [ನೋಟ-.-ಕಾತ್ಮಿ] 

ನೋಟಿಗಾರ (ನಾ). ೧- ನೋಟಕ ೧: ಕೆಲಂಬರು ನೋಟಿಗಾರರು 
(ಸೌಗಂಧಿ. ೧೩೨-೯) ; ದಕ್ಷಿಣದಲ್ಲಿನ ತ್ರಿಭಂಗಭಂಗಿಯಲ್ಲಿನ ದೇವಿಯರ 
ಪ್ರತಿಮೆಗಳು, ತಮ್ಮ ನಿಲುನಿನಿಂದ ಮನಮೋಹಕವಾಗಿರುವುವಲ್ಲದೆ, 
ತಮ್ಮ ಸರಳ ನಡೆಯಿಂದ ನೋಟಗಾರನ “ನೇತ್ರ ಕೌಮುದಿ”ಯಾಗಿ ಪರಿಣ 
ಮಿಸಿವೆ (ಭಾರದ. ೫೧೯). ೨. ನಾಣ್ಯ, ರತ್ನ, ಮೊದಲಾದುವುಗಳ 
ಪರೀಕ್ಷಕ; ಸರಾಫ : ಕಂದಾಚಾರದ ಶ್ಯಾನುಭಾಗರ ಜನ ೩ಕೆ... 
ನೋಟಗಾರನ ಜನ ೧ಕೆ (ಮೈಆರಿ. ೧೯೩೩, ೩೧-೩೨ ; 1737) ; ಕತ್ತೆ ಚಿತ್ರ 
ಗಾರನ ವಿಂಂಡ, ಹಣ ನೋಟಗಾರನ ಮಿಂಡ, ಟಿವಣೆ ಶಾನಭೋಗನವಿಂಂಡ 
(ಗಾದೆ). [ನೋಟ -ಕಾರ( -ಕಾಜ)] 

ನೋಟಿಬೇಟಿ (ನಾ). ನೋಡಿಜೊಡನೆ ಉಂಟಾಗುವ ಮೋಹ ; 
ಕಣ್ಪೇಟ ; ಚಕ್ಷುಃದ್ರೀತಿ : ಯಂವತಿಯಲಿ ನೋಟಬೇಟದಿ ಕೂಟ. 
ನನು ಪಡೆದು ಕಾಯನವಳಿಗಧೀನವಾಗಿರೆ ಗಾಯವಡೆದಂಗಜನ ಬಾಣಕೆ 
ಬಾಯ ಕಿಸಿದಾಯಾಸಗೊಂಬುದೆ ಮಾಯೆ ಕೇಳೆಂದ (ಅದ್ಭುತ, ೨-೩೮) ; 
ನೋಟಿಬೇಟವು ತನಗೆ ನಾಟಸಿದ ಬಳಿಕೆಲ್ಲಿ ಸಾಟಯೆ ಉನಮುಸೆಸುಗೆಗೆ 
ಒಲುಮೆಗೆ ನೋಟಿನೇ ಮುಖ್ಯ (ಸರ್ವಜ್ಞ. ೧೭೯೩). 

[ನೋಟ ಬೇಟಿ ( -ಆಬೇಂಟ)] 

ನೋಟಿನಟ್ಟಿ (ನಾ). ದೃಷ್ಟಿಸಥ ; ಕಣ್ಣೊಲ : ನಟ್ಟಸಿ ನೆರೆ ರಂಗ 

ಯೆಂಬಂಗನೆಯ ನೋಟನಟ್ಟಿ ಗಾನೆಂದು ಸಂದಿಪೆಸೊ (ಕತಸಾಂ. ೩೨-೬೭), 
[ಕೋಟಿ ಬಟ್ಟೆ] 

ನೋಟಿನಣ (ನಾ). ಒಂದು ಬಗೆಯ ತೆರಿಗೆ; ನಾಣ್ಯ ಪರೀಕ್ಷೆಗೆ 
ತೆರುವ ಹಣ : ಶ್ರೀಮನ್ಮಹಾ ಪಸಾಯಿಕರುವುಪ್ಪ ತಮ್ಮ ಕುಳವ 
ಸಾಯಣ್ಣ ನವರಿಗೆ ಆ ಶ್ರೀ ವೀರಬಲ್ಲಾಳದೇವರಸರು ಆ ಸ್ತಳದ ಖಾಣ 
ಸ ೩ ಕಿಯಿಕುಳ ತೂಕ ನೋಟನಣ ಅಭ್ಯಾಗತ ಪಳಮಿಳಿ ತುಪ್ಪ 
ನೊಲು... ಧಾರಾಪೂರ್ಬ್ಯಕಂ ಮಾಡಿ ಕೊಟ್ಟಿರು (ಎಕ. ೪1, ಕಡೂರು, 
೪೯-೪೦; 1291); ನಾಡು ತಳವಾರಿಕೆ ಹಣ ಸಟ್ಟ ವಣ ನೋಟನಣ 


೫೦೦೫ 


ಲ 


20 


25 


30 


35 


40 


45 


ನೋಟುಬುಕ್ಕು 
ತಳವಾರಿಕೆ ಹಣ , . , ಇಸ್ಟನು ಬಿಟ್ಟಿವು (ಎಕ. ೪1, ಕಡೂರು, 
೧೫೮-೧೦ ; 1542). [ನೋಟ ಪಣ] 


ನೋಟಿಸನ್ನೆ (ನಾ). ಕಣ್ಣಿನಿಂದ ಮಾಡುವ ಸೂಚನೆ; ಕಣ್ಣನ್ನೆ: 
ನೆಟ್ಟಿ ನಾಳೆಯ ನೋಟಿಸನ್ನಿಯ ದಿಟ್ಟಿ ಗವದಿರು ಮರುಳುಗೊಂಡರು ಕೆಟ್ಟ 
ಕೇಡಿಂಗೇನ ಹೇಳುನೆ ದೈತ್ಯಕೋಟಗಳ (ಸಂಭ, ೫-೧೨೦). 
[ನೋಟ ನ್ನ] 
ನೋಟಿಸಲಿಕೆ (ನಾ). (?) : ಜೊರೆಗಳವರು ರಾನಾಯಣ ಪಾರಾಯಣ 
ದಲ್ಲಿಯೇ ಕಾಲವನ್ನು ಕಳೆದು ಎರಡು ಸಾವಿರ ವರಹ ಬಂದ ಬಳಿಕ, 
ಪರಾಂಬರಿಸಿ ನೋಟಿಸಲಿಕೆಯನ್ನು ಮಾಡಿಸಿ... ದಾನಧರ್ಮಗಳನ್ನು 
ಮಾಡುತ್ತಿದ್ದರು (ನುಹಃನಂ. 1, ೧೨೬). [1] 
ನೋಟೀಸು (ನಾ). ೧. ಸೂಚನಾಪತ್ರ ; ತಿಳಿವಳಿಕೆಯ ಪತ್ರ ; 
ಎಚ್ಚರಿಕೆಯ ಸತ್ರ : “ಸದಇನಂದನನ್ನು ಕೆಲಸದಿಂದ ತೆಗೆದು ಹಾಕಿರು 
ನರು”,  *ಕಾರಣನೇನಂತೆ?  ನೋಟೀಸೇನೂ ಕೊಟ್ಟಲ್ಲನೇ?” 
“ನೋಟೀಸೂ ಇಲ್ಲ ಕಾರಣವೂ ಇಲ್ಲ?” (ದೀಸದ. ೬೮); ಏನೋ 
ನೋಟೀಸು ಆದೆ (ಅಶೋಕ. ೨೪೪); ಎಲ್ಲಾ ಸಮನುಗಳು, ನೋಟೀಸು 
ಗಳು ಮುಂತಾದವುಗಳನ್ನು ತನ್ನ ಸ್ವಂತ ಹೆಸರಿನಲ್ಲಿ ಸಾದರ್ಮಾಡತಕ್ಕದ್ದು 
(ಗ್ರಾನಾಕ, ೧೮), ಸಿ. ಪ್ರಕಟಣೆ; ಜಾಹೀರಾತು: ಹಳೆಯ 
ನೋಟೀಸುಗಳನ್ನು ಹೊರಗೆ ಕಂಬಕ್ಕೆ ಗೋಡೆಗೆ ಅಂಟಿಸಿದ ಕುರುಹು 
ಗಳು ನಿಮ್ಮ ಕಣ್ಣನ್ನು ಳುಕ್ಕುವುವು (ಗಾಳಿಗು. ೧). [--ಇಂ. Notice] 
ನೋಟು (ನಾ). ೧. ಏಪ್ಪಣಿ; ಗುರುತು; ಮುಖ್ಯಾಂಶಗಳ 
ಪಟ್ಟ : ಅವರು ಭಾಷಣಕ್ಕಾಗಿ ಮಾಡಿಕೊಂಡ ನೋಟು ಸಿಕ್ಕಿದೆ (ರೂಢ). 
೨. ಹಣದ ರೂಪದಲ್ಲಿ ಚಲಾವಣೆಯಲ್ಲಿರುವ ಕಾಗದ; ಕಾಗದದ 
ಹಣ: ನೋಟಿವನೆಸೆದನು ನೋಟು ತೋರಿಸಿದನು ನುಡಿದನು. ಚತುರ 
ಚಾಟುವನು ಆದರು ಆ ಸೇರೆಗಾರನಿಗೊಲಿಯದೆ ಈಕೆ ನಿಂತಳು 
ಶೀಲಗೆಡಡೆ (ಚಂದ್ರವೀ. ೨೪-೯೫) ; ನೋಟುಗಳ ಕಟ್ಟು ಗಳನ್ನು ಒಂದು 
ಕಡೆ ಗುಂಪುಗೂಡಿಸಿ ಇಟ್ಟಿದ್ದರು. (ರತ್ನಗೋ, ೯೭) ; ನೋಟನ್ನು 
ಚಲಾವಣೆಗೆ ತರುವ ಅಧಿಕಾರ ಎಲ್ಲ ಬ್ಯಾಂಕುಗಳಿಗೂ ಇರುವುದಿಲ್ಲ (ಹಣಪ್ರ, 
೩೦). ೩. ಕರಾಕುಪತ್ರ; ಲಿಖಿತ ಒಪ್ಪಂದ : “ಹಣದ ಇನ್ಮುಡಿಯ 
ನೋಟು ಬರೆದುಕೊಡಬೇಕು ನಮಗೆ” ಎಂದು ಒಬ್ಬ ಸಾವುಕಾರನ ಅಶೆ. 
ಹೊರಹೊಮ್ಮಿತು . . . ನೋಟುಗಳನ್ನು ಬರೆದು ಪ್ರಭುವಿನ ಒಪ್ಪಿತ 
ಹಾಕಿದನು (ಬೆಟ್ಟಿಹೊ. ೬೧). 
ನೋಟು ಹಾಕಿಕೊಳ್ಳು ಎ (ಸಂಕ್ಷೇಪವಾಗಿ) ಟಿಪ್ಪಣಿ ಮಾಡಿ 
ಕೊಳ್ಳು ; ಗುರುತುಮಾಡಿಕೊಳ್ಳು : ಆತ ಉಸಾಧ್ಯ್ಯಾಯರು 
ಹೇಳಿದ್ದನ್ನೈಲ್ಲವನ್ನು ನೋಟು ಹಾಕಿಕೊಂಡಿದ್ದ (ರೂಢಿ). ನೋಟ್ಸು ಎ 
೧. ಓಪ್ಪಣಿ : ಉಪಾಧ್ಯಾಯರು ಸಕ್ಕವಿಸಯಗಳ ಬಗ್ಗೆ ನೋಟ್ಟು 
ಬರೆಸುತ್ತಾರೆ (90). ೨. ಟಿಪ್ಪಣಿ ಪುಸ್ತಕ: ನಿನ್ನ ನೋಟ್ಸನ್ನು 
ಕೊಟ್ಟಿ ರೆ ಸ್ವಲ್ಪ ಬರೆದುಕೊಂಡು ಕೊಡುತ್ತೆ ನೆ (ರೂಢ). 
[4-ಇಂ. Note] 
ನೋಟುಪುಸ್ತಕ (ನಾ). ಓಸ್ಪಣಿ ಮೊದಲಾದುವನ್ನು ಬರೆದು 
ಕೊಳ್ಳುವುದಕ್ಕಾಗಿ ಹಾಳೆಗಳನ್ನು ಕೂಡಿಸಿ ಕಟ್ಟಿದ ಪುಸ್ತಕ : 
ಅನರ ನೋಟು ಪುಸ್ತಕಗಳನ್ನು ಪರಿಶೀಲಿಸುತ್ತಿರಬೇಕು. (ಶಿಕ್ಷದ. ೨೮೭) ; 
ನನಗೆ ಶಾಲೆಯಲ್ಲಿ ಬರೆದುಳೊಳ್ಳು ವುದಕ್ಕೆ ನೋಟುಪುಸ್ತಕ ಬೇಕಾಗಿದೆ 
(ರೂಢಿ). [ನೋಟು 4 ಪುಸ್ತಕ) 
ನೋಟುಬುಳ್ಳೊ (ನಾ). ಇ ನೋಟುವುಸ್ತಕ: ಅನನು ನೋಟು 
ಬುಕ್ಕಿನ ತುಂಬ ಚಿತ್ರಗಳನ್ನು ಬಿಡಿಸಿದ್ದಾನೆ (ರೂಢಿ). 
[ನೋಟು ಬಕ್ಕ] 


ನೋಡಿಸು 


ನೋಡಿಸು (ಕ್ರಿ). ೧. ಕಾಣುವಂತೆ ಮಾಡು; ನೋಡುನಂತೆ 
ಮಾಡು: “ನೋಡಿಸು-ಲೋಚನಕ್ರಿಯಾಯಾಂ (ಕನುಧಾ); ದುರ್ಯೋ 
ಧನಂ : . . ಕಾಡೊರ್ಳ ಬೇಡರಂತೆ ತೊಟಲ್ವ ದಾಯಿಗರ ಕಂದಿ ಕುಂದಿದ 
ಮೊಗಂಗಳಂ ನೋಡುವುದುಮೆನ್ನನವರಿಂ ನೋಡಿಸುವುದುಮಿಸಾಯೆರಡೆ. 
ಸಂಸಾರಫಲಮೆಂದು , . . ನಂದನವನದೊಳ್‌' ಪಾಂಡನರ್ಗೆ ಸವಿಇಪ 
ನಾಗೆ ಬೀಡಂ ಬಿಟ್ಟು (ಸಂನಭಾ. ೭-೩೨ ಎ) ; ನಂದನವನಲಕ್ಷಿ , ಕಣ್ಣೆ 
ಸೆದು ತನ್ನನೆ ನೋಡಿಸಿದಳ್‌ ತದಾರ್ಯರಿಂ (ರ೨೦ತಪು. ೭-೧೦); ನಾನು 
ದೀಪಾರತಿಯ ನೋಡುವುದಕ್ಕೆ ಮುನ್ನವೇ ಜಂಗಮಕ್ಕೆ ಆರತಿಯ ನೋಡಿ 
ಸುವೆ (ನುಹಾದೇ. ಬ. ೮೯-೨೧೫). ೨. ಹುಡುಕಿಸು ; ಶೋಧನೆ 
ಮಾಡಿಸು: ಆಯುಧಂಗಳಂ ಪೂಬ್ಗುರ್ದರಪ್ಪು ದಂ ಕೂರ್ಪರನಟ್ಟ 
ಅನರೋದುನ ಕ್ಷೇತ್ರದೆ ಬಳಸಿಯುಂ ನೋಡಿಸುವುದೆಂದು ಸೇಬಿಕ್ಕೊಡೆ 
ನೆಣಾಂ. ೧೭೬-೨೨). ಹೀ ಸರೀಕ್ಷಿಸಿ ನೋಡಲು ಹೇಳು; 
ಪರಾಮರ್ಶಿಸಿ ನೋಡಲು ಹೇಳು : ಬೆಸಗೊಳ್ವಳ್‌ ಯಸಿಸಂಘಮಂ 
ನಯದೆ ಸಿದ್ಧಾ ದೇಶಮಾದಂತೆ ಮನ್ನ್ನಿಸುವರ್ಳ ತಾನೊಲವಿಂ ಸಮಸ್ತ ಶಕುನ 
ಜ್ಞಾನೀಕಮಂ ಕೂಡೆ ನೋಡಿಸುನಳ್‌ (ಕಾದಂಪೂ. ೩೬೮); ಗಣಿತಜ್ಞರಂ 
ಕರೆಸಿ ನೋಡಿಸಿದನಾಗಳನುಗುಣಮಾದ ರಾಶಿಕೂಟವನಮಲಲಗ್ನಮಂ. 
(ಜೈಮಿಭಾ. ೩೦-೫೩) ; ಹುಡುಗಿಯ ಜಾತಕ ನೋಡಿಸಿದರು (ರೂಢಿ). 
[ನೋಡು ---ಇಸ್ಯು) 
ನೋಡು (ಕ್ರಿ). ನೋರ್ಪ, ನೋಳ್ಸ, ನೊಟ್ಬಿ (ಭವಿಕೃ). 
೧.ಈಕ್ಷಿಸು;ಕಾಣು; ದೃಷ್ಟಿಸು : “ನೋಡು ಪ್ರೇಕ್ಷಣೇ”(ಶಮಧಾ); 
ಕೊಳದೊಳಗೇನಂ ನೋಟಕ್ಟಿಗ ವಿಳಾಸಿನೀ ನಿನ್ನವೋಲದೇನತಿಶಯಮೋ 
(ಕವಿಖಾ. ೧-೮೮) ; ಅನಿಬರುಂ . . , ಒಂದು ಕೆಲದಿಂದೊಂದು ಕೆಲಕ್ಕೆ 
ಮಗುಬದೆ ಕುಳ್ಳಿ ರದೆ. ನಿಂದಿರದೆ. ಸುಡಿಯದೆ ' ಕೆಲಂಗಳಂ ನೋಡದಿಂತು 
ಪ್ರಾಯೋಪಗಮನಂಗೆಯನ್ನು ಪದಿನಯ್ಮು . ದಿನಸಂ ಮೆಯ್ಯಂ ತೊಜಕೆ 
ದಿರ್ಜೊರ್‌ (ನಡ್ಡಾ ರಾ, ೧೦೧-೧೩) ; ನೋರ್ಪ್ಪರ ಕಣ್‌ (ಎಇ. 2111, 
೩೩೧-೨೮ ; 929) ; ಪಡೆ ನೋಡಲ್‌ ಬಂದವರಂ ಗುಡಿವೊಟಸಿದರೆಂಬು 
ದಾಯ್ತ್ತು ನಿನ್ನೆನ್ನೆಡೆಯೊಳ್‌ (ಪಂಪಭಾ. ೩-೧೫); ನೆಜ್‌ದ ನಿಜಸೇನಾಧಿ 
ಸರ ಸಂವರಣೆಗಳ ನೋಡಿದನು ನೀಡಿದನರಿಬಿರುವಮಂಡಳಿಕರಿಗೆ ಕಾಳೆಗದ 
ವೀಳೆಯನ (ಕುನ್ಯಾದ್ರ್ರೋ. ೪-೧೫) ; ಮರಗಳ ಎಲೆ ಟೊಂಗೆ ಮೊದಲಾದ 
ಪುಗಳು ಅಲ್ಲಾಡುವುದನ್ನು ನಾವು ದಿನಾಲು ನೋಡುತ್ತೆ €ವೆ (ಮುಂಬಯಿ, 
೪-೫೮). ೨. ಪರೀಕ್ಷಿಸು; ಪರಾಮರ್ಶಿಸು : ನಕುಳ ಸಹದೇವ 
ರಿರ್ನರುಂ ಬಂದಾಂತೊಡಿವರನೇಗೆಯನ್ವುದೆಂದು ಕರುಣಿಸಿ ಶಲ್ಫನ ಮುನಮಂ 
ನೋಡಲೆಂದು ಬೆಸಗೊಂಡೊಡೆ (ಸಂಪಭಾ, ೧೨-೧೧೭ ನು); ಒಳಪೊಕ್ಕು 
ನೋಡೆ ಭಾರತದೊಳಗಣ ಕಥಿಯೆಲ್ಲನಾ ಗದಾಯುದ್ಧ ದೊಳಂತೊಳ 
ಕೊಂಡತ್ತೆನೆ ಸಿಂಹಾವಳೋಕನಕ್ರ ಮದಿನಚೀಪಿದಂ ಕವಿ ರನ್ನ್ನಂ (ಗೆದಾಯು, 
೧-೪೫) ; ಜೀವಂ ಕರ್ತೃ ಭೋಕ್ತೃಪೆಂಬೀ ಸೂಕ್ತ ೦ ಚಿನವಚನದೊಳಲ್ಲದೆ 
ಮತ್ತಿನ ಕುಮತದೊಳುಂಟಿ ನೋಲ್ಪ ಡೆಲ್ಲಂದದೊಳಂ (ಸನುಸ. ೩-೨೦) ; 
ಆ ದಿವಿಜ ಹಿಿಜಕ್ಕೆ ನೋರ್ಪ್ಪಡಾ ವನಧಿಯ ಗುಣ್ಣು ಮೇರುನಿನ ಪೆಂಪು 
ಇ ಧರಾತಳದೊಳಾರ್ದ್ಮೊರೆ ಹೆಗ್ಗಡೆ ಕಾಳಿಮಯ್ಯನೊಳ್‌ (ಎಕ. ೪, 
ಹಾಸನ. ೫೩-೪೨ ; 1170) ; ಶಂಕರಂಗಿಂತೀಗ ಮಸ್ತಕವಂ ಕಡಿದು 
ಕೊಟ್ಟೀಗ . . . ಬಳಿಕ ಶಿರವಂ ಪಡೆದನೆಂ. ಭೂತಳದ ಜನವಣಕಿಯಲ್ಲ 
ಹೇಳಿದೆನೆಲವೊ ನೋಡಲು ಶಕ್ತಿಯುಳ್ಳ ಡೆ. ನೋಡಿ ಭೋ ಮುಂದೆ 
(ಬಸಪು. ೫೨-೩೬) ; ಅರಿದನಿದ ನಾವ್‌ ನೋಡಬೇಕೆಂದರಸನುತ್ತಮವಾಜಿ 
ಹೂಡಲಿ ನರವರೂಥಕ್ಕೆ ನಲು ತಂದನು ಸೂತನುರುಹಯವ (ತೊರರಾ. 
ಕತ್ತಲೆಯ ಪಾಳೆಯಮೆತ್ತ ಲೋಡಿದುದೊ ನೋಡಿದಪಂ 
(ಜೈಮಿಭಾ. ೨-೬೫). ೩. ಆಲೋಚಿಸು ; ವಿಚಾರ ಮಾಡು : ಶ್ರುತ 


೩-೨-೧೯); 


೫೦೦೬ 


25 


40 


45 


ನೋಡು 


ದೊರ ಭಾವಿಸಿ ನೋಲಕ್ಪೊಡೆ. ಸತತಂ ಕವಿವೃ ಸಭರಾ ಪ್ರಯೋಗಂಗ ಳೊಳಂ 
ಕೃತಸರಿಚಯಬಲನಪ್ಪ ನನತಿಶಯಧನಳನ ಸಭಾಸದರ್‌ ಮನ್ಸಿಸುನರ್‌ 
(ಕಮಾ. ಪರಮೇಸ್ಮಿ ಸ್ವಾಮಿಗಳೀ ಭರತಾವನಿಯೊಳಗೆ 
ನೊಬಿಕ್ಟೊ ಡಿವರೆಂದಿಂತೀ ಧರೆ ಬಣ್ಣಿ ಸೆ ನೆಗಟ್ಜರ್ಕವಿಸರಮೇಷ್ಠಿ ಸ್ವಾಮಿಗಳ 
ಸಮಸ್ತಾ ನನಿಯೊಳ್‌ (ಸುಕುಮಾ, ೧-೧೮) ; : ಕೆಲವಂ. ಸುಜ್ಜ್ವಾನದಿಂ 
ನೋಡುತಂ ಕೆಲವಂ ಸಜ್ಜ ನಸಂಗದಿಂದಲಜಾಯಲ್‌ ಸರ್ವಜ್ಞನಪ್ಪ ೦ ನರಂ 
(ಸೋಮೇಶ. ೧) ; ಕುಲನ ನೋಡಿದಡಿಲ್ಲ ತನ್ನಯ ಬಲುಹ ನೋಡಿದಡಿಲ್ಲ 
ಕದನದೊಳುಳಿವ ನೋಡಿದರಿಲ್ಲಲಾ ಪತಿಯೆಂಬ ಪಾತಕಿಯ (ಕುಪ್ಕಾದ್ರೋ. 
೫-೮೧); ಶ್ರುತಮಂ ನೋಳ್ಪ ತದರ್ಥಮಂ ತಿಳಿವ ತನ್ಮರ್ಯಾದೆಯೊಳ್ಳೋ ಪ 
ಸುವ್ರತಮ೦ ಪಾಲಿನ , . . ಜೀನಹಿತಮಂ ಪೇಳ್ವಾತನೇ ಮದ್ದುರು 
(ರತ್ನ್ನಾಶ, ೧೦೬). ೪. ಭೇಟ ಮಾಡು; ಸಂಧಿಸು : ನೋಡುನೆನಾ 
ಮಹೀಪತಿಯನರ್ಥಿಗಳಾರ್ಥಿತ ಕಲ್ಪ ವೃ ಕ್ಷನಂ ಬೇಡುವೆನರ್ಥಸಂಚಯಮ 
ನೆಂಬುದಿದುತ್ತರಮಾರ್ಗವಾಚಕಂ (ಕವಿ, ೨-೧೦೨) ; ಇವರ ಕಂಡೆನಗೀ 
ಸುಖಂ ಪುಟ್ಟ ಲೇಕಿವರು ಶಿನನ ಸನ್ಮುಖರಾಗದಿರರು. ನೋಡುವೆನೆಂದು 
ಕವಿಕುಲಲಲಾಮಂ ಹರಿಶ್ಚಂದ್ರನಾ ಮುನೀಶ್ವರನೆಡೆಗೆ ಬರುತಿರ್ದನು 
(ಹಚಳಾ. ೫-೫೯). ೫. ಎದುರಿಸಲು ಸಮರ್ಥವಾಗಿರು; ಪ್ರತಿಭಟ 
ಸಲು ಸಿದ್ಧ ವಾಗಿರು; ವಿಚಾರಿಸಿಕೊಳ್ಳು : ಬರ್ಕೆ ನಿನ್ನ ಹಿರಿಯಣ್ಣ ನೆ 
ಸಣ್ಣನೆ ನೋಟ್ಟಿ ಮಾತನೊಡ್ಡಲತಯದ ಗಂಡವಾತಂ (ಸಂಪಭಾ. ೩-೧೬) ; 
ಕಲುಷ ಜೈನರ. ನಿಚಯದಗ್ಗ ದ ಬಲುಹನೀಗಳೆ ನೋಡುವೆನು (ಬಸಪು. 
೫೦-೨೫) ; ಸಾರಿಕೈ ನಮ್ಮೊಡನೆ ಕೈ ಮನವಾರೆ ಕಾದುವ ಬಳಿಕ ಮೊದ 
ಲೊಳುದಾರೆ ಭೀಮಾರ್ಜುನರ ನೋಡುವೆನೆನುತ ಕೈಕೊಂಡ (ಕುನ್ಯಾಬ್ರೋ, 
೧-೫೪). ೬೬. ತಿಳಿ; ಅರಿ: ಎನ್ನ ನಡೆಯೊಂದು ಪರಿ ಎನ್ನ ನುಡಿ 
ಯೊಂದು ಪರಿ ಎನ್ನೊಳಗೇನೂ ಶುದ್ಧ ವಿಲ್ಲ ನೋಡಯ್ಯಾ (ಬಸನ. ೩೦) ; 
ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರನೆಅಕಿದಡೆ. ಮೇಲೆ ಪಲ್ಲವಿಸಿತ್ತು 
ನೋಡಾ (ಬಸನ. ೪೨೦). ೭. ಹುಡುಕು; ಅರಸು: ಸಗರರೆಂದು 
ಮಹಾಧ್ವರಾಶ್ವವ ಜಗವೆರಡಆಲಿ ನೋಡಿ ಕಾಣದೆ (ತೊರರಾ. ೧-೯-೧೭). 
ಆ. ಆರೈಕೆ ಮಾಡು; ಯೋಗಕ್ಷೇಮವನ್ನು ನೋಡಿಕೊಳ್ಳು : 
ಕಂದಿದೆನಯ್ಯಾ ಎನ್ನ ನೋಡುವರಿಲ್ಲದೆ (ಬಸವ. ೪೩೧) ; ಕೂಡಲೊಬ್ಬಳು 
ಸತಿಯು ನೋಡಲೊಬ್ಬನು ನೆಂಟ ಬೇಡಿದನು ಕೊಡುವ ನೃ ಪತಿಯು 
ಭಕ್ತಿಯ ಮಾಡಿದರಿಗುಂಟು (ಸರ್ನಜ್ಞ. ೨೯೩). ೯. ಲಕ್ಷ ಕ ತೆಗೆದು 
ಕೊಳ್ಳು ; ಗಮನಿಸು; ಎಣಿಸು: ಕ್ರಮನಮಂ ವಿಕ್ರಮದಿಂದೆ 
ತಾಳ್ಮುವ ಮಗಂ ಗಾಂಗೇಯನಿರ್ದಂತೆ ನೋಡ ಮರುಳ್‌ ಶಂತನು 
ತನ್ನದೊಂದು ಸನಿಗಂ ಸೋಲಕ್ಕಮಿತ್ತಂ ಸಿಜಕ್ರ್ರನುನುಂ ತನ್ನಯ 
ಬೇಟದಾಕೆಯ ಮಗಂಗೆ (ಸಂಸಭಾ.೧-೭೧); ನೋಡಿರೆ ಪೇಟ್ಜಿ ಮೂಜುವರೆ 
ಛಾಸೆಗಳಂ ಪೆಆರರ್ಥಮುಂ ಫೆಣರ್‌ ಮಾಡಿದ ಜೇಸೆಯಂ . , . ಕಡಂ 
ಮಾಡುವ ಕಳ್ವ ಕೊಳ್ಳ ಖಳರಿರ್ಕೆಮ ಕಬ್ಬಿಗಗಳ್ಳೆ ರೆಂದು ಕೂಸಾಡಿಸ 
ಬಾರದಕ್ಕರದ ರಾಜ್ಯದೊಳೀ ಕನಿಚಕ್ರವರ್ತಿಯಾ (ಶಾಂತಿಪು, ೧೨-೭೭); 
ಪ್ರಜಾಕ್ಷೋ ಭಂಗಳಂ ನೋಡದೆಲ್ಲರು ವಿಶ್ವಾಸಿಗಳೆಂದು ನಂಬಿ ಬಹುದಂ 
ಪೋದಪ್ಪು ದಂ ಕಣಣದಾತುರದಿಂದುಂಡತಿನಿದ್ರೆ ಗೆಯ ಮದನಂಗಾಳಾಗಿಹಂ 
ಲೋಕದೊಳ್‌ ದೊರೆಯೇ. ಸೊಕ್ಕಿದ ಕೋಣನೈ (ಸೋಮೇಶ: ೫೫) ; 
ಹೀಹಾಳಿಗೆಡಿಸಿದೆನಂದು ಸಭೆಯಲಿ ಖೂಳನನಗುಣಶತವ ನೋಡದೆ ನಿಮ್ಮ 
ಮೆಜಕೆಯೆಂದ (ಕುಪ್ಯಾಜ್ರೋ, ೧-೨೬) ; ಕೃತಿಯ ಸೇಳ್ವಾತ ಸಾಮಾನ್ಯ 
ನಹುದು ಕಾವ್ಯಸತಿ ಚಕ್ರಿ ಸಾಮಾನ್ಯನಲ್ಲ ಕೃತಿಗಾದಿನಾಥನ ಕೂರ್ತು 
ಕೇಳ್ಕುದು ಕಾವ್ಯಕೃ ತನ ದೋಷವ ನೋಡಬೇಡ (ಭರಚ. ೧-೧೬). 
೧೦. ಅನುಭವದಿಂದ ತಿಳಿ,--ಕಂಡುಕೊಳ್ಳು : ನಡುವೆ. ಮಾಡಿ 
ನೋಡು, ಮನೆ ಕಟ್ಟ ನೋಡು (ಗಾದೆ). 


೧-೫); 


ನೋಡುಗ 


ನೋಡಿ -ಗುಂಟಿ; ಅನುಸರಿಸಿ: ಪಡುವರ್ಯ ಅಳರಿನದಿಯ್ಯೆ 
ರ್ಬ್ವಳ್ಳೆ ಗಾಯ್ನೋಡಿ ನಡದುದು. ಬೆಟ್ಟು ಫೊಟಾಗ ಮೂಡಾಯ್‌ ನೋಡಿ 
ನಡದು (ಎಕ. 1೪, ಹೆಗ್ಗಡ. ೪೯; ಸು. 750). ನೋಡಿಳೊಳ್‌, 
ನೋಡಿಕೊಳ್ಳು «೧. ಕಾಣು ; ಈಕ್ಷಿಸು : ಬಾಲೆಯೊರ್ನಳು ತನ್ನ 
ಲಲಿತಗೇಹದ ಭದ್ರ ಶಾಲೆಯೊರ್ಳ ನಿಂದು ನುಣ್ಮೊಲೆಯ ಮೇಲಿಹ ಸೇಗ 
ಪಿಡಿದು ನೋಡಿದಳು. ರತಿಗೋಲೆಯ ನೋಡಿಕೊಂಬಂತೆ (ನೋಹತ, 
೧೮-೩೭). ೨. ಪರೀಕ್ಷಿಸು; ಪರಿಶೀಲಿಸು : ಇದು ರತ್ನ್ನಭಂಡಾರನಿದು 
ಹೇಮಭಂಡಾರೆ . , . ಇದು ಪದಾತಿವ್ರಾತವಿದ ನೋಡಿಕೊಳ್ಳಿ [ನಾಕಾಂ. 
ಕೋಯೆ]ನುತ್ತೊ ಸ್ಪಿ ಸಿದನಾ ಮುನಿಗೆ ಭೂನಾಥಕಂದರ್ಪನು (ಹಚಕಾ, 
ಮುನ್ನಂ ತಾಂ ಬರೆಸಿ ಕಳುಹಿದ ಸತ್ರ್ರಮಂ ತರಿಸಿ ನೋಡಿ 
ಕೊಂಡದಟೊಳಿರ್ದ ಭಿನ್ನಿಸಿದ ಭಾವಾರ್ಥಮಂ ತಿಳಿದು . . .ಬಿಸುಸುಯ್ನು 
ಬೆಆಗಾದನು (ಜೈಮಿಭಾ. ೩೧-೩೫). ೩. ಮಾಡು; ಆಚರಿಸು: 
ಆತನಂ ಕರೆವುದಕ್ಕೇನುನಾಯಂ ನಾವು ಸೋತೆನೆನೆ ಬಂದಸಂ ಬಂದು 
ಪುಟನೆದ್ದು ಹರುಷಾತುರದಿ ಕದಡಣಕಿ ದಸಂ ತೆಜಿಕಿದ ಬಳಿಕದಕೆ ತಕ್ಕುದಂ 
ನೋಡಿಕೊಂಬಂ (ಸೋನುಚ. ೪-೬೦). ೪. ಹುಡುಕು; ಅರಸು: 
ಸ್ತನ ಜಘನನ ಪೊತ್ತ ಪದಯುಗಳಕ್ಕೆ ಲೋಚನತಪ್ಪಜಲವ ಸಿಂಪಿಸುತ ಘನ 
ಪರಿತಾಪದಡೆ ರತಿದೇವಿ ಬಂದಳು ಮನದಡೆಜಕಿಯೆನ ನೋಡಿಕೊಳುತ (ಮೋಹತ. 
೯-೩೭). ೫. ಆರೈಕೆ, ಶುಶ್ರೂಷೆ, ಆದರೋಪಚಾರ ಮುಂತಾ 
ದುವುಗಳನ್ನು ಮಾಡು : ಮಡದಿಯನಾರೈನೆ ಮಕ್ಕಳಿಗುಣಿಸೀವೆ ಬಂದ 
ನರನು ನೋಡಿಕೊಳುವೆ (ಇಂಚಾಪ. ೫೯-೮೨). ಹ. ಪ್ರತೀಕಾರಕ್ಕೆ 
ಸಿದ್ಧವಾಗಿರು ; ಪ್ರತ್ಯುಪಾಯಕ್ಕೆ ಸಮರ್ಥವಾಗಿರು: ನನ್ನ 
ಹತ್ತಿರಕ್ಕೆ ಬಾ, ನಿನ್ನನ್ನು ನೋಡಿಕೊಳ್ಳುತ್ತೇನೆ (ರೂಢಿ). ೭, ಮೇಲ್ವಿ 
ಚಾರಣೆ ನಡೆಸು ; ಉಸ್ತುವಾರಿ ಮಾಡು ; ಗಮನಿಸಿಕೊಳ್ಳು 4 
ಅವನು ನಮ್ಮ ತೋಟಿ, ಗಡ್ಡೆಗಳನ್ನು ನೋಡಿಕೊಳ್ಳುತ್ತಾನೆ (ರೂಢಿ). 
ನೋಡುತ್ತೆ ಗೆಲ್ವ- ನೋಡುತ್ತಿರುವಂತೆಯೇ ಗೆಲ್ಲುವವನು; ಬಹಳ 
ಬೇಗನೆ ಗೆಲ್ಲುವವನು; ಅರ್ಜುನನ ಒಂದು ಬಿರುದು: ಎಂತಪ್ಪ 
ಮಾರ್ವಲಂಗಳುಮಂ ನೋಡುತ್ತೆ ಗೆಲ್ವುದಲಿ೨ಿಂ ನೋಡುತ್ತಿ ಗೆಲ್ವನುಂ 
೬. ಅರಿಕೇಸರಿಯುಮಾಗಿ ಭೋಗಿಸಿದಂ ಗುಣಾರ್ಣವಂ 
(ಸಂಪಭಾ. ೧೪-೩೭ ನ). 
[ದೇ.॥ ಶನಿ, ಮುಲ. ನೋಕ್ಕು ; ಕೊಡ, ಕೋಶ. ನೊಟ್‌] 
ನೋಡುಗ(ನಾ). ನೋಡುವವನು; ವೀಕ್ಷಕ : ಶಿಸ್ತು ಅಚ್ಚುಕಟ್ಟುತನ 
ಆ ಪಾಠಶಾಲೆಯಲ್ಲಿ ಬಂದು ನೋಡುಗರಿಗೆ ಒಳ್ಳೇ ಅಚ್ಚರಿಯಾಗು 
ವಂತಿತ್ತು (ಗಳಗ. ೨೯) ; ಮೈಯ ಬಣ್ಣ ತೀರ ಕಪ್ಪು. ಮುಖವು ದುಂಡ 
ಗಿದ್ದು ಅದರಲ್ಲಿ ಎರಡು ಹೊಳೆವ ಕಣ್ಣು ಗಳು ನೋಡುಗರನ್ನು ಬೆರಗು 
ಗೊಳಿಸುತ್ತವೆ (ರಕ್ತ್ಷಥ್ವ. ೧). [ನೋಡು*--ಗೃ] 
ನೋಡುಗಂಡಿ (ನಾ). ಈಕ್ಸಿಸಲು ಅನುಕೂಲವಾದ ರಂಧ್ರ 
ತೂತು : “ನೋಡುಗಂಡಿ ; ಇಣಿಕುಗಂಡಿ” (Eye-hole. ಇಂಕಸಿ). 
[ನೋಡು -- ಕಂಡಿ, ] 
ನೋಡುಗಬೇರು (ನಾ). ಒಂದು ಬಗೆಯ ಮೂಲಿಕೆ: ನೋಡುಗ 
ಬೇರನ್ನು ಮೇಕೆಹಾಲಿನಲ್ಲಿ ಅರೆದು ಕುಡಿಯಲು ಕಲ್ಲು ಬೀಳುವುದು 
(ಸಕನೆ ಪರಿ ೪೯೬), [?1-ಬೇರು(- ಬೇರ್‌) 
ನೋಡುಗುದುರೆ (ನಾ). (ಕೇವಲ) ಪ್ರದರ್ಶನಕ್ಕೆ ಅರ್ಹವಾದ 
ಕುದುರೆ : ನೋಡುಗುದುರೆಯಲ್ಲದದು ಸಂಗರಭೂಮಿಗೀಡಹ ಕುದುರೆ 
ಯಲ್ಲ ಗಡ ಕೇಡಹುದದಜಿಕಿಂದ ನಿನಗೆ ನೀನದಜ ಮಾತಾಡಬೇಡ| 
[ನೋಡು -- ಕುದುರೆ] 


೯-೩); 


(ಕುಲಾಸಾಂ. ೯-೬೪), 


ನೋತು "ನೋನ್‌' ಪರಾ. 


೫೦೦೭ 


45 


ನೋನ್‌ 


ನೋದನ (ನಾ). ೧. ಉತ್ತೇಜನಗೊಳಿಸುವುದು ; ಪ್ರೇರಣೆ ; 
೨. ಮುಂದಕ್ಕೆ ತಳ್ಳು ವುದು, ನೂಕುವುದು. ೩. ಕತ್ತರಿಸು 
ವುದು ; ತುಂಡುಮಾಡುವುದು. ೪. [ನ್ಯಾಯ] ಸಂಯೋಗದಲ್ಲಿ 
ಒಂದು ಬಗೆ; ಶಬ್ದವಿರದ ಸಂಯೋಗ : ಸಂಯೋಗದಿಂದ ಉಂಟಾ 
ಗುವ ಸಂಯೋಗವು ಕೆಲವು ನೇಳೆ ಶಬ್ದವನ್ನು ಹುಟ್ಟಿಸುವುದು ; ಕೆಲವು 
ವೇಳೆ ಇಲ್ಲ. ಶಬ್ದವನ್ನು ಹುಟ್ಟಿ ಸಿದಾಗ ಇದು ಅಭಿಘಇತ ಎ£ಸುವುದು ; 
ಇತರ ವೇಳೆ ನೋದನ ಎನಿಸುವುದು (ಭಾತತ್ತ . ೩೦೦). [ಸಂ.) 

ನೋದುಃಖ (ನಾ). ದುಃಖನಿಲ್ಲದುದು: ಅರ್ಯರಾರ್ಯಚರಿತರ 
ಸೋಕರ್ಮ ನೋದುಃಖ ಭೀಷಣನೆಂದುಂ ಸುರನಿರ್ನಿಶೇಷ ಸುಖ 
ಸರ್ವಸ್ವಂ ಕುರೂರ್ವೀತಳಂ (೫ಾಂತಿಪು. ೬-೧೨೨). [ಸಂ.) 

ನೋನ್‌, ನೋನು (ಕ್ರಿ). ನೋಂತ (ಭೂತಕೃ), ನೋಂತು, 
ನೋತು (ಭೂತನ್ಯೂ), ನೋಂಪ (ಭವಿಕೃ). ೧. ವ್ರತವನ್ನು 
ಕೈಕೊಳ್ಳು ಜ್ಯ ವ್ರತವನ್ನು ಹಿಡಿ: “ನೋನ್‌.ವ್ರತಾಚರಣೇ” 
(ಶನುಧಾ);ಸಸಿಮತಿಶ್ರೀಗನ್ತಿಯರ್‌. . . ಕಟ್ಟಪ್ಪಿ ನೊಳ್‌ ತೊಜದಾರಾಧನೆ 
ಸೋನು ತೀರ್ತ್ನಗಿರಿ ಮೇಲ್ಸರ್ಗಾಲಯಕ್ಕೇಲ೨ ದಾರ್‌ (ಎಕ. 11, 


೭೬-೪; ಸು. 700); ಶ್ರೀಸರ್ವ್ಯನನ್ನಿಭಟಾರಂ” * « * ಪೆಲಕಾಲನ್ತ ಪಂ 
ಗೆಯ್ದು ಸನ್ಯಾಸನ ನೋನ್ರು ಮಂಡಿಪಿದರ್‌ (ಕಇಆ, ೭೧-೩-೪ ;881); 
ದಂಡಕರಿಸಿಯರ್‌ . .. ನೋಂಪಿಯಂ ನೋಂತು ವಿಹಾರಿಸುತ್ತೆಂ 


ಸೋಗಿ ನರ್ಮದೆಯ ತಡಿಯೊಳ” ಮಾಮರದ ಕೆಲಗೆ. ಸ್ವಾಧ್ಯಾಯಂ ಗೆಯೆನ್ಬು 
ತಿರ್ದರ್‌ (ನಡ್ಡಾ. ೧೭೨-೧೩); ನೋನದೆ ಗುಣಾರ್ಣವನ ಪಡೆಯಲ್ಕೆ 
ತೀರ್ಗುಮೆ (ಸಂಪಭಾ. ೧-೧೩೬); ನೆರಪಲ್ಫಾರದ ವಿತ್ತಂ ದೊರೆ 
ಕೊಂಡುದು . . . ಮೆಚ್ಚಿ ದಂದದಿಂ ಭೋಗಿಸುವೆಂ ಎಂದು ಮನಡೊಳ್‌ 
ಪಾಲ್ಗುಡಿದು ನೋಂಪಿಯಂ ನೋಂಪ ಕ್ರಮಮಂ ಫೇಟುಂಮೆನೆ ವೈಶ್ಯ 
ವಂಶಲಲಾಮನಿಂತೆಂದಂ (ಧರ್ಮಾಮೃ. ೧-೧೩೨) ; ಕೋಮಲಲತಾಂಗಿ 
ಫಿ ದೃಢದಿಂದೆ ಹೈನುವತಿಯಂ ಕುಲಂತು ಚಿರತಪವನೆಸಗುತ್ತ ಗ”ರಿ 
ನೋಂಪಿಯ ನೋನಲು (ಪ್ರೌಢರಾ. ೧೦-೫೫). ೨. ಪುಣ್ಯಮಾಡು ; 
ಪುಣ್ಯವನ್ನು ಗಳಿಸು : ಎರೆದಿಂತಟ್ಟ ಲೆವೇಬ್ಬಿ ಕನ್ನೆ ಬಬಿಯಂ ಬಂದಳ್‌ 
ಮರುಳ್ಹಂಬುಜೋದರನಿಂತಟ್ಟ ದನಿಂತು ನೋಂತರೊಳರೇ ಸೈಪಿಂಗೆ 
(ಸಂಸಭಾ. ೫-೨೪); ಜಿನನಾಥರುಮೆಂದುಂ ಚಕ್ರನಾಥರುಂ ಕುಂದರೆನೆ ತದು 
ರ್ವರೆಯವೊಲಾವ ನೆಲಂ ನೋಂತುದೊ ನಿರುಪಮಮೆನಿಸ ಸವಿತ್ರತೆಗ 
ಮನಿತು ನಕ್ಷತ್ರತೆಗಂ (ಚೆಂದ್ರಪು. ೧-೭೭); ಅನುಗುಣಕೆ ಪಡಿಯೆನಿಸಿ ತನ್ನಂ 
ತನಯುನಾಗಲು ನೋ ಂತಳಬುಜಾನನೆಯೆ ಸುಕೃತವನೇ ನನೆಂಬೆನು (ಬಸಪು. 
೨-೫೭) ; ಎಳವರೆಯದೊಳೆಳೆಯರ್ಕಳನೆಳಸುತೆ. ನಳಿದೋಳ್ಗಳಿಂದೆ ಬಿಗಿದಪ್ಪಿ 
ಮನಂಗೊಳೆ ತಳ್ತು ನೋಡಿ ಮುದ್ದಿನ ನಿಳಾಸಮೊಂದಕ್ಕೆ ನೋಂತು 
ದಿಲ್ಲಾಂ ಕೆಳದೀ (ಉಜತೇ. ೩-೪೬); ನಿಸ್ಮು ದೂತರಾ ತುಂಬುರನಂ 
ಕೆಯ್ವಿಡಿದು ಕರೆದುಯ್ಯೆ, ಪಿಮ್ಮೆಯ್ಯೊಳೇಂ ನೋಂತನೋ! (ಅದು ತ. 
೨೦-೧೨). ನೋನು : ೧. ಸರ್ವಾಧ್ವರಕೆ ನೋತವನದಾರು (ತುರಂಗ. 
೩-೧). ೨. ಜನನದಂತೆಸ್ಮ ನಾಯಂದನರೀ ವೃದ್ಧರಿಗೆ ಈತನೆಂತು ಮಗ 
ನಾದನೆಂದೆಲ್ಲರುಂ ನೆಗಲು ನೋಂತೆನೆ (ಸಿದ್ಧರಾ, ೨-೫೦) ; ಸುರನರೋರಗ 
ಕೊಳಗೆ ನಿಮ್ಮ್ಮ ವರಿಗೆ. ಸರಿಯಿಲ್ಲಬಲೆಯೊಬ್ಬಳ ಹರಿಬದಲಿ ಹಂಗಾದಿರೆಂಬಸ 
ಜಿಸೆಗೆ ನೋನುವರೆ. (ಕುನ್ಯಾಉ. ೬-೨೪) ;, ಪೀ ತಾಂಬರತಲ್ಪ ದೊಳುರುಳ್ವೆ 
ಳೆಯನನೆತ್ತು ವ ಭಾಗ್ಯಂ ಮಂನ್ನಂ ನೋನದರ್ಗುಂಟೇ (ಜಯಕಾ. ೨-೩೬). 
೩. ಆರಾಧನೆ ಮಾಡು; ಪೂಜಿಸು; ಅರ್ಚಿಸು: ಗೌರಿಯ 
ನೋನುವ ಬನ್ನಿರೇ (ಬಸನ. ೮೨) ; ಅತಿನುುಗುದೆಯಪ್ಪೆ ನ್ನ್ನ ಮಗಳ 
ಕಾಮಜ್ವರೋರ್ಜಿತ ತಾಪವಾಆದಡೆ ಕಾಮನಂ ನೋನುವೆಂ ರತಿಯನರ್ಟಿ 
ಸುವೆ (ಹಚಕಾ. ೪-೨೬) ; ಸೂನು ಬದುಕಿದಡಿಂದು ನಿನ್ನಂ ನೋನುನೆವು 


ನೋನಿಸು 


ಗುಡ್ಡವ್ವೈ (ಬಸಪು. ೪೮-೧೯); ಲಲನೆಯ ಸ್ಮರತಾಪವಿಳಿದಿರೆ ಚಂದ್ರನ 
ಬಲಗೊಂಡು ರತಿಯ ನೋನುವೆನು (ಜೀನಂಸಾಂ. ೧೨-೬೮). 
ಈ, [ದೇ.॥ ತಮಿ. ಮಲ. ನೋಲ್‌ ; ತೆಲು. ನೋಚು] 
ನೋನಿಸು (ಕ್ರಿ). ವ್ರತವನ್ನು ಕೈಗೊಳ್ಳು ನಂತೆ ಮಾಡು ; 
ವ್ರತವನ್ನು ಹಿಡಿಸು ; ಈಗಳ್‌ ನೀನಿರ್ದ ನೋನಿಸೆ ನೋಂತು ಮಹಾ 
ಬಲಂ ಲಲಿತಾಂಗಂ . . . ಸರ್ವಾರ್ಥಸಿದ್ಧಿ ಯೊಳ್‌ ಪುಟ್ಟ ಭರತದೊಳಿನ್ನಾದಿ 
ದೇವನಪ್ಪೊಂ (ಆದಿಪು, ೨-೪೪) ; ಮನುಸ್ಯಕ್ಷೇತ್ರದಲ್ಲಿ ಪ್ರವರ್ತಿಸೆಂದಾ 
ಕೆಯನಯ್ನೂದಿನಸಪರಿಯಂತರಂ ನೋನಿಸಲದೆಂ [ಪಾ390, ವಿಸೆ ಅದಂ] 
ಕಂಡು ಸಂತುಸ್ಟರಾಗಿ ದೇವರ್ಕರ್ಳ ನಿಜನಿವಾಸಕ್ಕೆ ಪೋದರ* (ಪಣ್ಯಾಸ್ರ್ರ. 
೧-೧೦೫ ನ); ಇಂದ್ರನೈರಾವತನ ಧರಣಿಗೆ ತಂದು ನಿಜಮಾತೆಯನು 
ನೋನಿಸಲೆಂದು ಫಲುಗುಣ ಕೀರ್ತಿನಡೆದನು  ಮೂಟುಂಲೋಕದಲಿ 
(ಸಂಭಪ, ೨೦ ಸೂಚನೆ). [ನೋನ್‌---ಇಸ್ಯು] 
ನೋನು "ನೋನ್‌' ನೋ. 
ನೋಯಿಸು, ನೋವಿಸು, ನೋಹಿಸು (ಕ್ರಿ). ೧. ನೋವನ್ನುಂಟು 
ಮಾಡು ; ಬಾಧೆಪಡಿಸು : ಓವದೆ ಕಾಯದೆ ಕೂರಕರ್ಮದಿಂ ಸೊನೆ 
ಸುರಿವನ್ನೆಗಂ ಪಜಂದು ನೋಯಿಸಿ ಕಾಡಿದೆವಿನ್ನದೊಂದುವುಂ ನೆನೆಯದೆ 
ನೀನುಮಾಮಂತಿಮೊಡನಿರ್ದಿರವಂ ನೆನೆ ಬಾಳಯೂತಮೇ (ಆದಿಪು.೧೧-೧೨೮); 
ಅಲರಂ ನೋಲಯಿಂಸದೊಯ್ಯೂನೊಯ್ಯುನಳಿಗಳ್‌ ಬಂಡುಣ್ಣುವು (ಸಂಪಭಾ- 
೫-೮೧) ; ತನುವ ನೋಯಿಸಿ ಮನವ ಬಳಲಿಸಿ ನಿಮ್ಮ ಪಾದವಿಡಿದವ 
ರೊಳರೆ (ಒಸವ, ೪೦೬); ಆವ ಗಿಡುವಂ ನೋಯಿಸಿದಡಂ ಭಾವಿಸುವಡಿದು 
ಹಿಂಸೆಯೆನುತಂತೋನಿ ಹೂಗಿಡುಗಳ ಕೆಳಗೆ ಸುತ್ತುವರೆ ಸಾರಿಸುತ 
(ಬಸಪು, ೩೭-೧೦); ಮಾಯೆ ಎನ್ನ ಕಾಯವನ್ನುಪಾಯದಿಂದ 
ನೋಯಿಸಿ ಬಾಯಿ ಮುಚ್ಚಿ ಕೊಲ್ಲುತಾಳೆ ಕಾಯೊ ಲಕ್ಷ್ಮಿ ಯರಸನೆ 
(ರಂದ. ೧-೧೭೬-೧). ೨. ಗಾಯಗೊಳಿಸು; ಘಾಸಿ ಮಾಡು: 
ತಾಯ ಮಾತನು ಮಾಲ ನಿನ್ನನು ನೋಯಿಸಿದೆನದೆ. ಸಾಕು ಜೀವವ 
ಕಾಯಿದೆನು ಬಿಟ್ಟಿ ನು ವೃಕೋದರ ಹೋಗು ಹೋಗು (ಕುನ್ಯಾಜ್ರೋ. 
೧೩-೬೪) ; ಕಾಕುತ್ಸ ಇರಿ ಕೆರಳ್ಹು ಕುಶಲವರ ಮೇಲೆ ಎಚ್ಚೊಡಾ 
ಕೋಲ್ಗಳಂ ಬಾಲಕರ್‌ ಮಧ್ಯದೊಳ್ಳೊಚ್ಚಿ ರಾನಣರಿಪುನಿನಂಗಮಂ 
ನೋಯಿಸಿದರ್‌ (ಚೈಮಿಭಾ. ೨೧-೩೪). ೩. ದುಃಖಪಡುನಂತೆ 
ಮಾಡು ; ವ್ಯಥೆಗೊಳ್ಳುವಂತೆ ಮಾಡು : ಕಾಯಕ್ಸೇಶದಿನಡವಿಯ 
ಕಾಯಂ ಪಣ್ಣು ಮನುದಿರ್ಪಿ ತಿಂದಗಲದೆ ನಿಂದೀ ಯಮಳರಾವ ತೆಜಿದಿಂ 
ನೋಯಿಸಂಯ ನಿನ್ನ ನನ್ನಿಕಾಅನ ಮನಮಂ (ಸಂಸೆಭಾ. ೭-೪೮) ; 
ದೇವಿ ನಿನ್ನ ಯುನರಾಜಂ ನಿನ್ನ ಕುಸುಮಸುಕುಮಾರಮಪ್ಪ ಮನನ 
ನೇತಲಂಂ  ನೋಯಿಸಿದಂ  (ಕಾದಂಉ. ೩೦೩); ಅಂತಿರ್ದೊಡದನೆ 
ದೋಷಂಗೆಯ್ನು ಕೋಷಗ್ರಹಾನೇಶನಾಗಿ ನಿಷ್ಕಾರಣಂ ಸರಿಭವಿಸಿ 
ನೋಯಿಸಿದೆ (ಸಂಚತಂ. ೭೭-೧೦) ; ಮೃಡನನೊಂದನಸರಕೆ ಬಗೆಯದ 
ಕಡುಹುಕಾಜರು. ನಿನ್ನವರು ಕೆಡೆಬುಡಿದು ನೋಯಿಸಲೇತಕೆ (ಕುನ್ಯಾದ್ರೋ, 
ನೋಯಿಸಿ ನುಡಿಸದೆ ನೋಡದುಚಿತಗಳ ಬೀಯವೆಸಗಿ 
ಬೇಸಂಸಸದೆ ಆಯವಟತು ತರಲಜಸಿಯದ. ಪತಿಯೊಳಸೂಯೆಗೊಳದೆ. 
ಸುಖಿಸುವುದು (ಹನಿಬ. ೩-೨೬). ೪. (ದೇಹವನ್ನು) ದಂಡಿಸು ; 
ಶಿಕ್ಷಿಸು : ತನ್ನ ತಪದಿಂ ನೋಯಿಂಸದುನ್ನ ತಿಯ ದಿನೃಭೋಗಮಂ 
ಬಯಸುವ ಗಾಂಪಂ ನೆಜಕಿ ಪೋಲ್ಕುಂ ಸಾಲಿಸದಿನ್ನಳಿಸಿಂ ' ಬಡ್ಡಿ ವೇಡಿ 
ಮಣುಗುವ ಮರುಳಂ (ಧರ್ಮಾಮೃ. ೬-೧೫೬). ನೋವಿಸು : 
೩. ನೀವು ಮಾಡಿದ ಪಾಪ ನಿಮ್ಮನು. ನೋವಿಸುವುದೈ ತ ತಕ ಸರ್ವಜ್ಞ 
ರಾದೊಡೆ ನೋನಿಸದೆ ಕಾಯೆಂಂದು ವಾಣೀದೇನಿಯರು ಕಳುಹಿದರು 
ಕಮಲಜನಾಜ್ಞೆಗೊಂಡವರ (ಸಂಭನ. ೩೩-೪). ನೋಹಿಸು: ೧. ಸಲೆ 


೧೬-೨೬) ; 


೫೦೦೮ 


20 


30 


35 


40 


45 


ನೋವು 


ಜಗತ್ರಯಂಗಳಂ ಮೋಹಿಸಿತು ನೋಹಿಸಿತು ಯತಿಗಳಂ ಮನಸಿಜನ ಬಾಣ 
ಸೌಭಾಗ್ಯವು ನಸಂತದೊಳಗೆ (ತುರಂಗ. ೮೧-೧೩). 
[ನೋ*--ಇಸ್ಫು) 

ನೋಯು "ನೋ' ನೋ. 

ಸೋರೆ (ನಾ). (?) : ಸಿಡಿನಡುನಿನ ಪೆರ್ನೊಲೆನೆಣ್ಣಳು ಹೋ ಹಿಡಿ 
ನೋರೆಗಳೊ [ನಾಣಂ. ನೊರೆಗಳಲೊ]ಗ್ಗಯ್ಯ ಪಿಡಿದರನೇಕ ಸತ್ರ ರಿಕರಗಳ 
ತಂದು ಬಡಿಸಿದರತಿವೇಗದಲಿ (ನೋಹತ. ೧೪-೧೦). [1] 

ನೋರ್ಪ್ರು, ನೊಪ್ಪು (ನಾ). ಸ್ಪರ್ಧೆ; ಪೈಪೋಟಿ (?) : ಪುಸಿ ನಸು 
ವಂಚನೆ ನೋರ್ಪನುನಸಿದಗಲಿತು ತಕ್ಕುದಕ್ಕು ಪಗೆ ಕೆಯ್ದಗೆ ಕೆಯ್ಕೂಸುರಿ 
ನುಸುಳೆಂಬ ಕೇಣದ ಕಂಸುರಿಯನಲದಿಟದು ಮೆಲಕೆದು. ನೆಳಿಕದುಅದರೆ 
ಬರ್‌ (ಸಂಪಭಾ. ೧೦-೬೮೧); ಕಿಅಿಕಿಪುವ ಗೇಣ ಕೇಣಮಿನರಿಂ ನನಯೌವನ 
ಯೋಗ್ಯವರಾಯತ್ತು ಕಣ್ಣೆಜಕಿದುದು ರೂಪುಗೊಂಡುದೆನೆ ಚಾರಿ ಫುಗಿಲ್‌ 
ನೆಲೆ ನೋರ್ಪ ದಂಡೆ ಸೂಟ” , , , ಎಂಬಿನಂ ಮೆಜಕೆ ವೊವಜರ್ಕಳೇಂ. 
ಕಲಿಸುತಿರ್ಷರೊ ಚಟ್ಟ ರನಬ ವಟ್ಟಿ ರಂ (ಪ್ಪಪ.೨-೬೧). ನೊಪ್ಪು : 
ಬೊಬ್ಬಿಉವ ಖೇಚರರ ಕಳಕಳಿಸುವ ಖೇಚರಿಯರ ತುಮುಳರನದೊಳ್‌ 
ತೊಡರ್ದು ಪರಿನಂತೆ ಮನದೊಳ್ಳಚ್ಚ ರಿಸಿ ಪಾಜುವಂತೆ ನುಸುಳಂ ನೊಪ್ಪು 
ಮನಪ್ಪು ಕೆಯ್ದು (ಅರ್ಧನೇ. ೩-೧೬ ಪ). [?] 

ನೋವಿ (ನಾ). - ನೋಂಪಿ :` ಆನದಸದರ ಹರಿಫಲನನು ತೆಗೆದುಕೊಂಡು 
ನೀವಾನು ಅನರವರ ನೋನಿಯ ನೂತಂತೆ ಜೀವಗಳಿಗೆ ಭಿನ್ನಾದಿ ದೇವ 
ವಿಜಯವಿಕ್ಕ ನ್ನ ಭಾವದಲ್ಲಿ ತಿಳಿದಿದು ಭಾಗವತರ ಕೇಳು (ವಿಸಾಸು. 
೪೦-೭). [< ನೋಂ] 

ನೋವಿಸು "ನೋಯಿಸು' ನೋ. 

ನೋವು (ನಾ). ೧. ಬೇನೆ ; ಶೂಲೆ; ಬಾಧೆ: “ಕ್ಲಮಥು ಗ್ಲಾನಿ 
ಯೆಂದೆನಲೂ ನೋವೆನಿಕ್ಕುಂ” (ಮಂಗಲಾ. ೧೧೩-೧) ; ನಡೆ ನಾರಾಚದ 
ನೋವಿನ ನಡುಕಂ ಪಿರಿದಾಯ್ತು (ಪಂಸಭಾ.೧೨-೭೧); ಕೂರಂಬೊಂದು 
ಬಂದು ನಡೆ ನೋವಿಂ ಬಿದ್ದಂ ಸಾನ ಪೊತ್ತ ನಾವಂ ಬಲ್ಲಂ (ಧರ್ಮಾಮೃೈ. 
೧-೨೦೯) ; ಶಿನಭಕ್ತರ ನೋವೆ ಅದು ಲಿಂಗದ ನೋವೊ (ಬಸನ, ೪೦೬) ; 
ಆನಿರೆ ಮಹಾದೇವನ ನಿನಗೆ ನೋವಪ್ಪುದೇ (ಕಣ್ಮರೆ. ದೇ. ೧೪೭-೧೮); 
ಅಹಹ ಮಂರಹರ ಪಾರ್ಥನಿಸುವ ಬಾಣಕೆ ನಿನ್ನ ಬಹಳಸುಕೃ ತವನಿತ್ತೆ 
ಟೇಸಾದುದಿದನಜಕಿಯುಬಹುದೆ ನೋವಿಲ್ಲಲಾ ನಿನಗೆ (ಚೈಮಿಭಾ. ೧೩-೩೮). 
೨. ದುಃಖ; ವ್ಯಥೆ ; ಅಳಲು : : 4ತರ್ಜ-ವ್ಯಥನೇ, ನೋವಿನೊಳ್‌? 
(ಕಾಶಕೃ. ೧೩) ; ಕೆಳೆಯುಂ ಗುಟಿಕಿಯುಂ ಗೊಟ್ಟಿ ಯುಮಳವಿಗೆ ಪಿರಿದಾಗೆ 
ತನಗೆ ದುರ್ಯೋಧನನೊಳ್‌ ನುಂಳಿಸುಂ ನೋವುಂ ಕಲುಸಮಂನುಳುಂಬ 
ಮೆನೆ ತನಗರಾತಿಕಾಳಾನಳನೊಳ್‌ (ಸಂಸಭಾ. ೨-೫೮) ; ಯಶೋಭದ್ರೆ 
ಮಕ್ಕಳಿಲ್ಲದೆ ನೋನಿಂ ಪಠತದು ಬಿಸುಟ್ಟಿ ಳಲತೆವೋರ್ಲ ಕಅಂಗಿ ಕಡುಗಂದಿ 
ಕುಂದಿ ತೆಜ ಮಜದಿರ್ದ೪* ನೋವಂ ಮಾಗದಿ 
ರಾರ್ಗಮೊಳ್ಳ ನೊಳಕೊಳ್‌ ಇಳೆಯೊಳಿಂತಹ 
ಕರುಣವುಳ್ಳ ವರೊಳರೆ ಚರಜೀವಿಗಳಿಗೆಲ್ಲಂ ಬಳಿಕ ಸಾವುಂ ನೋವು ಸರಿ 
ಯೆಂದುಲಿವುತಿರ್ದಸನು (ಬಸಪು. ೨೭-೧೫) ; ನಿಮ್ಮಿಷ್ಟ ಸಿದ್ಧಿಯ ಬೆಳಸು. 
ಫಲವಾಯ್ದೈ ಕೆ ನೋವಿನ್ನು (ಕುನ್ಯಾದ್ರೋ. ೭-೧೪) ; ನೋವು 
ಮಾಯು್ವದು ; ಸಂಡೆಯಮಣನಿಲ್ಲಂ (ರಾಮಾಶ್ಚ. ೨-೧೬) ; ನೋವಿ 
ನಿಂದ ತುಂಬಿದ ಹುಡುಗರ ಈ ಗಾಂಭೀರ್ಯವನ್ನು ನೋಡಿ ದೊಡ್ಡ ನರಿಗೆ 
ಬಹಳ ದುಃ ಖವಾಗುತ್ತಿತ್ತು (ಕಳಹು. ೯೦): 
[ನೋ---ವು./ತಮಿ, ನೋವು, ನೊವ್ರು ; ಮಲ. ತುಳು. ನೋವು ; 
ತೆಲು. ನೊನ್ವಿ, ನೊಟ್ವೈ, ನೋವಿ, ನೋವು ; ಕುಣ, ನೋವ; ಕುವಿ. 
ನೋಹಿ ; ಮಲ್ತೊ. ಸುಂಚಿ; ಕೋಶ. ನೊವ್‌ ; ತೊದೆ. ನು] 


(ಸುಕುಮಾ, ೯-೯೭) ; 


(ಜೀನಸಂ. ೧೦-೧೫) ; 


ನೋವುಗಂಟು 


ನೋವುಗಂಟು (ನಾ). ಬಾಥೆಯಿಂದಾಗುವ ಗಂಟು; ನೋನಿ 
ನಿಂದಾಗುವ ಗಂಟು ; ಲೇಹ್ಯನನ್ನು ನೋವು ಆದ ಕಾವಿಗೆ ಉಜ್ಜು 
ವುದು. ಶೂಲೆ, ನೋವುಗಂಟು, ಮಂಡುಬು ಇವು ಗುಣ (ವಿನೈವಿ,೧೮೧), 


[ನೋವು ಗಂಟು] 
ನೋವುಣ್ಣು (ಕ್ರಿ). ನೋವನ್ನು ಅನುಭವಿಸು: ಜೆರರು 
ಸೋವುಂಡರು ಬಂದೆವು ನಾವೆಲ್ಲ ಮತ್ತೆ ಹೋಹೆವು ನೊಂದು ನಾನೆ 
(ಇಂಚಾಪೆ, ೧೩೧-೪೫). [ನೋವು ಉಣ್ಣು ( ಎಉಣ್‌)] 


ನೋಸಂಸಾರ (ನಾ). ಸಂಸಾರನಿಲ್ಲದುದು : ಚತುರ್ಗತಿಭ್ರಮಣಮುಂ 
ಸಂಸಾರಾನಸಾನಪ್ರ್ರಾಪ್ತಿಯುಂ ಇಲ್ಲಪ್ಪು ದಣ90 ಸಯೋಗಕೇವಲಿಜಿನಾವ 
ಸ್ಥಾನಂ ನೋಸಂಸಾರೆಂ (ತತ್ತ್ವ್ವಸ್ರ [ಸಂ.] 

ನೋಹಿ "ನೋಂಪಿ' ನೋ. 

ಸೋಹಿಸು "ನೋಯಿಸು' ನೋ. 

ಸೋಳ್‌ (ಕ್ರಿ). ನೋಳ್ಳು (ಭೂತನ್ಯೂ). ೧. ಮುಂದೆ ನುಗ್ಗು ; 
ಮುಂದುವರಿ : "ನೋಳಿಸು' ಪರಾ. ೨. ಮುಂದಾಳಾಗು ; 
ಮುಂದಾಳುತನವನ್ನು ವಹಿಸು ; ಅಗ್ರಗಾಮಿಯಾಗು : “ನೋಳ್‌: 
—೪ಗ್ರೈಗಮನೇ (ನೊಂಂದರಿ)* (ಶನುಧಾ); ನೋಳ್ಗನೆನೆ ಮುಂದೆ. 
ಪೋದಂ (ಸಂಜೀವ. ೨೫); ಜನ್ನಗುದುರೆ . , , ನೆಲ್ಲಿಯ ಕಂಕೆಲ್ಲಿಯ 
ನೇಜಲ ನೆಬಲಿಂ ಕಟ್ಟಲಿಸಿದ ಪಟುವೊಳೊಂದು ತಟ್ಟಿ ಲಂ'ನುರ್ಗಿ ನೋಳ್ಳು 
ಪೊದಳಂ ಪಾಯು ೬. ೬ ಮಂಜಿಕಿಯಬಿಕೆಯೊಳ್‌ ತಾಂಟದತ್ತು 
(ಉಮಾಶ್ವ. ೧೩೫-೨೩). [1] 

ನೋಳಿಯ (ನಾ). (ಕರಾ) ನೆಲದಡಿಯಲ್ಲೇ ಗಿಡಗಳ ಬುಡವನ್ನು 
ಕತ್ತರಿಸುನ ಒಂದು ಬಗೆಯ ಹುಳು. [1] 

ನೋಳಿಸು (ಕ್ರಿ). ಮುಂಡೆ ನುಗ್ಗಿಸು; ನೇಗವಾಗಿ ಮುಂದು 
ವರಿಯುವಂತೆ ಮಾಡು: ಕಾರ ಕರ್ಮೂಗಿಲೊಡ್ಡೆ ನಲೈಡ್ಡ ಮೆಸೆವ 
ಪೇರಾನೆಗಳ ಘಟಿಯಂ ನೋಳಿ[ನಾಣಂ.ಗೊಳ್ಳಿ]ಸುತುಂ (ರಾಮೂಶ್ಚ. 
೯೦-೨೨). [ನೋಳ್‌ 4--ಇಸ್ಬು] 

ನೋಳ್ಸು, (ಕ್ರಿ). ೧. ಎನೋಳ್‌ ೧: ಕೆಳಕೆ ವರಹಿನೃಂದಂ ಪುಷ್ಟಿ ತಾ 
ಶೋಕದಿಂದಂ ತಳರೆ ಕುಸುಮಜಾಳಂ ಬಾಳಚೂತಪ್ರವಾಳಂ ಪೊಳೆಯೆ 
ಪುಬುಲ ತಣ್ಬಂ ನೋಳ್ಡಿ ತಲಕ್ಕಿಸಿ ಬಿಣ್ಣಂ ಬಳೆಯೆ ಮದನದಾಹಂ 
ಬೀಸುಗುಂ ಗಂಧವಾಹಂ (ಕಾನ್ಯಾನ. ೫೫೮) ; ನೋಳ್ಲಿದನೆಂದಿದಿರ್ಬ 
ನಡೆದಂ (ಶನುದ.ಸಂ.೧). ೨.ಬಳಿಸಾರು;ಸವಿರಾಹಿಸು: ನೋಳ್ಡಿಕೊಂಡು 
ಬೆನ್ನೊಳ್ನಿಲ್ತಂ ಗಾಂಡೀನಿ (ಕಮದ, ೨೪೧ ಪ್ರಯೋ). [ಆನೋಳ್‌] 

ನೋಳ್ಕ್ಯು "ನೋಳ್‌' ಪರಾ. 

ನೋಳ್ಸು (ಕ್ರಿ). ಮುನ್ನುಗ್ಗು ; ಎದುರಿಸಿ ನಡಿ; ಪ್ರತಿಭಟಿಸಿ 
ನಡೆ: “ನೋಳ್ಪಿ ದಂ. ಇದಿರ ನಡೆದಂ" (ಕಮದ, ಸಂ. ೨). 

[ನೋಲ್‌ +-ಪು], 

ನೌ (ನಾ). ೧. ಹಡಗು; ದೋಣಿ: “ನೌ ತರಣಿ ಯಾನಪಾತ್ರಂ 
ಪೋತಂ ಪ್ರವಹಣನೆನಿಪ್ಪುದಲುಗೆ ನಹಿತ್ರಂ” (ನಸ್ತುಕೋ.೨೩-೧೦); 
ಔಕಾರಕ್ಕೆ — ನೌವನೇಜಂದಂ; ಗ್ಲೌವಂ ನೋಡಿದಂ (ಕನುದ. ೫೫ 
ಪ್ರಯೋ); ತರಳಕರಾಳಸಿಸ್ತುಳತರಂಗತುರಂಗನಗೋತ್ಕರೇಭವಿಸ್ತರಬಹು. 
ವಾರಿಜಂತುಭಟನೌರಥವೃಂದಸಮನ್ವಿ ತಾಬ್ಧಿ ಭೂನರನಖಿಳೋರು ಘೋಷ 
ನವಭೇರಿಯ ರಾನಡೆ ಬಂದು ನಿಂದಿರಲ್‌ (ಹಾಲಾಸ್ಯ. ೧-೧೪-೩೩). 
೨. ಒಂದು ನಕ್ಷತ್ರಪುಂಜ : "ನೌಭವ', "ನೌಯೋಗ' ಪರಾ. 


೩೨೬). 


[ಸಂ.] 
ನೌಕರ, ನವುಕರ, ನೋಕರ (ನಾ). ವೇತನವನ್ನು ಪಡೆದು ಸೇವಾ 
ವೃತ್ತಿಯಲ್ಲಿರುವವನು; ಚಾಕರ ; ಕರ್ಮಚಾರಿ: ಗ್ರಾಮಾಧಿ 


೫೦೦೯ 


ಜ್ರ 


95" 


40 


45 


ನೌಕಾಗಾರ 


ಕಾರಿಗಳು ಮತ್ತು ಗ್ರಾ ಮನೌಕರರು ೮ ವಿಧಗಳಾಗಿ ವಿಂಗಡಿಸಲ್ಪಟ್ಟರು. 
ವರು (ಗ್ರಾಮಾಕ. ೧) ; : ಹಾಗಾದರೆ ಆಫೀಸಿನಲ್ಲಿ ಕೆಲಸ ಮಾಡುವ 
ನೌಕರರ ಗತಿ? (ನುಗನೂಂ, ೬೧). ನವುಕರ: ಗ್ರಾಮ ಮುನಸಿಫನ 
ಹುಕುಂ ಮೇರೆಗೆ ನಡೆಯುವುದು ಸಹ ನಾಡಿಕೆಯಾಗಿ ಕಾಗದಪತ್ರಗಳನ್ನು 
ತೆಗೆದುಕೊಂಡು: ಹೋಗುವ ಗ್ರಾಮನವುಕರನ ಕರ್ತವ್ಯವಾಗಿರತಕ್ಕದ್ದು 
(ಗ್ರಾಮಾಕ, ೧೯), ನೋಕರೆ: ನಿನ್ಮು ಮುತ್ತಜ್ಜನು ಸರಕಾರೀ 
ನೋಕರನಿದ್ದನೇನು? (ಉದವೈ. ೫). 
[4-ಸಾರ. ಹಿಂ. ನೌಕರ್‌ ; ಮರಾ, ನೌಕರ್‌, ನೋಕರ್‌] 
ನೌಕರನರ್ಗ (ನಾ). ಸೇವಕವರ್ಗ ; ಸಿಬ್ಬಂದಿ: “ನೌಕರವರ್ಗ, 
ಸಿಬ್ಬಂದಿ” ($a. ಸತ್ರಿನಿ. ೭೭). [ನೌಕರ ವರ್ಗ] 
ನೌಕರಶಾಹಿ, ನೌಕರಷಾಹಿ (ನಾ). ಸರ್ಕಾರೀ ಹುದ್ದೇದಾರರಲ್ಲಿ 
ಅಧಿಕಾರವು ಕೇಂದ್ರೀಕೃತವಾಗಿರುವ ಆಡಳಿತ ; ಅಧಿಕಾರಿಗಳ 
ಆಡಳಿತ: "ನೌಕರಶಾಹೀಸರಕಾರ' ಸರಾ. ನೌಕರಷಾಹಿ : 
ಮುಸಲ್ಮಾನರ ಅಕುಂತಿತಸ್ವಾಮ್ಯ ಸ್ವಚ್ಛ ಂದಪ್ರಭುತ್ವ ಮತ್ತು ನೌಕರ 
ಸಾಹಿಯ . . . ಪರಿಣಾಮವಾಗಿ, ಜೀವನದಲ್ಲಿ ಸಂಕಟಿಗಳೂ ದಾರುಣ 
ವಾದ ನೇದನೆಯೂ ತಲೆಜೋರಿದವು (ಭಾರದ. ೩೭೩). 
[4-ಸಾರ.ಹಿಂ. ನೌಕರಶಾಹೀ; ಮರಾ, ನೌಕರಶಾಹೀ, ನೋಕರಶಾಹೀ] 
ನೌಕರಶಾಹೀಸರಕಾರ (ನಾ). ಸರ್ಕಾರೀ _ಹುದ್ದೇದಾರರಲ್ಲಿ 
ಆಡಳಿತದ ಅಧಿಕಾರವು ಕೇಂದ್ರೀಕೃತವಾಗಿರುವ ಸರಕಾರ ; 
ಅಧಿಕಾರಿಗಳು ಆಡಳಿತ ನಡೆಸುವ ಸರಕಾರ: ಆ ಅವಧಿಯಲ್ಲಿ 
* * ನೌಕರಶಾಹೀಸರಕಾರವು ಹೆಚ್ಚಿ ನ ಅಡ್ಡಿ ತಡೆಗಳನ್ನು ತಂದೊಡ್ಡ ಲಿಲ್ಲ 
(ರಾಜನ. ೪೬). [ನೌಕರಶಾಹಿ 4 ಸರಕಾರ( ಎಸರ್ಕಾರ)] 
ನೌಕರಷಾಹಿ "ನೌಕರಶಾಹಿ' ನೋ. 
ನೌಕರಿ, ನವಕರಿ, ನವುಕರಿ, ನೋಕರಿ (ನಾ). ಉಪಜೀನನಕ್ಕಾಗಿ 
ಹಿಡಿದ ಸೇ ವಾವೃತ್ತಿ- ಉದ್ಯೋಗ : ಶ್ರೀನುನ್ಮಹಾರಾಜರವರು 
» ಆಯಾ ನೌಕರಿಗಳಿಗೆ ಯೋಗ್ಯರನ್ನು ನೇಮಿಸುತ್ತ ಬಂದರು 
(ಮಹಾವಂ, 11, ೩೮); ಅವನಿಗೆ ನೌಕರಿಯ ಮೇಲೆ ಅಸ್ಮಿ ಇರಲಿಲ್ಲ 
(ರಂಗರೋ. ೬೦); ಆರಂಬ ಬುಡ ಕಪ್ಪ, ವ್ಯಾಪಾರ ತುದಿ ಕಷ್ಟ, ನೌಕರಿ 
ಯಾವಾಗಲೂ ಕಷ್ಟ (ಗಾಜಿ). ನವಕರಿ : ಕಾಲೇಜದ ಮೆಟ್ಟಿಲನ್ನು 
ಇಳಿಯುವದೊಂದೆಳ ತಡ ನವಕರಿಯಂ ಸಿಕ್ಕಿತು (ವಾಸನಾ, ೯); ಇಂಥ 
ಕಾಲದಲ್ಲಿ ಬಾಬಣ್ಣ ನವಕರಿ ಕಳೆದುಕೊಂಡು ಮನೆಗೆ ಮರಳಿದ್ದ (ಅಶೋಕ. 
೧೬೭). ನವುಕರಿ : ನನ್ನ ಭಾನ-ಮೈದುನರಿಗೆ , . . ಒಂದು ನವುಕರಿ 
ದೊರೆಯಂನಂತೆ ಮಾಡು (ಹನ್ನೊಂದ. ೧೩೫) ; ಸೋದರಮಾವ ಕೊಡಿಸಿದ 
ನವುಕರಿ, ರಾಣಾಮಿಲ್ಲಿನಲ್ಲಿ ಫೋರ್‌ಮನ್‌ ಕೆಲಸ (ಬೆಂಗಬ. ೧೬). 
ನೋಕರಿ:ನೋಕಂಗಾಗಿ ಕೋರಾಣ್ಯ ಮಾಡಿದರೂ ಜೋಳಿಗೆಯಲ್ಲಿ (ನೂ 
ಬೀಳಲಿಲ್ಲ (ಮಾವಿಕೋ. ೮) ; ನಿನಗೇನು ನೋಕರಿ ಬ್ಯಾಡಾಗ್ಯದೇನು ? 
(ಸೀನಮು. ೨೧೪), [ಪಾರೆ. ಹಿಂ. ನೌಕರೀ ; ಮರಾ. ನನಕರೀ] 
ನೌಕಾಂಗಣ (ನಾ). ಹಡಗನ್ನು ನಿರ್ಮಿಸುವ, ಹಾಗೂ ದುರಸ್ತು 
ಮಾಡುವ ಸ್ಥಳ: “ಹಡಗುಕಟ್ಟಿ, ನೌಕಾಂಗಣ” (Ship yard. 
ಪತ್ರಿನಿ ೭೫). [ಸಂ.] 
ನೌಳಾಗಾರ (ನಾ). (ಸಮುದ್ರದಲ್ಲಿ) ಹಡಗುಗಳನ್ನು ಭರ್ತಿ 
ಮಾಡುವುದಕ್ಕೂ, ಅವುಗಳಿಂದ ಸಾಮಾನು ಇಳಿಸುವುದಕ್ಕೂ 
ಅಥವಾ ಅವನ್ನು ದುರಸ್ತುಮಾಡುವುದಕ್ಕೂ ಅನುಕೂಲಿಸು 
ನಂತೆ ನೀರನ್ನು ಒಳಕ್ಕೆ ಬಿಡುವುದಕ್ಕಾಗಲಿ ಹೊರಕ್ಕೆ 
ಹೊರಡಿಸುವುದಕ್ಕಾಗಲಿ ತಕ್ಕ ಬಾಗಿಲುಗ' ಏರ್ಪಾಟುಳ್ಳ 
ಹೊಂಡದಂಥ ಕಟ್ಟೆ; ಹಡಗುಕಟ್ಟಿ : (0೦೦k. ಇಂಕಸಿ). [ಸಂ-] 


ನೌಕಾದಂಡ 


ನೌಕಾದಂಡ (ನಾ). ಹರಿಗೋಲು, ದೋಣಿ ಮುಂತಾದುವನ್ನು 
ನಡೆಸುವ ಗಳೆ ; ಹುಟ್ಟು : “ನೌಕಾದಂಡಃ, ಕ್ಷೇಪಣೀ-೨ ಹಡಗು 
ನಡಿಸುವ ಗಡೇ ಹೆಸರುಗಳು. ಅಂದರೆ ಹಡಗು ಮಂಂದಕ್ಕೆ ಹಾಯು 
ವಂತೆ ಕೆಳಗಡೇ ನೀರನ್ನು ಹಿಂದಕ್ಕೆ ತಳ್ಳುವ ಮರಮುಟ್ಟು ಸಾಮಾನು” 
(ಸಿದಸ್ಥಂತಿ, ೭೯). [Ao] 

ನೌಕಾಧಿಕರಣ (ನಾ). ನೌಕಾಪಡಿಯ ನ್ಯಾಯಪೀಠ ೫ ಈ ಸೂಚಿ 
ಯಲ್ಲಿನ ಯಾವುದೊಂದು. ವಿಷಯವನ್ನು ಕುರಿತು , . . ನ್ಯಾಯಾಲಯ 
ಗಳ ಅಧಿಕಾರನ್ಯಾಪ್ತಿ ಮತ್ತು ಶಕ್ತಿಗಳು ; ನೌಕಾಧಿಕರಣದ ಅಧಿಕಾರ 
ವ್ಯಾಪ್ತಿ (ಭಾಧಾನ. ೨೮೭). [ಸಂ] 

ನೌಕಾನಯನ (ನಾ). ಹಡಗನ್ನು ನಡೆಸುವಿಕೆ. [ಸಂ.] 

ನೌಕಾಪಡೆ (ನಾ). ಹಡಗಿನ ಮೂಲಕ ಸಮುದ್ರದ ಮೇಲೆ 
ಯುದ್ಧ ಮಾಡುವ ಸೇನೆ; ನೌಕಾದಳ : ಅನರ ಕಷ್ಟ ಕರವಾದ ಈ 
ದೀರ್ಫ್ಥಸ್ರಯಾಣದಲ್ಲಿ ನೌಕಾಪಡೆಯಲ್ಲಿದ್ದ ಆರುನೂರುಜನರಲ್ಲಿ ಎಂಟು 
ಜನ ಬಿಟ್ಟು ಉಳಿದವರೆಲ್ಲರೂ . . . ಸತ್ತು ಹೋದರು (ಪ್ರವಾಇ. IL). 
[ಸಂ. ನೌಕಾ4ಪಡ್ಮೆ. / ೫ ಈಚಿಗೆ ಕನ್ನಡದಲ್ಲಿ “"ಕೈಗಾರಿಕಾಇಲಾಖೆ', 
"ನೌಕಾಪಡೆ', "ಸಲಹಾ ಸಮಿತಿ'-ಇಂತಹ: ಅನೇಕ ಪದಗಳು ನಿರ್ಮಾಣ 
ವಾಗುತ್ತಿನೆ.ಇವು ವ್ಯಾಕರಣನಿರೋಧವಾದರೂ ಸ್ರಯೋಗಪ್ರ ಸಿದ್ಧ ವಾಗಿನೆ] 

ನೌಕಾಪರಿವಹಣ (ನಾ). ಹಡಗುಗಳ ಚಲನವಲನ; ನೌಕಾ 
ಸಂಚಾರ: ಯಂತ್ರದಿಂದ ನಡೆಯಿಸುವ ಜಲಯಾನಗಳ ವಿಷಯದಲ್ಲಿ 
ಸಂಸತ್ತಿನಿಂದ ರಾಷ್ಟ್ರೀಯ ಜಲಪಥಗಳೆಂದು ಘೋಷಿತವಾದ ಒಳನಾಡಿನ 
ಜಲಪಥಗಳ ಮೇಲೆ ನೌಕಾವಹನ ಮತ್ತು ನೌಕಾಪರಿನಹಣ ; ಅಂಥ ಜಲ 
ಪಥಗಳಲ್ಲಿ ಪಥನಿಯಮ (ಭಾಧಾನ, ೨೮೦). ([ಸಂ.] 

ನೌಕಾಬಲ (ನಾ). ನೌಕಾಪಡೆ: “ನೌಕಾಬಲ, ಹಡಗುಪಡೆ” 
(Navy. ಸತ್ರಿಸಿ, ೫೭). [ಸಂ.] 

ನೌಕಾಯಾನ (ನಾ). ಹಡಗಿನ ಪ್ರಯಾಣ; ಜಲಯಾನ : 
(Navigation. Aೆತ್ರಿಸಿ. ೫೭). [ಸಂ.] 

ನೌಕಾರೋಹಿ (ನಾ). ನಾವಿಕ: ನೌಕಾರೋಹಿಗಳ ಗದ್ದಲವು 
ಮತ್ತಸ್ಟು ಹೆಚ್ಚಾ ಯಿತು, ಯುವಕನು ಅವರನ್ನು ಸ್ವಲ್ಪ ಸಮಾಧಾನ 
ಗೊಳಿಸಿ, ನೌಕೆಯನ್ನು ನಡೆಯಿಸುತ್ತಿ ದೃನರನ್ನು ಕುರಿತು. . . ಹೇಳಿ 
ದನು (ಕಪಾಕುಂ. ೪). [ಸಂ. ನೌಕಾರೋಹಿನ್‌] 

ನೌಕಾವಹನ (ನಾ). ಹಡಗುಗಳ ಸಂಚಾರ : ಒಳನಾಡಿನ ಜಲಪಥ 
ಗಳ ಮೇಲೆ ನೌಕಾವಹನ ಮತ್ತು ನೌಕಾಪರಿನಹಣ; ಅಂಥ ಜಲಪಥಗಳಲ್ಲಿ 
ಪಥನಿಯಮ (ಭಾಧಾನ. ೨೮೦), [ಸಂ.] 

ನೌಕಾಶ್ರಯ (ನಾ). ಹಡಗುಕಟ್ಟೆ; ಬಂದರು : ಆಸ್ಟ್ರೇಲಿಯದ ಸಿಡ್ನಿ 
ನೌಕಾಶ್ರಯ (11/00ಬ£)ದಲ್ಲೂ ಈ ರೀತಿಯ ಭಾರಿ ಎರಡು ಸೇತುವೆ 
ಗಳಿವೆ (ಬಾಲಸ್ರ, 1, ೨೮೮), [ಸಂ] 

ನೌಕಾಸ್ಫೋಟ (ನಾ). ಹಡಗಿಗೆ ಗುರಿಯಿಟ್ಟು ಫೀರಿನೊಳಗಡೆ 
ಯಿಂದ ಪ್ರಯೋಗಿಸುವ, ಅದಕ್ಕೆ ಶಗುಲಿದೊಡನೆ ಸಿಡಿಯುವ, 
ಸಮುದ್ರದ ತಳದಲ್ಲಿ ನೆಟ್ಟ, ಚುಟ್ಟದ ಆಕಾರದ ಸ್ವಯಂಚಾಲಿತ 
ಅಸ್ತ್ರ: “ಕಡಲ ತಳದಲ್ಲಿ ನೆಟ್ಟ ನೌಕಾಸ್ಫೊ ಟಿ; ಹಡಗುಕೊರೆ” 
(Ground-Torpedo. ಇಂಕಸಿ). (ಸಂ. ನೌಕಾಸ್ಫೋಟ] 

ನೌಕೆ(ನಾ)-೧. ಹಡಗು; ನಾವೆ; ದೋಣಿ: ಪ್ರೇಮ ತುಂಬಿದ ದಾಂಪತ್ಯ 
ಜೀವನವೇ ನೌಕೆಯಾಗುವುದು (ಕನ್ನ್ನಜಾ, ೧೧೯) ; ನಾನು ಮುಳುಗುವ 
ನೌಕೆ ನಾವಿಕ ಅಡಿಯ ಕಡಲಿದೊ ಭೀಕರೆ (ಮಾನಸ.೪೧-೧). ೨. ಒಂದು 
ನಕ್ಷತ್ರಪುಂಜ : ಇದಕ್ಕೆ ಪಶ್ಚಿಮದಲ್ಲಿರುವ ಗಣವೇ "ನೌಕಾ" (ಸಿ90) 
ಎಂಬ ಪುಂಜ (ಜ್ಯೋತಿರ್ವಿ, ೪೮). [ಸಂ. ನೌಕಾ] 


೫೦೧೦ 


30 


45 


ನೌಬಲ 


ನೌಕ್ಯಗೆಣಕೆ (ನಾ), ಒಂದು ಸ್ಥಳದ ಹೆಸರು: ತತಃ ನ್‌ಕ್ಕಿಗೆಣಃ 
ದಕ್ಷಿಣನ್ತ ಭಾಗತತಃ ತೇನನ್ಸಾಕಗೆಆಿ ದಕ್ಷಿಣಾನ್ಹ ಭಾಗತತಃ (ಮೈಆರಿ; 
೧೯೪೨, ೭೫-೧೧೬ ; 819). [7] 
ನೌತಾರ್ಯ (ನಾ). ನೌಕಾಯಾನಕ್ಕೆ ತಕ್ಕುದಾದುದು ; ಹಡಗು 
ಸಂಚಾರಕ್ಕೆ ಯೋಗ್ಯವಾದುದು: “ನೌತಾರ್ಯಂ ನಾನ್ಯಂ? 
(ನಸ್ತು ಕೋ. ೧೧೦-೭೨). [ಸಂ.] 
ನೌದಂಡ (ನಾ). - ನೌಕಾದಂಡ. 
ನೌಪತ್ತು "ನೌಬತ್ತು' ನೋ. 
ನೌಪೂರಿ "ನಪಿರಿ' ನೋ. 
ನೌಬತ್‌ "ನೌಬತ್ತು' ನೋ. 
ನೌಬತು "ನೌಬತ್ತು' ನೋ. 
ನೌಬತುಖಾನೆ (ನಾ). ನೌಬತ್ತುಗಳನ್ನು ಬಾರಿಸುವ ಸ್ಫಳ: 
ಅಸ್ಟರಲ್ಲಿ ನೌಬತುಖಾನೆಯೊಳಗೆ ನೌಬತು ಬಾರಿಸಹತ್ತಿತು. ಕೊಂಬು, 
ತುತೂರೆಗಳು ಊದಹತ್ತಿ ದವು (ಛತ್ರಪ. ೧೩೭). "ನವಪತ್ತು ಖಾನೆ” 
ಪರಾ. [ನೌಬತು(-ಆನೌಬತ್ತು) + ಖಾನೆ] 
ನೌಬತ್ತು, ನನತ್ತು, ನವನತ್‌, ನವಪತ್ತು, ನವಬತ್ತು, ನವು 
ಬತ್ತು, ನೌಸತ್ತು, ನೌಬತ್‌, ನೌಬತು (ನಾ). ಒಂದು 
ಬಗೆಯ ಚರ್ಮವಾದ್ಯ ; ಅರಮನೆ, ದೇವಾಲಯ ಮೊದಲಾ 
ದುವುಗಳ ಮುಂದೆ ನಿಗದಿಯಾದ ಸಮಯಕ್ಕೆ ಬಾರಿಸುವ 
ನಗಾರಿ: ಆ ನಳರಾಜನ ಮಂದಿ ಮಾರ್ಬಲ ನಗಾರಿ ನೌಬತ್ತು ಮ್ಯಾಳ 
ತಾಳದಿಂದ ಬರುವ ವಿಸ್ತಾರನುಂ ಪೇಳ್ವೆನು (ಯನಳ. ೩೮) ; ನಗಾರಿ, 
ನೌಬತ್ತು, ಚೌಗಡಗಳು ಪ್ರ ತಿಧ್ವನಿಗೊಡಬೇಕು (ಕನ್ನಜಾ. ೯); ನಗಾರಿ 


[Ao.] 


ನೌಬತ್ತು ಗಳನ್ನೂ, ಇವರು ಕಳುಹಿಕೊಟ್ಟಿ ದೃಕ್ಕಿಂತ ಇಮ್ಮಡಿಯಾಗಿ 
ನೀರಾಜಿ ಖಿಬ್ಬತ್ತು ನವರತ್ನಾಭರಣಗಳನ್ನೂ ೬ ೬ ೬ ಕಳುಹಿಸಿ ಕೊಟ್ಟರು 
(ಮಜೂನಂ, 1, ೧೪೪): ನೆಪೆತ್ತು : ಅನೆ ಕುದುರೆ ಕೈವಾಡದ ಜನರು 
ದೇವಸ್ಥಾನದಲ್ಲಿ ೪ ವೇಳೆ ನಪತ್ತು ಮುಂತಾದ ಕೆಲಸಗಳಲ್ಲಿ ನೆಲೆಗೊಂಡಿರುವ 
ಜನಗಳ ಜೀವನ (ಚಾನುನಂ. ೨೮೨). ನವಪೆತ್‌ : ರಾಜಬಿರುದುಗಳು 
ನವಪತ್‌, ಮೋರ್ಚಾಲೆ, ಸೂರ್ಯಪಾನ ... ಆಪ್ತಾಗಿರಿ (ಗುರುದ,೧೦). 
ನವಪೆತ್ತು : ಪಟಿಹ ಡಿಂಡಿನು ಢಕ್ಕ ಕಹಳೆ ನವಪತ್ತುಗಳ್‌ . . . 
ಚಟುಲನಾಹೋಲಗಗಳುಂ ಕೂಡಿ ಸಕಲದಿಕ್ತ ಟಿಗಳೋಳ್ಕೊಳಗುತಿವೆ 
(ಅರ್ಚಾವಿ. ೨೪-೩೧); ನಾಗಾರಿ ನುಡಿದಾವು ನವಪತ್ತು ನುಡಿದಾವು 
ಬೇಗ ತಿರಗೀ ಬೇಗ (ಹುಟ್ಟಿಹ, ೨೪), ಸನವಬತ್ತು : ಎಣೆನಿಡದೆ 
ಪಗಲಿರುಳ್‌ ಮೂರುದಿನಂಬರಂ ನವಬತ್ತುಗಳ ನಿನಾದಮುಂ 'ಪೂರ್ಣಂ 
ಗೆಯ (ಕೆಳನ್ನ. ೧೦-೭೧). ನವುಬತ್ತು: “ನವುಬತ್ತು--ನಗಾರಿಯಂಥ 
ವಾದ್ಯ” (ಜಾನಕೋ, ೯). ನೌಪೆತ್ತು : ಈ ಎರಡು ಕಡೆಯಲ್ಲಿಯೂ 
ಪೂಜೆ ಮತ್ತು ನಾಲ್ಕುನೇಳೆ ನೌಪತ್ತು ನಡೆನಂತೆ ಕಟ್ಟಳೆ. ಮಾಡಿದರು 
(ನುಹಾವಂ, 11, ೧೪೬) ; ರಾಯಭಾರಿಯು ... ಪದ್ಧತಿಯಂತೆ ನಗಾರಿ: 
ನೌಸತ್ತುಗಳ ಸಮೇತ ಅರಮನೆಯನ್ನು ಪ್ರವೇಶಿಸಿದನು (ಸೆನಾ, 11, 
೪೦೫) ; ನಗಾರಿ ನೌಪತ್ತುಗಳ "ಬಾಜಾಬಜಂತ್ರಿ' ಯೊಂದಿಗೆ ದುರ್ಗಾ 
ಪೂಜೆ ಸಾಂಗವಾಗಿ ಶಾಸ್ತ್ರೋಕ್ತವಾಗಿ ನಡೆಯುತ್ತದೆ (ಬೆಳುನು. ೧೧೧). 
ನೌಬತ್‌ : ಜಯಜಯನೆನ್ನುತ ಬಿರುದುಗ್ಗ ಡಿಸಲು ವಂದಿಗಳೊಲವಿಂದ 
ನೆಲ ನಡುಗಿಸಿದವು ನಗಾರಿ ನೌಬತ್‌ ಗುಡುಗಿನ ದನಿಯಿಂದ (ನಾದ. 
೧೬೧). ನೌಬತು: "ನೌಬತುಖಾನೆ' ಪರಾ. 
[-ಪಾರ. ಹಿಂ. ಮರಾ. ನೌಬತ್‌] 

ನೌಬಲ (ನಾ). - ನೌಕಾಪಡೆ : ನೌಬಲಾಧಿಸತಿ ; ನೌಬಲದ ಪ್ರಧಾನಾ 

ಧಿಕಾರಿ (Admiral. ಇಂಕಸಿ). [ಸೆಂ] 


ನೌಬಲಾಧಿಪತಿ 
ನೌಬಲಾಧಿಸತಿ (ನಾ). ನೌಕಾದಳದ ಅಧಿಪತಿ; ಹಡಗಿನ 
ಸೈನ್ಯದ ಮುಖ್ಯಾಧಿಕಾರಿ: “(ರಾಜ್ಯದ) ನೌಬಲಾಧಿಸತಿ ; 


ನೌಬಲದ ಪ್ರಧಾನಾಧಿಕಾರಿ ; ನೌಗಣದ ಅಧಿಪತಿ” (46111881. ಇಂಕನಿ). 
[ನ?ಬಲ+ ಅಧಿಪತಿ] 

ನೌಭವ (ನಾ). [ಜ್ಯೋತಿ] ನೌಗಣ ನಕ್ಷತ್ರದಲ್ಲಿ ಹುಟ್ಟಿದವನು : 
ವಿತತ ಯಶೋರ್ಥಿ ನೌ[ಪುಾ0. ನೋ]ಭವಂ (ಜಾತಿ. ೧೩-೧೮). [ಸಂ.] 

ನೌಮಿ "ನಾಮಿ' ನೋ. 

ನೌಯೋಗ (ನಾ). [ಜ್ಯೋತಿ] ಲಗ್ನದಿಂದ ಮೊದಲು ಮಾಡಿ 
ಏಳುರಾಶಿಗಳಲ್ಲೂ ಗ್ರಹವಿರುವ ಯೋಗ: ನೌಯೋಗದಲ್ಲಿ ಎಲ್ಲ 
ಗ್ರಹಗಳೂ ಸಾಲಾಗಿ ಅದೃಶ್ಯಚಕ್ರಾರ್ಧದಲ್ಲಿರುತ್ತ ವೆ' (ಜಾತತಿ, ೧೩-೮ 
ಅಡಿಟ); ನಿಯೋಗದಲ್ಲಿ ಹುಟ್ಟ ದವನು ಕೀರ್ತಿವಂತನಾಗುತ್ತಾನೆ (ಜಾತತಿ. 

[ಸಂ.] 

ನೌರಸ (?). (?) : ಹಾಲು ಬೇಕೇನೊ ನಿನಗೆ ಸೇಗ ಬಿಡೊ ಕರನ ಪಿಡಿ 
ವರೆನ್ನ ನೌರಸ ಮುತ್ತಿನ ಸರಗಳು ಹಿರಿದಾವು ಮುಟ್ಟದಿರೊ ರಂಗ 
(ಪುರಂದ. ೩-೬೪-೧). [?] 

ನೌರು "ನವಿರ್ಕು' ನೋ. 

ನೌಲಾದಿ (ನಾ). ಒಂದು ಬಗೆಯ ಸಸ್ಯ: (ಮಡಗಿ, ೩೮-೧೬೦೦). 

[1] 

ನೌನಾಹ್ಯ (ನಾ). - ನೌತಾರ್ಯ: ಯಾವ ನದಿ ಆಳವಾದ್ದೊ 
ಆ ನದಿಯೇ ನೌವಾಹ್ಯ ( Navigable ). ಅದರ ಗಭೀರತೆಯೇ ಅದನ್ನು 
ದಾಟಲು ಅನುಕೂಲನನ್ನೊ ದಗಿಸುತ್ತದೆ (ನಿಬಂಧ. 1, ೩೮೭). [ಸಂ.] 

ನೌಸಾಧನ (ನಾ). ನೌಕೆಗಳ ಬಲ: ನೌಸಾಧನೋದ್ಯತರನಂತಾ 
ಸೇನಾನಿ. ತ್ರಿವಂಶರಂ ಕಿಟ್ಟು ಗತಾಯಾಸಂ ನಟ್ಟ ಂ ನೃ ಪಜಯಶಾಸನಮಂ 
ಗಂಗೆಯೆರಡು ತಡಿಯೊಳಮೊಗದೊಳ್‌ (ಶಾಂತಿಪು. ೧೦-೧೬೦). [ಸೆಂ.] 

ನೌಸ್ತ್ರಂಭ (ನಾ). ಹಗ್ಗವನ್ನು ಎಳೆದು ಕಟ್ಟುವ ಹಡಗಿನ ಮಧ್ಯ 
ಭಾಗದ ಕಂಬ; ಕೂವೆಕಂಬ : ನೌಸ್ತಂಭದ ಕಾಕನೊಲಂತರ್ಮೂಖ 
ದಿಂ ಪರವಶನಿಹ ಮನದೇಕಾಗ್ರತೆಯೆ ವಿಲಾಯಿನಿಯೆಂ (ಕೈಕವ. 
೫-೧೮-೪). [A] 

ನೌಳಿಕ (ನಾ). [ಯೋಗ] ದೇಹವನ್ನು ಶುಚಿಗೊಳಿಸುವ ಕ್ರಿಯೆ 
ಗಳಲ್ಲಿ ಒಂದು: ಆಧಾರಾಕುಂಚನದಿಂದಾದಂ ಪೊಡೆಪೊಳ್ಳ ನೀರನೆ 
ಕುಲಕಿಯನುವಿಂ ಶ್ರೀದಂ ನೌಳಿಕದಿಂದಂ ಬಾಧೆವಡೆಯದಂತೊಡರಿಸನಾ 
ಬಸ್ತಿ ಕಮಂ (ಮೈಸೂನು. ೫-೧೪೩). [?./ಮರಾ. ನೌಲಿ] 

ನ್ಯಂಕು (ನಾ). ಎರಳೆ ; ಜಿಂಕೆ; ಚಿಗರೆ: “ನ್ಯಂಕುಃ, ರಂಕುಃ- 
ಈ ೨ ಮರೆ? (ಹಲಾಯು. ೩೯-೭೭) ; ' "ಆ ರಂಕು ನ್ಯಂಕುನೆನೆ ಮರೆಗೆ 
[೫993೭ ಮುಕುರಮೆನಲ್‌ ಮೆರೆಗೆ, ರಂಕು ರುಂಕುವೆನೆ ಮರೆಗೆ, ನಂಕು 
ನೆನೆ ಮರೆಯ]ಪೆಸರಕ್ಕು? (ನುಂಗರಾ. ೪೮-೧೧). [ಸಂ.] 

ನ್ಯಂಚಿತ (ನಾ). ೧. ಕೆಳಕ್ಕೆ ಎಸೆದುದು. ೨. ಬಗ್ಗಿದುದು ; 
ಬಾಗಿದುದು. ೩. ನೆಗ್ಗಿದುದು; ತಗ್ಗಿ ಹೋದುದು :' “ನ್ಯಂಚಿತಂ, 
ಅಧಃಕ್ಷಿಪ್ತಂ- ಈ ೨ ನೆಗ್ಗಿದುದು” (ಹಲಾಯು. ೧೨೬-೮೩). [ಸಂ.] 

ನ್ಯಕ್ಕರಿಸು (ಕ್ರಿ). ತಿರಸ್ಕರಿಸು; ಉಪೇಕ್ಷಿಸು: ಮುಗಧನಂ ಧಿಕ್ಕರಿಸಿ 
ಸಗರನಂ ನ್ಯಕ್ಕರಿಸಿ ಪಾಂಡ್ಭನ೦ ಪರಿಹರಿಸಿ. . , ಭೂವಿನುತರೂಪನಂ 
ಭಾವಿಸುತ್ತೊಪನಂ . . , ನೋಡುತ್ತೆ (ಜಗವಿ. ೧೭-೧೧೮ ರಗಳಿ). 
"ನಿಃಕರಿಸು' ಪರಾ. [ಸಂ. ನೃಕ್ಕರಣ---ಇಸ್ಫು] 

ನ್ಯಕ್ಷ (ಗು). ೧. ಕೀಳಾದ; ಕೆಳಮಟ್ಟದ; ನಿಕೃಷ್ಟ. (ನಾ). 
೨. ಪೂರ್ಣವಾದುದು ; ಇಡಿಯಾದುದು ; ಸಮಗ್ರವಾದುದು : 
“ನಿಶ್ಶೇಸಂ, ನೃಕ್ಷಂ- ಈ ೨ ಉಬಿಕಿಯದಂದು”(ಹಲಾಯು, ೧೨೭-೮೫); 


೧೩-೧೮ ಅಡಿಟ), 


೫೦೧೧ ನ್ಯಸನ 
“ನಿಶ್ಶೇಸಂ ' ನೃಕ್ಷಮೆನಲುಬಯದಿಹುದಕ್ಕೆ ನಾಮಂ” (ನುಂಗರಾ. 
೧೩೪-೩೧). ೩. ಕೋಣ. ೪. ಪರಶುರಾಮ. ೫. ಒಂದು 
ಬಗೆಯ ಹುಲ್ಲು. [Aಂ.] 


20 


25 


30 


35 


40 


45 


ನೈಗ್ಭೂತ (ಗು). ಕೀಳಾದ; ಕೆಳಮಟ್ಟದ : ನ್ಯಗ್ಭೂತಸುರಪುರಂ 
ಸುನಣಿಗ್ಭಾಸಿ ಸಮಸ್ತ ವಸ್ತು ಸಂಪೂರ್ಣಂ ಸಮ್ಮಗೃ ನನರುಚಿರಮುತ್ತರ 
ದಿಗ್ಸಾ ಗದೊಳುಂಟು ಮಧುರೆಯೆಂಬುದು ನಗರಂ (ಸಂಚತಂ. ೧೬೯-೨೩). 

[ಸಂ.] 

ನೃಗ್ರೋಧ (ನಾ). ೧. ಆಲದ ಮರ; ವಟವೃಕ್ಷ : "ನ್ಯೈಗ್ರೋಧಃ, 
ನಟ ಈ ೨ ಆಲಂ” (ಹಲಾಯು, ೩೩-೪೩); ಸ್ಫಗ್ರೋಧಕಮ್ಮುಪಾ 
ಮಾರ್ಗ ಖದಿರಾದಿ ಶುಸ್ಕಸನಿಂತ್ತು ಗಳುಮುಂ . . . ಕೊಂಡು ಧೇನುಗಳಂ 
ಮುಂಕೊಂಡು ಬರ್ಪ ಶಿಸ್ಕಸಮೂಹಂಗಳುಮ0 (ಪಂಚತಂ. ೧೧೬-೨೧); 
ಉಡುರಾಜಂ ಕಳೆಗುಂದಿ ಸೆರ್ಚದಿಹನೇ ನ್ಯಗ್ರೋಧಬೀಜಂ ಕೆಲಂ ಸಿಡಿದುಂ 
ಪೆರ್ಮರನಾಗದೇ (ಸೋನೇಶ. ೩೫), ನ್ಯಗ್ರೋಧಬೀಜೋದರಗತಮೆನಿಪಾ 
ವೃಕ್ಷದಂತೊಂದಿ ನಿನ್ನೊಳ ಹರಿಯಾಕಲ್ಪಾ ೦ತದಲ್ಲಿರ್ದೊಡನೆ ಪಸರಿಕುಂ 
ಸೃಷ್ಟಿಯೊಳ್‌ ಸ್ವಾಮಿ 'ನಿನ್ನಿಂ (ವಿಸ್ಣುಪು. ೧-೩-೧೨೪); ಮುಂದೆ 
ಗೋಚರಿಪುದೊಂದು. ನೃಗ್ರೋಧಭೂರುಹಂ (ಶ್ರೀರಾಮಾ, ೧೯೩-೪೬೩). 
೨. ಮುತ್ತುಗದ ಮರ; ಪಲಾಶವೃಕ್ಷ. ೩. ಒಂದು ಮಾರು 
ಅಳತೆ. ೪. ಬನ್ನಿಮರ ;ಶಮಾವೃಕ್ಷ ೫. ವಿಷ್ಣು ; ನಾರಾಯಣ. 
೬. ದಾರಿ; ಹಾದಿ. ೭. ಚಂದ್ರ. ೮. ದಿಕ್ಕು. ೯. ಛಲ; 
ಹಟ. ೧೦. ಕಾಡು ; ಅಡವಿ : “ಶಶಿ ಮಾರ್ಗಂ ದಿಕ್‌ ಪಲಾಶಂ ಛಲ 
ವಟಿ ನನಮಿಂತೈದೆ ನೃಗ್ರೋಧಮಕ್ಕು? (ನಾನಾರ. ೪). [ಸಂ.] 

ನ್ಯಗ್ರೋಧಪರಿಮಂಡಲ (ನಾ). ದೇಹದ ಸುತ್ತಳತೆಯು ಆರು 
ಅಡಿಯಸ್ಟ್ಯಾಗುವ ಗಾತ್ರ : ಚತುರಸ್ಪ್ರಮಂಂ ನ್ಯಗ್ರೋಧಪರಿಮಂಡಲ 
ಮುಂ ಸ್ವಾತಿಯುಂ ಮಾಮುನಮುಂ ಕುಬ್ಬ ಮುಂ ಪುಂಡಮುಮೆಂದು 
ಸಂಸ್ಥಾನನಾಮಂ ಹಡ್ವಿಧಮಕ್ಕುಂ  (ಅಜಿಪು. ೧೧-೩ ವು; ತಮ್ಮ 
ಬಾರು ಅಳತೆಯೂ ಎತ್ತರವೂ ಸರಿಹೋಗುವುದಕ್ಕೆ ನ್ಯಗ್ರೋಧಸರಿ 
ಮಂಡಲವೆನ್ನು ವರು (ಹಸಾರ. ೧-೩ ವಿಕೀಷಾರ್ಥ). [ಸಂ.] 

ನ್ಯಗ್ರೋಧಪರಿಮಂಡಲೆ (ನಾ). ಮನೋಹರಳಾದವಳು ; 
ಚೆಲುವೆ ; P ಕಠಿನಕುಚಗಳೂ ವಿಶಾಲನಿತಂಬಗಳೂ ತೆಳುವಾದ 
ನಡುವೂ ಕರುಕೆಯ ಜೀಟನಂತೆ ವರ್ಣವೂ ಇರುವ ಸುಂದರಿ: 
ಈಕೆ [ನೃಗ್ರ್ಯೋಧ] ಸರಿಮಂಡಲೆಯಂನುನಧೀರಿತ ನುಹೀಪಾಲಕುಮಾರ 
ಮಂಡಲೆಯುವತಾದಳ್‌ (ಶಾಂತಿಪು. ೪-೮೮ ವು). 

[ಸಂ. ನ್ಯಗ್ರ್ಯೋಧಪರಿಮಂಡಲಾ (ನ್ಯಗ್ರ್ರೋಧ--ಸರಿಮಂಡಲ---)] 
ನ್ಯಗ್ರೋಧಿ (ನಾ). ಒಂದು ಬಗೆಯ ಮರ; ಇಲಿಯಾಲ ;“ಆಖು 
ಕರ್ಣೀ, ಮೂಸಿಕ ಕರ್ಣಿ (ಸಂಡಿತ. ೨೭೫). [ಸಂ. ನೃಗ್ರೋಧೀ] 
ನ್ಯರ್ಬುದ (ನಾ). [ಗಣಿತ] ಒಂದು ಸಂಖ್ಯೆ; ಹತ್ತುಸಾವಿರ 
ಕೋಟಿ; ನಿರ್ಬುದ: ಎಕ್ಕಂ ದಾಹಂ ಶತಂ ಸಾವಿರ. , . ಅರ್ಬುದ 
ನ್ಫರ್ಬುದ ಖರ್ವ , , . ಮಹಾಸರಿನಿತ ಈ ೪೦ ಸ್ಮಾನದ ಉಗ್ಗಡಣೆ 
(ನೈವಹಾ, ೮-೨೩); ಎಕ್ಕಂ ದಹಂ ಶತಂ ಸಾವಿರ ದಹಸಾವಿರ 
ಲಕ್ಷ ದಹಂಲಕ್ಷ ಕೋಟ , ದಹಂಕೋಟ ,ಶತಂಕೋಟ ಅರ್ಬುದ 
ನ್ರ[ನಾರಾಂ. ನಿ]ರ್ಬುದ ಖರ್ವ . . . ಮಹಾಕ್ರತುವೆಂಬಿವೇ ಉಗ್ಭಡಣೆ 
ಗಳು (ವಿವೇಕ. ೬); ಅಂಕೆಗಳ ಶ್ರೇಣಿ ಹದಿನೆಂಟರವರೆಗೂ ಹೋಗುತ್ತದೆ. 


ಈ ಹದಿನೆಂಟು ಶ್ರೇಣಿಗಳು ಯಾವುವೆಂದರೆ ಏಕಂ, ದಶಂ , . , ಕೋಟ, 
ನ್ಯರ್ಬುದ (ಪ್ರ್ರವಾಣ. 1, ೩೫೭). [ಸಂ.] 
ನ್ಯಸನ (ನಾ). ೧. ಇರಿಸುವಿಕೆ; ಇಡುವಿಕೆ ; ಸ್ಟ್ಯಾಪನೆ : ಪ್ರತಿ 


ವಸ್ತೂ ಪಮೆಸಾಮೃ್ಯಪ್ರತೀತಿಯಿಂದಂ ಸಮಾನವಸ್ತು ನ್ಫಸನಂ ಪ್ರತಿಪಾದಿಸು 


ನೃಸ್ತ 


ಪುದಭೇದಾತ್ಮತೆಯಿಂದುಪಮೆಯನದಲ್ಲೆ ರೂಸಕಮಕ್ಕುಂ (ಕನ್ಯಾನ. 
೬೮೫). ೨, ಎಸೆಯುವಿಕೆ ; ಪ್ರಯೋಗಿಸುನಿಕೆ. ೩. ಒಪ್ಪಿಸು 
ವಿಕೆ; ನಹಿಸುವಿಕೆ. ೪. ಬಿಟ್ಟುಕೊಡುವಿಕೆ ; ತ್ಯಾಗ. [Ao] 

ನೃಸ್ತ (ಗು). ೧. ಇಡಲ್ಪಟ್ಟಿ ; ಇಟ್ಟಿ: ತನ್ನಿವಾಸಿಗಳಪ್ಪ ಯಸ್ಷಕಿನ್ನರಾದಿ 
ಗಳ್‌ ಮಸ್ತ ಕಡೊಳ್‌ ನೃಸ್ತ ಹಸ್ತರ್ಕಳಾಗಿ . . . ಕುಮಾರನಂ ಪೂಜಿಸಿದರ್‌ 
(ನೆಡ್ಡಾರಾ. ೫೭-೨); ಸೂರ್ಯೆಮಿತ್ರದ್ವಿಜಂ § . ಸುಧರ್ಮಮುನಿ 
ಮುಖ್ಯರಂ ಕಂಡು ಮೂಣಸೂಟೀ" ಬಲಗೊಂಡು ಭಕ್ತಿಭರನಿನನಿತ 
ಮಸ್ತ ಕನ್ಯಸ್ತ ಹಸ್ತ ಪುಟಿನಾಗಿ (ಸುಕುಮಾ, ೩-೨೩ ನ); ಸತತಂ ದಾನಿ ಮದೇ 
ಭದಿಂ ಸಕಲಭೂಭ್ಯ ನ್ಮಸ್ತಕನ್ಯಸ್ತ ಪಾದತಳಂ ಕೇಸರಿಯಿಂ .'. . ಸತ್ಯಲಾ 
ಚತುರಂ ಚಂದ್ರನಿನಾದಪಂ (ಸಂರಾಮಾ, ೩-೯೧) ; ಚತುರರ ಚಾತುರಂಗಾ 
ಸ್ಥಿತಂ  ಮಂಜುಳಖಡ್ನ ನೃಸ್ತ ಹಸ್ತಂ. ತಳರ್ದನಹಿತಸೇನಾಬ್ಬಿ ನೀಕುಂಜ 
ರೇಂದ್ರಂ (ರಾಜಶೇ, ೬-೧೨) ; ಶತ್ರುಘ್ನ !. ಇಂತು ಜಾಬಾಲಿಯೊಂದುಪ 
ದೇಶಮಂ ಗುರೂಪದೇಶಮೆಂದೇ ಬಗೆದು ಯತಂಭರೆಂ ದೈವನ್ಮಸ್ತ 
ನಿಜಭಕ್ತಿ ಭರಂ ಸುಲಕ್ಷಣಲಕ್ಷಿತತಾದ ಆವನಾಗಳುಂ ಸೇವಿಸುತುಮಿರ್ದಂ 
(ರಾಮಾಶ್ಚ- ೧೦೭-೨೬). (ನಾ). ೨. ಇರಿಸಿದುದು ; ಇಟ್ಟುದು: 
“ಆಹಿತಂ, ನಿಹಿತಂ, ನೃಸ್ತಂ, ಆರೋಸಿತಂ--ಈ ೪ ಏಳತಸಲ್ಪಟ್ಟುದು” 
(ಹಲಾಯು. ೧೨೩-೬೨) ; ಚಿತ್ರ ಕಾಶಚಿತ್ಯಲಾಲಿಂಗವನು ಯೆನ್ನ ಆತ್ಮ 
ಸ್ಥಲದಲ್ಲಿ ಮೆಲ್ಲನೆ ತಂದು ನ್ಯಸ್ತ್ರ ವ ಮಾಡಿದನಯ್ಯಾ (ಪದಗೋ. ೬-೨೫೦) ; 
ಜನಚಿತ್ತಾಹ್ಲಾದಪಾದಂ ಸಕಲಧರಣಿಭೃನ್ಮಸ್ತ ಕನ್ಯಸ್ತ ಮಾಗಿರ್ಪಿನಂ . '. . 
ಒಳ್ಬಂ. ಪೆತ್ತು ದಾತ್ರಂ ಬೆಳಗುಗೆ ಜಗಮಂ ಗೋಪಮಾರ್ತಂಡದೇನಂ 
(ರವಿ. ೧-೪). ೩. ರವಾನಿಸಲ್ಪಟ್ಟುದು ; ಒಪ್ಪಿಸಲ್ಪಟ್ಟುದು ; 
ತಲಪಿಸಲ್ಪಟ್ಟುದು." [ಸಂ] 

ನೃಸ್ತಭರ (ನಾ). ಬೇರೆಯವರಿಗೆ ಜವಾಬ್ದಾರಿಯನ್ನು ವಹಿಸಿ 
ಕೊಟ್ಟವನು ; ತನ್ನ ಹೊಣೆಗಾರಿಕೆಯನ್ನು ಕಳೆದುಕೊಂಡವನು: 
ಮನನ ನಿನ್ನ ಲಿಟ್ಟು ತನುವ ನಿನಗೆ ತೆತ್ತು ಧನಧಾನ್ಯಸಕಲನಸ್ತು ಗಳ ನಿನಗೆ 
ಸಮರ್ಪಿಸಿ ನ್ಯಸ್ತಭರನು ಆಗಿಪ್ಪನುವ ಪಾಲಿಸು ರಂಗಧಾಮ (ಶತಸಾಂ. 
೧೦-೫೭). [ಸಂ.] 

ನೃಸ್ತಾನಶೇಷ (ನಾ). ಹುದುಗಿದ ಪಳೆಯುಳಿಕೆ; ಅಡಗಿರುವ 
ಅವಶೇಷ : ಭೂಗರ್ಭದೊಳಗೆ ಅತ್ಯದ್ಭುತವಾದ ನ್ಯಸ್ತಾವಶೇಷ 
ಗಳಿರುತ್ತವೆಂತಲೂ ಅವುಗಳಿಂದ ಆಶ್ಚರ್ಯಕರವಾದ ಸಂಗತಿಗಳು 
ತಿಳಿಯುತ್ತ ನೆಂತಲೂ (ಮುಂಬಯಿ. ೬-೨೪೧). [ನೃಸ್ತ 4 ಅವಶೇಷ] 

ನ್ಯಾದ (ನಾ). ಆಹಾರ; ಊಟಿ: “ಜಗ್ಗಿಃ, ಭೋಜನಂ . . . 
ನ್ಯಾದ--೭ ಭೋಜನದ ಹೆಸರುಗಳು, ಊಟ, ಆರೋಗಣೆ?. (ಸಿದ್ಧಾಂತಿ. 
೨೯೧). [ಸಂ.] 

ನ್ಯಾನಿ (ನಾ). ತಿಳಿದವನು; ಜ್ಞಾನಿ: ದಾನಿಗಳಿಂ ಮಾನಿಗಳಿಂ ನ್ಯಾನಿ 
ಗಳಿಂ: (ಬೊಂಕಶಃ, ೧೯೪೪, ಬಂಕಾಪುರ, ೨೧-೧೪ ; 1069), 


[<ಸೆಂ. ಜ್ಞಾನಿನ್‌] 
ನ್ಯಾಪ್‌ಕಿನ್‌ (ನಾ). ಚಿಕ್ಕ ಆಕಾರದ ಏನೆಲು ; ಸಣ್ಣ ಚೌಕ : 
ತಾಯಿಗೆ ಹಾಸಿಗೆ, ಮಡಿಬಟ್ಟಿಗಳು . . , ಮಗುವಿಗೆ ನ್ಯಾಪ್‌ಕಿನ್‌, 


ಹತ್ತಿ... ಇವುಗಳನ್ನು ಸಿದ್ಧ ಮಾಡಿಕೊಳ್ಳ ಬೇಕು (ಗೃಹವಿ, ೧೦೨). 
[-ಇಂ, Knapkin] 
ನ್ಯಾಸ್‌ಚಾಕ್‌, ನಾಕಚಾವು, ನಾಕ್ಸ್ರಾಪ್‌ (ನಾ). (ಸಿಪಾಯಿಯ 
ಅಥವಾ ಪ್ರಯಾಣಿಕನ) ಆವಶ್ಯಕವಾದ, ಸಾಮಾನುಗಳನ್ನು 
ಒಯ್ಯುವ, ರಟ್ಟುಬಟ್ಟಿಯ ಅಥವಾ ತೊಗಲಿನ, ಬೆನ್ನಿಗೆ ಕಟ್ಟಿ 
ಕೊಳ್ಳುವ ಚೀಲ ; ಬೆನ್ನುಚೀಲ *ನ್ಯಾಪ್‌ಚಾರ್‌? (Knapsack) 
ನಂಬ ಚಕ್ಕಳದ ಚೀಲಗಳಲ್ಲಿ ಸಾಮಾನನ್ನು ಇಟ್ಟು ಕೊಂಡು ಸಿಪಾಯಿಗಳು 


೫೦೧೨ 


0 


35 


40 


45 


ನ್ಯಾಯ 


ಹೊರಡುತ್ತಿ ದ್ವರೆಂದು ಹಳೇಗ್ರಂಥದಲ್ಲಿ ಬರೆದಿದೆ. (ಪಾಳಗಾ. ೪೯). 
ನಾಕಚಾಪುಃ ನಾಳಚಾಪು - ಬಲ್ಲರೆ ಸಾಮಾನುಗಳನ್ನು ಹಾಕಿ 
ಸಿಪಾಯಿಗಳು ಬೆನ್ನಿಗೆ ಕಟ್ಟಿ ಕೊಳ್ಳುವ ಚೀಲ. ನ್ಯಾಸ್‌ಸ್ಕಾಕ್‌ ಎಂಬ 
ಇಂಗ್ಲೀಷ್‌ ಶಬ್ದ ಕೆಟ್ಟು ಈ ಶಬ್ದ ಹುಟ್ಟ ರುವಂತೆ ಕಾಣುತ್ತೆ (ಚಿತ್ರನಾ. 
ಅನುಬಂಧ ೨). ನಾಕ್ಹಾಸ್‌: ಈ ಭಟರು . . . ಮೂರುದಿನದ 
ಕೊಟ್ಟ ಬುತ್ತಿಯನ್ನು “ನಾಕ್‌ಚಾಪ್‌” ಚೀಲದಲ್ಲಿ ಹಾಕಿ ಬೆನ್ನಿಗೆ ಕಟ್ಟ 


ಕೊಂಡು . , . ಹೊರಟರು (ಚಿತ್ರಪಾ. ೬೭). [---ಇಂ. Knapsack] 

ನ್ಯಾಬಳ್ಳಿ (ನಾ). ಕಟುವಾಸನೆಯುಳ್ಳ ಒಂದು ಬಗೆಯ ಬಳ್ಳಿ ; 
ಅಜಗಂಧಿಕೆ ; ನಾರುಂಬೇಳೆ : “ಆಜಗಂಧಿಕೆ ಎ ನ್ಯಾಬಳ್ಳಿ” 
(ಗೆಂಗಾನು, :೫), [1-- ಬಳ್ಳಿ] 


ನ್ಯಾಮಕ (ನಾ). ಎಲ್ಲರನ್ನೂ ಹತೋಓಯಲ್ಲಿಟ್ಟುಕೊಳ್ಳು ವವನು; 
ನಿಯಾಮಕ : ಹಲಬರರಿಯದಂತೆ ಉಳ್ಳ ನೃಪನ ತೆರದಿ ಬಲು ಬಲ್ಲಿದ 
ಗ್ರಹಕುಲದಲ್ಲಿ ಒಳಗೆ ನ್ಯಾಮಕನಾಗಿ (ಪ್ರೇರಕನಾಗಿ) . , . ನಿಜಯ 
ವಿಠ್ಶಲ ನೀನೆ ನೆಲೆಯಾಗಿ ಗ್ರಹದಿಂದ ಕೊಲಿಸಲು ನಾನಂಣೆ (ನೋಸ್ಷದೀ. 
೩೭-೩). [ಆಸಂ. ನಿಯಾಮಕ] 

ಸ್ಯಾಮತಿ (ನಾ). ಒಂದು ಬಗೆಯ ಮರ: ಕುಂಕುಮದ ಮರ, ಕಪಿಲಾ 
ರಂಗು, ಹುಲೀಚಂಡು, ಚಂದ್ರಹಿಟ್ಟು, ಊರೆಬತ್ತಿ, ನ್ಯಾಮತಿ 
(ಮೈಡಗಿ, ೫೨-೧೦೩೯). [1] 

ನ್ಯಾಮದಡಿ (ನಾ). ಬಟ್ಟೆಯ ಅಂಚುಗಳಲ್ಲಿ ಒಂದು ಪ್ರಕಾರ, 
ಬಗೆ: ದಟ್ಟ ಪಟ್ಟಾಳ ಸೀರಿ ಎಚ್ಚದಡಿಯ ನ್ಯಾಮಧಡಿಯ ಜರತಾರ 
ಸೀರಿ.ಚಾಯಾ ಕುಟ್ಟು ಜಾಣಿ ನಿನ್ನ ಕರಿಯ ಬಂದೆ (ಲೋಕಗೀ. ೧೩೯). 
"ಎಚ್ಚದಡಿ' ಪರಾ. [ನ್ಯಾನ್ನು 4 ದಡ್ಡಿ (ತಡ್ಗಿ)] 

ನ್ಯಾಯ (ನಾ). ೧. ತಿಳಿದವರು ಒಡಂಬಡಲು ಯೋಗ್ಯವಾದುದು, 
ಒಪ್ಪ ಶಕ್ಳುದು. ೨. ನಿಯಮ; ಕಟ್ಟಳೆ: ಗ್ರಾಮೇಕರಾತ್ರಂ 
ನಗರೇ ಸಂಚರಾತ್ರಂ ಆಟಿವ್ಯಾಂ ದಶರಾತ್ರಮೆಂಬೀ ನ್ಯಾಯದಿಂ ವಿಹಾರಿ 
ಸುತ್ತುಂ ... . ಇರ್ದರ್‌: ಮುನೀಂದ್ರರೊರ್ವರ್‌ .ಸುಧರ್ಮನಾಮಾ 
ಚಾರ್ಯರ್‌' (ಸುಕುಮಾ. ೩-೭೦). ೩. ಸರಿಯಾದುದು ; ಯೋಗ್ಯ 
ವಾದುದು ; ಉಚಿತವಾದುದು: “ನ್ಯಾಯವುಚಿತಂ ಯುಕ್ತ ಮೆನೆ 
ಪ್ರಾಪ್ತ ಮುಕ್ಕು” (ಮಂಗರಾ, ೧೩೫-೩೮) ; ನ್ಯಾ[ನಾಣಾಂ. ನೋ]ಯದೆ 
ಪಡೆದೊಡಮೆಯೆಂನನ್ನಾಯದೆ ಕೊಳಲಿರ್ಪರೆಲ್ಲರ್‌ (ಜೀವಸಂ, ೧೩-೨೪) ; 
ನ್ಯಾಯಂ ಮಂತ್ರಿಗಳುಕ್ತಿ ಬಪ್ಪನ ಮತಂ ಕಾಲೋಚಿತಂ ನಿಮ್ಮಛಿ 
ಪ್ರಾಯೆಂ ನೆಟ್ಟಿ ನಲಂಘ ವಿರಿಂತಿನಿತನೀಗಳ್ಳೀಅಿದಂ (ಅನಂಪು. ೧೩-೬೧) ; 
ನ್ಯಾಯನ ಬಿಟ್ಟಿ ನ್ಯಾಯನ ಪೇಳುವ ನಾಯಿಗೆ ನರಕವು ತಪ್ಪಿ ತೆ (ಕನಕ. 
೨೫-೪) ; ಇವುಗಳಲ್ಲಿ ನ್ಯಾಯವಾಗಿ ಅರ್ಥ, ಕಾಮ, ಧರ್ಮ, ಮೋಕ್ಷ 
ವೆಂದು ಕ್ರೈಮನಿರಬೇಕು (ಹಿಂದಸಾ, ೧೪೮). ೪. ನೀತಿ; ಧರ್ಮ: 
ನ್ಯಾಯದಿನೆಯ್ದೆ. ರಕ್ಷಿಸು ಸಮುಸ್ತಧರಾತಳಮುಂ (ಬಾಧಪು. ೬-೨೯) ; 
ನ್ಯಾಯವು, ಧರ್ಮನೆಂಬುದರ ಒಂದು ರೂಪ. ಅನ್ಕೋನ್ಮ್ಯ ವ್ಯವಹಇರದ 
ಧರ್ಮನೇ ನ್ಯಾಯ (ಉಜ್ಯಶ್ಮಾ ೫೬). ೫. (ನ್ಯಾಯಾಲಯದ) 
ನಿರ್ಣಯ; ತೀರ್ಪು; ತೀರ್ಮಾನ : ನ್ಯಾಯ ನನ್ಮು ಕಡೆಗೇ ಆಯಿತು 
(ಕೂಢಿ), ೬. ಸಡ್ಜರ್ಶನಗಳಲ್ಲಿ ಒಂದು ; ಗೌತಮರಿಂದ ರೂಪಿಸ 
ಲ್ಪಟ್ಟಿ ತಾತ್ತ್ವಿಕ ಸಿದ್ಧಾಂತ; ನ್ಯಾಯದರ್ಶನ : ನೇದ ನೇದಾಂ 
ತಾದಿ ಸಿದ್ಧಾ ಂತಾದಿ ತರ್ಕವಿವಾದದಿಂ ಸಂವಾದಿಸುತ್ತಾ ನ್ಯಾಯ ವೈಶೇಸಿಕ 
ಮುಖಾನೇಕವಾದವಾಗ್‌ದೃಷ್ಟಾದಿ ನಿಧಿಯುಕ್ತಾದಿಗಳಿನೊಡಬಡಿಸುತಂ 
ಮೇಲಾದ ವಸ್ತುಸಮಸ್ತ ಕಧಿಕಂ ರಾಮನಾಥನಲಾ (ಬಸಪು. ೫೧-೧೨); 
ವೈಶೇಸಿಕ, ನ್ಯಾಯ, ವೇದಾಂತ, ಸಾಂಖ್ಯ, ಯೋಗ, ವೇದ ಎಂದು 
ಆರು ದರ್ಶನಗಳು (ಹಿಂದಸಾ, ೪). ೭. ತರ್ಕಶಾಸ್ತ್ರ; ನ್ಯಾಯಶಾಸ್ತ್ರ : 


ನ್ಯಾಯಕಾರ 


ನ್ಯಾಯೆವೆಂದರೆ ಬುದ್ಧಿಯ ಒರೆಗಲ್ಲಿನ ಮೇಲೆ ಬಂಗಾರವೆನಿಸಿದ್ದ ನ್ನು 
ತಿಕ್ಕಿ ನೋಡಿ ಬಂಗಾರವೇ ಎಂದು ನಿರ್ಣಯಿಸತಕ್ಕ ಯುಕ್ತಿಯುಕ್ತ 
ವಾದ ರೀತಿ (ಭಾರದ. ೧೨೩); ನ್ಯಾಯನೆಂದರೆ ಪ್ರಮಾಣಗಳಿಂದ 
ಪದಾರ್ಥಗಳನ್ನು ಪರೀಕ್ಷೆ ಮಾಡುವ ಶಾಸ್ತ್ರವೆಂದರ್ಥ (ಹಿಂದಸಾ. ೧೧೧). 
೮. ತರ್ಕಬದ್ಧ ವಾದ ವಾದ; ತಾರ್ಕಿಕರ ವಾದ. ೯. ಕಾನೂನು; 
ಕಾಯಿಜಿ : "ನ್ಯಾಯಪ್ರಶಕ್ರಿಯೆ' ಪರಾ, ೧೦. ಲೋಶಪ್ಪಸಿದ್ಧ 
ವಾದ ದೃಷ್ಟಾಂತ; ಲೋಕೋಕ್ತಿ : ಆಗಮಸಮಯನ್ಕಾಯ 
ವಿಭಾಗಳಳಾಕಾಲಲೋಕದೇಶವಿರುದ್ಧ ಂ ಭೋಗಿನಿಷಂಬೋಲ್ಟಾಣತ್ಯಾಗ 
ಮನಾಗಿಸುಗುಮಮಂಳಕ್ಕ ತಿವಥುಗಿಸಿತುಂ(ಕವಿರಾ,೧-೭೦). ೧೧. ಪ್ರಸಿದ್ಧ 
ನಾದ ದೃಷ್ಟ್ರಾಂತದಿಂದ ವಿಷಯವನ್ನು ಸ್ಪಷ್ಟಪಡಿಸುವ ರೀತಿ: 
"ಕಾಕತಾಲೀಯ ನ್ಯಾಯ' ಪರಾ. ೧೨. ಒಂದು ಬಗೆಯ 
ತೆರಿಗೆ: ಆ ಎರಡು ವ್ರಿತ್ತಿಗೆ ಹಳಿ ಹಿರಿ ಊರೊಳಗಣ ಕೊಡಗಿದೆಐಕ 
ಬಿನಂಗುದೆಆ? ಖಾಣ ಅಭ್ಯಾಗತೆ ಸೇಸೆ ಸಿಧಾಯ ಅಳಿಉ ನ್ಯಾಯ 
ಮೊದಲಾಗಿ ಏನು ಬಂ[ದ] ಆ ಬೊಂಮಂಣ ಮಾದಂಣಂಗಳು ತಾವೆ ಎತ್ತಿ 
ಕೊಂಬರು (ಎಕ. ೪1 (R), ಕೃಷ್ಣರಾ, ೮೬-೧೧; 1179); ಯಿಂ 
ನೆಯ ಗದ್ದೆ ಬೆದ್ದಲಿಂಗೆ ನ್ಯಾಯ ಅಂನ್ಯಾಯ ಆವ ತೆಯುಗೆಯಿಲ್ಲೆಂದು 
ವೀರಣ್ಣ ೦[ಗ]ಳಗೆ ಆ ನುಹಾಇಜನಗಳು ಧಾರಾಪೂರ್ವಕಂ ಮಾಡಿ... 
ಬರಸಿದ ಶಾಸನ (ಎಕ. 1೪ (8), ರಿಯಾ. ೪೫-೮; ಸು. 14ನೆಯ ಶತ). 
'ಅನಾಯ', "ಸನಾಯ' ಪರಾ. ೧೩.(ಆಲಂ) ಜಗಳ ; ತಂಟಿ ; 
ತಕರಾರು ; ವ್ಯಾಜ್ಯ : ಹಾಗೆ ಮಾತಿಗೆ ಮಾತು ಹೊರಟು ಅವನಿಗೂ 
ನನಗೂ ಭಾರಿ ನ್ಯಾಯವಾಯಿತು (ಕಾಲಚ. ೫೩). 
ನ್ಯಾಯ ತೀರಿಸು- ವ್ಯಾಜ್ಯವನ್ನು ಇತ್ಯರ್ಥಗೊಳಿಸು; ವ್ಯಾಜ್ಯ 
ಮುಗಿಸು : ಗ್ರಾಮದಲ್ಲಿ ಉಂಟಾಗುವ ಜಗಳಗಳಲ್ಲಿ ನ್ಯಾಯ ತೀರಿಸುವ 
ಅಧಿಕಾರ ಸಟೀಲರದು (ರೂಢ). ನ್ಯಾಯ ತೆಗೆ. ನ್ಯಾಯ ಹೂಡು: 
ನನ್ನ ನಾಸೇಂದ್ರಿಯವು ಅನ್ಯಾಯವಾಗಿ ನ್ಯಾಯ ತೆಗೆದು ಸಂಪು ಹೂಡಿ 
ಬಿಟ್ಟಿತು (ದೇಕನೈ, ೯). ನ್ಯಾಯ ಹೂಡು- ತಕರಾರು ಹೂಡು ; 
ವ್ಯಾಜ್ಯವನ್ನು ತೆಗೆ: ಅನನು ಜಮಾನಿನ ಬಗ್ಗೆ ಕೋರ್ಟನಲ್ಲಿ ನ್ಯಾಯ 
ಹೂಡಿದ್ದಾನೆ (ರೂಢಿ). [ಸಂ.] 
ನ್ಯಾಯಕಾರ (ನಾ). ನ್ಯಾಯಶಾಸ್ತ್ರವನ್ನು ತಿಳಿದವನು: “ನೈಯಾ 
ಯಿಕಃ -: ನ್ಯಾಯಕಾರಂ” (ಕಾಶಕೃ. ೧೬೫). [ಸಂ.] 
ನ್ಯಾಯಖಾತೆ (ನಾ). ನ್ಯಾಯನಿರ್ಣಯ ನೀಡುವ ವಿಭಾಗ : 
ಶ್ರೀಯುತರು ಕರ್ನಾಟಕ ಸರ್ಕಾರದ ನ್ಯಾಯ ಖಾತೆಯಲ್ಲಿದ್ದು ನಿವೃತ್ತ 
ರಾದವರು (ಢಿ). [ನ್ಯಾಯ + ಖಾತೆ,] 
ನ್ಯಾಯಗಂಟಿ (ನಾ). ಜಗಳಗಂಟಿ : ಅನನು ನ್ಯಾಯಗಂಟನದ್ಮಂತೆ 
ಎಡೆಗಾರನೂ ಇದ್ದ (ಜನಿಇನ್ಹಾ; ೧೧೮), [ನ್ಯಾಯ *-ಗಂಟೈ] 
ನ್ಯಾಯದರ್ಶನ (ನಾ). -ನ್ಯಾಯ ೬: ಗೌತಮನ ನ್ಯಾಯದರ್ಶನ, 
ಕಣಾದನ ವೈಶೇಷಿಕದರ್ಶನ, ಕಲನ ಸಾಂಖ್ಯದರ್ಶನ, ಪತಂಜಲಿಯ ಯೋಗ | 
ದರ್ಶನ, ಜೈಮಿನಿಯ ಪೂರ್ವ ವಿಾಮಾಂಸಾ ದರ್ಶನ, ಬಾದರಾಯಣನ 
ಉತ್ತ ರೆನಾಮಾಂಸಾ ದರ್ಶನ ಇವೇ ಸಡ್ಮರ್ಶನಗಳು (ಭಾರದ. ೧೨೧); 
ನ್ಯಾಯದರ್ಶನದಲ್ಲಿ ಪ್ರಮಾಣ ಪ್ರಮೇಯ ಸಂಶಯ ಪ್ರಯೋಜನ 
ದೃಷ್ಟಾಂತ ಸಿದ್ಧಾಂತ ಅವಯವ ತರ್ಕ ನಿರ್ಣಯವಾದ ಜಲ್ಬ ವಿತಂಡಾ 
ಹೇತ್ವಾಭಾಸ ಛಲ ಜಾತಿ ನಿಗ್ರಹ ಸ್ಮಾನ ಎಂದು ಹದಿನಾರು ಪದಾರ್ಥ 
ಗಳನ್ನು ನಿರೂಪಿಸಿರುವರು (ಹಂದಸಾ. ೧೧೨). [ನ್ಯಾಯ 4 ದರ್ಶನ] 
ನ್ಯಾಯದರ್ಶಿ (ನಾ). ನ್ಯಾಯಸ್ಥಾನದ ಸದಸ್ಯ: ನೆಕ್ಸೂದೋವ್‌ ತನ್ನ 
ಹೆಸರನ್ನು ತಿಳಿಸಿ, ನ್ಯಾಯದರ್ಶಿಗಳ ಕೊಟಡಿಗೆ ಹೋದನು (ಪುನರು. ೨೩). 
[ಸೆಂ. ನ್ಯಾಯದರ್ಶಿನ್‌] 


೫೦೧೩ 


0 


20 


40 


45 


ನ್ಯಾಯಪೀಠ 


ನ್ಯಾಯಡಾತ (ನಾ). ನ್ಯಾಯನಿರ್ಣಯ ನೀಡುವವನು ; 
ನ್ಯಾಯಾಧಿಪತಿ : ಓ! ನ್ಯಾಯದಾತಾ ! ನೀನೇ ನಿಪ್ಪ ಕ್ಷಪಾತವುಳ್ಳ 
ಬುದ್ಧಿ ಯುಳ್ಳ ವನು (ಕವಿಕ. ೧೮). [-ಆಸಂ. ನ್ಯಾಯದಾತೃ] 
ನ್ಯಾಯದೂರ (ನಾ). ನ್ಯಾಯವನ್ನು ಬಿಟ್ಟವನು ; ಅನ್ಯಾಯ 
ಮಾಡುವವನು : ಕಾಯಿ ಕಾಯ್ಕ ಂಗಾಣದಜ್ಞ್ಯಾನಾಯತರನಸಗತ 
ಮತಿಗಳನು . , . ನ್ಯಾಯದೂರರನಪಜಯರನನ್ಮಾಯೆಕಾರರನಧಿಕಕಪ 
ಟೋನಾಯರೆಂ (ಬಸಪು. ೨೮-೬೩). [ನ್ಯಾಯ-ದೂರ] 
ನ್ಯಾಯನಿಯುಕ್ತ (ನಾ). ನ್ಯಾಯದಿಂದ ಕೂಡಿದುದು; ನೀತಿ 
ಯುಕ್ತವಾದುದು : ಉಕ್ತವಿಚಾರಂ ನ್ಯಾಯೆನಿ[ಪಾಕಾಂ. ನಿ]ಯುಕ್ತಂ 
ಕ್ರಮವಿನ್ನದಕ್ಕೆ ಬಾರದುನೆಲ್ಲಂ ವ್ಯಕ್ತಂ ನ್ಯಾಯವಿರುದ್ಧಂ ಪ್ರೋಕ್ತ 
ಮಹಾದೋಷಮಂತು ಸೇಬಿಲೈಂತುಂ (ಕವಿಂ, ೧-೧೦೬). [ಸಂ.] 
ನ್ಯಾಯನಿರ್ಣಯ (ನಾ). (ನ್ಯಾಯಾಲಯದ) ಜ್ಯಕ್ಕೆ 
ಸಂಬಂಧಿಸಿದ ನಿರ್ಧಾರ, ತೀರ್ಮಾನ, - ತೀರ್ಪು : ಬಿಸನಪುರದ 


ಕಾನೇದಾರ ಹವಿಸಾದಖಾನ , . . ದುಡ್ಡು ನೋಡಿ ನ್ಯಾಯನಿರ್ಣಯ 
ಕೊಡುತ್ತಿದ್ದ (ಜನಿಸನ್ನಾ. ೧೧೮). [ನ್ಯಾಯ + ನಿರ್ಣಯ] 
ನ್ಯಾಯನಿರ್ಣಾಯಕ (ನಾ). ನ್ಯಾಯನಿರ್ಣಯ ಮಾಡು 


ವವನು; ನ್ಯಾಯಾಧಿಪತಿ : “ಪ್ರಾಡ್ಜಿವಾಕಃ, ಅಕ್ಷದರ್ಶಕ।-೨ ವ್ಯವ 
ಹಾರಾಣಾಂ ದ್ರಷ್ಟರಿ-ನ್ಯಾಯನಿಣ್ಣಾಯಕನ ಹೆಸರುಗಳು. ಜಡ್ಡಿ, 
ಮುನಸೀಫ್‌, ಧರ್ಮಾಧಿಕಾರಿ (ಸಿದ್ಧಾಂತಿ. ೨೩೬). 
[ನ್ಯಾಯ + ನಿರ್ಣಾಯಕ] 

ನ್ಯಾಯಸಿಷ್ಠ (ನಾ). ನ್ಯಾಯಕ್ಕೆ ನಿಸ್ಮನಾಗಿರುವವನು ; ನೀತಿ 
ಯುಕ್ತವಾದ ಮಾರ್ಗದಲ್ಲಿ ನಡೆಯುವವನು: ಅನನು ತುಂಬ 
ನ್ಯಾಯೆನಿಸ್ಮ ನಾಗಿ ಬಾಳಿದ ವ್ಯಕ್ತಿ (ರೂಢಿ). [ಸಂ.] 

ನ್ಯಾಯನಿಷ್ಕುರ (ನಾ). ನ್ಯಾಯನಿಷಯದಲ್ಲಿ ನಿರ್ದಾಕ್ಷಿಣ್ಯ 
ನಾಗಿರುವವನು : “ಸ್ಯಾಯನಿಷ್ಮುರಿ' ಸರಾ. [ಸಂ] 

ನ್ಯಾಯನಿಷ್ಮು ರತೆ (ನಾ). ನ್ಯಾಯವಿಷಯದಲ್ಲಿ ನಿರ್ದಾಕ್ಷಿಣ್ಯ 
ದಿಂದಿರುವಿಕೆ : ಒಲವು ಮಿಗಿಲಾದುದು ಗೆಲವು ಮಿಗಿಲಾದುದು . , . 
ನೋಳ್ಪಡೆ ಮತ್ತಿ ನದೆಲ್ಲಕೆ ಜಗದೊಳು, ನ್ಯಾಯನಿಸ್ಕು ರತೆಯೆ ಮಿಗಿಲು 
(ಇಂಚಾಪ, ೧೭೨-೪೯), [ಸಂ. ನ್ಯಾಯನಿನ್ಮು ರತಾ] 

ನ್ಯಾಯನಿಷ್ಯುರಿ (ನಾ). ಇ ನ್ಯಾಯನಿಷ್ಮುರ : ನ್ಯಾಯನಿನ್ನ್ಮು ರಿ 
ದಾಕ್ಷಕ್ಯಸರನು ನಾನಲ್ಲ ಲೋಕವಿರೋಧಿ ಶರಣನಾರಿಗಂಜುವನಲ್ಲ 
(ಬಸನ. ೭೫೩). [ಎ ನ್ಯಾಯನಿಸ್ಕು ರ] 

ನ್ಯಾಯಪೆದ್ಧ ತಿ (ನಾ). ೧. ನೀತಿಯುಕ್ತವಾದ ಮಾರ್ಗ. 
೨. ಒಳ್ಳೆಯ ನಡತೆಯ ಬಗ್ಗೆ ಇರುವ ಕೈನಿಡಿ ಅಥವಾ ಮಾರ್ಗ 
ದರ್ಶಕ ಪುಸ್ತಕ; ನೀತಿಪುಸ್ತಕ : (ಕ). [ನ್ಯಾಯ 4 ಪದ್ಧ ತಿ] 

ನ್ಯಾಯಪರತೆ (ನಾ). ನ್ಯಾಯಕ್ಕೆ ಅಂಟಿಕೊಂಡಿರುವಿಕೆ ; ನ್ಯಾಯ 
ದೃಷ್ಟಿಯನ್ನು ಹೊಂದಿರುವಿಕೆ: ಮನವಚನಕಾಯಗಳಲ್ಲೂ ಸತ್ಯ 
ನಿನ್ನೆ, ಧರ್ಮದೃಷ್ಟಿ, ನ್ಯಾಯಪರಕೆ-ಇವು ನ್ಯಾಪಿಸಿದಲ್ಲದೆ ಶಿನಾನುಗ್ರಹ 
ದೊರೆಯದು (ಶಕ್ತಿವಿ. ೭೪). [ಸಂ. ನ್ಯಾಯಪರತಾ] 

ನ್ಯಾಯಪಾಲಿಕೆ (ನಾ). ನ್ಯಾಯವನ್ನು ಪಾಲಿಸುವ ಆಡಳಿತ 
ವಿಭಾಗ; ನ್ಯಾಯದ ಇಲಾಖೆ; ನ್ಯಾಯಾಂಗ : ರಾಜ್ಯದ 
ಲೋಕಸೇನಾವ್ಯವಸ್ಥೆಯಲ್ಲಿ ನ್ಯಾಯಪಾಲಿಕೆಯನ್ನು ಕಾರ್ಯಪಾಲಿಕೆ 
ಯಿಂದ ಪ್ರತ್ಯೇಕಿಸಲು ರಾಜ್ಯವು ಕ್ರಮ ಜರುಗಿಸತಕ್ಳುದು(ಭಾಧಾನ.೨೫). 

[ಸಂ. ನ್ಯಾಯಪಾಲಿಕಾ] 
ನ್ಯಾಯಪೀಠ (ನಾ). ನ್ಯಾಯಾಧಿಪತಿಯ ಸ್ಥಾನ,-ಗಡ್ದುಗೆ : 
[ನ್ಯಾಯ--ಪೀಠ] 


{Judgement Seat. ಪ್ರಿತಿ. ೪೯). 


ನ್ಯಾಯಪುರುಷ 


ನ್ಯಾಯಪುರುಷ (ನಾ). ನಿಷ್ಪಕ್ಷಪಾತವಾಗಿ ನ್ಯಾಯಕ್ಕೆ ತೀರ್ಪು 
ಕೊಡುವವನು,--ನ್ಯಾಯವನ್ನು ನಿರ್ಣಯ ಮಾಡುವವನು : 
ದೇವರ ಗುಂಡು ಗುಜಿಗುಜಿಗೊಂಡು ಸೊಗಟ ನ್ಯಾಯ ಪುರುಷಸಂತಾನ 
ಮಾನಸಸ್ಮಾನಂ ಬಿಲ್ಮುಟ್ಟಿ ಲಕ್ಷಣೋಪೇತಂ ಬಗೆ  ಬಾಗವಸಮೆಂ 
ಬಿನನಂ5ದು ಧನುರ್ನಿದ್ಯೆಯೇ  ರೂಪುಗೊಂಡಂತಿರ್ವರುಂ ಕಾಡದೆ 
(ಾಂತಿಪು. ೪-೪೫ ವ) [ಸಂ.] 
ನ್ಯಾಯಶಪ್ರಕ್ರಿಯೆ (ನಾ). ಕಾನೂನಿಗೆ ಬದ್ಧವಾದ ಕ್ರಮ: 
ನ್ಯಾಯಪ್ರಕ್ರಿಯೆ (ಸ್ರೊಸೀಜರ್‌) ದೃಷ್ಟಿ ಯಿಂದ ಇವುಗಳನ್ನು ಅಸರಾಧ 
ನೆಂತಲೇ ಎಣಿಸಬೇಕಾಗುತ್ತದೆ (ಕವಿಕೋ. 1, ೩೫೬). 
[ನ್ಯಾಯ + ಪ್ರಕ್ರಿಯೆ] 
ನ್ಯಾಯಬಾಹಿರ (ಗು). ಕ್ರುಮನಲ್ಲದ ; ಕಾನೂನಿಗೆ ಹೊರತಾದ: 
“ಶಾಸನಬಾಹಿರ ;  ನ್ಯಾಯೆಬಾಹಿರ ; ಅಕ್ರಮ? (Unlawful, 
ಸತ್ರಿಸಿ ೮೬). [ನ್ಯಾಯ + ಬಾಹಿರ] 
ನ್ಯಾಯಬೆಲೆ (ನಾ). ಯೋಗ್ಯ ವಾದ ಬೆಲೆ; ಉಚಿತವಾದ ಬೆಲೆ: 
ಸಕ್ಕರೆ ಬಳಕೆಯನ್ನು ಉತ್ತೇಜಿಸುವ ಹಾಗು ಉತ್ಪನ್ನ ರಾಷ್ಟ್ರಗಳಿಗೆ 
ನ್ಯಾಯಂಚೆಲೆ ದೊರಕಿಸು ವಂತಹ ಮಟ್ಟ ದಲ್ಲಿ ಬೆಲೆಯನ್ನು ಸ್ಥಿಮಿತಗೊಳಿಸು 
ವುದು (ಅಂತಸಂ. ೧೯೪). 
ನ್ಯಾಯಬೆಲೆ ಅಂಗಡಿ - ನಿಗದಿಯಾದ ಬೆಲೆಯಲ್ಲಿ ಕ್ಲುಪ್ತ 
ಪ್ರಮಾಣದಲ್ಲಿ ಜನರಿಗೆ ದಿನಸಿಗಳನ್ನು ಒದಗಿಸಲು ಸರ್ಕಾರವು 
ಗೊತ್ತುಪಡಿಸಿದ ಅಂಗಡಿ : ಜನರ ಅನುಕೂಲಕ್ಕಾಗಿ ಸರ್ಕಾರವು 
ಹೆಚ್ಚು ಹೆಚ್ಚು ನ್ಯಾಯಬೆಲೆ. ಅಂಗಡಿಗಳನ್ನು ಶೆರೆಯಬೇಕು (ರೂಢಿ). 
[ನ್ಯಾಯ 4 ಬೆಲ್ಲೆ] 
ನ್ಯಾಯಮಾರ್ಗ (ನಾ). ಸರಿಯಾದ ಹಾದಿ; ಖುಜುಮಾರ್ಗ : 
ಧೀರರಾದವರು ನ್ಯಾಯಮಾರ್ಗದಲ್ಲಿಟ್ಟ ಹೆಜ್ಜೆಯನ್ನು ಎಂದಿಗೂ ಚಲಿಸು 
ವುದಿಲ್ಲ (ನೀತಿಚಿಂ. 1, ೪)... [ನ್ಯಾಯ -- ಮಾರ್ಗ] 
ನ್ಯಾಯಮೂರ್ತಿ (ನಾ). -ನ್ಯಾಯನಿರ್ಣಾಯಕ: “ನ್ಯಾಯಾಧಿ 
ಪತಿ, ನ್ಯಾಯಮೂರ್ತಿ” ( 70:/106 : ಸತ್ರಿಸಿ. ೪೯).[ನ್ಯಾಯ-- ಮೂರ್ತಿ] 
ನ್ಯಾಯರಕ್ತ (ನಾ). ನ್ಯಾಯಮಾರ್ಗದಲ್ಲಿ ಆಸಕ್ತಿಯುಳ್ಳವನು : 
ಸಿರಿಯೊಡೆಯೆನಾಗಿಯುಂ ದರ್ಪರಹಿತನೋದೊಡೆಯನಾಗಿಯುಂ ವಿಗಳಿತ 
ಮತ್ಸರನಧಿಕನಾಗಿಯುಂ ನ್ಯಾಯರಕ್ತ ನೇಂ ಪಿರಿಯನೊ ಖಗೇಂದ್ರಾಧೀಶಂ 
(ಶಂತಿಪು, ೩-೪೬). [ಸಂ.] 
ನ್ಯಾಯವಂತ (ನಾ). ಪ್ರಾಮಾಣಿಕನಾದ ವ್ಯಕ್ತಿ; ಯೋಗ್ಯ 
ನಾದವನು : ಉಭಯಕುಲವಿಶುದ್ಧರ್‌ ನ್ಯಾಯವಂತರ್‌ ಜಿತಾತ್ಮರ್‌ 
ಸ್ರಭುಗಳಧಿಕಪುಣ್ಕರ್‌ ಮನ್ನೆ ನಿಮ್ಮಜ್ಜ ಪಜ್ಜರ್‌' . . . ಅದಲಂದೀ 
ದುರ್ಯಶಕ್ಕೆಂತು ನೋಂತೈ (ಶಾಂತಿಪು. ೩-೭೬). [ನ್ಯಾಯ ---ವಂತ] 
ನ್ಯಾಯವರ್ಶಿ (ನಾ). ನ್ಯಾಯಮಾರ್ಗದಲ್ಲಿರುವವನು; ಸದ್ವರ್ತನೆ 
ಯುಳ್ಳ ವನು. [ಸಂ. ನ್ಯಾಯವರ್ತಿನ್‌] 
ನ್ಯಾಯವಾಕ್ಕ (ನಾ). ವಾದವನ್ನು ಪ್ರತಿಪಾದಿಸುವ ವಾಕ್ಯ; 
ಪಕ್ಷವನ್ನು ಸ್ಥಾಪಿಸುವ ಮಾತು: ಈ ಅನುಮಾನಪ್ಪ ಮಾಣದಲ್ಲಿ 
ನ್ಯಾಯೆವಾಕ್ಯನೆಂದು ಕೆಲವು ವಾಕ್ಯಗಳನ್ನು ವಾದಿ ಪ್ರತಿವಾದಿಗಳು 
ನಾದಕಾಲದಲ್ಲಿ ಉಪಯೋಗಿಸುವರು. ಎಂದರೆ, ಅವರವರ ಸಕ್ಷನನ್ನು 
ಸ್ಥಾಪಿಸುವ ವಾಕ್ಯ ವೆಂದರ್ಥ (ಹಿಂದಸಾ. ೧೪೨). [ನ್ಯಾಯ --ವಾಕ್ಯ] 
ನ್ಯಾಯವಾದಿ (ನಾ). ೧. (ನ್ಯಾಯಸಂಬಂಧದಲ್ಲಿ) ವ್ಯವಹಾರ 
ಪ್ರತಿನಿಧಿ ; “ನ್ಯಾಯವ್ನ ತ್ತಿಯವನು ; ನ್ಯಾಯವಾದಿ; ವಕೀಲ; 
ನ್ಯಾಯಶಾಸ್ತ್ರಪಂಡಿತ” (Lawyer. ಇಂಕಸಿ) : ನ್ಯಾಯಾಲಯಗಳಲ್ಲಿ 
ವೃತ್ತಿಯನ್ನು ನಡೆಯಿಸ ತಕ್ಕ ನ್ಯಾಯವಾದಿಗಳಿಗೂ ಅಧಿವಕ್ತರುಗಳಿಗೂ 


೫೦೧೪ 


20 


25 


0 


45 


ಸ್ಯಾಯಸ್ಕ 


ವೆಕೀಲರುಗಳಿಗೂ ಕೊಡಬಹುದಾದ ಫೀಜುಗಳ ಪಟ್ಟಿಗಳನ್ನು ಸಹ 
ನಿರ್ಧರಿಸಬಹುದು (ಭಾಧಾನ. ೧೨೪). ಪಿ. ನ್ಯಾಯ ಪಕ್ಷಪಾತಿ; 
ನ್ಯಾಯವಂತ ; ಪ್ರಾಮಾಣಿಕ : ಪ್ರಾಯ ಬಂದ ಹುಡುಗಿಯ ಮನೆ 
ಯಲ್ಲಿ ಗಂಡಿದ್ದರೆ ಅವರಿಬ್ಬರೂ ನ್ಯಾಯವಾದಿಗಳಾಗಿದ್ದರೂ ಸಮಾಜ 
ಅದನ್ನು ನಂಬುವುದಿಲ್ಲ (ಕಾನೇರಿ. ೩೭). [ಸಂ. ನ್ಯಾಯವಾದಿನ್‌] 
ನ್ಯಾಯನಿದ (ನಾ). ೧. ನ್ಯಾಯಶಾಸ್ತ್ರವನ್ನು ಅರಿತವನು ; 
ನ್ಯಾಯಶಾಸ್ತ್ರಜ್ಞ : *ಅರ್ಥದೃಕ್‌ ಪ್ರಾಡ್ವಿವಾಕಂ ನ್ಯಾಯವಿದನಕ್ಕು” 
(ಮಂಗರಾ, ೭೯-೭). ಪಿ. ನ್ಯಾಯಾಧಿಪತಿ; ನ್ಯಾಯನಿರ್ಣಾಯಕ. 
[ಸಂ. ನ್ಯಾಯನಿದ್‌] 
ನ್ಯಾಯವಿದ್ಯೆ (ನಾ).-ನ್ಯಾಯ ೭: ನ್ಯಾಯವಿದೈೆಯೂ ಆತ್ಮಾ 
ನಾತ್ಮಸ್ವರೂಪನನ್ನು ವಿಚಾರಪೂರ್ವಕವಾಗಿ ನಿರ್ಣಯಿಸುವ ನಿದ್ಯೆಯಾದು 
ದರಿಂದ ಆತ್ಮನಿದ್ಯೇಯೆ ೦ಜೆನಿಸಿರುವುದು (ಹಿಂದಸಾ. ೧೧೨). 
[ನ್ಯಾಯ ವಿದ್ಯೆ] 
ನ್ಯಾ ಯನಿಧಾಯಕ (ಗು). ಶಾಸನ ರಚನೆಯ ; ಕಾನೂನು 
ರಚನೆಯ : "ನ್ಯಾಯವಿಧಾಯಕ ಸಭೆ' ಪರಾ. 
[ನ್ಯಾಯ + ವಿಧಾಯಕ] 
ನ್ಯಾಯನಿಧಾಯಕಸಭೆ (ನಾ). ಕಾನೂನುಗಳನ್ನು ರೂಪಿಸುವ 
ಸಭೆ ; ಶಾಸನಸಭೆ. [ನ್ಯಾಯನಿಧಾಯಕ--ಸಭೆ] 
ನ್ಯಾಯವಿರುದ್ಧ (ಗು). ೧. ಕಾನೂನನ್ನು ಪ್ರತಿಭಟಿಸುವ ; 
ಕಾಯಿದೆಯನ್ನು ವಿರೋಧಿಸುವ : “ನ್ಯಾಯವಲ್ಲದ ; ನ್ಯಾಯ 
ವಿರುದ್ಧ; ಕಾನೂನಿಗೆ ವಿರುದ್ಧವಾದ; ನಿರ್‌ನ್ಯಾಯಂ”( Illegal: 'ಇಂಕಥಿ); 
“ಕಾನೂನು ವಿರುದ್ಧ, ನ್ಯಾಯವಿರುದ್ಧ, ಬೇಕಾಯಿದೇಶೀರ್‌?(111081. 
ಪತ್ರಿನಿ. ೪೩). (ನಾ). ೨. ನ್ಯಾಯಕ್ಕೆ ವಿರೋಧವಾದುದು; 
ನೀತಿಯನಿಕ್ತವಲ್ಲದುದು : ಉಕ್ತ ವಿಚಾರಂ ನ್ಯಾಯನಿಯುಕ್ತಂ ಕ್ರಮ 
ವಿನ್ನದಕ್ಕೆ ಬಾರದುವೆಲ್ಲಂ ವ್ಯಕ್ತಂ ನ್ಯಾಯನಿರುದ್ಧ ೦ ಪ್ರೋಕ್ತಮಹಾ 
ಜೋಷನಂಂತು ಸೇಬಿಲೈಂತು೦ (ಕವಿಖಾ.೧-೧೦೬). [ನ್ಯಾಯ - ವಿರುದ್ಧ] 
ನ್ಯಾಯಶಾಲೆ (ನಾ). ನ್ಯಾಯನಿರ್ಣಯ ಮಾಡುವ ಸಳ; 
ನ್ಯಾಯಾಲಯ :  ಧರ್ಮಶಾಸ್ಟ್ರಾನುಸಾರವಾಗಿ ಅರ್ಥಶಾಸ್ತ್ರವನ್ನು 
ವಿವೇಚಿಸಿ ಪ್ರಯೋಗಿಸುವ ಸ್ಥಾನವು ನ್ಯಾಯಶಾಲೆ ಎನ್ನಿಸುವುದು ಎಂದು 
ಹೇಳಿದೆ (ಭಾರದ. ೩೫೪). [ನ್ಯಾಯ--ಶಾಲೈ] 
ನ್ಯಾಯಶಾಸ್ತ್ರ (ನಾ).೧. ನ್ಯಾಯ ೭: ನ್ಯಾಯಶಾಸ್ತ್ರದಲ್ಲಿ ನಿದ 
ಅನ್ವೀಸ್ಷಕೀ ತ್ರಯಾ ವಾರ್ತಾ ದಂಡನೀತಿ ಎಂದು ಸಾಮಾನ್ಯವಾಗಿ ನಾಲ್ಕು 
ವಿಧವೆಂದು ವಿಂಗಡಿಸಿರುವರು , . . ನ್ಯಾಯಶಾಸ್ತ್ರವನ್ನು ಆತ್ಮಕಾಸ್ತ್ರ 
ವೆಂದು ಹೇಳುತ್ತಾರೆ (ಹಿಂದಸಾ. ೧೧೨). ೨. ಕಾನೂನುಗಳನ್ನು 
ತಿಳಿಸುವ ಶಾಸ್ತ್ರ: “ಬಂದು ಸಮಾಜವು ಅನುಸರಿಸಲು ಅಂಗೀಕರಿಸಿರುವ 
ಶಾಸನಸಭಾರಚಿತವಾದ ಅಥವಾ ಸಂಪ್ರದಾಯರೂಢವಾದ ವಿಧಿಗಳು, 
ಕಟ್ಟಿ ಳೆಗಳು; ವ್ಯವಹಾರ ನಿಬಂಧನೆ ; ನ್ಯಾಯಶಾಸ್ತ್ರ? (1೩೪. ಇಂಕಸಿ). 
[ನ್ಯಾಯಶಾಸ್ತ್ರ] 
ನ್ಯಾಯಸಮ್ಮತ (ನಾ). ಉಚಿತವಾದುದು;'ಯೋಗ್ಯ ವಾದುದು; 
ನ್ಯಾಯವಾದುದು : ನ್ಯಾಯಸಮ್ಮತವಲ್ಲದಂತಹ ಹೊಗಳಿಕೆ ಲೇಸಲ್ಲ 
ವೆಂದಿಗು ತಗದು ನ್ಯಾಯಸಮ್ಮುತನೆನ್ನು ನಂತಹ ತೆಗಳಿಕೆಯದಕಿಂತ ಲೇಸೆನ್ನ್ನಿ 
ಸುವುದು (ಇಂಚಾಸ, ೭೭-೭೩) ; ಸರ್ಕಾರದಿಂದ ಉಚಿತವಾಗಿ ತನಗೆ 
ಸಲ್ಲಬೇಕಾದ್ದು ನ್ಯಾಯಸನ್ಮುತವೆಂದು ಅನನು ತಿಳಿದುಕೊಂಡಿದ್ದನು 
(ಪುನರು, ೩೩೪). [ನ್ಯಾಯಸಮ್ಮತ] 
ನ್ಯಾಯಂಸ್ಕೆ (ನಾ). - ನ್ಯಾಯವಂತ : ಪ್ರಾಯಸ್ಥನಾದವ ನ್ಯಾಯಸ್ಮ 
ನಾಗಿರಬೇಕು (ಗಾದೆ). [ಸಂ] 


ನ್ಯಾಯಸ್ಥಾನ 


ನ್ಯಾಯಸ್ಥಾನ (ನಾ). ವ್ಯವಹಾರಗಳನ್ನು ವಿಚಾರಣೆ ಮಾಡಿ 
ಕಾನೂನುಬದ್ಧ ವಾಗಿ ತೀರ್ಪು ಕೊಡುವ ಸಳ ನ್ಯಾಯಾಲಯ; 
ಕೋರ್ಟು; ನ್ಯಾಯಸ್ಕಾನದಲ್ಲಿ ವೃನಹರಿಸಿ ಅವನ ಸಹೋದರನಿಂದ 
ಒಂದು ತೋಟ ಹೊಡೆದಿದ್ದಾನೆ (ಮುತಿನಾ, ೧೦೨). [ನ್ಯಾಯ ಸ್ಥಾನ], 
ನ್ಯಾಯಾಂಗೆ (ನಾ). ಶಾಸನಾಂಗ, "ಕಾರ್ಯಾಂಗ ಹಾಗೂ | ; 
ನ್ಯಾಯಾಂಗವೆಂಬ ರಾಜ್ಯಾಡಳಿತದ ಮೂರು ಅಂಗಗಳಲ್ಲಿ ಒಂದು; 
ವ್ಯಾಜ್ಯ, ವ್ಯವಹಾರಗಳನ್ನು ವಿಧಿನತ್ತ್ವಾದ ಶಾಸನಗಳ ಮೇಕೆಗೆ 
ನಿರ್ಣಯಿಸುವ ಅಂಗ : “(ಒಂದು ರಾಜ್ಯದ ಎಲ್ಲ) ನ್ಯಾಯಾಧಿಸತಿ 
ಗಳು ; (ಪಾರಿ) ನ್ಯಾಯಾಂಗ” (Judiciary: ಸತ್ರಿಸಿ ೪೯). 
[ನ್ಯಾಯ 4 ಅಂಗ್ಗ] 10 
ನ್ಯಾಯಾಧಿಕರಣ (ನಾ). - ನ್ಯಾಯಸ್ಕಾನ: ದೋಷಾರೋಪದ 
ಅನುಸಂಧಾನಕ್ಕಾಗಿ ಆ ನಾನೋದ್ದಿಸ್ಟ ವಾದ ಯಾವುದೊಂದು 
ನ್ಯಾಯಾಲಯವು ನ್ಯಾಯಾಧಿಕರಣವು ಅಥವಾ ನಿಕಾಯವು ರಾಷ್ಟ್ರ ಪತಿ 
ಯನರ ಆಚರಣೆಯನ್ನು ಪುನರ್ನಿಲೋಕನಕ್ಕೆ ಒಳಪಡಿಸಬಹುದು(ಭಾಧಾನ, 
೨೧೪). [ನ್ಯಾಯ + ಅಧಿಕರಣ] 15 
ನ್ಯಾಯಾಧಿಸತಿ (ನಾ). - ನ್ಯಾಯನಿರ್ಣಾಯಕ: “೧. ನ್ಯಾಯಾ 
ಧೀಶ, ನ್ಯಾಯಾಧಿಸತ್ಕಿ, ತೀರ್ಪುಗಾರ. ೨. ಪರೀಕ್ಷಕ” (20080. 
ಸತ್ರಿಸಿ.೪೮). [ನ್ಯಾಯ ಅಧಿಪತಿ] 
ನ್ಯಾಯಾಧೀಶ (ನಾ). -ನ್ಯಾಯನಿರ್ಣಾಯಕ : “೧. ನ್ಯಾಯಾ 
ಧೀಶ, ನ್ಯಾಯಾಧಿಪತಿ, ತೀರ್ಪುಗಾರ. ೨. ಪರೀಕ್ಷಕ” ( Judge. | 20 
ಪತ್ರಿನಿ. ೪೮). [ನಾಯಂ ಅಧೀಶ] 
ನ್ಯಾಯಾಧ್ಯಕ್ಷ (ನಾ). - ನ್ಯಾಯನಿರ್ಣಾಯಕ: “ಪ್ರಾಡ್ವಿನಾಕಃ, 
ಅರ್ಥದೃ ರ್‌, ಸ್ಮಯ, ನ್ಯಾಯಾಧ್ಯಕ್ಷಃ--ಈ ೪ ನ್ಯಾಯಾಧ್ಯಕ್ಷಂ” 
(ಹೆಲಾಯು. ೭೧-೨೭೫), [ನಾಯ ಅಧ್ಯಕ್ಷ] 
ನ್ಯಾಯಾನಸೇತ (ನಾ). ನ್ಯಾಯದಿಂದ  ಕೂಡಿದುದು;|25 
ನ್ಯಾಯಾನ್ವಿತವಾದುದು;“ಸಾರಮದುತೃಷ್ಟ ಬಲಂ ಸಾರಂ ನ್ಯಾಯಾನ 
ಪೇತಮಂಂ ತಾನಕ್ಕುಂ” (ನಸ್ತುಕೋ.೧೨೬-೫೨). [ನ್ಯಾಯ-- ಅನಪೇತ] 
ನ್ಯಾಯಾನ್ಸಿತ (ಗು). ೧. ನ್ಯಾಯದಿಂದ ಕೂಡಿದ ; ನ್ಯಾಯಾನ್ವಿತ 
ತತ್ವಾಭಿಪ್ರಾಯೆಂ ಪಸರಿಪುದು ಭಾಷೆ ಸಾಧುಜನಶ್ರದ್ಧೆ ಯಂ ಪರಪ್ರಮಾ 
ಣಾಜೇಯಂ ಸರ್ವಾರ್ಥಮಾಗನಾಯಂ ಶ್ರೇಯಂ (ಟಂದ್ರಪು. ೧೬-೩೭). 
(ನಾ). ೨. ನ್ಯಾಯದಿಂದ ಕೂಡಿರುವವನು; ನೀತಿವಂತ : 
ಕುಲಮಂ ನಾಭಿತನೂಭನಂ ನುಹಿಮೆಯಂ ಸತ್ಪಾ ತ್ರ ದಾನಂ ನಿರಾಕುಲಮಂ 
ಜೀನದಯಾರಸಂ ವಿಭವಮಂ ಪಂಚಾಂಗಮ ಂತ್ರಂ ಚತುರ್ಬಲಮಂ ಪ್ರಾಭನ 
ಮೆಯ್ದೆ ಮಾಡೆ ಪಡೆದಂ ನ್ಮಾಯಾನ್ವಿತಂ ತೊಟ್ಟ ನಾ ಬಲೆಯೊರ್ನಂ 
ತೆಗೆದಂತೆ ಬಂದುದು ನಯೋನಿಭ್ರಾಜಕಂ ರಾಜಕಂ (ಶಾಂತಿಪು, ೫-೭೫). 
[ನ್ಯಾಯ + ಅನ್ವಿತ] 
ನ್ಯಾಯಾರ್ಜಿತ (ಗು). ನೀತಿಯುಕ್ತವಾದ ಮಾರ್ಗದಲ್ಲಿ 
ಸಂಪಾದಿಸಿದ; ಉಚಿತಮಾರ್ಗದಲ್ಲಿ ಗಳಿಸಿದ : ನ್ಯಾಯಾರ್ಜಿತವಿತ್ತ ೦ 
ಧರ್ಮಾಯತ್ತ ನೆನಿಪ್ಪ ರಾಜನೃತ್ತಂ ತನಗೇಕಾಯತ್ತಮಾಗೆ ಧರೆಯಂ 
ಚೀಯೆನಿಸಿದನಿಂತುದಾತ್ತ ಚರಿತರುಮೊಳರೇ (ಸಂರಾಮಾ, ೨-೭೦). 
[ನ್ಯಾಯ -.- ಆರ್ಜಿತ] 
ನ್ಯಾಯಾಲಯ (ನಾ). - ನ್ಯಾಯಸ್ಕಾನ : 
ನ್ಯಾಯಸ್ಕಾನ” (106108686- ಪತ್ರಿಸಿ.೪೯). 
ನ್ಯಾಯಾಲಯ ಅನಮಾನ-- ನ್ಯಾಯಾಸ್ಥಾನದ ಆದೇಶ ಅಥವಾ 
ಕ್ರಮಗಳನ್ನು ಉಲ್ಲಂಘಿಸುವಿಕೆ : ಉಪಖಂಡದಲ್ಲಿ ಹೇಳಿರುವುದು | 45 
ಯಾವುದೊಂದು ಕೂಡ, ಅಸಮಾನಲೇಖ, ಅಪಮಾನನಚನ, ಮಾನಹಾನಿ, 


30 


35 


40 


“ನ್ಯಾಯಾಲಯ, 


೫೦೧೫ 


ನ್ಯಾರಿ 


ನ್ಯಾಯಾಲಯ ಅನಮಾನ, ಇವಕ್ಕೆ ಸಂಬಂಧಪಟ್ಟ ಮಟ್ಟಿಗೆ ಮತ್ತು 
ಶಿಸ್ಟಾ ಚಾರಕ್ಕೆ 1.8 ಭಂಗವನ್ನು ಂಟುಮಾಡುವಂಥ « ೬ « ಯಾವುದಾ 
ದರೂ ವಿಧಿಯ ಅಮಲಿಗೆ ಅಡ್ಡಿಯಾಗಿರತಕ್ಕುದಲ್ಲ (ಭಾಧಾನ. ೧೦). 
ನ್ಯಾಯಾಲಯದ ನಿಂದನೆ ನ್ಯಾಯಾಲಯ ಅವಮಾನ : “ನ್ಯಾಯಾ 
ಲಯಕ್ಕೆ ಅಗೌರವ (ತೋರುವುದು) ; ನ್ಯಾಯಾಲಯದ ನಿಂದನೆ” 
(Contempt of Court. ಪತ್ರಿನ್ನಿ ೨೩). [ನ್ಯಾಯ 4: ಆಲಯ] 
ನ್ಯಾಯಾಸನ (ನಾ). ನ್ಯಾಯಾಧೀ ಶನ ಪೀಠ.  [ನ್ಯಾಯ-- ಆಸನ] 
ನ್ಯಾಯಾಸ್ಕಾನ (ನಾ). - ನ್ಯಾಯಸ್ಕಾನ. [ನ್ಯಾಯ + ಅಸ್ಮಾನ] 
ನ್ಯಾಯಿಕ(ಗು). ನ್ಯಾಯಕ್ಕೆ ಸಂಬಂಧಪಟ್ಟ; ಕಾನೂನಿಗೆ ಸಂಬಂಧಿ 
ಸಿದ :*ನ್ಯಾಯಾಸ್ಥ್ಯಾನದ, ನ್ಯಾಯಿಕ” (10610141 ಸತ್ರಿನಿ. ೪೯).[ಸಂ.] 
ನ್ಯಾಯಿಕಪೆದ (ನಾ). ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿ ಅಧಿ 
ಕಾರ ಅಥವಾ ಪದವಿ: ವಿನರಣೆ ೨-ಈ ಖಂಡದ ಉದ್ದೇಶಕ್ಕಾಗಿ, 
ಯಾರೊಬ್ಬರೇ ಆಗಲಿ . . . ಅನರು ಅಧಿನಕ್ತರಾದ ಮೇಲೆ ಜಿಲ್ಲಾ 
ನ್ಯಾಯಾಧೀಶಪದಕ್ಕೆ ಕಡಿಮೆಯಿಲ್ಲದ ನ್ಯಾಯಿಕಪದವನ್ನು ಧಾರಣ 
ಮಾಡಿದ್ದ ಅವಧಿಯನ್ನೂ ಸೇರಿಸತಕ್ಕುದು (ಭಾಧಾನ. ೬೭), 
[ನ್ಯಾಯಿಕ - ಪದ್ಯ) 
ನ್ಯಾಯಿಕಸೇನೆ (ನಾ). ನ್ಯಾಯಾಲಯಕ್ಕೆ ಸಂಬಂಧಿಸಿದ ಸೇವೆ: 
“ನ್ಯಾಯಿಕಸೇವೆ” ಎಂಬ ಪದಗಳಿಗೆ, ಜಿಲ್ಲಾ ನ್ಯಾಯಾಧೀಶರ ಸ್ಥಾನವನ್ನು 
ಮತ್ತು ಜಿಲ್ಲಾ ನ್ಯಾಯಾಧೀಶರ ಸ್ಮಾನಕ್ಕಿಂತ ಕಡಮೆಯಾದ ವ್ಯವಹಾರ 
ನ್ಯಾಯಿಕಸ್ಥಾನಗಳನ್ನು ಭರ್ತಿ ಮಾಡಲು ಉದ್ದೇ ಶಿಸಿರತಕ್ಕ ಜನಗಳನ್ನೆ ೬ 
ಕೇವಲ 'ಒಳಗೊಂಡಿರತಕ್ಕ, ಸೇನೆ ಎಂದರ್ಥ (ಭಾಧಾನ. ೧೨೯). 
[ನ್ಯಾಯಿಕ 4 ಸೇವೆ,] 
ನ್ಯಾಯಿಗೆ (ನಾ). ನ್ಯಾಯವನ್ನು ನಿರ್ಣಯಿಸುವವನು : ಇದು. 
ಹಿರಿದೊಂದು ತಪ್ಪೆಂದು ನ್ಯಾಯಿಂಗರು ಎಣಿಸಿದರು (ನನಾ, 1೪, ೫೯-೨೧). 
[ನ್ಯಾಯ---ಇಗ] 
ನ್ಯಾಯೋಸಾರ್ಜಿತ (ಗು). - ನ್ಯಾಯಾರ್ಜಿತ: ಅಂತಾತನತಿ 
ಪ್ರಬುದ್ಧಂ ಧನಕನಕಸಮೃದ್ಧಿಯೊಳ್‌ ನೆಟಕಿದಿಪ್ಟ ವಿಷಯಕಾಮಭೋಗಂ 
ಗಳನನುಭವಿಸುತ್ತುಂ ನ್ಯಾಯೋಪಾರ್ಜಿತವಿತ್ತನುಂ ಧರ್ಮಾಪಾಡಿತಚಿತ್ತನು 
ಮಾಗಿ ಕೆಲವುಕಾಲಂ ಸುಖಸಂಕಥಾನಿನೋದದಿನಿರ್ದು (ಸಂಚತಂ.೨೨-೭). 
[ನ್ಯಾಯ 4 ಉಪಾರ್ಜಿತ] 
ನ್ಯಾಯೋಲ್ಲಂಘನೆ (ನಾ). ನ್ಯಾಯನನ್ನು ಮಿರಾರುವಿಕೆ ; ಕಾನೂ 
ನನ್ನು ಅಶಿಕ್ರಮಿಸುವಿಕೆ: ಇಂಥ ತೀರ್ಪಿಗೆ ನ್ಯಾಯೋಲ್ಲಂಘನೆಯೆ 
ಮತ್ತು ಕಾನೂನಿನ ದೋಸಗಳೆ , ಪೂರ್ಣಕಾರಣನೆಂಬುದು ಸುಸ್ಸ ಸ್ಟ. 
(ಪುನರು. ೨೦೩). [ನ್ಯಾಯ --ಉಲ್ಲಂಘನೆ] 
ನ್ಯಾಯ್ಯ (ನಾ).೧. = ನ್ಯಾಯ ೧: “ಯಂಕ್ತಂ, ಔಪರಯಿಂಕಂ, ಲಭ್ಯಂ, 
ಭಜಮಾನಂ, ಅಭಿನೀತಂ, ನ್ಯಾಯ್ಯಂ-೬ ತ್ರಿನ್ಯಾಯೆದಿಂಡೊಡಗೂಡಿ 
ದ್ವಕ್ಕೆ ಹೆಸರುಗಳು, ತಿಳುವಳಿಕೆಯುಳ್ಳ ನರು ನಡಂಬಡತಕ್ಕಂಥಾದ್ದು” 
(ಸಿದ್ಧಾಂತಿ, ೨೪೨), ಪಿ. ಕ್ರಮವಾದುದು ; ಯೋಗ್ಯವಾದುದು; 


ಅರ್ಹವಾದುದು ; ಉಚಿತವಾದುದು: “ಯುಕ್ತಂ, ಉಚಿತಂ, 
ನ್ಯಾಯ್ಕುಂ, ಪ್ರಾಪ್ತಂ, ಔಸಯಿಕಂ--ಈ ೫ ಉಚಿತಂ” (ಹಲಾಯು. 
೧೨೩-೬೧). [ಸಂ.] 


ನ್ಯಾಯ್ಯಯುಕ್ತ (ನಾ). ಉಚಿತವೂ ನ್ಯಾಯವೂ ಆದುದು; 
ಯೋಗ್ಯವಾದುದು : ಸುಮಂತ್ರನು . . . ಸಾವಧಾನದಿಂದ ಪರ್ಯಾ 
ಲೋಟಿಸಿ ನ್ಯಾಯ್ಕಯುಕ್ತ ವಾಗಿ ಮಾತನಾಡಿದ (ಕವಿಕ, ೨೭). 
[ನಾಯ್ಯ ಯಂಕ] 
ನ್ಯಾರಿ "ನೇರೈೆ' ನೋ. 


ನ್ಯಾರೆ, 


ಸ್ಯಾರಿ, “ನೇರ” ನೋ. 
ನ್ಯಾರೈೆ "ನೇರ್ಕೆ' ನೋ. 
ನ್ಯಾರೇಭತ್ತ (ನಾ). ಒಂದು ಬಗೆಯ ಬತ್ತ ; ನೀನಾರ: ನೀವಾರ 
(ನ್ಯಾರೇಭತ್ತ). . -ಕಫ ನಿತ್ತಗಳನ್ನು ನಾಶಮಾಡುವುವು(ಅಷ್ಟಾಂಗ.೧೧೪). 
[ನ್ಯಾರೆ,( ಎ ನೇರೆ,) -- ಭತ್ತ (-ಲಬತ್ತ,)] 
ನ್ಯಾವಣ "ನೇವಳ' ನೋ. 
ನ್ಯಾವಣಿಸು (ಕ್ರಿ). (ಬೆಡಗು, ಒಯ್ಯಾರಗಳಿಂದ) ನಿಧಾನಿಸು ; ತಡ 
ಮಾಡು : ಅನಳು ಮದುನೆಮಂಟಿಪಕ್ಕೆ ಬರಲು ತುಂಬ ನ್ಯಾವಣಿಸುತ್ತಿ 
ದ್ಹಾಳೆ (ರೂಢಿ). [ನ್ಯಾವಣೈ( ಎನೇವಣೆ) 4-- ಇಸು] 
ನ್ಯಾವರಿಸು "ನೇವರಿಸು' ನೋ. 
ನ್ಯಾವಳ "ನೇವಳ' ನೋ. 
ನ್ಯಾವಳಸರ (ನಾ). ಒಂದು ಬಗೆಯ ಕಂಠಾಭರಣ: ನ್ಯಾನಳಸರ 
ಕಂಠಮಾಲೆ ಪದಳೆ ಕಂಬುಗ್ರೀನ ಸರಿಗೆ ದಿವ್ಯಚಂದನ ಲೇಪಿಸಿ (ವಿದಾಕೃ. 
೧-೨)... [ನ್ಯಾವಳ( ನೇವಳ) *-ಸರ್ಯ] 
ನ್ಯಾವಳಿ "ನೇವಳ' ನೋ. 
ನ್ಯಾಸ (ನಾ). ೧. ಇಡುವಿಕೆ ; ಇರಿಸುವಿಕೆ. ೨.ಕೇಳಿದಾಗ ಕೊಡು 
ವಂತೆ ಹೇಳಿ, ನಂಬಿಕೆಯಿಂದ ಕಾಪಾಡುವುಡಕ್ಕಾಗಿ ಇನ್ನೊಬ್ಬ 
ರಲ್ಲಿ ಇಟ್ಟ ವಸ್ತು: ಪೆತ್ತರೊಳ್‌ ಪೆಣ್ಣೊಡಮೆಯಿದು ನ್ಯಾಸನುಲ್ತೆ 
(ಉಾಮಾಶ್ಯ, ೬೮-೯) ; ಭರತನು ತನ್ನಲ್ಲಿ ನ್ಯಾಸವಾಗಿದ್ದ ರಾಜ್ಯವನ್ನು 
ಸಂತೋಷದಿಂದ ರಾಮನಿಗೆ ಒಪ್ಪಿ ಸಿದನು (ವಚಭಾ. ೪೧೪); ಒಡವೆಯನ್ನು 
ನ್ಯಾಸವಾಗಿಟ್ಟಿ ನರು ಬಂದು ಕೇಳಿದಾಗ ಹಿಂತೆಗೆಯಂವುದು ... ಸಾಧುವಲ್ಲ 
(ಕುಮಾಸಾಂ. ೬೨). ೩. ಹೊಂದುವ ಉಪಾಯ ; ಪಡೆಯುವ 
ಉಪಾಯ : ಅಧಿಗಮೋಪಾಯಮಂ ನ್ಯಾಸಮೆಂಬುದು (ತಸ್ಯೂವೆ.೩೦); 
ಪ್ರಮಾಣನುಂ ಹ್ಞ್ಞಾನನೆಂಬುದು, ಅಧಿಗಮೋಪಾಯಮಂ ನ್ಯಾಸ 
ಮೆಂಬುದು, ಅಜಂವನ ಅಭಿಪ್ರಾಯನುಂ ನಯಮೆಂಬುದು (ತತ್ತ್ವಸ್ರ- 
೭೬). ೪. ಜಪ ಮತ್ತು ಪೂಜೆಯ ಕಾಲಗಳಲ್ಲಿ ಮಂತ್ರಪೂರ್ವಕ 
ವಾಗಿ ಅಂಗಗಳನ್ನು ಮುಟ್ಟಿ ಕೊಳ್ಳು ವಿಕೆ... ಸ್ಪರ್ಶಿಸಿ 
ಕೊಳ್ಳುವಿಕೆ: ಮೇಲಾ ನುಂತ್ರದಿಂ ಕರನ್ಶಾಸಂಗೈನಲ್ಲಿ . . . 
ಆದಿಮಧ್ಯಾಂತರಪರ್ವಗಳಲ್ಲಿ ಪ್ರತ್ಯೇಕ ಬಿಂದುಯುಕ್ತ ಮಾದ ಆಕಾರ 
ಉಕಾರ ಮಕಾರಂಗಳಂ ನ್ಯಾಸಂ ಮಾಡಿ ಬಳಿಕಾ ಬಿಂದುಯಂಕ್ತ ಪ್ರಣನವನಾ 
ಸರ್ವಾಂಗುಳಿಗಳಲ್ಲಿಯೂ ನ್ಯಾಸಂಗೈ ದು(ವಿನೇಕ. ೮೯); ಶತಪಂಚಾಕ್ಷರಿಯ 
ಜಪಿಸಿ ಲಿಂಗಬೀಜಾಕ್ಷರಗಳಿಂ ನ್ಯಾಸಮಂ ಮಾಡಿ ಪೂರ್ವದೋಷವನಳಿ 
ಯುಂತಂ (ಮುಹಾವಿ. ೯-೨೦); ಆಸನದ ಸ್ಥಿತಿಯೂ ಒಂದು ನ್ಯಾಸವಾಗಿ 
ರುತ್ತದೆ. ನ್ಯಾಸಗಳಿಂದ ಶರೀರದಲ್ಲಿ ಮಾರ್ದವ ಮತ್ತು ಸುವ್ಯವಸ್ಥಿತವಾದ 
ಆಸನಸಿದ್ಧಿಯೂ ಉಂಟಾಗುತ್ತದೆ (ಭಾರದ. ೧೫೭). "ಅಂಗನ್ಯಾಸ', 
"ಕರನ್ಯಾಸ' ಸರಾ. ೫, ನಿಧಾನ; ರಚನೆ; ರೀತಿ; ಬಗೆ: 
ನ್ಯಾಸವೊಳ್ಳಿ ತು. ಗುರುವಿನಭಿನಿನ್ಯಾಸಮೆಂತುಟೊ ಶಿವಶಿವಾ ಕಾಳಾಸ 
ತಪ್ಪದ ಕಳವಿನೆಸುಗೆಯ ಚಿತ್ರ ಲೇಸೆಂದ (ತೊರಂಾ, ೪-೪-೩೫) ; ಕಲ್‌ 
ಬಂಡೆ, ರೊಪಾಂತರಂಬೆತ್ತು ಹೊಂಚಿರ್ಪ ಛದ್ಮನೆಯ ' ಕಾಪಿನೋಲಂತೆ, 
ನಾನಾನ್ಯಾಸಮಂ ರಚಿಸಿ ಚಿತ್ರ ಮಾಡುವು ಕಣ್ಣೆ (ಶ್ರೀ ಮಾ, ೨೯೨-೧೯೩); 
ಮೊದಲಲ್ಲಿ ಕಠಿನತೆಯಿಂದ ಕೂಡಿದ್ದ ಇವರ ಮನಸ್ಸು... ಕೊನೆಗೆ 
ಅಸರಂಜಿಯಾಯಿತು. ಅದು ಹೀಗಾದ ವಿಚಿತ್ರನ್ಯಾಸನನ್ನು ನಾನು 
ಹೇಗೆ ವಿವರಿಸಬಹುದು? (ಸುಬ್ಬಣ್ಣ. ೨). ೬. ಇಡುಗಂಟು; 
ಕೇವಣಿ: “ನ್ಯಾಸಕಾರಿ' ಪರಾ. ೭, ಧರ್ಮದರ್ಶಿಗಳ ಮಂಡಲಿ; 
ವಿಶ್ವಸ್ತಸಮಿತಿ: ಮೇಲಿನ (೧) ನೆಯ ಖಂಡದಲ್ಲಿ ಹೇಳಿರುವುದು 
ಯಾವುದೊಂದೂ, ಒಂದು ವಿದ್ಯಾಸರಿಸ್ಥೆಯ ಆಡಳಿತವು ರಾಜ್ಯದಿಂದ ನಡೆ 


೫೦೧೬ 


30 


40 


ನ್ಯಾಸನಿರ್ವಾಹಕ 


ಯುತ್ತಿದ್ದರೂ, ಅದರಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಕೊಡಬೇಕಾದ. ಕಟ್ಟು 
ಪಾಡುಗಳ ಯಾವುದಾದರೂ ಧರ್ಮುಸ್ವಕ್ಕೆ ಅಥವಾ ನ್ಯಾಸಕ್ಕೆ ಅಧೀನ 
ವಾಗಿ ಆ ಸಂಸ್ಥೆಯು ಸ್ಕಾಪಿತವಾಗಿದ್ಕಲ್ಲಿ ಆ ವಿದ್ಯಾಸಂಸ್ಥೆಗೆ ಅನ್ವಯಿಸ 
ತಕ್ಕುದಲ್ಲ (ಭಾಧಾನ. ೧೭). ಲೆ. ವ್ಯಾಖ್ಯಾನ ; ಭಾಷ್ಯ ; ಟೀಕೆ; 
ಪಂಚಿಕೆ: “ನ್ಯಾಸಕಾರ' ಪರಾ. ೯. ಕಾದಂಬರಿ: ಇಂದು 
ಹಲಸಂಗಿಯ ಧೂಲಾಸಾಹೇಬರು ಇದೇ ಸಂಪ್ರದಾಯವನ್ನು ಅನುಸರಿಸಿ 
ಕನ್ನಡದಲ್ಲಿ ಕಾವ್ಯ, ಕತೆ, ನ್ಯಾಸಗಳನ್ನು ಬರೆಯುತ್ತಿದ್ದಾ ರೆ(ಕನ್ನನು.1,೩೯). 
೧೦. "ಕಾಶಕೃತ್ಸ್ನ' ಗ್ರಂಥಕ್ಕೆ ಜಿನೇಂದ್ರಬುದ್ಧಿಯು ಬರೆದ 
ವ್ಯಾಖ್ಯಾ ನೃ- ಭಾಷ್ಯ : ತದುಪಾಧ್ಯಾಯಿಗಳು ೩4 ಭಟ್ಟಿ ದರ್ಶನ 
ನ್ಯಾ[ಸ] ಪ್ರಭಾಕರವ್ಯಾಖ್ಯಾತೃಗಳ್ಕೂನರ್ಗ್ಗಂ . . . ಸರ್ವ್ವನಮಸ್ಮ 
ಮಾಗಿ ಕೊಟ್ಟಿ ಕೆಯ್ಮಾಣಿಕೇಶ್ವರದಗಲಸಂ ಬಡ[ಗ]ಮತ್ತ ರು ೧೦೦೦ . . . 
ಭಾಟ್ಬ ದರ್ಶನವ್ಯಾ ಖ್ಯಾತೃಗೆ ಮತ್ತರು ೩೫ ನ್ಯಾಸವ್ಯಾಖ್ಯಾತೃಗೆ ಮತ್ತರು 
ತಿಂ ಪ್ರಭಾಕರವ್ಯಾಖ್ಯಾತೃ ಗೆ ಮತ್ತರು ೪೫ (ಕಣಆ ೬-೨-೧೯೩; 1058); 
ಭಟ್ಟ ವ್ರತ್ತಿ ನ್ಯಾಸದೆರೆ ಮತ್ತರು ೧೫ ಹರಳ್ಮತ್ತರು ೧೦ ಪ್ರಭಾಕರದೆರೆ ಮತ್ತ 
೨೦ ಪರಳ್ಮತ್ತ ೧೦ ವೇದಾನ್ತದೆರೆ ಮತ್ತ ೧೫ ಹರಳ್ಮತ್ತರು ೧೦ (ಸೌಇಇ. 
೫೩೦೦-೧೩ ; ಸು. 17ನೆಯ ಶತ). ೧೧, [ಸಂಗೀತ] ಗ್ರಹಸ್ವರ, 
ಹಂಸಸ್ವರ,ನ್ಯಾಸಸ್ವರವೆಂಬ ಪ್ರಧಾನಸ್ವರಗಳಲ್ಲಿ ಒಂದು : ಗ್ರಹ, 
ಅಂಶ, ಮಂದ್ರ, ತಾರ ಹಾಗೆಯೇ ನ್ಯಾಸ, ಅಸನ್ಯಾಸ ನಂತರ ಸನ್ಮಾಸ, 
ವಿನ್ಯಾಸಗಳು, ಬಹುತ್ವ ಹಾಗೆಯೇ ಅಲ್ಬತ್ವ ರಾಗಗಳ ಈ ಹತ್ತು ಲಕ್ಷಣ 
ಗಳನ್ನು ಮುನಿಗಳು ಹೇಳಿದರು (ಚತುಸ್ರ.೫೪); ಒಂದೊಂದು ರಾಗಕ್ಕೂ 
ಹಾಡಲು ಪ್ರ್ರಾರೆಂಭಿಸಬೇಕಾದ ಸ್ವರ (ಗ್ರಹ), ಸ್ವರೂಪವನ್ನು ಚಿತ್ರಿಸಲು 
ಸಾಧ್ಯವಾಗುವ ಸ್ವರ (ಅಂಶು, ಒಂದೊಂದಕ್ಕೂ ಎರಡೆರಡರಷ್ಟೂ ಧ್ವನಿ 
ಪ್ರಮಾಣ ಹೆಚ್ಚುವ ಸ್ವರಸಪ್ತ ಕದ ಶ್ರೇಣಿ (ಮಂದ್ರ, ಮಧ್ಯ, ತಾರ), 
ಅಲ್ಲಲ್ಲಿ ನಿಲ್ಲಲು ಉಪಯುಕ್ತ ಸ್ವರಗಳು (ನ್ಯಾಸ, ಅಸನ್ಶುಸ, ವಿನ್ಯಾಸ), 
ಸಪ್ತಸ್ವರಗಳಲ್ಲಿ ಎಷ್ಟು ಬಗೆಯು ರೂಪಕಗಳು ರಚಿತವಾಗಲು ಸಾಧ್ಯವೋ 
ಅರಿಯಲು. ಪ್ರಸ್ತಾರ ಜಗಳ ನಿಸ್ಕರ್ಷಿಸಲ್ಪ ಟ್ಟಿ ವು (ಭಾರದ. ೫೪೧) ; 
ನ್ಯಾಸ-ಅಂಶಸ್ವರದ ಸಂಬಂಧ ಹೊಂದಿ ರಾಗವನ್ನು ಮುಕ್ತಾಯಗೊಳಿಸುವ 
ಸ್ವರ (ಸಂಗೀಚಂ, ೨೩). "ನ್ಯಾಸಸ್ವರ' ಪರಾ. , ೧೨. [ಗಣಿತ] 
ಅಗಲದ ಅಳತೆ : ನ್ಯಾಸನೆಂದರೆ ಅಡ್ಡಗಲವೆನಿಸುವದು (ಕ್ಷೇತ್ರಗ- ೫೭-೬). 
[Fo] 

ನ್ಯಾಸಕಾರ (ನಾ). ವ್ಯಾಖ್ಯಾನಕಾರ; ವಿವರಣೆಕಾರ; ಭಾಷ್ಯಕಾರ: 
ಈ ನುಡಿ ನಿನಗಲ್ಲದೆ ದಿವಿಜಾನೀಕಕ್ಕಮರದನರ ವಚನಂ ಜಡಸಂಸ್ಕ್ಯಾನಮ 
ವಿಜ್ಞೇಯಮದರ್ಕೇನಾನುಂ ನ್ಯಾಸಕಾರರಂ ತರನೇಟ್ಸ್ಯುಂ (ಶಾಂತಿಪು. 
೧೦-೧೮೦). [ಸಂ.] 

ನ್ಯಾಸಕಾರಿ (ನಾ). ಠೇವಣಿ ಇಡುವವನು : “(ಹಣ,ಆಸ್ತಿ,ಮೊ.ನ್ನು) 
ನ್ಯಾಸನಿಡುವವನು; ನ್ಯಾಸಕಾರಿ; ಕೇವಣಿಗ; ಶೇವಣಿದಾರೆ? (26006110. 
ಇಂಕಸಿ). [ಸಂ. ನ್ಯಾಸಕಾರಿನ್‌] 

ನ್ಯಾಸಧಾರಿ (ನಾ). ತನಗೆ ವಹಿಸಿಕೊಟ್ಟ ವ್ಯಕ್ತಿ, ವಸ್ತುಗಳನ್ನು 
ನಂಬಿಕೆಯಿಂದ ಪಾಲಿಸುವವನು ; ವಿಶ್ವಸ್ತ : “ಯಾನನಿಗೆ ವಸ್ತು 
ವನ್ನು ನಹಿಸಿಡೆಯೊ ಆವನು : ನ್ಯಾಸಧಾರಿ” (Depository. ಇಂಕಸಿ); 
ನೆಕ್ಸುಡೋವನನ್ನು ಕಾನೂನುಬದ್ಧ ವಾದ ನ್ಯಾಸಧಾರಿಗೆ ವಶಪಡಿಸಬೇಕೆಂದು 
ರಾಗೊಜಿನ್‌ಸ್ಟ್ರಿ ತೀವ್ರಾಲೋಚನೆ ನಡೆಸಿದನು (ಪುನರು. ೪೧೯). 

[ಸಂ. ನ್ಯಾಸಧಾರಿನ್‌] 

ನ್ಯಾಸಸಿರ್ವಾಹಕ (ನಾ). - ನ್ಯಾಸಧಾರಿ: ಈಗ ನಾನೊಬ್ಬ ನ್ಯಾಸ 
ನಿರ್ವಾಹಕ . . . ನಾನೆ ಅನನ ವ್ಯವಹಾರನನ್ನೆಲ್ಲ ನಡೆಸುತ್ತಿದ್ದೇನೆ 
(ಪುನರು. ೩೧೧). [ನ್ಯಾಸ--ನಿರ್ವಾಹಕ] 


Vol-5-47A 


ನ್ಯಾಸಪೂರಿತ 


ನ್ಯಾಸಪೂರಿತ (ನಾ). ಜಪ ಮತ್ತು ಪೂಜೆಯ ಕಾಲಗಳಲ್ಲಿ ಮಂತ್ರ 
ಪೂರ್ವಕವಾಗಿ ಅಂಗಾಂಗಗಳನ್ನು ಸ್ಫರ್ಶಿಸಿಕೊಳ್ಳುವ ಕ್ರಿಯಾ 
ವಿಶೇಷ : ಸಂತತಂ ಸಕಲನುಂತ್ರಗಳಿಗೆ ಮಾತೆಯಪ್ಪ ತ ಪ್ರಣಮೋಕ್ತ 
ಪಂಚಾಕ್ಷರದ ನ್ಯಾಸಪೂರಿತಮಾಗಿ (ನನನೊ.೧೮-೨೬). [ನ್ಯಾಸ 4- ಪೂರಿತ] 

ನ್ಯಾಸವಸ್ತು (ನಾ). ನಂಬಿಕೆಯಿಂದ ಕಾಯ್ದಿಡಲು ಕೊಟ್ಟ 
ವಸ್ತು : ನಿಜವಾಗಿ ಅದೊಂದು ನ್ಯಾಸನಸ್ತು. ಗೌರವದಿಂದ ಬೆಳೆಸ 
ಬಹುದು . , , ಕಡೆಗೆ ಇನ್ನೊಬ್ಬರ ಸ್ವಾಧೀನಮಾಡಬೇಕು. (ಜಯಂತ, 
೨೯೩). [ನ್ಯಾಸ--ವಸ್ತು] 

ನ್ಯಾಸನಿದ್ಯೆ (ನಾ).[ನೇದಾಂತ]ಎಲ್ಲವನ್ನೂ ಸರಮಾತ್ಮನಿಗೆ'ಒಪ್ಪಿ 
ಸುವ ವಿದ್ಯೆ ; ಶರಣಾಗತಿ ವಿದ್ಯೆ : ಈ ವಿದೈೆಗಳಲ್ಲಿ ತೈತ್ತಿರೀಯ ಉಪ 
ನಿಸತ್ತಿನಲ್ಲಿ ವಿವರಿಸಿರುವಂತೆ ನ್ಯಾಸನಿದ್ಯೆಯು ಶರಣಾಗತಿವಿದ್ಯೆಯೆಂದು 
ಪ್ರಸಿದ್ಧಿಯಾಗಿದೆ. (ಭಾರದ, ೨೬೪) ; ವೇದಾಂತದಲ್ಲಿ ಅಲ್ಲಲ್ಲಿ ಸಂಕ್ಷೇಪವಾಗಿ 
ಉಪದೇಶಿಸಲ್ಪಟ್ಟ ರುವ ನ್ಯಾಸನಿದ್ಯಾ, ಶರಣಾಗತಿ, ಪ್ರಪತ್ತಿ ಮೊದಲಾದ 
ಪದಗಳಿಂದ ವ್ಯವಹರಿಸಲ್ಪಡುನ . ಸುಲಭವಾದ ನೋಕ್ಷಸಾಧನವನ್ನು 
ವಿಸ್ತರಿಸಿ ಪಾಂಚರಾತ್ರ ಶಾಸ್ತ್ರ ನೆಂಬ ಭಗವಚ್ಛಾ ಸ್ತ್ರದಲ್ಲಿ ಭಗವಂತನು ಉಪ 
ದೇಶಿಸಿರುವನು (ಹಿಂದಸಾ, ೨೬೦). [ಸ್ಕಾಸ-/ ವಿದ್ಯೆ] 

ನ್ಯಾಸಸ್ವರ (ನಾ). - ನ್ಯಾಸ ೧೧: ರಾಗಕ್ಕೆ ಮೂರುವಿಧ ಪ್ರಧಾನ 
ಸ್ವರಗಳುಂಟು, ಕ್ರಮವಾಗಿ ಅವು (೧) ಗ್ರಹಸ್ವರ, (3) ಅಂಶಸ್ವರ, 
(೩) ನ್ಯಾಸಸ್ವರ , . . ರಾಗವನ್ನು ನರುಕ್ತಾಯಗೊಳಿಸುವ ಸ್ವರನೇ 
ನ್ಯಾಸಸ್ವರ (ಸಂಗೀಚೆಂ. ೨೨), [ನ್ಯಾಸ--ಸ್ವರ,] 

ನ್ಯಾಸಾಪಹಾರ (ನಾ). ನಂಬಿಕೆಯಿಂದ ಕಾಯ್ದಿಡಲು ಕೊಟ್ಟ 
ವಸ್ತುವನ್ನು ಮರಳಿ ಕೊಡದೆ ವಂಚಿಸುನಿಕೆ,- -ಅಪಹರಿಸುವಿಕೆ: 
ನಾನಾಮಿಕ್ಕೋಸದೇಶಂ ಪುದಿದೊದನಿದ ಸಾಕಾರಮಂತ್ರಂ ರಹೋ 
ವ್ಯಾಖ್ಯಾನಂ ನ್ಯಾಸಾಪಹಾರಕ್ರ್ರಮಮನುಗತಿಯಿಂ ಕೂಟಲೇಖಕ್ರಿಯಾ 
ವಿಜ್ಞಾನಂ ಸತ್ಯವ್ರತಕ್ಕಿಂತಿವು ಪರಿನಿಡಿಯಿಂದಯ್ಸ ತೀಚಾರಮಕ್ಕುಂ 
(ಸುಕುನಾ. ೬-೧೪) ; ಬಯ್ಕೈಗೊಟ್ಟಾ ತಂ ಮಜಕಿದು ಕದಂ ಪೇಟ್ಜಡ 
ನಿತನೆ ಕೊಟ್ಟು ಲಾದುದಂ ವಂಚಿಸುವುದು. 'ನ್ಯಾಸಾಪಹಾರಮಕ್ಕುಂ 
(ಶ್ರಾನಕಾ. ೧೨೬-೨). [ನ್ಯಾಸ ಅಸಹಾರ] 

ನ್ಯಾಸಾರ್ಪಣ (ನಾ).ನಂಬಿಕೆಯಿಂದ ಕಾಯ್ದಿಡಲು ಕೊಟ್ಟುದನ್ನು 
ಹಿಂದಕ್ಕೆ ಕೊಡುವಿಕೆ,-ಮರಳಿ ಒಪ್ಪಿ ಸುವಿಕೆ:(6). [ನ್ಯಾಸ ಅರ್ಪಣ] 

ನ್ಯಾಸಿ (ನಾ). - ನ್ಯಾಸಧಾರಿ: ೧೦. ನ್ಯಾಸ ಮುತ್ತು ನ್ಯಾಸಿಗಳು. 

ಮಹಾಸ್ರ್ರ ಶಾಸಕರು ಮತ್ತು ಸರ್ಕಾರಿ ನ್ಯಾಸಿಗಳು (ಭಾಧಾನ. 
೨೯೪), [ಸಂ. ನ್ಯಾಸಿನ್‌] 

ನಾಸ್ತಾ (ನಾ). ಸ್ನೇ 
ಬೆಳಿಟಿದೆ (ಚಂದತೋ. ೧೭೩). 

ನ್ಯಾಹರಿ "ನೇರೈ' ನೋ. 

ನ್ಯಾಹರೆ "ನೇರೈ' ನೋ. 

ನ್ಯುಬ್ಜ (ನಾ). ೧. ಕೆಳಗೆ ಬಾಗಿದುದು,--ಬಗ್ಗಿ ದುದು; ಅಥೋ 
ಮುಖವಾದುದು. ೨. ತಲೆಬಾಗಿದವನು ; ಅಧೋವದನನಾದ 
ವನು: “ನ್ಯುಬ್ಬ 1, ಅಧೋಮುಖಃ-- ಈ ೨ ತಲೆಯಂ ಬಾಗಿರ್ಸವಂ” 
(ಹಲಾಯು. ೬೩-೨೩೦). ಹ. ಕುಳ್ಳ ; ಕುಬ್ಬ ; ಗಿಡ್ಡ, ೪. ಬೆನ್ನು 
ಬಾಗಿದವನು; ಗೂನ. ೫. ಒಂದು ಬಗೆಯ ನಿಂಬೆ. ೬. ಆಲದ 
ಮರ; ನ್ಯಗ್ರೋಥ. ೭. ರೋಗದಿಂದ ಕುಗ್ಗಿ ದವನು,--ಕಂದಿ 
ದವನು : *ನ್ಯುಬ್ಜ 1-ರುಜಾಭುಗ್ನೈೇ-ರೋಗದಿಂದ ದುರ್ಬಲನಾಗಿ ಬೊಗ್ಗಿ 
ಹೋದವನ ಹೆಸರುಗಳು, ರೋಗದಿಂದ ಕಂದಿದನನು” (ಸಿದ್ಧಾಂತಿ.೧೮೬), 

[ಸಂ.] 


೧೧. 


ಗೆಳೆತನ : ಇನರ ನ್ಯಾಸ್ತಾ ಬಾಳಾ 


[?] 


೫೦೧೭ 


20 


25 


35. 


40 


ನ್ಯೂನತೆ 


ನ್ಯುಮೋನಿಯ, ನಿಮೋನಿಯ (ನಾ). ಶ್ವಾಸಕೋಶಕ್ಕೆ ಸಂಬಂಧಿ 
ಸಿದ ಒಂದು ಬಗೆಯ ಕೋಗ ; ಶ್ವಾಸಕೋಶದ ಉರಿಯೂತ: 
ಆ ನುಗು ಸ್ಕುಮೋನಿಯಾದಿಂದ ನರಳುತ್ತಿದೆ (ಢಿ). ನಿನೋಸಿಯ: 
ನುಗುವು ಜ್ವರದಿಂದ ನರಳುತ್ತಿ ದೃರೂ ನಿಮೋನಿಯಾದಿಂದ ಏದುತ್ತಿದ್ದರೂ 
ಮನೆಯಲ್ಲಿರುವ ಮುದುಕರು, ಮಗುವಿಗೆ ಇಂಜೆಕ್ಷನ್ನ ನ್ನಾಗಲೀ, ಔಸಧ 
ನನ್ನಾಗಲೀ ಕೊಡಲು ಅವಕಾಶನನ್ನೆೇ ಕೊಡುವುದಿಲ್ಲ (ಕೆಲರೋ, ೧). 

[--ಇಂ. Pneumonia] 

ನ್ಯೂನ (ಗು). ೧. ಕೊರತೆಯುಳ್ಳ ; ಕಡನೆಯ; ಸಮಗ್ರ 
ವಲ್ಲದ. ೨, ಕೀಳಾದ; ತುಚ್ಛ ವಾದ. (ನಾ). ೩. ಕೊರತೆ; 
ದೋಷ: ಇಲ್ಲಿ "ಅಪೂರ್ವವಿರಿಂಚೆ' ನೆಂದು ಹೇಳಿರುವುದರಿಂದ ಬ್ರಹ್ಮನಿಗೆ 
ಅಸಾಧಾರಣವಾದ ಚತುರ್ವದನತ್ವಾದಿಗಳಿಲ್ಲದಿರುವುದು ನ್ಯೂನವಾಗಿ 
ಕಾಣುತ್ತದೆ (ಕೈಪಿಡಿ. ೨೬೪), 

ನ್ಯೂನಾತಿಕೇಕ - ಕಡಮೆ ಮತ್ತು ಹೆಚ್ಚು ; ಹೆಚ್ಚು ಕಡಮೆ ; 

ಏರುಪೇರು : ನ್ಯೂನಾತಿರೇಕಗಳು ಎಲ್ಲರಲ್ಲಿಯೂ ಇರುತ್ತ ವೆ (ರೂಢಿ). 
ನ್ಯೂನಾಧಿಳ್ಯ -ನ್ಯೂನಾತಿರೇಕ: ಇದರಿಂದ ಹನೆಯ ಸ್ಥಿರತ್ವದಲ್ಲಿ 
ನ್ಯೂನಾಧಿಕೃವಾದಂತೆ, ಸಮುದ್ರದ ಸ್ಕಿರತ್ವದಲ್ಲಿಯೂ ನ್ಯೂನಾಧಿಕ್ಕ 
ವಾಗುತ್ತದೆಂದು ತಿಳಿಯೆಂತ್ತದೆ (ಮುಂಬಯಿ. ೬-೨೦೦). [ಸಂ.] 

ನ್ಯೂನಗಂಡ (ನಾ). ಉಳಿದವರಿಗಿಂತ ತಾನು ಕೀಳೆಂಬ ಭಾವನೆ; 
ನೈ ಚ್ಯಾನುಸಂಧಾನ : ಶತಮಾನಗಳಿಂದ ಅಂಧಶ್ರದ್ಧೆ, ಅಜ್ಞಾನ, 
ದಾಸ್ಯ . . . ನ್ಯೂನಗಂಡ, ಮೂಢಭಾವನೆ ... ಇವನ್ನ ಪುರುಷಾರ್ಥ 
ವೆಂದೂ ಪರಮಾರ್ಥವೆಂದೂ ಭಾವಿಸಿ, ಅನುಭವಿಸಿ ಬದುಕಿ ಬಂದ 
ಜನತೆಯಲ್ಲಿ , . . ರಾಜಕಾರಣಕ್ಕೆ ಎಲ್ಲೂ ಇಲ್ಲದ ಎಂದೂ ಸಲ್ಲದ ಮಹತ್ವ 
ಬರುತ್ತದೆ. (ನಿಜಾನಾ. ೮೮)... [ನ್ಯೂನ -ಗಂಡ! ] 

ನ್ಯೂನತಾದ್ರೂಪ್ಯರೂಪಕ (ನಾ). [ಕಾವ್ಯಮಾ] ತಾದ್ರೂಪ್ಯ 
ರೂಪಕಾಲಂಕಾರಗಳಲ್ಲಿ ಒಂದು ಬಗೆ; ಆರೋಪ ಮಾಡುವ 
ವಸ್ತುವಿಗಿಂತ ಆರೋಪಿಸಿಕೊಳ್ಳುವ ವಸ್ತುವಿನಲ್ಲಿ ನ್ಯೂನತೆ 
ತೋರುವ ತಾದ್ರೂಪ್ಯರೂನಕ : ಇಂತು ತಾದ್ರೂಪ್ಯರೂಪಕನುಂ 
'ಅನುಭಯತಾದ್ರೂಪ್ಯರೂಪಕನೆಂದುಂ ನ್ಯೂನತಾದ್ರೂ ಪೃರೂಪಕ 
ಮೆಂದುಂ ಅಧಿಕತಾದ್ರೂಸ್ಮರೂಪಕಮೆಂದುಂ ಮೂಣಂಂ೦ ತೆಅಂ. 
(ಅಪ್ರತಿ, ೪೨-೯); ವದನಚತುಷೃಮಿಲ್ಲದ ರಜೋಗುಣಮಿಲ್ಲದ ಪದ್ಮ 
ಪೀಕವಿಲ್ಲದ  ಕಳಹಂಸವಿಲ್ಲದ ಕಮಂಡಲುವಿಲ್ಲದ ಪಾಶರಜ್ಜು ವಿಲ್ಲದ 
ವಿಮಳಾಕ್ಷಮಾಲಿಕೆಯುಮಿಲ್ಲದಪೂರ್ವವಿರಿಂಚಧರ್ಮಕೋವಿದ ನಯ 
ಯುಕ್ತದಾನಪತಿ ಪೇಟ್ಮಿಸೆನಾಂ ನಿನಗೊಂದು ಕಾರ್ಯಮಂ-ಇಲ್ಲಿ 
“ಅಪೂರ್ವವಿರಿಂಚ'ನೆಂದು ಹೇಳಿರುವುದರಿಂದ ಬ್ರಹ್ಮನಿಗೆ ಅಸಾಧಾರಣ 
ವಾದ ಚತುರ್ನದನತ್ವಾದಿಗಳಿಲ್ಲದಿರುನದು ನ್ಯೂನವಾಗಿ ಕಾಣುತ್ತದೆ. 
ಆದ್ದರಿಂದ ಇದು ನ್ಯೂನತಾದ್ರೂಪ್ಯರೂಪಕ (ಕೈಪಿಡಿ. ೨೬೪), 

[ಸಂ] 

ನ್ಯೂನತೆ (ನಾ). ಕೊರತೆ; ಅಪೂರ್ಣತೆ ; ಲೋಪ: ಮೆದುಳಿನ 
ಯಾವುದಾದರೊಂದು ನಿಶೇಷಾಂಶ ನಷ್ಟವಾದಲ್ಲಿ ಸ್ಮೃತಿಯೇ ಮೊದಲಾದ 
ಮೆದುಳಿನ "ಶಕ್ತಿಗಳಲ್ಲಿ ನ್ಯೂನತೆ ಉಂಟಾಗುತ್ತದೆ (ಜೀವಾತ್ಮ. ೫೮) ; 
ಈ ಪದ್ಧ ತಿಯಲ್ಲಿರುವ ಮುಖ್ಯ ನ್ಯೂನತೆ : ಒಂದು ನಕ್ಷತ್ರದ ದಿಗಂಶ 
ಕೋನೋನ್ನತಿಗಳು ಏಕಕಾಲದಲ್ಲಿ ಒಂದೊಂದು ವೀಕ್ಷಣಸ್ಮಾನಕ್ಕೂ 
ಬೇಕೆ ಬೇರೆಯಾಗಿರುತ್ತ ವ, ಒಂದೇ ಸ್ಥಾನದಲ್ಲಿ ಕಾಲಕಾಲಕ್ಕೂ ಬೇರಿ 
ಬೇರೆಯಾಗುತ್ತಿರುತ್ತವೆ ಎಂಬುದು (ನಕ್ಷತ್ರ. ೬೬); ಪದಗಳ ಅರ್ಥ. ಮಬ್ಬು 
ಮಬ್ಬಾಗಿ ತಿಳಿದಿರುವುದೂ ಒಂದು ನ್ಯೂನತೆಯೇ (ಶಿಕ್ಷ. ೫೪೪). 

[ಸಂ. ನ್ಯೂನತಾ] 


ನ್ಯೂನಸದ 


ನ್ಯೂನಪದ (ನಾ). [ಕಾವ್ಯಮಾ] ಕಾವ್ಯರಚನೆಯ ದೋಷಗಳಲ್ಲಿ 
ಒಂದು; “ಪ್ರಕೃತಾರ್ಥನನ್ನು ತಿಳಿಸುವುದಕ್ಕೆ ಸಾಕಾಗುವಷ್ಟು 
ಪದಗಳನ್ನು ಉಪಯೋಗಿಸಿಲ್ಲದಿರುವುದು? (ಕೈಪಿಡಿ. ೨೨೮). 

[ನ್ಯೂನ -- ಸದ್ಯ] 

ನ್ಯೂನಪೂರ್ತಿ (ನಾ). ಕಡಮೆಯಾಗಿರುವುದನ್ನು ತುಂಬಿ ಪೂರ್ಣ 
ಗೊಳಿಸುವಿಕೆ ; ಕೊರತೆಯನ್ನು ನಿವಾರಿಸುವಿಕೆ : ಇದರಿಂದ 
ಕೇನಲ ಅಲಂಕಾರಕ್ಕೋಸ್ಟರನಲ್ಲದೆ, ನ್ಯೂನಪೂರ್ತಿಯ ಸಲುನಾಗಿ 
ಸಂಸ್ಕೃತ ಶಬ್ದಗಳು ದ್ರನಿಡಭಾಸೆಗಳಲ್ಲಿ ಸೇರಿಸಲ್ಪಡಲಿಲ್ಲನೆಂದು ತಿಳಿಯ. 
ವುದು (ವಮಿಂಬಯಿ, ೫-೨೪೦). [ನ್ಯೂನ 4+ ಪೂರ್ತಿ] 

ನ್ಯೂನಪೋಷಣೆ (ನಾ). (ತಕ್ಕಷ್ಟು ಆಹಾರ) ಪೋಷಣೆ ಇಲ್ಲದಿರು 
ವಿಕೆ; “ತಕ್ಕಷ್ಟು, ಸರಿಯಾದ, ಅಹಾರಸೋಸಣೆ ಇಲ್ಲದಿರುವುದು : 
ನ್ಯೂನಪೋಷಣೆ? (Malnutrition. oa). [ನ್ಯೂನ -- ಪೋಷಣೆ] 

ನ್ಯೂನಭ್ರೂಣ (ನಾ). ಸರಿಯಾಗಿ ಬೆಳೆಯದಿರುವ ಭ್ರೂಣ; 
ಅಪೂರ್ಣಭ್ರೂಣ : ಅಂಡ ಒಂದು ಶಬಲಚಿತ್ರದಂತಾಗಿ (Mosaic) 
ಜೀವಕಣಗಳು ಆಯಾ ಸ್ಮಳದಲ್ಲಿ ಸೇರಿರುವ ಆಧಾರದ ಮೇಲೆ ಅವುಗಳ 
ಮುಂದಿನ ಕಾರ್ಯಗಳನ್ನು ಮುನ್ಸೂಚಿಸಬಹುದು. ಯಾವುದೇ ಭಾಗ 
ಕೆಟ್ಟರೆ ನ್ಯೂನಭ್ರೂಣ ಉತ್ಪತ್ತಿಯಾಗುತ್ತದೆ (ಕೀಟಬೆ. ೧೦೫). 

[ನ್ಯೂನ 4-ಭ್ರೂಣ] 

ನ್ಕೊನಶ್ರುತಿ (ನಾ). [ಸಂಗೀತ] ಪ್ರಮಾಣ, ನ್ಯೂನ ಹಾಗೂ 
ಪೂರ್ಣವೆಂಬ ಶ್ರುತಿಯ ಮೂರು ಹಂತಗಳಲ್ಲಿ ಒಂದು : ಇವುಗಳಲ್ಲಿ 
ಮೊದಲ ಹಂತ, "ಪ್ರಮಾಣಶ್ರುತಿ', ಎರಡನೆಯದು "ನ್ಯೂಸಶ್ರುತಿ? 


೫೦೧೮ 


20 


ಶ್ರಿಸತಿ 


ಮತ್ತು ಮೂರನೆಯದು "ಪೂರ್ಣಶ್ರುತಿ'--ಹೀಗಿದೆ ಪ್ರಾ ಚೀನಶಾಸ್ತ್ರಕಾರರ 
ಒಂದು ಶ್ರುತಿಯಲ್ಲಿನ ಕ್ರಮವಾದ ಹಂತಗಳ ವಿಭಜನೆ ' (ಸಂಗೀಚಂ. ೮). 
[ನ್ಯೂನ--ಶ್ರುತಿ] 

ನ್ಯೂನಾಶ್ಸರ (ನಾ). [ಛಂದ] ಪದ್ಯದಲ್ಲಿ ಅಕ್ಷರ ಕಡಮೆಯಾದ 
ಸದ ಅಥವಾ ಪಾದ: ಮೊದಲ ಪದಂ ನ್ಯೂನಾಕ್ಷರಮದಣಕಿಂದೆ 
ಬಟಾಕೃಮರ್ಧಮಧಿಕಾಕ್ಷರನಿಂತಿದಲಿ೨ಿಂ ಛಂದೋಭಂಗಂ ಪದನಖದದ 
ನಿಂತು ಸಮ ಸೇಟಕ್ಕೊಡೆ. ಚೆಲ್ವಂ (ಕವಿಸಾ. ೧೧೯೨) ; ಪದ್ಯಪಾದದ 
ಕಡೆಯ ಗಣದಲ್ಲಿ ಒಂದು ಅಕ್ಷರ ಸಾಲದಿರುವ: ನ್ಯೂನಾಕ್ಷರ (Catalectic. 
ಇಂಕೂ). "ಅಧಿಕಾಕ್ಷರ' ಸರಾ. [ನ್ಯಾನ* ಅಕ್ಷರ] 

ನ್ಯೂನಾಭಿವೃದ್ಧ (ಗು). ಚೆನ್ನಾಗಿ ಬೆಳೆಯದ ; 
ಕುಂಠಿತವಾದ ; “ಅಭಿವೃದ್ಧಿ ಕೊರೆಯಾದ ; 
( Under-developéd, ಪತ್ರಿನಿ. ೮೬). [ಸಂ.] 

ನ್ಯೂನಾಭಿವೃದ್ಧಿ (ನಾ). ಏಳಿಗೆಯಲ್ಲಿನ ಕೊರತೆ ; ಅಭಿವೃದ್ಧಿ 
ಯಲ್ಲಿ ಅಭಾವವಿರುವಿಕೆ : “ಅಲ್ಪಾಭಿನೃದ್ಧಿ ; ನ್ಯೂನಾಭಿವೃದ್ಧಿ” 
(Under-development. ಸತಿ. ೮೬). [ನ್ಯೂನ 4: ಅಭಿವೃದ್ಧಿ] 

ಶ್ರಿತ್ಯಮಂಟಿಪ (ನಾ). ನರ್ತನಶಾಲೆ : ಗ್ರಹ *ದಿಂ ಬ[ಳ]ಸಿದ 
ಪರಿಸೂತ್ರ ಶ್ರಿತ್ಯನುಂಟಿಪದಿಂದಂ ಜಳರುಹನಾಭನ ಭನನದ ಮಿಳಿರ್ವ್ವ 
x ೫ ೩ ಳೊಳೆಸೆಗುವತಿಶಯದಿಂದ (ಸಾಇಇ, XX, ೧೧೧-೪೨; 1140). 

[ಎಸೆಂ. ನೃತ್ಯಮಂಡಪ] 
ಶ್ರಿಪತಿ (ನಾ). ರಾಜ; ದೊರೆ: "ಪರಪ್ರಿಸತಿ' ಪರಾ. 
[ಆಸಂ. ನೃಪತಿ] 


ಅಭಿವೃದ್ಧಿ 


ನ್ಯೂನಾಭಿನೃ ದ್ಮ” 


ಪ 


ಪೈ (ನಾ). ೧. `ಕನ್ನಡ ವರ್ಣಮಾಲೆಯ ನಲನತ್ತೊಂದನೆಯ 
ಅಕ್ಷರ; ಸಕಾರ: ಅಚ್ಚಗನ್ನಡದಲ್ಲಿ ೪೭ ಅಕ್ಷರಗಳಿವೆಯೆಂದು ಕೇಶಿ 
ರಾಜನು ಹೇಳಿರುತ್ತಾನೆ. ಆ ಅಕ್ಷರಗಳು ಯಾವುನೆಂದರೆ , , » (ii) 
ಪಂಜನಗಳು :- ವರ್ಗೀಯ: ಕಖ ..; ಸಫಬ ಭನು 
(ಕೈಪಿಡಿ. ೩), ೨. ಶಾಸನಗಳಲ್ಲಿ ಬರುವ "ಸಣ' ಎಂಬುದರ 
ಸಂಕ್ಷಿಪ್ತರೂಪ : ದಾಸಯ ಶಣಂಗಿಯರ ಬಿದ್ದಣ್ಣಂ ಬಿಟ್ಟಿ ಗ೧ಪ೫ 
(ಸೌಇಇ, 61-11, ೧೮೯-೫; 1106). & [ಗಣಿತ] ಒಂದು ಎಂಬ 
ಸಂಖ್ಯೆಯ ಸಂಕೇತ : “ನಿರುತದಿಂ ಕಟಪ[ಯಂ)ನೆನಲ್ಕೊಂದು” 
(ನುಂಗರಾ, ೧೦೪-೧೦). ೪. [ಸಂಗೀತ] ಸಪ್ತಸ್ವರಗಳಲ್ಲಿ ಒಂದು ; 
ಸಂಚಮಸ್ವರ : “ಸಡ್ಡವಕಾ ಯಷಭನಾ ಗಾಂಧಾರನಕಾ ಮಧ್ಯಮಂ 
ನಿಜಾಪ್ಪ ಪಂಚಮಂ ಭೈವತಂ ಸುನಿಸಾದನೋರಂತೆ ಸಪ್ತ ಸ್ವರಂಗಳಕ್ಕ 
ನಲಲ್ಲಿ ತೋಣಿಂವಕ್ಷರಾದಿ ಸಂಜ್ಞೆಗಳು ಪುಟ್ಟಿದುವು ಸರಿಗಮಪಧನಿಸ 
ಯೆಂಬಿವು? (ಮುಂಗರಾ, ೨೩-೩) ; ಸಪ್ತ ಸ್ವರಗಳು ಏರಿಕೆಯ ಕ್ರಮದಲ್ಲಿ 
ಅನುಕ್ರನಿಸುವುದು ಆರೋಹಣವೇಸುತ್ತದೆ. ಉದಾ:- ಸರಿಗಮ 
ಪಧ ನಿಸ (ಸಂಗೀಚಂ. ೧೭). 
ಸ್ಮ -ಹ್ಮ (ಪ್ರ). ಒಂದು ಕೃದಂತಭಾವನಾಮ ಪ್ರತ್ಯಯ : 
ಕುದಿಪ, ಕುದಿಪಂಗಳ್‌ ; ಮಿದಿಪ, ನಿದಿಪಂಗಳ್‌ (ಶಬ್ದಾನು. ೫೬೨ ವೃತ್ತಿ); 
ಭಾವಾರ್ಥದ ಕೃತ್ವತ್ಯಯಗಳು ಅನೇಕವಾಗಿರುವುವು. ಅವುಗಳಲ್ಲಿ ಕೆಲವನ್ನು 
ಇಲ್ಲಿ ಉದಾಹರಿಸಿದೆ. . . ಪ--ಬರೆ-ಬರೆಪ (ಕೈಪಿಡಿ. ೧೬). -ಹೈ ; 
"ಅಫ್ಪಿಕೊಳುಹ', "ಸಿಡಿಹ', "ಪಿಸುಣಾಡುಹ' ಸರಾ. 
ಪೈ (ಪ್ರ). ಒಂದು ಭಾವನಾಮ ಪ್ರತ್ಯಯ ; ೫ ಸಂಸ್ಕೃತ 
ದಲ್ಲಿಯ "ಧರಣಿಪ', "ಭೂಮಿಪ' ನೊದಲಾದ.ಶಬ್ದಗಳ ಅನು 
ಕರಣದಿಂದ "ಪೊಡವಿಪ', "ಮಲೆಪ' ಮೊದಲಾದ ದೇಶ್ಯ ಶಬ್ದ 
ಗಳಲ್ಲಿ ಕಂಡುಬರುವ ಒಂದು ಪ್ರತ್ಯಯ. 
ಪಉಜುದಾರ "ಫೌಜುದಾರ' ನೋ. 
ಪಉಳಿ "ಪೌಳ್ಯಿ' ನೋ. 
ಪಂ "ಪನ್ಶ್‌' ನೋ. 
ಪಂಕ, (ನಾ). ೧. ಕೆಸರು; ರಾಡಿ; ಕರ್ದಮ: “ಪಂಕಃ, ಸಾದಃ, 
ನಿಸದ್ವರಃ, ಜಂಬಾಳಃ, ಕರ್ದಮಃ, ಅನಕಿಲಃ--ಈ ೬ ಕೆಸಠು” 
(ಹೆಲಾಯು, ೧೧೨-೫೬) ; ಬಡೆಪಸು ಪಂಕದಲ್ಲಿ ಬಿದ್ದೊಡೆ ಕಾಲ ಬಡಿವು 
ದಲ್ಲದೆ ಬೇಅಕಿ ಗತಿಯುಂಟಿ (ಬಸವ, ೫೩); ಕಪಿಲೇಶಲಿಂಗದಭಿಸೇಕಕ್ಕೆ 
ಭಕುತಿಯಿಂದೋರ್ವ ಪನ್ನೊಂದು ಸಾಸಿರಕುಂಭಕ್ಷೀರವನು ಎಜಿಕಿಯಲಾಗ 
ವಸುಧೆಯೊಳು ಪರಿಡು ಪಂಕಮದಾಗೆ (ಪ್ರಾಢರಾ. ೨೧-೪); ಓ ಭಾವ 
ಗಂಗಾಜೀಣೆ * » » ಮುಂಟ್ಟಿ ದರೆ ನಿನ್ನ ಮೆಯ್‌, ರಾಮಾಂಸ್ರ್ರಿ ಸೋಂಕಿ 
ದೊಡನೆಯೆ ಕಲ್ಲು ಕಡುಚೆಲ್ವು ಸೆಣ್ಣಾಗಿ ಸಂಭನಿಸಿಜೋಲ್‌" ಸಂಕದಿಂ 
ಕಲಾಪಂಕಜಂ ಕಂಗೊಳಿಪುದರ್ಯ(ಶ್ರೀ ರಾನಾ, ೫-೧೩೨), ೨. (ಗಂಧವೇ 
ಮೊದಲಾದ ಮಂದವಾದ) ವಿಲೇಪನ ದ್ರವ್ಯ; ದೇಹಕ್ಕೆ ಬಳಿದು 
ಕೊಳ್ಳುವ ಕಲ್ಕಿ:ಚಂದನಪಂಕಾರ್ದ್ರಂಗಳಪ್ಪ ಕರಕನುಲಂಗಳಂ ಮುಗಿದು 
(ಕಾದಂಪೂ.೮೮೫); ಮಾಸರನೊಕ್ಕ ಕತ್ತುರಿಯ ಪಂಕಮನಲ್ಲದೆ. ಪಂಕಮಂ 
« ಅಜಿತಿಯೆಂ (ಸುಕುಮಾ. ೧೦-೧೦೭); ಗಿರಿಜಾ ಸುಸ್ತ ನವಿಲೇಪ ನವ 


34 


20 


25 


30 


35 


40 


ಪಂಕಜನೇತ್ರೆ 


ಕಸ್ತೂರಿ ಪಂಕಾಂಕ ಹಸ್ತ ಪಲ್ಲನಯುಗ . . . ನಮಸ್ತೇ ವಿರೂಪಾಕ್ಷ 
(ಚೆಬಪು. ೩೭-೧). ೩. ಕೊಳೆ; ಹೊಲಸು; ಮಲ: ಸೊಡೆಯೊಳ್‌ 
ತುಂಬಿರೆ ಪಂಕ ಮೇಲೆ ತೊಳೆಯಲ್‌ ತಾಂ ಶುದ್ಧ ನೇನಪ್ಪ ನೇ (ಸೋಮೇಶ. 
೯೭). ೪. ಪಾಪ; ಪಾತಕ: “ಸಂಕಂ, ಪಾಪಂ... ದುಸ್ಕೃತಂ- 

೧೨ ಪಾಪದ ಹೆಸರುಗಳು” (ಸಿದ್ಧಾಂತಿ, ೪೨) ; ಮುಟ್ಟ ಸೇವಿಪರ 
ಸಂಕನುನೊರ್ಮೊದಲೊಳ್‌ ಪಾಟ್ಗುಡಿಸುತುಂ ... . ನಿಶ್ವರೂಪಿಣಿಯೆನೆ 
ಮೆಲಿನ ನೆಲೆಗಾಣದ ನಿನ್ನೀ ಮೈಮೆಯಂಂ ಬಣ್ಣಿ ಸಲಾನಂ ಸಾಲ್ವಂ 
(ಉಸಾಶ್ವ, ೩೧-೩). ೫, (ಆಲಂ) ಕ್ಲೇಶ, ಬಾಧೆ: ಜನರಿವರು 
ಬಡತನದ ಪಂಕದಲಿ ಮಿಳಮಿಳನೆ ಪುಳುಗಳಂತುದಿಸುವರು ಸಾಯುವರು. 
(ಸಾಗರಿ, ೪೧-೧೯) ; ನೀವು ಹೀಗೆಯೇ ಪ್ರಾರತಂತ್ರ್ಯದ ಪಂಕದಲ್ಲಿ ಚಿರಕಾಲ 


ಕೊಳೆಯಹತ್ತಿ . , , ನಿನ್ಮು ಧರ್ಮದ ಪದ್ಧತಿಯನ್ನು. ನಿಮ್ಮ 
ಕೈಯಿಂದಲೇ ಮುರರಿಯಂವಷ್ಟು ನಾಸ್ತಿಕರು. ನೀವಾಗಬೇಕಾದೀತು. 
(ಧಾರ್ಮಿತೇ. ೨೦೫). [ಸಂ.] 


ಪಂಕ್ಕ "ಸಂಖ' ನೋ. 
ಪಂಕಜ (ನಾ). ೧. ಕೆಸರಿನಲ್ಲಿ ಹುಟ್ಟಿದುದು ; ತಾವರೆ ; ಕಮಲ: 


“ಸಹಸ್ರಪತ್ರಂ ೬ ೬.೬ ಅರೆನಿಂದಂ, ಪದ್ಮಂ, ಪಂಕಜಂ--ಈ ೧೭ ತಾವರೆ” 
(ಹಲಾಯು. ೧೧೨-೫೭) ; ಪಂಕಜಮುಂ. ಸುಹೃದ್ವದನಸಂಕಜಮುಂ 
ಮುಗಿವನ್ನ ಮಂಗ್ರತೇಜಂ ಕಿಡುತಿರ್ಷಿನಂ . . . ಕುರುಕುಲಾರ್ಕನುನುರ್ಕ 


ನುಮಸ್ತ ಮೆಯ್ದದರ್‌ (ಗದಾಯು. ೯-೩೪) ;: - ಚಿಪ್ಪಿ ನೊಳ್‌ ಮುತ್ತು 
ಕಾಸಾರದೊಳ್‌' ಪಂಕಜಂ .. ೩ ಪುಟ್ಟು ವಂತಿರೆ ಪುಟ್ಟ ದಂ ಶಿವನ ಶಿಶುವಲ್ಲಿ 
(ಬಸರ. ೧-೧೨೫). : ೨. [ಛಂದ] ಸಂಕೃತಿ ಎಂಬ ಅಕ್ಷರ ಛಂದಸ್ಸಿ 
ನಲ್ಲಿ ಒಂದು. ವೃತ್ತ; ಪ್ರತಿಪಾಡದಲ್ಲೂ ಇಪ್ಪತ್ತುನಾಲ್ಕು 
ಅಕ್ಷರಗಳ ನೈಜ್ಯ ಭಜ, ಜ, ಜ, ರ, ಸ ಗಣಗಳ ಒಂದು 
ವೃತ್ತ : ಅನುರಗಣಾರ್ಕ ಶೀತಕರ ಭಾನುಗಣತ್ರಿತಯಾಂತ್ಯಪಾವಕಂ 
ಪನನಂ ಸಮುದಿತನಿಶ್ರ ಮುಂ 'ನೆಲಸಿ ದಿಕ್ಕರಿಯೊಳ್‌ ಕರನೊಪ್ಪೆ ರಾಗದಿಂದ 
ನನೀ ಸಮದೊಳೆ ನಾಗವರ್ಮನ ಮತಂ ಪರೆದತ್ತು ಸಮಸ್ತ್ರಧಾತ್ರಿಗೆಲ್ಲ 
ಮಿದುಂ ಕ್ರಮಡೊಳಗಾದುದಿಂತಿದನೆ ಪೇಲ್ಗನೆ ಸತ್ಯನಿನರ್ಯ ಕೇಳ 
ಪಂಕಜಮಂ (ಛಂಡೋಂಬು. ೨-೧೪೨). [ಸಂ.] 

ಸಂಕಜಗರ್ಭ (ನಾ). ಕಮಲದಲ್ಲಿ ಹುಟ್ಟಿದವನು ; ಬ್ರಹ್ಮ ; 
ಅಬ್ಬ ಯೋನಿ. [ಪಂಕಜ - ಗರ್ಭ] 

ಪೆಂಕಜನಂದನೆ (ನಾ). ಬ್ರಹ್ಮ : ಪಂಕಜನಂದನ ದಾನನಾರಿ ರುದ್ರಂ" 
ಪೊಂಕದ ಬೋಳೆಯರಾದಿಕಾರಣಾಂಗರ್‌ ಬಿಂಕದ ಮೂವರಿವರ್ಗೆ ಬೀಜ 
ಸಿಖಾಶಂ ಸಂಕಥಿತರ್‌ ಶ್ರುಕಿರಾಜಿಯೊಳ್ಸತತ್ತ್ವ್ವರ್‌ (ಹಾಲಾಸ್ಯ. ೧-೧೭-೨೬). 

[ಪಂಕಜ -ನಂದನ] 

ಪಂಕಜನಾಭ (ನಾ). ಕಮಲವು ಹೊಕ್ಕುಳಲ್ಲಿರುವವನು; ಪದ್ಮ 
ನಾಭ ; ವಿಷ್ಣು. [ಸಂ.] 

ಪಂಕಜನೇಶ್ರೆ (ನಾ). ಕಮಲದಂತೆ ಸುಂದರವಾದ ಕಣ್ಣುಳ್ಳ 
ವಳು; ಅಂಬುಜನೇಶ್ರೆ : ಪಂಕಜನೇತ್ರೆ ಹಂಸಗಮನಾನ್ವಿತೆ .. , 
ಪೇಟ ಭ್ರ ಮರಜಾಳಮುನೇಟಸಿ ಸೋಗಲೀಗುಮೇ (ಸಾರ್ಶ್ವಪು. 


೧೦-೫೧). [ಸಂ. ಪಂಕಜನೇತ್ರಾ] 


ಪೆಂಕಜಪಾಣಿ 


ಸೆಂಕಜಸಾಣಿ (ನಾ). ಕಮಲದಂತೆ ಕೈಯುಳ್ಳವಳು; ಕೋಮಲ 
ವಾದ ಹಸ್ತಪುಳ್ಳವಳು : ಇಂತೊಪ್ಪು ವ ಸುಕುಮಾರಂಗೆ , . . 
ಶೋಣಪಂಕಜಪಾಣಿ ಶಿನಮಂತ್ರವಾಣಿ ಕಾಂತಾಶಿರೋಮಣಿ ಕಾಂಭೋಜ 
ರಾಜನ ಪುತ್ರಿ ಕಾಂತ ಗೌರೀಡೇವಿಯೆಂಬ ತರುಣಿಯಂ೦ ಮದುನೆಯಂ 
ಮಾಡಿ (ಹಮ್ಮಾರ. ೨-೩೨ ವ). [ಸಂಕಜಪಾಣ್ಣಿ] 

ಪಂಕಜಬಾಣ (ನಾ). ಕಮಲವೇ ಬಾಣನಾಗಿರುವವನು ; 
ಮನ್ಮಥ : ಕಂಬಿಕಾತಿಯರುಗಳ ಸಡಗರನನಾರು ಪೇಳುವರೆ ಪಂಕಜ 
ಬಾಣನಂಕದಾನೆಯ ಪೋಲ್ವಳ್‌' (ನನನೋ ೪-೩೮). 

[ಪಂಕಜ -- ಬಾಣ] 

ಪಂಕಜಬೀಜ (ನಾ). ತಾವರೆಬೀಜ : ಬಜಿ ಕೋಷ್ಕಂ ಶಂಖಂ 
ಪಂಕಜಬೀಜಂ ಲೋಹಮೆಂಬಿವಂ ,ಕೊರಲೋೊಳ್‌ ಕಟ್ಟಿಜಗರೆಮಂಂ ಗ್ರಹ 
ಗಣಮಂಂ ದ್ವಿಜಗಣಮುಂಂ ಪೊರ್ದಲಣ್ಮವಾ ಬಾಲಕನ೦ (ಲೋಕೋಸ, 

[ಪಂಕಜ-- ಬೀಜ] 

ಪಂಕಜಭವ (ನಾ).-ಪಂಕಜಗರ್ಭ : ಪಂಕಜಭನ ಅಹಿಕಂಕಣನುತ 
ಪದಪಂಕಜ ತೋರೋ ಮಿಸಾನಾಂಕನ ಜನಕ (ನಿವಾಕೃ. ೫೯ ಅನುಸಲ್ಲವಿ). 

[ಪಂಕಜ 4 ಭನ] 

ಪಂಕಜಮುಖಿ (ನಾ). ಕಮಲದಂತೆ ಸುಂದರವಾದ ಮುಖವುಳ್ಳ 
ವಳು; ಕಮಲಮುಖಿ : -ಪಂಕಜಮುಂಖಿ ಬಾ ಎನೆ ತಾಯಂ ಕಾಮಿನಿ 
ಜಡಿಯೆ (ತ್ರಿ ಸುವಿ. ೨೪-೧೮) ; ಪಂಕಜಮಂಖಿಯರೆಲ್ಲರು ಬಂದು ಲಕ್ಷ್ಮೀ 
ನೇಂಕಟಿರಮುಣಗಾರತಿಯೆತ್ತಿರೆ (ಪುರಂದ. ೪-೨೦೩ ಪಲ್ಲವಿ); ಕೊಂಕು 
ಗುರಳಿನ ರಂಭೆ. ಕಂಕಣವು ಕಟಸೂತ್ರ ಪಂಕಜಮಂಖಿಯಂ[ಪಾಠಾಂ. 
ಪಂಕಜಾ ಗಂಧಿಯಂ]ಎನಬೇಡ ತಾನೊಲಿದ ಮಂಕೆ ಮಾಣಿಕವು 
(ಸರ್ನೆಜ್ಞ. ೧೭೧೦). [ಸೆಂ. ಪಂಕಜನುಂಖೀ] 

ಪಂಕಜವಿಷ್ಟ ರ(ನಾ). ೧. ತಾವರೆಯ ಪೀಠ, ಆಸನ. ೨. ತಾವರೆ 
ಯನ್ನೇ ಆಸನವನ್ನಾಗಿ ಮಾಡಿಕೊಂಡಿರುವವನು;.ಕಮಲಾಸನ ; 
ಬ್ರಹ್ಮ: ಪದ್ಮವಿಷ್ಟರದಿಂ ಪಂಕಜವಿಷ್ಟ ರಂ ನತನಿನೇಯವ್ರಾತ ಚೇತಸ್ತ 
ಮೋಹರನಾಗಿರ್ದುದಣ30 ಹರಂ ಭವಹರಂ ಮರಾಣಿಕೃದೇವಂ ವಸುಂಧರೆ 
ಗಿಂತೊರ್ವನೆ ದೇವನಾಗಿರಿ ಜಯಂ ಭದ್ರಂ ಶುಭಂ ಮಂಗಳಂ 
(ಆದಿಫು. ೧೬-೬), [ಪಂಕಜ + ವಿಷ್ಟರ] 

ಸಂಕಜನೈರಿ (ನಾ). ಕಮಲಗಳಿಗೆ ಶತ್ರುವಾಗಿರುವವನು ; 
ಚಂದ್ರ. [ಪಂಕಜ 4- ವೈರಿ] 

ಪಂಕಜಸಂಭನ (ನಾ). -ಪಂಕಜಗರ್ಭ : ಪಂಕಜಸಂಭವಂ ನಿನಗೆ 
ಸಾಸಟಯಲ್ಲದ ರಾಘವಂಗೆ ನಿನ್ನಂ ಕುಡೆ ಕಂಡು ಸೈರಿಸದೆ ಚಿತ್ತಭನಂ ದಶ 
ಕಂಧರಂಗೆ ಕೊಟ್ಟಿ 0 (ಪಂರಾಮಾ, ೯-೧೬೪). [ಪಂಕಜ 4 ಸಂಭವ] 

ಪಂಕಜಾಕರ (ನಾ). ತಾನರೆಗಳಿಗೆ ಆಶ್ರಯಸ್ಥಾನವಾದುದು ; 
ತಾವರೆಗೊಳ; ಕಮಲಾಕರ : ಅಂಚೆಗಳಿಲ್ಲದಂಬುರುಹನಂಬುಜಮಿಲ್ಲದ 
ಪಂಕಜಾಕರಂ ನಿಂಂಚುವ ' ಪಂಕಜಾಕರಮದಿಲ್ಲದ . ನಲ್ವನಂ, . . 
ಸಮತುಂಚ ಪೊಬಲ್ಗಳಿಲ್ಲದ ಮಹೀತಳಮಿಲ್ಲ ತದೀಯರಾಜ್ಯದೊಳ್‌ 
(ಉದ್ಭಟ. ೩-೬) ; -ಶರಂಿಧಿಯ ಲ್ಲಿ ನೃ ಕ್ಲತತಿಯಲ್ಲಿ ಮರುತ್ತ ಥದಲ್ಲಿ. ಪಂಕಜಾ 
ಕರದೆಡೆಯುಲ್ಲಿ ತಳ್ತ ತಿಳಿಜೊನ್ನ ಮನಂಚೆಗಳುನ್ನದಾಳಿಗಳ ಸುರಮರಿನಿಗಳ್ಗ 
ಜಂಗಳೊಸೆದೀಂಟಲು ಮಾರ್ದೆಣಗಲ್ಮುಳುಂಗಲಾತುರಿಸಿ ಕರಾಗ್ರದಿಂದುಡಿಯ 
ಲಾಟಪುವು (ಉಉಜಶೇ. ೧೩-೪೩). [ಪಂಕಜ 4- ಆಕರ್ಯ] 

ಸಂಕಜಾಕ್ಷ (ನಾ). ಕಮಲದಂತೆ ಕಣ್ಣುಳ್ಳ ವನು; ಕೃಷ್ಣ; ವಿಷ್ಣು: 
ನೇಣುವಂ ಬಾಜಿಸುತ್ತುಂ ತುಜಿಂಗಾದಂ ಗೋಪನೇಸೋಚಿತ ವನಕುಸು 
ಮಾಲಂಕೃತಂ ಪಂಕಜಾಕ್ಷಂ (ಜಗವಿ, ೪-೩೮). 

[ಸಂ. (ಪಂಕಜ + ಅಕ್ಷಿ +-)] 


೯-೧೮೪), 


೫೦೨೦ 


20 


25 


30 


40 


45 


ಪಂಕಭೂಮಿ 


ಪಂಕಜಾತ (ನಾ). ಪಂಕಜ ೧: ಖರಖುರಘಾತಜಾತ್ಮ ಧರಣೀ 
ತಳರೇಣು ವಜಾಂಡ ಫಂಕಜಾತನಿದೆಂಬಿನಂ ನೆಗೆದು ತೀನಿರೆ (0ಜಕೇ., 
೧೩೨೯೦). [ಪಂಕ 4 ಜಾತ] 

ಪಂಕಜಾನನೆ (ನಾ). ಕಮಲದಂತೆ ಸುಂದರವಾದ ಮುಖ 
ವುಳ್ಳವಳು : ಸಂಕಣಾನನೆ ನಿನ್ನ ಸ್ವಾನಿಂಗಳಂ ಕಳುಹಿ ಕಳೆ: ನೀನೆನಲು 
(ಬಸಪು. ೫೧-೭೬). |ಸಂ. ಪಂಕಜಾನನಾ] 

ಪಂಕಜಾಪ್ತೆ (ನಾ). ಕಮಲಗಳಿಗೆ ಬಂಧುವಾದನನು ; ಸೂರ್ಯ. 

[ಪಂಕಜ -- ಆಪ್ತ) 

ಪೆಂಕಜಾರಿ (ನಾ). :- ಸಂಕಜನೈರಿ. [ಸಂಕಜ- ಅರಿ] 

ಪಂಕಜಾಸನ (ನಾ). ಇಪಂಕಜವಿಷ್ಟರ ೨ : ಜನಪ ನಿನಗೆಚ್ಚಆಂಪೆನಾದಿ 
ಯೊಳ್‌ ಪಂಕಜಾಸನನ! ಮಾನಸಪುತ್ರ ನಾದನಂಗಿರಂ (ಜೈಮಿಭಾ. ೫-೨೭); 
ಪಂಕಜೇಕ್ಷಣ ಪಂಕಜಾಸನ ಪಾಕಶಾಸನ - ಮುಂಖ್ಯರಾ ಬಿಂಕನುಂ ತೃಣ 
ಮಿಟ್ಟು ಯಕ್ಷನ `ರೂಗಿನಿಂ ಮುಂಜಕಿದಂ ಮಹೇಶಂ (ವೃಷನಿ, ೩೭-೧೦೭). 

[ಪಂಕಜ ಆಸನ] 

ಪಂಕಜಿನಿ (ನಾ). ಕನುಲದ ಬಳ್ಳಿ ; ತಾವಕೆ ಬಳ್ಳಿ ; ಕಮಲಿನಿ: 
“ಅಜ್ಜಿ ನೀ, ಕಮಲಿನೀ, ಸರೋಜಿನೀ, ಪಂಕಜಿನೀ, ಪುಸ್ಕರಿಣೀ, 
ಅಂಭೋಜಿನೀ ಮುಂತಾದ ಶಬ್ದಗಳೂ ತಾವರೇಬಳ್ಳಿ ಗೆ ಹೆಸರುಗಳು? 
(ಸಿದ್ಧಾಂತಿ, ೮೯) ; ರಕ್ತ ಪಂಕರುಹಮನಾಂತ ಪಂಕಜಿನಿಯಂತೆ ನವೋದಿತ 
ಚಂದ್ರ ಬಿಂಬಮಂ ಚರಿಯಿಸಿದಿಂದ್ರದಿಗ್ವನಿತೆಯಂತೆಸೆದಳ್‌ ಮಧುಖಾನ 
ಗೋಷ್ಠಿ ಯೊಳ್‌ (ಕಾತ್ಕೈಸಾ. ೯೬೨). [ಸೆಂ. ಪಂಕಜಿನೀ] 

ಪಂಕಜೇಕ್ಷಣ (ನಾ). ಎ ಸಂಕಜಾಕ್ಷ: ಸಂಕಜೇಸ್ಷಣ ಪಂಕಜಾಸನ 
ಪಾಕಶಾಸನ ಮುಖ್ಯಾ ಬಿಂಕಮಂ 'ತೃಣಮಿಟ್ಟು .ಯೆಕ್ಷನ ರೂಪಿನಿಂ 
ಮುಜಂದಂ ಮಹೇಶ (ಪೃಷವಿ. ೩೭-೧೦೭). [ಪಂಕಜ-- ಈಕ್ಷಣ] 

ಪಂಕಜೋದರ (ನಾ). ಕಮಲವನ್ನು ಹೊಟ್ಟಿ ಯಲ್ಲಿ ಹೊಂದಿರು' 
ವವನು ; ವಿಷ್ಣು. [ಪಂಕಜ;- ಉದರ] 

ಸಂಕಜೋದ್ಭುವ'[ ನ). ಕಮಲದಲ್ಲಿ ಹುಟ್ಟಿದವನು; ಬ್ರಹ್ಮ : 
ಮುದದೊಳೇನುನನ೮ಯದನರು ತಮ್ಮೊಳು ತಾವೆ ಮೊದಲೊಳೊಗೆದುದು 
ಹರಿಗೆ ಪಂಕಜೋದ್ಭ ನಗೆಯಂತದಅ ತಜುವಾಯ ಬಳಿಕೆನಗೆ ನಿನಗೆಂದು 
ಭಾಗೆಯ ಮಾಡಿಕೊಳುತ ಮಧಿಸೆ (ಲತಿಚಂ.೧೨-೭). [ಪಂಕಜ ಉದ್ಭವ] 

ಪಂಕಪ್ರಭೆ (ನಾ).[ಚೈನ]ಒಂದು ನರಕದ ಹೆಸರು; 8 ರತ್ನಪ್ರಭೆ, 
ಶರ್ಕರಾಪ್ರಭೆ, ಐಾಲುಕಾಪ್ರಭೆ, ಪಂಕಪ್ರಭೆ, ಧೂಮಪ್ರಭೆ, 
ತಮಃಪ್ರಭೆ,ಮಹುತಮಃಪ್ರಭೆ ಎಂಬ ಏಳು ನರಕಗಳಲ್ಲಿ ನಾಲ್ಕನೆ 
ಯದು : ಸಂಕಪ್ರಭಿಯೊಳ್‌' ದಶಾಬ್ದ್ಯುಸಮೆಯಿಂ ದುಃ ಖಾಗ್ನಿಯೊಳ್‌ 
ಬೆಂದು ಮುತ್ತ ನನಲ್ಲಿಂ ಪೊಅನುಟ್ಟು ವಖುನ್ನ ಧನನುಂ ಬಯ್ತಿ ರ್ದಗಾರಣ್ಯ 
ದೋೊಳ್‌ ಪುಲಿಯಾಗಿ. ಖ್ರಟ್ಟ (ಆಅದಿಪು. ೫-೪) ; ಲಕ್ಷಣಂ ಸತ್ತು ಪಂಕ 
ಪ್ರಭಿಯೊಳ್‌ ಪುಟ್ಟಜೊಂ (ಚಾವುಂಪು. ೩೧೬). [ಪಂಕ --ಪ್ರಭೆ] 

ಪಂಕಭಾಗ (ನಾ). [ಜೈನ]: ರತ್ನಪ್ರಭೆಯೆಂಬ 'ನರಕಭೂನಿಯ 
ಮೂರು ಭಾಗಗಳಲ್ಲಿ ಒಂದು; ಎಂಬತ್ತನಾಲ್ಫು ಸಾವಿರ 
ಯೋಜನಪ್ರಮಾಣನಿರುವ ಪ್ರದೇಶ : ರತ್ನಪ್ರಜೆಯೆಂಬ ಪೃಣ್ಣಿ 
ಯಿರ್ಕುಮಾ ಪೃಥ್ವಿ ನೆಜ್ರಖರ ಸಂಕಜಲಬಹುಳಭಾಗದಿಂ ಶ್ರಿನಿಧಮಕ್ಕು. 
ಮಲ್ಲಿ. . . ಪಂಕಭಾಗಮೆಣ್ಪತ್ತ ನಾಲ್ಕು ಸಾಸಿರ ಯೋಜನಂ (ಸುಕುನೂ, 
೧೧-೪೧ ವ). [ಪಂಕ] + ಭಾಗ] 

ಪೆಂಕಭೂನಿಂ (ನಾ). ಕೆಸರುಳ್ಳ ಭೂಮಿ ; ಹಸಿಯಾದ ನೆಲ: 
ಅಂಕುರಬೀಜದೊಳಿರುತದೆ ಭೂಮಿಯ ಸೋಂಕದಿರ್ದರೆ ವೃಕ್ಷನಹುಡೆ ಪಂಕ 
ಭೂಮಿಯ ಸೋಂಗೆಲಾ ಬೀಜದಿಂದೊಡೆದಂಕುರಿಪುದು 'ವೃಕ್ಷನಹುದು 
(ಭರಚ, ೬೯-೧೧೪), [ಪಂಕ 4 ಭೂಮಿಂ] 


ಪಂಕರುಹ 


ಪಂಕರುಹ (ನಾ).-ಸಂಕಜ ೧: ತನ್ನ ಸದ್ಯಾ ವದಿಸೆನ್ನ ನಾಳ್ಗನ 
ಮಗಳ್‌ ಪದಸಿಂದಮೆ ,ತಂದಳಿಂತಿದಂ ದೇವರ ಪಾದಪಂಕರುಹದಲ್ಲಿಗೆ 
(ಕಾದಂಪೂ, ೫೭) ; ಸರಹಿತರೆಂದುದಾತ್ತ ಯಶರೆಂದು ಜಿತೇಂದ್ರಿಯರೆಂದು 
ಯೋಗಪಂಕರುಹ ದಿನೇಶರೆಂದು. . .ದೇವಸಿಂಗಿಜೀಯರ ಪದಯುಗ್ಮಮಂ 
ಪಡೆದು ಕಚ್ಚಿ ದರರ್ತ್ತಿಯೆ ಪುಣ್ಯಮೂರ್ತ್ತಿಗಳ (ಸೌಇಇ. XX, ೪೯-೫೭ ; 
ಸು. 10767). [ಸಂ.] 

ಸಂಕರುಹಗರ್ಭ (ನಾ). - ಪಂಕಜಗರ್ಭ : ತನ್ನ ಮುನ್ನಿನ ಕರ್ಮ 
ವನಗಲ್ಲಿ ಮರಳಿ ತೊಡೆಯಲು ಕಾಯಲು 0೦ ಪಂಕರುಹಗರ್ಭಂಗಾಗದು 
(ಬಸಪು. ೪೬-೧೩)... [ಪಂಕರುಹ--ಗರ್ಭ] 

ಪಂಕರುಹನಾಭ (ನಾ). - ಪಂಕಜನಾಭ : ತರುಣಿಯರು ಕೆಂದಳಿರ 
ಕಲಶದ ಕರತಳದ ಗರುವಾಯಿಯಲಿ ಪಂಕರುಹನಾಭನಿದಿರುಗೊಂಡರು 
(ಕುನ್ಕಾಉ. ೬-೨೦). [ಸೆಂ] 

ಪೆಂಕರುಹಪತ್ರ (ನಾ). ತಾವರೆಯ ಎಲೆ; ಕಮಲದ ಎಲೆ: 
ನರೇಂದ್ರನರ್ಥಮಂ ಪೊರೆದಿರವಲ್ಲಿ ಪಂಕರುಹಪತ್ರದ ನೀರವೊಲಪ್ಪು ದು 
* ೬೬ ನಿಜಾಭಿಮಾನಮಂ ಧರಿಯಿಸುವಲ್ಲಿ ಚಾದಗೆವೊಲಪ್ಪು ದು ತಪ್ಪದ 
ಮಾತ್ಯಲಕ್ಷಣಂ (ಕಾನ್ಯಸಾ. ೪೨೨). [ಪಂಕರುಹ 4 ಪತ್ರ] 

ಸೆಂಕರುಹಮುಖಿ (ನಾ). ಎ. ಪಂಕಜಮುಖಿ: ಕೃಷ್ಣನ ನರ 
ಸುಧಾಮಯವಚನವನು ಪಂಕರುಹಮುಖಿ ಕೇಳುತ್ತೆ ನನೆದಳು ನಯನ 
ವಾರಿಯಲಿ (ಕುಖ್ಯಾಉ. ೮-೨೪). [ಸಂ. ಪಂಕರುಹಮಂಖೀ] 

ಪಂಕರುಹಾರಾತಿ (ನಾ). -ಪಂಕಜವೈರಿ: “ಸಂಕರುಹಾರಾತಿ 
ಸುತ' ಪರಾ. [ಪಂಕರುಹ -- ಅರಾತಿ] 

ಸಂಕರುಹಾರಾತಿಸುತ (ನಾ). ಚಂದ್ರನ ಮಗ; ಬುಧ: ಪಂಕರು 
ಹಾರಾತಿಸುತಾಂಶದೊಳ್‌ ಕಪಟಿ, ದುಶ್ಚಾರಿತ್ರೆ ಶುಕ್ರಾಂಶಡೊಳ್‌ 
(ಜಾತತಿ. ೨೨-೩). [ಪಂಕರುಹಾರಾತಿ-- ಸುತ] 

ಪಂಕರುಹವದನೆ (ನಾ). - ಪಂಕಜಮುಖಿ: ಸಂಕರುಹನದನೆ ಮನ 
ದಾಶಂಕೆಯಿದೇಂ ಸ್ನೇಹವೆಂಬುದೆರಡಿಲ್ಲೆನ್ನೊಳ್‌ (ಜಗವಿ. ೧೨೨೯೮) ; 
ಪಂಕರುಹವದನೆಗೆಸೆದುವು ಕುಂಕುಮದಿಂ ತೊಯ್ದ ಚಮರಿಯಂ. 
ಮೋದಿದವೋಲ್‌ ಕೊಂಕಿ ನಖರೇಖೆ ಕೊರಲೊಳ್‌ (ಸೂಕ್ತಿ ಸು. ೧೪-೨೯). 

[ಸಂ. ಪಂಕರುಹವದನಾ] 

ಪೆಂಕಿಲ, ಪಂಕಿಳ (ಗು). ೧. ಕೆಸರಿನಿಂದ ಕೂಡಿರುವ ; ಕೆಸರಾದ : 
ವಿಧಿಯ ವಾಹನಗಳಿಗೆ ಗ್ರೀಸ್ಮಾನಧಿಕ ಪಂಕಿಲ ಪಲ್ವಲಸ್ಥಾಂಬು ಧೃತಿ 
ಯಲಿ ಸೊಗಸುವುದೆ ಭೇಕಗಳಿಂದ ಸಂಸೇವ್ಯಂ (ವಿನೇಭ. ೮-೨೬), (ನಾ). 
೨. ಕೆಸರಿನಿಂದ ಕೂಡಿರುವುದು ; ಕೆಸರುಳ್ಳುದು : ಪಂಕಿಲಮಾಗಿ 
ಗೋಕುಲದ ಗೋಮಂಯದಿಂ ನಡೆಗೊಳ್ವ ಘಾತದಿಂದಂ ಕದಡಾಗಿ , , , 
ಕೆಳಗೆ ನಾಯ್ಯ ಸಶುಪ್ರಜಮಾಸಿ ಬರ್ಪುದುಂ (ಲೀಲಾನ, ೫-೮೪); ಬಲ 
ಮಿಡೆ ಬಂದುದದ್ರಿ ಪುಡಿಯಪ್ಪಿ ನಮಗ್ಗ ದರಣ್ಯಮೆಲ್ಲಮಂಂ ನೆಲಸರಿ 
ಯಂಪ್ರಿನಂ ಘನತರಂಗಿಣಿ ಪಂಕಿಲ[ನಾಠಾಂ. ೪]ಮಾಗುತಿರ್ನಿನಂ (ರಾಜಕೇ, 
೬-೩೪); ತೀವ್ರಮಂಂ ಪಂಕಿಲಮಂಂ ಪುರಾಣಮೆಸಿಸ್ಪೀ ತ್ರಿತಯಂ 
ಜರಕಾಭಿಧಾನಂ (ನಾನಾರ: ೧೪೭). ೩. ಕೆಸರು ; ಪಂಕ : “ಪಂಕಿಲಃ, 
ಜಂಬಾಲೆ--ಕೆಸರಿನಿಂಡೊಡಗೂಡಿದ ದೇಶಕ್ಕೆ ಹೆಸರು” (ಸಿದ್ಧಾಂತಿ, ೯೫); 
ಇಳೆ ದಣಿಪುತೋಂಕರಿಸಿತೆನೆ ಪಂಕಿಲಗಳುಬ್ಬಿ ದವಖಿಳ ಜೀವರ ತೊಳಲಲೀ 
ಯದೆ ನಡುಗಿಸಿತು ಸರ್ಜನ್ಯನಾಟೋಪ (ಆನಂರಾ. ೪-೨-೯): ಪೆಂಕಿಳೆ: 
೨. ರಾಜನಿದ್ಯಾಧರಂ . . . ದಕ್ಷಿಣಪಾಣಿಶೋಣಿಮದಿಂ ಕುಂಕುಮ 
ಪಂಕಿಳಂ ಮಾಬ್ಟ ೦ತೆ ಕಂಥರಮನಪ್ಪ ಳಿಸುತ್ತು ೦: (ಮಲ್ಲಿಪು, ೯-೫೦); 
ತಳರಲೈ ಂದಡಿಯಿಟ್ಟು ಜಾಆ ಜವದಿಂ ಕೈಯೂಲ ಬಿಳ್ಲೇಳ್ಸು ಪಂಕಿಳ 
ಮಾದಂಶುಕಮಂ ಪೊನಲ್ವರಿವ ನೀರೊಳ್ಳರ್ಟ . . . ಕೋಲಳನಾಂತೈ 


೫೦.5೧ 


20 


25 


30 


95 


40 


45 


ಪಂಕ್ತಿ 


ದುವ ಪಾಂಥರಂ ನಗುವರಾ ಹಮಾಣ್ಯಗ್ರದಬ್ಬ್ಯಾ ಕ್ಲಿಯರ್‌: (ರಾಜಕೇ, 
೮-೧೨೪). ೩. "ಪಂಕಿಳಿಸು' ಪರಾ. ೪. (ಆಲಂ) ದೋಷಯುಕ್ತ 
ನಾದವನು : ಅರ್ಶ್ಪಿನೊಳು , . . ಬಲಡೊಳು : ಮಾಧನಭಟ್ಟ ನೇಂ 
ದನುಜನೊಳು ದಾನಕ್ಕೆ ಕೋಡಿಟ್ಟಿ ನಂ. ಕಲಿಕಾಲೇಯ ಕಳಂಕಪಂಕಿಳರ 
ನೆನ್ನುಂ ಸೋಲಿಸಲು ಬಲ್ಲರೇ (ಸೌಇಇ. 2೮೪, ೫-೫; 1105). [ಸಂ.] 

ಪಂಕಿಲತೆ (ನಾ). ಕೊಳಕು; ಮಲಿನತೆ : ತೊಲಕಿದು ಕಳಂಿಕಪಂಕಿಲ 
ತೆಯಂ ಮಟಿಕೆಗಾಲದ ಸೊಂಪನೇಳಿಸಲ್‌ ನೆಅಕಿದನುಬಂಧಮಂ ಮೆಟಿಕಿದ 
ನಚ್ಚರಿ ಲಾಂಗಲಪಣಣಿ ಸೀತೆಯೊಳ್‌ (ಸಂರಾಮಾ. ೭-೧೩೮) . 

[ಸಂ. ಪಂಕಿಲತಾ] 

ಪಂಕಿಳ "ಸಂಕಿಲ' ನೋ. 

ಪಂಕಿಳಿಸು (ಕ್ರಿ). ಕೆಸರುಮಾಡು; ರಾಡಿಯಾಗಿಸು : ಬಂದು 
ಗೊಂದಳದಿಂ ಕಿನ್ನರ ಖೇಚರ ಪ್ರ ಮುದೆಯರ್ಪೊಕ್ಕಾಡೆ ಪೀನಸ್ತ್ರ ನಂಗಳ 
ಮೇಲೊಟ್ಟ ದ ಯಕ್ಷಕರ್ದಮದ ಸಂಕಂ ನೂಂಕಿ ತೇಂಕಾಡಿ ಪಂಕ್ಮಕಿ]೪ಸು 
[ಸಾಕಾಂ. ಸಂಕಳಿಸು]ತ್ತಿ ರ್ಪುದು, ನಿಸ್ತರಂಗತಟಿ ಧೂಳೀಚಿತ್ರ ಪತ್ರಂಗಳಂ 
(ಅನಂಪು, ೧೦-೨೮). [ಪಂಕಿಳ(- ಪಂಕಿಲ)--ಇಸ್ಕು] 

ಪಂಕೇಜ (ನಾ). - ಪಂಕಜ೧: ಪಂಕೇಜದಿಂ ಶ್ರೀವಧೂಧನನಾ 
ವಾರಿಧಿಯಿಂದಪಾರನುಹಿನುಂ. . . ಪುಟ್ಟುಗುಂ ನಂದನಂ (ಜಗವಿ, 
೨-೮೩) ; ಇದು ಸಕಲಭಕ್ತ ಪದಪಂಕೇಜರೇಣುಮಸ್ತ ದ ಮಲ್ಲಣಾರ್ಯನಾ 
ಚೇರಮಾಂಕಂಗೆ ಬೆಸಸಿದ ಭಕ್ತ ಸತ್ಯೇಂದ್ರ ಚೋಳಕೃ ತಿ ಭಾವಚಿಂತಾರತ್ನವು 
(ಭಾವಚಿಂ. ೯-೬೫). [Ao] 

ಪೆಂಕೇಜನಕ್ತೆ, (ನಾ). -ಪಂಕಜಮುಖಿ : ಆ ನೀಚನಾ ದ್ರೋಹನಾ 
ಚಂಡಾಲನಾ ಪಾತಕನಿರನನಿದಂ ನೋಡು ಪಂಕೇಜವಕ್ರೇ 

[ಸೆಂ. ಪಂಕೇಜನೆಕ್ರಾ] 

ಪಂಕೇಜಸಖ (ನಾ). -- ಪಂಕಜಾಪ್ತ : ಪಂಕೇಜಸಖಕುಲದ ಪೀಳಿಗೆಯ 
ರಾಯರೆ ನೀರಸಿರಿ ಸಲೆ ನಲಿದು ಕೈಗೈದು (ಹಚಕಾ. ೧-೩೫). 

[ಪಂಕೇಜ--ಸಖ] 

ಪಂಕೇಜಾತ (ನಾ). -ಪಂಕಜ ೧: ಶಿನಕನಿನಿಕರಸಾದಪಂಕೇಜಾತ 
ಭೃಂಗ... ವಿರುಪೆಯ ಲಿಂಗ ಪೇಟಕಿನಲ್‌ ಬಲ್ಲರಿದನಾಂ ಪೇಟಕ್ಸಿನು 
(ಕಬ್ಬಿ ಕ್ಸ. ೨) ; ವಿಷಯಂಗಳಂ ಗೆದ್ದ ನಿರ್ಮಲತಪಸ್ವಿಗಳ ನಿಶ್ಚಲ 
ಹೃದಯಮಧ್ಯಪಂಕೇಜಾತದ ಗದ್ದುಗೆಯೊಳೆಸೆವ ಚಿದ್ರೂಪನಂ . . . 
ಕಂಡನು (ಚೈ ಮಿಭಾ. ೫-೯). [ಸಂ.] 

ಪಂಕೇರುಹ (ನಾ). ಪಂಕಜ ೧: “ಪದ್ಮಂ, ನಳಿನಂ ... ಪಂಕೇರುಹಂ, 
ತಾಮರಸಂ . . . ಅಂಭೋರುಹಂ--೧೬ ತಾರೇ ಹುನ್ಹಿನ ಹೆಸರು 
ಗಳು? (ಸಿದ್ಧಾಂತಿ. ೯೦) ; ನಾರದಾದಿ ಮಂನಿಸಾನನತೆ ಪಾದಪಂಕೇರುಹ 
ದ್ವಂದ್ವಂ . . . ಡೇವಗಂಗಾಧರಂ ಬಿಡದೆ ಸಲಹುಗೆ ನಮ್ಮನು 
(ಜೈಮಿಭಾ, ೧-೨). [ಸಂ.] 

ಪಂಕೇರುಹಜಾತ (ನಾ). ಕಮಲದಲ್ಲಿ ಹುಟ್ಟಿ ದವನು; ಬ್ರಹ್ಮ: 
ಪಂಕೇರುಹಣಾತ ಪಾಪಿಷ್ಮ ಮನೆಗೊರ್ನ ಮಂಕತೊಡರ್ಚಿದ ತನ್ನೆಸೋಂಕ 
ಉಪ್ಪು ನ ಕಾಂತನ ವೈವಾಹಕೆ ಕಂಕಣಗಟ್ಟಿ ದರಳುತ (ನೋಹತ. 
೧೮-೨೮). [Ao] 

ಪಂಕ್ತಿ (ನಾ). ೧. ಸಾಲು; ಶ್ರೇಣಿ: “ಆಳೀ( 8), ಶ್ರೇಣೀ (1), 
ಅವಳಿಃ, ಪೆಂಕ್ತಿಃ, ನೀಥೀ, ರಾಜೀ- ಈ ೬ ಪಂತಿನ? (ಹಲಾಯು. 
೧೧೯-೩೬) ಈ ಮಹಾಕ್ರ್ರತುವರವ ನೀ ಮಾಡಾ ಮಹೀಶ್ವರ ಪಂಕ್ತಿಯಲ್ಲಿ 
ಸಿರಾಮಯನು ನಿನ್ಮುಯ್ಯೂನಿಹನು ಸತೇಜದಲಿ ಬಳಿಕ (ಕುನ್ಯಾಸ. ೧-೯೨); 
ಅಳಿಯನು ಸಾಮಾನ್ಯರ ಪಂಕ್ತಿಗೆ ಸೇರಿದವನಲ್ಲದ ಕಾರಣ ಅಂತಹವನು 
ಕೋಪಿಸಿಕೊಂಡರೆ  ಅನರ್ಥವಾದೀತೆಂದು ಭಯ 


(ಗದಾಯು. 
೮-೪೫). 


(ತುರಾಯಿ. ೬೯): 


ಪಂಕ್ತಿಕೆ 


ಬಭ್ರುವಾಹನ ಸೇನೆಯೊಂದು ಕಡೆ ; ಸಮ್ಮುಖದಿ ಫಲ್ಲು ಣವರೂಥಿನಿಯ 
ಪಂಕ್ತಿ (ಚಿತ್ರಾಂಗ.೮೧-೨೨೩೪). ೨. ಹಿಂಡು; ಗುಂಪು; ಸಮೂಹ : 
ಸರಯೂ ತರಂಗಿಣಿಗೆ ಹಿಮಗಿರಿಯ ದೂರದಿಂದೈ ತಂದುನೆಡೆಬಿಡದೆ ಕಿಂಚ 
ಸಾರಸ ಪಂಕ್ತಿ (ಶ್ರೀ ರಾನಾ-೧೫-೩೯೮). ಕಿ, ಊಟಕ್ಕೆ ಕುಳಿತಿರುವ 
ಜನರ ಸಾಲು: ಬಂದಳೆ ದೇವಿ ಪಂಕ್ಷಿಗೆಡೆಮಾಡಿಸಿದಪ್ಪ ಳೆ ಚಂಡ 
ಶಸಿಸನಂ ಬಂದನೆಯೆಂದು ಮಂದಿರ ಮಹತ್ತ ರರಂ ಚೆಸಗೊಳ್ಳಿ ನಂ(ಅನಂಪು, 
೧೧-೬೪) ; ಹರಗಣ ಪಂಕ್ತಿಯ ನಡುನೆ ಕುಳ್ಳಿರ್ದು ನಾನು ಒಡೆಯತನದ 
ನಾಯ ತೇಜನ ಹೊತ್ತು ಕೊಂಡು ಮಡದಿಯೆನ್ನಗಲೊಳಗೆ ಸಕಲದೇವಾನ್ನವ 
ಒಡೆಯರಿಂದಲೂ ಮಿಗಿಲಾಗಿಕ್ಕಲು ತೆಗೆದಿರಿಸಿದೆನು (ಬಸವ, ೪೩೯); ನಾವು 
ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕುಳಿತು ಭೋಜನ ಮಾಡಿದೆವು (ಪ್ರತಾಪ. 
೨೦) ; ಪಂಕ್ತೀ ಊಟವಾದರೂ 'ಸಂಗ್ತೀ ಗುಣ ಬಿಡಲಿಲ್ಲ (ಗಾದೆ). 
೪. ಪುಸ್ತಕದಲ್ಲಿಯ ಅಕ್ಷರಗಳ ಸಾಲು. ೫. ಕೀರ್ತಿ; ಪ್ರಸಿದ್ಧಿ. 
೬. ಐದ್ಯೆ ದರ ಗುಂಪು, ಸಾಲು. ೩. [ಗಣಿತ] ಐದು ಎಂಬ 
ಸಂಖ್ಯೆಯ ಸಂಕೇತ. ೮. ಹತ್ತುಎಂಬ ಸಂಖ್ಯೆಯ ಸಂಕೇತ: 
"ಪಂಕ್ಕಿರಥ' ಪರಾ. ೯. [ಛಂದ] ಅಕ್ಷರಛಂದಸ್ಸಿ ನಲ್ಲಿ ಹತ್ತನೆಯ 
ಛಂದಸ್ಸಿನ ಹೆಸರು; ಒಂದು ಪಾದದಲ್ಲಿ ಹತ್ತು ಅಕ್ಷರಗಳಿರುವ 
ಸಮವೃತ್ತಗಳ ವರ್ಗ; ಇಪ್ಪತ್ತೇಳು ಬಗೆಯ ವರ್ಣಛಂದಸ್ಸಿ ನಲ್ಲಿ 
ಹತ್ತನೆಯದು: ವಿತತೋಕ್ತ ಮತ್ಯುಕ್ತ ಮಧ್ಯಮಶ್ರತಿಸ್ಕೆ . . . ಪಂಕ್ತಿ 
ತ್ರಿಷ್ಟುಪ್‌, ಜಗತಿ ಉತ್ಕೃತಿಗಳೆಂದೆನಿಪುನಿಪ್ಪ ತ್ತಾಆಂ ಛಂದಂಗಳಕ್ಕುಂ” 
(ಮಂಗರಾ.೧೦೬-೧೮); ಅಲ್ಲಿ ಸಮಂ ಅರ್ಧಸಮಂ ವಿಷಮಮೆಂದು ವೃತ್ತಂ 
ಮೂಜು ತೆಜನಕ್ಕು ೦ ಅಲ್ಲಿ ಉಕ್ತೆ ಅತ್ಯುಕ್ತೆ ಮಧ್ಯೆ ಪ್ರತಿಷ್ಠೆ ಸುಪ್ರತಿಸ್ಕೆ 
ಗಾಯತ್ರಿ ಉಷ್ನಿಕ್‌ ಅನುಷ್ಟುಪ್‌ ಬೃಹತಿ -ಪಂಕ್ತಿ . . . ಉತ್ಕೃತಿ 
ಎಂದಿಪ್ಪ ತ್ತಾಯಿ ಛಂದಂಗಳಕ್ಕುಂ (ಛಂದೋಂಬು. ೨--೪೬ ವ); ೧೦ನೆಯ 
ಪಂಕ್ತಿಯಲ್ಲಿ :— (0) ವೀರವಿಲಸಿತಂ ಭಸಂಜಗಂ (ಕೈಪಿಡಿ. ೭೯). 
೧೦. ಪ್ರತಿಪಾದದಲ್ಲಿ ಎಂಟು ಅಕ್ಷರಗಳಿರುವ ಐದು ಪಾದಗಳ 
ವೈದಿಕ ಛಂದಸ್ಸಿನ ಒಂದು ವೃತ್ತದ ಹೆಸರು. 
ಪಂಕ್ತಿಯೊಳ್‌ ಪರಪಂಚಮಂಮಾಡು, ಪಂಕ್ತಿಯಲ್ಲಿ ಪರಪಂಚ 

ಮಾಡು - ಪಂಕ್ತಿಯಲ್ಲಿ . ಪಕ್ಷಪಾತ ಮಾಡು, ತಾರತಮ್ಯ 
ತೋರಿಸು : ಗರಳನುಂ . . . ಅವಳ್ಕೊಂಡು ಬಂದು ಗರುವೆಯ 
ರ್ದಾಕ್ಷಿಣ್ಯಮಂ ಮಾಡಿ . ಪಂಕ್ಷಿಯೊಳ್‌ ಪರಪಂಚನುಂ ಮಾಡೆ ಹೋಷ 
ಮೆಂದೆಲ್ಲರ್ಗೆ ಸರಿಯಾಗಿ ಬಡಿಸಲನರುಂಡು ಕೈದೊಳೆವ ಸಮಯದೊಳು 
ಮೈಮ್‌ ದುರುಳ್ಳರು (ಸಮ್ಯುಳೌ, ೯-೪೩) ; ಪಂಕ್ತಿಯಲ್ಲಿ ಪರಪಂಚ 
ಮಾಡಿದವನು ನರಕಕ್ಕೆ ಹೋಗುತ್ತಾನೆ (ರೂ4). [ಸಂ] 

ಪೆಂಕ್ತಿಕೆ (ನಾ). ಸಾಲು. [ಸಂ. ಪಂಕ್ತಿಕಾ] 

ಸಂಕ್ರಿಗ್ರೀವ (ನಾ). ಸಾಲಾಗಿ ಹತ್ತುತಲೆಗಳುಳ್ಳ ವನು ; ರಾವಣ; 
ದಶಗ್ರೀವ. [ಪಂಕ್ತಿ *ಗ್ರೀನ] 

ಪಂಕ್ತಿಭೇದ (ನಾ). ೧. ಊಟ ಮೊದಲಾದ ಸಂದರ್ಭಗಳಲ್ಲಿ 
ಸಾಲಾಗಿ ಕುಳಿತಿರುವವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತಾರ 
ತಮ್ಯವನ್ನು ತೋರಿಸುವುದು, ಸಕ್ಷಪಾತ. ಮಾಡುವುದು : 
ಅನುವನಜಕಿಯದೆ ಪಂಕ್ತಿ ಭೇದವನಿನಿತ ಮಾಡಿದನೇ (ಬಸಪು. ೪೫-೧೪) ; 
ಪಂಕ್ರಿಭೀದನನ್ನು ಮಾಡತಕ್ಕವನು . . . ವೇದವನ್ನು 'ಕ್ರಯಮಾಡುವ 
ವನು, ಇವರೈವರೂ ಬ್ರಹ್ಮಘಾತಕರು (ಸೀತಿಟಿಂ. ೫, ೧೪ ಅಡಿಟ), 
೨. ಬರವಣಿಗೆಯಲ್ಲಿ ಒಂದೊಂದು ಸಾಲು ಬೇರೆ ಬೇರೆ ಆಗಿರು 
ವುದು; ಸಾಲುಗಳ ವ್ಯತ್ಯಾಸ. ೧, ೨: ವಕ್ರಚಾರಂ ಸರ್ಪಂಗ 
ಳೊಳ್‌ ಪಂಕ್ತಿಭೇದಂ ಲಿಪಿಗಳೊಳ್‌ ಅಕ್ಕುಮಲ್ಲದೆ ಜನಸದದ ಜನಂಗ 
ಳೊಳಿಲ್ಲ (ಜಗವಿ, ೨-೧ ನ). [ಪಂಕ್ತಿ -- ಭೇದ] 


೫೦೨.೨ 


20 


35 


40 


45 


ಪಂಖ 


ಪಂಕ್ತಿ ಭೋಜನೆ (ನಾ). ೧. ಸಾಲಾಗಿ ಕುಳಿತುಕೊಂಡು 
ಮಾಡುವ ಊಟ; ಸಾಮೂಹಿಕ ಭೋಜನ : ರಥೋತ್ಸನ ಕಾಲ 
ದಲ್ಲಿ ಪಂಕ್ತಿ ಭೋಜನ ನಡೆಯುತ್ತದೆ (ರೂಢ). ೨. ಒಬ್ಬರ ಜೊತೆಯಲ್ಲಿ 
ಕುಳಿತುಕೊಂಡು. ಮಾಡುವ ಊಟ: ಕೆಳೆಯನ ಪಂಕ್ತಿಭೋಜನ 
ದೊಳೊರ್ಮೆ ವಿಳಾಸಡಿ ಬಡ್ಡಿ ಸುತ್ತು ಮಿರ್ಸೆಳೆಯಳ ತೋಳ ಮೂಲದ 
ಪೊಗರ್‌ . . . ಕಣ್ಣೆ ಕುಡೆ ಕೌತುಕಮುಂ (ಆನಂಪು. ೧೧-೨೮). 

[ಪಂಕ್ತಿ 4: ಭೋಜನ] 

ಸಂಕ್ಷಿಭ್ರಷ್ಟ (ನಾ): ಸಾಲಿನಲ್ಲಿ ಸೇರಲು ಅನರ್ಹನಾದವನು ; 
ಯಾವುದಾದರೂ ದೋಷದಿಂದ ಶಿಷ್ಟರ ಜೊತೆಯಲ್ಲಿ ಸೇರಲು 
ಅಯೋಗ್ಯ ನಾದವನು : ದೇವಲಕನೆಂದೆನಿಸಿಕೊಂಡು . . . ದೇವರ 
ಭಂಡಾರದಿಂದ ಜೀವಿಸುನನನಾಗಿ ಕೀಳುಮಟ್ಟ ದವನಾಗಿ ಸಕಲ ಕರ್ಮ 
ಗಳಲ್ಲಿಯೂ ಪಂಕ್ತಿ ಭ್ರಷ್ಟ ನಾಗಿರುನಸೆಂದು ತಿಳಿಯತಕ್ಕದು. (ತುಳುನಾ, 
೨೩೩). [ಪಂಕ್ತಿ *-ಭ್ರಷ್ಟ] 

ಪಂಕ್ತಿಯೋಗ್ಯ (ನಾ). ಉತ್ತಮರೊಂದಿಗೆ ವ್ಯವಹರಿಸಲು ಅರ್ಹ 
ನಾದವನು ; ' ಸಾಲಿನ ಜೊತೆಯಲ್ಲಿ ಕುಳಿತುಕೊಂಡು ಊಟ 
ಮಾಡಲು ಅರ್ಹನಾದವನು ; ಅರ್ಹ; ಶಿಷ್ಟ : ಅಂಗ್ಲ ಹುಡುಗಿ 
ಯನ್ನು ಮದುವೆ ಮಾಡಿಕೊಂಡಿರುವುದರಿಂದ ಅನನು ಫಂಕ್ತಿ ಯೋಗ್ಯನಲ್ಲ 
(ರೂಢಿ). [ಪಂಕ್ತಿ + ಯೋಗ್ಯ] 

ಪಂಕ್ಷಿರಥ (ನಾ). ಹತ್ತು ದಿಕ್ಕುಗಳಲ್ಲೂ ತಡೆಯಿಲ್ಲದೆ ರಥವನ್ನು 
ನಡೆಸಿಕೊಂಡು ಹೋಗುವವನು ; ದಶರಥ : ರಾಮನಂ ವೀಕ್ಷಿಸುತ 
ಲೊಂದು ದಿನ ಪಂಕ್ತಿ ರಥನು (ನೆಂಕಾಂ॥. ೧-೩-೮): [ಪಂಕ್ತಿ 4- ರಥ] 

ಪಂಕ್ತಿವಿಭೇದ (ನಾ). ಪಂಕ್ತಿಯಲ್ಲಿ ಉಂಟಾಗುವ ವ್ಯತ್ಯಾಸ: 
ಬರೆದ ಕಾವ್ಯದಿ ಹಸ್ತಯೋಷವು ಇರಲು ತಿದ್ದು ವುದಲ್ಲಿ ಬುಧತತಿ ಮಜಕಿದು 
ಪಂಕ್ತಿನಿಭೇ ದವಾಗಿರೆ. ಶುದ್ಧ ಗೊಳಿಸುವುದು (ಕವಿಡ. 111, ೧೮೪). 

[ಪಂಕ್ತಿ ೬ವಿಭೇದ] 

ಪಂಕ್ರ್ಯವಸ್ಥೆ (ನಾ).ಹೆತ್ತು ವಿಧವಾದ ಕಾಮದಿಸೆಗಳು : P() ಅಭಿ 
ಲಾಸಾ, ಚೆಂತಾ, ಅನುಸ್ಕೃತಿ, ಗುಣಕೀರ್ತನ, ಉದ್ವೇಗ, 
ವಿಲಾಪ, ಉನ್ಮಾದ, ವ್ಯಾಧಿ, ಜಡತಾ, ಮರಣ. ಅಥವಾ (11) 
ಅಭಿಲಾಷೆ, ಚಿಂತೆ, ಸಂಸ್ಕೃತಿ, ವಿಜುಗುಣಸ್ಕ್ರ್ಯೃತಿ (ಕೀರ್ತನ), 
ಸಂತಾಸನ, ಕ್ರಿಯಾದ್ವೇಷ, ವಿಕಲತೆ, ವೌನ ಮೂರ್ಛೆ, 
ಮರಣ ಎಂದು ಹತ್ತು ಬಗೆಯ ಮದನಾವಸ್ಥೆಗಳು: ಸಂಕ್ಷ್ಯ 
ನಸ್ಮೆಗಳ್ಲಿ ಹೇತು ಪಂಚಪುಪ್ಪ ಲತಿಕಾಸ್ತ್ರ ಮೆಂದು ಕೋವಿದಾಳಿ ಪೇಬ್ಗು 
ಮಂಗನೇ (ಅನುಮು. ೨೯). “ದೆಶಾವಸ್ಥೆ' ಪರಾ. [ಪಂಕ್ತಿ 4 ಅವಸ್ಥೆ] 

ಸಂಖ, ಸಂಕ, ಸಂಖಾ (ನಾ).. ೧. ಗಾಳಿ ಬೀಸುವ ಸಾಧನ; 
ಬೀಸಣಿಗೆ ; ಕೈಲು ನೇಗವಾಗಿ ಓಡುತ್ತಿದ್ದರೂ ತಲೆಯ ಮೇಲೆ ಸಂಖ 
ಗಳು ಗಿರಿಗಿರಿ ತಿರುಗುತ್ತಿದ್ದರೂ ಬೆವರು ಹರಿಯುತ್ತಿತ್ತು (ಬದುಜ. ೯) ; 
ಧನಿಕರೆಲ್ಲರೂ ಬೆಟ್ಟಗಳ ಮೇಲಿನ ಸಟ್ಟಿ ಣಗಳನ್ನು ಸೇರಿ ಬಂಗಲೆಗಳಲ್ಲಿ 
ವಾಸಮಾಡುತ್ತಾ ಸಂಬಗಳಿಂದ ಬೀಸಿಸಿಕೊಳ್ಳು ವುದು (ತಾಪ್ಯಾರಿ. ೧೨೯). 
ಪೆಂಕ್ಮ:೧. "ಮರದ ಪೆಟ್ಟಿಗೆ ನಿರಿಗೆಯ ಬಟ್ಟಿ ಯನ್ನ ಳವಡಿಸಿ ತೂಗ ಹಾಕಿರು 
ವುದನ್ನು ಹಗ್ಗದಿಂದ ಎಳೆದು ಗಾಳಿ ಬೀಸುವ ದೊಡ್ಡ ಬೀಸಣಿಗೆ ; ಪಂಕ” 
(Punka. ಇಂಕಣಿ) ; ಅನಾದಿ ಕಾಲದಲ್ಲಿ ರೈಲುಬಂಡಿಗೆ ತೊಡಿಸಿದ್ದ 
ಇಲೆಕ್ಟ್ರಿಕ್‌ ಪಂಕಗಳು ನಾವು ಬಂಡಿ ಏರಿದ ಗಳಿಗೆಯಿಂದ ತಿರುಗುತ್ತಲೇ 
ಇದ್ದುವು (ಅಬೂಬ. ೧) ; ಬಂಡಿಯ ನುಂಚ್ಛಿಗೆಗೆ ತೂಗಿದ ಪಂಕಗಳಂತು 
ತಿರುಗುತ್ತಲೇ ಇದ್ದವು (ಆಳನಿ. ೫೭) ; ಹಂದರಮ್ಯಾಲಲ್ಲಿ ಜೋಡೆದ್ದು 
ಗಿಣಿ ಕೂತು ಸಂಕನಲ್ಲಾಡಿ ನಗತಾವ ಅವು ಮಾತಾಡ್ಯಾವ ಅಕ್ಕ ಭಾವಗ 
ನರನಂದ (ಮಲ್ಲಿಗೆ. ೮೦). ಪೆಂಖಾ: ೧. ನೀವು ಮಾತ್ರ ಆಫೀಸಿಗೆ 


ಪಂಖಾ 


'ಹೋಗಿ ಸುಖವಾಗಿ ಕುಳಿತು ಬಿಡಿ, ಪಂಖಾದ ಬುಡದಲ್ಲಿ (ಹಕ್ನೊಂದ.೫೬). 
[<ಎಪ್ರಾ. ಪಂಖ. /ಸಂ. ಪಕ್ಷ./ಶ೦. ಪಂಖ, ಪಂಖಾ; ಮರಾ. ಪಂಖ, 
ಪಂಖಾ, ಪಖ] 

ಪಂಖಾ "ಸಂಖ' ನೋ. 

ಪೆಂಗ್ಗ, ಪಂಗ್ಳು, ಪಾಂಗ್ರ ಹಂಗ್ಯ (ನಾ). ೧. ರಾಜನಿಗೆ ಸಲ್ಲ 
ಬೇಕಾದ ಕರದ ಭಾಗ; ರಾಜಾದಾಯ : ಬ್ರಹ್ಮದೇಯ ಸಮಯೇನ 
ಅಭಟಪ್ರ ವೇಶಮನ್ತ ಸೃರವಿಷ್ಠಿ ಕಮ್ಪರಿಹೃತ ಪಣಕೋತ್ಕೊಟಿಮ" ದತ್ತ 
'ವಾನ್‌ (ಎಕ. 1೪, ಹುಣಸೂ. ೧೮-೧೮ ; ಸು. 4501) ; ಜ್ಯೇಷ್ಮ ಪವುರ್ಣ್ಣ 
ಮಾಸ್ಕಾಮಂದಕಪೂರ್ವ್ಯಕನನ್‌ ಸರ್ನ್ವ್ವೃಪಂಗ. ಪರಿಹೃತೋ ದತ್ತೋ 
(ಎಇ. 2೧೮೭1, ೨೩೬-೧೨; 6ನೆಯ ಶತೆ?); ಪಂಗಮು ಸರ್ವ್ವಮಾನ[]0 
ಖ ೧ ತೋಂಟಿಕು ಪಂಗಂ ಸರ್ವ್ವಮಾನ[|]ಮು(ಸೌಣಇ. ೫, ೪೯-೧೨; 
1280); ಪಂಗವಿದ್ದಲಿದ್ದಕ್ಕ ಂದಿರುವರು ತುಂಗಮಾತೃ ವ್ರಾತಮದಿದೆಂಬಿಂಗಿತ 
'ಮದೇನುಂಟಿ ನಡವುದು ವಿಜನಪದಕೃತ್ಯಂ (ನಿನೇಭ. ೧೦-೧೩) ; ನೆನೆ. 
ನೆನೆಯಿಸಿ ಪಂಗಂ ಕಿತ್ತಡಂ ಕಯ್ದೆ ದುಃಖಂ ಕನಲಿಸೆ ಪಗೆದೂಳ್ವೋ ! 
'ಕಬ್ಬಿಗಂ ಕೇಳ್‌ ಕೃತಜ್ಞಂ (ಸಂಸಸ.೧೧-೨೬). ಪೆಂಗ್ಳು: ೧. ಪಜ್ನು ನಂ” 
ಪೊನ್‌ ಕೊಡು ದಣ್ಮಾಯಸ x *ತ್ತೋವರ್‌ (ಎಕ. ೫1 (8), ಪಾಂಡನ. 
೨೨೬-೧೩; 1273). ಪಾಂಗೆ: ೧. ತದ್‌ ` ಗ್ರಾಮಾತ್‌ ಸೋನ್ನಾರ 
[ಜ್ವ]ನೀ ಚಿಳ್ಚು ಖಣ್ಣಿ ತಿ ಪಇಲಣವರ್‌ ಶತಾತ್‌ ಶ್ರೀತ್ವಾದದವು. ಸರ್ವ್ವ 
ಮೇತತ್‌' ಪಾಂಗಾದಿ ನರ್ಜ್ಛಿತವರ್‌ (ಎಇ. XXX, ೩೭-೨೭ ; 1107). 
ಹಂಗೈ : ೨. ಒಂದು ಬಗೆಯ ತೆರಿಗೆ: ೫೫೫ ಕೆಜೆಯೊಳಗೆ ಬಿಟ್ಟ 
ಹಂಗದ ಮೆತ್ತರು ೨ ವೂರೊಳಗಣ ಗಾಣ. . . ೧೮ ಲೆಕ್ಕದೆ ಬಿಟ್ಟ ಪಳಿಗೆ ೧ 
(ಸೌಇಇ, XX, ೧೭೮-೫೨ ; 1192). “ಸನ್ಮಾ >, "ಪಾಗ' ಪರಾ. 
[ದೇ.॥ ತಮಿ, ಸಜ್ಯು; ಮಲ. ಪಜ್ಮು; ತುಳು. ಪಾಂಗಳ; ತೆಲು. ಸಂಗ] 

ಫೆಂಗೆ (ನಾ). ಕನಲು | ಓಸಿಲು : "ಪಂಗನಾಮ? ಪರಾ. 

[*-ತೆಲು. ಪಂಗ, ಪ್ರಂಗ, ಪ್ರಗ್ಗ] 

ಪೆಂಗ್ಯ (ನಾ). ಕಾಲಿಲ್ಲದವನು; ಹೆಳವ ; ಕುಂಟಿ: ಅಂಗಡಿಯ 
ಬೀದಿಯಲ್ಲಿ ಕೊಂಗಿತಿ ಕುಳಿತು ಭಂಗವ (ಭಂಗಿಯ) ಮಾಜುತಿಪ್ಪಳು 
ನೋಡಾ ಆಕೆಗೆ ಹರಿಗೆಯ ಪಂಗನೆಂಬನ ಗಂಡನಾಗಿಪ್ಪನು ನೋಡಾ 
(ಸಿದ್ಧನ, ೧೧೦-೩೪೨). [-ಆಸಂ. ಪಂಗು] 

ಿಪಂಗ್ಕ "ಹಂಗ್ಳ' ನೋ. 

ಪಂಗಡ "ನಂಗಡ' ನೋ. 

ಫಂಗಣಿಗಪ್ಪು (ನಾ): ಆನೆಯನ್ನು ಹಿಡಿಯುವುದಕ್ಕಾಗಿ ತೋಡಿ 
ರುವ ಕುಳಿ,ಹೆಳ್ಳ ; ಖೆಡ್ಡಾ : ಸಿಡಿನರ್ಪಂಗಣಿಗಪ್ಪು ಗಳೆಡೆಯೊಳ್ಳೆಲ 
ರಾನೆವಿಂಡನೀಯಪ್ರ ತಿಮಂ ಪಿಡಿದಂ ಪೆರ್ಬಲೆನಳಸಿನೊಳಡವಾಯ್ದಿರ್ಕೇರಿ 
ಯವರ ಪೇರಾನೆಗಳಂ (ಅಸ್ರತಿ, ೮೧೯೨). ೫ ಇದು" ಸಂಗಣಿ' 
ಹಾಗೂ "ಕಪ್ಪು' ಒಂದೇ ಅರ್ಥದಲ್ಲಿ ಬಳಸಿರುವ ಕೂಡುನುಡಿ. 

[ಸಂಗಣೈ (p 4-ತೆಲು. ಸಂಗಿಡಿ, ಪಂಗೆನ) 4 ಕಪ್ಪು,] 

ಫಂಗತಪ್ಪು (ನಾ). ರಾಜನಿಗೆ ಕೊಡಬೇಕಾದ ರಾಜಪಾಲು 
ತಪ್ಪಿ ದಲ್ಲಿ ಹಾಕುವ ತಪ್ಪಿನ ದಂಡ, (ಪಂಗ| + ತಪ್ಪು] 

ಪಂಗತಿ "ಪಂತಿ' ನೋ. 

ಪಂಗನಾಮ, ಪೆಂಗ್‌ನಾಮ, ಪೆಂಗಿನಾಮ (ನಾ). ೧. ಹಣೆಗೆ 
ಹಾಕಿಕೊಳ್ಳುವ ಕವಲುಗಳುಳ್ಳ ಲಾಂಛನ; ಶ್ರೀಖೈಷ್ನವರು 
ಧರಿಸುವ ತಿರುನಾಮ : ಒಮ್ಮೆ ಆದವಾನಿಯಲ್ಲಿ ಪಂಗನಾಮದ 
ತಿಮ್ಮಣ್ಣ ನವರ (ವೇಣುಗೋಪಾಲವಿಕಲ) ಮನೆಯಲ್ಲಿ ಶ್ರೀವಿಜಯ ದಾಸರ 
ಸಂದರ್ಶನವಾಯಿತು. (ಜಗದಾ. ೧೩೭). "ಗೂಟಿನಾಮ' ಪರಾ, 
೨. (ಆಲಂ)ಮೋಸ; ವಂಚನೆ: ಪದ್ಮೂಗೆ ಪ್ರಾಯಶ್ಚಿತ್ತ ಪಂಗನಾಮ 


೫೦೨೩ 


20 


25 


30 


40 


45 


ಪಂಗ್ಗು 


2 


(ನಡೆದಾ. 1,೫೨೧); ಆತನನ್ನು ವ್ಯಾಪಾರಕ್ಕೆ ಸೇರಿಸಿಕೊಂಡುದರಿಂದ 
ಮೂಲಧನಕ್ಕೇ ಸಂಗನಾಮವನ್ನು ಹಾಕಿಸಿಕೊಂಡರು (ರೂಢಿ). 
ಪೆಂಗ್‌ನಾಮ : ೨. ನಿಮಗೆಲ್ಲ ಕೂಲಿನಾಲೀ ಬವುನೀಸ್ಸ್‌ ಎಲ್ಲಕ್ಕೂ 
ಪೆಂಗ್‌ನಾಮ (ಚೆಂಗೂಲಿ. ೪೬), ಹೆಂಗಿನಾನು: ೧. “ನನ್ನ 
ಮನೆಗೆ ನಾನೇ ದಾಸ, ಬೆಕ್ಕಿಗಿಡೋ ಪೆಂಗಿನಾನು” ಎಂಬ ಸೂಳೆಯರ 
ಗಾದೆಯಂತೆ. (ಕೃಷಿಪ್ರ. ೩೦೨). 
ಪಂಗನಾಮ ಹಾಕು- ಮೋಸ ಮಾಡು ; ಇಲ್ಲದಂತೆ ಮಾಡು: 
ತೋಟೀ  ಇನಾಂತೀಗೆ ಪಂಗನಾನು ಹಾಕಬೇಕಾಗುತ್ತೆ ಇನ್ನು 
(ನಮ್ಮಳ್ಳಿ. ೯). [ಪಂಗ್ಳ + ನಾಮ, /ತೆಲು. ಪಂಗನಾಮ] 
ಪೆಂಗರ (ನಾ). (? ) : ಸೊಂಗೈಸಾಸಿರ ಅಡಕೆಯ ಅಂಗೈ ಅಂಗಡಿ 
ಯೊಳು ನಂದು ಮಾಜಲಾಲಕ್ಕುಂ ಪಂಗರದೊಳುಟ್ಟು ಮಾಲು ಪಿಂಗದೆ. 
ಲಕೃಕೆಯೇನು ಪೊಂಗಳು ಬಕ್ಕುಂ (ಭಾಸ್ಕರ, ೨೪-೨). [?] 
ಪಂಗರಿಕೆ (ನಾ). ಒಂದು ಊರಿನ ಹೆಸರು: ಉಸ್ಪಲಿಕಾಶತ 
ತ್ರಯಾನ್ಸರ್ಗ್ಗತವವ್ರ್ವಲತಲ್ಲ ದ್ವಾದಶನುಧೈೇ ಪಂಗರಿಕಾ ನಾಮಗ್ರಾಮಃ 
[1] 
ಪಂಗಲು (ನಾ). ಕವಲು; ಟಿಸಿಲು: ಈ ಮರ ತುಂಬಾ ಪಂಗಲು 
ಪಂಗಲಾಗಿದೆ (ರೂಢಿ). [ಪಂಗ್ಳ ----ಅಲು(-ಆ-ಆಲ್‌.)] 
ಡಿ ಪಂಗಾಗೆ "ಹಂಗಾಗೆ' ನೋ. 
ಪಂಗಾರ್ಯ (ನಾ). ಹೆಸುರುಕಾಯಿ ; ಎಳಗಾಯಿ ; ಹೀಚು; 
ಕೆಚ್ಚನೆ ತೆಂಗು, ಕೆಂಡೆಂಗು. ಏವಂ ಕೆಂದಳಿರ್‌, : ಕೆಂಬೊನ್‌; ಪಂದಲೆ 
ಪಂಡೊವಲ್‌, ಪಂಗಾಯ* (ಶಬ್ದಾನು, ೩೪೧ ಪ್ರಯೋ). 
[ಪಂ (ಎ ಪೆಸ್ಕಿ)4 ಕಾಯರ್‌] 
ಪಂಗಾವಣ (ನಾ). ಹಸುರುವಾಣಿ ಚಪ್ಪರ: ಆ ನಗರಲಕ್ಷ್ಮಿ, 
ರಾಜಮರ್ಯಾದೆಯಿಂ ತಮಗೆ ಶೀತೋಪಚಾರಮನೆಸಗಲೈರಡುಂ ಕೆಲ 
ದೊಳೋರಣದಿಂ ಪರುಕವಿಸಿದ ಪಂಗಾವಣಂಗಳೆಂಬಂತೆ ಕಂಗೊಳಿಪ ಸಾಲ 
ಮರಂಗಳಿಂ (ನುರಾಚ. ೧೧-೧೩ ವು, [ಪಂ (ಸ್ಕಿ) 4 ಕಾವಣ,] 
ಪಂಗಿಗೆ, ಹಂಗಿಗ (ನಾ). ೧. ಹಂಗಿಗೆ ಸಿಕ್ಕಿದವನು ; ದಾಕ್ಷಿಣ್ಯಕ್ಕೆ 
ಕಟ್ಟು ಬಿದ್ದವನು; ಖಣಿ. ೨. ಅಧೀನನಾದವನು; ವಶವರ್ತಿ; 
ಪರಾಧೀನ : ಅಜಸಿ ಕೊಲುತಿರ್ಪ ಜನನೆಂಬಜಕೆಯ ಪಗೆವಂಗದೆಂತು 
ಸಂಗಿಗನಪ್ಪೆ ೦ (ಆ೭ಪ. ೪-೭೭). ಹಂಗಿಗೆ: ೧. ಗುರುವೆಂಬೆನೆ ಕಂಡ 
ಕಂಡವರಿಗೆ ಲಿಂಗನ ಕೊಟ್ಟು ದ್ರವ್ಯಕ್ಕೆ ಹಂಗಿಗನಾದ (ನೋಳಿಮಾ. 
೧೫೮-೫೯೪) ; ನಿನ್ನ ಹಂಗಿಗನು ಸಿರಿಯಾಳಸೆಟ್ಟಯ ಹಾಂಗೆ ಎನ್ನ್ನಂ 
ನೋಡದಾ ಮತಿ ಹಿಂಗಿದವಳೇ ನಿಂಬಿ ಶರಣರ ಸಿಂಬಿ ನಾನಯ್ಯ (ಬಸಪು. 
ತಳಿ ನಿನಗೆ ಹಂಗಿಗನಾದೆ ನಾನು (ಅಕ್ರೂಚ, ೮-೫೪); ನಾಮ 
ರೂಪಿಗನಲ್ಲ ಸೀಮೆ ಹಂಗಿಗನ)್ಲಿ. . . ಸ್ವಾಮಿ ಚರಮೂರ್ತಿ ಜಂಗಮ 
ಜೀನನು (ಮೈಲಾರ. ೧೩೧-೧). ೨. ನಾನದಾವುದು ಧರ್ಮತತ್ವನಿಧಾನ 
ನೆಂದಜಕಿಯದೆ ಕೃ ತಾಂತಂಗಾನು ಹಂಗಿಗನಾದೆನೆಂದೊಜಿಲಿದನು ಯನು 
ಸೂನು (ಕುನ್ಯಾಭೀ. ೧೦-೨೦) ; ಕಂಗಳೀಕ್ಷಿಸಲಮೃತಕರನುತ್ತು ೦ಗಬಿಂಬ 
ವನದ ನಡುನೆ ಕುರಂಗನಡೆ ಕುಜುಹೀ ಜಗತ್ತಯಂಕರಸ ಚಿತ್ತೆ ಕಸು ಹಂಗಿ 
ಗನೆ ಹುಸಿಯೆ[ಗೆ)ನಲು ೩-೧೧-೫೨); ಈ ನಳಿನಲೋಚನ 
ಇಜುಮಡಿ ಹಂಗಿಗನು ಭಕ್ತರಿಗೆ (ನಿಭಾಗ. ೭-೧-೩೯). [ಸಂಗ್ಳು ---ಇಗ] 
ಪಂಗು, "ಪಂಗ್ಗ' ನೋ. 
ಪಂಗ್ಗು, ಹಂಗು (ನಾ). ೧. ದಾಕ್ಷಿಣ್ಯ; ಆಭಾರ; ಜುಣ : ಮುಗಿ 
ಲಳ ಪಂಗಿನಿತುಂಟಿ ಕೇಕಿಯಾಹ್ಲಾ ದದೆ ಕಂಡು ನರ್ತಿಪುದಿದಲ್ತೆ ಸಮಾನ 
ನಯ ಪ್ರವರ್ತನಂ (02ಜಕೇ.೮-೧೨೨) ಶಿನೆಯರಸ ನಿನ್ನ ಪಂಗಿನೊಳೆಯ್ದೆ 


(we. 717, ೨೬೬-೫೨; 972), 


(ತೊರಂ. 


ಬಿಡದೆ ತಾನನಿರತಂ ಬಾಳ್ವೆ. ಬಡಸಿರಿಯಾಳ್ವನಂತೆನ್ನನೇಕೆ ನೋಡುವೆ. 


ಪಂಗು, 


2 


ಮಹೇಶ (ಕುಮಾಪು. ೫-೧೨೩). ೨. ಅಗತ್ಯ ; ಆವಶ್ಯಕತೆ: ಸುರಭಿ 
ಸರಂಗಳಂ ಮಂಗುಳದೇಕೆ ಪೊತ್ತನೊ ತಾಳ್ವಿರಲ್ಕೆ, ಮುಂಬರಿಸಿದನಕ್ಕು. 
ಮಿಕ್ಷುಧನುವಂ ಶಶಿಬಿಂಬದ ಸಂಗದೇಕೆ ಚಸ್ಪ ರಿಕೆಯೊಳಪ್ಪು ದೇಂ (ಲೀಲಾನ. 
೧೧-೬೫). ಹಂಗು : ೧. ಓಲ್ಲೆನೊಲ್ಲೆ ಮರ್ತಾದ ಹಂಗ (ಅನಚಂ. 
೨೬೮-೧೨೬೬) ; ಬೆಳ್ಳಿಂಗಳ ಹಂಗಿನ ಚಂದ್ರಕಾಂತಮಂ ನಗುವಂತಿರ್ದ 
ಸ್ವಭಾವ ರಸಾಂಗಿಯ ಲಜ್ಜೆಯ ಲಂಚಗುಳಿಯ ನೋಟಿದ , . .ಖನಮಂಂ 
ತನ್ನತ್ತ ಸೆಳೆದು (ನಂಬರ. ೧೪-೪೫) ; ಕರುಣಾಸಮಂದ್ರನು ನೀನಿರಲು 
ಕಮಲಾಸನನ ಹಂಗೇಕೆ (ಹಂಸಾ. ೬೩) ; ಹಂಗಿನರಮನೆಯಿಂಂದ ವಿಂಗಡದ 
ಗುಡಿ ಲೇಸು (ಸರ್ನಜ್ಞ, ೧೫೩೪) ; ಕತ್ತಲೆಯ ಮಂದಿರದಿ ಕೆಡಹಿದ 
ವಿತ್ತವಂಂ ಕಾಣಲೈ ಬೆಳಗಿನ ವರ್ತಿ ತಾ ಪಿಡಿದರಸಿ ಕೆಡದಾ ವಸ್ತು ದೊರದಲ್ಲಿ 
ವರ್ತಿಬೆಳಗಿನ ಹಂಗದೇತಕೆ (ಗಗತಃ. ೧೬-೪೯) . ೨. ಜಾತ್ಯಶ್ವಂಗಳ 
ವಳಯ ಮಂ ಸೋಂಕದಂಕಣಿಯ ಹಂಗಿಲ್ಲದೆ ಭೋಂಕನೇಜಕ . . . 
ನಿಂದ ತಾರಕಾಸುರನ ಚಾತುರಂಗಬಲವೆಂತಿರ್ದುದೆಂತೆಂದೊಡೆ ' (ಗಿರಿಕ. 
೬-೫೫ನ); ಗೂಡಾರ ಗುಡಿಗಳ ಹಂಗಿಲ್ಲದೆಲ್ಲರು ಬೀಡಾರಗಳ ಹೊಕ್ಕರೊಸೆದು 
(ಭರಚ.೨೨-೭೫) ; ಒಲ್ಲೆ ನಯ್ಭ ಜಗದ ಹಂಗಿನ ಭೋಗೋಪಭೋಗವನು 
(ಅಖಂಡೇ, ೧೪೪-೧೩೧) ; ದೇವರ ಹಂಗು ನಮಗೇನು ಎಂದು 
ವಾದಿಸುವವರನ್ನೂ ಗೀತೆಯು ಎತ್ತಿ ಹಿಡಿಯುವುದಿಲ್ಲ (ಗೀತಾಸಂ. ೧೭); 
ಹಂಗು ಹರಿದ ಮೇಲೆ ತೊಂಗೇನು, ತೊಡರೇನು? (ಗಾದೆ). 
೩. ಸಹಾಯ; ಉಪಕಾರ: ಮಂಗಳಾತ್ಮಕ ಕೇಳು ನಿನ್ನಯ ಹಂಗ 
ನೊಲ್ಲೆನು (ಕುವ್ಯಾಭೀ. ೬-೪೪); ಸಾಕಿದೇತಕೆ ಹಂಗು ಹೋರಲದೇಕೆ 
ಹೊರೆಯೊಳು ನಿಧಿಯಿರಲು ತಿರಿದೇಕೆ ಬಳಯಿವೆನೆನುತ ಬಹಳಾಟೋಪಡಲಿ 
ಜಡಿದು (ತಿಭಾಗ. ೧೦-೭೧-೪೨); ನಿನ್ನಂಥ ಅಣ್ಣ ಇರುವಾಗ ನನಗೆ 
ಹಂಗಿನ ಹೆದರಿಕೆಯಿದೆಯೆ ? (ವಾತ್ಸಲ್ಯ, ೯೩); ಲಿಂಗ ಹರಿದ ಮೇಲೆ 
ಜಂಗಮನ ಹಂಗೇನು ? (ಗದೆ). ೪. ಆಶೆ; ಬಯಕೆ; ಇಚ್ಛೆ ದ 
ಅರ್ಹಂತ್ಯುಕ್ಕೆ ಹಂಗೇಕೆ ಯೋ ಭಾವಸ್ಸೋ ಭವಮೆಂಬ ವಾಕ್ಚಮೆ' ವಲಂ 
ಮೂಢಪ್ರಬೋಧಾವಹಂ (ಅನಂಪು. ೧-೬೧) ; ಧಾತ್ರಿಯ ಹಂಗೆ ಹೂವಿನ 
ಹಂಗೆ ಚಿನ್ಮಯಗಾತ್ರಗೆ ಹಂಗಳಿದವಗೆ (ಭರಚ. ೧-೯೧) ; ಉದಂಕನೆ 
ನಿನ್ನ ಸಚ್ಚರಿತ್ರವೇ ನನಗೆ ಗುರುಕಣಣಿಕೆ. ನನಗೆ ಬೇರೆ ಗುರುದಕ್ಷಿಣೆಯ 
ಹಂಗೇಕೆ (ಮಣಿಸ. ೬೪) ; ಎರಡು ಸೇನೆಗಳೂ ಜೀವದ ಹಂಗನ್ನು ತೊರೆದು 
ಭಯಂಕರವಾದ ಯುದ್ಧ ವನ್ನು ಪಕ್ರವಿಂಸಿದವು (ಶಾಂತಲಾ, ೧೫೧). 
೫. ಆಶ್ರಯ ; ಅವಲಂಬನ : ಕ್ರೈಸ್ತಮತ ವಿಚಾರದಲ್ಲೂ ಮತಾಧಿ 
ಕಾರಿಗಳ ಹಂಗಿಲ್ಲದೆ ನೇರನಾಗಿ ಯೇಸುಕ್ರಿಸ್ತನ ಮಾತುಗಳಿಂದಲೇ 
ಪ್ರಚೋದನೆ ಪಡೆಯುವ ಹಕ್ಕು ಉಂಟಿಂದು ಮಾರ್ಟನ್‌ಲ್ಯೂಥರ್‌" 

, ಸಾರಿದ (ಕವಿಕೋ. 1, ೭೬೮). ೬. ಸಂಬಂಧ; ನಂಟು: ಪಕ್ಷ 
ಮಾಸಾಬ್ಮತತಿಗಳ ಹಂಗು ಹೊದ್ಧದು (ಸಿದ್ದರ, ೨-೧೧) ; ಹಳತರ 
ಹಂಗನ್ನು ಹರಿದೊಗೆದು ಹೊಸ ಸೃಷ್ಟಿಯನ್ನೇ ಸ್ಮಾಪಿಸ ಹೆೊರಟರುವ 
ಈ ನವನಡೆಯ ಉತ್ಸಾಹವನ್ನು ನೋಡು (ಕತ್ತಿ. ೧೫). 

ಪಂಗುಗು, ಹಂಗಾಗು- ಅಧೀನವಾಗು ; ವಶವಾಗು: ಜೋಲ್ವ. 
ಕಟಭರಮನುರದೆಗೊಂಡು ನೆಗನಲ್‌ ಫೋಪ ನಲ್ಲರಳಿಪಂ ತೋಜು ತುಡುಕಿ 
ತೆಗೆದನಾಂಗಕ್ಕೆ ಪಂಗಾಗಿ[ಖಾಕಂ. ಪಕ್ಕ್ಯಾಗಿಸಿ](ಲೀಲಾವ, ೩-೨೦ ನ) ; 
ಅಬಲೆಯೊಬ್ಬಳ ಹರಿಬದಲಿ ಹಂಗಾದಿರೆಂಬಪದೆಸೆಗೆ ನೋನುವರೇ(ಕುನ್ಯಾಉ. 
೬-೨೪)-ಹಂಗ ತಿದ್ದು -- ಖಣವನ್ನುತೀರಿಸು;ಖುಣತಿದ್ದು: ಅಂಗವ 
ತುಅಕಿಸಲೈ ತುಖಸುವ ಕೈಗಳ್ಗೆ ಹಂಗ ತಿದ್ದುವ ಶಾಸ್ತ್ರವುಂಟಿ (ಮೋಹತ. 
೩೦-೪೦). ಹಂಗ ಮಗುಚು- ಖುಣ ತೀರಿಸು: ಹಂಗ ಮಗುಚುನೆ 
ನೆಂದು ಭೂವಿ ಕೈಸೀಡ ಮೇಫಂಗಳಗೆ ಕೊಡುವನ್ಬುತಕಲಶ 
ಸಂಕುಳವೊ . . : ಎನಿಸಿ ಫಲಿತ ಚೆಂದೆಂಗೆಸೆದುವು (ಹಚಕಾ. ೩-೨೮); 


೫೦೨೪ 


ಪಂಗುತ್ವ 


ಹಂಗಿನ ಕೂಳು - ಖುಣದ ಅನ್ನ --ಆಹಾರ: ಅವರಿನರ ಮನೆ" 
ಹಿಟ್ಟಿ ತ್ತಿಕೊಂಡು ಹಂಗಿನ ಕೂಳು ತಿಂದುಕೊಂಡು ವಿದ್ಯಾಭ್ಯಾಸ ಮಾಡ 
ದಿದ್ದರೂ ಆಗ್ತದೆ (ಚೆಂಗಾಳ್ವ. ೬). ಹಂಗಿನವನು - ಖುಣದಲ್ಲಿರುವ 
ವನು ; ಯಣಿ : ಬಡಹಾರುವನೇಸು ಭಕ್ತ ನಾದಡೆಯೂ ನೇಣಿನ ಹಂಗ 
ಬಿಡ. . . ನಾನಾನ ಚಂಗಿನವನಲ್ಲ ನಿಮ್ಮ ಶರಣರ ಹಂಗಿನನನಯ್ಸ್ಮಾ 
(ಬಸನ, ೪೫೦). [ಜೇ.॥ ತುಳು. ಹಂಗ್‌] 

ಪೆಂಗ್ಕು (ಗು). ೧. ಅಸಮರ್ಪಕವಾದ ; ಕುಂಠಿತವಾದ : ಕವಿಯ. 
ವರ್ಣನೆಗಳನೆ ಚಿತ್ರಿಸಲತೀಂದ್ರಿಯವ್ಯಾಪಾರಮಂ ಮನುಜಕಲ್ಪಿತ ಮರ್ತ್ಯ 
ಭಾಷೆಯ ಸಂಗುಲಿಸಿಯಲ್ಲಿ ?(ಶ ಉನಾ, ೭೧೬-೨೧೨). (ನಾ).೨.ಕಾಲಿ 
ಲ್ಲದವನು ; ಹೆಳವ;ಕುಂಟಿ: “ಖಂಜಃ, ಸಂಗುಃ, ಕ್ರ್ರೋಣಿಃ-ಈ 4 
ಪೆಟಿನಂ” (ಹಲಾಯು. ೧೦೦-೪೫೬) ; ಕುಲಹೀನಂ ದೀನಮಾನಂ . . . 
ಜಡಮತಿ ಕಿವುಡಂ ಪಂಗು ಮೂಕಂ. . . ನಿತ್ಯರೋಗಾಕುಳನೆಂಬೀ ನಾಮು: 
ನಾಮಾನಳಿಗೆ ನಿಳಯನಕ್ಕುಂ ಪ್ರತವ್ರಾತಹೀನಂ (ನಸ್ಮಾರಾ. ೧೦-೩೦) ; 
ಮನುಜಜನ್ಮದೊಳುದ್ಭವಿಸಿರ್ದು ಮೂಗನಾಗದೆ. ಸಲೆಯಂಧನಾಗದಿರೆ: 
ಪಂಗುವುಮಾ[ಪಾಉಂ. ಸಂಗುಳನಾ]ಗದೆ . . . ಮೆಜಿಕಿನಲ್ಲಿ ಪೂಜಿಸು. 
ಮಹೋತ್ಸನದಿಂಡೆಲೆ ಹಂಪೆಯಾಳ್ಮನಂ (ಪಂಪಾಶ. ೭೫); ವರೂಕಾಂಛ 
ಬಧಿರ ಪಂಗು ಕುಬ್ಬ "ವೃದ್ಧ ಸರೋಗ ದಾರಿದ್ರಾ ,ಭಿಭೂತ ಕ್ಷುತ್ತೃಡ್ವಧ 
ಬಂಧನಾದಿ ವಿಪಶ್ಚೀಡಾಕ್ರಾಂತ ನಾಸ್ತಿ ಕಜೀವಂಗಳೊಳು ದಯಾರಹಿತತೆ 
ಯುಂ... ಮೊದಲಾದ ದುಷ್ಟ ವರ್ತನೆಯೊಳು ವರ್ತಿಸುವ ಜೀವನ 
ಪರಿಣತಿಯ ಕೃಷ್ಣ ಲೇಶ್ಯಾಪರಿಣಾಮಮೆಂದಜಾವುದು (ಪಸಾರ. ೪೧೩); 
ಕುರುಡನಾ ಕೈಕಾಲು, ಮುದುಡಿ ರವಿಂಸಲು , ಪಂಗು ತರುಣನಪ್ಪ ೦. 
(ವೀಶೈಫು. ೪-೨೧-೩೦) ; ಮಹಾತ್ಮರಾದ ನಿಮ್ಮ ದಯೆಯು ಪಂಗುವಿನಲ್ಲಿ 
ಗಂಗೆ ಬಂದು ಬಿದ್ದಂತೆ ನನ್ನಲ್ಲಿ ಉಂಟಾಯಿತು (ಮುದ್ರಾಮಂ- ೬೫). 
೩. ಶನಿಗ್ರಹ: “ಅಸಿತಃ, ಕ್ರೋಡಃ, ಪಂಗುಃ, ಛಾಯಾತನಯಃ, 
ಶನೈಶ್ಚರಃ, ಶೌರಿಃ-ಈ ೬ ಶನಿಯ ಪೆಸರ್‌ಸ (ಹಲಾಯು. ೯-೪೮) ; 
ಅಂಗಾರಕ ಬುಧ ಗುರು ಭೃಗು ಪಂಗುಗಳಿಂದುವನೆ ಭೇದಿಸಲ್‌ ಜಗದೀಶ್‌ 
ಸಂಗರದೊಳಿಆದು ಮಡಿವರ್‌ (ಅಟ್ಟು. ೭-೧೧೩), ೪.. (ಆಲಂ) 
ಪ್ರಗತಿಯಿಲ್ಲದಿರುವುದು: ಅವರನ್ನು ಸೇರಿಸಿಕೊಳ್ಳ ಬೇಡ. ಸೇರಿಸಿ 
ಕೊಂಡರೆ ನಿನ್ನ್ನ ಉದ್ಯೋಗ ಪಂಗು ಆಗಿಬಿಟ್ಟೀತರಿ (ಶ್ರೀಕಾಂತ, 
೨೪೩). ೫. ಮುಂದುವರಿಯಲು ಶಕ್ತಿಯಿಲ್ಲದವನು ; ಕುಂಠಿತ 
ವಾದ ಶಕ್ತಿಯುಳ್ಳ ವನು 3 ಅಭಿವೃದ್ಧಿ ಹೊಂದದವನು : ಆಧ್ಯಾತ್ಮಿಕ 
ಕ್ಷೇತ್ರದಲ್ಲಿ ಅವನನ್ನು ಕೃತ್ರಿಮ ಉಪಾಯಗಳಿಂದ ಮೂಢನನ್ನಾಗಿ ಸಂಗ 
ವನ್ನಾಗಿ ಮಾಡಿಟ್ಟ ಂತಾಗದೆ? (ನಿಬಂಧ. 1, ೨೨೮) ; ಮಾಧವರಾಯು: 
ಮಂಡ್ಯಕ್ಕೆ ಹೋದುದು. ಪಂಗುಗಳಾಗಿದ್ದ ರಿಯ ವಕೀಲರಿಗೆ ರೆಕ್ಕೆ 
ಬಂದಂತಾಯಿತು (ಗೃಹಲ, ೨೬೮). 

ಪಂಗೃಂಧರ ನೀತಿ - ಕುಂಟಿ, ಕುರುಡರ ನ್ಯಾಯ; p ಹೆಳವನಿಗೆ 
ಕಣ್ಣಿದೆ, ನಡೆಯಲಾಗುವುದಿಲ್ಲ. ಕುರುಡನಿಗೆ ನಡೆಯಲಾಗು 
ತ್ತದೆ, ದಾರಿಯನ್ನು ಕಾಣಲು ಕಣ್ಣಿಲ್ಲ. ಕುರುಡನು ಹೆಳವನನ್ನು 
ಬೆನ್ನ ಮೇಲೆ ಕುಳ್ಳಿ ರಿಸಿಕೊಂಡು ಹೊರಟರೆ ಪರಸ್ಪರ ಸಹಾಯ 
ನಾಗಿ ಪ್ರಯಾಣ ಸಾಗುತ್ತದೆ. ಇದು ಈ ದೃಷ್ಟಾಂತದಿಂದ 
ಗೊತ್ತಾಗುವ ನ್ಯಾಯ; ಪರಸ್ಪರ ಸಹಾಯದಿಂದ ಉಭಯರ 
ಕಾರ್ಯಸಾಧನೆಯೂ ಆಗುವುದು: ನಮಗೊಪ್ಪಿತು ಪಂಗ್ಚಂಧರ 
ನೀತಿ ಒಯ್ಕೊನ್ನನು ನಿನಗೊಪ್ಪುವ ರೀತಿ (ಅಹಲ್ಯ. 1೪ ಅರ್ಪಣೆ). 
[ಸಂ.] 


ಪಂಗುತ್ತ (ನಾ). ೧. ಸೆಳವು; ಕುಂಟು. ೨. (ಆಲಂ) ಪ್ರಗತಿ 
ಹೀನತೆ; ಮುಂದುವರಿಯಲು ಆಗದಿರುವಿಕೆ; ಕುಂಠಿತತನ : 


ಸಂಗುನಿ 


ತಾಯಿಗೆ. .. ಈ ಎಲ್ಲ ಅನುಷ್ಕಾ ನಗಳ ಪಂಗುತ್ವನನ್ನೂ ತಥ್ಯಶೂನ್ಯತೆ 
ಯನ್ನೂ ಎತ್ತಿ ಬೈದಿದ್ಮಾರೆ (ಇಪ್ಪಕ. ೪೬೪). [ಸಂ.] 

ಪೆಂಗುನಿ (ನಾ). ಸೌರಮಾನದ ಕೊನೆಯ ತಿಂಗಳು; ಮಾನಮಾಸ; 
ತಮಿಳು ಫಾಲ್ಗುಣಮಾಸ: ಮೊದಲ ಪಂಗುನಿ[ನಾಕಾಂ. ಲಿ]ಯ 
ತಿರುನಾಳ್‌ ಬರಲು ನಲ್ಮೆಯಿಂಂ ಮುದದಿಂದ ಪಟ್ಟಿಣಂ ಕೈಗೆಯ್ಯ 
ಲೊಲ್ಮೆಯಿಂ , . . ಇಂತೆಂದಳಾ ಪೂರ್ಣಶಶಿಮಂಖಿಗೆ (ನಂಬರ. ೧೧-೧೧) ; 
ಒಂದು ಪಂಗುನಿಮಾಸ ಉತ್ಸವಕಾಲದಲ್ಲಿ ಸ್ವಾಮಿಸೇನೆಯನ್ನು ಮಾಡಿ 
ಕೊಂಡು ಮನೆಗೆ ಹೋಗಿಬೀದಿಯಣಗಿಲಿನಲ್ಲಿ ಕುಳಿತಿದ್ದರು (ಪುಂವಿ.೧೪೪). 
[--ತಮಿ, ಸಜ್ಯುನಿ ; ಮಲ. ಪಜ್ನುನಿ./ಪ್ರಾ. ಫಗ್ಗುಣೇ, ಫಾಲ್ಗುನೀ] 

ಪಂಗುಳ (ನಾ).: ಕಾಲಿಲ್ಲದವನು ; ಹೆಳವ : ಅನಿಲನ ಕುಂದಿಂದೆ 
ಪಂಗುಳಾಂಧ ಕೃಶಂ ವಾಮನ ಕುಬ್ಬ ಬಧಿರೆ ಮೂಕರುಮನೇಕವಿಧದಂಗ 
ಹೀನರುಂ ಜನಿಯಿಸುವರ್‌ '(ನುದತಿ. ೧-೮೫) ; ನಿಮ್ಮ. ವೇಷಧಾರಿಯ 
ನೆನೆಯ ಸಂಗುಳ ನಾನಯ್ಯಾ (ಬಸನ, ೩೪೧); ತನುನಿಕಾರಿಯನಂಗಹೀನನ 
ಪಂಗುಳಾಂಧಕನ ಘನರುಜಾಂಗನ , . . ಉಪ್ಪ ನಡಿಸುವ ಸಮಯದೊ 
೪ಿನಿಬರನು. ಕಾಣ್ಸುದು ನುಹೀಶರಿಗಂಗನಲ್ಲೆಂದ (ಕುವ್ಯಾಉ- ೩-೧೦೭) ; 
ತಿಪ್ಪೆಯೊಳಗಿರ್ಪ ಪಂಗುಳನು ನಿಂಖಗುನ ರನ್ನದುಪ್ಪ ರಿಗೆಯೊಳ್‌ ನಿಂದು 
ರಾಜಿಪ ಕುಮಾರಿಯ ಬಿಗಿಯಪ್ಪು ವೆನುಮೆಂದು ಕೈನೀಡಿದರೆ ಬರ್ಪಳೆ 
(ಏಕೋಪು. ೧೪-೮೯). [ಸಂ. ಪಂಗಂಲ] 

ಪಂಗುಳೆ «ಸಂಗೋಳಿ' ನೋ. 

ಪಂಗೂಳಿ "ಸಂಗೋಳಿ' ನೋ. 

ಪಂಗೋಳಿ, ಸಂಗುಳೆ, ಪಂಗೂಳಿ (ನಾ). ತುಚ್ಛ ; ನಿಂದ್ಯ; 
ಅಯೋಗ್ಯ : ಯಾವನೋ ಪಂಗೋಳಿ ಮನಸ್ಸು ಬಂದ ಹಾಗೆ ಬರೆದ 
ದ್ಹಾನೆ (ನಟಸಾ. ೫೭೦) ; ಒಳ್ಳೆ ಪಂಗೋಳಿಗಳನ್ನು ಸೇರಿಸಿದೆ ಬಿಡು 
(ಕಾಮಿಕಾಂ. ೧೦೫), ಪೆಂಗುಳೆ :. ಆ ಪಂಗುಳೆ ಮನುಷ್ಯನಿಂದ ಯಾವ 


ಕೆಲಸವನ್ನೂ ಮಾಡಿಸಲು ಸಾಧ್ಯವಿಲ್ಲ. (ರೂಢಿ). ಪಂಗೂಳಿ : ಆ 
ಪಂಗೂಳಿ ಮನುಸ್ಯನ ಜೊತೆ ಸೇರಬೇಡ (ರೂಢಿ). [1] 
ಪಂಚ, (ನಾ). ಅಪೂರ್ವವಾದುದು ; ಅನರೂಪವಾದುದು; 


ಸಿಕ್ಕಲಾರದುದು : “ಪುಂಚಮಪೂರ್ವಂ” (ಚತುನಿ, ೬೭) ; ಪಿರಿದುನಿನಾ 
ಪುರದೊಳಾನೊರ್ವಳಲ್ಲದೆ ನಿನಗೆ ವರಯ ವತಿಯರ್ಪಂಚಮೆಯೆಲನೊ ಗುರು. 
ಭಕ್ತ (ಆರಾಚ. ೨-೫-೩೩); ಎಚ್ಚಂತೆ ಮಂ ಧೂರ್ಜಬಪುತ್ರಂ 
ಕ್ರೌಂಚಮಂ ಪಂಚನೆನೆ ರಿಪ್ರಮಹಾಕಲ್ಪ ಕಾಲಾಗ್ನಿರುದ್ರ ಂ (ರಾಜತೇ. 
೬-೮೯); ಮಾಂಸಲದ ಮೆಯ್ಲಿರಿಗೆ' ಬೀಗಿ ಸರಿಪುಷ್ಪ ಮಾದೆನ್ನ್ನ ನಕ್ಷಸ್ಮಳಕೆ 
ಬಿಸುಡೆ ಬಿನ್ಮುನೆ ಬಿಳ್ಳು ದಾಳಾಳಿಗಂ ಪಂಚಮಿದು ದಿಟ್ಟ ಗೀಗಳೇನುಂಟಿ ? 
(ಸಂಸಪ. ೩೫-೨೨೮). "ಪಂಜ್ಮೆ' ಪರಾ. 
ಸಂಚ್ಯ (ನಾ). ೧. ಒಂದು ಸಂಖ್ಯೆ; ಐದು : ಪಂಚಪ್ರಕಾರದು।ಖನೆ 
ಪಂಚಮಹಾಭೂತನೂಗೆ ಪುಟ್ಟ ದೆರ್‌ (ಚಂದ್ರ ಪು ೧೬-೧೧) ; ಪುರಹರ 
ವಕ್ತ್ರಂ, ಪಂಚಂ . . . ಪಾಂಡನ ಪುರನೈರಿನುಖಂಗಳ್ಳೆ ದಲ ನಾಮಂ 
(ವ್ಯವಹಾ, ೯-೫) ; ಸಂಚನಳರೆಲ್ಲರಿಂದಂ ನುಂಂಚುನೆನೆಂದು ಸ್ವಯಂನರಾ 
ಲಯದ ಲಸತ್ಕಾಂಚನಸಿಂಹಾಸನಡೊಳ್‌ ಸಂಚಲಿಸದೆ ನೆಲಸಿದರ (ನಳಚಂ, 
೩೧೧). ಶಿನಶರಣರಿಗೆ ಕ್ಷೇತ್ರವಿತ್ತವ ಪಂಚಸಂರಕುಜಕೆ ಧವನೆನಿಸ 
ಶಿವಭಕ್ತರಿಗೆ. ದ್ರವ್ಯನನೊಲಿದು ಕೊಟ್ಟು (ಶಂಕದಾ. ೯-೩೪), 
೨. ಪಂಚಾಯಿತಿಯ ಸದಸ್ಯ : ಅಇಬಗೆ ಕಿಕೇರಿ ಒಳುದಯ 
ಇಂ ಧರ್ಮ್ಮದ ನಿಂಮ್ಮ ಹೊಬುಹಂಗಳ್‌ ಶ್ರೀ ಬ್ರಹ್ಮೇಸ್ವರದ ಮಾರ್ಕೈ 
ಒಳು ಪಂಚರ್ಗದೆಮಲ್ಲಿ ಬಳಾಲ ಆ ವಿಳಾಸಂಗಳಿಂ (ಎಕ. VIR), ಕೃಷ್ಣ ರಾ. 
೩೭-೧೬; 1095) ; ಅಷಾಢಪಾರ್ಣಿಮೆಯು ಜಾತ್ರೆಯ ದಿನವೆಂದು 
ಪಂಚರು ಗೊತ್ತು ಪಡಿಸಿದ್ದರು. (ಸಂಜೀವಿ. ೧೩೦); ಪಂಚರು ಯಾರ 


೫೦೨೫ 


20 


30 


35 


140 


45 


ಪಂಚಕ 


ಸ್ನೇಹಿತರೂ ಅಲ್ಲ, ಯಾರ ವೈರಿಗಳೂ ಆಲ್ಲ (ಗೃಹದಾ. ೩೧) ; ಜಗಳ 
ತೀರಿಸಲೆಂದು ಬಂದು ನೆರೆದ ಪಂಚರ ಪರಿವಾರ . . , ತುಂಟಿರ ನೆರವಿ 
ಇವೆಲ್ಲ ಕಾಣುವುವು ಚಾನಡಿಯಲ್ಲಿ (ಗಾಳಿಗು. ೩) ; ಜನ ಅವನನ್ನು ಊರಿನ 
ಪಂಚನಾಗುವುದಕ್ಕೆ ಹೇಳಿದರು (ನುಹಾತ್ಮಾ. ೬೦), "ಪಂಚಾಯಿತಿ? 
ಸರಾ. ೩. ಗುಡಿ, ಶಾಲೆ ಮೊದಲಾದ ಸಾರ್ವಜನಿಕ ಸಂಸ್ಥೆಗಳ 
ಮೇಲ್ವಿಚಾರಣೆಗಾಗಿ ಏರ್ಪಡಿಸಿರುವ ಸಮಿತಿಯ ಸದಸ್ಯ : ನೀವು 
ಸಾಲೆಯ ಪಂಚರೆಂದು ನಿಮ್ಮ ಬೆಟ್ಟ ಗೆ ಬರಲಿಲ್ಲ ಗೌಡರೆ (ಹಚ್ಚಿ ಬ. ೨೬೬). 
ಪಂಚಕನ್ಶೆಯರು - ಅಹರೈ, ದ್ರೌಷದಿ, ಸೀತೆ, ತಾರೆ ಮತ್ತು 
ಮಂಡೋದರಿ ಅಥವಾ ಅಹಲ್ಯೆ, ದ್ರೌಪದಿ, ತಾರೆ, ತಾಕ್ಕೆ 
ಮಂಡೋದರಿ ಎಂಬ ಪುರಾಣಪ್ರಸಿದ್ಧರಾದ ಐವರು ಮಹಿಳೆ 
ಯರು; ಐ ಇವರ ಸ್ಮರಣೆಯಿಂದ ಪಾಪಪರಿಹಾರವಾಗುವುದೆಂದು 
ನಂಬಿಕೆಯಿದೆ : ನನ್ನ ತಂಗಿ ತಾರಾ (ಅಹಹ ! ಪಂಚಕನೈಯರಲ್ಲೊಬ್ಬ 
ಳೇನೋ 1) ಸ್ವತಃ ನೋಡಿದ್ದು (ಮೂರುದಾ, ೧೬೩), ಪಂಚಯ್ಯರು, 
ಪಂಚ್ಛೈನರು ಎ ಐದು ಜನ: ಎನ್ನ ಪಂಚಯ್ವರ ಭಕ್ತರ ಮಾಡು 
(ಬಸವ, ೪೬); ಪಿನಾಕಿ ಅಲ್ಲಟಿ ಪಲ್ಲಟಿದಿಂದ ಪಂಚೈನರ ಪ್ರಾಣಂಗಳು 
ಸಂಚಗೆಡವೆ (ಸಕನ. 11, ೬೦೭-೭೦); ನಾಲ್ಕು ಗ್ರಾಮದ ಪಟ್ಟಣಕ್ಕೆ 
ಪಂಚೈನರ ಕಾನಲು ನೋಡಾ (ಚನ್ನವ, '೭೫-೧೩) ; ಎನ್ನ ಮನ ಒಪ್ಪ 
ಪಂಚೈವರು ಸಾಕ್ಷಿಯಾಗಿ ನುಡಿಯುಂತಿಪ್ಪೆ ನಯ್ಯ (ಘನನ೯-೬). 
[ಸೆಂ. ಪಂಚನ್‌] 

ಪಂಚ್ಯ (ಗು). ವಿಸ್ತಾರವಾದ; ವಿಶಾಲವಾದ ; ಅಗಲವಾದ : 
"ಸಂಚಪಾತ್ರೈೆ?, "ಸಂಚಾನನ್ಯ' ಪರಾ... [ಸಂ.] 

ಪಂಚಉಷಃಕಾಲ (ನಾ). “ದಿವಸದ ೫೫ನೆಯ ಗಳಿಗೆ, ಎಂದರೆ 
ಸೂರ್ಯೋದಯಕ್ಕೆ ಐದು ಗಳಿಗೆಯ ಹಿಂದಿನ ಹೊತ್ತು” 
(ಶ್ರೀನತ್ಸ. ೨೪೩). [ಪಂಚ್ಚ--ಉಷಃಕಾಲ] 

ಪಂಚಕ (ನಾ)..೧. ಐದರ ಗುಂಪು; ಐದು ವಸ್ತುಗಳ ಸಮೂಹ: 
ಅಮರೆಗಣಾರ್ಕ " ಶೀತಕರೆ ಭಾನು ಪಾನಕೋತ್ತ ಮ ಗಣಪಂಚಳಂ 
[ಸಾಣಾಂ; ಸಂಚಯಂ] ನೆರೆಯೆ . . . ಸುಕೇಸರಂ (ಛಂಬೋಂಬು. 
೨-೧೫೬); -ಸೌಮಿತ್ರಿ ಕೇಳ್ಸು  ಕಡುಮಂಳಿದು ನಿಮ್ಮಡಿಗಳವಿ 
ವೇಕಿಗಳಂತರ್ಥನಾಶಾದಿ  ವಚನಸಂಚಕಂಗಳಂ  ನುಡಿಯಲಾಗಸಡ 
ನಿಂತೇಕೆ ನುಡಿನಿರೆಂದು ಮತ್ತಮಿಂತೆಂದಂ (ಸಂರಾಮಾ, ೧೫-೬೮ ವ); 
ಇಪ್ಪತ್ತನಾಲ್ಕು ಸಂವತ್ಸರ ೨೫ ಸರ್ಯ್ಯಂತರವು ಬಂದಂತಹ ವುಂಡಿಗೆ 
ಯನು ಹಂನೆರಡು ಪಂಚಕದನರೊಳಗೆ, ಆರುಂ ಅ ಅಳಿಹಲಾಗ(ದು) 
(ಎಕ. ೪1, ಕಡೊರು; ೧೩೩-೬ ; 12477) ; ಪ್ರಕಟಿತರ ವ್ಯಂಜನ ಸಂಜ್ಞೆ 
ಕಳಾರದಿನಾ ಳಕಾರಪರ್ಯಂತಂ ಪಂಚಕಸಂಚಕಂಗಳಿಂ . ಸಂಚಕಮಕ್ಕುಂ 
ವರ್ಗಮಂತ್ಯವರ್ಣಮನರ್ಗಂ (ಶಮನದ. ೧೩); ನಾಗಭೂಸಣನ ಪರಮ 
ಯೋಗಚಲನಗೆ ಭರದಿ ಸೂಗೋಲ: ಪಂಚಕರಿಗಳ ಪ್ರಯೋಗಿಸಲು 
(ನನನೋ. ೪-೨೧). ತಿ. ಐದು ಸಂಖ್ಯೆಗೆ ಸಂಬಂಧಿಸಿದುದು ; 
ಐದರಿಂದ ಮಾಡಿದುದು. ೩. ರಣರಂಗ; ಯುದ್ಧಭೂಮಿ : 
ಏನ ಹೇಳುವೆ ಗಜಘಟಾಪ್ರತಿಮಾನದಲಿ ಕೋದಂಬುಗಳು ಹಿಂಡಾನೆಗಳ: 
ನೇಳೆಂಟಿಸೊದೆಯೋಡಿದವು ಪಂಚಕಕೆ (ಕುಪ್ಯಾಶ, ೩-೧೫), ೪. ಐದು 
ಶ್ಲೋಕಗಳುಳ್ಳ ದೀವರ ಸ್ತೋತ್ರ :' ಗಣೇಶಸಂಚಕ ಬಹಳ 
ಚೆೊ್ನಗಿದೆ.. (ರೂಢಿ). ೫. ಕಾಗದ ಮೊದಲಾದುವುಗಳ 
ಕಟ್ಟು,--ಗಂಟು, ೬. ಧಾನ್ಯದ ಒಂದು. ಅಳತೆ: ೧ ಖಂಡುಗ 
೪ ಪಂಚಕ, ೧ ಪಂಚಕ ಎ೫ ಕೊಳಗ [ನ್ಯನಯಾ.'ಅ ಮುನ್ನುಡಿ) ; ಪೊನ್ನಗೆ 
ಪಂಚಕನೆರಡುಂ ಚೆನ್ನಾಗಿಯೆ ಪಣವು»« x *(ಪಂ)ಚಕ ಶಶಿಗಂ (ವೈವೆಹಾ. 
ಅನುಬಂಧ ೧). ೭. ಮಾನ್ಯವಾಗಿ ಬಂದ ಭೂಮಿ--ಪ್ರದೇಶ : 


ಪಂಚಕಂಚುಕ 


ನಮಗೆ ತೆರಕಣಾಂಬೆಯ ಸೀಮೆಯಪಡುಗು ನಾಡಸ್ಮಳದ ಹುಲ್ಲಾನಕ್ಕೆ 
ಪ್ರತಿನಾಮವಾದ 'ಕಾನುಲಾಪುರದ ಅಘ್ರಾರದಲೂ ನಮಗೆ ಸರ್ವಮಾಂನ್ಯ 
ವಾಗಿ ಶಾಸ(ನ]ಸ್ಮವಾಗಿ ನಡದ ಬಹ ಪಂಡಿತರ ಪಂಚಕರ ಯಲ್ಲೆಯ 
ತೋಟಿದ ವ್ರಿತ್ತಿ ೧ ಗೋಪಣಗಳ ಪಂಚಕದಲ್ಲಿ ನಮಗೆ ಧಾರಾಸಹಿತವಾಗಿ 
ನಡೆದು ಬಹ ಅತ್ತಿ ತಾಳ ತೋಟಿಪ್ರತ್ತಿ ಕರ್ಣ (ಎಕ.111(8), ಗುಂಡ್ಲು ಸೇ. 
೧೩೭-೧ ; 1535); ಯಾ ಯೆರಡು ಪ್ರಿತ್ತಿಗೆ ಸಲ್ಲು[ವ] ಸ್ಥಳಗಳ ನಿವರ 
ಕಾಲುವೆ ಕೆಳಗೆ ಕೊಟಿಗೆಯನರ ಪಂಚಕದ ಸ್ಥಳ ೧ಕ್ಕೆ ಬೀಜವರಿ.... 
ಸಮರ್ನಿಸಿದೆಉ '(ಸೌಇಇ. 1V, ೨೪೫-೧೩; 1541). ೮. [ಗಣಿತ] 
ಐದು ಎಂಬ ಸಂಖ್ಯೆಯ ಸಂಕೇತ. ೯. [ಜ್ಯೋತಿ] ಐದು 
ನಕ್ಷತ್ರಗಳ ಗುಂಪುು--ಸಮೂಹ; ೫ ಮೃಗಶಿರಾ, ಆರ್ದ್ರಾ, 
ಪುನರ್ವಸು, ಪುಷ್ಯ, ಆಶ್ಲೇಷಾ ಎಂಬ ಐದು ನಕ್ಷತ್ರಗಳಿಂಗಲೂ 
ಮಘಾ, ಪೂರ್ವಫಲ್ಲುನೀ, ಉತ್ತರಫಲ್ಲು ನೀ, ಹಸ್ತ, ಚಿತ್ರಾ 
ಎಂಬ ಐದು ನಕ್ಷತ್ರಗಳಿಂದಲೂ ಆರಂಭವಾಗುವ ಮಳೆಗಳು 
ಬಿತ್ತನೆಗೆ ಬಹಳ ಯೋಗ್ಯನೆಂದೂ ಧನಿಷ್ಕೆ, ಶತಭಿಷ, ಪೂರ್ವಾ 
ಭಾಡ್ರೆ, ಉತ್ತರಾಭಾದ್ರೆ ಮತ್ತು ರೇನತಿ ಎಂಬ ಐದು ನಕ್ಷತ್ರ 
ಗಳು ಅನಿಷ್ಟಕಾರಕನೆಂದೂ ಈ ನಕ್ಷತ್ರಗಳಲ್ಲಿ ಮರಣವು ಸಂಭ 
ವಿಸಿದರೆ ಮನೆ ಬಿಡಬೇಕೆಂದೂ ಸೂಚಿಸುತ್ತಾರೆ: ಪಂಚಕದಲ್ಲಿ 
ಮುರಣವಾಗಿರುವುದರಿಂದ ಮನೆ ಬಿಡಬೇಕೆಂದು ಶಾಸ್ತ್ರಿಗಳು ಹೇಳಿದ್ದಾರೆ 
(ರೂಢಿ). "ಮೃಗಪಂಚಕ' ಪರಾ. [ಸಂ] 

ಪಂಚಕಂಚುಕ (ನಾ). [ನೀತೈ] ಕವಚವು ಶರೀರವನ್ನು ಮುಚ್ಚು 
ವಂತೆ ಜೀವವನ್ನು ಆವರಿಸಿರುವ ಐದು ಪದಾರ್ಥಗಳು : ಕಾಲ, 
ನಿಯತಿ, ಕಲಾ, ವಿದ್ಯಾ ಮತ್ತು ರಾಗ ಇವುಗಳಿಗೆ ಸಂಚಕಂಡುಕಗಳಿಂದ್ರು 
ಹೆಸರು (ಭಾತತ್ತ್ವ. ೬೬೫) ; ಶಿವನ ಚಿಚ್ಛಕ್ತಿ, ಆನಂದಶಕ್ತಿ, ಇಚ್ಛಾ 
ಜ್ಞಾನ ಕ್ರಿಯಾಶಕ್ತಿಗಳು . . . ಈ ಶಕ್ತಿ ಸಂಕೋಚಗಳೇ ಪಂಚಕಂಚುಕ 
'ಗಳಾಗಿಯೂ ಮೂರು ಮಲಗಳಾಗಿಯೊೂ ಪರಿಣವಿಂ ಸಿದವು (ಭಾರದ. ೨೧೨೩). 

[ಪಂಚ್ಯ--ಕಂಚುಕ] 

ಪಂಚಕಚೇರಿ (ನಾ). ಪಂಚಾಯಿತಿಯ ಕಾರ್ಯಾಲಯ, 
ಕಚೇರಿ : (ಮುಂಬಯಿ. 8. ೪-೧೪೬). [ಪಂಚ --ಕಟೆೇರಿ] 

'ಪಂಚಕಚ್ಚೆ (ನಾ). ಒಂದು ವಿಶಿಷ್ಟ ರೀತಿಯಲ್ಲಿ ಐದು ಕಡೆ 
ಸಿಕ್ಕಿಸಿ ಕಚ್ಚೆ ಉಡುವ ವಿಧಾನ : ನೆರೆ ಹಿಡಿದುಟ್ಟ ಹ ಪಂಚಕಚ್ಛೆಯ 
ಥೋತ್ರ ನಾಮ ವಿಭೂತಿಯ ಬೆಳಕು (ಚಿದಾವ. ೪೨-೬).:[ಪಂಚ್ಚೆ ಕಚ್ಚಿ] 

ಪಂಚಕಜ್ಮಾಯ "ಸಂಚಗಜ್ಞಾಯ' ನೋ. 

ಪೆಂಚಕಠಾರಿ (ನಾ). ಒಂದು ಬಗೆಯ ಆಯುಧ: ಪಂಚರಾಯಧ 
(ಮೈಸೂರು ಅರಮನೆಯ ಆಯಂಧಾಗಾರದಲ್ಲಿ "ಪಂಚಕಕಾರಿ'ಯೆಂಬ 
ಆಯುನಿಧವಿದೆ) (ಕರಇಅ. ೨೭೭), [ಪಂಚ್ಛ--ಕಠಾರಿ] 

ಪಂಚಕರಣ (ನಾ). ೧. ಕಣ್ಣು, ಕಿವಿ, ಮೂಗು, ನಾಲಗೆ ಮತ್ತು 
ಚರ್ಮ ಎಂಬ ಐದು ಇಂದ್ರಿಯಗಳು:ಪಂಚಭೂತಂಗಳ ಪೂರ್ವಾಶ್ರಯ 
ವಳಿದು ಪಂಚ[ಪಾ320, ಚೀ] ಕರಣಂಗಳ ಹಂಚುಹಟಿಃ ಮಾಡಿ (ಅಖಂಡೇ. 
೧೯೩-೧೪) ; ಸುಖದ ವಿಂಷವು ದುಃಖ ವಿಷವು ಹಿಗ್ಗಿ ಪ್ರಾಣ ಪೂರಣಾ 
ಪಂಚಕರಣಗಳೀ ಗಡಣಕಟ್ಟ ತು ಗುಡಿತೋರಣಾ (ಗರಿ. ೧೧೩-೧೦); 
ಇನ್ನ್ಫೈದುಗಳಿಗೆಯಲಿ ಇದರ ಹರಣ ಗಾಳಿಮಳೆಗೂಡುವವು ಪಂಚಕರಣ 
(ಪಿಪಾಸೆ. ೪೩-೪). ೨. ವಾಕ್ಕು, ಪಾಣಿ, ಪಾದ್ಯ ಪಾಯು 
ಮತ್ತು ಉಸಸ್ಯ ಎಂಬ ಐದು ಕರ್ಮೇಂದ್ರಿಯಗಳು. ೩. ಚಿತ್ತ, 
ಬುದ್ಧಿ, ಅಹಂಕಾರ, ಮನ ಮತ್ತು ಜ್ಞಾನ ಎಂಬ ಐದು ಅಂತಃ 
ಕರಣಗಳು : ಪಂಚಕರಣಂಗಳು : ಚಿತ್ತ, ಬುದ್ಧಿ, ಅಹಂಕಾರ, ಮನ, 
ಜ್ಞಾನ (ಮುಖಾಸಾ. ಅನುಬಂಧ. ೨). [ಸಂಚ -- ಕರಣ] 


೫೦.೨೬ 


20 


30 


35 


ಪಂಚಕಲ್ಯಾಣ 


ಪಂಚಕರ್ಣ (ನಾ). [ರೇಖಾಗ] ಐದುಭುಜಗಳ ಸರಳರೇಖಾ 
ಕೃತಿ; ಸಂಚೆಕೋಣ : ಎರಡು ತ್ರಿಕೋಣ ಅಥವಾ “ಪಂಚಕರ್ಣ” 
(Pentagon) ಕ್ಷೇತ್ರಫಲಗಳ ಮೊತ್ತ ವುಳ್ಳ 0ತೆ ಚಚ್ಚ್ಸ್‌ಕವನ್ನು ರಚಿಸುವಿಕೆ 
(ಗಜಿಚೆ. ೧೮೪). [ಸಂಚ 4 ಕರ್ಣ] 

ಪಂಚಕರ್ಮ (ನಾ). (ವೈದ್ಯಶಾ] ಆಯುರ್ವೆೇದಚಿಕಿತ್ಸಾ ಕ್ರಮ 
ದಲ್ಲಿನ ಸ್ನೇಹ, ಸ್ವೇದನ, ವಮನ, ವಿರೇಚನ ಮತ್ತು ನಸ್ಯ 
ಎಂಬ ಐದು ಬಗೆಯ ಚಿಕಿತ್ಸಾಕ್ರಮ: ಈ ಸಂಚಕರ್ನುಗಳು 
ಸಕಲರೋಗಗಳಲ್ಲಿಯೂ ಪ್ರಯೋಗಿಸುವ ಮುಖ್ಯ ಚಿಕಿತ್ಸೆಗಳು (ಸಕವೈ. 
೨೪) ; ನಾಡೀಸರೀಕ್ಷೆ. ಪಂಚಕರ್ಮ, ಲೋಹಾದಿಗಳ ಭಸ್ಮಪ್ರಯೋಗ 
ಗಳು ಚಿಕಿತ್ಸೆಯಲ್ಲಿ ಬಹಳ. ಉಪಯುಕ್ತವಾಗಿವೆ. (ಕವಿಕೋ. 1, ೮೫೦). 

[ಪಂಚ್ಯ--ಕರ್ಮ] 

ಸಂಚಕಲಶ, ಸಂಚಕಳಶ (ನಾ). ೧. ವ್ರತ ಮತ್ತು ಸಮಾರಂಭ 
ಗಳಲ್ಲಿ ಪೂಜೆಗಾಗಿ ಸ್ಥಾಪಿಸುವ ಐದು ಪೂರ್ಣಕುಂಭಗಳು : 
ಮಂಡಿ ಮಗುವಿಗೆ ಎಂಟು ವರ್ಷಗಳು ಕಳೆದ ಮೇಲೆ ಕ್ರಮವಾಗಿ 
ಕುಂಡ, ನುಂಡಪ, ಸಂಚಕಲಶಗಳನ್ನು ಸ್ಥಾಪಿಸಿ. . . ಲಿಂಗನನ್ನು 
ಮಂತ್ರ್ರೋಪಡೇಶಸೂರ್ನಕವಾಗಿ ಸೆಲೆಗೊಳಿಸುವನು (ಭಾರದ. ೨೪೯). 
೨. [ನೀಶೈ] ಶುಭಕಾರ್ಯಗಳಲ್ಲಿ ಪಂಚಾಚಾರ್ಯರ ಹೆಸರಿ 
ನಲ್ಲಿ ಸ್ಥಾಪಿಸುವ ಐದು ಕಲಶಗಳು. ೩. ಶಿವನ ಪಂಚಮುಖ 
ಗಳ ಸಂಕೇತವಾಗಿ ಇರಿಸುವ ಐದುಕಲಶಗಳು : ದೀಕ್ಷೆ, ಲಗ್ನ 
ಮೊದಲಾದ ಕಾಲಗಳಲ್ಲಿ ಪಂಚಕಲಶಗಳನ್ನು ಸ್ಮಾಪಿಸುವುದುಂಟಿಪ್ಟೇೇ. ಆಗ 
ಅವು ಪರಶಿವನ ಪಂಚಮುಖಗಳೆಂದು 'ಭಾವಿಸಲ್ಪಡುತ್ತವೆ (ಶಿವಾಳೋ, 
೨೧೫). ಪೆಂಚಕಳೆಶ : ದಿ. ಪಂಚಕಳಶ ಸ್ಮಾಪನೆಯಾಗಬೇಕು(ರೂಢ). 

[ಪಂಚ್ಯ 4-ಕಲಶ] 

ಸಂಚಕಲೆ (ನಾ). ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು ಮತ್ತು 
ಆಕಾಶಗಳಿಗೆ ಕ್ರಮವಾಗಿ ಹೇಳಿರುವ ನಿವೃತ್ತಿ, ಪ್ರತಿಷ್ಠೆ, ವಿದ್ಯೆ, 
ಶಾಂತಿ ಮತ್ತು ಶಾಂತ್ಯತೀತ ಎಂಬ ಐದು ಬಗೆಯ ಕಲೆಗಳು : 
ಆ ಪಂಚಮುಖದಿಂದನೆ ಪಂಚಾಕ್ಷರಿ ಉತ್ಪತ್ತಿ ಆ ಪಂಚಾಕ್ಷರಿಯಿಂದವೇ 
ಪಂಚಕಲೆಗಳುತ್ಪ ತ್ರಿ ಪಂಚಕಲೆಗಳಿಂದಲೇ ಸಂಚಶಕ್ತಿಗಳುತ್ಪತ್ತಿ 
(ನುಹಾಜೇ. ಬ. ೧೦೨-೨೩೫). [ಸಂಚ್ಮ--ಕಲೈ] 

ಪಂಚಕಲ್ಯಾಣ (ನಾ). ೧. ಮುಖವೂ ಕಾಲುಗಳೂ ಬೆಳ್ಳಗಿರುವ 
ಒಂದು ಬಗೆಯ ಕುದುರೆ: ವದನದೊಳಂ ನಾಲ್ಕುಂ ಪಾದಡೊಳಂ 
ಚಿಳ್ಬಾಗೆ ಪಂಚಕಲ್ಯಾಣ (ಅಶ್ವಶಾ. ೨-೧೪). ೨, ಶುಭಲಕ್ಷಣಸಂಪನ್ಮ 
ವಾದ ಒಂದು ಬಗೆಯ ಆನೆ: ಸುರಕರೀಂದ್ರಮನೆ ಕಟ್ಟಿ ಲ್‌ ನಟ್ಟಿ 
ಪಾರಿಜಾತದ ಮುಂಡಗಂಭಂಗಳಂ ಪೋಲ್ತೊ ಪ್ಪಿ ಸಾಹಣೌಘದೊಳ್‌ ನಿಚ್ಚ 
ಮೋಲಗಿಸುವ ಪಂಚಕಲ್ಯಾಣಂಗಳುಮ೦ , . . ನೋಡಿ ಪೊಗಬ್ಬು 
(ಶಾಂತಿಪು, ೩-ರ್ಗ ಐ). ಹ. [ಜೈನ] ತೀರ್ಥಂಕರನಿಗೆ ಸಂಬಂಧಿಸಿ 
ದಂತೆ ನಡೆಸುವ ಗರ್ಭಾನತರಣ, ಜನ್ಮಾಭಿಷೇಕ, ನಿಷ್ಟ್ರಮುಣ, 
ಕೇವಲಜ್ಞಾನೋತ್ಸ ತ್ರಿ ಮತ್ತು ಪರಿನಿರ್ವಾಣಕಾಲಗಳೆಂಬ ಐದು 
ಬಗೆಯ ಸಮಾರಂಭಗಳು ಮತ್ತು ಅಂದು ಇಂದ್ರಾದಿಗಳು 
ನಡೆಸುವ ಉತ್ಸವ : ಜಿನಕ್ಷೇತ್ರ ಪೂಜಾವಿಧಿಯಂ ನಿರ್ವರ್ಶಿಸಿ ತದ್ಭೂ ಪ 
ಸೂತಚೂರ್ಣಪಂಚಕಲ್ಯಾಣಭಾಗಿಗಳಪ್ಪೆ ವೆಂದು , . . ಸೌಧರ್ಮೇಂದ್ರಂ 
ಪರಿನಿರ್ವಾಣಕಲ್ಯಾಣಬೊಳಇನಂದನೃತ್ಯುಮನಾಡಿ ಪೋದಂ (ಚಾವುಂಪು: 
೮೪) ; ಮೂವತ್ತ ನಾಲ್ಕತಿಶಯ ಪಂಚಕಲ್ಯಾಣ ತೀವಿದ ಹಲನತಿಶಯ ದ 
ದೇನಜಿನರ ನಾಟಕವನೇಳನೆಯಾ ಠಾವಿನಲ್ಲಿ ಆಡುನರು (ದ್ಯಾದಶಾ. 
೧೧-೬೪೩) ; ಸಲ್ಲಲಿ ಶ್ರೀಪಂಚಕಲ್ಯಾಣೆಲ್ಲ ಸೂಜಾವೈಭನಂಗಳ $i 


ಆ 


ನಡಸಿದರಧಿಕಭಕ್ತಿಯಲಿ (ಬಜ್ಜಪು. ೧೧೪-೧೦೩). . [ಸಂಚ್ಚ 4 ಕಲ್ಯಾಣ] 


ಪಂಚಕಲ್ಯಾಣಮಹೋತ್ಸವ 


ಪಂಚಳಲ್ಯಾಣಮಹೋತ್ಸವ (ನಾ). ೧. - ಪಂಚಕಲ್ಯಾಣ ೩: 
ಸಮೆನಿಸಿತು ಪಂಚಕಲ್ಯಾಣಮಹೋತ್ಸವ ವರ್ಣನಂಗಳಂ ಕ ಸ್ವಂ 
ರಮಣಿಗೆ (ಚಂದ್ರ ಫು. ೩-೯೨). ೨. ಬಸದಿಗಳಲ್ಲಿ ಸಂಚಕಲ್ಯಾಣದ 
ಸ್ಕ್ರೃತಿಗಾಗಿ ಮಾಡುವ,ಉತ್ಸವ : ಭಗವಾನ್‌ ಶಾಂತಿನಾಥಸ್ವಾಮಿ 
ಯನರ ಸಂಚೆಕಲ್ಯಾಣಮಹೋತ್ಸೆವವು ಅತ್ಯಂತ ವೈಭವದಿಂದ ನೆರವೇರಿತು 
(ತಿಟ್ಟ ರಾಂ, 111, ಅರಿಕೆ). [ಪಂಚಕಲ್ಯಾಣ 4 ಮಹೋತ್ಸ; ವ] 

ಪಂಚಕಲ್ಯಾಣಿ (ನಾ). - ಪಂಚಕಲ್ಯಾಣ ೧: ತನೆ ಮುಖದೊಳ್‌ 
ಚರಣದೊಳಂ ಧವಳತೆಯಿರಲದುವೆ ಪಂಚಕಲ್ಯಾಣಿಯಲೈ 
೪-೧೧-೩೭), [ಪಂಚ್ಮ 4 ಕಲ್ಯಾಣಿ] 

ಪಂಚಕಲ್ಯಾಣೋತ್ಸನ (ನಾ). ಪಂಚಕಲ್ಯಾಣ ೩: ಪಂಚ 
ಕಲ್ಯಾಕೋತ್ಸ ನಕ್ಕಮಚ್ಛೂತೇಂದ್ರ ನೊಡನೆ pudkestaveAdss ಮೆಜಕ 
ಯಲೆಂದು ಪೋಗಿ (ಆದಿಫು. ೨-೬೬ನ). [ಪಂಚಕಲ್ಯಾಣ 4 ಉತ್ಸ' ವ] 

ಪಂಚಕಸೆ (ನಾ). - ಸಂಚಕಜ್ಚೆ : ರಾಜನು ಆನೆಯ ಮೇಲೆ ಸತುವಿನ 
ಅಂಬಾರಿಯಲ್ಲಿ ಕೂತು ಸವಾರಿ ಹೊರಟಿನು. ಆಗ ಖಾಸಾಹಜರತ್ತು 
ಮುಕ್ಕಣ್ಣ ಸುತ್ತು ಪಂಚಕಸೆ ಯಡಭರ್ಜಿ ಬಲಭರ್ಜಿಯನರೂ , . . 
ಹೊರಟರು (ಚಿತ್ರಪಾ. ೯೭)... [|ಸಂಚ್ಯ -. ಕಸ್ಮಿ] 

ಪಂಚಕಳಶ "ಸಂಚಕಲಶ' ನೋ. 

ಸೆಂಚಕಳಸ (ನಾ). - ಪಂಚಕಲಶ ೩ : ಪರಮೇಶ್ವರನ ಪಂಚಮುಖವನೆ 
ಪಂಚಕಳಸವಾಗಿ ಮೂರ್ತಿಗೊಳಿಸಿ ಆ ಗಣಂಗಳು ಸಾಸ್ಷಿಯಾಗಿ ಕರಸ್ಕೃಲ 
ದಲ್ಲಿ ಶಿನಲಿಂಗವ ಕೊಟ್ಟು ಈ ಲಿಂಗವೆ ಗಂಡ ನೀನೆ ಹೆಂಡತಿ ಎಂದು 
ಹೇಳಿ... ಪಾಡೋದಕ ಪ್ರಸಾದವನಿತ್ತು ಎಂದೆಂದಿಗೂ ಸತಿಪತಿಭಾವ 
ತಪ್ಪದಿರಲಿ ಎಂದು ನಿರೂಪಿಸಿದನಯ್ಯ (ಸಿದ್ಧನು ೬೨-೧೮೦). 

[ಪಂಚ್ಮ 4 ಕಳಸ್ಮ( ಎ ಕಲಸ)] 

ಪಂಚಕಾರುಕ (ನಾ). ೧. (ಗ್ರಾಮಗಳಲ್ಲಿರುವ) ಐದು ವರ್ಗದ 
ಕೆಲಸಗಾರರು ; ಐ ಬಡಗಿ, ಅಕ್ಕಸಾಲೆ, ಕಮ್ಮಾರ, ಕಲ್ಲುಕುಟಕ 
ಹಾಗೂ ಕಂಚುಗಾರ ಅಥವಾ ಬಡಗಿ, ನೆಯ್ದೆ ಕಾರ, ಕ್ಸೌರಿಕ, 
ಅಗಸ ಹಾಗೂ ಚಮ್ಮಾರ. ೨. ಕಾರುಕರು ಕೊಡಬೇಕಾದ 

€ಗ ತೆರಿಗೆ: ಹೆಗ್ಗಡೆ ಜಂನಯನುಂ ಆ ದೇವರ ಪುರದ ಸಾದ 

ಬಣ್ಣಿಗೆ ಮಗ್ಗ ಪಂಚಕಾರುಕ ರಾಣದೆಅಕಿಯಂ ಶ್ರೀಮದ್ರಾಜಗುರು 
ಲೋಕಾಭರಣ ಗುರುದೇವರ್ಗ್ಗೆ . : . ಧಾರಾಪೂರ್ವ್ವಕಂ ಮಾಡಿ ಬಿಟ್ಟಿ 
ಭರ್ಮ್ಮ (ಸಾಬ. 1%-;, ೩೨೩-೫; 1197); ಮಗ್ಗ ತೆಟಕಿ ಹೊಗೆದೆಜಕಿ 
ಲನಣ ಪಂಚಕಾರುಕ ಕಾಳು ಕೈಬಣ್ಣ ನೂಲು . . . ಮುಖ್ಯವಾದ ಸರ್ವ್ವ 
ಆಯನನು ಆ ಚೂಡನಾಥ ದೇವರಿಗೆ ಸರ್ಬ್ಬಮಾನ್ಯಂ ಮಾಡಿ (ಎಕ. 1X, 
ಸುಂಕಕಾರುಕ ಗ್ರಾಮಗದ್ಯಾಣ ಪಂಚ 

. ಮುಂತಾದ. ಏನುಳ್ಳ ಸುಂಕ (ಎಕ. ೪11, 


(ಹಾಲಾಸ್ಯ, 


ಆನ್ನಪ, ಓ೬-ಗಳ ; 1288) 
ಕಾರುಕ ಗಣಣದೆಅಕೆ, . 
1431), 
ಪಂಚಕಾರುಕರ ಮನೆ-: ಬಡಗಿಯೇ ಮೊದಲಾದ ಉದ್ಯೋಗಿ 
ಗಳು ಕೆಲಸ ಮಾಡುವ ಸ್ಥಳ; ಕರ್ಮಶಾಲೆ ; ಕಮ್ಮಟ: 
“ಆ ಪಂಚಕಾರುಕರ ಮನೆ ಕರ್ನುಶಾಲೆಯಕ್ಕು” (ನುಂಗ. ೫೮-೧೦), 
[ಪಂಚ 4 ಕಾರುಕ] 
ಪಂಚಕೃತ್ಯ (ನಾ). ೧. ಸರಮೇಶ್ವರನಿಗೇ ವಿನಾಸಲಾಗಿರುವ ಐದು 
ಕಾರ್ಯಗಳು ; ಪರಮಾತ್ಮ ಮಾತ್ರ ನಿರ್ವಹಿಸ ಬಲ್ಲ ಸೃಷ್ಟಿ, 
ಸ್ಥಿತಿ, ಸಂಹಾರ, ತಿರೋಭಾವ ಮತ್ತು ಅನುಗ್ರ ಹಕರಣನೆಂಬ 
ಐದು ಕಾರ್ಯಗಳು: ಇವರು ನಿನ್ನಿಂದ ಹುಟ್ಟ ದೆ ಪಂಚಕೃತ್ಯುಂಗಳಿ 
ಗೊಳಗೂದರು (ಶಿವಗೀ, ೧೬೨-೮೦೨ ವ); ಜಯ ಪಂಚಕೃತ್ಯ ಸಂಸ್ತುತ್ಯ 
ಯೆಂದಂ ಚೋಳರಾಯ ನೈರ್ನುಲ್ಯಕಾಯ (ಭಾನಚಿಂ, 


ತಿನಮೊ, ೭೧-೩೦; 


೯-೫೨). 


೫೦೨೭ 


20 


25 


30 


35 


40 


45 


ಪಂಚಸ್ಷೇತ್ರ 


೨. ಅಸಿ, ಮಸಿ ಕೃಷಿ ವಾಣಿಜ್ಯ ಮತ್ತು ದೇವನಿರ್ಮಾಣ 
ನೆಂಬ ಐದು ಬಗೆಯ ಕೃತ್ಯಗಳು : ನ ಮಸಿ ಕೃಷಿ ವಾಣಿಜ್ಯ 
ದೇವನಿರ್ಮಾಣಮೆಂಬ ಪಂಚಕ, ಕೈತ್ಯನಿಯಾಮಕರಾಗಿರ್ಕುಂ (ವಿನೇಕ. ೨೪೫). 
೩. ನಲವತ್ತ ದು ಮಂತ್ರೆಸಾಧನಗಳ್ಲ ಒಂದು: ಬಳಿಕ 
ಮಂತ್ರಸಿದ್ಧಿ ಸೂಚಕನಾರ ಮಾತೃ ಕಾಚಕ್ರ . . . ಸಂಚಪಾದ ಪಂಚ 
ಕೃತ್ಯ ಸಂಚರ ಮಾಲಿಕೆ ಮೊಲಕ. ತಂತ್ರಬಲಿ ಆತ್ಮೈಕ್ಯಗಳೆಂಬ ಪಂಡ 
ಚತ್ವಾರಿಂಶನ್ಮಂತ್ರಸಾಧನಂಗಳೊಳು ಪ್ರಜ್ಞೆಗೊಂಡು (ವಿವೇಕ, ೮೦). 
[ಪಂಚ ಕೃತ್ಯ] 

ಸಂಚಕೋಣ (ನಾ). ೧. ಐದು ಮೂಲೆಗಳು, ೨, [ರೇಖಾಗ] 
ಐದು ಭುಜವುಳ್ಳ ಒಂದು ಆಕೃತಿ, ೩. ಒಂದು ನರಕದ ಹೆಸರು : 
ಮತ್ತಂ ಮಹಾಚೂರ್ಣ ಮೂಲಸಂಚೂರ್ಣ ಪಟಿಪಕ್ಷಪ್ರಮರ್ದನ ತಪ್ತಶೈಲ 
ತಪ್ತ ತೈಲನೆಂಬೈದು ಮುಂತ್ರಿನರಕಂಗಳಿಂ ಜೊತೆಗೊಂಡು ಪಂಚಕೋಣ 
ವೆಂಬರಸುನರಕನಿಹುದು (ವಿನೇಕ, ೧೮೧). [ಪಂಚ 4 ಕೋಣ್ಯ] 

ಪಂಚಕೋಲ (ನಾ). ಔಷಧಗಳಿಗೆ ಉಪಯೋಗಿಸುವ ಹಿಪ್ಪಲಿ, 
ಮೋಡಿ, ಚವ್ಯ, ಚಿತ್ರಮೂಲ ಮತ್ತು ಶುಂಠಿ ಎಂಬ ನೆ 
ಬಗೆಯ ಗ್ರಂದಿಗೆ ಪದಾರ್ಥಗಳು: ಹಿಪ್ಪಲಿನೂಲಂ ಚವ್ಯಂ 
ಪಿಪ್ಪಲಿ ದಹನಂ ಮಹೌಷಧಂ ಸನುಭಾಗಂ ತಪ್ಪದೆ. ಕೂಡಿದೊಡಯ್ನು 
ಮಿವಪ್ಪುವು ಮುಂಪೇಟ್ಜಿ ಪಂಚಕೋಲದ 'ಪೆಸರ್ಗಳ್‌(ಅಶ್ವಶಾ. ೧೧-೩೦); 
ಪಂಚಕೋಲನೆಂದರೆ ಹಿಪ್ಪಲಿ, ಹಿಪ್ಪ ಲೀಮೂಲ, ಚವ್ಯ, ಚಿತ್ರಮೂಲ, 
ಶುಂಠಿ (ನೈದ್ಯಸಾ. 1, ೩೦೩) ; ಎಸಗದ ಬೇರ್ನು, ಕತ್ತರಿಬೇರು.. 
ಬಜೆ, ಪಂಚಕೋಲ ಇವಂ ಸಮಾನ ಕಷಾಯಂ ಕಾಸಿ ಕುಡಿಯಲು 
ಅಭಿನ್ಯಾಸಸನ್ನ್ನಿ ಪರಿಹರಮಕ್ಕು (ಸಕವೈ. ೧೬೮). [ಪಂಚೆ ಕೋಲ] 

ಪಂಚಕೋಶೆ (ನಾ). [ವೇದಾಂತ] ಶರೀರಾಂತರ್ಗತನಾದ ಆತ್ಮ 
ನನ್ನು ಆವರಿಸಿಕೊಂಡಿರುವ ಐದು 'ಪದರಗಳು; ಜೀವನಿಗಿರುವ 
ಅನ್ನ: ನಯ, ಪ್ರಾಣಮಯ, ಮನೋಮಯ, ವಿಜ್ಞಾ ನಮಯ 
ಮತ್ತು ಆನಂದಮಯವೆಂಬ ಐದು ಆವರಣಗಳು : ಅನ್ನಮಯ, 
ಪ್ಟ್ರಾಣನುಯ, ಮನೋಮಯ, ವಿಜ್ಞಾನವಂಯ, ಅನಂದಮಯಂಗಳೆಂಬಿನೆ 
ಸಂಚಕೋಶಂಗಳೆನಿಕುಂ(ನುನೋವಿ.೫-೩೮ ಟೀಕು); ಕೇಳು ಶುಕದೃಗೃಶ್ಯ 
ಭೇದವ ಪೇಳುವೆನು . . . ವಿವೇಕವ ಪಂಚಕೋಶಗಳ (ಅನ್ಫುತ.೩-೧೪) ; 
ಸೂಕ್ಷ್ಮಶರೀರವೂ ಸ್ಮೂ ಲಹೇರವೂ ಸೇರಿ ಚೈ ೈತನ್ಯ ಕ್ಕೆ ಆನರಣವಾಗಿರುವುದ 
ರಿಂದ ಪಂಚಕೋಶನೆಂದು ಉಪದೇಶಿಸುವರು (ಹಿಂದಸಾ. ೧೯೬). 

[ಪಂಚ -- ಕೋಶ್ಶ] 

ಸಂಚಕ್ಸೇಶ (ನಾ). ಯೋಗಶಾಸ್ತ್ರದಲ್ಲಿ ಹೇಳಿರುವ ಐದು ಬಗೆಯ 
ಕ್ಲೇಶಗಳು; ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ ಮತ್ತು ಅಭಿನಿವೇಶ 
ಗಳೆಂಬ ಐದು ಕಷ್ಟಗಳು : ಇಂತೀ ಪಂಚಕ್ಲೇಶನೆ ಸರ್ವಜೀವರುಗಳ 
ಬ್ಲಿಯೂ ಬೆಳೆದು ಪಲ್ಲನಿಸ ಹುದುಗಿಕೊಂಡಿಹುದು (ಚನ್ನನ. ಕ, ಸಂ. 
೬೮೧) ; ಅವಿದ್ಯೈ, ಆಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶಂಗಳೆಂಬಿನೆ 
ಪಂಚಕ್ಲ್ಲೇಶಂಗಳೆನಿಸುಗು 0 (ನುನೋವಿ, ೫-೩೭ ಟೀಕು); ಪಂಚಕೋಶ 
ಪಂಚಕ್ಲಶಂಗಳ ಸರಿಹರಿಸಿ (ಅ ಖಂತೇ, ೧೯೩-೧೩) ; ದೇಶ ಕಾಲಾದಿಗಳಿ 
ಗಂಜದೆ... ಪಂಚಕ್ಷೇಶಗಳಿಗೆಡೆಗೊಡದೆ (ಗೆಗೆತಾ. ೧೫-೧). 

[ಪಂಚ್ಯ--ಕ್ಲೇಶ] 

ಸಂಚಶ್ಲೇತ್ರ (ನಾ). [ಶೈವ] ಶ್ರೀಶೈಲ, ಕಾಶಿ, ಕೇದಾರ, ಕಾಳಹಸ್ತಿ 
ಮತ್ತು ಪಟ್ಟಿಸ ಎಂಬ ಐದು ಪುಣ್ಯಕ್ಷೇತ್ರಗಳು : ಪಡೆದು ಮುತ್ತಿನ 
ಪಂಚತಾನಡನ ಸತ್ತಿರ್ದ ಘಟಿಸರ್ಪಗಸುವಿತ್ತು ಪೊಳಲ್ಲೂ ಂದದಾ ಶಕ್ತಿ 
ಗೊಡನೆ ಕೃಪೆಯಾದ ಪಂಚಕ್ಷೇತ್ರ ದವಸರನನೊರೆದೊಂದು. ಲಗ್ನದಲ್ಲಿ 

[ಪಂಚ್ಯ -- ಕ್ಷೇತ್ರ] 


(ಗುರುಚಿಾ, ೧೩-೮೮). 


ಪಂಚಗಜ್ಮಾಯ 


ಪಂಚಗಜ್ಮಾಯ್ಕ ಪಂಚಕಜ್ಜಾಯ (ನಾ). ದೇವರ ನೈವೇದ್ಯ 
ಕ್ಕಾಗಿ ತಯಾರಿಸುವ ಅವಲಕ್ಕಿ (ಅಥವಾ ನೆಲಗಡಲೆ), ಬೆಲ್ಲ, 
ಕೊಬ್ಬರಿ, ಕಡಲೆ ಮತ್ತು ಎಳ್ಳು ಈ ಐದು ಪದಾರ್ಥಗಳನ್ನು 
ಸೇರಿಸಿ ಮಾಡುವ ಒಂದು ಬಗೆಯ ಸಿಹಿತಿಂಡಿ : : ವೆಂಕಟಲಕ್ಷ್ಮಮ್ಮ. 
ಪಂಚಗಜ್ಞಾಯ ಹಂಚುತ್ತಾ ಹೇಳಿದರು (ಬಾಳಿವೈ. ೨೦೩), 
ಪಂಚಕಜ್ಜಾ ಯೆ: ಸಂಚಕಜ್ಜಾಯವ ಪರಿಪರಿನಣ್ಣ ಸಳಂಚಲರ್ಜನೆ 
ಮಾಡಿದಾಗ ಪಂಚವರ್ಣದ ನುಗಿಲದ್ರ | ಗೆ ಕವಿದಂತದೇಂ 'ಚೂಕ್ಶ ನಾದುದೊ 
ಪೂಜೆ (ಭರಚ. ೭೩-೫೨) ; ಶಿವದೇವಾಲಯದ ಭುಹಾನುಗಳಾರತ ಬೇಗ 
ಮುಗಿದಿತ್ತು . . . ಪಂಚಕಜ್ಞಾಯದ ವಿನಿಯೋಗ ಆಗುವಾಗಲೇ ರಾತ್ರಿ 
ನಾಲ್ಕು ಗಳಿಗೆ ಕಳೆದು ಹೋಗಿತ್ತು (ದೇನಹೆಂ, ೯); ಅಂತರಂಗದ ಶುದ್ಧಿ 
ಯಾಗಲೆಂದಂ ಅಂಡ್ರೂಸರ ಅಲ್ಕಲೈನ್‌ ಪುಡಿಯನ್ನು ಪಂಚಕಜ್ಜಾಯ 
ದಂತೆ ಪೂರೈಸಿದನು (ತುಂಬಿಕೊ, ೬೬). [ಸಂಚ 4 ಕಜ್ಜಾಯ] 

ಪಂಚಗಟ್ಟಿ (ನಾ). ಸಂಚಾಯಿತಿ ಕಟ್ಟೆ ; ಚಾವಡಿ : ಏನ ಇರೂದು 
ಇನ್ನ ಮುಂದೆ ಪಂಚಗಟ್ಟಿ ಕೈಯಾಗ ಬರೂ ಹಾದೀನ ನೋಡತಿದ್ದೆ 
(ನಡೆದಾ. 1, ೨೭೭). [ಪಂಚೃ--ಕಟ್ಟಿ |] 

ಪಂಚಗವ್ಯ (ನಾ). ಹಸುವಿನಿಂದ ಉತ್ಪತ್ತಿಯಾಗುವ ಹಾಲು, 
ಮೊಸರು, ತುಪ್ಪ, ಗಂಜಲ ಮತ್ತು ಸಗಣಿ ಎಂಬ ಐದು ವಸ್ತು 
ಗಳು: ಪೊಟಲ ಬೀದಿಗಳೊಳೆಲ್ಲಂ ಗಂಭೋದಕ ಪಂಚಗವ್ಯಂಗಳಂ ತಳಿ 
ಯಿಂಸಿ (ಸಂಪಭಾ. ೪-೫ ಪು; ಪಂಚಗವ್ಯವಾವುದೆಂಬೊಡೆ , . , ಕಪಿಲೆ 
ಯಾವಿನ ಸಗಣ ಗೋಮೂತ್ರ ಫೃತ (ಆ ತುಪ್ಪ) ಕ್ಷೀರ (ಅ ಹಾಲು) 
ಪಧಿ (ಆ ಮೊಸರು) ಇವು ಸಂಡಗವ್ಯಂಗಳಳ (ಪ್ರತಿಷ್ಠಾ. ೭-೧೦) ; 
ವಿದಿತವಹ ಪಂಚಗನ್ಯಂ ಸುಭೆಗಳ್ಳೈದುಮಂತೊದಗಿದಾ ಹನ್ಯಕನ್ನವನು 

ಮುಟ್ಟಿ ಮುಂದಗೆಡುಗುಮೆಲ್ಲಾ. ಮಶುದ್ಧ ಮೆಂದಜಕಿಪುವನ 
ಚರಣಾಂಬುಜಕ್ಕೆ "ಹ (ಲಶಿಚಿಂ, ೩೯-೪೭) ; ಸಂಚಗವ್ಯವ ತಾನು 

ಸ್ವೀಕರಿಸೆ ಸಕಲನಿದ್ಯೆಯಂ ಬಹುದು (ಗಗತಾ, ೪-೮೦) ; ನೀನು ವಿಧಿ 
ನಾಗಿ ಪಂಚಗವ್ಯ ಇವುಗಳನ್ನು ಸ್ವೀಕರಿಸಿ ಪ್ರಾಯಶ್ಚಿತ್ತ ಮಾಡಿ 
ಕೊಳ್ಳ ಬೇಕಾಗುವುದು (ರೂಂ೫ಣೆ, ೫೨). 0 ಪಂಚಗವ್ಯ ಪ್ರಾಶನದಿಂದ 
ಸಕಲಪಾಪ ನಿವೃತ್ತಿಯಾಗುವುದೆಂಬ ನಂಬಿಕೆಯಿದೆ. 
[ಪಂಚ್ಮ :ಗವ್ಯ] 

ಪಂಚಗಾರ್ತಿ (ನಾ). ೧. ಪಂಚಕಾರುಕವರ್ಗಕ್ಕೆ ಸೇರಿದವನ 
ಹೆಂಡತಿ. ೨. ಪಂಚಕಾರುಕವರ್ಗಕ್ಕೆ ಸೇರಿದ ಹೆಂಗಸು : 
ಮಾಲೆಗಾಅನೆಂಬುದಆ ಜಕಾರಕ್ಕೆ ರೇಫಮಾದುದಾಗಿ ಮಾಲೆಗಾರ್ತಿ ; 
ಕಂಚಗಾರ್ತಿ, ಸಂಚಗಾರ್ತಿ (ಶಮದ. ೨೦೯ ಸ್ರೆಯೋ). 

[ಪಂಚಗಾಜಿ -.-ತ(--ಇತ್ತಿ)) 

ಸಂಚಗಾಲು (ನಾ). -: ಪಂಚರಂಗಿ ೨: ನಾಲ್ಕು ಕಾಲಿನಲ್ಲೂ ಗೊರ 
ಸಿನ ಹತ್ತಿರ ಬಿಳಿಯ ಬಣ್ಣ ವಿದ್ದು ಹಣೆಯಲ್ಲಿ ಮೂಗಿನ ಮೇಲೆ ಬಿಳಿಯ 
ಪಟ್ಟ ಯಿದ್ದಿತು. ಅಂಥ ಕುದುರೆಗೆ ಪಂಚರಂಗಿಯೆಂದು ಕರೆಯುವ 
ವಾಡಿಕೆ, ಅದನ್ನು ಸಂಚಗಾಲು ಕುದುರೆಯೆಂದೂ 'ಕರೆಯುತ್ತಿದ್ದರು 
(ಚೆಂಗಾಳ್ವ. ೨೫). [: ಪಂಚಕಲ್ಯಾಣಿ:] 

ಪಂಚಗಾಜ (ನಾ). ಸಂಚಕಾರುಕರಲ್ಲಿ ಒಬ್ಬ: 
ಪರಾ. ಐ ಇದು "ಪಂಚಕಾರುಕ' 
ಬಹುದೆ?. [ಪಂಚೃ-/-- ಕಾಜ] 

ಪಂಚಗುಂಡಿಗೆ (ನಾ). (ಆಲಂ) ಅತಿದಿಟ್ಟಿತನ; ಬಹಳ ಥೈರ್ಯ : 
ಪಂಚಬಾಣನ ಕುಮಾರಕನಾದ ಕಾರಣ ಪಂಚಸಾಯಳಕವ ತೋಲಃಸಿದೆ 
ಪಂಚಿಗುಂಡಿಗೆಯಿಂದ ಕಾದಂಕೋ ಎನುತಲಿ ಪಂಚಸಾಯಕದೊಳಿಕ್ಕಿ ದನು 
(ನೋಹತ. ೩೪-೧೫). "ಎಂಬಿರ್ದೆ' ಪರಾ. [ಪಂಚ್ಕ--ಗುಂಡಿಗೈ] 


ಕಾಯಂ 


"ಪಂಚಗಾರ್ತಿ' 
ಶಬ್ದಕ್ಕೆ ಸಂಬಂಧಿಸಿರ 


೫೦೨೮ 


45 


ಪಂಚಚಾಮರ 


ಪಂಚಗುಪ್ತೆ (ನಾ). ೧. ನಾಲ್ಕು ಕಾಲುಗಳು ಮತ್ತು ತಲೆಯನ್ನು 
ಗುಪ್ತವಾಗಿರಿಸಿಕೊಳ್ಳ ಬಲ್ಲ ಪ್ರಾಣಿ; ಆಮೆ. ೨. ಚಾರ್ವಾಕರ 
ಭೌತವಾದದ ಸಿದ್ಧಾಂತ; ಚಾರ್ವಾಕಮತ, [ಪಂಚ್ಮ ಗುಪ್ತ] 
ಪಂಚಗುರು (ನಾ). [ಜೈನ] ಅರ್ಹಂತ, ಆಚಾರ್ಯ, ಉಪಾ 
ಧ್ಯಾಯ್ಕ ಸರ್ವಸಾಧು ಮತ್ತು ಸಿದ್ಧ ಎಂಬ ಐವರು ಗುರುಗಳು; 
ಸಂಚಪರಮೇಸ್ಮಿಗಳು : ಆಗಳಾ ಸ್ವಯಂಬುದ್ಧಂ ನಿರ್ಯಾಪೆಕಾ 
ಚಾರ್ಯನಾಗಿ ಸಂಚಗುರುಸಮಕ್ಷದೊಳ್‌ , . . ಚತುರ್ವಿಧಾಹಾರಶರೀರ. 
ಪ್ರತ್ಯಾಖ್ಯಾನಮಂ ಕೊಟ್ಟು (ಆದಿ. ೨-೫೧ ನು; ಈ ಪಂಚಗುರು 
ನಾಮಪದದುಚ್ಚರಣೆಯನಾ ಪೊತ್ತು ನೆನೆವ ಮನುಜರ ಅಪತ್ತು ಸಂಸಾರೆ 
ಭ್ರಮಣರೂಪಮಸ್ಪ ಪಾಸ ಕೆಟ್ಟು ಮುಕ್ತಿಯಹುದು(ದ್ವಾದಶಾ.೧-೬) ; 
ಭಕ್ತಿಯಲಿ ಶ್ರೀ ಪಂಚಗ್ಗುರುಗಳನ್ಯಕ್ತದಿಂದಲಿ ಭಜಿಸಿ (ಬಜ್ಜ ಪು. ೨-೮). 
[ಕೆಂಚ್ಮ -- ಗುರು] 
ಪಂಚಗುಲ್ಮ (ನಾ). ಒಂಡು ಬಗೆಯ ಗುಲ್ಮರೋಗ ; ಜಠರವು 
ವಿಸ್ತಾ ಠಫರಿಗುವ ರೋಗ: ಶಂಖಭಸ್ಮ :--ಹುಣಸೆ ಸುಟ್ಟಿ ಬೂದಿ 


ಯೊಳಗೆ , . . ಗಂಧಕ, ವತ್ಸನಾಭಿ ಇವೆಲ್ಲವಂ ನಿಂಬೇಯು ಯಲ್ಲಿ 
ಮರ್ದಿಸಿ. . . ಒಂದು ಗುಳಿಗೆಯ ಅಲ್ಲದ ರಸದಲ್ಲಿ ಕೊಳ್ಳ ಲು ಸರ್ವಶೂಲೆ, 
ಸಂಚಗುಲ್ಮ . . . ಇವೆಲ್ಲವೂ ಮಾಣುವುವು (ಎನೈವಿ. ೫೦); ಈ ಲೋಹ 


ಸಿಂಧೂರದ ಹತ್ತು ತೂಕಕ್ಕೆ ಶುಂಠಿ ಹಿಪ್ಪಲಿ... ಅಡಿಕೆಪ್ರಮಾಣ 
ಗುಳಿಗೆಯನ್ನು ಮಾಡಿ ನಿತ್ಯವೂ ಸೇವಿಸೆ . . . ಪಂಚಗುಲ್ಮ ಶ್ವಾಸ ಕಾಸ- 
» ವಾತರೋಗಗಳು ಸಹ ಗುಣವಾಗುವುವು (ಸಕವೈ. ೯೫). 


[ಪಂಚ್ಯ--ಗುಲ್ಮ] 
ಪಂಚಗೌಡ (ನಾ). ೧. ಸಾರಸ್ವತ, ಕಾನ್ಯಕುಬ್ಬ, ಗೌಡ, 
ಉತ್ಕಲ ಮತ್ತು ಮೈಥಿಲ ಎಂಬ ಐದು ಪ್ರಜೀಶಗಳು. ೨. ಆ 


ಪ್ರದೇಶಗಳಿಂದ ಬಂದುವೆಂದು ನಂಬಲಾದ ಬ್ರಾಹ್ಮಣ ಜಾತಿ 
ಗಳು : ಅವರು ಪಂಚಗ"ಡಾದಿ ಬ್ರಾಹ್ಮಣರಲ್ಲಿ ಒಂದು ಶಾಖೆಯವರು. 
ಈ ಪಂಚಗೌಡ ಬ್ರಾಹ್ಮಣರ ಮೊದಲಿಗರು ಸಾರಸ್ವತರು (ತುಳುನಾ.೧೬೦). 
೩. ಆ ಪ್ರದೇಶದ ಭಾಷೆಗಳು : ಪಂಚಗೌಡ ಮೊದಲಾದ ಆ ದೇಶಭಾಷೆ 
ಗಳು ಸಂಸ್ಕೃತಾಪಭ್ರಂಶವಾಗಿವೆ (ಹೊನುಗ. ೧೦೦). [ಸಂಚ್ಛ4ಗೌಡೃ] 
ಪಂಚಗೌಳ (ನಾ). -ಪಂಚಗೌಡ ೧: ಧಾಳಿ" ಹರಿದುದು ಪಂಚಗೌಳ 
ವರಾಳ ಪೊಡ್ಡಿಯರಾಂಛ್ರ ಜಾಳಾಂದ್ರಾಳಿಗಳನಪ್ಪ ಳಿಸಿ ಹೂಡಿಸಿದನು. 
ಮುಹಾಧನನೆ (ಕುನ್ಯಾಸ. ೪-೧೧). [ಸಂಚೃ 1-ಗೌಳ್ಯ] 
ಪಂಚಘಂಟೆ (ನಾ). ಆನೆಗೆ ತೊಡಿಸುವ ದೊಡ್ಡ ಗಂಟಿಗಳಿಂದ 
ಕೂಡಿದ ಒಂದು ಬಗೆಯ ಅಲಂಕಾರ : ಹೊನ್ನ ಮಿಳಿ ಸಹಿತ ತೆತ್ತಿ ಸಿದ 
ವಿಕೈಃ ಲದಲಂದಲುನತ್ತು ಸಾವಿರ ಪಂಚಘಂಟಿಯ ಸುತ್ತ ಗಜ ಶೃ ೦ಗರಿಸಿತು 
(6: ೨೦-೯೨); ತಳಸಂಕಲೆ ಪಂಚಫಂಟಿ ತೊಡರು ಜ್ನ ಮಿಳಿ 
ಕೈ ಸಟ್ಟಿಯ ವೆಸೆಯೆ ತಳುವದಾನೆಗಳ ನೂಕಿದರಾರ್ದು ಜೋದರು ಕಲಿ 
ರಾಮನಾಥನ ಮೇಲೆ (ಗುಂಸೂಂ. ೧೬-೪೭). [ಪಂಚ್ಯ 1 ಘಂಟಿ] 
ಪಂಚಚಕ್ರ (ನಾ). [ಯೋಗ] ಮೂಲಾಧಾರ, ಸ್ವಾಧಿಷ್ಮಾನ, 
ಮಣಿಪೂರ, ಅನಾಹತ ಮತ್ತು ವಿಶುದ್ಧ ಎಂಬ, ಪಂಚಭೂತ 
ಗಳಿಗೆ ಸಂಬಂಧಿಸಿದಂತೆ ಬರುವ ಐದು' ಬಗೆಯ ಚಕ್ರಗಳು : 
ಇವರು. ನಿನ್ನೊಳಗಿಪ್ಪ ರನ್ನು ಪಂಚಭೂತಂಗಳಿಗೊಡೆಯರನ್ನು ಸಂಚಚಕ್ರ 
ಗಳಿಗಧಿಕಾರಿಗಳಮ್ಮ (ತನಗೀ. ೧೬೩-೮೦೨ ನು. 
[ಪಂಚ -- ಚಕ್ರ] 
ಪೆಂಚಚಾಮರ (ನಾ).[ಛಂದ]ವರ್ಣಛಂದಸ್ಸಿ ನಲ್ಲಿ ಹದಿನಾರನೆಯ. 
ದಾದ "ಅಷ್ಟಿ'ಗೆ ಸೇರಿದ ಒಂದು ವೃತ್ತ; ಜರಜರಜ 
ಗಣಗಳ್ಳು, ಗುರು ಹೀಗೆ ನಾಲ್ಕು ಪಾದಗಳಲ್ಲೂ ಬರುವ ವೃತ್ತ: 


ಪಂಚಚಾರಿತ್ರ 


ಪಂಚಚಾಮರೆಂ-ಜರೆಜರಜಗಂ (ಭಂದೊಂಬು, ೨-೧೬೩ ಅಡಿ); ಜರೆಂ 
ಜರಂಜಗಂ ಬರಲ್‌ ಸೆಗಬ್ಬಿ ಪಂಚಚಾಮರೆಂ (ಕೈಸಡ. ೮೪), [ಸಂ.] 

ಪಂಚಚಾರಿತ್ರ (ನಾ). [ಜೈನ] ಸಂಸಾರಕಾರಣಗಳನ್ನು ದೂರೀ 
ಕರಿಸಿ ಸಮ್ಯುಗ್‌ಜ್ಞಾ ನವನ್ನು ಪಡೆಯಲು ಸಾಧಕವಾದ ಸಾಮಾ 
ಯಿಕ, ಛೇಜೋಪಸ್ಥಾಸನೆ, ಪರಿಹಾರ ವಿಶುದ್ಧಿ, ಸೂಕ್ಷ್ಮ 
ಸಾಂಪರಾಯ ಮತ್ತು ಯಥಾಖ್ಯಾ ತಚಾರಿತ್ರ ಎಂಬ ಐದು 
ನಡವಳಿಕೆಗಳು : ಜೈನಮತದಲ್ಲಿ sta ಗಳು, ಪಂಚಸಮಿತಿಗಳು . . 
ಪಂಚಚಾರಿತ್ರಗಳು, ದ್ವಾದಶತಪಗಳು ಇವುಗಳಿಂದ ಸೆಂನರವು ಸಾಧಿಸಲ್ಪ ರಯ 
ವುದು (ಚೈನಧ. ೩). [ಪಂಚ್ಛ + ಚಾರಿತ್ರ] 

ಪಂಚಳಲ್ಲಿ (ನಾ). ಐದು ಬಗೆಯ ಮರಗಳ ತೊಗಟಿ, --ಸಿಫ್ಸೆ : 
ಸರ್ಶ್ಟೌಸಧಿ ಗೋರೋಚನ ಸಿದ್ಧಾರ್ತೃ ಪಂಡಸಲ್ಲವ ಪಂಚಳಲ್ಲಿ ಸಂಚ 
_ಗನ್ಯ ವೇಲಾದಿ ಚಂದನಾದಿ ಮರಗಳ ದ್ರಮ್ಯಂಗಳನಿಕಿ (ಎಕ. ೪11, ಶಿಕಾರಿ, 
೧೮೫-೭೫ ; 1158). [ಸಂಚ ೬44] 

ಪಂಚಜಡೆ (ನಾ). ಮಕ್ಕಳಿಗೆ ಅಲಂಕಾರಕ್ಕಾಗಿ ಹಾಕುವ ಒಂದು 
ಬಗೆಯ ಜಡೆ (?) : ತೊಡರ್ದನುರ್ದ ಬಾಳನಣ್ಣ ದ ' ತುಡುಗೆ 
ಸಳಂಚಲೆವ ಪಂಚಜಡೆ ನೊಸಲೊಳೊಡಂಬಡುವರಳೆಲೆಯಿನಆಂ ಚೆಲ್ವಿಡಿದಿ 
ರ್ದುದು ಬಾಳಕೇಳಿ ಧರ್ಮಾತ್ಮಜನಾ (ಸಂಸಭಾ.ಪಿ-ಳ), [ಪಂಚೃ--ಜಡೈ] 

ಪೆಂಚಜನ (ನಾ). ೧. ದೇವ, ಮನುಷ್ಯ, ಗಂಧರ್ವ, ನಾಗ 
ಮತ್ತು 'ಿತೃದೇವತೆಗಳೆಂಬ ಐದು ವರ್ಗದ ಜೀವಿಗಳು. 
೨. ಮನುಷ್ಯ ; ಮಾನವ: “ಮನುಷ್ಯಃ . . . ಪಂಚಜನಃ, ನಾ, 
ಪುರುಷಃ, ಪೂರುಸ, ವಿಟ್‌- ಈ ೧೨ ಮಾನಸರ್‌?(ಹಲಾಯು, ೫೫-೧೩೬). 
೩. ಕೃಷ್ಣ ಸ್ಲೈನಿಂದ ಹತನಾದ, ಪಾಂಚಜನ್ಯ ವೆಂಬ ಶಂಖವನ್ನು 
ಉದರದ ಹೊಂದಿದ್ದ ಒಬ್ಬ ರಾಕ್ಷಸ: ಸಾಂದೀಪನಿತನಯನ 
ನೆನ್ನೊಳಿರ್ಪ ಪಂಚಜನನೆಂಬ ನಕ್ತಂಚರಂ 'ನುಂಗಿದಂ (ಜಗವಿ. ೭-೧೮ ವ). 

[ಸಂ] 

ಪಂಚಜನಭಂಜನ (ನಾ). ಸಂಚಜನನೆಂಬ ರಾಕ್ಷಸನನ್ನು ಸಂಹರಿಸಿ 
ದವನು ; ಕೃಷ್ಣ : ಪಂಚಜನಭಂಜನ ವಿರಿಂಚಿಮಂಖನಿರ್ಜರಸಮಂಚಿತ 
ಪದಾಂಬುಜ , . . ಪೊರೆ ಪಂಚಮುಖ ಮಂತ್ರರಸನಾಂಚಲವೃ ಷೇಂದ್ರಾ, 
(ವೃಷವಿ, ೫-೧೦೧). [ಪಂಚಜನ - ಭಂಜನ] 

ಪೆಂಚಜನೀನ (ನಾ). ೧. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 
ಮತ್ತು ರಥಕಾರ ಕುಲಗಳಿಗೆ ಭಕ್ತಿಯಿಂದ ನಡೆದುಕೊಳ್ಳು 


ವವನು. ೨. ಗಾಯಕ, ವಾದಕ, ನರ್ತಕ, ವೇಶ್ಯೆ ಮತ್ತು” 


ವಿದೂಷಕ--ಈ ಐದುಜನರೊಡನೆ ವ್ಯವಹರಿಸುವವನು ; ನಟಿ: 
ಕಆಡಿಗನಂ ಪಂಚಜನೀನನೆಂಬುದು? (ಹಲಾಯು. ೬೦-೨೧೩). 
[ಸಂ.] 

ಸಂಚಜ್ಞಾನ (ನಾ). .೧. ಐದು ಬಗೆಯ ಜ್ಞಾನ: ಜ್ಞಾನ 
ವಿಜ್ಞಾನ ಸುಜ್ಞಾನ ಮಹಾಜ್ಞಾನ ಅಸರಜ್ಞಾನ ಇಂತೀ ಫಂಚಜ್ಞ್ಞಾನವ 
ದಹ್ಯಮಾಡಿ : ಬ್ರಹ್ಮಲಿಖಿತನ ತೊಡೆನಂತೆ ಧರಿಸುನದೆ ತ್ರಿಪುಂಡ್ರ 
(ನೋಳಿಮಾ. ೧೫೪-೫೮೧), 
ಬುದ್ಧ ೩. [ನೀತೈ] ಶಿವಜ್ಞಾನ, ಸ್ವಯಜ್ಞಾನ, 
ಸಮ್ಯಸ್‌ಜ್ಞಾ ನ್ಯ ಅನಧಿಜ್ಞಾನ ಮತ್ತು ಸರಜ್ಞಾನ ಎಂಬ 
ನಡು ಬಗೆಯ ಜ್ಞಾನಗಳು. ೪. ಪಾಶುಪಶಜ್ಞಾ, ನವನ್ನು 
ಉಳ್ಳ ನನು, ತಿಳಿದವನು. ೫. [ಜೈನ] ಮತಿ, ಶ್ರುತಃ ಅವಧಿ 
ಮನಃಸರ್ಯಯ ಮತ್ತು ಕೇನಲ ಎಂಬ ಐದು ಬಗೆಯ 
ಜ್ಞಾನಗಳು : ಅಲ್ಲಿ ಪಂಚಜ್ಞಾನೈಕತ್ವಂ ಉಪಾಜೀಯ ಮೆಂಬುದಭಿ 
ಪ್ರಾಯಂ (ತತ್ತ್ವಸ್ರ. ೫೩). [ಸಂಚ್ಛ -- ಜ್ಞಾನ] 


೨. ಐದು ಬಗೆಯ ಜ್ಞಾನವುಳ್ಳ ನು; 


೫೦೨೯ 


20 


25 


35 


40 


45 


ಪಂಚತಾನಡ 


ಸಂಚಜ್ಞಾನಾವರಣ (ನಾ). (ಜೈ ನ] ಮತಿಜ್ಞಾನಾವರಣ, ಶ್ರುತ 
ಜ್ಞಾ.ನಾವರಣ, ಅವಧಿಜ್ಞಾನಾ: ಇವರಣ, ಮನಃಸರ್ಯಾಯ 
ಜ್ಞಾನಾವರಣ ಮತ್ತು ಕೇವಲ ಜ್ಞಾನಾವರಣಗಳೆಂಬ ಐದು 
ಬಗೆಯ ಜ್ಞಾನಾವರಣಗಳು : ಸಂಚಜ್ಞಾನಾನರಣಂಗಳುಂ ದ್ವಿನೇದ 
ಸೀಯಂಗಳುಂ ಅಸ್ಟ್ರಾವಿಂಶತಿನೋಹಸೀಯಂಗಳುಂ. , . ಸರ್ವಜ್ಞರಿಂದಂ 
ನಿರೂಪಿಸಲ್ಪಟ್ಟ ವು (ಗೊಮ್ಮಸೂಾ. ೬-೮), : [ಪಂಚೃ *- ಜ್ಞ್ಞಾನಾವರಣ] 
ಪಂಚತಂತ್ರ (ನಾ). ೧. [ರಾಜನೀ] ಮಿತ್ರಲಾಭ, ಮಿತ್ರಭೇದ, 
ಸಂಧಿವಿಗ್ರಹ, ಲಬ್ಧನಾಶ ಮತ್ತು ಅಸಂಪ್ರೇಕ್ಷ್ಯಕಾರಿತ್ವಗಳೆಂಬ 
ಇಜನೀತಿಯ ಐದು ಉಪಾಯಗಳು. : ಅತೀಂದ್ರಿಯಗುಣಮಂ 
ಮಸಿತುಮಂ ಗೆಲಲಾರ್ಕುಂ ಮನಮಂ ಗೆಲ್ವೊಡೆ ನಾಯಕನನೆ 
ಗೆಲ್ವೊಡೆ ಪಂಚತಂತ್ರಮಂ ಗೆಲಲರಿದೆ. (ಅಜಿಪು, ೨-೮೮), ೨. ರಾಜ 
ನೀತಿಕೋಶವೆನಿಸಿದ, ದುರ್ಗಸಿಂಹನ ಒಂದು ಗ್ರಂಥದ ಹೆಸರು: 
ಪೊಸತಾಗಿರೆ. ವಿರಟಸುನೆಂ ನಸುಮತಿಯೊಳ್ಳ ಪಂಚತಂತ್ರಮಂ ಕನ್ನಡದಿಂ 
(ಸಂಚತಂ, ೧೩-೮), [ಪಂಚ 4 ತಂತ್ರ, ] 
ಸಂಚತತ್ತ (ನಾ). ೧.-ಸಂಚಭೂತ. . ೨. [ಶೈವ] ಶುದ್ಧ 
ಸೃಷ್ಟಿಯಲ್ಲಿರುವ ಐದು ಬಗೆಯ : ಪದಾರ್ಥಗಳು : ಸೃಷ್ಟಿ ಶುದ್ಧ, 
ಅಶುದ್ಧ ನೆಂದು ಎರಡು 'ಪ್ರಕಾರ. ಶುದ್ಧ ಸೃಷ್ಟಿ ಯಲ್ಲಿ ದಿಯು ಮಹಾ 
ಮಾಯೆಯೆಂಬ ಶಿನತತ್ತ್ವ ಶಕ್ಷಿತತ್ತ್ವ, 'ದಾಶಿವತತ್ತ , ಈಶ್ವರತತ್ತ 
ವಿದ್ಯ್ಯಾತತ್ತ ಗಳಾಗಿ ಪರಿಣಮಿಸಿ ಪಂಚತತ್ತ ಗಳಾಗುವುವ (ಹಿೀೀಡಸಾ. 
೨೯೬). [ಪಂಚ್ಚ + ತತ್ತ್ವ] 
ಪಂಚತತ್ವ (ನಾ). - ಪಂಚಭೂತ: ಪಂಚತತ್ವದಲ್ಲಿದ್ದು ಪರತತ್ವ 
ವನಜಾಯಬೇಕು (ಅಜಿಕಿಯಾ, ೧೪೩-೧೪೬); ಸಂಚತತ್ವಂಗಳ ಮೇಲಿಪ್ಪ 
ಆಚಾರಲಿಂಗದ ನಿಷ್ಕೆಯ ಬಲದಿಂದ . . . ತ್ಯಾಗಾಂಗಿಯಾದೆ (ಘನವ. 
೩೮-೩೨). [ಪಂಚ -.- ತತ್ವ,] 
ಪಂಚತನ್ಮಾತ್ರ (ನಾ). [ತತ್ತ್ವಶಾ] (ಅಹಂಕಾರವೆಂಬ ತತ್ತ್ವ 
ದಿಂದ ಹುಟ್ಟುವ ಹಾಗೂ) ಪಂಚಮಹಾಭೂತಗಳ ಉತ್ಪತ್ತಿಗೆ 
ಕಾರಣವಾದ ಶಬ್ದ, ರಸ, ಸ್ಪರ್ಶ, ರೂಪ ಮತ್ತು ಗಂಘಗಕೆಂಬ 
ಐದು ಪದಾರ್ಥಗಳು : ಪುರುಷನ . , . ಸನ್ನಿ ಧಾನದಿಂದ ಪ್ರಕೃತಿಯು. 
ಮುಹತ್‌, ಅಹಂಕಾರ, ಏಕಾದಕೇಂದ್ರಿಯ, ಪಂಚತನ್ಮಾತ್ರ ಮತ್ತು ಪಂಚ 
 ಭೊತಂಗಳ ರೂಸವಾಗಿ ಪರಿಣಾಮವನ್ನು ಹೊಂದುವುದು (ಭಾತತ್ರ್ವ್ವ- 
೩೦೭); ಈ ಅಹಂಕಾರತತ್ತ್ವದಿಂದ ಹುಟ್ಟುವ ತತ್ತ್ವಗಳು . - - 
ಸಂಚತನ್ಮಾತ್ರಗಳು ಮತ್ತು ಪಂಚಭೂತಗಳು (ಭಾರದ. ೨೧೪). 
[ಪಂಚ್ಮ + ತನ್ಮಾತ್ರ] 
ಸಂಚತನ್ಮಾ ತ್ರೆ (ನಾ). - ಪಂಚತನ್ಮಾತ್ರ : ಶಬ್ದ ಸ್ಪರುಶ ರೂಪು 
: ರಸ ಗಂಧವು ಪ್ರೆ ಪ್ರೇಮುದಿಂದುದಿಸಿದವು ಪಂಚತನ್ಮಾತೆ. ತ್ರೈಗಳು(ಲತಿಚಿಂ-೨೬-೫)) 
ಸತ್ಯಸಂಕಲ್ಪದಿಂ ಪ್ರಕೃತಿಯೊಳ್‌' ಪೊಳ್ಳು ಮುಹನೆಹಂಕಾರಂಗಳಂ ಪಂಚ 
ತನ್ಮಾತ್ರೆಗಳಂ ಪಂಚಮಹಾಭೂತಂಗಳನುಂಟು ಮಾಡಿ (ಚಿಕಬಿ. ೯). 
[ಸಂಚ್ಯ -. ತನ್ಮಾತ್ರೆ] 
ಪಂಚತರು (ನಾ). ಜೀವಲೋಕದ ' ಮಂದಾರ, ಪಾರಿಜಾತ, 
ಸಂತಾನ, ಕಲ್ಪವೃಕ್ಷ ಮತ್ತು ಹರಿಚಂದನ ಎಂಬ ಐದು ಮರ 
ಗಳು, [ಸಂಚ್ಯ--ತರ್ಮು] 
ಪಂಚತಾರೆ(ನಾ). - ಸಂಚಕ ೯ : ಪಂಚತಾರೆಯು ಮೃಗದೆ ಲಾಂಛನವು 
ಸಹ ತಾರೆ ಕಂಚಿಯಿಂದತ್ತ ಮಳೆಯಿಲ್ಲ ಭತ್ತ ನನು 'ಸಂಚಯಿಪುದೊಳಿತು 
(ಸರ್ವಜ್ಞ. ೧೫೯೪).  [ಸಂಚ್ಚ -.-ತಾರೈ] 
ಸಂಚತಾನಡ (ನಾ). ಐದು ಎಳೆಗೆಳುಳ್ಳ ಒಂದು ಬಗೆಯ ಹಾರ; 
ಜೇಗದಿಂದೆನ್ನ ಮುತ್ತಿನೆ ಪಂಚತಾವಡವನೀಗಳಾತಂಗೆ ಭಸಿತವನಿತ್ತು 


ಪಂಚತಿಕ್ತ 


ಕೊಡುವುದೆನಲು (ಸಿದ್ಧೇಘುು ೩-೮); ಬಡಗದೇಶದ ಮಾಬಳೇಶಲಿಂಗದ 
ಶಿರದೊಳಡಿಯಿಟ್ಟು, ಜಲವ ಬರಿಸಿದನು ದ್ರಾವಿಡದೊಳಣ್ಣೂ ಮಲೇಶ್ವರ 
ಲಿಂಗದಿ ಪಡೆದು ಮುತ್ತಿನ ಪಂಜೆತಾವೆಡದ (ಗುರುಚಾ, ೧೩-೮೮), 
[ಸಂಚ -/- ತಾವಡ] 

ಪಂಚತಿಕ, ಕ್ಮ (ನಾ). ಬೇವು, ನೆಲ್ಲಿ, ಆಡುಸೋಗೆ, ಸಟೋಲ, ಹೆಗ್ಗುಳ್ಳ 

ಎಂಬ ಐದು ಕಹಿ ಪದಾರ್ಥಗಳು : “ಪಂಚತಿಕ್ತ -ನಿಂಬಾ; ೨ ಅಮೃತ; 
ವೃಷ; ೪ಸಟೋಲ; ೫ ನಿದಿಗ್ಗ ಕಗ (ನಾನಾಶ. ೨೮೮). 
[ಹಂಚ 4-3 ಕ] 

ಪಂಚತೀರ್ಥ (ನಾ). ೧. ಕಾಶಿಯಲ್ಲಿರುವ ಜ್ಞಾ ್ಲನವಾಪಿ, ನಂದಿ 
ಕೇಶ, ತಾರಕೇಶ, ಮಹಾಕಾಲೇಶ್ವರ, ದಂಡಪಾಣಿ ಎಂಬ ಐದು 
ಪವಿತ್ರ ಸ್ಥಳಗಳು. ೨, ಗಂಗಾದ್ವಾರ, ಕುಶಾವರ್ತ, ಬಿಲ್ವಕ, 
ನೀಲಪರ್ವತ ಮತ್ತು ಕನಖಲ ಎಂಬ ಐದು ಪುಣ್ಯ ಶ್ಲೇತ್ರಗಳು, 
p ಆಯಾ ನೀಡೆ ಪರಂಪರೆಯ ಮೇರೆಗೆ ಈ ಹೆಸರುಗಳು 
ಬದಲಾಗುತ್ತವೆ. ೩. ದೇವ, ಪಿತೃ, ಖುಷಿ, ಭೂತ ಮತ್ತು 
ಮನುಷ್ಯನ ತೃಪ್ತಿಗಾಗಿ ಬೇಕೆ ಜೀಕಿ ವಿಧಾನದಿಂದ ಕೊಡುವ 
ತರ್ಪಣ : ಈ ಪಂಚತೀರ್ಥಗಳ ತಿಳಿದು ಅಸರದ್ವಾರಾ ಮಾಡಿದ ಕರ್ಮ 
ಅಕ್ಷಯನಾಗುತ್ತದೆ. (ಅಧ್ಯಾಮಾ, ೨೫). [ಪಂಚೆ -- ತೀರ್ಥ] 

ಪಂಚತೆ (ನಾ). ೧. ಐದರ ಮೊತ್ತ. ೨. ಐದು ಮಡಿ; ಐದು 
ಪಟ್ಟು. ೩. - ಸಂಚಭೂತ. ೪, ಸಾವು; ಮರಣ : “ಪಂಚತಾ, 
ಕಾಲಧರ್ಮಃ . . . ಮರಣಂ, ನಿಧನಃ-೧೦ ಸಾಯುವದಕ್ಕೆ ಹೆಸರು 
ಗಳು, ಸಾವು, ಮರಣ” (ಸಿದ್ಧಾಂತಿ. ೨೭೨) ; ಅಂತದು ಕಡುಪಿಂ ಪಂಚತೆ 
ಯಾಗದೆ ಮಾಣ್ಣುಮೆ ನಶಗತಂಗೆ ಪಂಚೇಂದ್ರಿಯದಿಂ (ಅಜಿಪು. ೨-೮೭) ; 
ಸಹಜಂ ಶಾರೀರಜಂ ಮಾನಸೋದ್ಭ ಪಾಗಂತುಕಮುಂಗ್ರರಾಕ್ಷಸಕೃ ತಂ 
ತಾನೆಂಬ ದುಃಖಾಗ್ನಿ ಸಂಚವಿಧಂ ಪಂಚತೆ ಮುಟ್ಟ ಪಂಚುಪಣಃ 
ಮಾಲ್ಕೂಂ ನಾರಕಾನೀಕಮಂ (ಅನಂಪು. ೯-೪೧); ಉತ್ತುಂಗ ಹೋಳ 
ಹತೀಶ್ವರನ ' ಪಿರಿಯರಸಿ ಪಂಚತೆಯನೆಯ್ದ ಲೈ ಸಂಸ್ಕರಿಸಿ (ಸೌಂದಪು. 

[ಸಂ. ಪಂಚತಾ] 

ಪೆಂಚತ್ವ (ನಾ). ೧.= ಸಂಚತೆ ೧: ಪಂಚತ್ವಮನಾನದೆಯುಂ ಸಂಚತ್ವ 
ive ಪರಮಸಂಚಾಕ್ಷರಮಂ ಪಂಚಮೆನೆ ಜನಿಪ ತಲೆಗಳ ಪಂಡ 
ಮುಖಧ್ಯಾನಿ ಚೋಳನೃ ಪನೀಕ್ಷಿಸಿದಂ (ಉಜತೇ.೧೪-೭೭). ೨. ಇ ಪಂಚತೆ 
೪: “ನಿಧನಂ, ನಾಶಃ, ಮೃತ್ಯುಃ, ಮರಣಂ, ಪಂಚತ್ವಂ . . . ದೀರ್ಫ 
ನಿದ್ರಾ-ಈ ೧೨ ಸಾವು* (ಹಲೂಯು. ೧೦೩-೬); ಖಳಂ ಸಂಚತ್ವಮನೈದಿ 
ಮರುಚ್ಚ ೦೫ಚಲಮನನೀಗಳಲ್ಲಿ, ವಾನರನಾದಂ (ಆದಿಪು. ೫-೧೮) ; ಅಂತು 
ಪಂಚಾಸ್ಕನಂ ಸಂಚತ್ವಮೆಯ್ಲಿಸಿ - « » ಬರುತ್ತೆಂ (ವರ್ಧಮಾ, ೩-೪೫ ವ); 
ಸಂಚಮಹಾಪಾತಕಫಲದಿಂ ಸಂಚತ್ವಮುಂ ಪೊರ್ದಿದ ಮನುಸ್ಯರಂ ಕಂಡು 
(ಸುಕುಮಾ, ಆ-೧ವು) ; ಇವಿೌನೈದಣ೦ ರಕ್ಕಸಂ ಪಂಚತ್ವ 
ಮನೈೈದಿದಂ (ಉನಾಶ್ವ. ಸೊರ್ದಿದುದು ಪಂಚತ್ವನುಂ, 
ಅಹಂಕೃ ತಿಲಯದಿ ಪಂಚೇ ಂದ್ರಿಯೆಪ್ರಸಂಚಂ (ಶ್ರೀರಾಮಾ. ೬೯೬-೫೦೭). 
೧, ೨: ದುರ್ಯೋಧನಾನುಜ ದುಶ್ಶಾಸನ ಭೀಮ ಭೀಮಗಡೆಯಿಂ 
ಪಂಚತ್ವಮಂ ಸೊರ್ದಿದೈೆ (ಗದಾಯು. ೫-೫). [ಸಂ] 

ಪಂಚದಶ್ಯಗು). ೧. ಹದಿನೈ ದನೆಯ : ಇಂದ್ರ ಪ್ರಸ್ಥಪ್ರಯಾಣವರ್ಣನಂ 
ಪಂಚದಶಾಶಾ ಸಂ ((ಜಗವಿ. ೧೫-೮೦ ನ) ; ಶ್ರೀಮದ್‌ ಬಸನರಾಜವಿಜಯೆ 
ಮಹಾಪುರಾಣದೊಳ್‌ ಹಲಾಯಂಂಧವೃ ತ್ರಾಂತವರ್ಣನಂ ಪಂಚದಶಾಶ್ವಾ ಸಂ 
ಸಮಾಪ್ತಂ (ನೈಷವಿ. ೧೫-೪೫). (ನಾ). ೨. ಒಂದು ಸಂಖ್ಯೆ ; 
ಹದಿಸೈ ದು: “ಆ ಫಟಂಗೆ ಷಷ್ಟಿ ಸ್ತಿ ಸಂಖ್ಯೆಗೆಯ ಹೋರಾತ್ರಮಕ್ಕವು ಸ್ರ 
ಕನಿ ಪಶ್ಷಮಕ್ಕುಂ? [ಸಂಚ್ಮ ದಶ] 


೧೫-೫೪). 


೧೧೪-೭) ; 


(ಮಂಗಂಣ, ೧೯-೫೪). 


೫೦೩೦ 


5 


25 


30 


35 


40 


ಪಂಚದ್ರಾವಿಡ 


ಸಂಚದಶಪ್ರಮಾದ (ನಾ). [ಜೈನ]ಹದಿನೈ ದು ಪ್ರಮಾದಗಳು ; 
[ು ಧರ್ಮಕ್ರಿಯೆಯಲ್ಲಿ ಅನಾದರವನ್ನು "ಜಟ್ಟ ಸುವ ಕ್ರೋಧ, 
ಮಾನ, ಮಾಯೆ ಮತ್ತು ಲೋಭ ಎಂಬ ನಾಲ್ಕು ಕಷಾಯ 
ಗಳು ; ಸ್ತ್ರೀಕಥೆ, ಭೋಜನಕಥೆ, ರಾಷ್ಟ್ರಕಥೆ ಮತ್ತು ರಾಜಕಥೆ 
ಎಂಬ ನಾಲ್ಕು ವಿಕಥೆಗಳು; ಸ್ಪರ್ಶೇಂದ್ರಿಯ, ರಸನೇಂದ್ರಿಯ, 
ಘ್ರಾಣೇಂದ್ರಿಯ, ಚಕ್ಷುರಿಂದ್ರಿಯ, ಮತ್ತು ಕರ್ಣೇಂದ್ರಿಯ 
ಎಂಬ ಐದು ಇಂದ್ರಿಯಗಳು; ನಿದ್ರೆ ಮತ್ತು ಸ್ನೇಹ ಸೇರಿ ಆಗುವ 
ಹದಿನೈದು ಪ್ರಮಾದಗಳು : ಅಸ್ಟ್ರಾ ದಶಸಹಸ್ರ ಶೀಲರತ್ನಾ ಕರನುಮಾಗಿ 
ಸಂಚದಶಪ್ರ; 'ಮಾದಂಗಳಂ ಬಂಚಿಸಿ (ಅದಿಪು. ೬-೨೯ ಪ); ಪಂಚದಶ 

ಪ್ರಮಾಡನರ್ಜಿತನುಮೊಗಿ ದರುಶನನಿಶುದ್ಧಿ ಪ್ರಭ್ಛ ತಿ ಸೋಡಕಭಾವನೆಗಂ 
ತರ್ಭಳರವ್ಯಾಕಾರಣಂಗಳಂ ಭಾವಿಸುತ್ತ ೦ (ನರ್ಧನೂ. ೧೦-೫೬ ವ). 
[ಸಂಚದಶ 4 ಪ್ರಮಾದ] 

ಪೆಂಚದಶಿ (ನಾ), ಪ್ರತಿಪಕ್ಷದ ಹರಿಫ್ಳೈದನೆಯ ದಿನ; ಹುಣ್ಣಿಮೆ 
ಅಥವಾ ಅಮಾವಾಸ್ಥೆ ಸ್ಕೈ: *ಸಕ್ಸುಂತ್ಕ್‌ ಪಂಚದಶೌ- 4. ೨ 
ಅಮಾವಾಸ್ಯೆ, ಹುಣ್ಣಿ ಮೆಗಳ ಹೆಸರುಗಳು” (ಸಿದ್ಧಾಂತಿ. ೩೬). 

[ಸಂ. ಪಂಚದಶೀ] 

ಪಂಚದಶೀತೋಪು (ನಾ) ಒಂದು ಬಗೆಯ ತೋಪು, --ಫಿರಂಗಿ : 
ಹಣ ಫವುಜು ಸಹಾ ಜಾಸ್ತಿ ಮಾಡುತ್ತಾ ತಿರೆಚನಾಪಲ್ಲಿಯಿಂದಾ ಕಾರೇ 
ಗಾರರ ಕರಟ ಹೊಸ್ತಾಗಿ ಸಂಚದಶೀ ತೋಪುಗಳನ್ನು ಮಾಡಿಸುತ್ತಾ 
ಯಿದ್ದರು (ಹೈದರ. ೩೫). [2+ ತೋಪು] 

ಪೆಂಚದಾರ “ಪಂಜೆಧಾಕಿ' ನೋ. 

ಪಂಚದೀಪಾರತಿ (ನಾ). - ಪಂಚಾರತಿ: ಪರಮುತೇಜೋನುಯದ 
ಪಂಚದೀಪಾರತಿಯ ಹರುಷದಿಂ ಬೆಳಗಿ (ನನಮೋ.. ೨೪-೮೭). 

[ಪಂಚ್ಯ -- ದೀಪಾರತಿ] 

ಪೆಂಚಧೀವಟಗಿ (ನಾ). ಗೌರವಾರ್ಥವಾಗಿ ಮೆರವಣಿಗೆ . ಮೊದ 
ಲಾದ ಸಂದರ್ಭಗಳಲ್ಲಿ ಹಿಡಿಯುವ ಐದು ದೀವಟಿಗೆಗಳು: ಅನು 
[ಪ]ಮತೇಜೋನಿಧಿಯೆಂದೆನಿಸಿದ ವರಪಂಚದೀವಓಗೆ ನನಗಿರಲೆಂದನಿತ 
ಕೊಳ್‌" ತರಿಸಿ ಕೊಟ್ಟ ೦ ಘನನುಹಿಮಾಸ್ಟ ದಗೆ ಘಂಟಿನೃ ಪವರಗಾಗಳ 
(ಬೀಳನಂ. ೧-೧೦೪). [ಪಂಚ -- ದೀವಟಿಗೆ] 

ಪಂಚದೇವತೆ (ನಾ). ಶಿವ, ನಿಷ್ಣು, ಸ್ಕಂದ, ಗಣಪತಿ ಮತ್ತು 
ಭಾಸ್ಕರ ಎಂಬ ಐದು ಕೇವತಿಗಥಿ : ಅನರ ಆಳ್ವಿಕೆಯ ಕಾಲದಲ್ಲಿ 
ಶಿವ, ವಿಷ್ಣು, ಸ್ಕಂದ, ಗಣಪತಿ, ಭಾಸ್ಕರ ಸಂಚದೇವತೆಗಳ ಆರಾಧನೆಯು. 
ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೇಗೆ ಪಡೆಯಿತೆಂದೂ ಮೇಲೆ ನಿರೂಪಿಸಿದೆ. 
(ತುಳುನಾ. ೮೮), [ಪಂಚ್ಕ + ದೇವತೆ] 

ಪಂಚದ್ರಾವಿಡ (ನಾ). ೧. ಕನ್ನಡ, ತಮಿಳು, ಮಲಯಾಳ, 
ತುಳು ಮತ್ತು ತೆಲುಗು ಎಂಬ ದ್ರಾವಿಡಭಾಷಾವರ್ಗದ ಐದು 
ಮುಖ್ಯಭಾಷೆಗಳು ; ಕನ್ನಡಭಾಷೆ ಪಂಚದ್ರಾವಿಡವೆಂದು ಪ್ರ ಖ್ಯಾತ 
ವಾಗಿರುವ ಭಾಷೆಗಳಲ್ಲಿ ಒಂದಾಗಿದೆ. ಈ ಭಾಷಾವರ್ಗಕ್ಕೆ ತಮಿಳು, 
ತೆಲುಗು, ಮಲೆಯಾಳ, ತುಳು ಇವೂ ಸೇರಿವೆ (ಕವಿಚ. 1, ಅನೆತರಣಿಕೆ) ; 
ಕೇರಳ ತೌಳವ ಕರ್ಣಾಟ ಇಂಧ್ರಗಳೆಂಬ ನಾಲ್ಕು ಭಾಷೆಗಳಾದವು ; ಇವು 


ದ್ರಮಿಡಾಭಾಸಗಳಾದ್ದರಿಂದಲೇ ಈ ಭಾಷೆಗಳೂ ದ್ರನಿಂಡವೂ ಸೇರಿ 
ಪಂಚದ್ರಾನಿಡವೆಂಬ ಪ್ರಗಿದ್ಧಿಯನ್ನು ಹೊಂದಿದವು (ಹೊನುಗ. 11! ನೀಠಿಕೆ), 


೨. ತಮಿಳು, ಕನ್ನಡ, ಗುಜರಾಧಿ, ತೆಲುಗು ಮತ್ತು ಮರಾಠಿ 
ಎಂಬ ಐದು ದಾಕ್ಷಿಣಾತ್ಯ ಭಾಷೆಗಳು. ೩. ದಕ್ಷಿಣಭಾರತದ 
ಬ್ರಾಹ್ಮಣರ ಐದು ವರ್ಗಗಳಾದ ದ್ರಾವಿಡ, ಕರ್ಣಾಟೃ 
ಗುರ್ಜರ, ಆಂಧ್ರ ಮತ್ತು ಮಹಾರಾಷ್ಟ್ರ. [ಪಂಚ್ಯ--ದ್ದಾ ್ರಾನಿಡ] 


ಪಂಚದ್ದಯ 


ಪಂಚದ್ದ ಯ (ನಾ). ಐದರ ಎರಡು ; ಎರಡೈದು ; ಹತ್ತು : ಪಂಚ 
ದ್ವಯಭುಜದಿಂದೆಸೆದು ಸಂಚರಿಸುತಿಹನಾ ಶಿವನ ತತ್ವವ ಮಿಂಚಿನಿಂದಾನರಿ 
ಪುದೊಂದರ್ಬುದನಧಿಕವೆನಿಸಿ (ಗಗತಾ. ೭-೮೬), [ಪಂಚ್ಚ--ದ್ವಯ್‌] 

ಸಂಚದನ್ಹರ (ನಾ). ೧. ಐದು ಬಾಗಿಲುಗಳು, ೨. (ಆಲಂ)ಜೀಹ 
ದಲ್ಲಿಯ ಐದು ರಂಧ್ರಗಳು : ಸಂಚದ್ವಾರಂಗಳಿಂ ಬರುವ ಪಂಚ 
ಶಬ್ದಾದಿ ವಿಷಯ ಂಗಳೊಳೊಂದಕ್ಕೊಂದಕ್ಕೆ ಗುಣತ್ರಯಂಂಗಳಿಂ ಮೂಖ 
ತೆಜನಾದವು (ಸಂಚಿ. ೨೫). [ಸಂಚೃ--ದ್ವಾರ] 

ಪಂಚಧಾರೈ, ನಂಚದಾರ (ನಾ). ಒಂದು ಬಗೆಯ ಸಕ್ಕರೆ: ಬಸಿ 
ನೀರನೆಅಕಿದು ಕಿವಿಚಿದ ಪುಲ್ಲ ಸೊಜ್ಜಿ ಗೆಯ ರಸದೊಳಗೆ ಆರೆದಕ್ಕಿಯಂ 
ಸಮೆಂಗೂಡಿ ಸೋದಿಸಿಕೊಂಡು ಪಂಚಧಾರೆಯ ಸಕ್ಕರೆಯನಿಕ್ಕಿ (ಸೂಸಶಾ, 


೧-೩೬); ಮುದ್ದು ನಾಲುಕುಮೂಲೆಯಾದಂತೆ ತನಿಬೆಲ್ಲದುದ್ದುಕ ವರ 


ಪಂಚಧಾರೆ ಬಿದ್ದಿಹುದಾಲೆಯೆ ಮನೆಮನೆಗಳ ಮುಂದೆ ಹೆಣ್ಜೊಅಕ 
ಮಳಲೊಟ್ಟ ಲಂತೆ, (ನೋಹತ, ೨-೫೧). ಹೆಂಚೆದಾರ : “ಶರ್ಕರಾ, 
ಸಿತಾ---೨ ತವರಾಜನೆಂಬ ಸಕ್ಕರೆ, ರಾಯಿಪುಡೀಸಳ್ಳರೆ, ಅಂಧ್ರದಲ್ಲಿ 


ಪಂಚದಾರ” (ಸಿದ್ಧಾಂತಿ.೨೮೬). "ಅಯಿದಾರೆ', "ಸಂಚಸಾರ' ಪರಾ. 
[ದೇ.॥ ತಮಿ. ಸಣ್ಣುತಾರೈ ; ಮಲ. ಪಣ್ಣುತಾರ; ತೆಲು. 
ಸಂಚದಾರ] 

ಸಂಚಧಾರೈ (ನಾ). ಕುದುರೆಯ ಐದು ಬಗೆಯ ನಡಗೆಗಳು ; 
ಐ ಆಸ್ಫಂದಿತ (ಎಳೆನಡಿಗೆ), ಧೌರಿತಕ (ಬಿರುನಡಿಗೆ), ರೇಚಿತ 
(ಲಯಕ್ಕೆ ಸರಿಯಾಗಿ ನಡೆಯುವುದು, ಬಿಗುನಡಿಗೆ), 'ನಲ್ಲಿತ 
(ಕಾಲನ್ನು ಹಾರಿಸುತ್ತಾ ನಡೆಯುವುದು), ಪ್ಲುತ (ಕುಣಿಯು 
ವಂತೆ ನಡೆಯುವುದು)ಎಂಬುವು : ಅತಿವೇಗವೆಂದೆಂಬ ಪಂಚಧಾರೆಯ 


ದೊಂದು ಮುತವಟಿಡೇಟಿ೨ ದನಾಗ (ಶ್ರೀಪಾಲ. ೪-೧೧); ಆಂಚಿತದ 
ಹಲ್ಲಣದ ಗಮಕದಿಂ ಹೊಳಕಿದುವು ಪಂಚಧಾರಾಸ್ರೌಢವಾಜಿಗಳ 
(ಜೆಬಪು. ೨೬-೧೩) ; ಪರಿಯಿಸ ನೆಟ್ಟ ನಟ್ಟುವಿದಿರೇಖಪ . . . ಪಂಚ 


ಧಾರಿಯೊಳ್‌ ಪರಿಣತಿದೋರ್ಪ ವಾಹಳಿತನಂ ಬಗೆಗೊಂಡುದು ಮಂತ್ರಿ 
ಪುತ್ರನಾ (ರಾಜಕೀ. ೧೩-೮೨). “ಧಾರಾಸಂಚಕ' ಪರಾ, 
[ಹಂಚ + ಧಾರೆ] 

ಪಂಚನಖ (ನಾ). ೧. ಐದು ಉಗುರು. ೨. ಐದು,ಉಗುರುಳ್ಳ 
ಪ್ರಾಣಿ; ಅನೆ, ಹುಲಿ, ಸಿಂಹ, ಆಮೆ, ಮುಳ್ಳು ಹಂದಿ, ಮೊಲ 
ಮೊದಲಾದುವು. [ಸಂಚ 4 ನಖ] 

ಪಂಚನಖಯೋಗ (ನಾ). [ಕಾಮಶಾ] ನಖಕ್ಷತಗಳಲ್ಲಿ ಒಂದು : 
ಉಪಿಕಿಸುವಂದದೆ ರೇಖಿ ಮಿಜುಗುವಂದದೆ ಮೊಲೆಯನುಲಕ ನಾಲ್ಕು 
ಬೆರಳೊಳುಂಗು ಟಿಡೊಳೊತ್ತಿ ತಅಿತಲಾಸಿ ಸುರತದೊಳ್‌ ಸೆಟಕಿವಾಗಲೆಳೆ 
ಯಲದು ಸೆಳಕ ಪಂಚನಖಯೋಗನೆನಿಪುದು (ಜನನ, ೭-೩೭); 
ಪಂಚನಖಯೋಗ . . . ಉತ್ಪಲನೆಂಬ ಸಪ್ತವಿಧನಯೋಪಕ್ಷತನಿಹಿತರಿಂ 
(ವಿನೇಕ, ೨೩೦). [ಪಂಚನಖ + ಯೋಗ] 

ಪಂಚನಖಾಗ್ರಸಂಯೋಗ (ನಾ). - ಸಂಚನಖಯೋಗ : ತರ್ಜ 
ನ್ಯಾದಿ ನಾಲ್ಕುಬಿರಳುಗುರೊಡನೆ ಹೆಬ್ಬೆರಳುಗುರಂ ತಾಟಸುವುದು 
ಸಂಚನಖಾಗ್ರಸಂಯೋಗಮೆಂಬುದು (ಕಾನಮುಶಾ. ೨೨೬). 

[ಪಂಚನಖ-- ಆಗ್ರ, ಸಂಯೋಗ] 

ಸಂಚನಮಸ್ಕಾರ (ನಾ). ೧. ಎರಡು ಕೈ, ಎರಡು ಮೊಳಕಾಲು, 
ತಲೆ, ಎಜಿ ಮತ್ತು ಕಣ್ಣುಗಳಿಂದ ಮೊಡುವ (ಸಾಷ್ಟಾಂಗ) 
ನಮಸ್ಕಾರ. ೨. ಕೈ ಕ] 'ಸಂಚಸರನೇಸ್ಠಿ ಗಳಿಗೆ ಮಾಡುವ 
ನಮಸ್ಕಾರ ಮತ್ತು KM ಹೇಳುವ ಐದು ಮೆಂತ್ರ : ಕಿತ್ತಯ್ಯಾ 
ನಿಮಗೀಗಳ್‌ ಪ್ರಾಣಂ ಫೋಗಲ್‌ ಬಗೆದಪ್ಪೆ ದು ದೇವರಂ ಜಾನಿಸುವುದು. 


೫೦೩೧ 


25 


40 


ಪಂಚಪಕ್ಕಾನ್ನ 


ಪಂಚನನುಸ್ಕಾರಮನೋದುತ್ತ ಮಂಚ್ಚಾ ರಿಸುವುದಂ ಕೇಳುತ್ತ ಮಿರಿಮೆಂದು 
ಕಲ್ಪಿಸಿ ಭಟ್ಟಾರರ್‌ ಸಂಚನಮಸ್ಕಾರನುಂ ಪಿರಿದು ಬೇಗಂ, ಪೇಟ 
ನಡ್ಡಾ ರಾ, ೮೩-೧೨) ; ಮುಕುಳೀಕೃತ್ತಕರಕಮಳನಾಗಿ ಪಂಚನಮಸ್ಕಾರ 
ಮನುಚ್ವ ರಿಸುತ್ತಮದೃ ಶ್ಯನಾಗಿ ಬಂದು (ಚಾವುಂಪು. ೧೭) ; ತರಂಗತಮ 
ನೆಂಬ ವಿದ್ಯಾಧರಂ ಕಂಡು ಸಮಾಪಕ್ಕೆ ಬಂದು ಪಂಚನಮಸ್ಕ್ಥಾರಮಂ 
ಸೇಬ್ವು ದು ನುಂಫಶಮಚಿತ್ತದಿಂ ಸತ್ತು (ಸಂರಾಮಾ, ೧೬-೩೯ ನ); ಪಂಚ 
ನಮಸ್ಕಾರನನ್ನುಳಿದು ಬೇರೆ ಮಂತ್ರವನ್ನು ನೆನೆಯುವವರಲ್ಲ (ಕಸಾಟಿ, 
೧೦೧). [ಸಂಚ -- ನಮಸ್ಕಾರ] 

ಪಂಚನಮಸ್ಕೃ ತಿ(ನಾ). - ಪಂಚನಮಸ್ಕಾರ ೨: ಮುಧಿವೃಂದೋ 
ಚ್ಛಾರಿತಪಂಚನಮಸ್ಯತಿಗಾಂತು ಕಿವಿಯನರ್ಹತ್ಪ ದಮಂ. ನೆನೆಯುತ್ತ ಂ 

೬ ಸೇಸೆಗೊಳ್‌' ಖಚರಪತೀ (ಆದಿಪು. ೨-೫೭) ; ಅಂತು ನಿಬಿಡ ನಿಬದ್ಧ 

ಸಲ್ಯಂಕಾಸನನಾಗಿ,, . . ಮೇಣ್ಮುನಿಜನಂಗಳೋದುವ ಪಂಚನಮಸ್ಯತಿ 
ಗಳಂ ಕೇಳ್ವುದು (ಸಸಾರ. ೩೬೯); ಸಾವಾತಂಗೆ ಸಂಚನಮಸ್ಕತಿಯ ಪೇಳೆ 
ಶ್ರಿ ದಶಪದನಿಗೆ ಪೋದಂ (ಸಾಳ್ವ ಭಾ. ೧೭-೬೭). [ಪಂಚ್ಮ*-ನನುಸ್ಕ್ರ ತಿ] 

ಪಂಚನಾಮೆ (ನಾ). ಸಂಚಾಯಿತರು ತೀರ್ಪು ಬರೆದಿರುವ ವರದಿ 
ಅಥವಾ ಪಂಚಾಯಿತರ ಸಮಕ್ಷದಲ್ಲಿ ಸರಕಾರಿ ಅಧಿಕಾರಿಗಳು 
ತನಿಖೆ ಮಾಡಿ ಸಿದ್ಧಗೊಳಿಸಿದ ವರದಿ; ಮಹಜರು : ಯಾರಾದರೂ 
ಕದ್ದು ತಂದಿದ್ದರೆ ಅದನ್ನು ಪತ್ತೆ ಹಚ್ಚಿ ಪಂಚನಾಮೆ ಮಾಡಿ, ಜಪ್ತ 
ಮಾಡಲು ಗುಪ್ತವೇಷದ ಒಂದು, ಸಿ ನ್ನು ಇಡಬೇಕಾದೀತು 
(ಗಾಳಿಪ, ೩೮) ; ಹಗ್ಗವನ್ನು ಕತ್ತರಿಸಿ ಶನನನ್ನು ಹೊರಗಡೆ ತಂದು, 
ನಡೆಯ ಬೇಕಾದ "ಪಂಚನಾಮೆ' ನಡೆಯಬೇಕಾದರೆ ಸುಮಾರು ಒಂದು 
ಗಂಟಿಯ ಮೇಲೆ ಹಿಡಿಯಿತು (ಸ್ವರ್ಗಬಾ. ೨೦೫). 

[4-ಹಿಂ. ಮರಾ. ಪಂಚನಾಮಾ] 

ಪೆಂಚನಾರೀತುರಗ (ನಾ). ಮುಖ, ಕಾಲು, ಬಾಲ ಮೊದಲಾದ 
ಐದು ಅವಯವಗಳಲ್ಲಿ ಸ್ತ್ರೀಯರ ಆಕೃತಿ ಕಾಣುವಂತೆ 
ನಿರ್ಮಿಸಿದ ಕುದುಕೆಯ ವಿಗ್ರ ನಃ ಹಂಚನಾರತುರಗದಂದದಿ ಪಂಚ 
ರೂಪಾತ್ಮಕನು ತಾ... ಎ. ಕನಾಸುವೆನು (ಹಸಾರ. Ke ೪). [ಸೆಂ] 

ಪೆಂಚನಿವಾರಣ (ನಾ). [ಬೌದ್ಧ] ಪರಿಹಾರದ ಐದು ಬಗೆಯ 
ಆಲೋಚನೆಗಳು, - ಚಿಂತನೆಗಳು : ಅಭಿಧ್ಯೆ, ನ್ಯಾಪಾದಪ್ರದೋಪ, 
ಸ್ಪ್ರ್ಯಾನಮಿದ್ಕ , ಔದ್ಯೃತ್ಯಕೌಕೃತ್ಯ, ವಿಚಿಕಿತ್ಸೈ ಎಂಬ . . . ಪಂಚ 
ನಿವಾರಣಗಳು ಹೋದ ಮೇಲೆ, ತಾನು... ಕ್ಷೇಮಾಂತಭೂಮಿಗಳಲ್ಲಿ 
ಇದ್ದಂತೆ ಕಾಣುವನು' (ಬುದ್ಧ ಸ. ೧೯೩). [ಪಂಚ್ಚ 4 ನಿವಾರಣ] 

ಪಂಚನಿಶಾನಿ (ನಾ). ರಾಜರು, ಮಠಾಧಿಪತಿಗಳು ಮೊದಲಾದ 
ವರು ಇಟ್ಟುಕೊಳ್ಳುವ ಗೌರವಸೂಚಕವಾದ ಛತ್ರಿ, ಸಂಜು, 
ಭೇರಿ, ಕಹಳೆ ಮೊದಲಾದ ಐದು ಬಗೆಯ ಲಾಂಛನಗಳು: 
(ಸಾಧಾರಣ ಬಿರುದುಗಳು). . . ಕತ್ತಿ -ವಗೈರೆ ೫೦, ಮಾಯಾಮರತಾಪು, 
ಪಂಚನಿಶಾನಿ, ಡನಣೆ, ಅರಲಿನಸ್ತ್ಯ (ಗುರುದ. ೧೧). 

[ಸಂಚ -- ನಿಶಾನಿ] 

ಪಂಚಪೆಕ್ಟಾನ್ನ (ನಾ). ಐದು ಬಗೆಯ ಸಕ್ಕಾನ್ನಗಳು ; 
ಐ ಅಮೃತಾನ್ನ ಭೋಜ್ಯಾನ್ನ, ಜೇವಾನ್ಸ್ಸ; ದಿವ್ಯಾನ್ನ ಮತ್ತು 
ಅವ್ಳು ತರಸಾಯನ ಎಂದೂ ಚಿತ್ರಾನ್ನ, ದಧ್ಯನ್ನ, ಶರ್ಕರಾನ್ಸೃ 
ಮಾಷೋದನ (ಉದ್ದಿನ ಹುಡಿಅನ್ನ), ತಿಲೋದನ (ಎಳ್ಳು ಹುಡಿ 
ಅನ್ನ) ಎಂದು ಎರಡು ವಿಧಗಳಿವೆ : ಹೊಸಹೊನ್ನ ಸರಿಯಾಣಮುನಳ 
ವಡಿಸಿ ಪಂಚಪಕ್ವಾನ್ನಮನಮಳದೇವಾನ್ನ ದಿಬ್ಭಾನ್ಸಂಗಳಂ ಬಡಿಸಿ 
(ಬಸಪು.೮-೧೪); ಸಂಚಸಳ್ವಾನ್ನವನು ಬಿಕ್ಕೆಯಲಿ ಕಂಡಾಗ ಅಮೃತಾನ್ನ 


ಉಂಡಿರುವೆಯಾ? (ಸೂರ್ಯ ಸಾ. ೬೮-೫). [ಸಂಚ ೬ ಸಕ್ಕಾನ್ನ] 


ಪಂಚಪಕ್ಷಿಸ್ವನ 


ಸಂಚಸೆಕ್ಷಿಸ್ಟ ನ(ನಾ).೧. ಐದು ಬಗೆಯ ಪಕ್ಷಿಧ್ವನಿ.೨.[ಕಾಮಶಾ] 
ರತಿ ಕಾಲದಲ್ಲಿ ಹೊಮ್ಮುವ ಐದು ಬಗೆಯ ಪಕ್ಷಿಗಳ ಸ್ವರದಂತಹ 
ಶಬ್ದ : ಪಂಚಾಂಗುಲೀಹಕಂ ಸಂಚಪಕ್ಷಿಸ್ಟನಂ ಪಂಚನಿಧ ತಾಡನಂ . 
'ಚೆದುರರಿವನಆಃ ವುದು (ಜನನ, ೮-೫೧). [ಹಂಚ -. ಪಕ್ಷಿ-- ಸ್ವಃ ನ] 

ಸಂಚಸೆತ್ರ (ನಾ). ೧. ಮಾವು, ಬಿಲ್ವ, ನೆಲ್ಲಿ, ದರ್ಭೆ ಮತ್ತು 
ಉತ್ತರಣೆ ಎಂಬ ಐದು ಬಗೆಯ ಸತ್ರೆಗಳು.೨.(ಪತ್ರವನ್ನು) ಬರೆ 
ಯುವವನು, ಬರೆದುಕೊಡುವವನು, ಬರೆಸಿಕೊಳ್ಳು ನನನು, 
ಇಬ್ಬರು ಸಾಕ್ಷಿಗಳು ಹೀಗೆ ಐದು ಜನ ಸೇರಿ ಬರಿದು ಸತ್ರ: 
“ಡಂಕಣ -ಬರಕೊಡುನನ, ಬರಳೊಂಬನ, ಎರಡುಸಾಕ್ಷಿ , ಬರನನ* 
(ನಾನಾರ. ೨೮" [ಸಂಚ್ಮ ಪತ್ರ] 

ಸಂಚಪತ್ರೆ (ನಾ). ಅಗಲವಾದ ಎಲೆಯುಳ್ಳ ಒಂದು ಬಗೆಯ ಗಿಡ: 


“ದೇನಸತ್ರಂ ಪಂಚಪತ್ರೆ” (ನುಂಗರಾ, ೪೦-೩೦). [ಪಂಚ್ಯ ಪತ್ರಿ] 
ಪಂಚಪದ (ನಾ). - ಪಂಚನಮಸ್ಸಾರ ೨: ಮಂಗಳಕಾರಣಪಂಚ 
ಪದಂಗಳನಪನರ್ಗಮಾರ್ಗವಿರಚಿತಸೋಪಾನಂಗಳಂ ಓದುವುದು 


(ಆದಿಪು. ೨-೫೪) ; ತಪಸ್ವಿನಿ ಸಮಾಧಿ ಸಮನಿಸೆ ಮನದೊಳ್‌: ಪಿಂಗಜಿ 
ನೆಲಸಿರೆ ಸಂಚಪದಂಗಳ್‌ ನಾಲಿಗೆಯೊಳಕವೆ ಮೆಯ್ಯಾಗಿರ್ದಳ್‌(ಪಂರಾನಾ, 
೧೪-೫೭) ; ಬಾಗಿಲ ಮುಂದೆ ಬೀಳಲು ಶ್ವಾನನ ಕಂಡು ನಾಗಶ್ರೀ ಪಂಚ 
ಪದಗಳ ಆಗ ಪೇಳಲು ಲಾಲಿಸಿ ಸುರಲೋಕಕ್ಕೆ ಬೇಗ ಪೋದುದ 
ಕೇಳ್ದಲಿಕಿಯ (ದ್ವಾದಶಾ, ೪-೯). [ಪಂಚ್ಚ--ಪದ್ದ] 
ಸೆಂಚಸದಾರ್ಥ ಣಾ. ಶಬ್ದ, ಸ್ಪರ್ಶ, ರೂಪ್ಯ: ರಸ ಮತ್ತು ಗಂಧ 
ಎಂಬ ಐದು ಬಗೆಯ ಪದಾರ್ಥಗಳು : ಸಂಚಭೂತನಂಗವಾಗಿಪ್ಪ 
ಆತ್ಮಂಗೆ . , ಪಂಚನಿಸಯವು ಪೂಜೆ ಪಂಚಸದಾರ್ಥವೇ ಭೋಗ 
(ಉರಿಜೆ, ಕ. ೨೦೧-೨೭೭). [ಸಂಚ ಪದಾರ್ಥ] 
ಪಂಚಸರಮೇಸ್ಮಿ (ನಾ). -ಪಂಚಗುರು : ಮಂನರದಂತಚಲಿತ 
ಧೈರ್ಯರಾಗಿರ್ದು ವಿದ್ಯೆಗಳಂ ಸಾಧಿಸಿ ಸಿದ್ಧ ವಿದ್ಯರ್‌ ಪಂಚಪರಮೇಸ್ಮಿ ಗಳಂ 
ಪೂಚಿಸಿದಂ ಬಟಿಸಯೆಂ (ಪಂರಾಮಾ, ೧೦-೧೪೭ ವ) ; ಶ್ರೀಮುನ್ನಿತ್ಯ 
ಪೂಜಾನಿನಿಂತ್ತ ೦ ಶ್ರೀಮತ್ರ ಇ ಸ್ಹ ಪರಮೇಷ್ಠಿ ಪ್ರತಿಬಿಂಬಮಾನದುತಣ್ಣು 
ನಗರ್‌ಮ ಪೆರುಮಾಳ, ಶ್ರ ki ಕೇನಿತ್ತೆ ಉಭಯಂ (ಎಕ. 11 (R), 
೪೮೮-೮ ; 1858); ಕೈನ ಅರೆಹಂತರು, ಸಿದ್ಧರು, ಆಚಾರ್ಯರು, 
ಉಪಾಧ್ಯಾಯರು, ಸರ್ವಸಾಧುಗಳೆಂಬ ಪಂಚಪರಮೇಷ್ಠಿ ಗಳನ್ನು ಪೂಜಿಸು 
ತ್ತಾರೆ (ಭಾರದ, ೧೭೯). [ಹಂಚ್ಚ -. ಪರಮೇಷ್ಠಿ ] 
ಸಂಚಸರುಸ(ನಾ). ಮುಟ್ಟ ಸ್ಪಿದುದನ್ನು ಪನಿತ್ರ ತ್ರಗೊಳಿಸುವಮನಸ್ಸು, 
ವಾಕ್ಕು, ಹಸ್ತ, ದೃಷ್ಟಿ ಬತ್ತು, ಭಾವ ಎಂಬ ಐದು ಬಗೆಯ 
ಸ್ಪರ್ಶಗಳಿಂದಾಗುವ ಸಿದ್ಧಿ : ಬಸವರಾಜನ ಕರೆದು ನೀಂ ಭಕ್ತಿಲೀಲೆ 
ಯನು ಧರಣಿಯೊಳು ನಟಸಪೋಗೈೈ ಎಂದು ನೀಲಗಳ ಪಂಚಪರುಸವನಿತ್ತು 
ಪ್ರಮಥಗಣನೆರಸಿ ಬೀಳ್ಕೊ! ಟ್ಟಿ ನಾಗ (ಪ್ರೌಢಂಣ, ೨-೩) ; ಇವರಿಗಾದರೂ 
ಮನಪರುಷ, ವಾಕ್ಟರುಸ, ಹೆಸ ಪರುಷ, ದೃಷ್ಟಿ ಸರುಷ, ಭಾವಸರುಷಂಗಳು 
ಎಂಬ ಸಂಚೆಸರುಸುಗಳನ್ನು ಜಗದೀಶ್ವ! ರು ಕೊಟ್ಟ ರುನನಾಗಿ ಈ ಶಿವ 
ಭಕ್ತರ ಅಂಗಣವೇ ಕ್ಸ Wi (ಕೃ ಸಿಸ್ರ್ರ. ೨೩೫). ' [ಹುಚ್ಚ 4 ಪರುಷ] 
ಪಂಚಪರ್ಬ (ನಾ). eh "ಇ ಸಂಚನರ್ನ. ೨. ದೇವಸ್ಥಾನಗಳಲ್ಲಿ 
ನಡೆಯುವ ದವನ, ವಸಂತ, ಪವಿತ್ರಾರೋಷಣ, ದೀಪೋತ್ಸವ, 
ನವಾನ್ನ ವೆಂಬ ಸಮಾರಂಭಗಳು, - ಉತ್ಸ ವಗಳು : ಆ ಮಹಾ 
ಜನಗಳು ಶ್ರಿ ಕರಾನುಕೃ। ಸ್ಮ ಪ್ರಭುಗಳ ವೃಂದಾವನದ ಶ್ರೀಗೋಪಾಳ 
ದೇವರ ಅನ್ನು ಕನಡ ದೀಪೋತ್ಸವ ಚೈತ್ರಶೂತ್ರ ಒಳಗಾದ "ಸಂಕರರ್ಟಕೆ 
ವರ್ಷಂಪ್ರತಿ ಎಂದೆಂದೂ ನೆಲೆಯಾಗಿ ಕೊಡುವರು (ಎಕ. 2೮೪1, ಚಿಕ್ಕನಾ. 


೭೧-೨೪; 2). [ಪಂಚ 4- ಪರ್ಬ] 


೫೦೩೨ 


25 


30 


40 


ಪಂಚಪಾಂಡನ 


ಸಂಚಪೆರ್ನ (ನಾ). ೧. ಚತುರ್ದಶಿ, ಅಷ್ಟ ತಮಿ, , ಅಮಾವಾಸ್ಯೆ, 
ಸೌರ್ಣನಿುಿ ಮತ್ತು ಸಂಕ್ರಾಂತಿ ಎಂಬ ನೆಡು ಸರ್ವಕಾಲಗಳಿ: 
"ಪಂಚಪರ್ವತಿಥಿ' ಪರಾ. ೨.-ಪಂಚಸಪರ್ಬ ೨: ಶ್ರೀನಂದೀಶ್ವರ 
ದೇವರಿಗೆ, . . ನಿತ್ಯಕಟ್ಲಿ ಅಮೃತಸಡಿ ನಂದಾದೀಪ ವಿಶೇಷಕಟ್ಲೆ 
ಪಂಚಪರ್ವ ಸಂಬಳಗಾರಜನಕ್ಕೆ ಸಹ ಅಸಣೆ ಕೊಡಿಸಿಯಿರುವ ಕಂಠೀರಾಯಿ 
೧೨೨೧ (ಎಕ. 1, ೧೧-೨೦; 1816). ೩. [ವೇದಾಂತ) ಐದು 
ಬಗೆಯ ಅಜ್ಞಾಾನಗಳು : ಯಾ ಲಿಂಗದಲ್ಲಿ ಯರಡು ಅಚ್ಛಾ ದನಗಳನ 
ಅನೆ (ಜೀವಾಚ್ಛಾದಿತ, ಸರಮಾಚ್ಛಾದಿತ) ಯಲ್ಲಿ ನೋಹ ಮಹಾನೋಹ 
ತಮೋಮೋಹತಾಮಿಶ್ರ ಅಂಧತಾಮಿಶ್ರ ಯಾ ಸಂಚಪರ್ವಗಳು : ಅಂದರೆ 
ಅಜ್ಞಾನಗಳು ಅನೆ (ಅಧ್ಯಾಮಾ, ೧೨). [ಪಂಚ್ಛ + ಪರ್ವ] 

ಸಂಚಪರ್ನತಿಥಿ (ನಾ). - ಪಂಚಪರ್ವ ೧: ಇದು ಕಾರಣನಿತ್ಯ 
ಸೈಮಿತ್ತಿ ಕ ಪಂಚಪರ್ನಿಥಿಗಳಲ್ಲಿ ಅನ ದಿನದಲ್ಲಿಯೂ ಎಂದೆಂದೂ ಅಸ್ಪ 
ವಿಧಾರ್ಚನೆ ಸೋಡಶೋಪಚಾರವೇ ಕರ್ತವ್ಯ ನೋಡಾ (ಉರಿ, ಕ, 
೨೪-೪೬), [ಪಂಚಪರ್ವ -- ತಿಥಿ] 

ಸಂಚಪಲ್ಲನ (ನಾ): ಕಲಶಪ್ರತಿಸ್ಕೆ ಮೊದಲಾದ ಸಂದರ್ಭಗಳಲ್ಲಿ 
ಉಪಯೋಗಿಸುವ ಆಲ, ನರಿ ಬಸರಿ, ನೇರಿಳೆ, ಮಾವು 
ಅಥವಾ ನೇರಿಳೆ, ಮಾವು, ಬೇಲ, ಮಾದಲ್ಕ ಬಿಲ್ವ ಅಥವಾ 
ಆಲ, ಅತ್ತಿ, ಅರಳಿ, ಗೋಣಿ, ಬಸರಿ ಮರಗಳ ಚಿಗುರು: 
ಸಪ್‌ ೩೯ ಸಧಿ ಗೋರೋಚನ ಸಿದ್ಧಾರ್ತ್ನ ಸಂಚಪಲ್ಲನ ಪಂಚಛಲ್ಲಿ ಪಂಚ 
ಗವ್ಯ ಮೇಲಾದಿ ಚಂದನಾದಿ ಮಂಗಳದ ದ್ರವ್ಯಂಗಳನಿಕಿ (ಎಕ. ೪11, 
ಶಿಕಾರಿ. ೧೪೫-೭೫ ; 1158); ಪಂಚಾನೃ ತಂಗಳ ತರಿಸಿ ಸರಿಮಿಶ್ರ, ಮಂ 
ಮಾಡಿ ಶಿಷ್ಕಮೂರ್ಥ್ನಿಯೊಳು ತದು! ಹಡ ಸಂಚಪಲ್ಲವಗಳಿಂ 
ಸಂಪೊ, ್ರೀತ್ಲಿಸುವುದು ಹಿಸ್ಕನ ಶಿರಕ್ಕೆ (ನೀಶೈಪು. ೭-೧೨-೧೦); ಕೊತ್ತ ೦ಬರಿ 
ಬೀಜ, ಜೀರಿಗೆ... ಪಂಚಪಲ್ಲಸಗಳು, ನೆಲ್ಲೀಕಾಯಿ, ಆಲದ ಬಿಳಲು 
ಇವನ್ನು ಕಷಾಯನಿಟ್ಟು ಸೇವಿಸಿದರೆ. ಶ್ಲೇಸ್ಮಛರ್ಧಿ, ಸಕಲಭರ್ದಿ ಸಹ 
ನಿಲ್ಲುವವು (ಸಕವೈ. ಪರಿ. ೪೫೭). 

ಪಂಚಪಲ್ಲನದ ಕುದುಕೆಎ ಸಂಚಕಲ್ಯಾಣ ೧: 
ಪಂಚಪಲ್ಲವದ ಕುದುರೆಗಳು (ಸುಗುಗಂ, ೧೪-೯). ಓ ಇದು "ಸಂಚ 
ಕಲ್ಯಾ ಣಿ' ಯಿಂದ ಬೇರೆಯಾದ ಐದು ಶುಭಲಕ್ಷಣಗಳಿಂದ 
ಕೂಡಿರಬಹುದೆ ?ಪಂಚಪಲ್ಲವದ ವಾಜಿ - ಪಂಚಪಲ್ಲವದ ಕುದುರೆ: 
*ಪಂಚಪಲ್ಲವದ ವಾಚಿಗಳ್‌ ಎ ರಾಜವಾಹನಂಗಳ್‌” (ಶಮದ,ಸರಿ. ೨); 
“ಪಂಚಸಲ್ಲವದ ವಾಜಿಗಳೆನಲ್‌ ರಾಜವಾಹನಂ? (ಕಬ್ಬಿ ಕೈ, ೭೭). 
[ಪಂಚ್ಕ - ಪಲ್ಲವ] 

ಸಂಚಸಾಂಡನ (ನಾ).೧. ಪಾಂಡುರಾಜನ ಐದು ಜನ ಮಕ್ಕಳು; 
(ಮಹಾಭಾರತದ ಕಥಾನಾಯಕರಾದ) ಯುಧಿಷ್ಠಿರ, ಭೀಮ, 
ಅರ್ಜುನ, ನಕುಲ ಮತ್ತು ಸಹದೇವ : ಪಂಚರಾತ್ರಾಗನುಪೂಜೆ 
ಗಳಿಂದ ಕಿಂಚಿತು ಭಳುತಿಯಿಂದಲೆ ಮಾಡಲು ಚಂಚಲಮನನ ಮಾಡ 
ಗೊಡಲು ಬೇಡ ಸಂಚಪಾಂಡವಸ್ರಿಯ ವಿರಿಂಚಾಧೀಶನೆ  (ಪುರಂದ, 
೩-೮೩-೧) ; ಸಂಚನಾಂಡವರು ಇರ್ದಂತೆ ಡ್ರೌಸತಿಯಂ . . . ಕರ್ಣಂಗೆ 
ಮನ ಸೋಲಳೇ (ಸ್ರಭುಪು. ೫-೪೩); ಸಚಪಾಂಡ್ರನರೆಂದರಿ ಮಂಚದ ಕಾಲಿ 
ನಂತೆ ಮೂರುಜನ ಅಂದ ಹಾಗೆ (ಗಾದೆ), ೨. ದೌ ಿಸದಿಯ ಮಕ್ಕಳಾದ 
ಪುತಿವಿಂಧ್ಯ, ಸುತಸೋಮ, ಶ್ರುತಕೀರ್ಟಿ, ಶತಾನೀಕ ಮತ್ತು 
ಬ್ರುತಸೇನ. ಎಂಬ ಐವರು ಉಪಪಇಂಡವರು: ಅಶ ಶ್ಚತ್ನಾಮಂ ... 
ಶ್ರುತ ಸೋಮಕ ಪ್ರಮುಖರಪ್ಪ ಸಂಚಪಾಂಡನರಂ ಪಾಂಡವರೆ' ಗೆತ್ತು 
ಕೊಂದು ತದುತ್ತ ಮಾಂಗಂಗಳಂ ಕೊಂಡು , . - ಕೊಳ್‌ ನಿನ್ನ. ನಚ್ಚಿನ 
ಪಾಂಡವರ ತಲೆಗಳನೆಂದು ಮಂಂದಿಕ್ಕಿದಾಗಳ್‌ ದುರ್ಯೋಧನಂ ನೋಡಿ 


ಮೂನತ್ತೆ ರಡು 


ಪಂಚಪಾಣಿ 


(ಸೆಂಸಭಾ. ೧೩-೧೦೬ ವ) ; ಪಾಂಡವರ ಶಂಕೆಯಿಂ ಶ್ರುತ ಸೋನುಕ 
ಪ್ರಭೃತಿಗಳಪ್ಪ ಪಂಚಪಾಂಡವರೆ ತಲೆಗಳಂ ಕೊಂಡು . . . ದುರ್ಯೋ 
ಧನನ ಮುಂಂದಿಕ್ಕಿದೊಡೆ. (ಗದಾಯು. ೯-೩೨ ವ), [ಪಂಚೃ--ಸಾಂಡವ] 

ಪಂಚಪಾಣಿ (ನಾ). [ಸಂಗೀತ]ನೂರೆಂಟು ತಾಳಗಳಲ್ಲಿ ಒಂದು : 
ಚಂಚತ್ಪುಟ ಚಾಚತ್ತು ಟಿ ಧ್ರುವ. . . ಏಕನೆಂಬ ಸಪ್ತ ತಾಳಭೇದಂಗಳಂ 
ಅವುಗಳೊಳು ಪಂಚಪಾಣಿ . '. , ಜಯಾಳನೆಂಬಿವು ಮೊದಲಾದ. 
ನೂಲಕಿಂಟು ತಾಳಂಗಳುಂ (ವಿನೇಕ. ೨೩೮). [ಸೆಂ.] 

ಪಂಚಪಾತಕ' (ನಾ). - ಪಂಚಮಹಾಪಾತಕ ೧: ಹುಗಿದು 

ಮಾಡುವ, ಮಹಾಯಜ್ಞ ಶತನೆಯ್ಲೆ ಪಂಚಪಾತಕ  ಸತ್ಯವೆರಸಿದ 

ನ್ಯಾಯವದು ಲಿಂಗಾರ್ಚನೆ (ಹಚಕಾ.೧೪-೧೦) ; ದುರಿತಕೋಟಡಗಳೊಡನೆ. 

ಪಂಚನಾತಕ ಮುಖ್ಯದೊರೆಗಳಿಟ್ಟಿ ಜಿಸಲಗಣಿತರೋಗಸಂಕುಲಂವೆರಸಿ ಮಿಗೆ 

ರಾಜಕ್ಷಯಾದಿ ನಿಖಿಳವ್ಳಾಧಿನಾಯ ಕರ್ಬಳಿಸಂದರು (ಜೈಮಿಭಾ.೨೭-೨೪),. 
[ಸಂಚ -- ಪಾತಕ] 

ಪಂಚಪಾತ್ರೆ, (ನಾ). ಐದು ಭರಣಿಗಳು ಕೂಡಿರುವ ಪಾತ್ರೆ; 
ಪಂಚವಾಳ : ಪಂಚಪಾತ್ರೆಯಲ್ಲಿ ಸಲ್ಯಗಳನ್ನು ಹಾಕಿಕೊಂಡರೆ ಬಡಿಸು 
ವುದಕ್ಕೆ ಸುಲಭ (ರೂಢಿ). [ಸಂಚ -- ಪಾತ್ರೆ] 

ಸಂಚಪಾತ್ರೆ, (ನಾ). ೧. ಅಗಲವಾದ ಬಾಯುಳ್ಳ ಹಿತ್ತಾಳೆ, 
ತಾಮ್ರ ಮೊದಲಾದ ಲೋಹಗಳಿಂದ ಮಾಡಿದ ಒಂದು ಬಗೆಯ 
ಜೊಡ್ಡಪಾತ್ರೆ ; ಕೊಳಗದಪ್ಪಲೆ : ಹಿಡಿಗೆ ಜಲ್ಲಡಿ ಪಂಚಪಾತ್ರೆ 
(ಸಿದ್ಧಳಾ. ೧೩-೪೪). ೨. ಅಗಲವಾದ ಬಾಯುಳ್ಳ (ಕೊಳಗದಪ್ಪಲೆ 
ಯಾಕಾರದ) ಸಣ್ಣ ಪಾತ್ರೆ: ಬಸವ . ... ಕ್ಷಣ ಬಿಟ್ಟು ಒಂದು ಪಂಚ 
ಪಾತ್ರೆಯಲ್ಲಿ ತುಂಬ. ನೀರನ್ನು ತಂದನು (ಚಿಕರಾ. ೧೬೭). 

[ಪಂಚ್ಯ 4 ಪಾತ್ರೆ] 

ಪಂಚಪಾದ (ನಾ). ನಲವತ್ತೈದು ಮಂತ್ರಸಾಧನಗಳಲ್ಲಿ ಒಂದು: 
ಮೇಲೆ ಷಡಾಮ್ನಾಯಮೂಲ , , . ಪಂಚಪಾದ ಪಂಚಕೃತ್ಯು ಪಂಜರ 
ಮಾಲಿಕೆ ಮೂಲಿಕೆ ತಂತ್ರ ಬಲಿ ಆತ್ಮೈಕ್ಯಗಳೆಂಬ ಪಂಚಚತ್ವಾರಿಂಶ 
ನ್ಮಂತ್ರಸಾಧನಂಗಳೊಳು ಪ್ರಜ್ಞೆಗೊಂಡು (ವಿನೇಕ. ೮0). [1] 

ಪಂಚಸಾಶ (ನಾ). ಮಲ, ಮಾಯಾ, ಕರ್ಮ, ತಿರೋಧಾನ 
ಮತ್ತು. ಬಿಂದು ಎಂಬ ಐದು ಬಗೆಯ ಪಾಶಗಳು: “ಮಲ 
(ಜ್ಞ್ಯಾನಕ್ರಿಯೆಗಳನ್ನು ಮುಚ್ಚಿ ಹಾಕುವದು), ಮಾಯಾ (ಪ್ರಪಂಚದ 
ತತ್ತ ಗಳಿಗೆಲ್ಲ ಉಪಾದಾನಕಾರಣವಾಗಿ ಸತ್ಯವಾಗಿರುವದು), ಕರ್ಮ 
(ಧರ್ಮಾಧರ್ಮಾತ್ಮಕವಾದದ್ದು), ತಿರೋಧಾಯಿಕ (ಭೋಗವನ್ನು ಂಟು 
ಮಾಡುವದು), ಬಿಂದು (ಮೋಕ್ಷವನ್ನು ಕೊಡುವ ಈಶ್ವರತತ್ತ್ವ್ವ-- ಮೋಕ್ಷ 
ವನ್ನು ಕೊಡುವದು ಈಶ್ವರನಧೀನನೆಂಬುದೂ ಒಂದು ಪಾಶನೆ) ಇವು 
ಫಂಚಪಾಶಗಳೆಂದು . . , ಗ್ರಹಿಸಬಹುದು (ಅಮೃತ, ೩-೧೫೦ ಆಡಿಟ), 

[ಪಂಚ -- ಪಾಶ] 

ಪಂಚಸಾಳೆ, ಸಂಚವಾಳ (ನಾ). (ಜೀವರ ಪೂಜೆ ಮೊದಲಾದ 
ಸಂದರ್ಭಗಳಲ್ಲಿ) ಅರಿಶಿನ, ಕುಂಕುಮ, ಚಂದ್ರ, ಮಂತ್ರಾಕ್ಷತೆ 
ಮತ್ತು ಗಂಧಗಳನ್ನು ಇಟ್ಟುಕೊಳ್ಳಲು ಐದು ಬಟ್ಟಿ ಲುಗಳನ್ನು 
ಜೋಡಿಸಿ ಮಾಡಿರುವ ರೋಹದ ಧನಾ ನುತನ ಉಪಕರಣ 
ಪಂಚವಣಿಗೆ ಬಟ್ಟಿಲು : ಆಕೆ ಎಡದ ಕೈಯಲ್ಲೊಂದು ಅರಿಸಿಣ 
ಕುಂಕುಮ ಅಕ್ಕಳ ಇಳುಗಳಿಂದ ತುಂಬಿದ ಸಂಡಪಾಳಿಯನ್ನು ಹಿಡಿದಿ 
ದಳು (ಗಂಗಾಸಾ. ೬). ಪೆಂಚೆವಾಳೆ: ಹೂವು, ಹಣ್ಣು, ಸಂಚ 
ವಾಳಗಳಿಂದ ಕೂಡಿದ ತಟ್ಟಿ ಕೈ ಲಿ. ಹಿಡಿದು ಪ್ರವೇಶಿಸಿ (ಮಾಂಗಲ್ಯ. ೫೭); |; 
ಕಂಕುಳಲ್ಲಿ ಒಂದು ಮಡಿ EY ಟ್‌ He ಸಣ್ಣ ಗೌರೀ. ನೆಟ್ಟಗೆ, 
ಅರಿಶಿನ ಕುಂಕುಮದ EN [4-ಮೆರಾ.ಸಂಚನಾಳೇ] 


೫೦೩೩ 


20 


25 


30 


35 


40 


ಪಂಚಪ್ರಾಣ 


ಪಂಚಪಿತೃ (ನಾ). ತಂಜಿಯೆಂಬ ಗೌರವಕ್ಕೆ ಯೋಗ್ಯ ರಾದ ಐವರು 
ಪಿತೃಗಳು ; ತಂದೆ ಹಾಗೂ ತಂಜಿಗೆ ಸಮಾನರಾದ ನಾಲ್ವರು; 
P ೧. ಜನಕ, ೨. ಉಪನಯನ ಮಾಡಿದ ಆಚಾರ್ಯ, 
೩. ವಿದ್ಯಾದಾನ ಮಾಡಿದ ಗುರು, ೪. ಅನ್ನದಾನ ಮಾಡಿದವನು, 
೫. ಭಯದಿಂದ ರಕ್ಷಿಸಿದವನು ' ಎಂದೂ ೧. ಜನಕ, ೨. 
ಉಪನಯನ ಮಾಡಿದ ಆಚಾರ್ಯ, ೩. ಕನ್ಯಾ ದಾನ ಮಾಡಿದ 
ವನು, ೪. ಅನ್ನದಾನ ಮಾಡಿದವನು, ೫. ಭಯದಿಂದ 
ರಕ್ಷಿಸಿದವನು ಎಂದೂ ಎರಡು ವಿಧ 4  ಪಂಚಪಿತೃ್ಕ ಜನಕ; 
೨ ಉಪನೀತ ; ೩ ಕನ್ಮಾದಾತಾ; ೪ ಅನ್ನದಾತ; ೫ ಭಯತ್ರಾತಾ” 
(ನಾನಾಶ, ೨೮೮) [ಪಂಚ -. ಪಿತೃ ಶೃ] 

ಪಂಚಸೀಠ (ನಾ). [ನೀತೈ] ಕಾಶಿ ಕೇದಾರ, ಉಜ್ಜ ಸ್ಹ ಯಿಫಿ, 
ಶ್ರೀಶೈಲ, ರಂಭಾಪುರಿ. (ಓಾಳೆಜೊನ್ನೂರು) ಎಂದು "ಇ ಪ್ರಸಿದ್ಧ 
ವಾದ ಐದು ವೀರಶೈವ ಪೀಠಗಳು. [ಪಂಚ -- ಪೀಠ] 

ಪೆಂಚೆಪೀರ (ನಾ). ಸಮುದ್ರಕ್ಕೆ ಅಭಿಮಾನಿಗಳೆಂದು ಮಹ 
ಮದೀಯರು ಭಾವಿಸಿರುವ ಐವರು. ಮಹಾತ್ಮರು : ನಾವೆಯನ್ನು 
ನಡೆಯಿಸುವನರು ಒನ್ಮಿಂದೊಮ್ಮೆ ಸಮಂದ್ರದ ಸಂಚಪೀರರ.ಹೆಸರನ್ನು 
ಕೀರ್ತನೆ. ಮಾಡಿದರು. (ಕಪಾಕುಂ. ೪). ಓ “ಪೀರ್‌ ಅಂದರೆ 
ಮುಸಲ್ಮಾನರಲ್ಲಿ ಮಹಾತ್ಮರಿಗೆ ಹೆಸರು. ಮುಸಲ್ಮಾನ ಅಂಬಿ 
ಗರು ಸಮುದ್ರಕ್ಕೆ ಐದು ಮಂದಿ ಮಹಾತ್ಮರಿದ್ದಾರೆಂದು 
ನಂಬಿದ್ದು ಕಷ್ಟ ಬಂದಾಗ ಅವರ ಹೆಸರನ್ನು ಸ್ಮರಿಸಿಕೊಳ್ಳು 

ತ್ತಾರೆ” (ಕಪಾಕುಂ. ೪ ಆಡಿಟಿ). [ಪಂಚ್ಛ -- ಪೀರ (ಓ.-ಹಿಂ.ಸೀರ್‌)] 

ಸಂಚಪುಟ್ಟ (ನಾ). (?): ಅಸ್ಟ್ರಾ ದಶಸಟ್ಟಿ ಣಾಧಿಸ್ಮಿ ತ ಸಂಚಪುಟ್ಟ 
ಗಾದಿ ಬಾವನ್ನವೀರಂ . . . ಸಮಸ್ತ ಪ್ರಶಸ್ತಿ ಸಹಿತಂ ಶ್ರೀಮನ್ಮಹಾ 
ಸಾಮನ್ತಂ ಮಾರ್ತ್ತಣ್ಣಯ್ಯುಂ (ಸೌಇಇ. ಸ್ಸ ೭೮-೮೨ ; 1045). [7] 

ಪಂಚಪುರುಷಾರ್ಥ (ನಾ). ಧರ್ಮ, ಅರ್ಥ, ಕಾಮ, ಮೋಕ್ಷ 
ಹಾಗೂ ಪರಭಕ್ತಿ ಎಂಬ ಐದು ಬಗೆಯ ಪುರುಷಾರ್ಥಗಳು: 
ಚರಿತದಿಂ ಧರ್ಮಾರ್ಥ ಕಾಮ ಮೋಕ್ಷಂಗಳಿಂ ಪಿರಿದೆನಿಪ ಪರಮಸುಖಲಕ್ಷಣ 
ಪರಾಭಕ್ತಿ ದೊರೆವಡೆದ ಪಂಚಪುರು ಸಾರ್ಥವೆಂದೊರೆದವನ ಚರಣಾಂಬುಜಕ್ಕೆ 
ಶರಣು (ಲತಿಚಿಂ. ೫೪-೪೮), [ಸಂಚೃ-- ಪುರುಷಾರ್ಥ] 

ಪಂಚಪ್ರಪಂಚೆ (ನಾ). [ಸಂಗೀತ] (?): ಪಂಚಪ್ರಪಂಚಮದಿಂಬಾಗಿರೆ 
ತೇನತೇನಮೊದನಲ್ತಾ ನಂ ಲಯಂ ಮುಂಚೆ ಸಂಭ್ರಮದಿಂ ಬಾಜಿಸಿದಳ್‌ 
ಬಜಾವಣೆಯಿನನಂದಂಬೆತ್ತವಳ್ಳೀ ಣೆಯೆ ೦ (ರಾಜಶೇ. ೧೦-೩೨). 

[ಪಂಚ ?-- ಪ್ರಪಂಚ] 

ಪಂಚಪ್ರಮೆ (ನಾ). ೧. ಕಣ್ಣು ) ಕವಿ, ಮೂಗು, ನಾಲಿಗೆ ಮತ್ತು 
ಚರ್ಮ ಎಂಬ ಐದು ಸ್ಯ ಕ್ಷಜನಕವಾದ ಪ್ರಮಾಣಗಳು. 
೨. ಹಿಪೀಲಿಕಾಜ್ಞಾ ನ ವಿಹುಗಮಜ್ಜಾ ನ, ಮರ್ಕಟಜ್ಞಾ ಸ್ಥನ 
ಗಜಜ್ಞಾ ನ, ಪೂರ್ಣಜ್ಞಾನ ಎಂಬ ಐದು ಬಗೆಯ ಪ್ರಮಾ 
ಜ್ಞಾ ನಗಳು : ಸಂಚಪ್ರನ ಮಾಮಂಜರೀ . . . ಸಂಚಾಕ್ಷರೀಪಾತುವಃ 
Mu ೪-೧೦೩). [ಚ್ಮ ಪ್ರಮ] 

ಪಂಚಪ್ರಾಣ (ನಾ). ೧. ಶರೀರದಲ್ಲಿರುವ ಪ್ರಾಣ, ಅಪಾನ, 
ವ್ಯಾನ, ಉದಾನ ಮತ್ತು ಸಮಾನವೆಂಬ ಐದು ವಾಯುಗಳು : 
ಸಮುದಾಯದಿಂದ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳೆಂಬ ಪಂಚ 
ಪ್ರಾಣಗಳು ಹುಟ್ಟು ಪುವು(ಓಂದಸಾ.೧೯೬), ೨. (ಆಲಂ) ಒಬ್ಬ ವ್ಯಕ್ತಿಗೆ 
ತನ್ನ ಪ್ರಾಣದ ಮೇಲೆ ಎಷ್ಟು ಇಷ್ಟವೋ ಅಷ್ಟೇ ಇಷ್ಟವುಳ್ಳ 
ವಸ್ತು, ವ್ಯಕ್ತಿ ಇತ್ಯಾದಿ; ಸರ್ವಸ್ವವಾಗಿರುವುದು : ಅವ್ವನಿಗೆ 
ಜನರೆಂದರೆ ಸಂಚಪ್ರ್ರಾಣ (ಸ್ಮೃೃತಿಚಿ, ೧೭) ; ಹೆಣ್ಣು ಮಕ್ಕಳಿಗಂತೂ ಹೂ 


ಪಂಚಫಕೀರ 


ಗಳೆಂದರೆ ಪಂಚಪ್ರಾಣ (ಕಪಪ, ೬-೧೦೪); ಮಗಳಿಗೆ ಕಥೆ ಎಂದರೆ ಪಂಚ 
ಪ್ರಾಣ ಎನ್ನುವುದು. ತಾಯಿಗೆ ಗೊತ್ತು (ಕಥಕ. ೪೭).[ಸಂಚ್ಛ ಪ್ರಾಣ] 
ಪಂಚಫಕೀರ (ನಾ). ಅತಿಯಾದ ತುಂಟಿ: “ಸಂಚಫಕೀರ ವ ಉಡಾಳ, 
ತುಂಟಿ? (ಜಾನಕೊೋ. ೧೩). : [ಪಂಚ 4 ಫಕೀರ(-ಆಪಕೀರ)] 
ಪೆಂಚಬಲ (ನಾ). [ಬೌದ್ಧ]/ಶ್ರದ್ಧಾಬಲ, ನೀರ್ಯಬಲ, ಸ್ಮೃತಿ 
ಬಲ, ಸಮಾಧಿಬಲ ಮತ್ತು ಪ್ರಜ್ಞಾ ಬಲ ಎಂಬ. ಐದು ಬಗೆಯ 
ಬಲಗಳು : ಇವು ನಾಲ್ಕು ಸಮ್ಯಕ್ಟೃಧಾನಗಳು, ಇವು ನಾಲ್ಕು ಬುದ್ಧಿ 
ಪಾದಗಳು, ಇವು ಪಂಚೇಂದ್ರಿಯಗಳು, ಇವು ಪಂಚಬಲಗಳು , . . ಎಂದು. 
ಕುಶಲವಾದ ಧರ್ಮಗಳನ್ನೂ ಅಕುಶಲನಾದವುಗಳನ್ನೂ «ನ ಮೇಲಿಂದ 
ಮೇಲೆ ಹೇಳಿಕೊಳ್ಳು ನನು (ಬುದ್ಧಪ, ಮಿಲಿಂದ. ೪೯). [ಪಂಚ್ಯ--ಬಲ್ಯ] 
ಪಂಚಬಲಿ (ನಾ). 'ಕಾಳಿಕಾದೇವಿಗೆ ಬಲಿಯಾಗಿ ಕೊಡುವ ಕೋಣ, 
ಕುರಿ, ಆಡು, 'ಕಬ್ಬು ಮತ್ತು ಕುಂಬಳಕಾಯಿ ಎಂಬುವು : 
ಕಾಲೀಪೂಜೆಯ ದಿನ ಪಂಚಬಲಿ ಕೊಡುವ ಪದ್ಧ ತಿಯನ್ನು ನಂಶಲೋಚ 
ನರು ಇನ್ನೂ ಬಿಟ್ಟಿಲ್ಲ, ಒಂದೊಂದು ಕೋಣ, ಕುರಿ, ಆಡು ಕಬ್ಬು, 
ಕುಂಬಳಕಾಯಿ ಈ ಐದನ್ನು ಬಲಿಕೊಟ್ಟು ಪೂಜೆ ಸಇಂಗವಾಗುತ್ತಿದೆ. 
(ಎರಸೆ. ೧). [ಪಂಚ್ಯ + ಬಳ್ಳಿ] 
ಪಂಚಬಾಣ (ನಾ). ೧. ಐದು ಬಾಣಗಳು : ಪಂಚಬಾಣಂಗಳು 
ಪಂಚೇಂದ್ರಿಯಂಗಳು ಕರ್ಣ ನಾಸಿಕ ದೃಗು ಜಿಹ್ವೆ ತ್ವಚೆಂಗಳು (ನುದತಿ. 
೧-೬೭) ; ಅಂಗ ಮನ ಪ್ರಾಣ ನೇತ್ರ ಚಿತ್ತಂಗಳೊಳು ಪಂಚಮು ಖನೆಂಬ 
ಪಂಚಬಾಣಂಗಳು ನೆಟ್ಟಿವಯ್ಯಾ : (ಘನನ. ೨-೧). ೨. ತಾವರೆ, 
ಅಶೋಕ, ಮಾವು,ಮಲ್ಲಿಗೆ ಮತ್ತು ಕನ್ಸೈದಿಲೆ ಎಂಬ ಮನ್ಮಥನ 
ಐದು ಬಾಣಗಳು: ವಿಷಮಾಸ್ತ್ರಂ ಸಂಚಬಾಣಕ್ಕೆ ಮಾಣಜಿ ಕಣ್ಣಾ ದಿರಿಸಿಟ್ಟ. 
ಮಲ್ಲಿಗೆ ಮನೋಜಂ ಸ್ವಚ್ಛ ವಾಟಕೇಳಿಸಮ್ಮದಕೆಂದೋನಿದ ಪದ್ಮ 
ಸಂಡಮೆಸೆಗುಂ ತನ್ನಂದನೋಪಾಂತಡೊಳ್‌ (ಚಂದ್ರಪು. ೧-೧೦೪) ; 
ಮತ್ತಮಲ್ಲಿ. . . ಸಂಚಬಾಣಕ್ಕೆ ತಕ್ಕ ಕುಸುಮುಶರನುಂ ಬೆಸಲೆಯಾಗದ 
ಮಲ್ಲೀನಲ್ಲರಿಗಳಿಲ್ಲ (ಪುಸ್ಪಪು. ೯-೨೧ ನ). ೩. ಸಮ್ಮೋಹನ, ಸಂತಾ 
ಪನ, ಸಂದೀಪನ, ಸಂಶೋಷಣ ಮತ್ತು ದ್ರಾವಣ ಎಂಬ ಮನ್ಮ 
ಥನ ಐದು ಬಾಣಗಳು : ಘನಸಮ್ಮೋಹನ ಸಂತಇಪನ ಸಂದೀಪನನತೀವ 
ಸಂಶೋಷಣ ಸಂಜಥಿತ ದ್ರ್ರಾವಣಮೆನೆ ಕಾಮನ ಸಮ್ಮಜ್ಮಂತ್ರ ಪಂಚ 
ಬಾಣಇಖ್ಯಂಗಳ್‌' (ಮನ್ಮವಿ,೩-೭). ೪. ಐದು ಬಾಣಗಳನ್ನು ಹೊಂದಿರು 
ವವನು; ಮನ್ಮಥ; ಕಾಮ: ಪಂಚಬಾಣನೆ ಪರಮಾತ್ಮನು 
(ಮದತಿ, ೧-೬೭) ; ಮುನನುಂ ಕಟ್ಟ ಗುಣಂಗಳಿಂ ತುಟಿಕಿದು. ಪಂಚಾ 
ಚಾರದಿಂ ಪಂಚಬಾಣನ ಬಾಹಾಬಲಮಂ . . . ದಯೆಗೆಯ್ವರಕ್ಕೆ , . . 
ಮಹಾನುಹಿಮೆನೆತ್ತಾ ಚಾರ್ಯರಾಚಾರನುಂ (ಸಂರಾನಮಾ. ೧-೩) ; ಸಂಚ 
ಬಾಣನ ಕುಮಾರಕನಾದ ಕಾರಣ ಪಂಚಸಾಯಕವ ತೋಟಿಸಿದೆ 
(ನೋಜತು೩೪-೧೫) ; ಪಂಚಬಾಣನೆ ನೀನು ? ರತಿರನುಣನಲ್ಲದಿರೆ ನನ್ನೆದೆ 
ಅದೇಶಿಂತು . . . ನಡುಗುತಿದೆ? (ಚಿತ್ರಾಂಗ, ೨೬-೭೨೨), 
[ಸಂಚ್ಛ - ಬಾಣ] 
ಪಂಚಬಾಣಾಹವ (ನಾ). ರತಿಕ್ರೀಡೆ; ಸುರತ; ಸಂಭೋಗ : 
'ಸಂಚಾಂಗುಲೀಹತಂ . . . ಸಂಚಬಾಣಾಹನ[ಪಾಂಾ, ಗಮ]ಜೊಳಂ 
ಚೆಚ್ಚರಂ ಸಲ್ವುನಂಚೆನಡೆಯಳೆ ಚದುರರಿನನಲವುದು (ಜನನ. ೮-೫೧). 
[ಪಂಚಬಾಣ--ಆಹನ] 
ಪಂಚಜಾಬು (ನಾ). ರಾಜ್ಯಕ್ಕೆ ಆದಾಯ ಕೊಡುವ' ಕಂದಾಯ 
ಇಲಾಖೆಯ ಸಾರಾಯಿ, ಮಾದಕಪಾನೀಯ, ಅಫೀಮು, 
ಗಾಂಜಾ ಮತ್ತು ಸುಂಕ ಎಂಬ ಐದು ಬಾಬುಗಳು ; (೨). 
[ಸಂಚ್ಚೆ ಬಾಬು] 


೫೦೩೪ 


0 


5 


ಪಂಚಭಾನ 


ಪೆಂಚಬಾಬುಕಚೇರಿ (ನಾ). ಐದು ಬಾಬುಗಳಿಂದ ಬರುವ ಹಣ 
ವನ್ನು ವಸೂಲುಮಾಡುವ ಕಾರ್ಯಾಲಯ : (8) 
[ನೆಂಚಬಾಬು -- ಕಚೇರಿ]' 
ಸಂಚಬಿಲ್ವ (ನಾ).ಐದು ಬಗೆಯ(ಮರದ)ಸತ್ರೆಗಳು ; ಐ ಬೆಳಲು, 
ಕರಮರ್ದ, ಶಂಖಿನಿ, ಸಿಂಧುವಾರ ಮತ್ತು ಗಿರಿಚೂತ ಅಥವಾ 
ತುಳಸಿ, ಬಿಲ್ವ, ನಿರ್ಗುಂಡಿ ನಿಂಬೆ, ಮತ್ತು ನೆಲ್ಲಿ ಎಂಬ ಐದು 
ಪತ್ರೆಗಳು : ಬೆಳಲು ಕರಮರ್ದ ಶಂಖಿನಿ ಸಿಂಧುವಾರ ಗಿರಿಚೂತಂಗಳೂ 


ನುಡಿಸಿಕೊಂಬವು ಪಂಚಬಿಲ್ವನೆಂದಾರು ಶಿವನಡಿಯನಿನಅಂ ಭಜಿಸೆ 
ಬೆಲ್ಲಪತ್ರೆಯ ಫಲನ ಕೊಡುನನೈ (ವೀಠೈಪು. ೬-೧೦-೩೭). 
[ಸಂಚ 4-ಜಿಲ್ವ] 
ಪಂಚಬ್ರಹ್ಮ (ನಾ). ೧. [ನೀಶೈ]ಸದಾಶಿನ, ಶಿನ, ರುದ್ರ » ವಿಷ್ಣು, 


ಚ ಬ್ರಹ್ಮ ಎಂಬ ಪರಮಾತ್ಮನ ಐದು ಸ್ವರೂಪಗಳ: 
ಪಂಚಭೂತಂಗಳಲಿ ಪಂಚಬ. ಬ್ರಹ್ಮನನಿರಿಸಿದಿರಾಗಿ ಭೂತಶುದ್ಧಿ ಯಾಯಿತ್ತೆ ನಗೆ. 
(ಚನ್ನನ. ೨೪-೫೫) ; ನುಂಖಚತುಷ್ಟಯ ಭುಜಚತುಷ್ಟಯ ದ ವಾರಿಜಾಸನ 
ನಿಸ್ಮು ರುದ್ರಾಧಾರನೀಶ್ವರ ಸಂಚೆನಕ್ತಾ ಕಾರದಲಿ ಶಿವ ಮೆಜಕಿದ ಆ 
ಬ್ರಹ್ಮರೂಪದಲಿ (ಕುಪ್ಯಾಅ.೬-೭೪). ಕ ಪಂಚಬ್ರ ಹ್ಮರೂಪನಾ 
ಪರಮಾತ್ಮ; ಪರಶಿವ: ಪಂಚಬ್ರಹ್ಮನ ಕೆಡಿಸಿತ್ತು ೂ 
ನೀಡಾಡಿತ್ತ ಲ್ಲಾ (ಬಸನ. ೭೪೮) ; ಪಂಚಬ್ರ ಹ್ಮಂಗಮ್ಮಟಲ್ಕರಿಡೆನಿಪ ಭವ 
ತ್ಬಾ ದನುಂ... ಬಲ್ಲವೊಲುಜಕೆ ಪೊಗಟಿಕ್ಕಿ 0 ತಾಯೆ ರಸ್ತಿಪ್ಪುದೆನ್ನಂ (ಉದ್ದ ಟಿ 
೩-೪೯) ; ಪಂಚೇಂದ್ರಿಯಂಗಳಲ್ಲಿ ಪಂಚಲಿಂಗಂಗಳಂ ಪ್ರತಿಸ್ಠಿ ಸಿ ಪಂಚ 
ಬ್ರಹ್ಮದ ಮೂಲನನಲಿಿದು. (ಅಖಂಡೇ. ೮೭-೯೦). ೩. ಪರಮಾತ್ಮನ 
ಸದ್ಯೋಜಾತ, ವಾಮದೇವ, ಅಘೋರ, ತತ್ಸರುಷ, ಈಶಾನ 
ಎಂಬ ಐದು ಮುಖಗಳು :ಇದು ಗುಣತ್ರಯವನತಿಗಳೆದಿರ್ಪ ಪರಶಿವನ 
ಮೊದಲಲಿಹ ಓಂಕಾರದಕ್ಷರೇಶಾನಾದಿ ವದನವಿಂತಿದುವೆ. ಪಂಚಬ್ರಹ್ಮ 
ಸೂಕ್ಷ್ಮ ದಕ್ಷರ (ಅತಿಟಿಂ. ೪೦-೪). ೪. ಬಿಂದುವಿನಿಂದ ಹುಟ್ಟುವ 
ಮೂರ್ತಿ ಬ್ರಹ್ಮೆ , ಸಿಂಡಬ್ರಹ್ಮ »ವಿಜ್ಞಾನಬ್ರಹ್ಮ, ಕಲಾಬ್ರಹ್ಮ 
ಮತ್ತು ಆನಂದಬ್ರಹ್ಮಗಳೆಂಬ ಸದಾಶಿವತತ್ತ್ವ : ಎಸೆವ ಲಕ್ಷಣ 
ವೈದಯಸಗೊಂಡು ಬಿಂದು ರಾಜಿಸಿತವಅಕೊಳುದಯ ಪಂಚಬ್ರ ಹ್ಮವು 
(ಹುನೊನಿ. ೨-೩೯).೫.ಒಂದು ಉಸನಿಷತ್ತಿನ ಹೆಸರು: ಶ್ರೀರುದ್ರ 
* ಪಂಚಬ್ರಹ್ಮ ಮುಂಡಕನೆಂಬಿವು ಮೊದಲಾದನೇ ಶತೋಪನಿ 
ಸತ್ತುಗಳು (ವಿನೇಕ. ೫). [ಪಂಚ್ಚ ಬ್ರಹ್ಮ] 
ಪಂಚಭಕ್ಷ (ನಾ). -ಸಂಚಭಕ್ಷ್ಯ ೨: ಸನ್ನು ತೋಜ್ಯಳ ಮಂಗಳಾ 
ರತಿಯಂ ನಿವಾಳಿಸಿ ಸಂಚಭಕ್ಷ ರಸಾನ್ನಯುತ. ನೈನೇದೃಮಂ ಸೌರಾಷ್ಟ್ರ ಪತಿ 
ಗಿತ್ತು (ಬಸಪು, ೪೩-೨೦). [ಪಂಚ್ಮ 4-ಭಕ್ಷ] 
ಪಂಚಭಶ್ಶ್ಯ (ನಾ). ೧. ಭಕ್ಷ್ಯ, ಭೋಜ್ಯ, ಲೇಹ್ಯ, ಜೋಸ್ಯ 
ಮತ್ತು ಪಾನೀಯವೆಂಬ ಐದು ಬಗೆಯ ಆಹಾರ. ೨. ಅತಿರಸ, 
ಹೋಳಿಗೆ, ಲಡ್ಡು, ಜಿಲೇಬಿ, ಮತ್ತು ಅಪೂಸಪ ಎಂಬ ಐದು 
ಬಗೆಯ ಭಕ್ಷ್ಯ ಗಳು: ಪಂಚಭಸ್ಟ್ಯವನು ಪರಮಾನ್ನಾಯ ರಸರಸಾ 
ಯನಂ ಜೂ ಪೆರಿಪಾಕನುಂಗೈ ದು (ನನನೋ. ೯ ಹತ್ತಿಪ್ಪತ: 
ಜನರಿಗಾಗುವಷ್ಟು ಸಂಚಭಕ್ಷ್ಯಗಳು Ua ಬಂದಿದ್ದವು (ಸ್ಮೃೃ ತಿಚಿ, 100 
[ಸಂಚ ಭಕ್ಷ] 
ಸಂಚಭಾನ (ನಾ). [ಜೈನ] ಔಷಶಮಿಕ, ಕ್ಷಾಯಿಕ, ಕ್ಷಾಯೋಸಷ 
ಶವಿಕ, ಔದಯಿಕ ಮತ್ತು ಪಾರಿಣಾಮಿಕ ಎಂಬ ಐದು ಬಗೆಯ 
ಜೀವಸರಿಣಾಮು: ಪಂಚಭಾವದ ಭೇದಮೆಂತೆನೆ ಔಷಶವಿಕ  ಕ್ಪಾಯಿಕ 
ಕ್ಲಾಯೋಪಶನಿಕ ಔದಯಿಕ ಪಾರಿಣಾನಿಕಮಿಂದಯ್ನು  ಬೇದಂ 


(ಸಸಾರ. ೧೧೪). [ನಂಚ್ಮ + ಭಾವ್ಮ] 


ಪಂಚಭುಜ 


ಪೆಂಚಭುಜ(ನಾ). [ರೇಖಾಗ] ಐದು ಕೋನಗಳನ್ನು ಉಳ್ಳುದು: 
"ಸಂಚಭುಜಾಕೃತಿ' ಪರಾ. [ಪಂಚ್ಮ--ಭುಜ] 

ಪಂಚಭುಜಾಕೃತಿ (ನಾ). [ರೇಖಾಗ] ಐದು ಕೋನವುಳ್ಳ ಒಂದು 
ಆಕೃತಿ: ಸಹದೇವರಾಶಿಯಲ್ಲಿ ಸ್ವಾತಿಯನ್ನು ಳಿದು ಇತರ ಐದು ನಕ್ಷತ್ರ 
ಗಳು ಒಂದು ಪಂಚಭುಜಾಕೃತಿಯಲ್ಲಿನೆ (ನಕ್ಷತ್ರ. ೬೯). 

[ಸಂಚಭುಜ + ಆಕೃ 3] 

ಪಂಚಭುಜಿ (ನಾ). ಇ ಪಂಚಭುಜಾಕೃತಿ : ನೌಕಾಪೃಷ್ಮ ದ ಪ್ರಧಾನ 
ನಕ್ಷತ್ರಗಳು ನೌಕಾಪಟ ತೃತೀಯದೊಂದಿಗೆ ಸೇರಿ ಒಂದು ಪಂಚಭುಜಿಯಾ 
ಗುತ್ತದೆ, ನೌಕಾಪೃಷ್ಠ ಪು ಸಂಚಭುಜಿಯ ಮೇಲೆ (ಉತ್ತರಕ್ಕೆ) ಏಕಶೃಂಗಿ 
ಯವರೆಗೂ ಹಬ್ಬಿದೆ (ನಕ್ಷತ್ರ. ೭೫). [ಆಪಂಚಭುಜ] 

ಪಂಚಭೂತ (ನಾ). ಪ್ರಪಂಚದಲ್ಲಿ ಪದಾರ್ಥಗಳ ಮೂಲವಸ್ತು 
ಗಳೆನಿಸಿದ ಪೃಥ್ವಿ (ಭೂಮಿ), ಅಪ್ಪು (ನೀರು), ತೇಜಸ್ಸು 
(ಪ್ರಕಾಶ), ವಾಯು ಮತ್ತು ಆಕಾಶಗಳೆಂಬ ಐದು ವಸ್ತುಗಳು: 
ಪರಮಾನಂದಪರಂಪರೆ  ದೊರೆಕೊಂಡಂತಿತ್ತು ಪಂಚಭೂತಂಗಳೊಳಂ 
(ಆದಿಪು. ೭-೩೭) ; ಪಂಚಭೂತಮಯಮಾಗಿಯುಂವಿರಾ ತನುವಿಂದುಕಾಂತಿ 
ಯಂತಿರೆ ಪೊಳೆಯುತ್ತ ಮಿರ್ದಪುದಿದೇಂ (ಕಾದಂಪೂ. ೬೯೮) ; ಸುರಕುಲಂ 
ಮುನಿಕುಲಂ ಪಂಚಭೂತಂಗಳಿಂ ಖರಕರಂ ಹಿಮಕರಂ ಯಜಮಾನವೆರಸಿ 
ಶಂಬರಹರನನುರುಸಿದೆಡೆಯಂ ತೋಲ (ಹಚಕಾ. ೫-೭೭) ; ಪಂಚಭೂತಂ 
ಗಳೊಳಸಂಚಲವನಲಯದಲೆ ಹಂಚನೆ ಹಿಡಿದು ತಿರಿದುಂಬ ಜ್ಞಾನಿ 
ತಾ ಹಂಚುಹಜಸಿಯಹನು (ಸರ್ವಜ್ಞ. ೩೪೮). [ಪಂಚೃ--ಭೂತ] 

ಪಂಚಭೂತಾತ್ಮಕ (ನಾ). ಪಂಚಭೂತ ಸ್ವರೂಸವಾದುದು ; 
ಪಂಚಭೂತರೂಪವಾಗಿರುವುದು: ಆತ್ಮವದು ತಾ ಪಂಚಭೂತಾತ್ಮಕವ 
ದೆಂದೆನಿಸಿ . . . ಶಿನನಲ್ಲ ಹೋಗಲಿ ಸಲ್ಲದೀ ಮಾತು (ಬಸಪು. ೫೧-೩೦); 
ವಿಶ್ವವ್ಯಾಪಕವಾದ ನಿಷ್ಕಲಲಿಂಗವು » «ವಿಶ್ವದ ಎಲ್ಲಾ ಕಡೆಗಳಲ್ಲೂ 
ಪಂಚಭೂತಾತ್ಮಕವಾಗಿ ನೆಲಸಿ. . . ಜೀವರಿಗೆ ಅನುಗ್ರಹಮಾಡುತ್ತಿರು 
ಪುವು (ಶಕ್ತಿವಿ, ೨೬). [ಸಂ.] 

ಪಂಚಭೇದ (ನಾ). (ಡ್ವತ] ಪ್ರಪಂಚದಲ್ಲಿರುವ ಐದು. ಬಗೆಯ 
ಭೇದ : ಪಂಚಭೇದಾತ್ಮಕ ಪ್ರಸಂಚಕೆ ಎಂಬಲ್ಲಿ ಪಂಚಭೇದಗಳ ವಿವರ :-- 
ಜೀವನಿಗೂ ಈಶ್ವರನಿಗೂ ಭೇದ, ಜೀವನಿಗೂ ಜೀವನಿಗೂ ಪರಸ್ಪರ ಭೇದ, 
ಜೀವನಿಗೂ ಜಡಕ್ಕೂ ಭೇದ, ಜಡಕ್ಕೂ ಈಶ್ವರನಿಗೂ ಭೇದ, ಜಡ 
ಜಡಕ್ಕ್ಯೂ ಪರಸ್ಪರ ಭೇದ ಹೀಗೆ ಐದು ಭೇದಗಳು (ಹಸಾರ.೧೯ 
ತಾತ್ಪರ್ಯ) ; ಮಿಕ್ಕ ದಾಸರ ಕೃತಿಗಳಲ್ಲಿ ರಾಶಿರಾಶಿಯಾಗಿ ಕಂಡು. ಬರುವ 
ಪಂಚಭೇದ . , . ಮುಂತಾದ ಮಾಧ್ವತತ್ತ ಜ್ಞಾನದ ಪ್ರಮೇಯ 
ಗಳನ್ನು ಕನಕದಾಸರು ಚರ್ಚಿಸುವ ಇಲ್ಲವೆ ಪ್ರಸ್ತಾಪಿಸುವ ಗೊಡನೆಗೆ 
ಹೋದಂತಿಲ್ಲ (ಕರ್ಣಾಜ. ೬೭). [ಸಂಚ್ಮ - ಭೇದ] 

ಸಂಚಮ (ಗು). ೧. ಐದನೆಯ: ಸೋಡಶತೀರ್ಥನಾಥ ಮದನತ್ವದ 
ಪಂಚಮಚಕ್ರವರ್ತಿ ¥ ” ಶಾಂತಿನಾಥಜಿನಚಂದ್ರ ಮುನೀಂದ್ರ ನದೇಂ 
ಕೃತಾರ್ಥನೋ (2ಾಂತಿಪು. ೧೨-೫೮) ; ಕಮಲಗರ್ಭಂ ಗರ್ನಿಸಿದಡಂ 
ಪ್ರ ಮಥನಾಥನು ಮುನ್ನವರ ಪಂಚನುಶಿರವನಾಗ್ರಹಿಸುತಾಗಳೆ ಚಿವುಟ 
ಬಿಸುಟಿನಲಾ (ಬಸಪು. ೫೪-೪೮). ೨. ಮಂಗಳವಾದ : “ಪಂಚೆಮ 
ಮಾಂಗಲ್ಯ' ಪರಾ. (ನಾ). ೩. ಐದನ್ನು ಪೂರ್ಣಗೊಳಿಸು 
ವುದು; ಐದರ ಪೂರಣ; ಐದನೆಯದು. ೪. ಶೂದ್ರ:“ತುಟಿಕಿಲ್ಲ ದಂ 
= ವೀರಂ ; ಪಂಚಮಂ” (ಶಮದ. ಪರಿ. ೧); “ನೆ ಪಂಚಮಂ 
ಸದ್ಯನಕ್ಕು? (ನುಂಗರಾ, ೧೧೦-೬). ೫. ಸುಂದರವಾದುದು; 
ಕಾಂತಿಯುತವಾದುದು; ಮನೋಹರವಾದುದು. ೬. ನಿಪುಣ; 
ಜಾಣ; ಕುಶಲ. ೩. ಸಂಭೋಗ; ಮೈಥುನ. ೮. ಅಂತ್ಯಜ ; 


೫೦೩೫ 


10 


5 


20 


25 


30 


35 


40 


FS 


ಪಂಚೆಮಗತಿ 


ಚಂಡಾಲ:  ಒಕ್ಕಲಿಗನಕ್ಕೆ ಸಂಚಮನಕ್ಕೆಮ ಸದೃಷ್ಟಿಯಾಗೆ ಕಾಲಂ 
ಕರ್ಚಲ್ತ ಕ್ಕುಮು ಜೈನಂಗೆ (ಸಮಪ, ೫-೧೪೧) ; ಇಲ್ಲಿ ಈ ಭೂಮಿಯಲಿ 
ಅಧಿಕಾರ ಬಲ ದರ್ಪ ಐಶ್ವರ್ಯವಿನಿತಿರರ ಪಂಚಮನ ಗುಡಿಸಿಲಲಿ 
ಬೆಂಕಿಯು ವಿಧೇಯತೆಯೊಳುರಿವಂತೆ (ಕೋಗಿಲೆ. ೧೨-೨೨)೪[ವ್ಯಾಕ] 
ವರ್ಗದಐದನೆಯ ಅಕ್ಷರ; ಅನುನಾಸಿಕ. ೧೦. [ಸಂಗೀತ]ಸಡ್ಡ 
ಖುಷಭ, ಗಾಂಧಾರ, ಮಧ್ಯಮ, ಪಂಚಮ, ಧೈವತ ಮತ್ತು 
ನಿಷಾದಎಂಬ ಏಳು ಸ್ವರಗಳಲ್ಲಿ ಒಂದು: ಷಡ್ಡ ವೃಷಭ ಗಾಂಧಾರ 
ಮಧ್ಯಮ ಪಂಚಮ ಧೈವತ ನಿಷಾದಂಗಳೆಂಬ ಸಪ್ತ ಸ್ವರಮುಮಂ . . . 
ಸೌಧರ್ಮಕಲ್ಪೇಶ್ವರಂ ಪ್ರತ್ಯಕ್ಷಂ ಮಾಡಿದಾಗಳ್‌ (ಅಜಿಪು, ೫-೩೦ ವ); 
ಸಡ್ಜಮಾ ಯಷಭಮಾ ಗಾಂಧಾರಮಾ ಮಧ್ಯಮಂ ಮಿನಾಜಸಿಪ್ಪ ಪಂಚಮಂ 
ಥೈವತಂ ಸುನಿಸಾದಮೋರಂತೆ ಸಪ್ತ ಸ್ವರಂಗಳಕ್ಕು 
ಸಡ್ಡ, ಮಧ್ಯಮ, ಪಂಚಮಗಳಿಗೆ ನಾಲ್ಕು ನಾಲ್ಕು ಶ್ರುತಿಗಳ ಅಂತರ 
ವಿರುವ "ಖರಹರಪ್ರಿಯ' ರಾಗದಿಂದ ಅಭ್ಯಾಸವನ್ನಾರಂಭಿಸುವುದು. ಸ್ವಲ್ಪ 
ಕಷ್ಟ (ಜೇನುಕೂ, ೧೦೪). ೧೧. ಒಂದು ರಾಗದ ಹೆಸರು: ಕಕ್ಕೆ 
ಸೈಂಧವಿ, ರಾಗದ ಪಂಚಮ ಷಾಡವ ದೇವಗುಪ್ತ ಗಾಂಧಾರ ಗುಪ್ತ 
ಕೌಶಿಕಗುಪ್ತ  ಉಪಾಂಗನೆಂಬೆಂಟು ಸಟ್ಟಿರ ಜಾತಿಯಿಂದಾದ 
ರಾಗಂಗಳುಂ (ವಿನೇಕ, ೧೮೭). 

ಪಂಚಮದ ಶನಿ- ಜನ್ಮರಾಶಿಯಿಂದ ಐದನೆಯ ಸ್ಥಾನದಲ್ಲಿ 
ರುವ ಶನಿಗ್ರಹೆ; ೪ ಇವನು ಕೆಟ್ಟ ಫಲಗಳನ್ನುಂಟು ಮಾಡು 
ತ್ತಾನೆ ಎಂಬ ನಂಬಿಕೆಯಿದೆ: ಪಂಚಮದ ಶನಿ ಹಂಚಿನಲ್ಲಿ ಉಣಿ 


'ಮೆಂಗರಾ. ೨೩-೩) ; 


ಸ್ಥಾನು (ಗಾದೆ. [ಸಂ] 
ಪಂಚಮಂಡೆಲ (ನಾ). (?): ತನ್ನ ನಾಲ್ಕುದಿಕ್ಕಿನೊಳಂ 
ನಾಲ್ಕು (ನಿ)ದಿಕ್ಟುಗಳೊಳಂ ಒಪ್ಪು ತಿಪ್ಪ ಹಂಕಾರಂ . . . ಪಂಚಮಂಡಲ 


ಲಕ್ಷಣಂ (ಪ್ರತಿಷ್ಠಾ. ೧೦-೫೫); ಪಂಚಮಂಡಲತ್ರೆ ಗುಣಂಗಳ ಹಂಚಿ 
ಕೂಡಲಿಕಷ್ಟ ದಳಗಳ ಸಂಚು ನೋಡಿದು ಧ್ಯಾನರೂಪಕೆ ಕಾರಣವಿದಹುದು 
(ಗಗತಾ. ೨೦-೬೭). [ಪಂಚ? 4 ಮಂಡಲ] 

ಪಂಚಮಂಬೊರೆ (ಕ್ರಿ). ಪಂಚಮಸ್ವರವನ್ನು ಹೊಂದು; 
ಪಂಚಮಸ್ವರದಿಂದ 'ಕೂಡಿರು : ಪುರವನಿತಾಜನಂ ರುಚರಹರ್ನುಣ್ಯ 
ಗೃ ಹಾಗ್ರತಳಂಗಳಲ್ಲಿಗಾವರಿಸುವ ಪಂಚಮಂಬೊರೆದ ನುಣ್ಣರನುಂ ನಸು 
ಗೇಳ್ದು ಸೋಲ್ತು (ಚಂದ್ರಪು. ೧-೧೨೪). [ಪಂಚಮ --ಪೊರೈ] 

ಪಂಚಮಕಾರ (ನಾ). ಮತ್ಸ್ಯ, ಮಾಂಸ್ಕ ಮದ್ಯ, ಮುದ್ರೆ 
ಮತ್ತುಮೈ ಥುನ ಎಂಬ ಐದು ಬಗೆಯ ತಾಂತ್ರಿಕ ಆಚರಣೆಗಳು: 
ಪಂಚ ಮಕಣರಗಳು (ಮತ್ಸ $, ಮಾಂಸ, ಮದ್ಯ, ಮುದ್ರೆ, ಮೈಥುನ) 
ಈ ತಾಂತ್ರಿಕ ಆಚರಣೆಗಳಲ್ಲಿ ಸೇರಿಹೋಗಿ ಅನೇಕ ಭೀಭತ್ಸ ಕರ್ಮಗಳು 
ಕಾಣಿಸಿಕೊಂಡವು (ಕರಿಅ. ೧೨೦); ಪಂಚ ಮಕಾರ (ತಾಂತ್ರಿಕ)-- 
ಮದ್ಯ; ೨. ಮಾಂಸ; 4. ಮತ್ಸ |; ೪. ಮುದ್ರಾ; ೫. ಮೈಥುನ 
(ನಾನಾಶೆ. ೨೮೮), [ಪಂಡ + ಮಕಾರ] 

ಪಂಚಮಕಾಲ (ನಾ). [ಜೈ ನ) ಅವಸರ್ಪಿಣಿಯಲ್ಲಿ ಬರುವ 
ಸುಷಮಸುಷಮ, ಸುಷನು, ಸುಷಮದುಷ್ಟಮ, ದುಷ್ಪಮ 
ಸುಷ ಮ, ದುಷ್ಬಮ, ಅತಿದುಷ್ಪಮ ಎಂಬ ಕಾಲಭೇದಗಳಲ್ಲಿ 
ಐದನೆಯದು: ಥರಣೀಪಾಲಕಮುನಿಪರ್‌ ಪಂಚಮಕಾಲದೊಳಣ 
ಮಾಗರಲ್ಲೆ ಯದ್ಮಿಪ್ರ್ರಾಪ್ರ್ರರ್‌ (ಆದಿಪು. ೧೫-೪೧). [ಪಂಚಮ + ಕಾಲ] 

ಪೆಂಚಮಗತಿ (ನಾ). ಐದನೆಯ ಅವಸ್ಥೆ ; ಜೀವ, ಮಾನುಷ, 
ತಿರ್ಯಂಚ ಮತ್ತು ನಾರಕ ಎಂಬ ನಾಲ್ಕು ಅವಸ್ಥೆಗಳನ್ನು 
ವಿನಾರಿದ ಅವಸ್ಥೆ ; ಮೋಕ್ಷ: ಈ ನಾರಕ ತಿರ್ಯಗ್ಗ ತಿಗೀ ನರಸುರಗತಿಗೆ 
ಪೇಸಿದೆಂ ದರ್ಶನದಿಂ ಜ್ಞ್ಞಾನದಿನೊಪ್ಪು ವ ಪರಮುಸ್ಮಾನಮನಾಂ ಪಡೆವನಕ್ಕೆ 


ಪೆಂಚನುಗಾಂಧಾರ 


ಪಂಚಮಗತಿಯಂ (ಅಜಿಪು. ೨-೭೩) ; 'ಅಮಳಜ್ಞಾನಂಗಿದು ಪಂಚಮಗತಿ 
ರಾಜ್ಯಾಭಿಸೇಕಂ (ಚಂದ್ರಪು. ೧೨-೧೧೯) ; ಅಂತು ಪಂಚಶರಪ್ರ ಮಾದ 
ವಿಜಯಿ 
ಕೆಯ್ಯೊಳಲೊಡಂ (ಪುಸ್ಪಪು. ೧೩-೧೧೩ ವು. [ಪಂಚಮ ಗತಿ] 
ಪೆಂಚಮಗಾಂಧಾರ (ನಾ). [ಸಂಗೀತ] ಒಂದು ರಾಗದ ಹೆಸರು : 
ನರ್ತಕಿ . . , ಪಂಚಮಭ್ರ ಮಾಳ ಪಂಚಮಗಾಂಧಾರ ರೂಪಸಾಧಾರಣ 
ನೆಂಬೇಳು ಸಪ್ತ ಸಾಧಾರಣಜಾತಿಯಿಂದಾದ ರಾಗಂಗಳು (ವಿನೇಕ, ೧೮೭). 
[ಪಂಚಮ -- ಗಾಂಧಾರ] 
ಪಂಚಮಗಾಂಧಾರಿ (ನಾ). [ಸಂಗೀತ] ಒಂದು ರಾಗದ ಹೆಸರು: 
ಗಾಂಧಾರಿ ರಕ್ಷಗಾಂಧಾರಿ, . .ಮುಧ್ಯಮಗಾಂಧಾರಿ, ದಿಮ್ಯಾನತಿ, ಮಧ್ಯಮ 
ದಿವ್ಯಾವತಿ, ಪಂಚಮಗಾಂಧಾರಿ , . . ಕೌಶಿಕೆ ಎಂಬ ಹತ್ತೇ ಮಧ್ಯಮ 
ಗ್ರಾಮದಿಂದಾದ ರಾಗಂಗಳು (ವಿನೇಕ. ೧೮೭), 
[ಪಂಚಮ -- ಗಾಂಧಾರಿ] 
ಸಂಚನುಜಲಧಿ, ಸಂಚಮಜಳಧಿ (ನಾ). [ಚೈನ] ಲವಣೋದ, 
ಕಾಲೋದ್ಯ ಪುನ್ಕರೋದ, ವಾರುಣೋದ್ಯ ಕ್ಷೀರೋದ, 
ಫೃ ತೋದ ಮತ್ತು ಕ್ಷೋಥೋದ ಎಂಬ ಏಳು ಸ ಸಮುದ್ರಗಳಲ್ಲಿ 
ಐನಿಕೆಯ ಸಮುದ್ರ; ಶ್ಲೀರಸಮುದ್ರ: ನೀರೊಳ್‌ ಪಂಚಮಜಲಧಿಯ 
ನೀರೆ ಪವಿತ್ರಂ (ಶಾಂತಿಪು. ೧೦-೩೮); ಪಂಚಮಜಲಥಿಯೆ ಪಾಲ್ಮೊಗೆದಂಚಿರ 
ಮಾಡೊಡೆ. ಬಬಾಕ್ಕೈ ತೀರ್ಥಜಲಂಗಳ್‌ ಪಿಂಚಿದರ್ಗಿಲ್ಲೆ ೦ಬಂತಿರೆ (ಅನಂಪು, 
ಪಂಚಮಜಳಧಿ: ಅಮಳಜ್ಞಾನಂಗಿದು ಸಂಚಮಗತಿ 
ರಾಜ್ಯಾಭಿಷೇಕಮಿಂತಿಲ್ಲಿಗೆ ಸಂಚಮಜಳಧಿ ಜಳಮೆ ಯೋಗ್ಯಂ ಸುಮರ್ಜನ 
ಕೈಂದು ಬೆಸಸಿದಂ ಸೌಧರ್ಮಂ(ಚಂದ್ರಪು. ೧೨-೧೧೯). 
[ಸಂಚಮ--ಜಲಧಿ] 
ಪಂಚಮಜಲನಿಧಿ (ನಾ). ಎ ಸಂಚಮಜಲಧಿ: ಸಂಚನಮಜಲನಿಧಿ 
ಯಲ್ಲದೆ ಪಂಚಮಗತಿಪತಿಯ. ಸವನಕೆಯ್ಲೀಸವು ಪಯಂಃಸಂಚೆಯಮನುಲಿಂ ದ 
ತೊಟಕ ಕೆಜಿ ಬೆಂಚೆ ಕೊಳಂ ಕೂಸಂ (ಪುಷ್ಪ, ೧೧-೭). 
[ಪಂಚಮ - ಜಲನಿಧಿ] 
ಫೆಂಚಮಜಳಧಿ "ನಂಚಮಜಲಧಿ' ನೋ. 
ಪಂಚಮ (ನಾ). ಊರಿನ ಹಿರಿಯ ಮಠ: ಸಮಸ್ತ ನಗರವೂ ಸೇರಿ 
ಆ ಊರಿನ ಪಂಚಮರ, ಹಿರಿಯ ಮಠ್ಕ ಭೇರುಂಡೇಶ್ವರದಾಚಾರ್ಯ 
ಮೂಲಿಗ ಮಧುಕೇಶ್ವರಪಂಡಿತದೇನರು ಮುಂತಾದ ಮಠಾಧಿಪತಿಗಳ 
ಮುಂಜಿ, ಜೀರ್ಣೋದ್ಧಾರದ ಕಾರ್ಯವನ್ನು "ತಮ್ಮು ಧರ್ಮವಾಗಿ 
ಕೊಂಡು' . . . ಅದಕ್ಕೆ ಗನಕೇಶ್ವರಣೇನರೆಂದು ಹೆಸರಿಡುತ್ತಾರೆ 
(ಕಂ, ೧೩೮). [ಪಂಚ್ಯ--ಮಠ] 
ಪಂಚಮಶಸ್ಥಾನ (ನಾ). - ಪಂಚಮಠ: ರಾಜಗಾವುಣ್ಣನುಂ 
೫೫೫ ವಗಾವುಣ್ಣಗಳುಂ ಸಂಚಮಕಸ್ಥಾನಮುಖ್ಯವಾಗಿ ದೇವರು 
ನಿವೇದ್ಯ 76೫2 ವಳ್ಳದಿಂ «೬ ೬ ಸರ್ವ್ವನಮಸ್ಥವಾಗಿ ಬಿಟ್ಟ ಕಂಮ್ಮ 
(ಸೌಇಇ, ೫%, ೩೮-೪೧; 1058); ಇಇಂತಿನಿತುಮುಂ ನಗರಮಹಾಜನ ಸಂಚ 
ಮಠಸ್ಸಾ [ನಮಾಚಂ]ದ್ದಾ ್ರರ್ಕೃಸ್ಮಾ ಯಿನರಂ ನಡೆಯಿಸುನರು (ಕಇಆ, 
೯೨-೧-೫೯ ; 1082); ಆ ಮಹಾರಾಜಧಾನಿ ಬಳ್ಳಿ ಗಾವೆಯ ' ಪಂಚ 
ಮಠಸ್ಮ್ಯಾನದೊಳ್‌' ಸಿರಿಯ ಮಠದಾಚಾಯಣ್ಯ ತ ಶಿನಪಣ್ಣಿತರುಂ 
(ಎಕ. vu, ಶಿಕಾರಿ, ೯೯-೪೨; 1113). [ಪಂಚಮಠ-- ಸ್ಕಾ A] 
ಪಂಚಮತಂತಿ (ನಾ). ವೀಣೆಯಲ್ಲಿ ತೇಳಮಸ್ಸಳವನ್ನು ಟು 
ಮಾಡುವ ತಂತಿ: ವೆಂಕಟಿರಮುಣದಾಸರು .', . ಪಂಚಮತಂತಿಯ 
ನ್ನೊನ್ನೆ ಸಾರಣೆಯ ತಂತಿಯನ್ನೊಮ್ಮೆ ಟಿ ನುಡಿಸಿದರು 
(ಸಂಗೀತ. ೬೯). [ಪಂಚಮ - ತಂತಿ] 


೫-೭೫). 


ಪಂಚಮಗತಿಪ್ರಾಪ್ಲಿಗೆ ಸಂಚಕರನುಂ 'ಕೊಳ್ಳಂತೆ ದೀಕ್ಷೆಯಂಂ' 


೫೦೩೬ 


ಆ 


30 


35 


45 


ಪಂಚಮಸಮುದ್ರ 
ಸಂಚಮದಳ (ನಾ). ಗೂಢಚಾರರ ತಂಡ, ಸೈನ್ಯ ಆ ಮರು 
ದಿನ ಪ್ರತಾಪಚಂದ್ರ ಬ್ರಿಟಿಷರ “"ಪಂಚಮದಳ'ಳ್ಕೆ i 


ಆರೋಪವೂ ಹುಟ್ಟ ರತು (ಗೊಂಡಾರ. ೫). 
[ಪಂಚಮ $-ದಳ್ಳ( ಇ ದಲ)] 
ಪಂಚಮಬ್ರಮಾಳ (ನಾ). [ಸಂಗೀತ] ಒಂದು ರಾಗದ ಹೆಸರು : 
ನರ್ತಕಿ. . . ಸಂಚಮಭ್ರಮಾಳ ಪಂಚಮಗಾಂಧಾರ ರೂಪಸಾಧಾರಣ 
ನೆಂಬೇಳು ಸಪ್ತಸಾಧಾರಣಜಾತಿಯಿಂಂದಾದ ರಾಗಂಗಳು (ವಿನೇಕ. ೧೮೭). 
[ಪಂಚಮ--ಭ್ರಮಾಳ] 
ಸಂಚನುಮಾಂಗಲ್ಯ (ನಾ). ಶುಭಕರವಾದ ಉತ್ಸವ; ಮಂಗ 
ಳೋತ್ಸವ : ಸಂಚನುಮಾಂಗಲ್ಯದೊಳಿಂದ್ರಗಾಯಕರದೇನಿಂಬಿಂ ನಯಂ 
ಬೆತ್ತರೋ (ಶಾಂತಿಪು. ೧೦-೩೫). [ಪಂಚಮ ಮಾಂಗಲ್ಯ] 
ಪಂಚಮಲ (ನಾ). ೧. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು 
ಚರ್ಮು--ಇವುಗಳಿಂದ ಬರು ಜೀಹದ ಐದು ಬಗೆಯ ಮಲಗಳು: 
ಏರಂಡನೂಲಮಂ ಹ್ರೂಂ ರೂಂ ಎನುತ್ತೆ ರವಿವಾರಜೊರ್ಳ ತಂದಲ್ಲಿ ಪಂಚ 
ಮಲನಂಂ ಸೇರಿಸುತ್ತು ದಯದೊಳ್‌ ನಾರಿಗಿಕ್ಕ ಲು ವಶ್ಚಂ(ಜನನ,೧೩-೪೭); 
ರುದ್ರಜಟಿಯ ೦ : ಕೈತಾಂಜಲಿ ಎಂದು ಮುಟ್ಟ ದರೆ ಮುರುಟುವನು 
ತುಪ್ಪದಿಂ ಜೇನುತುಪ್ಪದಿಂ ಕೂಡಿ ತನ್ನ ದೇಹದ ಪಂಚನುಲನುಂ 
ಕೂಡಿ ತಿಲಕವನಿಡಲು ತ್ರೈಲೋಕ್ಯನಶನುಪ್ಪುದು (ಕಾಮಶಾ, ೨೬೨). 
೨. [ನೀತೈ]ರೋಧಮಲ; ಬಿಂದುಮಲ, ಕರ್ಮಮಲ, ಮಾಯಾ 
ಮಲ ಮತ್ತು ಆಣನಮಲಗಳೆಂಬ ಐದು ಬಗೆಯ ಮಲಗಳು : 
ಅಷ್ಟ ಭೋಗಂಗಳೆ ಶಕ್ತಿ ಕೆಟ್ಟಿಲ್ಲಿ ರೋಧಮಲ ನಷ್ಟ . . . ಪದನಸ್ತು ವಿನ 
ಕಳೆ ತನ್ನಲ್ಲಿ ಬೆಳಗಿದಲ್ಲಿ ಆಣನವುಲ ನಷ್ಟ ಇಂತೀ ಪಂಚಮಲಂಗಳು ನಷ್ಟ 
ವಾದಲ್ಲಿ ಸೌರಾಷ್ಟ್ರ ಸೋಮೇಶ್ವರಲಿಂಗ  ಸಮ್ಯುಕ್‌ದೃಷ್ಟ 
೧೧೬-೧೯೫). [ಪಂಚ್ಛ -- ಮಲ್ಯ] 
ಪಂಚಮವೇದ (ನಾ). ೧. ನಾಲ್ಕುವೇದಗಳಂತೆಯೆ ಧರ್ಮವನ್ನು 
ಜೋಧಿಸುವ ಪುರಾಣಗಳು: ಪುರಾಣಗಳನ್ನು ಇಂಥವರೇ ಕಜ 
ಕೆಂದು ಹೇಳಲಾಗುವುದಿಲ್ಲ. . . ಆದ್ದರಿಂದಲೇ "ಇವುಗಳನ್ನು ಪಂಚಮ 
ವೇದವೆಂದು ಕರೆದಿರುವುದು (ಭಾರದ. ೧೪೭). ೨. ಮಹಾಭಾರತ; 
ಪಂಚಮವನೇದನೆಂದು ಪ್ರಖ್ಯಾತವಾಗಿರುವ ಮಹಾಭಾರತದಲ್ಲಿರುವ ಧರ್ಮ 
ವ್ಯಾಥೋಪಾಖ್ಯಾನವೊಂದೇ ಸಾಕು ಜಾತಿಗಳ ಗೊಂದಲದಿಂದ ಭಾರತೀಯ 
ಸಾಮಾಜಿಕಜೀವನವು ಶಾಳಾಯಿಂತೆಂದು ಆಕ್ಷೇಪಿಸುವನರಿಗೆ ಸಮಾಧಾನ 
ಹೇಳುವುದಕ್ಕೆ (ಭಾರ, ೩೮೯) ;' ಉತ್ತ ಮಸಂದೇಶನನ್ನು ನೀಡುವ 
ಭಗನದ್ಗಿೀ ತೆಯೊಡನೆ. ಕೂಡಿದ ಮಹಾಭಾರತ ಪಂಚಮನೇದವೆನಿಸಿ 
ಕೊಂಡಿತು (ಯಕ್ಕಾರ. ೧೦೩ ಹೀರಿಕೆ), ` ೩. ನಾಟಿಕೆ: ಭರತನಾಟ್ಯ 
ಶಾಸ್ತ್ರದಲ್ಲಿ ನಾಟಕವನ್ನು 'ಸಾರ್ನವರ್ಣಿಕ, ಪಂಚಮನೇದ ಎಂದು 
ಮೊದಲಾಗಿ ಬಣ್ಣೆ ಸಲಾಗಿದೆ. (ಭಾರದ. ೫೭೦), [ಪಂಚಮ--ವೇದ] 
ಪಂಚಮಕ್ರುತಿ (ಕಾ). ೧. ಎ ಪಂಚಮವೇದ ೨ ಸ್ತುತಿಗೆಯ್ವೆಂಕೃತ 
ಪಂಚನಮಶ್ರು ತಿಪುರಾಣಖ್ಯಾಸನಂ ವ್ಯಾಸನಂ (ಜಗವಿ. ೧-೮) ; ತಿಳಿಯೆ 
ಹೇಳುವೆ. ಕೃಷ್ಣ ಕಥೆಯನು ಇಳೆಯ ಜಾಣರು ನೆಂಚ್ಚು ನಂತಿಕೆ ನೆಲೆಗೆ 
ಸಂಚನುಶ್ರು. ade ಕೃ ಸ್ಥ ಮೆಚ್ಚ ಅಳಿ (ಕನ್ಯಾ ಆ. ೧-೧೩). 
೨. [ಸಂಗೀತ] ಸಂಚಮುಸ್ವರೆದಿಂದ ಪ್ರಾರಂಭವಾಗುವ ನಾದ 
ವಿಶೇಷ,--ಶ್ರುತಿ : ಪಂಚಮಶ್ರುತಿ ತಂಬೂರಿ 
[ಪಂಚಮ -. ಶ್ರುತಿ] 
ಸೆಂಚಮಸಮಂದ್ರ (ನಾ). - ಪಂಚಮಜಲಧಿ ; ಸಂಚನುಸಮುದ್ರ. 
ದೊಳ್‌ ಕೂಡಿ ಮುನೀಂದ್ರ ನನಭಿನಂದಿಸಿ ಬಲಗೊಂಡು ನಾಕಪತಿಗಳ್‌ 
ದಿನಕ್ಕೆ ತಳರ್ವುದುಂ (ಶಾಂತಿಪು, ೯-೬೭). [ಸಂಚಮ--ಸಮುದ್ರ |] 


(ಆದವ, 


(ಸಂಗೀತ, ೧೧೦). 


ಪಂಚೆಮಸಾಧಾರಣ 


ಪಂಚಮಸಾಧಾರಣ (ನಾ). [ಸಂಗೀತ] ಒಂದು ಬಗೆಯ ರಾಗ ; 
ಸಡ್ಜಗ್ರಾಮ . . . ಪಂಚಮಸಾಧಾರಣ . , , ಮಾಳವ. ಕೌಶಿಕ 
ಯೆಂಬಾಜಿಂ ಶುದ್ಧ ಜಾತಿಯಿಂದಾದ ರಾಗಂಗಳು (ವಿನೇಕ. ೨೩೩). 
[ಪಂಚಮ -- ಸಾಧಾರಣ] 
ಪಂಚಮಸ್ಥಾನ (ನಾ). - ಪಂಚಮಗತಿ: ಪಂಚಮಸ್ಥಾನಗಳ 
ಪಡೆದರ . . . ತೀರ್ಥಕರೊಲಿದು ಭಜಿಸುವೆ ಚಂಚಲವನಳಿದು (ಬಿಜ್ಜ ಪು. 
೧-೩). [ಪಂಚಮ -- ಸ್ಮಾನ] 
ಪಂಚನುಸ್ಸನ (ನಾ). - ಪಂಚಮಶ್ರುತಿ ೨: ಸತ್ತಿಗೆ ಗಗ್ಗರಂ ಕರುಳ 
ಬಕ್ಕಳೆ., . . ನೆತ್ತರ ತಳ್ತ ಬಲ್ಲಲೆಯ ಬಿಂದಿಗೆ ಪಾವುಗೆ ಸಂಚಮಸ್ವನಂ 
ಬೆತ್ತದ ಕೋಲಿವೊಂದಿ ನಿಲೆ ಸಾಧಕಿ ಬತ್ತಲೆ ಬರ್ಸಳೊಪ್ಪಿ ದಳ (ಶಾನ್ಯಸಾ, 
೫೩೩). [ಪಂಚಮ--ಸ್ವನ] 
ಪಂಚಮಸ್ಸರ (ನಾ) ೧. ಎ ಪಂಚಮ ೧೦. : ವರಾಲೀ ಮಧ್ಯಮ 
ವೊಂದೇ 4ಂಚಮ (ಸ್ವರ)ದ ಪ್ರದೇಶದಲ್ಲಿ ಹುಟ್ಟುತ್ತದೆ (ಚತುಪ್ರ. 
೨೧). ೨. ಸಂಚಮಶ್ರುತಿ ೨: ಪಂಜರದಲ್ಲಿ ಕಾಗೆ ಇಟ್ಟರೆ 
ಪಂಚಮಸ್ವರ ಕೊಟ್ಟೀತೆ? (ಸೀತಿಚಿಂ. ೫, ೮). [ಪಂಚಮ 4-ಸ್ವರ್ಕ] 
ಪೆಂಚಮಹಸಾತಕ (ನಾ) ೧. - ಪಂಚಮಹಾಪಾತಕ ೧: ಆ 
ತರುಣಿಗಂ ಕೆಲವು ಕಾಲಕ್ಕೆ ಪಂಚಮಹಪಾತಕಂಗಳೆ ಕೂಡ ಪುಟ್ಟು ನಂದ 
ದೊಳೊಗೆದರೈ ತನುಜರೈವರು (ವೀೈಪು. ೨-೬-೧೭). ಶಿ. ಎ ಪಂಚ 
ಮಹಾಪಾತಕ & : ವಂಚಕರ ನಿಜವೇದಬಾಹಿರ ಹಂಚುಗಳ ಸನ್ಮಾರ್ಗ 
ನಿಲ್ಲದ ಸಂಚಮಹಪಾತಕರ ಜೈನರ ಹಿಂಡು ನೆರೆದು (ಬಸಪು. ೫೧-೫೪). 
[<ಸಂ. ಪಂಚಮಹಾಪಾತಕ] 
ಸಂಚಮಹವಾದ್ಯ (ನಾ). - ಪಂಚಮಹಾವಾದ್ಯ : ಮೂಡಲರು 
ಹೋದಯವದತ್ತ ಲಿತ್ತಂ. ಹರಿದು ತೀಡಿತ್ತು ತಂಬೆಲರು ಸಂಚನುಹ 
ವಾದ್ಯಗಳು ನಾಡೆ ಮೊಳಗಿದವು (ಹಡಕಾ. ೪-೫೫); ಮಂಂಗಡೆಯೊಳುಲಿವ 
ಪಂಚಮಹವಾದೃದಿ[ಪಾ990, ಪಂಚಮವಾದ್ಯದಿಂ]ನನರಸಂಗಳಭಿನಯಿಸು 
ವೆಡೆಯೊಳು (ಭಾನಟಿಂ. ೧-೩೬). [-ಆಸಂ. ಪಂಚಮಹಾವಾದ್ಯ] 
ಪಂಚಮಹಾಕಲ್ಯಾಣ (ನಾ). - ಪಂಚಕಲ್ಯಾಣ ೩: ಉಸೋಸಿತ 
ವ್ರತಮಂ ಕೈಕೊಂಡು . . . ಸಂಚಮಹಾಕಲ್ಮಾಣಂಗಳುಮಂ ನಾಮೋ 
ದ್ಲೇಶಂಗೆಯ್ಸು ಪಾರಣೆಯ ದಿವಸಮಲ್ಲದಜುವತ್ತು ವಮಾಖದಿವಸದುಪ 
ವಾಸದಿಂ ಸಮೆಯೆ (ಆದಿಪು. ೩-೪೦ ವ); ದೇನೇಂದ್ರರಿಂ ವರ್ಣಿಸಲ್ಪಟ್ಟ 
ಕೀರ್ತಿಯನುಳ್ಳ ಪಂಚಮಹಾಕಲ್ಯಾಣಂ ಗಣಮಹಾಪೂಜೆಗಳನೆಳ್ಲದ 
ಪರವಂಜಿನೇಶ್ವರಂ (ಪ್ರತಿಷ್ಠಾ. ೮-೧೧). [ಪಂಚ್ಮ--ಮಹಾಕಲ್ಯಾಣ] 
ಸಂಚಮಹಾನಕ (ನಾ). ಎ ಸಂಚಮಹಾವಾದ್ಯ : ಮಹಾಪತಾಕೆ 
ಗಳುಮೊಪ್ಪುವ ಸಂಚಮಹಾನಕಂಗಳುಂ ಸುರುಚಿರಚಾಮರಪ್ರ 4ರೆಮುಂ 
ಧನಲಾತಸವಾರಣಂಗಳುಂ (ಜೀನಸಂ, ೧-೩೩). [ಸಂಚ -- ಮಹಾನಕ] 
ಪಂಚಮಹಾನಿನದ (ನಾ). ಪಂಚಮಹಾವಾದ್ಯಗಳ ಧ್ವನಿ: 
ಕೋಂಟಿಯೊಳಾಳ್ವರಿಯ ಮೇಲೆ ಸೇನೆಯಂ ನೆರೆಯಿಸಿ ಬಳಸುತಸಮಾನ 
ವಿಕ್ರಮದಿಂದೆ ಪಂಚಮ ಹಾನಿನದವಾಕ್ರವಿಂಸುತಿಕೆ ಬಲುದುರ್ಗಮಂ ಬಲಿದು 
(ಬಸಪು. ೧೬-೧೪). [ಪಂಚ 4 ಮುಹಾನಿನದ] 
ಪಂಚಮಹಾಪಾತಕ (ನಾ). ೧. ಬ್ರಹ್ಮಹತ್ಯೆ (ಬ್ರಾಹ್ಮಣನನ್ನು 
ಕೊಲ್ಲುವುದು), ಸುರಾಪಾನ (ಹೆಂಡ' ಕುಡಿಯುವುದು), ಸ್ವರ್ಣ 
ಸ್ತೇಯ. (ಚಿನ್ನವನ್ನು ಕದಿಯುವುದು), ಗುರುಪತ್ನೀಗಮನ 
(ಗುರುವಿನ ಹೆಂಡತಿಯನ್ನು ಕೂಡುವುದು) ಮತ್ತು ಇವುಗಳನ್ನು 
ಮಾಡಿದವರ ಸಂಸರ್ಗ ಇವುಗಳಿಂದುಂಟಾಗುವ ಐದು 
ದೊಡ್ಡ ಪಾಪಗಳು : ಪಂಡಮಹಾಸಾತಕನಂಜುವುದು ಕೂಡಲಸಂಗನ 
ನಾಮಕೃಯ್ಯಾ (ಒಸನ. ೬೫); ಪಂಚಮಹಾಪಾತಕಂಗಳ ಮಾಡಿದನನಾದಡಾ 


೫೦೩೭ 


20 


25 


30 


3. 


40 


45 


ಸೆಂಚೆನುಹಾಯೆಜ್ಞ 


ಗಲಿ... ಒಬ್ಬ ಶಿನಭಕ್ತನ ದರ್ಶನವಾದಲ್ಲಿ ಆ ಪಾತಕಂಗಳು ಬೆಂದು ಭಸ್ಮ 
ವಾಗಿಹೋಗುವವು ನೋಡಾ (ಆ ಖಂಡೇ.೫೭-೫). ೨. ಪರಧನ, ಪರಸತಿ, 
ಪರದೈವ, ಪರನಿಂಜೆ ಮತ್ತು ಪರಹಿಂಸೆ ಎಂಬ ಐದು ಪಾಪಗಳು: 
ಪರಧನ ಪರಸತಿ ಪರದೈವ ಪರನಿಂದೆ. ಪರಹಿಂಸೆ ಎಂಬ ಪಂಚಮಹಾ 
ಪಾತಕಂಗಳೊಡನೆ. ಚರಿಸುವಂತಹದ್ದೇ ವರ್ತಿನಿ ಎಂಬ ಮದವು (ವಚಶಾ. 


11, ೧೨೧). ೩. ಮೇಲ್ಕಂಡ ಐದು ಮಹಾಪಾಸಗಳನ್ನು 
ಮಾಡಿರುವ ವ್ಯಕ್ತಿ ; ಬಹಳ ದೊಡ್ಡ ಪಾಪಗಳನ್ನು ಮಾಡಿರುವ 


ವ್ಯಕ್ತಿ : ಈ ಧರ್ಮವಮನಾನ್ನಿ ರಕ್ಷಿಚ್ಚಿ ದೋನ್ನಡಿ ಎನ್ಮಂಡೆಲೊ ಈ ಧರ್ಮ 
ಮಾನ್ನಲಕಿವೋನ್‌ ಪಣ್ಣುಮಹಾಪಾತಕನಕ್ಕು (ಎಕ. ೫, ಕೋಲಾರ, 
೬-೧೧; 753) ; ನಿಮ್ಮಡಿ ನಿಮ್ಮನಾ ಪಂಚಮಹಾಪಾತಕನ ಮನೆಗೊಡ 
ಗೊಂಡುಯ್ಸ ನೇಕಾಪವಾಡೋಪಸರ್ಗಂಗಳಂ ಮಾಡಿದೆಂ (ಸುಕುಮಾ, 
೪-೩೮ ವು; ಅಂಗದ ಮೇಲೆ ಲಿಂಗಪ್ರತಿಸ್ಕೆಯ ಮಾಡಿದ ಬಳಿಕ ಒಳಗೆ 
ಪ್ರಾಣಲಿಂಗವುಂಟಿಂಬ ಪಂಚನುಹಾಪಾತಕರ ನುಡಿಯ ಕೇಳಲಾಗದು 
(ಚನ್ನವ.ಕ. ೧೯೫-೪೩೪) ; ಗುರುವಿನಲ್ಲಿ ಗುಣವನಅಸಿದಡೆ ಒಂದನೆಯ 
ಪಾತಕ , . . ಪ್ರಸಾದದಲ್ಲಿ ರುಚಿಯನಅಸಿದಡೆ ಐದನೆಯ ಪಾತಕ ಇಂತೀ 
ಸಂಚಮಹಾಪಾತಕರ ಎನಗೊನ್ನೆಯೂ ತೋಣದಿರಯ್ಯ (ಅಖಂಡೇ. 
೭೫-೫೦). ೪. [ಜೈನ] ಬಾಲವಧಥೆ, ಸ್ತ್ರೀವಥೆ, ಗೋವೆ, 
ಬ್ರಾಹ್ಮಣವಥೆ ಮತ್ತು  ಖುಷಿವಥೆ ಎಂಬ ಐದು ಮಹಾಪಾಪ 
ಗಳು: ಮಧು ಮದ್ಯ ಮಾಂಸಂಗಳಂ ಸೇವಿಸುವರುಂ ಬಾಲನಥೆ 
ಸ್ತ್ರೀವಥಿ ಗೋವಧೆ ಬ್ರಾ ಹ್ಮಣವಥೆಯೆಂದೀ ಪಂಚಮಹಾಪಾತಕಂಗಳಂ 


ಗೆಯ್ದನರು೦. . . ದುಃಖಂಗಳನನುಭವಿಸುವರ್‌ (ನಡ್ಡಾ ೦೩೯೬-೨೩). 
[ಪಂಚ್ಮ 4 ಮಹಾಪಾತಕ] 
ಪೆಂಚನುಹಾಹಾತಕ (ನಾ). - ಪಂಚಮಹಾಪಾತಕ ೩: 


ವಕ್ಷಃಸ್ಮಳದ ಶ್ರೀಲಾಂಛನಮಂ ಕಂಡು ಜಾತಿಸ್ಮರೆಯಾಗಿ ಮೂರ್ಛೆಗೆ 
ಸಂದು ನೀಡೆಅಿಂದೆಬ್ಬರ್ತು ಹಾ ಸಂಚಮಹಾಪಾತಕಿಯೆನೆನ್ನ ಮಗನಂ 
ಪೋಟ್ಟು ತಿಂದೆನೆಂದು ತನ್ನಂ ತಾಂ ನಿಂದಿಸಿ (ನಡ್ಡಾರಾ.೪೮-೨೮) ; ಪಂಡ 
ಮಹಾಪಾತಕಿಯಂ ವಂಚಕನಂ ನುಡಿದು ಪುಸಿವನಂ ಸಂಗರಡೊಳ್‌ 
ಹಿಂಚುವನಂ ಪುಟುಗೊಂಡದ ಸಂಚದೊಳಿಕ್ಕಾವ ಕಾಲಮೇಟದ ತೆಜದಿಂ 
(ದಶಕು. ೩-೧೮) ; ಪಂಚಮಹಾಪಾತಕಿಗೆ ಎಂತು ಬುದ್ಧಿಯ ಪೇಳೆ ತನ್ನ 
ವಂಚನೆಯಿಂದಲಿ ತನಗೆ ತಾನೆ ಕೆಟ್ಟು ಹೋಹನು (ಪುರಂದ. ೫-೫೬ 
ಪಲ್ಲವಿ). [ಸೆಂ. ಪಂಚಮಹಾಪಾತಕಿನ್‌] 
ಪಂಚಮಹಾಸಾಸೆ (ನಾ). ಇ ಸಂಚಮಹಾಪಾತಕ ೧: ಪ್ರಪಂಚ 
ಬಿಡುತ್ತೇನೆಂದು ಪಂಚಮಹಾಪಾಪ ಹೊಂದಿಕೊಂಡ (ಗಾಜಿ). 
[ಪಂಚ್ಯ--ಮಹಾಪಾಪ] 
ಸಂಚನುಹಾಭೂತ (ನಾ). - ಪಂಚಭೂತ : ಅದರೆ ಜಿಸೆಯಿಂದ 
ಪಂಚಮಹಾಭೂತಗಳು . . . ಇಪ್ಪತ್ತು ನಾಲ್ಕು ತತ್ವಗಳೂ ತತ್ವಾಭಿಮಾನಿ 
ದೇವತೆಗಳೂ ಹುಟ್ಟ ದರು (ಹೆಸಾರ, ೩-೧ ವಿಕೇಷಾರ್ಥ) ; ಪಂಚ 
ತನ್ಮಾತ್ರೆಗಳಿಂದ ಆಕಾಶ, ವಾಯು, ತೇಜಸ್ಸು, ಜಲ, ಪೃಥ್ವಿ ಎಂಬ 
ಸಂಚಮಹಾಭೂತಗಳು ಹುಟ್ಟು ವುವು (ಹಿಂದಗಾ, ೫೬) ; ಪುರುಷ, 
ಅವ್ಯಕ್ತ ಹಾಗೂ ಪ್ರಕೃತಿ, ಅಹಂಕಾರ, ಪಂಚಮಹಾಭೂತಗಳು . .. 
ಸೇರಿದರೆ ತತ್ವ (ಪ್ರನಾಇ, 1, ೩೪೦). [ಸಂಚ್ಠ--ಮಹಾಭೂತ] 
ಸಂಚಮುಹಾಯಜ್ಞ (ನಾ). ೧. `ಜೀವತೆಗಳ ಪ್ರೀತ್ಯರ್ಥವಾಗಿ 
ಗೃಹಸ್ಥನು ನಡೆಸಬೇಕಾದ ದೇವಯಜ್ಞ (ಹೋಮ), ಪಿತೃ 
ಯಜ್ಞ (ತರ್ಪಣ), ಭೂತಯಜ್ಞ (ಬಲಿ), ಮನುಷ್ಯಯಜ್ಞ 
(ಅತಿಥಿ ಪೊಜನ) ಮತ್ತು ಬ್ರಹ್ಮಯಜ್ಞ (ಅಧ್ಯಾಪನ) ಎಂಬ 
ಐದು ಬಗೆಯ ಧಾರ್ಮಿಕಕೃತ್ಯಗಳು : ಪ್ರತಿದಿನ ಕ್ರಿಯಮಾಣ 


ಪಂಚಮಹಾವಾದ್ಯ ೫೦೩೮ ಪೆಂಚನಿಂ 
ಪಂಚಮಹಾಯಜ್ಞ ಪನಿತ್ರೀಕ್ರಿ . . * ದಿನಾಕರಭಟ್ಟೋ ಪಾಧ್ಯಾಯರ್ಗ್ಗೆ ಮುಯದೊಳಮರಪತಿ ಜಗತ ತಿಯ ಮಧುಕರನೀಳಕುಂತಳಪ್ರಪಂಚಮಂ 
85 ಬಿಟ್ಟಿ ತೋಂಟಿಂ (ಸೌಇಇ. ೫X, ೬೫-೩; 1101); ಪಂಚನುಹಾ ಪಂಚಪಯೋರಾಶಿಯೊಳ್‌ ' ಪಂಚನಮುಹಾಶಬ್ದದೊಡಸನೆ ಪಸರಿಸಲೊಡಂ 


ಯಜ್ಞ ಗೃಹಸ್ಯನಿಗೆ ನಿಧಿನಿಹಿತ (ಯಕ್ಸಾರ. ೯೦ ಸೀರಿಕೆ) ; ಸಕಲಧರ್ಮ 
ಶಾಸ್ತ್ರಗಳಲ್ಲೂ ಶೂದ್ರರಿಗೆ ಪಂಚಮಹಾಯಜ್ಞಗಳು . . . ವೇದೋಕ್ತ 
ಧರ್ಮಾಧಿಕಾರವು ಅಸಾರವಾಗಿರುವುದು (ಏಂದಸಾ.೧೬೨). ೨. [ವೀಶೈ] 
ಭಕ್ತನು ಆಚರಿಸಬೇಕಾದ ಶಿವವ್ರತ, ಶಿವಧ್ಯಾನ, ಶಿವಜ್ಞಾನ, 
ಶಿವಭಕ್ತಿ ಮತ್ತು ಶಿವಾರ್ಚನ ಎಂಬ ಐದು ಬಗೆಯ ಪತಿಧರ್ಮ 


ಗಳು: ಶ್ರೀ ರೇಣುಕಾಚಾರ್ಯರು . . . ಈ ಐದು ಪತಿಧರ್ಮಗಳನ್ನೆೇ 
ಸಂಚನುಹಾಯಜ್ಞ ಗಳೆಂದು ವಿನರಿಸಿರುತ್ತಾರೆ (ಭಾರದ. ೨೪೧). 
[ಪಂಚ -- ಮಹಾಯಜ್ಞ] 


ಪಂಚಮಹಾವಾದ್ಯ (ನಾ). ರಾಜಮರ್ಯಾಜೆಯನ್ನು ಸೂಚಿ 
ಸುವ ಸಲುವಾಗಿ ಬಾರಿಸುವ ಶೃಂಗವಾದ್ಯ(ಕೊಂಬು), ತಮ್ಮಟಿ 
(ಹಲಗೆ), ಶಂಖ (ಧವಳ), ಭೇರಿ(ಬಾಜಾ), ಜಯಫಘಂಟಿ 
(ಜಾಗಟಿ) ಅಥವಾ ಭೇರಿ, ಶಂಖ, ಕಹಳೆ, ಗಂಟಿ ಮತ್ತು ವೀಣೆ 
ಎಂಬ ಐದು ಬಗೆಯ ವಾದ್ಯಗಳು ; ಹೊಲೆಯ ಮಾದಿಗ ಭಕ್ತ ನಾದರೆ 
ಆತನ ಮನೆಯ ಸೊಣಗಂಗೆ ಪಂಚಮಹಾವಾದ್ಯದಲಿ ಸನ್ಮಾನವ ಮಾಡೆನೆ. 
(ಬಸನ. ೫೯೩) ; ಗುರುಮಕಂ ದೇವತಾಭವನಂಗಳಗಣಿತಂ ಮೊಟಕಿವ 
ಶಂಖಂ ಭೇರಿ ಪಂಚಮಹಾವಾದೃದಿಂದಿರುಳುಂ ಪಗಲಂ೦ ಮಹಾಭರಿತ 
ದರ್ಚನೆಗಳಿಂ . . . ಮೆಟಿಕಿವುದು (ಚಿಂ. ೩೧-೧೧) ; ಸಂಚಮಹಾ 
ವಾದ್ಯ ನೃತ್ಯುಗೀತಂಗಳಿಂದತಿಶೋಭನಮಾಗೆ ಚಿತ್ತ ವೃತ್ತಿ ಯಿಂ ಶಿನನಂ 
ಭಜಿಸಿ (ಹಮ್ಮಾರ, ೨-೫೫ ವ). [ಪಂಚ 4 ಮಹಾವಾದ್ಯ) 

ಪಂಚಮಹಾವುತ (ನಾ). [ಜೈನ] ಸಾಧುಗಳು ಆಚರಿಸುವ 
ಅಹಿಂಸೆ, 'ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ 
ಎಂಬ ಐದು ಬಗೆಯ ವ್ರತಗಳು : ಪಂಚಮಹಾವ್ರತ ಪಂಚಸಮಿತಿ 
ಮಿಳಿತ ತ್ರಿಗುಪ್ತಿ ಗುಪ್ತ 0 ಮಖನಿಪಂ (ಶಾಂತಿಪು. ೯-೧೧೧) ; ಗುಪ್ತಿ ಗಳಂ 
ಪಾಲಿಸಿ ಸಂಚಮಹಾವ್ರತಲೀಲೆಯಿನೆಸೆದಂ ಪ್ರಮಾದನಿಲ್ಲಿನೆ ಮುನಿಪಂ 
(ನುಲ್ಲಿಪು.೧೧-೧೩) ; ಪಂಚಮಹಾವ್ರತ ಯತಿ ನಿಲೆ ಸಂಚಿತಪುಣ್ಯಗಮಳ್ಳೆ 
ಮುನ್ನಮೆ ದಿನದಿಂ ಸಂಚಕರಂ ಬರ್ಪಂತಿರೆ ಪಂಚವಿಧಂ ರತ್ನರಾಶಿ ಸುರಿದ 
ತ್ತಾಗಳ್‌ (ಬಂಹೆರಿ.೧೩-೨೯) ; ಪಂಚೇಂದ್ರಿಯನೆಂಬ ಮದಗಜವಿಜಯರು 
ಪಂಚಬಾಣನ ಭಂಜನರಂ ಸಂಚಮಹಾವ್ರತ ಸಮಿತಿ ಸಮೇತರು ಪಂಚಸೂನು 
ನರ್ಜಿತರು (ದ್ವಾ ದಶಾ. ೧೬೭-೩೩೦). "ಅಣುವುತ', "ಮಹಾವ್ರತ' 
ಸರಾ. [ಸಂಚ -- ಮಹಾವ್ರತ] 

ಪಂಚಮಹಾಶಬ್ದ (ನಾ). ೧. ಅರಮನೆ, ದೇವಾಲಯ ಮೊದ 
ಲಾದ ಕಡೆಗಳಲ್ಲಿ ಗೌರವಸೂಚಕವಾಗಿ ಬಾರಿಸುವ ಐದು ಬಗೆಯ 
ವಾದ್ಯಗಳ ಧ್ವನಿ; ಕೊಂಬು, ತಮಟೆ, ಶಂಖ, ಭೇರಿ, ಜಯ 
ಘಂಟಿ ಅಥವಾ ಭೇರಿ, ಶಂಖ, ಕಹಳೆ, ಗಂಟಿ ಮತ್ತು ವೀಣೆಗಳ 
ಶಬ್ದ,-ಮಂಗಳದ್ವನಿ; p ಇದೊಂದು ರಾಜಮರ್ಯಾದೆಯೆಂದು 
ಪರಿಗಣಿಸಲ್ಪಟ್ಟಿದೆ : ಸ್ವಸ್ತಿ ಸನುಧಿಗತ ಪಣ್ಟುಮಹಾಶಬ್ದ ಮಹಾ 
ಸಾಮನ್ನಾ ಧಿಪತಿ ಪ್ರಭೂತ ವರಿಷ ಶ್ರೀಮಾನೊ €ಯಿನ್ನರಸರ್‌ (ನ್ಯೈಆರಿ, 
೧೯೪೨, ೪೭-೩; ಸು, 790) ; ಸಮನೆನಿಸುವ[ರ್‌] ಪ್ರಶಸ್ತಿ ಕ್ರಮೆದೊಳ* 
ಸ್ವಸ್ತಿ ಸಮಧಿಗತ ಸಂಚ[ಮಹಾ]ಶಬ್ದ ನುಹಾಸಾಮಂತರೆನಲ್‌ 
ಸಮನೆನಿಪರೆ ಗುಣದೊಳರಿಗನೊಳ್‌ ಸಾನಂಂತರ್‌ (ಸಂಸಭಾ.೧-೪೯) ; 
ಸಮಧಿಗತ ಪಂಚಮಹಾಶಬ್ದ ಮಹಾಸಾನುಂತಾಧಿಸತಿ ಮಹಾಪ್ರಚಣ್ಣ 
ದಣ್ಣ ನಾಯಕಂ (ಸೌಇಇ. XX, ೪೬-೩೨; 1072); ಪಂಚಮಹಾಶಬ್ಧಂ 
ದಿಕ್ಸಂಚಯನುಂ ತೀನೆ ಯಮಜನಾಜ್ಞೆಯಿಸಿತ್ತಂ ಕಾಂಚನಭಾಜನದಿಂ 


ನಕ್ತಂಚರಂಪುಗಗ್ರ ಪೂಜೆಯಂ ಸಹದೇವಂ. (ಜಗವಿ. ೧೭-೩೧); ತ್ಸ 


30 


35 


45 


(ಚಂಗ್ರಪು. ೧೩-೧೧೪ ನ). ೨. ಮಂಗಳಧ್ವನಿಯನ್ನುಂಟುಮಾಡುವ 
ಐದು ಬಗೆಯ ವಾದ್ಯಗಳು : ಸಂಚನುಹಾಶಬ್ದಂಗಳುಂ ಬಡ್ಗನಣದ 
ಪಜಕಿಗಳುಂ ಬಾಜಿಸಿ ಅರಮನೆಯಂ ಪೊಕ್ಕು (ನಡ್ಡಾರಾ. ೧೩೧-೨೧) ; 
ಸಂಚಮುಹಾಶಬ್ಧವಿಜೃ ಂಭಿತಧ್ವನಿ ಲಸದ್ಗಾ ಂಧಾರನಾದಂ . . .ಆಯ್ದೆತ್ತಂ 
ತ್ರಿಯಾಮಾಂತ್ಯದೊಳ್‌” (ಅವಿಪು. ೧೨-೪೮) ; ಸಂಚಮಹಾಶಬ್ದದ ನಡು 
ವಿಂಚರದಿಂಡಿಸೆವನ  ಕನಕಕಾಹಳಜಯ ಘಂಟಾಂಚಿತಮಂಗಳಪಟುಪಟಿಹಂ 
ಚಕ್ರಿಯ ಮುಂದೆ ವರ್ಧಮಾನನಿನಾದಂ (ಶಾಂತಿಪು. ೧೦-೧೫೧); ಪಂಚ 
ಮಹಾಶಬ್ಧವ ಬಾಜಸಿಸಿದರೇನೋ ಕಿವುಡಂಗೆ ಕೂಡಲಸಂಗಯ್ಯನ 
ಪಥವಿನ್ನಾವುದೆಂದಆಂಯದವಂಗೆ (ಬಸನ, ೬೩೩). 
[ಸಂಚ್ಚ 4 ಮಹಾಶಬ್ದ] 
ಸಂಚನುಹಾಸಬ್ದ (ನಾ). ಎ ಪಂಚಮಹಾಶಬ್ದ ೧: ಸ್ವಸ್ತಿ 
ಸಮಧಿಗತ ಪಂಚಮಹಾಸಬ್ಧಂ ಮಹಾಸಾಮಂತ ಅಗ್ರಗಣ್ಯ (ಎಕ. 11, 
೫೬-೧; 1100). [ಆಸಂ. ಪಂಚಮಹಾಶಬ್ದ] 
ಪಂಚನಾಂಚಿತ (ಗು). ಸಂಚನುಸ್ವರದಿಂದ ರಮಣೀಯ 
ವಾದೃ--ಮನೋಹರವಾದ : ಅಡೊರ್ಮೆ ಮೃದುಪಂಚಮಾಂಚಿತ 
ವಿಪಂಚಿಕಾನಾದದಿಂದದೊರ್ಮೆ ರಸಭಾವಕಂಚುಕಿತ ಚಿತ್ರಕರ್ಮಂಗಳಿಂ. 4 
ಕಳೆವನಿಂತು ಪೊಟ್ಟಿ ೦ ನೃಪಂ (ಕಾದಂಪೂ. ೨೧). [ಪಂಚಮ + ಅಂಚಿತ್ಯ] 
ಪಂಚಮಾಬ್ದಿ (ನಾ). - ಪಂಚಮಜಲಧಿ : ಅಂತಾ ಪರಮೇಶ್ವರನ 
ಎ೬ ೬ ಕುಂಂತಳಂಗಳನುತ್ತರ. ದಕ್ಷಿಣೇಂದ್ರರ್‌ ಪಂಚರತ್ನದ ಪಡಲಿಗೆಗಳೊ 
ಳಾಂತು ಸಂಚಮಾಬ್ದಿ ಯೊಳಿಕ್ಕಿ ದರ್‌. (ಶಾಂತಿಪು, ೮-೧೨೩ ವ). 
[ಸಂಚಮ ಅಬ್ಬಿ] 
ಪಂಚಮಾಯೆ (ನಾ). ಒಂದು ಕ್ಷುದ್ರ ದೇವತೆ: ಕೊಂಕಣೀ ಕುಣಬಿ 
ಗಳಿಗೆ ಕಾಳೆ ಕುಣಬೀಯೆಂತಲೂ ಅನ್ನುವರು , . - ಬಿರೌಮಣಿ, ಪಂಚ 
ಮಾಯಾ, ಸಾತೆರಿಯೆಂಬ ದೇವತೆಗಳಿಗೆ ನಡಕೊಳ್ಳು ವರು (ಕಭಾಗೆ.೧೨೯). 
[ಪಂಚ ? 4 ಮಾಯೆ] 
ಪಂಚಮಾಶಬ್ದ (ನಾ). -. ಪಂಚಮಹಾಶಬ್ದ ೧ : ಸಂಚಮಾಶಬ್ದ 
ದಿಂದಂ ಬೇಗೆಮೆಚ್ಛೆ ತ್ತು ಮಂಚದಿನೆರ್ದು ಬೆಳಗಾಗಿ ಕೆಯ್ಗೆಯ್ಲ ಕಾಂಚನ 
ಕುಂಭಕುಚೆ ಕಂಡಳ್‌ (ಬಂಹರಿ. ೯-೧೦೮). 
[ಸಂಚ್ಠ + ಮ್ಯಾ್‌-ಶಬ್ಧ] 
ಪಂಚನಿ (ನಾ). ೧.ಮಾಸದ ಶುಕ್ಲ ಕೃಷ್ಣ ಪಕ್ಷಗಳ ಐದನೆಯ 
ದಿನ: ಸಿತಪಕ್ಷಡ ಸಂಚನಿಂ ದಿನಸತಿವಾರಂ ಶುಭದ ಮೂಲನಕ್ಷತ್ರದೊಳಸ್ವಿ ತ 
ಮಾಗೆ ನೆಗಟ್ಟುದೀ ಮತ್ಯತಿ (ಆದಿಪು.೧೬-೭೭); ಶುಕ್ಲ ಕೃಷ್ಣ ಭೇ ದದಿಂದಿತ್ತೆ ಅ 
ನಾಗಿರ್ಪುದಾ ಪಕ್ಷಂಗಳು ಮಿಗೆ ಅಗ್ನಿಯೇ ದೇವತೆಯಾಗುಳ್ಳ ಪಾಡ್ಯ. . 
ಲಕ್ಷ್ಮಿ, ಅಧಿಡೇವತೆಯಾಗಿಹ ಪಂಚಮಿ . . . ಚಂದ್ರನಧಿದೇವತೆಯಾದ 
ಪೌರ್ಣಿಮೆ. (ವಿನೇಕ. ೩೨೦). ೨. ನಾಗರ ಪಂಚಮಿ: ನಾಳೆ 
ಸಂಚೆನಿಯಾದ್ದರಿಂದ ಇಗನಿಗೆ ತನಿ ಎರೆಯಬೇಕು (ರೂಢಿ). 
೩. ಚದುರಂಗದ ಆಟದಲ್ಲಿ ಉಪಯೋಗಿಸುವ ಚಚ್ಚೌಕ 
ವಾದ ಹಾಸುಬಟ್ಟೆ ಅಥವಾ ಹಲಗೆ. ೪. [ವ್ಯಾಕ] ಏಳು 
ಬಗೆಯ ವಿಭಕ್ತಿಗಳಲ್ಲಿ ಐದನೆಯದು; ಪಂಚಮಾವಿಭಕ್ತಿ : 
ಅತ್ತಣಿನೆಂದನುಸಂಧಿಸಿಯೊತ್ತ ೦ಬರದಿಂ ತಗುಳ್ಸುವರ್‌ ಪಂಚನಿಂಯೊಳ್‌ 
(ಕಾವ್ಯಾನ.೧೧೭) ; ಪಿಂತೆ ಪೇಟ್ಗಿ ನಾನಾ ತೆಜದ ಲಿಂಗಂಗಳ್ಗೆ ಪರವಾಗಿ 
ನಾಮವಿಭಕ್ತಿಗಳ್‌ . . . ಪ್ರಥಮೆಗಂ, ದ್ವಿತೀಯೆಗಂ, ತೃತೀಯೆಗಂ, 
ಚತುರ್ಥಿಗಂ, ಪಂಚಮಿಗಂ, ಷಸ್ಮಿ ಗಂ, ಸಪ್ತ ಮಿಗಂ-ಏಲೀಇಗಿ ಕಾರಕನಶದಿಂ 
ಸತ್ತುಗುಂ (ಶನುದ. ೯೩ ವೃತ್ತಿ). , [ಸೆಂ. ಪಂಚಮಿಸಾ] 


ಪೆಂಚಮಿಗ 


ಸಂಚಮಿಗೆ (ನಾ). ಅಂತ್ಯಜ: "ಸಂಚಮಿಗಿತಿ' ಪರಾ. 
[ಪಂಚಮ + -ಇಗ] 
ಸಂಚಮಿಗಿತಿ (ನಾ). ಸಂಚಮನ ಹೆಂಡತಿ: ಇತಿಗೆ--ಚಾನುರಿಗಿತಿ 
* ೬ ಪಂಚನಿಂಗಿತಿ, ವೇರಡಿಗಿತಿ (ಶಮುದ. ೨೦೮ ಪ್ರಯೋ). 
[ಸಂಚಮಿಗ *--ಇತ್ತಿ(-ಆ.ಇಇತ್ತಿ)] 

ಸಂಚಮಿಸೆ (ನಾ). ಇಪ್ಪತ್ತೈದು: ನೋಡಿದರೇಬ್ರ ದೊಡ್ಡಮ್ಮ 
ನೋರೇ. .. ಇದಕ್ಕಿನ್ನೂ ಪೈಲೆ ಪಂಚಮಿಸೆ, ಆಗಲೇ ಹತ್ತಿದರೊಂದು; 
ಇಳಿದರೊಂದು (ಮಲ್ಲಿ. ೨೫೫). 

[4-ನುರಾ. ಸಂಚನಿಶೀ./ಸಂ. ಪಂಚವಿಂಶತಿ] 

ಪಂಚವಿರಾನಿಭಕ್ತಿ (ನಾ). - ಪಂಚಮಿ ೪: ಪಂಚವಿರಾನಿಭಕ್ತಿ :- 
ಇದು ಅಪಾದಾನ ನಿಮಿತ್ತಗಳನ್ನು ತಿಳಿಸುವಾಗಲೂ ಭಯ, ಅಧಿಕ್ಯ 
ಮೊದಲಾದ ಅರ್ಥಗಳುಳ್ಳ ಶಬ್ದಗಳು ಪ್ರಯೋಗವಾದಾಗಲೂ ಬರುವುದು 
(ಕೈಸಿಡಿ, ೫೫) ; "ಹೊಳೆಯ. ದೆಸೆಯಿಂದ ಎನ್ನು ವುದು ಸಂಚನಿಾ 
ವಿಭಕ್ತಿಯ ರೂಪನೆಂದೂ, “-ದೆಸೆಯಿಂದ' ಎನ್ನುವುದು ಇಲ್ಲಿಯ ವಿಭಕ್ತಿ 
ಪ್ರತ್ಯಯ ನೆಂದೂ ಹೇಳುವುದುಂಟು (ಮಧ್ಯಮ. ೫೪). [Ao] 

ಪಂಚಮುಖ, (ನಾ). ೧. ಐದು ಮುಖಗಳು. ೨. ಸದ್ಯೋಜಾತ, 
ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ ಎಂಬ ಪರ 
ಮೇಶ್ವರನಿಗಿರುವ ಐದು ಮುಖಗಳು : ಆ ಪಂಚಲಿಂಗಪ್ರಕಾಶವೇ 
ಪಂಚಮುಖನೆನಿಸಿತ್ತು ಆ ಪಂಚಮುಖದಿಂದವೆ ಪಂಚಾಕ್ಷರಿ ಉತ್ಪತ್ತಿ 
(ಮೆಹಾದೇ: ಬ. ೧೦೨-೨೩೫). ೩. ಐದು ಪಕ್ಕೃ-ಮಗ್ಗುಲು : ಅಯ್ಯಾ 
ನಿಮ್ಮ ಸಂಚವಕ್ತ್ಯಗಳೇ ಪಂಚಮಂಖದ ರುದ್ರಾಕ್ಷಿಗಳಾದುವಾಗಿ . .. 
ಎನ್ನ ಮಂಕ್ತಿ ಪಥಕ್ಕೆ ಈ ರುದ್ರಾಕ್ಷಿ ಸಾಧನವಯ್ಯಾ (ಬಸವ. ಕ. ೧೦೨೫) 
೪. ದೇವರ ಪೂಜೆ ಮೊದಲಾದ ಸಂದರ್ಭಗಳಲ್ಲಿ ಎತ್ತುವ ಐದು 
ಕುಡಿಗಳುಳ್ಳ ಆರತಿ; ಪಂಚಾರತಿ: ಪಂಚಮುಖದ ಜ್ಯೋತಿ ಬೆಳಗಲು 
(ಪುರಂದ. ೨-೪೨-೩). ೫. ಐದು ಮುಖಗಳುಳ್ಳ ವನು ; ಶಿವ; ಪರ 
ಮೇಶ್ವರ : ಸಂಚಾಕ್ಷರಗಳೊಳಗೆ ಸಂದರಾ ಫರನೆಯರು ಪಂಚಮುಖ 
ನಿರ್ದೆಡೆಗೆ ಪೋದರಾ ಪರವೆಯರು (ನಂಬಿರ. ೧೭-೧೨೬) ; ಮುಂಚೆ. 
ಕಿನ್ನರ ಶರಣನಸುವಂ ಹಿಂಚೆ ಬಸವರಸನ ಹರಣವಂ ಪಂಚಮಂಖನಲಿ 
ಪಡೆದು. ಮೆಆಕಿದನು ಮಾಚಿದೇನಯ್ಯ (ಬಸಪ. ೩೬ ಸೂಚನೆ) ; ಪಂಚ 
ಮುಖ ದಶಪಂಚನೇತ್ರ ದಶಭುಜ ಎಸೆನ ಕೆಂಜೆಡೆಗಳ ಶಶಿ. , , 
ಬಂದಿರೆಯ್ಯೆ ಎನ್ನೆ ಕರಸ್ಕೃಲಕ್ಕೆ ಅಖಂಡೇಶ್ವರಾ (ಅಖಂಡೇ. ೩೧-೧೬). 

[ಪಂಚ್ಯ5-ಮುಖ] 

ಸಂಚಮುಂಖ, (ನಾ). ಅಗಲವಾದ ಮುಖವುಳ್ಳುದು; ಸಿಂಹ: 
ಯಮುನಾವಾರಿಯಂ . . . ಪೀರ್ದಂ ಗಜಾರಾತಿ, ಪಂಚಮುಖಂ 
ತೀಕ್ಷೇ್ಣನಖಂ (ಸಂಚತಂ. ೫೮-೧೨) ; ಸಾರ ಹೇಳೋ ರಾಯಳುನರ 
ನಖರಾರಿ ದುಶ್ಯಾಸನ ಕಣಾ ಫಡ ನೈರಿಭೀನುದ್ವಿರದಕುಂಭಸ್ಕಳಕೆ ಪಂಚ 
ಮುಖ (ಕುನ್ಯಾಕ. ೧೯-೮).  [ಸಂಚ್ಛಮಂಬ] 

ಪಂಚನುಂಖನಾದ್ಯ (ನಾ). ಈಶ್ವರನ ಐದು ಮುಖಗಳ ಹೆಸರು 
ಗಳನ್ನು ಹೊಂದಿರುವ, ಐದು ಮದ್ದಳೆಗಳನ್ನು ಕೂಡಿಸಿ ಮಾಡಿ 
ರುವ ಒಂದು ಬಗೆಯ ಚರ್ಮವಾದ್ಯ : "ಸರ್ವವಾದ್ಯಸೇವೆ'; "ಪಂಚ 
ಮುಖವಾದ್ಯ' (೫ ದೊಡ್ಡ ಮದ್ದ ಳೆಗಳನ್ನು ಜೋಡಿಸಿ ಬಂಡಿಯಲ್ಲಿ ತಂದು 
ಬಾಜಿಸುವ) ಸೇವೆಗಳು ದಸ್ತಿಣದೇಶದ ಅನೇಕ ದೇವಸ್ಥಾನಗಳಲ್ಲಿ ರೂಢಿ 
ಯಲ್ಲಿವೆ (ಸಂಗೀಚಂ. ೧೯೩); ಮದ್ರಾಸಿನ ಸರ್ಕಾರಿ ಮ್ಯೂಜಿಯನ್ನು 
ನಲ್ಲಿರುವ "ಪಂಚಮಂಖವಾದ್ಯ' ವೆಂಬುದು, ಹೆಸರೇ ಹೇಳುವಂತೆ, ಐದು 
ಬಾಯಿಗಳಿರುವ ಒಂದು ವಾದ್ಯವನ್ನು ಸೂಚಿಸುತ್ತದೆ (ಸಂಶೋತ. ೨೪೭). 

[ಪಂಚಮುಖ 4 ನಾದ್ಯ] 


೫೦೩೯ 


20 


251 


45 


ಪಂಚಮುಸ್ಟಿ 


ಪಂಚಮುಖಿ (ನಾ). ಐದು ಮುಖಗಳುಳ್ಳು ದು : ತೀರ ಇತ್ತೀಚಿಗೆ 

ಪಂಚಮಂಖಿಯ ಗಣಪತಿ ವಿಗ್ರಹವೊಂದು ದೊರಕಿದೆ (ರೂಢ), 
[ಸಂ. ಪಂಚಮುಖೀ) 

ಪಂಚಮುಂಖೀಮುದ್ರೆ (ನಾ). ಮಂತ್ರ, ಜಪ ನೊದಲಾದ ಕಾಲ 
ಗಳಲ್ಲಿ ಪ್ರಯೋಗಿಸುವ ಒಂದು ಬಗೆಯ ಕರನಿನ್ಯಾಸ : ಸಂಹಾರ 
ಮುದ್ರೆ ಪಂಚಮುಖೀಮಂಿದ್ರೆ ಸುರಭಿಮುದ್ರೆ , . . ಐಂಬಾದಿಯಾಗಿ 
ಸಕಲ ಮಂಡೆ್ರಾಪಮುದ್ರ್ರಾಬಂಧಲಕ್ಷಣಂಗಳಂ ಗುರುಮಂಬದಿಂದಜಕಿತು 
(ವಿನೇಕ, ೧೦೩). [ಸಂ. ಪಂಚಮುಖೀಮುದ್ರಾ] 

ಪಂಚಮಂದ್ರಿಕೆ (ನಾ). - ಪಂಚಮುದ್ರೆ ೨ ; ಶಿನನಿರೂಪದಿ ಕುನಾ 
ರೇಶನತಿಪ್ರೇಮುದಿಂ . , . ನೆರೆ ಪಂಚಮುದ್ರಿ [ಕೆಗಳನಾಂತು]ಷಟ್ಸಳಂಗಳ 
ನರಿದನು (ಕುಮಾಪು, ೨ ಸೂಚನೆ), [ಪಂಚ್ಛ -. ಮುದ್ರಿ ಕೆ] 

ಪಂಚಮುದ್ರೆ (ನಾ).೧. ಆವಾಹನೀ, ಸ್ಥಾಸನೀ, ಸನ್ನಿಧಾಸನೀ, 
ಸಂಬೋಧನೀ, ಸಂಮುಖೀಕರಣೀ ಎಂಬ ಜೀವರ ಪೂಜಾಕಾಲ 
ದಲ್ಲಿ ಮಾಡುವ ಐದು ಬಗೆಯ ಅಂಗುಳೀವಿನ್ಯಾಸಗಳು ; P (1) 
ಪುಷ್ಪಗಳಿಂದ ತುಂಬಿದ ಅಂಜಲಿಯು ಆನಾಹನೀಮುದ್ರಿ, (11) 
ಕೆಳಮುಖವಾದ ಅಂಜಲಿಯು ಸ್ಥಾಪನೀಮುದ್ರೆ, (1) ಮೇಲು 
ಮುಖವಾದ ಅಂಗುಷ್ಕಗಳಿಂದ ಕೂಡಿದ ಮುಷ್ಟಿಬಂಧವು ಸನ್ನಿ 
ಧಾಸನೀ ಮುದ್ರೆ, (1೪) ಅಂಗುಷ್ಮಗಳನ್ನು ಒಳಗಡೆ ಸೇರಿಸಿದ 
ಮುಸ್ಟಿಬಂಧವು ಸಂಜೋಧನೀಮುದ್ರೆ , (೪) ಮೇಲುಮುಖ 
ವಾದ ಮುಷ್ಟಿಯ ಜೋಡಣೆಯು ಸಂಮುಖೀಕರಣ ಮುದ್ರೆ 
ಇವು ಪೂಜಾಕಾಲದ ಪಂಚಮುದ್ರೆಗಳು. ೨. [ವೀಶೈ]ವೀರಶೈವ 
ದೀಕ್ಷೆಗೆ ಅಂಗವಾದ ಭಸ್ಮಘುಟಓಕೆ, ಕಂಥೆ, ದಂಡ, ಭಿಕ್ಸಾಪಾತ್ರೆ 
ಮತ್ತು ಕಮಂಡಲು ಎಂಬ ಐದು ಬಗೆಯ ಬಾಹ್ಯ ಚಿಹ್ನೆಗಳು : 
ಶೈನರಂದದಿ ಪಂಚಮಂದ್ರೆಗಳೋವಿವೊಪ್ಪು ತವಿಪ್ಪರಂ , . . ಕಳುಹಲು 
(ಬಸಪು.೨೭-೩೪); ಕಂಥಿ ದಂಡ ಕಮಂಡಲು ಭಿಕ್ಟಾಪಾತ್ರೆ ಭಸ್ಮಘುಟಕೆ 
ಯೆಂಬ ಬಾಹ್ಯಪಂಚನುಂಡ್ರೆಗಳಂ ಆಯಾ ಮಂತ್ರ ಪೂರ್ವಕವಾಗಿ ಧರಿಸಿ 
(ವಿನೇಕ.೧೨೬) ; ಬಹಿರಂಗದಲ್ಲಿ ಕಂಥೆ ಕರ್ಪರ ದಂಡ ಕಮಂಡಲು ಭಸ್ಮದ 
ಗುಂಡಿಗೆ ಎಂಬ ಪಂಚಮಂದ್ರೆಗಳ. ಧರಿಸಿಧರೆಯ ಮಂಡಲದೊಳಗೆ ಚರಿಸುವ 
ಅಣ್ಣ ಗಳ ಕಂಡು ಬೆಣಗಾಡಿನಯ್ಯಾ (ಅಖಂಡೇ. ೨೯೯-೭೪), ಹಿ. ಲಿಂಗ್ಯ 
ಜಡೆ, ರುದ್ರಾಕ್ಷಿ, ಭಸ್ಮ ಮತ್ತು ಉಸನೀತಗಳೆಂಬ ಐದುಚಿಹ್ನೆ 
ಗಳು: ಲಿಂಗ ಜಡೆ ರುದ್ರಾಕ್ಷಿ ಭಸಿತಂ ಕಂಗೊಳಿಸುವುಸವೀತನೆಂಬ 
ಶಿನಾಂಗವಹ ಶ್ರೀ ಪಂಚಮುದ್ರೆಯ ಗುರುಮುಖದಿ ಮಗನೆ ಅಂಗದೊಳು 
ಧರಿಸಿದರೆ ಮಾಯನಾಸಂಗ ಬಿಡುವುದು (ಶಂಕದಾ. ೩-೩೨). ೪. [ಜ್ಹೈತ] 
ಶರೀರದಲ್ಲಿ ಗೋಹೀಚಂದನದಿಂದ ಧರಿಸುವ ಶಂಖ, ಚಕ್ರ, ಗಡೆ, 
ಪದ್ಮ ಮತ್ತು ನಾರಾಯಣ ಎಂಬ ಐದು ಮುದ್ರೆಗಳು : ಪಂಚ 
ನಮಂಡದ್ರೆಗಳನ್ನು ಧಾರಣ ಮಾಡುವಾಗ ಅವುಗಳಲ್ಲಿ ಚಿಂತಿಸಬೇಕಾದ ಭಗವ 
ದ್ರೂಪಗಳನ್ನು ಹೇಳುತ್ತಾರೆ (ಹಸಾರ. ೨-೨೮ ತಾತ್ಪರ್ಯ) ; ಅನರಲ್ಲಿಯ. 
ಕೆಲನರು" ಘನವಟ್ಟಿ ನಾಮತಿರುಚೂರ್ಣ'ಗಳನ್ನೂ ಇನ್ನು ಕೆಲವರು"ಗೋಪೀ 
ಚಂದನ-ಪಂಚಮುದ್ರೆ'ಗಳನ್ನೂ ಬೇರೆಯ ಕೆಲವರು “ಭಸಿತ-ಗಂಧಾಕ್ಷತೆ' 
ಗಳನ್ನೂ "ಭಾಳಲಾಂಛನ'ವನ್ನಾಗಿ ಮಾಡಿಕೊಂಡರು (ಕರ್ಣುಜ, ೯೭). 

[ಪಂಚ್ಮ *- ಮುದ್ರೆ] 

ಸಂಚಮುಸ್ಟಿ (ನಾ). ೧. ಐದು ಹಿಡಿ. ೨, [ಜೈನ] ಕೇಶಲುಂಛನ 
ದಲ್ಲಿ ಉಪಯೋಗಿಸುವ ಐದು ಹಿಡಿ; ಐ ಎರಡು ಮುಟ್ಟಿಗೆ 
ಗಳಿಂದ ತಲೆಯ ಕೂದಲುಗಳನ್ನು ಕಿತ್ತುಕೊಳ್ಳುವುದು, ಎರಡು 
ಮುಟ್ಟಿಗೆಗಳಿಂದ ಎರಡೂ ಮಗ್ಗಲಿನ ಮಿಾಾಸೆಯ ಕೂದಲು 
ಗಳನ್ನು ಕಿತ್ತುಕೊಳ್ಳು ವುದು, ಇನ್ನೊಂದು ಮುಟ್ಟಿಗೆಯಿಂದ 


ಪಂಚಮೂರ್ತಿ 


ಗದ್ದದ ಕೂದಲುಗಳನ್ನು ಕಿತ್ತುಕೊಳ್ಳುವುದು. ಇದು ಸಂಚ 
ಮುಚ್ಟಿಲೋಚವಾಗಿದೆ : ಆ ಜಗತ್ಪತಿ .. . ಆತ್ಮಕೇಶಕಳಾಪಂ ಬರೆ 
ಸಂಚಮಂಸ್ಸಿ ಗೆ ಜಿನಶಿ ಶ್ರೀದೀಕ್ಷೆಯ್ಧ ತಾಳ್ಗಿದಂ (ಶಾಂತಿಪು. ೮-೧೨೩), 
೩. ಜೀಪೆದ ಐದು ಅಂಗಗಳಿಂದ ಮಾಡುವ ನಮಸ್ಕಾರ: 
ಅಂತರ್ಚಿಸಿ ಗುರುಭಕ್ತಿ ಪೂರ್ವಕಂ ಪಂಚಮುಸ್ಟಿ ಯಿಂ ವಂದಿಸುವುದುಂ 
(ಪುಸ್ಪಪು. ೯-೫ ನ) ; ಪಂಚಮುಷ್ಟಿ ಸರಸಿ್ಠಿ ಕಗ ಇಂಗಯಸ್ಟಿ: ಯಾಗಿ 
ವಂದನೆಯೆಂ ಮಾಡಿ ಮಂಂದೆ ನೆಲದೊಳ್‌ ಕುಳ್ಳಿ ರ್ದು (ಬಾಧಪು.೩-೪೮ ಪ). 
[ಸಂಚ್ಯ 4 ಮುಷ್ಟಿ My 
ಪಂಚಮೂರ್ತಿ (ನಾ). [ಶೈವ] ಪುಚಕೃ ತ್ಯಗಳನ್ನು ನೆರವೇರಿ 
ಸುವ ಬ್ರಹ್ಮ, ನಿಷ್ಣು, ರುದ್ರ, ಮಹೇಶ್ವರ ಮತ್ತು ಸದಾಶಿವ 
ಎಂಬ ಐವರು ಜೀವರ; ಆ ಸಂಚಶಕ್ತಿಯರಿಗೆ ಪಂಚಮೂರ್ತಿಯರ 
ಕೈ ಗೊಳಿಸಿದಾತ ನಮ್ಮ ಬಸವಯ್ಯನು (ಸೀಲನ. ೨೫-೧) ; ಪರಮೇಶ್ವರನು. 
೬ ಪಂಚಕೃತ್ಯುಗಳನ್ನು ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ, 
ಸದಾಶಿನರೆಂಬ ಪಂಚಮೂರ್ತಿಗಳಿಂದ ನೆರವೇರಿಸುತ್ತ ಭಕ್ತಾನುಗ್ರಹ 
ಮಾಡುತ್ತಾನೆಂಬುದು. ಶೈವಾಗಮದ ಸಿದ್ಧಾ ೦ತ (ಭಾರದ. ೭೫), 
[ಪಂಚ್ಯ ಮೂರ್ತಿ] 
ಸಂಚಮೂಲ(ನಾ).[ವೈದ್ಯ]ಗುಳ್ಳ, ನೆಲಗುಳ್ಳ, ಎರಡೆಲೆಹೊನ್ನೆ, 
ಮೂರೆರೆಹೊನ್ಸೈ ಮ? 'ೆಗ್ಗಿರುಗಳ ವು ಬಗೆಯ ಬೇರು. 
ಗಳು; ಐ ಪಂಚಮೂಲಗಳಲ್ಲಿ ಲಘುಪಂಚಮೂಲ, ಬೃಹತ್‌ 
ಪಂಚಮೂಲ, ಶತಾವರ್ಯಾದಿ ಪಂಚಮೂಲ, ತೃಣಪಂಚ 
ಮೂಲ, ಜೀವಿಕಾದಿ ಪಂಚಮೂಲ, ಪುನರ್ನವಾದಿ ಪಂಚ 
ಮೂಲ, ಗೋಕ್ಷುರಾದಿ ಪಂಚಮೂಲ, ವಲ್ಲೀಸಂಚಮೂಲ 
ಎಂದು ಎಂಟು ಭೇದಗಳಿವೆ: ಗುಳ್ಳ ನೆಲಗುಳ್ಳ ಎರಡೆಲೆಹೊನ್ನೆ 
ಮೂಡಕಿಲೆಹೊನ್ನೈ ನೆಗ್ಗಿಲು ಇವು ಲಘುಪಂಚಮೂಲವೆನಿಸಿಕೊಂಬುವು 
(ವೈದ್ಯಸಾ. 1, ೬೩). [ಪಂಚ್ಯ 4 ಮೂಲ] 
ಪಂಚಮೇಂದ್ರಿಯನಂದಿನಿ (ನಾ). [ಸಂಗೀತ] ಒಂದು ರಾಗದ 
ಹೆಸರು: ಗಾಂಧಾರಿ. . . ಪಂಚಮೇಂದ್ರಿಯನಂದಿನಿ . . . ಕೌಶಿಕ 
ಯೆಂಬ ಹತ್ತು ರಾಗಂಗಳು ಮಧ್ಯಮಗ್ರಾಮದಿಂ ಪುಟ್ಟ ದವು(ವಿನೇಕ. ೨೩೩), 
[ಸಂ. ಸಂಚಮೇಂದ್ರಿಯನಂದಿನೀ] 
ಸಂಚಯಜ್ಞ (ನಾ). - ಪಂಚಮಹಾಯಜ್ಞ ೧: ಸಟ್ಮರ್ಮ 
ಸಹಿತನಾದ ವಿಪ್ರನು ಕೃಷಿಕರ್ಮವನ್ನೂ ಮಾಡಬಹುದು . . . ಅವನು 
ತಾನೇ ನೆಲವನ್ನು ಉತ್ತು ಹದಮಾಡಿ ತಾನೇ ಸಂಪಾದಿಸಿದ ಬೀಜಗಳನ್ನು 
ಬಿತ್ತಿ ಪಂಚಯಜ್ಞಗಳನ್ನಾ ಚರಿಸಬೇಕು (ಭಾರದ. ೫೫) ; ಉತ್ತ ರಸಹ್ಯಾದ್ರಿ 
ಯಲ್ಲಿ ಹೇಳಿದಂತೆ ಪಾಟಾಳಿಯಂ ದಾಸಿಪುತ್ರನಾದುದು. . . ಪಂಚಯಜ್ಞ 
ತರ್ಪಣ , , , ಕಾನುವ್ರತಾದಿಗಳ ಆಚರಣೆ-ಇತ್ಯಾದಿಗಳನ್ನು ಮಾಡಬಾರ 
ದವನಾದುದು, ನೀಚಮಾರ್ಗಾನಲಂಬಿಯಾದುದು ಹೇಗೆ ಎಂಬುದು 
ವಿಚಾರಕ್ಕೆ ನಿಲುಕದಾಗಿದೆ (ತುಳುನಾ. ೧೦೯). 
[ಪಂಚ್ಯ--ಯಜ್ಞ | 
ಪಂಚಯೋಗ (ನಾ). ೧.ಐದು ಪದಾರ್ಥಗಳ ಸಂಯೋಗ. ೨.ಐದು 
ಬಗೆಯ ಯೋಗಗಳು; ೫ ಭಕ್ತಿಯೋಗ, ಕರ್ಮಯೋಗ, 
ರಾಜಯೋಗ, ಜ್ಞಾನಯೋಗ, ಮತ್ತು ಹಠಯೋಗ ಅಥವಾ 
ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ 
ಮತ್ತು ಶಿವಯೋಗ ಎಂದು ಬೇರೆಬೇರೆ ಉಲ್ಲೇಖಗಳಿವೆ : ಗಗನ 
ಹುಚ್ಚನೆ ಪಂಚಯೋಗಗಳು (ಗಗತಾ. ೧-೯); ಕೇಳು ಬಳಿಕ ಪಂಚ 
ಯೋಗನಿದನು ಮಾಡಲಾಳಲಹುದು ಮುಕ್ತಿ ಸದನನು (ಸುಜ್ಞಾಚಂ. ೧೨೭ 
ಪಲ್ಲವಿ). [ಪಂಚ್ಮ 4 ಯೋಗ] 


೫೦೪೦ 


0 


ಜಿ 


25 


30 


35 


40 


45 


ಪೆಂಚರಸ 


ಪಂಚರಂಗ (ನಾ). ಬಿಳುಪು, ಕಪ್ಪು, ಕೆಂಪು, ಹಳದಿ ಮತ್ತು 
ಹಸುರು ಎಂಬ ಐದುಬಣ್ಣಗಳು: ೪ ತಳಿಗೆಯಲು ಪಂಚರಂಗದಕ್ಕಿಯಿಂ 
ದೊಪ್ಪ ೦ಮಾಡಿ ಹಿಟ್ಟಿನ ಸೊಡರದಧಿದೂರ್ವ್ವವೆರೆಸಾರಿತಿ ನಿವಾಳಿಸುವಲ್ಲಿ 
(ಎಕ. ೪11, ಶಿಕಾರಿ, ೧೮೫-೭೯ ;, 1158) ; ಬಿಡಲುಪಟ್ಟ ಬೇಂಟಿಯ 
ನುಳ್ಳ ಪುರುಷನು ಪಂಚರಂಗದ. ವಸ್ತ್ರ ನಾಣಿಯ ಶಿಲೆ ಲೆಪ್ಪ, ಕಾಷ್ಟ 
ಮೊದಲಾದನರಲ್ಲಿ ಸ್ಥಾ ಪಿಸಲ್ಪ ಟ್ಟ ಜೀವಂಗಳ ಛೇದ ಮೊದಲಾದವನ್ನು 
ಮಾಡಲಾಗದು (ಸಾಃ ಸಾಧ. ೩೪); ಪಂಚರಂಗದ ೫ಚೂಣಿಕೆ . . . 
ಮಂಟಪ ಸುಂದರನಾಗಿ ರಾರಾಜಿಸುತ್ತಿತ್ತು (ಗಿನ, ೧೨೩). 

[ಪಂಚ್ಯ-ರಂಗ] 

ಪಂಚರಂಗಿ (ನಾ). ೧.ಐದು ಬಣ್ಣ ಸ್ಲಗಳುಳ್ಳು ದು. ೨. ದೇಹದ ಮೇಟಿ 
ಐದು ಕಡೆ ಬಿಳಿಯ ಮಚ್ಚೆ ಗಭಿಳ್ಳ ಕುದುರೆ; ಪಂಚಕಲ್ಯಾಣಿ : 
ನಾಲ್ಕು ಕಾಲಿನಲ್ಲೂ ಗೊರಸಿನ ಹತ್ತಿ ರ ಬಿಳಿಯ ಬಣ್ಣವಿದ್ದು ಹಣೆಯಲ್ಲಿ 
ಮೂಗಿನ ಮೇಲೆ ಬಿಳಿಯ ಪಟ್ಟಿ ಯಿದ್ದಿತು. ಅಂಥ ಕುದುರೆಗೆ ಪಂಚರಂಗಿ 
ಯೆಂದು ಕರೆಯುವ ವಾಡಿಕೆ (ಚೆಂಗಾಳ್ವ. ೨೫). ೩. ಉತ್ತಮ 
ನಡತೆಯ ಖೈದಿ: ಜೇಲಿನಲ್ಲಿ ದೀರ್ಫಾವಧಿ ಶಿಕ್ಷೆಗೆ ಒಳಗಾದವರು, 
ಜೇಲಿನ ಅಧಿಕಾರಿಗಳಿಂದ ಉತ್ತ ಮನಡತೆಗೆ ಪ್ರಶಸ್ತಿ ಡೊರೆಕಿಸಿಕೊಂಡವರು 
"ಪಂಚರಂಗಿ'ಗಳೆಂದು ಕರೆಯಿಸಿಕೊಂಡು ಸಹಾಯಕರಾಗಿ ಕೆಲಸ ಮಾಡು 
ತ್ತಾರೆ, ಖೈದಿಗಳನ್ನು ಪೀಡಿಸಲು ಪಂಚರಂಗಿಗಳ ಪಾತ್ರವು ಮುಖ್ಯ 
(ಅತ್ಕಾರ್ಸ. ೭)... [ಸಂ. ಸಂಚರಂಗಿನ್‌'] 

ಪಂಚರತ್ನ (ನಾ). ೧. ಐದು ಬಗೆಯ ರತ್ನಗಳು; £ ನೀಲ, 
ವಜ್ರ, ಪದ್ಮರಾಗ, ಮುತ್ತು, ಹವಳ ಅಥವಾ ಚಿನ್ನ ಬೆಳ್ಳಿ, 
ಮುತ್ತು, ಮಾಣಿಕ್ಯ, ಹವಳ. ಅಥವಾ ಚಿನ್ನ, ವಜ್ರ, ಇಳಿ, 
ಪದ್ಮರಾಗ, ಮುತ್ತು ಹೀಗೆ ವಿವರಗಳಲ್ಲಿ ಅರೇಕ ಭೇದಗಳಿವೆ: 
ಪಂಚರತ್ನಂಗಳುಮಂ ಪುದುಂಗೊಳಿಸಿ ಪೊಂಗಳಸಂಗಳೊಳಿರ್ದ ಪುಣ್ಯತೋ 
ಯಂಗಳೊಳಬ್ಬಅ0 ಮಿಸಿಸಿ ಕಟ್ಟದನಾ ವಿಭು ವೀರಪಟ್ಟ ಮಂ (ಸೆಂಪಭಾ. 
೧೦-೧೫) ; ಪಸರಿಸಿದ ಸಂಚರತ್ನದ ಪಸರೆದ ಪೃಥುರಾಶಿ ಗಗನಮಂ ತಾಗೆ 
(ಶಾಂತಿಪು. ೯-೨೦೮) ಪುಣ್ಯತೀರ್ತೃಂಗಳೊಳ್‌: 'ಸಾಸಿರೆ ಕವಿಲೆಯ ಕೋಡುಂ 
ಕೊಳಗುಮಂ ಪಂಚರತ್ನ ದೊಳ್‌' ಕಟ್ಟ ಸಿ (ಸೌಇಇ. 20೭, ೭೪-೩೮; 1112); 
ಧೃತ ಸಂಚರತ್ನಮಂ ರಾಗಿತೆಯೊಳ್‌ ಭೂಷಣಮನಣಇಂಪ ತೆಜದಿಂದೆ. . . 
ಅಂತನಾ ವಿಭು ತಸಮಂ (ಚಂದ್ರಪು. ೧೧-೨) ; ಮುತ್ತು ಪಚ್ಚಿ ಪವಳಂ 
ವಜ್ರ ಸುನೀಲಂ ತರಂತರದಿಂ ಸಾಲಿಡೆ ಸಂಚರತ್ನಮಯ ಧಾರಾಸಾರಮೇ 
ನೊನ್ಬಿ ತೋ (ಪುಸ್ಪಪು. ೯-೫೪). ೨. ಐದು ಶ್ಲೋಕಗಳ ಗುಂಪು, 
ಪುಂಜ : ಇಂತೆಂದಾ ಪಾಂಡ್ಯರಾಜಂ ಸುಲಲಿತತರ ಸ್ಪ ಂಚರತ್ನಂ 
ಗಳಿಂದಂ ಕಇಂತೋದ್ಯದ್ಧಕ್ತಿಯುಕ್ತ 0 ನುತಿಸೆ (ಹಾಲಾಸ್ಯ. ೨-೫-೪೦) ; 
ಅವಳು ಗಣೀಶ ಪಂಚರತ್ನ ನನ್ನು ಬಹಳ ಚೆನ್ನಾಗಿ ಹಾಡುತ್ತಾ ಳ(ರೂಢಿ). 

ಪಂಚರತ್ನ ಕೃತಿ- ನಾಟಿ, ಗೌಳ, ವರಾಳಿ, ಆರಭಿ ಮತ್ತು 
ಶ್ರೀರಾಗ ಎಂಬ ಏಡು ಘನರಾಗಗಳಲ್ಲಿ ರಚಿತವಾದ ತ್ಯಾಗರಾಜರ 
ಐದು ಕೃ ತಿಗಳು : ಅಲ್ಲಿನ ಅಧಿದೇವತೆಗಳೆಲ್ಲರ ಪರ ಹಗಳು 
ಕೃತಿರಚನೆ ಮೂಡಿದ್ದ ರೆ. ಸ್ಕೂಲವಾಗಿ ಆ ಕೃ ೈ ತಿಗಳನ್ನು ಹೀಗೆ ವಿಂಗಡಿಸ 
ವಶುಡಃ -೧- ತರುವೆ ಯೂರು ಪಂಚರ. ಕೃತಿಗಳು. ೨- ಚೆನ್ನ ಪಟ್ಟಿ ಣ 
(ಮದ್ರಾಸ್‌) ಕೃ. ಪಗಳು. ೩. ಕೋವೂರು po ಕೃ ತಿಗಳ. 
ಬಜ್‌ ಕ್ಷೇತ್ರ ಕೃತಿಗಳು (ಸಂಗೀಚಂ. sd. 
[ಸಂಚ್ಯ -- ರತ್ನ] 

ಪಂಚರಸ (ನಾ). ೧. ತುಪ್ಪ, ಹಾಲು, ಜೇನುತುಪ್ಪ, ಎಣ್ಣೆ, 
ಮತ್ತು ಮದ್ಯ ಎಂಬ ಇದು ಬಗೆಯ 'ಪ್ರವಪನಾರ್ಥಗಿಕು, 
೨. [ವೈದ್ಯ] ಕಹಿ, ಹುಳಿ, ಕಾರ, ಸಿಹಿ ಮತ್ತು ಒಗಚು ಎಂಬ 


ಪಂಚರಸಿ ೫೦೪೧ 


(ಅ) ಘೃತ, ಕ್ಷೀರ 

(ಆ) ಲಾಲಾರಸ,ಮಧುರರಸ, 
ಜಕರರಸ, ಪೈ ತ್ಯರಸ, ' ಆಂತ್ರರಸ (ವಿದ್ಯಾಕ. ೬೮). (ಇ) 
ಯಶಸ್ಸು, ತೇಜ, : ಇಂದ್ರಿಯ, ವೀರ್ಯ, ಅನ್ನಾದ್ಯ 
(ಛಾಂದೋಗ್ಯ. ೩-೧-೩). (ಈ) ಮಧುರ, ಆಮ್ಲ, ಕಟು 
ಕಷಾಯ, ತಿಕ್ಷ-ಈ ರಸಗುಣಗಳಿರುವ ನೆಲ್ಲಿಕಾಯಿ” (ಚರಕ. 
1,೧-೨೮,೩೫).(ಉ)ತಿಕ್ತ, ಆಮ್ಲ;ಕಟುಕ, ಮಧುರ, ಕಷಾಯ 
(ತತ್ತ್ವಪ್ರ. ೫.೨೪೨), (ತ್ರಿ (ನತ ೩೬೯). [ಸಂಚ್ಯ - ರಸ] 

ಪಂಚರಸಿ (ನಾ). ಚಿನ್ನ ಜಳ ಕಪ್ಪಿಣ, ತಾಮ್ರ ಮತ್ತು ತವರ 
ಎಂಬ ಐದು ಬಗೆಯ ಕೋಡು: ಸರಾಭನ ಸಂ ಭಾದ್ರಪದ ಶು 
೧೪ ಲು ಸುಬಾಚಾರಿ ಮಡಿದ ರುಪಾಯಿ ನುಡವ, ಪಂಚರಸಿಯ ಸಳಾಕೆ 
ಮ೨೪ನೆ| ೯ (ಮೈಆರಿ. ೧೯೩೧, ೬೨-೧; 1726), 

[4-ಮರಾ. ಸಂಚರಸೀ] 

ಪಂಚರಾತ್ರ (ನಾ). ೧. ಐದು ರಾತ್ರಿಗಳು. ೨. ವಾಶಿಷ್ಠ, 
ನಾರದೀಯ, ಕಾಪಿಲ್ಕ ಗೌತವಿನಾಯಕ, ಸನತ್ಯುಮಾರೀಯ 
ಎಂಬ ಐದು ವಿಧವಾದ ಜ್ಞಾ ್ಲಾ ನಗಳನ್ನು ಉಪದೇಶಿಸುವ ಒಂದು 
ತತ್ತ ತ್ತ್ವಶಾಸ್ತ್ರ : ಪಂಚರಾತ್ರ; ಶಾಸ್ತ್ರ ನನ್ನು ಭಗವಂತನು ವ್ಯೂಹ ವಾಸು 
ದೇವಾನತಾರದಲ್ಲಿ ಉಪದೇಶಿಸಿರುಸನು . - ಈ ನಾಲ್ಕು ಅಂಶಗಳನ್ನೂ 
ಪರಸ್ಪರ ಅನುಕೂಲವಾಗಿ ಸೇರಿಸಿ ಒಂದು ಯು ತತ್ತ್ವವನ್ನಾಗಿ ಮಾಡಿ ik 
ದೇಶಿಸುವುದಕ್ಕಾಗಿಯೋ ಹೊರಟರುವುದು ಸಂಚರಾತ್ರ ಶಾಸ್ತ್ರ (ಹಿಂದಸಾ. 
೨೪೩).೩. ಐದು ವಿಧವಾದ ಜ್ಞಾನಗಳು : “ಸಂಚರಾತ್ರಗಳು ಎಂದರೆ. 
ಪಂಚನಿಧ ಜ್ಞಾನಗಳು : ಸಾತ್ತ್ವಿಕ, ಸಾತ್ತಿ 4 ನೈರ್ಗುಣ್ಯ, ರಾಜಸಿಕ, 
ಕಾನಿ ಳನ್ನು: 1೪, ೧೩). (ಶ್ರ್ರೀನತ್ಸ. ೩೭೬). [ಸಂ.] 

ಪಂಚರಾಯುಧ (ನಾ). ಒಂದು ಬಗೆಯ ಆಯುಧ(?): ತೊಳಗುನ 
ಬಾಳ್‌ ತಬಿತ್ತಟಿಂಪ ಕಕ್ಕಡೆ ಬುಂಭು ಕದೊಳ್‌ ತಗುಳ್ಳು ಪಜ್ಜಳಿ 
ಸುವ ಪಂಚರಾಯಂಧಂ .:. . ಭಯಂಂಗೊಳಿಸೆ ಕಡಂಗಿ ತಾಗಿದುದಸುಂ 
ಗೊಳೆ ತುಂಗತುರಂಗಸಾಧನಂ (ಹಂ೫ಭಾ. ೧೦-೩೬) ; ಪಂಚರಾಯುಧಂ 
ಬೆರಸೆಸೆನಟ್ಟಿ . , . ಪೊರೆದಿಕೆ ಬಿನ್ನಣಂ ನೆಗಟಕಿ ತಳ್ತಿ ಅದರ್‌ ಕೆಲರಾಜಿರಂಗ' 
ದೊಳ್‌' (ಸಂಪಭಾ. ೧೦-೭೮). [?] 

ಸಂಚರಾಶಿ (ನಾ). [ಗಣಿತ] ಒಂದು ಬಗೆಯ ಲೆಕ್ಕ; 
ಹಂತಗಳ ರಚನೆಯಿಂದ ಉತ್ತ ತ್ರರವನ್ನು ಪಡೆಯುವ ಲೆಕ್ಕ; 
ದ್ವಿಗುಣಿತ ತ್ರೈ ರಾಶಿ : ಪಂಚರಾಶಿ . . ; ಮಿಗೆ ಸಂಚಸಪ್ತ ನವರಾಶಿ 
ಗೆಳೊಳ್‌ ಪಡುವುಟಂಯ ಬೇಕಿ ನೇಲಂಕೆ ಕೈಲದೊಳ ನೆಗಟ್ಕೂರ್ದ ರಾಶಿ 
ತನ್ಮೊಳ್‌ ಮಿಗೆ ಗುಣೆಯಿಸರೊಡ್ಡಿದೆ ರಾಜಾದಿತ್ಯಾ? (ವ್ಯನಹಾ, 
೩೩-೨). [ಸಂಚ್ಯ -- ರಾಶಿ] 

ಸಂಚರಾಶಿಕ (ನಾ). ಎ ಸಂಚರಾಶಿ : ಇನ್ನು ಮುಂದೆ ರಾಜಾದಿತ್ಯದ 
ಗಣಿತದಲ್ಲಿ ಕ್ರ್ರಯಿರಾಶಿಕ ಬೆಸ್ತ ತ್ರ ಯಿರಾಶಿಕ 'ಂಚರಾಶಿಕ ಬೆಸ್ತ ಪಂಚ 
ರಾಶಿಕ (ನೈನಾ. ಅನುಬಂಧ. ps ೧೧-೧೦) ; ವಿಂಗೆ ಪಂಚರಾಶಿಕದೊಳಗೆ 
ಮಿಗೆ ಮಧ್ಯದ ರಾಶಿಯನೆ ತಂದು (ನೃನಹಾ, ಅನುಬಂಧ. 1, ೩೪-೨). 

[ಸಂ.] 

ಪಂಚರೂಪ(ನಾ)೧. ಐದು ಆಕಾರಗಳು : ಮಾತರಿಶ್ವನು ಸಂಚರೂಪದಿ 
ಪಾತಕಗಳೆಂಬರಿಗಳನು ಸಂಹರಿಪ ತಳವಾರ (ಹಸಾರ, ೫-೨೦). 
೨. (ದ್ವೆ ಸ್ವತ] ಸರಮಾತ್ಮನ ಐದು ರೂಪಗಳು : ಪಂಚರೂಪಗಳು 
ಅನಿರುದ್ಧ, ಪ್ರದ್ಭುನ್ನು, ಸಂಕರ್ಷಣ, ವಾಸುದೇವ, ನಾರಾಯಣನೆಂಬ 
ಪರಮಾತ್ಮನ ಐದು ರೂಪಗಳು (ಹಸಾರ. ೧-೯ ತಂತ್ರೈರ್ಯ), 

[ಪಂಚ್ಯ--ರೂಪ] 


ಐದು ಬಗೆಯ ರಸಗಳು; ॥ "ರಸ--೫ 
ಮಧು, ತೈಲ, ಮದ್ಯ (ಕ). 


ಐದು 


20 


40 


45 


ಪಂಚಲಾಂಗಲದಾನ 


ಪಂಚಲಕ್ಷಣ (ನಾ). ೧. ಪುರಾಣಗಳ ಸರ್ಗ, ಪ್ರತಿಸರ್ಗ, ವಂಶ, 
ಮನ್ವಂತರ ಮತ್ತು ವಂಶಾನುಚೆರಿತ ಎಂಬ ಐದು ಲಕ್ಷಣಗಳು : 
ಮತ್ತಮಾ ಪುರಾಣಂಗಳಲ್ಲಿ ಸರ್ಗ ಪ್ರ ಪ್ರತಿಸರ್ಗ ವಂಶ ಮನ್ವಂತರ -ವಂಶಾನು 
ಚರಿತೆಗಳೆಂಬ ಪಂಚಲಕ್ಷಣಂಗಳುಂ . * ವಿದಿತಂಗಳಕ್ಕು 0 (ವಿನೇಕ. ೯) ; 
4 ಫ್ರರಾಣಂ, ಪಂಚಲಕ್ಷಣಂ . . . ಸಂಚಲಕ್ಷಣಗಂಂಜೊಡಗೂಡಿದ 
ಸ್ಕಾಂದಾದಿ ಪುರಾಣಗಳ ಹೆಸರುಗಳು? (ಸಿದ್ಧಾಂತಿ. ೫೦). ೨. ಪುರಾಣ: 
ಪುರಾಣವೆಂದರೆ , , . ವ್ಯಾಸರೇ ಮೊದಲಾದ ಮಂನಿಗಳಿಂದ ರಚಿತವಾದ 
ಪಂಚಲಕ್ಷಣ ಸಮನ್ವಿತವಾದ ಶಾಸ್ತ್ರ ಎಂದೂ ಪುರಾಣಶಬ್ಧಕ್ಕೆ ನಿರ್ವಚನ 
ನನ್ನು ಹೇಳುತ್ತಾರೆ (ಭಾರದ. ೩. ಪರಮಾತ್ಮ 
ನಿಗಿರುವ ಸತ್‌, ಚಿತ್‌, ಆನಂದ, ನಿತ್ಯ ೈತ್ವ ಮತ್ತು ಸರಿಪೂರ್ಣತ್ವ 
ಎಂಬ ಐದು ಲಕ್ಷಣಗಳು ಧಮಗಳು: ಸಚ್ಚಿದಾನಂದ ನಿತ್ಯ 
ಪರಿಪೂರ್ಣತ್ವಮೆಂಬ ಪಂಚಲಕ್ಷಣಾಂಚಿತಮಾಗಿ "ನಿಂದುವ್ಹತ್ಚಿ ತ್ತು 
(ನುನೋವಿ, ೨-೩೯ ಟೀಕು),  [ಪಂಚ್ಛ-- ಲಕ್ಷಣ] 

ಸಂಚಲಪನ, (ನಾ). ಪಂಚಮುಖಗಳುಳ್ಳ ವನು; ಶಿವ : ಸಂಚಲಸನನ 
ಪಂಚನುವಯೆವಂಗಳಿಗೆ ಗುರಿ ಸಂಚು ತ ದ ತೆರದಿ ಲಕ್ಷಿಸಿಯೆ ತನ್ನೇ ಯ 
ಸಂಚನಿಶಿಖಂಗಳನು ಸರ್ವಶಕ್ತಿಯ ಬಲದಿಯೆಚ್ಛಿ ಚ್ಚು ಬೊಬ್ಬಿ ಸಯಲ 
(ನನಮೋ.. ೬-೪೯), [ಸಂಚ್ಯ--ಲಪನ]] 

ಪಂಚಲಪನ್ಮ (ನಇ).'-. ಪಂಚಮುಖ್ಯ: ಸದಾಭ್ರಾಂತ ಬೌದ್ಮಾದಿನುತ 
ಕುಂಭನಿದಳನ ಪಂಚಲಸನನನುಪಮನೀರನು (ಆರಾಚ. ೨-೨-೩೩). 

[ಪಂಚ್ಯ -- ಲಸನ] 

ಸಂಚಲಬ್ಮಿ (ನಾ). [ಜೈನ] ಕ್ಷಯೋಸಶಮ, ವಿಶುದ್ಧಿ, ದೇಶನೆ, 
ಪ್ರಾಯೋಗ್ಯಕೆ ಮತ್ತು ಕರಣ ಎಂಬ ಸಮ್ಮ ಕ್ತ್ವಕ್ಕೆೇ ಕಾರಣವಾದ 
ಐದು ಲಬ್ವಿಗಳು ; ನಪಂಜೇಂದ್ರಿಯೆಗಳು ಬುದ್ಧಿ ಶಕ್ತಿಗೊಳಗಾಗಿ 
ರುವುದು ಅಥವಾ ಪಾಪದ ಉದಯವನ್ನು *ನತಿಸುವಂಥದು 
ಕ್ಷಯೋಪಶಮ್ಮ ಅಶುಭವನ್ನುಳಿದು ಶುಭದ ಕಡಿ ಚಲಿಸುವಂಥದು 
ವಿಶುದ್ಧಿ, ಜಿನವಾಣಿಯನ್ನು ಅರಿತುಕೊಳ್ಳು ವುದು ಅಥವಾ 
ಮನನ ಮಾಡುವ ತೀವ್ರಾ ಸೊ ಯೇ ಕೀಶನು, ವಿಶೇಷವಾದ 
ಮನನದಿಂದ ಕರಿಸಿ 8 ಸತಿಯನ್ನು ತೊಡೆದುಕೊಳ್ಳು ವುದು 
ಪ್ರಾಯೋಗ್ಯ, ಅಧ ಅಪೂರ್ವ, ಅನಿವೃತ್ತಿ ಎಂಬ ಕರಣ 
ಗಳನ್ನು ಪಡೆಯುವುದು ಅಂದರೆ ಅನಂತಗುಣನಿಶು 
ಸಮಯದಲ್ಲಿ ಉಂಟಾಗುವ ಪರಿಣಾಮಗಳ ಪ್ರಾಸ್ತ್ರಿಯೇ ಕರಣ: 
ಕ್ಷಯೋಪಶಮ ವಿಶೋಧಿ ದೇಶನಾ ಪ್ರಾಯೋಗ್ಯ ಕರಣಾಭಿಧಾನ ಪಂಚ 

ಅಬ್ಮಿಗಳಪ್ಪುವು (ತತ್ತ್ವಸ್ರ. ೮೦) ; ಕ್ಷಯೋಪಶನು ಲಬ್ಗಿ ಎ... ಕರಣ 

ಅಬ್ಬಿಗಳಿಂದು ಪಂಚಲಬ್ಬಿಗಳಂ ಪಡೆದಂ (ಸಸಾರ, ೩೪), [ಸೂಚ್ಯ *ಲಜ್ಜಿ 


೧೩೪). 


ಪಂಚಲನಣ (ನಾ). ಕಾಚಕ, ಸೈಂಧವ, ಸಾಮುದ್ರ, ಬಿಡ 
ಮತ್ತು ಸೌನರ್ಚಲ ಎಂಬ ಐದು ಬಗೆಯ ಉಪ್ಪು ಗಳು ಇಂಗು 
ಬಜೆ ಪಂಚಲನಣಂ ಶೃಂಗಿಯ ಬೇರುಂ . . . ಸಿಂಗಿಸುಗುಂ 


ಶೂಲನೇನೆಯಂ ತತ್ಸಣದೆಳ್‌ (ಅಶ್ವಶಾ. ೧೧-೧೩). [ಸಂಚ -- ಲವಣ] 
ಸೆಂಚಲಾಂಗಲದಾನ (ನಾ). ಸೋಡಶ ಮಹಾದಾನಗಳಲ್ಲಿ 
ಒಂದು ; ಚಿನ್ನ, ಬೆಳ್ಳಿ ಮೊದಲಾದುವುಗಳ ಆಭರಣಗಳಿಂದ 
ಅಲಂಕರಿಸಲ್ಪಟ್ಟ ಐದು 'ಜೊತೆ ಎತ್ತುಗಳಿಂದ ಕೂಡಿದ ಐದು 
ಶ್ರೇಷ್ಠ ವಾದ” ೆ!ಗಿಲುಗಳನ್ನು ತಕ್ಕಷ್ಟು ಭೂಮಿಯೊಂದಿಗೆ ದಾನ 
ಮಾಡುವುದು: ಸೋಡಶ ಪರಾದಾಸಗನ್ನು ಮಾಡಬೇಕೆಂದು ಸಂಕ 
ಲ್ಪಿಸಿ, ಅಯಾ ಪುಣ್ಯಕಾಲದಲ್ಲಿ ವರ್ಷಕ್ಕೆ ಎರಡು ಓರೆ ಮೇರೆಗೆ ರಂಗ 
ಸಾರ್ಥ ಮಿ ಸನ್ನಿಧಿಯಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ (೧) ತುಲಾಪುರುಷ 
ದಾನ ೬. (೧೦) ಸಂಜರಾಂಗಲವಾನ , * ಶಾಸ್ತ್ರಕ್ಕೆ ಸ್ವಲ್ಪವೂ 


ಪಂಚಲಿಂಗ 


ನ್ಯೂನತೆ ಇಲ್ಲದಂತೆ ಮಾಡಿ ಸತೀರ್ತಿಯಂ ಪಡೆದರು (ನುಹಾನಂ.1,೧೦೧). 
[ಪಂಚ ಲಾಂಗಲ4-ದಾನ] 
ಪಂಚಲಿಂಗ(ನಾ). ೧. ಗಜಾರಣ್ಯನೆಂದು ಪ್ರಸಿದ್ಧ ವಾದ ತಲಕಾಡಿ 
ನಲ್ಲಿರುವ ಐದು ಲಿಂಗಗಳು; ಅರ್ಕೇಶ್ವರ, ಪಾತಾಳೇಶ್ವರ, 
ಮರಳೇಶ್ವರ, ಮಲ್ಲಿಕಾರ್ಜುನೇಶ್ವರ ಮತ್ತು ವೈಜ್ಯಿ (ಶ್ವರ ಎಂಬ, 
ಲಿಂಗಗಳು: ಹನ್ನೆ ಕ್ನೆರೆಡುವರ್ಷಕ್ಕೊ ಮೈತಲಕಾಡಿನಲ್ಲಿ ಪಂಚಲಿಂಗದರ್ಶನನೆಂಬ 
ಜಾತ್ರೆ ನಡೆಯುತ್ತದೆ (ರೂಢ). ೨. ತಮಿಳುನಾಡಿನಲ್ಲಿರುವ ಪ್ರಸಿದ್ಧ 
ವಾದ ಐದುಲಿಂಗಗಳು; ಸಂಚಭೂತಲಿಂಗಗಳು, "ಸೃ ಧ್ವೀಲಿಂಗ 
(ಕಾಂಚೀವರಂ), ಆಪೋಲಿಂಗ (ಜಂಬುಕೇಶ್ವರ), ತೇಜಸೀಲಿಂಗ 
(ಅರುಣಾಚಲಂ), ವಾಯುಲಿಂಗ (ಕಾಳಹಸ್ತಿ), ಆಕಾಶಲಿಂಗ 
(ಚಿದಂಬರ)? (ಶ್ರೀವತ್ಸ. ೩೮೪). ೩. [ನೀಶೈ] ಸಂಚೇಂದ್ರಿಯ 
ಗಳಲ್ಲಿ ಭಾವಿಸುವ ಪ್ರಸಾದಲಿಂಗ, ಜಂಗಮಲಿಂಗ, ಶಿವಲಿಂಗ, 
ಗುರುಲಿಂಗ ಮತ್ತು ಆಚಾರಲಿಂಗ ಎಂಬ ಐದು ಲಿಂಗಗಳು ; 
ಶ್ರೋತ್ರ ತ್ವಕ್ಕು ಚಕ್ಷು ಜಿಹ್ವೆ, ಘ್ರಾಣನೆಂಬ, ಪಂಚೇಂದ್ರಿಯಂಗಳಲ್ಲಿ 
ಪ್ರಸಾದಲಿಂಗೆ ಜಂಗಮಲಿಂಗ ಶಿನಲಿಂಗ ಗುರುಲಿಂಗ ಆಚಾರಲಿಂಗವೆಂಬ 
ಪಂಚಲಿಂಗಗಳು ತಮ್ಮ. ತಮ್ಮ ಮಂಖದಡೊಳು ನಿಂದು... 
ಸರ್ವೇಂದ್ರಿಯಂಗಳು ಅಿಂಗನಶವಾಗಿಪ್ಪ ರೆಯ್ಯಾ (ಆದನ.ಮು. ೨೦೪-೩೫೮); 
ಸಂಚೇಂ್ರ ದ್ರಿಯಂಗಳಲ್ಲಿ ಪಂಚೆಲಿಂಗಂಗಳ ಪ್ರತಿಷ್ಠಿಸಿ. . , ಮೂಲೋಕ 
ದೊಡೆಯನಲ್ಲಿ ಮನವಡಗಿರ್ಪ ಮಹಾಶರಣರ ಶ್ರೀಪಾದಕ್ಕೆ ನಮೋ ನಮಃ 
ಎಂಬೆನಯ್ಯ (ಅಖಂಡೇ, ೮೭-೯೦). [ಪಂಡ 3-ಲಿಂಗ] 
ಪಂಚಲೋಭಿ (ನಾ). ಬಹಳ ದುರಾಶೆಯುಳ್ಳ ವನು; -ಕಡು 
ಲೋಭಿ : “ದೀನಂ ಕದರ್ಯಂ ಪಂಚಲೋಭಿ[ಪಾಠಾಂ, ಲೋಭಿ]ಕೀನಾಶ 
ನಕ್ಕುಂ” (ಮಂಗರಾ, ೬೮-೭). [ಪಂಚ್ಯ 4 ಲೋಭಿ] 
ಪೆಂಚಲೋಹ(ನಾ).೧. ತಾಮ್ರ, ಹಿತ್ತಾಳೆ, ತವರ, ಸೀಸ ಮತ್ತು 
ಕಬ್ಬಿಣ ಎಂಬ ಐದು ಬಗೆಯ ಪ್ರಸಿದ್ಧ ವಾದ ಲೋಹಗಳು : 
“ಇಳೆಯಾದಿ ಭೂತಂಗಳಲಿ ಪಂಚಲೋಹದಲಿ , . . ಧಾತುವೆಂಬಭಿಧಾನ 
ವರ್ತಿಸಿರ್ಕುಂ” (ಮಂಗಂ3, ೧೪೬-೩೪). ೨. ವಿಗ್ರಹ ಮೊದಲಾದು 
ವನ್ನು ಮಾಡುವುದಕ್ಕಾಗಿ ಐದು ಲೋಹಗಳನ್ನು ಸೇರಿಸಿ 
ಮಾಡುವ ಒಂದು ಮಿಶ್ರಲೋಹ: ಗಂಗರ ಕಾಲದ ಸಂಚಲೋಹದ 
ಮೂರ್ತಿಗಳು ಇಲ್ಲವೇ ಇಲ್ಲವೆಂದು ಹೇಳಬಹುದು (ಭಾರದ. ೫೦೩). 
[ಸಂಚ್ಮ 1-ಲೋಹ] 
ಪಂಚವಕ್ತ್ರ, (ನಾ). - ಪಂಚಲಪನ್ಯ : ಉಮಾಧಿನಾಥರು ಕೋಟ 
ಪಂಚವಕ್ವರು ಕೋಟ ನಂದಿವಾಹನಕೊಂದು ಕೋಟ ನೋಡಯ್ಯಾ 
(ಬಸವ, ೯೨೦) ; ಮಂಂತೆ ಶಿವಮೂರ್ತಿ ಜಗವೆಲ್ಲಅಕೊಳು ತೊಳತೊಳಗೆ 
ದಶಭುಜಂ ಸಂಚವಕ್ಚ್ರಂ ತ್ರಿಣೇತ್ರದಿನೊಪ್ಪೆ (ನಂಬಿರ. ೭-೧೨೫). 
[ಸಂಚ್ಛ + ನಕ್ರ] 
ಪೆಂಚವಕ್ತ್ರ, (ನಾ). ಎ ಪಂಚಮುಖ್ಯ : “ಹರಿ ಮೃಗೇಂದ್ರಂ 
ಪಂಚನಕ್ಟ್ರಂ ನಖಾಯುಧಂ . , . ಕೇಸರಿಯೆನಲ್‌ ಸಿಂಹನೆನಿಸಿಕ್ಕು” 
(ಹುಂಗರಾ. ೪೭-೭). [ಸಂಚ್ಯ- ನಕ್ರ] 
ಪಂಚನಕ್ಚ್ರರಸ (ನಾ). ಒಂದು ಬಗೆಯ ಔಷಧ : ಪಂಚವಕ್ರರಸ:- 
ಇದನ್ನು ಮಾಡುವ ಕ್ರಮ - ೧ ತೂಕ, ಗಂಧಕ ೧, ಬಿಳಿಯ ಮೆಣಸು 
೧, ಶುದ್ಧ ಬಿಳುಗಾರದ ಹಳುಕು ೧; ಹಿಪ್ಪಲಿ ೧, ಇಸ್ಟನ್ನು ಸಮಗೊಂಡು 
ಮರ್ದಿಸಿ. . . ಹಸಿ ಶುಂಠಿರಸದಲ್ಲಿ ಕೊಡುವುದು (ವಿನೈವಿ. ೩೬). 
[ಸಂಚನಕ್ತ, 1+ರೆಸ] k 
ಪಂಚವಟಿ, (ನಾ). “ಕೂದಲಿನಿಂದ ವಿಶಾಲವಾಗಿ ಮಾಡಿಸಿ ಎಜೆ 
ಯಲ್ಲಿ ಧಂಸಿಕೊಳ್ಳು ವ ದಾರವು'[ಪ್ರಂವಿ. ಅಡಟ): ಆಗ ಮಹಾವುತಿ 


೫೦೪೨ 


10 


15 


20 


25 


30 


35 


4 


ಪಿ 


45 


ಪಂಚವದನ, 


ಆ ಯಂನತಿಯ: ಕೂದಲನ್ನು ಕಂಡು “ಇದು 
ಉಪಯೋಗವಾಗುವುದು? ಎಂದನು (ಪುಖಾವಿ. ೯೩). 
[ವ ಸೆಂ. ಸಂಚನಟ -ಯಜ್ಞೋಪನೀತ] 
ಪಂಚನಟ (ನಾ). ೧. ಅಶ್ವತ್ಥ, ಬಿಲ್ವ, ವಟಿ, ಧಾತ್ರೀ ಮತ್ತು 
ಅಶೋಕ ಎಂಬ ಐದು ಮರಗಳು, ೨. ಶ್ರೀರಾಮನು 
ವಾಸ ಮಾಡಿದ ಗೋದಾವರೀನದಿಯ ದಡದಲ್ಲಿರುವ ಸಂಚವಟ 
ವೃಕ್ಷಗಳನ್ನು ಒಳಗೊಂಡಿದ್ದ ಒಂದು ಅರಣ್ಯಪ್ರದೇಶ ; P 
ಈಗಿನ ನಾಸಿಕ ಜಿಲ್ಲೆಯ ಒಂದು ಪ್ರದೇಶ : ಸುದತಿ ಕಿಷ್ಕಿಂಭೆಯನು 
ನೋಡಾ ಇದುವೆ ಬಾಲಿಯ ಸದನ ಮಂಂದಿಹುದದುನೆ ಪಂಚನಟಿಯಂ 
(ಕೌಶಿಂಇ,. ೪೪-೪೯); ತರಣಿನಂಶಜರತ್ರಿ ನ))ನಿಯುಪಚರಣೆಯನು 
ಕೈಗೊಂಡು ರಜನೀಚರ ವಿರಾಧನ ಮುದು. ಸಾರ್ದರು ಪಂಚನಟಿ 
ನನನ (ತೊರರಾ, ೩-೧ ಸೂಚನೆ). [ಸಂ. ಪಂಚವಟೀ] 
ಪಂಚನಣ್ಣ (ನಾ). -.ಸಂಚವರ್ಣ ೧ : *ಪಂಚವಣ್ಣ -ಸಂಚನರ್ಣ' 
(ತದ್ಭಕೋ, ೨೩); ಪಂಚನಣ್ಣ ದ ಪಟ್ಟಿಯ ಬಿರುದಿನ ಬೀರಗಚ್ಚೆ ಗಟ್ಟರ್ದ 


ನಮ್ಮ ಸಂಚನಟಗೆ 


ಪಿರಿಯ ನೇಜೆಯನುನೋಜೆಯಿಂದೆತ್ತಿ ಪಿಡಿದು (ಉಜಶೇ. ೬-೧೧ ನ). 
[ಆ.ಸೆಂ. ಪಂಚವರ್ಣ] 
ಪಂಚವಣ್ಣಿಗೆ (ನಾ). ೧. ಐದು 'ಬಗೆಯ ಬಣ್ಣ ಗಳು ; 


ಪಂಚವರ್ಣ: ಸಂಚನಣ್ಣಿ ಗೆಯ ಪುಲ್ಲಿಯ ಚಲ್ಲಣದಿಂ ಕಟೀತಟಿ ನಸುನಗೆ. 
ಸಿಂಹಬಂಹಿನುಕಟೀತಟಿನುಂ ಭುಜದಂಗದಂಗಳಾಗಿಸೆ ಪುರದೊಳ್‌ ಪುರಂದರ 
ಶರಾಸನಮ 0. ಸಿಜರತ್ನರೆಶ್ಮಿಯಿಂಂ (ಮಹಾನೇ, ೬-೭೧), '೨. ಒಂದು 


ಬಗೆಯ, ಅಲಂಕಾರ; ಐದು ಬಣ್ಣಗಳಿಂದ ಮಾಡಿದ ವರ್ಣ 
ರಚನೆ, ಚಿತ್ರರಚನೆ: ಕಟ್ಟದ ಪಂಚವಣ್ಣಿ ಗೆಯ ಪಟ್ಟೆಯ ತೊಂಗ 
ಲೊಳಿಂದ್ರಚಾಪಮಂ , ಪುಟ್ಟಸಿ wd ಲೋಹಿತವೃಸ್ಟ್ರೀಯ ನಾಸವಾರಿ 


ಗಳ್‌ ಪುಟ್ಟ ಸೆ (ಸಂರಾಮಾ, ೧೩-೫೯) ;- ತೆಗೆದು. ತರಂಗೊಳಿಸಿದ ಪಂಚ 
ವಣ್ಣಿ ಗೆಯ ಪಟ್ಟಿಯ ಸಿಂಗರಿಸಿದ ಮಕರತೋರೆಣದ ಸಂಗಳಿಸಿದ ನನೆಯ 
ಸೂಸಕಂಗಳ . , . ಗಾಡಿವಡೆದ ಮಂಟಪದ ಮಧ್ಯದಲ್ಲಿ ನೆರೆದನಿ ಬುಧರಿಂ 
(ರಾಜಶೇ, ೮-೫). ೩. ಮಂಗಳಸಮಾರಂಭಗಳಲ್ಲಿ ನೆಲದ 
ಮೇಲೆ ಬರೆಯುವ ಐದು ಬಣ್ಣ ಗಳ ಹಿಟ್ಟು, ರಂಗೋಲೆ 
ಮೊದಲಾದವುಗಳ ಮಂಡಲ: . ನೌರಿಯರು ಬಾಡ ಆಂಗಳ ಬಳಿದು 
ಗಂಧದ ಸಾರಣೆಯದಳೆದು. ಮುತ್ತಿನ ರಂಗವಾಲೆ ವಿಸ್ತಾರದಿಂಡಲಿ ಸಂಚ 
ವಣ್ಣಿ ಗೆಯ ಬಿಟ್ಟು (ವಿದಾಗೃ. ೯೨-೩) ; ಗಂಗೋದಕವ ತಳಿದು ರಂಗನ 
ನಿಕ್ಕಿ ನವ ಪಂಚನಣ್ಣಿ ಗೆಯ ನೆಲೆನೆಲೆಯೊಳುಂ ರಚಿಸಿ (ಸರಕು, ೩೩-೨). 
೪. ಒಂದು ಮಠದ ಹೆಸರು: ಸರತರ ಸರಂಜ್ಯೋತಿ ಪಂಚನಣ್ಣಿಗೆ 
ಯಾರ್ಯ ನಂಜೇಶ ಸಲಹುಗೆಮ್ಮ (ರಾಘಚ, ೧-೩). 
[<ಸಂ. ಪಂಚನರ್ಣಿಕಾ] 

ಪೆಂಚನತ್ಸರ (ನಾ). ೧. ಐದು ವರ್ಷಗಳು, ೨. ಐದು ವರ್ಷ 
ದವನು ; 'ಬಾಲಕ : ಪಂಚವತ್ಸರನಾದ ಪುತ್ರನನಂದು ಗೌಡಿಯರಾತ್ಮ 
ಜರ್‌ ವಂಚಿಸುತ್ತೆ ಸಮಸ್ತ್ರವಸ್ತುಗಳುಂ ಬಗಲ್ಗಳವಟ್ಟ ರಲ್‌ ಸಂಚಯ 
ಗೊಳುತೋಡಿದರ್‌' (ಹಾಲಾಸ್ಯ, ೨-೧-೮). [ಪಂಚ್ಚ ವತ್ಸರ] 

ಪಂಚನದನೆ, (ನಾ). ೧. ಐದು ಮುಖಗಳು : ಪೃಥೆ ಅಪ್ಪು ತೇಜ 
ವಾಯುವಾಕಾಶನೆಂಬ ಪಂಚತ್ವನೇ ಪಂಚನದನವಾಗಿ ಆ ಪಂಚನದನನೇ 


ಪಂಚೀಕೃ: ತವನೆಯ್ದಿ ಜಗದಾದಿ ಸೃಷ್ಟಿ ಸ್ರಿಯನನುಮಾಡುವುದಕ್ಕೆ ಕರ್ತನಾದ 
ನಮ್ಮ 'ಬಸನೆಯ್ಯಸು (ಕಲನ. 5೫-೧) 1 ಪಂಚನದನೆಂಗಳಿಂದೆಸೆದು 


ತ್ರೈ ಸಂಚನಯನಂಗಳಿಂ ವಿರಾಜಿಪ ಪಂಚನರ್ಣಂಗಳಿಂದೆಸೆದು ಬಲ್ಮಿಂಚಿ 
ನಂದದಲಿ (ಗಗತಾ. ೭-೮೬). ೨. ಐದು ಮುಖವುಳ್ಳ ವನು ; ಶಿವ: 
ಪಂಚನದನನ ಭಕ್ತರಿಗೆ ನರ್ನಂಚಕದೊಳರ್ಥಂಗಳೆಲ್ಲವನಂಚಿತಪ್ರಿಯದಿಂದ 


ಸಂಚನದನ, 


ವಾರಾಧಿಸಿ ಸನೆಯಲೊಡನೆ (ಬಸಪು. ೨೮-೫); ಪಂಚನದನನ ಪರಮ 
ಯೋಗಮುದ್ರೆಯನೊಡೆದು ಕರಣಂಗಳೆಲ್ಲ ಕದಡಿ (ನನಮೋ. ೪-೧೬). 
[ಪಂಚ್ಯ + ವದನ] 
ಪಂಚನದನ್ಯ(ನಾ). - ಪಂಚಮುಖ್ಯ : 
ಮಟಕಿಯದಿರಟ್ಟಿ ಯಿಂ ಸಜಸದು. ತಲೆ ಬೀಳುವಾ'. ನೇಳೆಯವಧಾನನೇ 
ಬೇಹುದದು. ದೋಷಕರಿಪಂಚನದನವೆನಲು (ಭಾನಚಿಂ, ೯-೨೩) ; 
ವೀರೇಶ್ವರಂ ಸಿಂಹನಾಗುತ್ತಲಂತದಲ ಮಸ್ತಕವನಿಬ್ಬಗೆಯಾಗಿ ಸೀಳಲುರಗಂ 
ಬಳಿಕ್ಕುಗ್ರ ಸಂಚನದನನಾಗಲ ಶರಭನಾಗಿ ರುದ್ರಂ ಸೀಳಲು. (ವೀಕೈಪು. 
೩-೮-೧೪). [ಸಂಚ್ಯ + ನಧನ] 
ಸಂಚವರ್ಗ (ನಾ). ೧. ಐದರ ಗುಂಪು. ೨. [ವ್ಯಾಕ]ಕಕಾರದಿಂದ 
ಮಕಾರದವರೆಗಿರುವ ಐದು ಐದು ಅಕ್ಷರಗಳ ಸಮಿ ಗುಂಪು; 
ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ. &. [ರಾಜನೀ] 
ಕಾಪಟಿಕ, ಉದಾಸ್ಸಿತ, ಗೃಹಪಶಿಕ, ವೈದೇಹಕ ಮತ್ತು ತಾಪಸ 
ಎಂಬ ಐದು ಬಗೆಯ ಗೂಢಚಾರರ ಗುಂಪು: ಸಾನು ದಾನ, 
ಭೇದ, ದಂಡ ಎಂಬ ನಾಲ್ಕು ಉಪಾಯಗಳು, ಅಸ್ಪ ವರ್ಗ ಮತ್ತು ಪಂಚ 
ವರ್ಗಗಳು ಮತ್ತು ತೀರ್ಥಗಳು ಇವುಗಳ ವಿವರಣೆಯಿಂದ ರಾಜನೀತಿಯ. 
ಅರಿವು ಉಂಟಾಗುತ್ತದೆ (ಭಾರದ, ೩೬೯). [ಪಂಚ್ಛ -- ವರ್ಗ] 
ಪೆಂಚವರ್ಣ(ನಾ). ೧. ಬಿಳುಪು, ಹಳದಿ, ಕೆಂಪು, ಹಸುರು ಮತ್ತು 
ಕಪ್ಪು ಎಂಬ ಐದು ಬಗೆಯ ಬಣ್ಣಗಳು: ತದೀಯ ಶಿರಂ ವರಪಂಚನರ್ಣ 
ಪಂಜರಮೆನೆ ಪಂಚನರ್ಣಶುಕಮೊಪ್ಪಿ ದುದಲ್ಲಿ (ಉಜಶೇ. ೧೪-೭೯). 
೨. ಐದು ಅಕ್ಷರಗಳು, ೩. ಐದು ಅಕ್ಷರಗಳಿಂದ ಕೂಡಿರುವ 
ಒಂದು ಮಂತ್ರ ; ಶಿವಸಂಚಾಕ್ಷರಮಂತ್ರ : ಭೂಪನಾನಂದದಿಂದಂ 
ಶ್ರೀಪಂಚವರ್ಣಮಂ ಜಿಹ್ವೆಯೊಳ್‌ ಜಪಿಸುತ್ತಿರಲು (ಭಾನಟಿಂ. 
೪-೩೧) ; ಚಿದ್ಭನಲಿಂಗಕ್ಕಿದು ಪೆಸರೆಂದೆನೆ ಬಣ್ಣಿ ಪರಾರೊ ಪಂಚವರ್ಣದ 
ಘನಮಂ (ರಜಶೀ. ೪-೯೪). [ಸಂಚ್ಮ -- ವರ್ಣ] 
ಪಂಚನರ್ಣಗಿಳಿ (ನಾ). ಐದು ಬಗೆಯ ಬಣ್ಣಗಳ ಗರಿಗಳನ್ನುಳ್ಳ 
ಗಿಳಿ: ಮಂಡಕಿ ಚಕ್ರವಾಳ ಬಕದಾರ ಮರಾಳನು ಜಕ್ಕನಕ್ಕಿಯಿಂ 
ಕೊಂಡಿಗೆ ಸಂಚನರ್ಣಗಿಳಿ ಕೋಕಿಲ. . . ಒಪ್ಪು ತಿಹುದಲ್ಲಿಯ ರೌದ್ರದ 
ರಣ್ಯಮಧ್ಯದೊಳ್‌ (ನುಲ್ಲಕಾ, ೩-೧೪೧), 
[ಪಂಚವರ್ಣ -. ಗಿಳಿ] 
ಪಂಚನರ್ಣೆ (ನಾ). ಐದು ಬಣ್ಣಗಳಿಂದ ಕೂಡಿಕೊಂಡಿರುವವಳು : 


ಪರಮಪಂಚಾಕ್ಷರಿಯ ನೀವು 


ಚಂಚನ್ನಿಜಸಂಚವರ್ಣಿ ಪಡೆಗುಂ ಚಿತ್ರಾಂಗನಾಶಂಕೆಯೆಂ (ಅಜಿಪು, 
೨-೪೪). [ಸೆಂ. ಪಂಚನರ್ಣಾ] 
ಪಂಚನರ್ನ (ನಾ). ಎ ಪಂಚವರ್ಣ ೩: ನರಧರ್ಮಸುಗುಣ 


ಇಸೋಹದೊಳು. ಸಂಪನ್ನ ರುರುಪಂಚನರ್ನಸಡ್ವರ್ನ ಮೂಲಪ್ರಣಮು 
ದಿವ್ಯಾತ್ಮಸದ್ರೂ ಪರು (ವೀತೈಪು.೧-೧-೨೪); ಪಂಚವರ್ನ ಸ್ವರೂಪಕ ಯನ್ನ 
ಹೃತ್ಸರಸಿಯೊಳಗೆ ನೆಲಸಿರ್ಕಳ್ಯರಿಂ (ನನನೋ. ೧-೭). [ಪಂಚ್ಛ -- ವರ್ನ] 
ಪಂಚನಲ್ಕಲ (ನಾ). ಆಲ, ಅತ್ತಿ, ಅರಳಿ, ಗೋಣಿ ಮತ್ತು ಬಸರಿ 
ಎಂಬ ಐದು ಮರದ ತೊಗಟಿಗಳು; 8 ಆಲ, ಅತ್ತಿ, ಅರಳಿ, 
ಬಸರಿ ಮತ್ತು ಸಿಪ್ಪಲ ಎಂದೂ ಭೇದಗಳುಂಟು : ಕೊತ್ತಂಬರಿ 
ಬೀಜ, ಜೀರಿಗೆ. . . ಪಂಚನಲ್ಯಲಗಳು, ಸಂಚಪಲ್ವಗಳು, ನೆಲ್ಲೀಕಾಯಿ, 
ಆಲದ ಬಿಳಲು ಇವನ್ನು ಕಷಾಯನಿಟ್ಟು ಸೇವಿಸಿದರೆ ಶ್ಲೇಷ್ಠಛರ್ಥಿ, ಸಕಲ 
ಛರ್ಧಿ ಸಹ Ny (ಸಕವೈ, ೪೫೭), [ಪಂಚೃ--ವಲ್ಯ ಸಲ] 
ಸಂಚವಳ್ಳಿ (ನಾ). ಒಂದು ಬಗೆಯ ಬಳ್ಳಿ : ಇತ್ತಡೆ ನಿನ್ನನಾಂ 
ನಡಸಿದೆಂ ಮೊಲೆಯಾಗದುದೆಲ್ಲಿವಂದುಜೋ ಚಿತ್ತ | ನಿನ್ನನೊಲ್ಹು ಮೊಟ 
ಯಿಟ್ಟ ಫೆ ನೀನೆನಗಳ್ಳ ಟಿಂಬುದಾಪತ್ತಿ ನೊಳಪ್ಪಡಂ ಫಲಮನುಣ್ಣ ಡೆ ಸಾನೆ 


೫೦೪೩ 


20 


25 


30 


40 


45 


ಸಂಚವಿಂಶತಿಕ್ರಿಯೆ 


ಪಂಚನಳ್ಳಿ ಯಂ ಪಿತ್ನಿ ಲೊಳಿಟ್ಟ ರುಂ ಮರನನಿಟ್ಟ ರುಮೇಂ ಫಲಮಂಂಬ 
ರಲ್ಲರೋ (ಬಂಹರಿ, ೮-೬೧). [ಸಂ. ಸಂಚನಲ್ಲೀ] 

ಸಂಚವಾದ್ಯ-(ನಾ). ಎ ಪಂಚಮಹಾವಾದ್ಯ : ಜನಳನುದ್ಧಳೆಯ, 
ಕಾಳೆಯ, ವಾ ಬಿರುದಿನ ಬಾವುಲಿಯ ಸಡಗರದಿಂ ಬಂದು 
ಶತ್ರುಘ್ನಂ ಮುಂತಪ್ಪರ್ಗೆ ಕಾಣಿಸಿಕೊಂಡು (ರಾಮಾಶ್ವ. ೧೦೮-೨೯). 

[ಪಂಚ್ಯ -- ವಾದ್ಯ] 

ಪಂಚವಾಯು (ನಾ). ಶರೀರದಲ್ಲಿರುವ ಐದು ಬಗೆಯ ವಾಯು 
ಗಳು; ಶರೀರದಲ್ಲಿ ಪ್ರಾಣ,ಅಪಾನ, ಸಮಾನ, ಉದಾನ ಮತ್ತು 
ವ್ಯಾನ ಎಂಬ ವಾಯುಗಳಲ್ಲದೆ, ಶರೀರವ್ಯಾಪಾರಕ್ಕೆ ಸಾಧಕ 
ವಾದ ಬೇರೆ ಐದು ಬಗೆಯ. ವಾಯುಗಳಿನೆ, ಅವೇ ನಾಗ, 
ಕೂರ್ಮ, ಕೃಕರ, ದೇವದತ್ತ ಮತ್ತು ಧನಂಜಯ ವಾಯುಗಳು. 
ಇವುಗಳಲ್ಲಿ ನಾಗವು ತೇಗನ್ನು ಉಂಟುಮಾಡುತ್ತದೆ, ಕೂರ್ಮವು 
ಕಣ್ಣು ತೆರೆಯುವುದಕ್ಕೆ ಸಾಧಕವಾಗಿದೆ, ಕ್ಕ ಕೈಕರವು. ಸೀನು 
ಬರಲಿ ಕಾರಣವಾಗಿದೆ `ಹೇವದತ್ತ ತ್ತವು 'ಆಕಳಕೆಯನ್ನು, ಂಟು 


ಮಾಡುತ್ತದೆ: ಧನಂಜಯವು ಶರೀರವನ್ನ ಲ್ಲಾ ವ್ಯಾಪಿಸಿ 
ಕೊಂಡಿರುತ್ತದೆ. ಮನುಷ ನ ಪ್ರಾಣವಾಯು ಹೋದರೂ 
ಧನಂಜಯವು ಇನ್ನೂ ಸ್ವಲ್ಪಕಾಲ ಇರುತ್ತದೆ: ಚಿಚ್ಛಕ್ತಿಯ 


' ಮನದಿಂದ ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯ ಎಂಬ ಪಂಚ 
'ಮಾಯಂಗಳ ನಿಲಿಸಿ (ಚನ್ನನ. ಸರಿ.ಕ. ೧-೬೯೦); ನಾಗ ಕೂರ್ಮ ಕೃಕರ 
ದೇವದತ್ತ ಧನಂಜಯಗಳುಯಂಬ ಪಂಚವಾಯಂಗಳುಂಟು (ಈಶ್ವಸ್ವ. 
೧೫-೩೨). [ಪಂಚ್ಛ 4 ನಾಯಂ] 

ಪಂಚವಾರ್ಷಿಕ (ಗು). ಐದು ವರ್ಷಕ್ಕೆ. ಸಂಬಂಧಿಸಿದ : "ಸಂಚ 
ವಾರ್ಷಿಕಯೋಜನೆ' ಸರಾ. [ಸಂ.] 
ಸಂಚವಾರ್ಷಿಕಯೋಜನೆ (ನಾ). ವ್ಯವಸ್ಥಿತವಾಗಿ ಮಾಡ 
ಬೇಕಾದ ಕಾರ್ಯಗಳ ರೂಪರೇಷೆಯ ವಿಧಾನಗಳನ್ನು ಐದು 
ವರ್ಷಗಳಿಗೆ ಒಮ್ಮೆ ಮುಂಚಿತವಾಗಿ ರೂಪಿಸಿಕೊಳ್ಳುವುದು: 
ಮೊದಲ ಪಂಚವಾರ್ಷಿಕಯೋಜನೆ ಮುಗಿದ ಹೊತ್ತಿಗೆ ಹೊರಗಿನನರು 
ನಮಗೆ ಕೊಟ್ಟಿ ಸಾಲ ಮತ್ತು' ಗ್ರಾಂಟು ನೆರವು ಸುಮಾರು ೩೦೦ ಕೋಟ 
ರೂಪಾಯಸಷ್ಟೂ (ಹಣಪ್ರ. ೩೭೬). [ಪಂಚವಾರ್ಷಿಕ 4 ಯೋಜನೆ] 
ಪಂಚವಾಳ "ಪಂಚಪಾಳೆ' ನೋ. 
ಪಂಚನಿಂಶ (ನಾ). ಇಪ್ಪತ್ತೈದು: ಶಂಖಿಕಾರ್ಯೆಯಂಂ ಸೌಧರ್ಮ 
ಕಲ್ಪಡೊಳ್‌ ಪಂಚನಿಂಶ ಸಲ್ಯೋಪಮಾಯುಸ್ಕದಿಂ ಪುಟ್ಟಿ (ಜಾಂತಿಪು. 
೯-೮೪ ವ). ಗು 
ಪಂಚವಿಂಶತಿ (ನಾ). ಇಪ್ಪ ತ್ರೈದು: ತೆಂಕನೊಗಡೆ ಬಂದು ವೃಷಭಾ 
ಚಲಮಂ ಕಂಡನದು ಪಂಚವಿಂಶತಿಶತಯೋಜನಾನಗಾಹಮು 
ಮಾಗಿ ಸಂದು (ಆದಿಪು. ೧೩-೬೯ ವ); ನವಯರೌನನಮಾದಂತುನ್ಮತ್ತ 
ಪಂಚವಿಂಶತಿಪ್ರಾಯಮಾಗಿ (ನಂಬಿರ, ೧೦-೫), 
[ಪಂಚ್ಛ -.- ನಿಂಶತಿ] 
ಪಂಚನಿಂಶತಿಪ್ರಯೆ (ನಾ). [ಜೈನ] ಜೈನರು ತಮ್ಮ ಬಾಳಿನಲ್ಲಿ 
ಆಜ. ಇಪ್ಪ ತ್ರೆ ತ್ರೈದು ವಿಧವಾದ ಕ್ರಿಯೆಗಳು ; 
p “ಸಂಚವಿಂಶತಿಕ್ರಿಯೆಗಳು 5೧ ಸಮ್ಯಕ್ತ್ವಕ್ರಿಯೆ (ದೇವ 
ಗುರುಶಾಸ್ತ್ರಾದಿ ಪೂಜೆ) ೨ ಮಿಥ್ಯಾ ತ್ಸ ಯೆ (ಅನ್ಯ ದೇವ 
ಗುರುಶಾಸ್ತ್ರಾದಿ ಪೂಜೆ) ೩ ಪ್ರಯೋಗಕ್ರಿಯ (ಗಮನಾಗನುನ) 
೪ ಸಮಾದಾನ (ವಿರತನು ಅವಿರತನಾಗುವುದಕ್ಕೆ ಅಭಿಮುಖ 
ನಾಗುವುದು) ೫ ಈರ್ಯಾಪಥ (ಗಮನ) ೬ ಪ್ರಾಜೋಷಿಕ 
(ಕ್ರೋಧಾವೇಶದಲ್ಲಾಗುವ ಪ್ರಮಾದ) ೬ ಕಾಯಿಕಿ(ಕುಕರ್ನೋ 


ಪಂಚವಿಂಶತಿಗುಗ್ಗು ಳಚೂರ್ಣ 


ದ್ಯೋಗ) ೮ ಆಧಿಕರಣಿಕಿ (ಶಸ್ತ್ರಧಾರಣ) ೯ ಪರಿತಾಪಿಕಿ (ಪರ 
ದುಃಖೋತ್ಪಾ ದನ) ೧೦ ಪ್ರಾಣಾತಿಪಾತ (ಆಯುಸ್ಸು, 
ಇಂದ್ರಿಯಶಕ್ತಿ, ಪ್ರಾಣ ಇವುಗಳ ನಿಯೋಗಕ್ರಿಯೆ) ೧೧ ದರ್ಶನ 
(ರಮಣೀಯಸ್ವರೂಪಾನಲೋಕನ) ೧೨ ಸ್ಪರ್ಶನ ೧೩ ಪ್ರಾ ತ್ಯ 
ಯಿಕಿ (ಭೋಗ್ಯವಸ್ತುಸಂಗ್ರಹ) ೧೪ ಸಮಂತಾನುಪಾತ (ಪ್ರಾಣಿ 
ಗಳು ವಾಸಿಸುವಲ್ಲಿ ಮಲಮೂತ್ರತ್ಯಾಗ) ೧೫ ಅನಾಭೋಗ 
(ಹಿಂಛಾದಿಯಿಂದ ನೆಲವನ್ನುಡುಗದೆ ಸುಳ್ಳಿ ರುವುದು, ಮುಂ) 
೧೬ ಸ್ವಹಸ್ತಕ್ರಿಯೆ (ಪರರು ಮಾಡಬಹುದಾದ್ದನ್ನು ತಾನು 
ಮಾಡುವುದು) ೧೭ ನಿಸರ್ಗ (ಪಾಪೋತ್ಪಾದಕ ಕ್ರಿಯೆಯನ್ನು 
ತಾನು ಸಾಧುನೆಂದು ತಿಳಿವುದೂ ಪರರಿಗೆ ಮಾಡಲಸ್ಪಣೆ 
ಯಾವುದೂ) ೧೮ ವಿದಾರಣ (ಆಲಸ್ಯದಿಂದ ಶ್ರೀಯಸ್ಕರಕ್ತಿ ಯೆ 
ಯನ್ನು ಮಾಡದಿರುವುದು ಮತ್ತು ಅನ್ಯರ ಪಾಷಕರ್ಮವನ್ನು 
ಪ್ರಕಟಿಸುವುದು) ೧೯ ಅಜ್ಞಾವ್ಯಾಪಾದಿಕಿ (ಶಾಸ್ತ್ರಾನುಮತ 
ಕ್ರಿಯೆಯನ್ನು ಮಾಡದೆ ಅನ್ಯವಿಧವಾಗಿ ಮಾಡುವುದು) ೨೦ 
ಅನಾಕಾಂಕ್ಷೆ (ಅರ್ಹೆಂತರು ವರ್ಣಿಸಿದ ಕ್ರಿಯೆಯಲ್ಲಿ ಅನಾದರ) 
೨೧ ಪ್ರಾರಂಭ (ಸ್ವಕೃತ--ಪರಕೃತ ಛೇದನ ಭೇದನಗಳಲ್ಲಿ 
ಹರ್ಷ) ೨೨ ಪಾರಿಗ್ರಾಹಿಕಿ (ಪರಿಗ್ರಹರಕ್ಷಣಕ್ಕಾಗಿ ಪ್ರವೃತ್ತ 
ನಾಗುವುದು) ೨೩ ಮಾಯೆ (ಜ್ಞಾ ನದರ್ಶನಾದಿಗಳಲ್ಲಿ ಕಷಟೋ 
ಪಾಯ) ೨೪ ಮಿಥ್ಯಾದರ್ಶನ (ಪರರ ಮಿಥ್ಯಾತ್ವಕ್ರಿಯೆಗೆ 
ಉತ್ತೇಜನ) ೨೫ ಅಪ್ರುತ್ಯಾ ಖ್ಯಾನ (ಸಂಯಮದಲ್ಲಿ ಉದ್ಯುಕ್ತ 
ನಾಗದಿರುವುದು” (ಚೈನಥ. ೬೩)... [ಪಂಚನಿಂಶತಿ -- ಕ್ರಿಯೆ] 

ಪಂಚವಿಂಶತಿಗುಗ್ಗುಳಚೂರ್ಣ (ನಾ). (ನೈ ದ್ಯಶಾ] ಗುಗ್ಗುಳವೇ 
ಮೊದಲಾದ ಇಪ್ಪತ್ತೈದು ಪದಾರ್ಥಗಳನ್ನು ಸೇರಿಸಿ ಮಾಡುವ 
ಚೂರ್ಣ: ಸಂಚವಿಂಶತಿಗುಗ್ಗು ಳಚೊರ್ಣ-ತ್ರಿ ಕಟುಕ, ತ್ರಿಫಲ . . 
ಇವೆಲ್ಲಕ್ಕೂ ಸಮ ಮಹಿಷಾಕ್ಷಿ ಗುಗ್ಗುಳು ಎಲ್ಲಾ ಒಟ್ಟು ಸೇರಿಸಿ... 
ತೆಗೆದುಕೊಳ್ಳಲು. ೬.೬ ೬ ಎಂಬತ್ತು ವಿಧ ವಾತಗಳೂ ಸಹ ಮಾಣುವುವು 
(ಸಕನೈ. 0. ೪೩೭), [ಪಂಚವಿಂಶತಿ-ಗುಗ್ಗುಳ( ನ ಗುಗ್ಗು ಲ) 4 ಚೂರ್ಣ] 

ಪಂಚವಿಂಶತಿತತ್ತ್ವ (ನಾ). - ಸಂಚೆವಿಂಶತಿತತ್ವ : ಸಂಚವಿಂಶಶಿ 
ತತ್ತ್ವಂಗಳ ವಂಚನೆಯನಳಿದು ಹತ್ತು ನಾಡಿಗಳ ವ್ಯಕ್ತಿ ಕರಿಸಿ (ಅಖಂಡೇ, 
೧೯೩-೧೪). [ಪಂಚನಿಂಶತಿ--ತತ್ತ್ವ) 

ಪಂಚವಿಂಶತಿತತ್ವ (ನಾ). [ತತ್ತ ನಶಾ] ಸಾಂಖ್ಯರ ಮೇರೆಗೆ ಜಗ 
ತ್ತಿಗೆ ಮೂಲವಾದ ಇಪ್ಪತ್ತೈದು ತತ್ವಗಳು; ಅಷ್ಟಪ್ರಕೃತಿ 
ಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೆಂದ್ರಿಯಗಳು, 
ಮನಸ್ಸು, ಪಂಚನಿಷಯ, ಪುರುಷ ಎಂಬುವುಗಳಿಂದ ಕೂಡಿ 
ಆದ ತತ್ವ : ಪಂಚನಿಂಶತಿತತ್ವರೂಪದ ಸಂಚವಜೀಯದೆ ನೀತಿಮುಖ 
ದಲಿ ರಂಚೆಗಾಣದೆ ಸಗುಣನುಯ ನೀಹಾರದಲಿ ಮುಳುಗಿ... . ಆತುಮ 
ವಂಚಕರು ನೀವ್‌ ಪಶುಗಳೆಂದರೆ ಖೇದವೇಕೆ. (ಕುವ್ಯಾಕ. ೬-೨೭) ; 
ಪಂಚವಿಂಶತಿತತ್ವಂಗಳೆಂಬ ಮಾಯಾಸುಭಟಿರ ಸುಡಕೊಂದು (ಘನನ, 
೩೮-೩೧). [ಪಂಚವಿಂಶತಿ*-ತತ್ವ] 

ಪಂಚನಿಂಶತಿಮಳೆ (ನಾ). [ಜೈನ] ಸಮ್ಯಗ್ಗರ್ಶನಕ್ಕೆ ಬಾಧಕ 
ವಾದ ಇಪ್ಪತ್ತೈದು ದೋಷಗಳು ; ಮಿಥ್ಯಾ ದರ್ಶನವೇ ಮೊದ 
ಲಾದುವು : ಒಳಕೊಂಡ ಪಂಚವಿಂಶತಿಮಳದಿಂದಂ ಹಿಂಗಿ . . . ಬೆಳಗು 
ಗುವಿಖಾ ತೆಜದೆ ನಿನ್ನ ದರ್ಶನರೆತ್ನಂ (ಸುಕುನೂ, ೬-೪೬); ಓ"ಮಿಥ್ಯಾ 
ದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾಚಾರಿತ್ರ, ಮಿಥ್ಯಾದೃಷ್ಟಿ 
ಯುಳ್ಳ ವನು, ಮಿಥ್ಯಾ ಜ್ಞಾ ನಿಯಾದವನು, ಮಿಥ್ಯಾಚಾರಿತ್ರ 
ವಂತನು (ಈ ಆರು ಅನಾಯತನಗಳು); ದೇವಮೂಢ, ಗುರು 


೫೦೪೪ 


5 


25 


30 


40 


45 


ಸಂಚವ್ಯೂಹ 


ಮೂಢ, ಸಮಯಮೂಢ (ಈ ಮೂರು ಮೂಢಗಳು) ; 
ಜ್ಞಾನ, ಕುಲ, ಬಲ, ಪೂಜೆ, ಜಾತಿ, ಐಶ್ವರ್ಯ, ತಪ, ಶರೀರ 
(ಈ ಎಂಟು ಮದಗಳು) ; 'ಶಂಕೆ, ಕಾಂಕ್ಸೈ ಅನ್ಯದೃಷ್ಟಿ ಪ್ರಶಂಸೆ, 
ಸಂಸ್ತವ, ವಿಚಿಕಿತ್ಸೆ (ಈ ಎಂಟು ಶಂಕಾದಿಕ ದೋಷಗಳು) 
(ಸಿದ್ಧಾಂತಸಾರ. ೧-೩೮.೫೦)” ಟ್ರೀನತ್ಸ. ೨೧೩). 
[ಪಂಚವಿಂಶತಿ--ಮಳ್ಳ( ಇ ಮಲ್ಕ)] 
ಸಂಚನಿಧಜ್ಞಾನ (ನಾ). [ಜೈನ] ಮತಿಜ್ಞಾನ, ಶ್ರುತಜ್ಞಾನ, 
ಅವಧಿಜ್ಞಾನ, ಮನಃಪರ್ಯಾಯಜ್ಞಾನ, ಕೇವಲಜ್ಞಾನ ಎಂಬ 
ಐದು ಬಗೆಯ ಜ್ಞಾನಗಳು: ಈ ಸಂಚನಿಧಜ್ಞಾನಮುಂ ತದ್ಫೇದಾದಿ 
ಗಳುಂ ಮಂಂತೆ ಪೇಟಕಿಪಡೆಗುಂ(ತತ್ತ್ವ ಪ್ರ-೫೩). [ಪಂಚ 4 ವಿಧ 4- ಜ್ಞಾನ] 
ಪಂಚನಿಧಜ್ಯೋತಿಷ್ಯ (ನಾ). ಚಂದ್ರ, ಸೂರ್ಯ, ಗ್ರಹ, 
ನಕ್ಷತ್ರ, ಪ್ರಕೀರ್ಣಕಗಳೆಂಬ ಐದು ಬಗೆಯ ಜ್ಯೋತಿಷ್ಯರು: 
ಚಂದ್ರಾದಿತ್ಯಗ್ರಹನಕ್ಷತ್ರ ಪ್ರಕೀರ್ಣಕಂಗಳೆಂಬ ' ಪಂಚನಿಧಜ್ಯೋತಿಷ್ಯರಿಂ 
ಪರಿವಾರಿತಂಗಳಪ್ಪ (ಪ್ರತಿಷ್ಠಾ. ೪-೧೬) -[ಪಂಚ--ನಿಧ-- ಜ್ಯೋತಿಷ್ಯ] 
ಪಂಚನಿರುತಿ (ನಾ). - ಸಂಚಪಕ್ಷಿಸ್ವನ ೨ : ಪಂಚನಿರುತಿಯಿಂ ತಾಳ 
ಗತಿಗುರವಣಿಸಲಿರ್ವರೆದು ಸುರತಾಧಿಕಂ (ಜನನ.೧೦-೨೮); ಪಂಚವಿರುತಿಗಳ 
ಸಂಚ ಶಕುನಿಮಂಚದಿಂಚರಸ್ತ ನಿತ ಸೀತ್ಕಾರ ಮುಂಚುವ . . .ಸುಸಿಲೇಳ್ವೆ 


(ಭೈರಸೂ, ೨೯೭). [ಸಂಚ್ಮ ನಿರುತ] 
ಪಂಚವಿಶಿಖ(ನಾ). - ಪಂಚಬಾಣ ೧: "ಪಂಚವಿಶಿಖಾಸ್ರ್ರ ಪರಾ. 
[ಸಂಚ್ಛ -- ನಿಶಿಖ] 


ಪಂಚೆನಿಶಿಖಾಸ್ತ್ರ (ನಾ). ಐದು ಬಾಣಗಳೇ ಆಯುಧವಾಗಿ 
ಉಳ್ಳವನು ; ಮನ್ಮಥ: ಪಂಚನಿಶಿ ಖಾಸ್ತ್ರನೆಡೆಗಖಿಳಪಕ್ಷಿಯ ನಾಯಕ 
ರನು ಕರೆತೆಂದೊಪ್ಪಿ ಸಿ (ನನಮನೋ. ೫-೪೧).  [ಸಂಚನಿಶಿಖ- ಅಸ್ತ್ರ] 

ಪಂಚನಿಷಯ (ನಾ). ಐದು ಬಗೆಯ ಜ್ಞಾನೇಂದ್ರಿಯಗಳಾದ 
ಶ್ರೋತ್ರ (ಕಿವಿ), ತ್ವಕ್ಕು (ಚರ್ಮ), ಚಕ್ಷು (ಕಣ್ಣು), ಜಿಹ್ವೆ 
(ನಾಲಗೆ), ಘ್ರಾಣ (ಮೂಗು)ವೆಂಬ ಪಂಚೇಂದ್ರಿಯಗಳಿಗೆ 
ಕ್ರಮವಾಗಿ ಗೋಚರವಾಗುವ ಶಬ್ದ, ಸ್ಪರ್ಶ, ರೂಪ, ರಸ್ಕ 
ಗಂಧ ಎಂಬ ಐದು ಬಗೆಯ ಗುಣಗಳು : ಪಂಚಭೂತವಂಗವಾಗಿಪ್ಪ 
ಆತ್ಮಂಗೆ ಪಠಿಚೇಂದ್ರಿಯೆಂಗಳೇ ಮುಖಗಳು ಕರಣಂಗಳೇ ಕೈಗಳು ಸಂಚ 
ವಿಷಯವು ಪೂಜೆ (ಉರಿಸೆ, ಕ. ೨೦೧-೨೭೭) ; ರೂಪಾದಿ ಪಂಚನಿಷಯೆ 
ಪ್ರಾಸಣದಿಂದಲ್ಲದಾಗದಖಿಳೇಂದ್ರಿಯಸೌಖ್ಯೋಸಚಯಂ. (ಚಂದ್ರಪು. 
೧೧-೩೭). [ಪಂಚ 4 ವಿಷಯ] 

ಪಂಚನೃತ್ತಿ (ನಾ). ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು 
ಸಮಾನ ಎಂಬ ಐದು ಬಗೆಯನ್ನು ಹೊಂದಿರುವುದು; ಪ್ರಾಣ 
ವಾಯು : ಇನ್ನು ಪ್ರಾಣಶಬ್ದವು ಸಂಚನೃತ್ತಿಯ (ವಾಯುವಿಕಾರ 
ದಲ್ಲಿ) ಹೆಚ್ಚು ಪ್ರಸಿದ್ಧವಾಗಿದೆ ಎಂದಿರಲ್ಲ, ಅದಕ್ಕೆ( ಹಿಂದಿನ ಅಧಿಕರಣದಲ್ಲಿ) 
ಆಕಾಶ ಶಬ್ದ(ದ ವಿಷಯಕ್ಕೆ ಹೇಳಿ)ದಂತೆಯೇ ಪರಿಹಾರನನ್ನು ಮಾಡಿ 
ಕೊಳ್ಳಬೇಕು (ಬ್ರಹ್ಮಾ. ೧೯೮). [ಸಂಚ್ಮನೃತ್ತಿ ] 

ಪಂಚನೆ (ನಾ). - ಸಂಚಮಿ : ಇತ್ವಕೈತ್ವಂ . . : ಪಂಚನಿ-ಸಂಚನೆ; 
ಪುಸ್ಯರಿಣಿ--ಹೊಕ್ಳರಣೆ (ಶನರಿದ, ೨೬೯ ಪ್ರಯೋ). [ಆಸಂ. ಪಂಚಮಾ] 

ಪಂಚವ್ಯೂಹ (ನಾ). [ವಿಶಿಷ್ಟಾ] ಸರಮಾತ್ಮನಿಗಿರುವ ಪರ, 
ವ್ಯೂಹ, ಅಂತರ್ಯಾಮಿ, ವಿಭವ ಮತ್ತು ಅರ್ಚಾ ಎಂಬ ಐದು 
ಬಗೆಯ ವ್ಯೂಹಗಳು : ಈ ಸಂಪ್ರದಾಯದಂತೆ ಪರಮಾತ್ಮನು ಪಂಚ 
ವ್ಯೂಹರೂಪದಿಂದ ವಿಶ್ವಾತ್ಮಕನಾಗಿಯೂ ನಿಶ್ವಾತೀತನಾಗಿಯೂ ಇರು 
ತ್ತಾನೆ. ಪರ, ವ್ಯೂಹ, ಅಂತರ್ಯಾಮಿ, ವಿಭವ, ಅರ್ಚಾ ಎಂಬುವುಗಳೇ 
ಪಂಚವ್ಯೂಹಗಳು (ಭಾರದ. ೨೬೨). [ಪಂಚ್ಯ -- ವ್ಯೂಹ] 


ಪಂಚಶಕ್ತಿ 


ಸಂಚಕಕ್ತಿ (ನಾ).೧.[ವೀಕೈ) ಜ್ಞಾನಶಕ್ತಿ » ಇಚ್ಛಾ ಶಕ್ತಿ, ಶ್ರಿಯಾ 

ಶಕ್ತಿ, ಆದಿಶಕ್ತಿ ಮತ್ತು ಪರಾಶಕ್ತಿ ಎಂಬ ಐದು ಬಗೆಯ ಶಕ್ತಿ 
ಗಳು : ಆ ಪಂಚಕಲೆಗಳಿಂದನೇ ಪಂಚಶಕ್ತಿ ಗಳುತ್ಪತ್ತಿ. ಆ ಪಂಚಕಕ್ತಿ 
ಗಳಿಂದವೇ ಜ್ಞಾನ ಮನ ಬುದ್ಧಿ ಚಿತ್ತ ಅಹಂಕಾರಂಗಳ ಜನನ (ಮಹಾದೇ. ಬ. 
೧೦೨-೨೩೫) ಪರಶಿವ ಸದಾಶಿವ ಮಹಾಮಹಿಮ ಪಂಚಕಶಕ್ತಾ ಧಾರ 
ಸೆನಿಪ ಮಾಹೇಶಲೀಲಾವಿಗ್ರಹ (ವೀಕೈ ಪು.೧-೧-೧); ಆ ಸೃಷ್ಟಿಯ ಮುಖನ 
ಕಂಡು ಸೃಜಿಸಲು ಪುಟ್ಟ ದರು ಪಂಚಶಕ್ತಿಯರು, ಆ ಪಂಚಶಕ್ತಿಯರಿಗೆ 
ಪಂಚಮೂರ್ತಿಯರ ಕೈಗೊಳಿಸಿದಾತ ನಮ್ಮ ಬಸನಯ್ಯುನು (ಸೀಲನ. 
೨೫-೧). ೨. ಈ ಐದು ಶಕ್ತಿಗಳ ಅಧಿದೇವತೆಗಳ್ನು[ಪಂಚ್ಯ -- ಶಕ್ತಿ] 

ಪಂಚಶತ (ನಾ). ಒಂದು ಸಂಖ್ಯೆ; ಐದುನೂರು : ಅಪಾರನೀರ್ಯನುಂ 
ಪಂಚಶತ ಚಾಪೋತ್ಸೇಧನುಂ. . . ಅಪ್ರತಿಹತಶಾಸನನುಮಾಗಿ (ಆವಿಪು, 
೧೫-೩5); ಇತ್ತಲ್‌ ಬಟಂಕ್ಕ ಪಂಚಶತೋತ್ತಮ ಯುತಿಸಮಿತಿವೆರಸು ಗಮನ 
ಪ್ರಾಯಶ್ಚಿತ್ತ ನಿನಿಂತ್ತಂ ಬಂದು ಸುದತ್ತಾ ಚಾರ್ಯರ್‌ ಪುರೋಪವನಮಂ 
ಸಾರ್ದರ್‌ (ಯಕೋಚ, ೧-೪೪). (ಪಂಚ + ಶತ] 

ಸಂಚಶಯನ (ನಾ). - ಪಂಚಶಯ್ಯೆ ೨: ಪಂಚರಯನ-[ಐದು 
ಬಗೆಯ ಹಾಸುಗೆ] ಎಂದರೆ ಅಂದ, ತ ಸತ್ಯ, ಮಾರ್ದವ, ಪರಿಮಳ, 
ಶುಭ್ರತೆ ಈ ಐದು ಗುಣವುಳ್ಳ ` ಹಾಸು ಎಂಬ ವ್ಯವಹಾರವು 
ತಮಿಳರಲ್ಲಿ ಮಾತ್ರವಿದೆ (ಜೀನಸಂ, ೮. ಮುರ). [ಸಂಚ +-ಶೆಯನ] 

ಪಂಚಶಯ್ಕೆ (ನಾ). ೧. ಅಂಡಜ, ಪಿಂಡಜ, ವಾಳಜ, ವಲ್ಕಜ 
ಮತ್ತು ರೋಮಜ ಎಂಬ ಐದು ವಸ್ತುಗಳಿಂದ ನಿರ್ಮಿಸಿದ 
ಹಾಸುಗೆ. ೨. ಅಂದ ಶೈತ್ಯ, ಮಾರ್ದವ, ಪರಿಮಳ ಮತ್ತು 
ಶುಭ್ರತೆ ಎಂಬ ಐದು ಗುಣವುಳ್ಳ ಹಾಸುಗೆ : ಪಂಚಕಯ್ಯೆಯೊಳಗೊ 
ಆಗುವಿಂಬದುವೆತ್ತ ಹಾ ಸರಲ ಮೊನೆಯೊತ್ತೆ ನೆಲನಟಕ್ಕಿ (ಕೈ)ಯಿರವೆತ್ತ 
(ಜೀನಸಂ. ೧೨೦-೧೪ ರಗಳಿ). [ಪಂಚೃ--ಶಯ್ಯೆ) 

ಪೆಂಚಶರ (ನಾ). ೧. ತಾವರೆ, ಅಶೋಕ, ಮಾವು, ಮಲ್ಲಿಗೆ 
ಮತ್ತು ನೈದಿಲೆಗಳೆಂಬ ಐದು ಹೂಬಾಣ, ೨. ಇಂಥ ಬಾಣ 
ಗಳುಳ್ಳ ವನು ; ಮನ್ಮಥ: “ಮದನಃ, ಮನ್ಮಥಃ, ಮಾರಃ, 
ಪ್ರದ್ಯುನ್ನುಃ, ಮಿಾನಕೇತನಃ, ಕಂದರ್ಪಃ, ದರ್ಪಕಃ, ಅನಂಗಃ, 
ಕಾಮಃ, ಸಂಚಶರಃ . . . ನಿಶ್ವಕೇತುಃ-೨೧ ಮನ್ಮಥನ ಹೆಸರುಗಳು” 
(ಸಿದ್ಧಾಂತಿ, ೧೭) ; ಪಂಚಶರಂಗೆ ಮಾರ್ಸರಲದಾಗಿ ವಿಜೃಂಭಿಸುವೆನ್ಮು 
ಕಣ್ಣ ಂಚಿನಕಾಂತಿಗೊಂದಿನಿತು ಸಾಮ್ಯನ ನೋಡಿ(ಉದ್ಭಟಿ.೧-೬೩]; ಅನನಿಪ 
ರೂಪ ಪಂಚಶರನೋಲಗದಿಂ ನಡೆತಂದಳ್ಲಿಯಿಂ (ರಾಜಕೇ. ೧೧-೭೦). 

[ಪಂಚ 4-ಶರ] 

ಸೆಂಚಶಾಖ (ನಾ). ಬೆರಳುಗಳೆಂಬ ಐದು ಟಸಿಲುಗಳುಳ್ಳು ದು ; 
ಕೈ; ಹಸ್ತ : “ಪಾಣಿಶಯಃ, ಪಂಚಶಾಖಃ, ಕರಃ, ಹಸ್ತಃ-ಈಳ೪ 
ಕೆಯಂ್‌೫(ಹಲಾಯಂ. ೮೪-೩೫೭) ; "ಪಂಚಶಾಖಃ, ಶಯಃ, ಪಾಣಿ 
ಮುಣಿಕಟ್ಟಿ ನಿಂದಲೂ  ಬೆರಳುಗಳಿಂದಲೂ ಕೂಡಿದ ಸಂಪೂರ್ಣ ಹಸ್ತದ 
ಹೆಸರುಗಳು” (ಸಿದ್ಧಾಂತಿ, ೧೯೩). [Ac] 

ಪಂಚಶಾಖಿ.(ನಾ). - ಪಂಚಶಾಖ : “ಪಾಣಿಹಸ್ತಂ ಪಂಚಶಾಖೆ ಕರ 
ಮೆನಲು ಕೈ” (ನುಂಗರಾ. ೯೫-೪). [ಸೆಂ. ಪಂಚಶಾಖಾ) 

ಪಂಚಶಿಕ್ಷೆ (ನಾ). [ಬೌದ್ಧ] ಉಪಾಸಕರಿಗೆ ವಿಧಿಸುವ ಅಹಿಂಸೆ 
(ಹಿಂಸಿಸದಿರುವುದು), ಅಚೌರ್ಯ (ಕದಿಯದಿರುವುದು),ಬ್ರಹ್ಮ 
ಚರ್ಯ, ಸತ್ಯ(ದಿಟವನ್ನೇ ನುಡಿಯುವುದು)ಮತ್ತುಮಧುಮದ್ಯ 
ತ್ಯಾಗ(ಜೇನು ಮತ್ತು ಮದ್ಯಕುಡಿಯದಿರುವುದು) ಎಂಬ ಐದು 
ಬಗೆಯ ಆಚರಣೆ: ಯಾವ ಬೌದ್ಧ ನಿಗೆ ಪಂಚಶಿಕ್ಷೆಯನ್ನು ಕೊಡತಕ್ಕು ದು 


(ಕಸಾಪ, 1, ೩೧೦). [ಸಂಚ್ಮ--ಶಿಕ್ಷೆ] 


೫೦೪೫ 


35 


40 


4 


೩ 


ಸಂಚಸಂಸ್ಕಾರ 


ಪಂಚಶಿಖ (ನಾ).ಸಂಪ್ರದಾಯದಂತೆ ತಲೆಯಲ್ಲಿ ಐದು ಜುಟ್ಟನ್ನು 
ಹೊಂದಿರುವವನು : ಆತನ ತನೂಜನುಪಮಾತೀತಂ ನೆಗಲ್ಗಂ kif 
ನಾತಂಗೆ ಜಗನ್ನೂತ ಪಾದಾಬ್ಯ ೦ ತ್ರಿಜಗಖ್ಯಾತಂ ಹಾರೀತಿ ಪುಟ್ಟದಂ 
ಪಂಚಶಿಖಂ (ಕಇಆ. ೧-೨-೧೧ ; 1058). [ಸಂ.] 
ಪಂಚಶಿಖ (ನಾ). ೧. ಐದು ತುದಿಗಳು: ಪರಮೇಶ್ವರನುಂ ಕಾರ್ತ 
ಸ್ವರದ ಚತುಸ್ಕೊ ಣಕಲಶಮುಂ ಪೋಲ್ಲುವೆ ಮಂದರಶಿಖರಸಂಚ 
ಶಿಖಿಯಂ ಪರಿಮಳನಿಳಿತಾಳಿಪಟಿಳರುಚಿ ಜಟಳತೆಯಂ (ಅಜಿಪು. ೪-೬೦). 
3. [ತತ್ತ ಎಶಾ] ಷಡಧ್ವದಲ್ಲಿ ಒಂದಾದ ಭುವನಾಧ್ವದ ಇನ್ನೂರು 
ಇಸ್ಟ ತ್ತು ನಾಲ್ಕು ಭೇದಗಳಲ್ಲಿ ಒಂದು:  ನರಪಂಚಶಿಖಿಯಾ 
ಪ್ರಸೆಬಾತ್ಮಕಂ ತೀಕ್ಷ್ಮ ನುರುತರ ಸುಸೂಕ್ಷ್ಮಂ (ವೀಶೈಿಪು. ೬-೪-೨೧). 


[ಪಂಚ್ಕ *-ಶಿಖಿ] 
ಪಂಚಶಿಖೆ (ನಾ). ಆಚಾರವಂತರು ತಲೆಯಲ್ಲಿ ಬಿಡುವ ಐದು 
ಜುಟ್ಟು: (ಕ). [ಪಂಚ -- ಶಿಖೆ] 


ಪಂಚಶಿಲ್ಪ (ನಾ). ೧. ಐದು ಬಗೆಯ ಕೈಗೆಲಸಗಳು ; P ಬಡಗಿ, 
ಅಕ್ಕಸಾಲೆ, ಕಮ್ಮಾರ, ಕಂಚುಗಾರ, ಕಲ್ಲುಕುಟಿಕ ಅಥವಾ 
ಬಡಗಿ, ನೇಕಾರ, ನಾಯಿಂದ, ಅಗಸ, ಚಮ್ಮಾರ ಇವರುಗಳ 
ಕೈಗೆಲಸ : ಪಂಚಶಿಲ್ಪಗಳಾದಿ ಲೋಕಪ್ರಪಂಚನೆಲ್ಲವ ತಿಳುಹಿ (ಬಿಜ್ಜ ಪು. 
೧೧-೪೫). [ಸಂಚ್ಯ + ಶಿಲ್ಪ] 

ಪೆಂಚಶೀಲ (ನಾ). ೧. - ಪಂಚತಿಕ್ಷೆ. ೨. [ಜೈನ] ನೀತಿಶಾಸ್ತ್ರದಲ್ಲಿ 
ಮುನಿಗಳು ಗೃಹಸ್ಥರಿಗೆ ಹೇಳಿರುವ ಅಹಿಂಸೆ, ಸತ್ಯ, ಅಸ್ತ (ಯ 
(ಕದಿಯದಿರುವುದು), ಬ್ರಹ್ಮಚರ್ಯ ಮತ್ತು" ಅಪರಿಗ್ರಹ 
(ಸಂಗ್ರಹ ಬುದ್ಧಿಯಿಲ್ಲದಿರುವುದು) ಎಂಬ ಐದು ಬಗೆಯ ವ್ರತ 
ಗಳು: ಜೈನ ನೀತಿಶಾಸ್ತ್ರವು ಅಹಿಂಸೆ... ಅಪರಿಗ್ರಹ ಎಂಬ ಪಂಚ 
ಶೀಲಗಳ ಮೇಲೆ ನಿಂತಿದೆ (ಭಾರದ. ೧೪೨). ೩. [ರಾಜನೀ] ಪರಸ್ಪರ 
ಪ್ರದೇಶ ಮತ್ತು ಸಾರ್ವಭೌಮತ್ವವನ್ನು ಮನ್ಸಿಸುವುದು, 
ಅನಾಕ್ರಮಣ, ಪರಸ್ಪರ ಆಂತರಿಕ ಕಾರ್ಯಭಾರಗಳಲ್ಲಿ ಹಸ್ತ 
ಕ್ಷೇಪ ಮಾಡದಿರುವುದು, ಸಮಾನತೆ ಮತ್ತು ಪರಸ್ಪರ ಅಭಿ 
ವೃ ದ್ವಿಗಾಗಿ ಶ್ರಮಿಸುವುದು ಎಂಬ ಅಂಶಗಳನ್ನು ಅನುಸರಿಸು 
ಸ್‌ ಶಾಂತಿಯುತ ಸಹಜೀವನ : ಕೆಡುಕಿಗೆ ಅಧಿಕಾರ ಬಂತು, 
ಅಧಿಕಜೀವಜಾತದಿ ಪಂಚಶೀಲಪಾಂಚಾಲಿಯ ವಸ್ತ್ರಹರಣ ನಡೆದಿದೆ 
(ಕಲ್ಲೋಲ. ೫೭-೫) ; ಮಹಾತ್ಮಗಾಂಧಿಯವರ ಉಪದೇಶದ ಮಹತ್ತಿ 
ನಿಂದ ಭಾರತೀಯರು ಶಾಂತಿಪ್ರಿಯರಾಗಿ ಇತರ ದೇಶದನರೊಡನೆ ಪಂಚ 
ಶೀಲನೀತಿಯನ್ನು ಅನುಸರಿಸುತ್ತಿದ್ದಾರೆ (ಭಾರದ. ೩೩೬). 

[ಪಂಚ -- ಶೀಲ] 

ಪಂಚಶುದ್ಧಿ (ನಾ). ೧. ಐದು ಬಗೆಯ ಶುದ್ಧಿಗಳು: ಸಂಚ 

ಶುದ್ಧ್ಯನ್ವಿತಾ-- ಮನಃ ಶುದ್ಧಿ, ವಚನಶುದ್ಧಿ , ಶರೀರಶುದ್ಧಿ, ದ್ರಮ್ಯಶುದ್ಧಿ, 
ಕ್ರಿಯಾಶುದ್ಧಿ ಗಳೆಂಬಯ್ಬುಂ ಶುದ್ಧಿಗಳಿಂ ಕೂಡಿದ (ಪ್ರತಿಷ್ಠಾ. ೧-೧೭). 

೨. ಆತ್ಮಶುದ್ಧಿ, ಸ್ಥಾನಶುದ್ಧಿ, ದ್ರವ್ಯಶುದ್ಧಿ, ಲಿಂಗಶುದ್ಧಿ, 
ಮತ್ತು ಮಂತ್ರಶುದ್ಧಿ ಎಂಬ ಐದು ಬಗೆಯ ಶುದ್ಧಿ : ಆತ್ಮಶುದ್ಧಿ 
ಸ್ಥಾನಶುದ್ಧಿ ದ್ರಮ್ಮಶುದ್ಧಿ ಲಿಂಗಶುದ್ಧಿ ಮಂತ್ರಶುದ್ಧಿ ಗಳೆಂಬ ಪಂಚಶುದ್ಧಿ 
ಗಳಂ ವಿಸ್ತ ರಿಸುವದಲಿಲ್ಲಿ (ವಿನೇಕ. ೧೦೩). ([ಪಂಚ್ಛ -. ಶುದ್ಧಿ] 

ಪಂಚಶೂಲೆ (ನಾ). ಒಂದು ಬಗೆಯ ರೋಗ : ಹಿಪ್ಪಲಿ, ಹಿಪ್ಪಲೀ 
ಮೂಲ, ಚವ್ಯ, ಚಿತ್ರಮೂಲ, ಶುಂಠಿ-ಈ ೫ ಅ ಕಷಾಯವಂ ಕಾಸಿ 
ಕೊಳ್ಳೆ ಸಂಚಶೂಲೆ ಮಾಣ್ಣುಂ (ನಿನೈವಿ. ೭೧). [ಪಂಚ್ಚ 4 ಶೊಲೆ,] 

ಪಂಚಸಂಸ್ಕಾರ(ನಾ). [ವಿಶಿಷ್ಟಾ] | ತಪ ಪುಂಡ್ರ, ನಾಮ, ಮಂತ್ರ 
ಮತ್ತು ಯಾಗ ಎಂಬ ಐದು ಬಗೆಯ ಧಾರ್ಮಿಕ ಆಚಾರಗಳು ; 


ಪೆಂಚಸಮಿತಿ 


Pp ೧. ತಪ: ಮಹಾವಿಷ್ಣು ನಿನ ಆಯುಧಗಳಾದ ಶಂಖ, ಚಕ್ರ 
ಗಳ ಲಾಂಛನವನ್ನು ತೋಧಿನಲ್ಲಿ ಧರಿಸುವುದು. ೨. ಪುಂಡ್ರ : 
ನಾಮವನ್ನು ಇಟ್ಟು ಕೊಳ್ಳು ವುದು. ೩. ನಾಮ: ವಿಷ್ಣು ವಿನ 
ಹೆಸರನ್ನು ಇಟ್ಟು ಕೊಳ್ಳು ವುದು. ಪುರುಷನು ವಿಷ್ಣು ವಿನ “ಸ 
ನೆಂತಲೂ ಸ್ತ್ರೀಯರು ನಿನ್ನು ವಿನ ದಾಸಿಯೆಂತಲೂ”: 'ಹೇಳಿಕೊಳ್ಳ 
ಬೇಕು. ೪. ಮಂತ್ರ: ವಿಷ್ಣುವಿಗೆ ಸಂಬಂಧಿಸಿದ ಮೂರು ವಿಧದ 
ಮಂತ್ರಗಳು. ೫, ಯಾಗ : ವಿಷ್ಣುವಿನ ಪೂಜೆ : ಪಂಚಸಂಸ್ಕಾರ 
ಗಳನು: ಸಪಡೆದೊಡನರ್ಥಪಂಚಕತತ್ವಮನಲಕಿತು. . . . ನಿಶ್ಚಂಚಲಚಿತ್ತ 
ಡೊಳಿಹುದು (ಹನಿರ್ಬ-೪೭) ; ಅನರ ವಿವಾದದಲ್ಲಿ ವೈಸ್ಣ ನನಾದ 
ವಿಷ್ಣು ಚಿತ್ತನು ಗೆದ್ದನು, ಸರಿ, ಆ ಕ್ಷಣವೇ ಈತನು ಆತನ ಶಿಷ್ಯನಾಗಿ ಪಂಚ 
ಸಂಸ್ಕಾರಗಳನ್ನು ಹೊಂದಿದನು (ಸಾಹಿಜೀ. ೯೪). [ಪಂಚ್ಛ + ಸಂಸ್ಕಾರ] 

ಪಂಚಸಮಿತಿ (ನಾ). [ಜೈನ] ಈರ್ಯಾಸಮಿತಿ, ಭಾಷಾಸಮಿತಿ, 
ಏಷಣಾಸಮಿತಿ, ಆದಾನನಿಕ್ಷೇಸಣಸಮಿತಿ ಮತ್ತು ಉತ್ಸರ್ಗ 
ಸಮಿತಿ ಎಂಬ ಐದು ಬಗೆಯ ಧಾರ್ಮಿಕ ಪ್ರವೃತ್ತಿ ತ್ರಿಗಳು 
ಪ್ರಾಣಿನೀಡಾಪರಿಹಾರೋಪಾಯಗಳು : ಕಸವರನುಂ ಕಸನುಂ 
ಪೂಜಿಸುವನುಮೇಳಿಸುವನುಂ ಸವರಾನಂ ಪ್ರತಿಭಾಷಿಸೆ ಪಂಚಮಹಾವ್ರತ 
ಪಂಚಸಮಿತಿಮಿಳಿತ ತ್ರಿಗುಪ್ತಿಗುಪ್ತಂ ಮುನಿಷಂ (ಶಾಂತಿಪು. ೯-೧೧೧): 
ನಿ 1ಕಸಷಾಯದರ್ಪದಳನನುಂ ಪಂಚಸಮಿತಿನಿಯಂತನುಂ , . . ಷೋಡಶ 
ತೀರ್ಥಕರಭಾವನೆಯುಮಂ ಭಾವಿಸಲ* ಬಗೆದು (ಅಜಿಪು.೩-೧ ವ). 

[ಪಂಚ + ಸಮಿತಿ] 

ಪಂಚಸರ (ನಾ). ೧. ಎ ಪಂಚಶರ ೨ : "ಅಯ್ಯಂಬಂ ಪಂಚಸ 
[ಪಾಠಾಂ.ಶ]ರಂಗ (ಚತುಸಿ. ೫೧); ಮೊದಲ ಪದನಪಭ್ರಂಶಕ್ಕೆ ಬಾರದೆ 
ಪರಪದಂ ತದ್ಭ ವಮಾದ ಸಮಾಸಕ್ಕೆ . . . ಪಂಚಕರ-ಪಂಚಸರ (ಶನುದ. 
೨೮೯ ಪ್ರಯೋ). ೨.ಐದು ಎಳೆಗಳ ಹಾರ: ತರಳೆಯ ಮೊಗ್ಗೆ ಮೊಲೆಯ 
ಮಂಸುಕಿದಳೊರ್ನ ತರುಣಿ ಮುತ್ತಿನ ಪಂಚಸರದಿಂದೆ (ತ್ರಿಭುತಿ. ೨೨-೫೧) ; 
ಹಾರ ತಿಸರ ಪಂಚಸರ ಕಂಠಮಾಲೆಯ . . . ರಾಯೆಸಿತ್ತ ನಂದನೆಗೆ 
(ರಾಮವಿ, ೮-೪೬) ; ನವರತ್ನದ ಪುಸ್ತಿ ಕಟ್ಟಾಣಿಮುತ್ತಿನ ಖವಖವಿಸುವ 
ಪಂಚಸರದ . . . ಕುವಲಯನೇತ್ರೆಯೊಪ್ಪಿ ದಳು (ಕಂನವಿ. ೯-೭೨), 

[ಸಂಚ್ಯ--ಸರ್ಯ] 

ಪಂಚಸಾದಾಖ್ಯ (ನಾ). [ನೀಶೈ] ಶಿವ, ಅಮೂರ್ತಿ, ಮೂರ್ತಿ, 
ಕತನ್ಸ, ಕರ್ಮಗಳೆಂಬ ಐದು ಸಾದಾಖ್ಯಗಳು ; ಆ ಮಹಾಲಿಂಗವೇ 
ಪಂಚಸಾದಾಖ್ಯವೆನಿಸಿತ್ತು ಆ ಪಂಚ ಸಾದಾಖ್ಯವೇ ಪಂಚಲಿಂಗಪ್ರಕಾಶ 
ವೆನಿಸಿತ್ತ್ತು. (ಮುಹಾದೇ. ಬ. ೧೦೨-೨೩೫) ; ! ಪಂಚಸಾದಾಖ್ಯಂಗಳನೊಳ 
ಗೊಂಡು ಸಾಕಾರವಾಗಿ ಬಂದ ಇಷ್ಟ ಲಿಂಗವೇ [ಆ] ಶಿನನು (ಘನನ, 

ಕಡೆಯ ನಾದದ ಸಹಸ್ರಾಂಶದೊಳು ಕೂರ್ಪಿನಿಂದೆಡೆವಿಡದೆ. 
ಪಂಚಸಾದಾಖ್ಯಂಗಳೊಂದೊಂದಜಿಕೊಡನೆ ಸಾವಿರ ಭಾಗೆ ಭಾಗೆಯಿಂದೊ 
ಗೆದು. , . ಮಹೇಶ್ವರನುದಿಸಿ ಸೃಚಿಸತೊಡಗಿದನಖಿಳವಂ (ವೀಕೈಪು. 
೧-೬-೪೦). [ಪಂಚ್ಛ -- ಸಾದಾಖ್ಯ] 

ಪಂಚಸಾಮ(ನಾ).ಉದ್ದೀಥ, ಪ್ರಸ್ತಾವ, ಹಿಂಕಾರ, ಪ್ರತಿಹಾರ 
ಮತ್ತು ನಿಧನಗಳೆಂಬ ಐದು ಬಗೆಯ ಸಾಮಗಳು ; pಸಾಮ- 
೫ ವಿಧ: ಗುಣಸಂಕೀರ್ತನ (ಗುಣಕೀರ್ತನ ಮಾಡುವುದು), 
ಸಂಬಂಧೋಪಾಖ್ಯಾನ (ಸಂಬಂಧಗಳನ್ನು ತಿಳಿಸುವುದು), ಪರಸ್ಪ 
ಕೋಪಕಾರ ಸಂದರ್ಶನ (ಪರಸ್ಸ್ಪ ರೋಪಕಾರವನ್ನು ಮನಗಾಣಿ! 
ಸುವುದು), ಆಯಶಿಪ್ರದರ್ಶನ (ಒಳ್ಳೆ ಯತನನನ್ನೆಸಗುವುದು), 


೩೦-೨೪) ; 


೫೦೪೬ 


20 


40 


ಆತ್ಮೋಪನಿಧಾನ (ನಾನು ನಿನ್ನವನೆಂದು ಒಳ್ಳೆಯ ಮಾತು/,, 


ಗಳನ್ನಾಡುವುದು) (ಅರ್ಥಶಾ.೭೪-.೨-೧೦)” (ಶ್ರೀವತ್ಸ. ೪೮೩) : 


ಪಂಚಸೂತಕ 


ಗೋವುಗಳೊಳುದ್ಗೀಥನಿಹ ಪ್ರ ಪ್ರಸ್ತಾವ ಹಿಂಕಾರೆರಡು ರೂಪದಲಾವಿಯಜ 
ಗಳೊಳಗಿಹನು ಪ್ರ ಪ್ರತಿಹಾರಂ 'ಹಯಗಳೊಳು ಜೀವನಪ್ರದ ನಿಧನ ಮನುಜ 
ರೊಳೀ ನಿಧದಲಿಡ ಪಂಚಸಾಮವ ಜ್ಞ್ಞಾಂವಜ್ಞ್ವಾಂನಕೆ ನೆನವರಿಗೆಯೈದಿ 
ಸನು ಜನುವರಿಗಳ (ಹಸಾರ, ೬-೧೪). [ಹಂಚ 1. ಸಾಮ್ಯ] 
ಪಂಚಸಾಯಕ (ನಾ).೧. - ಪಂಚಬಾಣ ೧: ಧನುನನೇರಿಸಿ ಪುಸ್ಪ 
ಶರಗಳ ಕೊನೆಯ ಮಂತ್ರಿಸಿ ಸಂಚಸಾಯಕನನು ಸೆಳದು ಕರ್ಣಾಂತ 
ಮುಷ್ಟಿಯಲಾಗ ಮನಸಿಜನು (ಜ್ಞಾನಸಿಂ. ೪೩-೧೪೮). ೨, ಪಂಚ 


ಬಾಣ ೫: ನೀನುಂ ನನೆಗೋಲ್ಲಳಂ ಸಿಡಿಲ್ಲೆ ಸಾಟಿಯನಾಗಿಪೆ ಸಂಚ 
ಸಾಯಕಣ (ಶಾಕುಂತ. ೩೨-೫೬). [ಪಂಚ 4: ಸಾಯಕ] 
ಸಂಚಸಾರ (ನಾ.). ೧. [ವೈದ್ಯಶಾ] ಪಿಪ್ಪಲಿ (ಹಿಪ್ಪಲಿ), 


ಸರ್ಪಿ (ತುಪ್ಪ), ಸಿತ (ಸಕ್ಕರೆ), ಕ್ಷೌದ್ರ (ಜೇನು) ಮತ್ತು 
ಪಯಸ್ಸು (ಹಾಲು) ಗಳೆಂಬ ಐದು ಬಗೆಯ ಸಾರಗಳು. 
೨. ಪಂಚಸಾರಗಳ ಮಿಶ್ರಣದಿಂದಾದ ಔಷಧ: ಪಂಚಸಾರಕ್ಕೆ :-- 
ಹಾಲು, ಜೇನುತುಪ್ಪ, ತುಪ್ಪ, ಹಿಪ್ಪಲಿ, ಸಕ್ಕರೆ ಇಷ್ಟನ್ನೂ ಕೂಡಿ 
ಇಟ್ಟು ಲೇಹ್ಯಂ ಮಾಡಿ ಕೊಡುವುದು (ವಿಕೈವಿ. ೧೪೪). ೩. [ನೀತಿ] 
(? ) ನವಸಾರ ಅಸ್ಟಸಾರ ಡಕನಾರ ಪಂಚಸಾರ ಚತುಸ್ಸಾರ 
ಮೇಕಸಾರಯಿ ೦ತಿವನತಿಗಳಿದ ಮಹಾಮಹಿಮನ ನಿಲವು ಲಿಂಗದಲ್ಲಿ 
ಸಂಪೂರ್ಣ (ಪದಗೋ. ೧೩-೧೭೬೩). [ಪಂಚ 4-ಸಾರ,] 

ಪಂಚಸಿದ್ಧಾಂತ (ನಾ). ೧. [ಜ್ಯೋತಿ] ಜ್ಯೋತಿಷಗ್ರಂಥಗಳಲ್ಲಿ 
ಪ್ರತಿಪಾದಿತವಾಗಿರುವ ರೋಮಕ, ಪೈತಾಮಹ, ವಾಸಿಷ್ಠ, 
ಪೌಲಿಶ ಮತ್ತು ಸೌರಗಳೆಂಬ ಐದು ಸಿದ್ಧಾಂತಗಳು: ಈ ಮತದಲ್ಲಿ 
ಪಂಚಸಿದ್ಧಾ ೦ತಗಳೆಂಬ ಜ್ಯೋತಿಶ್ಯಾಸ್ತ್ಯ ಸಿದ್ಧಾ ಂತಗಳಲ್ಲಿ ಒಂದು 
ಸಿದ್ಧಾಂತದ ಪ್ರಕಾರ ೬.೬ ೬ ಅತಿನಿಸ್ತರವಿರುವುದಾದರೂ ಆಧುನಿಕ 
ಸಂಸ್ಕಾರಕ್ಕೆ ಆನಾವಶ್ಯಕವೆಂದು ಅದರಲ್ಲಿ ಪ್ರವರ್ತಿಸಲಿಲ್ಲ(ಹಿಂದರ್ಸಾ೧). 
೨. [ತತ್ತ್ವಶಾ] ಆಧ್ಯಾತ್ಮನಿಚಾರಕ್ಕೆ ಪ್ರುವರ್ತಿಸಿರುವ ವೇದ, 
ಪಾಂಚರಾತ್ರ, ಸಾಂಖ್ಯ, ಯೋಗ ಮತ್ತು ಪಾಶುಪತಗಳೆಂಬ 
ಐದು ಸಂಪ್ರದಾಯಗಳು : ನೇಡಂಗಳುಂ ಶ್ರೀ ಪಾಂಚರಾತ್ರ ಮಂ 
ಸಾಂಖ್ಯಮು೦, ಯೋಗಮಂಂ,ಪಾಶುಪತಮೆಂಬೀ ಪಂಚಸಿದ್ಧಾ ಂತಂಗಳುಂ 
ಪರಸ್ಪರ ವಿರುದ್ಧಮಾದ ತತ್ವದ ನೆಲೆಗಳಂ ಪ್ರತಿಸಾದಿಸುವುಪೋ? 
(ಚಿಕಬಿ. ೨೧). [ಸಂಚ 4- ಸಿದ್ಧಾಂತ] 

ಪಂಚಸುಜ್ಞಾನ (ನಾ). [ಜೈನ] ಮತಿಜ್ಞಾನ, ಶ್ರುತಜ್ಞಾನ, 
ಅವಧಿಜ್ಞಾ ನ, ಮನಃಸರ್ಯಾಯಜ್ಞಾನ ಮತ್ತು ಕೇವಲ 
ಜ್ಞಾನಗಳೆಂಬ ಐದು ಬಗೆಯ ಜ್ಞಾ ನಗಳು : ಪಂಚಕಲ್ಯಾಣಗಳಿ 
ಗಾಶ್ರಯ ಪಂಚಸುಜ್ಞ್ವಾನಗಳ ಸಲೆ ನೆಲೆ ಸಂಚಮಸ್ಸಾನಗಳ ಪಡೆದರ , , . 
ತೀರ್ಥಕರೊಲಿದು ಭಜಿಸುವೆ (ಬಿಜ್ಜ ಪು. ೧-೩). "ಪಂಚವಿಧಜ್ಞಾನ' 
ಪರಾ. [ಸಂಚ್ಯ*-ಸುಜ್ಞ್ಯಾನ] 

ಪಂಚಸೂತಕ (ನಾ). ಜನನಸೂತಕ, ಮರಣಸೂತಕ, ರಜ 
ಸ್ಸೂತಕ,ಉಚ್ಛೆ ಪೃಸೂತಕ ಮತ್ತು ಜಾತಿಸೂತಕಗಳೆಂಬ ಐದು 
ಬಗ್ಗೆಯ, ಸೂತಕಗಳು; ಈ ಐದು ಸೂತಕಗಳ ಹೆಸರುಗಳ ಪಟ್ಟ 
ಯಲ್ಲಿ ಕೆಲವು ವ್ಯತ್ಯಾಸಗಳು ಕಂಡುಬರುತ್ತವೆ. ಉದಾಹರಣೆಗೆ : 


*ಸೂತಕ-೫ : (ಅ) ಜಾತ, ಮೃತ, ರಜಃ, ಉಚ್ಛೆ ಕಷ್ಟ, ಜಾತಿ 
(ವಿದ್ಯಾಕ. ೫೩). (ಆ) ನುಥುಖೌನ, 'ಅನೃತ, ಜೀಔಲಕಸ್ಪ ರ್ಶ, 
ಯೂಪಸ್ತ ಸ್ತಂಭಸ್ಪರ್ಶ,  ಶವದರ್ಶನ (ವಿದ್ಯಾಕ. ಸ), 
(ಇ) ಜಾತಿ, ಜನನ, ಮರಣ, ನಿತ್ಯ, ನೈಮಿತ್ತಿಕ (ಸಂಜ್ಞಾ. 
೮೩), (ಈ) ಜಾತಿ, ಜನನ, ಪ್ರೇತ, ಉಚ್ಛಿಷ್ಟ, ಪ್ರಜಾ 


(ವಿಚಿಂ. ೨-೧೮೩)” (ಶ್ರೀನತ್ಸ. ೪೯೧) : ಹಾತಿಸೂತಕ 'ಜನನಸೂತಕ 


ಪಂಚಸೂತ್ರ 


ಪ್ರೇತಸೂತಕ ಎಂಜಲ ಸೂತಕ ರಜಸ್ಸೂತಕವೆಂಬ ಸಂಚಸೂತಕವುಳ್ಳ 
ಮಹಾನುಭಾವಿಗಳು . . . ಭನಿನಿಶ್ರವ ಕಳೆದೆನೆಂತೆನ್ನ ಬಹುದೆ (ಚನ್ನನ. 
೨೨-೨) ; ಜಾತಿಸೂತಕ ಪ್ರೇತಸೂತಕ ಜನನಸೂತಕ ಉಚ್ಛ ಸ್ಟ ಸೂತಕ 
ರಜಸ್ಸೂತಕವೆಂಬ ಪಂಚಸೂತಕಂಗಳಂ ಕಳೆದು (ಅಖಂಜೇ. ೮೭-೯೦); 
ವೀರಶೈವ ಸ್ತ್ರೀಪುರುಸಕ್ಗೆಲ್ಲರೂ . . . ಲಿಂಗಪೂಜೆಯನ್ನು ಮಾಡಲೇ 
ಬೇಕೆಂಬ ಪ್ರಬಲನಿಧಿಯಿರುವುದರಿಂದ ಇವರಿಗೆ ಲಿಂಗಧಾರಣ, ಲಿಂಗ| 
ಪೂಜೆಗಳಲ್ಲಿ ಸಂಚಸೂತಕ ನಿರ್ಬಂಧವಿಲ್ಲ (ಭಾರದ. ೨೫೧). 
[ಪಂಚ್ಯ 4 ಸೂತಕ] 

ಸಂಚಸೂತ್ರ (ನಾ). [ನೀಶೈ] ಶಿವಲಿಂಗಗಳ ಪ್ರುತಿಷ್ಮಾ ಕಾಲದಲ್ಲಿ 
ಗಮನಿಸುವ ಲಿಂಗೋಚ್ಛತೆ, ಲಿಂಗವಿಸ್ತಾರ, ಲಿಂಗಸ್ಕೌಲ್ಯ, 
ಪೀಠವಿಸ್ತಾರ, ಪ್ರನಾಲಿಕಾಮಾನಗಳೆಂಬ ಐದು ಸೂತ್ರಗಳು ; 
£ ಈ ಐದು ಸೂತ್ರಗಳ ಹೆಸರುಗಳ ಪಟ್ಟಿಯಲ್ಲಿ ಕೆಲವು ವ್ಯತ್ಯಾಸ 
ಗಳು ಕಂಡುಬರುತ್ತವೆ. ಉದಾಹರಣೆಗೆ : "ಸೂತ್ರ- ೫: (ಅ) 
ಲಿಂಗೋಚ್ಚತೆ, ಲಿಂಗನಿಸ್ತಾರ, ಲಿಂಗಸ್ಕೌಲ್ಯ, ನೀಠವಿಸ್ತಾರ, 
ಪ್ರನಾಲಿಕಾಮಾನ (ಧರ್ಮಸಿಂ. ೩ ಪೂ...೨೫೬). (ಆ) 
ಪಡ್ವಿಡಿ, ವೃಷ್ಟಿ, ಮುಕ್ತಾಗುಚ್ಛ, ಲಂಬನ, ಪಂಚವರ್ಣ 
(ವೀಸಾಇ. 1-೮೬). (ಇ) ಸಂಕಲ್ಪ, ಮಾರ್ಜನ, ವರುಣ 
ಸೂಕ್ತ, ಅಘಮರ್ಹ್ಷಣ, ಸ್ನಾನಾಂಗತರ್ಪಣ (ವಿದ್ಯಾಕ.೫೩)” 
(ಶ್ರೀವತ್ಸ, ೪೯೨): ಎಲೇ ಹಿರಿಯರುಗಳಿರಾ ಕೈಯಲ್ಲಿರುವುದು. 
ಸಂಚಸೂತ್ರ ಪ್ರಮಾಣದಿಂದ ಕಟದು ತಿದ್ದಿ ತೀರ್ಚಿ ಒಪ್ಪವಿಟ್ಟು ದು ಲಿಂಗ 
ವೆಂದಲ್ಲಿ ಅಹುದೆಂಬರು (ನೋಳಿಮಾ. ೧೮೫-೬೯೪ ಟೀಕು); ಸ್ವಶಾಖೀಯ 


ಗುರುಗಳು . . . ಪಂಚಸೂತ್ರಘಟತವಾದ ಲಿಂಗವನ್ನು ಸಾಮಾನ್ಯಾ 
ಕಾರದಿಂದ ಸಂಸ್ಕರಿಸಿ ಗರ್ಭಿಣಿಯರ ವಶಕ್ಕೆ ಕೊಡುವರು (ಭಾರದ. ೨೪೯). 
[ಸಂಚ್ಯ 4 ಸೂತ್ರ] 


ಪಂಚಸೂನ (ನಾ). “ಕುಟ್ಟುವುದು, ಕೇರುವುದು, ಬೀಸುವುದು, 
ಒಲೆ ಹೊತ್ತಿಸುವುದು, ನೀರು ತುಂಬುವುದು--ಈ ಐದು ಕ್ರಿಯೆ 
ಗಳಿಗೆ ಪಂಚಸೂನವೆಂದು ಹೆಸರು” (ದ್ವಾದಶಾ, ಕೋಶ); 
7 “ಸೂನಾ-೫: ಗೃಹಸ್ಥನು ತಾನು ಮಾಡಜಿಯೇ (ಪ್ರಾಣಿ 
ಹಿಂಸೆಯ ಜೋಷವನ್ನು) ಹೊಂದುವ, ಐದು ಪ್ರಾಣಿಹಿಂಸೆಯ 
ಸ್ಥಾನಗಳು: ಚುಲ್ಲೀ (ಒಲೆ), ಪೇಷಣೀ (ಅರೆಯುವ ಕಲ್ಲು), 
ಉಪಸ್ಕರಃ (ಪೊರಕೆ), ಕಂಡನೀ (ಒರಳು ಮತ್ತು ಒನಕೆ), 
ಉದಕುಂಭ (ನೀರಿನ ಕೊಡ) (ಮನು. ೩-೬೮; ಧರ್ಮಸಿಂ. ೩ 
ಪೂ.-೨೪೬). ಉದ್ವಾಹನೀ, ದೃಷದುಸಲಾತ್ಮಿಕಾ, ಗೃಹೋಪ 
ಕರಣ ಕುಂಡಸಂಮಾರ್ಜನ್ಕಾದಿ, ಉಲೂಖಲ ಮುಸಲ, 
ಜಲಾಧಾರ ಕಲಶ (ಮನು. ೩-೬೮ ವ್ಯಾ). ಕಂಡನೀ, ಸೇಷಣೀ, 
ಚುಲ್ಲೀ, ಉದಕುಂಭ, ಮಾರ್ಜನೀ (ಸರಾಶರಸ್ಕ್ರೃತಿ. ೨-೧೧)” 
(ಶ್ರೀವತ್ಸ. ೪೯೩): ಪಂಚೇಂದ್ರಿಯನೆಂಬ ಮದಗಜನಿಜಯರು ಪಂಚ 
ಬಾಣನ ಭಂಜನರು ಪಂಚಮುಹಾವ್ರತಸನಿಂತಿಸಮೇತರು ಸಂಚಸೂನು 
£ನ]ನರ್ಜಿತರು  (ದ್ವಾಡಶಾ. ೧-೩೩೦). "ಪಂಚಸೂನಾದೋಷ' 
ಪರಾ. [ಸಂ. ಪಂಚಸೂನಾ] 

ಪಂಚಸೂನಾದೋಷ (ನಾ).೧. ಪ್ರಾಣಿಹತ್ಯೆಗೆ ಆಸ್ಪ ದವಾದರೂ 
ಗೃಹಸ್ಥನು ವಿಧಿಯಿಲ್ಲದೆ ಪ್ರತಿದಿನವೂ ಮಾಡಬೇಕಾದ ಐದು. 
ದೋಷಗಳು, ಪಾಪಗಳು ; ಗ ಚುಲ್ಲೀ(ಒಲೆ), ಪೇಷಣೀ (ಅರೆ 
ಯುವ ಕಲ್ಲು), ಉಪಸ್ಯರ (ಪೊರಕೆ), ಕಂಡನೀ (ಒರಳು ಮತ್ತು 
ಒನಕೆ), ಉದಕುಂಭ (ನೀರಿನ ಕೊಡ)--ಈ ವಸ್ತುಗಳಿಂದ 
ಗೃಹಸ್ಥನು ಐದು ಬಗೆಯಲ್ಲಿ ಉಂಟುಮಾಡುವ ಪ್ರಾಣಿಹಿಂಸೆ. 


೫೦೪೭ 


= 


40 


ಪಂಚಸ್ಮಾವರ 


ಇವುಗಳಿಂದಾದ ಪ್ರಾಣಿಹಿಂಸಾಪಾಪಸರಿಹಾರಕ್ಕಾಗಿ ದೇವರಿಗೆ 
ನೈವೇದ್ಯ, ವೈಶ್ವದೇವ ಕರ್ಮಗಳನ್ನು ಮಾಡಬೇಕೆಂದು ನಿಧಿ 
ಯಿದೆ. ೨. (ಬತ್ತವನ್ನು) ಕೊಯ್ಯುವುದು, ತುಳಿಯುವುದು, 
ಕುಟ್ಟುವುದು, ಪೋಟುಹಾಕುವುದು, ಬೇಯಿಸುವುದು ಎಂಬ 
ಐದು ಕ್ರಿಯೆಗಳಿಂದುಂಟಾಗುವ ಜೋಷ,--ಪಾಪ : 
ನೆಲ್ಲನ್ನು (ಭತ್ತ ವನ್ನು) ಕೊಯ್ಯುವುದು ೧. ತುಳಿಸುವದು ೨. ಕುಟ್ಟೂ 
ವದು ೩.ಪೋಟುಹಾಕುವದು. ೪. ಬೇಯಿಸುವುದೆಂಬ ಪಂಚಸೂನಾ 
ದೋಷವು ಬರುವುದು (ಹಸಾರ. ೨೨-೨೯ ತಾತ್ರರ್ಯ). [ಸಂ.] 

ಪೆಂಚಸೂಳ್ಗೆ ವಣೆ (ನಾ). ಐದು ಸಲ ಕ್ರಮವಾಗಿ ಬಿಡುವ ಬಾಣ: 
ಎನ್ನ ಕೋಮಲಶರೀರ ಶಿವನಕ್ಷಿಗಾಹುತಿಯಾದೊಡಾಗಲಿ ಮತ್ಟ್ಯ್ರೂರಸಂಚ 
ಸೂಳ್ಗಣೆಗಳೆಚ್ಚ ಭನನತ್ಕುಗ್ರ ತಪೋಭ್ರಷ್ಟನಂ ಮಾಡುವೆ(ನನೋ. ೫-೩೫). 

[ಪಂಚ ಸೂಳ್ಳಾ( ಎ ಸೂಲ") -- ಕಣೆ] 

ಪಂಚಸೌಗಂಧ (ನಾ). ಐದು ಬಗೆಯ ಸುಗಂಧಗಳು; “ಸುಗಂಧ 
೫: (ಅ) ಕರ್ಪೂರ, ಕಕ್ಕೋಲ” ಲನಂಗಪುಷ್ಪ, ಗುವಾಕ್ಕ 
ಜಾತೀಫಲ (ರಾಜನಿ.-ಶಕದ್ರು,-೪-೧೫). (ಆ) ಲವಂಗ 
ಕುಸುಮ, ಕಕ್ಕೋಲ, ಕಾಂಡ, ಜಾತೀಫಲ, ಕರ್ಪೂರ (ಶಬ್ದ 
ಚಂದ್ರಿಕಾ,--ಶಕದ್ರು. (೪-೧೫). (ಇ) ಶ್ರೀಗಂಧ,ತಕ್ಕೋಲ, 
ಜಾಯಿಫಲ, ಸದ್ಮಕೇಸರ, ತಾವರೆಯ ಕೇಸರ (ಓಕೋ. ೯೩). 
(ಈ) ಕುಂಕುಮದ ಹೂವು, ಅಗರು, ಪಚ್ಚೆ ಕರ್ಪೂರ, ಕಸ್ತೂರಿ, 
ಚಂದನ (ವಸ್ತುಪ್ರು. ೭೦೪)” (ಶ್ರೀನತ್ಸ. ೪೯೦) : ದೇವರ್ಗ್ಗೆ . . . 
ಮಂಗಳಾಭಿಸೇಕಮಂ ಮಾಡಿ ಪಂಚಸೌಗಂಧಗಂಧಂಗಳಿಂ ಪೂಸಿ ವಸ್ರ್ರಾ: ಳಂ 
ಕಾರಮುಪನೀತ ಮಧುಪರ್ಕ್ಯವಾಚಮನೀಯ ಪುಲ್ಪ ಪೂಜೆ ಪುಲ್ಪ ಫಳ 
ಪಕ್ವ್ವಾಂನ ಮಂಟಿಪ ಧೂಪ ಬ್ರತ ದೀಪಾರಿತಿಗಳಂ ಕೊಟ್ಟು (ಎಕೆ. vil, 
ಶಿಕಾರಿ. ೧೮೫-೭೮; 1158). [ಪಂಚ್ಮ- ಸೌಗಂಧ] 

ಪಂಚಸೌಜ್ಞೆ (ನಾ).[ವೀಶೈ] ಪರಮೇಶ್ವರನಿಗಿರುವ ಷರ, ಗೂಢ, 
ಶರೀರಸ್ಕ, ಲಿಂಗಕ್ಷೇತ್ರ, ಅನಾದಿಗಳೆಂಬ ಐದು ಸಂಜ್ಞೆಗಳು: 
ಆ ಶಿವನೇ ಮಹಾಲಿಂಗವು ತವೆ ಮಹತ್ಸಾಜ್ಞೆಯಂ ಪಂಚಸೌಜ್ಞಿಯ 
ನುಳ್ಳುದು (ವೀಕೈಫು. ೧-೮-೧೩). [ಪಂಚ್ಚ 4 ಸೌಜ್ಞಿ] 

ಪಂಚಸ್ಮಾನ (ನಾ). ೧. ಯುದ್ಧಮಾಡುವಾಗ ಫಿಂತುಕೊಳ್ಳುವ 
ಐದು ವಿಧವಾದ ಕ್ರಮಸ್ಥಾನಗಳು ; ಐ ಸ್ಟಾನ--೫; ಆಲೀಢ, 
ಪ್ರತ್ಯಾಲೀಢ, ಸಮಪಾದ, ವೈಷ್ಣವ, ಮಂಡಲಾಗ್ರ (ಗದಾಯು. 
೮-೧ವ). ಆಲೀಡ ಪ್ರತ್ಯಾಲೀಢ, ಸಮಪಾದ, ವಿಶಾಖ, ಮಂಡಲ 
(ಶಬ್ದರೆ.೧೧೧೭)” (ಶ್ರೀನತ್ಸ. ೫೦೦). ೨. [ಯೋಗ] ತಾರಕ, 
ದಂಡಕ, ಕುಂಡಲಿ, ಪ್ರಣವ ಮತ್ತು ಬಿಂದುಗಳೆಂಬ ಐದು 
ಸ್ಥಾನಗಳು 2 ಇರುವ ಪಂಚಸಸ್ಥಿನಮರ್ಮನ ಕರತಳಾಮಳಕದೊಲು. 
ಕೃಪೆಯಿಂದರುಹಿಸಲಹುಡೆನಲು (ಗಗತಾ. ೨೦-೩೯), ೩. [ನೀಕೈ] 
ಇಷ್ಟಲಿಂಗವನ್ನು ಧರಿಸುವ ಶರೀರದ ಐದುಭಾಗಗಳು ; ತಲೆ, 
ಕರ್ಣ, ಉರ (ಎಜೆ), ಅಮಳೋಕ್ಯ (ಬಾಯಿ) ಮತ್ತು ಕಕ್ಷ 
(ಕಂಕುಳು): ಪಂಚಸ್ಮಾನದಲ್ಲಿಪ್ಪ ಲಿಂಗವ ಕರಸ್ಮಲದಲ್ಲಿ ಮೂರ್ತಿಗೊಳ್ಳ 
ಅಿಕ್ಕಾಗಿ (ಮದೇನ,೨೮೭-೬೭). [ಪಂಚ್ಮ1-ಸ್ವಾನ] 

ಪಂಚಸ್ಥಾವರ (ನಾ). [ಜೈನ] ಕೇವಲ ಸ್ಪರ್ಶೇಂದ್ರಿಯವನ್ನು 
ಹೊಂದಿರುವ ಪೃಥ್ವಿಕಾಯ, ಅಪ್ಕಾಯ, ತೇಜಃಕಾಯ, ವಾಯು 
ಕಾಯ ಮತ್ತು ವನಸ್ಸ ತಿಕಾಯಗಳೆಂಬ ಐದು ಚೈತನ್ಯ 
ವಸ್ತುಗಳು : ಕಾಯಾನುವಾದದಿಂ ಪಂಚಸ್ಮಾನರಂಗಳ್ಲಿ ಗುಣಸ್ಮಾನ 
ಭೇದಾಭಾವದಿಂ ಆಲ್ಬಬಹುತ್ವಾಭಾವಮಕ್ಕುಂ (ತತ್ತ ಪ 


ತ್ತ್ವ್ವಸ್ರ. ೪೧). 
[ಪಂಚ್ಛ -- ಸ್ಥಾವರ] 


ಪಂಚಸ್ಟರ 


ಪಂಚಸ್ಟರ (ನಾ). ಸಂಚಭೂತಗಳಿಗೆ ಸಂಬಂಧಿಸಿದ ನಾಳಗಳಿಂದ 
ಹೊರಡುವ ಪೃಥ್ವೀಸ್ವರ, ಅಪ್ಪು ಸ್ವರ, ತೇಜಸ್ಸಿನ ಸ್ವರ, 
ವಾಯುವಿನ ಸ್ವರ ಮತ್ತು ಆಕಾಶಸ್ವರಗಳೆಂಬ ಐದು ಬಗೆಯ 
ಸ್ವರಗಳು: ಒಂದೊಂದು ನಾಳದಲ್ಲಿ ಪೃಥ್ವೀಸ್ವರ ಅಪ್ಪು ಸ್ವರ ತೇಜಸ್ಸಿನ 
ಸ್ವರ ವಾಯುವಿನ ಸ್ವರ ಆಕಾಶಸ್ವರ ಇಂತೀ ಪಂಚಸ್ವರಸಂಜ್ಞೆಯಂ. 
ತಾಳಿ (ವಿನೇಕ. ೧೯೭). [ಪಂಚ ಸ್ವರ] 

ಪಂಚಳ "ಸಂಚಾಲ' ನೋ. 

ಪೆಂಚಾಂಗೆ (ನಾ). ೧. ಐದು ಭಾಗಗಳಿಂದ ಕೂಡಿದುದು : 
"ಸಂಚಾಂಗಮಂತ್ರ' ಪರಾ, ೨. [ಜ್ಯೋತಿ] ತಿಥಿ, ವಾರ, 
ನಕ್ಷತ್ರ, ಯೋಗ, ಕರಣಗಳೆಂಬ ಐದು ಅಂಶಗಳು: “ನಾಡಿಯ 
ಉವತ್ತಕ್ಕೆ ಒಂದು ತಿಥಿಯಕ್ಕು ೬ ೬ ೬ ಭವಾದಿಗಳು ಕರಣವಕ್ಕಿವು ಕ್ರಮದಿ 
ಕೂಡೆ ನವಗ್ರಹದ ಸಂಚಾರಕೆಡೆಯಪ್ಪ ಪಂಚಾಂಗಮೆಂಜಿನಿಕ್ಕುಂ” 
(ಮಂಗರಾ, ೨೧-೯). ೩. ಪ್ರತಿದಿನದ ತಿಥಿ, ವಾರ, ನಕ್ಷತ್ರ, 
ಯೋಗ, ಕರಣಗಳನ್ನು ತಿಳಿಸುವ ಹೊತ್ತಿಗೆ,-ಕೈ ಸಿಡಿ: ಇನನಜೇಂ 
ಸಂಚಾಂಗಮಂ ಸೇಟಿಕಿ ಮಾನಿನ ಪಣ” ಬೀಯ್ವಿದೇ ಕೊಲ್ಲಿಮೆಂಬನಿತ 
ಅಕೊಳ್‌ (ದಿವೈಚ, ೭-೫೭); ಇಂದು ಬಿಟ್ಟರೆ ಈ ತಿಂಗಳಲ್ಲಿ ಮುಹೂ 
ರ್ತವೇ ಇಲ್ಲವೆಂದು ಪಂಚಾಂಗ ನೋಡಿ ಹೇಳಿದರು (ಪರಿಣೀ. ೫೫) ; 
ನಾವು ಸಂಚಾಂಗವನ್ನು ತೆಗೆದು ನೋಡಿದರೆ ಪ್ರತಿ ದಿನಾಂಕದಲ್ಲಿಯೂ 
ವಾರದ - ದಿನಸದ ಹೆಸರು, ತಿಥಿ ಮತ್ತು ನಕ್ಷತ್ರಗಳ ನಿವರ ಕೊಟ್ಟರು. 
ವುದನ್ನು ನೋಡುತ್ತೇವೆ (ಆಕಾಶ. ೮೩) ; ಪಂಚಾಂಗ ಹೋದರೆ ನಕ್ಷತ್ರ 
ಹೋದೀತೇ? (ಗಾಜಿ) ೪. ದಿನಾಂಕ ನೊದಲಾದುನನ್ನು 
ತಿಳಿಸುವ ಪಟ್ಟಿ : ಪಂಚಾಂಗ (0೩16868೯. ಇಂಕಸಿ) ; ಈಜಿಪ್ಟ್‌, 
ದೇಶದಲ್ಲಿ ಪಂಚಾಂಗ ( 0೩108688) ವೊಂದನ್ನು ತಯಾರಿಸಲಾಯಿತು 
(ಗಣಿಚ, ೪). ೫. (ಆಲಂ) ಪೊಳ್ಳು ಮಾತು ; ಬುರುಡೆಮಾತು ; 
ಹರಟಿ : ನಿನ್ನ ಪಂಚಾಂಗ ಸಾಕು. ನಾನು ಇಲ್ಲಿಂದ ಉಲುಕುವುದಿಲ್ಲ. 
ಇದು ನಿನಗೆ ತಿಳಿದಿರಲಿ (ಮುಂಬಯಿ. ೫-೪೮) ; ಆಮೇಲೆ ಅವರು ತಮ್ಮ 
ಪಂಚಾಗವನ್ನೇ ಬಿಚ್ಚಿ ದರು (ಕಮ, ೪), ೬, [ವೈದ್ಯಶಾ] ಮರದ 
ತೊಗಟಿ, ಎಲೆ, ಹೊವು, ಬೇರು, ಹಣ್ಣು ಅಥವಾ ಕಾಯಿ ಎಂಬ 
ಐದು ಅಂಶಗಳು: ಕಂಚೇವಿನ ಸಂಡೊಂಗನನ್ನು ಜೇನುತುಪ್ಪ 
ಗಂಮಜ್ಜಿ ಗೆಯಲ್ಲರೆದು ಕದಡಿ ಕೊಡುವುದು(ವಿನೈವಿ. ೧೫೪). ೭. [ವಾಸ್ತು] 
ಗೃಹಾರಂಭದಲ್ಲಿ ಮಾಡುವ ಪಂಚಶಿಲಾಸ್ಥಾಸನೆ,--ಶಂಕು 
ಸ್ಥಾಪನೆ ; ತಳಹದಿ : “ಪಂಚಾಂಗ-ತಳಹದಿ, ಪಾಯ” (ಸರಿಕೋ. 
೩೨೮); ಚಚ್ಚ್‌ ಕವಾದ ಪಂಚಾಂಗದಿಂದ ಏ೦ ಏರಿ ಚೂಪಾಗುವ ಶಿಖರ 
ಗಳಂತೆ ಈ ಮಂದಿರಗಳು ಕಾಣುವುವು (ಬಾಲಪ್ರೆ. 1, ೪೭೭), 

ಪಂಚಾಂಗ ಕೇಳು, - ತಿಥಿ, ವಾರ, ನಕ್ಷತ್ರಾದಿಗಳನ್ನು ಕೇಳಿ 

ತಿಳಿದುಕೊಳ್ಳು : ತಂಜಿಯವರು ಪಂಚಾಂಗ ಕೇಳಿ ಬರಲು ಜೋಯಿಸರ 
ಮನೆಗೆ ಹೋಗಿದ್ದಾರೆ (ರೂಢಿ), ಪಂಚಾಂಗದವನು ೧. ಪಂಚಾಂಗ 
ನನ್ನು ಹೇಳುವವನು; ಜೋಯಿಸ: ಇವರ ವಕಾಲತ್ತು ನಹಿಸಿ 
ಕೊಂಡಿರುವೆಯಾ ಪಂಚಾಂಗದವನೇ (ರಂಗರೋ, ೫) ; ಪಾಂಚಾಲದೇಶದ 
ಪಾಲಕನಾದರೆ ಪಂಚಾಂಗದವನಿಗೇನು"? (ಗಾದೆ). ೨. ಬಡಪಾಯಿ: 
(ಕ). ಪಂಚಾಂಗ ಹೇಳು-.೧. ತಿಥಿ, ವಾರ, ನಕ್ಷತ್ರಾದಿಗಳನ್ನು 
ತಿಳಿಸು, ವಿವರಿಸು. ೨. ಸಂದರ್ಭಕ್ಕೆ ತಕ್ಕಂತೆ ಏನನ್ನಾದರೂ! 
ಹೇಳು; ಬಾಯಿಗೆ ಬಂದಂತೆ ಹೇಳು : (8). [ಪಂಚ್ಯ--ಅಂಗ್ಯ], 

ಸೆಂಚಾಂಗಕರ್ತ (ನಾ).ಪಂಚಾಂಗದ ಹೊತ್ತಿಗೆಯನ್ನು ರಚಿಸುವ 
ನನು--ತಯಾರಿಸುವವನು : ನೇಯ್ಗಾರರೂ, ಪಂಚಾಂಗಳರ್ತರ್ಕೂ 
ವರ್ಣಗಾರರೂ (ತುಳುನಾ, ೧೭೩). [ಪಂಚಾಂಗ - ಕರ್ತ] 


೫೦೪೮ 


5 


ಪಂಚಾಂಗಸನ್ಮಂತ್ರ 


ಪೆಂಚಾಂಗಚೂರ್ಣ (ನಾ). [ವೈ ದ್ಯಶಾ] ಯಾವುದಾದರೂ ಒಂದು 
ಮರದ ತೊಗಟಿ, ಎಲೆ, ಹೂವು, ಬೇರು ಮತ್ತು ಫಲಗಳ ಪುಡಿ: 
ಇದನ್ನು ಒಂದು ತೂಕ ತಂಗಡಿ ಸಂಚಾಂಗಚೂರ್ಣದೊಂದಿಗೆ ಕೊಟ್ಟಿರೆ 
ಬಹುಮೂತ್ರ ನಿಲ್ಲುವುದು (ಸಕನೈ. ೫೦೦). [ಪಂಚಾಂಗ 4 ಚೂರ್ಣ] 
ಪೆಂಚಾಂಗಪ್ರಣಾಮ (ನಾ). ಎರಡು ಕೈ್ಯ ಎರಡು ಮಂಡಿ, 
ತಲೆ, ಮಾತು ಮತ್ತು ದೃಷ್ಟಿಗಳೆಂಬ ಐದರಿಂದ ಮಾಡುವ 


ನಮಸ್ಕಾರ : ರಾಜಮಾತೆ . , , ದೇವಿಗೆ ಸಂಚಾಂಗಪ್ರಣಾಮವನ್ನು 
ಸಲ್ಲಿಸಿ ಸಂತೋಸಚಿತ್ತ ರಾಗಿ ಅರಮನೆಗೆ ಹಿಂದಿರುಗಿಡರು(ಶಂತಲಾ. ೨೪). 
[ಪಂಚಾಂಗ ಪ್ರಣಾಮ] 


ಪಂಚಾಂಗಮಂತ್ರ (ನಾ). [ರಾಜನೀ) ರಾಜನಿಗೆ ಇರಬೇಕಾದ 
ಕರ್ಮಾರಂಭೋಪಾಯ, ಪುರುಷದ್ರವ್ಯ ಸಂಸತ್ತು, ದೇಶಕಾಲ 
ವಿಭಾಗ, ವಿನಿಪಾತಪ್ರತೀಕಾರ ಮತ್ತು ಕಾರ್ಯಸಿದ್ಧಿ ಗಳೆಂಬ 
ಐದು ಬಗೆಯ ರಾಜನೀತಿಗಳು ; ರಾಜನೀತಿಯಲ್ಲಿ ಗಮನಿಸ 
ಬೇಕಾದ ಐದು ಅಂಗಗಳ ವಿಚಾರ: ನಾಲ್ಕುಂ ನೃಪನಿದ್ಯೆಯೊಂದು 
ಬಲದಿಂ ಪಂಚಾಂಗಮಂತ್ರಂ ನುನಂಬುಗೆ ಬೇಜಕೊಂಡೆಡೆಗಾಣದುದ್ದ ತ 
ರಿಪುಶ್ರೀಕಾಂತೆ ತನ್ನಂ ಶರಣ್ಸುಗೆ ಪೊಕ್ಯಂ ಯುಂತಮಂತ್ರಿಮಂತ್ರಗೃ ಹಮಂ 
ಸೌಜನ್ಯಕಂದಾಂಕುರಂ (ಶಾಂತಿಪು. ೨-೨೮); ಸಮಮಂ ಮಾಡೆ ಸುಮಂತ್ರಿ 
ವರ್ಗಮರಿಸಡ್ವರ್ಗಕ್ಕೆ ಪಂಚಾಂಗಮಂತ್ರನೊ ಸಪ್ತಾಂಗಸಮ್ಮದ್ಧಿಯಂ 
ಕುಡೆ . ಶೌರ್ಯಮಾದನೆ ತನ್ನೊಳ್‌ ದಳವೇಣಿಕಿದತ್ತೆ ನಿಸಿದಂ 
ಶಕ್ತಿ ತ್ರಯಾಧೀಶ್ವರಂ . (ಚಂದ್ರಪು. ೨-೭); ವರ ಪಾಡ್ಗುಣ್ಯಂ ಸಪ್ತಾಂಗ 
ರಾಜ್ಯದೊದವಂ ತ್ರಿಶಕ್ತಿ ಚತುರಂಗಬಲಂ ನಿರುತಮುನಾಯಚತುಷ್ಕಂ 
ಧರಣಿಪ ಪಂಚಾಂಗಮಂತ್ರವಿಂರ್ಪುದು ನಿನ್ನೊಳ್‌ (ತ್ರಿಪುನಿ. ೨೪-೨೪೩). 

[ಪಂಚಾಂಗ : ಮಂತ್ರ] 

ಪಂಚಾಂಗೆರಾಯ (ನಾ). ಅಲಂಕಾರಕ್ಕಾಗಿ ಕಟ್ಟುವ ಐದು 
ಬಣ್ಣದ ಬಟ್ಟಿಯ ತೋರಣ : ನಿಜಾಗುವ ಪಂಚಾಂಗರಾಯ 
ಪಟ್ಟಾಳಿಯ ಸರ ಗೊಂಡೆಯ ರುುಲ್ಲಿಗಳು ಮೆಟಕಿ ದವು ರಥದಂತರಾಂತರ 
ದೊಳಗಿಹ ಸುರುಚರ ಲೋನೆಗಳೊಳಗೆ (ಕಂನವಿ. ೨೩-೬೮). [?] 

ಪಂಚಾಂಗಶುದ್ಧಿ (ನಾ). ೧. [ಜ್ಯೋತಿ] ಇಷ್ಟಕಾಲದಲ್ಲಿ ತಿಥಿ, 
ವಾರ, ನಕ್ಷತ್ರ, ಯೋಗ್ಯ ಕರಣಗಳು ಉತ್ತಮವಾಗಿರುವುದು ; 
ಪಂಚಾಂಗಕ್ಕೆ ಅನುಸಾರವಾಗಿ ಯಾವ ದೋಷವೂ ಇಲ್ಲದಿರು 
ವುದು, ನಿರ್ದುಷ್ಟ ವಾಗಿರುವುದು: ಪಂಚಾಂಗಶುದ್ಧಿ ನೋಡಿ 
ಮುಹೂರ್ತವನ್ನು ಗೊತ್ತು ಮಾಡಬೇಕಾಗಿದೆ (ರೂಢಿ). ೨. [ವೈ ದೃಶಾ] 
ಗಿಡಮರಗಳ ತೊಗಟಿ, ಎಲೆ, ಹೂವು, ಬೇರು ಮತ್ತು ಫಲಗಳು 
ದೋಷರಹಿತವಾಗಿರುವುದು. ೧, ೨ : ಆ ಪಂಡಿತಂ ಕನ್ನಗಳ್ಳ ನಂತೆ 
ಬಳಪನುಂ ತೆಗೆದು ಕಬ್ಬಿಗನಂತೆ ಗೋಮೂತ್ರಕವೃ ತ್ತಾ ಳಂಕೃ ತನಾಗಿ 


ಭಂಡಾರಿಗನಂತಾಯಂನಮುಂ ಪಿಡಿದು... ವೈದ್ಯುನಂತೆ ಪಂಚಾಂಗ 
ಶುದ್ಧಿಯಂ ನೋಡಿ ಮಂತ್ರ ವಾದಿಯಂತೆ ಗ್ರಹಗತಿಯಂ ಕಂಡು(ಸುಕುಮಾ. 
೩-೬ನ)., [ಪಂಚಾಂಗ + ಶುದ್ದಿ] 


ಪಂಚಾಂಗಶ್ರವಣ (ನಾ). ಹೊಸವರ್ಷವು ಪ್ರಾರಂಭವಾಗುವ 
ಯುಗಾದಿಯ ದಿನಸ ಆ ವರ್ಷದ ಶುಭಾಶುಭಫಲಗಳನ್ನು 
ಹೇಳುವ ಮತ್ತು ಕೇಳುವ ಒಂದು ವಿಧ್ರಿ- ಸಂಪ್ರದಾಯ : 
ರಾಮನುಂದಿರದಲ್ಲಿ ಪಂಚಾಂಗಶ್ರವಣ ನಡೆಯುತ್ತದೆ (ರೂಢಿ). 

[ಸಂಚಾಂಗ - ಶ್ರನಣ್ಯ] 

ಪಂಚಾಂಗಸನ್ಮಂತ್ರ (ನಾ). ೧. ಎ ಪಂಚಾಂಗಮಂತ್ರ. ೨. ಐದು 
ವರ್ಣಗಳೆಂಬ ಭಾಗಗಳಿಂದ ಕೂಡಿರುವ ಮಂತ್ರ; ಪಂಚಾಕ್ಷರ 
ಮಂತ್ರ. ೧, ೨ : ಅರಿವರ್ಗಧ್ವಂಸಮಂ ಪೂಜ್ಜೆಸಗಿ ತಳೆದು ಪಂಚಾಂಗ 


Vol-5-18A 


ಪಂಚಾಂಗಿ 


ಸನ್ಮಂತ್ರಮಂ . . . ತಾಳ್ಮನೋಘಂ ಪ್ರಭುಶ್ವಂ ದೊರೆಕೊಂಡೆಮ್ಮಾಳ್ಮ 
ನಾದಲ್ಲಮವಿಭು ವಿರತಿಶ್ರೀಯುಮುಂ ಮಾಳ್ಪು ದೆಮ್ಮೊಳ್‌ (ರಾಜಕೇ. 
೧-೧೩). [ಪಂಚಾಂಗ--ಸನ್ಮಂತ್ರ] 


ಪಂಚಾಂಗಿ (ನಾ). ಪಂಚಾಂಗವನ್ನು ಹೇಳುವವನು ; ಜೋಯಿಸ: 
ಕರಸಿದಂ ಪಂಚಾಂಗಿಗಳಂ (ಸರಶು, ೯-೧೭). [ಸಂ. ಪಂಚಾಂಗಿನ್‌'] 

ಸಂಚಾಂಗುಲ (ನಾ). ೧. ಐದು ಬೆರಳುಗಳು. ೨. ಹರಳುಗಿಡ; 
ಔಡಲಗಿಡ: “ವ್ಯಾಪುಪುಚ್ಛಃ * ೬ ೬ ಪಂಚಾಂಗುಲಃ, ಮಂಡಃ, 
ವರ್ಧಮಾನ, ನೈಡಂಬಕಃ ೧೧ ಹರಳುಗಿಡದ ಪೆಸರುಗಳು? (ಸಿದ್ಧಾಂತಿ. 
೧೦೮). [ಸಂಚ್ಛ 4 ಅಂಗುಲ] 

ಸಂಚಾಂಡಕ (ನಾ).(? ) :,ಮನಸಿಜನ ವಿಲೋಕನಾಕರ್ಷಣಸ್ಥಾನದಂತೆ 
ಸಂಚಾಂಡಕಪರಿಣತಿಯಿಂ ದೃಷ್ಟ ಶ್ರುತಾತ್ಮನಿದ್ಧ ದೊಳ್ಳೆಆಕಿವ. ರಸಚಿತ್ರ 
ದೊಳಂ ಸಡ್ಜಾ ತೀಯ ಪಂಚನಿಧಪತ್ರಗತಿಯೊಳಮ ತಿಶಯಮಾದ ಚಿತ್ರ 
ಶಾಲೆಯಿಂ0 ಮನಂಗೊಳಿಸಿ (ಮಲ್ಲಪು. ೨-೬೪). [7] 

ಸಂಚಾಂಡಿ (ನಾ). ಅಗಲವಾದ ಬಾಯಿಯುಳ್ಳ ಒಂದು ಬಗೆಯ 
ಪಾತ್ರೆ; ಬಾನಿ: ಗಣಪಯ್ಯ . . , ಎಮ್ಮೆ ನೀರು ಕುಡಿದು ಖಾಲಿ ಮಾಡಿದ 
ಸಂಚಾಂಡಿಯನ್ನು ಜೊತೆಗೆ ತಂದ ಕೊಡವನ್ನು ಎತ್ತಿ ಮನೆಯ ಹಾದಿ 
ಹಿಡಿದ (ಮೂರುದಾ. ೧೫೭). [1] 

ಪಂಚಾಕ್ಷರ (ನಾ). ೧. ಐದು ಅಕ್ಷರಗಳು. ೨. "ನಮಃಶಿವಾಯ' 
ಎಂಬ ಮಂತ್ರದಲ್ಲಿರುವ ಐದು ಅಕ್ಷರಗಳು: ಸಂಚಾಸ್ಷರಗಳೊಳಗೆ 
ಸಂದರಾ ಪರನೆಯರು ಪಂಚಮುಖನಿರ್ದೆಡೆಗೆ ಪೋದರಾ ಪರನೆಯರು 
(ನಂಬಿರ. ೧೭-೧೨೫) ; ಶ್ವೇತ ನೀನೀ ದೇವನ ಮಂದಿರವ ಬೋಹರಿಸೆನು 
ತ್ತಲಾ ರಂಭೆಯಾನಂದದಿಂ ನುಡಿದು ತದ್ಭಸಿತ ರುದ್ರಾಕ್ಷೆಗಳ ಸೌಂದರ್ಯ 
ಪಂಚಾಕ್ಷರಂಗಳಗ್ಗಳವ ಬಿತ್ತರಿಸಿದಳು ನಲನಿಂದ (ವೀಕೈಪು. ೨೨೬-೨೦). 
ಹಾ ಪಂಚಾಕ್ಷರಿ : ಪಂಚಾಕ್ಷರಾನೋದವಿಸ್ಟು ರಿತಸ್ವಾಂತತಯೋ 
ರುಹಂ . . . ರಾಜಶೇಖರಮಹೀಶಂ . . , ಒಪ್ಪಿರ್ದಂ ತದಾಸ್ಥಾನದೊಳ್‌ 
(ರಾಜಶೇ. ೧೪-೧೭೧), [ಪಂಚ್ಯ -- ಅಕ್ಷರ] 

ಪಂಚಾಕ್ಷರಿ (ನಾ). ಐದು ಅಕ್ಷರಗಳುಳ್ಳ, ಮಹಾಮಂತ್ರ ; "ನಮಃ 
ಶಿವಾಯ” ಎಂಬ ಶಿವಪಂಚಾಕ್ಷರಮಂತ್ರ : ಇಂತೀ ಪಂಚಾಕ್ಷರಿಯ 
ಮೂಲಮಂತ್ರ (ದಲ್ಲಿ?) ಸಂಬಂಧವಾಗಲಾಗಿ ಅದು ಪ್ರಣವದ ಬೀಜ 
(ಸರ್ನನ. ೧೩೩-೬೬೬) ; ಎಸೆವ ಪಂಚಾಕ್ಷರಿಯೆ ಪರಮನರಮನೆ (ತಿರುರ, 
ದೇ. ೩-೪); ಶಿವನೆಯಿತಂದು . . . ಅಟುಹಿ ಪಂಚಾಕ್ಷರಿಯ ನಭಯ 
ಕರವ ಶಿರಡೊಳಿಟ್ಟು (ಬಸಪು. ೧೮-೩); ಸಂಚಾಕ್ಷರಿಯೆಂದಡೆ ಪರತತ್ತ ವು 
(ಅಖಂಡೇ. ೪೯-೧). 

ಪಂಚಾಸ್ತರಿಯ ಮಣಿಮಾಲೆ - ರುದ್ರಾಕ್ಷಿಯ ಸರ (?) : ಪಂಚಾ 
ಕ್ಷರಿಯ ಮಣಿಮಾಲೆಯಲ್ಲಿ ಸಂಚಿತಪ್ಪಾರಬ್ಧ ಕರ್ಮುನೆಂಬ ದಾರ ನಡುವೆ 
ಸಿಕ್ಕಿ ಮಣಿಯ 'ತಿರುಗಾಡಿಸುತ್ತದೆ (ಅಜಾನೂ, ಕ. ೧೩೪-೫೧೧). 
[ಸಂ. ಪಂಚಾಕ್ಷರೀ] 

ಪಂಚಾಗ್ನಿ (ನಾ). ೧. ಐದು ವಿಧವಾದ ಅಗ್ರಿ ; ೫ “ಅಗ್ನಿ-೫: 
(ಅ) ಸವನ (ಅನಸಥ್ಯ), ಪಾನನ (ಸಭ್ಯ), ತ್ರೇತಾ(ದಕ್ಷಿಣಾಗ್ನಿ, 
ಗಾರ್ಹಪತ್ಯ, ಆಹನನೀಯ) (ಗೋಭಿಲ. ೧-೬-೧೧ವ್ಯಾ ; ಆಸ್ಚೆ 
ವಾಯುಪು. ೮೩-೫ ; ಮತ್ಸ್ಯಪು. ೧೬-೭). (ಆ) ಜಾಠರ 
ಕಾಲಾಗ್ದಿ, ಬಾಡಬಾಗ್ಸಿ,  ಭೌಮಾಗ್ಗಿ, ವೈ ದ್ಯುತಾಗ್ನಿ, 
ಸೂರ್ಯಾಗ್ನಿ (ವಿಚಿಂ.೨-೨೪೧). (ಇ) ಕಾಲಾಗ್ನಿ, ಸೂರ್ಯ 
ಸೂರ್ಯಕಾಂತ, ದಾನ-, ಉದರ-- (ವಿಚಿಂ. ೨-೨೪೧). 
(ಈ) ಗಾಯತ್ರಿಯ ಪಂಚಮುಖಗಳು: ಸೂರ್ಯಾಗ್ನಿ, 
ಜಠರ--, ವೈದಿಕ, ಲೌಕಿಕ, ಜ್ಞಾನ--(ವಿಚಿಂ.೨-೨೨೧). 


೫೦೪೯ 


20 


25 


35 


(ಉ) ಬ್ರಾಹ್ಮ, ಪ್ರಾಜಾಪತ್ಯ, ಗಾರ್ಹಸ್ಥ್ಯ, ದಕ್ಷಿಣಾಗ್ನಿ) 


'ಸಂಚಾಗ್ನಿ 


ಶ್ರವ್ಯಾದಾಗ್ನಿ (ಸಂಜ್ಞಾ. ೨೨). (ಊ) ವಡವಾಗ್ನಿ ಮಂದ, 
ಜಠರ, ಶೋಕ, ಕಾಮ, (ಕಗೀ. ೨-೩೩). (ಜು) 
ಪಾಚಕಾಗ್ಬಿ (ಜಠರ), 'ರಂಜಕ-- (ರಕ್ತಾಂತರ), ಸಾಧಕ 
(ಹೈತ್‌),ಆಲೋಕನ-(ದೃಕ್‌), ಭ್ರಾಜಕ-(ತ್ವಕ್‌) (ಸಂಜ್ಞಾ. 
೨೧). (ಖೂ) ಜ್ಞಾನಾಗ್ತಿ (ಆತ್ಮ), ಕಾಲ-(ಪಾದಗಳು), 
ಶುಧಾ-(ನಾಭಿ), ಶೀತ-(ಹೃ ದಯ), ಕೋಪ--(ನೇತ್ರಗಳು) 
(ನಿದ್ಯಾಕ. ೫೪)” , (ಶ್ರೀನತ್ಸ. ೬). ೨. ಖುಸಿಗಳು ಬೇಸಿಗೆ 
ಯಲ್ಲಿ ತಪಸ್ಸು. ಮಾಡುವಾಗ ನಾಲ್ಕು ಕಡೆಗಳಲ್ಲೂ ಇರುತ್ತಿದ್ದ 
ನಾಲ್ಕು ಅಗ್ನಿ' ಮತ್ತು ಮೇಲಿನ ಸೂರ್ಯ: ಪಂಚಾಗ್ನಿತಾಪತಪ್ತ 
ಮಾನಸರಸ್ಪ ತಪೋ ಧನಜನಕ್ಕೆ ತಸನತಾಸಮನಾಗಲೀಯದೆ ತಳಿರ್ದುಣು 
ಗಲಂ ಪೊತ್ತು ನಭಯೊಳ್‌ ನಲಿದಾಡುವ ಸೋಗೆನನಿಲ್ಲಳ ಪಿಂಡುಗಳುಮಂ 
(ಪಂಚತಂ. ೮೯-೧೬); ಮಿಗೆ ಸುತ್ತಿದ ದವಾಗ್ನಿ ತ ಬೇಸಗೆಯಗ್ನಿ 
ಯೆಂಂದೆನಿಸಿ. ತೋಣುತ್ತಿರ್ಪ ಸಂಚಾಗ್ನಿವಂಧ್ಯಗತಾಂಧ್ರಿ ಪ್ರಭೆ ನಿಂದಳುಗ್ರ 
ತಪದೊಳ್‌ ಶರ್ವಾಣಿ (ಗಿರಿಕ, ೯-೧೦); ಸಂಚಾಗ್ನಿಯಲಿ ಕುಳಿತು 
ವಂಚಿಸಿದ ದೇಹಕ್ಕೆ ಮುಂಚೆ ಉರಿನರಕವನನುಭವಿಸಿದಾ ಮೇಲೆ ಸಂಚಿಸಿದ 
ಫಲವು (ಸರ್ನಜ್ಞ. ೩೭೬). ೩. ಪಂಚಾಗ್ನಿಯ ನಡುನೆ ಮಾಡುವ 
ತಷಸ್ಸು ; Pp “ಟಿತಪ- ೫: ನಾಲ್ಕುದಿಕ್ಕುಗಳಲ್ಲಿಯೂ 
ಯಜ್ಞೋ ಚಿತವಾದ ದಾರುವಿಶೇಷಗಳಿಂದ ತನಗೆ ಏಕಹಸ್ತಾಂತರ 
ದಲ್ಲಿ ಅಗ್ನಿಸ್ಥಾ ನನೆ ಮಾಡಿ, ಗಾಢ ವಸ್ತ್ರಾಚ್ಭಾ ದನೆ ಮಾಡಿಕೊಂಡು 
ಅದರ. ನಡುನೆ ಕುಳಿತು, ವೈಶ್ವಾನರೇಷ್ಮಿಯನ್ನು ಮಾಡುತ್ತ, 
ಐದನೆಯ (ಅಗ್ನಿಯಾದ) ' ಸೂರ್ಯನನ್ನು ನೋಡುತ್ತ, 
ಗ್ರೀಷ್ಮಖುತುವಿನಲ್ಲಿ ಮಾಡುವ ತಪಸ್ಯಾವಿಶೇಷ (ಕಾಲಿಕಾ 
ಪುರಾಣ. ಅ. ೪೨-ಶಕದ್ರು.೧೬)? (ತ್ರೀನತ್ಸ.೪೯); ಪಂಚಾಗ್ನಿಯೇ 
ಮುಂತಾದ ತಪಸ್ಸಾಧನೆಗಳಿಂದ ಇಂತಹ ಸಿದ್ಧಿ ಬಾರದು. ಇದೊಂದು 
ಹೊಸ ತಪಸ್ಸೇ ಆಗಿರಬೇಕು (ಧ್ವನ್ಯಾಲೋ. ೪೧ ಅಡಿಟ), ೪. ಗೃಹಸ್ಥನು 
ಅಗ್ನಿಯಂತೆ ಪೂಜ್ಯ ಭಾವನೆಯಿಂದ ಸೇವಿಸಬೇಕಾದ ಐವರು; 
ತಾಯಿ, ತಂದೆ, ಗುರು, ಅಗ್ನಿ ಮತ್ತು ಪರಮಾತ್ಮ: 
ಹಿತನು ಗುರು ಶಿಖಿಯಾತ್ಮ ತಾಯೆಂಬತುಳಸಂಚಾಗ್ನಿಯನು ಕ್ರಮದಿಂ 
ಪ್ರತಿದಿನಂ ಪರಿಚರಿಯ ಮಾಳ್ಪುದು. ಲೇಸ ಬಯೆಸುವರೆ. (ಕುನ್ಯಾಉ. 
೩-೩೭)... ೫, [ದ್ವೈತ] ನಾರಾಯಣನ ಮೂನತ್ತು ಮೂರ್ತಿ 
ಗಳನ್ನು ಧ್ಯಾನಿಸುತ್ತ, ಅಗ್ನಿಯಂತೆ ಭಾವಿಸಬೇಕಾದ 
ಐದು ವಸ್ತುಗಳು ; ತಾಯಿ, ತಂದೆ, ಭೂಮಿ, ಮೇಘ ಮತ್ತು 
ಆಕಾಶ: ಜನನಿ ನಿತ ಭೂವಾರಿದಾಂಬರನೆನಿಪ ಪಂಚಾಗ್ನಿಯಲಿ 
ನಾರಾಯಣನ ಶ್ರಿ ಂಶತಿಮೂರ್ತಿಗಳ  ವ್ಯಾಪಾರವ್ಯಾಪ್ತಿಗಳ ನೆನೆದು 
(ಹಸಾರ, ೬-೧). ೬. [ವೈ ದ್ಯಶಾ] ಜೀರ್ಣಶಕ್ತಿಯನ್ನು ಹೆಚ್ಚಿ 
ಸುವ ಐದು ಬಗೆಯ ಔಷಧಗಳು: ಮಂಜಿಯ ಗೆಡ್ಡೆ, ತನ್ನೆಲೆ 
ಹುಲುಗನ ಗೆಜ್ಜೆ, ಚಿತ್ರಮೂಲ, ಸೂರಣ, ಮಂಗರನಳ್ಳಿ . . - (ಪಂಚಾಗ್ನಿ 
ಎಂದು ಕರೆಯಲ್ಪಡುನ ಈ ಔಷಧಗಳು ಮನುಸ್ಕರ ಹೊಟ್ಟಿಯಲ್ಲಿ 
ಅಗ್ನಿದೀಪನವಂ ಉಂಟುಮಾಡುವವು) (ವೈದ್ಯಸಾ, 1, ೩೨೩). 
ಪಂಚಾಗ್ನಿ ವಿದ್ಯೆ ಎ ಛಾಂದೋಗ್ಯವೆಂಬ ಉಪನಿಷತ್ತಿನಲ್ಲಿ ಹೇಳಿ 
ರುವ ಒಂದು ವಿದ್ಯೆ : ಛಾಂದೋಗ್ಯದಲ್ಲಿ ಪಂಚಾಗ್ನಿವಿದೈೆಯ ಲ್ಲಿ ವಿಧಿಸಿರು 
ವುದರಿಂದ ಸ್ತ್ರೀ ಪುರುಷರನ್ನು ಅಗ್ನಿಯೆಂದು ಭಾನಿಸುವುದು ಒಂದು ಬಗೆಯೆ 
ಧ್ಯಾನಕ್ರಿಯೆಯಂ (ಬ್ರಹ್ಮಭಾ. ೫೬ ಅಡಿಟ) ; ಛಾಂಡೋಗ್ಯೋಪನಿಷತ್ತು 


೬. ಇದರಲ್ಲಿ ಉದ್ಧೀಥೋಪಾಸನೆ, ಸತ್ಯಕಾಮ ಜಾಬಾಲಿಯ 
ವೃತ್ತಾಂತ, ಉಪಕೋಸಲವಿದೈೈ, ಪಂಚಾಗ್ನಿ ವಿದ್ಯೆ ೬ ೬೬ ಮೊದಲಾದ 
ವಿಷಯಗಳಿವೆ (ಭಾರದ, ೩೮). 


ಪಂಚಾಗ್ಸಿಯೋಗ 


ಮಧ್ಯದಲ್ಲಿ ತಪಸ್ಸು ಮಾಡುವ ವ್ರತವನ್ನು ಹಿಡಿದಿರುವವನು ; | 


ಸಿದ್ಧಿ ಪಡೆಯಲು ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು ತಪಸ್ಸು 
ಮಾಡುವವನು: ದೇವರ್‌ . . . ಸಂಚಾಗ್ನಿ ಸಾಧಕನಪ್ಪ' ತಪೋಧನನಂ 
ಕಂಡಾನುವಿಂಂತೆ ತಪಂಗೆಯ್ವೆ ನೆಂದು ಸಂಚಾಗ್ನಿ ತಾಪತಪ್ಪನಾಗಿ ಇ 
ಸಿಂಗನಾಗಿ ಪುಟ್ಟದಿರ್‌ (ಪಂಚತಂ. ೬೦-೧೧); ತನುಗೆ ರವಿಯಗ್ನಿಯ 
ತೇಜವದಾವರಿದೆನಿಸಿ ನಂನಿಪ್ರವರರ್‌ ಪಂಚಾಗ್ನಿ ಸಾಧಕರ್‌ ಬೇಸಗೆಯೊಳ್‌, 
(ಜಗವಿ. ೧೬-೬೫). ಪಂಚಾಗ್ನಿ ಸಾಧನಿ- ಪಂಚಾಗ್ನಿಸಾಧಕ : ಧೂಮ್ರ, 
ಪಾನಿಗಳೂ. ಪಂಚಾಗ್ನಿಸಾಧನಿಗಳೂ ಆದ ನೈಸ್ಕಿ ಕತಾಸಸಿಗಳಿಗೂ ಸಹ 
'ಕಾಮತಾಪನನ್ನುಂಟುಮಾಡತಕ್ಕ, ವಸಂತರಾಜನು ತನ್ನ ಸಂಪೂರ್ಣವೈಭನ 
ದಿಂದ ಈ ಉಪವನದಲ್ಲಿ ವಿರಾಜಮಾನನಾಗಿದ್ದಾನೆ (ಮಂಜುಕ. ೧೧). 
[ಪಂಚ ಅಗ್ನಿ] 

ಸಂಚಾಗ್ನಿಯೋಗ (ನಾ). [ವೈದ್ಯಶಾ] ಅಗ್ನಿಯಂತೆ ಉದ್ದೀಪಕ 
ಗಳಾದ ಐದು ವನಸ್ಸತಿಗಳ ಸಂಯೋಗದಿಂದ ಮಾಡುವ ಒಂದು 
ಬಗೆಯ ಔಷಧ: ಪಂಚಾಗ್ನಿಯೋಗ:-ಹೆಗ್ಗುರುಟಿಗೆ, ಇದನ್ನು ಕೆಲನರು 
ಸವಣೀಗಡ್ಡೆ ಎಂಬರು, ಗೋಳುಹಿಮ್ಮೆಯ ಗೆಡ್ಡೆ, ಚಿತ್ರಮೂಲ, ಸೂರಣದ 
ಗೆಣಸು, ಮಂಗರವಳ್ಳಿ ಎಂಬಿವುಗಳ ಚೂರ್ಣವನ್ನು ಉದಯಕಾಲದಲ್ಲಿ 
ಮುಜ್ಜಿ ಗೆಯಲ್ಲಿ ಕಲಸಿ ಕುಡಿಯಲು... ಅಪಾನದ್ವಾರರೋಗಮಂ 
ಕೆಡಿಸುಗುಂ (ವಿನೈವಿ. ೩೬). [ಸಂಚಾಗ್ನಿ -- ಯೋಗ] 

ಪಂಚಾಚಾರ (ನಾ). ೧. [ಜೈ ನ] ದರ್ಶನಾಚಾರ, ಜ್ಞಾನಾಚಾರ, 
ಚಾರಿತ್ರಾಚಾರ, ತನಾಚಾರ ಮತ್ತು ವೀರ್ಯಾಚಾರಗಳೆಂಬ 
ಐದು ಬಗೆಯ ಆಚರಣೆಗಳು: ನುನನುಂ ಕಟ್ಟ ಗುಣಂಗಳಿಂ ತುಬಕಿದು. 
ಸಂಚಾಚಾರದಿಂ ಪಂಚಬಾಣನ ಅನವದ್ಯರ್‌ 
ದೆಯೆಗೆಯ್ಕೂರಕ್ಕೆ (ಪಂರಾಮಾ, ೧-೩) ; ವರಪಂಚಾಚಾರಮಾಚಾರವ. 
ನೊದವಿಸೆ . . . ಲೋಕೋತ್ತರರಾದಾಚಾರ್ಯರೆಮ್ಮಂ ನಿಯಮಿಸುಗೆ 
ನಿಜಾನುಗ್ರ ಹಪ್ಪೌಢಿಯಿಂದಂ (ಪುಸ್ಪಪ.೧-೩) ; ಅಡಿಗೆಜಗುವೆನು ಪಂಚಾ 
ಚಾರವೆಂದೆಂಬ ಪಡಗೇಲಕಿ ಭವಸಾಗರವ ತಡೆಯದೆ ದಾಂಟಿ ದಾಂಟುವರಿಗಾ 
ಮಾರ್ಗವ ಬಿಡದೆ ತೋರ್ಪಾಚಾರ್ಯಕರ (ನಾಗಕು.೧-೩). ೨.[ವೀಶೈ] 


ಬಾಹಾಬಲಮಂ . . , 


ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ ಮತ್ತು. 


ಭೃತ್ಯಾಚಾರಗಳೆಂಬ ಐದು ಬಗೆಯ ಆಚಾರಗಳು ; ಐ “ಶೃತ್ಯಾ 
ಚಾರ, ಸ್ಮೃತ್ಯಾಚಾರ, ಪೌರಾಣಿಕಾಚಾರ, ಆಗಮಾಚಾರ, 
ತಂತ್ರಾಚಾರ-- ಇವನ್ನು' ಪಂಚಾಚಾರಗಳೆಂದು ಹೇಳುವರು 
(ರಾಜಕೇ. ಪಾರಿಭಾಷಿಕ ವಿಶೇಷಾರ್ಥಗಳಂ. ೮೪೩): ಗುರುವನಜಿಕಿದು ಲಿಂಗನ 
ನವನರುಂಟು  ಬಿಂಗವನಅಾದು ಪಂಚಇಚಾರವನಅಕಿವವರುಂಟು 
(ಮದೇವ,೨೬೭-೨೯); ಸದಾಚಾರ ಲಿಂಗಾಚಾರ ಶಿವಾಚಾರ ಗಣಾಚಾರ 
ಭೃತ್ಯಾಚಾರವೆಂಬ ಪಂಚಾಚಾರಂಗಳಳನಟ್ಟು ೬. ಮಹಾಶರಣರ 
ಶ್ರೀಪಾದಕ್ಕೆ ನನೋನಮಂ॥ ಎಂಬೆನಯ್ಯ (ಅಖಂಡೇ. ೮೭-೯೦) ; ಅಷ್ಟಾ 
ವರಣ, ಪಂಚಾಚಾರ, ಸಟ್ಸ್ಮಲಮಾರ್ಗಗಳ ಅನುಸ್ಮಾ ನದಿಂದ ಶಿನತ್ವ 
ವನ್ನು ಹೊಂದಬೇಕೆಂಬುದೇ ಈ ಮತದ ಗುರಿ (ಭಾರದ. ೨೧೭). 
[ಪಂಚ್ಮ--ಆಚಾರ] 

ಪಂಚಾಚಾರ್ಯ (ನಾ). (ವೀಶೈ] ಪ್ರಸಿದ್ಧ ವಾಗಿರುವ ಪಂಚ 

ಪೀಠಗಳ ಐವರು ಮೂಲ ಗುರುಗಳು; “ಸಂಚಾಚಾರ್ಯರು-- 


ರೇಣುಕ, ದಾರುಕ, ಏಕೋರಾಮ, ಮರುಳಸಿದ್ದ, ವಿಶ್ವಾರಾಧ್ಯರ” 
(ಶರಸಜ ೨೪-೭). P ಪಂಚಾಚಾರ್ಯರು : 1)? ಕೃತಯುಗದ್ಲಿ: 


ಏಕಾಕ್ಷರ ಶಿವಾಚಾರ್ಯ, ದ್ವ್ಯಕ್ಷರ ಶಿವಾಚಾರ್ಯ, ತ್ರ್ಯಕ್ಷಕ 
ಶಿವಾಚಾರ್ಯ, ಚತುರಕ್ಷರ ಶಿವಾಚಾರ್ಯ, ಪಂಚ್‌ಕ್ಷರ 
ಶಿವಾಚಾರ್ಯ.) ತ್ರೇತಾಯುಗದಲ್ಲಿ: ಏಕವಶ್ರ್ರ ಶಿವಾ 


೫೦೫೦ 


10 


40 


45 


ಪಂಚಾನ 


ಚಾರ್ಯ, ದ್ವಿವಕ್ರ್ಯ ಶಿವಾಚಾರ್ಯ, ತ್ರಿವಕ್ರ್ಯ ಶಿವಾಚಾರ್ಯ, 
ಚತುರ್ವಕ್ರ್ಯ ' ಶಿವಾಚಾರ್ಯ, ಪಂಚವಕ್ತ್ಯ, ಶಿವಾಚಾರ್ಯ. 
i) ದ್ವಾಪರಯುಗದಲ್ಲಿ : ರೇಣುಕ ಶಿವಾಚಾರ್ಯ, ದಾರುಕ 
ಶಿವಾಚಾರ್ಯ, ಶಂಖುಕರ್ಣ ಶಿವಾಚಾರ್ಯ, ಥೇನುಕರ್ಣ 
ಶಿವಾಚಾರ್ಯ, ವಿಶ್ವಕರ್ಣ ಶಿವಾಚಾರ್ಯ.) ಕಲಿಯುಗದಲ್ಲಿ: 
ರೇವಣಾರಾಧ್ಯ, ಮರುಳಾರಾಧ್ಯ, ಏಕೋರಾಮಾರಾಧ್ಯ, 
ಪಂಡಿತಾರಾಧ್ಯ, ವಿಶ್ವಾರಾಧ್ಯ” (ರಾಜರೇ, ಪಾರಿಭಾಷಿಕ ವಿಶೇಷಾರ್ಥ 
ಗಳು. ೮೪೪). [ಪಂಚೃ 4 ಆಚಾರ್ಯ] 
ಪಂಚಾಟ (ನಾ). ತೀರ್ಪು ಕೊಡುವಿಕೆ ; ನ್ಯಾಯನಿರ್ಣಯ ; 
ಪಂಚಾಯತಿ ತೀರ್ಮಾನ; ಐತೀರ್ಪು: ಯಾವುದಾದರೂ ನ್ಯಾಯಾಲ 
ಯದ ಅಥನಾ ಮಧ್ಯಸ್ಥ ನ್ಯಾಯಾಧಿಕರಣದ ಯಾವುದಾದರೂ ನಿರ್ಣಯ, 
ಅಜ್ಞಪ್ಪಿ ಅಥವಾ ಪಂಚಾಟ ಇವುಗಳ ಮೇರೆಗೆ ಪಾವತಿಯಾಗಬೇಕಾದ 
ಯಾವುದಾದರೂ ಮೊಬಲಗುಗಳು (ಭಾಧಾನ. ೫೯). [ಪಂಚಾಯಿತಿ] 
ಪಂಚಾಣುವ್ರತ (ನಾ). [ಜೈನ] ಗೃಹಸ್ಯರು ಅನುಸರಿಸಬೇಕಾದ 
ಅಹಿಂಸೆ (ಹಿಂಸೆ ಮಾಡದಿರುವುದು), ಸತ್ಯ (ಸುಳ್ಳು ಹೇಳದಿರು 
ವುದು), ಅಸ್ತೇಯ: (ಕದಿಯಜಿ ಇರುವುದು), ಬ್ರಹ್ಮಚರ್ಯ 
ಮತ್ತು ಅಪರಿಗ್ರಹ (ಸ್ವೀಕರಿಸದಿರುವುದು) ಗಳೆಂಬ ಐದು 
ಬಗೆಯ' ವ್ರತಗಳು: ಪಂಚಾಣುವ್ರತಾದಿ ಪ್ರವರ್ತನಸ್ವೆ ಭಾವಸಂಯ 
ಮುಮುಂಮನಶನನೃ ತ್ಯಾದಿಪೋನುಸ್ಥಾ ನಮುಂ ಬೆರೆಸಾರ್ಯಸಟ್ಕಿರ್ಮಂ 
ಗಳಂ ನಿಮಗಿವು ಕುಲಾಚಾರೆಂಗಳೆಂದಲಾಯೆ ಪೇಟ್ದು ಕೈಕೊಳಿಸಿ (ಆದಿಪು. 
೧೫-೧೩ ನ); ಸಂಯಮಮೆಂಬುದು ಪಂಚಾಣುಪ್ರತಪ್ರವರ್ತನಮಕ್ಕುಂ 
(ಅಜಿಪು, ೧೨-೧ ವ); ವರಪಂಚಾಣುವ್ರತವಂಂ ಓಿರತಿಕ್ರ ಮಮಾಗೆ ತಾಳ್ಜಿ 
» «. ಶಲ್ಯತ್ರ್ರೆಯ ನಿರಹಿತನೆರಡನೆಯ. ಸೆಲೆಯೆನಂ ಪ್ರತಿಕಂ 
(ಸುಕುಮಾ. ೬-೨೭). "ಅಣುವುತ' ಪರಾ. 
(ಸಂಚ್ಠ -- ಅಣುವ್ರತ] 
ಪಂಚಾಣೂತ್ತರೆ (ನಾ). [ಜೈನ] ಲೋಕಾಕಾಶದ ತುದಿಯ ನೆಲೆ. 
ಯಲ್ಲಿರುವ ಐದು ವಿಮಾನಗಳು, ಪುಣ್ಯವಂತರ ವಾಸಸ್ಥಾನ 
ಗಳು : ಪಂಚಾಣೂತ್ತರಭಾಗಿನೋ ಜಿನಗೃಹಾಃ ಸಂಚೈವ ತಾನರ್ಚಯೇ 
(ಅದಿಪು, ೧೬-೬೬) ; ಸಮಾಧಿಮರಣದಿಂ ಶರೀರರಿತ್ಯಾಗಂಗೆಯು 
ಸಂಚಾಣೂತ್ತ ರೆಗಳೊಳಗಣ ವಿಜಯದೊಳಹಮಿಂದ್ರನಾಗಿ ಪುಟ್ಟ (ಅಜಿಪ. 
೩-೨ ವ); ಅಂತಾ ಸ್ವರ್ಗಸಂಭವರೆಲ್ಲಂ . . . ನವಾಣೂತ್ತರೆ ಪಂಚಾ 
ಣೂತ್ತರೆಗಳೊಳಂ : ಸಮ್ಮಗ್ಹ ಸ್ಟ ಗಳಲ್ಲದೆ ಪುಟ್ಟು ಪರಲ್ಲರ್‌ (ಸುಕುಮಾ. 
೧೧-೭೧ ಸ) ; ಪದ್ಮನಾಭಚರನಹನಿಂಂದ್ರಂ ತ್ರಯತ್ರಿಂಶದಾಯಂಿರಬ್ಬಿ ಗಳ 
ಸುತ್ತರಿಸಿ ಪಂಚಾಣೂತ್ತ ರೆಗಳೊಳಗಣ ವೈಜಯಂತನಿಮಾನದಿಂ ಜ್ಞಾನ 
ಶ್ರಯಮಯಂ ಬಂದು (ಚಂದ್ರ ಪು. ೧೨-೨೧೯). [ಪಂಚ್ಚ*: ಅಣೂತ್ತ ರೆ] 
ಸಂಚಾತಿಚಾರ (ನಾ). [ಜೈನ] ಐದು ಬಗೆಯಲ್ಲಿ ದಾರಿತಪ್ಪು 
ವಿಕೆ, ಮಾರಿ ನಡೆಯುವಿಕೆ ; ೫ ಸಮ್ಯುಗ್ಬೃಷ್ಟಿಗೆ ಶಂಕೆ, 
ಕಾಂಕ್ಷೆ, ನಿರ್ವಿಚಿಕಿತ್ಸೆ, ಅನ್ಯದೃಷ್ಟಿ ಪ್ರಶಂಸೆ ಮತ್ತು ಅನ್ಯದೃಷ್ಟಿ 
ಸಂಸ್ತ್ರವನ, ಎಂಬುವೇ ಐದು ಅತಿಚಾರಗಳು : ದೇನರೊಳಾದ 
ಶಂಕೆಯೆಖಂ . . . ಸಮೋಹಿಯಪ್ಪಾ ತನಂ ಪೊಗಟ್ಕಲ್ಲಿ ಅನ್ಯದೃಷ್ಟಿ ಸಂಸ್ತ್ರ ವನ 
ಮಂಮೆಂಬ ಪಂಚಾತಿಚಾರದೊಳಂ ಕೂಡದುದುಂ ಒಂದನೆಯ ದಾರ್ಶನಿಕ 
ನೆಂಬ ಶ್ರಾವಕಂಗಕ್ಳುಂ (ಧರ್ಮಾನೃ. ೫-೧೨೫); ಯತಶಿಸಂ ಪಂಚಾಶಿ 


ತಾಂ 


ಚಾರಪ್ರಕೃತನಿಯನದಿಂ . . . ಅರ್ಹತ್ವತಿಬಿಂಬಭ್ರಾಂತಿಯಂ ಮಾಡಿ 
ದನವಯವದಿಂದೀಕ್ಷಣಕ್ಕಾಗಳೆನ್ನಾ (ಚಂದ್ರಪು, ೨-೮೨). “ಅತಿಚಾರ) 
ಪರಾ. [ಪಂಚ್ಚ -- ಅತಿಚಾರ] 


ಪಂಚಾನ "ಸಂಚಾಲ' ನೋ. 


ಪೆಂಚಾನನ, 


ಪೆಂಚಾನನ, (ನಾ). ಸದ್ಯೊ ಜಾತ, ವಾಮದೇವ, ಅಘೋರ, 
ತತ್ಪುರುಷ ಮತ್ತು ಬ, ಈಶಾನ ಬಿಂಬ ಹೆಸರುಳ್ಳ ಐದು ಮುಖಗಳುಳ್ಳ, 
ವನ ಶಿನ; ಪರಮೇಶ್ವರ : ಫಸ ಸೋಮನಾಥನ ul 
ದೊಳಗೆ ಸುಜ್ಞಾನಕಲೆ ತಾನೆ ಸಂಭವಿಸಿ ರೇವಣಸಿದ್ದ ನಾಮಂಬಡೆದ 
(ಉದ್ದ ದೇ. ೩-೫). [ಪಂಚ್ಮ ಆನನ] 
ಪಂಚಾನನ, (ನಾ).೧.ವಿಶಾಲವಾದ ಮುಖವುಳ್ಳುದು; ಸಿಂಹ; 
ಸಂಚಾಸ್ಯ : “ಹರಿಃ, ಮೃಗಪತಿಃ, ಪಂಚಾನನಃ . . . ಕಂಠೀರನಃ 
-ಈ ೯ ಸಿಂಹದ ಫೆಸರ್‌” (ಹಲಾಯು. ೩೬-೬೧); ಸಂಚಾನನದಂತೆ ಗರ್ಜಿಸಿ 
ರೆಘೂದ್ಯ ಹನೇಜಃ ನರೂಥನುಂ , , . ಜೇವೊಡೆದಂ ನಿಜ ಚಾಪದಂಡನುಂ 
(ಪೆಂರಾಮಾ. ೩-೫೦) ; ಪಂಚಾನನೋಪಸರ್ಗಜಯಂ ಚಿತ್ತಕೃತಿ ವಿಚಿ 
ತ್ರಮಂ ಕುಡೆ (ಪಾರ್ಟು. ೧೩-೭೭) ; ವಾನರನ ಹಯ ಕುಂಜರನ 
ಪಂಚಾನನನ ಮೃಗಪೋತಕನ ಗುಣವಾ ನರೇಂದ್ರನೊಳಿರಲು ಬೇಹುದು 
(ಕುವ್ಯಾಉ. ೩-೧೦೯) ; ಕಂಡಳ್ಳೆ ಕಮಲಾಕ್ಷಿ ಖಳವೇತಂಡ ಪಂಚಾನನನ. 
[ಪಾ290,ಕಂಠೀರವನ] sR ಮಾಯಾತ್ರಿ ವಿಕ್ರಮನ(ತೊರಲಾ. 
೬-೧೬-೧೦) ; ಪೇರಾನೆಯ ಕುಂಬತಳಮಂ ತನ್ನೊಂದೆ ಕೈಯ ಪೊಯ್ಲಿಂ 
ಸೀಟ್ವಿ ಪೋಟಿ ಪಂಚಾನನಂಗಮೆನಗಂ Rd (ಲಉಮಾಶ್ವ. 
೧೧೧-೧೫). ೨. (ಆಲಂ) ಶ್ರೇಷ್ಠ ವ್ಯ ಕಿ; ಉತ್ಕೃಷ್ಟ ನಾದವನು: 
ಒಪ್ಪಿ ದಂ ಶಂಭುಸಂಭವ ತಡ ಹುತಕೊಪ ರೇನಣಮಹಾಯೋಗೀಂದ್ರ 
ಪಗಾಸಫಂ(13ಜ: ೧-೬೩). [ಪಂಚ್ಯ + ಆನನ] 
ಸಂಚಾಫನರಸ (ನಾ). [ನೈದ್ಯಶಾ] ಒಂದು ಬಗೆಯ ಔಷಧ; 
ರಸ್ಕ ಮೆಣಸು, ಹಿಠಾವಳಿ, ತಾಮ್ರಭಸ್ಮ ಮತ್ತು ಅರ್ಕಮೂಲ 
ರಸ ಇವುಗಳ ಮಿಶ್ರಣ : ಪಂಚಾನನರಸ : ರಸ ಗ೨ ತೂಕ, ಮೆಣಸು 
ಗ4 ತೂಕ, ಹಿರಾವಳಿ ಗಳ ತೂಕ, ತಾಮ್ರಭಸ್ಮ ಗ ೭ ತೂಕ, 
ಇಷ್ಟನ್ನು ಅರ್ಕಮಖೂಲರೆಸೆದಲ್ಲಿ ಲೇಸಾಗಿ ಮರ್ದಿಸಿ, ಗುಂಜಿತೂಕವನ್ನು 
ಸಕ್ಕರೆ, ಆಲದ ರಸದಲ್ಲಿ ಕೊಡಲು ಸರ್ವಜ್ವರಹರ (ವಿನೈವಿ. ೩೬). 
[ಪಂಚಾನನ-1ರಸ] 
ಪಂಚಾಭಿಷೇಕ (ನಾ). ಹಾಲು, ಸಕ್ಕರೆ, ತುಪ್ಪ, ಮೊಸರು 
ಮತ್ತು ಜೇನು ಎಂಬ ಐದು ವಿಧವಾದ 'ಮಧುರಪದೌರ್ಥಗಳನ್ನು 
ಒಂದೊಂದಾಗಿ ಸುರಿದು ಮಾಡುವ ಅಭಿಷೇಕ : ಅಂಬಕನೆಡನಿ 
೬ ಬಳುಕುತ ಬಂದು ಪಂಚವಿಧದನೈ ತಪಾತ್ರೆಯನೀಯೆ ಲಿಂಗಕ್ಕೆ 
ಪಂಚಾಭಿಸೇಕನೆರೆದು (ನನನೋ, ೧೯-೧೮). [ಪಂಚ್ಮ + ಅಭಿಸೇಕ] 
ಪೆಂಚಾನ್ಯುತ (ನಾ). ೧. ದೇವರ ಅಭಿಷೇಕಕ್ಕೆ ಉಪಯೋಗಿ 
ಸುವ ಐದು ಮಧುರಪದಾರ್ಥಗಳು; ಹಾಲು, ಮೊಸರು, 
ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ. ೨. ಈ ಐದು ಮಧುರ 
ಪದಾರ್ಥಗಳ ಮಿಶ್ರಣ : ನಾಯ ಹಾಲು ನಾಯಿಗಲ್ಲದೆ ಪಂಚಾ 
ಮೃತಕ್ಕೆ ಸಲ್ಲದಯನ್ಯಾ (ಬಸನ, ೨೨೩) ; ವಿನುತ ಪಂಚಾಮೃ ತಂಗಳನಲ್ಲಿ 
ಮಾಡಿಸುತೆ ಸಾಲದೆನುತಂ ಸಹಸಾ ್ರಾಭಿಷೇಕನ ಮಾಡಿ (ರುದ್ರರ. ಜೇ. 
೨೦೪-೬) ; ಲೇಸಿನಿಂ ವೇದೋಕ್ತ ಕ್ರಮವಿಡಿದು ಪಂಚಾಮೃತವನೆರೆದು 
ಮಂಗಳಸೂತ್ರ ಲೇಸಿನಲಿ ಕದಲಿ ಬಂಧಿಸುತ (ನನನೋ. 
೧೩-೫೭) ; ಚಕ್ರ್ರಖಂಡೇಶ್ವರ ದೇವಸ್ಥಾನಕ್ಕೆ. ಹೋಗಿ... ಭಟ್ಟಿರ 
ಕಡೆಯಿಂದ ಒಂದು ಪಂಚಾಮೃತದ ಅಭಿಷೇಕ. ಮಾಡಿಸುತ್ತೇನೆ. 
(ಮೂರುದಾ. ೩೨೮). ತ್ಮಿ. (ಆಲಂ) ಹಿತಕರವಾದುದು ; ಆನಂದ 
ಜನಕವಾದುದು : ನೀವು ನನ್ನನ್ನು ಅರೆಗಳಿಗೆ ಪ್ರೀತಿಯಿಂದ ಮಾತ 
ನಾಡಿಸಿದರೆ ನನಗೆ ಅದೇ ಸಂಚಾವನೈತ (ಕಾವೇರಿ. ೧೦೪) ; ಹೆಣ್ಣು ಗಂಡೂ 
ಕೂಸುಕುನ್ನಿ ಮಂಪ್ಪಿನ ಮುದುಕ ಅವರವರ ಪಾಲಿಗಿದೆ ಪಂಚಾಮೃತ 


(ನೆಲಮು. ೧೯-೨೦) ; ಪಾಲಿಗೆ ಬಂದದ್ದು ಪಂಚಾಮೃತ (ಗಾಡಿ). 


೫೦೫೧ 


25 


30 


40 


ಸಂಚಾಯತಶಾಲೆ 


೪. [ವೈ ದ್ಯಶಾ]ಗೋಮೂತ್ರ, ಗೋಮಯ, ಮೊಸರು, ಹಾಲು, 
ತುಪ್ಪ ನೇ ಐದು ವಸ್ತುಗಳು. ೫, ಹಿಪ್ಪಲಿ, ತುಪ್ಪ, ಸಕ್ಕರಿ, 
ಜೇನುತುಪ್ಪ ,ಹಾಲುಗಳೆಂಬ ಐದು ಪದಾರ್ಥಗಳು, ನಃ ಅಕ 
ಮಾಕ್ಸಿಕ, ಶೋ, ರಸ್ತ ಗಂಧಕಗಳೆಂಬ ಐದು ವಸ್ತುಗಳು. 
ಪಂಚಾಮೃತಫೃತ - ಗೋಮೂತ್ರ, ಗೋಮಯ, ಮೊಸರು, 
ಹಾಲ್ಕು ತುಪ್ಪ ಗಳೆಂಬ ಐದು ವಸ್ಸು ಬ್ರಿಗಳನ್ನು ಸೇರಿಸಿ ಮಾಡುವ 
ಒಂದು ಬಗೆಯ ಔಷಧ: ಸಂಚಾಮೃತಫೃತ . . . ಸಕ್ಕರೆನೆರಸಿ. 
ಸೇಪಿಸೆ ಪಿತ್ತಭ್ರಮಣಿ ಸಂಹಾರೆನುಕ್ಕುಂ (ಸಕವೈ. ೧೩೯). 
ಪಂಚಾಮೃುಶಯೋಗ - : ಹಿಪ್ಪ ಲಿ, ತುಪ್ಪ, ಸಕ್ಸ ಕಿ, ಜೇನುತುಪ್ಪ 
ಹಾಲು-ಈ ಐದು ಸಬಾರ್ಥೆಗಳನ್ನು ಇಂ ಕಾಡುವ ಒಂದು 
ಬಗೆಯ. ಔಷಧ : ಸಂಚಾಮೃತಯೋಗ , . , ರೂಕ್ಷಜ್ವರನಿವಾರಣಂ 
(ಎಸೈವಿ. ೩೭). ಪಂಚಾಮೃ ತರಗ ಅಭ್ರಕ. ಮಾಕ್ಷಿಕ, ಲೋಹ, 
ರಸ ತ ಐದು ವಸ್ತುಗಳಿಂದ ತಯಾರಿಸುವ ಔಷಧ: 
ಸಂಚಾಮೃತ ರಸ . . . ಅಳಲೇಕಾಯಂ ಕರಿಯ ಚೂರ್ಣಮರ ಮಾಡಿ 
Wi ಅತಿಸಾರ ಹರ (ವಿನೈವಿ, ೩೬). [ಸಂಚ 4 ಅಮೃ ತ] 
ಪಂಚಾಮೃತಾಭಿಷೇಕ (ನಾ). 'ಸಂಚಾಮೃ ತದಿಂದ ಮಾಡುವ 
ಅಭಿಷೇಕ: ಈಕೆಯ ವವ. ದಿನವೂ ಸಹಸ್ರಾರು 
ಜಿನಬಿಂಬಗಳಿಗೆ ಸಂಚಾನ್ಳು ತಾಭಿಷೇಕವಾಗುತ್ತಿತ್ತು. 
[ಪಂಚಾಮೃತ ಅಭಿಸೇಕ] 
ಪಂಚಾಮ್ಲ (ನಾ). (ವೈ ದ್ಯಶಾ] ಹಸುವಿನ ಮಜ್ಜಿಗೆ, ಅಂಬಿಲ, 
ಹುಣಿಸೇಹಣ್ಣು 4 ದಾಳುಟೆ ಹೆಣ್ಣು ಮತ್ತು ಮಾದಳಗಳೆಂಬ 
ಐದು ಬಗೆಯ” ನ್ನು ಹುಳಿ, ಐ ನೌ ಅಮ್ಮ ೫ : (ಅ) ಆಮ್ಲ 
ವೇತಸ, ವ್ಯ ೃಕ್ಷಾನ್ನು. » ಬೃಹಜ್ಜ ಂಬೀರ, ನಿಂಬುಕ, ಬೀಜಪೂರ 
(ಭಾವಪ್ರಕಾಶ- ಶಕದ್ರು. ೪೨೦). (ಆ) ಕೋಲ, ದಾಡಿಮ, 
ವೃಶ್ಷಾಮ್ಲ,  ಆಮ್ಲವೇತಸ, ಮಾತುಲಂಗ (ಶಬ್ದಚಂ-- 
ಶಕದ್ರು. ೧೬)” (ಶ್ರೀವತ್ಸ. ೫೪) : ಹಸುವಿನ ಮಜ್ಜಿಗೆ, ಅಂಜಿಲ, 
ಹುಣಿಸೇಹಣ್ಣು, ಡ್‌ಳಿಂಬದ ಹಣ್ಣು, ಮಾದಳದ ಹಣ್ಣು ಇವು 
ಪಂಚಾಮ್ಲ ವೆರಿದು ಪ್ರಸಿದ್ಧ (ನೈದ್ಯಸಾ. 1, ೧೬೨); ಹಸುವಿನ ಮಜ್ಜಿ ಗೆ, 
ಅಂಬಿಲ ಹುಣಿಸೆಹಣ್ಣು, ದಾಳಿಂಬದ ಹಣ್ಣು, ಮಾದಳದ ಹಣ್ಣು ಈ 
೫ ಪಂಚಾಮ್ಲ ವೆನಿಸಿಕೊಂಬುವು (ಸಕವೈ. ೨೮೨). [ಪಂಚ್ಚ ಅಮ್ಮ | 
ಪಂಚಾಯತ" “ಪಂಚಾಯಿತಿ” ನೋ. 
ಪಂಚಾಯೆತದಾರ (ನಾ)., ತೀರ್ಮಾನಕ್ಕಾಗಿ ಏರ್ಪಡಿಸುವ 
ಸಮಿತಿಯ ಸದಸ್ಯ: ಕುಸ್ತಿಯ ಪಂಚಾಯತದಾರರು ಇಬ್ಬರ ಬೆನ್ನನ್ನ 
ತಟ್ಟಿ ದರು (ಭೀಮಕಾ, ೩). [ಸಂಚಾಯತ( ಆ.ನಂಚಾಯಿತಿ) ೨... ಎನ. 
ಪೆಂಚಾಯತನೆ (ನಾ). ೧. ಸ್ಮಾರ್ತ ಸಂಪ್ರದಾಯದ ಹಿಂದುಗಳು 
ನಿತ್ಯ: ವೂ ಪೂಜಿಸುವ ಐವರು ದೇವರು ; ಶಿವ, ಅಂಬಿಕೆ, ವಿಷ್ಣು 4 
ಸೂರ್ಯ ಮತ್ತು ಗಣಪತಿ ದೇವರುಗಳು; ಐದು ಜೀವರೆಯಿ 
ಭಾವನೆಯಿಂದ ಪೂಜಿಸುವ ಪಂಚಶಿಲೆಗಳು : ರಾಮಹುಚ್ಚ ನೆ. 
ಪಂಚಾಯತನ ದೇವತಾದಿಯು (ಗಗತಾ. ೧-೮); ಇನ್ನೂ ಹೆಚ್ಚು 
ಸಂಸ್ಕಾರನಾದವನಿಗೆ ಮೇಲೆ ಹೇಳಿದಂಥಾ ವಿಗ್ರಹಗಳ ಅನಕಶ್ಯನಿಲ್ಲ. 
ಆದಿಶಕ್ತಿ, ಮಹಾವಿಸ್ಸು, ಆದಿತ್ಯ, ಗಣಪತಿ, ಮಹಾದೇವ . . . ಎಂಬ 
ಪಂಚಾಯೆತನಗಳೇ ಸಾಕು (ಆರ್ಯಧ. ೨೦೬). [ಸಂ.] 
ಸಂಚಾಯತಶಾಲೆ (ನಾ). ಗ್ರಾಮಪಂಚಾಯತಿಯು ನಡೆಸುವ 
ಪಾಠಶಾಲೆ: ಕೇವಲ ಒಂದು ಪಂಚಾಯತಶಾಲೆಯಲ್ಲಿ ಐದನೆಯ ತರಗತಿ 
ವರೆಗೆ ಓದಿದಳು ಅಸ್ಟೈ (ಮುಂಗಾಮು. ೬೫). 
[ಪಂಚಾಯತ ಎ ಸಂಚಾಯಿತಿ) 4 ಶಾಲೈ) 


(ದಾನಚಿಂ. ೧೭೩). 


ಪಂಚಾಯತಿ 


ಪಂಚಾಯತಿ "ನಂಚಾಯಿತಿ' ನೋ. 

ಪಂಚಾಯೆತಿಕೆ "ಸಂಚಾಯಿತಿಕೆ' ನೋ. 

ಸಂಚಾಯಿತ್ಕ ಸಂಚಾಯ್ತ (ನಾ). - ಸಂಚಾಯತದಾರ : 
ಪಂಚಾಯಿಂತರೆ ಶೀರ್ಮಾನಗಳು ನಿಷ್ಟ ಕ್ಷಪಾತವಾಗಿದ್ದವು (ಕಳಹು, ೯೪); 
ಪಂಚಾಯಿತರೆ ಊಟೋಪಚಾರೆದಲ್ಲಿ ದುಗ್ಗಮ್ಮನಿದ್ದಳು. (ಗಂಗಾಳ. ೩೦). 
ಸೆಂಚಾಯ್ತೆ : ಇಲ್ಲೇ ಪಂಚಾಯ್ತರು ಕುಳಿತುಕೊಳ್ಳುವುದು 
(ನನ್ನೂರು, ೧೦). [ಪಂಚಾಯಿತಿ--- ಅ] 

ಪಂಚಾಯಿತಿ, ಸಂಚಾಯತ, ಪಂಚಾಯತಿ, ಪಂಚಾಯ್ತಿ (ನಾ). 
೧. ಗ್ರಾಮದ ಅಥವಾ ಗ್ರಾಮಕೂಟದ ಆಡಳಿತವನ್ನು ನಡಿ 
ಸುವ ಸ್ಥಳೀಯ ಸಂಸ್ಥೆ : ನಾನು ನಿನ್ನೆ ಸಂಚಾಯಿತಿ ಚುನಾವಣೆ 
ಯಲ್ಲಿ ಕೊಟ್ಟ ಓಟನ ವಿಚಾರವನ್ನೋ ಕಂತು ನಾನು ಯೋಚಿಸಿದರೆ. 
(ಜೀವಾತ್ಮ, ೯೦); ಆ ಪಂಚಾಯಿತಿಗಳನ್ನು ರೆದ್ದು ಮಾಡಲು ಯಾನ 
ರಾಜನೂ ಒಪ್ಪು ವುದಿಲ್ಲ (ರುಾರಾಣಿ, ೮೪) ; ಪ್ರತಿಯೊಂದು ಪಂಚಾ 
ಯಿಂತಿಯಲ್ಲಿಯೂ ಗಣಕ, ಲೇಖಕ ಮತ್ತು ಸಾಧ್ಯಪಾಲ ಎಂಬ 
ಮೂವರನ್ನು ನೇವಿಸಿರುತ್ತಿದ್ದರು. (ಭಾರದ. ೫೯). ೨. ಬೇಸರ 
ತರುವ ಪ್ರಸಂಗ ; ತಂಟಿ; ತಕರಾರು; ಲೋ ಸುನ್ಮುನೆ ಪಂಚಾ 
ಯಿತಿ ಮಾಡಬೇಡ ಕಾಣೋ (ಸ್ವಾಮಿಸ್ನೇ. ೮೫); ಆ ಹಾಳು 
ಲೆಬ್ಬದ್ದೇ ಒಂದು ಪಂಚಾಯಿತಿ (ಶಾಲೆಮ, ೧). ಪಂಚಾಯತ: 
೩. ನಿರ್ಣಯ ; ತೀರ್ಮಾನ : ಮಂತ್ರಿಗಳ ಮಂತ್ರಕ್ಕೆ ಉದುರುವುಡೆ 
ಮಾಂಗಾಯಿ ? ಮಂತ್ರಶಕ್ತಿಯು ದೈವ ಪಂಚಾಯತ. (ನೆಲಮು. ೧೯-೨೨). 
ಪಂಚಾಯತಿ: ೨. ಈ ಪಂಚಾಯತಿಯನ್ನು ಧನಿಗಳು ತೋಟಕ್ಕೆ 
ಬರುವ ಮೊದಲೇ ನಾವು ಬಗೆಹರಿಸದೆ ಹೋದರೆ, ನಾಳೆ ತುಕ್ರನ 
ಖಾಸೆಯೀ ಮೇಲಾಗುತ್ತದೆ (ಕುಡಿಕೂ. ೧೨೪) ; ಯಾರು ಯಾವ ಕೆಲಸ 
ಮಾಡಬೇಕೋ ಅದನ್ನು ಸರಿಯಾಗಿ ಮಾಡಿದರೆ ಈ ಪಂಚಾಯೆತಿ ಯಾಕೆ 
ಸ್ವಾಮಿ? (ಮರಳಿ. ೯). ೪. ದೇವಸ್ಥಾನ ಮೊದಲಾದ ಧರ್ಮ 
ಸಂಸ್ಥೆಗಳ ಆಡಳಿತಕ್ಕಾಗಿ ಏರ್ಪಡಿಸಿರುವ ಸಮಿತಿ; ಧರ್ಮದರ್ಶಿ 
ಗಳ ಸಮಿತಿ : ಮಿತಸಂಸ್ಕೆ, ಪಂಚಾಯತಿಗಳು (77uತs) ಮೊದಲಾದವು 
ಗಳ ಲೆಕ್ಕವನ್ನು ಬರೆಯಬೇಕು (ತಕ್ಕಡಿ, ೬೫). ೫. ಗೊಡನೆ; 
ಉಸಾಬರಿ: ಉಳಿದ ಪಂಚಾಯತಿ ನಮಗೇತಕ್ಕೆ? (ಸರಲ. ೫). 
೬. ಜಗಳ: ಅಣ್ಣ ತನ್ಮುಂದಿರ ಪಂಚಾಯತಿ ಕೊನೆಯಾಗಲೇ ಇಲ್ಲ 
(6೩4). ೭. ಸಿಕ್ಕು; ಗೋಜು ; ಗೊಂದಲ: ಈ ಪಂಚಾಯತಿಯ 
ತಳ ಬುಡ ತಿಳಿಯುವುದಿಲ್ಲ (ರೂಢ). ಲೆ. ತೊಂದರೆ ; ಕಷ್ಟ: ತಿನ್ನಲು 
ಅನ್ನ ಇಲ್ಲವಾದರೆ ಹೋಗಲಿ ; ಕುಡಿಯಲು ನೀರಿಗೂ ಪಂಚಾಯತಿಯಾಗ 
ತೊಡಗಿತು (ಸ್ಮೃೃತಿಚಿ. ೩೦೪). ₹. ಪರಿವೆ; ಲಕ್ಷ್ಯ; ಗಮನ: 
ಗಂಡ ತನ್ನನ್ನು ಬಿಟ್ಟು ಹೋಗಿದ್ದಾನೆ, ತಾನು ಅತ್ತೆ ಮಾನಂದಿರಿಗೆ 
ಸರಿಯಾಗಿ ನಡೆಯಬೇಕು ಎನ್ನುವ ಪಂಚಾಯತಿಯೇ ಇಲ್ಲ ಈಕೆಗೆ! 
(ನುಸಕೂ, ೩೬), ಪೆಂಚಾಯ್ತಿ; ೧. "ಪಂಚಾಯ್ತಿಮನೆ' 
ಪರಾ. ೧೦. ಊರಿನ ಜನರಿಗೆಲ್ಲ ಸಂಬಂಧಪಟ್ಟಿ ವಿಷಯವನ್ನು 
ಚರ್ಚಿಸಲು ಅಥವಾ ಜನರ ಪರಸ್ಪರ ವಿವಾದಗಳನ್ನು ವಿಚಾರಿಸಿ 
ತೀರ್ಪು ಕೊಡಲು ಸೇರುವ ಗ್ರಾಮಮುಖಂಡರ ಸಜ್ಜೆ: ಅದರ 
ಪಕ್ಕದಲ್ಲಿ ಚಾವಡಿ. ನನ್ನೂರಿನ ನ್ಯಾಯ ಪಂಚಾಯ್ತಿ ಗಳೆಲ್ಲ ನಡೆಯು. 
ವನೇ ಇಲ್ಲಿ (ನನ್ನೂರು. ೧೦). 

ಪಂಚಾಯಿತಿ ತೀರ್ಮಾನ- ಪಂಚಾಯಿತಿಯಲ್ಲಿ ಆದ ನಿರ್ಣಯ : 

ಪಂಚಾಯಿತಿ ತೀರ್ಮಾನದಂತೆ. ನಡೆದುಕೊಳ್ಳ. ಬೇಕು(ರೂಢಿ). ಪಂಚಾಯ್ತಿ 
ಕಟ್ಟಿ ನ್ಯಾಯವಿಚಾರಣೆ ಮಾಡುವ ಜಗಲಿ. ವೇದಿಕೆ: 
ಅನನು ತಪ್ಪು ಮಾಡಿದ್ದೇ ಅಲ್ಲದೆ, ಪಂಚಾಯ್ತಿ ಕಟ್ಟಿ ಗೂ ಬಾರದೆ. ತಪ್ಪಿಸಿ 


೫೦೫೨ 


ಪೆಂಚಾಲ 


'ಕೊಂಡಿದ್ದನು(ರೂಢಿ). ಪಂಚಾಯ್ತಿ ಮಾಡು - ವಿಚಾರಣೆ ಮಾಡು, 

ನಡೆಸು; "ಚರ್ಚಿಸಿ ತೀರ್ಮಾನಿಸು : ಊರುಮುಖಂಡರು ಬಂದು 

ಪಂಚಾಯ್ತಿ ಮಾಡಿ ಗಂಡ ಹೆಂಡಿರನ್ನು ಒಂದು ಮಾಡಬೇಕು(ಸುನಸಂ.೩೧). 

ಸಂಚಾಇರ್ತ, ಪಂಚಾಯತ್‌, ಪಂಚಾಯತೀ; ಮರಾ. 
ಪಂಚಾಕತ್‌, ಪಂಚಾಯತ] 

ಪಂಚಾಯಿತಿಕೆ, ಸಂಚಾಯತಿಕೆ (ನಾ). ಸಂಚಾಯಿತಿ ಮಾಡು 
ವಿಕೆ ; ವಿಚಾರಣೆ ನಡೆಸುವಿಕೆ : ಚುಚ್ಚು ನುಡಿಗಳನ್ನು ಪಂಚಾಯಿತಿಕೆ 
ಯಾಗುವಾಗ ನನಗಾಗಿ ಹೇಳಿದ (ಕುರುಕಾ, ೧೫೪). ಕೇಳುವುದೇನು--. 
ಎದ್ದಿತು. ಪಂಚಾಯಿತಿಕೆ (ಕಂಬಹು. ೬೮), ಪಂಚಾಯುತಿಕೆ: ಆ 
ಜೋಡಿಕೊಲೆಯ ಪಂಚಾಯತಿಕೆ ಇಂದಿನಿಂದ ಪಾ ಪ್ರಾರಂಭವಾಗಿದೆ (ರೂಢ). 

[ಸಂಚಾಯಿತಿ---ಇಕೆ] 

ಪಂಚಾಯುಧ (ನಾ).-ಪಂಚಶರ ೨ : ಪಿಡಿವಾಗಳೊಂದು ಪಿಡಿಯಂ 
ತುಡುವಾಗಳೆರಡು ತೊಟ್ಟಿ ನೆ ಸಿಡಿವಾಗಳ್ಮೂಜು ಗುಖಯಂ ಕೆಡೆವಾಗಳ್‌ 
ನಾಲ್ಕು ಪಂಚಾಯಖಧನ ಪೊಸಮಸೆಯ ವಿಶಿಬಂಗಳ್‌ (ರಾಮಾಶ್ವ. 
೫೮ರ). [ಪಂಚ್ಯ 4 ಆಯೆಂಧ] 

ಪಂಚಾಯ್ತು "ಪಂಚಾಯಿತ್‌ ನೋ. 

ಪಂಚಾಯ್ತಿ "ಸಂಚಾಯಿತಿ' ನೋ. 

ಪಂಚಾಯ್ತಿಮನೆ (ನಾ). ಸಂಚಾಯಿತರು ತಮ್ಮ ಕಾರ್ಯ 
ಕಲಾಪಗಳನ್ನು ನಡೆಸುವ ಕಟ್ಟಡ : ಪಂಚಾಯ್ತಿ ಮನೆ ಇದೆಯಲ್ಲಾ 
ಅದರ ಪಕ್ಕದಲ್ಲಿ ದೊಡ್ಡದೊಂದು ಪಾಳುಮನೆ ಇದೆ (ಚಂದತೋ. ೩೧). 

[ನಂಚಾಯ್ತಿ (-ಲಪಂಚಾಯಿತಿ)--ಮನೆ] 

ಪೆಂಚಾರ(ನಾ).(ಪ್ರಾಯದ) ಕುದುರೆ : ಹಳೆಯ ಪಂಚಾರವ ತೆಗೆಡಡಿ 
ಗಡಿಗೆ ಮತ್ತೆ ಳೆಗುದುರೆಯ ಕಟ್ಟು ನಂತೆ ಪಳಿತ' ನಾರಿಯರ ಜಾಲೀಸು 
ತೆಳೆವೆಣ್ಣ ಮಂಗಳವಾಗುತಿರ್ದನಾ ಸೊಬಗ (ಭರಚ. ೭೫-೬೮). [?] 

ಪೆಂಚಾರತಿ (ನಾ). ೧. ದೇವರ ಪೂಜೆ ಮೊದಲಾದ ಸಂದರ್ಭ 
ಗಳಲ್ಲಿ ಎತ್ತುವ ಐದು ಕುಡಿಗಳುಳ್ಳ ಆರತಿ: ಸಂಚಾರತಿಯನೀಯ್ಯ 
ಸುರೇಂದ್ರ, ಲಿಂಗಕ್ಕೆ ಚೆಳಗಿದನು (ಸವನೋ. ೧೯-೨೭), ಪಂಚಾರತಿ, 
ಗೋಪುರಾರತಿ, ಕರ್ಪೂರಾರತಿ ಮುಂತಾದ ಎಲ್ಲ ಆರತಿಗಳನ್ನೂ ಮೂಡಿಸಿ 
ಪ್ರಸಾದ ಸ್ವೀಕರಿಸಿದ್ದಾಯಿತು (ಗಂಪಾಯಿ. ೧) ; ಯಾವ ವಿಶ್ವಮಾತೆ 
ನಿನ್ನ ಹೆತ್ತಳವಳ ಸಂತತಿ ಎತ್ತದಿಹುದೆ, ಅನಳಿಗೆಂದಂ ಪ್ರಾಣದ ಪಂಚಾರತಿ? 
(ದ್ಯಾನಾಸೃ. ೧೬-೬) ; ತಾವು ಪಂಚಾರತಿ ಬೆಳಗಿಸಿಕೊಂಡ ವಿನಾಸೆ ಹೊತ್ತ 
ಗಂಡಸರು (ಅಂಬಿಕೆ. ೧೩೦). ೨. ಸಾಲಾದ ಐದು ದೀಪಗಳನ್ನು 
ಎತ್ತಲು ಅನುಕೂಲವಾಗುವಂತೆ ಮಾಡಿರುವ ಐದು ಮುಖ 
ಗಳುಳ್ಳ ಒಂದು ಸಾಧನ: ಪಂಚಾರತಿ ಗಂಟಿಗಳಿಂದ , ಮೆಲಕಿದವು 
ಕಂಚುಗಾಲಿರ ಪಸರಗಳು (ಕಂಸವಿ. ೬-೯೯) ([ಪಂಚ್ಛ--ಆರತಿ] 

ಪಂಚಾರಶೀಲ (ನಾ). (ಕುದುರೆಯಂತೆ). ಕಾಮುಕಸ್ವಭಾವ 
ದವನು: ಸ್ತ್ರೀಯ ನೇಶಿಯ ನೆನದಿಂ ಆ ವೇಳೆಯಲ್ಲಿ ಕಾಮದಿ ಅಳವಡಿ 
ಸುವಂ ಅಲ್ಲ ಕಾಮಚಿಹ್ನಮಂ ಸೂಚಿಸುವನಂ ಪಂಚಾರಶೀಲನೆಂಬುದು 
(ಕಾಮಶಾ. ೯-೨೦೬). [ಪಂಚಾರ 4 ಶೀಲ] 

ಪಂಚಾರಿಸು (ಕ್ರಿ). (ಕುದುರೆ) ಪ್ರಾಯಕ್ಕೆ ಬರು: ಆ ಕುದುರೆಗೆ 
ಐದು ಹಲ್ಲುಗಳು ಹುಟ್ಟಿ ಕಾಂತಿಯು ಪರಾಕ್ರಮವು ಉಳು ದಾದ ಕಾರಣ 
ಪಂಚಾರಿಸಿತ್ತೆಂದು ಹೇಳುವರು(ಅಶ್ವಟೀ, ೨೩-೩). [ಪಂಚಾರ -- -ಇಸು/ 
ಮರಾ. ಪಂಚಾರಣೇ, ಪಂಜಾರಣೇ ಇ (ಕುದುರೆಗೆ) ವರ್ಷ 
ಪ್ರಾಯವಾಗು] N 

ಪಂಚಾಲ್ಯ ಸಂಚಳ, ಪಂಚಾನ, ಪಂಚಾಳ (ನಾ). ೧. - ಪಂಚ 


[to 


ಐದು 


ಕಾರುಕ ೧: ಅನರು ಪಂಚಾಲವರ್ಗದ ಜನರು (ರ). ಪಂಚಳೆ: 


ಪಂಚಾಲಿಕೆ 


೧. ಕಾಳಿಕ ಚಕ್ರವರ್ತಿ 7ಇಜವನು ಆಳುತಾಯಿರಲು ವಂದನ ನಂದು 
ದಿನದಲ್ಲಿ ಪಂಚಳಪರಬ್ರ ಹರದವರ ಕರಶಿ ಕಿರಿಟಿವನು. ಮಡಿಯಂಬುದಗಿ 
ದೊರೆಯವರು ಪ್ರಧಾನಿಯವರು ಹೇಳಿದರ್ರಿಂದ ಪಂಚಳವರುನು ಕೇಳಿ 
ದನು (ಎಕ. ೫೪1, ಗುಬ್ಬಿ. ೬೯-೩; ?). ಪೆಂಚಾನ : ೧. ದ್ಯಾಮೈ 
ಯ್ಯನ ಕಲೆಯ ಸಂಚಾನದವರೂ ಕಂಮಾರ ರಂಗೈಯ್ಯ ಬಡಗಿ ಬಸವ 
ಅಕಸಾಲೆ ನಾರಣೈಯ್ಯ (ಎಕ. ೫೪1, ಚಿಕ್ಕನೂ. ೯೦-೩೯; 1802), 
ಪಂಚಾಳೆ: ೧. ಪಂಚಾಳ ಕುಲದಲ್ಲಿ ಒಬ್ಬ ಪತ್ತಾಕನಿಗೆ ಒಂದು 
ಸನಗು ಮಾಡಿಕೊಡೆಂದು ಕೊಟ್ಟರೆ (ನಚಸಂ. ೧೨೬-೧೦೭) ; ಕಂಚಿಯ 
ಫಲ ಲೇಸು ಮಿಂಚು ಮುಗಿಲಿಗೆ ಲೇಸು... ಊರಿಂಗೆ ಪಂಚಾಳ 
ಲೇಸು (ಸರ್ವಜ್ಞ. ೧೧೩೮) ; ನನ್ನ ತಂದೆಯ ಕೈಕೆಳಗೆ ಥೋಮಸನು 
ಪಂಚಾಳನ ಉದ್ಯೋಗವನ್ನು ಅವಲಂಬಿಸಿಕೊಂಡು ಬೆಳೆದನು 
(ಬೆಂಜನ್‌, ೧೦). ೨. ಅಕೃಸಾಲೆ : ಕನಕವನು ಪಂಚಾಳನಿಗೆ ಕೊಡೆ. 
ತುಣುಕು ತುಣುಕನು ಮಾಡಿ ಕಡಿದೇ ಜಿನಿಸುಚಿನಿಸಿನ ಒಡವೆ ಮಾಡಿದ 
(ಜ್ಞಾನಹಿಂ. ೬-೮). ಷಿ. ಶಿಲ್ಪಿ ' ಪ್ರತಿಮೆಂತು ಯೋಗ್ಯಲ್ಲ ಬ್ರಹ್ಮ 
ಮಾಡಿಹವು ಪ್ರತಿಮೆಂತು ಯೋಗ್ಯ ಸಂಚಾಳನವು (ಚಿದಾಕೋ. ೭೩-೩). 
೪. ಬಡಗಿ: ಪಂಚಾಳರು ದಂಡಿಗೆ ಹತ್ತಿದ ಹಾಗೆ (ಗಾಜಿ). 
ಪಂಚಾಳಮಿಂಡಿಯ ನೆರ್ಗಡೆ- ಒಂದು ಬಿರುದು : ಶ್ರೀಮಂನ್ನ್ನು 

ಮಹಾಸಬಳ ಪಂಚಾಳಮಿಂಡಿಯವೆರ್ಗ್ಗಡೆ . . . ಶ್ರೀಮತು ಸೋಯಿ 
ದೇವರ್ಸರು (ಸೌಇಇ. IX-i, ೬೪-೫; 1265). 
[ಆಸಂ. ಪಾಂಚಾಲ. /ಹಿಂ. ಪಂಚಾಲ ; ಮರಾ. ಪಂಚಾಳ] 

ಪಂಜಾಲಿಕೆ (ನಾ). ಬೊಂಬೆ; ಪುತ್ತಳಿ: ಸಿಂಗರದಿಂಗದಿರೆನೆ ಮಿಗೆ 
ಪಸದನದಿಂಗಡಲೆನೆ ಕೈಮಾಟವ£ದ]ನುಂಗಲ ಪಂಚಾವಿ£ಲಿ್ಸಿಕೆಯೆನೆ 
ಸಂಕಿಲೆ ಕಂಗೊಳಿಸಿದಳತಿಶಯಮಾಗಿ (ತ್ರಿಭುತಿ.೨೨-೬೦). "ಪಾಂಚಾಲಿಕೆ' 
ಪರಾ. ಸೆಂ. ಪಂಚಾಲಿಕಾ] 

ಪಂಚಾನಯವ (ನಾ). ೧. ಮಸ್ತಕ, ಮುಖ, ವಕ್ಷ, ಪೃಷ್ಠ 
ಮತ್ತು ಹೈದಯಗಳೆಂಬ ದೇಹದ ಐದು ಭಾಗಗಳು,--ಅಂಗ 
ಗಳು: ಪಂಚಬಾಣಂಗಳಿಗೆ ಲಕ್ಷ $ಸ್ಮಾನಮಾದ ಮಸ್ತಕ ಮುಖ ವಕ್ಷಸ್ಸು 
ಪೃಸ್ಮ ಹೃದಯ ವೆಂಬ ಪಂಚಾವಯವಗಳಿಂ (ವಿನೇಕ. ೨೩೦). 
೨. [ನೀಶೈ'] ಪರಮೇಶ್ವರನಿಗಿರುವ ಸತ, ಚಿತ್‌, ಆನಂದ, 
ನಿತ್ಯ ಮತ್ತು ಸರಿಪೂರ್ಣಗಳೆಂಬ ಐದು ಧರ್ಮಗಳು : ಇವೆ ಕಣಾ 
ಸಂಚಾವಯವವೆಂಬುವಾದ್ಕರಿಂದವೆ. ಕೇಳ್ದು ಪೇಳ್ಗೆವು (ಮನೋವಿ. 
೨-೪೪); ಹ್ಮಕ್ಕೆ ಸ್ಪಂದೆ, ನಾದ, ಕಳೆ, ರಸ, ಬಿಂದುವೆಂಬ ಪಂಚಾವ 
ಯವವಾಗಿರ್ಪವು (ಮನೋವಿ, ೩. [ನ್ಯಾಯ] 
ಪರಸ್ಪ ರಾಭಿಪ್ರಾಯಗಳನ್ನು ಬೋಧಿಸಿ ಸಾಧಿಸುವ ನ್ಯಾಯ 
ವಾಕ್ಯದಲ್ಲಿ ಸೇರಿರುವ ಪ್ರತಿಜ್ಞಾ, ಹೇತು, ಉದಾಹರಣ, 
ಉಪನಯ ಮತ್ತು ನಿಗಮನಗಳೆಂಬ ಐದು ಚಿಕ್ಕವಾಕ್ಯಗಳು ಚ 
ತಾರ್ಕಿಕರು ಪಂಚಾವಯನಗಳನ್ನು ಉಪಯೋಗಿಸುವರು. ಪ್ರತಿಜ್ಞಾ, 
ಹೇತು, ಉದಾಹರಣ, ಉಪನಯ, ನಿಗಮನನೆಂದು ಅನಕ್ಕೆ ಹೆಸರುಗಳು 
(ಹಿಂದಸಾ. ೧೪೨). [ಪಂಚ + ಅವಯನ] 

ಪಂಚಾವರಣ (ನಾ). ೧. ಐದು ಸುತ್ತಿನ ಮರೆ,--ಆಚ್ಛಾ ದನೆ: 
ಖರಕಿರಣ ಮುಖ್ಯಗ್ರ ಹಂಗಳು ಗರುಡಕಿನ್ನರೆಸಿದ್ದ ವಿದ್ಯಾಧರರು ಪಂಚಾ 
ವರಣರಾಗಿಯಲರ್ದು ಕೀರ್ತಿಸಲು (ಬಸಪು. ೨೫-೪೬) ; ಹರಿ ಮಂಖಾಮರ 
ಸರಿಚರರು ಪಂಚಾವರಣದಲಿವೆರಸಿ ಭಜಿಸುವ ಪಶುಗಳು (ಬಸಪು. ೫೪-೧೮). 
೨. [ವೇದಾಂತ] ಐದು ಬಗೆಯ ಆವರಣಗಳು ; ಐ “ಆವರಣ- 
೫: ಮಾಯೆ, ಅವಿದ್ಯೆ, ಭ್ರಾಂತಿ, ಅಜ್ಞಾನ, ಸಂವೃತಿ 
(ಹಿಂದಸಾ. ೩೦)” (ಶ್ರೀನತ್ಸ, ೫೭). [ಪಂಚ -- ಆವರಣ] 


೨-೪೪ -ಟೀಕು). 


೫೦೫೩ 


20 


40 


45 


ಪಂಚಾಸ್ತಿ ಕಾಯ 


ಪಂಚಾವಸ್ಥೆ (ನಾ). ಐದು ಅವಸ್ಥೆಗಳು, — ಹಂತಗಳು; 
ಐ “ಅವಸ್ಥಾ... 8! : (ಅ) ಆತ್ಮನ: ಅವಸ್ಥಾ — (ಅ) + 
ಉನ್ಮನೀ ಅಥವಾ ತುರ್ಯಾತೀತ (ನಿಚಿಂ.. ೧.೫೮). (ಆ) 
ಕಾಮದ: ಇಷು-೫ (ಆ). (ಇ) ಜೀವಿಗಳ ; ಬದ್ಧ, ಕೇವಲ, 
ಮುಮುಕ್ಷು, ಮುಕ್ತ, ನಿತ್ಯ. (ಈ) ದ್ರವ್ಯದ: ರಸ, ಗುಣ, 
ನೀರ್ಯ, ವಿಪಾಕ, ಪ್ರಭಾವ (ನಿದ್ಯಾಕ. ೩೮). (ಉ) ಪಂಚ 
ಭೂತಗಳ : ನೋ. ಭೂತಗಳು-- ೫.(ಊ) ವಯೋಧರ್ಮುದ: 
ತೈಶವ, ಬಾಲ್ಯ, ಯೌವನ ಪ್ರೌಢತ್ವ, ವಾರ್ಥಕ್ಯ(ಕಿ).(ಜು) 
ನಾಟ್ಯಶಾಸ್ತ್ರದ: ಆರಂಭ, ಯತ್ನ್ನ ಪ್ರಾಪ್ರ್ಯಾಕೆ, ನಿಯತಾಪ್ತಿ 
ಫಲಾಗಮ (ದಶರೂ, ೧೫). (ಖೂ) ಸಾಧಕನ: ಶ್ರವಣ, 
ವರಣ, ಸ್ಮರಣ, ಆಸನ ಪ್ರಾಪನ (ವಿದ್ಯಾಕ. ೮೩). (ಎ) 
ಸ್ತ್ರೀಜೀವನದ : ಕನ್ಯಾ, ಭಗಿನೀ, ಪತ್ನೀ, ಮಾತಾ, ಮಾತಾಮಹಿ 
(ಹಿತಾಮಹಿ) (ಸಂಜ್ಞಾ .೨೨; ಸಂ.೭೪).'(ಶ್ರೀನತ್ಸ.೪೨): ಮತ್ತಂ 
ಜಾಗರಣಂ ಸ್ವಪ್ನ ಸುಸಂಪ್ತಿ ತೂರ್ಯ ತುರ್ಯಾಶೀತಗಳೆಂಬವೇ ಪಂಚಾ 
ನಸ್ಮೆಗಳು (ಗತಾ. ೧-೪). "ಪಂಚಾವಸ್ಥೆ ಗೆದಜು' ಸರಾ. 

[ಪಂಚ್ಯ 4 ಅವಸ್ಥೆ] 

ಸಂಚಾನಸ್ಥೆಗೆದಲು (ಕ್ರ). ಸಂಚಭೂತಾವಸ್ಥೆಯನ್ನು ಹರಡು, 
ಪ್ರಸರಿಸು ; ಪಂಚತ್ವವನ್ನುಂಟುಮಾಡು ; ಮರಣವನ್ನುಂಟು 
ಮಾಡು : ಪಾಂಚಾಳನುಮಂ ಸಂಚಾವಸ್ಥೆಗೆದಅಲುಂ ಕರಂ ಚೆನ್ನೈಯ 
ರಾಗಿಯುಂ'. . . ಬಲ್ಲವರಾಗಿ (ಶಾಂತಿಪು. ೮-೭೨ ವ). 

[ಪಂಚಾನಸ್ಕೆ 4-ಕೆದಲು,( ಎ ಕೆದರ್ಜ್‌, )] 

ಸಂಚಾಶ್ಚರ್ಯ (ನಾ). [ಜೈನ] ಉತ್ತಮಪಾತ್ರಕ್ಕೆ ಆಹಾರದಾನ 
ಮಾಡಿದಾಗ ಉಂಟಾಗುವ ಐದು ಬಗೆಯ ಅತಿಮಾನುಷವಾದ 
ಸೋಜಿಗಗಳು; £ದೇವದುಂದುಭಿ ಮೊಳಗುವುದು, ಹೂವಿನಮಳೆ 
ಕರೆಯುವುದು, ಚಿನ್ನದ ಮಳೆ .ಸುರಿಯುವುದು, ಕಮ್ಮನೆಯ 
ಮೆಲುಗಾಳಿ'ಬೀಸುವುದು ಮತ್ತು ದೇವತೆಗಳು ಪ್ರಶಂಸೆ ಮಾಡು 
ವುದು ಎಂಬ ಐದು ಆಶ್ಚರ್ಯಗಳು : ಸುರತೂರ್ಯಧ್ವಾನಮೆಯ್ತ 
ರ್ಷಲರ ಸರಿ ಪೊದಟ್ಟ್‌ ರ್ಥ ಕೈ ಧಾರೆ ದೇನೇಂದ್ರರಹೋದಾನಪ್ರಸಿದ್ಧ ಧ್ವನಿ 
ಸುರಭಿಸಮಾರಸ್ರ ಚಾರಂ ಜಗಕ್ಕಚ್ಚರಿ ಪರಚಾಶ್ಚರ್ಯನೆತ್ತಂ ನೆಗಟಕೆ 
(ಆದಿಪು, ೪-೯೮) ; ಏನೆಸೆದುದೊ ರೈನೃಷ್ಟಿ ಹಿಮಾನಿಲನಳಿಮಿಲಿತ 
ಕುಸುಮವರ್ಷಂ ಸುರಭೇರೀನಿನದಂ ದಿನಿಜರಹೋದಾನಶ್ರುತಿ ನೆಗಟಕಿ 
ನೆಗಲ್ಲ ಪಂಚಾಶ್ಚರ್ಯಂ (ಪಂರಾಮಾ, ೯-೨); ಆ ರಾಜಭವನದೊಳ್‌ 
ವಸುಧಾರೆಯ ತಣ್ಣೆ ಲರ ಪುಸ್ಪ ವೃಷ್ಟಿಯ ಸುರಭೇರೀರವದ ಪೊಗಟ್ಟ 
ದೇವರಹೋರಭಸದ ಪುದುನಿನಾಯ್ತು ಪಂಚಾಶ್ಚರ್ಯಂ ಉ(ಪಸ್ಪಪು. 
೧೪-೧೧). [ಸಂಚ್ಛ + ಆಶ್ಚರ್ಯ] 

ಪಂಚಾಸ್ತಿ ಕಾಯ (ನಾ). ೧. [ಜೈನ] ಬಹುದೇಶವ್ಯಾನಿಯಾದ 
ಜೀವ, ಪುದ್ಗಲ, ಧರ್ಮ, ಅಧರ್ಮ ಮತ್ತು ಆಕಾಶಗಳುಬ ಐದು. 
ಪದಾರ್ಥಗಳು : ಜೀನಾಜೀನ . , . ಪಂಚಾಸ್ತಿ ಕಾಯ ಸಡ್ಜ್ಹ್ರವ್ಯಂಗಳು 
ಮೆಂಬಿನಜಿಗೊಳಾದಮಾನುಮಂಿಕಿತಮುಂ . . . ಗುಣಂಗಳುಮನಣಕ ಧು 
(ನಡಾ. ೬-೧೯); ಸಡ್ಜ್ರ್ರವೃಮೆನಿಕುಮವೆ : ಮತ್ತಂ ಕಣಲಮದಿಲ್ಲ 
ದಂಡು ಪರಮಾಗಮದೊಳ್‌  ಪಂಚಾಸ್ತಿ ಕಾಯಮೆನಿಕುಮನೋಘಂ. 
(ಚಂದ್ರಪು. ೧೬-೨೦) ; ಭೂತಹಿತಜಿನರ್‌ . . . ಅವರ್‌ ಸದ್ಧರ್ಮ 
ಸ್ವರೊಪಮಂ . . « ಪಂಚಾಸ್ತಿ ಕಾಯೆ ಸಡ್ಜ್ರ್ರವ್ಯ ಸಪ್ತ ತತ್ವ ನವಪದಾರ್ಥ 
ಸ ರೂಪಮಂ ನಿರೂಪಿಸುವುದುಂ (ಪುಸ್ಪಪು. ೯-೬ ವು. "ಅಸ್ತಿ ಕಾಯ' 
ಪರಾ. ೨. ಕುಂದಕುಂದಾಚಾರ್ಯರ ಗ್ರಂಥದ ಹೆಸರು. 

[ಪಂಚ 4 ಅಸ್ತಿ ಕಾಯ] 


ಪಂಚಾಸ್ಟ್ರ 


ಪಂಚಾಸ್ತ್ರ (ನಾ). ಪಂಚಾಯುಧ ; ಮನ್ಮಥ : ಪಂಚಾಸ್ತ್ರಹೃದ್ಧೀ 

ಕರೀ... ಮಹಾಸುಖಕರೀ ಪಂಚಿಇಕ್ಷರೀ ಪಾತುವಃ (ರಾಜಶೇ,೪-೧೦೩). 
[ಪಂಚ್ಚ + ಅಸ್ತ್ರ] 

ಪೆಂಚಾಸ್ಯ(ನಾ).ಸಿಂಹ ; ಪಂಚಾನನ : ವೈರಿಭೂಭ್ಯ ನ್ಮದವನ್ಮಾತಂಗ 
ಕುಂಭಸ್ಮಳದಳನ[ಖ]ರೋಗ್ರಾಸಿ ಪಂಚಾಸ್ಕಧೈರ್ಯಂ . . . ಹರಿಗನಿರೆ 
ಬಿಗುರ್ತಾಂಪನಂತಾವಗಂಡಂ (ಪಂಪಭಾ. ೬-೭೭) ; ಸಮಸ್ತರಿಪುನೃಪ 
ಕುಂಭಿಕುಂಭದಳನ ಪಇಗಸ್ಸಾಸ್ಫ ಸಮಂದಿತ ಶ್ರೀನು ೫ ೩ಳನಿಮುಕ್ತ 
ಚೋಳಭೂಪಾಳ 
ಭೂವರನಾಪುರಕ್ಕೊಡೆಯನರಿಶರಧಿವಡಬನಾರಾತಿಗಜಪಂಚಾಸ್ಯನು(ಹಚಕಾ. 
೧-೪೦); ಕುರುಕುಲಗಜಕೆ ಪಂಚಾಸ್ಯ ಜೀಯ ಬಿನ್ನಹ . . . ಅಖಿಳಕೌರವ 
ರಾಯದಳನನು ಗೆಲಿದು ಉತ್ತರ ತುಳಿಂವ ಮರಳಿಚಿದ (ಕುನ್ಕಾವಿ. ೯-೮). 

[ಪಂಚ್ಯ ಆಸ್ಪ] 

ಪಂಚಾಸ್ಯವಾಹಿನಿ (ನಾ). ಸಿಂಹವನ್ನು ವಾಹನವಾಗಿ ಉಳ್ಳವಳು; 
ಸಿಂಹವಾಹಿನಿ; ದುರ್ಗೆ; ಚಾಮುಂಡಿ : ಪಂಚಾಸ್ಯವಾಹಿನಿಯಂ 
ವಾಮಸಾರ್ಶ್ವದಿಯಮರಧುನಿಯುಡುಪಮೌಳಿ ಮೃಡನೇ (ನನಮೋ- 
೧-೭). [ಸಂ. ಪಂಚಾಸ್ಯವಾಹಿನ] 

ಪಂಚಾಸ್ರವ (ನಾ). ಐದು ಬಗೆಯ ಆಸ್ರವಗಳು : ಚಾರಿತ್ರವಂತ 
ನೆಂಬೊಂ . . . ನಿರುದ್ಧ ಪಂಚಾಸ್ಪ್ರವನುಂ ಸಟ್ಕಿಸಾಯ ಸಂಯತನುಂ 
೬೬. ೬ ರತ್ನಭೂಷಣನುಮಕ್ಕುಂ (ಚಾವುಂಪು. ೬). ಜೀವ, ಅಜೀವ, 
ಆಸ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷನೆಂಬ ಜೈನ ಸಿದ್ಧಾಂತ 
ದಲ್ಲಿ ಹೇಳಿರುವ ಸಪ್ತತತ್ತ್ವಗಳಲ್ಲಿ ಆಸ್ಪವವು ಮೂರನೆಯದು. 
ಜೀವನಿಗೆ ಶುಭಾಶುಭರೂಪವಾದ ಕರ್ಮವನ್ನು ಗಂಟುಹಾಕು 
ವುದೇ ಆಸ್ರವ. ಒಟ್ಟಿನಲ್ಲಿ ಮನಸ್ಸು, ವಚನ, ಕಾಯಗಳ 
ಕ್ರಿಯೆಯೇ ಆಸ್ಪವವೆನಿಸುವುದು. ಇದರಲ್ಲಿ ಅನೇಕ ಭೇದಗಳಿವೆ. 
ಕುಖ್ಯವಾಗಿ ' ಇಂದ್ರಿಯ, ಕಷಾಯ, ಅವ್ರತ, ಕ್ರಿಯೆಗಳ 
ಮೂಲಕ ಉಂಟಾಗುವ ಆಸ್ಪವಗಳು ಒಟ್ಟು ಸೇರಿದರೆ ಇಂದ್ರಿಯ 
ಸಂಬಂಧದಿಂದ ೫, ಕಷಾಯದಿಂದ ೪, ಅವ್ರತದಿಂದ ೫, ಕ್ರಿಯೆ 
ಯಿಂದ ೨೫--ಹೀಗೆ ಒಟ್ಟು ೩೯ ಭೇದಗಳಾಗುತ್ತವೆ. ಆದರೂ 
"ಚಾವುಂಪು:' ಪ್ರಯೋಗದಲ್ಲಿ ಪಂಚಾಸ್ರವವೆಂದು ಮೊದಲನೆಯ 
ದಾದ ಇಂದ್ರಿಯಗಳ ಸಂಬಂಧದ ಐದು ಆಸ್ಪ್ರವಗಳನ್ನು ಮಾತ್ರ 
ಮುಖ್ಯವಾಗಿ ಪರಿಗಣಿಸಿ ಹೇಳಿದೆ. [ಸಂಚ್ಮ + ಆಸ್ರವ] 

ಪಂಚಾಹಿಕಜ್ವ್ಜರ (ನಾ). ಐದು ದಿನಕ್ಕೊಮ್ಮೆ ಬರುವ ಜ್ವರ: 
ಕಳ್ಳ ೦ಗಡಲೆ, ಬೋಳಂಗಡಲೆ ಇವುಗಳನ್ನು ಸಮಭಾಗವಾಗಿ 
ಕಷಾಯನಿಕ್ಕಿ ಕೊಡಲು ಪಂಚಾಹಿಕಜ್ವರ ಗುಣಮಕ್ಕುಂ (ಸಕವೈ. ೧೦೬), 

[ಪಂಚ ೬ ಆಹಿಕ ಜ್ವರ] 

ಪಂಚಾಳ "ಪಂಚಾಲ' ನೋ. 

ಪೆಂಚಾಳವಳೆಕೆ (ನಾ). ಪಂಚಾಳರು ಕೊಡಬೇಕಾದ ತೆರಿಗೆ: 
ಮನೆದೆಣಕೆ ಮಗ್ಗ ದೇಶ ರಂ ೫ ೫ದೆರಕ ಪಂಚಾಳವಳಕೆ ಕಟುಗೂಳು ... 
ಕಾಣಿಕೆ ಕಿರುಕುಳ ಏನು ಹದಿಕೆಗಳಳೂ ಮುಂದೆ ಹುಟುವ 
(ಎಕ.1X(8), ಬೆಂಗಳೂ, ೧೬೯-೨; 1329). 

[ಪಂಚಾಳ (- ಪಂಚಾಲ)-4 ಬಳಕೆ ( £ಬಬಕೆ)] 

ಪಂಚಾಳಿ, (ನಾ). ಬಹಳ ಮಾತನಾಡುವವಳು: “ಮಾತುಗಂಟ” 
(ಚಾನಕೋ. ೧೪). [«-ತುಳು. ಪಂಚಾಳಿ. / ಮರಾ. ಸಚಾಲ, ಪಚಾಳ] 

ಪೆಂಚಾಳ್ಲಿ (ನಾ). ಒಂದು ಬಗೆಯ ವಾದ್ಯ: ಕಂಚನ ಚೌಡುಕಿ 
ಮಿಂಚುವ ಜಾಂಗೂಟ ಪಂಚಾಳಿ ಕೋಟ ಶಬುದವ ಎಲ್ಲವ್ವ ಕೆಂಚಿ 
ಜೋಗಾಡ ಬಂದಾಳ (ಕನ್ನಜಾ. ೧೩). [1] 


(ಎಕ. 111, ನುಂಡ್ಯ, ೭೮-೧; 10/2) ; ಹರಿಶ್ಚಂದ್ರ. 


೫೦೫೪ 


30 


35 


40 


45 


ಪೆಂಜೀಕರಿಸ್ಸು 


ಪೆಂಚಿ,, ಹಂಚಿ (ನಾ). ಪಗಡಿ ಆಟದಲ್ಲಿ ಐದರ ಗರ: ಬೇಡ 
ಚೌಕದ ಮಾತು ನಿನಗೆಂದು . . . ಸಂಚೇಂದ್ರಿಯಕೆ ಲಿಂಗಪ್ರಸಾದ 
ವನು ಕೂಡಿ ಪಂಚಿಕ್ಕುವ ತೆಜದೊಳನುಗೂಡಿ ಪಂಚಿಯನಿಕ್ಕಿ ಗುರ್ಜರ 
ನಾಡುವನು ತಾಂ ಚೌಕದುಗವಂ ಚಕದುಗಿಕ್ಕಿ (ಬಸಪು. ೪೩-೬) ; 
ಪಂಚೆ£ಚಿ]ಯಿದ್ದುಗ ಚೌಕ ದುಗ ನಟ್ಟ . . . ಈರೈದಿನಿತುಮಂ ಬೇಗದಿಂ 
ಹಾಯಿಕು (ಕುಮುರಾ. ೧೩-೫೯); ತಡೆಯದೆ. ಸಂಚಿಟ್ಟಾ ಡುವ ಪಂಚಿಯ. 
ಕಡುಪಿಂ ನಾಲ್ಕುಂ ಕರಣದ ಜೀವದ ಕಡೆಯೊಳ್‌ ಶಂಕರನಂ ನಿಲಿಸುತ್ತಾ 
ಡುವ  ಚೌಹಂಚಿಯನು (ಉದ್ಭಜೇ. ೩-೧೨). ಹಂಚಿ: ವಂತೆ 
ಮೆಚ್ಚುಗು ಹಂಚಿಹಾಯ್ಕಿ ದಡೆನುತ ಚೌಹಂಚಿಯನೊಸೆದು ತಾನನಘ 
ನಾಡುವನೀ ಪರಿಯ ನೆತ್ತವನಿಳೆಯೊಳು (ಬಸಪು. ೪೩-೮). [.ಸಂಚ್ಠ?] 

ಪಂಚಿ, (ನಾ). ಹರಟಿ; ವ್ಯರ್ಥವಾದ ಮಾತು : ಇರ್ಲಿ ಹೋಗು. 
ಇಲ್ಲದ್ದೆ ಪಂಚಿ ಉಚ್ಚ ಬೇಡ (ನಡೆದಾ. 1, ೨೬೦), 

[4-ಮರಾ. ಪಂಚೀ - ವಿಸ್ತೃತ ಭಾಷಣ] 

ಪೆಂಚಿ, (ನಾ). ಕರುಳು (): ಎಕ್ಕಲಂ ಪುಯು ಪಂಚಿಯಿದೆ 
ಪುಲಿ ಮಿಂಗವನಗಿದುಗಿದ ಪಿಶಿತನಿಡೆ (ಎಕೋಪು. ೧೦-೩೪). “ಪಚ್ಚಿ” 
ಪರಾ. 

ಪೆಂಚಿಕರಣ (ನಾ). - ಪಂಚೀಕರಣ, ೨.: ಪಂಚಿಕರಣವನಿಂತು ವಿನರದಿ 
» » ಎ ಪೇಳಿದೆನು ತಿಳಿಯೈಯೆಂದ ಸಾಂಬಶಿವ (ಜ್ಞಾ ನಸಿಂ. ೪-೧೧೯). 

[-ಆಸಂ. ಪಂಚೀಕರಣ] 

ಪಂಚಿಕೆ (ನಾ). -ಪಂಜಿಕೆ ೨: ಆಕೃತಿಗೆ ಪಂಚಕೆನೇಟ್ಟು ದದರ್ಕೆ 
ಟಸ್ಟಣಂಬೇಬ್ಬು ಡು ಟೀಕುವೇಟ್ಬುದೆನೆ ಪೇಟ್ಲವನುಂ ಕವಿಯೆಂಬ 
.ಲೆಕ್ಕಮೇ ಮನುಚರಿತಕ್ಕೆ ವೃತ್ತಿ ನೃಪನೀತಿಗೆ 
ಪಂಚಿಕೆ ಲೌಕಿಕಪ್ರವರ್ತನೆಗಳ ವಾರ್ತಿಕಂ . . . ಎಂದೊಡಾ ಜನಪತಿ 
ರತ್ನ್ನಶೇಖರನ. ರಾಜಗುಣಂ ಬುಧಸೇವ್ಯಮೆನ್ನಿರೇ (ಅನಂಪು. ೩-೨೧) ; 
ನಿನ್ನ ಸದ್ಯಕ್ಕೆ ಸದ್ಯಕ್ಕೆ ಟೀಕು ಓಪ್ಪಣಿ ಪಂಚಿಕೆ ಎಲ್ಲವೂ ಬೇಕು 
(ಸಾಹಿವಿ. ೭೦). [ಸಂ. ಪಂಚಿಕಾ] 

ಪಂಚೀಕರಣ; (ನಾ).೧. ಐದನ್ನಾಗಿ ಮಾಡುವುದು; ಐಪ್ಛಿ ದನ್ನು 
ಕೂಡಿಸುವುದು. ೨. [ವೇದಾಂತ] ಸೂಕ್ಷ್ಮವಾದ ಆಕಾಶ ಮೊದ 
ಲಾದ ತನ್ಮಾತ್ರಗಳನ್ನು ಐದೆ ದರ ಚಿರಕೆಯಿಂದ ಸ್ಥೂಲನನ್ನಾಗಿ 
ಮಾಡುವುದು; ಪ್ರತ್ಯೇಕವಾದ ಸೂಕ್ಷ್ಮಭೂತಗಳಲ್ಲಿ ಪಂಚ 
ಭೂತಗಳ ಅಂಶವನ್ನೂ ಸೇರಿಸಿ ಸ್ಥೂಲಭೂತವನ್ನಾಗಿ ಮಾಡು 
ವುದು : ` ಆ ಪಂಚಭೂತಂಗಳೇ ಪಂಚೀಕರಣವನೆಯ್ಲಿ ಆತ್ಮಂಗೆ ಅಂಗ 
ವಾಯಿತ್ತು (ಮಹಾದೇ. ಬ. ೧೦೩-೨೩೫) ; ಮಗನೆ ಪಂಚೀಕರಣ ಭಾಗದ 
ಬಗೆಯ ನಿಣ್ಣೈಸಿದೆನು. (ಗಗತಾ, ೭ ಸೂಚನೆ); ಪಂಚೀಕರಣನೆಂದರೆ. 
ಒಂದು ಭೂತದ ಅರ್ಧಭಾಗನೂ ಇತರ ಭೂತಗಳ ಅಂಶಗಳಾದ ಅರ್ಧ 
ಭಾಗವೂ ಸೇರಿ, ಶುದ್ಧ ಚಿನ್ನ ತಾಮ್ರದೊಡನೆ ಸೇರಿ ಕೆಲಸಕ್ಕೆ ಉಪ. 
ಯೋಗವಾಗುವಂತೆ, ಬ್ರಹ್ಮಾಂಡಸೃ ಖ್ಟಿ ಗೆ ಉಪಯೋಗವಾಗಿರುವುದು 
(ಹಿಂದಸಾ. ೧೯೬). ೩. [ನೀಕೈ] ಮಿಶ್ರಾರ್ಪಣ, ಸಟ್ಸ್ಮಲ, 
ಅಷ್ಟಾವರಣ, ಲಿಂಗ ಮತ್ತು ಅಂಗ ಸಾಮರಸ್ಯ ಇವುಗಳ ಸಮಾ 
ಕರಣ: ಮಿಶ್ರಾರ್ಪಣ, ಸಬ್‌ಸ್ಕಲ, ಅಷ್ಟಾವರಣ, ಲಿಂಗಾಂಗಸಾಮ 
ರಸ್ತ ಇವು ಸೇರಿದರೆ ಪಂಚೀಕರಣಗಳು (ಶರಸಾ. ೨೪-೭). [ಸಂ.] 

ಪಂಚೀಕರಣ (ನಾ). ವಿಸ್ತಾರಗೊಳಿಸುವಿಕೆ ; ದೊಡ್ಡ ದು ಮಾಡು 
ವಿಕೆ: "ಪಂಚೇಕರಿಸ್ಕು' ಪರಾ. [ಸಂ.] 

ಪಂಚೀಕರಿಸು, (ಕ್ರಿ). [ನೀಶೈ] ಪಂಚೀಕರಣಮಾಡು: ಸಜ್ಮೋ 
ಜಾತಾದಿಪಂಚಾನನದೆ ಪಡೆದು ಮಹ್ಯಾದಿಭೂತಂಗಳಂ ತಳ್ತು ದ್ಯೋಗಂಬೆತ್ತು 
ಪಂಚೀಕರಿಸಿ ಬೆರಸುತಯ್ದಯ್ಸ್ಲೂ ಭೂತಂಗಳಿಂದಂ (ಶಬಶಂ. ೫-೩೧); 


(ಕಾವ್ಯಾವ, ೨೯೯) ; 


ಪಂಚೀಕರಿಸ್ಕು 


ಅನಂತರದಲ್ಲಿ ಪೂರ್ವೋಕ್ತಮಾದ ಸಂಚಭೂತಂಗಳ ಪಂಚೀಕರಿಸುವ 
ಕ್ರಮ ವೆಂತೆಂದರೆ ಒಂದೊಂದು ಭೂತನನ್ನು ಯೆರಡೆರಡು ಭಾಗನಂ ಮಾಡಿ 
ಅರ್ಧಾಂಶದಲ್ಲಿ ನಾಲ್ಕು ನಾಲ್ಕು ಭಾಗೆಯಂ ಮಾಡಿ (ನಾನಾಗು, ೧೧-೧೬). 
[ಪಂಚೀಕರಣ, - -ಇಸ್ಕು] 
ಪಂಚೀಕರಿಸ್ಕು (ಕ್ರಿ). ವಿಸ್ತಾರವಾಗು ; ದೊಡ್ಡ ದಾಗು: ಮತ್ತಾ 
ಕಲಲವೈದುದಿನಕ್ಕೆ ಬಬ್ಬುಳಿಕೆಯಹುದು . . ಇಪ್ಪತ್ತೈದು ದಿನಕೃಲ್ಲಿ 
ಪಂಚೀಕರಿಸಿ ಮೈದೋರ್ಪುದು[ಪಾಂಂ.ಪಂಚಾಂಕುರಸೀಮೆ ದೋರ್ಪುದು] 
(ಮೇಕ. ೩೧೫). [ಪಂಚೀಕರಣ್ಣ 4 ಇಸು] 
ಸಂಚೀಕೃತ (ಗು). ೧. ಐದು ಭಾಗವಾದ ; ಸಂಚೀಕರಣವನ್ನು 
ಹೊಂದಿದ : ಮತ್ತಂ ವಾಯ್ವಂಶಮರ್ಥಮಂಂ ಖಿಕ್ಕ ನಾಲ್ಕುಂ 
'ಭೂತಂಗಳಷ್ಟ ಮಾಂಶಂಗಳ್‌  ನಾಲ್ಕುಂ ಕೂಡಿ ಸಂಚ ಕೃ ತನಯಂ 
ವೆನಿಕ್ಶುಂ (ಚಿಕಬಿ. ೨೬); ಈ ಪಂಚೀಕೃತ ಭೂತ ಸಮದ್ಭ ನರೋಗಂ 
ಗಳಾದರೋ ಲನಲನಿಕೆಯಂ ಅನ್ಫಥಾಜ್ಞಾನಮಂ ಸರ್ವತ್ರಾನವಸ್ಥಿತಿಯಂ 
ಕೊಡುವವು (ಬಾಹಟೀ, ೧-೧ ನ); ಪಂಚೀಕೃತ ಪಂಚಭೂತಗಳಿಂದ 
ಬ್ರಹ್ಮಾಂಡವೂ ಜರಾಯಂಜ, ಅಂಡಜ, ಸ್ವೇದಜ, ಉದ್ದಿ ಜಗಳೆಂಬ 
ನಾಲ್ಕುವಿಧ ಸ್ಕೂಲಶರೀರಗಳೂ ಅವರವರ ಕರ್ಮಾಧೀನವಾಗಿ ಬರುವುವು 
(ಹಿಂದಸಾ. ೧೯೬). (ನಾ). ೨. ಐದು ಭಾಗವನ್ನು ಹೊಂದಿರು | 
ವುದು : ಪಂಚತತ್ತ ವೇ ಪಂಚವದನವಾಗಿ ಆ ಪಂಚನೆದನವೇ ಪಂಚೀ 
ಕೃತವನೆಯ್ದಿ ಜಗದಾದಿ ಸೃ ಸ್ಟಿಯನನುಮಾಡುವುದಕ್ಕೆ ಕರ್ತನಾದ ನಮ್ಮ 
ಬಸವಯ್ಯೊನು (ನೀಲನ. ಕ. ೫-೯) ; ಪಂಚಭೂತಂಗಳು ಪಂಚೀಕೃತವಾಗಿ 
ವಂದೊಂದು ಭೂತಕ್ಕೆ ಐದು ಐದರ. ಲೆಕ್ಕ! ದಿಂದ ಇಪ್ಪತ್ತೈದು ತತ್ತ ೈಗಳುಂ. 
ಪುಟ್ಟ ದವು (ತತ್ವಚಿಂ. ೧-೩). [ಸ ] 
ಪಂಚೀಕೃ ತಿ (ನಾ). -ಸಂಚೀಕರಣ ೧: ಸಂಚಂನಿಲ್ಲದೆ ನಿರೀಕ್ಷಿಸಲು 
ಪಂಚ ಸೀ ತಿಯ ಪ ಪ್ರಪಂಚ ಪರಿಹಾರವಾಗಿ ನಿ್ಪ ಪಂಚ ನಿರ್ಲೇಪಕ 
ನಾದೆನು ಕಾಣಾ (ಸಿದ್ಧೇವ, ೩೩-೮೫) ; deriind ಪಂಚಾಕ್ಷರಿಯ 
ಪಂಚೀಕೃತಿಯ ಸಂಡಲ ತಿಳಿದು ಉಳಿದಿರ್ದರಿರವು ಪ್ರಸಂಚಿಗಳು ಬಯಸ 
ಲಹುದೇನು (ಗುರುಚೋ.೧-೫೨). [ಸಂ.] 
ಪಂಚು, "ಪಸ್ಕು' ನೋ. 
ಡಿಪಂಚ್ಕು "ಹೆಂಚ್ಛು' ನೋ. 
ಸಂಚು, (ನಾ). ಕಾಗದ ಮೊದಲಾದುವುಗಳಲ್ಲಿ ತೂತು ಕೊಕೆ 
ಯುವ ಸಾಧನ : ಈ ವಿಸ್ಟ್ರನ್‌ಗಳು ಪಂಚುಗಳಿರುವ ಪಂಚುಬಾರು 
ಗಳನ್ನು ಮೇಲಕ್ಕೆತ್ತಿ ಕಾಗದದಲ್ಲಿ ಎರಡು ಅಥವಾ ಮೂರು ರಂದ್ರಗಳನ್ನು 
ಮಾಡೆ ವೆ (ಕೋ. 1, ೧೯೪) ] ನಮ್ಮ ಕಚೇರಿಗಳಲ್ಲಿ ಕಾ: ಗಡಪತ್ತ, 
ಗಳನ್ನು ಕಡತಗಳಲ್ಲಿ ಅಚ್ಚು ಸ್ಪಿಕಟ್ಟಾಗಿ ಇಡುವುದಕ್ಕೆ ಪಂಚುಗಳು ಇರುವು 
ಕರತ ಎನ್ನೋ ಸಹಾಯವಾಗಿದೆ (ರೂಢಿ). 
[4-ಇಂ. Punch} 
ಸಂಚುಗೆ "ಸಸುಗೆ' ನೋ. 
ಪಂಚುಗೆಗೊಳ್‌ "ಪಸುಗೆಗೊಳೀ ನೋ. 


ಪಂಚೆ, ಸಂಚ, ಪಂಜ, ಸಂಜೆ, (ನಾ). ಗಂಡಸರು ಉಡುವ 
ಹಾಗೂ ಹೊಡೆಯುವ ಬಟ್ಟಿ: "ಪಂಚಿಯೆಂಡಲಂವೆ” (ಕಬ್ಬೈಕ್ಕ ಎ೫೩); 
“ಪಂಚೆಯೆನೆ ವಸ್ತ್ರನುಕ್ಕುಂ” (ಕರರ. ೬೦); ರಂಗಣ್ಣ ಸರಿಗೆಯ ಪಂಚಿ 
ಯನ್ನು ಉಟ್ಟು ಕೊಂಡು . . . ಪೇಟಿಯ ಕಡೆಗೆ ಹೊರಟದ್ದಾನೆ 
(ರಂಗಳ, ೨) ; ಬಾಳಾಜಿಯು ಒಂದು ಪಂಚೆಯನ್ನು ಉಟ್ಟು 
ಕುರ್ಚಿಯ ಮೇಲೆ ಕುಳಿತಿದ್ದಾನೆ (ಕಂಟರ. ೧). ಪೆಂಚೆ : ನಿಮ್ಮ 
ಹೆಗಲ ಮೇಲಿನ ಸಂಚವನ್ನು ಅಲ್ಲಿ ಹಾಸಿರಿ , . . ಅತಿಥಿ ತುಟ ಬಿಚ್ಚದೆ. 
ಸಂಚನನ್ನು ಹಾಸಿದನು (ಕಂಬಹು. ೫೩). ಪಂಜ : ತಲೆಗೆ ಪಂಜೀ 


೫೦೫೫ 


10 


5 


0 


35 


40 


45 


ಪಂಚೊಡೆ 


ಸುತ್ತಿ ಕೊಂಡು (ನುಂಬಯಿ. ೪-೧೭೫); ವೆಂಕಟರಮಣ . . 
ಪಂಜಿಯ ತುದಿಯಿಂದ ಬಾಯಿ ಒರೆಸಿಕೊಂಡ (ಮೂರುದಾ. ೧೮೩). 
ಪಂಜೆ :' ಗಂಡಸರು ಪಂಜೆ ಉಡುವರು (ಕಛಾಗೆ. ೮೩); ಉದ್ದವೂ 
ಅಗಲವೂ ಕಡಿಮೆಯಾಗಿ ಉರುಟುನೂಲು ಇದ್ದ! ರೆ ಅವುಗಳಿಗೆ ಪಂಜೆಗಳೆನ್ನು 
ತ್ತಾರೆ (ಮುಂಬಯಿ. '೩-೧೦೦) ; ಯಾರೊಡನೆಯೂ ಮಾತನಾಡದೆ ನಂತೆ 
ತೆಗೆದುಕೊಂಡು ಗೋಮತಿಯ ಕಡೆಗೆ ಹೊರಟರು (ಸ್ರೇಮಾಶ್ರ. ೧೮೫) ; 
ಕೆಳಗಿಟ್ಟ ಒದ್ದೆಯಾಗಿದ್ದ ಸಂಜೆಯನ್ನು ತಲೆಯ ಮೇಲೆ ಹೊತ್ತು ಕೊಂಡರು 
(ಹೊಸಕಿ, ೧೮೯). 
[ದೇ.॥ತಮಿ. ಪಖ್ಕಾ ಇ ಬಿಳಿಯ ಬಟ್ಟಿ, ಸೇಖ್ಸಾ ಎ ಬಟ್ಟಿ ; 
ಪಂಚೆ ಉಡುವ ಬಿ. 1ಮರಾ. Bak ಹಣ ಧೋತ್ರ] 
ಪಂಚೇಂದ್ರಿಯ (ನಾ). ೧. ಕಣ್ಣು, ಕೆವಿ, ಮೂಗು, ನಾಲಗೆ 
ಚರ್ಮಗಳೆಂಬ ಐದು ಬಾಹ್ಯ ಕೇಂದ್ರಿಹುಗಳು : ಪಂಚೇಂದ್ರಿಯಗಳೊ 
ಳಗೆ ಒಂದಕ್ಕೆ ಪ್ರಿಯನಾದರೆ ತಯ ಬ. ೫೨-೧೨೭) ; ಅರಿ 
ಸಡ್ವರ್ಗಮಂ ಬಿಟ್ಟು ಪಂಚೇಂದ್ರಿಯನುಂ ಒಟ್ಟಿ ಸಿ. . . ತಾಪತ್ರಯ 
ಮೆನ್ನೊಳ್‌ ಪಿಂಗಲಾಂ ದ್ವಂದ್ವಮನುಟಃದೆನಗಾದೈ ಕೃದಿಂದೊಂದಿ ನಿಲ್ಲೆಂ 
(ಜಗವಿ. ೯-೫೩) ; ಕೂಡಿರ್ದ ಪಂಚೇಂದ್ರಿಯಗಳೊಳು. ನಾಲ್ಕಧಮ 
ವೊಂದಧಿಕವೇ ಎಂದರು (ಹಚಕಾ, ೭-೧೯); ಪಂಚೇಂದ್ರಿಯವಿಷಯ 
ವ್ಯಾಪಾರದಲ್ಲಿ ಲಂಪಟಿರಾದ ಮನುಜರು ಕೆಟ್ಟ ಕೇಡನೇನೆಂಬೆನಯ 
(ಅಖಂಡೇ. ೭-೪). ೨. ಐದು ಇಂದ್ರಿಯಗಳನ್ನು ಉಳ್ಳ, ಜೀವ: 
ಸ್ಪರ್ಶನ ರೆಸನ ಘ್ರಾಣ ಚಕ್ಷು ಶ್ರ್ರೋತ್ರೇಂದ್ರಿಯ. ಸಮೇತಂಗಳಪ್ಪ 
ಮನುಷ್ಯಾದಿ ಪಂಚೇಂದ್ರಿಯಂಗಳುಮೆಂದಿರತು ತ್ರಸಜೀವಂಗಳ್‌ ಚತುರ್ವಿ. 
ಧಮಕ್ಕುಂ (ಆದಿಪು.೧೦-೬೩ ವ) ; ಮನುಸ್ಯಂ ಮೊದಲಾದ ಪಂಚೇಂದ್ರಿ 
ಯಂಗಳ್ಳ 0 (ತಸೂನ್ಸ. ೪೩). [ಪಂಚ್ಮ -. ಇಂದ್ರಿ ದ್ರಿಯ] 
ಪಂಚೇರು' (ನಾ). ಫಿದು ಸೇರಿನ ತೊಕ; ಐದು ಸೇರು: ಬಸವ 
ಶೆಟ್ಟಿ. . . ಹಸುಬೆಯ ಶೋಧನೆಯಂ ಕೊಟ್ಟು ಐದು ಪಂಚೇರು 
ತೂಕವಂ ಒಪ್ಪಿಸಿ ಒಳಯಿಂಕೆ ಬಿಡಿಸಿಕೊಂಡು ಬಂದು ಕೇರಿಕೇರಿಯೊಳು 
ಗಂದಿಗೆ ಮುಸಾಲೆದ್ರನ್ಯಗಳಂ ನಾರುತಿರ್ದನನು (ಕರಲೀ. ೧೯೧-ಸ ನ); 
ಪಕ್ಕಾ ಸೇರುಗಳಿಗೂ ಕಚ್ಚಾ ಸೇರುಗಳಿಗೂ ಕಟ್ಟಾ ಸೇರು, ಪಂಚೇರು,' 
ಧಡೆಯ, ಮಣ ಮುಂತಾದುವುಗಳಿಂದ . , . ವ್ಯಾಪಾರ ಮಾಡುವಂತೆ 
ಕಟ್ಟಿ ಳೆ ಮಾಡಿಸಿದರು (ಚಾನುನಂ. ೧೧೯). [ಪಂಚ್ಮ-ಸೇರು,] 
ಸಂಚೇಷು (ನಾ). ೧. ಅರವಿಂದ, ಅಶೋಕ, ಚೂತ, ನವ 
ಮಲ್ಲಿಕಾ, ನೀಲೋತ್ಸಲವೆಂಬ ಐದು ಬಗೆಯ ಹೂವಿನ ಬಾಣ 


- ಉಟ್ಟಿ 


ತೆಲು. 


ಗಳು: ಪಂಚೇಷುನಿಂದಂತಗೆವುಗಿಲವೊಲಪ್ಪ ಂತು ಕಂದರ್ಪನೆಚ್ಚಿ ಚ್ಚೆ ತುಂ 

- ಕೋದಂಡದಿಂ ಪೊಯನ್ಚು (ಸಂರಾಮಾ. ೯-೮೪,. ೨. ಐದು 
ಬಗೆಯ ಬಾಣಗಳುಳ್ಳ ವನು; ಪಂಚಬಾಣ ; ಮನ್ಮಥ: 
ಪ್ರದ್ಯುಮ್ನ್ನಃ , ಮಕರಧ್ವಜಃ . . . ಪಂಚೇಷ್ಟುಃ . .. ಮನೋ 


ಭವಃ ಈ ೨೮ ಕಾಮ(ದೇವ)ನ ಸೆಸರ್‌ (ಹಲಾಯು, ೭-೩೩): ನೀಂ 
ಚರನುಜೀಹಧರನೈ ಸಂಚೇಸಂವನಿಕ್ಕಿ ಗೆಲ್ಲು ಪಂಚೇಂದ್ರಿಯಮಂ . ... 
ಪಡೆಯ ಪಂಚಮಗತಿಯೆಂ (ಅಜಿಪು. ೬-೭೨); ಕಾಮಾತುರವ್ರಾತಮಂ 
ಮೆಲ್ಲೆಲರಿಂ ಪಂಚೇಷು ಗೆಲ್ಲಂಬಡೆವಿನಮೆಸೆಗುಂ (ಜಗವಿ. 
ವಿಜಿತಪಂಚೇಷುವೆನಲ್‌ 
ಳ್ತಂದು (ಉದ್ಭದೇ. ೩-೨೩). [ಪಂಚ + ಇಷು] 

ಪೆಂಚೊಡೆ (ಕ). ಜೆದರು ; ಚೆಲ್ಲಾ ನಿಲ್ಲಿಯಾಗು : ಹೊರಗಡೆ 
ಯಲ್ಲಿ ಜನಜಾತ್ರೆ ಪಂಚೊಡೆಯುತ್ತಿ ದ್ವಂತೆ ಜಯ ಘೋಷಧ್ವನಿಯೂ ಸಣ್ಣ 
ದಾಗುತ್ತಿರಲು ರಾಘವಾಂಕನು... ನಮಸ್ಕಾರ ಮಾಡಿ ನಿಲ್ಲುವನು 
(ತುಂಗಭ. ೪೧). [ಸಂಚು ( ಪಸು) -- ಒಡೈ] 


೨-೩೩); 
ಒರ್ವನುದಂಚಿತರಾಗದೆ ಸೌರಾಷ್ಟ್ರ ಪುರಕ್ಕೆ 


ಪಂಚೋಟಮರ 


ಪಂಚೋಟಮರ (ನಾ). ಒಂದು ಬಗೆಯ ಮರ : ಪಂಚೋಟಮರ, 
ಹಡಸಾಲೆ, ಹಲುಸಲ್ಲೆ, ಸಲುಚೊಟ್ಟಿ, ನಾಟಗಟ್ಟ ಸರ್ಚ (ಮೈ ಗಿ. 
೫೯-೧೧೮೪). [ಪಂಚೋಟ್ಯ 4 ಮರ] 
ಸಂಚೋಪಚಾರ (ನಾ). ೧. ಉಪಾಸ್ಯದೇವತೆಗೆ ಸಲ್ಲಿಸುವ ಗಂಧ, 
ಪುಷ್ಪ, ಧೂಪ, ದೀಸ ಮತ್ತು ನೈನೇದ್ಯಗಳೆಂಬ ಐದು ಬಗೆಯ 
ಸೇವೆ. ೨.. ಜೇವತಾರ್ಚನೆಯಲ್ಲಿ ಆಹ್ವಾನ, ಸ್ಥಾಪನ, ದೇವತಾ 
ಸನ್ನಿಧಿಕರಣ, ಪುಷ್ಪಾರ್ಚನ ಮತ್ತುವಿಸರ್ಜನವೆಂಬ ಐದು ಹಂತ 
ಗಳು : ಪಂಚೋಪಚಾರವಿಧಿನಾ-ಅಹ್ವಾನ, ಸ್ಮಾಪನ, ಸನ್ನಿ ಧೀಕರಣ, 
ಅರ್ಚನೆ, ವಿಸರ್ಜನೆಗಳೆಂಬ ಪಂಚೋಪಚಾರನಿಧಾನದಿಂ (ಪ್ರತಿಷ್ಠಾ-೧-೩). 
[ಸಂಚ -- ಉಪಚಾರ] 
ಪಂಚೋಪಚಾರಪೂಜೆ (ನಾ). ಐದು ಬಗೆಯ ಉಪಚಾರದಿಂದ 
ಕೂಡಿದ ಪೂಜೆ : ಸುಧಾಕರ್ನು[ದುಪ]ಭೋಗಕ್ಕಂ ಸಂಚೋಪಚಾರ 
ಪೂಜೆಗಂ ಪರಮೇಸ್ವರದತ್ತಿ ಯಾಗಿ (ಕಇಆ. ೧೦೩-೮-೨೨ ; 1076). 
[ಪಂಚೋಪಚಾರ ಪೂಜೆ] 
ಪಂಚೋಪಸಾಧನ (ನಾ). ಮೋಕ್ಷಕ್ಕೆ ಸಹಾಯಕವಾದ ಉಪರತಿ, 
ತಿತಿಕ್ಷೆ, ಭಕ್ತಿ, ಸಮಾಧಾನ ಮತ್ತು ಮುಮುಕ್ಷುತ್ತಗಳೆಂಬ 
ಐದು ಸಹಕಾರಿ ಸಾಧನಗಳು : ಸಾಧನವು ಸಂಚೋಪಸಾಧನ 
ಅನಯವವು ಅದಕೆ ಸಾಧನಕೆ ಉಪಸಾಧನವನಾಸಾಧಿಸು (ಜ್ಞಾನಸಿಂ. 
೧೦-೧೯). [ಸಂಚ 4 ಉಪಸಾಧನ್ಯ] 
ಪಂಚೌದುಂಬರ (ನಾ). ಅತ್ತಿ, ಅರಳಿ, ಆಲ್ಕ ಗೋಣಿ ಮತ್ತು 
ಬಸರಿಗಳೆಂಬ ಐದು ಬಗೆಯ ಹಾಲುಮರಗಳು : ಪಂಚಪರಮೇಷ್ಠಿ 


ಗಳೊಳಂ . . . ಭಕ್ತಿಯುತ್ತನುಂ ಸಂಸಾರಶರೀರಭೋಗವಿರಕ್ತ ನಂ 
ಪಂಚೌದುಂಬರಸಪ್ತ ವ್ಯಸನವಿರಕ್ತ ನುಮಕ್ಕುಂ (ಸಸಾರ. ೨೯೪). 
[ಪಂಚ್ಯ + ಔದುಂಬರ] 


ಪಂಜ, (ನಾ).-ಪಂಚ್ಮಲ. : "ಪಂಜಂಹಿಸ್ಸೆ' ಪರಾ. 
[5-ಪಾರ. ಹಿಂ. ಮರಾ. ಪಂಜ./ಸಂ. ಪಂಚನ್‌] 

ಪೆಂಜ್ಯ "ಪಂಜಾ' ನೋ. 

ಪಂಜಂಹಿಸ್ಸೆ (ನಾ). ಐದನೆಯ ಒಂದು ಭಾಗ: ಸಂಸ್ಥಾನದ ಸಿಬ್ಬಂದಿ 
ಮೊದಲಾದ ಬಾಬುಗಳ ಖರ್ಚು ಕಳೆದು ಉಳಿದ ಮೊಬಲಗಿನಲ್ಲಿ ಪಂಜಂ 
ಹಿಸ್ಸೆಯೂ . . . ಸಂದಾಯವಾಗಬೇಕೆಂದು ತೀರ್ಮಾನವಾಯಿತು 
(ಮಹಾವಂ. 11, ೯೮). [ಪಂಜ + ಹಿಸ್ಸೆ] 

ಪಂಜಮರೇಶಿಮೆ (ನಾ)- ಕೇಷ್ಮೆಯಲ್ಲಿ ಒಂದು ಬಗೆ; ಕೀಳು 
ದರ್ಜೆಯ ರೇಷ್ಮೆ: ರೇಶಿಮೆ ಪೈಕಿ ಪಂಜಮರೇಶಿಮೆಯ ಮೇಲೆ 
ಇರುವ ಮಾರ್ಕವು ರೇಶಿಮೆಯ ಹೆಸರಿನ ಮೇಲಿಂದ ಆಗಿರುವದಿಲ್ಲ 
ಮುಂಬಪ್ಯಾ, ೨೬ ಪ್ರಸ್ತಾವನೆ).  [4-ಮರಾ. ಪಂಜಮರೇಶನಾ] 

ಪಂಜರ, (ನಾ). ೧. ಹಕ್ಕಿಗಳನ್ನು ಅಥವಾ ಮೃಗಗಳನ್ನು 
ಕೂಡುವ ಸಾಧನ: ಪೊನ್ನ ಪಂಜರನುಂ ಪೊತ್ತಿರದೇಲ್ವಂದಂ 
ಚಂಡಿಕೆವೆರಸಿದ ಚಂಡಾಲಬಾಲಕಂ ಮತ್ತೊರ್ವಂ (ಕಾದಂಪೂ. ೩೭); 
ಅಂಬರದೊಳಗಾಡುವ ಗಿಳಿ ಪಂಜರದೊಳಗಣ ಬೆಕ್ಕ ನುಂಗಿ ರಂಭೆಯ 
ತೋಳಿಂದಗಲಿತ್ತು ನೋಡಾ (ಅನಚಂ. ೧೦-೩೬) ; ಕುಮಾರನಂ . 
ಅಖಿಲವಿದ್ಯಾಚಾರ್ಯರಾ ಮುಂದಿಟ್ಟೊ ಡಗೊಂಡು ಬರ್ಪದುಂ ಪಂಜರ 
ವಿಮುಕ್ತ ಕುಂಜರಾರಾತಿಯಂತೆ ಮಂಟಿಪದಿಂ ನೃ ಸನಿವಾಸಕ್ಕೆ. ಬಂದು 
(ಪುಸ್ಪಪು. ೪-೭೦) ; ಗಿಳಿಯ ಪಂಜರ ಪಾರಿನಗಳ ಸೊಂಗೂಡು . . . 
ಸೂಳೆಗೇರಿಯ ಸಾಲಭನನದ ಮಳಿಗೆಗಳೊಳಗೆ ರಾಜಿಪುವು (ಕಂನವಿ. 
೬೯೩) ; ಅಂತು ಪಂಜರನೊಳಾನುಂ ಮಂಜರನೊಳಾನುಂ ಸಾವಕ್ಕೆ 
(ರಾಮಾಶ್ವ. ೨-೧೨) ; ಗಿಡಗನನ್ನು ಪಂಜರದಲ್ಲಿ ಕೂಡಿದರೆ ಸಲಾಕಿ ಚಿನ್ನ 


೫೦೫೬ 


ಕ 


25 


30 


೬ [40 


45 


ಪಂಜಲ 


ವಾದರೇನು ? ಕಬ್ಬಿಣವಾದರೇನು ? ಅದು ಸಲಾಕಿಗಳನ್ನು ಕಡಿಯದೆ. 
ಬಿಟ್ಟೀತೆ? (ಆರ್ಯಕ. ೪೧); ಪಂಜರದಲ್ಲಿ ಕಾಗೆ ಇಟ್ಟರೆ ಪಂಚಮಸ್ವರ 
ಕೊಟ್ಟೀತೆ? (ಗಾದಿ). ೨. ರಾಣಿವಾಸದವರು ಪ್ರಯಾಣ ಮಾಡುವ 
ಪಲ್ಲಕ್ಕಿ, ಮೇನೆ ಮೊದಲಾದ ಯಾನಗಳಿಗೆ ಆಚ್ಛ್ರಾ ದಿಸುವ 
ಮುಸುಕು, --ಗೌಸು : ಪಲ್ಲ ಬೆಳಗು ಪಸರಿಸೆ ಪಂಜರದೊಳು ಪಲ್ಲ 
ವಾಧರದ ಕೆಂಪೆಸೆಯೆ ಪಲ್ಲಕ್ಕಿಯೊಳು ತೆರಳಿತು ಸಾವಿರ ಸರ್ವವಲ್ಲಜೆಯರು. 
ದಂಡಿನೊಳಗೆ(ಕುರಉಸಾಂ.೪೧-೫೬). "ಪಂಜರಿಸು'ಪರಾ. &. ಎಲುಬು 
ಗೂಡು; ಅಸ್ಥಿಪಂಜರ. ೪. ನಲವತ್ತೈದು ಮಂತ್ರಸಾಧನಗಳಲ್ಲಿ 
ಒಂದು; ಮಂತ್ರಸಿದ್ಧಿ ಸೂಚಕಮಾದ ಮಾತೃಕಾಚಕ್ರ ಸಂಚಕೃತ್ಯ 
ಸಂಜರ ಮಾಲಿಕೆ ಮೂಲಿಕೆ ತಂತ್ರಬಲಿ ಆತ್ಮ ಕೃಗಳೆಂಬ ಸಂಚಚತ್ವಾ 


ರಿಂಶನ್ಮಂತ್ರಸಾಧನಂಗಳೊಳು. ಪ್ರಜ್ಞೆಗೊಂಡು (ವಿನೇಕ, ೮೦), 
೫. [ಸಂಗೀತ]ಒಂದು ತಾಳದ ಹೆಸರು: "ಪಂಜರಾಯತ' ಪರಾ, 
[ಸಂ.) 
ಪಂಜರೈ "ಸಂಜಾ' ನೋ. 


ಪಂಜರಂಬಡೆ (ಕ್ರಿ). ಸಂಜರವನ್ನು ಕಟ್ಟು, -ನಿರ್ಮಿಸು ; ಪಂಜರ 
ದಂತೆ ಸರಳು ಮೊದಲಾದುವನ್ನು ಜೋಡಿಸು : ಅಸ್ತ್ರಜಾಲದಿಂ 
ತಡೆಯದೆ  ಪಂಜರಂಬಡೆದನಂದು ವಿಯಂತ್ರಳದೊಳ್‌ ಗುಣಾರ್ಣವಂ 
(ಪಂಪಭಾ. ೨-೭೬). [ಪಂಜರ 4 ಪಡೆ] 

ಪಂಜರವಳ್ಳಿ “ಪಂಜುರ್ಲಿ” ನೋ. 

ಪಂಜರಾಖೇಟ (ನಾ). ನಾನು ಹಿಡಿಯಲು ಉಪಯೋಗಿಸುವ 
ಬಿದಿರುಕಡ್ಡಿ ಮೊದಲಾದುವುಗಳಿಂದ ಮಾಡಿರುವ ಬುಟ್ಟಿ ; 
ಕೂಳಿ. [ಸಂ.] 

ಪಂಜರಾಯತ (ನಾ). [ಸಂಗೀತ] ಒಂದು ತಾಳದ ಹೆಸರು: 
ಸಂತತ ಘನರಕ್ತಿ ಪಂತು ಪಂಜರಾಯತ ದೇಶೀಯಾಹತ . . . ತಾರಸ್ವರ 
ಗರ್ಭಮಧುರ ಸಂಗೀತಶ್ರವಣಲೋಲುಸ ಪರಾಕು (ಯಾದಚಂ.೩-೧ ವ). 

[ಸಂ.) 

ಪೆಂಜರಿಸು (ಕ್ರಿ). ೧. ಮುತ್ತು; ಕವಿ; ಆವರಿಸು: ಸುಖದ 
ಸೀಕರಾಸಾರದಿಂ ಮಂಜು ಪಂಜರಿಸಿದಂಜನಾಚಲದಂತಿರ್ಪುದು (ಅನಂಪ. 

ಮಂಜು ಮುಸುಕುವ ತೆಜದಿ ದೈತ್ಯರು ಸಂಜರಿಸಿದರು 
ದೇವವೃ ೦ದವ ಕಂಜನಾಭನು ಕಂಡು ಕೈಪೀಸಿದನು ಸುರಜನಕೆ (ಸಂಭನ. 
೬-೨೬). ೨. ಹರಡು; ಪ್ರಸರಿಸು; ವ್ಯಾಹಿಸು: “ಪುಂಜರಿಸಿತೆಂದು 
ಪಸರಿಸಿದುದು” (ಕಶಸಾ, ೬೭-೫೧೨) ; ಪಾಂಡುಕಶಿಲಾತಳ ಕಾಂತಿ 
ಕವಲು ಮೇಲೆ ಪಂಜರಿಸಿದುದು (ಅನಂಪು. ೫-೬೧). ೩. ಗುಂಪಾಗು; 
ಒಗ್ಗೂಡು ; ಪುಂಜೀಭೂತವಾಗು : ಪಂಜರಿಸಿ ಮೆಯ್ಮುದುಡಿ 
ನೆಲದಿಂದೆ ಮುಗಗಿಲೆಳ್ಳು ಮೆಯ್ದ್ವೆರ್ಚಯಂಚೆದುಪ್ಪುಳ ದುಗುಲವಾಸಾಗಿ ಧರೆ 
ಪೀರ್ಗುಮೆನೆ ಕೂನಮಾಗಿ ಸೊಚ್ಚರಿಸಿಯಂಂ (ಸಂಸ, ೩೩-೧). 

[ಪಂಜರ + - ಇಸ್ಕು./ತೆಲು. ಪಂಜಾರಿಂಚು] 

ಪೆಂಜರುಳ್ಳಿ "ಪಂಜುರ್ಲಿ' ನೋ. 

ಪೆಂಜಲ, ಪಂಜಳ (ನಾ). [ಸಂಗೀತ] ಸಂಗೀತದಲ್ಲಿ ಒಂದು 
ಸ್ರಮ್ಮ -- ವಿಧಾನ: ಲಂಭತ ಕಾಕು ಜಾಯನುಜಾಯಿ ಪಂಜಲ 
[ನಾಂಂ. ಳ]ಬಜಾವಣೆ ತಾಳ (ನೃಷವಿ. ೧೧-೯). ಪಂಜಳ : ಪೊಸ 
ದೇಸಿ ಪಜ್ಜಳಿಸೆ ಪಂಜಳಂ ಪಲ್ಲಯಿಂಸೆ . . . ಕಾಂತಿ ಕನಲೇಲಃ ಸರಿಯೊಳು 
ಪಂಜಳನನುಗುಳೆ (ಅನಾ. ದೇ. ೧೮೨-೫) ; ಗವಿಂಪ ಪಂಜಳ ಖಚರ 
ವಿಷಯಕ್ರನು ವಿಮೋಕ್ಷಭ ಜನಣಿ ಠವಣಿಗಳಮಮ ಭರಣ ವಿಠಾಯಿ 
ನಿಜವಣಿವಳಿಯುು ವಂಂಚಿಯೆಂಮಂ (ಒಸಪು. ೧೯-೧೩) ; ಪೊಂದಾಳಮಂ 
ಪಿಡಿದು ರಾಗಂಗೆಯನ್ನು ಪಂಜಳದಲಿ ಅಂದವಡೆದಿಹ ಕಟ್ಟ ಣೆಯಲಿ ಕಡು 


೧೩-೨೧ನೆ) ; 


ಪಂಜಳ 


ಜಾಣ್ಮೆಯ ಸರಂದೋಣ (ಸೌಂದಪು. ೧೧-೧೪). 
[4-ತೆಲು. ಪಂಜಳ./ಸೆಂ. ಪಂಜರ] 
ಪಂಜಳ "ಸಂಜಲ' ನೋ. 
ಪಂಜಾ, ಸಂಜ್ಯ, ಪಂಜರ್ಯ (ನಾ). ೧. ಸಿಂಹ ಮೊದಲಾದ ಮೃಗ 
ಗಳ ಹಾಗೂ ಪ್ರಾಣಿಗಳ ಉಗುರು ಬೆಳೆಯುವ ಕಾಲಿನ ಉಂಡೆ 
ಯಾದ ಭಾಗ್ಯ-ಮೆತ್ತೆ : “ಪಂಜಾ” (೫೩6. ಇಂಕಸ). ಪಂಜ್ಯ : 
೧. ಪ್ರಾಣಿಗಳು ಸಿಂಹದ ಕೈಗೆ ಸಿಕ್ಕಿದರೆ ತಪ್ಪಿ ಸಿಕೊಳ್ಳು ವುದು ತುಂಬ ಕಷ್ಟ, 
ಅದರ ಪಂಜಗಳು ಅಸ್ಟು. ಉಗ್ರ; ವಾಗಿರುತ್ತವೆ. (ಜೀವಾತ್ಮ, ೨೫೯) ; 
ನಿಡುಸುಯನುತೀೀ ಕಡಲು ತನ್ನ ಬಂಧಿಸುನಕೆಯೆ ದಡನನಲೆಸಂಜದಿಂ ಪರಚಿ 
(ಗಣೇಶ. ೩೫-೩) ; ಸಿಂಹದ ಸಜೆ ಸಿಕ್ಕಿರುವ ಅನೆಯಂತೆ, ತತ್ತರಿಸು 
ತ್ತಿದೆ (ಭಾನಗೀ, ೧೭೬) ; ಆದಕ್ಕೊ ಸ್ಕರ ಹುಲಿಯು ತನ್ನ ಉಗುರು 
ಗಳನ್ನು ಪಂಜದೊಳಕ್ಕೆ ಸೆಳೆದುಕೊಂಡು ಸಪ್ಪಳ ಮಾಡದೆ. . . ನಡೆಯು 
ತ್ತದೆ (ಮನೋನಂ. ೧೬೯). ೨. ಮೊಹರಂ ಸಂದರ್ಭದಲ್ಲಿ ಮುಸ 
ಲ್ಮಾನರು ಪೂಜಿಸುವ ಐದು ಬೆರಳುಗಳಿಂದ ಕೂಡಿದ ಲೋಹದ 
ಹಸ್ತ: ಈ ಸಂದರ್ಭದಲ್ಲಿ ಹಾಕುವ ಹುಲಿನೇಷಗಳಿಗೂ ಇಟ್ಟು ಪೂಜಿಸುವ 
ಪಂಜಾಗಳಿಗೂ ಈ ಮುಹರ್ರೆಂ ದಿನಾಚರಣೆಗೂ ಏನೂ ಧಾರ್ಮಿಕವಾದ 
ಸಂಬಂಧವಿಲ್ಲ (ರಾನುರಾ, ೯೬). ಪೆಂಜರ್ಕ : ೧. ಸಿಂಹವು ಎಚ್ಚೆತ್ತು 
- ಆ "ಇಲಿಯನ್ನು ತನ್ನ ಪಂಜರದಿಂದ ಹಿಡಿಯಿತು 
(ಮುಂಬಯಿ. ೪-೮೬); ನಳ್ಳಿಯಂ ತೆಂಗಿನ ಸಿಪ್ಪೆಯನ್ನು ಮೂರು ಕಣ್ಣು 
ಗಳಿರುವ ಕಡೆಯಿಂದ ಸುಲಿಯಲಾರಂಭಿಸುತ್ತದೆ. ಅನಂತರ ತನ್ನ ಬಲನಾದ 
ಪಂಜರದಿಂದ ರಂಧ್ರ ಬೀಳುನವಕೆಗೂ ಒಂದು ಕಣ್ಣಿನ ಮೇಲೆ ಹೊಡೆಯ 
ತ್ತಿರುತ್ತದೆ. (ಜೀವಾತ್ಮ-೧೯೫); ಮನೆಸೊಣದ ಪಂಜರದಲ್ಲಿರುವ ಟೊಳ್ಳು 
ಕೂದಲುಗಳಿಂದ ಅಂಟು ಸ್ರವಿಸಿ, ನೊಣ ತಲೆಕೆಳಗಾಗಿ ಮತ್ತು ನುಣುಪು 
ಜಾಗದಲ್ಲಿ ನಡೆಯಬಲ್ಲದು (ಕೇಟಬೆ. ೧೭). 
[-ಪಾಠ. ಮರಾ. ಪಂಜಾ] 
ಪೆಂಜಾನುಂದ್ರೆ (ನಾ). ಪಂಜದ ಗುರುತಿನ ಉಂಗುರ ಮೊದ 
ಲಾದುವು; ಹೆಸರನ್ನು ಕೆತ್ತಿರುವ ಉಂಗುರ; ಸೀಲು; ಮೊಹರು; 
ಹೆಸ್ತಮುದ್ರಿಕೆ: ಅವರೊಡನೆ ಇದ್ದ ನಿರ್ಮಲಳೂ ಬಂದಳು. ಆದರೆ 
ತನ್ನಲ್ಲಿದ್ದ ಪಂಜಾನುಂದ್ರೆಯನ್ನು ತೋರಿಸಿ . . . ತಪ್ಪಿ ಸಿಕೊಂಡಳು 
(ಬಂಕಿಮ. ೨೨೧). [ಪಂಜಾ ಮುದ್ರೆ] 
ಪಂಜಾನೊಹರು (ನಾ). - ಪಂಜಾಮುದ್ರೆ : ಔರಂಗಜೇಬನ ಪಟ್ಟಿದ 
ರಾಣಿಯಾದ ಯೋಧಪುರಿ ಬೇಗಂ . . . ತನ್ನ ಗುರುತಿನ ಹಸ್ತ ಮುದ್ರಿಕೆ 
ಅಥವಾ ಸಂಜಾಮೊಹರನ್ನು ಕೊಟ್ಟು ,.. ಹೇಳಿಕಳುಹಿಸಿದಳು (ಬಂಕಿನು. 
೨೧೬). [ಪಂಜಾ - ಮೊಹರು] 
ಪಂಜಿ, "ಪಂಚಿ' ನೋ. 
ಪಂಜಿ, (ನಾ). ನೂಲುವುದಕ್ಕೆ ಸಿದ್ಧಪಡಿಸಿದ ಅರಳೆಯ ಉಂಡೆ; 
ಹ ತ್ರಿಯನ್ನು ಹಿಂಜಿ ಮಾಡಿಕ ಸುರುಳಿ; ನೂಲಲು ಸಿದ್ಧಮಾಡಿದ 
ಹತ್ತಿಯ ಬಕ್ಕ; ; ಹಂಜಿ : ತನು ಪಂಜಿವೊಲ್‌ ಬೆಳರ್ತಿರ್ಪಿನೆಗಂ ಹಿಮ 
ಮೆಕ್ಸಿ ದರೆಲೆವೊರ್‌. ಪುದಿದಿರೆಯುು 0: (ಆದಿಪು. ೬-೩೩) ;  ಪೇರಾನೆಯ ನನ. 
ಯವದಿಂ ಪಂಜಿಯೊಳ್‌ ಕಟ್ಟ ದಂದುಮ್ಮಳದಿಂ ಮತ್ತದ್ವಿಪಂ ನಿಂದಪುದೆ 


(ಧರ್ಮಾಮೃ. ೧೧-೪೫) ; ಗುಂಗಂಜೀ ಕೆಂಪು ನಲಗ ಬೇಕೇನು 
ಪಂಜಿ ಬಿಳಿಬಿಳೀ ಪಂಜಿ (ತುಪದ, ೪೮)... [ಸಂ. ಪಂಜಿ, ಪಂಜೀ] 
ಪಂಜಿಕೆ (ನಾ). ೧.-ಪಂಜ್ಯಿ. ೨. ಪ್ರತಿಯೊಂದು ಪದದ 


ವಿವರಣೆ ಮತ್ತು ವಿಶ್ಲೇಷಣೆಯೊಂದಿಗೆ ನಿರಂತರವಾಗಿ ಮುಂದು 
ವರಿಯುವ ವ್ಯಾಖ್ಯಾನ: ಮಂಜೀರಕ ಮಂಜುಳ ಮೃದುಸಿಂಜ 
ಪರಿಸ್ಸು ರಿತಮೆಸೆಯೆ ಭರತದ 'ಪಲವುಂ ಪಂಚಿಕೆಗಳಂತದೇಂ ಸುರಲಂಜಿಕೆ 


೫೦೫೭. 


0 


20 


25 


30 


35 


40 


45 


ಪಂಜುರ್ಲಿ 


ಯರ್‌ ವಿಷಮಮಂ ಸಮಂ ಮಾಡಿದರೋ (ಶಾಂತಿಪು.೭-೩೩). &. ದಿನ, 
ತಿಥಿ, ನಾರ ಮತ್ತು ನಕ್ಷತ್ರಾದಿಗಳನ್ನು ತಿಳಿಸುವ ಕೈಪಿಡಿ; 
ಪಂಚಾಂಗ. ೪. ಜಮಾಖರ್ಚುಗಳನ್ನು ಬರೆದಿಡುವ ಪುಸ್ತಕ; 
ದಿನಚರಿ ಪುಸ್ತಕ. ೫. ದಾಖಲೆ ಪುಸ್ತ ಕ [ಸಂ. ಪಂಜಿಕಾ] 
ಸಂಜಿಗೆಟ್ಟ ಣಿ (ನಾ). (?) : ಶ್ರೀ ಬಲಿಯ ಪಂಜಿಗೆಟ್ಟಿಣೆ ಬಟ 
ತಳವ ಸನಂ] (ಸೌಣಎ. ೧೯೩೦, ಉಡುಪಿ. ೫೭೫-೨೦ ; ?). [1] 
ಸಂಜು (ನಾ). ೧. ಬಟ್ಟೆಯನ್ನು ದಪ್ಪ ವಾಗಿಸುತ್ತಿ ಎಣ್ಣೆ ಸುರಿದು 
ಉರಿಸುವ ಕೋಲು : ಪಂಜ ಹಿಡಿದನಂಗೆ ಸಂದೇಹನಲ್ಲಿ ಉರಿವ 
ಬೆಳಗಿಂಗೆ ಸಂದೇಹವುಂಟೇ (ಸರ್ನವ, ೧೨೫-೬೩೯); ಎಡೆಯ ಪಂಜುಗಳಿ 
ರ್ದುವು ನಾಗನಾಥನ ಹೆಡೆನಣಿಗಳ ದೀಪ್ತಿಯಂತೆ (ನೋಹತ. ೧೫-೨೫) ; 
ಗಿರಿಜಾತೆಸಹಿತೆ ನಾನಾನೇದಘೋಷದಿಂದೆ ಥಳಥಳಿಪ ಪಂಜುಗಳ ಮೊತ್ತದಿಂ 
+ ಕಾಲ್ಲಡೆಯೊಳ್ಳದಿ ಬರಲುತ್ಸನದೊಳು (ಚೆಬಘು. ೩೭-೬೦) ; 
ಸುಡುವರೆ ಪಂಜಿಹುದು ಬಡಿಯೆ ಭೇರಿಯು ಇಹುದು ಪೊಡವಿಯಾಳು 
ವರ ಮದುವೆಯ ವೆಚ್ಚ ಕೊಂದಡಿಕೆಲೆಯಂ ಬೇಡ (ಸರ್ವಜ್ಞ. ೭೪೭); ತಂದೆ 
ಮದುವೆಗೆ ಸಂಜು ಹಿಡಿಯುವ ಮಗ (ಗಾಜಿ). ೨. (?): ತಡವಡಿಸಿ ಪುಡುಕಿ 
ಪಂ[ಸಾಣಾಂ. ಪುಂ]ಜಿನ ನಡುಬೀದಿಯೊಳಿರ್ದು ಮಲುಗುತಿರೆ ಕಂಡು 
ಕೆಲರ್ಬಡಿದೆಡೆಯೊಳೊಡೆದ ಪುಣ್ಣ ಉಿನೆಡೆಯುಡುಗದೆ ರುಧಿರಮೊಲಿಕಿತು ಕಣಕ 
ಗಟ್ಟು, ವಿನಂ (ಸುಕುಮಾ. ೪-೫೮). 
ಪಂಜಿನ ಪಂದ್ಯ - ಪುರಾತನ ಗ್ರೀಕರು ನಡೆಸುತ್ತಿ ದ್ದ ಒಂದು 
ಪಂದ್ಯ: : ಅದು ಪ್ರಮಾತ್ಯೂಸ್‌ ಬಲಿಸೀಕನೆಂಡೇ ಕರೆಯಲ್ಪ ತ್ತಿತ್ತು . 
ಕೋಯಾ ಅಥವಾ ಹಿಫೀಸ್ಟಿ ಯಾ ಎಂದು ಕರೆಯುತ್ತಿದ್ದ “ಪಂಜಿನ 
ಪಂದ್ಯ' ಇವನ ಪೂಜೆಯ ಪ್ರಧಾನ ಸಂಗತಿ (ಬದ್ಧಪ್ರ. 1 ನೀಠಿಕೆ). 
ಪಂಜಿನ ಮೆರವಣಿಗೆ ಇ. ಪಂಜುಗಳನ್ನು ಹಡಿದು” ನಡೆಸುವ 
ಮೆರವಣಿಗೆ : ಮೈಸೂರು ದಸರಾಕಾಲದಲ್ಲಿ ನಡೆಯುತ್ತಿದ್ದ ಪಂಜಿನ 
ಮೆರವಣಿಗೆ ಸುಪ್ರಸಿದ್ಧ ವಾದುದು: (ರೂಢಿ). ಪಂಜಿನೋಲೆ - ಒಂದು 
ಬಗೆಯ ಹೊಳೆಯುವ ಕರ್ಣಾಭರಣ : ಹರುಷದಿಂ ಪಂಜಿನೋಲೆಯ 


ನಿಟ್ಟು ಕರ್ಣದಲಿ ಧರಿಸಿದಳು ಕುಚ್ಛೂ ಮುತ್ತಿನ ಬಾವುಲಿಗಳಾ 
(ಶ್ರೀಕೃಪಾ, ೫೪). [ದೇ.॥ ತಮಿ. ಸನ್ನ; ಮಲ. ಪನ್ನ; ತುಳು. 
ಪಂಜಿ, ಪಂಜು ; ತೆಲು. ಪಂಜು] 


ಪಂಜುಕಳ್ಳಿ "ಪಂಜುಗಳ್ಳ' ನೋ. 

ಪಂಜುಗಳ್ಳೆ , ಪಂಜುಕಳ್ಳ (ನಾ). ರಾತ್ರಿಯ ಕಾಲದಲ್ಲಿ ಪಂಜು 
ಹಿಡಿದುಕೊಂಡು ಗುಂಪಿನಲ್ಲಿ ಬಂದು ಬೆದರಿಸಿ ತುಡುಗು ಮಾಡು 
ವವನು; ದರೋಡೆಖೋರ: ಲಿಂಗದ ಚಿತ್ತ ದಲ್ಲಿ ಪಂಜಂಗಳ್ಳ ರು ಬಂಡು 
ಮೋಲಕಿಯ. ಸುಟ್ಟು ಬಾಧಿಸಿದಂತಾಯಿತ್ತಯ್ಯ (ನತಶಾ, 1, ೨೨೧); 
ಧೂರ್ರೈದುರ್ವೆ ನರೂ ಪಂಜುಗಳ್ಳರೂ ಅನನ ಸಹಾಯಕ್ಕೆ ಬಂದು, . . 


ಅರಮನೆಯನ್ನು ಸುತ್ತುಗಟ್ಟ ಕೊಳ್ಳು ನರು (ಬಿಟ್ಟಿಅ. ೧೮೯-೧೦). 
ಪಂಜುಕಳ್ಳೆ : “ಸಂಜುಕಳ್ಳ ರು-ದರೋಜಿಖಯೋರರುಗ (ಜಾನಕೋ. 
೧೩). [ಪಂಜು -- ಕಳ್ಳ |] 


ಪೆಂಜುಬಳೆ (ನಾ). ಸಂಜು ಉರಿದಂತೆಲ್ಲ' ಅನುಕೂಲವಾಗುವಂತೆ 
ಮಾಡಿರುವ, ಬಳೆಯಂತೆ. ದುಂಡಾಗಿ ಸುತ್ತಿರುವ ಬಟ್ಟಿಯ 
ಸುರುಳಿ: ಅಲ್ಲಿಯೆ ಪಾತ್ರೆಯಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ: ನೆನೆಸಿಟ್ಟದ್ಯ 
ಬಟ್ಟಿಯ ಪಂ ಜುಬಳಿಗಳನ್ನು ಆ ಪಾತ್ರೆ ಯೊಡನೆ ರಥದಲ್ಲಿರಿಸಿಕೊಂಡರು 
(ಶಾಂತಲಾ. ೩೨೦). [ಸಂಜು -- ಬಳ್ಳೆ] 

ಪೆಂಜುರುಳಿ “ಪಂಜುರ್ಲಿ” ನೋ. 

ಪಂಜುರ್ಲಿ, ಪಂಜರವಳ್ಳಿ, ಪಂಜರುಳ್ಳಿ, ಪಂಜುರುಳಿ, ಪಂಜ್ರೊಳ್ಳಿ 
(ನಾ).(ಕರಾ) ಕರ್ನಾಟಕದ ಮಲೆನಾಡು ಮತ್ತು ಕರಾವಳಿಗಳಲ್ಲಿ 


ಪೆಂಜುಸೇವೆ 


ಉಪದ್ರವಕಾರಿಯೆಂದು ನಂಬಲಾದ ಒಂದು ಬಗೆಯ ಭೂತ,-- 
ಡೆವ್ವ,ಕ್ಷುದ್ರದೇವತೆ : “ಆಡು ಮನೆಯ ಮುಂದಿನ ಪಂಜುರ್ಲಿಯ 
ಉಪದ್ರವ?ವೆಂದು ನಿಶ್ಚಯವಾಯಿತು (ಚೋನುದು. ೩೫); ನನ್ನ ಮನೆ 
ದೆವ್ವ ಪಂಜುರ್ಲಿ. ಏನೇ ಕಷ್ಟ ಬಂದರೂ ನಾನು ಪಂಜುರ್ಲಿಗೆ 
ಅಡ್ಡಬೀಳುತ್ತೇನೆ (ಪದ್ಮಸ: ೭೭); ಪಂಜುರ್ಲಿಗೆ ಕೋಳಿಯು ಬಲಿ ಕೊಟ್ಟು 
ಮುಂದಿನ ಅಮಾಸೆ ಕುರಿ ಕೊಡುತ್ತೇ ವೆಂದು ಹರಕೆ ಹೇಳಿಕೊಂಡರೂ 
ಬೆಳ್ಳಿಯ ಅಪ್ಪ ಅವ್ವ ... ಪ್ರಾಣ ಬಿಟ್ಟ ವು (ಸಂಸ್ಕಾರ. ೧೧೨). ಹೆಂಜರ 
ವಳ್ಳಿ : ಅಂದಿನ ಮಲೆನಾಡಿನಲ್ಲಿ ಭೂತ, ಪ್ರೇತ, ಪಿಶಾಚಿ, ಪಂಜರವಳ್ಳಿ , 
ರಣಮಾರಿ, . . ಮುಂತಾದ ಹಲವು ಹೆಸರಿನ ಹಲವು ಜಾತಿಯ ಜೆವ್ವಗಳಿ 
ದ್ವವು (ಸಂಜಸಂ.೨). ಪಂಜರುಳ್ಳಿ : ನಂಬಿದ ದೈವಕ್ಕೂ ಕರುಣೆ ಬರಲಿಲ್ಲ 
ವೆಂದರೆ ಗುತ್ತೆಮ್ಮನಿಗೆ ಎರಡು ಕುರಿ ಆಯಿತು, ಕಲ್ಮುಡಕನಿಗೆ ಹೇಳಿ 
ಕೊಂಡದ್ದಾಯಿತು. ಸಂಜರುಳ್ಳಿ ಗೆ ತಂಪು ಆಯಿತು (ನಡೆದಾ, 11,೧೨೩೦), 
ಪಂಜುರುಳಿ : ನಂಜುರುಳಿಗೆ ಸಿಹಿಯನಲಕ್ಕ್ಮಿ ಆಳುಳಾಳುಗಳಿಗೆ ಸಿಹಿ 
ಯೂಟ . , . ಹಂಚುವ ಕೆಲಸ (ಸುಲೆನುಂ. ೩). ಪಂಜ್ರೊಳ್ಳಿ: 
ದೆವ್ವ, ಭೂತ, ಜಕ್ಕಣಿ, ಪಂಜ್ರೊಳ್ಳಿ ಮೊದಲಾದ ಅಂತರ ಬೆಂತರಗಳಿಗೆಲ್ಲ 
ಕೋಳಿಗಳನ್ನು ಬಲಿಕೊಟ್ಟದ್ದಾನೆ (ಕಾನೂರು. ೮೫); ನಾಗತ್ತೆಯ 
ಕೈಯಲ್ಲಿ ನಾಗಕ್ಕ “ಪಂಜ್ರೊಳ್ಳಿ ಕೈಲಿ ಸಿಕ್ಕ ಜಕಣಿ'ಯಂತಾದಳು 
(ಮಲೆನು. ೭೧). [-ತುಳು. ಪಂಜುರ್ಲಿ] 

ಸಂಜುಸೇವೆ (ನಾ). ದೇವಸ್ಥಾನಗಳಲ್ಲಿ ನಡೆಯುವ ಒಂದು ಬಗೆಯ 
ಸೇವೆ ; ಪಂಜಿನ ಸೇವೆ; ಪಂಜುಗಳಿಂದ ನಿವಾಳಿಸುವುದು : 
ಕಂಜಾಕ್ಷ ಶ್ರೀಕೃಷ್ಣ ರಾಯನಿದಿರೊಳು ಸಂಜೆಯ ಕಾಲದಿ ರಂಜಿಪ ರಜತದ 
ಪಂಜುಸೇವೆಗೆ ಕರಾಂಜಲಿಯನ್ನು ಮುಗಿದು (ಪುರಂದ. ಧಾ, ೩-೮೮-೧). 

[ಪಂಜು 4 ಸೇವೆ,] 

ಪಂಜುಹಚ್ಚು (ಕ್ರಿ). ೧. ಪಂಜನ್ನು ಹತ್ತಿಸು,--ಉರಿಸು. 

೨. (ಆಲಂ) ವೇದನೆಯನ್ನು ಉಂಟುಮಾಡು : ಹಣನನ್ನು 
ತಾನು ಬೇಡವೆಂದರೂ ಯಜಮಾನರು ಯಾಕೆ ಕೊಟ್ಟರೋ 
ಎನ್ನುವುದು ಭಾಗೀರಥಿಯಲ್ಲಿ ಪಂಜುಹಚ್ಚ ತೊಡಗಿತು (ಭಾರಥಿ. ೪೪). 
[ಪಂಜು + ಹಚ್ಚು ( <ಪಚ್ಚು,)] 

ಪಂಜೆ, "ಸಂಜೆ' ನೋ. 

ಪಂಜೆ (ನಾ). ಒಂದು ಬಗೆಯ ಮರ ; ಹಿಪ್ಪೆ ಮರ (:?) : ಮೊದೆ 
'ಬಾಳಂಕುಸೆ ಗೇರ್‌ ಪ್ಲನಂ. , . ಕಬ್ಬಾವಾಕು ಪಂಜೆಳ್ಳೆ (ಯಿಫ್ಪೆ )ಯಂ 
ದಾತ್ತಾಂಬ್ರಸ . . . ಇರಲುಂ(ವುಂ) ಮೂಲಾಳೊಳಕ್ಕುಂ ಜಲಂ 
(ಅಟ್ಟಮು. ೧೧-೫೬). 

[+-ತೆಲು. ಪಂಜೆ ಇ ಒಂದು ಬಗೆಯ ಮರ, ಭಾರಂಗ] 

ಸಂಜೆ (ನಾ). ೧, ಕ್ಷುದ್ರ ; ಅಲ್ಪ : ಸುಡು ಸಂಜೆ[ಸಾಾಂ.ಚಿ]ಗಳೆಂಜಲ 
ಹಂಚೆಯೆಂದು ಬಯನ್ನ (ಅನಂಪು,೮-೩೧).೨.(?) : ಹಗಲುದೀವಟಯ 
ಪಂಜೆಯಂ ಬಗೆಗತಿಶಯನಮಾದ ಸಿಂಹಲಕ್ಷ್ಮಸತಾಕಂ .. , ಮುಂಗೈ 
ಮುರಾರಿಯೆಂಬುದನಿತ್ತ ೦ (ಬೀಳನಂ. ೧-೧೦೮) ; ಕುಲಿಶದ *ಕಲಗಳಂ 
ವಿಚಕಿಲಕುಂದದ ಕುಟ್ಮಲಂಗಳಂ ಪಂಜೆಗಳಿಂದಲಸದೆ ಬಿದಿ ರಚಿಸಿದನೆನೆ 
ಚಲಭೀಮನ ರದನಪಂಕ್ಷಿಗಿನ್ನೆಣೆಯುಂಟೀ ? (ಬೀಳವಂ. ೨-೫೩) ; 
ಪರಲೋಕಕ್ಕೆ ದಂವುದು ಭಾಗವತ ಚರಣ ಪಂಜೆಯ ಫಲಂಬಿದು ಕಣಾ 
ತಿರುನೇಂಕಟಾಚಾರ್ಯ ವರೌನಿವರ್ಯ (ತಿರುಶ. ೮-೪೯). [?] 

ಪಂಜೆತನ (ನಾ). ಹೀನಸ್ಥಿತಿ ; ಬಡತನ; ಅಲ್ಪತನ : “ಪಂಜೆತನ-- 
ಬಡತನ” (ಕಂನುಹು, ೮೮), [ಪಂಜೆ -- -ತನ] 

ಸಂಜೆಬ್ರಾಹ್ಮಣ (ನಾ). ಬಡ ಬ್ರಾಹ್ಮಣ : ಈ ಪಂಜೆ ಬ್ರಾಹ್ಮಣನು 
ಎಷ್ಟು ಮಾತ್ರ ದನನು (ಮುದ್ರಾಮಂ. ೨೮). [ಪಂಜೈ -- ಬ್ರಾ ಹ್ಮಣ] 


೫೦೫೮. 


a 


35 


40 


45 


ಪಂಟಿಸು 


ಪಂಜೇವಾರ್‌ (ಗು). ಅಲ್ಪ ; ದರಿದ್ರ: ನಾವು ಮಾಡಿರತಕ್ಕ ಕಾರ್ಯ 
ನಿರ್ವಾಹವನ್ನು ಕೆಡಿಸುವುದಕ್ಕೆ ಆ ಪಂಜೇವಾರ್‌ ಮನುಷ್ಯನ ಕೈಲೇನಾ 
ದೀತು ? (ಮುಸುಗ. ೧೨೧). [ಪಂಜೆ + ?] 

ಪಂಜ್ರೊಳ್ಳಿ “ಪಂಜುರ್ಲಿ” ನೋ. 

ಸಂಟ (ನಾ). ೧. ಊಟ; ಭೋಜನ : ಭಾರತಿಯೆಂಗುಂ ಅಂತಪ್ಪೊಡೆ 
ತಳ್ವದೆ ತಜಕಿದು ಸುಂಟಿಗೆ ಪಂಟಿಗೆ ಸಲ್ವಿನಂ ನಿಮ್ಮನೆ ಬಾಣಸುಗೆಯ್ನು 
ಪರ್ದಿಂಗೆ ಬಿರ್ದಿಕ್ಳುನೆಂ (ರಾಮಾಶ್ವ, ೧೪೪-೩೦) ; ಶುಂಠಿ ಪಂಟಗೆ ಲೇಸು 
ದಂಟಿ ಕುರುಡಗೆ ಲೇಸು (ಹಾಸ್ಕಮಂ.೯); ಗಂಟಲ ತಂದಿವರುಗಳಾ ಮಾಂಸ 
ದೆಂಟು ಬಗೆಯಲೆಸಗುನೆನು ಶಾಕಗಳಾ ಪಂಟಗೆ ಹಾಸಿ ಚರ್ಮಗಳಾ 
ನಮ್ಮ ನೆಂಟಿಂಸ್ಟರಿಗಿಕ್ಳು ವೆನು ಕಚ್ಚಾ ಯಗಳಾ  (ನಾಲಿಕಾ. ೩-೨). 
೨. (7?) ; ಪಂಟಿಯ ಮಾಡಿ ಪರಮಸುಂದರಿ ಕಂಬುಕಂಠಿಯ ನವ 
ವಸ್ತ್ರಗಳ ಗಂಟಕ್ಕಿ ಕೆಳದಿಯ ಕರೆತಂದಳು ಕಾಲ ಮಂಟಕೆ ಘಲಿರೆಂಬ ರವದಿ 
(ನೋಹತ. ೩೧-೪೬) ; ಪಂಟ ಹೊಡೆದು ಕಾದಿರು ನೀನು ಮಗಳು 
ಹುಟ್ಟಿ ಲು ನಿನಗೆ ನಂಬು (ಢಂಡೋಲು. ೧೬). [1] 

ಸಂಟಿಮಾರಿಗ (ನಾ). ದುಷ್ಟ ; ಪಓಂಗಣ್ಲಿ) ಕುಂಟನಾಗಲಿ ಕುರುಡ 
ನಾಗಲಿ ಸಂಟಮಾರಿಗನಾಗಲ್ಕೈವತ್ತೆಂಟ ಬೈನವನಾಗಲಳಿವನು ಬಯಸುವರೆ 
ಮಗಗೆ (ಸ್ರಹ್ಲಾಚ. ೧೦-೨೬). [?] 

ಪಂಟಿಸು, ರಂಠಿಸು (ಕ್ರಿ). ೧. ಮುಚ್ಚು; ಹೊಜಿಸು; ಅಚ್ಛಾ ದಿಸು: 
ನನೆಯಾಗಿರ್ದಾಂ ಮನೋನಾಥನ ಸಿರಿಮುಡಿಯೊಳ್‌' ವಕ್ಷದೊಳ್‌ ಹಾರ 
ಮಾಗಿರ್ದು ನಿತಂಬಾಭಾಗಜೊಳ್‌ -ಪಂಟಸಿದ ದುಗುಲಮಾಗಿರ್ದು (ಅನಂಪು. 
೮-೧೬), ೨. ಆಕ್ರಮಿಸು; ಆವರಿಸು ; ಮುತ್ತು ; ಸುತ್ತುವರಿ : 
ಪಂಟಿಸಿದ ಮದಮುಖರು ಕೆಲಕೆಲರುಂಟು ರಿಪುಗಳು ಧಟ್ಟಿಸುತ ಬಲು 
ಕಂಟಕದಿ ಕಾಡುವರು ಕಾಯ್ಕೆ ಕಲುಷಸಂಹಾರೆ (ಹರಿಸಾ. ೭೧); ಪಂಟ 
ಸಿದ ಬಲ್ಬೆಂ ಕೆಂಗೆರೆಗೋಂಟಿಯನಾ. ವೀರಭದ್ರದುರ್ಗದ ನೆರವಿಂ. . . 
ಲುಂಠಿಸಿದಂ (ಚಿಕವಿ. ೨-೧೨೯) ; ಗಂಟಕ್ಕಿ ತಾಗುಭಯವೀರರಿಂಗಾಹವಂ 
ಪಂಟಸುತ್ತಾ ಗೊಡನೆ ಕೆಂಗರಿಯ ಕೋಲ್ಮಳಂ ಜಂಟಿನಿಂದೈ ನೂರು 
ಬಿಲ್ಲಳಿಂ ತೂರಲಂದಾಗ (ಸರಶು, ೧೦-೯). ೩. ನೆರೆ; ಕೂಡು: 
ಇರುತೊಂದು ದಿವಸ ಶಿವನಾಸ್ಕಾನಕೈತಂದು ಪಂಓಸಿದ ಮಂನಿಗಳೊಡನೆ 
(ಚೋರಬ, ೭-೩೬). ೪. ಎದುರಿಸು; ಸೆಣಸು; ಹೋರಾಡು: 
ಅಂಟಿದ ಜಗಳದೊಳಗೆ ಮಾರ್ಬಲನನು ಪಂಟಓಸಿ ಮುಖಿ ಯಿಅಕಿದಾಗ 
ಒಂಟಿಂಗಡಲಿ ಮೆಜಕಿದರ ಕೇರಿಯೆಸೆದುವು (ಕಂನವಿ. ೬-೬೦); ಆವತಿ 


ಶಳುತಿಯಿಂ ಪಂಟಸುನೆನೆಂದುದು ಸೇನೆ ಕ್ರತುಭುಜರ (ಅಂಬಿಕಾ. 
೪೦-೫೨) ; ಎನ್ನಳನೆ ಹರಿಯೊಡನೆ ಸಂಟಸಿ ನಿನ್ನ ಸಲಹುವುದು 
(ಕೋಗಯ. ೬-೨೪). ೫. ಹರಡು; ವ್ಯಾಪಿಸು : ಪ್ರಳಯ 


ದಿನದಲಿ ಪಂಓಸುವ ಸಿಡಿಲಿಳಿದುದೆನೆ ಬಹುವಿಧದ ವಾದ್ಯದ ಮೊಳಗುಗಳ 
ತುದಿ ತುಡುಕಿತಾ ಬ್ರಹ್ಮಾಂಡಮಂಡಲವ (ಕುವ್ಯ್ಯಾಶ, ೨-೪೧); ಪಂಟಸಿಯೆ 
ಕಹಳೆ ಹೆಗ್ಗಾಳೆ ಪುಕ್ಕಡಗಹಳೆ ೬ ೬ ೬ ಭೋರ್ಗರೆಯಲ್‌ (ನವನೋ. 
೧೧-೩೦). ೬. ನಾಶಮಾಡು: ರಘುಪತಿ ನಗೆಮೊಗದಲೊಂದಂಬ 
ಕಳುಹಿದನಸುರಂಿದ್ದೆಡೆಗೆ » ೬ ೬ ಮಿಸುಪ ಧವಳಚ್ಛತ್ರ ಪಂಗ್ಲಿಯೆ 
ಪಸರಿಕೆಯ ಪಂಟಿಸಿತು(ತೊರರಾ. ೬-೯-೧೬), ೭.ಮುಗ್ಗ ರಿಸು; ಎಡವು; 
ತತ್ತರಿಸು : ನುಸುಳ್ವ ಪೆಡಂಮಗುಟ್ಟ ಹೆಣಮೆಟ್ಟು ವ ತಟ್ಟುವ ಮೇಲೆ 
ಪಾಯ್ಟ ಪಂಟಿ[ನಾರಾಂ.ರಿ]ಸುವ ಕೆಲಕ್ಕೈ ಸಾರ್ವ. . - ಅತಿದುಸ್ಟಮಸ್ಪ 
ಹಯನುಂ ಕುಡಲುಂ. ಪಡೆದೀಯೆ ವಾಹಕಂ (ಧರ್ನುಪ. ೮-೧೩); 
ಕೊಳ್ಳದೀ ಧನುವೀತನುಬ್ಬಿನೊಳಳ್ಳಿ ಗೊಬ್ಬಿ ನೊಳೌಕಿ ತೊಡರಿನ ಫಲ್ಲಣೆಯ 
ಘನಕುಲಿಯೆ ಪಂಟಸಿ ನಿಮಿಷಮಾತ್ರದಲಿ ಬಿಲ್ಲು ಬಿಡದವನಿಯಲಿ ಬಿದ್ದನು 
(ಕುನ್ಯಾಅ. ೧೪-೨೧) ; ಎಂಟು ಗೇಣು ಶರೀರ ಒಂದು ಗೇಣು ಮಾಡಿ 


ಪಂಟು 


ಕೊಂಡು ಪಂ[ಪಾ690. ವಂ]ಟಿಸುತ್ತ ಮೆಲ್ಲಮೆಲ್ಲನೆ ಸೋಗಿ (ಪುರಂದ. 
೧-೧೬೪-೨) ; ಚರಣವ ಆಂತರಂತರಕಿಟ್ಟು ದೂಂಟಿಸುತೆ ಸಂಓಸುತೆ . . . 
ಭೃಂಗಿ ನಟಿಸಿದ ನವನಾಟ್ಯಿವ (ಸುದೀಪ, ೧-೩೭). ಪೆಂಠಿಸು: 
೨. ಕಂಠೀರವೇಂದ್ರನ ಹಳೆಯ ಫೈಕದ ಬಲುವೊಂಟಆ೨ಗಾಜ ನಾಯಕರು 
ಪಂಠಿಸಿ ರಿಪುಗಳ ಮಂಅಸಯಲಿಆ ದು ಮನಕಂಟಸಿದರು ಭೀತಿಯನು 
(ಕಂನವಿ. ೧೮-೧೦೪). ೪. ನೂಕಿದರೆ ಹೆಅತೆಗೆನ ಹೆಅತೆಗೆದೌಕುವೌಕಿದ 
ಗೊತ್ತು ವೊತ್ತಿದಡಾಕೆಯಲಿ ಪಂರಿಸುವ ಪಂಠಿಸೆ ಕೂಡೆ ಸಂಧಿಸುವ... 
ಜೋಕೆಯಲಿ ಕಾದಿದರು ಸಮುಬಲರಾಹವಾಗ್ರ | ದಲಿ (ಕುವ್ಯಾಗ. ೬-೨೬) ; 
ಪಂಠಿಸಿ ನಿಮಗಿದಿರಹರು ದುಷ್ಕೀರ್ಷಿಗಳಂಟಿ ನಿರ್ನಾಮರಾಗುವರು (ಕಂನವಿ. 
೧೨-೬೨); ಎಲವೊ ಸಾರಥಿ Watiesed ಗೆಲಿದು ನೆರೆ ನಿರ್ವಿಫ್ನು ದಾಯಕ 
ನೊಳಗೆ ಪಂಠಿಸಿ ಪ್ರಮಥವೀರರ ಮಾರಿ ನಡೆತರಲು (ಅಂಬಿಕಾ.೩೯-೩೯). 
೫. ಕಡುತವಕದಿಂದೆ ಮನ್ಮಥನ ಹೂವಿನ ತೇರಿನೆಡದಿಲದೊಳಿಟ್ಟ ಣಿಸಿ ಪರಿದು 
ಪಂಠಿಸಿ ಹೊಳಕಿ ನಡೆವ ಕಲಾಳ ಪಂಗಡದ ಸಂದಣಿಯ ಸಂಭ್ರಮನ 
ನೇವಣ್ಣಿ ಸುವೆನು (ಚೆಬಘು.೩೫-೧೧) ; “ಲಾಗಹೊಡಿ” (ಟಿಬಪು, ಕೋರ). 
[NM ಸ್ಪರ್ಧಿಸು: ಕನಲಿಕೆಯ ಹೊರಿಗೆಯಲಿ ತನುತಮಗೆ ಪಂಠಿಸಿ ವಿರಸ 
ದಿಂದಾಡುತ್ತ ಲಿರಲಂದರಸ ಗೆಲಿದನು ಸೋತ ಪುಸ್ಕರ ಸಭೆಯ ಮಧ್ಯದಲಿ 
(ಅಂಬಿಕಾ. ೪೮-೬೨). ೯.ತಟ್ಟು; ಬಡಿ : ಶೂಲನನು ಹಿಡಿದಬ್ಬರಿಸಿ . . . 
ಬೊಬ್ಬೆಯ ತಾಳಿ ಪುನರಸಿ ಪಿಡಿದು ಮಗುಳೆ ಸುರಾಳಿ ಬೆದಅಲಿಕಿಟ್ಟು ಬಲು 
ಗೈಗಳನು ಪಂಟಸಿದ[ಪಾ ಕಾಂ. ಪರಚಿಸಿದ, ರೂಢಿಸಿದ, ವಿರಚಿಸಿದ, ಪಸರಿಸಿದ] 
(ತೊರರಾ, ೬-೪೯-೩೮). ೧೦, ಮಿಶ್ರ ಮಾಡು: ನಿಶಿತ ಪರಿಮಳ 
ಮೋದದಿಂ ಮೋದಿಸುವ ಗಂಧದ್ರವ್ಯದಲಿ ಪಂಠಿಸಿದ ಜೀವನ ಜೀವ ತನ್ನಯ 
ಜೀವನವೆಯೆಂದು . . . ರಾಜನನೋಲಗಿಸುವವನೆ' ಪಾನೀಯಧಾರಕನು 
(ಕುಪ್ಯಾಉ. ೩-೯೩). [ಪಂಟು? .--ಇಸ್ಕು] 

ಪಂಟು, ಫಂಟಿ (ನಾ). ೧..ಜಂಬದ ಮಾತು; ಒಣಹೆಮ್ಮೆಯ 
ಮಾತು : ನಾವು ಇರುವೆವು ಎಂಬ ಪಂಟನ ನುಡಿಯು ಸಾಕಾಯ್ತು 

ಸಾಕು ನಿನ್ನ ಪಂಟು ; ಹೇಳುವೆಯೋ ಇಲ್ಲವೋ? 

ಹೊತ್ತರಗೊ ಗಂಟು ಬಡಿಯಬೇಡಿ ಪಂಟು 
ಫಂಟ: ೨. ಮೋಸ; ಕಪಟ: "ಫಂಟ 


(ಜಾಸಿಗ. ೪-೩) ; 
(ಭೂಮಿತಾ. ೧೬) ; 
(ಸೂರ್ಯಪಾ. ೫೦-೧೯). 
ತನ? ಫರಾ. [?] 

ಪಂಟುಗಲ್ಲು (ನಾ). (9) : ಅಲ್ಲಿಂದಂ ತೆಂಕಲು ತೇಕುಲೋಡಿನ 
ವೊಡ್ಡಿನ ಮಂಗುಡ್ಲೆಯ ಹೊಲ ಪಂಟುಗಲ್ಲ ಶಾಸನ ಮೇರೆ ಅಲ್ಲಿಂದಂ 
ಪಡುವಲು ಅಗ್ರಹಾರ (ಸೌಇಇ.1-/1, ೫೫-೩೧ ; 1531). 

(ಪಂಟು? + ಕಲ್ಲು(-ಆಕಲ್ಯ)] 
ಪಂಟುನುಡಿ (ನಾ). ಹರಟಿಮಾತು ; ವ್ಯರ್ಥಾಲಾಪ : ಸೀತೆಯನ್ನು 
ನಶಗೊಳಿಸಿಕೊಳ್ಳ ಬೇಕೆಂಬ ಅವನಾಡಿದ ಪಂಟುನುಡಿಗಳು ಅಂಥ 

ಕಲೆಯ ಎತ್ತರಕ್ಕೆ ಹೋಗುವುದಿಲ್ಲ (ಕಸಾಚ. ೨೬೬). [ನಂಟು ನುಡ್ಮಿ] 

ಪಂಟುಬಡಿ, ಸಂಟುಬಡೆ (ಕ್ರಿ). ಹೆಮ್ಮಯ ಮಾತನಾಡು; ಜಂಬ 
ಕೊಚ್ಚಿ ಕೊಳ್ಳು : ಇರ್ಲಿ ಹೋಗು ಪಂಟುಬಡೀಬ್ಶಾಡ (ತಿಡುಗು, ೧೫); 
ಇರ್ಲಿ ಹೋಗವ್ವಾ ಯಾಕೆ ಪೀಡಿಸುವಿ ನಮಗ ನಿಮ್ಹಂಗ ಒಳಗ ತಿರುಳಿಲ್ಲದೆ 
ಮೇಲೆ ಮಾತ್ರ ಒಣ ಪಂಟುಬಡಿಯಲಿಕ್ಕೆ ಬರುವುದಿಲ್ಲ (ಕನ್ನ. ೧೫); 
ಒಣಾ ಪಂಟುಬಡೀಬ್ಯಾಡ (ಗಂಗಾಸಾ. ೪೩). ಪಂಟುಬಡೆ : ನನ್ನ 
ಮನಸ್ಸನ್ನು ತನ್ನ ಕಡೆಗೆ ಆಕರ್ಸಿಸಿಕೊಳ್ಳು ವುದಕ್ಕಾಗಿ ಈ ಮೇರೆಗೆ 
ಪಂಟುಬಡೆದಿರಬಹುದು (ಕಸಿಂಹಾ, ೬೫); ಸುಮ್ಮನೆ ಪಂಟುಬಡೆಯಬೇಡ. 
ನಿನಗೆಲ್ಲವೂ ಗೊತ್ತಿದೆ. (ಹಬ್ಬಿ ಬ, ೨೭೫) ; ಇಲ್ಲದ ಪಂಟುಬಡೆದು ನನ್ನ 
ತಲೆ. ಎಬ್ಬಿ ಸಬೇಡ (ಮಣ್ಣಿ ನು. ೨೩೯). [ಪಂಟು-4-ಬಡಿ,] 

ಪಂಟುಬಡೆ "ಪಂಟುಬಡಿ' ನೋ. 


೫೦೫೯ 


20 


25 


30 


35 


40 


45 


ಪಂಡಿತ 


ಪಂಟುಹಚ್ಚು (ಕ್ರಿ). - ಸಂಟುಬಡಿ: ಪಂಟುಹಚ್ಚ ಬೇಡ ; ಮದುನೆ, 
ಮರಣ ಎರಡರಲ್ಲಿ ಯಾವದು ಬೇಕಾದದ್ದು ಒಪ್ಪಿ ಕೋ (ಹುಚ್ಚಾಟ, ೬೯). 
[ಸಂಟು4 ಹೆಚ್ಚು (ಪಚ್ಚ pe 
ಪಂಟುಹೊಡೆ (ಕ್ರಿ). ಸಂಟುಬಡಿ : ಪಂಟುಸೊಜೆಯಬೇಡಿರಿ ಮಹಾ 
ಶಯಕೆ. (ಶ್ರೀಕಾಂತ. ೧೨); ನೀ ಅರೇದವ ಅಂತ ನಿನ್ನ ಮುಂದ ಪಂಟು 
ಹೊಡಿತಾನ (ಗಂನಾಯಿ. ೧೬); ನಮ್ಮ ಹತ್ತಿರ ಹೀಗೆ ಸಂಟುಹೊಡೆ 
ಯುವ ಈ ವ್ಯಕ್ತಿ... ನಾಯಿಯ ಹಾಗೆ ಇರಬಹುದು (ಪ್ರಶ್ನಿ.೧೩೧). 
[ಸಂಟು-4 ಹೊಡೆ, (-ಆಸೊಡೆ,)] 
ಪಂಟ (ನಾ). ಕೊಂಬೆ; ರೆಂಬೆ: ಹೆತ್ತ ತಾಯ ಕರೆದುಕೊಂಡು 
ಹಿತ್ತ ಲೊಳಗೆ ಮುತ್ತಿನ ಗಿಡ ತೋಲಿಕಿಸಿದ ಪಂಟಿಪಂಟಿಗೆ ಎಂಟು ಎಂಟು 
ಗೊಂಚು ಗೊಂಚು ಜೋಲುತಿರಲು ಕಡಿದು ಕಡಿದು ರಾಶಿಹಾಕಿದ ಪರಮ 
ಪುರಂದರನಿಕಲರಾಯ (ಪುರಂದ. ೩-೧೧೬-೩). [1] 
ಪಂಠಿಸು "ನಂಟಿಸು' ನೋ. 
ಪೆಂಡ, (ನಾ). ನಪುಂಸಕ; ಷಂಡ. [ಸಂ.) 
ಪಂಡ್ಕ (ನಾ). (ಸಾಮಾನ್ಯ ವಾಗಿ ಉತ್ತರಭಾರತದ ಪುಣ್ಯಕ್ಷೇತ್ರ 
ಗಳಲ್ಲಿನ) ಪುರೋಹಿತ : ಮೆ ಪಂಡ ಅಥವಾ ಪುಂಡ ಪಶು ಕಲಿಯ 
ಖಂಡದಲಿ ಮೇಧಸ್ಸು (ನನ್ಯಧ್ವ. ೧೩-೧೧) ; ಅತ್ತ ಶ್ರೀಯಂ ಒಂದು 
ಯಾತ್ರಿಕರ ಗುಂಪನ್ನು ಸೇರಿಕೊಂಡು ಒರಿಸ್ಸಾದ ಶ್ರೀಕ್ಷೇತ್ರದ ಕಡೆಗೆ 
ಹೋಗುತ್ತಿದ್ದಳು. ಆದರೆ ಆ ಗುಂಪಿನಲ್ಲಿದ್ದ ಪಂಡನು ಅವಳ ಮೇಲೆ 
ಕಣ್ಣು ಹಾಕಿದ್ದರಿಂದ ಅವರನ್ನು ಬಿಟ್ಟು ಒಬ್ಬಳೇ ಮುಂದುವರಿದಳು 
(ಬಂಕಿಮ. ೩೦೩). [4-ಹಿಂ. ಪಂಡಾ] 
ಪಂಡಕ (ನಾ). -ಪಂಡ್ಯ : ವಾತಾಪಶುಪಂಡಕವರ್ಜನಿವಾಸೋಜ್ಜೇಶ 
ದೆಡೆಗಳೊಳ್‌ ನಸು ಮತ ವಿವಿಕ್ತ ಕ್ತ ಶಯ್ಯಾಸನಮೆಂಬಯ್ಸ ನೆಯ 
ತಪಡೊಳುಪಗತನಾದಡೊಂ (ಸುಕುಮಾ. ೪-೮) ; ಸ್ತ್ರಿ £ಪಶುಪಂಡಕ ನರ್ಜಿತ 
ಮಾಪತೃರಡೆಂಶಮಶಕ ಶೀತಾದಿಗಳುಂ (ಉಸಾರ. pe [ಸಂ.] 
ಪಂಡಮಯ್ಯ (ನಾ). ಒಬ್ಬಾತನ ಹೆಸರು : ಸ್ವಸ್ತಿ ಶ್ರೀ ಸಣ್ಣಮಯ್ಯ 
ಆಳಟ್ಟ ಲಿ ಜಿ ಫೃನ್ನು (ಎಕ. ೫, ಚಿಂತಾಮೆ. ೭೭-೧; ಸು. 10009). 
[ಪಂಡ? 4 ಅಮ(-ಆ ಅಮ್ಮು |) ಅಯ್ಯೂ] 
ಪಂಡಾಣೆ (ನಾ). ಹಸಿಯ ಕೋಲು,--ದೊಣ್ಣೆ ಕ 
, ಪಂಡಾಣೆ, ಪೊಂಡವಕೆ (ಶಬ್ದಾನು. ೮೦ ವ್ಯಾಖ್ಯಾನ). 
[ಪಂ(-ಪಸ್ಕಿ) -ಡಾಣ್ಮೆ(-ಆಢಾಣ)] 
ಪಂಡಾಪೂರ್ವ (ನಾ). ೧. ನಿಷ್ಫಲವಾದ ಅದೃಷ್ಟ. ೨. ಪರ 
ಲೋಕದಲ್ಲಿ ಯಾವ ಫಲವನ್ನೂ ಕೊಡದಿರುವ (ಇಹಲೋಕದಲ್ಲಿ 
ಮಾಡುವ) ಕರ್ಮ : ಫಲವಿಲ್ಲದೆ ಬರಿಯ ನಿತೃನೈಮಿತ್ತಿ ಕಕರ್ಮಾನು 
ಸ್ಥಾ ನದಿಂದ ಏನು ಸುಖನೆಂದರೆ, , , ಈ ಲೋಕದಲ್ಲಿ ಯಶಸ್ಸೆ£ ಮುಖ್ಯ 
ವಾಗಿ ಸುಖವಾಗಿರುವುದು . , . ಇದನ್ನೇ ಪಂಡಾಪೂರ್ನವೆಂದು ಆ 
ಸಿದ್ಧಾ ಂತದವರ ವ್ಯವಹಾರ (ಹಿಂದಸಾ. ೧೬೭). [ಸಂ.] 
ಪಂಡಿತ (ನಾ). ೧. ದೊಡ್ಡ ವಿದ್ಯಾವಂತ ; ವಿದ್ವಾಂಸ : “ಧೀರಃ, 
ಧೀಮಾನ್‌ . . . ಪಂಡಿತಃ, ಸನ್‌, ಮನೀಷೀ, ಜ್ಞ, ದೋಷಜ್ಞ ಕ, 
ಕೋನಿದಃ . . . ಮತಿಮಾನ್‌--ಈ ೨೮ ವಿದ್ವಾಂಸರ” (ಹಲಾಯು. 
೫೫-೧೭೭) ; ಶೂರನೀತನೆ ಪಂಡಿತನೀತನೇ , . * ಧ್ರ ವಮೆಂಬುದಾಧಾರ 
ವಿಂಂತವಧಾರಣದೊಳ್‌' ಗುಣಂ (ಕವಿಖಾ. ೧-೧೪೦) ; ಈತನನೆಮಗೊಪ್ಪಿ 
ಸಿಮೆಲ್ಲಾ ಶಾಸ್ತ್ರಂಗಳುಮಂ ಕಲ್ಪಿ ಸಿ ಪಂಡಿತನಂ ಮಾಡಿ ನಿಮಗೊಪ್ಪಿ ಸುವೊಂ 
(ನಡ್ಡಾರಾ. ೭೪-೭) ; ಪಂಡಿತರುಂ ಮೂರ್ಪರುಮೆಳ್ಳೈಯಿಂ ಫೊಗಟಕ 
ಪೇಟಲ್‌ ಬಾಜಿಸಲ್ಮುಂ ಸರಸ್ವತಿಯ ಸಾಧಿಸೆ ಸಂದ ಸಯ್ಬು ಸವಣಂಗಕ್ಕುಂ 
ಪೆಅಂಗಕ್ಕುಮೇ (ಶಾಂತಿಪು. ೧-೪) ; ಪಂಡಿತನಾಗಲಿ ಮೂರ್ಬನಾಗಲಿ 


ಸೊಂಜೆಳೆ, 


ಪಂಡಿತಂಮನ್ಯ 


ಸಂಚಿತಕರ್ಮ ಉಂಡಲ್ಲದೆ ಬಿಡದು (ಬಸವ. ೭೭೩) ; ಪಂಡಿತರಂ ಲಾಸ್ಯ 
ಕಳಾಮಂಡಿತರಂ . . . ತಣಿಪಿದಂ ವೃಸಭೇಂದ್ರಂ (ವೃಷವಿ, ೪೦-೮೯). 
೨. ದೇಶೀಯನೈ ದ್ಯವನ್ನು ತಿಳಿದಿರುವವನು ; ಆಯುರ್ವೇದ 
ವನ್ನು ಬಲ್ಲವನು : ಮೇಗರವಳ್ಳಿ ಯಲ್ಲಿ ನುಲೆಯಾಳದ ಪಂಡಿತರೆಂದು 
ಪ್ರಸಿದ್ಧಿ ಪಡೆದಿದ್ದ ಕಣ್ಣಾ ಪಂಡಿತರಿಂದ ಔಷಧಿ ತರಿಸಿಕೊಂಡಳು (ನುಜಿಮ. 
೩೮) ; ಅಳಲೇಕಾಯಿಪಂಡಿತನಿಗೂ ಮಳಲೀಕೊಪ್ಪದ ಗ್ರಾಮಕ್ಕೂ 
ಜೋಡಿಯಲ್ಲವೇ? (ಗಾದೆ). ೩. ಭಾಷೆ, ಸಾಹಿತ್ಯ, ತರ್ಕ, ವ್ಯಾಕ 
ರಣ, ವೇದಾಂತ ಮೊದಲಾದ ವಿಷಯಗಳನ್ನು ಸಾಂಪ್ರದಾಯಿಕ 
ರೀತಿಯಲ್ಲಿ ಅಭ್ಯಸಿಸಿ ಪರಿಣತನಾಗಿರುವವನು: ಕನ್ನಡ ಸಂಡಿತರು 
ಇಂದು ಬಂದಿಲ್ಲ (ರೂಢಿ); ವ್ಯಾಕರಣಸಂಡಿತರು ತುಂಬಾ ಚೆನ್ನಾಗಿ 
ಕಲಿಸುತ್ತಾರೆ (ರೂಢಿ), [ಸೆಂ] 

ಪೆಂಡಿತಂಮನ್ಯ (ನಾ). ತಾನು ಪಂಡಿತನೆಂದು ಭಾವಿಸಿಕೊಂಡಿರು 
ವವನು ; ವಿದ್ವಾಂಸನಲ್ಲದಿದ್ದರೂ ವಿದ್ವಾಂಸನೆಂಬ ಅಹಂಕಾರ 
ಪುಳ್ಳವನು : ರಸಿಕತೆ ಸಾಲದ ಪಂಡಿತಂಮನ್ಯರೊಡನೆ ವಿವಾದ ಅನಗತ್ಯ 
(ಧ್ವನ್ಯಾಲೋ, ೧೨೮ ಅಡಿಟಿ). [ಸಂ.] 

ಸಂಡಿತತ್ವ (ನಾ). ಪಾಂಡಿತ್ಯ ; ವಿದ್ವತ್ತೆ : ಈ ವಿಚಿತ್ರ ಕಳಂಬಖಂಡನ 
ಪಂಡಿತತ್ವವನು ನೀವು ತೋರೆ ಸಾಕು (ಕುನ್ಯಾಶ. ೩-೩೬). [ಸಂ.] 

ಪಂಡಿತಪುತ್ರ (ನಾ). ೧.. ಪಂಡಿತನ ಮಗ. ೨. (ಆಲಂ) ದಡ್ಡ : 
ಕನ್ನಡದಲ್ಲೇ ತೇರ್ಗಡೆಯಾಗದ ಪಂಡಿತಪುತ್ರರ ಪಡೆ ನಾವು (೧೮:೮. 
೧೭-೬). [ಪಂಡಿತ-ಪುತ್ರ] 

ಪಂಡಿತಮಂಡಳಿ (ನಾ). ವಿದ್ವಾಂಸರ ಸಭೆ ; ಪಂಡಿತರ ಸಮೂಹ: 


ಪಂಡಿತಮಂಡಳಿಗಂ ಕವಿಮಂಡಳಿಗಂ ತನ್ನ ಮನೆ ತವರ್ಮನೆಯೆನೆ 
ಕೆಯ್ಯೊಂಡು ಪೊಗಟ್ಟಿ ಪುದು . . . ಮಲ್ಲಪನಂ (ಅಜಿಪು. ೩-೨೮); 
ಪಂಡಿತಮಂಡಳಿಯಿಂದಮ ಖಂಡಿತಸಂಯವಿಂಗಳಿಂ ಗುಣಪ್ರಣಯಿಂಗಳಿಂ 


ಮಂಡಿತಮಾ ಜನಪದಮಾಖಂಡಳನಿಭವಿಭವವಿಭುಗಳಿಂದನವರತಂ (ನೇಮಿಪು. 
೧-೫೭). [ಪಂಡಿತ-ಮಂಡಳ( ಎ ಮಂಡಲಿ)] 

ಸಂಡಿತಮರಣ (ನಾ). [ಜೈನ] ಜ್ಞಾನಿಯಾಗಿ ಸಲ್ಲೇಖನದಿಂದ 
ಸಾವನ್ನು ಪಡೆಯುವುದು : ಇಂತಾ ಮಹಾನುಭಾವಂ . . . ಪಂಡಿತ 
ಮುನಿಜನಸ್ತು ತಚಾರುಚರಣಂ ಪಂಡಿತಮರಣದೊಳ್‌ ವೀರಪ್ರಾಯೋಪ 
ಗಮನಸಂನ್ಯಸನಸಮಾಧಿಯಿಂ. .. ನಿಜಾಯುಷ್ಕಾಂತಮೆಯ್ದೆ ವರ್ಪುದುಂ 
(ಸುಕುಮಾ. ೧೨-೪೧ ನ) ; ಸನ್ಯಸನವಿಧಿಯಿಂ ದಂಡಿತಳರಣನಾಗಿ ಪಂಡಿತ 
ಮರಣದಿಂ ಮಂಡಿಪಿ ರತ್ನ್ನದಂತಿರಾಕಲ್ಪ ದೊಳುದಯಿಂಸಿರ್ದನಾ ಮಹಾಬಳ 
ಚರೇಂದ್ರನುಂ1(ಅನಂಪು. ೧೨-೪೩ ವ) ; ಸಲ್ಲೇಖನವನ್ನು "ಪಂಡಿತಮರಣ' 
ವೆಂದೂ ಕರೆಯುತ್ತಾರೆ (60ಆ. ೯೨). "ಬಾಲಮರಣ' ಹೋ. 

[ಪಂಡಿತ ಮರಣ] 

ಪಂಡಿತನಕ್ಕಿ (ನಾ). ಮಾತನಾಡುವ ಜಾಣ್ಮೆಯುಳ್ಳ ಹಕ್ಕಿ ; 
ಗಿಣಿ; ಶುಕ: “ಸಂಡಿತವಕ್ಕಿ ಕೀರನೊಳೆ” (ಕರ್ಣಾನಿ. ೩೩); ಗಂಡು 
ಪಂಡಿತನಕ್ಕಿ ಕೇಳ್‌ ಕಮಲಾಯತಾಂಬಕೆ . . . ನನೇಕ್ಷುಕೋದಂಡ 
ಸನ್ನಿಭನೊರ್ವನೊತ್ಪಿ ರಲೈದೆ ನಿಟ್ಟಸಿ ನೋಡಿದಳ್‌ (ಉದ್ಭಟ. ೭-೭೧) ; 
ಪಂಡಿತವಕ್ಕಿಯ ಮಾತನಾಡಿಸುತವೆ ಚಂಡನಿಕ್ರ್ರಮನೊಅಗಿದನು. (ಮೋಹತ, 


೧೮-೯೯) ; ತೊಂಡುಗೆಡೆವಗ್ಗದ ಪಂಡಿತವಕ್ಕಿ » ವಿಯೋಗಿಗೇಂ 
ಮಾಡದೆ. ಪೋಕುಮೇೋ ಮದನನಂಡಲೆಯಂ (ಶಬಶಂ. ೧-೫೨). 
“ಜಾಣ್ವಕ್ಕಿ' ಹೋ.  [ಸಂಡಿತ4-ಪಕ್ಕಿ] 


ಪಂಡಿತವರ (ನಾ). ಪಂಡಿತರಲ್ಲಿ ಶ್ರೀಷ್ಠನಾದವನು ; ಉದ್ದಾಮ 
ವಿದ್ವಾಂಸ : ಪಂಡಿತವರಂ . . . ರಾಜೇಂದ್ರ ಚಕ್ರ್ರೇಶ್ವರಂ (ಹಮ್ಮಾರ. 
೧-೨೭). [ಪಂಡಿತ 4 ವರ್ಯ] 


೫೦೬೦ 


20 


40 


ಪಂತ, 


1 


ಪಂಡಿತೆನರ್ಯ (ನಾ). ಪಂಡಿತವರ : ಪಂಡಿತನರ್ಯರ್ಭಸಿತ 

ಸುಮಂಡಿತರು ದ್ರಾ ಕ್ಷಭೂಸಿತಾಂಗರ್‌(ನೃಷವಿ.೪೦-.೨೧).[ಪಂಡಿತ ವರ್ಯ] 
ಪಂಡಿತಿಕೆ, ಪಂಡಿತಿಕ್ಕೆ (ನಾ). ಪಾಂಡಿತ್ಯ ; ವಿದ್ವತ್ತು : ಇದು 

ಪಂಡಿತಿಕೆಯೆಂಬುದುತ್ತರವಾಕ್ಕಂ (ನೀತಿವಾ. ೨೬-೫೩). ಪಂಡಿತಿಕ್ಕೆ $ 
ಮಗನೆ ನಿನ್ನ ಪೊಟಲ್ಲೆ ನೀಂ ಪೋಗಿ ನಿನ್ನ ಕಲ್ಪ ವಿದ್ಯೆಯಂ ಸಂಡಿತಿಕ್ಕೆ 
[ನಾಂ ರೆ]ಯುಮನಾ ಪೊಟಲೊಳ್‌ ನೆಗಲ್ಟಿ ನೆಗಲ್ಲ ಪಂಡಿತರ್ಕ 
ಳೊಡನೆ ವಾದಂಗೆಯ್ನು ಗೆಲ್ಲು ನೆಡ್ಮಾರಾ. ೭೪-೧೩) ; ಒಂದೆಡೆಯೊ 
ಳೊಂದಂ ಕಂದದ ಮೊದಲುಮಂ ವೃತ್ತದ ತುದಿಯಂನುನೊಂದುಮಾಡಿ 


ಪದಮಿಕ್ಕಿಯೋದಿ ಪಂಡಿತಿಕ್ಕೆಗೆ ಮುಯ್ವಾಂತುಂ (ಸಂಪೆಭಾ. ೪-೯೪ ಪ). 
[ಪಂಡಿತ-"--ಇತೆ] 
ಪಂಡಿತಿಕ್ಕೆ "ಪಂಡಿತಿಕೆ' ನೋ. 


ಪಂಡಿತೆ ಟಿ: ವಿಜ್ಯಾವಂತಳಾದ ಹೆಂಗಸು; ವಿದುಷಿ : ಪಂಡಿತೆ 
ಯೆಂಬ ಪೆಸರನಾ ಪ್ರಸ್ತಾವದೊಳ್ಳನ್ನಿ ಮಾಡಿದ ಪಂಡಿತೆಯುಂಬೆರಸು 
(ಆನತ. ೪-೮೧ ನ); ಪಂಡಿತೆ ನಾವೆಮ್ಮ ಮನೆಯೊಳಿದ್ದನ್ನವ ಕೊಂಡ 
ಕೊಳ್ಳಿ ತೊ ಭುಕ್ತಿ ಗೆಮ್ಮ ಪೆಂಡಿಕೊಳೊರ್ವಳ ಮನೆಗೆ ಹೋಹುದು ಲೇಸೊ 
ಕಂಡುಂದನುಸುರು ನೀನು (ಭರಚ, ೮-೬೭). [ಸಂ. ಪಂಡಿತಾ] 

ಪಂಡಿತೋಶ್ತಿ (ನಾ). ಪಂಡಿತರ ಮಾತು; "ವಿದ್ವಾಂಸರ ವಚನ : 
ಜನಪತಿ ಖನತೀಸರ್ಪಂ ಖನತಿ ಯೆನಲ್‌ ತಕ್ಕ ಸಂಡಿತೋಕ್ತಿಗೆ ದೊರೆ 
ಯಪ್ಪಿ ನಮಾಡಲೈ (ಕಾಂತಿಪು. ೮-೩೯)... [ಪಂಡಿತ -. ಉಕ್ತಿ] 

ಪಂಡಿಪೊದಣ3್‌ (ನಾ). ಒಂದು ಊರಿನ ಹೆಸರು : ಪಂಡಿಪೊದಜ್ಪ 
ಎಮ್ಮೆ ತುಜುಗೊಳ್‌ ಅರಾಉರನ್‌ ಆನೆಕಟ್ಟ ಇಕ್ಕಿಸಿ ಸತ್ತನ್‌ (ಮೈಆರಿ, 
೧೯೨೪,೪೭-೬ ; 9ನೆಯ ಶತ). [?] 

ಪಂಡ್ರಿಕೆ (ನಾ). ಒಂದು ಬಗೆಯ ತೆರಿಗೆ (?) : ಬೀಜವರಿಯೊಳಗಣ 
ಮಾಜಿ ಸಹಾ ಸಕಲ ಪಂಡ್ರಿಕೆ ಸುವರ್ನಾದಾಯ ಬಿರಾಡ ಜೋಡಿ ಆಯ 
ಸ್ವಾಮ್ಯ ಮೊದಲಾದ ರೊಕ ಧಾನ್ಯ ಸಹವಾಗಿ ಸರ್ವಮಾನ್ಯವಾಗಿ ದೇವ 
ಭಂಡಾರಕ್ಕೆ ಸಮರ್ಪಿಸಿದೆವು (ಸೌಇಇ. 12-11, ೬೬೮-೫; 1559). [?] 

ಪೆಂತ,, ಸಂಧ್ಯ ಪಂದ್ಕ ಪಂದ್ಯ, 'ಪಣಿದ್ಯ, ಹೆಂತ್ಯ, ಹಣಿದ್ಯ, 
ಹೊಂತ್ಯ (ನಾ). ೧. ಪಣ; ಪ್ರತಿಜ್ಞೆ; ಶಪಥ : ಪಂತ [ಪಾಠಾಂ. 
ಥ] ವಜಾದು ಪಾಡಣದು ಬಂಟರ ಮಿಗೆ. ಸಂತ್ಕೈಪ ಗಡ ಸಮರದೊಳು 
(ಕುರಾಸಾಂ. ೯-೯); ಆ ವೇಳೆಯೊಳೊರ್ವ' ಬಿರುದಂಕನಾಯಕಂ 
ಪಂತಮಂ ಪೇಳುತಿರ್ದಂ (ಹಮ್ಮಾರ. ೩-೩೧ ನ); ಗಂಡಸುತನನೆತ್ತು 
ನುಡಿದ ಪಂತದ ಹೆಮ್ಮೆಗಂಡು ವೃಂದಾರಕರುಗಳ ಹಿಂಡು ಬದುಕಿತೆಂದು 
ಜೀವನು ಕಳುಹಿಸಿಕೊಂಡಡರಿದ ಸುರಪುರಿಗೆ (ನೋಹತ. ೫-೬೨); ಎಂತೀ 
ಮಗುವನು ಸಲಹುನೆನು ಹುಯ್ಯಲು ಇಡುವಾ ಸಾಧ್ವಿಯ ಮಕ್ಕಳ 
ಪಂತದಿ ಬೆಳೆಯಿಸಿ ನಡೆಸುವೆನು (ಕವಿಸೋ. ೫೫-೮). ೨. ಹಟಿ; ಛಲ: 
ತವೆ ಪಂತನೆ ಪಂಕಜಾಕ್ಷಿಯೊಳ್‌ (0ಜಕೀ. ೧೧-೧೪೦) ; ಎಂಟು ಕಿನ್ನೂ ರ 
ನುಡಿದ್ಹಾಂಗ ನನ ಗೆಳತಿ ಪಂತ ನಿನಗ್ಯಾಕ ದನಿಗೋಡ (ಕನ್ನಜಾ. ೫೨) ; 
ಪಂಕ್ತಿ ಕ್ರಿಯ ಲ್ಲಿರುವವನಿಗೆ ಪಂತವಿರಬಾರದು(೧26). ೩.ಸ್ಪರ್ಧೆ; ಮೇಲಾಟ; 
“ಪಂತ(ಥ)--ಪಣಿತ ಸ್ಪರ್ಧೆ” (ತದೃಕೋ:೨೪) ; ನಸ ಪಂತಮಂ 
ಮಿಲ್ಲದಂತೆ ಮನದೊಳ್‌' ನಿಸಸ್ಕರಣಂ ಕಾಯ್ವರಂ ಪರಚಿಂತಾಕರ ಏಹಿ 
ಎಂಬ ನುಡಿಯೊ ಮಂಂ ಕೇಳ್ದೆ ನಿಲ್ಲ್ಯಾಗದೇ (ಸಂಸಭಾ. ೭-೩೫) ; ಹೊಂತ 
ಕಾಆಂಗಳಾಗೆ ರಾಯಮೋಹರದಲಿ ಪಂತದೊಳೆಸೆದರುಬ್ಬಿನಲಿ (ಕಂನವಿ. 
೧೫-೨೧); ಕಾರ್ವಗಲವ್ವಳಿಪಂತೆ ಪಂತದಿಂದೆಸಗಿತು ಸುತ್ತಮುತ್ತಿ ಗೆಯ 
ನೊತ್ತ ರಿಂ ಮುಗಿಲೊಡ್ಡು ವಂದದಿಂ (ಚಿಕವಿ. ೨-೧೦೬). ೪. ಜೂಜು; 
ಪಂದ್ಯ : ಶಠ-ಕೈತನೇ ಚ, ಜೂಜಿನೊಳ್‌, ಪಂತದೊಳಂ” (ಕಾಶಕೃ. 
೨೨). ೫. ಜೂಜಿನಲ್ಲಿ ಒಡ್ಡುವ ವಸ್ತು; ಪಣ; ಒತ್ತೆ; ಬಾಜಿ: 


ಪಂತ, ೫೦೬೧ 


ಮೊದಲು ಧರ್ಮರಾಯನು . . . ದ್ರೌಪದಿಯನ್ನೂ . . . ತಮ್ಮಂದಿ 
ರನ್ನೂ ಏಕಕಾಲದಲ್ಲಿ ಸಂತವಾಗೊಡ್ಡಿ ಪಗಡೆಯನ್ನಾಡಿ ಪರಾಜಿತನಾಗಿ 
ಕ್ಲೇಶಪಟ್ಟ ದ್ಲನ್ನು ನೀನು ಕೇಳಿಯಿಲ್ಲವೇ? (ಕೃ: ೧೧೭) ; ಪಂಚಮ 
ಶಾಲೆಯನರ ಕಂಚು ಪಂತಕ್ಕೆ ಸಿಕ್ಕೀತೇ? (ಗಾದಿ. ೬. ಜಂಬ; 
ಗರ್ವ; ಅಹಂಕಾರ: “ಉಕ್ಕೆವಂ . . . ಸಂತ... ಅದಟು- 
ಈ ೭ ಗರ್ವಂಗ (ಕಶಸಾ.೫೬-೨೩೧). ಪಂಥ, : ೧. ಇದು ಕಡಲಂದದೆ 
ಕಡುಗಡಿದಿದಣಕ ೊಳಗಾನಿವನನಿಕ್ಕಿ ಕೋಪಮನಾಟಾಪ್ಪುದೆ ಸಂಥಮೆಂದು 
ಬಂದು ತದಗ್ರದೇಶಕ್ಕೆ ಕೋಣಪಂ (ಚಂದ್ರಪು. ೫-೪೨) ; ಭಾನುಸನ್ನಿ! ಭ 
ಮರಳು ಭೂಸನ ಹಾನಿವೃ! ದಿ ಗಳೆಲ್ಲ ನಿನ್ನ ದ ನೀನು ಪಂಥದ ಜಾಣನಲ್ಲಾ 
ವಿಜಯನಾಗೆನಲು (ಕುನ್ಶಾಬ್ರ್ರೋ. ೧-೩೨) ; ಆಳಿಯನೆಂದೊಡೆ ಅಳಿಯನೇ 
ಚಲನಳಿಯ 'ಚಾಗನನಳಿಯ . . ಪಂಥವನಳಿಯ (ಸಾಳ್ವಭಾ. ೧-೩೧). 
೨. ತರಳರರ್ಜುನ ಸಾತ್ಮತಗಳನದಿರಗೆ ಫಂಥನದೇಕೆ ನಿಮ್ಮನು ಗರುಡಿಯಲಿ 
ವಂದಿಸುವ ನಂದನೆಯಂಂಟಿ ಸಮರದಲಿ (ಕುಪ್ಯಾದ್ರೋ. 
೩. ಪುರುದೇನಂ ದೇವದೇವಂ ಕುಡೆ ಪಡೆದ ಸೆಲಕ್ಕಾರೊಳಂ ಪಂಥ 
ಮುಂಟೀ (ಆದಿಪು. ೧೪-೭೭); ಇಂತೆಸೆವ ಇಂಗಡಲ ಮಧ್ಯದೊಳು. 
ತಾರಾದ್ರಿ ಪಂಥದಿಂ ಬೆಳೆದು ತನಗಾರು ಸರಿಯಿಲ್ಲವೆಂಬಂತೆ (ಪ್ರೌಢಂಾ. 
೧-೨೪). ೭. ಸಾರುವುದು; ಘೋಷಣೆ: ಇನ್ನು ಪೇಳುವೆ ಚನ್ನ 
ರಾಮನ ಕೃತಿಯನು ಚೆನ್ನಾಗಿ ಕೇಳಿ ಸಜ್ಜನರು ಮುನ್ನಿನ ಪಾಂಡವ 
ಶೌರ್ಯ ಪಂಥದಿ ಬಣ್ಣಿಸುನೆನು ಧರೆಯೊಳಗೆ (ಕುಮಾಸಾಂ. ೧೧). 
೮.'ಸ್ಪರ್ಧೆಯಿಂದ ಆಡುವ ಕ್ರಿಕೆಟ್‌, ಕಾಲುಚೆಂಡು ಮುಂತಾದ 
ಆಟ : ಕಾಲುಚಂಡಿನ ಪಂಥ ನಡೆಯುತ್ತದೆ (ಜೀನಾತ್ಮ. ೩೨). ಷೆಂದ: 
೧. ಶ್ರೀಮಹಾಬಲಿ ಬಾಣರಸರ್‌ ಸೆರ್ಮ್ಮಾನಡಿಗಳ್ಳಾಣರಸರಾ ಮಹಾ 
ರಾಜರಾನೊಡಗೊಣ್ಣು ನೊಟಮ್ಮು ರಾಚಮಲ್ಲ ಮಯಿನ್ನಾದಿಯ ದಡಿಗನಾ 
ಮೇಗೆ ಪಂದಮಯ್ಲಿ (ಎಕ. ೫, ಮುಳಬಾ. ೨೨೮-೫; ಸು. 890 9 
ಬೇಡ ಮಗನೆ ಪಂದದ ಮಾತು ಕಲಿಕಾಮ ನಾಡಾಡಿಯಲ್ಲ ಮಾರಾಂತಕ 
(ತ್ರಿಳುತಿ-೧೭-೪೮). ಪಂದ್ಯ : ೪. ಪ್ರಾಣಿಗಳ ಪಂದ್ಯವು ಪ್ರಾಣಿದ್ಯೂತವು 
(ಗುರುಬಾ.. ೩೪೧). ೫. ಭೀದದಲಿ ಕಲಿಪುರುಷ ಮಾಯೋಪಾಧಿ 
ಯಲಿ ಪುಷ್ಕರನ ಜೂಜಿನ ವಾದದಿಂದರೆಗಳಿಗೆಯಲಿ ಗೆಲಿಸಿದನು ಪಂದ್ಯ 
[ಪಾಠೂಂ. ವಸ್ತು ]ಗಳ (ನಳಚ. ೪-೨೮) ; ಉಳಿದವರಿಬ್ಬರೂ . . . ಪಂದ್ಯ] 
ನನ್ನಿಡುವುದಕ್ಕೆ ನಿಶ್ಚಯಿಸಿ ಗೆದ್ದವರಿಗೆ ಸೋತವರು ನೂರು ರೂಪಾಯಿ 
ಗಳ ಪಂದ್ಯವನ್ನು ಕೊಡುವುದೆಂದು. ಸಮ್ಮತಿಸಿದರು. (ಕವಿಕ. ೬೨) ; 
ಪಂದ್ಯಕೊಡ್ಡಿರುವೆ ಸಿರಿಯ ರಾಶಿಯನು ಚದುರ ಜೂಜಿನನ ಕುಗ್ಗಿಪೊಲು 
ಮನುಜಜೀನನದ ಪರಿಮಿತಿಯಿಳಿಸುತ ದೇವಿಯು ಬರುತಿಹಳು ! 
(ಭಾನಗೀ,೧೦೩).ಲೆ, ಎಂ.ಜಿ. ಎಸ್‌, ಪಂದ್ಯಕ್ಕೆ ನಾನು ಆ ವರ್ಷ ಹೋಗುವು 
ದಂತೂ ಖಂಡಿತವೇ ಆಗಿತ್ತು (ಅಲಹೂ. Ki (rides ನೆತ್ತ ದೊಳ್‌ 
ಬಿತ್ತರಂದೋಯಿತೆ ಕೊಯ್ಲೆ ವಿಂಡರಂ ಪಣಿದದಿಂ ಮಣಿ 
ಯಿಸುತ್ತೆ ಸುತ್ತೇನೋ ರಸವಕ್ತ್ಯ ಹಾಸ್ಯ ಸಗ್ರಾಮ್ಯೋಕ್ತಿ ವೃತ್ತಿಗಳನೆಸಸ 
ಸಖರಿರನಜುದು ಮನ್ನಿಸುತೆ ಮತ್ತಶುಕಕೇಕಿ ಹಂಸಾದಿಗಳೊಡನೆ ಬಿನದಿಸು 
ತ್ಲೈಸೆದುದಬಲಾಜನಂ (ಪದ್ಮಂ.೮-೮೮). “ಷಣಿದಂಬೊಯ' ಪರಾ. 
ಹಂತ :೧.ದಾಳಿ ಬಂದುದೊ ತಲ್ಲಣಿಸದಿರಿ. . . ಶೂಲಿಭಕ್ತನು ಸತ್ತನೋ 
ಈ ಕೇಳಿಕೆಗಳೇಂ ಹಂತನಂ 'ಮಂಜಿದಾಳಿನಂತೆ ನಿಗುರ್ದಸಿರಿ ಸಂಕಿಸದೆ 
ಬಿಂಕದಲಿ (ಒಸಪು. ೫೬-೧೬). ಹೆಣಿದ್ದ : ೩. ಹಾಡುವರು ಕೆಲರಲ್ಲಿ 
ಕೈಹೊಯ್ಯಾಃ ಡುವರು ಕೆಲರಲ್ಲಿ 'ಕಣೆದನನಾಜುವರು ಕೆಲರಲ್ಲಿ ತಕಗಡುವರು 
ಕೊಟರು (ಕೊಲ್ಲಾ ಚೈ೯೭). "ಹೊಂತ್ಕ : : ೩. ಹೊಂತಕಾರ್ಯ' ಪರಾ. 
ಪಂತ ಮಾಡು - ಪಣ ತೊಡು; ಪ್ರತಿಜ್ಞೆ ಮಾಡು: ಪಂತ ಮಾಡು 
ತಲವಳು ನೀಡದಿಹ ಹಿರಿಯ ಆಂತರ್ಯಶಾಂತಿಯನು ನೀನು ನೀಡು 


೧೨-೧೫). 


ಪಂತಗಾಣ 


(ಅರುಣ. ೧೧--೧೭) ; ಜಯಮುಲ್ಲನ ತಲೆಯನ್ನು ಬೆಲೆಗೊಳ್ಳದೆ ಬಿಡೆನೆಂದು 
ಪಂತ ಮಾಡಿ ಅದರಂತೆಯೇ ಅವನನ್ನು ಕೊಂದನು (ಆರ್ಯಕೀ. ೩೮). 
ಸಂತವಾಸಿ «ಪ್ರತಿಜ್ಞೆ: ಅಗಸನ ಮನೆ ಕೊಳ್ಳಿಯಾಯಿತು. ನಾಯಿಯ 


ಪಂತವಾಸಿ ಗೆದ್ದಿತು (ಕಥಾಮಂ, 1೪, ೧೯೨). ಹಂತವಂ ಮುಲ, 
ಹಂತವ ಮುಲು ಇ ಗರ್ವವನ್ನು ಮುರಿ; ಅಹಂಕಾರವನ್ನು 
ನಾಶಪಡಿಸು : ಸುರಹೊನ್ನೆ ಬಸದಿಯೊಳಗಿಪ್ಪ ರುಹನ ಹಂತವಂ. 
ಮುಜಂಡೊಡೆದು ನಿಲಿಸಿದಪೆನು (ಸೋನುಚ. ೩-೬೪) ; ಬೇಡವೋ 


ಇಲಿಚಯ್ಕಾ ನಿನಗಂಜರು ನಿನ್ನ ಗಣಪತಿಗಂಜರು ಕೂಡಲಚನ್ನ ಸಂಗನ 
ಶರೆಣರು ಕಂಡಡೆ ನಿನ್ನ್ನ ಹಲ್ಲ ಕಳೆನರು ಹಂತನ ಮಂಜಂವರು (ಚನ್ನನ, ಕ. 
೫೩೮-೧೧೬೬) ; ಹೆಂತನ ಮುಂಜಿ೨ಯ ಬಂದಸುರರಿಗಿದಿರ್ನಂದು ನಿಂತಿರೆ 
ಕಂಡು ಸೈರಿಸದೆ. (ನೋಹತ. ೧೨-೩೪). 

[ದೇ.॥ ತಮಿ. ಪನ್ನಯ ; ಮಲ. ಪಂದಯ ; ತುಳು. ಸಂತೊ; ತೆಲು. 
ಪಂತ, ಸಂದಿಯ, ಪಂಜಿಯ, ಪನ್ನಿದ. / ಪ್ರಾ. ಪಣಿಅ. | ಸಂ. ಪಣಿತ] 
ಪೆಂತ್ಮ, ಹಂತ್ಕ ಹೊಂತ್ಕ (ನಾ). ೧. ದಾರಿ; ಮಾರ್ಗ: ಪಂಥ- 
೨. ನಡವಳಿಕೆ; ಪದ್ಧತಿ; 
ಪಲಾಯನವಕಟಕಟಿ ಪಾರ್ಥಿವರ ಪಂತ[ನಾಕಾಂ. ಥ]ವೆ. 
ಮರಳಿ ನಿಂದಿರು ಕೊಲುವುದಿಲ್ಲೆಂದ (ಕುವ್ಯಾವಿ. ೮-೭೫) ; ರಘುಕುಲ 
ವಾರ್ಧಿರಾಕಾಶಶಾಂಕಂ ತಾನೆ ಮೈ ದೊನ್ನೆ ಬರಂ ಕ್ಷತ್ರಿಯರ 
ಪಂತನುಂ ಬಿಡದೆ. ಬಿಡದೆ ಹಯಮಂ ಕಟ್ಟ ಕಣದುವೆನೆಂದು. ನೀಡುಂ 
ಬಗೆದು (೭ ೩. ಪದವಿ; ಸ್ಥಾನ; ಅಧಿಕಾರ: 
ಶ್ರೀಕಲಿವಿಟ್ಟ ಠೆಸರಿ ಬೆಸದೊಳತೀತನ 'ಡಾತನ ಗಾವುಣ್ಣಿಗರಸ 
ರ್ನ್ನಾಟಾ ನ್ಗ ಪಂತಮಸಿತ್ತೊಡೆ ಜಕ್ಕಿಯಬ್ಚೆ ನಾರ ಪುಣ್ಣು ಗೆಯ್ಯು 


ಪಂತ (ಶಬ್ದಾನು. ೧೪೨ ಸ್ರೆಯೋ). 


ಧರ್ಮ: 


ಶ್ವ. ೧೪೧-೭೫). 


ತ್ತಿಕೆ (ಎಕ. ೪1, ಶಿಕಾರಿ, ೨೦೯-೧೧; 918). ಹಂತ: 
೬ “ಹಂತ (ಹೊಂತ) - ಪಂಥ - ಮಾರ್ಗ? (ತದೃಕೋ- ೪೮); 
ಕ = ಹಂತ (ಕಮುದ. ೨೫೮ ಪ್ರಯೋ). ಹೊಂತ್ಕ % ೧. “ಹಂತ 


(ಹೊಂತ)--ಪಂಥ -- ಮಾರ್ಗ” (ತದ್ದ ಕೋ.೪೮); “ಹೆಂ = ಹಾದಿ” 
(ಜಾನಕೋ. ೬೦). (ಸೆಂ. ಪಂಥಾ] 

ಪಂತ್ಯ(ನಾ).೧. ವಿದ್ವಾಂಸ; ಪಂಡಿತ:(8). ೨. ಉಪಾಧ್ಯಾಯ:($). 
೩. ಮಹಾರಾಷ್ಟ್ರದ ಕೆಲವು ಬ್ರಾಹ್ಮಣರು ತಮ್ಮ ಹೆಸರಿನ 
ಮುಂಜಿ ಸೇರಿಸಿಕೊಳ್ಳುವ ಒಂದು ಉಪಪದ: ಸಂತರು 
ಹೊತ್ತು ೦ಟಿಲೆ ಮನೆಗೆ ಹೋಗಲಿಕ್ಕೆ ನಮಗೆ ಅಪ್ಪಣೆ ಕೊಟ್ಟಿರು 
(ಮುಂಬಯಿ.೧-೩೩).  [4-ಮರಾ, ಪಂತ./ಸಂ. ಪಂಡಿತ] 

ಪಂತಂಗಟ್ಟು , ಸಂತಕಟ್ಟು, ಸಂದ್ಯಕಟ್ಟು (ಕ್ರಿ). ೧.ಸ್ಪರ್ಧಿಸು : 
ಸಗ್ಗಿಗರಾಣ್ಮನೆಂದು ಸಭೆಯಂ ಶ್ರೀಧರ ಕೃಷ್ಣ ರಾ! ಜಾ ಪೋಲಲ್ಕೆ 
ಮುಂ ಪುಟ್ಟಿಯುಂ ಸಂತಂಗಟ್ಟಿಯಮಾಜನೆಂೆ ಪೊಸತಂ ಪ್ರಾಚೀನಮೇಂ 
ಪೋಲ್ಡುಮೇ (ಮೈ ಸೂನೆ.೫-೨೯), ಪೆಂತಕಟ್ಟೊ : ೨. ಜೂಜಿನನ್ಲಿ 
ಒತ್ತೆಯನ್ನು ಇಡು; ಸಣವನ್ನು ಒಡ್ಡು. ೩. ಪ್ರತಿಜ್ಞೆ ಮಾಡು ; 
ಪಣತೊಡು : ಹಂತಿಯದು ಹಾಡೆಂದು ಪಂತಕಟ್ಟಿ ಲು ಬೇಡ (ಕನ್ನಜಾ. 


೨೧೫). ಪಂದ್ಯಕಟ್ಟು : ೨. ಸಂದ್ಯಕಟ್ಟುವುದು ಮುತ್ತು ಜೂಜು 
(ಭಾಧಾನ, ೨೯೦). [ಸಂತ +ಕಟ್ಟು |] 
ಪಂತಕಟ್ಟು "ಪಂತಂಗಟ್ಟು' ನೋ. 


ಪಂತಗಾರ "ಪಂತಗಾಜ” ನೋ. 

ಪೆಂತಗಾ, ಪಂತಗಾರ, ಪಂಥಗಾರ, ಪಂಥಗಾಜಿ, ಹೊಂತಕಾರ್ಯ 
(ನಾ). ೧. ಹಟಗಾರ; ಛಲಗಾರ: (೪. ೨.ಜೂಜುಗಾರ : (೪. 
೩. ಗರ್ವಿ ; ಅಹಂಕಾರಿ : (8). ೪. ಗ್ರಾಮದ ಆಯಗಾರರಲ್ಲಿ 
ಓಬ್ಬ : ಸುಂಕ ತಳವಾಲ ಅನುಪು ಮಗಮೆ ಚಲವಾದಿ ಸಂಗೆಡಿ ಪಂತ 


ಪಂತಡಿ 


ಗಾಜಿರಿಗೂ ಇದೇ ಭಾಷೆ (ಸೌಇಇ. 12-11, ೫೩೨-೨೦; 1530), 
ಪಂತಗಾರ : ೫. ಪ್ರತಿಜ್ಞೆ ಮಾಡುವನನು; ಪಣತೊಡುವವನು : 
ಪಂತಗಾರರ ಪರಬಲ ಸಂತನಿಡುವನು (ಸೌಂದಕಾ.೨-೪೫). ಪಂಥೆಗಾರ : 
೫. ನಿರ್ದೋಷಕೃ ತಿಯ ನಿರ್ಮಿಸುವೆನೆನ್ನುವ ಪಂಥಗಾರ ! ಹಂಬಲ 
ನೇನೊ ಹಿರಿದು (ಉಯ್ಯಾಲೆ: ೨೫-೧). ಪೆಂಥಗಾಣಿ : ೨. ಘಲಫಲ 
ನು ವ ಪಲವು ಪಂಥಗಾಜರ ನೆಲೆಗೆಡಿಸುವ . , . ತುರಗವ ಗಣನೆಯಿಲ್ಲದೆ. 
ತೋಟತದರು (ಅಂಜಚ. ೬-೮೯); ಗಾಯನಡೆದ ಕೌಳ್ಪ ೦ದಿಯೆಂತಜಂ 
ಪೊಸರಥದೊಳ್ಳೆ | ದಿ ಬಿಲ್ಲಾಳ್ಪ ಂಥಗಾಜ ನೀನಹುದೆನುತ್ತ (ಚೆಬಪು. ೩೧-೪೯). 
ಹೊಂತಕಾರೈ: 4. ಹುರುಡಿಸುವವನು; ಸ ಸ್ಪರ್ಧಾಳು : ಹೊಂತ 
ಕಾರರೆಲ್ಲ ಓಟದ ಗದ್ದೆಯಲ್ಲಿ ಒಬ್ಬರ ಮೈಗೆ ಒಬ್ಬರು ಅಂಟಿದಂತೆ ಸಾಲಾಗಿ 
ನಿಂತರು . . . "ಹೊಂತಕಾರರೆಲ್ಲ ಬಂದಿರಾ ?' ಗ್ರ್ರಾಮತಕ್ಕ ಕೆಸರಗದ್ದೆ 
ಗಿಳಿದು ಕೇಳಿದ (ಹುಲಿಹಾ. ೩೧). [ಪಂತ 1--ಕಾಣ] 

ಪಂತಡಿ (ನಾ). [ನಾಟ್ಯ] ಒಂದು ಬಗೆಯ ಲಾಸ್ಯ: ಸಾರಿ ಕುಮ್ಮಿ 
ಪಂತಡಿ ಇವು ಲಾಸ್ಕಗಳು (ಭಾರದ. ೫೫೭). [ | 

ಪಂತಪಾಡು, ಸಂಥಸಾಡ್ಕು (ನಾ). ೧. ಶನಥದ ಘೋಷಣೆ; 
ಪ್ರತಿಜ್ಞಾ ವಾಕ್ಯ; ಪ್ರತಿಜ್ಞೆಯ ಉಗ್ಗಡಣೆ: ತನ್ಮು ಕೇಣದ 
ಪಂತನಾಡಿನ ಸೇಡನ್ನು ತೀರಿಸಿಕೊಳ್ಳಿ. ಡೆ ಬಿಡುವುದಿಲ್ಲ (ಮಂತ್ರಶ. ೪೮-೨೪). 
ಪಂಥಪಾಡು, : ೧. ಚೂಜಿಗಾಳೆಗದ ಭಟಿಕೆತ್ತಿ ದರ್ಪಂಥಪಾಡುಗಳ 
ನಸಿತಧ್ವಜಂ ನಡೆದನರ್ಜುನನ ಮೇಲೆ. (ಜೈಮಿಭಾ- ೯-೧೫) ; ನರಸರಾಜನೆ 
ಈ ಅಸಮಾನವಾದ ಪರಾಕ್ರಮದ ಅಯತವನ್ನು ನೋಡಿ ರಣದುಲ್ಲಾ 
ಖಾನನ ಪಂಥಪಾಡುಗಳಿಲ್ಲವೂ ಹೇಳ ಹೆಸರಿಲ್ಲದೆ ಹೋದವು (ಕವೀರ.೧೧೪). 
೨. ಸ್ಪರ್ಧೆ; ಸೆಣಸಾಟ; ಹೋರಾಟ ; ಮೂಡಿದ ವಿರಕ್ತಿ ಯಿಂ 
ನಾಚಿ ಸೊಳ. ಂತಪಾಡಿವನೊಳಿನ್ನು ಸಲ್ಲದು ತನಗೆ ಕಾರುಣ್ಯಕೀಡಾದ 
ಬಳಿಕದೇತಕೆ ಸಮರನೆನುತ (ಜೈಮಿಭಾ *ಪಾಡುಪಂತ' 
ಪರಾ. [ಪಂತ -- ಪಾಡು] 

ಪಂತಸೌರುಷ (ನಾ). ಹಟದಿಂದ ಕೂಡಿದ ಪರಾಕ್ರಮ; ಛಲದಿಂದ 
ಉಂಟಾದ ಶೌರ್ಯ, ಸಾಹಸ: ಇಂತು ಬಲುಬಗೆಯಿಂದ 
ತಮ್ಮಯ ಪಂತಪೌರುಷ ಮೆರೆಯೆ . , . ಕಾದಿಹರು ಪಯಪಾಡಿನಲಿ 
ಸಮವಾಗಿ (ಕೋಗಯ. ೧೦-೫೦). [ಪಂತ್ಯ ಪೌರುಷ] 

ಪಂತಸೌರುಸ (ನಾ).  ಪಂತಪೌರುಷ : ಇಂತೆಂದು ಕಂಠೀರನ ನರ 
ಸೇಂದ್ರ ನ ಪಂತಸೌರುಸವ ಪೊಗಳುತ (ಕಂನವಿ, ೧೩-೬೯). 

[ಸಂತ 4 ಪೌರುಸ] 

ಪಂತಮಣೆ (ನಾ). ಅಟ್ಟುಗುಳಿ ಮಣೆ : ಪಂತಮಣಿಗೆ ಹುಣಿಸೆಬೀಜ 
ತೆಗೆದುಕೊಂಡು ಬಾ (ರೂಢಿ). [ಪಂತ್ಯ -- ಮಣೆ] 

ಪಂತನಾತು (ನಾ). ಪಣತೊಡುವ ಮಾತು ; ಪ್ರತಿಜ್ಞೆ ; 
ಮುಹಿಶೂರಭಟಿರೋರಂತುಸಿರ್ವರ್‌ ಪಂತವಾತುಗಳ ಪಸುಗೆಗಳೊಳ್‌ 
(ಅಸ್ತ್ರತಿ. ೬೧-೧೫). "ಸಂತಪಾಡು' ಸರಾ. [ಪಂತ 4 ಮಾತು] 

ಪೆಂತವೊಡ್ಡು (ಕ್ರಿ). ಜೂಜು ಮೊದಲಾದ ಸಂದರ್ಭಗಳಲ್ಲಿ ಪಣ 
ವೊಡ್ಡು : : ಅವನಿಗೆ ಇಸ್ಪೀಟು ಚಟ ಎಷ್ಟು ಇದೆ ಅಂದರೆ ತನ್ನನ್ನೇ 
ಬೇಕಾದರೂ ಪಂತವೊಡ್ಡಿ ಕೊಳ್ಳುತ್ತಾನೆ (ರೂಢಿ). [ಸಂತ್ಯ *-ಒಡ್ಕು ಸ 

ಪಂತಹಾಕು (ಕ್ರಿ). ಸಣತೊಡು, 'ಪ್ರತಿಕ್ಷಿ ಮಾಡು: ಪಂತ ಹಾಕಿದವರ 
ಹತ್ತಿರ ಶಾಂತರಾಗಿರಬೇಕು (ಗಾದೆ); ಅವರು ಈ ಸಾರಿ ಓಟು ಬರದಿದ್ದರೆ 
ನಮ್ಮ ತಾಲ್ಲೂಕಿಗೆ ಕಾಲಿಡುವುದಿಲ್ಲನೆಂದು ಪಂತಹಾಕಿದ್ದರು (ರೂಢಿ). 

[ಪಂತ 4 ಹಾಕು (ಪಾಯ್ಸ |)] 

ಪಂತಿ, ಸಂಗತಿ, ಪಂಗ್ತಿ, ಬಂತಿ, ಹಂತಿ (ನಾ). ೧. ವಸ್ತುಗಳ 

ಹಾಗೂ ವ್ಯಕ್ತಿಗಳ ಸಾಲು, --ಓಳಿ; “ಆಳೀ (1), ಶ್ರೇಣೀ (1), 


೪-೫೦). 


ಇಂತು 


೫೦೬೨ 


20 


25 


38 


40 


45 


ಪೆಂತಿ 


ಆವಳಿಃ, ಪಂಕ್ತಿಃ, ವೀಧೀ, ರಾಜೀ(8)- ಈ ೬ ಪಂತ” 


(ಹಲಾ: 
೧೧೯-೩೬); ಪಶ್ಚಿಮಮಂಖದೆ ಸನ್ನ ಬಹುಮೂಲಿಕ ಪನ್ತಿಯೆ... 


ಉತ್ತರಾಮುಖದೆ ಸಂದ ಬಹುಮೂಲಿಕ ಪಸ್ತಿಯಿ , . , ಕೂಡಿತ್ತು 
ಸೀನಾನ್ರರಂ (ಎಕ. 1, ೧-೨೪; ಸು. 466); ಮೆಲ್ಲನಾನನವನಜಾತಮಂ 
ಕುರುಳ ಪಂತಿಗಳಂ ಸೊಳೆವಸ್ತಿಯುಗ್ಮನಂಂ ಕನಕಘಟೋಪನಮಸ್ತ ನಯಂಗಂ 
ಗಳನೀಕ್ರಿಸುತುಂ (ಥರ್ನಾನ್ಳು, ೬-೧೬೧) ; ಬೇಣಕಿಬೇಟಗ್ಸ್ಯವಣಿ ಬೇಕಿ 
ಪುಸ್ಪ ದ ಪಂತಿ ಬೇಣಲ್ಲಿ ಬೇಜಕ ಶಿನಸಿಂಹಾಸನದ ಕಾಂತಿ (ಬಸರ. ೭-೨೩). 
೨.ಊಟಕ್ಕೆ ಕುಳಿತುಕೊಳ್ಳುವ ಜನರ ಸರದಿ, ಪಾಳಿ;ಭೋಜನ 
ಪಂಕ್ರಿ: ಆಯ್ನೂರ್ವರ್‌ ಮಕ್ಕಳ್ಳೊಂದೆ ಪಂತಿಯೊಳ ತುಯ್ಯುಲಂ ಬಡ್ಡಿ 
ಸಿಯಯ್ನೂ ಲು ನಾಯನನರ ಮೇಗೆ ಬಿಟ್ಟೊಡೆ (ನಡ್ಡಾ ರಾ, 
ಮತ್ತೊಂದು ಸಮಯಜೊಳೆಲ್ಲಾ ಕುಮಾರರಂ ಪಂತಿ[ಪಾಳಾಂ,ಥಿ]ಯೊಳಿ 
ರಿಸಿ ಪಾಯಸಮಂ ಪರಿನಾಣಂಗಳನಿಟ್ಟು ಬಡಿಸಿ (ಪುಣ್ಕ್ಯಾಸ್ತ. ೩-೮ ನ) ; 
ದಳಪತಿ ಸಹ ಬಂಧುಗಳು ಕೂಡಿ ಪಂತಿಯೊಳೊಲಿದು ಭೋಜನನನು 
ಮಾಡಿ (ಕಂನವಿ. ೮-೯೨). ೩. ಸಹಪಂಕ್ತಿ ; ಸಮಪಂತ್ರಿ : ರನಿತನೂ 
ಜನ ಕರಸಿ ಪಂತಿಯಲಿ ಜನಪನಾರೋಗಿಸಿದನು. (ಕುನ್ಯಾಭೀ. ೧-೧೬). 
ಪಂಗೆತಿ : ೩. ಡೊಡ್ಡ ಅಧಿಕಾರಿಗಳು ಬಹಳ ರೊಕ್ಕ ಗಳಿಸಿದ್ದಾರೆ ಎಂದ 
ಮಾತ್ರಕ್ಕೆ ಅವರು ಜಾತಿ ಕೆಟ್ಟು ಹೋದರೂ ಅವರ ಪಂಗತಿಗೆ ಕೂತು 
ತಿನ್ನುವುದೇ? (ಆಬೋಲೀ. ೧೪೩). ಪೆಂಗ್ತಿ: ೧. ನಿಸುಪ ಧವಳಚ್ಛ ತ್ರ 

My ಯ ಸಸರಿಕೆಯ ಪಂಟಿಸಿತು ಬೆದಜಿಂದುದಸುರಬಲವಲ್ಲಲ್ಲಿ ರ 
ಇನ್ನೂ ಮೊದಲನೆಯ. 
ಪಂಗ್ತಿಯ ಊಟಿ ಮುಗಿದಿಲ್ಲ (ರೂಢಿ). ಬಂತಿ : ೧. “ನೇ, ಅಳಿ, 
ಅನಳಿಃ, ಪಂಕ್ತಿ, ಶ್ರೇಣಿಃ--೫ ಪಂಕ್ತಿ ಮಾತ್ರಕ್ಕೆ ಹೆಸರು, ಬಂತಿ, 
ಸಾಲು? (ಸಿದ್ಧಾಂತಿ. ೧೧೦); ಈ ಕೊನೆಯ ಬಂತಗಳನ್ನು ಪದೇ ಪದೇ 
ನೆನವರಿಸುತ್ತ ದೆ (ಚಿತ್ರಸೃ.೬ ಮುನ್ನುಡಿ). ಹಂತಿ, : ೧. ಪೊಂಗಳಸವಾಂತ 
ಕರುಮಾಡಗಳ ಮಣಿನಾಕದಾರಗಳ. ಹಂತಿಯಿಂಬೊಸ್ಬ ದುಡು ಮೋಹನಂ 
ಸಂಚರಿಪ ದಾರಿಯಾ ಸೂಳೆಗೇರಿ (ಪದ್ಮರಾ.. ೮-೮೫) ; ಅಡಕಿ ತುಂಬುವ 
ಹೇಮಘಟಿದುಗ್ಗಡದ ಹೊಂದೋಣಿಗಳ ಹಂತಿಯೆ ಸಡಗರದ ಸೌರಂಭ 
ವೆಸೆದುದು ಸುತ್ತು ವಳಯದಲಿ (ತೊರರಾ. ೧-೧೩-೧೦); ಅಲ್ಲಿ 
ಹೊಂಗುಲಾಬಿ ಹಂತಿ; ಇಲ್ಲಿ ಚಿನ್ನಪೂಮಳೆ (ಅಸಿಕೇ. ೨೦-೧೦), ೨ಿ.ಗುಣ 
ಪಸಾಯದ ಕಾಣಿಕೆಯ ಹರಿಯಣದ ಹಂತಿಯ ದಾಯದೂಟಕೆ ಯಣಿಗ 
ಳಾದೆವೆ (ಕುನ್ಯಾಕ.೧೩-೨). ೪. ಗುಂಪು; ಸಮೂಹ: “ಬಂಬಲ್‌ , . . 
ಹಂತಿ . . - ಗೊಂದಣಿ (ಉಂದಲ್‌)--ಈ ೪೦ ಸಮೂಹಂ? (ಕಶಸಾ. 
ಹಸಿದವ್ವಳಿಪ ಸಿಂಹದ ಹಂತಿ . . . ಮಹಾರಥರಳನಿ 
ಗೊಟ್ಟಡೆ ನೋಡು ದುರ್ಯೋಧನ ಸಹೋದರರ (ಕುನ್ಯಾಭೀ, ೩-೧೬). 
೫. ಒಂದಾದ ಮೇಲೆ ಒಂದು ಬರುವುದು; ಪರಂಪರೆ : 
ಮುಂದೆಯೊದಗಿದ ಕಷ್ಟಗಳ ಹಂತಿಯನು ನೆನಸಿಕೊಂಡೊಡೆ (ನನ್ನ, 


೧೬೪-೨೨) ; 


ಬಲುಭಟಿಸ್ತೊ ಮ (ತೊರರಾ. ೬-೯-೧೬), ೨. 


೫೬-೨೨೨); 


೨೫-೧೧). ೬. ಅಕ್ಷರಗಳ .ಸಾಲು,--ಪಂಕ್ತಿ : ಅ ಶಿವಾಗಮಲಿಖಿತ 
ಹಂತಿಯೆನಿಸುವ ಸಾಧನಂಗಳಿಂದ ನೆಲೆಯಆಕದು (ಭಾನಚಿಂ. ೩-೨೮). 
೭. ಕಣದಲ್ಲಿ ಬತ್ತ,, ರಾಗಿ ಮೊದಲಾದ ಧಾನ್ಯ ಗಳನ್ನು 


ಒಕ್ಳುವಾಗ ತುಳಿಸುತುದಕ್ಕಾಗಿ ಸಾಲಾಗಿ ಕಟ್ಟು ವ ಕ್ವೀಗಳೆ 
ಸಾಲು: ನನ್ನ ತಂದೆಯು ಹಂತಿಯಲ್ಲಿ ಹಾಡುವ ತವಕ, ಇಡು 
ಗಳನ್ನು, ತಾಯಿಯೇ. ಆ ಶಿವಸೊಲ್ಲುಗಳನ್ನು ಹಾಕಿ ಶ್ರಾವಣಮಾಸದಲ್ಲಿ 
ಹಾಡುತ್ತ ಬಂದಿದ್ದ! ರು (ಕನ್ನ: ಜಾ. 5, ಅರಿಕೆ); ಹರಗಿ ಬಿತ್ತಿ ಹಂತಿಯಲಿ 
ತಿರುಗಿ ನೀ ಸ್ಟ ಕಂತ ರಾಶಿಮಾಡು (ಕೆಲಮು. ೩೬-೭); ಕಾಳು ಪೂರಾ 
ಒಣಗಿದ ಮೇಲೆ ಖಣವ ಮಾಡಿ ಹಂತಿಯ ಕಟ್ಟ ಕಾಳು ತುಳಿಸಿ ತೂರಿಸಿ 


ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ (ಮುಂಬಯಿ. ೫-೧೯೭). 


ಪಂತಿಕಂಠ 


ಪಂತಿಯಾಗು- ವರ್ಧಿಸು; ಮುಂದುವರಿ: ಕಾಂತೆಯಂಗಡೊ 
ಳುದಿಸಿದ ಗರ್ಭಚಿಹ್ನವು ಪಂತಿಯೂಗಿರು ತಿರೆ ಕಂಡು '(ಅಂಜಚ. ೯-೧೬). 
ಹಂತಿದಪ್ಪು-. ಚಿಲ್ಲಾ ಸಿಲ್ಲಿಯಾಗು ; ಕೆದರಿಹೋಗು : ಹಂತಿದಪ್ಟಿ 
ತಾಜುಂಬಟಾಯುಂ ತೆರಳ್ನ ಕುರುಳುಣ್ಮೆ (ಚಂದ್ರಪು, ೮-೭೨). ಹಂತಿಯ 
ಹಾಡು ತೆನೆ ತುಳಿಸುವಾಗ ಹಾಡುವ ಹಾಡು: ಮಲ್ಲಪ್ಪನ 
ಹಂತಿಯ ಹಾಡು ಸುತ್ತ ಮುತ್ತಲಿನ ಹೊಲದಲ್ಲಿದ್ದವರಿಗೂ ಕೇಳಿ ಬರು 
ತ್ತಿತ್ತು (ನಡುಗೋ.೩೭) ; ಶಿವಶರಣರ ಹಂತಿಯ. ಹಾಡುಗಳನ್ನು ಪ್ರತ್ಯೇಕ 
ವಾಗಿ ಸಂಕಲಿಸಲಾಗಿದೆ (ಕನ್ನಜಾ. 111, ಅರಿಕೆ). [-ಸಂ. ಪಂಕ್ತಿ] 
ಪಂತಿಕಂಠ (ನಾ). ಸಾಲಾಗಿ ಹತ್ತು ಕೊರಳುಳ್ಳ ವನು ; ದಶಕಂಠ; 
ರಾವಣ : ಅಹಂಕರಿಸಿದಾ ಪಂತಿಕಂಠನ ಶಂಕರಂ ಪಾದಾಂತದಿಂದೊತ್ತಿ 
ದಡಧಃಸ್ಮಳಕಿಳಿದು ಹೋದನಲ (ಬಸಪು. ೫೪-೫೦). [ಸಂತಿ ಕಂಠ] 
ಸಂತಿಕಾಅ, ಹಂತಿಕಾಲ, ಹಂತಿಗಾಲ (ನಾ). ೧. ಊಟಕ್ಕೆ ಕುಳಿ 
ತಿರುವವರಿಗೆ ಬಡಿಸುವ ಏರ್ಪಾಡಿನ ಮೇಲ್ವಿಚಾರಕ. ೨. ಸಾಲಿ 
ನಲ್ಲಿ ಊಟಕ್ಕೆ ಕುಳಿತಿರುವವನು : ಎಡೆನಟ್ಟಿಲ್ಲಡ್ಡಣಿಗೆಗೆ ಪಡಿಗಕ್ಕೆ 
ತಗುಳ್ಳ ಪಟಃಯ ಬಿತ್ತರಿಗೆಗೆ ತಕ್ಕೆಡೆಯಲ ದು ಪಂತಿಕಾಜರನೆಡೆಯುಅಂ ದು 
ವಿಲಾಸದಿಂದಮಿರಿಸಿದರಾಗಳ್‌' (ಸುಕುನೊ. ೧೧-೨೬). ಹೆಂತಿಕಾಲ : 
೩. ಜೊತೆಯಲ್ಲಿ ಕುಳಿತುಕೊಳ್ಳು ವವನು ; ಸಾಲಿನಲ್ಲಿರುವವನು: 
ಭ್ರಾಂತಿ ಜಿಗಿದಿದೆ ಚದುರಚಿತ್ತಕೆ ಚಿಂತೆ ಬೇಜಕೊಂದಾಯ್ತು ರಾಯನ 
ಹೆಂತಿಕಾಆರು ಬರಲಿ ಹಿಡಿಯಲಿ ನಿರಶನಪ್ರತವ (ಕುನ್ಯಾಅ. ೨೧-೩೨). 
ಹಂತಿಗಾಳಿ : ೨. ಕಿಜುಮೊರಡಿ ವಿಸ್ತಾರಪೀಠವು ಹಂತಿಗಾಅರು ಭೂರಿ 
ಸರ್ಪಾವಳಿಗಳರಮನೆ ಹೊದಲಟು ಹೊಸ ಮೆಳೆಯ (ಕುವ್ಯಾಅ, ೨೧-೪). 
[ಪಂತಿ---ಕಾಣ] 
ಪಂತಿಗಟ್ಟು, ಬಂತಿಗಟ್ಟು, ಹಂತಿಕಟ್ಟು, ಹಂತಿಗಟ್ಟು (ಕ್ರಿ). 
೧. ಸಾಲಾಗಿ ನಿಲ್ಲು; ಸಾಲಾಗು. ೨. ಒಟ್ಟಿಗೆ ಸೇರು; ಗುಂಪು 
ಗೂಡು; ಸುತ್ತುಗಟ್ಟು : ಪನನಸುತ ಸಹದೇವ ಸಾತ್ಯಕಿ ದಿವಿಜಪತಿ 
ಸುತರಾದಿಯಾದವರವಿರಳದ ಶೋಕಾಗ್ಗಿತಪ್ತರು ಪಂ[ಸಾಠಾಂ. ಹಂ]ತಿಗಟ್ಟಿ 
ದರು (ಕುನ್ಯಾಭೀ. ೧೦-೧೯). ೩. ಸಾಲಾಗಿ ಕಟ್ಟು ; ಸಾಲಾಗಿ 
ನಿಲ್ಲುವಂತೆ ಮಾಡು: ಪಂತಿಗಟ್ಟಿದರಲ್ಲಿ ವಿಂಗಗಳಂ, ಕಾಳ್ಬಂದಿ 
ಕಾಳ್ಳೋಣ ಕುರಿ ಕೋಳಿ ಗೂಳಿ ಮೊದಲಾಗವಂ ಸುತ್ತು ೦ಬರಿಸಿ, ಹರಸಿ 
(ಶ್ರೀರಾಮಾ, ೬೬೮-೧೯೭), ಬಂತಿಗೆಟ್ಟು : ೧. ಕಟ್ಟ ಅವೆ ಬಂತಿಗಟ್ಟ 
ದರುಂ ತನಗಾಣುತಿಂಗಳೊಳಗನಿಷ್ಟ ತಪ್ಪದು (ವಿನೇಕ. ೧೯೫). ಹಂತಿ 
ಕಟ್ಟು 1 ೪, ತೆನೆಗಳನ್ನು ತುಳಿಸುವುದಕ್ಕಾಗಿ ದನಗಳನ್ನು 
ಸಾಲಾಗಿ ಕಟ್ಟು ; ತೆನೆ ತುಳಿಸು : ಆಳುಗಳನ್ನು ತಕ್ಕೊಂಡು ಹಂತಿ 
ಕಟ್ಟುವುದಕ್ಕೆ ಹಿರೇ  ಕಮತಿಗನು ಊಟವನ್ನು ಮಂಗಿಸಿಕೊಂಡು 
ಬಂದನು (ಬೆಳಭಾ. ೭೯); ಇದುವರೆಗೂ ಯಾರೂ ಈ ರೂಲು ಹೂಡಿ 
ಹಂತಿಕಟ್ಟ ಲ್ಲ (ರಜಾದೇ. ೫೮) ; ಹಂತಿಕಟ್ಟ ಲಿಕ್ಕೂ ಸುಲಭ (ಅಶೋಕ. 
೧೦೪). ಹಂತಿಗಟ್ಟು : ೧. ರಣ ಗಜಬಜದ ಗೋಳಾಗೋಳಿ ತಣಿತುದು 
ಹಂತಿ[ನಾಣಉಂ. ಪಂಕ್ತಿ ]ಗಟ್ಟಿ ತು ಮತ್ತೆ ನೃಪನಿಕರೆ (ಕುವ್ಯಾಸ, ೧೧-೧). 
[ಸಂತಿ + ಕಟ್ಟು ;] 
ಪೆಂತಿಗುರುಳ್‌ (ನಾ). ಸಾಲಾಗಿರುವ ಮುಂಗುರುಳು : ತಟೀಪಾದಪ 
ವೀಧಿ ಪಂತಿಗುರುಳಂತಿಕೆ , . . ಒಬ್ಬರೆ ಕೊಂಕುವೆತ್ತ ಸೀತೋದೆ 
(ಅರ್ಥನೇ. ೧೧೬೧); ಹಸುಳೆದುಂಬಿಯ ಪಂತಿಗುರುಳ್ಳಳಿಂ ಗೆಲ್ವಳಾ 
ಕುಸುಮಶರನ ಮಂತ್ರದೇವಿ (ನಾಗಕು. ೨-೯೦), [ಸೆಂತಿ4-ಕುರುಳ್‌,] 
ಪಂತಿಗೊಡು (ಕ್ರಿ). ಊಟದಲ್ಲಿ ಎಲ್ಲರ ಜೊತೆಯಲ್ಲಿ ಕುಳಿತು 
ಕೊಳ್ಳುವಂತೆ ಮಾಡು ; ಜೊತೆಯಲ್ಲಿ ಕುಳಿತುಕೊಂಡು ಆಹಾರ 
ನನ್ನು ಸ್ವೀಕರಿಸುವಂತೆ ಮಾಡು: ಆರಾ ಮುನಿಪಂ? ಜಂಟಿಡೇವರ್ಗೆ 


೫೦೬೩ 


5 


ಕ 


30 


35 


45 


ಸಂತಿವಿಡಿ 


ಎಂದು ಸುರರೊಳ್‌ ಪಂತಿಗೊಟ್ಟ ನೇಕೆ? (ರಾಮಾಶ್ವೈ, ೬೪-೧೪). 
[ಹಂತಿ 4 ಕೊಡು] 

ಪಂತಿಗೊಳ್‌, ಹಂತಿಗೊಳ್‌, ಹಂತಿಗೊಳ್ಳು (ಕ್ರಿ). ಸಾಲುಗಟ್ಟು; 
ಗುಂಪುಕೂಡು ; ಜೊತೆಗೂಡು : *ಪಂತಿಗೊಳಿಸಂ' ಪರಾ. 
ಹಂತಿಗೊಳ":ಬಿ9ಯ ಸತ್ತಿ ಗೆಗಳ್‌ ನೊರೆನಿಂಡನಾನೆಗಳ್‌ ಕೆದಅದೆ ಹಂತಿ 
ಗೊಂಡ ನೆಗಟಿಂ , . , ನೆಗಟಕ್ಟಿ (ಕಬ್ಬಿಕಾ. ೨೦೭). ಹಂತಿಗೊಳ್ಳು: 
ಸಲರಾಣಿಯರೂಳಿಗದ ಪೆಣ್ಗಳುವಿಎಕ್ಕೆ ಲಲೊಳು ಹಂತಿ[ಪಾರಾಂ, ಪಂಕ್ತಿ] 
ಗೊಂಡೆಸೆಯೆ (ಹದಿಬ. ೧-೧೯); ಗಂಪಣನು ಬಂಕೆಯೆರಸನೊಡನೆ ತಾನೂ 
ಹಂತಿಗೊಂಡಿದ್ದನು (ವೀರಬಂ. ೬೭). [ಸಂತಿ--ಕೊಳ್ಳ) 

ಪಂತಿಗೊಳಿಸು (ಕ್ರಿ). ಸಾಲುಗಟ್ಟಿ ಸು; ಗುಂಪುಗೂಡಿಸು : ಸುಳಿ 
ಗುರುಳೆಂಬ ತುಂಬಿಯ ಬಂಬಲಂ ತನ್ನ ಚೆಳ್ವೆಳಗನುಗುಟ್ಟ ಸೆಳ್ಳು ಗುರೆಂಬ 
ಸೊಂಗೇದಗೆಯ ಕುತ್ತು ಂಗಚಿಕಿಗಳ್‌ ಪತ್ತೆ ಸಾರ್ಚಿ ಪಂತಿಗೊಳಿಸುನಿನೆಗಂ 
(ಅನಂಪು, ೬-೬೯ ನು. [ಸಂತಿಗೊಳ್‌ 4--ಇಸ್ಕು] 

ಪಂತಿದೇರ, ಬಂತಿದೇರ (ನಾ). ಹತ್ತುದಿಕ್ಕುಗಳಲ್ಲೂ ತಡೆಯಿಲ್ಲದೆ. 
ರಥವನ್ನು ಕೊಂಡೊಯ್ಯುವ ಸಾಮರ್ಥ್ಯವುಳ್ಳ ವನು ; ದಶರಥ: 
ಸೈರಿಪುದು ಸೈರಿಪುದು ಪಂತಿಜೇರಂಗೆ ರಾಮವೆಸರಿಂ ಪುಟ್ಟು ನನ್ನ ಮೆಂದು 
ಸೈತಿಟ್ಟು (ರಾಮಾಶ್ವ. ೧೪-೬); ಮಲೆತುದು ಮುಂಡೆ... ಮಹದ್ವನಂ, 
ಪಂತಿದೇರನ ಸೊಸೆಯ ಕಣ್ಣೆದೆಗಳರ್ಕೆಯೆಂ ಬೀರ್ದು (ಶ್ರೀರಾಮಾ, 

ಬಂತಿದೇರೆ: ಜನಕಜಾರಾನುರೆಸೆದರಾ ಬಂತಿದೇರನ 
ಪಟ್ಟಿ ದರಸಿಯೆಡಬಲದೊಳ್‌ (ಶ್ರೀರಾಮ.೫-೨೯); ರಾಘವಂ ಬಂತಿದೇರಂಗೆ 
ಪುಟ್ಟದ ಪರಿಯನಅತೈ (ಅದ್ದು ತೆ. ೧೬-೧೧). 

[ಪಂತಿ೬ ತೇರ್‌, +-ಅ,] 
ಪೆಂತಿದೋಳ್‌ (ನಾ). ಸಾಲಾದ ತೋಳು, ಭುಜ. 
ಪಂತಿಜೋಳವ- ಎರಡು ಕಡೆಯಲ್ಲೂ ಸಾಲಾದ ಹತ್ತು ಹತ್ತು 


೧೨೭-೫೮). 


ತೋಳುಗಳುಳ್ಳ ವನು; ರಾವಣ: ಸಂಬುಚೋಳಮಂ ನೆಗಪಿದ 
ಪಂತಿದೋಳವೆ ೫ ೬ ನೇಳಿಪಂ (ಎಕ. ೪11, ಶನನೊ. ೪-೮೬ ; 1122). 
[ಸಂತಿ ತೋಳ] 


ಪಂತಿಯುಣಿಸು (ನಾ). ಜೊತೆಯಲ್ಲಿ ಊಟಮಾಡುವುದು ; ಸಹ 
ಭೋಜನ : ಅಂತು ವಿಕಲ್ಪವಿಲ್ಲದೆ. ನಿರಂತರದಿಂ ಕಂತುರೂಪನು 
ಯೇಕಾಸನದಿ ಪಂತಿಯುಣಿಸು ಸಹಕ್ರೀಡೆಯೊಳಿರ್ದುದನಂತಿಂತುಂತೆನ 
ಬಹುದೇ (ಅನಂಚ. ೧೬-೮೨). [ಪಂತಿಉಣಿಸ್ಕು] 

ಪಂತಿಯೂಟಿ, ಹಂತಿಯೂಟ (ನಾ). - ಪಂತಿಯುಣಿಸು : ನೀಚ 
ಜಾತಿಯವರೊಡನೆ ಪಂತಿಯೂಟಿದ ಸವ್ಯವಹಾರವಾಗುನಂತೆ ಎಂತೋ 
ಏರ್ಪಡಿಸಿ (ಬೆಟ್ಟ ಅ. ೪0-೧೯). ಹಂತಿಯೂಟಓ: ಹಂತಿಯೂಟದ 
ಚಂದ್ರಮನೆಲ್ಲಿ ೬ ೬ ಇಂತಾಗಲಪ್ಪದೆ ನಿನ್ನ ನೊರ್ವನ ಕಾಲಾಂತಕ 
ಗೊಬ್ಬಿ ಸಿಕೊಟ್ಟು (ಮೋಹತ, ೮-೧೯). [ಪೆಂತಿ + ಊಟ] 

ಪೆಂತಿರಥ (ನಾ). - ಸಂತಿದೇರ: (ಕ). [ಸಂತಿ4-ರಥ] 

ಪೆಂತಿನಲ್ಲು (ನಾ). ಸಾಲಾಗಿರುವ ಹಲ್ಲು; ಓರೆಕೋರೆಗಳಿಲ್ಲದೆ 
ಸಾಲಾಗಿ ಬೆಳೆದಿರುವ ಹಲ್ಲು; ದಂತಪಂಕ್ತಿ : ಸುಲಿಸಲ್ಲ ಕೆಂಬಲ್ಲ 
ಮೊಲ್ಲೆಯ ಮುಗುಳ್ವಲ್ಲಯೆಳೆರನ್ನವಲ್ಲ ಕುಲಿಶದ ಪಂತಿನಲ್ಲ ಕಂಗೊಳಿಸ 
ಮೊನೆವಲ್ಲುಗಳ ನಾರಿಯರ್‌: ಶೃಂಗಾರಹಇರಿಯರ್‌ ಬರುತಿರ್ದರು (ಚೆಬಪು, 
೩೭-೪೫). [ಸಂತಿ ಪಲ್ಲು (-ಪಲ್‌)] 

ಪಂತಿವಿಡಿ, ಹೆಂತಿವಿಡಿ (ಕ್ರಿ). ಸಾಲುಹಿಡಿ; ಓಳಿಯಾಗಿ ನಿಲ್ಲು: 
ಪಂತಿವಿಡಿದ ತರುನಿಕರನ ತೋಜುತ ಸಂತಸದಿಂ ಬರುತಿರಲು (ಅನಂಚ. 
೯-೧೬) ; ಪೊಂಜಗಲಿಯೊಳ್‌' ಮಿಸುಪ ಕಂಬಂಗಳಂ ನನ್ನಿ ಮಂಟಿಪ 
ದಿಕ್ಕೆಲಂಗಳೊಳ್‌' ಪಂತಿನಿಡಿದು . . . ಶಶಿಮುಖಿಯಂರಲ್ಲಲ್ಲಿ ಕರುನಿಟ್ಟಿ ರೆದ 


ಪಂತಿಸು 


ಕೂಸ ಸೊನ್ನ ಪುತ್ತಳಿಗಳಂತೆ ಕಣ್ಣೊಳಿಸಿದರು (ಜೆಬಪು. ೫-೧೧). 
ಹಂತಿವಿಡಿ: ಕಟದೊಳಗೊಗೆದು ಹಿಂಗದ ಮದಕೆ ಮೊದಲ್ಮುಸುಕಿದ 
ಬಹುಭ್ಯಂಗಂ ಹಂತಿವಿಡಿದು (ಜಯಕಾ, ೩-೩೬); ಹಂತಿನಿಡಿದು ಬರುತಿರ 
ಲರ್ಕಕೀರ್ತಿ ತಾನಿಂತೆಂದು ನುಡಿವುತೆಯ್ಲಿದನು (ಧರಡ. ೪೫-೯೨) ; 
ಅರಸುಮಕ್ಕಳು ಭರತನನ್ನು ಹಿಂಬಾಲಿಸಿ ಹೋಗಿ ಹಂತಿವಿಡಿದಿದ್ದರು 
(ಕಗೆದ್ಯ. ೧೬೦). [ಪಂತಿ -- ನಿಡಿ] 

ಪಂತಿಸು (ಕ್ರಿ). (?) : ಅಂತಸಂ ತಾಗೆ ಪಂತಿಸೆ ಬಸಮಬಟಃದು ಪಣ್ಣ 
ಕೆಕ್ಕರಿಯಂತೆ ಬಿಕ್ಕನೆ ಬಿರಿ[ದ] ಮೆಯೆಖ್ಯಂ ಬಳೆಯ ಪೇಲಂ ನುಗ್ಗಿ ದಂತೆ 
ಕಳ್ಳಳಗಟಲ್ವಸ್ಥಿಬಂಧಮುಂಂ ವಿಖಾನಬಸೆಯೆಂತಿನಿಸಿನಿಸುಮೊಸರ್ದು ಬಸಿಯಂ 
ತ್ರಿರ್ಪ ರಸಿಗೆಯೆಂಂ (ವರ್ಧಮಾ, ೫-೩೫ನ). [1] 

ಸಂತು (ನಾ). [ಸಂಗೀತ] ಒಂದು ರಾಗದ ಹೆಸರು: ತಾಳನೀಳ 
ರಾಗಂಗಳ -ಪಂತು ಒಪ್ಪ ಲಹಿಲಿಸೆಮಗೆ ಸರ್ವೇಶ್ವರ ಸಂತು (ವಾದಿಕೀ. 
೧೨೭೬-೨೭). [ಸಂ.] 

ಪಂತುವರಾಲಿ, ಪಂತುವರಾಳಿ (ನಾ). [ಸಂಗೀತ] ಒಂದು ರಾಗದ 
ಹೆಸರು : ಪಂತುನರಾಲಿಯೆಂಬ ರಾಗವು ಸಂಪೂರ್ಣವು, ಪಾಮರರಿಗೆ 
ಪ್ರಿಯವಾದುದು. ಗೀತ, ತಾಯ, ಪ್ರಬಂಧಗಳಿಗೂ ಇದಕ್ಕೂ ಬಹು 
ದೂರನೆಂದು ಸಮ್ಮತಿಸಿದೆ (ಚತುಪ್ರ. ೬೪). ಪೆಂತುವರಾಳಿ: ಶೋಕ 
ವರಾಳಿ . . . ಪಂತುವರಾಳಿ ನಾಗನರಾಳಿಯೆಂಬ ವಂಇಳೀಸಪ್ತ ಕವೇ ಶುದ್ಧ 
ವರಾಳಿಗೆ ಮಿಶ್ರಂಗಳು (ವಿನೇಕ, ೨೩೫) ; ಪ್ರಳಯತಾಂಡವ ಪಂತು 
ವರಾಳಿ (ವಿಸೀಗೀ. ೩-೨). [ಸೆಂ. ಪಂತುವಠಾಲೀ] 

ಪಂತುವರಾಳಿ "ಸಂತುವರಾಲಿ' ನೋ. 

ಸಂತೈಸು (ಕ್ರಿ). ಸಾಲುಗಟ್ಟು ; ಪರಿಧಿಯಂತೆ ಮಂಡಲಿಸು : 
ರಾಮಚಂದ್ರ ಪಂತೈಸಿ ನಗರವಂ ಕವಿಯಲಪ್ಪ ಣೆಯಿತ್ತ ನು (ನೆಂಕಾರಾ. 
೬-೧೫ ಸೂಚನೆ). [ಸಂತಿ4-ಇಸು,] 

ಪಂತೋಜಿ (ನಾ). ಶಾಲೆಯ ಉಪಾಧ್ಯಾಯ ; ಪಂಡಿತ: ಮೋತಿ 
ಚಂದನಂಥ ಸಂತೋಜಿಯು ದೊರಕಿದ ಮೇಲೆ ಕಲಿಯಲಿಕ್ಕೆ ಅಸಾಧ್ಯ 
ನೇನು? (ಮೋಹಿಸೀ. ೪೩). [4-ಮರಾ. ಪಂತೋಜಿ] 

ಪಂಥ "ಸಂತ್ಯ` ನೋ. 

ಪಂಥ (ನಾ). ೧. ದಾರಿ; ಮಾರ್ಗ: "ಪಂಥಾತಿಚಾರನಿಯಮ' 
ಪರಾ. ೨. ಉಚಿತವಾದ ಕ್ರಮ; ಯೋಗ್ಯವಾದ ಮಾರ್ಗ : 
ಇದು ಕಡಲಂದದೆ ಕಡುಗಡಿದಿದಜಕೊಳಗಾನಿವನನಿಕ್ಕಿ ಕೋಪಮನಾಣಜುಪುದೆ. 
ಪಂಥಮೆಂದು ಬಂದಂ ತನಗ್ರದೇಶಕ್ಕೆ ಕೋಣಪಂ (ಚಂದ್ರಪು. ೫-೪೨). 
೩. ಮತ; ಸಂಪ್ರದಾಯ ; ಒಂದು ತತ್ತ ಎನನ್ನು ನಂಬುವವರ 
ಶಾಖೆ ವರ್ಗ: ಚೈ ತನ್ಯದೇವನ ಪಂಥದಲ್ಲಿ ಪ್ರಸಿದ್ಧ ರಾದವರು ಸನಾತನ 
ರೂಪ,ಜೀವಗೋಸ್ಟಾಮಿ ಎಂಬುವರು (ಭಾರದ, ೨೯೦); ಅಕ್ಕ ಲಕೋಟಿಯ. 
ಮಹಾರಾಜರು ಮಾಣಿಕಪ್ರಭುಗಳು, ಇತ್ತೀಚಿನ ವಾಸುದೇವಾನಂದ 
ಸರಸ್ವತಿ ಟಿಂಬೇ ಮಹಾರಾಜರು ಈ ಪಂಥದವರು (ಮಸಾಹಿ. ೨೨). 

[ಸಂ. ಪಂಥಾ] 

ಪಂಥಗಣಾರ "ಪಂತಗಾಜಿ' ನೋ. 

ಪಂಥಗಾಣಿ “ಪಂತಗಾಅ” ನೋ. 

ಪಂಥತೊಡು (ಕ್ರಿ). ಹಟಕಟ್ಟು ; ಪಣತೊಡು; ಪ್ರತಿಜ್ಞೆ ಮಾಡು: 
ಆಗ ವೆಂಕಟರಮಣದಾಸರು ತಮ್ಮ ವಾದನವನ್ನು ಎಲ್ಲರಿಗೂ ಕೇಳಿಸಿಯೇ 
ತೀರುವುದಾಗಿ ಪಂಥ ತೊಟ್ಟು, ಬಾಗಿಲುಗಳನ್ನೂ. ಕಟಿಕಿಗಳನ್ನೂ ತೆರದೇ 
ಇರುವಂತೆ ಹೇಳಿದರು (ಸಂಗೀತ. ೭೧). 

[ಸಂಥ,( ಎಂತ) ತೊಡ] 
ಪಂಥಸಾಡು; "ಸಂತಪಾಡು' ನೋ. 


೫೦೬೪ 


20 


25 


30 


40 


45 


ಪೆಂದರ್‌ 


ಪಂಥಸಾಡ್ಗು (ನಾ). ಉಚಿತವಾದ ರೀತಿ; ಯೋಗ್ಯವಾದ 
ಮಾರ್ಗ: ಘನಯೋಗದಲಿ ಜೀವನ ಬಿಡುವ ಭೂರಿಶ್ರವನ ನೀ ಕಡಿದೆ. 
ಇದು ವಿಚಾರಿಸೆ ರಾಜಧರ್ಮವೆಯಿದು ಸುಭಟಿರಿಗೆ ಪಂಥಸಾಡೇಯಿದನು. 
ನೀ ಮುಣಕಿದೆನ್ನ ಜಟಿಕಿವರೆ ನೀಚ ಹೋಗೆಂದ (ತಿಮ್ಮನ, ೧-೪೯). 

[ಸಂಥ್ಯ -- ಪಾಡ್ಕು] 

ಸಂಥವಾಡು(ಕ್ರಿ).ಸ್ಪರ್ಧಿಸು ; ಹಟದಿಂದ ಹೋರಾಡು ; ವಿಷಯ 
ವನ್ನು ಚರ್ಚಿಸು : ರಾಜಸಭೆ ! ಬ್ರಹ್ಮಸಭೆ ! ಪಂಥ, ಪಂದ್ಯಗಳು !! 
ಅದಕ್ಕಾಗಿ ಟಗರುಗಳುಂಟು, ಕೋಳಿಗಳುಂಟು, ಪಂಥವಾಡಲಿ, 
ಸ್ಥಾನದಲ್ಲಿ ಕವಿ ಪಂಡಿತರೂ ಮೆಯ್ದ ಟಿಗೆರುಗಳೆ ? (ತುಂಗಭ. ೭). 

[ಪಂಥ,( ಎ ಪಂತ,) + ಆಡು,] 

ಪಂಥಾತಿಚಾರನಿಯಮ (ನಾ). [ಜೈನ] ಶ್ರವಣರ ಪ್ರಯಾಣ 
ದಲ್ಲಿ ಉಂಟಾಗುವ ಕ್ರಿಮಿಕೀಟಾದಿಗಳ ಹಿಂಸೆಗಾಗಿ ಆಚರಿಸುವ 
ಪ್ರಾಯಶ್ಚಿತ್ತ ; ಗಮನಪ್ರಾಯತ್ಚಿತ್ತ : ತಪೋವರರೆಂಬ ರಿಸಿಯರ್‌ 

» ಬಂದು ಪಂಥಾತಿಚಾರನಿಯಮಂಗೆಯನ್ನ ಪಗಲ್‌ ದೇನರಂ ವಂದಿಸಿ 

(ಪಡ್ಡಾರಾ, ೧೩೬-೨೬) ; ಉಗ್ರ್ರೋಗ್ರತಸಶ್ಚ ರಣನಿರತರಾಗಿಯು ಮತ್ಯುಂತ 
ಶಾಂತರಸಸ್ವ ರೂಪಮಂ ತಾಳ್ಡಿ ಪಂಚಾತಿಚಾರನಿಯೆಮದಿಂ . (ಸುಕುಮಾ. 

[ಪಂಥ 4 ಅತಿಚಾರ--ನಿಯಮ] 

ಪೆಂಥಾತಿಚಾರನೇಮ(ನಾ). - ಸಂಥಾತಿಚಾರನಿಯಮ : ಸಾರಸ್ವತ 
ರೆಂಬಾಚಾರ್ಯರ್‌ , , . ಶ್ರಾನಂತಿಪುರಕ್ಕೆ ಬಂದು ಮುನೋಹರೋ 
ದ್ಯಾನದೊಳ್‌ ಲೇಸಪ್ಪ ಶಿಲಾತಳದ ಮೇಲೆ ಕುಳ್ಳಿರ್ದು ಪಂಥಾತಿಚಾರ 
ನೇನುಮಂ ಮಾಡುತ್ತಿ ರ್ಪುದುಂ (ಧರ್ಮಾಮೃ - ೧೪-೪೯). 

[ಪಂಥ -- ಅತಿಚಾರ + ನೇಮ] 

ಪೆಂಥಾನ (ನಾ). ದಾರಿ; ಮಾರ್ಗ : ಶ್ವರ, ಸಥಿನ್‌, ಮಥಿಸ್‌ ಶಬ್ದ 
ಗಳುಳಿದ ನಕಾರಾಂತಗಳ ನಕಾರಕ್ಕೆ ಲೋಪ ಬರುತ್ತದೆ. . . ಶ್ವಾನವು, 
ಪಂಥಾನವು, ಮಂಥಾನವು ಎಂದಾಗುತ್ತದೆ (ಹೊನುಗ. ೧೦೭); ಬೇಗಂ 
ಗಮನಾತೀತಂ ನೋಡಲ್ಯಮಮ ಮನೋರಥಕಮೆನಿಪುವೀ ಪಂಥಾನಂ 
(ಧ್ವನ್ಯಾಲೋ. ೧೬೧). [ಸಂ.] 

ಪಂಥಾಭಿಮಾನಿ (ನಾ). ಮತದ ಮೇಲೆ ಬಹಳ ಪಕ್ಷಪಾತವುಳ್ಳ 
ವನು; ತನ್ನ ಮತವೇ ಹೆಚ್ಚೆಂಬ ಅಭಿಮಾನವುಳ್ಳ ವನು ; ಸಂಪ್ರ 
ದಾಯನಿಷ್ಯ : ಪಂಥಾಭಿಮಾನಿಗಳ ಪ್ರಾರ್ಥನಾಪತ್ರನನ್ನು ಚಕ್ರವರ್ತಿಗೆ 
ನೇರವಾಗಿ ತಲುಪಿಸುವಂತೆ ನೆಕ್ಸು ದೋನ್‌ ಅವನನ್ನು ಕೇಳಿಕೊಂಡಿದ್ದನು 
(ಪುನರು, ೩೭೬). . [ಸಂ. ಪಂಥಾಭಿಮಾನಿನ್‌] 

ಪಂಥಿ (ನಾ). ಒಂದು ಪಂಥಕ್ಕೆ ಸೇರಿದವನು ; ಒಂದು ಸಂಪ್ರ 
ದಾಯಕ್ಕೆ ಸೇರಿದವನು : ನರ್ಮದಾತೀರದನರೆಗೂ ಜೈನ ಸಂಧಿಗಳು 
ಬಹುಕಾಲ ಕನ್ನುಡಿಯನ್ನು ಅರಿತವರೆ ಆಗಿರುವ ಶಕೃತೆಯನ್ನು ಒಪ್ಪಿ 
ಕೊಳ್ಳಬೇಕಾಗುತ್ತದೆ (ಕರ್ಣಾಟ, ೧೬೮), [ಸಂ. ಸಂಧಿನ್‌] 

ಪಂಥೀಯ(ನಾ). - ಸಂಧಿ: ಅಲ್ಲಿ ನೋಡು, . . ಆ ಈಸಾಯಿಯೂ 
ಆ ಸಿಖ್ಬ ಪಂಥೀಯೆನೂ ಕೈಕುಲುಕುತಿರುವರು (ಕೈಲಾಕ: ೬೫), [ಸಂ.] 

ಪಂದ "ಸಂತ್ಯ' ನೋ. 

ಸಂದಯ್ಯ (ನಾ). ಒಬ್ಬಾತನ ಹೆಸರು: ಸಲರೊಡೆಗಣ್ಣ ಂ ಪರಬಲ 
ದಣುವ ಜ್ರೋಹರ ಶೂರ ಸಾಮನ್ತಸರ್ವಜ್ಞ ಶ್ರೀಮತ್‌ ಸನ್ನಯ್ಯಂ 
(ಎಕ. 2೭1, ಚಿತ್ರದು. ೫೦-೮; 968), [ಪಂದ] -. ಅಯ್ಯ] 

ಪೆಂದರ್‌, ಪಂದರ, ಪಂದರು, ಸಂದಲ್‌, ಪಂದಲು, ಹೆಂದರ್‌, 
ಹೆಂದರ,, ಹೆಂದರು, ಹಂದಲ, ಹಂದಲು (ನಾ). ಚಪ್ಪರ; 
ಕಾವಣ : “ಕಾವಣಮೆಂದುಂ, ಪಂದರೆಂದುಂ 'ಚಪ್ಪರೆಂ” (ಕಠಸಾ. 

೬೩-೪೦೬) ; ಆತನುಂ ಪಿರಿಯ ಪಂದರೆಂ ಮಾಡಿಸಿಯಲ್ಲಿ . . . ದೇವತಾ 


ರಾಜಾ 


೩-೭ ವ). 


ಪಂದರ್‌ ೫೦೬೫ ಸೆಂದಲೆ 
ಪ್ರತಿಮೆಯಂ ನಿಟಾಸಿ (ನಡ್ಡಾರಾ, ೧೪೨-೧೦); ಬಾಣಸಿನ ಮಜ್ಜನದ ಬಿಟ್ಟರು (ಸೌಇಇ, 1X-;, ೨೦೦-೫೦ ; 1121); ಕೊಡನೀಸ ಹಂದರ ಹಣ 
ರಾಣಿವಾಸದ ಮನೆಗಳುಮಂ ನನೆಯ ಪಂದರುಮಂ ತಳಿರ ಕಾನಣಂ ಹರವಿಗೂಳು (ಮೈಆರಿ. ೧೯೩೪, ೨೭-೨೧; 1430); ಅರತೆರೆ ಹಂದಲ ಹಣ 


ಗಳುಮಂ (ಸಂಸಭಾ. ೫-೪೭ ವ) ; ಎಳದಳಿರ್ವಂದರ್‌ ಪೊದಬ್ಬಂಗಶೃಂಗಾರ 
ರಸಂ ಕೈನೀರ್‌ ಮಂದಂ ಪೊಂಗಳಸಮೊಲವು ಮೌೌಹೂರ್ತಮಾಗಲ್‌ 
(ಜಗವಿ. ೧೧-೫೩) ; ಪಡೆ ನಡೆಗೊಳೆ ಪನನಾಧ್ವಮನಡರ್ದುದು ಕೆಂಧೂಳಿ 
ಯಂಬರ ಮನಸುಳ್ವಿನೆಗಂ ಜಡಿದುದು ಜಗತೀನಳಯಂ ನಡನಿಯ 
ಪಸುರ್ವಿದಿರೆ ಪಂದರಂದದಿನಾಗಳ್‌ (ಮುಹಾನೇ. ೧೩-೪೪) ; ತಳಿರ್ವಂದರ್‌ 
ತೋರಣಂ ವೇದಿಕೆ ವಿವಿಧ ಪತಾಕಾಳಿ . . . ಕಂಗೊಳಿಸಲ್‌ (ದಶಕು. 
ಸಂದರ: “ಕಾನಣ ಸಂದರಮುಮೆನಲ್ಫಾನಗ , ಚಪ್ಪರ 
ಮೆನಿಕ್ಕು” (ಕವಿಕಂ. ೧೭೭) ; ಅದಲ್ಲದೆಯಂಂ ಮತ್ತ ಮೊರ್ವ ಗಾಡಿಕಾರ್ತಿ 
ಸಂದಣಿಸಿ ಚೆಂದಂಬಡೆದ ಕೆಂದಳಿರ ಸಂ[ಪಾಠಾಂ. ಹಂ]ದರಮಂ ಮೆಯ್ವೆಂಕೆ 
ಗಂಜಿ ಪತ್ತೆಸಾರ್ದಿಂತೆಂದಳ್‌ (ಕಬ್ಬಿಕಾ, ೭೦); ಪರಿವಡೆದು ತೋರ್ಪ 
ಟೆಂದಳಿರ ಪಂದರಂಗಳಿಂ ಪ್ರಪಾಶಾಲೆ ಕಂಗೊಳಿಸಿರ್ದುವು 
(ಪಾಸೋಷ.೨-೬). ಹೆಂಡರು: “ಪಂದರುಯೆನಲೈ ಚಪ್ಪರಮಕ್ಕು' 
(ಕರ. ೬೧) ; “ಪಂದರು ಚಪ್ಪರ? (ಕಲ್ಪದ್ರು. ೨೨೫). 'ಪಂದಲ್‌ : 
*ಉವಣಮೆಂದೆನೆ ಪಂದಲ್‌? (ಚತುಸಿ, ೭೫); “ಚಪ್ಪರಕೆ ಕಾನಣ 
ಮೆಂದು ನೆಳಕ ಪಂದಲೆಂ[ಸಾಕಾಂ. ರೆಂ]ಡು” (ಕಬ್ಬಿ ಕೈ. ೨೫) ; ಕಣ್ಣೆಸೆ 
ಪತ್ತೆಳದಳಿರ್ದೋರಣಂಗಳಿಂದಾ ಸಂದಲ್‌ (ಉದ್ಭ ಟ.೮-೬) ; ಪಸೆ ಪಂದಲ್‌ 
ದಟ್ಟ ಜಾಗಂ ಜಗಲಿ. , : ಕನ್ನಡಿ ಜನಳಿಗಳುದ್ವಾಹದೊಳ್‌ ವರ್ಣ 
ನೀಯಂ (ಸೂಕ್ತಿಸು. ೬-೧). ಪೆಂದಲು: ಉರಿವ ಸೊಡರ 
ತಿಂಥಿಣಿಯಿಂ ತರಗೊಂಡ ಮರಕತಮಣಿಗಂಬಗಳಿಂ ಹಿರಿದೊಪ್ಪಿ ತಾ ಪಂದಲು 
ಚೂತ ಚಂಪಕ ತರುವನನೆಂಬ ಮಾಳ್ಕೆಯೊಳು (ಶ್ರೀಪಾಲ. ೧೦-೧೫) ; 
ಮರಕತಮಣಿಕಂಭಗಳ ಮೇಲೆಸೆವ ಕೆಂಬರಲ ಪಂದಲ ಚೆಲ್ವಿನಿಂದ ಅರಮನೆ. 


೪-೧೧೯). 


ಮೆಜಕಿದುದು. (ಚಂಪ್ರನಾಂ. ೧೨-೨). ಹಂದರ್‌ : ಹಕಾರಕ್ಕೆ 
ಸಲಗೆ, ಹಲಗೆ; ಪಂದರ್‌--ಹಂದರ್‌ (ಶಮದ. ಗಿರ್ಶ ಪ್ರಯೋ). 
ಹಂದರ, : ಹಸೆಹಂದರವನಕ್ಕಿ  ನಿಮ್ಮಡಿಗಳಿಗೆಡೆಮಾಡಿಕೊಂಡಿಪ್ಪೆ 


ನಯ (ಮಜಾನೇ. ಬ. ೧೩೯-೩೧೪); ಧರೆಯೊಳು ಪೆಸರ್ವೆತ್ತ ರಾಯರ 
ಮಕುಟಿನೆಂಬುರುತರನುಪ್ಪ ಹಂದರಕೆ ನರನಾಥ ನಿಮ್ಮಾಜ್ಞಿ ಯೆನಿಪೊಂದು 


ಲತೆಯನಾ ತ್ವರಿತದಿ ಹಬ್ಬಿಸಿ ಬಹೆನು (ನಾಗಕು. ೧೧-೨೪) ; ಯಾಗ 
ಶಾಲೆಯಂ ನೇರ್ಪಡಿಸಿ 'ಉಂಜಿಯಂ ಬಲಿದು ಹಂದರವೆತ್ತಿ 
ಯಾಗಂಗಳಂ ನೆರೆಯೆಸುತಿರ್ದರ್‌ (ರಾಮಾಶ್ವ. ೧೬-೪); ಪ್ರಕೃತಿಯ 


ಸುಂದರ ಹಂದರದಲ್ಲಿ ವಧುವಾಗಿರುವಳು ಈ ಮುಗುದೆ (ಭಾನಗೀ. ೭). 
ಹಂದರು : ಅಂದನಿಲ್ಲದ ಮಸ್ತು ಹಂದರಿಲ್ಲದ' ಮದುನೆ ಕಂದನಿಲ್ಲ 
ದಳ ಮನೆವಾರ್ತೆ ಇವು ಮೂಜು ಕುಂದು ಕಾಣಯ್ಯ (ಸರ್ವಜ್ಞ.೧೬೯೧)- 
"ಹಂದರುವಣ' ಪರಾ. ಹಂದಲ: ಹಂದಲವೊಕ್ಕು ವಿನಾಹ 
ಮಂಟಿಪಕಾನಂದದಿ ಬಂದನಾ ನೃಪತಿ (ಶ್ರೀ ಸಾಲ. ೧೦-೮೪). ಹಂದಲು: 
ಸೊಸೆಗೆ ಬಿಸಿ ಇಲ್ಲ, ಹಂದಲಿಗೆ ಹಸಿ ಇಲ್ಲ (ಗಾದೆ.) 

ಪಂದರ ಪಣ, ಹಂದರ ಹಣ, ಹಂದಲ ಹಣ - ಮದುವೆ ಮುಂತಾದ 
ಸಮಾರಂಭಗಳಲ್ಲಿ ಮನೆಯ ಮುಂಜಿ ಚಪ್ಪರ ಹಾಕುವಾಗ 
ಕೊಡಬೇಕಾದ ತೆರಿಗೆ; ಚಪ್ಪರಹಣ : ಎಬ್ಬ ಪ ಕೃಲ ಮದುನೆಯ 
ಪನ್ನರ ಪಣಮು ಸೂಕೆಯೆರಲ್ಲಿಯ ಕನ್ನ ಡಿವಣಮುಮುಂ ಚಂದ್ರಾರ್ಕ್ಯತಾರಂ 
ಬಟ್ಟಿರ್‌ (ಎಕ. 111, ಶಿಕಾರಿ, ೨೯೫-೨೧; 1074); ಮದುವೆಡೆಆಿ 
ಮದುವೆಗಳ ಮೇಲಿನ ತೆರಿಗೆ. "ಸಂದರ ಪಣ' ಎಂದರೂ ಇದೇ ಇರಬಹುದು 
(ಪಂದರ--ಹಂದರ ಎ ನುದುನೆಯ ಚಪ್ಪರ) (ಕರಾ. ೪೦೨); ಮೇಟಿ 
ಗಣ್ಣುಗಮೆಂಮಂ ಹನ್ನರ ಹಣಮುಮಂ ಬಿಟ್ಟರು (ಕಜ IV, ೩೯-೨೭; 
1111); ಘಟ್ಟ ದೇವರಸರು ಮದುನೆಯಾದಲ್ಲಿ ಹಂದರ ಹಣವಂ . . . 


20 


25 


30 


40 


45 


ಪರಿಹಾರ (ಎಕೆ. 1%, ಕೊಡಗು.'೩೩-೧೨; 1115 ?). ಪಂದರವಿಕ್ಕು ಜಾ 
ಚೆಪ, ಸ್ಪರವನ್ನು ಕಟ್ಟು, ರಚಿಸು: ಬಾಣಜಾಲದಿಂ ಪಂದರವಿಕ್ಕಿ ದಂತೆ 
ನಭಂ . . . ತಾಗಿದುವಂಡೆರೆಡುಂ ಚತುರ್ಬಲಂ (ಸೆಂರಾನೂ, ೪-೬೦); 
ಘನಮಾರ್ಗದೊಳ್‌ ಸರಲ ಸಂತತಿ ಪಂದರವಿಕ್ಕಿ ದಂತೆ ಸಂಧಿಸಿ ನಿಲೆ (ಜಗವಿ. 
[ದೇ.॥ ತಮಿ. ಪನ್ತರ್‌, ಪನ್ತಲ್‌; ಮಲ. ಸನ್ತಲ್‌ ; 
ಕೊಡ. ಪಂದ ; ತೆಲು. ಪಂದಿರಿ, ಪಂದಿಲಿ; ಕೋಲಾ. ಪನಿ 
ಪಂದರ "ಸಂದರ್‌' 'ನೋ. 
ಪಂದರಿಕ್ಕು, ಹೆಂದರಿಕ್ಕು (ಕ್ರಿ). ಚಪ್ಪರವನ್ನು ಹಾಕು ; ಕಾವಣ 
ಕಟ್ಟು : ಕೂರ್ಗಣೆಯೊಳ್‌ ಪಂದರಿಕ್ಕಿ Mi, ಗಗನಮಂಂಡಳಮೆಲ್ಲಂ 
(ಹಂಸಭಾ. ೧೦-೭೨). ಹಂದರಿಕ್ಕು : ಶರಡೊಳೆ ತಟ್ಟು ಗಟ್ಟ ದುದು 
ದಿಕ್ಷಟಿನಂಬಿನ ಹಂದರಕ್ಕಿ ದಂಬರೊಳ ೆಂದಿನು ತುಜುಗಿ ಬೀಲಸ್ವೊಡೆ 
ಯಚ್ಚ ಲಗಂಬು ತಾಗಿ (ಅನಂಪು. ೧೪-೬).  [ಪೆಂದರ್‌- ಇಕ್ಕು ಬ] 
ಸಂದರಿಸ್ಕು ಪಂದಲಿಸು, ಹಂಜರಿಸು, (ಕ್ರಿ). ೧. ಚಪ್ಪ ಕನಾಗು; 
ಕಾನಣದಂತೆ ಹರಡು: ತಾರಾನಥನೆಂ ಮಂಡಲಮಂ ಸ ಸಂದರಿಸಿ 
ಬೆಳೆದ ನವತರುಗಳ ತುಣಜುಗಿದ ತೂಜಲ್ಲೊ ೦ಬಿನ ಕೆಲವು ಕವಲ್ಲೊ ಬೊಪ್ಪಿ 
ದುಪು (ಜಯಕಾ, ೧೫-೨೫). ಪೆಂದಲಿಸು': ೧. ಮಜನಣೆಗೆ ಮುಂಡೆ 
ಯವ ನೃಪತಿಲಕರ ಪಲವು ಕೊಡೆಯಾಗಸಮಂ ಪಂದಲಿಸುತ್ತ ೦ ನಡೆತರೆ 
(ಜಯಕಾ. ೮-೨೭). ಹೆಂಜರಿಸು,: ೨. ಹೆಣೆ: ಉರಿಕರಿಯಾದ 
ಕರಿಕೊಳ್ಳಿ ಗಳನಲಿಸಿ ಸಿದ್ದಿಗೆಯ ನುಲಿಯ ಬತ್ತಿ: ಬಿಗಿಬಿಗಿದು ಹಂಜರಿಸಿ 
ತವಗವನಿಕ್ಕಿ ಮೆತ್ತೆ ಮೇಲೊಂದು ತಲೆಗುಡಿಸಿಲಂ ಕಟ್ಟಿ (ಹಚಕಾ.೧೧-೪೩). 
[ಸಂದರ್‌ --ಇಸ್ಬು] 
ಪಂದರು "ಪಂದರ್‌' ನೋ. 
ಪೆಂದೆಲ್‌ "ಪಂದರ್‌' ನೋ. 
ಪೆಂದಲಿಡು(ಕ್ರಿ). - ಸಂದರಿಸು ೧ : ಮೇಲಾಗಸದೊಳು ಪಂದಲಿಟ್ಟಿ ಂತೆ 
ಮುಸುಕಲು ಶರವಲ್ಲಿ (ನೇಮಿಸಂ.' ೨೭-೪೦). 
[ಸಂದಲ್‌( <ಪಂದರ್‌) * ಇಡು] 
ಪೆಂದಲಿಸು "ಸಂದರಿಸು' ನೋ. 
ಪಂದಲು "ಸಂದರ್‌' ನೋ. 
ಪೆಂದಲೆ, ಪಣ್ಣಲೆ, ಹಂದಲೆ (ನಾ). ಹಸಿತಲೆ; ಆಗ ತಾನೇ ಕತ್ತರಿ 
ಸಿದ ತಲೆ; ರಕ್ತ ಬಸಿಯುತ್ತಿರುವ ತಲೆ: “ಪಂಡಲೆಯೆಂದು 
ಪಸಿಯ ತಲೆ” (ಕಶಸಾ. ೫೮-೨೭೮) ; ಮರುಳ್ಗಳಾಟಮಂ ಪಳಪಳನೆಮೆ 
ಯಿಕ್ಕದೆ ನೋಡಿ ಮುಗುಳ್ನಗೆ ನಗುವ ವೀರಭಟರ ಪಂದಲೆಗಳುಂ 
ಓವದೆ. ಕೌಂತೇಯರನಿಕ್ಕಿ ಪಂದಲೆಗಳೂಂ 
ತಂದಿಕ್ಕು (ಗದಾಯು, ೯-೨೯); ಪಂದಲೆಗಳ ಮಾಲೆಯ ಶೂಲದೆ ಕಲಿ 
ಗಂಜದೆ ಮನವನೆಂತು ಮಾಡಿದೆ ಮುಗ್ಗೇ (ಗಿರಿಕ. ೯-೧೧೪); ಅವರ 
ಸಂದಲೆಯ ತಿಜಕಿಕಲ್ಲಾ ದಿಂದ ಮರುಳ್ಟ ಡೆಗೆ ನಲವೆರ್ಚಿಸುತುಂ ಕಪ್ಪ ಕಾಣ್ಯೆ 
ಗಳನೆಟಿಕೆದು ತರ್ಪೆಂ (ಉಮಾಶ್ವ, ೪೯-೧೮). ಪಣ್ಣಲೆ: ಮಲೆಯದೆ 
ಮಾಲ ಕೀಲ ತಲೆದೋಲದೆ ಕಪ್ಪ ಮನಿತ್ತು ಬಂದು ಬಾಳ್ಗಿಲೆಯನೆ 
ಕೊಟ್ಟು ಸೊತ್ತು ವೆಸಗೆಯಬ್ಟದದಲ್ಲದೊಡಿಕ್ಕಿ ಮೆಟ್ಟ ಸಣ್ಣಲೆಯನೆ 
ಕೊಳ್ಳುಂ (ಶಾಸಪೆ ೧೫-೧೯; ಸು. 1158); ಪಾಡುವ ಭಟರ್ಕ್ಯಳ 
ಸಣ್ಣಲೆಯಿಂದೆ ನೋಡಲಾಸುರನುಂ[ಮ]ಗುರ್ವ್ಯಮಾಯ್ರಾಲದುಗೆಲ್ಲೆಡೆ 
ಬಿಜ್ಜ ಣದೇವಭೂಪನ (ಕಣ, 1, ೨೭-೩೪; 1162) ; ಪಣದ ಪಣ್ಣಲೆ 
ಯೋಳಿಗಳಿಲ್ಲ ನೋಳ್ಬಡಂ ಕೀಳ್ಗಳನಡ್ಡಗಬ್ಬೆ ಕೆಡದಿರ್ದ್ದ ತುರಂಗದ 
ಪೇರ್ನ್ವಣಂಗಳಂದಾಳ್ಗಳ ದೇವ ದೇಸುವಿಜಸದಾಹನ[ಅವ]ದ್ಭು ತೆಯ x 


೪-೬೧). 


ಬ) 


(ಪಂಪಭಾ. ೧೦-೧೧೬ ವ); 


ಪೆಂದಲೆಗೊಳ್‌ 


ಧಾತ್ರಿಯೊಳ್‌ (ಎಕ. ೪111, ಸಾಗರ. ೧೪೦-೧೮; 1265). ಹಂದಲೆ ; 
ಮುಂದಿಳುಹಿದಳು ಹೇಸಿಕೆ ಹೊನಲಿಡುವ ಹಂ[ನಾಕಾಂ. ಹೆಂ, ಬಲು, 
ಹಳಾ]ದಲೆಯನಿದು ನಿನ್ನ ನುಜ ವೀರ ಖರಾಸುರನ ತಲೆನೋಡೆನಲು(ತೊರರಾ, 
ಅದಿರರಿಿರಿ" ಸಾರ್ಚಿದರ ಹಂದಲೆಯಂ ಹರಿದೆಯ್ದೆ 
(ಬೊಂಕಶಾ. ೧೯೩೬, ಹಾನುಗ. ೮೪-೮ ; ?), "ಬಾಟ್ದಿಲೆ' ಪರಾ. 
[ಪನ್ಸ್‌( ಆ ಸಸ್ಯಿ)--ತಲೈ] 
ಪಂದಲೆಗೊಳ್‌ (ಕ್ರಿ). (ಕತ್ತರಿಸಿ) ರಕ್ತ ಬಸಿಯುತ್ತಿರುವ ಹಸಿಯ 
ತಲೆಯನ್ನು ಪಡೆ,--ಹೊಂದು : ಬಲಿಡಿಚ್ಛಾ ಕನಲಂಬರೆಬರ ಪಂದಲೆ 
ಗೊಂಡದಜಕಿೂಳಗುಚ್ಚ ಉಿಸುತ್ತಿರೆ. (ಜಯಕಾ, ೬-೪೩), 
[ಸಂದಲೆ ಕೊಳ್‌] 
ಪಂದಲೆದರ್‌ (ಕ್ರಿ). (ಕತ್ತರಿಸಿ) ರಕ್ತ ಬಸಿಯುತ್ತಿರುವ ಹಸಿಯ 
ತಲೆಯನ್ನು ತೆಗೆದುಕೊಂಡು ಬರು : ರಣಾಡಂಬರದಿಂದಮಂಜ 
ದೊಡೆ ಪಂದಲೆದಂದಪೆನೆಂದು ಪೂಣ್ಣು (ಸಂರಾಮಾ. ೧೩-೧೩೫). 
[ಸಂಡಲೆ 4 ತರ್‌] 
ಪಂದಲೆಪಚ್ಚ "ಪಂದಲೆವಚ್ಚ' ನೋ. 
ಪಂದಲೆನಚ್ಚ, ಸಂದಲೆಸಚ್ಛ(ನಾ). ಹಸಿಯ ತಲೆಗಳನ್ನು ಆಭರಣ 


೩-೭-೨೧) ; 


ವನ್ನಾಗಿ ಮಾಡಿಕೊಂಡಿರುವವನು; ಪರಮೇಶ್ವರ; ಶಿವ: 
» ಸಂಡೆಲೆನಚ್ಚಂ , . . ಅಯ್ಕೊಗಂ-ಈ 44 ಈಶ್ವರಂಗೆ 
ಪೆಸರ್‌?`(ಕಶಸಾ. ೪೭-೧); “ಪಂದಲೆವಚ್ಚ, ಸಾಂತ, ಬೆಳ್ಳ ಡಿಯನೆನೆ 


ಶಿವಗೆ ಪೆಸರ್‌? 
« ಸೌಂದರ್ಯಶಾಲಿಯ ರಂಗಗೆ 
ಮಾತು ನಿಜವೆ (ಶತಸಾಂ. ೮-೪೨) ; ಸಂದಲೆನಚ್ಚ 0ಗಚ್ಚ ಸರಮಂ ತುಡಿಸಿ 


(ಕಬ್ಬಿಕೈ. ೫); ಪಂದಲೆನಚ್ಚನ ಪಸಿಡೊಗಲ್ಲಳಿದನ 


ಸಾಟಯೆಂಬ ಮಂದಭಾಗ್ಯರೆ 


(ಕಾಮಾಶ್ವ. ೧೩೧-೧೨). ಪೆಂದಲೆಪೆಜ್ಚ : “ಪಂದಲೆಪಚ್ಚ, ಪಂದಲೆ 
ವಚ್ಚ - ಹಸಿ ತಲೆಗಳನ್ನು ಆಭರಣ ಮಾಡಿಕೊಂಡವ, ಶಿವ? (ಗಂಗಾನು. 
೧೯೩). [ಪಂದಲೆ 4 ಪಚ್ಚ ,] 

ಪೆಂದಳಿಗೆ (ನಾ). ಹಸಿಯ ಹುಲ್ಲಿನಿಂದ ಹೆಣೆದುದು; ಹುಲ್ಲುಚಾಸೆ : 
ಪಂಡಳಿಗೆನೆಲ ನಿಂಂಚಿ ಬಿದ್ದಿನನ ಸವಿನುಡಿಯ ನಿಂದು ನೋಡುವುದೆನಲ್‌ 
ಹೊಂಚಿ ಬೆಂದಳಗೆ (ಕಾಲೂರ. ೬೪-೧೦೯). [ಪನ್ಮ್‌(-ಆಪಸ್ಕಿ) -- ದಳಿಗೆ] 

ಪಂದಳಿರ್‌ (ನಾ). ಹಸುರಾಗಿರುವ ಎಲೆ; ' ಹೊಸಚಿಗುರು ; 
ನವಪಲ್ಲವ : ಕೆಟಿಗಣ ಕೆಂದಳಿರ್‌ ಪುದಿದ ಮೇಗಣ ಸಂದಳಿಕೊಂದಿ 
ದೊಂದು ಕೆಯ್ಲೆಟಿಕಿದ ಪಸುರ್ಪುಮಂ ಪೊಳೆವ ಕೆಂಪುಮನಾಲ್ಲಿರೆ (ಪಂಸಭಾ, 
೫-೩೨); ಪಂದಳಿರ ತೋರಣಂ . . . ಮಂಗಳಾನಕದಯೊಂದು ರವಂ ಬಗೆಗೆ 
ವಂದುದಂದರಮನೆಯೊಳ* (ಕಾನ್ಯಾನ. ೨೩೪) ; ಜನ್ನ ಸಾಲೆಯ ಬಳಿಯ 
ಸಂದಳಿರ ಪಂದರದಿ ಸಮೆದ ಬೀಡಾರಕವರಂ ಪುಗಿಸಿ, ಪರಿದರ್‌ (ಶ್ರೀರಾಮಾ. 
೪೦-೩೩೨). [ಪರ್ನ್ಸ( ಎ ಪಸ್ಮಿ) + ತಳಿರ] 

ಪೆಂದಿ, ಹಂದಿ (ನಾ). ೧. (ಕಠಿಣವಾದ ಮೂತಿಯುಳ್ಳ ಮತ್ತು 
ಅದರಿಂದ ನೆಲನನ್ನು ಅಗೆದು ಗಡ್ಜೆ ಗೆಣಸುಗಳನ್ನು" ತಿನ್ನುವ) 
ಒಂದು ಬಗೆಯ ಸಸ್ಯಾಹಾರಿಯಾದ ಪ್ರಾಣಿ; ವರಾಹ; 
ಸೂಕರ : ಉಸಶ್ರೇಣಿಕಂ ಬೇಂಟಿಯನಾಡಲ್ವೋಗಿಯಡನಿಯೊಳ್‌- 
ದುಷ್ಬಾ ಶ್ವಮನೇಃ ಪಂದಿಯ ಬಟಿಿಯಂ ತಗುಳ್ಳೊಡೆ (ವಡ್ಡಾರಾ, 
೧೬೨-೧೭) ; ವಿಸನಾವೆ ಪಂದಿಯೆಂದೆನಿತಾನುಂ ತೆಅನಾಗಿ ಡೊಂಬವಿದ್ದೆ 
ಯುನಾಡಲ್‌ ನೀನಖಕಿ ನೆಯ (ಸಂಪಭಾ. ೬-೫೭); ಕೆಟಲೆನಾಡ ಬೆಳ 
ತೂರ ಪಡುವಣ ದೆಸೆಯ ಮೊಟಡಿಯೊಳ್‌ ಪಿರಿಯ ಪನ್ನಿಗೆನಿಟ್ಟೊಡೆ 
ಪನ್ನಿಯುಂ ನಾಯುಮೊಡಸತ್ತುವು (ಎಕ. 111, ಮಂಡ್ಯ, ೪೧-೧೧, 950); 
ಪಂದಿ ಡುಖುಕೆಂದೊಡೆ ತಾಂ “ಡುಜುಕೆಂಬುದೇ ಮಹಾನನಕರಿಯಂ 
ವಿದಾರಿಸುವ ಸಿಂಹಂ (ಗಿಂಕ. ೧-೨೯). ೨. ಕಾಡುಹಂದಿ: ತುಂಗ 


೫೦೬೬ 


25 


30 


40 


ಪಂದಿದಲೆ 


ಭಡ್ರಿಯಾ ತಡಿಯೊಳ್‌ . ತಾಣಬೀಡುಗಳಿಲ್ಲು ರಾಮೇಶ್ವರ ಎಮ್ಟು 
ತೀರ್ತ್ವ್ವದಾ ಮೊದಲೊಳ್‌ ಮೆಪ್ಪಿ ಕ್ಕಿ ಪೊರದ. ಪನ್ನಿಗಳನಿಳಿಯಲ್‌ ಬನ್ನಲ್ಲೀ 
(ಲ್ಲಿ) (ಎಇ. XXXII, ೩೩೧-೧೦ ; 804). ಹಂದಿ: ೧. “ಕೋಳಃ, 
ಕ್ರೋಡಃ, ಸೂಕರಃ, ವರಾಹಃ, ಪೋತ್ರೀ, ದಂಸ್ಟ್ರೀ, ಫೃಷ್ಟಿಃ, ಕರೀ 
ಈ ೮ ಹಂದಿಗೆ (ಹಲಾಯು. ೩೮-೭೩) ; ಅನಂ ಸತ್ತೊಡೆ ಹನ್ನಿ ಸತ್ತುದು 
ನಾಯಿ ಸತ್ತ್ತುದರಿ (ಸೌಇಇ, 261-11, ೧೮೭-೧೫; 1104); ಈ ಟ್ರ 
ನಡೆಯದಾತಂಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ . ಅವನ 
ಬಾಳುವೆ ಹಂದಿಯ ಬಾಳುವೆ (ಮಹಾಜೀ, ಬ. ೯೦-೨೧೫); ಹಂದಿ . 
ಮಲೆವುತ ಗಜ ಗರ್ಜಿಸಿತು (ಕುಪ್ಯಾಅ. ೫-೪೫) ; ಹಂದಿಗೆ ತುಪ್ಪ ಸಕ್ಕರೆ 
ಉಣಿಸಲು ಗಣೇ ಂದ್ರನಾಗಬಲ್ಲುದೆ. (ಪುರಂದ. ೧-೧೫೬-೧). 

ಹಂದಿಯ ಗಡಿಂಬದ ಘಳೆ -. ಭೂಮಿಯನ್ನು ಅಳೆಯಲು ಬಂದು 
ಪ್ರದೇಶದಲ್ಲಿ ಬಳಸುತ್ತಿದ್ದ ಒಂದು ಅಳತೆಯ ಕೋಲು,--ಗಳೆ : 
ಕಟ್ಟ ದಲಗಿನ ನಾಲ್ವತ್ತು ಗೇಣ ಹಂದಿಯ ಗಡಿಂಬದ ಘಳೆಯ ಮತ್ತ ರಯ್ಯ 
ತ್ತು ಕೊಟ್ಟಿ ರ್‌ (ಎಇ. ೪, ೧೮-೪೩;1142). ಹಂದಿಮುಸುಡಿಹುಣ್ಣು - 
ಹೆಂದಿಯ ಮೂತಿಯಂತೆ ಕೆಂಪಾಗಿದ್ದು ಯಾವಾಗಲೂ ಕೀವು 
ಸೋರುವ ಹುಣ್ಣು, ವ್ರಣ : ಕಾಲಿನಲ್ಲಿ ಹಂದಿಮುಸುಡಿಹುಣ್ಣಾಗಿ 
ಕೀವು ಸೋರುತ್ತಿದೆ (ರೂಢಿ). ಹಂದಿಮೂತಿಹುಣ್ಣು ಹಂದಿಮುಸುಡಿ 
ಹುಣ್ಣು: ಕಾಲಿನಲ್ಲಿ ಹಂದಿಮೂತಿಹುಣ್ಣಾ ಗಿದೆ (ರೂಡ). ಹಂದಿಯ ಸಲಿಕೆ 
ಎಒೀಂು ಪ್ರದೇಶದಲ್ಲಿ ಬಳಕೆಯಲ್ಲಿದ್ದ ಧಾನ್ಯದ ಒಂದು 
ಅಳತೆ (?) : ಮತ್ತರಿಂಗೆ ಪಂದಿಯ ಸಲಿಕೆಯೊಂದಂ ತಿಜುವರ್‌(ಎಿಅ. ೪, 
೧೮-೪೬ ; 1142). 

[ದೇ.॥ ತಮಿ. ಸನ್ನಿ, ನನ್ಸಿ; ಮಲ. ಸನ್ನಿ; ತುಳು. ಪಂಜಿ 
ಕೊಡ.ತೆಲು, ಪಂದಿ; ತೊದ. ಪೊಡಿ; ಕೋಶ. ಪಜ್‌; ಪರ್ಜಿ. 
ಪೆಂಡ್‌, ಫೆಂದ್‌; ಗಡಬ. ಸಂರ, ಪಂಡು ; ಗೊಂಡಿ. ಪದ್ದೀ ; ಕುಣ. 
ಪಜಿ ; ಕುವಿ. ಸಜ್ಜಿ » ಸರಿ] 

ಪಂದಿಗ (ನಾ).೧. ಒಬ್ಬಾತನ ಹೆಸರು : ಆತಂಗೆ ಮಗಂ ಸನ್ನ ಮಹಾ 
ಸಾಮನ್ತ ೦ ಪನ್ನಿಗನ್‌ (ಎಕ. ೫1, ಚಿತ್ರದು. ೭೪-೧೧; 968). 
೨. ಒಂದು ಬಗೆಯ ಮಿನಾನು : ಕೊರವಂ . . . ಮುಡಿಲುಂ ಪಂದಿಗ 
ನೆಂಬ ಮಿಸಾಂಡೆಗೆದನಾ ಭಕ್ತಂ ಮಹಾಲೀಲೆಯಿಂ (ತ್ರಿಷುವಿ, ೫೭-೮). 
"ಪಂದಿವಿರಾನ್‌' ಪರಾ [ಸಂದಿ೬-ಗ,] 

ಪಂದಿಗಡ್ಡೆ, ಹಂದಿಗಡ್ಡೆ, ಹಂದಿಗೆಡ್ಡೆ (ನಾ). ಒಂದು ಬಗೆಯ 


ಗಡ್ಡೆ ; ವಾರಾಹಿ: ' ನಯನಜಲಂಗಳುಣ್ಮುವೊಡೆ . ಪಂದಿ 
ಗಡ್ಡೆಯ ಪುರುನಳ್ಳಿಯೂಸಜಳಮುಕ್ಕುಸಯೋಗಿಸಿದಂದು ಮಲು ಗುಂ 
(ಲೋಕೋಸ. ೯-೨೦೫). , ಹಂದಿಗೆಡ್ಡೆ : “ನಿಶ್ವಕ್ಸೇನಾ, ಪ್ರಿಯಾ, 


ಫೃಷ್ಟಿ।, ವಾರಾವತಾಂಫಿ), ಬದರೀ. -ಈ ೫ ವಾರಾಹಿ, ಹಂದಿಗಡ್ಡೆ 

*ಅಮೃತ--ಬೋಬಗಡಲೆ, ಹಂದಿಗಡ್ಗೆ "(ಓಷಂ. ೪). 
ಹಂದಿಗೆಡ್ಡೆ : ಮುನಿಕುಮಾರರ್ಗೆ ಹಂದಿಗೆಡ್ಜೆಯಂ ದಾಣೆಯಿಂದಗುಟ್ಟು 
ನೀಡುವ ನನವರಾಹಂಗಳಿಂ , ಸೊಗಯಿಸುವುದು (ಕಾದಂಪೂ. 
೨೨೦). [ಪಂದಿ*ಗಡ್ಲೆ./ತೆಲು. ಪಂದಿಗಡ್ಡ] 

ಪಂದಿಗೊಳ (ನಾ). ಒಂದು ಊರಿನ ಹೆಸರು; ಓ ಧಾರವಾಡ 
ಜಿಲ್ಲೆಯ ಗದಗ ತಾಲ್ಲೂಕಿನ ಈಗಿನ (ಹಿರೇ)ಹಂದಿಗೋಳ : 


(ನಾಚಿರಾ. ೧೧೨) ; 


ಶ್ರೀ[ಕೊ]ನ್ನಡ ಪೆಗ್ಗಟಿಯ್ಯಂ ಸನ್ನಿ ಗೊಳನನಚಳಪ್ರನ ತ್ತಿ ಯಿನ್ನಾಳುತ್ತುಂ 
(ಸೌಇಇ, X1-i, ೪೩-೧೫ ; 970). [ಪೆಂದಿ*ಕೊಳ್ಳ] 


ಪಂದಿದಲೆ (ನಾ). ಕೋಟಿಕಾಳಗದಲ್ಲಿ ಬಳಸುತ್ತಿದ್ದ ಒಂದು 
ಬಗೆಯ ಆಯುಧ ; ಹಂದಿಯ ತಲೆಯಾಕಾರದ ಆಯುಧ; 
ಐ "ಹಂದಿಯ ತಲೆಯ ಶಕ್ತಿಯೂ ಅವುಗಳ ಕೋರೆಹಲ್ಲುಗಳ 


ಪಂದಿಪುಟ್ಟು 


ಮೊನೆಯೂ ಅದರಿಂದ ಏಟು ತಿಂದವರಿಗೇ ಗೊತ್ತು. ಅದೇ 
ಆಕಾರದ ಅದೇ ಶಕ್ತಿಗುಣಗಳುಳ್ಳ ಈ ಆಯುಧಗಳು ಕೋಟಿಯ 
ಮೇಲೆ ಯಾವಾಗಲೂ ಇದ್ದೇ ಇರುತ್ತಿದ್ದವು” (ಕರ್ಣಾಜ, ೫೮) ; 
ಕತ್ತರಿ ಸಂದಿದಲೆ ಹಾರೆ... ಗೊಂದಣದ ಸಂವರಣೆಯಿಂದಾ ಕೋಂಟಿ 
ಕಣ್ಗೊಬ್ಬಿ ತು (ಸನ್ಯುಳೌ, ೮-೨೮); ಬಲಿನ ಪೆಟಿಲ ಬೆಣೆ ಡೆಂಕಣಿಗೈ ಪಂದಿದಲೆ 
ತಿರುಗುಣಿ ಭೀಮಗದೆಯ ಬಲಿದು ಕೆತ್ತುವ ಬಡಗಿಗಳಿಂದಾ ದುರ್ಗ ಸಲೆ 
ಮೆಜಕಿದುದು ಕಣ್ಗಳಿಗೆ (ಕುರಾಸಾಂ, ೩೭-೫೮) ; ಎಡಬಲದೊಳ್ಳಿಟ್ಟ ಣಿಪರಂ 
ನಂಚ್ಛಿದರ್‌ ಕಲ್ಲುಂಡುವಳೆಗಳಿಂ ಪಂದಿದಲೆಗಳೊಳಿಟ್ಟು ಬೊಬ್ಬಿಟದರು 
(ಚೆಬಪು, ೪೨-೩೩); ಮೇಲೊಪ್ಪು ತಿಹ ಪಂದಿದಲೆ ದಸಿ ಶೂಲಗಳ್ಮೂಲೋಕ 
ಕತಿಶಯಮಾಯ್ತ್ತೂ (ಕಂನವಿ, ೨-೬೬). [ಪಂದಿ--ತಲೈ] 

ಪಂದಿಪುಟ್ಟು "ಸಂದಿಪೊಟ್ಟು' ನೋ. 

ಸಂದಿಪೊಟ್ಟು , ಸಂದಿಪುಟ್ಟು, ಸಂದಿಪೋಟು (ನಾ). ೧. ಹಿಂದಿನ 
ಕಾಲದಲ್ಲಿ ಕೋಟಿಯ ರಕ್ಷಣೆಗಾಗಿ ಇಡುತ್ತಿದ್ದ ಒಂದು ಉಪ 
ಕರಣ,--ಸಾಧನ : ಗದೆ ಸಂದಿದ[ಪಾಕಾಂ. ತ]ಲೆ ಪಂದಿಶೊಟ್ಟಟ್ಟ 
ಡೆಂಕಣಿಗಳ ನಿಲಿಸಿದರು. (ಕುರಾಸಾಂ. ೪೨-೩೬). ೨. (ಹೆಂದಿಯನ್ನು 
ಬೇಟಿಯಾಡಲು ಬಳಸುವ) ಒಂದು ಬಗೆಯ ಆಯುಧ : ತುಡುಕಿ 
ಪಿಡಿದು ಪಂದಿಗಳ ಜಾಯಿಲಗಳು ತಡೆದು ನಿಲಿಸಲು ಕಲಿಗಳು ಬಿಡದೆಯ್ತಂ. 
ದಿಟ್ಟ ಸಂದಿಶೊಟ್ಟು ಗಳಿಂದ ಕಡಿಕೆಯ್ದಿಅಕಿದಾಡಿದರು (ಕುರಾಸಾಂ. 
೨೭-೮೯). ಪೆಂದಿಪುಟ್ಟು : ೨. ತಟ್ಟುಗಿದಂಬುಗಳಿಂಜೆ ತಿವಿವ ಪಂದಿ 
ಪುಟ್ಟು ಗಳಿಂದೆ ಕೊರಲು ಕೊಯ್ಬನರಿಂದಸುಗಳು ಬಿಟ್ಟು ಪೋಡಪುದರೆ 
ಬರನು (ಉಮವಿ.೧೬-೨೭). ಪೆಂದಿಪೋಟು: ೧. ಸುರಗಿ ಸಬಳ ಪಂದಿ 
ಪೋಟಟ್ಟ ಗಡಿ ತೊಲೆ ವರಗುಂಡು ಪೆಟಲುಗಳಿಂದ . . . ಲಗ್ಗೆಯನಿಳು 
ಹಿದರು (ಕುರಾಸಾಂ. "ಪಂದಿದಲೆ' ಪರಾ. 

[+--ತೆಲು. ಸಂದಿಪೋಟು, ಪಂದೀಟ] 

ಪಂದಿಪೋಟು “ಸಂದಿಪೊಟ್ಟು' ನೋ. 

ಪಂದಿಮಾನ್‌, ಹೆಂದಿಮಾನು (ನಾ). ಒಂದು ಬಗೆಯ ವಿರಾನು : 
ಗಳವಿಸಾನ್ಟೀಗುಡಿ . . . ಪಂದಿವಿರಾಸ್ಟೆ ಅಕಿವಿಸಾನ್ಫಗ್ಗ ಡೆ. ಬಣ್ಣ ಖಾನೆನಿಪಿ 
ವೆಲ್ಲಂ ಜೀಳ್ಳುವಾ ತಾಣಡೊಳ್ಳ (ರಾಜಕೇ, ೫-೧೧೫). ಹಂದಿವಿಸಾನುಃ 
ಕೊಡತಿ ವಿಸಾನು, ಹಂದಿಮಾನುಗಳು ನೋಟಕ್ಕೆ ಇಷ್ಟಿಷ್ಟೂ ಚಂದವಾಗಿಲ್ಲ 
(ಬಾಲಪ್ರ. 11, ೯೬೧). [ಪಂದಿ4ಮಾನ್‌,] 

ಪಂದಿರಿಜೋಯ (ನಾ). ಒಬ್ಬಾತನ ಹೆಸರು: ಸನ್ನರಿಬೋಯ 
[Al ಭಾರದ್ವಾಜಗೋತ್ರ ಪವ್ವಶಮ್ಮಣ (ಇಆ. ೪11, ೧೮೮-೪೨ ; 668). 

[1--ಬೋಯ] 

ಪಂದಿನಿಂಡು (ನಾ). ಹಂದಿಗಳ ಗುಂಪು,--ಸಮೂಹ : ಪಂದಿವಿಂಡು 
ಗೆಳಗ್ರಗಣ್ಯನೆನಿಪ್ಪ ಮದ್ವಪುನಂ ನೃಪಂ ಬಂದು ಬೀಳಿಪಂ (ಹಾಲಾಸ್ಕ. 
೩-೧೩-೨೫). [ಪಂದಿ 4 ಹಿಂಡು] 

ಪಂದಿನೇಂಟ, ಹಂದಿವೇಂಟಿ (ನಾ). ಹಂದಿಯ ಬೇಟಿ: ನುತ್ತಂ ಪಂದಿ 
ವೇಂಟಿಯ ಮಾತಂ ಬಿನ್ನಪಂಗೆಯ್ವೆಂ (ಸಂಪಭಾ. ೫-೪೫ನ). ಹೆಂದಿ 
ನೇಂಔ ; ತನತನಗೆ ಹಂದಿನೇಂಟಿಗೆ ನನಚರರೆಯ್ತಾಂದು ನಿಂದು 
(ಗಿರಿಕ, ೧೯೯). [ಪಂದಿ + ಬೇಂಟಿ] 

ಸಂದು (ನಾ). ಹಂಚಿಕೆ ; ಯುಕ್ತಿ ; ಉಪಾಯ : ನನ್ನ ಕರಕೊಂಡು 
ಹೋಗಿ ಅನರ ಮುಂದೆ ನಿಲ್ಲಿಸೋರಾದರೂ ಯಾರು? ಆದಕ್ಕಾಗಿ ಒಂದು 
ಪಂದು ಮಾಡಿದೆ (ನುಲ್ಲಿ.೧ಂ) ; ತಾನು ಏನಾದರೂ ಒಂದು ಪಂದು ಮಾಡ 
ಬೇಕು. ಅನನನ್ನು ಉರುಳಿಸಬೇಕು ಎಂದು ಗೊತ್ತು ಮಾಡಿಕೊಂಡನು 
(ಘಾಟೀಮು. ೭೮) : ಮುಖ್ಯನ್ಯಾಯಾಧೀಶನೇ ಎದುರಿಗೆ ಬಂದು ನಿಂತ 
ಮೇಲೆ ಇಂಥ ಪಂದು ಮಾಡುವುದಕ್ಕಾ ಗುವುದಿಲ್ಲವಸ್ಟೆ (ಷೇಕ್ಸ್‌ ನಿ.೨೫೧).. 

37 


೩೯-೨೭). 


೫೦೬೭ 


20 


25 


30 


35 


40 


45 


ಪಂದೋಲ್‌ 


[-ತೆಮಿ. ಪನ್ತು/ಪಾರ, ಮರಾ. ಫಂದ್‌ ಎ ಮೋಸ, ಕುಟಿಲ; ಹಿಂ. 
ಪಂದ್‌, ಫಂದಾ- ಜಾಲ, ಪಾಶ, ಬಲೆ] 

ಪಂದೆ, ಹಂದೆ (ನಾ). ಹೇಡಿ; ಅಂಜುಬುರುಕ ; ಪುಕ್ಕಲ: 
“ದರಿತಃ . . . ಶಂಕಿತಃ--ಈ ೬ ಸ(ಹ)ಂದೆ? (ಹಲಾಯು, ೫೮-೧೯೯) ; 
ಕೊಂದು ಜಟಾಯಂವನಾತಂ ಮುಂದಿಟ್ಟಾ. ಜನಕಸುತೆಯನೊಯ್ದಂ 
ಮುತ್ತಾ ಪಂದೆಯನಂತಕಮುಖದೊಳ್‌ ತಂದಿಟ್ಟ ಂದಲ್ಲದುಟಿಕಿಗುಮೇ 
ರೌದ್ರರಸಂ (ಕವಿರಾ. ೩-೧೯೪) ; ನಾಣಿಲಿ ಪಾಣ್ಬಂ ಸಂದೆ (ವಡ್ಡಾರಾ, 
೧೦-೩೦) ; ಕಲಿಯಂ ಪೊರೆದೊಡೆ ಕೂರ್ಪಂ ತೋರ್ಪಂತಿರೆ ತೋರ್ಕುಮೆ 
ಸಂಡೆ ಪತಿಗೆ ಸಂಗರಡೆಡೆಯೊಳ್‌ (ಗದಾಯು. ೨-೨೩) ; ಪೆಣನಂ ಕಂಡ 
ಸಂದೆಯಂತೆ ಕಣ್ಣ ಂ ನುಂಚ್ಚುತ್ತುಂ (ಧರ್ಮಾಮೃ. ೧-೧೪೪) ; ಸಂಜೆಯೆ 
ರ್ಗೆಂತಂತು ನೀಂ ಕುಲ, ಪೆಣ್ಗಂಜುವೆಯಾ ! (ರಾಮಾಶ್ವ. ೬೧-೨೧). 
ಹಂದೆ: “ಭೀರು ಭೀತಂ ಹಂಡೆ” (ನುಂಗರಾ, ೬೯-೧೨) ; ಹಂಡೆಯ 
ಕೈಯಲ್ಲಿ 'ಚಂದ್ರಾಯಂಭನಿರ್ದು ಫಲವೇನು (ಬಸವ. ೧೦೮) ; ಶರಣರ 
ಮನೆಯ ಬಿರುದಿನಂಕಕ್ಕೆ ಹಿಮ್ಮೆಟ್ಟ ದಿರೆಲೆ. ದೇವ ಎಲೆ ತಂದೆ ಎಲೆಲೆ ಹಂದೆ. 
ಕೂಡಲಸಂಗ ಸ್ವಯವಾಗು (ಬಸರ. ೧೨-೩೦) ; ಹಂದೆ ಹೋಗೆಲೆ ನಾಯೆ 
ನಿನಗೇಕಮರಮಾನವರೆ ದಂದಶೂಕರ ಭುವನಜೊಡೆತನ (ತೊರರಾ. 
೫-೩-೫೩) ; ನಿಂದು ಕಲಿಗಳ ಕಾಲ್ಗೆ ಆಗಿ ಬಿಡಿಸಿಕೊಂಡ ಹಂದೆಗಳಿಗೆ ಲೆಕ್ಕ 
ವಿಲ್ಲ (ಕಂನವಿ, ೧೫-೯೮). [ದೇ.॥ ತೆಲು. ಪಂದ] 

ಪಂದೆಗಜ್ಜ (ನಾ). ಹೇಡಿಯ ಕೆಲಸ : ಬಗೆದಂದೀ ಸಂದೆಗಜ್ಜ ಂಗಳ 
ನಅತಿಪುನ ನಿನ್ನು ಕ್ರಿಯಂತಿರ್ಕೆ (ಜಗವಿ, ೧೩-೫೬). [ಪಂಡೆ--ಕಜ್ಜ ;] 

ಪಂದೆತನ, ಹಂದೆತನ (ನಾ). ಹೇಡಿತನ; ಅಂಜುಬುರುಕುತನ ; 
ಪುಕೃಲುತನ : ನಿನಗೆ ಪಂದೆತನಮೆ ತಾನಾದೊಡಿನಿತಾನುಂ ಭಯವಿಲ್ಲ 
ದೊರ್ಮೆಯೆ ನೆಲಪಿನ ಕಾಲೆಲ್ಲವುಂ ಕೊಯ್ವೆಂ (ಧರ್ಮಾನೃ. ೨-೧೩೧) ; 
ಪಂದೆತನವಲಸತನದಿಂದ ಬಿಡುಗಡೆಯೊಂದಿ ಹಿಂದಿನಪಮಾನಗಳ ತೊಳೆಯಿ. 
ರೇಳಿ (ವಿಸೀಗೀ. ೪೩-೫). ಹಂದೆತನ : ನಿನ್ನ ಸಿಂಹವಾಗಿ ಬೆಳೆದು 
ಎನ್ನ ಹಂದೆತನವ ಕಳೆದು ಮುನ್ನ ನಿನ್ನ ವಾಹನನೆನುವಂತೆ ಸಾಗುನೆ 
(ಜೀನಲ. ೭೬-೮). [ಸಂಡಿ-+-ತನ] 

ಪೆಂಜೆಮು (ನಾ). (?) : ಸಾಂಮಿಲ್ಲಾ ಮೆಕ್ಕೆ ಸಾಕ್ಷಿ... 
ಕದಂಬೂರಾ ನಾಲ್ಪದಿನ್ಸರು ವಿದತ್ತೂರು ನಾವಿದ ಪಂದೆಮಂ ಅಜಯ 
ಈರೆ ದೆತ್ತರಾ ಪೊರುಳ»« % * ಮಂನಿಗಿತ್ತು (ಎಕ, ೫, ಕೋಲಾರ .೭-೯ 
ಸು, 760). [1] 

ಪಂದೆವಾನಿಸ (ನಾ). ಹೇಡಿಯಾದ ಮನುಷ್ಯ ; ಅಂಜುಬುರುಕ; 
ಪಂದೆವಾನಿಸರ್‌ ಲೇಸನೆ ಕಾಣರೆಂಬ ಪಬನಾಣ್ಣು ಡಿಯಂ ಪಿಡಿಗಬ್ಕಿ ನಳ್ಳದಿರ್‌ 
(ಚಿಕವಿ, ೬-೧೪೭), [ಪಂಡ + ಮಾನಿಸ,( ಎ ಮಾನುಸ)] 

ಪಂಜೊಗಲ್‌ "ಸಂಜೋಲ್‌' ನೋ. 

ಪಂದೊವಲ್‌ "ಪಂದೋಲ್‌' ನೋ. 

ಪಂಡೋಲ್‌,  ಸಂಡೊಗಲ್‌, ಪಂಡೊವಲ್‌, ಹೆಂಜೊಗಲ್‌ 
(ನಾ). ಹಸಿಯ ತೊಗಲು; ಹೊಸದಾಗಿ ಸುಲಿದ ಚರ್ಮ: 
ಪಂದೋ ಲ್‌ ನೆತ್ತ ರ್ಕೀವಡಗಂದಿನ ತಾಂ ತೊಜಕಿ ದ ವಸ್ತು ಸತ್ತ ಕ್ರಿಮಿಗಳ್‌ 
ಸಂದಸ್ಕಿಯೆಂಬಿವೇಟಿಂಂ ಕುಂದದೆ. ಮುಟ್ಟು ಪಡಮಕ್ಕುಮರ್ಹನ ಮತದಿಂ 
(ಧರ್ಮಾಮೃ, ೫-೧೩೩) ; ಪಂದೋಲ್‌, ಪಂದೊವಲ* (ಶಮದ. ೧೮೨ 
ಪ್ರಯೋ)... ಪೆಂದೊಗೆಲ್‌ : ಪಂಡೊಗಲೊಳ್ಳುಲುನೆರಸು ತೀನಿದಾ 
ನೀರುಮನುಂಡು ಗಡಂ ತಮ್ಮಾಚಾರಕೆ ೩% ವಿಂಗಿಲಾಮೆ ಪಿರಿಯ 
ಕೆಂಬರ್‌ ಕೆಲಬರ್‌ (ಸಮಸ, ೬-೧೫). ಪೆಂಡೊವಲ್‌ : ನಾಭಿನರೆಗಂ 
ಬಸಿಅಂ ಪೋಟ್ಡು, ಅಲ್ಲಚಮ್ಮಂ--ಪಂದೊವಲಂ ತೆಗೆದು (ನಡ್ಡಾ, 
೫೦-೫); ಆ ಚಂಡಾಲಕನ್ನಿಕೆ ರೋನುಂಬೊರೆದ ಪಂದೊನಲ ಪಂಜರ 


ಪಂದ್ಯ 


ದೊಳಿಕ್ಸಿ ೬ ೬ ೬ ಪಡಿಯಂ ಕೆತ್ತ ಗುಳಿಯನಿಕ್ಕಿ (ಕಾದಂಉ. ೭೫೦); 
ಅವರಾಳ್ತ ನವ ಕಂಡುಲಿದೆ ಕಣ್ಣಿಟ್ಟು ಕಲ್ಲೇಆತ ಸಂದೊನಲನಾಂತು ದೆಸೆ 
ಯುಟ್ಟ ಗೆಯನುಟ್ಟು, ಭವಗೆಟ್ಟ ಭರ್ಗ (ಉದ್ಭದೇ. ೫-೨೯) ; ನರರ ತಲೆಗಳ 
ಜಪದ ಸರದಿಂದೆ ಪಂಡೊವಲ[ಪಾಠಾಂ.ಪಸಿದೊಗಲ]ಧೋತ್ರದಿಂದ pe 
ಭಯಂಕರರೂಪನಾದ ಮೋದೋಹೋತನೈತಂದೊಡೆ(ಚೈಮಿಭಾ.೧೬-೨೪). 
ಹಂದೊಗೆಲ್‌: ಹಂದೊಗಲ ಹಾಸಿನೊಳು ಮಂಚಂ ಜಡಿಯೆ ಹೊಲೆಯ 
ನೋಲಗನಿತ್ತು (ಹಚಕಾ. ೧೧-೩೧). 

[ಪನ್‌ ( ಎಪೆಸ್ಕಿ)4 ತೋರ್ಲ] 

ಸಂದ್ಯ "ಪಂತ್ಯ' ನೋ. 

ಸೆಂದ್ಯಕಟ್ಟು "ಪಂತಂಗಟ್ಟು' ನೋ. 

ಪಂದ್ಯಾಟ (ನಾ). - ಸಂದ್ಯ ೧: ಇಂದು ಭಾರಿ ಭೋಜನ ; ಅಮೇಲೆ 
ಪಂದ್ಯಾಟಿ (ಮಣಿಸ. ೮೩); ಆ ಪುಟ್ಟ ಹುಡುಗನಿಗೆ ಬೇಗನೆ ಪಂದ್ಯಾಟಿದ 
ಹುಚ್ಚು ಹಿಡಿಯಿತು (ರಂಗನ. ೨೧೩) ; ಪಂದ್ಯಾಟದಲ್ಲಿ ಯಾರೂ ಹೆಸರು 
ಕೊಡಬಹುದು (ನೆಲಮು, ೩೩-೨೨). [ಪಂದ್ಯ (ಪಂತ) + ಆಟ] 

ಪಂಪೆ (ನಾ). ಸಮಭಾಗ : “ಪಂಪಮೆನರ್‌ ಸಮುಭಾಗಂ” (ಚತುರ); 
“ಪಂಪಮೆ ಸಮಭಾಗಂ” (ಕವಿಕಂ. ೫೪). 

[ಎ ಪಸ್ನು ?./ತೆಮಿ. ಪಯಲ್‌ ; ತೆಲು. ಪಂಸಕ, ಪಂಪು] 
ಪಂಪ್ಕ, ಹಂಪ, (ನಾ). ೧. ಒಬ್ಬಾತನ ಹೆಸರು: “ಪಂಪಯ್ಯ? 
ಪರಾ. ೨. ಕನ್ನಡ ಭಾಷೆಯಲ್ಲಿ “ಆದಿಪುರಾಣ”, 
“ವಿಕ್ರಮಾರ್ಜುನ ವಿಜಯ'ಗಳೆಂಬ ಕಾವ್ಯಗಳನ್ನು ಬರೆದಿರುವ 
ಸುಪ್ರಸಿದ್ಧ ಜೈನಕವಿ : ಮುಂ ಸಮಸ್ತ ಭಾರತಮನಪೂರ್ನವರಾಗೆ ಸಲೆ 
ಸೇಟ್ವ [ಕನೀಶ್ವರರಿ]ಲ್ಲ ವರ್ಣಕಂ ಕತೆಯೊಳೊಡಂಬಡಂ ಪಡೆಯಿ ಪೇಟಿಕ್ಟೊಡೆ 
ಪಂಪನೆ ಪೇಟ್ಗು ಮೆಂದು ಪಂಡಿತರೆ 'ತಗುಳ್ಳು ಬಿಚ್ಚಟಸೆ ಪೇಟಿಲೊಡರ್ಚಿ 
ಜೆನೀ ಪ್ರಬಂಧಮಂ (ಸೆಂಸಭಾ. ೧-೧೧) ; ನಯದಿಂ ಪಂಪನೊಜಲ್ಲು 
ನಿರ್ಮಿಸಿದ ಪೊನ್ನಂ ಪ್ರೀತಿಯಿಂ ಪೇಟ್ಮ ಭಕ್ತಿಯಿನಾ ರತ್ನ್ನಕವೀಶ್ವರಂ 
ಸಮೆದ ತತ್ಯಾವೃತ್ರಯಕ್ಕಂ ಜಗತ್ತಯಮಂಂ ಮುಂ ಬೆಲೆಯಾಗಿ 
ಪೋಯ್ತೆನೆ (ಚಂದ್ರಪು. ೧-೬೬) ; ಆದಿಕವಿ ಪಂಪನೆಂದನುವಾದಿಸೆ ವಾದಿಸಿ 
ವಿರೋಧಿ ವಿಪರೀತತೆಯಿಂದೋದೆ ನಿಲೋಮದೆ ಪೆಸರಂ ಮೇದಿನಿಯೊಳನನ 
ಪೆಸರೆ ಪೆಸರ್ವಡೆದೆಸೆಗುಂ(ಧರ್ನುನಾ.೧-೩೬). ಹೆಂ: ೨, ಶ್ರೀವಿಜಯನ 
ಹೊನ್ನನ ಹಂಪನ ಸುಜನೋತ್ತಂಸನ ಸುಮಾರ್ಗಮಿದಲಕೊಳೆ ಲಕ್ಷ ಶಂ 
(ಶಮುದ. ೫) ; ನೇಮಿಚಂದ್ರನ ಹಂಪನ ನಾಗವರ್ಮಾದಿ ಭೂಮಿಗೊಪ್ಪಿದ 
ಕವಿಗಳನು ಪ್ರೇಮದಿಂ ಬಲಗೊಂಡು ಬಣ್ಣಿಸೆ (ಜೀನಂಸಾಂ. ೧-೪). [] 
ಪಂಪಕ, ಪಪ್ಪಕೃ, ಪಪ್ಪು ಕ, (ನಾ). ೧. ದಟ್ಟಿ ವಾದುದು ; 
ಒತ್ತಾಗಿರುವುದು ; ಸಂದಣಿಸಿದುದು : ಸಂದಣಿಸಿದ ಕುಂದಲತೆಯ 
ಮೇಳೈಸಿದ ಮಾಲತೀಲತೆಯ ಪಂಪಕಮಾದ ಚಂಸಕಾಲತೆಯ ಪಿಣಿಲೇಜಕಿದ 
ಕರನೀರಲತೆಯ . . . ರತ್ತರಚಿತ ಕೃತಕಾಚಲಂಗಳೊಳ್‌ (ಅನಂಪು. 
೧೦-೨೬ನ). ಪೆಪ್ಪಕ್ಕ :.೧. ಸಸ್ಟಕಮಾಗಿರೆ. ಪಜಮೆಗಳುಪ್ಪಯಣಂ 
ಗೆಯ್ದು ವಂದು ಪೊಸಮಲ್ಲಿಗೆಯೊಳ್‌ (ಅಜಿಪು, ೬-೨೧). ಪಪ್ಪುಕ : 
೨. ಹೆಚ್ಚಳ; ಆಧಿಕ್ಯ : ಪ[ನಾರಾಂ.ಕ]ಪ್ಪು ಕಮಪ್ಪ ಂಗನೆಯ ತೊಳಪ್ಪಡಿ 
ದಳಿರ್ಗೆಯ್ದೆ ಸೋಲ್ತು ತಳಿರ್ಗಳ್‌ ಕೆಂಪಂ ಕಪ್ಪ ಂಗುಡುವವೊಲೂಡಿ 
ದಳೊಪ್ಪಿರೆ ಕೆಂದಳದೊಳಲ್ಲೂ ಕೊಂಡಲತಗೆಯಂ (ಲೀಲಾನ,೧೨-೭೪) ; 
ಮುಡಿದ ಮಲ್ಲಿಗೆಯ ಪರಿಮಳಕೃಮಡಸಿದ ಕಪ್ಪುರದ ಸಪ್ಪು ಕಕ್ಕಂ 
ಮಜಕಿದುಂಬಿವಿಂಡು ಮುಂದೆ ಮಂಡಳಿಸಿ ಕಟ್ಟ, ಬರೆ (ಅನಂಪು, 
೨-೨೮ನ). (ಗು). ೩. ಮನೋಹರವಾದ ; ಅತಿಶಯವಾದ : 
ಅಪ್ಪು ವಳಿಕಿನ ಸಪ್ಪುಕ ಜಗಲಿಯೊಳ್‌ ವನನಿನೋದಪ್ರ ಸಂಗಚತುರ 
ಪ್ರಸಾದಿತ ಪರಿಜನಪರೀತಂ ಸುಖಾಸೀನನಾಗಿರ್ಪಿನಂ (ಅನಂಪು. ೭-೧೧ ನ). 


೫೦೬೮ 


20 


35 


40 


45 


ಪಂಪೆ 


[ದೇ.॥ ತಮಿ. ಸಮ್ಮು, ಸಮ್ಮು-ದಟ್ಟಿ ವಾಗಿರು, ಒತ್ತಾಗಿರು ; 
ಪಮ್ಪಲ್‌; ತೆಲು. ಪಂಬು, ಪಮ್ಮು- ಅತಿಶಯವಾಗು, ಅಧಿಕವಾಗು] 
ಪಂಪಯ್ಯ (ನಾ). ಒಬ್ಬಾತನ ಹೆಸರು: ಚಿನ್ಮುಚನೂರ ಮಹಾ 
ರಾಜಯ್ಯನು ೦ ಮೊಳಿಯನೂರ ದೇನಯ್ಯನುಂ ಪಂಪಯ್ಯುನುಂ(ಎಕ. ೫1, 
ಚಿತ್ರದು. ೭೬-೨೦; 987) ; ಪಂಸಯ್ಯ್ಯಂ ನಾನೊನ್ನ ಕ್ಲತೆಯನಪ್ಪ ಂದವಿರಾ 
ಯೆನೆನ್ನು ತಳಸಲಾ ಮಾ(೦)ನ್ಯ ದಿಟ್ಟಿ ಮಹಾಜನಮ ನಮಸ್ಕಾರೆಂ 
ಗೆಯ (Nun, 201-1, ೩೬೧೭; 942), [ಪಂಸ್ಕ--ಅಯ್ಯ್ಯ] 
ಪಂಸಲ "ಸಣ್ಯ್‌' ಸರಾ. 
ಪಂಪಣ (ನಾ). ಒಂದು ಬಗೆಯ ವಾದ್ಯ. 
ಪಂಪಂಿ ಭೋಷಣ - ಕರ್ನಾಟಕದ ಜೋಳವಂಶದ ರಾಜರ 
ಓಂದು ಬಿರುದು: ಕಾಸ್ಕಪಗೋತ್ರಂ ಕಲಿಕಾಲಾನ್ವಯಂ ಕಾವೇರೀ 
ವಲ್ಲಭಂ ಸಂಪಜಕಿಘೋಷಣ೦ ಮಯೂರಪಿಂಛಧ್ವಜಂ , . . ಗೊಂದಳ 
ಬಡಿನಂ ನಾಮಾದಿ ಸಮಸ್ತ ಪ್ರಶಸ್ತಿ ಸಹಿತಂ (ಸೌಇಇ. 13-1, ೨೦೭-೧೦ ; 
ಸು.1124). [ಪಂಪ್ಸು (8.-ತಮಿ. ಸಮ್ಮೈ ; ತೆಲು. ಪಂಬ) 4 ಸಕ] 
ಪಂಪಾದೇವಿ (ನಾ). ಒಬ್ಬಾಕೆಯ ಹೆಸರು: ಶ್ರೀ ಮುಚ್ಚಾಳುಕ 
ಸೆಮ್ಮ್ಮಾನಡಿ ದೇವರು ತತ್ಟು ತ್ರಿ ಶ್ರೀ ಸಂಪಾಜೇವಿಯರ ರಾಜ್ಯಾಭ್ಯುದಯ 
ದಂದು (ಎಕ- ೪, ಹುಣಸೂ, ೫೦-೩; 997). [ಸಂ. ಪಂಪಾದೇವೀ] 
ಪೆಂಪು,(ನಾ).೧. ಮಾಯಾವಿದೈ; ಇಂದ್ರಜಾಲ; ಗಾರುಡಿ:*ಪಂಪು 
ಎಕಣ್ಣುಕಟ್ಟು ; ಗ್ರಹ” (ಕಲ್ಪದ್ರು, ೨೨೬), ೨. ಶಕ್ತಿ ಪ್ರದರ್ಶನ ; 
ವಿಜೃಂಭಣೆ ; ವೈಭವ. 
ಪಂಪುಮಾಡು - ಶಕ್ತಿಯನ್ನು ಪ್ರದರ್ಶಿಸು; ವಿಜೃಂಭಿಸು : 
ಇಂತು ಪ್ರತಿಜ್ಞಿಯಾ ಮಾಡುವನಿತರೊಳು. ವಿಷ್ಣು ಚಕ್ರವು ಪಂಪುಮಾಡೆ 
೬.೬ ನೆಟ್ಟಿನೆ ಪುಲಿಶಿರನರಿದು (ಯನಳ. ೧೧). 
[ದೇ.॥ ತಮಿ. ಪಮ್ಬು ಎ ಆಟಿ, ವಿನೋದ, ಕ್ರೀಡೆ; ಕೆಲು. ಪಂಪು] 
ಪಂಪ್ರು (ನಾ). ೧. ಬಾವಿ, ಹೊಳೆ ಮೊದಲಾದ ಜಲಾಶಯ 
ಗಳಿಂದ ನೀರನ್ನು ಮೇಲಕ್ಕೆ ಎತ್ತುವ ಸಾಧನ ; ರೇಚಕಯಂತ್ರ; 
ಪೂರಕಯಂತ್ರ : ನೀವು ಬಾನೀಗೆ ಸಂಪು ಹಾಕಿಸೋದೂ ಸಾಕು, 
ಆದರಲ್ಲಿ ನಾಗಪ್ಪ ಬೀಳೋದೂ ಸಾಕು! (ಕಾಬರುಇ. ೨೬). .೨.ಸೀಮೆ 
ಯೆಣ್ಣೆ ಮೊದಲಾದುವನ್ನು ಡಬ್ಬದಿಂದ ಮೇಲಕ್ಕೆತ್ತುವ 
ಸಾಧನ : ಮಗ್ಗುಲಲ್ಲಿ ಸೀಮೆಯೆಣ್ಣಿಯ ಡಬ್ಬ, ಬುದ್ಧಿ ನಂತ, ಪಂಪು; 
ಅದರ ಮಗ್ಗುಲಲ್ಲಿ ಗಳುವಿನ ಮೇಲೆ ನೇತಾಡುವ ಎಲೆಸರ, ಪಂಚೆ ಇತ್ಯಾದಿ 
(ಉಮಾನೆ,೧೦೧). ೩. ಬೈಸಿಕಲ್ಲಿನ ಚಕ್ರ ಮೊದಲಾದುವುಗಳಿಗೆ 
ಗಾಳಿ ತುಂಬುವ ಸಾಧನ : ಚಕ್ರ ದಲ್ಲಿ ಗಾಳಿಯೇ ಇಲ್ಲ. ಪಂಪು ತೆಗೆದು 
ಕೊಂಡು ಬಾ (ರೂಢಿ). ೪, ಸೊಳ್ಳೆ ಮೊದಲಾದ ವಿಷಕ್ರಿಮಿ 
ಗಳನ್ನು ನಾಶಪಡಿಸಲು ದ್ರಾವಕಗಳನ್ನು ಸಿಂಪಡಿಸುವ ಸಾಧನ ; 
ಪಿಚಕಾರಿ: ಬರಿ ದ್ರಾನಕ ತಂದರೆ ಸೊಳ್ಳೆ ಸಾಯುತ್ತಜಿಯೆ? ಪಂಪು 
ತೆಗೆದುಕೊಂಡು ಬಾ, ಹೊಡೆಯೋಣ (ರೂಢಿ). ೫. ಅನಿಲವನ್ನಾಗಲಿ, 
ದ್ರವವಸ್ತುವನ್ನಾಗಲಿ ಹೀರಿ ಹೊರಕ್ಕೆ ಬಿಡುವ ಸಾಧನ,. 
ಯಂತ್ರ : ಗಂಟಲ ಕುಹರ ಚುಚ್ಚುವ, ಹೀರುವ, ಒತ್ತಿ ಹೀರುವ . , . 
ಕೀಟಗಳಲ್ಲಿ ಹೀರುವ "ಪಂಪಾ'ಗಿಡೆ (ಕೀಟಬೆ. ೨೮). 
ಪಂಪು ಮಾಡು - ಪುಸಲಾಯಿಸು : ಅವನನ್ನು ಈ ಕೆಲಸಕ್ಕೆ ಒಪ್ಪಿ 
ಸಲು ಎಷ್ಟೂ ಸಂಪು ಮಾಡಬೇಕಾಯಿತು (ರೂಢ). ಪಂಪು ಹೊಡೆ -- 
ಸಂಪುಮಾಡು : ಎಷ್ಟು ಪಂಪು ಹೊಡೆದರೂ ಅವನನ್ನು ಜಗ್ಗಿಸಲಾಗ 
ಲಿಲ್ಲ (ರೂಢಿ). [-ಇಂ. Pump] 
ಪಂಪೆ (ನಾ). ಸಂಪಾಕ್ಷೇತ್ರ ; ಹಂಪೆ: ಆದಿತ್ಯವಾರ ಸೂರ್ಯಗ್ರಹಣ 
ದಂದು ಪಂಪೆಯ. ತೀರ್ತ್ವದಲು ಶ್ರೀರಾಜಧಾನಿ ನಿಕ್ರಮಪುರದ ಬ್ರಹ್ಮ 


ಪಂಬಕ್ಕಿ 


ಪುರಿಯ. ನಂದಿಯಣ್ಣ ಸಡಂಗಿ ಭಟ್ಟೊ "ಪಾಧ್ಯಾಯರು ಪ್ರಮಂಖಂ 
ನಾಲ್ವತ್ತಿರ್ವರು ವಿದ್ವಾಂಸರಪ್ಪ ಮಹಾಜನಕ್ಕೆ . . . ಕೊಟ್ಟಿ ಕೆ[ಇ] 
ಒಂದು (ಸೌ. X1-i, ೮೮-೬; 1053); ಸೌಂದರಿವೆರಸಾ ಮೃಡನಂ 
ಬೀಟಿಕ್ಕೊಂಡರಸಂ ಬಿಡದೆ. ಮನಂಗೊಳಿಸ ಪಂಪೆಯಂ ಸೊಳಿಮಟ್ಟಿ ೦ 
(ಉದ್ಬಟ. ೮-೧೩೨). "ಹಂಪೆ' ಪರಾ. [ಸೆಂ. ಪಂಪಾ] 

ಪಂಬಕ್ಕಿ, ಹಂಬಕ್ಕಿ (ನಾ). ಒಂದು ಬಗೆಯ ಹಕ್ಕಿ: ಎಲ್ಲಿಯ ಮಾರಿ. 
ನೃಪರ ಕೊಂಡು ಪೋದುದೆಂದೆಲ್ಲರು ಸಂಬಕ್ಕಿಯಂತೆ ನಿಲ್ಲದೆ ಬಾಯಿತ್ವಿಡು 
ತಿರೆ (ನೀಮಿಸ. ೨೪-೧೧೬). ಹೆಂಬಕ್ಕಿ : ಹಂಬಕ್ಕಿಯಂತೆ ನಾ 
ಬಾಯ ಬಿಡುತೈದೇನೆ ಬಳಲಿದೆಯಲಾ ಮಗನೇ ಹಂಬಲಿಸದಿರೆಂಬುದು 
ನಿಮಗಂ ಬಜನಾಯಿತೆ. ಪ್ರಸನ್ನಶಂಕರಲಿಂಗಾ (ಶಂಕಕ೦, ೫೮). 

[ಸನ್ನ್‌? + ಸಕ್ಕಿ] 

ಪೆಂಬದ (ನಾ). ಜಿವ್ವ, ಭೂತಗಳ ಆನೇಶಕ್ಕೊಳಗಾಗಿ ಕುಣಿಯು 
ನವನು: ಭೂತಕ್ಕೆ ನರ್ತಿಸುನ ಪಂಬದನಿಗಾದರೂ ಸರಿಯೆ ; ಬಹು 
ಸಂತೋಷ (ಒಡ್ಡಿಉ. ೩೦). [-ಶುಳು. ಪಂಬದೆ] 

ಪೆಂಬಲ್‌, ಹಂಬಲ, ಹಂಬಲು (ನಾ). ೧. ತವಕ; ಹೆಬ್ಬಯಕೆ ; 
ಉತ್ಕಟೀಚ್ಛೆ ; ಆಸೆ; ಆಕಾಂಕ್ಷೆ; ಅಪೇಕ್ಷೆ : ಎಲ್ಲರುಮಾ ಕುಮಾರನಂ 
ಸಿಡಿದಿರಿನೆನ್ನ ಸಂಬಲನಿದಂ ಬಿಸುಡಿಂ ಬಿಡಿಮೆಂದು ಖೇಚರಂ ಬಿಡಿಸಿ 
ದನಾಪ್ತರಂ (ಅದಿಪು. ೨-೫೦); ಕದನಕ್ಕಳ್ಳಿ ಕೃಷ್ಣ ವದನನಾ ವನದ 
ಸಂಬಲಂ ಬಿಸುಟು ತನ್ನ ಯೂಧಮಂಮನುಂ ಮಅಕಿದು ತಾನನಾಥನಾಗಿ 
ನಾರಾವಾರಂಬೋಗಿ (ಸೆಂಚತಂ.೨೭೭-೧೦) ; ಪಲವುಂ ಶಾಸ್ತ್ರ ಮುನೋದಿದ 
ಬಲದಿಂ ಮೆಯ್ವೆರ್ಚಿ ಗರ್ವದಿಂ ಧರ್ಮದ ಪಂಬಲನುಟದು (ಧರ್ಮಾಮೈ. 
೫-೮೮) ; ನೆಗಬಿಕ್ಜಿ ನಗೆ ತಂದೆ ತಾಯ್‌ ಸೊಸೆ. . . ಎಂಬೀ ಮೋಹದ 
ಬಂಬಲ ಪಂಬಲ್ರೊಳೇಂ (ಪುಷ್ಪಪು. ೧೩-೪೮), ೨. ಆಸಕ್ತಿ: 
ಪಗಲಿರುಳೆಂಬೀ ನಿಭೇದಂಗಳಿಲ್ಲಾಳರಸೆಂಬೀ ಪಂಬಲಿಲ್ಲಾರ್ಜವರೆ' ಮನುಜ 
ಕೆಲ್ಲಂ... ಸುಷಮಸುಷಮಂಕಾಲಸ್ವ ಭಾವಪ್ರಭಾವಂ (ಪೆಂರಾಮಾ.೧-೬೦). 
ಹಂಬಲ : ೧. ಧುರದ ಹಂಬಲ ಬಿಡಿಸಿ ಲಂಕಾಪುರ ಭಯಂಕರನೊಡನೆ 
ಬಲುಸಂಗರವ ಸಂಘಟಸಿದನು (ತೊರರಾ, ೬-೩೦-೩೭); ಮನೆಯ 
ಹಂಬಲ ಮಜಿಕಿದ ಕೆಳೆಯರನಿನಿಸು ನೆನಸನು (ಸಾಳ್ವಭಾ. ೧೭-೨೭) ; 
ಡಂಭಕ ಹಿರಣ್ಯಕ ಕುಮಾರ ಪ್ರಹ್ಲಾದನ್ನ ಹಂಬಲವಿಲ್ಲದೆ ಬಾಧಿಸ ಬರಲು 
೬.೬೬. ಪೊರೆಡದ್ದು ಎಲ್ಲಿ-ಕಲಿತೆಯ್ಯ (ಪುರಂದ.೧-೯೬-೯). ಹಂಬಲು : 
೧. ನಿಮಗೆಮ್ಮ ಹಂಬಲು ಬೇಡ (ಕಿರುರ, ದೇ. ೧೭-೧೪) ; ಶಂಭುಪದ 
ಭಕ್ತಿ ನಂಬುಗೆಯ ಹಂಬಲು ಬೇಕು (ದೀಶ ಬೋ, ೧೬-೨೫೬); ಬಯ್ತೊ 
ಹೆಂಡಿರ ಚಿಂತೆಯಿಲ್ಲದೆ ಹೊಯ್ತು ಕೀರ್ತಿಯ ಹಂಬಲಿಲ್ಲದೆ , . . ಬದು 
ಕುವ ಬೈನದೂರರು. ನಾವು (ಕುವ್ಯಾಕ. ಪರಕಾಮಿನಿಯರ 
ಹಂಬಲು ಬಿಡಬೇಕು (ಪುರಂದ, ೧-೧೮೪-೨). ೩. ನೆನಪು; ಸ್ಮರಣೆ: 
ಬೆಂಬಿಡದೆ ಗದೆಯಿಂದ ವಕ್ಷದ ತುಂಬನೆಅಗಲು ಮಜಿಕ ವನಿತ್ತಣ ಹಂಬಲನು 
ಪ್ರದ್ಭುನ್ನುನುರುತರ ಗದೆಯ ಘಾಯದಲಿ (ಸಿಭಾಗ, ೧೦-೮೧-೩೨). 

[ದೇ.॥ ತುಳು. ಹಂಬಲ್‌] 

ಪಂಬಲಿಸು, ಹಂಬಲಿಸು (ಕ್ರಿ): ೧. ತವಕಿಸು; ತೀವ್ರವಾಗಿ 
ಬಯಸು ; ಹಾತೊರೆ; ಉತ್ಕಟೀಚ್ಛ ಯನ್ನು ಹೊಂದು : ಅಲಸದೆ 
ಮಾಡಿ ಬೇಸಜದಿ ಸಾಲ್ಲುವಿಂಡೆನ್ನದೆ ಮೆಯ್ಬೊಗಕ್ಕೆ ಸಂಬಲಿಸದಿ . . . 
ನಿಯಮಕ್ರಮಂಗಳಂ ಸಲಿಸಿದರ್‌ (ಸಂಸಭಾ.೧-೧೩೬); ಎಲೆ ವೈಶಂಪಾಯನ 
ತನ್ನೊಲನಿಂದಂ ಬಂದನೀಗಳಲಿಸುತ್ತೆ ಕಪಿಂಜಲನಿಲ್ಲಿಗೆ ನಿನ್ನಂ ಪಂಬಲಿ 
ಸುತ್ತಂ (5ಾದಂಉ, ೭೧೧); ಕೆಮ್ಮನೆ ದೇವಲೋಕಸುಖಮಂ ಮುನದೊಳ್‌ 
ಸಂಬಲಿಸಿ ಮಜುಗಲೇಂ ಸಮನಿಕುಮೇ  (ಧರ್ಮಾನ್ನು, ೬-೧೪೪). 
೨. ನಿಯೋಗ ಹೊಂದಿದವರನ್ನಾಗಲಿ, ಮೃತರನ್ನಾಗಲಿ ಕುರಿತು 


೧೩-೪); 


೫೦೬೯ 


20 


25 


30 


35 


40 


45 


ಪೆಂಬಾಡು 


ಗೋಳಾಡು--ಅಳ್ಕು--ಹಲುಬು, -- ರೋದಿಸು : ಆತನಿನಗ್ಗಳದ, 
ಮಗನೆ ನಾಂ . . . ಪಡೆಮಾತೇಂ ಪಂಬಲಿಸದೆನ್ನ ಪೇಟ್ಗುದು ಗೆಯ್ಕಿೊಂ 
(ಸಂಸಭಾ. ೧೪-೭); ಅದವಟಲೊದವೆ . . . ಪಟಿವಿಸಿ ಪಲುಂಬಿ ಪಂಬಲಿ 
ಸಿಯೆಂಂ (ಕಾದಂಪೂ. ೯೨೭); ಕುಸುಮಕೋದಂಡನ ಸುಧಾಮುಯ 
ಸದ್ದು ಣಂಗಳನೆಣಿಸಿಯೆಣಿಸಿ ಪಲುಂಬಿ ಪಂಬಲಿಸಿ (ಗಿರಿ. ೮-೭೩ ವ) ; 
ಶರಣಜನ ವಿಯೋಗನ್ಯಗಿಗೆ ಬೆಂಬೀಳ್ದು ಬೇಳಾಗಿ ಪಂಬಲಿಸಿ (ಸದ್ಮರಾ, 
೬-೧೧) ; ನಾನಾ ಪ್ರಕಾರದಿಂ ಪಂಬಲಿಸಿ ಸುತನ ಗುಣಶೀಲಂಗಳಂ ನೆನೆದು 
ಹಳವಳಿಸಿದಂ (ಚೈಮಿಭಾ.' ೧೩-೫೯). ೩. ಚಿಂತಿಸು ; ಒಂದೇ ಸಮನೆ 
ನೆನೆಸು; ಆಲೋಚಿಸು: ಸಂಬಲಿಸಿದಂ ಸಲನಂ ಮನದೊರ್ಳ ದಶಾನನಂ 
(ಸಂರಾಮಾ. ೯-೧೫೪) ; ಮುನ್ನಿನ ಸಿರಿಯೆಂ ನೆನೆಯದೆ. ಮುನ್ನಿನ 


ಲೀಲೆಗಳನೆಯ್ದೆ ಪಂಬಲಿಸದೆ (ಧರ್ಮಾನೃ. ೧೧-೧೦೬) ; ಪರಮಾತ್ಮನ 
ಮನಿ ಪಂಬಲಿಪಂತೆ ಹೃತ್ಸರಸಿಜ ಮಧ್ಯದಿ ತನ್ನ ತರುಣಿಯನಿಟ್ಟು 


ಜಾನಿಸುವನು ಜೀವಂಧರನಿಂತು ವಿರಹದೊಳಿರ್ದ (ಜೀನಂಸಂ.೧೨-೪೭) ; 
ಧಾರಿಣೀಪತಿ ರಾಮಲಕ್ಷ್ಮಣರ ಸಂಬಲಿಸಿ: ತೋರದು ಖದಿ ತನುವ ತೊರೆದ 
ಳಲ್ಲದಲಿರಲು ತೋರದಿರ್ದಪಳೆ ತಾಂ ನೋಡಿದಾಗಾರಗಳೊಳು (ವೆಂಕಾರಾ, 
೫-೫-೧೧). ೪. ಮೊರೆಯಿಡು : ಎಲೆ ಗಿರಿಜಾತೆ ಮಾತೆ ಕರುಣಾಕರೆ ., . 
ನೊಂದೆನಿಂದು ನಿನ್ನಲಘು ಕೃಪಾಕಟಾಕ್ಷದಿನಭೀಕ್ರಿಸಿ ರಕ್ಷಿಪುದೆನ್ನ ನಂಬಿಕೇ 
ಎಂದು ಪಂಬಲಿಸಿ ಹಂಬಲಿಸು: 
೧. ಕಾರ್ಗಾಲ ಮುಂಬನಿಯ ಸುಖವ ಚಾದಗೆ ಬಯಸುವಂತೆ ಅನು 
ನಿಮ್ಮ ಶರಣರ ಬರವ ಹಾರಿ ಹಾರಿ ಹಂಬಲಿಸುತ್ತಿದ್ದೇನೆ ಕರುಣಿಸಯ್ಯಾ 
(ಅದನೆ. ೧೬-೩೬) ; ಫಲಿಸಲಜಕಿಯದ ಕಾರ್ಯದಲಿ ಹಂಬಲಿಸಿ ಕೆಡುವನ 
ನಂತೆ ಕೆಡೆದನು (ತೊರರಾ.೧-೧೫-೨೪) ; ನಂಬಬೇಡಿ ನಾರಿಯರನು ಹಂಬ' 
ಲಿಸಿ ಹಿಗ್ಗಿ (ಪುರಂದ. ೨-೧೬-೧); ಹಂಬಲಿಸಿ ಒಂದು ಭೋಗವನ್ನು 
ಸಂಪಾದಿಸುವ ಹೊತ್ತಿಗೆ ಅದನ್ನು ಆಸ್ವಾದಿಸುವ ತ್ರಾಣವೇ ಕುಗ್ಗಿ ಹೋಗಿ 
ರುತ್ತದೆ (ನಂಟರು. ೨೦). ೨. ಬಸವಣ್ಣ ಮರವಟ್ಟು ಹಂಬಲಿಸಿ ಹಲುಬಿ 
ಘನತಾಸ ಮನಮಂ ನಟ್ಟು (ಬಸರ. ೧೧-೭೮) ; ಫಿಂದಿರುತ ಬೆಜಗಾಗುತ 
ವನೀನಂದನೆಯದೇನಾದಳೋ ಹಾಯೆಂದೆನುತ ಹಂಬಲಿಸಿ ಹಲುಬುತ 
ಹನುಮನೈೈತಂದ (ತೊರರಾ. ೫-೩-೧) ; ಮಿಗೆ ಕಾತುರದೆ ಹಂಬಲಿಪಳು 
ಕಂಬನಿಯೊಗುವಳೇನೆಂಬೆನಚ್ಚರಿಯ: (ಕಂನವಿ, ೯-೧೯೫). ೩. ಹಂಬಲಿಸ 
ದಿರು ದೈತ್ಯರೆಂಬರಿಗಿಂಬುಗೊಡದೀ ಮೋಕ್ಷಲಕ್ಷ್ಮ್ಮ£ಕಾಂತದೂರರಿಗೆ(ಸಂಭಪ- 
೮-೧೩೨) ; ರಾವಣ ಮನದಲುಮ್ಮಳಿಸಿ ಹಲವ ಹಂಬಲಿಸುತ್ತ ಲಿರ್ದನು 
(ಕೌಶಿಂಇ, ೧೭-೩೯); ಈ ಬಾಲಕಂ ತನ್ನ ತಾಯ್ತ ಂದೆಗಳನೊಡಹುಟ್ಟ ದ 
ನರ ಹಂಬಲಿಸಡೆ ಮುರಾರಿಯಂ ನೆನೆವನು (ಜೈಮಿಭಾ. ೮-೫೬), 
೪. ಹಂಬಲಿಸುತಿಹ ನಿಗಮಶಾಸ್ತ್ರಗಳಿಂಬುಗಾಣದ ಗಾಢದೈವದ ಬೆಂಬಳಿ 
ಯಲಿರಲಿನ್ನ ದಾವುದಸಾಧ್ಯ ನಿಮಗೆಂದ (ಕುನ್ಯಾಅ. ೧೬-೪೫). 
೫. ನೊಂದುಕೊಳ್ಳು ; ವ್ಯಥೆಪಡು ; ದುಃಖಿಸು; ಕಷ್ಟಪಡು : 
ಅಂಬುಜದ ಸಖಸೂನು ನೋಡೆ ತ್ರಿಯಂಬಕನ ಸಮಜೋಡಿಯಲ್ಲಾ 
ಬಾಹುವಿಕ್ರಮದಿ ಹಂಬಲಿಸಲವನುರವನೆಚ್ಚನು ಬೆಂಬಿಡದೆ ಕೀಚಕನ 
ರಥಣೊಳು ತುಂಬಿಸಿದ ಬಲುಗೋಲ ಮಳೆಯಲಿ ನಾದಿದನು ಹಯನೆ 
(ಸಂಭಪ,೧೯-೪೦).  [ಪಂಬಲ್‌ --ಇಸು,] 

ಪಂಬಸಲೆ (ನಾ). ಹಸುರಾದ ಹುಲ್ಲು ಬೆಳೆದಿರುವ ಫೆಲ; ಹಸು 
ರಾದ ಹುಲ್ಲುಗಾವಲು: ಎಳವು ಪಂಬಸಲೆ ಬಳ್ಳಿವನೆ ಕೆರೆಕುಂಟಿ 
(ಸಂಸನ. ೨೯-೪). [ಪಂ(ಪಸ್ಕಿ) 4 ಪಸಲೆ] 

ಪಂಜಾಡು (ನಾ). ತೆರೆ; ಮರೆ: ಕಳುಹಿ ಸರೆಸಿಯ ಸುತ್ತ ಪಂಬಾಡು 
ಗಳ ಬಿಗಿಸಿ ಲಲನೆ ರುಕ್ಮಿಣಿ ಸತ್ಯಭಾಮೆ ಗೋಪಿಕಾವಳಿಯ ಪೆಣ್ಗಳ ಕೂಡಿ 
ಕೊಳನ ತೀರದಿ ನಿಲಲು (ನನನೋ.೧೦-೪೩). [4-ತೆಲು, ಪಂಬುತಾಡು] 


(ರಾಜಕೇ,. ೧೩-೧೩೦ ನ). 


ಪೆಂಸೆ 


4 ಫೆಂಸೆ (ನಾ): ಹಂಸಸಕ್ಷಿ: ಕೆಂದಾವರೆಯ ವಿಸುಸ ಮೆಲ್ಮೊಗ್ಗೆಯಂ 
ಮಾಣದೆಂದುಂ ನಿನಗೀನೇಂ ಪಂಸೆ [ನಾಠಾಂ. ವೇನಂಚೆ] (ಕಬ್ಬಿಕಾ. ೩೧೮); 
ಜಾಣರಿಲ್ಲದ ಜನಪ ಪಂಸೆಯಿಲ್ಲದ ಕೊಳನು (ನನನೋ, ೨೩-೪೯) ; 
ಕೊಳಗಳಿಲ್ಲದ ಬನವು ಅಳಿಗಳ ಬಳಗವೆರಗದ ಪುಸ್ಪ ನಾಟಿಯ. . . ತೊಳಪ 
ಕಳಕಂಕಗಳು ಪಂಸೆಯು ಮಿಳಿರ್ವ ರಲ್ಲಿಯ ಮೃಗವು ಕತ್ತುರಿ ಕಲಿತ 
ಮಿಗಸಂಕುಳಗಳಿಲ್ಲದ ಗಿರಿಗಳಿಲ್ಲ (ನಾಗಷ. ೨-೭), [ಹಂಗೆ] 

ಸಕತ್‌, ಸಕತ್ತು, ಪಕ್ತ, ಫಕತ್ಯ ಫಕ್ತ (ಅ). ೧. ಪೂರ್ಣವಾಗಿ; 
ಬಹಳವಾಗಿ; ಸಕತ್‌: ನನ್ನ ಸೋದರ ದೂರ್ವಾಸಪುರದಲ್ಲಿ ಪಕತ್‌ 
ಖಾಹಿಲೆಯಾಗಿ ಮಲಗಿದ್ದಾ ನೇಂತ ಊಟಕ್ಕೆ ನಾನು ಕೂತಿದ್ದಾಗ ತಿಳಿಯಿತು 
(ಸಂಸ್ಕಾರ, ೧೪೩). ಕೆತ್ತು: ೧. ಸಕತ್ತು ಮೂರು ಸೇರು 
ಕೊಡುತ್ತದೆಂದು ಹೇಳಿದಾಗ ಅವರು ಇನ್ನೂ ಹಿಗ್ಗಿ ದರು (ಚೆಂಗಾಳ್ಳ. 
೧೬೦). ಹೆಕ್ಟೈ: ೧. ಪಕ್ತ ಬೈಗೋಳು ಬಡದಾಟಿ (ಸಾಧಾರಿ. ೯೩). 
ಫಕತ : ೧. ಸುಕೃತದಿಚ್ಚೆ ಯಿಂದ ವ್ಯಯಿಸಿ ಯುಕುತಿಯಿಂದಲಿ. 
ಭಕುತಿಯಿಂದ ಮೂರು ಕೆರೆಯು ಫಕತ ಕಲ್ಲಿಲಿ (ಕಜಾಗೀ. ೨೧೭). 


೨. ಬರಿ; ಕೇವಲ: “ಫಕತ-ಬರೆ, ಕೇವಲ?(ಜಾನಕೋ. ೧೮). ಫಕ್ತ:. 


೨. ಅದರಲ್ಲಿ ಫಕ್ತ ಉಪ್ಪಿನ ಕಲಮಿಗೆ ಮಾತ್ರೆ (ಮುಂಬವ್ಯಾ. ೧೦ 
ಪ್ರಸ್ತಾವನೆ) ; ಪಬ್ಲಿಕ್‌ ಲೈಫ್‌ ಎಂಬುದೇ ಬೇಡ ಆ ಪ್ರಾಣಿಗೆ. ಫಕ್ತ 
ಕಾಸು ಮಾಡುವುದೊಂದೇ (ಜಾರುದಾ, ೨೪೮), 
[4-ಅರೆ. ಹಿಂ. ಫಕತ್‌; ಮರಾ. ಫಕತ್ತ್‌, ಫಕಸ್ತ] 
ಪೆಕತ್ತು "ಪಕತ್‌' ನೋ. 
ಪಕಪಕ (ನಾ). ಒಂದು ಅನುಕರಣಿ ಶಬ್ದ: ಏನು ಹೇಳಿದರೂ 
ಪಕಪಕ ಅಂತ ಬಾಯಿಬಿಡುತ್ತಾನೆ (ರೂಢಿ). 
ಪಕಪಕ ನಗು- ಸಕ ಪಕ ಎಂಬ ಧ್ವನಿ ಬರುವಂತೆ ನಗು; 
ಗಟ್ಟಿಯಾಗಿ ನಗು : ಪಕಪಕ ನಗುವನರನ್ನು ನೋಡಿ ಬಿಕ್ಕಿಬಿಕ್ಕಿ ಅತ್ತ 
(ಗಾದೆ). 
ಪಕಪಕನೆ (ಅ). ಪಕಪಕ ಎಂದು ; ನಿನಗೆ ಪಕಪಕನೆ ನಗುವುದಕ್ಕೆ. 
ಮಾತ್ರ ಬರುತ್ತದೆ (ರೂಢಿ). [ಪಕಪಕ ---ಅನೈ] 
ಪಕಳ "ಪಕಳೆ' ನೋ. 
ಪೆಕಳಿ "ಪಕಳೆ' ನೋ. 
ಪಕಳೆ, ಪಕಳ, ಪಕಳಿ (ನಾ). ಹೂವಿನ ದಳ,--ಎಸಳು-ರೇಕು: 
ಎರಡೇ ಎಸಳು ನಾಲ್ಕೇ ಪಕಳೆ ಕಳೇನರಜೊಳು ಕಂಡಿತೊಂದು ಕಳೆ 
(ಗರಿ, ೯೦-೭); ,ಚೆಂಗುಲಾಬಿಯ ಪಕಳೆ ಆಕಳಂಕವಾಗಿರುವ ಭಾವ 
ವೀಣೆಗೆ ಬೆರಳನಾಡಿಸಿತ್ತು (ಭಾನಗೀ, ೧೧-೨೦೭) ; ನೋಡ ನೋಡುತ್ತಲೇ 
ಹೂವಿನ ಬಣ್ಣ ಮಾಸುತ್ತದೆ ; ಪಕಳೆಗಳು ನಲುಗಿ, ಸಡಿಲವಾಗಿ ಉದುರಿ 
ಹೋಗುತ್ತವೆ (ಸೌಂದಸ. ೫೭); ನೆಲಕ್ಕೆ, ಬಿದ್ಧಾಕ್ಷಣ ಹೂವಿನ ಪಕಳೆಗಳು 
ಅತ್ತಿತ್ತ ಹರಿದಾಡಿ ಬಿದ್ದುವು (ಕನಸಿ. ೧). ಪಕಳೆ : ಆ ಪ್ರಸೂನರಾಜಿಗಳ 
ಪಕಳಗಳಲ್ಲಿ ತುಷಾರಬಿಂದುಗಳು ಶೋಭಿಸುತ್ತಿ ದ್ವುವು (ಶ್ರೀಂಾಸ. ೬೮), 
ಪಕಳೆ: ಒಳಗೆ ಹೂವಿನ ಸಣ್ಣ ಸಣ್ಣ ಪಕಳಿಗಳು ಒಂದಕ್ಕೊಂದು ಹೊಂದಿ 
ಮುದುಡಿಕೊಂಡು ಇರುತ್ತವೆ (ಮುಂಬಯಿ. ೩-೩೬); ಆ ನೋಟ. 
ಹೂವು ಪಕಳಿಗಳೂ ಪ್ರಾಣದುಂಬಿ ಚಿಟ್ಟಿ ಯಾಗಿ. ಕಣಣುವುನೋ? 
(ದತ್ತವಮಾ. ೨೭) ; ಹೂವಿನ ಪಕಳಿಗಿಂತ ತಿಳಿವು ತಿಳಿವು ಆಂತ? ಹೂವಿಗೆ 
ಹೋಗಿ ತಾವ ಗಲ್ಲಾ ತಿವಿತಾವ (ಗಂ, ೯೬-೧). 
ಸಕಳೆಪಕಳೆ (ದ್ವಿರುಕ್ತಿ): ನುಂಜುಳವಾದ 
ಪಕಳೆಸಕಳೆಯಾಗಿ ಬಿಚ್ಚಿ 
(ಗಾಳಿಸ. ೨೦೫). 
[4-ಓಂ. ಪಖಡೀ ; ಮರಾ. ಪಾಕಳೀ, ಫಕಡೀ] 


ಕಲ್ಪ ನಾನಿಲಾಸ 
ಕಂಪು ಹೊರಬರಲು ಹನಣಿಸುತ್ತಿದೆ 


೫೦೭೦ 


20 


25 


45 


ಪಕುಳ 


ಪಕಾಯಿಸು (ಕ್ರಿ). ಅಡಿಗೆ ಮಾಡು; ಬೇಯಿಸು: “ಸಾಹೇಬರು 
ಇಲ್ಲೇ ಖಾನಾ ಮಾಡುತ್ತಾರೆ”, “ಬಾಳ ಚಲೋದು ಬಾಯಿಜೀ, ಏನು 
ಪಕಾಯಿಸಲಿ?” (ನಟಸಾ, ೨೩೯). 

[ಪಕ್ಕಾ (P+ ಹಿಂ. ಪಕಾನಾ) ---ಇಸ್ಕು] 

ಪಕಾರ (ನಾ). : "ಸ' ಎಂಬ ಅಕ್ಷರ: ಸಕಾರದ ತೃತೀಯತ್ವಕ್ಕೈ- 
ಕಣ್ಬನಿ'; ತಣ್ಬುಬಲ್‌ (ಶಮದ, ೬೫ ಪ್ರಯೋ), [ಸಂ] 

ಪಕಾಲಿ "ಪಕ್ಕಲೆ' ನೋ. 

ಪಕಾಲಿನೀರು (ನಾ). ಚರ್ಮದ ಚೀಲದಲ್ಲಿ ಹಾಕಿರುವ ನೀರು: 
ಪಕಾಲಿನೀರು ಕುಡಿಯುವನನಿಗೆ ಪಕ್ಷಪ್ರಾಯಶ್ಚಿತ್ತ ನೇಕೆ ? (ಗಾದೆ). 

[ಪಕಾಲಿ (-ಆಪಕ್ಕಲೆ) 4 ನೀರು,( <ನೀರ್‌)] 

ಪೆಕಾಸಿ "ಸಕಾಸು' ನೋ. 

ಪಕಾಸು, ಪಕಾಸಿ (ನಾ). ಮನೆ ಕಟ್ಟಿಲು ಉಪಯೋಗಿಸುವ 
ದೂಲ್ಯ.--ಜಂತೆ,--ತೀರು : ಕಬ್ಬಿಣದ ಸರಳುಗಳು ಸೇತುವೆಯನ್ನು 
ಹಿಡಿಯುವಂತೆಯೂ, ಮರದ ಜಂತಿ, ಪಕಾಸು, ಕಂಭಗಳು ಮನೆಯನ್ನು 
ನೆಟ್ಟಗೆ ನಿಲ್ಲಿಸುವಂತೆಯೂ ಇವು ದೇಹವನ್ನು ನಿಲ್ಲಿಸುತ್ತವೆ. (ಬಾಲಪ್ರ, 1, 
೧೯೬) ; ಮನೆಯ ಸುತ್ತು ಅಡ್ಡಾದಿಡ್ಡಿಯಾಗಿ ಬೆಳೆದ ಹನೆಮರಗಳನ್ನು 
ಸಿಗಿಸಿದರೆ. ಹೆಬ್ಬಾಗಿಲಿಗೆ ಬೇಕಾದಷ್ಟು ಪಕಾಸಾದಾವು (ನುರನು. ೧೨೯). 
ಪಕಾಸಿ: ನುಣುಪಾಗಿ ಕೊಯ್ದ ತೊಲೆಗಳು, ಹಲಗೆಗಳು, ರೀಪು 
ಪಕಾಸಿಗಳು ರಾಶಿರಾಶಿಯಾಗಿ ಸುವ್ಯವಸ್ಥಿತವಾಗಿ ಬಿದ್ದಿವೆ (ಕಾನೂರು. 

ಹುಲ್ಲುಮಾಡು . . . ಹಳೆಯ ತೊಲೆ ಪಕಾಸಿಗಳು--ಕಿಚ್ಚು 
ಬಹು ಬೇಗ ಹೊತ್ತಿ ಕೊಂಡಿತ್ತು (ದೇವಹೆಂ. ೧೪). 

[4-ತುಳು. ಪಕಾಸ್‌, ಪಕ್ಕರ್ಸ] 

ಪೆಕೀರ್ಕ, ಫಕೀರ್‌, ಫಕೀರ (ನಾ). ೧. ಬಡವ ; ಗರೀಬ: ಹಾರ 
ಪದಕ ಚೌಕುಳಿಯನಿಟ್ಟಿ ನ ತಮ್ಮ ಕೇರಿಯೊಳಗೆ ಸುಳಿದಾಡೆ ಸೇರಿಸಿ 
ಕೊಂಡವನೊಡವೆಯ ನಗುತ ಪಕೀರನ ಮಾಡಿ ಬಿಡುವರು (ಕಂನವಿ. 
೨೯೪). ೨. (ಮಹಮ್ಮದೀಯರಲ್ಲಿ) ಸಂಸಾರವನ್ನು ತೊರೆ 
ದವನು ; ವಿರಕ್ತ; ಸಾಧು: ಯಾ ಗ್ರಾಮನನು ನಿರುಪಾಧಿಕ ಸರ್ವ 
ಮಾನ್ಯವಾಗಿ ಪಕೀರರ ಧರ್ಮಕ್ಕೊಡಿಸಿಯಿರೂದರಿನ್ನ ನೀನು ಮುನ್ತಾದ 
ಪಕೀರರು ಯತಾ ಧರ್ಮವನ್ನು . . , ಅನುಭವಿಸಿಕೊಣ್ಣು ಬರುವದು 
(ಎಕ. 1%, ಆನೇಕ. ೯೦-೧೦ ; 1759) ; ಅನೇಕ ಜಂಗಮಾತಿಧಿ ಪರನು 
ಹಂಸ ಪಕೀರ . . . ಜನರ್ಗನ್ನದಾನವಸ್ತ್ರದಾನಂಗಳಂ ಮಾಳ್ವ ಂತು 
ಸ್ಥಿರಮಾದ ಕಟ್ಟ ಳೆಯ ಂ ರಚಿಯಿಸಿ (ಕೆಳನೃ.೧೦-೨೦). ೩. ಭಿಕ್ಷೆ ಬೇಡು 
ವವನು. ಫಕೀರ್‌: ೧. ಆಗಲೇ ಬದುಕಿದರೆ ಬಜೇಸಾಬರು ಕೆಟ್ಟರೆ 
ಫಕೀರ್‌ಸಾಬರು ಅಂತ ಅವರು ಯಾತಕ್ಕೂ ಜಗ್ಗಲಿಲ್ಲ (ಜೆಂಗೂಲಿ,೧೫೫).. 
೨. (ಕೈಸ್‌ಗೆ, 11, ೫೪೦), ಫೆಕೀರೆ: ೨. ಧೀರೆಂ ವಜೀರನಿಂದು 
ಫಕೀರಂ ತಾನಪ್ಪ ೦ (ಚಿಕವಿ, ೨-೧೧೯) ; ನೀವು ಮಾಡುವ ಫಕೀರರ 
ಭರ್ಮಕ್ಕೆ (ಸೌಇಎ, ೧೯೩೪, ಸೇಲಂ, ೧೫೫-೯; 1759); ಗಂಗಾ 
ರಾಮನು ಆ ಆಜ್ಞೆಯನ್ನು ಕೇಳಿ ಅದದ್ದಾಗಲೆಂದು ನಿರ್ಭೀತನಾಗಿ 
ಫಕೀರನ ಮೆಂಖದ ಮೇಲೆ ಒಂದು ಸಲ ಒದ್ದನು(ಬಂಕಿಮ. ೩೦೧). 

[-ಅರ. ಹಿಂ. ಮರಾ. ಫಕೀರ್‌] 

ಸೆಕುಳ (ನಾ). ವಸ್ತ್ರ; ಉಡುಪು; ವೇಷ (?) : ತನ್ನ ಪೋಲ್ವೆಯ 
ವಿನುತಮಪ್ಪೊಂದು ಪುತ್ಕಳಿಯ ಅನುಗೆಯ್ದದಕೆ ಪೂರಿಸಿ ಸಕುಳನ 
ತಾನನುರಾಗದಿಂ ಪವಡಿಸುವ ಮನೆಯನು ಮಾಣಿಕದ ಪಾಸಿನ ಮಂಚದ 
ಮೇಲೆ ಘೆನತರನುಪ್ಪ ವಸ್ತ್ರವನು ಹೊದಿಸಿ ಅದನು ಮಲಗಿಸಿ ತಾನು 
ಬೇಳಿಕೊಂದು ಸದನಕಾರಖಳಯದಂದದೊಳು ಪದನಿಂ ಪೋಗಿಯಡಗಿ 
ಕೊಂಡಿರಲನಿ (ಪ್ರಭಂಜ. ೨-೬೦). [1] 


೪೭); 


ಪಕೋಡ 


ಪಕೋಡ (ನಾ). (ಈರುಳ್ಳಿ, ಮೆಣಸಿನಕಾಯಿ ಮುಂತಾದು 
ವನ್ನು ಹಾಕಿ) ಕರಿದು ಮಾಡಿದ, ಒಂದು ಬಗೆಯ ಕಡಲೆಹಿಟ್ಟಿನ 
ತಿಂಡಿ ; ಬೋಂಡ : ಭೀಮಾಚಾರಿ ಹೋಟೆಲ್‌ನಲ್ಲಿ ಪಕೋಡ ಕೊಂಡು 
ಕೊಂಡ (ಇಬದು. ೪೧); ಚೌಚೌನಲ್ಲಿದ್ದ ಪಕೋಡಾ ತೆಗೆದುಕೊಂಡು 
ತಿನ್ನುತ್ತ (ಕಾಮಿಉಂ. ೧೭೯). 
[ಹಿಂ ಪಕೌಡಾ ; ಮರಾ. ಪಕೋಡಾ) 
ಸಕ್ಕೃ,ಪಕ್ಕು,, ಪಕ್ಕೆ, ಬಂಕ, ವಂಕ್ಶ್ಕ (ನಾ).೧.ಬದಿ;ಮಗ್ಗುಲು; 
ನೆರೆ; ಪಾರ್ಶ್ವ: ಎರಡುಂಪಕ್ಕದೊಳೋಲಗಕ್ಕೆ ಪದಂ ಬಂದಿರ್ದ 
ಕಂತಾಜನೋತ್ಕರರತ್ನಾ ಭರಣಪ್ರ ಭಾಪ್ರಸರವಾದಂ ತಳ್ತು (ಕಾದಂಪೂ. 
ಎರಡುಂ ಪಕ್ಕಡೆ'. . . ಚಾನುರಮಂ ಚೆನ್ನೈಯಂಕ್ಕೆ 
(ಸಂರಾಮಾ, ೨-೧೧) ; ವಾಸ್ತವವಾಗಿ ತುಳುವಿನಲ್ಲಿ ಪ ಹ ಆಗಿಲ್ಲ. ಅಂಥ 
ಪದಗಳೆಲ್ಲಾ ನಿಸ್ಸಂದೇಹವಾಗಿ ಅದರ ಪಕ್ಕದ ಭಾಷೆಯಾದ ಕನ್ನಡದಿಂದ 
ತೆಗೆದುಕೊಂಡ ಪದಗಳು (ದ್ರಾವಿನಿ. ೧೪೭). ೨. ಹತ್ತಿರ; ಸನಿಹ; 
ಸಾಮಾಸ್ಯ ; ಸನ್ನಿಧಾನ: *ಫೊರ್ದುಗೆ, ಪೊರೆ, ಪಕ್ಕಂ, ಸನಿಹಂ, 
ಕೆಲಂ ಈ ೫ ಸನಿನಾಪಂ? (ಕಶಸಾ, ೬೪-೪೩೪) ; ಗೋವರ್ಧನಭಟ್ಟಾ ರರ 
ಪಕ್ಕದೆ. ಕುಮಾರಬ್ರ ಹ್ಮಚಾರಿಯಾಗಿ ಭದ್ರಬಾಹು ತಪಂಬಟ್ಟು (ನಡ್ಡಾರಾ, 
೭೪-೨೧) ; ಅವರ್ಗೆಲ್ಲಂ ಸಂಸ್ಕಾರನಿಧಿಯಂ ನಾನೆ ಪಕ್ಕದೊಳಿರ್ದು ಮಾಹಿ 
ಸಂವೆಂ (ಸಂಪಭಾ. ೧೪-೮ವು ; ಸಕ್ಕಿಗಳಲ್ಲಿ ತಿಂದುಲಸದ ನೆಲ್ಲಳ ನುಚ್ಚು 
ಗಳಂ ಫಲಂಗಳಂ ಪಕ್ಕದೊಳಿರ್ಪ ಗೂಡಂಗಳಿನಾಯ್ದೆ ನಗಿಕ್ಕು ನನಟ್ಕಆ3ಂದೆ 
(ಕಾದಂಪೂ. ೧೩೬); ಚಿಕ್ಕನೆ ಬಲ್ಲಿದರಂ ಮಜಕಿವೊಳ್ಳೊಡದೋ ಸರಿಸಿ 
ಪೋಕುಮಲ್ಲದೆ ನೀನಿಂತಕ್ಕಟಿ ಅಂಕ ಟಮಿರ್ದೊಜೆ ಪಕ್ಕಕ್ಕೊಳಗಸ್ಪೆ 
ಸಸಿದು ಮಸಗಿದ ಜನನಾ (ಚಂದ್ರಪು. ೧೩-೭೪) ; ಶಿವಭಕ್ತಿ ಮುಂತ್ತ ಂತಿರ್ದ 
ಮುತ್ತಬ್ಬೆಯ ಪಕ್ಕದೊಳು . . . ನಾಲ್ಕೆರಡುವರ್ಷಂ ಸುಖದೊಳಿರೆ 
(ಬಸರ, ೨-೯). ೩. ಕಡೆ; ಪಕ್ಷ; ಬಣ: ಓಜಂ ಗಡ ಚಿಃ 
ಭಾರದ್ವಾಜಂ ಗಡ ಬಿಲ್ಲ ಬಲ್ಮೆಯುಂ ಕುಲಮಂಂ ನಿರ್ವ್ಯಾಜಂ ಮಸುಟ್ಟುವು 
ಪಾಂಡುತನೂಜರ ಪಕ್ಕದೊಳೆ ಪಾಟಾಗಿಡೆ ನೆಗಟ್ಟುದಕರಿ ೦. (ಗದಾಯು. 
೨-೧೮). ೪. ಗರಿ; ರೆಕ್ಕೆ: “ಅಟ್ಟೆ ಯೆಅಂಕೆ ತನೆ ಪಕ್ಕಂ” (ಕಬ್ಬ ಕೈ. 
೬೮) ; ಪಕ್ಷಿಗೆ ಪಕ್ಕ ಬಂದಿತ್ತು ಗಗನಕ್ಕೆ ಹಾಜಕಿತ್ತು. (ಅನಚಂ; 
೧೭೧-೭೬೮) ; ಪಳಂಚಲೆದೊಲೆದು 'ಪಕ್ಕಮುಂ ಬಿರ್ಚಿ ಲಲ್ಲೆ ಗೆಯ್ದುತ್ತು 
ಪಾರಿವಂ ಪಾರಿವಡೊಳ್‌ (ಗಿರಿಕ, ೨-೫೨) ; ಗಿರಿಗಳ ಪಕ್ಕಮಂ ಕಡಿದು 
ಗೋತ್ರನಿರೋಧಿಯೆನಿಸ್ಟ ನಾಮಮಂ ಧರಿಸಿದ ದೇವವಲ್ಲಭನ ಪತ್ತನ 
ಕೀಗಳೆ ದಾಟಕಿಯಿಟ್ಟು (ದಶಕು. ೨-೧೦೫) ; ಬೀಸಣಿಗೆಯ ತಂದು ಬೀಸು 
ವೆನೆಂದರೆ ಬೀಸುತಿಹನು ' ಖಗ ತನ್ನ ಪಕ್ಕದಲಿ (ಪುರಂದ. ೬-೬೭-೪). 
೫. ಚಾಂದ್ರಮಾನದ ತಿಂಗಳಿನ ಅರ್ಥಭಾಗೆ; ಶುಕ್ಲಪಕ್ಷ ಅಥವಾ 
ಕೃಷ್ಣಪಕ್ಷ: ಪಕ್ಕಕ್ಕೊಂದುಪವಾಸ ಪುಕ್ಕಟಿ ಶ್ರೀತೊಲಸಿ ಸಿಕ್ಕಿ ಸಿಕ್ಕಿ ದಲಿ 
ಹರಿನಾಮ ಭವಭವದಿ ಸಿಕ್ಕಿ ಸಾಯುನದು (ಸರ್ವಜ್ಞ. ೯೧೪). ೬. ರಂಗ 
ಭೂಮಿಯ ಎಡಬಲಗಳಲ್ಲಿ ಕಟ್ಟುವ, ಹೆಚ್ಚು ಅಗಲವಿಲ್ಲದ 
ಪಟ್ಟಿಕೆ : ಕಂಗಭೂನಿ ಸುಸಜ್ಜಿ ತವಾಯ್ದು ; ಪರದೆ ಕಟ್ಟಿ ಲಾಯಿತು ; 
ಪಕ್ಕಗಳನ್ನು ನಿಲ್ಲಿಸಲಾಯ್ರು (ಬೆಟ್ಟಿಹೊ. ೩೫). ೭. ಶರೀರದಲ್ಲಿ 
ಎದೆಯ ಕೆಳಗಿನ ಎರಡು ಪಾರ್ಶ್ವ; ಪಕ್ಕೆ ಸ ಪಕ್ಕೆಲುಬು ; 
ಪಕ್ಕಡಿ (ಉಕ) : ಸಕ್ಕ ಂಗಳ್‌ ಪೊಡೆಯಳಿಕಂ ತಕ್ಕ ಸೆಗಲ್‌ ಮೂಗು 
ವಕ್ಷಮಾಜುರ್ಬುಗಳಿವು. ನಿಂಕ್ಕಿರಲಾತಂಗೈಸಿರಿ ಚಕ್ಕನೆ ಬಂದಿರ್ಪುದಿದುವೆ 
ತಪ್ಪ ದನೋಘಂ (ಜಾಲಾಸ್ಯ, ೧-೧೨-೩೮). ಪಕ್ಳ್ಚ್ರು : ೮, ಜೊತೆ; 
ಜೋಡಿ : *ಸಕ್ಕುವಿಡಿ' ನರಾ. ಪೆಕ್ಕೈ: ೨. ನಮ್ಮಕ್ಕನಸುವ ಸೂಆತ 
ಗೊಂಡು ಸಕ್ಕೆ ಗೆಯ್ದದೆ ದೂರದೊಳಗಿದ್ದೆ (ಭರಚ-೯-೩೯). "ಪಕ್ಕೆಮನೆ” 
ಪರಾ. ೩. ಸಕ್ಕೆಗೇ ಕೊಂಬು ನೆಟ್ಟು ಬಿಟ್ಟಿ ೦ತೆ (ಸುನಸಂ.೪); ತೋಳು 


೧೦-೧೧); 


೫೦೭೧ 


$ 


35 


40 


45 


ಪಕ್ಕ ಜಲ್ಲಿ 


ಗಳನ್ನು ತನ್ನ ಪಕ್ಕೆಗಳ ಮೇಲೆ ಜಾಡಿಸಿದ (ಎಳಜೀ. ೯೮). ಬಂಕ್ಕ : 
೧. ಬಳಿಕ್ಕದಅ ಬಂಕದೊಳೊಪ್ಪು ಗುಮುಜ್ವಳಾಂಗನನ್ವಿತಬಹುಸಂಖ್ಯು 
ರುದ್ರ ಗಣಸೇವಿತನಗ್ಗ ದ ನೀಲಲೋಹಿತಂ (ಶಬಕಂ. ೧-೬೭). ವಂಕ್ಕ್‌ : 
೧. ಎಡಬಲವಂಕದೊಳ್‌ ನೆಲನನುಗ್ಗ ಡಿಪಾಳಿಯರಿಂ ವಿಳಾಸದಿಂದಡಿಯಿಡು 
ನಲ್ಲಿ (೧೦5. ೩-೧೧೪); ವೇಲೆಯ ಶಿರವನೊಡೆದುಚ್ಬೇಳ್ವ ಘನಸಾಗರದ 
ಪೊಲು ಸಿಡಿದೊದಣ ಕವಿದುದು ಕೂಡೆ ವಂಕದಲಿ ಕರಿ ತುರಂಗ ರಥವಾಜಿ 
ಕಾಲಾಳು (ಕುನ್ಶಾಅ. ೧೨-೧೯). "ಎಡನಂಕ', "ಬಲವಂಕ' ಪರಾ. 
೯. ದೆಸೆ; ದಿಕ್ಕು : "ತೆಂಕವಂಕ' ಪರಾ. 
ಪಕ್ಕಂಗೆದರ್‌-. ಕಕ್ಕೆ ಉದುರಿ ಹೋಗು : ಸಕ್ಕಂಗೆದರ್ಶನೆಂ, 
ಮಕ್ಕಳಿರ; ಮುಂದುಕನೆಂ. 'ಬನ್ನಿನೆನ್ನಂ ನೆಗಹಿ ; ಕುಳ್ತ ಬಳಿಕೊರೆದಪೆನ್‌ 
ನಿನ್ನಿಷ್ಟ ಮನ್‌ (ಶ್ರೀರಾಮಾ. ೩೮೫-೬೨೬). ಪಕ್ಕಗೂಡಾಗು-- 
(ಹಕ್ಕಿಯು) ಮಗ್ಗುಲಿನ ಕೆಕ್ಕೆಗೂಡನ್ನು ನೆಮ್ಮಿ ನಿಲ್ಲು,-ಆಧರಿಸಿ 
ನಿಂತುಕೊಳ್ಳು : ಗಜಾ ಪಾಜಲ್ಕಿಲ್ಲ ಕಾಲುಂ ಬಲಿಯವು ನಡೆಯರ್ಲ 
ಬೆಟ್ಟಿ ತೆಂಬಂತೆ ನಾಗಂ ಮುಅಸಿವನ್ನಂ ಮುಂದೆ ಮುಗ್ಗು ತ್ತೆಡಬಲದೊಳ 
ಗಾಂ ಬೀಟುತುಂ ಪಕ್ಕಗೂಡಾಗೊಣಗುತ್ತಂ. ಪೋಗಿ (ಕಾದಂಪೂ,೧೯೨); 
ಚಳಿಗೆ ಪಕ್ಕಗೂಡಾಗೊರಗಿ ಮಾಗಿಯೆಳವಿಸಿಲ ಕಾಯಿಸುತಿರ್ದ ನರೆನನಿರ 
ಗರಿಮೆಯ್ಯವ೦ಂ.. . . ನಿಡುನೋಡಿ (ಶ್ರೀರಾಮಾ, ೩೮೫-೬೨೨). ಪಕ್ಕು 
ಮಾಡ್ಕು - ಜೊತೆಮಾಡು; ಒಡಗೂಡಿಸು : ಆಗಳ್‌ ಸೌಧರ್ಮೆಂದ್ರ 
ನೇಜಾದೈರಾವತಗಜೇಂದ್ರಕೈ ನಿಜಗಜೇಂದ್ರ ಂಗಳಂ ಪಕ್ಕು ಮಾಡಿ (ಆದಿಫು. 
೭೧೪೯ ನ); ಆಗಳಾ ಗೀರ್ವಾಣಗಣಾಗ್ರಣಿಯೇಒಕಿದೈರಾವಣಕ್ಕಾ ತ್ಮೀಯ 
ಮದಮುತಂಗಜಮಂ ಸಕ್ಕ್ಯುಮಾಡಿ (ಸೇಮಿಪು. ೮-೧೧೮ ವ). 
[-ಆಸಂ. ಪಕ್ಷ] 

ಸಕ್ಕಂಬಿಡಿ (ಕ್ರ). ಮಗ್ಗುಲನ್ನು ಹಿಡಿ ; ಪಕ್ಕವನ್ನು ಆಶ್ರಯಿಸು : 
ಪೊಜಮಟ್ಟು ತೊಆಕೆಯ ನಡುವಣ ಕುಜುವಂಗಳ ಕೆಲದೊಳಿರ್ದು 
ಕಾದುವು ಬಿಸಿಲಂ ಮಲಕಿಗಳ್‌ ಪಕ್ಕಂಬಿಡಿದೆಡೆಗಿಬದಿರೆ ಕುಂಭೀರಕಮಠ 
ಕರ್ಕಟಿಂಗಳ್‌ (ಜಗವಿ. ೧೪-೧೨) ; ಗದ್ದೆಗಳ ಮಡಿಯ ತಡಿನಿಡಿದು ಪರಿನ 
ಪರಿಕಾಲ್ಗಳ ಪಕ್ಕಂಬಿಡಿದು ಕಿಕ್ಕಿಜುಗಿಟಾಡು ಪೊಂಗೇ ದಗೆಯ ಬಾಲಕ್ಕೀಲಿ 
ಗಳ ಕೆಲ್ಲೆ ಯೊಳಲ್ಲಲ್ಲಿ ಪಲ್ಲವಿಸಿದ ಸುರಹೊನ್ನೆ (ಧರ್ಮನಾ.೨-೨೯ನ). 

[ನಕ್ಕ -: ಸಿಡಿ] 

ಸಕ್ಕಗಂಟಿ (ನಾ). ಆನೆಗಳಿಗೆ ಎರಡೂ ಬದಿಗಳಲ್ಲಿ ಜೋಲಾಡು 
ವಂತೆ ಕಟ್ಟಿರುವ ಗಂಟಿ ; ತಳಸಂಕಲೆಯ ತೊಡರಂಕಣಿಯ ಕೊಂಡೆಯ 
ಪಕ್ಕಗಂಟಿಗಳ , , . ಜೋಡಿಸಿದರುಬ್ಬರದ ಮುದಗಜವ (ಕು್ಯಾಡ್ರೋ. 
೩-೨) ; ಕೊರಳ ಹೊರಜಿ ಕುಂಭಸ್ಮಳ ಕೋಹಾಳೆ ಸರಗಂಟಿ ಪಕ್ಕಗಂಟಿ 
ಗಳು . .. ಮದಕರಿಯ ಮೇಲೊಡನೆ ಮೆಲಕಿದುವು (ಕಂನವಿ. ೨೩-೧೦೨) 

[ಪಕ್ಕ 4: ಗಂಟ] 

ಪಕ್ಕಗೆ (ಅ). -. ಸಕ್ಕುನೆ: ಪಕ್ಕನೆ, ಪಕ್ಕಗೆ- ಇತಿ ಗಡಾದಿರಾಕೃ ತಿಗಣಃ 
(ಶಬ್ದಾನು. ೪೯ ಪ್ರಯೋ). [ಪಕ್ಕ್‌--ಆಗೈೆ] 

ಪಕ್ಕಗೊಳ್‌ (ಕ್ರಿ). ಹತ್ತಿರವನ್ನು ಸೇರು; ಸಮಾಪಿಸು : ಪಕ್ಕ 
ಗೊಂಡೆಲ್ಲರೊಪ್ಪಿ ದರು ಚಕ್ರಿಯ ಮಂತ್ರಿ ದಕ್ಕಿತು ಛಲ ನಿನಗೆಂದ 
(ಭರಚ. ೩೮-೯೩). [ಪಕ್ಕ 4 ಕೊಳ್‌, ] 

ಸಕ್ಕ ಘಂಟಿ (ನಾ). ಇ ಪಕ್ಕಗಂಟಿ: ಪಕ್ಕಘಂಟಿಯ ರುಂಗೆಯ 
ಮೊಗರಂಬದ ನವಾಯಿಯ ದಂತಿಯ ಹೆಗಲ ಹೊಂಗದ್ದುಗೆಗೆ 
ಬಿಜಯಂಗೈ ದನಾ ಭೂಪ (ಕುವ್ಯಾಸ, ೧೨-೯೭). 

[ಪಕ್ಕ 4-ಘಂಟಿ] 

ಪಕ್ಕಜಲ್ಲಿ (ನಾ). ಪಕ್ಕದಲ್ಲಿ ತೂಗಾಡುವ ಕುಚ್ಚು,-ಗೊಂಡೆ : 

ತಳಿರ್ಗಳಮರ್ಕೆವಿತ್ತ ತಲೆಕಟ್ಟು ಲತಾಂತದ ಮಾಲೆ ಬೆನ್ನ ಬತ್ತಳಿಕೆ 


ಪಕ್ಕ ಜಿಹ್ಹೆ 


ಮರಂದದಣ್ಣು ಪಸುರಂಗಿಗೆ ಪೀಲಿಯ ಪಕ್ಕಜಲ್ಲಿ ಗೇಣಳವಡೆ (ಶಬಶಂ, 
೩-೧೬). [ಪಕ್ಕ -- ಜಲ್ಲಿ] 

ಪಕ್ಕಜಿಹ್ಹೆ (ನಾ). ಕೀಟಗಳ ಬಾಯಲ್ಲಿರುವ ಒಂದು ಉಪಾಂಗ : 
ನಾಲ್ಕು ಅಖಂಡ ಅನುಬಂಧಗಳು - ಒಂದು ಮಧ್ಯದ ಜೊತೆ ಜಿಹ್ವೆ... 
ಒಂದು ಪಕ್ಕದ ಜೊತೆ ಸಕ್ಕಜಿಹ್ಟೆ (ಕೀಟನೆ, ೬೨). [ಸಕ್ಕ -- ಜಿಹ್ಹೆ] 

ಪಕ್ಕಬಸ್ಪಣಿ (ನಾ). ಬರವಣಿಗೆಯಲ್ಲಿ ಬಿಟ್ಟು ಹೋದ ಅಥವಾ 
ಬೇರೆ ತಿಳಿಸಬೇಕಾದ ವಿಷಯವನ್ನು ತಿಳಿಸುವುದಕ್ಕಾಗಿ ಪಕ್ಕದಲ್ಲಿ 
ಬರೆಯುವ ಪುಟ್ಟಬರಹ ; ಮಗ್ಗುಲುಟಪ್ಪಣಿ: ಪಾರ್ಶ್ವಟಪ್ಪಣಿ ; 
ಪಕ್ಕ!” * (600561, ಇಂಕಣಿ) ; ಪುಸ್ತಕ ವಿಷಯವನ್ನು ವಿಶದೀಕರಿ 
ಸಲು ಕೆಲವು ಟಿಪ್ಪಣಿಗಳನ್ನು ಉಪಯೋಗಿಸುವುದು ಅನಿನಾರ್ಯ . , , 
ಮುಖ್ಯವಾಗಿ ಸಕ್ಕಟಫ್ಪಣಿ, ಹೆಗಲುಟಿಪ್ಪಣಿ (ಮುದ್ರಕ. ೪೪). 

[ನಕ್ಕ 4-ಟಪ್ಪ ಣಿ] 

ಸಕ್ಕಡಿ (ನಾ). (ಉಕ) ಎದೆಯ ಕೆಳಗಿನ ಎರಡು ಮಗ್ಗುಲು ; 
ಪಕ್ಕೆ : ಒಡಲೆಲ್ಲ ಹೊಡೆಮರಳಿ ಸೆಟಿದು ನಿಲ್ಲುತ್ತದೆ. 'ಪಕ್ಕಡಿ ಮುರಿದು 
ಹೋದೀತೆಂಬ ಖಬರು ಕೂಡ ಅದಕ್ಕಿದ್ದ ಂತಿಲ್ಲ (ದೇಕನ್ಕಿ. ೧೩೪) ; ಮಗುವು 
ಆಕೆಯ ತೊಡೆಯ ಮೇಲೆ ಇರುವಾಗಲೇ ಅದರ ಪಕ್ಕಡಿಯನ್ನು 
ಮುಟ್ಟ ಜ್ವರವನ್ನು ನೋಡಿದನು (ಜನಜೀ. ೪೩); ಪಕ್ಕಡಿಯ ಮೇಲೆ 
ಮಲಗಬೇಕು (ಭಾರಸಂ. ೧೪೩). [< ಹಕ್ಕ] 

ಸಕ್ಕಣ (ನಾ). ೧. ಬೇಡರು ವಾಸಿಸುವ ಹಳ್ಳಿ : “ನನಮಧ್ಯಗತಂ 
ಶಬರೋಪನಿಚಿತಮುದು ಪಕ್ಕಣಂ ಪುಳಿಂದಸ್ಮಾನಂ” (ವಸ್ತು ಕೋ.೪೫-೩); 
ಕೆಲನೆಡೆ *ಿನ್ನರೀವಿಹರಣೋಚಿತ ಸೌಂದರಕಂದರಂಗಳಿಂ . . . ಕೆಲವೆಡೆ. 
ಕೂಡೆ ಕ[ಣ್ಣು ]ಆಂಗುಗುಂ ಶಬರೋ[ಲ್ಪ]ಣ ಪಕ್ಕಣಂಗಳಿಂ (ನರ್ಧಮಾ. 
೫-೫೩) ; ಬೆಟ್ಟು ಗೂಂಟಮಂ. ಬಸಿವ ಪುಳಿಂದಸಂಕುಳದ ಫೆರ್ಕಣದಿಂಡೆಸೆ 
ರತ್ತು ಪಕ್ಕಣಂ (ಚಂದ್ರಪು. ೫-೫೪) ; ಸಂತೋಷದಿಂ . . . ಗವಿಂಸಿದಂ 
ಪಕ್ಕ ಣಕ್ಕಾ ಪುಳಿಂದಂ (ಉದ್ಭಟ. ೪-೧೨೬) ; ಮಂತ್ರಕಾಲದೊಳೊರ್ಮೆ 
ಬೇಂಟಿಯೊಂದು ಬೆಸನದಿಂ ಆ ತೋರ್ಪ ನೆರೆವೆಟ್ಟ. ನೆಮ್ಮ ಪಕ್ಕಣದಿಂ ತಳರ್ದು 
(ರಾನಾಶ್ವ. ೭೬-೨೨). ೨, ಜಾತಿಯಿಂದ ಬೇಡರಲ್ಲದಿದ್ದರೂ 
ಪ್ರಾಣಿವಥೆಯಿಂದ ಜೀವಿಸುವ ಚಂಡಾಲ ಮೊದಲಾದ ಕೆಳ 
ವರ್ಗದವರು ವಾಸಿಸುವ ಹಳ್ಳಿ : ಅನಂತರಮೆ ತೋಣಃತಿಂದ್ರಪುರ 
ದಂತಿರಾ ಪಕ್ಕಣಂ (ಕಾದಂಉ. ೭೫೭), [ಸಂ.] 

ಪಕ್ಕದ್ವಂದ್ವ (ನಾ). ರೆಕ್ಕೆಗಳ ಜೋಡಿ ; ಎರಡು ರೆಕೈಗಳು : 
ಪಕ್ಕದ್ವಂದ್ವಂಗಳಂ ರುಖಾಡಿಸಿ ಕೆಲಕೆ ನಿಮಿರ್ದೊತ್ತಿ ಮೂಗಿಂದೆ ಗೋಣಂ 
ಹೆಕ್ಕುತ್ತಂ ಬಂದು . . . ನಗರಜೊಳ್‌' ಕೂಗಿತಾ ತಾಮ್ರೈಚೂಡಂ 
(ಸೂಕ್ತಿಸು. ೯-೩೦). [ಪಕ್ಕ -- ದ್ವಂದ್ವ] 

ಪಕ್ಕನುಸುಳು (ಕ್ರಿ). ಪಕ್ಕಕ್ಕೆ ಬರು; ಸಮಾಶಕ್ಕೆ ಸಾರು: 
ಪಕ್ಕನುಸುಳಿದ ಕರ್ನಿಕೆಯ ಕಾವಲಿರ್ದರಸುವುಕ್ಕ ಳರನೆಲೆ ಧಾತುಗೆಡಿಸಿ 
ಸಿಂಹರನದಿ ಬೊಬ್ಬಿ ಕ್ಕಿ ದನು (ತುರಂಗ, ೫೧-೧೦). 

[ಪಕ್ಕ 4 ನುಸುಳು ( ಆನುಸುರ್ಳ)] 

ಪಕ್ಕನೆ (ಅ). ಇದ್ದಕ್ಕಿದ್ದ ಹಾಗೆಯೆ ; ' ಒಮ್ಮಿಂದೊಮ್ಮೆಲೆ ; 
ಹಠಾತ್ತನೆ; ತಟ್ಟನೆ: ಆ ಸೂಕರಂ ಕಕ್ಕಸದ ಬಾಣದಿಂದೊಕ್ಕು 
ದೊಡಲಂ ನೆಲಕೆ ಪಕ್ಕನಸುವಂ ಬಿಡಲ್‌ (ಚೆಬಪು; ೫೩-೩೯) ; ಪಕ್ಕನೆ 
ನಕ್ಕರದಂ ಕಂಡಕ್ಕಜ ಮಿಗೆ ಗೊಳ್ಳ ನೆಲ್ಲರುಂ ಕೈಪೊಯಲ್ಸುಂ (ಹಾಲಾಸ್ಕ. 
೪-೧೫-೭೧) ; ಅದನು ಕೇಳುತ ನಕ್ಕು ಪಕ್ಕನೆ ಮುದಿಯಶೆಟ್ಟ ಯು 
ಪೇಳ್ವನವರಿಗೆ (ಯಚೋರ, ೫೬). [ಪಕ್ಕ್‌---ಅನೈ,/ತೆಲು, ಪಕ್ಕುನ] 

ಪಕ್ಕರಂಗ (ನಾ). ರಂಗಸ್ಕೃಳಕ್ಕೆ ಹೋಗುವ ಮೊದಲು ನಟರು 
ನಿಂತುಕೊಳ್ಳುವ ರಂಗಸ್ಕಳದ ಮಗ್ಗುಲು ಭಾಗ : ದೃಶ್ಯಸಲಕರಣೆ 


೫೦೭೨ 


30. 


40 


4 


೩ 


ಪಕ್ಕರಿಸು 


ಗಳನ್ನು ತಂದು ಜಾರಿಸು, ನಟರು ರಂಗವನ್ನು ಪ್ರವೇಶಿಸುವುದಕ್ಕೆ 
ಮೊದಲು ಬಂದು ನಿಂತುಕೊಳ್ಳುವ, -ರಂಗಸ್ಮಳಡ ಭಾಗ: ಪಕ್ಕರಂಗ 
(Slip. ಇಂಕ8)... [ಪಕ್ಕ 3-ರಂಗ] 

ಪಕ್ಕರಕ್ಕೆ "ಪಕ್ಕರಿಕೆ? ನೋ. 

ಪೆಕ್ಕರಗೆ "ಪಕ್ಕರಿಕೆ' ನೋ. 

ಪಕ್ಕರಿಕೆ, ಪಕ್ಕರಳ್ಳೆ, ಪಕ್ಕರಗೆ, ಸಕ್ಕರಿಗೆ, ಸಕೈೆರಕ್ಕೆ, 
ಹಕ್ಕರಕ್ಕೆ, ಹಕ್ಕರಿಕ್ಕೆ, ಹಕ್ಕರಿಕ್ಕೆ, ಹಕ್ಕರಿಗೈ ಹಕ್ಕಲಿಕೆ 
(ನಾ). ಕುದುರೆ ಆನೆ ಮೊದಲಾದುವುಗಳಿಗೆ ಹಾಕುವ ರಕ್ಷಾ 
ಕವಚ, ಮೈ ಜೋಡು : ರನ್ನದ ಪಕ್ಕರಿಕೆ[ಸಾಕಾಂ, ರಕ್ಕೆ]ಯ. 
ಕಟ್ಟದ ಗೆಜ್ಜೆಯ. ಸೂಟಯ ರವದ ಪೊರ್ಕುಳ ಗಂಟಿಯ (ಗಿಂಕ. 
೬-೫೫ ನ); ರಾಜಿಪ ಸಕ್ಕರಿಕೆಯ ರುದ್ರಾಕ್ಷೆಯ ವಾಜಿಗಳಮಲಭಸಿತದಿಂದೆ 


ತೇಜನಡೆದ ಸಾಮುಜತತಿ (ತ್ರಿಳುತಿ, ೨೭-೨೯); ಕಡಿವ ಕಬ್ಬಿಗಳ ಘುರುಘುರು 
ಧ್ವನಿ ಹೇಹಿತಸ್ವನಂ ಕಟವಾಯ ನೊರೆ ರನ್ನೈವಕ್ಕರಿಕೆಗಳ ಮೆಲಕಿಯೆ 
ಬಂದತ್ತು ತುರಗಬಲಂ (ಚೆಬಪು. ೪೭-೩೫); ತನೆ ಸೆಡಕಿನ ರಲ್ಲಿ ತೆಲಿಕೆದ 
ಪಕ್ಕರಿಕೆಯ ಭುನನೇಶನಶ್ವನೈದಿದುವು (ಕಂನವಿ. ೨೩-೯೦). ಪೆಕ್ಕೈ ರಕ್ಕೆ; 
ಸಜ್ಜ ಳಿಸುವ ಸಕ್ಕರಕ್ಕೆಗಳ ಗೆಜ್ಜೆ ಯ ಬಲ್ಲುಲಿ ನೀಳ್ಸು ದಿಶ್ಕಿನೊಳ್‌ ಬಳಸೆ 
೬೬ ತೇಜಿಯ ತಟ್ಟು ತೆರಳ್ಳುದೆತ್ತ ಲುಂ (ಕಬ್ಬಿಕಾ, ೨೦೪); ಗಿಳಿಗಳಿಟ್ಟಿ 
ಳವೆ ಪಚ್ಚೆಯ ಪಕ್ಕರಕ್ಕೆ, . -ಆಗಲ್ಪತನುಗೆಳಸಿ ಮಧುಯೋಧನನಲಂಕರಿಸಿ 
ಪಿಡಿದ ವಂದಗಜದಂತೆ. ಚೂತಮೆಸೆಗುಂ (ಸದ್ಮರಾ, ೮-೩೦). ಪಕ್ಕರಗೆ : 
"ಪೊಂಬಕ್ಕುರಗೆ' ಸರಾ. ಪಕ್ಕರಿಗೆ : ನಾಡಾಡಿ ಕುದುರೆಯಿಪ್ಪ ತ್ತೆ ೦ಟು 
ಸಾವಿರ ಜೋಡು ಪಕ್ಕರಿಗೆ ಹಲ್ಲಣದಿ ಪಾಡಾಗಿ ಬಂದು ಕಾಳಗಳೊದಗುವ 


ದೊಂದು ಗಾಡಿಯೆನಾರು ಬಣ್ಣಿ ಪರು (ಅಮುಸಾಂ, ೨-೯೩). "ಪೊಂಬ 
ಕೃರಿಗೆ' ಪರಾ. ಪಕ್ಕೆರಕ್ಕೆ : ಹಲ್ಲಣದ ಮೊಗರಂಬಗಳ ಪಕ್ಕೆರಕ್ಕೆಗಳ 


ಕಡಿಯಣದ ವಾಜಿಗಳ್‌ (ಚೆಬಪು. ೨೩-೩೮). ಹಕ್ಕರಕ್ಕೆ : ಇಲ್ಲಿಡು 
ಹೊನ್ನ ಹಲ್ಲಣವನೊಟ್ಟ ಲನಾನಿಸು ಹಕ್ಕರಕ್ಕೆಯಂ ಬಲ್ಲೆಯನಂ ಬಯಲ್ಲೆ 
ತೆಗೆ (ಸಳಚಂ. ೬೫೧). ಹೆಕ್ಕುರಿಕ್ಕೆ : “ದಂಶನಂ ಹಕ್ಕರಿಕೆ*-(ಮಂಗರಾ, 
೮೬-೩೧) ; “ಗುಲಿವಾನೆಯ ಹಕ್ಕರಿಕೆಯು? (ಕವಿಕಂ, ೧೨೭) ; ಬಾಯಿಂಗೆ. 
ಹಲ್ಲಣ . . . ಹಲ್ಲಿಗೆ ಹಕ್ಕರಿಕೆ (ಸುಂಕಬಂ.೬೬೫-೬೪); ಹಟದ ಹಕ್ಕರಿಕೆ 
ಗಳ... ನೆಗ್ಗಿದ ಹರಿಗೆಯನು ಮಕ್ಕಾದ ಕೈದುವ ತರಿಸಿ ಕಳುಹಿಸು 
ತಿರ್ದನತಿರಭಸದಲಿ ದ್ರೋಣ (ಕುನ್ಯಾಡ್ರೋ. ೧೫-೧೮); ಹಸ್ತಿಯ ಮೇಗಡೆ 
ಹಾಕಿದ ಹಕ್ಕರಿಕೆಗಳತಿ ರಂಜಿಸಿದುವು (ನೇಮಿಸಂ, ೨೭-೬೦) ; ಕುದುರೆಗಳ 
ಜೀನ ಹಲ್ಲಣ ಲೇನೆ ಕಚ್ಚಿ ಕಂದದ ಹಕ್ಕರಿಕೆ . , . ತುಂಬಿ ಬಂಥಿಗ 
ಳಗಣಿತಂ ಬಂದುವು (ಚಬಪು, ೪೭-೪೪); ಛತ್ರ ಚಾಮರ ಹರಿಗೆ ಹಕ್ಕರಿಕೆ 
» »  ಯಂಗಾಕ್ಷಂಗಳುರಿಗೊಳಿ (ಚೈಮಿಭಾ. ೮-೩೮). ಹಕ್ಕರಿಕ್ಕೆ ; 
ರಚಿಸಿದ ಹಕ್ಕರಿಕ್ಕೆಗಳ . . . ವಿಲಾಸದಲಂದಲಂಕರಿಸಿದರು. ತೇಜಿಗಳ 
(ಕುಪ್ಯಾಭೀ, ೪-೪೯) ; ಸರಪಳಿ ದರ್ಪಣಂ ಹೊರಜೆ , . . ಘನಸೋಳಹ 
ಖಂಡದ ಹಕ್ಕರಿಕ್ಕೆ ರುಂಲ್ಲರಿ ತುಡಿಸಿರ್ದ . . . ಗಂಧಸಿಂಧುರ (ತಪವ. 
೨೪-೨೯೩), ಹಕ್ಕರಿಗೈೆ : ಕಡಿದ ಹರಿಗೆ ಸೀಳಾದ ಸಿಂಗಾಡಿಗಳುಡಿದ 
ಹಕ್ಕರಿಗೆಯಂಚೆಗಳ ಬಿಡದೆ ಸಟಸಿದ ದಟ್ಟಿ ದಗಲೆ ಜೋಡುಗಳಿಂದ ಜಡಿದುದು 
ರಣಭೂವಿಂಯಾಗ (ಕಂನವಿ. ೧೫-೬೪). ಹಕ್ಕಲಿಕೆ: ಮೋಲೆ ಸುಳಿಯಿಂ 
ಸಿಲ್ಕಿ ಮದಶುಂಡಾಲನದ್ದವು ಕೆಲವು ಹಯಗಳು ತೇಲಿದವು ಹಕ್ಕಲಿಕೆ 
ಹಲ್ಲಣ ಸಹ ಸಮಂದ್ರದಲಿ (ಅಂಬಿಕಾ. ೨೧-೬೩) ; ಹಲ್ಲಣಿಸಿದುದು ತುರಗ 
ಹೀಲಿಯ ರುಂಲ್ಲರಿಗಳಿಕ್ಕಿದವು ಚವುಕದ ಪುಲಿನಟ್ಟಿಯ ಹಕ್ಕಲಿಕೆಯಿಕ್ಕೆ ಲನ 
ಪಚ್ಚಳದ (ಕೊಲ್ಲಾಚ, ೩೬೪). [ಪಕ್ಕರೈ 4-- ಕೆ] 

ಪಕ್ಕರಿಗೆ *ಪಕ್ಕರಿಕೆ' ನೋ. 

ಪಕ್ಕರಿಸು (ಕ್ರಿ). ಅನೆ, ಕುದುರೆ ನೊದಲಾದುವುಗಳಿಗೆ ರಕ್ಷಾ 
ಕವಚವನ್ನು ಹಾಕಿ ಸಜ್ಜು ಗೊಳಿಸು: ವಾರಿಜಮನಿಟ್ಟು ಕಿವಿಯೊಳ್‌ 


ಪಕ್ಕಕೆ, 


ವಾರುವನುಂ ಪೀಲಿಯಿಂದೆ ಪಕ್ಕರಿ [ಪಾಾಂ.ಲಿ]ಸಿ, . . ನೃಪಕುಮಾರ 
ನೇಜನಿವನೊಲನಿಂ (ಅರ್ಥನೇ, ೪-೧೪೧) ; ತುರಗವ ಪಕ್ಕರಿಸಲು ಫೇಳು 
(ವರ್ಧಚ, ೬-೨೪). [ಪಕ್ಕಕೆ 4 -ಇಸು,] 

ಸಕ್ಕರೈ, ಪಾಕರ, ಪಾಗರ್ಕ, ಹಕ್ಕರಿ, ಹಕ್ಕರೆ(ನಾ). ಇ ಪಕ್ಕರಿಕೆ : 
ರನ್ನದ ಸಕ್ಕರೆಯಿಂದಂ ಕಣ್ಣೊಳಿಸುವ ಕರಿಕಳಭದ ತೆಜದಿನೆಸೆದುದಾ 
ದಿವ್ಯಾಶ್ವಂ (ಕಾದಂಪೂ. ೪೫೪); ಮೊಟಿಗುವ ' ರಣಪಟಹಂಗಳೆ ಗುಬವದ 
ಸಕ್ಕರೆಯ. ಸದ್ಮುಣಂಗಳ ಪಲವುಂ ಪಟಿಯಿಗೆಯ ಪೊಳೆವ ಕೈದುವ 
ಫಟಿಯದಿನತಿಭಯ ದಮಾಡುದಾ ಪ್ರತಿಭಯದಂ (ನರ್ಧಮಾ, ೪-೪೨); 
ಪಕ್ಕರಿ ತೇಜಿವಾರು ಕಟಂದಿರ್ಕಡಿಯಾದುವು (ಕಬ್ಬಿಕಾ. ೨೮೦); ಪೊಸ 
ರನ್ನದ ಸಕ್ಕರೆಯಿಂದ ಮೂಡುವ ಬಿಸಿಗದಿರನ ಬಿಂಬನನು ಮಸುಳಿಸ 
ದಿವ್ಶವಾಜಿಯ ಬೆಂಗೆವಾಯ್ಡನಂದಸಹಾಯಶೂರನಾ ರಾಮ (ಕುಲಾಸಾಂ. 
೪೩-೬೪). ಪಾಕರಃ ತನ್ಮಹಾಗಜದಂಗೋಪಾಂಗಂಗಳೊಳ್ನೊಡರ್ಚಿದ 
ಮಿಳಿ ಪೊರಣೆ ಜೊತ್ತ ಗಂಗಳುಮಂ ನಿಲುನಿಲುಂಕಿ ಪೊಯ್ದೊಯ್ದು ಕತ್ತ ರಿಸಿ 
ರೆಂಚೆಯಂ ಸಡಲ್ಫಿಸಿ ಪಾಕರಮಂ ಸತನಂಗೈಸಿ ತತ್ಕುಂಜರವನಾತ್ಮನಶಂಗೈವ 
ನಿತರೊಳ್‌ (ಕೆಳನೃ, ೨-೩೮), ಹಾಗರೈ ; ಆಗ ಸಡಿಲಿದ ಪಾಗರಗಳೂ 
ಮುರಿದರು ಬೀಳುವ ದಂತಗಳೂ ಸುಂಡಿಲಂಗಳೂ . . . ಉಂಟಾಗಿ 
ಮದ್ದಾನೆಗಳು . , . ಕಾಣಲ್ಪ ಟ್ವಿವು (ಕೃವಾಭೀ, ೨೪). ಹಕ್ಕರಿ ;ಕನಿಯ 
ಕೀಳಿನ ವಾರುವದ ಬಲುನಿಲ್ಲ. . . ಜೋಡು ಹಕ್ಕರಿಯ ಹವಣುಗಳಿದ 
ತುರಂಗಕೋಟಿಗಳವಯ ವದಿನೊಯ್ಯಾರದಿಂ ತಳರ್ದುವು (ಕುಮುರಾ.೪-೨೯); 
ಹಕ್ಕರಿಯ[ಪಾತಾಂ.ಕೆ] ಹಯಂಗಳು ಶಿರ ನಡು ತೊಡಿ ತುಂಡೇಳೆ 
ತುರೆಗಕಾರರು ಸೇರಿ ಕಡಿದಾಡುತಿರಲು (ನಾಗಕು.೧೮-೩೩). ಹಕ್ಕರೆ : 
ಲೋಹದ ಸಿಪ್ಪಡಸಿದ ಸನ್ನಾಹಂ ಹಕ್ಕರೆ ಹಯಾಂಗಮಂ ಪೊಯ್ಭ ಲ್ಕೆ 
(ಮುಹಾನೇ. ೧೧-೧೩೬). 

[<ಪ್ರಾ. ಸಕ್ಟರ.!ಸಂ. ಪ್ರಕ್ಟರ, ಪ್ರಕ್ಷರ, ಪ್ರಖರ] 

ಪಕ್ಕಕ್ಕೆ "ಸಕ್ಕಲೆ' ನೋ. 

ಪಕ್ಕರೆಯಿಕ್ಕು(ಕ್ರಿ).ರಕ್ಷಾಕವಚದಿಂದ ಕೂಡಿರು; ಮೈ ಜೋಡನ್ನು 
ಅಳವಡಿಸಿಕೊಂಡಿರು : ಪಕ್ಕರೆಯಿಕ್ಕಿ ಬಂದುವು ಹಯಂ ಘಟಿ ಪಣ್ಣಿದು 
ಮಾಯಂಧಂಗಳಿಂ ತೆಳ್ಳನೆ ತೀನಿ ಬಂದುವು ರಥಂ (ಸಂಪಭಾ. ೩-೬೭); 
ಪಕ್ಕರೆಯಿಕ್ಕಿ ದಶ್ವತತಿ ಪಣ್ಣಿದ ದಂತಿಘಟಾಳಿ ಸನ್ನಣಬೊಕ್ಕ ಪದಾತಿ 
(ಜಗವಿ. ೯-೩೧) ; ಪಕ್ಕರೆಯಿಕ್ಕಿ ಬಂದವು ಹಯಂ ಪವಣಿಲ್ಲದೆ ವಾರಣಂಗ 
ಕೈಕೈಯೆೊಳೆಯ್ದೆ ಪಣ್ಣಿ ನಡೆತಂದವು (ಪುಣ್ಕಾಸ್ತ್ರ. ೧-೮೨). 

[ಪಕ್ಕರಿ, 4 ಇಕ್ಕು] 

ಪಕ್ಕಲೆ, ಸಕಾಲಿ, ಸಕ್ಕರೈ, ಪಕ್ಕಳೆ, ಸಬ್ಬಲೆ (ನಾ). ೧.ಎತ್ತು, 
ಕುದುರೆ ಮೊದಲಾದ ಪ್ರಾಣಿಗಳ ಮೇಲೆ ನೀರು ಮೊದಲಾದ 
ದ್ರವಪದಾರ್ಥಗಳನ್ನು ಸಾಗಿಸಲು ಉಪಯೋಗಿಸುವ ಚರ್ಮದ 
ಚೀಲ; ಕರ್ಪೂರಥೂಳಿಯ ಹೊಳಹುಗಳ ಸನ್ನೀರ ಪಕ್ಕಲೆಯ 
ಪರಿಮಳಭಾರದಲಿ ಬಿಜಂಗಾಳಿ ಕುಸಿದುದು (ಕುನ್ಯಾಆ. ೧೨-೧೦) ; ತೀರ 
ತೀರಲಿಕೊಟ್ಟು ತಿರ್ಜರು ಭಾರಸಂಖ್ಯೆಯ. ಬಣ್ಣ ಬಿಳಿದಿನ ಸೀರೆ ಬುದ್ಧಣಿ 
ಹಾಡ ಪಕ್ಕಲೆ ಕಂಬಿಗಳ ಕೊಡನ (ತೊರ, ೫-೮-೪) ; ಪಕ್ಕಲೆಯ. 
ಸಗ್ಗ ಲೆಯೊಳಿಕ್ಕಿರ್ದ ವಾರಿಯನು ಚೊಕ್ಯಟಿವೆಂದು ಕುಡಿಯಂಂತಿರೆ ಹೊಲೆ 
ಯರು ಚಿಕ್ಕನರು ಹೇಗೆ (ಸರ್ನಜ್ಞ. ೯೫೫); ಬಳಿಕ ಪಕ್ಕಲೆಗಳಲ್ಲಿ ನೀರನ್ನು 
ತಂದು ಅದರ ಮೇಲೆ ಸುರಿದು (ಭಾಂವೀ- ೧೧೯). ೨. ಒಂದು ಬಗೆಯ 
ಬಾಯಗಲದ ಪಾತ್ರೆ ; ಕೊಪ್ಪರಿಗೆ; ದೊಡ್ಡ ಪಾತ್ರೆ: “ಸಕ್ಕಲೆ 
ಯೆಂದೊಡೆ ಅದು ತಾನಕ್ಕುಂ ಕೊಪ್ಪರಿಗೆ? (ಭಾರತಿ, ೨೫). ೩. ನೀರಿನ 
ಒರತೆ; ಚಿಲುಮೆ: “ಪಕ್ಕಲೆಯೆಂದುಂ, ಬಗರಗೆಯೆಂದುಂ, ಒಅಂತೆ 
ಯೆಂದುಂ ನಜ್ಜ ರಂ? (ಕಶಸಾ. ೬೬-೪೯೨) ; ಪಕ್ಕಲೆಯೆನೆ ಕವಿಗಳೊ 


೫೦೭೩ 


20 


25 


30 


3. 


40 


45 


ಪಕ್ಕಶೂಲೆ 


ಅಿದು ಬಗರಗೆಯೆಂಬರ್‌” (ಕವಿಕಂ. ೨೦೧). ಕಾಲಿ: ೧. ಮದ್ಯದ 
ಪಕಾಲಿ (Wine bag. ಇಂಕಸಿ); ದಫ್ರ ರೆಖಾನೆಯ ಹಿಂದೆ ಗಂಗಾಜಲದಿಂದ 
ತುಂಬಿದ ಸಕಾಲಿಗಳನ್ನು ಹೇರಿದ ಎತ್ತುಗಳೂ ಒಂಟಿಗಳೂ ಸಾಗಿದ್ದವು 
(ರಿಇಣಿಾರಾ,' ೯೦); ರಘುನಾಥಸಿಂಹರು . , “ಬೆನ್ನಿಗೆ ಪಕಾಲಿಯನ್ನು ಕಟ್ಟ 
ಕೊಂಡು, ಬೇಗನೆ. ಪಾನಕವನ್ನು ತಯಾರುಮಾಡಿದರು (ರಾರಾಣಿ, ೪೬೩). 
ಪಕ್ಕಕ್ಕೆ : ೧. ನಾನಾರತ್ನದಾ ಪೊಟಕಿಗಳಂ ಪನ್ನೀರವಕ್ಕರೆಗಳಂ ದಿವ್ಯ 
ಸರಿಮುಳದ್ರ ವ್ಯ ದೇವಾಂಗ ಧನಕನಳನಂ ಚರರಿಂದ ಪೊಜಸಿ ಕಳುಪಿದನು. 
(ಸೌಂದಪು. ೧೫-೨). ಹೆಕ್ಕಳೆ: ೨. ಹಡಪ ಚಾಮರ ಕುಂಚ 
'ಬೀಸಣಿಗೆಯಂಂ ಬಡ್ಗ : ಕುಡಿನೀರ ಪಕ್ಕಳೆಯ . . . ಪಿಡಿದಿರುವರಂ 
(ಪ್ರಭುಪು.. ೪-೧೫). ಪಖ್ಬಲೆ: ೨. ನೂಲ ಪಬ್ಬಲೆಗಳನೆತ್ತಿ 
ನೀರಂ ಸುರಿಯೆ (ವಾಗೀರ, ದೇ. ೨೬೬-೧೦); ಕಂದ ಸಖ್ಬಲೆಗಳಲಿ ತೀವಿದ 
ಮಂದರಕುತದ ತೋದ ತಲೆಗಳ ತಿಂದು ಬಿಸುಡುವ . . . ಪೂತನಿವೃಂದ 
ವನು ಕಂಡೋಸರಿಸುವನಡೊಂದು ಡೆಸೆಗಾಗಿ (ಕುನ್ಯಾಗ. ೩-೧೧) ; ನಟ್ಟ 
ಗಾಲಿಯ ಕೀಳುತರೆಗಳ ಕಟ್ಟು ತಚ್ಚಿ ನ ಕಿಚ್ಚಿ ನುಲುಬೆಯ ದಟ್ಟ ಣೆಗೆ 
ಧಾರೆಗಳ ಬಿಡುತೆಣ್ಣಿಗಳ ಪಬ್ಬ[ನಾಂಂ-ಕೃ]ಲೆಯ ... ಈ ಪರಿ ನಡೆಸಿ 
ತಂದರು ದೃಢಪರಾಕ್ರಮನ  (ತೊರರಾ. ೫-೭-೧೩). 
[4-ಹಿಂ. ಮರಾ, ಸಖಾಲ್‌./ತಮಿ. ಪಕ್ಕಾಳಿ ; ತುಳು. ಪಕಾಲಿ ; 
ತೆಲು. ಪಕಾಲಿ, ಪಕಾಳಿ, ಪಕ್ಕಾಲಿ,/ಸಂ. ಪಯಸ್‌ ಬಲ್ಲ] 

ಪಕ್ಕವಣಿ (ನಾ). ಹಾರದಲ್ಲಿರುವ ನಾಯಕಮಣಿಯ ಪಕ್ಕದಲ್ಲಿ 
ರುವ ರತ್ನ; ಮಧ್ಯಮಣಿಯ ಜೊತೆಯಲ್ಲಿರುವ ಮಣಿ: ಕಲಾ 
ಧರಂ ಪಕ್ಕವಣಿಗಳೊಳಂ ತರಳತೆ .ತೋರ್ಕುಮೆಂಬುದುಂ ನಾಯಕರತ್ನದ 
ಪೆರ್ಕಳಮೈ ಸೆಯೆಂದಿವರ್‌ ಬಿನದವಾತುಗಳನಾಡುತ್ತಿ ರೆ (ಚಿಕವಿ.೬-೧೭೩ ನ). 

[ಪಕ್ಕ --ಮಣ್ಣಿ] 

ಪಕ್ಕ ವಾದಕ (ನಾ). ಸಂಗೀತ, ನರ್ತನಗಳಿಗೆ ಸಕ್ಕುವಾದ್ಯವನ್ನು 

ನುಡಿಸುವವನು ; ಪಕ್ಕವಾದ್ಯಗಾರ : ತದನಂತರಂ ನಾಟೃವಿದ್ಯಾ 


ನಿಶಾರದರ ಪಕ್ಕವಾದಕಪ್ರ ಕರಂ ಧ್ರುತಮಧ್ಯಲಯವಿಳಂಬಿತಗತಿಗತ 
ಸ್ರಹರಣಪ್ಪಾಗಲ್ಭಮಂ ಪ್ರಕಟೀಕರಿಸುವುದುಂ (ಮಹಾನೇ, ೪-೫೫ ನ). 
[ಪಕ್ಕ --ವಾದಕ] 


ಪಕ್ಕವಾದ್ಯ (ನಾ). ಹಾಡು, ನರ್ತನಗಳ ಜೊತೆಯಲ್ಲಿ ಬಾರಿಸುವ 
ಮೃದಂಗ, ಪಿಟೀಲು ಘಟ್ಟ ತಬಲ ಮೊದಲಾದ ವಾದ್ಯ ತಿರು 
ಕ್ಕೋಡಿಕೋವಿಲ್‌ ಕೃಷ್ಣಯ್ಯರ್‌ ಮತ್ತು ನಾರಾಯಣಸ್ವಾಮಿ ಅಪ್ಪ 
ಇವರೇ ಸಪಕ್ಕವಾದ್ಯಗಳನ್ನು ನುಡಿಸಿದರೆ. ಮಾತ್ರ ಹಾಡಲೊಪ್ಬಿ ದರು 
(ಸಂಗೀತ.೧೮) ; ಕೊಳಲು ಪಕ್ಕವಾದ್ಯಗಳಿಂದ ಕೂಡಿದ ಈ ನಾಟ್ಯವು 
ವಿಶ್ವಶಾಂತಿಯನ್ನು ಸೂಚಿಸುತ್ತದೆ (ಭಾರದ. ೫೪೯). [ಪಕ್ಕ -- ವಾದ್ಯ] 

ಸಕ್ಕವಾದ್ಯಗಾರ (ನಾ). ಸಂಗೀತ, ನರ್ತನಗಳಲ್ಲಿ ಪಕ್ಕವಾದ್ಯ 
ವನ್ನು ನುಡಿಸುವನನು: ಮಹಾವೈದ್ಯನಾಥಅಯ್ಯೂರ್‌ ಅನರಿಗೆ 
ಸಕ್ಕವಾದ್ಯಗಾರರಾಗಿದ್ದ . . . ಇವರೇ ಸಕ್ಕವಾದ್ಯಗಳನ್ನು ನುಡಿಸಿದರೆ. 
ಮಾತ್ರ ಹಾಡಲೊನ್ಬ ದರು (ಸಂಗೀತ. ೧೮). 

[ಪಕ್ಕವಾದ್ಯ 4 -ಕಾರ|( ಎ-ಕಾಅ)] 

ಪಕ್ಕಶೂಲೈ, ಪಕ್ಕೈಶೂಲೆ (ನಾ). ಜೀಹದ ಎಡೆಯ ಕೆಳಗಿನ ಎಡ 
ಅಥವಾ ಬಲಭಾಗದಲ್ಲಿ ಉಂಟಾಗುವ ನೋವು; ಸಕ್ಕೆನೋವು; 
ಪಕ್ಕಡಿಶೂಲೆ : ಇಂಗು, ಬಜೆ. . . ತಿಗಡೆ ಇವಂ ಚೂರ್ಣನಂ ಮಾಡಿ 
ಮಾದಳದ ಹುಳಿಯಲ್ಲಿ ಕಲಸಿ ನೆಲ್ಲಿಕಾಯಸ್ಟು ಬಿಸಿನೀರಲ್ಲಿ ಕೊಳ್ಳಲು 
ಪಕ್ಕಶೂಲೆ ಮಾಣ್ಗುಂ (ವಿನೈವಿ. ೧೨೫) ; ಆತ ಪಕ್ಕಶೂಲೆ ಬಂದು 
ಅಸ್ಪತ್ರೆಗೆ ಸೇಂದ್ಧಾನೆ (ರೂಢಿ), ಪಕ್ಕೆಶೂಲೆ: ಪಕ್ಕೈಶೂಲೆಗೆ ; -- 
ಕಿರುಗುರುಟಗೆಯ ಬೇರು, ಬೇವಿನ ಬಡಗಣ ಬೇರಂ.ತಂದು ಈ ಎರಡುಂ 


ಸಕ್ಕಸಾರಿ 


ಕಾಳಾಡಿನ ಹಾಲಲ್ಲರೆದ ಮೂಜುದಿನಗಳು ಕುಡಿಯೆ ಪಕ್ಕೆಶೂಲೆ ಹರ 
(ವಿನೈವಿ. ೧೫೨). [ಪಕ್ಕ 4 ಶೂಲೆ,] 

ಪಕ್ಕಸಾರಿ, ಪಕ್ಕಸಾರೆ, ಪಕ್ಕೆ ೈಸಾರಿ, ಪಕ್ಕೆ ಸಾರೆ (ನಾ). ೧. ಪಕ್ಕ 
ದಲ್ಲಿ ಕೊತೆಗೊಡಿ ಸ್‌ ಯೋಗ್ಯತೆಯುಳ್ಳು ದು. ೨. ಪಟ್ಟಿ 
ದಾನೆಯ ಅಕ್ಕಪಕ್ಕಗಳಲ್ಲಿ ಜೊತೆಗೂಡಿ ಬರುವ ಆನೆ: ಜಾ 
ರಾಜನೋಲಗದೊಳಿರ್ದಾರೋಹಕರ್ನಿಮ್ಮ ದಂತಿಗಳೊಳ್‌ ವೈರಿರುಳ 

ಸ್ಪನಂ ಕುಳಿಸಿಯಂ ದೇವರ್ಗೆ ಚೌದಂತನೋಲಗಮೆಂದಂಕುಶಮಿತ್ತ ನಾಗಳ 

ದಾನಂ ಕೈಕೊಂಡು ನಿಮ್ಮಲ್ಲಿಗಾ ಜಗದೇಕಪ್ರಭು ಪಕ್ಕ[ಖಾಉಾಂ. ಕೈ] 
ಸಾರಗಿರುನೇಟ್ಕುಂ ತಕ್ಕುದೆಂದಟ್ಟಿ ದಂ (ಅನಂಪು. ೧೩-೪೩). ಪಕ್ಕ 
ಸಾರೆ: ೨. ಪಟ್ಟಿದ ನ ಗೆಜದ ಪಕ್ಕೃಸಾರೆಗೆ ಪಟ್ಟ ಗಟ್ಟಲು ಬೇಕೆಂದು 
ಅಟ್ಟಿದ ತರಲೆಂದೆನ್ನ ಧಿರಾಜನು ಸಟ್ಟ್ಟ ವರ್ಧಕ ಣು ಬ್‌ (ಅನಂಚ. 
೨೧-೧೦೫). ಪಕ್ಕೆಸಾರಿ : ೨. ಮೇಲಿನ "ಅನಂಪು. ೧೩-೪೩” 
ಪ್ರಯೋಗದ ಪಾಠಾಂತರವನ್ನು ನೋಡಿ. ಪಕ್ಕೆಸಾರೆ: 
೨. ಎರಡುಂ ಕರಿಯ ಗಜಂ ಬಿಳಿಯಾನೆಗೆ ಹರಿನೀಲದ ಸಕ್ಳೆಸಾರೆಯಾಗಿ 
ಕೈಲದೊಳ್‌ (ಅನಂಪು. ೫-೩೪). [ಸಕ್ಕ *-ಸಾರ್ಕಿ] 

ಪಕ್ಕ ಸಾರೆ "ಪಕ್ಕಸಾರಿ' ನೋ. 

ಪಕ್ಕಳಿಸು (ಕ್ರ) ಚಿತ್ರದಲ್ಲಿ ಪಕಳೆಗಳನ್ನು Se 
ಗಳನ್ನು ಬಿಡಿಸು: ಕಿಕ್ಕಿರಿದ ರತ್ನ ಶೋಭಿತದ ಭಿತ್ತಿಗಳ ಮೇಲ್ಪ 
ರತ್ನ ಕೇಜಿಗಳ ಜರ್ಭತಿಸಿರು ಪೊಕ್ಕಲ್ಲಿ ಪ್ರತಿಬಿಂಬಮಂ ಕಂಡು ಜೆರಗಾಗಿ 
(ಮಕ್ಕ ಆಗ. ೩-೪೦). ಐ ಇದು ಛಂದಸ್ಸಿಗಾಗಿ ಮಾಡಿಕೊಂಡ 
ರೂಪ, [ಪಕ್ಕಳ್ಳೆ( ಪಕಳೆ) 4-ಇಸ್ಕು] 

ಪಕ್ಕಳೆ "ಪಕೃಲೆ' ನೋ. 

ಪಕ್ಕಾ (ಗು). ೧. ಜಿರಕೆಯಿಲ್ಲದ ; ಶುದ್ಧವಾದ ; ಅಪ್ಪಟವಾದ : 
ಪಕ್ಕಾ ಅಂಗ್ರೇಜಿಲೇ ಹೇಳೋದಾದರೆ ಹಾಗೆ” ಇನ್ನು ಸುಳಿ ಬಾಳೆಯ. 
ಹಣ್ಣಿ ನಂತಹ: ತಿಳಿಗನ್ನಡದಲ್ಲಿ ಹೇಳಬೇಕೂಂದ್ರೆ ಇನ್ನೂ ಜ್ಞಾನದಂತ 
ವನ್ನು ಕಡೆದಿಲ್ಲ (ಮಾಮನಿ. ೧೭೬). ೨. ಅಚ್ಚು ಕಟ್ಟಾದ ; ಉತ್ತಮ 
ಮಾದ: ಅಂಗಾಲಿಂದ ಜೀವನದ ಎಳೆತ ಕಡಮೆಯಾದ್ಧರಿಂದ ನಾನು ಸಕ್ಕಾ 
ರಸ್ತೆ ಸ್ಲೆಯನ್ನು ಪೂರ್ತಿ ಬಿಟ್ಟು ಬಿಡುವ ಸಾಧ್ಯತೆಯನ್ನು ನೋಡಿದೆ (ನಿಬಂಧ. 

೩. ಸಂಪೂರ್ಣವಾದ; ಪೂರ್ತ; ಭಾರಿ; ಪ್ರಚಂಡ : 
ಅವನು ತಕ್ಕಮಟ್ಟಗೆ ಚೆನ್ನಾಗಿದ್ದಾನೆ. ಪಕ್ಕಾ ಘಾಟ(ತುಂಬಕೊ.೪೧); ಹಾ 
ನಮ್ಮ ಶಿನ್ನ ! ಪಕ್ಕಾವ್ಯಾಸಾರಿ (ಮೂರುದಾ, ೧೩೪); ನೀನು ಪಕ್ಕಾ ಕಳ್ಳಿ 
ಕಣೇ (ಹತಂ. ೧೦೦) ; ಶ್ರಾ ದ್ಧ ದ ದಿನಗಳಲ್ಲಿ ನಾವು ಪಕ್ಕಾ ಸುರಪುರಣ 
ಆಚಾರ್ಯರಾಗಿಿಡುತ್ತಿದ್ದ ವ (ಫಲಸಂ. ೧೭). (ನಾ). ೪. ಕಳಿತಿರು 
ವುದು; ಪಕ್ವವಾದುದು.: ಹಣ್ಣೇನು ಪಕ್ಕಾ ಅಲ್ಲ, ಕಾಯಿ (ರೂಢಿ). 
೫. ಬೆರಕೆಯಿಲ್ಲದುದು ; ಪರಿಶುದ್ಧ ವಾದುದು : ಹಾಲೂ ಅಸ್ಟೆ 
ಪಕ್ಕಾ ಎಲ್ಲಿ ಕೊಡುತ್ತಾರೆ, ನೀರು ಬೆರಸಿಯೇ ಕೊಡುವುದು (ರೂಢಿ). 
೬. 'ಏದೀಮ ; ಚಾಣಾಕ್ಷ: ನಮ್ಮ ರಾಯರು ಮಹಾ ಪಕ್ಕಾ 
ಇದ್ದಾರೆ (ಸಂಲ. ೧೭). ಪಿ. ಸರಿಯಾದುದು; ನಿರ್ದಷ್ಟ 
ವಾದುದು: ಮತ್ತ ಇದು ನೋಡು ಪಕ್ಕಾ ಆಗಬೇಕಾದರೆ ಅದಕ್ಕ 
ಇನ್ನೊಂದು ಮಸಲತ್ತೆ ವೃತಿ (ದಾಸಹು, ೫೭). ಲ. ನಿರ್ಧಾರ; 
ನಿರ್ಣಯ ; ನಿಶ್ಚಯ? ಮಾತು ಪಕ್ಕಾ ಮಾಡಿಕೊಳ್ಳ ಬೇಕು (ರೂಢಿ). 

[4-ಹಿಂ. ಮರಾ. ಪಕ್ಕಾ. /ಪ್ರಾ. ಪಕ್ಕ./ ಸಂ. ಸಕ್ಕ] 

ಪಕ್ಕಾ ಖರಡೆ (ನಾ). ದಿನಚರಿಪುಸ್ತಕದ ಆಧಾರದಿಂದ ರಚಿಸಿದ 
ಕ್ರಮವಾದ ಖಾತೆ : (8). [ಪಕ್ಕಾ + ಖರಡೆ] 

ಪಕ್ಕಾಗು, “ಸಕ್ಕು” ಪರಾ. 

ಪಕ್ಕಾಗ್ಗು "ಸಕ್ಕ್ಯು' ಪರಾ. 


11, 4621 


೫೦೭೪ 


20 


30 


35 


40 


45 


ಪಕ್ಕಿ 


ಪಕ್ಕಾವಹಿ (ನಾ). ಅಚ್ಚುಕಟ್ಟಾಗಿ ಬರೆದಿಡುವ ಹಾಳೆಗಳನ್ನು 
ಹೊಲಿದು ಮಾಡಿರುವ ಖಾಲಿ ಪುಸ್ತಕ; ಪರಿಷ್ಕರಿಸಿ ಬರೆಯುವ 
ನೀಟಾದ ಪುಸ್ತಕ : ರಂಗನು ಅದನ್ನು ತಿದ್ದಿ ಬರೆದು ತನ್ನ 
ಪಕ್ಕಾ ವಹಿಯಲ್ಲಿ ಸುಂದರವಾಗಿ ಬರೆದಿಡುತ್ತಿ ದನು (ರಂಗರೋ. ೩೪). 

[ಪಕ್ಕಾ + ನಹ] 

ಪಕ್ಕಾಶೇರು "ಸಕ್ಕಾಸೇರು' ನೋ. 

ಪಕ್ಕಾಸಿಪಾಯಿ (ನಾ). ಅತ್ಯುತ್ತಮ ಯೋಧ; ಶ್ರೇಷ್ಠನಾದ 
ಭಟ ದಂಡಾಳು: ಆ ಕೃಷ್ಣ ಸಿಂಗ್‌ ಪಕ್ಕಾಸಿನಾಯಿ (ರೂಢಿ). 

[ನಕ್ಕ ಸಾಯಿ] 

ಪಕ್ಕಾಸೇರು, ಪಕ್ಕಾಶೇರು (ನಾ). ೧. ಕರಾರುವಾಕ್ಕಾದ ಸೇರು; 
ಸರ್ಕಾರದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದ ಸೇರು: ಇಂಥ 
ರಾತಲು ಎರಡಕ್ಕೆ ಪಕ್ಕಾಸೇರು ಒಂದು (ರಾಜೇಂದ್ರ,೧೩೯) ; ನಿಂಗೆ... 
ದಿನೈೈ ನದ್ಬ ಕ್ಯಾಸೇರು ಕುಚ್ಚಕ್ಕಿ ಬೇಕು (ಸಂಜಸಂ, ೧೨). ಪೆಕ್ಕಾ 
ಶೇರು : ೨. (ಉಕ) ಒಂದು ನಿರ್ದಿಷ್ಟ ಅಳತೆ ; ೮೮೦ ತೊಲದ 
ತೂಕ: ಪ್ರವಾಹಿ ಸದಾರ್ಥನನ್ನು ೨೦ರು. 'ತೂಕ ನೀರು ಹಿಡಿಯುವ 
ಪಾತ್ರಿಗೆ ತುಂಬದೆ ೧ ಶೇರು ಎನ್ನುತ್ತಾರೆ. ಇಂಥಾ ನಾಲ್ಕು ಶೇರುಗಳಿಗೆ 
ಪಕ್ಕಾಶೇರು ಎನ್ನುವುದುಂಟು (ಗೃಹಸೈ. ೯). [ಪಕ್ಕಾ ಸೇರು] 

ಪಕ್ಕಿ, ಹಕ್ಕಿ (ನಾ). ಪಕ್ಷಿ; ವಿಹೆಗೆ: “ಪಕ್ಕಿ ಪಕ್ಷಿಯೆ? (ಕರ್ಣಾನಿ.೬೨); 
ನಿನ್ನ ಭರ್ತಾರಂ ಬಂದು ಪಕ್ಕಿಗಳಂ ಕಾಣದೆ ಬಿಟ್ಟು ಕಳೆದರಾರೆಂದು ಬೆಸ 
ಗೊಂಡೊಡೆ (ನಡ್ಡಾರಾ. ೧೫೧-೭); ಮೆಯ್ಗೊಂಡೊಲವಿಂದಗಲೈಗಣ 
ಮಾಣದೆ ಪಕ್ಕಿ ಗಳೆಲ್ಲಮಂ ಮರುಳ್ನೊಂಡವೊಲೂಳ್ದು ಕೂಡೆ ಬೆಸಗೊಂಡು 
ಬಬಿಲ್ಲುವು ಜಕ್ಕವಕ್ಕಿಗಳ್‌ (ಸಂಪಭಾ. ೪-೪೮) ; ಪಕ್ಕಿಗಳಲ್ಲಿ ತಿಂದುಟೀದ 
ನೆಲ್ಲಳ ನುಚ್ಚುಗಳಂ ಫಲಂಗಳಂ ಪಕ್ಕಡೊಳಿರ್ದ ಗೂಡುಗಳಿನಾಯ್ಕೊನಗಿಕ್ಕು 
ವನಬ್ಯಲಿಂಡೆ (ಕಾದಂಪೂ. ೧೩೬) ; ಕಲುಕುಟಕಾದಿ ತೋಟದ. ಸಕ್ಕಿಗಳ 
ಕೊರಲುಲುಹಾದುದಾ ತಸೋನನದಿ (ನೋಹತ, ೭-೧). ಹಕ್ಕಿ : 
“ಹಕ್ಕಿಯೆನಲ್ವಿಹಗಂ” (ರನ್ನಕಂ. ೩); “ಪತತ್‌. , . ದ್ವಿಜಃ -ಈ 
೨೬ ಹಕ್ಕಿ” (ಹಲಾಯು. ೪೦-೮೫) ; ಕೊಂಬಿನ ಮೇರ(ಗ)ಳ ಹಕ್ಕಿಯ 
ಆಕಾಶದ ಮೇರ(ಗ)ಳ ಗಿಡುಗ ಹಿಡಿಯಿತ್ತು (ಅಅತಿಮಾ. ಕ. ೧೩೩-೫೦೮); 
ಹಕ್ಕಿ ಹರಿಣಿಯೆ ತಜಕಿದ ಗಡ ಕೈಯಿಕ್ಕಿದರೆ ಕಡುಗುದುರೆಯನು ನೆಲ 
ಕಿಕ್ಕಿದನೆ (ಕುವ್ಯಾಸೆ. ೧೦-೧೪) ; ಪಿಕ ಚಕೋರಕ ಮಿಂಬುಲಿಗ ಹಕ್ಕಿ 
[ನಾರಾಂ.ಪಕ್ಷಿ]ಗಳು ರಂಜಿಸಿತು. (ಸಳಚ. ೧-೪೨) ; ತುಂಗವಿಕ್ರಮದಿಂದೆ 
ಹಕ್ಕಿ ಹಾವಂ ಸದೆದ ಸಾಹಸದೆ ಬೆಲೆ ತಿರ್ಜೊಡೆ (ಜೈಮಿಭಾ. ೭-೫೯) ; 
ಹಕ್ಕಿಯಿಲ್ಲದ್ದು ತೋಟನಲ್ಲ, ಮಕ್ಕಳಿಲ್ಲದ್ದು ಮನೆಯಲ್ಲ (ಗಾದೆ). 

ಪಕ್ಕಿಗಳರಸ - ಹಕ್ಕಿಗಳ ಒಡೆಯ ; ಗರುಡ : “ಗರುಡಂಗೆ ಯಲ 
ರುಣಿನಗೆಯ ಪರ್ದು ಪಕ್ಕಿಗಳರಸನೆಂದು ತಕ್ಕುದೀ ಪೆಸರು? (ಶಬ್ದಂ, ೭); 
“ಪಕ್ಕಿಗಳರಸನೆನಲ್‌ ಪರ್ದೆನಲ್‌' ಗರುಡಂಗೆ ತಕ್ಕ ನಾಮಂ” (ಕಶರ. ೬೩). 
ಸಕ್ಕಿಗಳಾಣ್ಮ ಇಪಕ್ಕಿಗಳರಸ : *ಪಕ್ಕಿಗಳಾಣ್ಮಂ, ಎಲರುಣಿವಗೆಯಂ, 
ಪರ್ದು-ಈ ೩ ಗರುತ್ಮಂಗೆ ಪೆಸರ್‌” (ಕಶಸಾ. ೪೭-೧೨); “ಎಲರುಣಿ 
ವಗೆಯನೆಂದು ಸರ್ದು ಸಕ್ಕಿಗಳಾಣ್ಮ ಬಳ ಗರುಡ? (ಕಬ್ಬ ಕೈ. ೮); 
ಹಕ್ಕಿಯ ಕೋಗ -ಮೂಳೆಗಳು ಮೆದುವಾಗುವ ಒಂದು ಬಗೆಯ 
ಮಕ್ಕಳ ರೋಗ ; ಹಕ್ಕಿಕೋಗ : ಮೂಳೆಗಳಲ್ಲಿ ಕ್ಯಾಲ್ಸಿಯಂ. 
ಫಾಸ್ಟೈ ಟ್‌ (Calcium phosphate ) ಎಂಬ ಲನಣವು ಅಡಗಿದೆ. ಇದು 
ಶೇಖರಿಸಲ್ಪಡಡೆ ಇದ್ದರೆ ಮೂಳೆಗಳು ಸರಿಯಾಗಿ ಬೆಳೆಯದೆ ಸಣ್ಣ 
ವಾಗಿ, ಸ್ವಲ್ಪ ಪೆಟ್ಟಿಗೆ ಬೇಗನೆ ಮಂರಿಯಂವುವು. ಒಂದು ಮಾದರಿಯ 
ಹಕ್ಕಿಯ ರೋಗವು (ricket) ಪ್ರಾಪ್ತವಾಗುತ್ತದೆ (ಗೃಹವಿ, ೨೦). 
[<ಪ್ರಾ. ಪಕ್ಸಿ./ಸಂ. ಪಕ್ಷಿನ್‌] 


ಮತ್ತೆ 


ಸೆಕ್ಕಿದೇರ 


ಪಳ್ಳಿಡೇರ (ನಾ). (ಗರುಡ) ಪಕ್ಷಿಯನ್ನು ವಾಹನವಾಗಿ ಉಳ್ಳ 
ವನು; ಸಕ್ರಿವಾಹನ; ವಿಷ್ಣು : ಏ ಪಕ್ಕಿದೇರ, ಎನ್ನೊಡೆಯ, 
ಮೇಲೆಸಗೈ. ಆನಂದಮೂರ್ತಿ ! ನೀನೆ ಅನಂತಂ (ಅದ್ಭುತ. ೬-೨೨). 

[ಪಕ್ಕಿ 4 ತೇರ್‌ ೬-೪] 

ಪಕ್ಕಿಯರಸ (ನಾ). ಹಕ್ಕಿಗಳ ರಾಜ; ಗರುಡ: ಪಕ್ಕಿಯರಸನ 
ಕುಕ್ಕಿ, ಗರಿ ಕಿತ್ತು ನಡುಗಿಸಿತು (ಪಾರಸಿ, ೧೦-೨೨೩). [ಪಕ್ಕಿ -- ಅರಸ] 

ಪಕ್ಕಿಯೆಂಕೆಯ (ನಾ). - ಸಕ್ಕಿಯರಸ : ಸಕ್ಕಿಯೆಟಿಯನ ಕೊರಲ 
ತೆಲದಂದದಿ ಕಕ್ಕಸಬಲವೆರಸಿರ್ದ (ನರ್ಧಚ. ೬-೭೪). [ಪಕ್ಕಿ-ಎಜಿಕಿಯ] 

ಪಕ್ಕಿ ನಡಿಕ (ನಾ). ಪಕ್ಷಿಗಳನ್ನು ಬೇಟಿಯಾಡುವವನು ; ಬೇಡ: 
ಅಕ್ಕುವುದೆ ಹಾಲಾಹಲ ಮೃಗವು ಪೋತಕಕ್ಕೆಲೆ ಮರುಳೆ ಭೂರತಿ 
ಕೂರ್ತು ಇಕ್ಕುವ ತೊಡನೆತ್ತ ನೀನೆತ್ತ ಪೇಳ್ಪುಳುವಕ್ಕಿ ನಡಿಕಯೆಂ 
[ಪ2690, ಪಕ್ಕಿಬಡಿಗನೆಂ, ಪಕ್ಕಿಬಡಿಕೆಯೆಂ]ದು ಗಜರ್ದರು (ಸೊಬಸೋ. 
೨೦-೫೬). [ಪಕ್ಕಿ1- - ಬಡಿಕ] 

ಪಕ್ಕಿವಣೆ (ನಾ). ಹಕ್ಕಿಯ ಗೂಡು : ತತ್ತಮೋಬಳದ ಮಂಂದೂಳ 
ದಾಟಸಯಾಳ್ಗ ಳಂತಿರೋಳಿಯೊಳ್‌ ಕೇಳೀಮಯೂರಂಗಳ್‌' ಉದ್ದ 
ಮೊಗೆದು ಪೊಂಗಡೆಯ ಪಕ್ಕಿ ವಣೆಗೆ ಪಾಜಕಿಯೆಂಂ (ನರ್ಧಪು. ೬-೨೩ವು). 

[ನಕ್ಕಿ ಪಣ] 

ಪಕ್ಕ, ಹಕ್ಕು; (ನಾ). ೧. ಮೂಗು, ಕಣ್ಣು ಮೊದಲಾದುವು 
ಗಳಲ್ಲಿ ಬರುವ ಕೊಳ್ಳೆ-ಒಣಮಲ ; ಪಿಚ್ಚು ; ಹೊಕ್ಕು : ಪಡಲಂ 
ಕವಿದೊಳಪುಗೆ ಕಣ್ಣಿ ಡುವೊಡೆ ನೀರ್‌ ಸುರಿಯೆ ಪಕ್ಕು ಮೆತ್ತಿರೆ ಮಂಸ್ಕೃಂ 
ಸಡಿಲಿರೆ ತುರಗಳೆ ಮರಣಂ ತಡೆಯದೆ ಸಮನಿಸುಗುಮೆಂದನಭಿನವಚಂದ್ರಂ 
(ಅಶ್ವಶಾ, ೬-೩). ಹಕ್ಕು, : ೧. “ಕಿಟ್ಟಿ, ಮಲ-ಕಣ್ಣ ಹಕ್ಕು 
ಮೊದಲಾದ ಮೆಯ್ಯ ಮಲಂ” (ನಾಚಿಂಉ. ಕ); ನುಂಗದೆ ರಾಹು 
ಹೇಸಿಯಂಗುಟಕ್ಕಿಂಜಲನತ್ರಿಯ ಕಣ್ಣ ಹಕ್ಕನೇಣಂ ಗತಿಗೆಟ್ಟಿ ಪೆರ್ಮೊ 
ಲನನಾರತವಾಡುವ ಕಾಡನಿಂದುನೆಂದಂಗನೆಯೇಕೆ ಬಣ್ಣಿ ಸುವೆ (ನಳಚಂ. 
೨೦೭). ೨. ಗಾಯವು ಮಾಯೂವಾಗ ಮೇಲೆ ಏಳುವ ಪದರ, 
ಹುರುಪು : (8). "ಹಕ್ಕಳೆ' ಪರಾ. ೩. ದೀಪದ ಬತ್ತಿ ಮೊದ 
ಲಾದುವುಗಳ ಕರಿಕಾದ ತುದಿ: (೫. 

[ದೇ.॥ ತಮಿ. ತೆಲು. ಪಕ್ಕು ; ತುಳು. ಪುರ್ಕು, ಪುಳ್ಳು] 

ಪಕ್ಕ್ಯು (ನಾ). ಭೇದ; ವಿಕಲ್ಪ; ಭಿನ್ನತೆ: ಮನಕಂ ಪಕ್ಕಲ್ಲದೆ 
ನೆಲನಿನಿಸಾನುಂ ಮೆಚ್ಚಿ ಕರ್ಣನಂ ನೋಡಿ ನರಂ ನೆನೆದಂ ತನ್ನೊಳ್‌ 
ತಾಗಿದ ಸಿನಾಕಸಾಣಿಯ ಕಿರಾತ ತನುಸೌಸ್ಮ ವಮಂ (ಕಾನ್ಯಾನ.೭೧೫). 

(ಹಸು, ./ತಮಿ. ಪಕ್ಕು] 

ಸಕ್ಕು, (ನಾ). ೧. ಗುರಿ; ಈಡು: ಅನಂ ಕುಡುವೊಂ ಕುಡಿಸುವ 
ನಾನೊಂ . . . ಇರ್ನರುಮೇಕೀಭಾವದಿನಿರೆ ನಿಮ್ಮೊಳಗಿನಿತಾವುದು ಭೇದಕ್ಕೆ 
ಪಕ್ಕು ಪೆಳಿತೇಂ ನೃ ಪತೀ (ಶಾಂತಿಪು. ೨-೭೯). ೨. ನೆಲೆ; ಆಶ್ರಯ. 
೩. ಆಸ್ಪದ; ಅವಕಾಶ ; ಎಡೆ; ಸಂದರ್ಭ: "ಪಕ್ಳುಗಾರ್ಣ' 
ಸರಾ. 

ಪಕ್ಕಾಗಿಸು- ಆಶ್ರಯವಾಗುವಂತೆ ಮಾಡು: ತತ್ಕಾಲೋಪ 

ಜಾತ ಸ್ರಚುರಪುಲಕಮುಂ ಭೂಷಣಶ್ರಿ (ಗೆ ಪಕ್ಕಾಗಿಸುವೀ ವ್ಯಾಪಾರಸಾರಂ 
ಸಮನಿಸುಗೆ ಕಾದಂಬರೀದಬೇವಿಗಾಗಳ್‌" (ಕಾದಂಉ.೫೧೬). ಪಕ್ಕಾಗು, = 
೧. ಗುರಿಯಾಗು ;, ಒಳಗಾಗು ; ಈಡಾಗು : ಏಕಾಂತಡೊಳ್‌ 
ನೂಪುರರವನಿಳಸದ್ವಾಮಪಾದಪ್ರ ಹಾರಕ್ಕಿದಜಕೊಳ್‌ ಪಕ್ಕಾಗಿ ಗೋತ್ರ 
ಸ್ಟ ಲನೆ ನೆಗಟಕ ಪೂಮಾಲೆಯಿಂ ಮೋದುವೆತ್ತೆಂ (ಆವಿಪು,೪-೯); ಆಂತೆನಿಸಿದ 
ಮನಸಿಜನ : ನನೆಯಂಬಿನ ಕೋಳ್ಗೆ ಪಕ್ಕ್ಯಾಗಲೊಡನೆ (ಕಾದಂಉ. ೩೧೦) ; 
ರಾಕ್ಷಸರ ಕಾಲ್ಕುಳಿತಕ್ಕೆ ಪಕ್ಕಾದೆನೇ (ಚೆಬಪು. ೧೧-೨೬); ಎಣೆನೆಂಡಿರ 


೫೦೭೫ 


0 


25 


30 


85 


40 


45 


ಸಕ್ಕುಗೊಡು 


ನಗೆಗೆನ್ನಂ ಪಕ್ಕಾಗದಂತು ಮಾಡಿ ಗೆಲ್ಲವೆಣ್ಣಂ ಸವತಿಯನಾಗಿಸೈ 
(ಉಮಾಶ್ವ, ೪೯-೧೦). ೨. ವಶವಾಗು ; ಅಧೀನವಾಗು ; ಹಗೆಗೆ 
ಪಕ್ಕಾಗಿ ನಿಷ್ಠಾರಣಂ ಸಾವುದಾವ ಕಾರಣಂ ಬರ್ದನೆ ಬಂಟಿಂ ಎಂಬ 
ನಾಟ್ಗುಡಿಯಂಂಟು (ಸೆಂಚತಂ. ೧೧೫-೧೨). ೩. ಆಶ್ರಯವಾಗು : 
ಮಲ್ಲಿಕಾ ಲತೆಯ ಜೊಂಸಕ್ಕೈ ಪಕ್ಕಾಗಿ ಕುಳಿರ್ವ ತಿಳಿಗೊಳದ ತಡಿಯ 
ತಣ್ಟುಲ೨ಲ ನುಣ್ಮಣಲೊಳ್‌ (ಪುಷ್ಪಪು. ೨-೩೯ವ). ೪. ಮರೆಹೊಗು ; 
ಆಶ್ರಯಿಸು :  ಮನಮೊಲ್ಹಾತನ ಗಾಡಿಯ ಂ ದರವುರಂಗಂಡಾಕೆಗಳ್‌ 
ಪೂನಿನಂಬಿನ ಕೋಳ್ಗಂ . , . ಒಂದೊಂದೆ ತಣ್‌ಬನಿಯೊಳ್‌ ಕೋಡಿಸುತಿರ್ಪ 
ಬಿಜ್ಜ ಣಿಗೆಗಂ ಪಕ್ಕಾಗದೇಂ ಪೋಪರೇ (ಆದಿಪು.೧-೭೫). ಪಕ್ಕು ಮಾಡು, ಎ 
೧. ಗುರಿಮಾಡು; ಈಡುಮಾಡು: ಆರೋಪಿತ ಚಾಪನಪ್ಪ 
ಕುಸುಮಚಾಪಂಗೆ ಪಕ್ಕುಮಾಡಿದ  ಚಂದ್ರಾಪೀಡನನಪಾಂಗವಿಕ್ಷೇಪ 
ತರಳತರತಾರಶಾರೋದರನಯನಂಗಳಿಂದಡಿಗಡಿಗೆ ನೋಡುತ್ತಮಿರ್ದು 
(ಕಾದಂಉ. ೫೧). ೨. ಇಂಬುಗೊಡು ; ಒಡ್ಡು ; ಎಡೆಗೊಡು : 
ನತಾಸ್ಕಾಂಬುಜೆಯಾಗಿ ಭಕ್ತಿ ಭರದಿಂ ಶೇಷಪ್ರಸೂನ ಪ್ರಸಾಧನಸಂಪತ್ತಿಗೆ 
ಪಕ್ಕು ಮಾಡಿ ಮಂಡಿಯಂ ತತ್ಯಾಂತೆ ಕಣ್ಣೊಪ್ಪಿ ದಳ್‌(ಶಾಂತೀಶ್ವೆ.೧೪-೨೧). 
೩.' ಆಶ್ರಯಿಸುವಂತೆ ಮಾಡು ; ನೆಲೆಗೊಳ್ಳು ನಂತೆ ಮಾಡು: 
ಕೇಳೀವನಕ್ಕೈತಂಡೊಂದು ಮನೋಹರಮಪ್ಪ ಚಂದ್ರಕಾಂತದ ಶಿಲಾತಲ 
ದೊಳೆ ಜನಿತಂಬಮುಂ ಪಕ್ಕುಮಾಡಿ (ತ್ರಿಪವಿ. ೩-೫೬ ವು. 

ಸಕ್ಕು (ನಾ). ೧. ಉತ್ತಮವಾದುದು; ಶ್ರೇಷ್ಠವಾದುದು. 
೨. ಚೆನ್ನಾಗಿ ಬೆಂದಿರುವುದು ; ಪಕ್ವವಾದುದು : ಅತುರದಿನಡುಗೆ 
ಪಕ್ಕಹುದೇ ? (ಮಂಕುಕ, ೭೮೧). 

ಪಕ್ಕಾಗ್ಯು-೧. ಉತ್ತಮವಾಗು ; ಶ್ರೇಷ್ಠ ವಾಗು: ಪಕ್ಕಾದ 

ನನೀನತಾನತತಿಯೊಪ್ಪ ಲ್‌ ಪಾಡಿದರ್‌ (ಉದ್ಭಟ.೩-೯೩). ೨. ಪರಿಪಾಕ 
ವಾಗು; ಅನುಭವಿಸುವ ಮಟ್ಟಕ್ಕೆ ಬರು : ಮಕ್ಕಳ ಭವಿಷ್ಯಕ್ಕೆ 
ಕಕ್ಕುಲಿತೆಗೊಳಬೇಡ ಪಕ್ಕಾಗುವುದು ಭಾಗ್ಯವೆಂತೆಂತೊ ಜಗದಿ 
(ಮಂಕುಕ.೪೨೦). [<ಸಂ. ಪಕ್ಕ] 

ಸಕ್ಕು "ಪಕ್ಳ' ನೋ: 

೩ಪಕ್ಕ್ಯು “ಹಕ್ಕು ನೋ. 

ಪಕ್ಕುಗಾಣ್‌ (ಕ್ರಿ). ಅವಕಾಶವನ್ನು ಹೊಂದು: ಅಜಿತನ ನಗೆ 
ಗಣ್ಣಳ ಚೆಲ್ವನೊಸೆದು ನೋಡಲ್‌ ಪಡೆಯಲ್‌' ನಗೆಮೊಗದ ನೀಆಕಿಯರ್‌ 
[ನಗು] ಮೊಗದಿಂದಂ ಸಕ್ಕು ಗಾಣದಗಲಗಲಿರ್ಪರ್‌ (ಅಜಿಪು. ೫-೯೨). 

[ಪಕ್ಕ್ಯೂ + ಕಾಣ್‌] 

ಪಕ್ಕುಗುಡು "ಸಕ್ಕುಗೊಡು' ನೋ. 

ಸಕ್ಕುಗೊಡು, ಪಕ್ಕುಗುಡು (ಕ್ರಿ). ೧. ಅವಕಾಶವನ್ನುಂಟು 
ಮಾಡು ; ಆಶ್ರಯ ಕೊಡು : ಮನಂ ಮಜುಕಕ್ಕೆ ನೀಳ ಕಣ್ಣೊ 
ಜಕಿದುಗುನಶ್ರುವಾರಿಗೆ ತೊದಳ್ನುಡಿ ಲಲ್ಲೆಗೆ ಸಕ್ಕುಗೊಟ್ಟು ಕಾಲ್ಗೆ ಅಗಿರೆ. 
(ಪಂಪಭಾ. ೪-೧೨) ; ಒರ್ವ ವ್ಯಾಧನೊಂದಂ ಸಕ್ಕಿಯಂ ಸಿಡಿತರೆ ಕರುಣಿಸಿ 
ಬೇಡಂಗೆ ಬೆಲೆಗುಡಿಸಿ ಬಿಡಿಸಿದೊಡಾ ಪಕ್ಷಿಯುಪಶಮಕ್ಕೆ ಪಕ್ಕುಗೊಟ್ಟ 
ಸುವಂ ಬಿಟ್ಟು ಬೇಡನಟ್ಟಿ ಗೊಡೆಯೆನಾದುದು (ಪಂರಾಮಾ, ೮-೫೪ ವ). 
ಪಕ್ಕುಗುಡು: ೧.ಉಾಮಾಗಮನಕ್ಕೆ ಪಕ್ಕುಗು[ನಾಕಾಂ.ಗೊ]ಡುವಂತೆ 
ವೊಲಿರ್ದುದು ಸುಯ್ಲಿರೆಂತರಂ (ಕಾದಂಪೂ. ೭೪೭) ; ಯುದ್ಧಾ ಸಜಯಕ್ಕೆ 
ಪಕ್ಕುಗುಡುವಂತಿರ್ದಂ ಸಹಸ್ರಾಂಬಕಂ (ಜಗವಿ. ೧೩-೬೨) ; ಅದಕ್ಕೆ 
ಸಕ್ಕುಗಂಡದಾ ಸತ್ಯೇಂದ್ರ ಚೋಳೇಂದ್ರಸತ್ವ ದಪದ್ಮಕ್ಕೆ  ಮರಂದನುಂ 
ಪಡೆದು (ರಾಜಕೀ. ೪-೧೧೩). ೨. ಅರ್ಪಿಸು; ಒಪ್ಪಿ ಸಿಕೊಳ್ಳು 4 
ಜನನಿ ನಿರೀಕ್ಷಿಸಿ ಚಿತ್ತ ಮುನನೂನಹರುಷಕ್ಕೆ ಪಕ್ಕುಗುಡು[ನಾರಾಂ, ತಕ್ಕ 
ದುಡು]ತಿರಲಿರಲಿಂತನುಗತಿಯಿಂದೇಟಕ್ಸಿಯ ಚಂದ್ರನ ತೆಜದಿಂ ಕೃಷ್ಣ 


ಪಕ್ಕುಮಾಡು, 


ನೆಯ್ದೆ ನಿಷ್ನಾತತೆಯಂ (ಮಹಾನೇ, ೬-೮; ಪದ್ಯಸಾ, 11, ೧೫೯ ನೋ). 
[ಪಕ್ಕ್ಯೂ* ಕೊಡು] 

ಪಕ್ಕುಮಾಡು, "ಪಕ್ಕ್ಯು' ಪರಾ. 

ಪಕ್ಕ ಮಾಡು, "ಪಕ್ಕ' ಪರಾ. 

ಸೆಕ್ಕುನಣಿ, ಸಕ್ಕುವಸ್ಯೆ ಪಕ್ಕೂವಣಿ(ನಾ). ೧.ನೆಂಟಿ ; ಬಂಧು: 
“ಪಕ್ಕ ನಣಿಯೆಂದುಂ,  ಪಕ್ಕೂವಣಿಯೆಂದುಂ ಬಂಧು” (ಕಶಸಾ. 
೬-೬೬). ಪಕ್ಕುನಣೆ: ೨. ಬಂಧುವರ್ಗ; ಬಳಗ: “ಪಕ್ಕು 
ವಣೆಯುಮೆನೆ ಬಂಧುವರ್ಗಮಕ್ಕುಂ? (ಕವಿಕಂ.೨೫೦). ಪಕ್ಕೂನಣಿ $ 
೧. ಒಲವರದಿಂದ ಓಲಗಿಸುತ್ತಿರುವ ನಮ್ಮ ಖಏಕಾನ್ರದ ಬಳಿಯ ನೀ 
ಪಕ್ಕೂವಣಿ--ತುಂಗನು ಕಯ್ವಾರಿಸಿದ ಬಿರುದಾನಳಿಯ ಸಮ್ಮೋಹನಕ್ಕೆ 
ನೀನೇ ಕರಗಿ (ಜಿಟ್ಟಿಆ. ೨೧೪-೧೦); ತನ್ನ ಸಕ್ಕೂವಣಿಯಿವಂ 
ದಲೆಂಬುತ್ಸುಕದ ಸಂಭ್ರಮದ ಸಂತಸದ (ಸಂಸಪೆ. ೨೩-೭೩). [1?] 

ಪೆಕ್ಕುವಣೆ "ಪಕ್ಳುವಣಿ' ನೋ. 

ಪಕ್ಕುವಾರು (ಕ್ರಿ). ನಿರೀಕ್ಷಿಸು; ನದುರುನೋಡು : ನಂಸ್ಜೆರದೆ. 
ಬಳಸಲಿಂ ನಿನ್ನನಾ ಕಾಂತೆಯಂತಾ ನಳಿತೋಳ್ಗಳ್‌ ಪಕ್ಕು ನಾರ್ದಿರ್ದುವು 
ಪಿರಿದು ತೊಡರ್ಪಾದುದಿನ್ನೆ ತ್ತ ಪೋಸ (ಆದಿಪು. ೪-೨೧). 

[ಪಕ್ಕಿ ಪಾರು,(<ಪಾರ್‌,)] 

ಪಕ್ಕುವಿಡಿ (ನಾ). ಜೊತೆಯ ಹೆಣ್ಣಾನೆ; ಒಡನಾಡಿಯಾದ ಕರಿಣಿ: 
ರಜನಿವಿನೋದನಕ್ಕೆ ಮುಳಿದಿರ್ದ ಲತಾಂಗಿಯನಪ್ಪು ಕೆಯನ್ನಿ ಸಾಮಜಪತಿ 
ಸೊಕ್ಕು ಪಕ್ಕುವಿಡಿಯಂಂ ನಡೆಸೋಂಕುವವೋಲ್‌ . . . ಅಮರ್ದಸ್ಪೆ 
(ಶಾಂತಿಪು. ೮-೧೧೦). [ಪಕ್ಕ್ಯು( ಎಪಕ್ಕ)-4-ಸಿಡ್ಮಿ] 

ಪಕ್ಕುವೆಉ (ಕ್ರಿ). ಅವಕಾಶವನ್ನು ಹೊಂದು, --ಪಡೆ : ವಿಶಾಖನಂದಿ 
ರಿಪುಭೂಪರ್‌ ಸಕ್ಕು ವೆತ್ತೆತ್ತಿ ತಲ್ತಲಂದೆತ್ತಂ ಸೆಜಕಿಗೆಯ್ನು ಕೊಂಡು 
(ಶಾಂತಿಪು. ೭-೫೯). [ಪಕ್ಕ್ಯು + ಪೇ] 

ಷೆಕ್ಕೂವಣಿ “ಪಕ್ಕುವಣಿ' ನೋ. 

ಪಕ್ಕೂವಣಿತನ (ನಾ). ನೆಂಟು; ಬಾಂಧವ್ಯ : ನನ್ಮುವನ ಪಕ್ಕೂ 
ನಣಿತನಕ್ಕಾಗಿರುವ ಸೈನ್ಯಭಾಗಗಳನ್ನೆ ಲ್ಲ ಅವರವರ ಸೇನಾಗಾರಗಳಲ್ಲಿಯೆೇ 
ಸೆರೆಗಾವಲ್ಲೊಳಕೊಳಿಸಿ (ಮಂತ್ರಶ. ೧೩೪-೧೪). 

[ಪಕ್ಕೂ; ವಣಿ( ಅಕ್ಕು. ವಣಿ) + -ತನ] 

ಪಕ್ಕೆ; "ಪಟಸ್ಸಿ' ನೋ 

ಪಕ್ಕೆ, (ನಾ). ಒಂದು ಬಗೆಯ ಗಿಡ: ನಿಚುಲ್ಕ ರುಖಾಬುಕ ಶಬ್ದಗಳು 
ಸಣ್ಣ ಎಲೆಗಳುಳ್ಳ ಪಕ್ಕೆ (ಗಿಡದ ಹೆಸರುಗಳು (ಗುರುಜಾ, ೧೪೪). 


“ತಲು. ಪಕ್ಕೆ] 

ಪಕ್ಕೈ "ಪಕ್ಕ' ನೋ. 

ಪಕ್ಕೆ ದಲೈ ಹಕ್ಕೆದಲೆ(ನಾ). ೧. ಮುಲಗುವ ಎಡೆ ; ಶಯನಸ್ಕಾನ : 
ಬೆಲೆ ಇರಾ ಮನೆವೊಕ್ಕೊಡೆ ಸೂಳೆಬಂಟರಗ್ಗ ಲಿಸಿದ 
ಮಾತೆ ಪಕ್ಕೆ! ದಲೆಯೊಳ್‌ * ಇಚ್ಛೆ ಯಗ್ಗ ಲಿಸಿದ ಮಾತೆ ಪಕ್ಕೆ! ದಲೆಯೊಳ್‌ 
ವಿನುತಂ ಕಯಲ್ಲ ಮಿಂಡಿಯೊಳ್‌ ಗ್‌ ಸು. ೮-೩೯೯). ಹಳ್ಳಿ ದಲೆ: 
೨. ಪ್ರಾಣಿ, ಪಕ್ಷಿ ಮುಂತಾದುವುಗಳು ತಂಗುವ ಸ್ಸ — 
ನೆಲೆ, ಅಶ್ರಯಸ್ಥಾನ; ಇಕ್ಕೆದಾಣ : ಮೇಪುಗಾಡಿಂ ಹಕ್ಕೆ 
[ಪಾಠಾಂ.ಕ್ರಿ]ಡಲೆಗೆ ಹರಿಯಿಡುವ ಹರಿಣೀಗಣದ ಕಡೆವಾಯೊಳಕೆ. 
ನೆಲ್ಬುಟಕಿದೆಳೆಗಣುಂಕೆಯೆಸಲ್ಲಳಂ ಸೆಳೆದು. ತಂದಾ ಬಯಲೊಳ" ಬಳ್ಳಿ 
ವಸಲೆಯಲ್ಲ್‌ಪೊಸಯಿಸಿಯಂಂ (ಚಂದ್ರಪು. ೪-೪ ವು. 

[ಪಕ್ಕ (ಪಟಕ್ಕಿ)+-ದಲೆ] 

ಸಕ್ಕೆ ಮನೆ (ನಾ). ಪಠ್ಯದ ಮನೆ; ನೆರೆಮನೆ : 
ಊರಿಗೆ ಹೋಗಬೇಕಿತ್ತು. ಪಕ್ಕೆ ಮನೆಯ ರೈಲ್ವೆ ರಂಗರಾಯರು ಪಾಸು 
ಕೊಟ್ಟಿ ರು (ತಿಂಸುತ, ೧೨೪). [ಪಕ್ಕೆ (ಪಕ್ಕ) + ಮನೆ] 


ತಿಮ್ಮನಿಗೊಮ್ಮೆ 


೫೦೭೬ 


20 


25 


ಸೆಕ್ಸ 


ಪಕ್ಕೆಯ (ನಾ). ದೇವರ ಉತ್ಸವ, ರಾಜರ ಮೆರವಣಿಗೆ ಮುಂತಾದ 
ಸಂದರ್ಭಗಳಲ್ಲಿ ಪಕ್ಕದಲ್ಲಿ ಹಿಡಿಯುವ ಬೀಸಣಿಗೆಯಂತಹ 
ಅಲಂಕಾರ ಸಾಧನ: ಕರಿಯದೂ ಅಲ್ಲದ ಬಿಳಿಯದೂ ಅಲ್ಲದ ಒಂದು 
ಕೊಡೆ, ಕೈಬಟ್ಟ ಲಿನ ಹಾಗೆ ಕಾಣುವ ಎರಡು. ಪಕ್ಕೆಯ, ಒಂದು ಆಬ್ಲಾಗಿರಿ- 
ಇಷ್ಟೂ ನಾಯಕರ ಪಲ್ಲಕ್ಕಿಯ ಬಳಿ ಇರಲೇಬೇಕು (ಬೆಳುನು.೧೧೨). 

[ಎಸೆಂ. ಪಕ್ಷ ?] 

ಪಕ್ಕೆರಕ್ಕೆ "ಪಕ್ಕರಕ್ಕೆ' ನೋ. 

ಪಕ್ಕೆ ನನೆ “ಪಟಿಕ್ಕಿವನೆ' ನೋ, 

ಪಕ್ಕೆ ನಾಡ (ನಾ). ಮಲಗುವ ಮನೆ; ಶಯನಗೃಹ: ಪಡುಗಜೆ 
ಪಗಲಾಣ್ಮನ ಪಕ್ಕೆ ವಾಡದೊಳೊಡರುವ ಮಚನಾಗಿಕೊಳು ತೊಡದ 
vy ಬೆಳಗಿನಂತೆ ಒಡವರಿದುದು ಸಂಜೆಗೆಂಪು (ಶ್ರೀಪಾಲ, 


೬-೧೫), [ಪಕ್ಕೆ |( <ಎಪಟಕ್ಕಿ)-4 ಮಾಡ] 
ಪಕ್ಕಿನೆಟ್ಟ 'ಸಟ್ಯುನೆಟ್ಟಿ' ನೋ. 
ಪಕ್ಕೆ ನೆಟ್ಟು “ಪಟಕ್ಕವೆಟ್ಟ” ನೋ. 


ಪಕ್ಕೆಶೂಲೆ "ಪಕ್ಕಶೂಲೆ' ನೋ. 
ಪಕ್ಕಿಸಾರಿ “ಪಕ್ಕಸಾರಿ' ನೋ. 
ಪಕ್ಕೆ ಸಾರೆ. “ಪಕ್ಕೃಸಾರಿ' ನೋ. 
ಪಕ್ಬಾಳನ (ನಾ). ತೊಳೆಯುವುದು ; ಶುದ್ಧಿಮಾಡುವುದು : 
“ಪ್ರಕ್ಲಾಲನ- ಪಕಸ್ಟು ಳನ” (ಶಬ್ದಾನು, ೧೬೦ ನ್ಯಾಖ್ಯಾ), 
[ಆ ಪ್ರಾ. ಸಕ್ನಾಳಣ./ಸಂ. ಪ್ರಕ್ಪಾಲನ] 
ಪೆಕ್ತ "ಸಕತ್‌' ನೋ. 
ಪಕ್ಚ (ಗು). ೧. ಬೇಯಿಸಿದ; ಅಟ್ಟಿ: ಪೊನ್ನಿಂ ಪೆಣೆದ ಸೆಡಗೆ ಕುಕ್ಕೆ 
ಗಳಿಡಿಯೆ ಮೃ ಗಪಕ್ಷಿಪಕ್ವಪರಿಮಳಪಲಾನ್ನಂಗಳಿಂ, ತಂದಡಕಿದರು. 
ರಾಕ್ಷಸರ್‌,' ರಾಕ್ಷಸನ ಮಂಂದೆ (ಕ್ರೀರಾಮಾ. ೬೭೨-೨೯೦). “ಷಕ್ಕಾನ್ಸ ಲ 
ಪರಾ. ೨. ಕಳಿತ; ಮಾಗಿದ; ಹಣ್ಣಾ ದ: "ಪಕ್ವಫಲ' ಪರಾ. 
೩. ಪೂರ್ಣವಾಗಿ ಜೀರ್ಣಿಸಿದ. ೪. ಪಂತ; ಪಳಗಿದ; ಕುಶಲ; 
ನಿಪುಣ. ೫, ಪರಿಪೂರ್ಣವಾದ ಅನುಭವವುಳ್ಳ. ೬. (ಹಣ್ಣು 
ಗಳು) ಬಿದ್ದು ಹೋಗುವಷ್ಟು ಕಳಿತಿರುವ. ೭. (ತಲೆಗೂದಲು) 
ನಕೆತ; ಬೆಳ್ಳಗಾದ. ೮. (ರೋಗವು) ಪರಿಪೂರ್ಣಾವಸ್ಥೆಯನ್ನು 
ಹೊಂದಿದ; ಅಂತಿಮಘಟ್ಟವನ್ನು ಮುಚ್ಚಿದ; ವಾಸಿಯಾಗುವು 
ದಕೈ ಪ್ರಾರಂಭವಾಗುವ ಸ್ಥಿತಿಯಲ್ಲಿರುವ ; ರೋಗ ಇಳಿಯಲು 
ಸಿದ್ಧವಾಗಿರುವ : "ಪಕ್ವಾತಿಸಾರ' ಪರಾ. (ನಾ). ೯. ಚೆನ್ನಾಗಿ 
ಬೆಂದಿರುವುದು; ಹದವಾದುದು: ಹೆಸರುಕಟ್ಟು, ಬೇವಿನ ಎಣ್ಣೆ ಗಳನ್ನು 
ಸನುನಾಗಿ ತೆಗೆದುಕೊಂಡು ಪಕ್ವವಾಗಿ ಕಾಯಿಸಿ ನಸ್ಯ ಮಾಡಿದರೆ ಮೂಗಿ 
ನಿಂದ ಸುರಿಯುವ ರಕ್ತ ನಿಲ್ಲುವುದು (ಸಕವೈ. ಪರಿ. ೪೩೦); ಸುಟ್ಟಿ ಕಣಕ 
ಪಕ್ವವಾಗಿ ಕೊಟ್ಟಯಾಗುತ್ತದೆ. (ಕಲ್ಲೋಲ. ೧೪-೪). ೧೦. ಹಣ್ಣು 
ಚೆನ್ನಾಗಿ ಮಾಗಿರುವುದು, ಕಳಿತಿರುವುದು. ೧೧. ಬೇಯಿಸಿದ 
ಅನ್ನು ಮೊದಲಾದ ಆಹಾರಪದಾರ್ಥ ; ಹಸಿಯಲ್ಲದ ಖಾದ್ಯ: 
ನೇದೋಕ್ತ ಧರ್ಮವನ್ನು ಎಲ್ಲರೂ ಮಾಡಬೇಕು. ಆದರೆ ಮಾಡುವ ಕ್ರ 
ದಲ್ಲಿ ಕಾಲ ದೇಶ ಶಕ್ತಿ ಶುದ್ಧಿ ಅಶುದ್ಧಿ ಸಹಾಯ ಮೊದಲಾದ ಸಾಮಗ್ರೀ 
ಭೇದದಿಂದ ದ್ರವ್ಯ ಪದಾರ್ಥ ಅಮ ಪಕ್ಕ ಮೊದಲಾದ ಪ್ರಭೇದಗಳೆಂದು 
ನಿರ್ಣಯವಿರುವುದು (ಹಿಂದಸಾ. ೧೬೨). ೧೨. ಕಾಸಿದ ತುಪ್ಪ: “ತುಪ್ಪ 
ಕರಗೆ ಸಕ್ವಂ ದ್ರುತಂ” (ನುಂಗರಾ. ೫೪-೬). 
ಪಕ್ಟಮಾಗು, ಪಕ್ಟವಾಗು -೧.(ಪಾಪ, ಪುಣ್ಯ ಮೊದಲಾದುವು 
ಗಳಲ್ಲಿ) ಫಲ ಕೊಡುವ ಸ್ಥಿತಿಗೆ ಬರು ;: ಫಲೋನ್ಯುಖತ್ವವನ್ನು 
ಹೊಂದು : ಅಪ್ಪುಜಿ ಪುತ್ರೋತ್ಸತ್ತಿ ಮುನ್ನಂ ನೆರಪಿದ ಸುಕೃತಂ 


ಪೆಕ್ಟಂದಾಳ್‌ 


ಸಕ್ವಮಾದಲ್ಲದಂದು (ಪುಸ್ಪಪು.೩-೧೦೧), ೨. (ಮನಸ್ಸು) ಹದವಾಗು; 
ಸಿಮಿತಕ್ಕೆ ಬರು: ಸೊಕ್ಕಿನಲಿ ಬೆರತಿಹರಿಗೆಂದಿಗು ಪಕ್ಚಮಪ್ಪು ದೆ ಮನವು 
(ಗಗತಾ. ೧೩-೧೯). ೩. (ಹಣ್ಣು) ಚೆನ್ನಾಗಿ ಮಾಗು ; ಕಳಿತಿರು : 
ಫಲ ಪಕ್ವವಾದಲ್ಲದೆ ಹೊಳಿಗಣ ಸಿಪ್ಪೆ ಒಪ್ಪಗೆಡದು (ಮಹಾದೇ. ಬ. 
೭೩-೧೮೩). ೪. ಪರಿಪೂರ್ಣವಾಗು ; ಸಂಪೂರ್ಣವಾಗು : ಮೊದ 
ಮೊದಲು ತೃಪ್ತಿಕರವಾಗಿ ಅನುಕರಿಸದಿರಬಹುದು. ಅದರಂತೆ ಆಚರಿಸ 
ಬೇಕೆಂಬ ಸಂಕಲ್ಪದಿಂದ ಅಭ್ಯಾಸ ನಡಸಿ ಕೊನಿಗೆ ಪಕ್ವವಾಗಿ ಕಲಿಯ 
ಬಹುದು (ಶಿಕ್ಷದ. ೪೨೪). ೫, ಅನುಕೂಲವಾಗು : ಅದರಿಂದ ಸಮಯ 
ಪಕ್ಕ್ಯವಾಗುವುದನ್ನು ನೋಡಿಕೊಂಡಿದ್ದು . : . ವ್ಯತ್ಯಾಸ ಮಾಡುವುದು 
ವಾಡಿಕೆ (ಹಣಸ್ರ. ೧೮೮). ೬, ಸ್ವಚ್ಛ ವಾಗಿರು ; ನಿರ್ದಷ್ಟವಾಗಿರು : 
ಉಚ್ಛಾರಣೆ ಸಕ್ಚವಾದರೆ ಒಳ್ಳೆಯ ವಾಗ್ಮಿಯಾಗಬಹುದು (ಶಿಕ್ಷದ. ೨೪೫). 
[ಸಂ.] 

ಪಕ್ಟಂದಾಳ್‌ (ಕ್ರಿ). ಹೆಣ್ಣಾಗು; ಮಾಗು : ಪಕ್ವಂದಾಳ್ಮ ಮಾದಲ 
ಸಣ್ಣ ... ಅಂಗಡಿಗಳೊಪ್ಪಿ ದುವು (ಭರಚ. ೪೭-೨೦). [ಕ್ಟ ತಾಳ್‌] 

ಪಕ್ಟಂಬೆಉು (ಕ್ರಿ). ಎ ಪಕ್ಚಂದಾಳ್‌ : ಪಕ್ವಂ[ಸಾರಾಂ.ಚೆಲ್ವಂ] 
ಬೆತ್ತಾ ಲದ ತನಿನಣ್ಣು 0 ನಿಂಗೆ ನಿಭ್ರಾಜಿಸುವಂದಡೊಳು (ಜಯಕಾ. ೪-೧೧). 

[ಪಕ್ವ 4 ಪೆ] 

ಪಕ್ಚಗೊಳ್ಳು (ಕ್ರಿ). ಹದವಾಗು : ಜೀನನ ಕೇವಲ ಗ್ರಂಥನಕನದಿಂದ 
ಪಕ್ವಗೊಳ್ಳ ಲಾರದು (ಶಿಕ್ಷದ- ೧೩೧). [ಪಕ್ವ -- ಕೊಳ್ಳು; (ಆಕೊಳ್ಳ್‌)] 

ಸಕ್ಸ ಚೇತನ (ನಾ). ೧. ಹೆದವಾದ ಮನಸ್ಸು ; ಮಾಗಿದ 
ಮನಸ್ಸು. ೨. ಮಾಗಿದ ಮನಸ್ಸುಳ್ಳವನು ; ಪರಿಪಾಕ 
ಗೊಂಡ ಮನಸ್ಸುಳ್ಳವನು: ಕಾಲಕ್ರಮೇಣ ಪಕ್ವಚೇತನನಾದಾಗ 
ದಿವ್ಯಕಾರುಣ್ಯದೃಷ್ಟಿ ಯಿಂದ ನಡೆದುಕೊಂಡನೆಂಬುದಂ. ಈಸ್ಕಿಲಸ್‌ನ 
ಆಶಯ (ಬದ್ಧ ಪ್ರ. ೩ ೩1೪,ೀರಿಕು). [ಪಕ್ವ 4 ಚೇತನ] 

ಪೆಕ್ಟಜ್ಞರ (ನಾ). ಪರಮಾವಧಿ ಮಟ್ಟದ ಜ್ವರ; ಪೂರ್ಣಾವಸ್ಥೆಗೆ 
ಬಂದ ಜ್ವರ: ಜ್ವರವು ಬಹುನೇಗವಾಗಿ, ಅತಿದಾಹ, ಬಹಳ ಪ್ರಲಾಪ, 
ಶ್ವಾಸ, ಭ್ರಮೆ, ಮಲಪ್ರನೃತ್ತಿ, ವೆಗ್ಗಳವಾದ ಬಳಲಿಕೆ ಇವುಗಳೆಲ್ಲಾ 
ಇರುವುದೇ ಪಕ್ವಜ್ವರವೆನಿಸಿಕೊಳ್ಳು ವುದು (ಸಕವೈ- ೯೭). [ಪಕ್ವ--ಜ್ವರ] 

ಪಕ್ಚತೆ (ನಾ). ಪರಿಪೂರ್ಣತೆ : ಪಕ್ಚತೆಗೆ ಸ್ವಲ್ಪ ಸಮಯ ಬೇಕಾಗು 
ತ್ತದೆ (ಪ್ರಕಾಶ. ೩೦). [Ao ಪಕ್ವತಾ] 

ಪಕ್ಚಫಲ (ನಾ). ಮಾಗಿದ ಹಣ್ಣು ; ಕಳಿತ ಹಣ್ಣು : ಪೋಗಿ 
ತಾಳನನಮಂ ಸೊಕ್ಕು ಪಕ್ಟಫಲನುಂ ಕಂಡಬಿಕ್ತಿವಟ್ಟು (ಜಗೆವಿ. ೪-೪೦ನ); 
ಪಕ್ಚಫಲಂಗಳಿಂದೆ. ರಸನೇಂದ್ರಿಯಮಂ ` ವರಪುಸ್ಪ ಗಂಧದಿಂ ಮಿಕ್ಕಿರೆ 
ನಾಸಿಕೇಂದ್ರಿಯನುಂ ೬ ಪ್ರವಾಳಿ ಸಚ್ಚ ಕೃಣಶಯ್ಯೆಯಿಂದೆ. ನಪುರಿಂದ್ರಿ, 
ಯನುಂ ತಣಿಪುತ್ತು ಮೊಪ್ಪುಗುಂ (ಬಾಧಪು. ೧-೧೧೦) ; ಲಲಿತಶುಕಚಯ 


ಚಂಚುಪುಟಿದಿಂ ದಳಿತ ಜಂಬೂಪಕ್ಚಫಲರಸಲುಳಿತ ನನಮಕರಂದ. 
ಮಧುರೋರುರ್ಬುರನಿವಾತದಲಿ, , . ಎಸೆದುದು ಗಜಪುರೋದ್ಧಾನ 
(ಕುನ್ಯಾಉ. ೭-೨೭), [ಪಕ್ವ --ಫಲ್ಯ] 


ಪಕ್ಚಬಿಂಬ (ನಾ). ಮಾಗಿರುವ (ಕೆಂಬಣ್ಣ ಕೈ ತಿರುಗಿರುವ) 
ತೊಂಡೆಹಣ್ಣು ಪಕ್ವಬಿಂಬಚ್ಛೆ ನಿಯಂ ಮಾರ್ಕೊಳ್ಳುದಧರವನಣಿ ಮುನಿ 
ವರೆನಾ (ಕಾದಂಪೂ. ೭೩೩); ಪಡೆನನ್ನಂ ಪಕ್ವಬಿಂಬಕ್ಕಧರಮಧರತಾ 
ವಾಸ್ತಿಯಂ (ಚಂದ್ರಪು.೨-೨೩) ; ಜನಕಾದೇಶದೆ ಬಂದನಲ್ಲಿಗೆ ಕುಮಾರಂ 
ಸಕ್ವಬಿಂಬಾಧರಂ ತನಿಗೆಂಪಿಂ ಕಿಸುಸಂಜೆಯಂ ಕೆದಟ (ಪುಸ್ಪಪು. ೪-೮೦). 
[ಪಕ್ವ + ಬಿಂಬ] 
ಪಕ್ಚಮತಿ (ನಾ). ಪರಿಣತವಾದ ಬುದ್ಧಿಯುಳ್ಳ ವ್ಯಕ್ತಿ; ಕುಶಲ 
ಮತಿ: ಈ ಹೊತ್ತಿ ಗೆಯಲ್ಲಿ ಇದ್ದಿರಬಹುದಾದ ಅಪಕ್ವ ಅಭಿಪ್ರಾಯಗಳನ್ನು 


೫೦೭೭ 


30 


35 


40 


45 


ಪಕ್ಷ 


ಸಕ್ಟಮತಿಗಳು ತೋರಿ ತಿದ್ದಬೇಕು (ದ್ರಾವಿವಿ, ೫11, ಮೊದಲ ಮಾತು), 
[ಪಕ್ವ ಮತಿ] 
ಪಕ್ಚರಕ್ತ (ನಾ). ಕೀವು: *ಕೀನಂ, ಕೀನನಂ, ಕೀವು-ಈ ೩ ಪಕ್ವ 
ರಕ್ತಂ” (ಕಾಶಕೃ- ೫೩). [ಸಕ್ವ ರಕ್ತ] 
ಪಕ್ಚಶಾಳಿ (ನಾ). ಹಣ್ಣಾಗಿರುವ ಬತ್ತದ ಪೈರು; ಕೊಯ್ಲಿಗೆ 


ಬಂದಿರುವ ಬತ್ತ: ಪಕ್ವಶಾಳಿ ಕಣಿಶಾಳೀನಮ್ರುಮೊಪ್ಪಿ ರ್ದದೇಂ 
ಗೆಲೆವಂದತ್ತೊ ಸುವರ್ಣವರ್ಣದಿನಿಳಾಶ್ರ್ರೀಯುಟ್ಟ ಪೊಂಬಟ್ಟಿ ವೋಲ್‌. 
(ಜಗವಿ, ೨-೫). [ಪಕ್ವ 1-ಶಾಳಿ( ಎ ಶಾಲ್ವಿ)] 


ಪಕ್ಚಸ್ಥಿತಿ (ನಾ). (ಕಾಯಿಲೆಯ) ಪರಿಪೂರ್ಣಾವಸ್ಥೆ ; ಗರಿಷ್ಠ 
ಮಟ್ಟ ; ಪರಿಣಾಮಾವಸ್ಥೆ : ಈ ಕಾಯಿಲೆ ಪಕ್ಚೃಸ್ಥಿತಿಗೆ ಬರುವುದಕ್ಕೆ 
೭ ರಿಂದ ೧೪ ದಿನಸಗಳು ಬೇಕಾಗುತ್ತವೆ (ಕೆಲರೋ. ೨೮). [ಪಕ್ಕ ಸ್ಥಿತಿ] 

ಸಕ್ಕಾಜೀರ್ಣ (ನಾ). ಅತಿಯಾದ ಅಜೀರ್ಣ (?) : ಸಂವತ್ಸರ 
ಲನಣ, ಇಂಗು, ಶುಂಠಿ ಸಹ ಚೂರ್ಣನಂ ಮಾಡಿ ಬಿಸಿನೀರಲ್ಲಿ ಕದಡಿ 
ಕುಡಿಯೆ ಪಕ್ವಾಜೀರ್ಣಂ ಮಾಣ್ಗು ೦(ಸಕನೈೈ, ೩೬೫). [ಪಕ್ವ 4- ಅಜೀರ್ಣ] 

ಪಕ್ಟಾತಿಸಾರ (ನಾ). ಸರಿಣಾಮಾವಸ್ಥೆ ಯನ್ನು ಮುಟ್ಟ, ಇಳಿ 
ಯುವ ಘಟ್ಟಕ್ಕೆ ಬಂದಿರುವ ಅತಿಯಾದ ಅತಿಸಾರ; ಬಹಳ 
ದಿನಗಳಿಂದ ಇರುವ ಅತಿಸಾರ,-ಚೇದಿ: ನೀರಿನಲ್ಲಿ ಮಲವ 
ಹಾಕಿ ನೋಡಲು ಮುಳುಗಿದರೆ ಆಮಾತಿಸಾರ, ತೇಲಿದರೆ ಪಕ್ವಾತಿಸಾರ 
ವೆಂದರಿವುದು. (ಸಕವೈ. ೩೦೭). [ಪಕ್ಕ -- ಅತಿಸಾರ] 

ಪೆಕ್ಟಾನ್ನ (ನಾ). ೧. ಬೇಯಿಸಿದ ಅನ್ನ; ಖಾದ್ಯ : ಆಜ್ಯರಸಪ್ರಿಯ 
ಪಕ್ವಾನ್ನ ಚಯಮನುಂಡೆಂ ತಣಿಡೆಂ.. . ಎಂದು . . . ಹರಿ ನುಡಿದಂ 
(ಜಗವಿ. ೪-೮೩) ; ಆ ದಿವಸ ಲೀಲೆಗೆ ರಾಮುನಿಗಾಗಿ ಎಷ್ಟು ಬಗೆಯ. 
ಪಕ್ವಾನ್ನಗಳನ್ನು ಮಾಡಿಸಿದರೂ ತೃಪ್ತಿಯಾಗಲಿಲ್ಲ (ಕುಂಕುನು. ೬೦); 
ಅಡೆ ಅಕ್ಕಿ, ಜೋಳ, ಗೋಧಿಗಳಿಂದ ವಿಧವಿಧದ ಸಕ್ವಾನ್ನ ಗನುಗಮಿಸು 
ವುದು (ನೆಲಮು. ೩೨-೧೬). ೨. ತುಪ್ಪದಲ್ಲಿ ಕರಿದ ಲಾಡು, 
ಚಿರೋಟಿ ಮೊದಲಾದ ಸಿಹಿತಿಂಡಿ ; ಭಕ್ಷ್ಯ : ಔತಣ ವೈಭವಪೂರ್ಣ 
ವಾಗಿತ್ತು . . . ಶ್ರೀಖಂಡ-ಪುರಿ ಇಂಥ ನಾಲ್ಕು ಬಗೆಯ. ಪಕ್ವಾನ್ನ 
ಗಳು (ಸ್ಮೃೃತಿಚಿ, ೧೧೮). [ಪಕ್ವ 4 ಅನ್ನ] 

ಪಕ್ಕಾವಸ್ಥೆ (ನಾ). ಫಲ ಕೊಡುವ ಸ್ಥಿತಿ; ಆರಂಭಿಸಿದ ಕಾರ್ಯ 
ಸಿದ್ಧಿಸುವ ಕಾಲ; ಅಭಿವೃದ್ಧಿ ದಶೆ: “ನಕ್ಕಾವಸ್ಥೆ, ಪರಿಪಕ್ವತೆ” 
(Development. ಪತ್ರಿ ನಿ. ೩೧). [ಸಕ್ವ4 ಅವಸ್ಥೆ] 

ಪಕ್ಟಾಶಯ (ನಾ). ೧. ಹೊಕ್ಕುಳಿನ ಕೆಳಭಾಗ ; ನಾಭಿಯ 
ಅಥೋಭಾಗ ; ಕಿಬ್ಬೊಟ್ಟಿ. ೨. ಹೊಟ್ಟಿ ; ಉದರ ; ಜಠರ. 

[ಪಕ್ವ + ಆಶಯ] 

ಪಕ್ಚಿ (ನಾ). ಪಕ್ವತೆಯುಳ್ಳ ವನು ; ಸರಿಪೂರ್ಣನಾದವನು (0: 
ಶಕ್ತಿ ಗೂಡಿ ಶಿನ ಸಲೆ ತನ್ನ ಪರಿಪೂರ್ಣ ಕೆಡದೆ ಪಕ್ಚಿಯ ಚೆಲ್ವ ತಲೆಯೊಳಿಹ 
ಪೂನಿನರಮನೆಯೊಳು ಸುವ್ಯಕ್ತ ಪ್ರಕಾಶಾಂಗನಾಗಿರ್ಸನು (ಎಕೋಪು, 
೮-೩೬). [ಆಸಂ. ಪಕ್ಕ] 

ಪಕ್ಷ (ನಾ). ೧. ಹಕ್ಕಿಗಳ ರೆಕ್ಕೆ, ಗರಿ; “ಪತ್ರ ತನೂರುಹ ವಾಜ 
ಸತತ್ರಚ್ಛದ ಹಿಂಛ ಪಕ್ಷನಾಮಂ ಗಜಿಕಿ? (ನಸ್ತುಕೋ. ೪೧-೧೦); 
ಚಕಿತೋದ್ಭತ್ಪ ಕ್ಲಿಪಕ್ಷಸ್ವನದೊಳಮರ್ದ ಕೋಳಾಹಲಧ್ವಾನದಿಂ ಕೊರ್ವಿ 
» » ೬ ಪೊಣ್ಮಿತ್ತು ವಿಂಧ್ಯಂ ನಡುಗೆ ಘನರವಸ್ಪ ರ್ಧಿ ಕೈರಾತಘೋಷಂ 
(ಕಾದಂಪೂ. ೧೫೩) ; ಒದವಿದ ಕೇಗು ನೀಳ್ವ ಕೊರಲೆತ್ತಿದ ಪಕ್ಷ 


ವೊಜಲ್ಫು ತಿರ್ಸಿನಂ . . . ಬಿರ್ಚಿ ಬರ್ಹಮಂ ಪಡೆದು ನನಿಲ್ಲಳಾಡೆ 
(ಜಗವಿ, ೪-೩೦); ' ಆ ಜಟಾಯು . . . ಪಕ್ಷಧ್ವನಿಗೆ ಗಿರಿಗಹ್ವರಂ 
ಗುಡುಗೆ, ಚೀರ್ದನಿಗೆ ಮಾರ್ದನಿಸೆ ಪುಷ್ಪ ಕಾಭ್ಯಂತರಂ ಹಾರಿದನು 


ಪಕ್ಷ 


(ಶ್ರೀಉಾಮಾ, ೨೪೮-೫೪೦). ೨. ಬಾಣದ ಹಿಂದೆ ಕಟ್ಟುವ ಗರಿ 
ಪುಂಖ. ೩. (ಯಾವುದಾದರೂ ಒಂದು ವಸ್ತುವಿನ ಅಥವಾ 


ಮನುಷ್ಯನ) ಮಗ್ಗುಲು; ಪಕ್ಕ ; ಬದಿ; ಪಾರ್ಶ್ವ: ಈ 
ಸ್ಮಾನಗಳ ಭೇದನರಿತು «೬೬ ಬಲ, ಎಡವೆಂಬ ಪಕ್ಷವನ್ನೂ ೬೬ ಮನ್ಮಥ 
ಶ್ರೀಡಾಸಮೇತನಾದ ಪುರುಷನು ತಿಳಿದೆಸಗುವುದು (ಸಕವೈ. ೬೦). 


೪. ಗುಂಪು; ಬಣ; ಪಂಗಡ : “ಬರಿ ಮಾಸಾರ್ಧ ಸಮಾಪ ಭಿತ್ತಿ 
ಗಲಾಯುಂ ಪಕ್ಷೇಕರಂ ಪಕ್ಷಮಕ್ಕು” (ನಾನಾರ. ೧೧೩) ; ಪಕ್ಷವೆರಡೇ 
ಲೋಕದೊಳ್‌ ಪಿತೃ ಪಕ್ಷ ಮೇಣಾ ಮಾತೃಪಕ್ಷ (ಕುನ್ಯಾಅ. ೮-೧೭) ; 
ಕರವರು ದುರಾಶೆಯುಂಳ್ಳ ವರು, ಬಹುಕಇಲದಿಂದ ಪಡೆಯನ್ನೂ ಪಕ್ಷ 
ನನ್ನೂ ಕಟ್ಟ ಕೊಂಡಿರುವನರು (ನಚಭೂ. ೨೪೧); ಪಾರ್ಟ, ಪಕ್ಷ, ಗುಂಪು 
ಗಾರಿಕೆ, ಸಕ್ಸಾಂತರ ನನ್ನೂರಿನಲ್ಲಿಯೂ ಯೋಗ್ಯತಾನುಸಾರ ಇವೆ 
(ನನ್ನೂರು. ೩೧೬). ೧,೪: ಜಮದಗ್ನಿರಾಮನಂ ಕಂಡು ಬಲಭದ್ರರಾಮನ 
ಮೊಗಮಂ ಅಚ್ಚುತಂ ನೋಡಿ ಈ ಮಹಾಪುರುಷಂ ಕುಚ ತ್ಪ ಕ್ಷನಿಚ್ಛೇ ದನ 
ನಾಗಿಯಂಂ ವಜ್ರ ಧರನಲ್ತು . . . ಎಂದು(ಜಗವಿ, ೮-೧೦೨). ೫.ವಿಶಿಷ್ಟ 
ಧ್ರೇಯಗಳನ್ನುಹೊಂದಿರುವರಾಜಕೀಯತಂಡ,-ಬಣ,-ಪಂಗಡ: 
ಗೌಡರು ಮೊದಲು ಸ್ವತಂತ್ರಪಕ್ಷದಲ್ಲಿದ್ದರು, ಈಗ ರಾಷ್ಟ್ರೀಯಪಕ್ಷಕ್ಕೆ ಸೇರಿ 
ದ್ಹಾರೆ (ರೂಢಿ). ೬. ಒಂದು ಬಣಕ್ಕೆ ಸೇರಿದವನು; ಪಕ್ಷಾವಲಂಬಿ. 
೭. ಒಲವು; ಪಕ್ಷಪಾತ: ದಕ್ಷನ ಜನ್ನನುಂ ತೊಡೆದು ಪಕ್ಷದಿನೆಯ್ದಿ ದ 
ಬೋಳೆಯರ್ಕಳಂ ಶಿಕ್ಷಿಸಿ (ಹಾಲಾಸ್ಕ. ೧-೧-೫) ; ಪಕ್ಷವಿಲ್ಲದವನಿಗೆ ಲಕ್ಷ್ಯ 
ವೇನು ? (ಗಾಜಿ) ; ಪಕ್ಷ ಪಾಂಡವರಲ್ಲಿ, ಊಟ ಕೌರವರಲ್ಲಿ (ಗಾದಿ). 
೮. :ಹಾಗ್ಕೆ ಹೀಗೆ ಎಂಬೆರಡರಲ್ಲಿ ಒಂದು; ಒಂದು ವೇಕ್ಕೆ 
ಹೀಗಾಗುವುದಾದರೆ ಎಂಬರ್ಥವನ್ನು ಸೂಚಿಸುವ ಶಬ್ದ : 
ಜ್ಞಾನಕ್ರಿಯಾಭೋಗಗಳು ಆತ್ಮನ ಗುಣಗಳು . . . 
ಪಕ್ಷಕ್ಕೆ ಅಂಗಗಳು ಅಂತರಿಸಿದರೂ ಈ ಶಕ್ತಿಗಳು ಅಂತರಿಸಕೂಡದು 
(ಜೀವಾತ್ಮ. ೧೬೭), ೯. ಹತ್ತಿರ; ಸಮಾಪ. ೧೦. ಗೋಡೆ; ಭಿತ್ತಿ. 
೧೧. ಚಾಂದ್ರಮಾನದಲ್ಲಿ ಒಂದು ತಿಂಗಳಿನ ಅರ್ಧಭಾಗ; 
ಪಾಡ್ಯ ದಿಂದ ಹುಣ್ಣಿ ಮೆಯ ವರೆಗೆ ಅಥವಾ ಪಾಡ್ಯ ದಿಂದ 
ಅಷನವಾಸೆ ಸೈಯ ವಕೆಗೆರುವ ಹದಿನೈದು ದಿನಗಳ ಕಾಲಮಾನ: 
“ಪಾಡಿವಮದಾದಿಯೆನೆ ತಿಥಿ ಪಕ್ಷಸ್ಥಿತಿಯೊಳ್‌ ಪದಿನೆಯ್ದ ಕ್ಕು 0% 
(ಪಸ್ತುಕೋ. ೧೬-೭); ಪದಿಸೈದಂ ದಿವಸಮಾದೊಡೆ ಪಕ್ಷಂ (ಸಂರಾನಾ. 
ಆ ವಾರ ಹದಿನೈ ದಾಗಲೊಂದುಪಕ್ಷವೆನಿಸುನದು (ವಿನೇಕ. 
೩೨೦) ; ಮಾಸಕೆ ಪಕ್ಷವೆರಡು ತಿಥಿ ಮೂವನತ್ತುಂ (ಭಾಸ್ಕರ. ೫೨-೨). 
“ಗೋಡೆಯಲ್ಲಿ ಗಜಿಕಿಗಳಲ್ಲಿ ಮಾಸಾರ್ಧದಲ್ಲಿ ಪರಿಗ್ರ ಹದಲ್ಲಿ ಬರಿಯಲ್ಲಿ ಆ 
ಸನಿಸಾಪದಲ್ಲಿ ಪಕ್ಷಮೆನಿಕ್ಕು? (ನುಂಗರಾ. ೧೪೬-೩೩) ; “ಬರಿ ಮಾಸಾರ್ಧ 
ಸವಿತಾಪ ಭಿತ್ತಿ ಗಜಿಕಿಯು೦ ಪಸ್ಷೀಕರಂ ಪಕ್ಷಮಕ್ಕೂ” (ನಾನಾರ. ೧೧೩). 
೧೨. ಮನೆ; ಗೃಹ. ೧೩. ವಿಭಾಗ; ಪಾಲು: “ಪಕ್ಷ- 
ವಿಭಾಗೇ, ಪಾಲೊಳ್‌' (ಕಾಶಕೃ. ೧೧೮). ೧೪. ಅಡ್ಡ ಮುಡಿ; ಓಕೆ 
ದುರುಬು : “ಪಕ್ಷಮೆನಲಡ್ಡ ಮಂಡಿ? (ಮಂಗರಾ, ೯೪-೬). ೧೫, ಹಿತೃ 
ಪಕ್ಷ; ಮಹಾಲಯ ಸಕ್ಷ: ನಾಳೆಯಿಂದ ಪಕ್ಷ ಪ್ರಾರಂಭ, ಅಮಾ 
ವಾಸ್ಯೆ ಕಳೆದ ಮೇಲೆ ನವರಾತ್ರಿಯಲ್ಲಿ ಬೇರಿ ಮನೆಗೆ ಹೋಗಬಹುದು. 
(ರೂಢ). ೧೬. ಮಹಾಲಯದಲ್ಲಿ ಮಾಡುವ ಪಿತೃಕ್ರಿಯೆ ; 
ಮಹಾಲಯ ಶ್ರಾದ್ಧ : ನಾಳೆ ನಮ್ಮ ಮನೆಯಲ್ಲಿ ಪಕ್ಷದ ಕಟ್ಟಳೆ 
ಮಾಡಬೇಕು (ರೂಢಿ). ೧೭. ವಿಕಲ್ಪ ; ಮತಾಂತರ ; ಒಮ್ಮೊಮ್ಮೆ; 
ಒಂದೊಂದು ಸಲ: ಅನಿಶೇಷದಿನಾ ದೀರ್ಫವ್ಯನಹೃತಿ ಶಬ್ದಾಂತರಾಳ 
ದೊರ ಪಕ್ಷದಿನುದೃವಿಕುಂ (ಶನುದ- ೧೧೮). ೧೮. [ಗಣಿತ]ಹದಿ 
ಸೈಡು ಎಂಬ ಸಂಖ್ಯೆಯ ಸಂಕೇತ : “ಪಕ್ಷ ಹದಿನೈದು? (ನುಂಗಂಾ. 


ಇದು ನಿಜವಾಗುವ 


೧-೫೧) ; 


0 


25 


30 


35 


45 


೫೦೭೮ 


ಪಕ್ಷಕಾರ 


೧೦೪-೯); ಮರುದಾಕಾಶದ್ವಯೇಂದ್ರಾನಿಲ ಹುತವಹ ಯುಗ್ಮಾಂಗಜಾ 
ರಾತಿಯರ್ಕಳ್‌ ಬರೆ ಪಕ್ಷಸ್ಮಾನಡೊಳ್‌ ನಿಲ್ತಿರೆ ವಿರತಿ ಮಹಾಸ್ರಗೃರಾ 
ನಾಮವೃತ್ತ೦ (ಛಂದೋಂಬು. ೨-೧೮೩). ೧೯. ಎರಡು ಎಂಬ 
ಸಂಖ್ಯೆಯ ಸಂಕೇತ : ಯಮ ನಯನ ಕರ್ಣ ಕರ ಪದ ಯನುಳಾಂಭ್ರ 
ದ್ವಿಯಕ್ಷಿ ಪಕ್ಷ ನೇತ್ರಂ » » ೬ ಎರಡಲಿ ನಾಮಂ (ನೈನಹಾ, ೯-೨). 
೨೦. [ನ್ಯಾಯ] ಅನುಮಾನಪ್ರಮಾಣವನ್ನು ಪ್ರಯೋಗಿಸು 
ವಾಗ ಸಾಧಿಸಲ್ಪಡುವ ವಸ್ತುವಿರುವ ಸ್ಥಳ: ಯಾನ ಸ್ಮಳದಲ್ಲಿ 
ಸಾಧ್ಯವು ತಿಳಿಯಲ್ಪ ಡುವುದೋ ಅದಕ್ಕೆ ಪಕ್ಷವೆಂದು ಹೆಸರು (ಏಂದಸಾ, 
೧೪೧); ಸಾಧ್ಯವುಳ್ಳ ವಸ್ತು ಪಕ್ಷವೆನ್ನಿ ಸುವುದು. ಪರ್ವತವು ನಹ್ನಿ ಉಳ್ಳು ದು 
ಎಂಬಲ್ಲಿ ನಹ್ಲಿ ಸಾಧ್ಯ; ಈ ಸಾಧ್ಯವುಳ್ಳ ಪರ್ವತವು ಪಕ್ಷ (ಭಾತತ್ತ 
೧೭೬). ೨೧ [ಜೈನ] ಮೈತ್ರಿ, ಪ್ರಮೋದ, (er ಹಾಗೂ 
ಮಾಧ್ಯಸ್ಥಭಾವದಿಂದ ಎಲ್ಲ ಬಗೆಯ ಂಸೆಯನ್ನುು 
ಕೊಠೆಯವುದು: ಪಕ್ಷಮೆಂಬುದು ಜೈನಂಗೆ ಸರ್ನಹಿಂಸಾನರ್ಜನಂ 
(ವಿಸರ್ಜನಂ) ಮೈತ್ರಿ ಪ್ರಮೋದ ಕಾರುಣ್ಯ ಮಾಧ್ಯಸ್ಥೊ ಸ್ಸೀಪಬ್ಬ ಂಹಿತಂ 
ಸ್ಮಾಪಬ್ರ ಹತಂ (ಚಾವುಂಪು. ೨೨೭). 

“ತ ಹಿಡಿ ಎರಡು ತಂಡಗಳಲ್ಲಿ ಒಂದಕ್ಕೆ ಬೆಂಬಲವನ್ನು 
ಕೊಡು ; ಒಂದು ಪಕ್ಷವನ್ನು Sided ಜಸ ಸನ 
ರ್ಥಿಸು: ಹೀಗೆ ಪಕ್ಷ ಹಿಡಿದು ಮಾತನಾಡಿದರೆ ನ್ಯಾಯ ತೀರ್ನೂನನಾಗುವು 
ದಿಲ್ಲ (ರೂಢಿ). ಪಕ್ಷ ಹಿಡಿದು ವಾದಿಸು - (ನ್ಯಾಯಾಲಯದಲ್ಲಿ 
ವಕೀಲನು) ತನ್ನ ಕಕ್ಸಿಗಾರನಜೇ ನ್ಯಾಯವೆಂದು ಸಮರ್ಥಿಸು : 
ಪಕ್ಷ ಹಿಡಿದು ವಾದಿಸುವುದಕ್ಕೇ ಲಾಯರಿರುವುದು (ರೂಢಿ). [ಸಂ.] 

ಪಕ್ಷಂ (ಅ). ಹೀಗಾಗುವುದಾದರೆ; ಇಂತಹ ಸಂದರ್ಭದಲ್ಲಿ; ಈ 
ಪ್ರಸಂಗದಲ್ಲಿ; ಐ ಇದು ಸಾಮಾನ್ಯವಾಗಿ ನಿಯಮ ಅಥವಾ 
ಶರತ್ತನ್ನು ಹಾಕುವ ಸೆಂದರ್ಭದಲ್ಲಿ ಬಳಸಲ್ಪಡುತ್ತದೆ: ಸ್ವರ 
ಮಿದಿರೊಳಿರೆ ವಿಭಕ್ತಿಸ್ವರಕಂ ಪ್ರಕೃತಿಸ್ವರಕ್ಕಮಕ್ಕೂಂ ಲೋಪಂ . . . 
ನಾಮರೂಢಿಯಲಟಿಕಿಯದ ಪಕ್ಷಂ (ಕನುದ. ೫೨). [ಸಂ ಪಕ್ಷ) 

ಪೆಕ್ಷಂಗೆಡು (ಕ್ರಿ). ಒಲವು ಇಲ್ಲದಂತಾಗು ; ಆಸೆಯನ್ನು ಬಿಡು: 
ಮಟಿದಿವಸಂ ಭಕ್ಷ $ಡ ದೆಸೆಗೆ ಪಕ್ಷಂಗೆಟ್ಟು ಪಾಲಿಂಗೆ ಬೆರ್ಚಿ ತುಪ್ಪ ಕಿನಿಸ 
ಪ್ಪೊಡಂ ಮನಂದರಲಾಣದೆ ತೃ ಷೆಯೊಳಾದ ಭೀತಿಯಿಂಂದೊಲ್ಲೆ ನೆಂಬುದುಂ 
(ಧರ್ಮಾಮೃ. ೧-೧೬೨). [ಪಕ್ಷ4-ಕೆಡು |] 

ಪೆಕ್ಷಂಗೆದಳು (ಕ್ರಿ). ರೆಕ್ಕೆಯನ್ನು ಬಿಚ್ಚು,--ಪಸರಿಸು: ಭೃಂಗ 
ಮಿಥುನನುಂಭೋರುಹಡೊಳಗೆ ಮಲಂಗಿ ಬಳಿಕ್ಕಾ ನಿದ್ರೆ ತಿಳಿಯೆ ಪಕ್ಷಂ 
ಗೆದಟುವ . ಭಂಗಿಯ ಕಡುಚಿಲ್ವಂ ನೆನೆಯಿಸುತೊಪ್ಪಿ ದುವು 
೨-೪೩). [ಪಕ್ಷ 4 ಕೆದಲು (-ಆಕೆದರ ೪ )] 

ಪಕ್ಷಕ (ನಾ). ೧. ಹೆಬ್ಬಾಗಿಲ ಸವಿನಾಪದಲ್ಲಿ ಮಾಡಿರುವ ಚಿಕ್ಕ 
ಬಾಗಿಲು; ದಿಡ್ಡಿ ಬಾಗಿಲು; ಸಾರ್ವಜನಿಕರ ಉಸಯೋಗಕ್ಕಲ್ಲದ 
ಖಾಸಗಿ ಬಾಗಿಲು: “ಪಕ್ಷದ್ವಾರಂ, ಪಕ್ಷಕ॥-೨ ದಿಡ್ಡಿ ಬಾಗಿಲ ಹೆಸರು. 
ಕೆಕ್ಕೆ ಬಾಗಿಲು, ಬಾಗಿಲ ಕದದೊಳಗಾಗಲೀ ಸನಿಸಾಪಡೊಳಗಾಗಲೀ' ಮಾಡ 
ಪಟ್ಟಿರುವ ಚಿಕ್ಕ ಬಾಗಿಲು” (ಸಿದ್ಧಾಂತಿ. ೧೦೨). ೨. ಎರಡು ಸಕ್ಷ 
ಗಳುಳ್ಳ ವನು; ಶುಕ್ಲಪಕ್ಷ, ಕೃ ಸ ನ್ಸಪಕ್ಷವೆಂಬ ಎರಡು ಪಕ್ಷಗಳಿಂದ 
ಕೂಡಿರುವವನು ; ; ಚಂದ್ರ. fk "ಧಕ್ಷಪಾತಿ. ೨,೩ : ಸನ್ಮಾರ್ಗದಿಂ 
ನಡೆದು ದೋಷಾಕರಂ ಮಲಸಸುನ್ನಾರ್ಗನತಿಜಡಂ ಪಕ್ಷಕಂ ಗರಳಸಹಜನ್ಮ 
ನೆನಿಸಿದನಂತೆ ಗಡ ಚಂದ್ರನೆಂ ತನ್ನ ಕೊಂಕಿಂದಂ 
೪. ಬೀಸಣಿಗೆ; ಪಂಖ. [ಸಂ.] 
ಪಕ್ಷಕಾರ (ನಾ). (ವಕೀಲನಿಗೆ) ತನ್ನ ಪರವಾಗಿ ಕೋರ್ಟಿನಲ್ಲಿ 
ವಾದಿಸಲು ವಕಾಲತ್ತು ಕೊಟ್ಟಿ ರುವವನು ; ಕಕ್ಷಿಗಾರ : 


(ಜಯಕಾ, 


(ಉದ್ಭದೇ,೨-೨೩). 


ಪಕ್ಷಕುತ್ಯೀಳ 


ಆದಾರೋ ಒಬ್ಬರು ಬಾಗಿಲನ್ನು ತೆರೆಯುತ್ತ ಒಳಬಂದರು. 
ರಿರದೆ ಬೇರಿನ್ನಾರಿರಬೇಕು ! (ನೊಸಾಸಾ. ೪೧). [ಸಂ.] 

ಪಕ್ಷಕುತ್ಯೀಳ (ನಾ). ಪಕ್ಕದ ಸಣ್ಣ ಬೆಟ್ಟ; ಕಿರುಚೆಟ್ಟಿ, ಗುಡ್ಡ : 
ನಗನಿಕರಂ ಪಕ್ಷಕುತ್ಕಿ ಔನುಂಬಂಕಿರೆ . * ಕಜಿಕಿದುದು ಬಹಳಾಸಾರ 
ಮಂ ನೀರದೌಫಘಲ (ಚಂದ್ರಪು, ೪-೪೧). 

[ಪಕ್ಷ 4 ಕುತ್ತೀಳ(- ಕುತ್ಮೀಲ)] 

ಪಕ್ಷಗೆಜ (ನಾ). ಪಕ್ಕ ದ ಆನೆ; ಒಂದು ಗಜದ ಜೊತೆಯಲ್ಲಿ 
ಬರುತ್ತಿರುವ ಇ ಒತ್ತಿನ ಆನೆ: 'ಆಗಳ್‌ ಸೈನ್ಯಾಧಿನಾಥನಧಿ 
ನಾಥನ ಕೆಲಬೊಳ್‌ ಪಶ್ಷಗರಾಧಿರೊಢನಾಗಿ .. ಎ. ಅನೇಕಡೇಶಾಧೀಶ 
ಬಲಂಗಳಂ ಬೇಜಕಿವೇಜಕಿ ತೋಟುತ್ತಂ  ಬರ್ಪನ್ನೆಗಂ  (ಆದಿಪು, 
೧೩-೪೫ ವ) ; ಸನತ್ಕುುಮಾರಮಾಹೇಂದ್ರಪತಿಗಳಿಂದ್ರಾಯುಥೋ 
ಸಮಾನರಾರ್ಧ್ಯಮಣಿಮಯೂಖಮಾಳಿಕಾದುರಾಲೋಕನನಕ್ಷತ್ರ ಮಾಳಾ 
ಕಳಾಪ ಕಕ್ಷಂಗಳಪ್ಪ ಪಕ್ಷಗಜಂಗಳನೇಆ . . . ಚಾಮರಂಗಳನಿಕೈಯುಂ 
(ಕಾಂಕಿಪು. ೧೦-೧೩). “ಪಕ್ಕುಸಾರಿ' ಪರಾ. [ಪಕ್ಷ'ಗಜ] 

ಪಕ್ಷಘಾತ (ನಾ). ರೆಕ್ಕೆಯ ಹೊಜಿತ,--ಬಡಿತ : ಭ್ಯುಂಗೀಶ್ವರಂ 
ಬೇಡೆ ಖಗವಲ್ಲಭಂ ಪತಿನಿರೂಪನನೊಮ್ನೆಯಂಂ ವಿನಾರ್ವನಲ್ಲೆ ೦ಪತಿಕ್ರವಿಂಸಿ 
ನಡೆಯಲಾ ಸಕ್ಷಘಾತದೊಳಾತನಳವಳಿದನು. (ಜೈಮಿಭಾ. ೧೪-೧೯). 

[ಪಕ್ಷ ಘಾತ] 

ಪೆಕ್ಷಜ (ನಾ). ಚಂದ್ರ ; ಶಶಿ. [ಸಂ.] 

ಪಕ್ಷತಿ(ನಾ). ೧. ರೆಕ್ಕೆಯ ಬುಡ; ಪಕ್ಷದ ಮೂಲ : “ಸಕ್ಷಮೂಲಂ, 
ಪಕ್ಷತಿಃ ಈ ೨ ಎಜಕೆಯ ಮೊದಲ್‌? (ಹೆಲಾಯು. ೪೦-೮೬) ; ಅಳಿಕುಳ 
ಸಕ್ಷತಿಕ್ಷನಿತಪದ್ಮಸರಾಗಪರಾಗಮಂದಕೋಶಿಳಕಳನಾದಬೃಂಹಿತಂ . . . 
ಕೋಮಳಮಂಳಯಾನಿಳಾಂಗಜಗಜಂ ಪರಿದತ್ತಿ ದಿರೊಳ್‌| ಮಹೀಶನಾ 
(ರಾಜತೇ. ೧೦-೧೫). ೨. ಪಕ್ಷದ ಮೊದಲನೆಯ ದಿನ; ಪಾಡ್ಯ 


ಪಕ್ಷಕಾರ 


“ಪಕ್ಷತಿ, ಪ್ರತಿಸಚ್ಛ ಬ್ಹಗಳು ಪಾಡ್ಯನಿಯ .ಹೆಸರುಶ (ಗುರುಬಾ. 
I, ೪೬). [ಸಂ.] 
ಪಕ್ಷತ್ಯಾಗ (ನಾ). ೧. ಗುಂಪನ್ನು ಬಿಡುವುದು ; ಕೂಟವನ್ನು 


ತ್ಯಜಿಸುವುದು. ೨. [ರಾಜನೀ] ಯಾವುದಾದರೂ ವೈಮನಸ್ಯ 
ದಿಂದ ತಾನು ಸದಸ್ಯನಾಗಿದ್ದ ರಾಜಕೀಯ ಪಕ್ಷವನ್ನು ಬಿಟ್ಟು 
ಹೋಗುವುದು--ಬಹಿಷ್ಕೃರಿಸುವುದು : “ಯಾವುದಾದರೂ ವಿಷಯ 
ದಲ್ಲಿ ಸರಿಬೀಳದೆ ಒಂದು ಪಕ್ಷಕ್ಕೆ ಸೇರಿದ ಕೆಲವರು ಆ ಪಕ್ಷವನ್ನು ಬಿಟ್ಟು 
ಹೋಗುವುದು: ಪಕ್ಷತ್ಕಾಗ? (0೩೪೦: ಇಂಕಸಿ). [ಪಕ್ಷ--ತ್ಯಾಗ] 
ಪಶ್ಚದ್ಯೋತ (ನಾ). [ನಾಟ್ಯ] ಮೂವತ್ತುನೃತ್ತಹಸ್ತಗಳಲ್ಲಿ 
ಒಂದು; “ಎರಡು ತ್ರಿಪತಾಕಹಸ್ತಗಳ ಬೆರಳುಗಳು ಎದುರಾಗಿರು 
ವಂತೆ ಅಂಗೆ; ಗಳನ್ನು ಮೇಲಕ್ಕೆ ಮಾಡಿ ಬೆರಳುತುದಿಗಳನ್ನು 
ಸೊಂಟದಲ್ಲಿದ್ಟು ಮ ಮತ್ತೆ ಬೆರಳುಗಳನ್ನು, ಮೇಲಕ್ಕೆ ನಡಿ 
ಹಿಮ್ಮುಖವಾಗಿ ಕೈ ಕೈಗಳನ್ನು ಅಲ್ಲೇ ನಿಲ್ಲಿಸುವುದು? (ಲಾಸ್ಕರಂ. 
ಬರಿಯೆರಡಕೆ ತ್ರಿಪತಾಕದ ಕರನುವು ಮೇಲ್ಮೊಗ 
ಗಳಾಗಿ ಜಿರಬಭಿಮು ಖಮಾಗಿಕ ಮೇಣೂರ್ಥ್ಯಾಂಗುಲಿಗಳ ಪರಾಜ್ಮುಖಂ 
ತಾನದಾಗೆ ಪಕ್ಷದ್ಯೋತಂ (ಲಾಸ್ಕರಂ. ೨-೬೨), [ಸಂ.] 
ಪಶ್ಸದ್ಧಯ (ನಾ). ೧. ರೆಕ್ಕೆಗಳ ಜೋಡಿ ; ಎರಡು ರೆಕ್ಕೆಗಳು, 
೨. ಒಂದು ತಿಂಗಳಲ್ಲಿ ಬರುವ ಎರಡು ಪಕ್ಷಗಳು: ಈ ಸ್ಮಾನಗಳ 
ಭೀದವರಿತು . . . ಬಲ ಎಡನೆಂಬ ಪಕ್ಷನನ್ನೂ ಕೃಷ್ಣ ಶುಕ್ಲ ನೆಂಬ ಪಕ್ಷ 
ದ್ವಯಗಳ ನಿರುಗೆಯ ತಾಣ ವಿನರಗಳನ್ನೂ * « * ಪುರುಷನು ತಿಳಿದೆಸಗು 
ವುದು (ಸಕನೈ. ೬೦). [ಸೆಕ್ಷ 4 ದ್ವಯ] 
ಪಕ್ಷದ್ಧಾರ (ನಾ). ಎ ಪಕ್ಷಕ ೧: “ಪಕ್ಷದ್ವಾರಂ, ಪಕ್ಷಕಃ ೨-ದಿಡ್ಡೀ ಬಾಗಿಲ 


೨೫೨ ಗದ್ಯಾನುನಾದ) : 


೫೦೭೯ 


ಲ 


40 


ಪಕ್ಷಪಾತಿ 


ಹೆಸರು. ರೆಕ್ಕೆಬಾಗಿಲು. ಬಾಗಿಲ ಕದದೊಳಗಾಗಲೀ ಸಮಿಾಪದೊಳಗಾಗಲೀ 
ಮಾಡಲ್ಪಟ್ಟ, ಹವ ಚಿಕ್ಕ ಬಾಗಿಲು” (ಸಿದ್ಧಾಂತಿ, ೧೦೨). [ಪಕ್ಷ--ದ್ವಾರ] 

ಪಕ್ಷಧರ (ಕು). ೧. ಕೆ ಕೈಯನ್ನು ಹೊಂದಿರುವ : ನೋಡೆನ್ನ ಪಕ್ಷಥರ 
ಚತುಷ್ಪಾ ದಿಯಿದು ಬಡಿಯ ತೊಡಗಿರ್ದಪುದು ಆಟ್ರಾನಕಾಶನುನ್‌ ಅಗಲಿ 
ತೆಜಕೆಗಳಿಂದೆ. (ಬದ್ಧ ಪ್ರ. ೨೨-೪೫೩). . (ನಾ). ೨. ಕೆಕ್ಕೆಯನ್ನು 
ಹೊಂದಿರುವುದು ; ಪಕ್ಷಿ, [ಸಂ.] 

ಪಶ್ಸಧರೆ (ನಾ). ರೆಕ್ಕೆಯನ್ನು ಧರಿಸಿರುವವಳು : ಅನರ: ತಂಗೆಯರ್‌ 
ಮೂವರ್‌, ಪಶ್ಷಧರೆಯರ್‌: (ಬದ್ಧಪ್ರ. ೪೨-೯೧೬).  [ಸೆಂ. ಪಕ್ಷಧರಾ] 

ಪಕ್ಷಪದ್ಧ ತಿ (ನಾ). [ರಾಜನೀ] ಚುನಾವಣೆಯಲ್ಲಿ ಬಹುಮತ 
ಗಳಿಸಿರುವ ರಾಜಕೀಯ ಪಕ್ಷವು ರಾಷ್ಟ್ರವನ್ನು ಆಳುವ ಪದ್ಧತಿ, 
ವ್ಯ ವಸ್ಥೆ ; ಇಂದಿನ ಪಕ್ಷಪದ್ಧ ತಿಯ ಆಳಿಕೆಯ ಕಾಲದಲ್ಲಂತೂ “ರಾಜಾ 
ಶ್ರದ ಎಚ್ಚ ರಿಕೆಯಿಂಂದಿರದಿದ್ದರೆ, ಅಪಾಯಕಾರಕನೆ ಆಗಬಹುದು. 
(ಭಾರದ. ೫೬೫). [ಸಕ್ಷ "ಪಠ್ಯ ತಿ] 

ಪಕ್ಷಪರಿತ್ಯಾಗ (ನಾ). ವಾದ ಮಾಡುವಾಗ ತನ್ನ ಪಕ್ಷವನ್ನು 
ಸಾಧಿಸಲಾರದೆ ಅದನ್ನು ಕೈಬಿಡುವುದು : ಪ್ರ ತಿವಾದಿ ಇರುತ್ತ ರನಾಗಿ 
ಪಕ್ಷಪರಿತ್ಯಾಗಂ ಫಿಗ್ರ ಹಸ್ಮಾನಮೆ೦ಬುದಜಃಂ ನಿಗ್ರ ಗೈಹಸ್ಮಾನನುನೆದ್ದಾಯು 
ಮಿರಡೆ (ಶಾಂತಿಪು, ೮-೧೪೧ ನು. [ಸಕ್ಷ4-ಪರಿತ್ಕಾಗ] 

ಪೆಕ್ಷಸಾತ (ನಾ). ೧. ಹೆಕ್ಕಿಗಳ ಕಿಕ್ಕೆಗಳು ಉದುರುವಿಕೆ, ಗರಿ 
ಗಳು ಕೆಳಕ್ಕೆ ಬೀಳುವಿಕೆ. ೨. ರೆಕೈ ಬಡಿಯುವಿಕೆ. ೩.: ಒಂದು 
ಕಡೆಗೆ ಹೆಚ್ಚು ಪ್ರೀತಿಯನ್ನು ತೋರಿಸುವುದು; ಒಂದು ಪಕ್ಷ 
ವನ್ನು ನಹಿಸಿಕೊಳ್ಳು ವುದು ; ಒಬ್ಬರಲ್ಲಿ ಹೆಚ್ಚು ಒಲನನ್ನು 
ತೋರಿಸುವುದು ; ಒಲನರ: ಫಂದ ಪಕ್ಷನನಿತಮೊ ವನಿತೆ 
ಯರಂ ಮಾಡುನೆಡೆಯೊಳಬ್ಬ ಭವಂಗೆ (ಕಾದಂಉ. ೨೩೯) ; ಇನರದಾವನ 
ಪಕ್ಷಪಾತವ್ಯನಹರಣೆಯವರಲ್ಲ ಕೇಳಿನ್ನಿವರ ನುಡಿಗಳನು (ಕುನ್ಯಾಉ. 
೯-೧೪) ; ಶಿಷ್ಟರ ಯೋಗ್ಯತೆಯನರಿದು ಪಕ್ಷಪಾತಗಳಿರಡೆ ಟೋಧಿಸಿ 
ರಕ್ಷಿಸುವನುತ್ತಮನು (ಗಗತಾ. ೧೩-೧೩) ;' ಅರ್ಜುನನಲ್ಲಿ ಅವರಿಗೆ ಪಕ್ಷ 
ಪಾತವಿತ್ತು (ನಚಭಾ. ೨೯೨); ಅವನು ಪಕ್ಷಪಾತವಿಲ್ಲದೆ- ತಡಮಾಡದೆ, 
ತೀರ್ಪ ಕೊಡುತ್ತಾ ನೆ (ವೀರಯೋ. ೫೫). ಪಿ) ೩: ಮತ್ತಂ ದಾನಹೀನತೆ 
ಕರಿಣಿಗಣಂಗಳೊಳ್‌' ಪಕ್ಷಪಾತಂ ಶಿಶಿರಸಮಯರಶ್ಯಾಮಕಂಶಂಗಳೊಳ್‌ 
ಧೋಷಾನುಬಂಧಂ ದ್ವಿಜರಾಜನೊಳ್‌ , , . ಜಡವೃತ್ತಿ ವರ್ಷಕಾಲ 
ದೊಳಲ್ಲದಿಲ್ಲಂ (ಶಾಂತೀಶ್ವ. ೧೩-೧೩೭: ವ). 

ಪಕ್ಷಪಾತ" ಮಾಡು ಇ ಒಬ್ಬರಿಗೊಂದು, ಇನ್ನೊಬ್ಬರಿಗೊಂಡು 

ಮಾಡು ; ಭೇದಭಾವ ತೋರಿಸು : ತಂಡೆಯೆ ಮಕ್ಕಳಲ್ಲಿ ಪಕ್ಷಪಾತ 
ಮಾಡಿದರೆ ಏನು ಮಾಡುವುದು? (ರೂಢ). , [ಸಕ್ಷ-ಪಾತ] 

ಪಕ್ಷಪಾತನಿಧಿ (ನಾ). [ರಾಜನೀ] ಸರಕುಗಳನ್ನು ವಿದೇಶಕ್ಕೆ 
ಕಳುಹಿಸುವ ಸಂದರ್ಭದಲ್ಲಿ ತೆರಿಗೆ ಹಾಕುವ ವಿಷಯದಲ್ಲಿ ಪ್ದ 
ಪಾಠವನ್ನು ಶೋರಿಸುವ ಬಗ್ಗೆ ದೇಶವು ಮಾಡಿಕೊಂಡಿರುವ 
ನಿಯನು,- ಕಾನೂನು : ಈ ತರಹದ "ಕಸ್ಟ ಮಳ್ಳಿ ಸಂಘ' ಮುತ್ತು 
"ನಿರಾತಂಕ ವ್ಯಾಪಾರ ಕ್ಷೇತ್ರ” ಏರ್ಪಾಡುಗಳನ್ನು ಸಾರ್ವತ್ರಿಕ 'ಒಪ್ಪಂದದ 
ಪಕ್ಷಸಾತನಿಧಿಗಳೊಡನೆ. (Discriminiatoky classes) ಸಮನ್ವಯ. 
ಗೊಳಿಸುವುದು. ಅತಿಮುಖ್ಯ ಪ್ರಶ್ನೆಯಾಗಿದೆ (ಅಂತೆಸಂ, ೧೭೪). 

[ಪಕ್ಷಪಾತ-- ವಿಧಿ] 

ಪಕ್ಷಹಾತಿ (ಗು). ೧. ಪಕ್ಷಸಾತವನ್ನು ತೋರಿಸುವ; ಒಬ್ಬರಿ 
ಗೊಂದು, ಇನ್ನೊಬ್ಬರಿಗೊಂದು ಮಾಡುವ ; ಒಬ್ಬರಲ್ಲಿ ಹೆಚ್ಚು 
ಒಲವನ್ನು ಶೋರಿಸುವು--ಒಲವರ ಮಾಡುವ: ಸಟಹರನ್ನು 
ಪುರಹರನು . , . ಯಥಾರ್ಥನನೊರೆಯಲೊಲ್ಲನು ಪಕ್ಷಪಾತಿ ಪುರಾಣ 


ಪಶ್ಷಪ್ರತಿಷ್ಠಾ ನನೆ 


ಭೆಟ್ಟಿ ನಲಾ/ (ಬಸಪ. ೫೭-೨೮). (ನಾ). ೨. ಪಕ್ಷಪಾತವನ್ನು 

ಮಾಡುವ ವ್ಯಕ್ತಿ ; ಒಲವರ ತೋರಿಸುವ ವ್ಯಕ್ತಿ; ಒಂದು 

ಪಕ್ಷನನ್ನು ವಹಿಸುವ ವ್ಯಕ್ತಿ: ಅದಿಗಳಿಗಾದಿಗಳು ಕಾಮ ಕ್ರೋಧ 

ಲೋಭಾದೀಸಣತ್ರಯಸಾಧನಂಗಳು ಮಂದಮತಿಗಳು ಪಕ್ಷಪಾತಿಗಳು 

೬೬ * ಕುತಾಪಿಗಳು (ಬಸಪು. ೪೦-೬೫); ಆ ಚರ್ಚೆಯಲ್ಲಿ ಅನಂದ 
ನೋಹಿನಿಯರು ವಿರುದ್ಧ ಪಕ್ಷಪಾತಿಗಳು (ಕನುನೆ, ೨); ಬಹಿರಂಗವಾಗಿ 
ಈ ಸಿದ್ಧಾಂತವನ್ನು ವಿರೋಧಿಸಿದರೂ ಅನೇಕರು ಇದರೆ ಪಕ್ಷಪಾತಿ 
ಗಳಾಗಿದ್ದರು (ಜೀವಾತ್ಮ. ೮೫). ೩. ಅನುಯಾಯಿ. 

[ಸಂ. ಪಕ್ಷಪಾತಿನ್‌] 

ಪಶ್ಷಸ್ರತಿಷ್ಠಾ ಪೆನೆ (ನಾ). (ಶಾಸ್ತ್ರಾರ್ಥವಿಚಾರ ನಡೆಸುತ್ತಿರು 
ವಾಗ) ತನ್ನ ಸಿದ್ಧಾಂತವನ್ನು ಯುಕ್ತಿ ಪೂರ್ವಕವಾಗಿ ಮಂಡಿಸು 
ವುದು: "ಪಕ್ಷಪ್ರತಿಷ್ಠಾಪನೆಗೆಯ್‌' ಪರಾ. 

[ನಕ್ಷ ಪ್ರತಿಷ್ಠಾ ನನೆ] 

ಪಕ್ಷಪ್ರತಿಷ್ಕಾ ಸನೆಗೆಯ (ಕ್ರಿ). ಪಕ್ಷನನ್ನು ಪುತಿಪಾದಿಸು ; 
ಮತವನ್ನು ಮಂಡಿಸು: ಅನೇಕ ಕುನಯೋಪಸತ್ತಿಗಳಿಂ ಪಕ್ಷಪ್ರತಿ 
ಸ್ಕಾ ಸನೆಗೆಯ್ದು ಕವಳಿಗೆಯ ಭಟ್ಟಿ ಂ ನುಡಿಯೆ (ಶಾಂತಿಪು. ೮-೧೩೪ ವು. 

[ಪಕ್ಷಪ್ರತಿಷ್ಕಾ ಪನೆ--ಕೆರ್ಯ,] 

ಪಕ್ಷಸ್ರದೋಷ (ನಾ). ಪ್ರತಿನಕ್ಷದ ತ್ರಯೋದಶಿಯಂದು ಹಗಲು 
ಉಪವಾಸವಿದ್ದು, ರಾತ್ರಿ ಶಿವಪೂಜೆ ಮಾಡುವ ಒಂದು ವ್ರತ: 
ಪ್ರತಿ ಸೋಮವಾರವೂ ನಕ್ತಭೋಜನ, ಪಕ್ಷಪ್ರದೋಷ, ಶ್ರ್ರಾನಣಮಾಸ 
೧ ಶಿಂಗಳ್ಳು, ಕಾರ್ತಿಕಮಾಸ ೧ ತಿಂಗಳು, ಶನಿಪ್ರದೋಷ . . . ಈ 
ಪ್ರಕಾರ ನಡಿಸುತ್ತಿ ದ್ದನು (ಚಿತ್ರಪಾ. ೫೮). [ಪಕ್ಷ-- ಪ್ರದೋಷ] 

ಪಕ್ಷಭಾವನೆ (ನಾ). [ರಾಜನೀ] ತಾನು ಸದಸ್ಯನಾಗಿರುವ ರಾಜ 
ಕೀಯ ತಂಡವೇ ಹೆಚ್ಚು, ಅದೇ ರಾಜ್ಯಭಾರ ಮಾಡಬೇಕು 
ಎಂಬ ಥೋರಣೆ ; ಪಕ್ಷಾಭಿಮಾನ : “ಪಕ್ಷಭಾನನೆ, ಪಕ್ಪಾಭಿಮಾನ? 
(Party-spirit. ಪತ್ರಿ8.೬೧); ಈಗಿನ'ಜನನಾಯಕರು ಪಕ್ಷಭಾವನೆಯನ್ನು 
ಬೆಳಸಿಕೊಂಡಿದ್ದಾರೆ (ರೂಢಿ). [ಪಕ್ಷ -- ಭಾವನೆ] 

ಪಕ್ಷಭೇದ (ನಾ). ೧. ಒಂದು ಬಣದಲ್ಲಿಯ ಬಿರುಕು,--ಅಂತಃ 
ಕಲಹ,--ವೈಷಮ್ಯು. ೨. ಎರಡು ಪಕ್ಷಗಳ ನಡುವಿನ ವ್ಯತ್ಯಾಸ, 
ತಾರತಮ್ಯ. ೩. ಪಕ್ಷಪಾತ ; ಒಲವರ : ಪಕ್ಷಭೇದ ಮಾಡಿದವನಿಗೆ 
ಶಿಕ್ಷೆ ತಪ್ಪದು (ಗಾದಿ). [ಪಕ್ಷಭೇದ] 

ಪಕ್ಷಭ್ರಮೆ (ನಾ). ಇವನು ತನ್ನವನು, ಇವನು ಪರ ಎನ್ನುವ 
ಭ್ರಮೆ; ಪಕ್ಷಸಾತದ ಭಾವನೆ: ಎನುಗೆ ಸರಿಯಿತ್ತ ಂಡದಲ್ಲಿಯ 
ಮಮತೆ ಬೇಣಕಿೊಬ್ಬರಲಿ ಪಕ್ಷಭ್ರಮೆಯ ಮಾಡೆವು ಹಿತವ ಬಯಸು 
ವೆನೆರಡುಸಂತತಿಗೆ (ಕುನ್ಯಾಉ. ೫-೬).  [ಪಕ್ಷ4-ಭ್ರಮೆ] 

ಪಕ್ಷಮುಖ (ನಾ). ಪಕ್ಷದ ಪ್ರಾರಂಭದ ದಿನ; ಪಾಡ್ಯ : ಗಂಗಾಜೇವಿ 
ಯರ್ಗೆ . . . ನವಮಾಸ ತೀವಿದ ಪಕ್ಷಮುಖಸಮಯದೊಳು . . . 
ಸುಪುತ್ರನು ದೃವಿಸೆ (ಬಸರ, ೧೦-೧೦೩). [ಸಕ್ಷ ಮುಖ] 

ಸಕ್ಷಮೂಲ (ನಾ). -ಪಕ್ಷತಿ ೧: “ಪಕ್ಷಮೂಲಂ, ಪಕ್ಷೀ ಈ ೨ 
ಎಅಕೆಯ ಮೊದಲ್‌? (ಹಲಾಯು.೪೦-೮೬) ; “ಪಕ್ಷತಿಃ, ಸಕ್ಷಮೂಲಂ-೨ 
ರೆಕ್ಕೆಗಳ ಬುಡಕ್ಕೆ ಹೆಸರುಗಳು” (ಸಿದ್ಧಾಂತಿ. ೧೬೪), [ಸಂ] 

ಪಕ್ಷರಸ್ಷೆ (ನಾ). - ಪಕ್ಕರಿಕೆ: ಅತಿದೀರ್ಗ್ಸೃಘ್ರ್ರಾಣಹಸ್ತಂ ಫಿಶಿತದಶನ 
ದೆಂಪ್ಟಾ ೦ಕುರಂ ಪಕ್ಷರಕ್ಸಾಯತ ಪಕ್ಷತಾರ್ಶ್ಯ್ಯನಂತೊನಗಿಸಿ ತುಳಿಯೆ 
ತನ್ನಾನೆ (ಎಕ, ೪, ಬೇಲೂರು, ೧೭-೩; 1136). [ಪಕ್ಷ*ರಕ್ಷೆ] 

ಪಕ್ಷನಂಚಿತ (ನಾ). [ನಾಟ್ಯ] ಮೂವತ್ತುಬಗೆಯ ನೃತ್ತಹಸ್ತ 
ಗಳಲ್ಲಿ ಒಂದು; “ಎರಡು ಶ್ರಿಪತಾಕಹಸ್ತಗಳ ಬೆರಳುತುದಿಗಳನ್ನು 


೫೦೮೦ 


30 


35 


40 


45 


ಪಕ್ಸಾಂತರ 


ಸೊಂಟದಲ್ಲಿರಿಸುವುದು? (ಲಾಸ್ಕರಂ. ೨೫೨ ಗದ್ಯಾನುವಾದ) : ಮತ್ತಾ 
ತ್ರಿಪತಾಕೆಂಗಳ್‌ ಬಿತ್ತ ರೆಓಿಂ ತುದಿಗಳಿಂದೆ ಕಟಿಗಳನೊಂದಲ್‌ ವೃತ್ತ ಸ್ತ ನದಳೆ 
ಕೇಳಿದುಮತ್ಯಂತೋನ್ನಳದ 'ಪಕ್ಷನಂಚಿತಮಕ್ಕೂಂ (ಲಾಸ್ಟ್ರರಂ, ೨-೬೧). 
[ಸೆಂ] 

ಪೆಕ್ಷನಧ (ನಾ). ಶರೀರದ ಒಂದು ಪಾರ್ಶ್ವವನ್ನು ನಿಶ್ಚೇತನ 
ಗೊಳಿಸುವ ಒಂದು ಬಗೆಯ ರೋಗ ; ಪಾರ್ಶ್ವವಾಯು ; ಲಕ್ವ: 
ಸಾಂತೂರು ದೇಜಪ್ಪ ಸೆಟ್ಟಿಗೆ ಇದ್ದಕ್ಕಿ ದ್ವಂತೆ "ಸಕ್ಷನಧ' ಬಡಿಯಿತೆಂಬ 
ಕೆಡುಸುದ್ದಿ ನೇಣೂರಿಗೆ ಮುಟ್ಟಿ ದೊಡನೆ ಬಾಳಪ್ಪ ಸೆಟ್ಟು ಸಿದ್ಧಣ್ಣ ನನ್ನು 
ಕರೆದುಕೊಂಡು ಅಲ್ಲಿಗೆ ಭಾವಿಸಿದರು (ಒಡ್ಡಿಉ. ೩೪). [ಸಂ.] 

ಪಕ್ಷನಾತ (ನಾ). ನಾತರೋಗ; ಸಂಧಿವಾತ: ಕೈಕಾಲುಗಳಿಗೆ 
ಪಕ್ಷವಾತ ಹಿಡಿದಿರಬೇಕು ' (ಈಕೆ. ೨೬); ಅವಳ ಮಗಳು ಇತ್ತೀಚೆಗೆ 
ಪಕ್ಷವಾತದಿಂದ ಬಳಲ ತೊಡಗಿದ್ದಳಂತೆ (ಹಳ್ಳಯ. ೧೦೭), [ಪಕ್ಷವಾತ] 

ಪಕ್ಷವಾಸ (ನಾ). ಹದಿನೈದು ಅಂಗುಲಗಳ ಅಳತೆಯ ಒಂದು. 


ಬಗೆಯ ಕೊಳಲು: ಬಳಿಕ ಹದಿನೆಂಟಿಂಗುಲ . . . ಒಂದಂಗುಲ 
ಪ್ರಮಾಣಿನ ಕ್ರಮನಿಡಿದು ಜಾತಿವಾಸ . . . ಪಕ್ಷವಾಸ ... ಭುವನಾಧಿ 
ಪತಿವಾಸನೆಂಬ ಹದಿನೆಂಟುತೆಜಿದ. ವಾಸಂಗಳ ಲಕ್ಷಣನನಟದು 
(ವಿನೇಕ, ೧೯೧). [ಪಕ್ಷ 4 ವಾಸ] 


ಪಕ್ಷಶೂಲೆ (ನಾ). ಒಂದು ಬಗೆಯ ರೋಗ; ಕೈಗಳಲ್ಲಿ ಕಾಣಿಸಿ 
ಕೊಳ್ಳುವ ನೋವು ; ಪಕ್ಕೆಶೂಲೆ : ಸಕ್ಷಶೂಲೆಗೆ :--ನಿಳಂಗ, ತ್ರಿ ಫಲೆ, 
ತ್ರಿಕಟುಕ, ,ಚಿತ್ರಮೂಲ, ಚವ್ಳ - . . ಮೆಲ್ಲಿಸೆ ಪಕ್ಷಶೂಲೆ ತೀರ್ಗುಂ 
(ವಿನೈವಿ. ೮೯). [ಕ್ಷ + ಶೂಲೆ] 

ಪಕ್ಷಸಂಪುಟಿ (ನಾ). ರೆಳ್ಳೈಯ ಒಳಭಾಗ: ಅಂತಶ್ರುತಸೂರ್ನಧ್ವನಿಯಂ 
ತೊಟ್ಟನೆ ಕೇಳ್ದು . . . ಭೀಟಾಡಲ್ಕೊಕ್ಳೆಂ ತಂದೆಯ ಶಿಥಿಲಪಕ್ಷಸಂಪುಟ 
ದೆಡೆಯೊಳ್‌ (ಉದಂಪೂ. ೧೫೪). [ಪಕ್ಷ-ಸಂಪುಟಿ] 

ಪಕ್ಷಸಿದ್ಧಿ (ನಾ). (ಶಾಸ್ತ್ರಾರ್ಥ ವಿಚಾರದಲ್ಲಿ) ಒಂದು ಮತವನ್ನು 
ಸಾಧಿಸುವುದು; ಯುಕ್ತಿಗಳಿಂದ ತನ್ನ ವಾದವೇ ಸರಿಯೆಂದು 
ತೋರಿಸುವುದು: ಈಗಳಿಲ್ಲಿಗೇವಿಧೇಯಂ ಮಬ್ಬು ದೆಂದು ಸೂರ್ವಪಕ್ಷದ 
ಪಕ್ಷಸಿದ್ದಿಯ ವಿಸ್ತಾರಕ್ಕನಕಾಶಮಪ್ಪ ೦ತು ನುಡಿದು (ಶಾಂತಿಪು.೨-೩೫ ವ). 

[ಪಕ್ಷ- ಸಿದ್ಧಿ] 

ಪೆಕ್ಸಾಂತ (ನಾ). ಪಶ್ಷನ ಕೊನೆಯ ದಿನ; ಪೌರ್ಣಿಮೆ ಅಥವಾ 
ಅಮಾವಾಸ್ಯೆ : “ಪಂತ, ಪಂಚದಶ್ಶೌ--ಈ ೨ ಅಮಾವಾಸ್ಯೆ 
ಹುಣ್ಣಿ ಮೆಗಳ ಹೆಸರುಗಳು? (ಸಿದ್ಧಾಂತಿ. ೩೬). [ಪಕ್ಷ ಅಂತ್ಯ] 

ಪಕ್ಸಾಂತರ (ನಾ). ೧. ಬೇರೊಂದು (ರಾಜಕೀಯ) ಪಕ್ಷ. 
೨. ಒಂದು (ರಾಜಕೀಯ) ಪಕ್ಷನನ್ನು ಬಿಟ್ಟು ಮತ್ತೊಂದು 
ಪಕ್ಷಕ್ಕೆ ಸೇರುವಿಕೆ: ಪಾರ್ಟಿ, ಪಕ್ಷ, ಗುಂಪುಗಾರಿಕೆ, ಪಕ್ಸ್ಪಾಂತರ 
ನನ್ನೂರಿನಲ್ಲಿಯೂ ಯೋಗ್ಯತಾನುಸಾರ ಇವೆ. (ನನ್ನೂರು. ೩೧೬). 
೩. ಒಂದು ನೇಳೆ, ಹೀಗಾದರೆ ಎಂಬರ್ಥ ; ವಿಕಲ್ಬಾರ್ಥ : 
ಸಿರಿದುಂ ಪಕ್ಪ್ಪಾಂತರಮಂ ನಿರನಿಪೆಕಾರಂ ನಿಜಾಂತಮಾದೊಡೆ ಶಬ್ದಂ 
ಸರಿಕಿಸೆ ಧಾತ್ವಂತ್ಯದೊಳಾನರಿಸಿರ್ಕುಂ  ಲಿಂಗನಚನಪುರುಷಾಯೆತ್ತ 0 
(ಶಮದ. ೨೫೦). 

ಪಕ್ಸಾಂತರಗೊಳ್ಳು - ಒಂದು (ರಾಜಕೀಯ) ಸಕ್ಷನನ್ನು ಬಿಟ್ಟು 

ಮತ್ತೊಂದು ಪಕ್ಷಕ್ಕೆ ಸೇರಿಕೊಳ್ಳು : ಆಡಳಿತಪಕ್ಷದ ಹದಿನೈದು 
ಮಂದಿ ಸದಸ್ಯರು ಪಕ್ಸಂತರಗೊಂಡಿದ್ದರಿಂದ ಅದು ಬಹುಮತವನ್ನು 
ಕಳೆದುಕೊಂಡಿತು (ರೂಢ). ಪಕ್ಬ್ಪಾಂತರ ಮಾಡು - ಸಕ್ಸಾಂತರ 
ಗೊಳ್ಳು : ಅನರು ಪಕ್ಸಾಂತರ ಮಾಡಿ ಅಧಿಕಾರಕ್ಕೆ ಬಂದರು (ರೂಢಿ). 
ಸಕ್ಬಾಂತರ ಹೊಂದು - ಪಕ್ಟ್ರಾಂತರಗೊಳ್ಳು : ಅನರು ನಿರೋಧ 


ಪಾರ್ಥ 


ಪಕ್ಷದಲ್ಲಿದ್ದು ಉಪಯೋಗವಿಲ್ಲವೆಂದು ಅಳುವ ಪಕ್ಷಕ್ಕೆ ಪಕ್ಟಾಂತರ 
ಹೊಂದಿದರು (ರೂಢಿ). [ಸಂ.) 
ಸಕ್ಸಾರ್ಥ (ನಾ). =ಪಕ್ಟ್ರಾಂತರ೩: ಒಡೆ--ಪಕ್ಸಾರ್ಥವನ್ನು ತಿಳಿಸು 
ವಾಗ ಧಾತುವಿಗೆ ಸಾಮಾನ್ಯವಾಗಿ ಭೂತಭವಿಷ್ಯತ್‌ಕಾಲಸೂಚಕ 
ಪ್ರತ್ಯಯಗಳ ಮುಂದೆ ಒಡೆ ಎಂಬ ಪ್ರತ್ಯಯವು ಸೇರುತ್ತದೆ. (ಕೈಪಿಡಿ. ೫೦). 
ಪಕ್ಸಾರ್ಥದ ರೂಪ - ಪಕ್ಸಾರ್ಥವನ್ನು ತಿಳಿಸುವ: ರೂಪ: 
ಸಾಪೇಕ್ಷಕ್ರಿಯಾರೂಪಗಳಿಗೆ ಕಾಲಭೇದ, ಆರ್ಥಭೇದಗಳು ` ಮಾತ್ರ 
ಉಂಟು. ಉದಾಹರಣೆಗೆ , , . "ಹೊರಟಿರೆ' ಎಂಬುದಕ್ಕೆ ಪಕ್ಪಾರ್ಥದ 
ರೂಪವೆಂದೂ "ಹೊರಡಲಂ' ಎಂಬುದಕ್ಕೆ ಭಾವಾರ್ಥದ ರೂಪನೆಂದೂ 
ಹೆಸರು (ಮಧ್ಯಮ, ೭೫), [ನಕ್ಷ + ಅರ್ಥ] 
ಸಕ್ಸಾನೇಶಿ (ನಾ). ಒಂದು ಪಕ್ಷವನ್ನು ಕುರಿತು ಉದ್ವೇಗವನ್ನು 
ಹೊಂದಿರುವವನು,--ತೀವ್ರವಾದ ಅಭಿಮಾನವನ್ನು ಹೊಂದಿರು 
ವವನು: ನಾವಲೇ ಕೌರನನ ಸಕ್ಸಾನೇಶಿಗಳು ಸಾಕಿನ್ನದಂತಿರಲಿ 
(ಕುನ್ಕ್ಯಾಗ. ೬-೬). [ಸಂ. ಪಕ್ಟ್ರಾನೇಶಿನ್‌] 
ಪೆಕ್ಸಾಳ (ನಾ).(?) : ದಿನನಾಥಂ ಮಕರಕ್ಕೆ ಬರ್ಸ ಪದಜೊಳ್‌ ಪಕ್ಪಾ 
(ಕಲ್ಪಾ)ಳಯೊಳ್‌ ಸೌಮ್ಯಚಂದ್ರನಿರಲ್‌ ದ್ವಾದಶದಲ್ಲಿ ಭಾನುಜನಿರಲ್‌ 
ಮೇಣಿಂದುವಂ ಮಂತ್ರಿ ಮೆಲ್ಲನೆ ಸಟ್ಟಿಪ್ತಕದಲ್ಲಿ ಭಾನು ಶಶಿಗಳ್‌ ಕುಳ್ಳಿ 
ರ್ದೊಡಂ ಮತ್ತೆ ಮೇದಿನಿಯೊಳ್‌ ಭಾವಿಪೊಡಕ್ಕು ಮಲ್ಪ ಫಲನುಂಂ 
(ಜಟ್ಟಿಮ, ೮-೨೦೨), [1] 
ಪಕ್ಷಿ (ನಾ). ರೆಕ್ಕೆಗಳನ್ನು ಹೊಂದಿರುವ (ಆಕಾಶದಲ್ಲಿ ಹಾರುವ 
ಶಕ್ತಿಯುಳ್ಳ )ಜೀವಿ; ಹಕ್ಕಿ: “ಪತತ್‌, ಪತಂಗಃ . ..ಪಕ್ಷೀ... 
ದ್ವಿಜಃ-ಈ ೨೬ ಹೆಕ್ಕಿ (ಹಲಾಯು, ೪೦-೮೫) ; ಚಕಿತೋದ್ಯತ್ಪ ಕ್ಷಿಪಕ್ಷ 
ಸ್ವನದೊಳಮರ್ಜ ಕೋಳಾಹಳಧ್ವಾನದಿಂ ಕೊರ್ನಿ (ಕಾದಂಪೂ. ೧೫೩); 
ಚರಿಸಾರಣ್ಯದ ಪಕ್ಷಿಗೊಂದು ತರು ಗೊಡ್ಡಾ ಗಲ್‌ ಫಲಂ ತೀವಿದಾ ಮುರಗಳ್‌ 
ಪುಟ್ಟವೆ (ಸೋಮೇಶ. ೨೬) ; ಪಕ್ಷಿ ಮೊದಲಾಗಿ ಭವದು ಃಖಕ್ಷಯಕಾರಣ 
ಮಿದೆಂದು ತನ್ನಯ 'ಶಿಶುವಂ ರಕ್ಷಿಸುತಿರ್ದಪುದು (ದಶಕು. ೧-೫೮) ; ಪಕ್ಷಿಗೆ 
ಆಕಾಶವೇ ಬಲ, ಮತ್ಸುಕ್ಕೆ ನೀರೇ ಬಲ (ಗಾದೆ) ; ಪಕ್ಷಿಗೆ ಗೂಡು, ಮಕ್ಕ 
ಳಿಗೆ ತಾಯಿ (ಗಾಡಿ). [ಸಂ. 'ಪಕ್ಷಿನ್‌] 
ಪಕ್ಷಿಗಾವುದ (ನಾ). ಪಕ್ಷಿಗೆ ಕಾಣಿಸುವಷ್ಟು ದೂರ (?); ಪಕ್ಷಿ 
ಹಾರುವಷ್ಟು ದೂರ (?) : ಪಕ್ಷಿಗಾವುದಕೊಂದು ಪಟ್ಟಿ ಣ ನಿಂತೀತು 
ಕೇಳಿರಣ್ಣಾ (ಕಾಲಸಂ, ೧೦೧-೨). "ಅಕ್ಷಿಗಾವುದ' ಪರಾ. 
[ಪಕ್ಷಿ ಗಾವುದ] 
ಪಕ್ಷಿಗ್ರಹ (ನಾ). ಮಕ್ಕಳಿಗೆ ಬರುವ ಒಂದು ಬಗೆಯ ರೋಗ; 
ಹಕ್ಕಿಕೋಗ; £ ಪಕ್ಸಿಕೋಗದಿಂದ ಪೀಡಿತವಾದ ಶಿಶುವಿಗೆ ಬಹಳ 
ಬಾಯಾರಿಕೆ, ಜ್ವರ ಇದ್ದು ಓಕರಿಕೆಯುಂಟಾಗುತ್ತದೆ. ಹೊಟ್ಟಿ 
ಹಸುರಾಗುವುದು. ಕೈಕಾಲು, ಮೈ ಎಲ್ಲವೂ ಬತ್ತುತ್ತವೆ : 
ಚಪ್ಪೆ ಸೊಬ್ಬ ನ ರಸನನೂ ಎಣ್ಣೆ ಯನೂ ಹೂಡಿ ಮಸ್ತ ಕಕ್ಕೆ ಒತ್ತಿಸಲು ಪಕ್ಷಿ 
ಗ್ರಹ ಹರನಹುದು (ನೈದ್ಯಸಾ. 11, ೧೪). [ಪಕ್ಷಿ+ ಗ್ರಹ] 
ಪಕ್ಷಿಗ್ರಹದೋಷ (ನಾ). ಪಕ್ಷಿಗ್ರಹನೆಂಬ ರೋಗದಿಂದ ಉಂಟಾ 
ಗುವ ಬಾಡೆ,- ತೊಂದರೆ ; ಜೇನಿನ ಹೂವು... ಬಳ್ಳಿ ಸುಂಡೆ, 
ಇನಲಿ ರಸನನೂ ಎಣ್ಣೆಯನೂ ಕೂಡಿ ಅದಲಲ್ಲಿ ಆ ಬೇರುಗಳ ಅರೆದು 
ಕದಡಿ ಕಾಸಿ ಅಭ್ಯಂಗವ ಮಾಡಿಸಲು ಪಕ್ಷಿಗ್ರಹದೋಸ ಶಮನವಹುದು 
(ವೈದ್ಯಸಾ. 11, ೧೪). [ಪಕ್ಷಿಗ್ರ ಹ. ದೋಷ] 
ಪಕ್ಷಿಗ್ರಹಶಂಕೆ (ನಾ). ಪಕ್ಷಿಗ್ರಹಕೋಗದ ಸೂಚನೆ: ಸರ್ವಾಂಗ 
ಗಳಲ್ಲಿಯೂ ಬಳಲಿಕೆಯುಂಟಾಗಿ ಇಹಂದು. ಕೊರಳು, ಬೆನ್ನು, ನೆತ್ತಿ, 
ಬಾಯಿ ಕುಳಿ ಬಿದ್ದು ಇಹುದು. ಈ ಲಕ್ಷಣಂಗಳು ಉಂಟಾಗಿ ಇದ್ದರೆ 


೫೦೮೧ 


20 


ಪಕ್ಷೀಕರ 


ಇದು ಪಕ್ಷಿಗ್ರ ಹಶಂಕೆ ಎಂದಲಿವುದು (ವೈದ್ಯಸಾ, 11, ೧೨). 
[ಸಕ್ತಿಗ್ರಹ- ಶಂಕೆ] 

ಪಕ್ಷಿಜ್ಯೇಷ್ಠ (ನಾ). ಸಕ್ಷಿಜಾತಿಯಲ್ಲಿ ಹಿರಿಯದು; ಹದ್ದು: 

“ಪಕ್ಷಿಜ್ಛೇಸ್ಮ ೦ ಗೃಧ್ರಮೆನೆ ಹದ್ದು” (ನುಂಗರಾ. ೫೨-೯), 
[ಪಸ್ಷಿ4 ಜ್ಯೇಷ್ಠ] 

ಪಕ್ಷಿಣಿ (ನಾ). ಎರಡು ಹಗಲಿನಿಂದ ಕೂಡಿದ ರಾತ್ರಿ ; ಒಂದೂವರೆ 
ದಿನ: “ಪಕ್ಷಿಣೀ-ಆಗಾನಿ ವರ್ತಮಾನಾಹರ್ಯುಕ್ತಾಯಾಂ--ಬರುವ 
ಹಗಲಿನೊಂದಿಗೂ ಈಗಿನ ಹಗಲಿನೊಂದಿಗೂ ಕೂಡಿದ ನಿಶಿರಾತ್ರಿಯಲ್ಲಿ 
ವರ್ತಿಸುವುದು, ಅಂದರೆ, ಈಗಿನ ಹಗಲು. ಈದಿನ ರಾತ್ರಿ, ನಾಳೆ ಹಗಲು, 
ಅಂತೂ ೯೦ ಘಳಿಗೆಗಳ ೨ ಹಗಲುಗಳ ಮಧ್ಯೆ ಇರುನ ರಾತ್ರಿಗೆ ಸಸಕ್ಷಿಣಿ 
ಯೆಂದು” (ಸಿದ್ಧಾಂತಿ. ೩೫). (ಸಂ. ಪಕ್ಷಿಣೀ] 

ಪಕ್ಷಿನೋಟ (ನಾ). ೧. ಪಕ್ಷಿಯು ಹಾರುವ ಎತ್ತರದಿಂದ ಕಾಣುವ 
ಭೂದೃಶ್ಯ,--ನೋಟ. ೨. ಯಾವುದಾದರೊಂದು ವಿಷಯದ 
ಸ್ಫೂಲವಾದ ನಿವರಣೆ : ವಿಶಾಲದೃಷ್ಟಿಯ ಪಕ್ಷಿನೋಟದಿಂದ ಮೊದಲು 
ವಿಷಯವನ್ನು ಸಾಮಾನ್ಯವಾಗಿ ಪರಿಚಯ ಮಾಡಿಕೊಂಡು . . . ಸೂಕ್ಷ್ಮ 
ವಾಗಿ ಬೋಧಿಸುವುದು ಉಚಿತವೆಂದು ಈ ನಿಯನು ಸೂಚಿಸುತ್ತದೆ 
(ಶಿಶ್ಚದ.೨೧೯); ಅವರ ಉಪನ್ಯಾಸವು ಕಾದಂಬರಿಯ ವಸ್ತುವಿನ ಪಕ್ಷಿನೋಟ 
ವಾಗಿತ್ತು (ರೂಢಿ). "ವಿಹಂಗಮನೋಟ', “ಹಕ್ಕಿನೋಟಿ' ಪರಾ. 
॥ ಇದು ಇಂಗ್ಲೀಷಿನ "Bird's ye view’ ಎಂಬುದರ ಅನುವಾದ. 

[ಪಕ್ಷಿನೋಟ] 

ಪಕ್ಷಿಯಾನ (ನಾ). ೧. ಪಕ್ಷಿಗಳ ಹಾರಾಟ. ೨. ಗರುಡಪಕ್ಷಿಯ 
ಮೇಲೆ ಪ್ರಯಾಣ ಮಾಡುವವನು; ನಿಷ್ಣು : ಕಕ್ಷ್ಯದಲ್ಲಿ 
ಸ್ವರ್ನಪುತ್ತಳಿಯ ಪಳಿಯಂವ ಪಕ್ಷಿಯತಾನತನುಜಸದೃಶ ಪುತ್ರನೆತ್ತುವೆ 
(ಕೆಪಾಕುಂ. ೬೦). [ಪಕ್ಷಿ*ಯಾನ] 

ಪಕ್ಷಿರಥೆ (ನಾ). - ಸಕ್ಸಿಡೇರ : ಪಕ್ಷಿರಥ ಪದ್ಮಭವ ಶಕ್ರ ಸುರಮುಖ್ಯರನು 
ಆ ಕ್ಷಣದಿ ಕರೆಡೊಯ್ಸು ತನ್ನ ನಿಜಪುರದೊಳಗೆ ದಕ್ಷ ಯಾಗವನೆಸಗೆ 
(ಪ್ರಾಢರಾ. ೧-೧೪); ಘನನಕ್ಷ ಪಕ್ಷಿರಥ ಕಮಲಾಕ್ಷ ಕಿನ್ನರಯಕ್ಷಸುರ 
ಮಂನಿರಕ್ಷ ಸುಜನಾಪೇಕ್ಷ ನರಹರ್ಯಕ್ಷ ಪಾಲಿಸು ಮೋಕ್ಷಪದದಕ್ಷ 
(ಉರರಾ, ೨೦-೨೫), [ಪಕ್ಷಿ ರಥ] 

ಪೆಕ್ಷಿರಾಜ (ನಾ). ಹಕ್ಕಿಗಳ ದೊರೆ ; ಗರುಡ. ([ಸಕ್ಷಿ-ರಾಜ] 

ಪಕ್ಷಿವಾಹನ (ನಾ). ಗರುಡಪಕ್ಷಿಯೇ ವಾಹನವಾಗಿರುವವನು ; 
ವಿಷ್ಣು : ಪಕ್ಷಿವಾಹನಗಂ ಗಜಾಸುರರಾಕ್ಷಸರು ನಿರ್ಜಾಡಿಸಿದಪುದನೀ ಕ್ಷಿತಿಯೆ 
ಬಲ್ಲುದು (ಬಸಪು. ೫೪-೩೭) ; ಪಕ್ಷಿನಾಹನ ಲಕ್ಷ್ಮ ೀರನುಣ ಲಕ್ಷ್ಯವಿಟ್ಟು 
ನೋಡೊ (ಪುರಂದ, ೩-೭-೧); ಫಲುಗುಣಂ ಸೇನಾಸಮೂಹಮಂ 
ಹಿಂದುಳಿಪಿ ರತ್ನನಗರಿಗೆ ಪಕ್ಷಿವಾಹನನ ಕೂಡೆ ನಡೆತಂದನು (ಚೈಮಿಭಾ. 
೨೬-೩). [ಪಕ್ಷಿ ವಾಹನ] 

ಪಕ್ಷಿಕಕುನಶಾಸ್ತ್ರ (ನಾ). ಹಕ್ಕಿಗಳ ಚಲನವಲನಾದಿಗಳಿಂದ ಭವಿ 
ಸ್ಯದ ಶುಭಾಶುಭಗಳನ್ನು ತಿಳಿಸುವ ಶಾಸ್ತ್ರ: ( Ornithoscopy- 
ಇಂಕಸಿ). [ಪಕ್ಷಿ-- ಶಕುನ--ಶಾಸ್ತ್ರ] 

ಪೆಕ್ಷೀಂದ್ರ (ನಾ). ಪಕ್ಷಿರಾಜ : ಪುರಹರಂ ಕೃಪೆಯೊಳನನಂ ಮತ್ತೆ 
ಸಂತೈಸಿ ಕರೆದು ವೃಷರಾಜಂಗೆ ಬೆಸಸೆ ಬೆಂಬತ್ತಿ ದಂ ಪಕ್ಪೀಂದ್ರನಂ ನಭ 
ದೊಳು (ಚೈಮಿಭಾ. ೧೪-೨೦). [ಪಕ್ಷಿ ಇಂದ್ರ] 

ಪೆಶ್ಷೀಕರ (ನಾ). ಪಕ್ಷಕ್ಕೆ ಸೇರಿದವನು ; ಪಕ್ಷವನ್ನು ವಹಿಸಿದವನು ; 
ಪಕ್ಷೂವಲಂಬಿ: “ಬರಿ ಮಾಸಾರ್ಧ ಸಮಿಾಪ ಭಿತ್ತಿ ಗಳಸಯುಂ ಪಕ್ಷೀ 
ಕರಂ ಪಕ್ಷಮಕ್ಕು? (ನಾನಾರ, ೧೧೩), "ಪಕ್ಷೀಕರಂಗೊಳ್‌' ಪರಾ. 

[ಸಂ.] 


ಪಕ್ಷೀಕರಂಗೊಳ್‌ 


ಪಕ್ಷೀಕರಂಗೊಳ್‌ (ಕಿ). ಪಕ್ಷಕ್ಕೆ ಸೇರಿದವನಾಗು ; ಪಕ್ಷವನ್ನು 
ವಹಿಸು,--ಅಂಗೀಕರಿಸು: ಕುಲಮಂ ಗೋತ್ರ ಮನುರ್ನಿಯಂ 
ಬಿರುದುಮಂ ಪಕ್ಷೀಕರಂಗೊಂಡು ತಾನೊಲನಿಂ ತನ್ನ ವೆನುತ್ತ ೦ ನಿಂದಿಪಂ 
ಜೀವನಂಡಲೆದು. ಭಕ್ತರ ನಾಲ್ಕುಲಕ್ಷಭವದೊಳ್ಳ ನದಲ್ಲಿ ತಾನಾವುದ 
ರ್ಕೊಲಿನಂ ನಿಂದಿಪನಾವುದಂ (ರತ್ನಾಶೆ, ೩೦)... [ಪಕ್ಷೀಕರೆ ೬ ಕೊಳ್‌] 

ಸಕ್ಷೀಕರಿಸು (ಕ್ರಿ).೧. ಪಕ್ಷಪಾತವನ್ನು ತೋರಿಸು; ಪಕ್ಷ ವಹಿಸು: 
ಈತನಿನಿತರ್ಥಮಂ ಕೊಂಬುದುಚಿತನೆ ಹೇಳು ತಾತ ಪಕ್ಷೀಕರಿಸದೆ (ಹಡಕಾ. 
೧೧-೯); ಅಕ್ಷರಭೇ ದವನಜಕಿಯದೆನಗೆ ಮತ್ತೆ ಲಕ್ಷಣಗಳು ಗೋಚರನೆ. 
ಕಕ್ಷಿಸಿದಾತ ದೋಷನನೀ ಕೃತಿಯೊಳು ಸಕ್ಷೀಕರಿಸಿ[ ಸಾ೫೦, ಪಕ್ಷವಿಲ್ಲದೆ] 
ಕೇಳುವುದು (ತ್ರಿಪಸಾಂ. ೨-೨೨); ಮಾತೆ ಪಿತ ಸತಿ ಪುತ್ರ ಬಂಧುವರ್ಗಂ 
ಗಳೊಳ್‌ ಪ್ರೀತಿಯಿಂಂ ಪಕ್ಷೀಕರಿಸದೆ ಶಿನಧರ್ಮಮಾರ್ಗದೊಳು ಸತ್ಪಥಿಕ 
ರಾಗಿ (ಲತಿಚಿಂ. ೩೮-೨೦೮) ; ಪೆಂಪು ದೀಪಿಸುವೋಜೆವೋದುಗಳೆಂಬಿವು. 
ರಂಗ ನೀ ಪಕ್ಷೀಕರಿಸಿದರ್ಗಕ್ಕು (ಶತಸಾಂ.೫೧-೬೦). ೨. ಸಮಭಾಗಿ 
ಯಾಗು; ಪಾಲುದಾರನಾಗು. [ಪಕ್ಷೀಕರಣ್ಯ ---ಇಸ್ಫು] 

ಪಕ್ಷೀಯ(ಗು). ೧.ಒಂದು ಗುಂಪಿಗೆ ಸೇರಿದ: "ದ್ವಿಪಕ್ಷೀಯ' ಪರಾ. 
(ನಾ). ೨. ಪಕ್ಷಕ್ಕೆ ಸಂಬಂಧಿಸಿದುದು ; ಪಕ್ಷಪಾತದಿಂದ ಕೂಡಿ 
ದುದು; ಅಭಿಮಾನದಿಂದ ಕೂಡಿದುದು : ನಮ್ಮಲ್ಲಿಯ ಅನೇಕ 
ಸುದ್ದಿಗಾರರು “ಶಿಸ್ಟ್ರ”ರೆಂದೆನಿಸಿಕೊಂಡು ಸ್ಥಾನಿಕಜೀ ವನದಲ್ಲಿ ಒಂದೊಂದು 
ಸ್ಥಾನವನ್ನಾ ಕ್ರವಿಂಸಿದ್ದರಿಂದ, ಅನರ ವರದಿಗಳು ಅನೇಕ ಸಲ ಪಕ್ಷೀಯ 
ವಾಗಿರುತ್ತವೆ (ಪತ್ರಿಕಾ. ೫). [ಸೆಂ] 

ಪೆಕ್ಲೋಪೆಚಾರ (ನಾ). ತನ್ನ ಪಕ್ಷದ ಮೇಲಿನ ಆದರ; ತನ್ನ 
ಅಭಿಪ್ರಾಯವೇ ಸರಿಯೆಂಬ ದೃಢವಾದ ನಿಶ್ವಾಸ: ಈ ಪರಿಯ 
ಲೆರಡಿಟ್ಟ್ಟ ಜಗದಾಳಾಪನನು ಕರ್ಣಾರ್ಜುನರ ಪಕ್ಷೋಪಚಾರ ಪ್ರಕಟ 
ಕಲಹಕಕೋರಕಳಕಳನ . . . ಪಿತಾಮಹನಲಿಸಿದು ಸಂತೈಸಿದನು (ಕುವ್ಯಾಕ. 
೨೨-೧೪). [ಪಕ್ಷ 4 ಉಪಚಾರ] 

ಪಕ್ಷೋಪೆವಾಸಿ (ನಾ). [ಜೈನ] ಹದಿನೈದು ದಿನಗಳು ಸತತವಾಗಿ 
ಉಪವಾಸ ಮಾಡುವ ವುತನನ್ನು ಕೈಗೊಂಡಿರುವವನು 4 
ಪಕ್ಷೋಪವಾಸಿಗಳ್ಳಾ ಪಕ್ಷಯಕರಮೂರ್ತಿಗಳ್ಳು ಹಾವಾಸಿಗ ಳತ್ಯಕ್ಷೂಂಣ 
ಚರಿತರಿವರೆನ್ನೀ ಕಿತ ಪೊಗಬ್ಜ ಪುದು ಗೊಹೆಯ. ಭಟ್ಟಾರಕರನ್‌ (ಎಕ. 1೪, 
ನಾಗಮಂ. ೬೭-೨; ಸು. 10607). "ಮಾಸೋಪವಾಸಿ' ಪರಾ. 

[ಸೆಂ. ಪಕ್ಷೋಪವಾಸಿನ್‌] 

ಪಕ್ಷ್ಮ (ನಾ). ೧. ಕಿಪ್ಪೆಗೂದಲು ; ಎವೆಗೂದಲು ; ಅಕ್ಸಿಕೋಮ: 
“ನಯನರೋಮಂ ಪಕ್ಷ್ಮಂ” (ನಸ್ತುಕೋ.೭೧-೨೨); ನೀಲದೀರ್ಫಬಾಹು 
ಂಚಿತಪಕ್ಷ ಓನೇತ್ರನುಂ (ಆದಿಪು. ೧೨-೫೬ ನ); ಅಕ್ಷಿಗಳ್‌: [ಬಹುಳ] 
ಪಕ್ಷ್ಮಂಗಳ್‌ ಕುರಂಗಾಕ್ಷಿಯಾ (ಗದಾಯು.೮-೫೫); ರಾಮಚಂದ್ರಾಂಗನೆ 
ನೀಳ ಕಣ್ಮಲರ್ಗಳಿಂದುಗೆ ಕಣ್ಣನಿಗಳ್‌ ಮಡಲ್ತ. ಪಕ್ಷಂಗಳನೊತ್ತಿ 
(ಸೆಂರಾಮಾ. ೯-೧೦೭); ಆ ಲತಾಂಗಿ ದೃಕ್‌ಪಕ್ಷ್ಮಸ್ಪ ೦ದಮನೆ ಮಾಡುತಂ 
(ತ್ರಿಪುವಿ. ೨-೧೩೬), ೨. ಹೊವಿನ ಕೇಸರ. ೩. ದಾರದ ತುದಿ. 
೪. ರೆಕ್ಕೆ ; ಪಕ್ಷ [ಸಂ. ಪಕ್ಷ ನ್‌] 

ಪಕ್ಷ್ಮ ಸಾತನ(ನಾ). ರೆಪ್ಸೆ ಹೊಡೆಯುವುದು; ಎವೆಯಿಕ್ಳುವುದು: 
ವಿಸ್ಕೃ ತಪಕ್ಷ್ಮಪಾತನವಪೂರ್ವಾ[ಸಾ ಉಂ. ಪಾತಮನಪೂರ್ವಾಗಿ ಲೋಕನಾ 
ಕೌಕುಕಾಕುಲಿತಾಂತಃಕರಣಂ . . ಸೆರೆಡತ್ತೆತ್ತಂ ಪುರಸ್ಕ್ರೀ ಜನಂ 
(ಆದಿಪು. ೪-೬೦). [ಸಂ.] 

ಪಕ್ಷ್ಮಸಾಳಿ (ನಾ). ರೆಪ್ಪೆ ಕೂದಲಿನ ಸಾಲು,ಪಂಕ್ತಿ: ಅಗ್ರಾ 
ಧರಪಕ್ಷ ಪಾಳಿ ಪೊಳೆನಾಲಿ ನಿನಿರ್ಮಲಪೂರವಾರಿಯಾಗೆ (ಚಂದ್ರಪು, 


೧-೮೨). [ಪಕ್ಷ ಒ7-ಪಾಳ್ಯಿ (ಎಪಾಲ್ಮಿ)] 


೫೦೮೨ 


5 


20 


25 


30 


40 


ಪೆಗಂಡೇಟೀ5 


ಪಕ್ಷ್ಮಮಾಲೆ (ನಾ). - ಪಕ್ಷ್ಮಪಾಳಿ : ಮರಕತಸರ್ಯಂಕದೊಳವಿರ 

ಳಾಶ್ರುಬಿಂದುಸಂದೋಹದಂತುರಿತ ಪಕ್ಷ್ಮಮಾಲಾಲುಳಿತನೇತ್ರೆಯುಂ 
, ಆಗಿರ್ಪಿನೆಗಂ (ಚಂದ್ರಪು, ೩-೫೦ ವ). [ಸೆಂ ಪಕ್ಷ ನಾಲಾ] 

ಸಶ್ಚ್ಮಲ (ಗು). ದಟ್ಟವಾದ ಕೂದಲಿನ ಎನೆಯುಳ್ಳ ; ಸುಂದರ 
ವಾದ ರೆಪ್ಸೆಯುಳ್ಳ.- [ಸಂ.] 

ಪಶ್ಚ್ಮಸ್ಪಂದನ (ನಾ). - ಪಕ್ಷ್ಯಪಾತನ: ಅರನುನೆಯಂ ಲಸ್ಷ್ಮೀನಿಳಯ 
ಮನಸಿ  ಪಕ್ಷ್ಯಸ್ಪ್ರಂದನಮನಾರೊ ಮಣಿಯ ದರದಜಕೊಳ್‌ 
(ಚಂದ್ರು. ೧೧-೮೦). [ಪಕ್ಷ --ಸ್ಟಂದನ] 

ಪಳ್ಳ್ಪಾಂತರ (ನಾ). ರೆಪ್ಪೆ ಗೂದಲಿನ ಮಧ್ಯಭಾಗ: ಅರಸೀ . . . 
ನಿನ್ನಯ ಪಕ್ಕಾ ೬೦ತರಲಗ್ನಬಾಪ್ಟ ಬಿಂದುವನೊರಸುತನಿಂದೆನ್ನ ದುಗುಡವಂ 
ಪರಿಹರಿಪೆಂ (ಶಾಕುಂತ, ೧೧೦-೧೮೮), [ಪಶ್ಚ್ಮ-- ಅಂತರ] 

ಪಕ್ಸ್ಪ್ಯಾಳಿ (ನಾ).-ಪಕ್ಷ್ಮಪಾಳಿ: ತುಹಿನಣ್ಸ್ರಾ ಭರಜಾತಾಲೋಲೇ 
ಕ್ಷಣವಿಲಸತ್ಪ ಕ್ಟ ಫೀ ಸಸ್ಮಿತಕೃತನುತ ಚತುರಾಭಿಜ್ಞನುನೋಜ್ಞಾಭಿಲ 
ವೃಷಭ (ಉದ್ಭಜೇ. ೩-೩). [ಸಕ್ಷ್ಮ--ಆಳ್ಮೀ( ಇ ಆಲ್ಮೀ)] 

ಪಬ್ಬಲೆ "ಪಕ್ಕಲೆ' ನೋ. 

ಪಬ್ಬಳ "ಸಖ್ಬಾಳ' ನೋ. 

ಪಖ್ಬಾಳ, ಪಖ್ಬಳ (ನಾ). ತೊಳೆಯುವುದು ; ಶುದ್ಧಿ ಮಾಡು 
ವುದು : 'ವರ್ಗದ್ವಿತೀಯಾಕ್ಷರಂಗಳ್ಲೆ -- ವಖ್ಬಾಣಂ, ಡೆಖ್ಸಾಣಂ 
(ಜಿಖ್ಬಾಳಂ), ಪಖ್ಬಾಳಂ (ಕನುಡ. ೧೫ ವೃತ್ತಿ). ಪಖ್ಬುಳೆ : ದ್ವಿತ್ವದ 
ಖಕಾರಕ್ಕೆ ಪ್ರಕ್ಸಾಲ-ಪಖ್ಸಾಳ, ಪಖಳ (ಶಮದ, ೨೫೨ ಪ್ರಯೋ). 

ಪ್ರಾ. ಪಕ್ಕಾಲ./ಸಂ. ಪ್ರಳ್ಪಾಲ] 

ga ಸಹ ತ್ರ ಣ್ಣ 

ಫಗಂಟಿ "ಪಗಟು' ನೋ. 

ಪೆಗಂಡಿಆ (ಕ್ರಿ). ೧. ಎದ್ದು ಕಾಣು ; ಪ್ರುಕಟಿವಾಗು : ನೆಅಕಿಯೆ 
ನೆಗರ್ತ್ರೈನೆತ್ತುದು ನಿಯೋಗಮಗುಂದಲೆಯಾಯ್ತು ತೇಜಮಚ್ಚಿಟಿಿದುದು 
ಮಿಕ್ಕ ಬಿಚ್ಚತಿಕೆ . . . ದಳಮೇಜಂದುದಕ್ಕರಂ ಸಗಣ್ಣಿಅದುದು 
ಪೌರುಷಂ ಸಫಳಮಾದುದು ಮಾನ್ಯತೆ ಮಾದಿರಾಜನೊಳ್‌ (ಸೌಇಇ, 
X1-ii, ೧೪೭-೩೭ ; 1099) ; ಬಳೆಬಟಿ ಬತ್ತೆ ಬಾಯ ಚೆರಲ ಬಾಸುಟಿ 
ಪದ್ಧತಿ ಮುಧ್ಯಡೊಳ್‌ ಪಗಂಡಿಚಂಿದಿರೆ(ಪಂರಾಮಾ,೯-೩೦), ೨. ಹಬ್ಬು ; 
ಹೆಣೆದುಕೊಳ್ಳು ಸ ವ್ಯಾಪಿಸು : ಅನರಿಸಿರ್ದ ಲತೋತ್ಯರಂ ಪಗಂಡಿಆ 
ವುದು ನಿಂದು ಪಾನನ ತಪೋನನದೊಳ್‌` (ಚಂದ್ರ ಪು. ೧೧-೨೦). 

[ಹಗೆಂಡು ಇಲ |] 

ಪೆಗಂಡು (ನಾ). ೧. ಎದ್ದು ಕಾಣುವಿಕೆ; ಪ್ರಕಟವಾಗುವಿಕೆ; 
ಚೆನ್ನಾಗಿ ತೋರುನಿಕೆ : "ಪಗಂಡಿಜಾ' ಪರಾ. ೨. ಹಬ್ಬುವಿಕೆ ; 
ವ್ಯಾಸನ : "ಪಗಂಡುಗೊಳ್‌' ಪರಾ. 

[-ಆಸ್ಟಾ. ಪಗಡ./ಸೆಂ. ಪ್ರಕಟ] 

ಪಗೆಂಡುಗೊಳ್‌ (ಕ್ರಿ). ಹರಡು ; ವ್ಯಾಪಿಸು ; ತೊಡರಿಕೊಂಡು 
ಹಬ್ಬು : ಒದವಿದ ಕೋಖೆನಹ್ನಿಯುರಿಯುಂ ಪೊಗೆಯುಂ ಸೆಗೆನಂತೆ 
ಪದ್ಮರಾಗದ ಹರಿನೀಲದುನ್ಮುಖನಿಭೂಷಣರಶ್ಮಿ ಪಗಂಡುಗೊಳ್ಳಿನಂ 
(ಹೆಂರಾಮಾ. ೯-೭೩) ; ವೆರೀದಿನೀರುಹಂಗಳ ತಳದಿನಗ್ರಂಬರಂ ನಿವಿಂರ್ದು 
ಪರ್ನಿ ಪರಕಲಿಸಿ ಪಗಂಡುಗೊಂಡು ದಾಂಗುಡಿವಿಡಿದೇಲಾಮಾಲತೀ 
ಮಲ್ಲಿಕಾದಿ ನಾನಾಲತೆಯ ಕಾನಣಂಗಳ್‌  (ಧರ್ನುನಾ. 
"ಸಗಂಡೇರ್ಟೀ' ಪರಾ. [ಪಗಂಡು -- ಕೊಳ್‌] 

ಪಗೆಂಡೇಲತ (ಕ್ರಿ). ಎ ಪಗಂಡುಗೊಳ್‌ : ಪರಿದುಬ್ಬಾರಿಸಿ ಪೊಯ್ದೊ 
ಡಾಂತ ಕರವಾಳ್ಬಾಳೊಳ್ಳ ಗಂಡೆಟ್ಟು ಗಗ್ಯರಿಲೆಂದೆತ್ತುವ ಸುತ್ತು ವತ್ತಳಿಪು 


೨-೬೧ ವ), 


ಸೂಟಕೊಳ್ಳೀಳ್ದು ಪೋಬ್ಟುರ್ದುಂ (ಅನಂಪು. ೧೧-೬೦). 
[ಸಗಂಡು + ಏರ] 


ಪೆಗೆಂತೆನಳ್ಳ 


ಪಗಂತೆವಳ್ಳ (ನಾ). ಒಂದು ಹಳ್ಳ ದ ಹೆಸರು : ಸಾಲತ್ತ ಕಾಡೇಲನ 
ಪೇರೊಟ್ಟ್ಟ ಐ ಪಗನ್ತೆ ನಳ್ಳಮೆ ಗೋಸನ್ತನೆ ಕೊಣ್ಣಿನ್ನಗೆಲಿಎ. . . 
ಸೆಟಿಕ್ಕ್ಬೋಗೆಯ ನೊದಲುಳ್‌ ಬಡಗಾಯ್ಬೆ ರ್ಗ್ಗೊಳ್ಳಿ ಯೆ ಸನ್ನು ಕಾವೇರಿ 
ಯುಳ್‌ ಕೂಡಿತ್ತು ಸೀಮೆ (ಎಕ. 1೪, ಎಡತೊ. ೬೦-೭೫ ; ಸು, 890). 

[?*ಪಳ್ಳ] 

ಪಗಚೆ (ನಾ). ಒಂದು ಬಗೆಯ ಸೊಪ್ಪು : ನರುವಲದ ಸೊಪ್ಪು . . 
ಹಳೆಕೀರೆಸೊಪ್ಪು, ಸಗಚೆಸೊಪ್ಪು , ಆರಿ * ಪಥ್ಯದ್ರವ್ಯಗಳೆಂದು 
ಮತಾಂತರದಲ್ಲಿ ಹೇಳಲ್ಪಟ್ಟದೆ. (ಕನ್ಯ. Ww 2 

ಸಗಟು, ಸಗಂಟ್ರು, ಪೊಗಟು (ನಾ). ೧. ಸುಳ್ಳು ಮಾತು; ಬಣ್ಣದ 
ಮಾತು; ತೋರಿಕೆಯ ಮಾತು: ಸಂಶಯ 0 ಕೇಳ್ದು ಬ್ಲಾ 
ಬಲ್ಲೆ ನಜೆಲ್ಲವಂ ಕೊಳ್ಳಿ ಕೊಳ್ಳೆ ನೀ ಪಗಟನೆನಗೆ ಸಂತಿಲಿ ಬೇಡ ಪ್ರಮಾ 
ಸತ್ರವೆ ಸಾಲ್ಲುಂ ಕೊಡುಕೊಡೆಂದು . . . ಸಿಡಿವಿಂಡಿಗೊಂಡು (ನಂಬಿರ. 


ದೇ. ೪೦೦-೯).  ಪೆಗೆಂಟುಿ: ೨. ಮೋಹ; ಮಾಯೆ; 
ವ್ಯಾಮೋಹ: ಸಂಸ್ಕೃತಿನಾರ್ಥಿಯೊಳ್ಳ ಜೀವಿಪಾಸೆ ಧನಾಸೆಯೆಂಬ 
ಗಂಟು ಪಣ್ಣಿದ ಕಣ್ಣಿಯಿಂ ಜೀವನಂ ಗಡ ಕಟ್ಟಿ ನೆಟ್ಟನೆ 


ಕರ್ಮನುಟ್ಲುಗುಮೊರ್ಮೆಯಂಂ (ವರ್ಧಪು. ೧೨-೯೪). ಪೊಗಟು: 
೩. ಜಂಬ; ಗರ್ವ; ಸೊಕ್ಕು : ಯಾಕೆಲೊ ರಂಗ ನಿನಗಿಂತು ನಟನೆಯ. 
ಮಾತು ಮಾಕಾಂತ ಕರೆಸಿದರೆ ಬಾರದಿಹ ಪೊಗಟು(ಕನಕ. ೮೬ ಅನುಪಲ್ಲವಿ), 
“ಪೊಗರ್‌,? ಪರಾ. [ದೇ.॥ತಮಿ. ಸಕಟ್ಟು; ತೆಲು. ಪಗಟು] 

ಪಗಡಿ, (ನಾ). ೧. ತಲೆಗೆ ಸುತ್ತಿ ಕೊಳ್ಳು ಷ್ಟ ಹಣಕಿ ಪಾಗು; 
ಮುಂಡಾಸು ಪರಶುರಾಮದೀಕ್ಷಿತನು ಆ ಕೇಳಿ ತನ್ನ ತಲೆಯ 
ಪಗಡಿಯನ್ನು ತೆಗೆದ ಅಂಗಿಯನ್ನು ಕಳಚರ್ಟನು (ವಿಧಿನೈ. ೧೨೩) ; 
ಒಬ್ಬನು ಗಡಿಯನ್ನು ಹಾಕಿದ್ದಾನೆ (ಹುಚ್ಚಾಟ, ೧೦); ಮುಂದೆ 
ಕೋಚುಸೆಟ್ಟ ಗೆಯ ಮೇಲೆ, ತಲೆಯಲ್ಲಿ ಓರೆಸಗಡಿಯನ್ನು ಧರಿಸಿ 
ಕುಳಿತಿರುತ್ತಿದ್ದ ಕೋಚ್‌ಮ್ಯಾನ್‌ (ನಿಬಂಧ. 11, ೩೧); ಯಾತ ತಲೆ 
ತೂಗಿದರೆ ಪಾತಾಳದ ನೀರು ಬಂತು, ತಾತ ತಲೆ ತೂಗಿದರೆ ಪಗಡಿ ಬಿತ್ತು 
(ಗಾದೆ), ೨. ಶಿರೋಭೂಷಣ : ಪಗಡಿ ಹಾಕಿದ ಗಣಪ್ಪ (ಜೀಸಾಕ.೨೯). 
೩. ಗೌರವ; ಸನ್ಮಾನ; ಮನ್ನಣೆ: ವಿದ್ಯಾಸಾಗರ ಸಾಹೇಬ 
ರಿಂದ "ಪಗಡಿ ಸಂಪಾದಿಸಲು ಎಂದೂ ತಲೆ ಬಗ್ಗಿ ಸಿದವರಲ್ಲ(ಸಿಬಂಧ.1,೪೨). 
"ಪಗ್ರಿ? ಪರಾ, [--ಹಿಂ. ಮರಾ. ಸಗಡೀ] 

ಪಗಡ್ಡಿ, ಪಾಗಡಿ (ನಾ). ಮನೆ, ಮಳಿಗೆ ಮೊದಲಾದುವುಗಳನ್ನು 
ಬಾಡಿಗೆಗೆ ತೆಗೆದುಕೊಳ್ಳು ವಾಗ ಕೊಡುವ ವಿಶೇಷರೀತಿಯ ಹಣ: 
ಕಟ್ಟಡ ಪೂರ್ತಿಯಾಗುವುದ್ಕ, ಮುಂಚೆಯೇ ಮೂರು ನಾಲ್ಕು ತಿಂಗಳ 
ಬಾಡಿಗೆ, ಮೇಲೆ “ಪಗಡಿ? ಗಳನ್ನೂ ಕೊಟ್ಟು ಚಾತಕಗಳಿಂಕೆ" ಕಾದಿರು 
ತ್ತಿದ್ದರು (ನುರ್ಯಾಜಿ, ೨೯೭). ಪಾಗಡಿ : ಕಡಿಮೆ ಪಾಗಡಿಯಲ್ಲೊಂದು 
ಮನೆ ಸಿಗುವ ಸಂದರ್ಭವೊದಗಿತು (ನಡೆದಾ. 11, ೧೨೩೯). “ಪಗುದಿ” 
ಪರಾ. [?./ ಮರಾ. ಪಾಗುಡೀ] 

ಪಗಡೆ, "ಪೊಗಡ' ನೋ. 

ಪಗಡ್ಮೆ (ನಾ). ೧. ದಾಳಗಳನ್ನು ಉರುಳಿಸಿ ಅದರ ಗರಗಳಿಗೆ 
ತಕ್ಕ ಂತೆ ಹಳದಿ, ಹಸುರು, ಕೆಂಪು ಮತ್ತು ಕಪ್ಪು ಬಣ್ಣದ 
ನಾಶ್ಶು ತೆರದ ಒಟ್ಟು ಕಹಯ ಕಾಯಿಗಳನ್ನು ಹಾಸಿನ 
ಮನೆಗಳಲ್ಲಿ ನಡೆಸಿ ಆಡುವ ಒಂದು ಬಗೆಯ ಆಟ; ' ಮನೋ 
ವಿನೋದಕ್ಕಾಗಿ ಅಥವಾ ಪಣವನ್ನು ಒಡ್ಡಿ ಜಣಜಿನಂತೆ 
ಆಡುವ ಪ್ರಸಿದ್ಧ ವಾಗಿರುವ ಅಕ್ಷದ ಆಟ: ಸದ್ಭಕ್ತ ಡೈವನೆಂದು 
ಅರ್ಚಿಸುವ ಠಾವಿನಲ್ಲಿ ಮತ್ತತ್ವ ದುಶ್ಚಾರಿತ್ರ ಪಗಡೆ ಪರಿಹಾಸಕತನ 
ಚಾಟುಲತನ ಗೆಲ್ಲಸೋಲತನ ಇವೆಲ್ಲವ ಬಿಡಬೇಕು (ನೋಳಿಮಾ. 


೫೦೮೩ 


25 


30 


35 


40 


45 


ಪಗಡೆ, 


2 


೫೫-೨೨೫) ; ತತ್ಪುರನಿನಶಶಿನೀಧಿಗಳುನ್ನ ತಿಕೆಯೊಳೊಪ್ಪು ಪಡೆದ ಪಗಡೆಯ 
ಇಲ್ಲ ರದಂತೊಪ್ಪಿದುವು (ಜಯಕಾ. ೧-೫೫); ಚದುರಂಗ ಪಗಡೆಯ 
ನಾಡುವನಮ್ಮೆ (ಪುರಂದ.'೧-೧೪೦-೬), ಬೇಸಅ ತವಿಪೊಡೆ ಪಗಡೆಗೆ 
ಬಂಜ ವಿಲಾಸದ ವಿಟಿನ ಕೈಪಿಡಿದು (ಕಂನವಿ, ೬-೧೧೭). ೨. ಪಗಡೆ 
ಯಾಟದಲ್ಲಿ ದಾಳದ ಮೇಲಿನ ಒಂದು ಎಂಬ ಸಂಖ್ಯೆಯ 
ಗುರುತು : “(ಪಗಡೆಯಾಟದಲ್ಲಿ ಉಸಯೋಗಿಸುವ) ದಾಳದ ಮೇಲಿನ 
ಒಂದನೆಯ ಸಂಖ್ಯೆಯ ಗುರುತು; ಪಗಡೆ” (106. ಇಂಕಸಿ). ೩. ಪಗಡೆ 
ಯಾಟದಲ್ಲಿ ಉಪಯೋಗಿಸುವ ದಾಳ; ನೆತ್ತ: “ಅಕ್ಷ 
ಲೆತ್ತಿ, ಲೆತ್ತ, ಪಗಡಿ ನಂಂತಾದುವು” (ಗಂಗಾಮ. ೨೧). ೪. ಪಗಡೆ 
ಆಟದಲ್ಲಿ ಉಪಯೋಗಿಸುವ ಕಾಯಿ ; ಪಗಡೆಕಾಯಿ : ಬೇಗ ಬೇಗ 
ಪಗಡೆ ನಡೆಸು (ರೂಢ). ೫. ಒಂದು ಬಗೆಯ ಸೀರೆ ; ಪಗಜೆಕಾಯಿ 
ಯಾಕಾರದ ಚಿತ್ರವಿರುವ ಅಂಚು ಅಥವಾ ಪಗಡೆಹಾಸಿನಂತಹ 
ಪೊಪ್ಪಳಿಯ ಮೈಯುಳ್ಳ ಒಂದು ಬಗೆಯ ಸೀರೆ: ಉಚ್ಚಂಗಿ. 
ಬಣ್ಣ ದ ಜಾವಳಿ ಹುಲ್ಲೆಳೆ ಮೆಚ್ಚಿನ ರೇವಣಗಾವಿ ರಚ್ಚಿಗ ವೈರಿ ಗೆರಟು 
ಪಗಡೆಯು[ಪಾಠಾಂ, ಪಗಡಸಾಲೆಯ] ಪೂವು ಅಚ್ಚರಿಯೇನ ಬಣ್ಣಿ ಸುವೆ 
(ಅನುಸಾಂ. ೪-೨೧). 

ಪಗಡೆ ನೆತ್ತ, ' ಪಗಡೆ ಕಿತ್ತ - ಪಗಡೆಯ ಆಟಿ; ತಗರ ಕಾದಿಸುನ 
ಮಲ್ಲರ ಹೋರಿಸುತ್ತಿಹ ಪಗಡೆ ನೆತ್ತಗಳಾಡಿ ನಲಿವ , , , ರಾಜಪುತ್ರರು 
ಸೊಗಸಿದರಾ ಬೀದಿಯೊಳಗೆ (ಕಂನವಿ. ೨-೭೬); ಒತ್ತಿಲಿಹ ನಲ್ಲನಂ 
ಮಣಕ ವುತಾಡುವ ಸಗಣೆ ಲೆತ್ತ ಚದುರಂಗಂಗಳಂ ಬಿಸುಟ್ಟೋಡುತಿಹ ಚಿತ್ತ 
ಜಾಗಮದೋಲೆಗಳನೊದ್ದು ನೂಂಕಿ (ಚೆಬಪು. ೧೯-೨೮) ; ಪಗಡೆ ಲೆತ್ತ 
ಚತುರಂಗಯಿನಿರದೆ 'ದಂಪತಿಗಳಾಡಿದರು (ಸೌಂದಕಾ, ೪-೪೬), ಪಗಜೆಯ 
ಆಟ-- ಪಗಡ್ಮೆ೧ಿ': ಸಗಡೆಯ ಆಟದಲ್ಲಿ. ಒಂದು ಕಾಯಿ ಹೋದರೆ ಆಟ 
ಹೋಯಿತೇ? (ಬಂಕನು. ೧೮೬). ಪಗಡೆಯ ಕಾಯಿ - ಪಗಡೆ ಆಟದಲ್ಲಿ 
ಬಳಸುವ ಕಾಯಿ: ಆಟದಲ್ಲಿ ಒಟ್ಟು ಹದಿನಾರು ಪಗಡೆಯ ಕಾಯಿಗಳಿರು 
ತ್ತವೆ (ರೂಢಿ), ಪಗಡೆಯ ಕೋಟಿ - ಪಗಡೆ ಹಾಸಿನ ಮಧ್ಯ ದಲ್ಲಿರುವ 
ಹಣ್ಣಾದ ಕಾಯಿಗಳನ್ನು ಇಡುವ ಸ್ಥಳ ,-ಚಚ್ಛೌಕವಾದ ಸಳ: 
ಈ ನೋ ಪಗಡೆಯ ಕೋಟಿ ಸೇರಿತು (ರೂಢಿ), ಪಜಯ ಪಟ್ಟ ಜಾ 
ಪಗಡೆ ಹಾಸು; ಹಾಸಂಗಿ: (8). ಪಗಡೆಯ ಬೀದಿ ಎ ಕಾಯಿಗಳನ್ನು 
ನಡೆಸಲು ಪಗಡೆ ಹಾಸಿನಲ್ಲಿರುವ ಮನೆಗಳ ಸಾಲು. ಪಗಡೆಯ 
ಮನೆ - ಪಗಡೆಯ ಹಾಸಿನಲ್ಲಿರುವ ಚಚ್ಛೌಕವಾದ ಬಣ್ಣಬಣ್ಣದ 
ಭಾಗ : (೪). ಪಗಡೆಯ ಲೆತ್ತ ಇ ಪಗಡೆಯ ದಾಳ: “ಅಕ್ಷಂ- ಇಂದ್ರಿ 
ಯವು, ಪಗಡೆಯ ಲೆತ್ತಳ್ಳೂ ಲಂ ಗುಲಗಂಜಿ ತೂಕಕ್ಕೂ »ಬಂಡೀಕಣ್ಣಿ, ಗ್ಳೂ 
ವ್ಯವಹಾರಕ್ಕೂ, ತಾರೀನುಕಕ್ಕೂ ಹೆಸರಾದಾಗ ೬” (ಸಿದ್ಧಾಂತಿ, ೪೨೪). 
ಪಗಡೆಯ ಸಾಲು- ಪಗಡೆಯ ಬೀದಿ: (8). ಪಗಡೆಯ ಹಾಸು. 
ಪಗಡೆಯ ಪಟ್ಟಿ : ನಮ್ಮ ಮನೆಯಲ್ಲಿ ಹೊಸದಾದ ಪಗಡೆಯ ಹಾಸಿದೆ 
(ರೂಢಿ). ಪಗಡೆಯಾಟ ಎ ಪಗಡ್ಗೆ ೧: ಒರ್ವ ಜಾಣಂ ಪಗಡೆ 
ಯಾಟಿ ನೆನಮಿಟ್ಟು ಲೋಲೆಯ್ದ ಜಆಸದನು (ಚೆಬಪು, ೧೦-೪೭) ; ಜನರು 
ಅಡಿಗಡಿಗೆ ಪಗಡೆಯಾಟ ಮತ್ತು ಇತರೆ ಜೂಜಾಟಗಳಲ್ಲಿ ಶ್ರದ್ಧೆ ಯಿಂದ 
ನಿರತರಾಗಿದ್ದರು (ದಭಾಇ, ೮೧), ಪಗಡೆಯಾಡು - ಸಗಡೆಯಾಟನನ್ನು 
ಆಡು : ಹಾಸಂಗಿಯಂ ' ಪಚ್ಚೆಯ ವಿದೂಸಕನುರುಳ್ಳಿದಂ ಬಾಲೆಯರ 
ಮಚ್ಚಿ ಸುವ ಕಟಿಕಿವಾತುಗಳ ಜಾಣ್ಮೆಗಳಿಂದೆ ಪಗಡೆಯಾಡುವ ನೆನಜೊಳು 
(ಜೈಮಿಭಾ. ೬-೩೧) ; ರಾಯರು ಪಗಡೆಯಾಡುತ್ತಿ ದರು (ಉಯಕ.೨೭); 
ಪಗಡೆಯಾಡಿ ಪಾಂಡವರು ಕೆಟ್ಟ ರು (ಗಾಜು. 

[ದೇ.॥ ಶಮಿ, ಪಕಟ್ಟಿ ; ಮಲ, ತೆಲು. ಪಗಡ, ಪಗಡೆ; ತುಳು, 
ಪಗಡೆ. / ಮರಾ. ಪಗಡಾ] 


ಪಗಡೆಕಾಯಿ 


ಸಗಡೆಕಾಯಿ (ನಾ). ಪಗಡಿ ಆಟದಲ್ಲಿ ಉಪಯೋಗಿಸುವ, ಮರ 
ಮುಂತಾದುವುಗಳಿಂದ ಮಾಡಿದ ಬುಗುರಿಯಾಕಾರದ ಸಾಧನ; 
ಅಕ್ಷ: ಕುಲಸರ್ವತಗಳು ಪಗಜೆಕಾಯಿಂಗಳಂತೆ ಕಾಣಿಸುತ (ಸೌಗಂಧ. 
೨೯೧-೧೮) ; ಶಕುನಿಯಂ ಅದೇ ಪ್ರಕಾರ ಅವರ ಮೂಳೆಯಲ್ಲಿ ಪಗಡೆ 
ಕಾಯನ್ನೂ ದಾಳವನ್ನೂ ಮಾಡಿ ಇರಿಸಿಕೊಂಡನು(ಸೀತಿಚಿಂ, ೫111, ೯). 

[ಪಗಡೆ 4 ಕಾಯ್ಕಿ (ಕಾಯ್ಕ್‌)) 

ಫೆಗಡೆಚಾರಿ (ನಾ).೧. - ಪಗಡೆಕಾಯಿ. ೨. ಪಗಡೆಯ ಹಾಸು, 
ಹಲಗೆ :: ಶಾರಿಫಲಕ ಗಜದಂತ ರಚಿತಮಾಗಿ ಕೃಷ್ಣ ರೇಖೆಗಳಿಂದ ಕೂಡಿ 
ಎಲ್ಲರಿಗೂ ವಿನೋದವನ್ನು ಂಟುಮಾಡುವ  ಪಗಡೆಚಾರಿಯಂ ಹಾಸಿ 
(ಕೃನಾವಿ. ೩) ; ಅಲ್ಲಿ ಅನೇಕ ಜನ ಡೊಡ್ಡ ಮನುಸ್ಯೂರು ಸೇರಿದ್ದರು. 
ಪಗಡೆಚಾರಿ ಹಾಸಿತ್ತು. ಒಂದು ಕಡೆ ಚಾರಿಗೆ ಒಬ್ಬ ನಾಯಕಸಾನಿ 
ಕೂತಿದ್ದಳು (ಅದೂಟಿ. ೧೫೩). [ಪಗಡ್ಡೆ + ಚಾರ್ಮಿ] 

ಪಗಡೆದಾಳ (ನಾ). ಪಗಡೆಯಾಟದ ನೆತ್ತ: ಪಗಡೆದಾಳವು ನನಗೆ 
ಅತಿಶಯವಾದ ಸಂತೋಷವನ್ನುಂಟು ಮಾಡುತ್ತದೆ (ಯಳ್ಸಾರ.೩೦೪). 

[ಪಗಡಿ 4 ದಳ] 

ಪೆಗಡೆನುರ (ನಾ). ಒಂದು ಬಗೆಯ ಮರ: ಪಗಡೆಮರ, ರಂಜ, 
ಕೇಸರ (ನೈಡಗಿ, ೫೪-೧೮೧). [ಪಗಡೆ,(-ಆ.ಸೊಗಡ) -.- ಮರ,] 

ಪಗಡೆವಾಸು, ಪಗಡೆಹಾಸು. (ನಾ). ಪಗಡೆಯ ಹಾಸು ; ಹಾಸಂಗಿ: 
ಮುಗುಳ್ವಿಲ್ಲನಾ ರತಿದೇವಿಯರಾಡುವ ನಗರಜನದ ಸಾರಿಯಿರ್ಪ ಪಗಡೆ 
ವಾಸೆಂದೆನೆ ರವಿಸೋಮವೀಧಿಗಳ್‌ ಸೊಗಸಿಹವಾ ನಗರಿಯೊಳು 
(್ರೀಸಾಲ- ೧-೬೫). ಹೆಗಡೆಹಾಸು : ನಮ್ಮ ಮನೆಯ ಪಗಡೆಹಾಸು 
ಹರಿದುಹೋಗಿದೆ (ರೂಢಿ). [ಪಗಡೈ-- ಹಾಸ್ಕು(-ಆಪಾಸ್ಟು)] 

ಪೆಗಡೆಹಾಸು "ಪಗಡೆವಾಸು' ನೋ. 

ಪೆಗದಸ್ತು, ಪೊಗದಸ್ತು (ನಾ). ೧. ಸಮೃದ್ಧವಾದುದು; 
ಸವಿತಾಚೀನವಾದುದು : ಇರೋ ತನಕ ಪಗದಸ್ತಾಗಿ ಊಟ ಹಾಕಿ 
ಬಿಡ್ರಿ (ಮಾನುನೆ. ೧೯೧). ೨. ಅಚ್ಚುಕಟ್ಟು; ಓರಣ; ಅಣಿ: 
ಇದಕ್ಕೋಸ್ಕರವೇ ಮನುಷ್ಯನು ಕೋಣೆಯಲ್ಲಿ ಸಗದಸ್ತಾ ಗಿ ಕುಳಿತಿರುವಾಗ 
ಬೀಳ್ಕೊಡುಗೆಯ ಏರ್ನಾಡು ಕಷ್ಟಕರ (ಸಿಬಂಧ. 11, ೧೭೯). ಪೊಗ 
ದಸ್ತು: ೧. ಊಟಿ ತಿಂಡಿಗಳಲ್ಲೂ ಅಸ್ಟೆ, ಸುಂದರರಾಯರ ಪೊಗದಸ್ತು 
ಪ್ರಸಿದ್ಧವಾಗಿತ್ತು (ಸಂಧ್ಯಾರಾ, ೪೪) ; ಪೊಗಡಸ್ತಾ ಗಿತ್ತು ಕಾಣೊ ಔತಣ 
(ಹಸುಹೊ. ೩೧೫); ಅವನಿಂದ ಪೊಗದಸ್ತಾಗಿಯೇ ಗಿಟ್ಟ ಸಬಹು ದಾಗಿತ್ತು 


(ಜೀನಯಾ. ೮೨), ೨. ಆಗ ಮಾತಿನ “ಪೊಗದಸ್ತಿ ಇನ , . . ಜೊತೆಗೆ 
ಮುಖದ ಕಾಂತಿ. . . ಪರನಶಗೊಳಿಸುತ್ತಿದ್ದುವು (ಮಹಾಗ. ೪, 
ಮುನ್ನುಡಿ). ೩. ದಷ್ಟಪುಸ್ನ ಸ ದೃಢಕಾಯ: ಬಂಡೀಪುರದ 


ಮಗ್ಗುಲಲ್ಲಿ ಸೂಳೇರು ಪೊಗದಸ್ತಾ ಗಿರುತಾರೆ ಅಂತಾರೆ (ಮಲ್ಲಿ, ೩೦). 
೪. ಚೆನ್ನಾದುದು ; ಆಕರ್ಷಕವಾದುದು : ರಾವಣನ ವಿನಾಸೆಯನ್ನು 
ಪೊಗದಸ್ತಾಗಿ ಬಣ್ಣಿಸಿದ ಮುದ್ಮಣಕವಿ ಆತನ ಮೂಗನ್ನ್ನೇಕೆ ಮರೆತನು? 
(ಜೇಕನೈ. ೧೯). [-ಮರಾ. ಪಗದಸ್ತ] 

ಫಗದಿ "ಪಗುದಿ' ನೋ. 

ಪಗರಣ, ಪಗರಣೆ, ಹಗಣ, ಹಗರಣ, ಹಗರಣಿ, ಹಗರಣೆ 
(ನಾ). ೧. ಹತ್ತು ಬಗೆಯ ದೃಶ್ಯಕಾವ್ಯಗಳಲ್ಲಿ ಒಂದು; 
ಶೃಂಗಾರರಸಪ್ರಧಾನವಾದ, ಕಲ್ಪಿತವಾದ ಕಥೆಯಿಂದ ಕೂಡಿದ, 
ಧೀರಶಾಂತನಾಯಕನನ್ನುಳ್ಳ ಒಂದು ಬಗೆಯ ದೃಶ್ಯ ಪ್ರಬಂಧ ; 
ಪ್ರಕರಣ : ವಿಂಗೆ ದುಷ್ಕರಕಾನ್ಯಂಗಳೊಳಗರ್ಹಿತಪ್ರಾಯಮಕ್ಕುಮಾ 
ಶ್ರುತಿಕಷ್ಟಂ ಪಗರಣದೊಳುಬಿದ ಮೂಡಿಂಂ ನಗಿಸುಗುಮಪ್ಪು ದಜ 
ನಲ್ಲಿಗಂತನದೋಷಂ (ಕವಿರಾ.೧-೬೪). ಪಿ. ಹೆಚ್ಚು ಹೆಚ್ಚಾಗಿ 


೫೦೮೪ 


25 


30 


95 


45 


ಪಗರಣ 


ಹಾಸ್ಯ ಪ್ರಕರಣಗಳಿಂದ ಕೂಡಿರುವ ದೃಶ್ಯ ; ಯಕ್ಷಗಾನ, ಬಯ 
ಲಾಟ ಮುಂತಾದುವು : 'ಪಗರಣಮಂ ನೋಡುನರಂತೆ ನಗುತ್ತು 
ಮಿಂತೆಂದರ್‌ (ಧರ್ಮಾನ್ಸು. ೪೭೭); ಸಂಸ್ಕೃತದ *ಪ್ರಕರಣ'ವು ಹಾಸ್ಯ 
ರಸಪ್ರಧಾನವಾದ "ಪಗರಣ'ವಾಗಿ ಪರಿಣಮಿಸಿ ಕನ್ನಡನಾಡಿನಲ್ಲಿ ಬಳಕೆಗೆ 
ಬಂದಿದ್ದಿತೆ ಎಂಬುದು ವಿಚಾರಣೀಯ (ಕವಿಂ. ೧-೬೮ ಓಪ್ಪಣಿ), 
೩. ನಾಟಕವೇ ಮೊದಲಾದ ದೃಶ್ಯಿ : ಪಗೆಯೊಮ್ಮೆ ಕೆಳೆಯನಾಗುವ 
ನೊಮ್ಮೆ ಕೆಳೆಯನೆ ಪಗೆಯನಾಗುವನದಜಿಕಿಂದ ಪಗರಣದಂತಿರ್ದ ಭನಡೊಳಿ 
ನ್ನ್ನಾರಾರ ಬಗೆದೆಣಿಸು ವೆನೆಂದರನರು. (ಭರಚ, ೬೫-೫೩). "ನಾಟ್ಬಿ 
ಗರಣ” "ಪರಾ. ೪. ಗಲಾಟೆ; ಅವಾಂತರ; ಗೊಂದಲ; 
ಗಲಿಬಿಲಿ ; ರಾದ್ಧಾಂತ: ಕವಿ ಲೋಕದಿಂದಸೇಕ್ತಿಪ ಕೊಳ್ವ ಭೋಗಿಸಲ್ಪ 
ವುಮೆ ಲಾಭಂ ಜಸಂ ಪೂಜೆಯಾ ಪಗರಣದ ಪನಣ ಪೆರ್ವೈಸರ್ಗಳಿಂ 
ಮೆರೆದಪುದು (ಸಂಸಸ, ೧೧-೬). ೫. ವೇಷ; ತೋರಿಕೆ; ನಟನೆ; 
ಪ್ರದರ್ಶನ : ಪಗರಣಮಣ್ಮಮೆಚ್ಚು ಪನಿಫೃಪ್ಟ್ರೀಯೆ  ಬೂದಿಯಿ(ಂ) 
ಬೊಟ್ಟು ಗಣ್ಣ ವಾತುಗಿಬಗಿ ಕೀತಿ ಕುಪ್ಪ ಕುಜ ಮುತ್ತರ ಮೂದಲೆ 
ಪೆಂಪು ವಿಕ್ರಮಂ ಭಗಪತಿಯೇಜಿಂ (ಸೌಇಇ, 1-i, ೫೨-೩೩ ; 1007). 
ಪಗರಣೆ: ೬. ಠೀವಿ; ಬೆಡಗು ; ವಿಲಾಸ: ಸೊರಕೆನಿಂಡಿನಂದದಿ 
ದಿವ್ಯಾಂಬರವನು ದೊರೆ 'ಪಗರಣೆಯೊಳು ಪೊದೆದು (ಜ್ಞಾನಚ. ೩೯-೯೧). 
ಹಗಣ : ೭. ಬಿನ್ನಾಣ; ಒಯ್ಯಾರ: ರಾ. ಕು. ಅನರೆ 
ವಾಣಿವಿಲಾಸ ಇಂದಿನ ಕನ್ನಡಕ್ಕೆ ಹೊಸಬೆಡಗು, ಬಿನ್ನಾಣ, ಬಿಬ್ಬೋಕ, 
ಮರುಕ, ಹಗಣ, ಹಗುರಗತ್ತಿನಿಂದ ತಿಳಿಸಿಕೊಟ್ಟ ದೆ. (ಗಾಳಿಪೆ. ೫, 
ಮುನ್ನುಡಿ). "ಹೆಗಣಗಿತ್ತಿ' ಪರಾ. ಹಗರಣ, : ೨. ನಮ್ಮರಸಂ 
ಪಾಜುವ ಬಹುರೂಪವಿಕೃ ತಮಂ ಪಲತೆಜದಿಂ ತೋಣುವ ಹಗರಣಮಿವ 
ಕೊಳ್‌ ಮಾಖಾಂತೊಡನೊಡನಾಡೆ ನಗೆಗೆಡೆಯೆಕ್ಕುಂ (ನರ್ಧಪು. ೭-೫೭); 
ಮೊಜಕಿ ಯಿಡುವ ಹಗರಣದ ಮರುಳ ಮಂಥಣದಂತೆ ಕುಂಚದ ಕನಿಸ್ಮರುಂ 
ತಜಟನ ವಿಡಂಗರುಂ . . . ಸುತ್ತು ಮಂತ್ತಿರಲು. * ನಡುವೆ. 
ಮೆಅಕಿದಂ ಧರ್ಮಸೇನಪಂಡಿತನಲ್ಲಿ (ವಾಗೀರ. ದೇ. ೨೫೪-೨೦); ಮಗನು 
ಮಾಡಿದ ಮೃಗದ ಮೋಣಕಿಯಲೊಗೆದುದೀ ರದಿಕೋಟತೇಜದಿ ಜಗಕೆ 
ಸೋಜಿಗವಾಯ್ತು ಬೇಟಾನ್ಸೇಕೆ ಹಗರೆಣವು (ಸಂಭನ. ೮-೦೧) ; 
ತೋಟಸುವೆನರೆಘಳಿಗೆಯಲಿ ನಗೆಗಾಆರಿಗೆ ಹಗರಣವ [ಸಾಕಾಂ. ನಾಟಿಕವ] 
ಸನ್ನೆಯ ಸಾಜಾಕೆಯಿಂದೀಗೆಂಡು ಸಂತೈಸಿದನು ಸುಗ್ರೀವ (ತೊರರಾ. 
೬-೨೬-೫೮) ; ಸಾಲೆಯಲ್ಲಿ ಅದೇನೋ ನಡೆದಿದೆಯಂತಲ್ಲ--ಹಗರಣವೋ 
ಡೊಂಬರಾಟಿವೋ (ಮೂರುದಾ. ೩೦). ೪. ತ್ರಿಜಗನೆಲ್ಲಾ ನಿಬ್ಬಣ 
ಹೋಯಿತ್ತು ಗುಹೇಶ್ವರನನಜಕಿಯದ ಹಗರಣವೊ (ಅವಚಂ, ೧೦೨-೪೧೬); 
ದುಗುಡ ಬೇಡೊಮ್ಮಿಂಗೆ ನಿಮ್ಮಯ ಮಗನುಳಿದ ನಿಮ್ಮಧಿಕರೋಷದ 
ಹಗರಣದ ಹೆಗೆ ಹೋಯಿತೆಂದನು ನಗುತ ಮುರವೈರಿ (ಕುನ್ಯಾಗ.೧೧-೪೦) ; 
ಒಗುನ ಕಿನಿ ಮೂಗುಗಳ ರಕುತದ ಹಗರಣದ ಹೊಸನಾಟಕದ ಹಲುದೆಗೆದ 
ರಕ್ಕಸಿ ಬಂದಳೊದಜಂತ ಖರನ ಪಟ್ಟಿ ಣಕೆ (ತೊರರಇ. ೩-೪-೩೦); 
ಪುರದಾ ಜೈನರುಗಳೆಲ್ಲ ಬಂದವಳ ಪತಿಪುರುಷನಾತಂಗೆ ಹಗರಣವಿದೇನು 
ನಿನ್ನಂಗನೆಯಳಿಂದೆನ್ಮ, ಜೈನಕುಲಕಳಿವೆಂದೆನೆ. (ಪ್ರೌಢರಾ. ೧೨-೧೬); 
ಸದ್ಯ ಸೊಸೈಟಿಯಲ್ಲಿ ಯಾವ ಹಗರಣವೂ ಆಗದೆ ಇದ್ದರೆ ಸಾಕು (ಮರಳಿ. 
೧೫೨). ೫. ಹಗರಣದಮ್ಮಾವಿನ ಹಯನು ಸಯನಪ್ಪುದೇ (ಅನಚಂ. 
೯-೩೫) ; ಕಬ್ಬನಗಿದ ಗಾಣ ಬಲ್ಲುದೆ ಹಾಲ ಸನಿಯ , .. ಹಗರಣಕ್ಕೆ 
ಪೂಜಿಸುವರು ಬಲ್ಲರೆ ನಮ್ಮ ಶರಣರ ಸುಳುಹ (ಚನ್ನನ. ಕ. ೧೭೧-೩೭೩). 
೭. ಹಗರಣದ ನಿಅಂಗುರುಳ ಬಾಲೆಯರ ಮುಂದೆ ತಿರುಗುತ್ತಿ ಪ್ಪ ಬಃ 
ವಾಯ ಭುಂಜಕರುಗಳು ಬೀಗಿ ಬೆಆಿಯಂತ್ತಿಪ್ಪರು (ಮೋಳಿಮಾ, 
೧೮೮-೭೦೯). ಲೆ, ಅಚ್ಚರಿ; ಸೋಜಿಗ : ಜಗವನೊಳಕೊಂಡ ಲಿಂಗವು 


ಪಗರಣ 


ಸೊಗಸಿಂದೆ ಎನ್ನ ಕರಸ್ಥಲಕ್ಕೆ . ಬಂದಿರಲು ಕಂಡು ಹಗರಣವಾಯಿತ್ತೆ ನಗೆ. 
(ಅಖಂಡೇ. ೨೯-೪). ೯. (ದೇವರ) ಆಟ ; ಲೀಲೆ: ಜಗದುದರನಹ 
ವಿಷ್ಣು ಭೂಪರ ಬಗೆಯನಂಗೀಕರಿಸಿ ನೆಲಸಿದ ಹಗರಣವ ಸುರರೆಲ್ಲ ಕೇಳು 
ವುದು (ಕೋಗಯ. ೩-೬). ೧೦. ಕೀಟಿಲೆ; ಕುಚೇಷ್ಟೆ; ಕಿಡಿ 
ಗೇಡಿತೆನ : ಜಗದಧಿನಾಥನ ಬಸುಜಲ್ಲಿ ಬಂದು ನಾಡುಗರ ಮಧ್ಯ 
ದೊಳಿಂತು ನಿಂದು ಹಗರೆಣಕೆಳಸಿದನೆಯೆಂದು ಮೆಲ್ಲಮೆಲ್ಲಗೆ 
ನೊಂದು ನುಡಿವುತೆಯ್ಲಿದನು (ಛರಚ, ೫೧-೫೮). ೧೧. ಕದನ; 
ಯುದ್ಧ : ಶತ್ರುಘ್ನಂ . . . ಲವನಿರಡಿ ವಿರಚಿಸಿದ ಹಗರಣನನನರ 
ಮುಖದಿಂ ತಿಳಿದು ಸುಮತಿಯೊಡನಿಂತೆಂದನು '(ಕೀಷರಾ. ೨೮-೧೫) ; 
ಅಣ್ಣನ ಕರೆಯಲಗಣಿತಪರಾಕ್ರಮದಿ ಹಗರಣಕೊದಗಿ ತಮ್ಮಗೆ ನುಡಿದ 
ವಾಲೀ (ನಾಲಿಕಾ. ೪೦). ೧೨. (ಭೀಕರವಾದ) ದೃಶ್ಯ ; ನೋಟ : 
ಆ ಹಗರಣನನ್ನು ನೋಡಿ ಆ ಹೆಂಗಸಿನ ಸರಾಕ್ರ್ರಪಂನನ್ನೂ: ಸಾಹಸವನ್ನೂ 
ಕೊಂಡಾಡಿದರು (ಚಿತ್ರಾ. ೯೩). ೧೩. ತೊಂದರೆ; ಅಪಾಯ ; 
ದುಷ್ಪರಿಣಾಮ : ನೀ ಸುಗುಣಿಯೆನ್ನಿಸಿಕೊಳಲು ವ್ಯಯಮಾಡಿದೆ 
ಹಗರಣನ ಪಡಿಸಿದರೆ ಸಾಲಗಾಅನು ಬಂದು ಬಗೆಬಗೆಯೊಳವರ ಕಾಲ್ಗೆ ಅಗಿ 
ಬಿದ್ದಿರುವೆ (ಪುರಂದ. ೧-೪೪-೪); ಸಿದ್ಧ ತೆಯಿಲ್ಲದೆ. ಕೆಲಸಕೆ ಮಂಂದಾಗೆ 
ಬರಿಯೊಂದು ಹಗರಣವಲ್ತೆ  (ಇಂಚಾಸ. ೮೯-೩೪); ಆ ಅವಧಿಯಲ್ಲಿ 
ಮನಸ್ಸಿನ ಮೇಲೆ ಕೆಟ್ಟಿ ಪರಿಣಾಮವುಂಟಾಗುವುದು ಹಗರಣಕ್ಕೆ ದಾರಿ 
(ಕ್ರಿಯಾತಿ, ೩೧). ೧೪. ವಿರೋಧ; ದ್ವೇಷ; ಮಗನೆ ನಿನ್ನನು 
ಪಡೆದುದಕೆಯೆನಗೊಗುವಿಗೆಯೆ ಶೋಕವನು ' ಮಾಡಿದೆ ಹಗರಣವು 
ಭೀಮಾದಿಗಳಿಗೆನ್ನಲ್ಲಿ ಬಲಿದುದಲಾ (ತಿಮ್ಮಸ್ಟ್ರೀ.. ೧-೮). ಹಗರಣಿ : 
೫. "ಹೆಗರಣಿಯಾಟ' ಪರಾ. ಹಗರಣೆ : ೯. ಹಗರಣಿಗೆ ನೀ 
ಯೆಂಜಲ್ಲಣ್ಣ ನ್ನು ಮೆದ್ದು ಮೂಜಗದೊಡೆಯನೆನಿಸಿ ಮೆಟಕಿದೆ ತಿಟಂದೆ 
(ಪುರಂದ. ೩-೭೩-೨). 

ಪಗರಣದರಸ - ನಾಟಕದ ರಾಜ; ರೂಪಕಗಳಲ್ಲಿ ನಟನಿಂದ 
ಅಭಿನೇಯನಾದ ರಾಜ; ನಿಜವಾದ ರಾಜತ್ವವಿಲ್ಲದ ರಾಜ 
ವೇಷಧಾರಿ : ಬಗೆಗೊಂಡ ಕುಲಧನಂ ಸಮದಗಜಂ ಜಾತ್ಯಶ್ವಮೆಂಬಿವಂ 
ಮತ್ತೊರ್ವಂ ಪಗೆವಂಗೆ ಕೊಟ್ಟು ಚಃ ಕೆನ್ಮುಗೆ ಬೆಸೆವವನರಸದೆಂತೊ 
ಪಗರಣದರಸಂ (ಆದಿಫು, ೧೨-೯೮) ; ಅರಸನೆಂಬ ಫೆಸರ್‌ ಪಗರಣದರಸಂಗಂ 
ಧಾರಿಣೀಶ್ವರಂಗಂ 'ಕರಮಾದರದಿಂದಮಕ್ಕೂಂ (ಧರ್ಮಾಮೃ. ೧-೧೮೮). 
ಪಗರಣದಾಟ, ಹಗರಣದಾಟ - ವೇಷ ಹಾಕಿಕೊಂಡು ಮಾಡುವ 
ಅಭಿನಯ,--ನಟನೆ; ಸೋಗು: ಆಗಳಾ ನಗಿಸಿದ ಪಗರಣಿಗಂಗೆ 
ಸಿರಿದು ಕಸವರಮನಿತ್ತೊ ನಂದಿಂದಿತ್ತ ಬಾದುಬ್ಬೆಯ ಪರ್ನಮುಂ ಪಗರಣ 
ದಾಟಿಪಾಟಿನುಮಾದುವು (ನಸ್ನಾಲಾ. ೧೧೮-೨೨); ಹಗರಣದಾಟನನೆಲ್ಲಿ 
ಕಲಿತೆಯ್ಯ (ಪುರಂದ. ೧-೯೬-೭). ಸಗರಣದಾಸೆ- ಕೃತ್ರಿಮವಾದ 
ಆನೆ; ಆನೆಯಂತೆ ಮಾಡಿರುವ ಆಕಾರ : ತಿಪ್ಪೆಯ ನೀರಂತೆ ಬಡನನ 
ಮಹಿಮೆಯಂತೆ ಪಗರಣದಾನೆಯಂತೆ . . . ಸನ್ಮಾರ್ಗವಂ ಬಿಟ್ಟು 
(ಧರ್ಮಾಮೃ. ೮-೯೪). ಹಗರಣದ ಚೋಹ- ನಾಟಕದ ವೇಷ,-- 
ಸೋಗು: ಎಂಬತ್ತೆಂಟು ಸವಾಡನ ಮೆಜಕಿದು ಹಗರಣದ ಚೋಹದಂತಾ 
ಯಿತ್ತೆನ್ನ ಭಕ್ತಿ (ಬಸನ. ೮೯೧). ಹಗರಣದ ಮನೆ - ನಾಟಕದ ಮನೆ; 
ನಾಟಕಶಾಲೆ ; ನಾಟ್ಯಗೃಹ: ಹಗರಣದ ಮನೆಯ ಕೊಡಗಿಗೆ 
ಅಳುಪಿದನರು ಕತ್ತೆಯ ೫ ೫% ಯ ತಿಂಬೋರು ಕಳವೆ (ನಿಕ. ೪11, 
ತಿನಮೊ, ೮-೧; ?). ಹಗರಣದ ರಾಜ - ನಾಟಿಕದ ರಾಜ : ಹುಯ್ಯಲಂ 
ಕಂಡು ಬಿಜುತೋಡಿ ಘಟ್ಟ ಬೆಟ್ಟಂಗಳಂ ಸಾರ್ದು ಬಾಯ್ದೆ ಆಕ 
ನವಂ ರಾಜನೇ ಹಗರಣದ ರಾಜಂ (ಚೆಬಪು, ೮-೧೨). ಹಗರಣದ 
ಲಂಕಾರ - ನಾಟಕದ ಅಲಂಕಾರ, --ಶೃಂಗಾರ : ಶಿವಲಿಂಗವಲ್ಲದೀ 


೫೦೮೫ 


25 


30 


85 


40 


45 


ಪಗರಣಿಗ 


ಹಗರಣದಲಂಕಾರಮಂ ಬಯಸಿ ತೊಡದಿಹುದು (ವೀಕೈಫು. ೭-೧೩-೧೮). 
ಹಗರಣದ 'ಸಂಸಾರಸುಖ ಇ ನಾಟಕದ ಕುಟುಂಬಸೌಖ್ಯ; ಕ್ಷಣಿಕ 
ವಾದ ಸಂಸಾರಸುಖ: ಹಗರಣದ ಸಂಸಾರಸುಖವು ಬೀದಿಯೊಳಿಟ್ಟಿ 
ಸೊಡರಂತದೇಂ ಪೇಳ್ವೆನು (ನೆಂಕಾರಾ.೨-೩೫-೧೭). ಹಗರಣದ ಹಣ್ಣು - 
ತೋರಿಕೆಯ ಹಣ್ಣು; ಕೃತ್ರಿಮವಾದ ಹೆಣ್ಣು : ಹಗರಣದ 
ಹಣ್ಣ ಮೆದ್ದು ಹಸಿವು ಹೋಯಿತ್ತೆಂದಡೆ ಆರು ಮೆಚ್ಚು ವರು ಹೇಳಾ 
(ಅನಚಂ. ೧೮೫-೮೩೩). ಹಗರಣ ಮಾಡು ೧. ಸೋಗುಹಾಕು; 
ನಟನೆಮಾಡು : ನಗೆಯು ಬರುತಿದೆ. ಎನಗೆ. . . ಜಗಡೊಳಿರುವ 
ಮನುಜರೆಲ್ಲ ಹಗರಣ ಮಾಡುವುದ ಕಂಡು (ಪುರಂದ. ೧-೨೨ ಅನುಪಲ್ಲವಿ), 
೨. ರಾದ್ಧಾಂತ ಮಾಡು ; ಗೊಂದಲ ಎಬ್ಬಿಸು: ಇಷ್ಟೆಲ್ಲ ಹಗರಣ 
ಮಾಡಿ ಕೊನೆಗೂ ನಾನು ಸಾಧಿಸಿದ್ದು ಇಷ್ಟೇನೆ ? (ಜೊಸಕ್ತಿ.೪೪) ; ಇಲ್ಲದ 
ಹಗರಣ ಮಾಡದೇ ಸುಮ್ಮನಿರು (ಭೀಮಕಾ. ೧೧೫). ಹಗರಣವಾಗು .. 
ರಾದ್ಧಾಂತವಾಗು ; ಗೊಂದಲವ9ಗು : ಸೊಗಸನಂತಿಂತೆಂದು 
ನುಡಿದೆನಾದರೆ ಬಲು ಹಗರಣನಹುದು (ಭರಚ. ೧೦-೧೦೦). 
[-ಆಸಂ.ಪ್ರಕರಣ] 

ಪಗರಣಿಗ, ಹಗಣಿಗ, ಹಗರಣಿಗ (ನಾ). ೧. ವಿವಿಧ ವೇಷಗಳನ್ನು 
ಧರಿಸಿ ಅಭಿನಯದಿಂದ ಜನರನ್ನು ನಗಿಸುವವನು ; ವೇಷಧಾರಿ : 
ಲೋಗರ್‌ ಪಗರಣಿಗರಾಗಿ ಎನಿತಾನುಂ ತೆಠದ ರೂಪುಗಳಂ ಕೈಕೊಂಡು 
ಮರನೊಗಂಗಳನಿಟ್ಟು ಬಂದು ಮಂಂದೆ ಆಡಿಯುಂ ಪಾಡಿಯುಂ 
ನಗಿಸಿಯುಂ (ನಡ್ಡಾರಾ. ೧೧೮-೧೪) ; ತಪೋಧನರಾಹಾರದಾನಕ್ಕ ಮ್ಮಾಟ 
ಕೂಟಕ್ಕಂ ತಜಂಬೆಯ ಪೊಲದ ಹಗರಣಿಗನ ಬಾಗಿಂ ಪಡುವಣದೆಸೆಯಲಿ 
«ಎ ಕೊಟ್ಟಿ ಗುಣಿಗನ ಮತ್ತರ್‌ ೧೫ (ಸೌಇಇ. 1x-i, ೧೬೫-೪೨; 
1099) ; ಪೊಲೆಯರ್ಬಡಿವ ಪಣಕಿಯೋಜೆಗಾಡುವ ಪಗರಣಿಗರಂ ಕಂಡ 
ವರ್ನಗುವರಲ್ಲದೆಯವರಾಟಕ್ಕೆ, ಲಕ್ಷಣಮಂ ನೋಡರ್‌ (ಧರ್ಮಾಮೃ. 
೫-೧೦೩); ನಗೆಗೆಡೆಯಾಗಿರೆ ಸಿಂಗದ ಮೊಗಮಂ ಧರಿಯಿಸಿ ನಿಶಾಟಿನಂ 
ನೀಂ : ಕೊಂದೈ ಪಗರಣಿಗರಲ್ಲದುಟಿತಿದರ್‌ ಮೊಗಮಂ ಪೆಅತೊಂದ 
ನೆಂತುಮೇಂ ಧರಿಯಿಪರೇ (ಜಗವಿ. ೧೭-೩೭); ಪಡೆನಳ್ಳರ ಪಗರಣಿಗರ 
ರಸಿಕರ. - . ನಿಡುಗೇರಿಗಳೊಪ್ಪಿ ದವು (ಕುರಾಸಾಂ.೪-೧೧೧). ಹಗೆಣಿಗೆ: 
೨. ವೇಷಾಂತರದಿಂದ ಮೋಸಗೊಳಿಸುವವನು ; ಪ್ರಚ್ಛ ನ್ನ್ನ 
ವೇಷಧಾರಿ: ಹಗಣಿಗರಾಗಿ ಬರಲು ಜಂಗಮಮುಖದಲ್ಲಿ ಲಿಂಗವ 
ಮಾಡಿದನರಾರು ಹೇಳಾ (ಸಿದ್ಧಪು. ಹಗರಣಿಗ : 
೧. ಹ[ಪಾಳಾಂ.ಪ]ಗರಣಿಗರಂತೆ ಬಹುರೂಪುಗಳಿಂದಾಡುವರನಾಪ್ತರೆಂದಾ 
ಪೊತ್ತು ೦ ಬಗೆಯದೆ (ಸಮಸ. ೮-೨೩೮); ಹಸಿದು ಬಂದ ಗಂಡನಿಗೆ ಉಣ 
ಲಿಕ್ಕದೆ ಬಡವಾದನೆಂದು ಮಣುಗುವ ಸತಿಯ ಸ್ನೇಹದಂತೆ ಬಂದುದನಲಕ 
ಯಳು ಇದ್ದುದ ಸನಿಸಳು ದುಃಖವಿಲ್ಲದ ಅಕ್ಕೆ ಹಗರಣಿಗನ ತೆಖನಂತೆ 
(ಬಸವ. ೨೧೮) ; ಬತ್ತಲೆಯ ಭಂಡರೊ ಮರುಳುಗಳೊ ತಟ್ಟುಗಳ ಹಗರಣಿ 
ಗರೊ ಎನಲು ಮಲಧಾರಿಗಳು ಗಜಬಜಿಸಿ ನೆರೆವುತ್ತ (ಬಸಪು. ೫೧-೫೩) ; 
ಅಲ್ಲಿಯ ಹಗೆರಣಿಗ ನಾನಾದೆನದು ನೋಟಕದ ಜನವಾಯ್ತು (ಕುನ್ಯಾಸ. 
೧೨-೪೨) ; ನಗೆಯ ಸೂಸುವಡಾವು ಲೋಕದ ಹಗರಣಿಗರೇ (ತೊರರಾ. 
೧-೯-೩೦). ೩. ಸರವಾದಿ ಬಿಜ್ಜಳನು ಒರೆದುನೋಡಲೆಂದಟ್ಟ ದಡೆ ಹಗರಣಿಗರ 
ಜಂಗಮ ಮುಖದಲ್ಲಿ ಲಿಂಗವ ಮಾಡಿದವರಾರು ಹೇಳಾ ನೀವಲ್ಲದೆ(ಚನ್ನನ. ಕ. 
೨೪೬-೫೩೫) ; ' ಹಗರಣಿಗರು ಕಂಗೊಳಿಪ ಸರ್ವಾಂಗಭಸಿತ ವಾರ್ತಾಕಫಲ 
ಲಿಂಗಕುರವಣೆಯ ಜೆಡೆಗಳ ಧರಿಸಿ ಬರಲು (ಲ8ಚಿಂ. ೩೨-೧); 
ಮತ್ತೊಮ್ಮೆ ಹಿಗ್ಗುತ್ತೆ ಹಗರಣಿಗರುಂ ತಪಸಿಗಳ ಮಾಡಿ ಬಸವ ಕರೆ 
ದೊಯತ್ಚಿದೆನಲು (ಪ್ರಭು. ೭-೪೫); 'ಹಗರಣಿಗರುಂ . , , ಜಂಗಮಾ 
ಕಾರಮೂಮುನು ಬಗೆಗೊಂಡು ತೋಲಂತಿರಲು (ರಾಘಚ.೮-೩೬).. 


೨೭-೫೮), 


ಪೆಗರಣೆ 


೩. ನಾಟಕ ಮೊದಲಾದುವುಗಳಲ್ಲಿ ಪಾತ್ರಗಳನ್ನು ಧರಿಸುವನನು; 
ಪಾತ್ರಧಾರಿ; ನಟ, ೪. ನಾಟಕವನ್ನು ಆಡಿಸುವನನು ; ಸೂತ್ರ 
ಧಾರ: ಅಗಧರನೆ ಶ್ರಿ ಶ್ರೀಕಾಂತ ಲೋಕದ ಹಗರಣಿಗ ನೀನೆನ್ಮು ಕಾವುದು 
(ಸಂಭಸ. ಹಾಸ್ಯಾಸ್ಪ ದನಾದವನು ; ನಗೆಗೀಡಾದ 
ನನು: ಅಳಿದುದೇಳಕ್ಷೋಹಿಣಿ ಗಂಧರ್ವಪಡೆ ಲೋಕದೊಳು ಹಗರಣಿಗ 
ಸಾದೆನು (ರುಕ್ಮಾಂಗ, ೧೩-೪೮), [ಪಗರಣ -- -ಇಗ] 

ಪಗರಣೆ "ಸಗರಣ' ನೋ. 

ಪೆಗರಿ (ನಾ). ಕವಣೆಬಿಲ್ಲು; “ಕಲ್ಲೆಸೆವ ಬಿಲ್ಲು, ಒಂದು ಬಗೆ 
ಕವಣೆ? '(ಸಿರಿಕೋ, ೩೧೦): ನಮ್ಮ ದೇಶದ ಕೆಲವು ಹೊಲೆಯರಲ್ಲಿ 
ಕಂಕಣ, ಕಂಚಿನ ಪಾತ್ರೆ, ಮೇಲಾಗಿ ಕನಣೆಬಿಲ್ಲು (ಪಗರಿ) ಈ ಮೂರನ್ನು 
ತಂದು ಹುಡುಗಿಯ ಹಿರಿಯರಿಗೆ ಒಪ್ಪಿ ಸಬೇಕು (ಬಾಲಪ್ರ.11, ೧೩೧೩); 
ನಿಮ್ಮ ಪಗರಿ, ಬಿಲ್ಲುಗಳನ್ನು ಒರೆಗೆ ಹಾಕಿ! ಇದರ ಮಂಂದೇನು 
((ಕುಡಿಕೂ, ೩೫). [ಡೇ.॥ ಕನಿ. ಮಲ. ಪಕಲಃ -- ಬಾಣ; ತುಳು. 
ಪಗರಿ ಇ ಬಾಣ, ಈಟ, ಭರ್ಜಿ] 

ಪಗಲ್‌, ಪಗಲು, ಹೆಗಲ್‌, ಹಗಲು '(ನಾ). ೧. ಸೂರ್ಯನು 
ಹುಟ್ಟಿದ ಕಾಲದಿಂದ ಹಿಡಿದು ಮುಳುಗುವವರೆಗಿನ ಕಾಲ:“ದಿನಸಂ 
ದಿನಂ ದಿನಾಹಂ ದ್ಯುವಾಸರಂ ಘಸ್ರಮೆನೆ ಪಗಲ್‌? (ವಸ್ತು ಕೋ.೧೫-೪) ; 
ನೆನೆದಿರುಳುಂ, ಪಗಲುಂ ನಿನ್ನನೆ ಪೀನಮೊಅಲ್ಲು ಮುಗಿ ಕಾತರಿಸುತ್ತು ೦ 
ಮನದೊಳ್‌ ಸೈರಸಲಾಜ (ಕವಿಖಾ. ೨-೮೩); ನನಮಂ ಕೋಗಿಲೆ 
ಜಕ್ಕವಕ್ಕಿ ಪಗಲಂ . . . ನೆನೆನಂತಾಂ ನೆನೆನೆಂ ಸರೋಜಮುಖಿಯಂ 
ಕಾಟಾ ನಲ್ಲಳಂ (ಅದಿಪು. ೧೨-೩೧) ; ಉತ್ಸಾಹಿಗಳಪ್ಪ : ರಾಜ 
ಪುತ್ರರಂ ನಿಯಾಮಿಸುತ್ತ ಮಿರ್ದು ಪಗಲುಂ ಕಳೆಯೆ ರಜನೀಪ್ರ ವೇಶಡೊಳ್‌ 
(ಕಾದಂಉ, ೫೦೧); ಪಗಲ್‌ ಬಯ್ಲಿರುಳೆನ್ನದೆ ಸಲೆ ಬೆಸಕೆಯ್ನು ರ 
ಮುಿಗಳ್ಳೆ ನಗದ ಮರ್ಕಟಿನಿಕರಂ (ಗಿರಿಕ. ೧-೬೫) ; ಪಗಲುನಿಂರುಳುಂ 
ಸುರಿವ ಬಲ್ಭ್ಫೋನೆಯ ಜಿನುಂಗಿನತ್ತಣಿನೆನ್ನ ಬಗೆಯಂಂಂ ಬೇಸತ್ತು ದು 
(ರಾಮಾಶ್ವ, ೪-೧೫): “ನಡುನಗಲ್‌್‌ ಪರಾ. ೨. ಒಂದು ಹೆಗಲು, 
ಒಂದು ರಾತ್ರಿ ಕಳೆಯುವಷ್ಟು ಕಾಲ; ಒಂದು ಸೂರ್ಯೋದಯ 
ದಿಂದ ಮತ್ತೊಂದು ಸೂಜೋೋದಯದವರೆಗೆ ಇರುವ ಇಪ್ಪತ್ತು 
ನಾಲ್ಕು ಗಂಟೆಗಳ ಕಾಲ; ಒಂದು: ದಿವಸ ; “ಪಗಳೆನೆ. fe 
ಮೆಂದಕ್ಕು” (ಕಶರ, ೬೧) ; ಮುನ್ನವಿರಾ ಪೊಡನಿಯೊಳ್‌ ತ್ರಿಶಂಕು 
ನೆಂಬೊರ್ನಂ ನೇಸರ್ಬಲಯ ರಾಯೆಂ ಪಲವುಂ ಪಗಲರಸುಗೆಯ್ಯೂತ್ತ 
ವಿಂರ್ದಂ (ಅದ್ಭುತ. ೩-೨೫) ; ಒಂದು ಪಗಲೆತ್ತುವುದು, ಒಂದು ಸಗಲು 
ರುಳಿಪುದು ಮಾನುಷನುನೆಲ್ಲಮನ್‌' (ಅಶ್ವತ್ಥಾ. ೬-೧೧೫). ಹೆಗಲು: 
೧. ಸಗಲಿರುಳೆನ್ನಡೆ ಪತಿಯಾಣತಿಯೊಳು ಮೊಗದಿರುಹಡೆ ಮೊನೆಗೊಳದೆ. 

, ಭಕ್ತಿಯೊಳೆಸಗುವುದು (ಹದಿಬ, ೩-೮); ಮುಳಿದಂ ಪದ್ಮಬಂಧುವೆನೆ. 

ಪಗಲಿನೊಳ್‌ ತೋರದು ಬಿಸಿಲ್‌ (ಮಹಾನಿ, ೮-೧೫). ೨. ಹರಭಕ್ತಿಯಂ 
ಪ್ರತಿಸ್ಕಿಸಿ ದಿನ್ಭಹರ್ಷದಿಂದಿರುತೊಂದು ಪಗಲಲ್ಲಿ ತಮ್ಮಯ್ಯನಾದ ಮಲ್ಲರಸರ 
ವಿರತಿಗೇಳ್ಳು (ಸದ್ಮರಾ, ೨-೧೨). ಹಗೆಲ್‌: ೧."ಹಗಲ್ಲೀವಟಿಗೆ? ಸರಾ. 
ಹಗಲು: ೧. ಸೂರ್ಯ ಚಂದ್ರಮರುಗಳು . ... ಹಗಲಿರುಳು 
ಉದಯ ಬೈಗುಗಳು ಧರ್ಮವು ಎಂಬಿವು ಮನುಷ್ಯರ ನಡೆವಳಿಯನಲಿಕಿವುವು 
(ಪಂಚತಂ, ೧೬೨-೯); ಹೆಗಲು ನಾಲ್ಕೂ ಜಾವ ನಿಮ್ಮ ಕಳವಳದಲ್ಲಿಪ್ಪೆ ನು 

ಹಗಲು ಸನೆದುದು ಪೊಂಬಿಸಿಲ ನೆಜಕಿ 

ತೆಗೆದುದತಿನೇಗದಲಿ (ನಳಚ, ೫-೪೩); ನಿಗಿನಿಗಿ ಮಂಗಿಲು ನಿಗಿನಿಗಿ ಹಗಲು 

ಕೆಂಡವ ಕಾರುವದು (ನಾದಲೀ. ೨೧-೨) ; ಇರುಳು ಕಂಡ ಬಾವಿಯಲ್ಲಿ 

ಹಗಲು ಬಿದ್ದ ಹಾಗೆ '(ಗಾದೆ). 
ಪಗಲ ಕರ- ಸೂರ್ಯ : ದಿವ್ಯವಸ್ತ್ರಗಳಾದಿ. ಬಗೆಬಗೆ ನನ್ಯವಸ್ತು 

ಗಳಂಗದೊಳು. ಸಂಸೇವ್ಯವಾಗಲು ಪಗಲ ಕರನಂತೆಸೆನ ಸಮಯದಲಿ 


೪-೧೮), ದ 


(ಮಹಾದೇ, ಬ. ೩೭-೭೯) ; 


೫೦೮೬. 


20 


25 


30 


35 


40 


45 


" (ಲೋಕಗೀ, ೨೪). ಹಗಲಿನ ದೀಪ ಸೂರ್ಯ : 


ಪಗಲ್‌, 


(ಪಶುಭಾ. ೧೩-೭). ಪಗಲ ಕೈದೀನಿಗೆ- ಹಗಲಿನ ಮೆರವಣಿಗೆಯಲ್ಲಿ, 
ಗೌರವಸೂಚಕವಾಗಿ.ಹಿಡಿಯುವ ದೀನಟಗೆ ; ಹಗಲು ದೀವಟಿಗೆ: 
ಪಳದಿಯ ಸೀಗುರಿಯ ಪಗಲ ಕೈದೀವಿಗೆಯ ನಜ್ರದಂಕುಶದ , , . 
ಪೊಡರ್ಪು ಪಡಿತಳಿಸೆ (ಉಜಶೇ. ೬-೧೧ನ), ಪಗಲ ಬಲ್ಲಹ ಎ ಸೂರ್ಯ : 
ಪಗಲ ಬಲ್ಲಹನ ಕೆಂಗದಿರ್ದೊಂಗಲಿನಿಸು ಪುಗದೆ ಗಭೀರಮಾಗಿ ಕಳ್ತ ಲಿಸಿದ 
ತಮಾಲದ ತರುಗಳ ತಣ್ಣೆ ಳಲೊಳ್‌ (ಪದ್ಮರಾ. ೮-೨೭) ; ಮಗುಳ್ಳುವು 
ಮುನ್ಲೀರಣುಗೆಯ  ಸೆಜ್ಜೆಗಳಗಲ್ಲವು ಜಕ್ಕನಕ್ಕಿಗಳು ,ನಗುತಿರ್ದ 
ವಿಂದೀನರನಸ್ತ ವಿಂಸುವಾ ಪಗಲ ಬಲ್ಲಹನ ಕಾಲಜೊಳು (ಶ್ರೀ ಸಾಲ. ೧೧-೪). 
ಪಗಲ ಬೊಜಂಗ ೬ ಸೂರ್ಯ ; “ತಾವರೆಗೆಳೆಯಂ, ಪಗಲ ಬೊಜಂಗಂ 

೬ ಗರಂಗಳಾಣ್ಮಂ-- ಈ ೧೧ ಸೂರ್ಯನ ಪೆಸರ್‌? (ಕರಸಾ. ೪೮-೨೮); 
“ಬೆಂಗದಿರಂ ನೆ೫ಕೆ. ಪಗಲ ಬೊಜಂಗಂ ನೇಸಜಕಿಂದು ತಾವರೆ 
ಸೆಳೆಯಂ(ಕವಿಕಂ.೪೦). ಪಗಲ ಬೋನ ಹಗಲಿನ ಊಟ,-ಆಹಾರ; 
ಮೇಣೀ ನಿನ್ನ, ಸಾಟಕೊಡಲ ಸೆತ್ತರ್‌ ಪಿರಿತಿನಿವಡೆಗೆ ಪಗಲ ಬೋನದೊಂದು. 
ಕಟ್ಟಿಕ್ಕುಂ ai. ೮೬-೨೦), ಪೆಗಲನಕ್ಕಿ ಗಂಡು, ಹೆಣ್ಣು 
ಹಳ್ಳಿಗಳು ಹಗಲುವೇಳೆ ಮಾತ್ರ ಸೇರಿ ನಶಿಯಖವುನೆನ್ನಲಾೆ 
ಒಂದು ಬಗೆಯ ಪಕ್ಷಿ; ಜಕ್ಕನಕ್ಕಿ ; ಚಕ್ರವಾಕ: ಪಗಲನಕ್ಕಿಯ 
ನೇಳಿಸುನ, ಪಯೋಧರೆ ಪಗಲ We a (ನೇಮಿಸಂ.೨೨-೭೮). 
ಪಗಲ ಸಿರಿ- ಹಗಲಿನ ಸಂಪತ್ತು ; ಹಗಲಿನ ಬೆಳಕು : ಪರಿವೃತ 
ಕತಿಪಯಪರಿಜನಂ ವೆಜ್ರಕರ್ಣಂ pF ಪಗಲ ಸಿರಿಗೆ 
ಕಣ್ಣೆಅವಿ ಮಾಡೆ (ಸಂರಾಮಾ. ೭-೬೯ನ). ಪಗಲಿರುಳ್‌, ಪಗಲಿರುಳ್ಳು 
ಹಗಲಿರುಳು - ೧. ಹೆಗಲು ಮತ್ತು ರಾತ್ರಿ; ಅಹೋರಾತ್ರಿ : 
ಪಗಲಿರುಳೆಂಬ ಭೇಡಮುನಯಂ ಬಡನರ್‌ , . . ಅಸಮೃತ್ಯುನೆಂಬಿವಲ್ಲಿಗೆ 
ಪೊಜಗು (ಆದಿಪು. ೫-೩೦) ; . ಪಗಲಿರುಳೆಂಬ ಅಡುಗಬರ್ನಗಳಿಂ ಮಾಸ 
ಖುತುಗಳೆಂಬ ಸಟ್ಟುಗದಿಂ ತೊಟಸುತ್ತುಂ ಭೂತಂಗಳಂ ಜವನಡುತಿರ್ದ 
ನಿಂತೆಂಬುದೆ ವಾರ್ತೆ (ಪಂಚತಂ.' ೬೫-೬); ವಿದ್ರುಮಚ್ಛ ನಿಯ ಸಂಜೆ 
ಗೆಂಪಿನ ಪಗಲಿರುಳ್ಗಳಲ್ಲಿ . . . ಕಾಲಭೇದವನಜಕಿಯದಾ ಮಹಾಸಭೆ 
ಸುರಪನೋಲಗದ ಮಂಟಪದ ಸೌಭಾಗ್ಯಕೆಂಟುಮಡಿಯಾಾಗಿರ್ದುದು 
(ಜೈಮಿಭಾ, ೧೭-೨೬) ; ಹಗಲಿರುಳು ಏಳುದಿನಮಲ್ಲಿ ಚೈತ್ಯಾಲಯಂ. 
ಚಿತ್ರಾಂಗಡೆಯ ಯಶಶ್ಸೈತ್ರ ಸುರತರುವಂತೆ ಬೆಳೆದುದು (ಚಿತ್ರಾಂಗ, 
೯೦-೨೪೮೭). ೨. ಯಾವಾಗಲೂ ; ಸದಾ: ಮೊರೆವ ಮಳೆ ಪಗಲಿರುಳ್‌ 
ಕಲ್ಮಣ್ಣು ಕೆಸರಾಗೆ (ಕಾಲೂರ. ೪೫-೬೨); ಬೇಟಿ ಕರ್ಣನ ಕೂಡೆ. 
ಹಗಲಿರುಳಾಟಿ ಕರ್ಣನ ಕೂಡೆ (ಕುನ್ಯಾಆ, ೬-೪೪); ಹಗಲಿರುಳಿ 
ನೊತ್ತಂಬರದ ಕಾಳಗದವೊಲು ಖಳಕಸಿಕದಂಬದ ವಿಗಡ ರಣ ರಂಜಿಸಿತು 
ಘನರೌಡ್ರಾಭಿಸಾರದಲಿ (ಕೊರ. ೬-೩೧-೯). ಹಗಲ ಚುಕ್ಕೆ - 
ಸೂಯಿ: ಕೋಟ ಚುಕ್ಕೆ ಬರುನನಣ್ಣ ಇರುಳ. ಮೈಯ ನೆಕ್ಕುತ 
ಹಗಲ ಚುಕ್ಕೆಗೀಡೆ ಅದುವು ಬಡದು ಕಣ್ಣ ಕುಕ್ಕುತ (ಹೃದಸ. ೪೪-೧೧). 
ಹಗಲ ಬತ್ತಿ -ಪಗಲ ಕೈದೀವಿಗೆ: ಲಕ್ಷ ಹಗಲ ಬತ್ತಿಗಾಳು ಹಚ್ಚಿ 
ಯಿಹುದಾನೆ ಕಂಡೆ (ಟಿದಾನ. ೧೩೩-೧೨). ಹಗಲ ಬಾಣ- ಉತ್ಸವ 
ಕಾಲಗಳಲ್ಲಿ ಪ್ರಯೋಗಿಸುವ, ದಿನದಷ್ಟೆ ಬೆಳಕು ಭೀರುವ, ಮುದ್ದಿ 
ನಿಂದ ಮಾಡಿದ ಒಂದು ಬಗೆಯ ವಸ್ತು: ನೇಳಿನಾದಾನಂದು 
ಗ್ಯಾನ ಮಾಡಲಿ ಬ್ಯಾಡ ನಾಕೊತ್ತು ಪಂಜುಗಳು ಹಗಲ ಬಾಣ 
ಹೆಗಲ ಮೂರನೆಯ 
ಜಾಮುದೊಳ್‌ ಹಗಲಿನ, ದೀಪವಾರಿತೇನೆಂದು ನೆರೆದವರೆಲ್ಬರೆಡೆ ನಡುಗೆ 
(ಗೊಲ್ಲೊಭಾ. ೧೩-೩೨೩). ಹಗಲಿನ ಹಾವಸೆ ಇ ಮಂಜಿನ ಮಳೆ: 
“ಹಗಲಿನ ಹಾನಸೆಯೆನೆ ನುಂಜಿನ ಸರಿ” (ಭಾಗಸಿ, ೧೦). 

[ದೇ.॥ ತಮಿ. ಮಲ. ಪಕಲ್‌; ತುಳು. ತೆಲು. ಪಗಲು] 


ಪಗಲಾಣ್ಮ 


ಪೆಗಲಾಣ್ಮ (ನಾ). ಹಗಲಿನ ಒಡೆಯ ; ದಿನಸತಿ; ಸೂರ್ಯ : 
ಬಿರಯಿಂಗಳಂಜಿ ತಾಜ ಪಗಲಾಣ್ಮನ ಮೆಯ೯ ಬಿಸುಪೇಣಕಿ (ಕಬ್ಬಿಕಾ. 
೫೩); ಪಗಲಾಣ್ಮರೀರಾಣು ಮಂದಿ... ಇರ್ದುದು ಮಹೇಶನೋಲಗ 
ದಲ್ಲಿ ಸಂಭ್ರ ಮದೊಳು (ಸೌಂದಪು. ೧-೩೪) ; ಸಗಲಾಣ್ಮ ಕೋಟ 
ತೇಜೋಮಯಚಕ್ರ ಜಗಜಗಿಸುವ ಜ್ವಾಲೆನೆರಸಿ ನಗರವ ರಕ್ಷಿಸುತಿರೆ ಕಂಡು 
(ನೋಹತ. ೨೯-೨೮) ; ಸಗಲಾಣ್ಮನೊಡನೊಡನೆಳ್ಳು ಗೋದಾನರಿಯ 
ನಿಂಂದರ್‌ (ಶ್ರೀರಾಮಾ. ೨೨೯-೨೯). [ಪಗಲ್‌ 4 ಆಣ್ಮ (ಅಳ್ಳ)] 

ಪಗಲು "ನಗಲ್‌' ನೋ. 

ಪಗಲುಗೋಲು (ನಾ). ಗುಡಿಸಲು, ಹೆಂಚಿನ ಮನೆ ಮೊದಲಾದ 
ಕಡೆಗಳಲ್ಲಿ ಕಂಡಿಗಳಿಂದ ತೂರಿ ಬರುವ ಸೂರ್ಯನ ಕಿರಣ; 
ಬಿಸಿಲುಕೋಲು : ಮುಗ್ಧೆ ಯೊರ್ವಳ ನಗೆಗಳ್ನೊ ಗೆದಚ್ಚ ಗದಿರ ಸೊಗಸು 
ಗೊನರು ಜೊನ್ನ ನಕ್ಕಿ ನಲಾಗಳಲ್ಲಿ ಪಗಲುಗೋ [ಪಾತಾಂ, ಣ]ಲೆಂದೆಸಗು 
ನವು (ಶ್ರೀಪಾಲ. ೯-೨೬), 

[ಪಗಲು( ಎ ಪಗಲ್‌) 4 ಕೋಲು( ಆ ಕೋಲ್‌ )] 
ಪಗಲುನಗೆಯ (ನಾ): ಹಗಲಿನ ಶತ್ರು ; ಚಂದ್ರ : ಪಗಲುನಗೆಯ 
ನೊಡಲೊಳು ಕಪ್ಪ ನಾಗಿಸಿ ಜಗುನೆಗೆ ಬಿಡಿಸಲೆಂದಜನು ನಿಂಗೆ ಕಪ್ಪ ಬಿಟ್ಟ. 

ಚಂದಿರನನು ಪಡೆದಂತೆ ನಗೆಮೊಗನೆಸೆವುದಬಲೆಯೆ (ನರ್ಧಚ, ೨-೩೪): 
[ನಗಲು (ಪಗಲ್‌) ಪಗ್ಗೆ ---ಅ,] 

ಪಗಲುಳ್ಳ (ನಾ). ಹಗಲುಹೊತ್ತಿನಲ್ಲಿ ಆಕಾಶದಿಂದ ಕೆಳಕ್ಕೆ 
ಬೀಳುವ ತೇಜಃಪುಂಜವಾದ ವಸ್ತು,--ಉಲೈ ; ಐ ಅನಿಷ್ಟ 
ಸೂಚಕವಾದ ಇದು, ಸದ್ಯದಲ್ಲೆ ಒದಗುವ ವಿಪತ್ತನ್ನು ಸೂಚಿಸು, 
ವುಜಿಂಬ ನಂಬಿಕೆಯಿದೆ : ನೆಲಂ ಮೊಬಿಗಿದುದೊಂಭತ್ತುಂ ಗ್ರಹಂ 
ಗಳಯ್ಯ್ಯಾಡುತ್ತಿ ರ್ದುವು ಬಿದ್ದುವಳ್ಳಿ ಪಗಲುಳ್ಯಂಗಳ್‌(ಊಂತಿಪು. ೩-೧೦೩); 
ಪಗಲುಳಮುಳ್ಳು ವಂದದಿನೊಗೆವ ಗದಾಶುಲ್ಯಮುಳ್ಳೆ . . . ಗದಾಹನ 
ಮುಗುರ್ವಮದ್ಭು ತಮುಮಾಯ್ತೂ  ಕುರುಪಾಂಡನರಾ (ಗದಾಯು. 
೮-೧೨) ; ಮಿಂಜುಗಿದುವು ಪಗಲುಳ್ಯಂಗಳ್‌ ದೆಸೆಯೊಳವಿರಳಪ್ರಸರಂಗಳ್‌ 
(ಚಂದ್ರಫು. ೬-೧೬).  [ಸಗಲ್‌-4-ಉಳ್ಳ ( ಆಉಲ್ಯ)] 

ಪೆಗೆಲುಳ್ಳು, ಹೆಗಲುಳುಕು (ನಾ). -. ಪಗಲುಳ್ಯ : ಮಿಡಿವಿಲ್ವಿಡಿದು 
ಪುಳಿಂದಿಯರಿಡೆ ಗಜಮೌಕ್ತಿ ಕದ ಮಿಾಂಟಿಯಂಬರದೆಡೆಯೊಳ್‌ ನಡೆದು 
ಪಗಲುಳ್ಳು ಬೀಳ್ವವೊಲೊಡನೆಸೆದುದು ಮೃ ಗದ ಕೇಡನಲಂಪಲ್‌ ಬನ 
ಡೊಳ್‌ (ಉಾಜಕೇ. ೫-೮೦). ಹಗೆಲುಳುಕು : ಸೂಸಿದವು ಹಗಲುಳುಕು 
ಮೈಗಗಣವಾಸುರದೆಲೊದಟದವು ಕಂದಿತು ವಾಸರಪ್ರ ಪ್ರಭಿ ಕೌರವೇಂದ್ರ; ನ 
ಪತನಕಾಲದಲಿ (ಕುನ್ಯಾಗ. ೮-೪), [ಪಗಲ್‌ 4 ಉಳ್ಳು, al 

ಪಗಲೂಟ (ನಾ). ಹಗಲಿನ ಊಟ ಆಹಾರ. 

ಪಗಲೂಟದ ಕೆಯ್‌ - ಹಗಲಿನ ಊಟದ ಧಾನ್ಯಕ್ಕಾಗಿ ಬಿಟ್ಟಿ 

ಗದ್ದೆ : ಕೋಡಿನರ ಪಗಲೂಟದ ಕೆಯ್ಯಿಂದಂ ಬಡಗಲು ಕದಂಬೇಶ್ವಃ p 
ದೇವರೆ ಗೃ ಹ (ಕಕುಲ, ೨೦-೮ ; ?)).. [ಪಗಲ್‌ + wml] 

ಸೆಗಲೆರೆಯೆ “ಪಗಲೆಜಕಿಯ' ನೋ: 

ಪಗಲೆಣಕಿಯ, ಪಗಲೆರೆಯ, ಹಗಲೆಣಿಯ (ನಾ). ಹಗಲಿನ 
ಒಡೆಯ; ದಿನಪತಿ ; ಸೂರ್ಯ : *ನಿಸಿವಗೆಯ . . . ಪಗಲೆಳಕಿಯ 
ಬಿಸುಗದಿರ ಪಲ್ಲಿಲಿ ಜವನ ತಂದೆ ಜಗುನೆಯಯ್ಯನೆನಲ್ಫೈ ಸೂರ್ಯನಾಮಂಂ” 
(ಶಬ್ಮನುಂ. ೧೫)'; ಪಗಲೆಳಿಕಿಯನುದಯನುಂ ಬಯಸಿ ಕಡುಖೆರ್ಚುತುಂ 
ಪೊಗರೊಗುನ ಕಟ್ಟ ಲೆಗೆ ಕಣ್ಣ. ಳಂ ಮುಚ್ಚು. ತುಂ (ಉದ್ದ ಟಿ.೧೦-೧೨೭); 
ಪಗಳೆಜಕಿಯನ ಕಂಡ ಕನಸಿನ ಸುಕ್ಕ ಕೆದಿಂಪಗಲಡ 'ಸುತನುಷ್ಯ ವಿಪನು 
(ನೀಮಿಸಂ. ೨೨-೭೮). 'ಫಗಲೆಕೆಯೆ': : “ಪಗಲೆರೆಯನೆನಲು ಸಲದ 
ನೆನಲು ದಿನನಾಥನಕ್ಕು 0? (ಕರರ. ೬೧). ಹಗಲೆಅಕಿಯೆ : ನೆಟಕಿ ತಾಗಿ 


೫೦೮೭ 


25 


30 


40 


45 


ಪೆಗವು 


ತಟ್ಟು ರ್ಚಿತೆಂಬ ಶಕ್ತಿಯ ಕೈಮಜಕಿಯದೆ ಕೃಷ್ಣ ಖಂಡಿಸಿದ ಒಟ್‌ 
ಯೊಳಗಿರ್ದ ಚಕ್ರನ ತೆಗೆದನು ಹಗಲೆಜಕಿಯನ ಪ್ರಜೆಯ ' ಕೀಳ್ಪಡಿಸೆ 
(ನೋಹತ. ೪೦-೭೭). [ಪಗಲ್‌ + ಎಜಿಕಿಯ] 
ಪಗಲೊಡೆಯ, ಹಗಲೊಡೆಯ (ನಾ). ಎ ಪಗಲೆಜೀಿಯ : ಗಾಳಿ 
ವಟ್ಟಿಯೊಳ್‌ ನಡೆವ ಪಗಲೊಡೆಯನ ಕುದುರೆ ಸೇಜಿಯಂಂ ಪಿಂಗಿಸೆಯಂಂ 
(ಕಬ್ಬಿಕಾ. ೨೮೮). ಹಗೆಲೊಡೆಯ : ಹಗಲೊಡೆಯನಸ್ತ ವಿಸಲಿನಿಯನ 
ನಗಲ್ಲ ಪದ್ಮಿನಿಯಿರವನೀಕ್ಷಿಸಿ ನಗುನನೊಲಂ ನೆಯ್ದಿಲುಗಳೆಯ್ದೆ ವಿಕಾಸ 
ನೆಯ್ಲಿದವು (ಬಸಪು, ೧೧-೪೭) ; ಹಗಲೊಡೆಯನು ಮೆಲ್ಲನೆ ಮೇಲಕ್ಕೇರು. 
ತ್ತಾನೆ (ಜ್ಯೋತಿರ್ವಿ, ೨೨೪). [ಪಗಲ್‌ ಒಡೆಯ] 
ಪೆಗಲ್ಲ ನಸು, ಹಗಲುಗನಸು (ನಾ). ೧. ಎಚ್ಚ ಸ್ಸರವಾಗಿರುವಾಗಲೇ 
ಕಾಣುವ ಕನಸು; ಮುಂದೆ ಒಳ್ಳೆ ಯದಡಾಗುಕ್ತ ಡೆ ಎಂಬುದನ್ನೇ 
ಕಾಣುವ ಕಲ್ಪನೆ ; ಆಸೆ ಆಕಾಂಕ್ಷೆಗಳ ಲಹರಿ: ಮರಕುಟಗವಕ್ಕಿ 
ದನಿ, ಕಲ್ಪೊಳೆದು ಮೊರೆ, ಬೇಸಗೆಯ ಕಾಡ ಬೇಸರಿನ ನಿದ್ದೆಯ ಸಗಲ್ಲನಸ 
ಕನವರಿಕೆಯಾಗಿರಲ್‌ (ಶ್ರೀರಾಮಾ, ೫೨೩-೬೩೧). ಹಗಲುಗನಸು : 
೧. ಈ ತೆರನಾದ ಮುನಿಸು ಕಿನಿಸುಗಳು ಹಗಲುಗನಸಿನಂತೆ ಮಾಯ 
ನಾದುವು (ದ್ರಾವಿನಿ. ೪೩೨). ೨. (ಆಲಂ) ಈಡೇರದ ಬಯಕೆ ; 
ಗಾಳಿಗೋಪುರ ; ನಡೆಯಲಾರದ ಸ ಸಂಕಲ್ಪ; ವ್ಯರ್ಥವಾದ ಆಲೋ 
ಚನೆ: ನಿನ್ನ ಚೆಂದಕೆ ಸೋತ್ತು, ಗಗನಕನುನೆ ಕೇಳು, ಹಗಲುಗನಸು 
ಗಳನ್ನು ಹಾರಬಿಟ್ಟ ಹೆನು (ನನ್ನರ, ೨೪) ; ಅವಳು. ಹಬ್ಬದ ಹಗಲಂಗನಸಿ 
ನಲ್ಲಿ ನಲಿಯುತ್ತಾಳೆ (ಕನ್ನಜಾ. ೧೪೬) ; ಭಾರತದಲ್ಲಿ ನಾರೀವರ್ಗವು. .. 
ಸಮಾಜಬಂಧನಗಳ ತೊಡಕಿನಲ್ಲಿ ಸಿಲುಕಿರುವವರೆಗೆ ರಾಷ್ಟ್ರೀಯಜೀವನ 
*ವೆಂಬುದು ಬರಿಯ ಹಗಲುಗನಸು (ಪ್ರಬಂಧ. ೮೫). [ಪಗಲ್‌ ಕನಸು] 
ಪೆಗಲ್ಲ ಳ್ಳ, ಹೆಗಲುಗಳ್ಳ (ನಾ ೧. ಹಗಲುಹೊತ್ತಿ, ನಲ್ಲೇ 
ಕಳ್ಳ ತ ಮಾಡುವವನು ; ಹೆಗಲುದಕೋಡೆ ಮಾಡುವವನು ; 
ಎಡುಂನಲ್ಲೇ ದಿಟ್ಟಿ ತನದಿಂದ ಕಳ್ಳ ತನ ಮಾಡುವವನು : ಜಲಕ್ಕೆ 
ಕನ್ನ ವನಿಕ್ಕಿ ಉದಕವ ತಂದು ಲಿಂಗನುಜ್ಞ ನಕ್ಕೆಆಿನ ಹಗಲು[ನಾಾಂ. ಲ] 
ಗಳ್ಳರಿಗೆ ಮೆಚ್ಚುವನೆ ಚೆನ್ನಮಲ್ಲಿಕಾರ್ಜುನ (ಮಹಾದೇ. ಬ. ೪೭-೧೧೦) ; 
ಎಲೆಲೆ ಪಗಲ್ಗಳ್ಳ ! ಏತಜಕೊಂದು ಗೆಯ್ತಂ. 
ಪೋಸ ಕುದುರೆಯನಿಂ ನೀಂ ಕಟ್ಟಕೊಂಡುಯ್ವ ' ಬಲ್ಬೇವುಡೊ | 
(ರಾಮಾಶ್ವ. ೮೬-೧೩). ಹಗಲುಗಳ್ಳೆ : ೨. ಮೋಸಗಾರ; 
ವಂಚಕ" (?) : ಬ್ರಾಹ್ಮಣನು . ಬ ಹಗಲುಗಳ್ಳೆ ನನ್ನು ಹಿಂದಟ್ಟಿ 
ಕೊಂಡು ಕುದುರೆಯ ಮೇಲೆ ಕೂತು ಹೊರಟನು (ಕೀತಿಚಿಂ, ೫1, ೧೪). 
[ಪಗರ್ಲ-- ಕಳ್ಳ] 
ಪಗಲ್ಸಗೆಯ "ಸಗಲ್ಪಗೆಯ' ನೋ. 
ಪಗಲ್ಮಣೆ (ನಾ). ಹಗಲಿನ 'ರತ್ನದಂತಿರುವವನು ; ದಿನಮಣಿ; 
ಸೂರ್ಯ : ತನ್ನಯ ಬರ್ದುಕದೇಕೆಂದು ಜೀವನದಿಯಂ ಬಿರ್ದು ಪೋದ 
ನೆಂಡಿನೆ ಪಗಲ್ಮಣೆಯನ್ತ ಮಯನಾದನು (ಏಕೋಪು, ೬-೧೭). 
[ಪಗಲ್‌ 4 ಮಣಿ] 
ಪಗಲ್ಹಕ್ಕಿ (ನಾ). ಹಗಲು ಮಾತ್ರ ರತಿಸುಖನನ್ನು ಸಡಿಯುವು 
ಜಿನ್ನಲಾದ ಹಕ್ಕಿ; ಚಕ್ರವಾಕ ಪಕ್ಷಿ: ಗಂಡು ಹೆಣ್ಣಗಲ್ವಳ್ಳಿ ಸ್ನ ಸಾನ 
Soha. * ಹಿಪ್ಪಿ ದುವು (ನೋಹತ. ೨೩- pd 
[ಹೆಗಲ್‌ ಪಕ್ಕಿ ಕ) 
ಪಗಲ್ವಗೆಯೆ, ಪಗಲ್ಪಗೆಯ (ನಾ). ಹಗಲಿಗೆ ಶತ್ರುವಾದವನು ; 
ಚಂದ್ರ:: (ಕ). 'ಗಲ್ಬಗೆಯ : (8). [ಪಗಲ್‌ 4 ಪಗ್ಗೆ + -ಅ] 
ಪಗವು, ನಗ, ಪಗವ, ಪಗೆವ್ರು, ಹಗ್ಗ, ಹಗವ, ಹಗವು, ಹಗಹ, 
ಹಗ್ಗೆ, ಹಗೆಯ್ದ, ಹಗೆವು, ಹಗೆಹು, ಹಗೇವ, ಹಗೇವು (ನಾ). 


ತಾಂ ತಾಂ ಬಟ್ಟಿ ವಿಡಿದೈದಿ 


ಪೆಗವು 


ರಾಗಿ, ಜೋಳ ಮುಂತಾದುವುಗಳನ್ನು ತುಂಬಿಡಲು ಭೂಮಿ 
ಯಲ್ಲಿ ಮಾಡಿರುವ ಗುಳಿ : `ಬಿಂಬಾಧರಂಗಳಿಂ ಸನಳದ ಪಗವಂ ತೆಟಕಿ 
ದಂತೆಯುಂ. ಮುಗುಳ್ನ ಗೆಗಳಿಂ ಬಿಡುನೆಳ್ಳಿಂಗಳ ಭಂಡಾರದಂತೆಯಂಂ 
(ಲೀಲಾವ, ೧೨-೧೨ ವು. ರುಣೆಯೆಂಬ ತೇಳ್ಗಳಾ ಪಗನಿಸೊಳಿರ್ಪವೊಲ್ತ 
ನುವಿನೊಳ್ಳವಿದಿರ್ದಫನಾತ್ಮನೆಂಬುದಂ ಬಗೆಯದ ಕಾರಣಂ ಬರ್ದುಕು 
ರಂಜಿಸಿತು ' (ಆಸಶ. ೪೪). ಪಗೆ ; ಅಗರುಧೂಪದ ಪೊಗೆಗಳು ಮಗ 
'ಮಗಿಸುತ ನೆಗೆದವಲ್ಲಲ್ಲಿ ಬೀದಿಯಲಿ ಸೊಗಸಿತೆಂತೆನೆ ದಿವ್ಯಾಮೋದ ತುಂಬಿದ 
ಸಗದ ಮುಚ್ಚುಳ ತೆಗೆದಂತೆ (ಉಮುವಿ, ೧೯-೫೯). ಪಗವ ; ಜೈನ 
ಪ್ರರಾಣನುನೆಯ್ದ. ತಿಳಿದು ಮನುಜಂ ಬಬಿಸಿಯಂ. ಕುಪಥಕ್ಕೆ ! ಅಿಗನಿರುಳ್‌ 
ಬಿರ್ದ ಪೆಗಳ[ಪಾಳಿ 0, ಪಳ್ಳೆ ಳ್ಳ ]ದೊಳು. ಪಗಲುಮಣಕಿವೊಡಂ ಬಿರ್ದಪನೆ 
(ಸಮಸ, ೩-೯೬) ; ತುದ ಕೆಕಕಿಯಂತೆ ಪಗವಕ್ಕೆ [ಸಾಠಾಂ. ಹಗಹಕ್ಕೆ] 
ಬಂದ ಧಾನ್ಯದಂತೆ (ಧರ್ಮಾಮೃ. ೯-೩). ಪೆಗೆವು : ಹಂ ಪಾಯ್ಗಲ್ಗಗಿ 
ದಪುದುಗುರಿಂ ಮುತ್ತಿನ ಸನಂ ಕೆಗೆನಂತೆ ಕುಂಭಿಕುಂಭಸ್ಕ! ಳಮಂ 
(ಲೀಲಾವ, ೮-೨೩) . ಹಗ್ಗ : : ಆ ಫಲನ ಬಯಲ ಕಣದಲೊಕ್ಳಿ _ಮನದ 
ಹಗದಲ್ಲಿ ತುಂಬಿ ಬಾಯಿ ಹಗದಲ್ಲಿ ತೆಗೆದು ಕಣ್ಣಿ ನ ಕೊಳಗದಲ್ಲಿ ಕ್‌ 
ಲಾಗಿ (ಸುಂಕಬಂ. ೧-೨೩೧) ; ಬಲ್ಲಿತಾಗಿರ್ದ ಹಗವನು ಪೊಳ್ಳಂತಾಗೆ 
ನಿಲ್ಲದಲ್ಲಿಂ ಸೋದಳರಸ (ಚಂಪ್ರಸಾಂ. ೧೦-೧೫೩); ಬಡಗುಂಪುನೆಕ್ತೊಂದು 
ಹಗದ ಬಾಯ್ದೆಆಕಿವಾಗ ಪೊಡನಿಯೊಳ್ಳೆ ಕೆಯುಂಹದಜಿಕಿಯ (ಭರಚ, 
೨೮-೭೬) ; ಹಗ ಸೆಟ್ಟಿ ಕಣಜದೊಳಿಹ ಬಹುಧಾನ್ಯವ ಬಗೆಯದೆ ಸೂಜಕಿಯ 
ಕೊಟ್ಟೂ ಜನವಂಜಿ ಜಗುಳಿದರು (ಕಂನವಿ. ೧೧-೪೮); ಅರು 
ಹಗದಲ್ಲಿ.ರಾಗಿ ಮಾತ್ರ ಇದೆ (ಚೆಂಗಾಳ್ವ. ೨೮೫). ಹೆಗೆವ : ಕಿಡಿಯ 
ಕಡಲಂ ಹೊಗೆಯ ಹ[ಗ]ನ [ನಾಕಾಂ, ಹೊಗುವ, ಹಗ್ಗ, ಹಳ್ಳ ]ಮಂ 
ದಳ್ಳು ರಿಯ ಮಡುಗಳಂ. . . ಪಾಯ್ಜು (ಸಿದ್ಧರಾ, ೩-೯); ಭುವನಗರ್ಭ 
ಕುಹರಂ ತಾನಾವಗಮಿಡಿದಡಸಿದ ತುಂತುಅ ಹಗವಮಿದೆನಿಸಿದುದು ಬಿಡದ 
ಬಡಹದ ಕೊರ್ಬಿಂ (ಕುಸುಮಾ, ೬-೪೦) ; ಶರಣಾಗತರಂ ರಕ್ಷಿಪ ಬಿರುದು 
ಧರೆ ಪೊಗಳೆ ಹಗನದೊಳ್‌ ಸೀಯಲ್‌ ಕಳ್ಳ. ರೆನಿಪ ಮಾತಂಗರೆನಂದುರಿ 
ಯೊಳ್‌ ತಾಂ ಪೊಕ್ಕು ಕಾಯ್ದ, ನಾ ಗುರುಜೀವು (ಮುಂಬರಾ. 2೭, ೨೬-೨೧; 
1229). ಹಗು: ಬೆಳೆಯದೆ ಹೆಗನಂ ತೋಡುವೆನೆಂಬ ಪುಟ್ಟದ 
ಕೂಸಿಂಗೆ ಪೆಸರಿಡುವೆನೆಂಬ , . . ಮರುಳನಂತೆ (ಧರ್ಮಾನೃ. ೧೨-೨೪) ; 
ಜಗವ ತುಂಬುವ ಪ್ರಭೆಯಿದೆ ಇದ ಮೈಯೆಂಬ ಹಗವಿನೊಳ್ತು ಂಬಿದರಾರು 
(ಭರಚ. ೬೦-೩೭). ಹೆಗೆಹ : ಹಗಹದ ಜೋಳದಂತೆ ಕಿತ್ತ ಪಡಿಯಂತೆ 
- ಕಿನಿಯಲಿಕ್ಕಿದೋಲೆಯಂತೆ (ಧರ್ಮಾಮೈ. ೮-೧೪೭ ಅಡಿಟ); ಹಗ್ಗ 
[ಪಾಠ90, ಸಂಗ್ರ]ಹದಲ್ಲಿ ಬಿದ್ದವರ' ಮೇಲೆ ಒರಳ ನೂಂಕುವರೆ (ಬಸನ, 
೩೧೬)- ಹಗೆ : ಹೇರಿ ಹಗೆಗಳ ತುಂಬಿ ಉಳಿದ ಧಾನ್ಯಮನೆಲ್ಲ ಮಾರಿ 
(ನನನೋ. ೨-೪೩) ; ಅರಿಸಿಣವನ್ನು ನಾಲ್ಕೆ ಸದು ತಿಂಗಳವರೆಗೂ ಕಡೆಯಲ್ಲಿ 
ಇಟ್ಟರೆ ಹುಳ ಹತ್ತುವದೆಂದು. ಹಗೆಯೆಲಿ ಹಾಕುತ್ತಾರೆ (ಕೃಷಿಪ್ರ. ೧೮೯); 
ಬಹುದಿನಸ ಮರಿಚ್ಛಿದ ಬಾನಿಯೊಳಗೂ ಹಗೆಗಳಲ್ಲಿಯೂ ಈ ಗ್ಯಾಸವು 
ಬಹುತರವಾಗಿ ಇರುತ್ತದೆ (ಮುಂಬಯಿ, ೫-೧೫೮); ಅನನು ಐವತ್ತು ಚೀಲ 
ಗಟ್ಟಿ ಳಿ ಜೋಳನನ್ನು "ಹಗೆ'ಯಲ್ಲಿ ಹಾಕಿರುತ್ತಿದ್ದ 
ಹಗೆಯ್ಕೆ : ಕುರುಡರ ಹಿಡಿದು ಹಾಳ ಹಗೆಯದಲ್ಲಿ ಬೀಳುವ ಶೆಅನೆನ 
ಗಾಯಿತ್ತು (ನೋಳಿಮಾ. ೧೬೫-೬೧೫) ; ಹೊಗಬಹುದು ಕಾಳಾಹಿ 
ತುಂಬಿದ ಹಗೆಯನನು ಹಸಿದಿರ್ದ ಹುಲಿಗಳ ಮೊಗವ . . . ಹೊಗುವಡಳ 
ನಲ್ಲಿರುಳು ಲಂಕೆಯನಾವ ವೀರರಿಗೆ (ಕೌತಿರಾ. ೧೦-೧೫) ; ಜಗಲಿ ಸೂಳೆಗೆ 
ಲೇಸು ಹಗೆಯದ ಭತ್ತವುಣ ಲೇಸು ಸತಿಯರಿಗೆ ನಗೆಮೊಗವು ಲೇಸು 
(ಸರ್ವಜ್ಞ, ೧೬೯೮) ; ತನುವ ನಾನಿನ್ನಿದನು ತಳೆಯಲಾರೆನು ದೇನ . 
ವಂಚನೆಯ ಸೀಮೆ ನಿಸ್ಮು ರದ ಚಾವಡಿ ಭೀತಿಯ ಹಗೆಯವು (ಕೈಕವ, 


(ಬರಹಾ. ೪೯). 


೫೦೮೮ 


20 


25 


35 


40 


“145 


ಸೆಗಿನ್‌ 


೧-೧೮-೧) ; ಬೇಡಾದ ಬರಡಾದ ಕತ್ತ ಲೆಯೆ ಹಗೆಯದಲಿ ಬೇಡಿಗಳ ತೊಡಿ 
ಸಿರುವ ತೆರ ನಾವು ನಿಂತಿಹೆವು (ಬಾಸಿಗ. ೬೬-೧೩) ; ಹಗೆಯದೊಳಗೆ ಬಿದ್ದ 
ನಾಯಿ ಹಾಕುವನರನ್ನರಿಯದು ತೆಗೆಯುವವರನ್ನ | ರಿಯದು (ಗಡ). 
ಹಗೆವು : ಮುತ್ತು ಮಾಣಿಕ ಹನಳಗಡಿ ತಿಮಿಂಗಿಲ. , ಮಕರಗಳಡಸಿ - 
ತುಂಬಿದ ಹಗೆನೆನಿಸ[ನಾಕಾಂ. ಹಗೆಯೆನಿಸಿ, ಜಗನೇಸಿ, ಹಗವದೆನಿಸಿ, 
ಹಡಗನೆಸೆನ] ಮಹಿಮೆಯಿಂ ಮೆಣಕಿದುದರರೆ ಪಶ್ಚಿ ಶ್ಚಿ ಮು ವನನಿಧಿ(ಸೋಮಚ. 
೧-೬೦). ಹಗೆಹು : ಬಲ್ಲಿದನ ಹಗೆಹ[ನಾರಾಂ. “ ತೆಗೆನನ್ನಬರ ಬಡ 
ವನ ಹರಣ ಹೋದ ತೆಅನಂತಾಯಿತ್ತು (ನುಹಾದೇ. ಬ. ೩೩-೭೬೧); 
ಕೊಯಿನನಯ್ಯಾ ಕೊಟಕಿವನಯ್ಯಾ ಒಕ್ಕುವನಯ್ಯಾ ಏಳುವನಯ್ಯಾ 
ಲೋಕಾದಿಲೋಕಗಳ ಹಗೆಹ[ನಾಣಉಂ, ಯ, ವು]ನಿಕ್ಳುವನಯ್ಯಾ (ಸರ್ವವ, 
೧೬೨-೭೬೯). ಹೆಗೇನ: ಪಾತಕಜೀವಂಗಳ್‌ ಎಳ್ಳಿ ನಂತೆ ಗಾಣಕ್ಕೆ 
ವಂದು. . . ಧಾನ್ಯದಂತೆ ಹಗೇವಕ್ಕೆ. ವಂದು (ಕರ್ಮ. ೩-೭೭). 
ಹಗೇವು: 'ನುರುಕ್ಷಣದಲ್ಲಿಯೆ ಒಂದು ದೊಡ್ಡ ಸುಣ್ಣದ ಹಗೇವು ಸಿದ್ದ 
ವಾಯಿತು (ಕುಮಾಸಾಂ. ೨೧೯) ; ಹಗೇನಿನಲ್ಲಿದ್ದ ಮಂಗ್ಗಲುರಾಗಿ ತಿಂದೆ 
ಒಬ್ಬಿಬ್ಬರು ಸತ್ತರು (ಕೆಲನಿ. ೨೩೯) ; ಒಂದು ಹೊಸ ಹಗೇವು ತೋಡಿಸಿ 
ಅದಕ್ಕೆ ಜೋಳ ತುಂಬಿದೆ (ಜಿಳುನು.೧೧೭). [ದೇ.॥ ತಮಿ. ಪಯವ್ಪು] 
ಪಗಾರ (ನಾ). (ಉಕ) ಸರ್ಕಾರ ಮೊದಲಾದ ಕಡೆಗಳಲ್ಲಿ ಸಲ್ಲಿಸುವ 
ಸೇವೆಗಾಗಿ, ಅವರಿಂದ ಪಡೆಯುವ ಪ್ರತಿಫಲದ್ರವ್ಯ; ಸಂಬಳ ; 
ವೇತನ : ಒಂದು ನೇಳೆ ಕೆಲಸ ಸಿಕ್ಕಿದರೂ ಸಿಗುವ ಸಣ್ಣ ಎಂಭತ್ತು 
ರೂಪಾಯಿ (ನಾತ್ಸಲ್ಯ. ೬೮) ; ತಿಂಗಳಿಗೆ ಇನ್ನೂರು ರೂಪಾಯಿ ಪಗಾರ 
ಅವರಿಗೆ ದೊರಕುತಲಿದ್ದಿ ತು (ಕಾಲಯಾ. ೫); ಕೈಯಲ್ಲಿಯ ಪಗಾರವು ಈ 
ಮೊದಲೇ ತೀರಿತ್ತು (ಅನ್ನ. ೩೬);ಸಾಲಕ್ಕಾಗಿ 'ಅರ್ಧ ಪಗಾರ ಹೋಗುತ್ತಿದೆ 
(ಮುತ್ತ್ವೈಜಿ. ೧೧೭). [4-ಹಿಂ. ಮರಾ. ಪಗಾರ್‌,/ಪೋರ್ಚು P೩4] 
ಪಗಾರಿ (ಗು). ಸಂಬಳವನ್ನು ಪಡೆಯುವ : 'ನಾನು ಪಗಾರೀ' 
ಕಾರ್ಯದರ್ಶಿಯಾಗದಿದ್ದರೂ ಸೇಟಿಸಾಹೇಬರ ಚಿತ್ರಗುಪ್ತನ ಪೀಠದಲ್ಲೂ 
ಆಗೀಗ ಮಂಡಿಸತೊಡಗಿದೆ (ದೀಪಹ. 31, ೩೫೩). `[ಆ. ಪಗಾರ] 
ಪಗಿನ್‌, ಪಗಿನ, ಹಗಿನ, ಹಗಿನು (ನಾ).೧. ಗೊಬ್ಬುಳಿ ಮೊದಲಾದ 
ಮರಗಳ ತೊಗಟಿಯಿಂದ ಸ್ರವಿಸುವ ಜಿಗುಟಾದ ದ್ರವ ; ಅಂಟು; 
ಗೋಂದು : ಬೇಡಂ ಮಾಣಿಕಮೊಂದಂ ಕಾಡೊಳ್‌ ಕಂಡೊರ್ಮೆ 
ಮೆಲ್ಲು ಪಗಿನಲ್ಲೆಂದೀಡಾಡಿದನೆಂಬೀ ನಾಣ್ಣುಡಿ" ನಾಡೆಯುಮೆಸೆದ 
ಪುದು ದುರಿತನಕದಿಂದನನೊಳೀ (ಧರ್ಮಾಮೃ. ೧-೧೧೫) ; ಪಚ್ಚೆಯ 
ಪರಲ್ಗಳಂದದ ಪಗಿನಿರದುರ್ಚಿ ತಳಿರ ಮೂಜೆಯೊಳೆ. ಮಲ್ಲಿಗೆಯ 
ಮುಂಗುಳ್ಗ ಳನೊಟ್ಟಿ (ಲಿ!ಲಾನ. ೧೧7೧೦ ರಗಳೆ); ತದುಕಿನ ಮರದ 
ಮುಜಂಗಣ್ಣೊ ಳೊಗೆದ ಪಗಿನೊಳಗ್ಗಿ ನೆಗಡಿಂ ಕಾಲ್ಲೊಡರ್ದು ವಿಂಡುಕಿ 
ಕಳವಳಿಪ ಕಳನಿಂಕಸಂಕುಳಂಗಳುಂ (ಚಂದ್ರಪ್ಪ. ೫-೬೫ ನ) ; ತಣಿಯದ 
ಮತ್ತಿಯ ಮರನೆರಡಣ ಪಗಿನಂ ತ್ರಿಫಲೆ ಸಂಚಮೂಲನಿವಂ ನೀರೆಣಕಿ 
ಯದಿ ಪುಡಿಗೆಯನ್ನು (ಅಶ್ವಶಾ. ೧೪-೧೫). ಪೆಗಿನ : ೧. ಕರಿಕರಾಗ್ರದಿಂ 
ಮುಲಂದ ತಳಿರ ತದುಕಿನ ಮುರದ ನಿಡುಗೋಡೊಳಜಕಿಯದೆಜಿಗಿ ಮುಟಿ 
ನೆರಸಿ ಕುಳ್ಳಿರ್ದು ಪಸಿಯ ಪಗಿನಡೊಳ್‌ ಕಾಲ್‌ ಜಿಗೆಲ್ತು ತಳ್ಳ ೦ಕಂಗೊಳ್ಳ 
ಸಮಯದೊಳ್‌ (ಉಜಶೇ, ೨. ಸುಗಂಧ ದ್ರವ್ಯ: 
ಹಿಮಕರಸುಧಾಕಿರಣದ  ತಿರುಳಂತೆ ರನುಣೀಯಮಾದ ಪರಿಮಳದ 
ಪಗಿನಮಂ (ಶಬಶಂ. ೨-೪೨ ನು. ಹೆಗಿನ: ೧. “ಪಿಲ್‌, ಪಿಲಃ, 
ಸೇಲಃ, ಪೇಲುಃ, ಪಿಲಿ, ಪೈಲಂ-ಈ ೬ ಹಗಿನಂ” (ಕಾಶಕೃ. ೪೮); 
ಅತಸಿ-ಅಗಸೆಯ, ಪಿಚ್ಛಯಾ-ಹಗಿನೆದಿಂದಲೂ (ಬಾಹಟೀ, ೨-೨-೨೯). 
೨. ಮರ ತಿಗಡು ಹಗಿನ ಮೊದಲಾದವಣಲ್ಲಿಯ ಗಂಧವನಜಸವುದು 
ಅಚಾರಲಿಂಗಡಲ್ಲಿಯ ಗುರುಲಿಂಗ (ಅದನ, ೫-೧೨). ಹಗಿನು : 


೫-೬೫ ನ). 


ಪಗಿನ 


ಬೆರಸೆಲವದ ಹಗಿನೆಲಹುರಿಯಿರವಂತಿಗೆಯೆಂಬಿವ೦ (ಖನುದ. ೫-೮೮); 
ಮಗಧರುಹಂ ಮಧು ಕಕ್ಕೈಯ ಹಗಿನುದಧಿಜ . . . ಇನಿತಂ' ಮರ್ದಿಸಿ 
ಶಿಶ್ನೆಗೆ ತೊಡೆದೊಂದರ್ಲ ಭಗದ್ರವಂ ಸಿರಿದಕ್ಕು ೦ (ಮನವಿ. ೧೮-೨೬); 
ವೈಕ್ಷಂಗಳಿಗೆ ಹಗಿನೀ ಪಾಪ ಕಡಿದಣೆ ಬೆಳೆವ ನರವೆಂದ (ಸಿಭಾಗ. ೬-೯-೫); 
ಎಲವದ ಹಗಿನು, ಅಷಾಢಗೆಣಸು . . . ಚೂರ್ಣವಂ ಮಾಡಿ, , 
ತೆಗೆದುಕೊಳ್ಳಲು ಪೈತ್ಯದಿಂದಾದ ಗಂಡೆ, ದದ್ದು ಮುಂತಾಗಿ ಮಾಣ್ಣುಂ 
(ಸಕವೈ. ೧೪೩).' . ಪಿ... “ನಿರ್ಯಾಸಃ — ಹಗಿನು; ದೇನಧೂಪ” 
(ಓಷಧಿ, ೮೩) ; ಸುಗುಣದುರ್ಗುಣವೆಂಬುಭಯದ ' ಹಗಿನುವ ತೆಗೆದು 
ನಿಜಸುಗಂಧದ ಧೂಪನನಿಕ್ಕಿ (ಸರ್ವನ. ೫೪-೨೯೦) ; ಹುಲ್ಲ ಕಿಚ್ಚುವ 


ಕಲ್ಲ ಬೀಜವ ನೀರ ನೆಳಲುವ ಗಾಳಿಯ ನಾರುವ ಅಗ್ನಿಯ ಹಗಿನು | 


[ಪಾಉಾಂ, ನ]ನ ಬಿಸಿಲಿನ ರುಚಿಯ ತನ್ನ ಬೆಳಗುವನಾರು ಬಲ್ಲರು 
ಗುಹೇಶ್ವರ ನಿಮ್ಮ ಶರಣರಲ್ಲಡೆ (ಅನಚಂ.೧೩೫-೬೧೬). "ಪಗಿಲ್‌” ಪರಾ. 


[ಜೇ.॥ ತಮಿ. ಪಚ್ಚೆ, ಪಯಿನ್‌ ; ಮಲ. ಪಚ, ಪಯ, ಪರ; 
ತುಳು. ಸಯ] 

ಪೆಗಿನ "ಪಗಿನ್‌' ನೋ. 

ಪೆಗಿಲ್‌ (ಕ್ರಿ). ೧. ಅಂಟಿಕೊಳ್ಳು ; ಹೆತ್ತಿಕೊಳ್ಳು : “ಪಗಿಲ್‌-ಸ್ನಿಗ್ಗ 


ಸಂಶ್ಲೇಷಯೋ” (ಶಮಧಾ.'ನ) ; “ಪಗಿಲ್ತುದು ಪತ್ತಿ ದುದಕ್ಕುಂ' 
(ಕವಿಕಂ. ೭೬) ; ಬಿಗಿದೊಗೆದ ನಿನ್ನ ಮೊಲೆಗಳ ಮೃ ಗಮದದ ಪುಳಿಂಚುಗಳ್‌ 
ಸ[ಗಿಲ್ತಿ] [ನಾರಾಂ. ನಿತ್ತಿ]ರಲ್‌ (ಪಂಪಭಾ, ೮-೬೭) ; ಆ ಮನೋಹರನ 
ಮಂದೈಸಿ ನಿಂದ ಚಂದನದಣ್ಣಿ ನಿ೦ ಪಗಿಲ್ತು ಪತ್ತಿ ಬೆಳ್ಳಣಕಿಸಿ ರಂಜಿಸುವ 
ಕೆಂಜೆಡೆಯ ಮೊದಲಿಂ ಬೆಡಂಗುವಡೆದು ವಿಂಜುಪ ಪೆಜಿಕಿ ನೊಸಲೊಳಂ 
(ಕಾದಂಪೂ. ೯೨೭) ; ಆಗಳಾ ಗಜದ ಪೊರ್ಕುಲಃ ಯಿನನಯವದೊಳಲ್ಲಲ್ಲಿಗೆ 
. ಫೆಗಿಲ್ತಿರ್ದ ಕಲಿಲಮುಡಸಲಿಲನೂಂ (ಜಗವಿ. ೬-೫೫ನ); ಪಗಿಲ್ತ 
ಕತ್ತುರಿಯ ಪತ್ರ ಲತಾಂಕುರದಣೈೆ ತಳು . . . ನಿರನಿಸುತಿರ್ದೇಡಂ 
(ವರ್ಧಪು. ೬-೫೦); ನೀಂ ಶ್ರೀಲೋಲಂ ಸಿರಿಯಂ ಪೆಗಿಲ್ತ ತೆರದಿಂದಬ್ಬಿರ್ಪೆ 
ಮೇಣ್ವಕ್ಷದೋಳ್‌ (ಮೈಸೂಮೆ. ೨-೨೪). ೨. ಸೇರು; ಕೂಡು; 
ಜೊತೆಯಾಗು ; ಒಟ್ಟುಗೂಡು ; ಹೆಣೆದುಕೊಳ್ಳು : ಪೊರೆವೊರೆ 
ಗೊಂಡಿರೆ ಮುಗಿಲ ಪಗಿಲ್ತುವು. ನಭದೊಳ್‌ ಸ ೭-೧೬೫) ; 
ಕರ್ಪ ಕಾರ್ಮುಗಿಲ ಮಿಂಂಚಿನೆ ಕಣ್ಣ ದಿರುರ್ವಿ ಮಿಂಚೆ ಸಾರ್ಜೆಳೆಸಿ' ಪಗಿಲ್ತ 
ಕೇಕಿಯೆನೆ ಬಲ್ಮುಡಿ ತೋಣಕೆ (ಶಬಶಂ. ೩-೧೫); ಕನಲ್ವ ಜಾಟುವ ಜನಂ 
ಗೆಡದೊತ್ತುನ ಸತ್ತು ವಣ್ಮಿನಂ ಬಿಗಿನ ತುಡುಂಕುವವ್ವಳಿಪ ಬಿನ್ನ ಣಮೊಪ್ಪೆ 
ಪಗಿಲ್ಲು ಕಾದಿದರ್‌ (ಶಬಶಂ. ೪-೭೪); . ಕಡಲಿಂ ಬಾಂಬರಂ ನೆಗೆದ 
ಕರ್ಮೂಗಿಲೊಡ್ಡಿಂ ಪಗಿಲ್ಲು ಕೊಳನ ನೀರುಣಲೆಂದು ಶೇಂಕಿನರ್ಪ ಕಿಳು 
ಮುಗಿಲ್‌ (ರಉನೂಕ್ವ. ೧೦೧-೧೦). ೩. ಹಬ್ಬು ; ವ್ಯಾಪಿಸು ; ಹರಡು : 
ಕವಿದು ನಿಳಿಪಕೋಟಿ ಮೊಗೆಯಂತ್ತಿರೆ ಶಂಖದ ಬಳ್ಳಿ ತಳ್ತುದೋ ಪವಳದ 
ಬಳ್ಳಿ ಫರ್ನಿದುದೊ ಪಾವಸೆಬಳ್ಳಿ ಪಗಿಲ್ತಾಡೋ ಸನುಂದ್ರನನೆನೆ (ಪುಸ್ಪಪು. 
೧೧-೧೩). 
ಪಗುಡಿ (ನಾ). ೧. ಹಾಸ್ಯ ; ಕುಚೋದ್ಯ; ಲೇವಡಿ :: ಸರಸಸನ್ಮೋಳ 
ಪಗುಡಿ ಪರಿಹಾಸಕ ಚದುರಂಗ ನೆತ್ತ ಪಗಡೆ ಜೂಜು ಶಿನಭಕ್ತ ಗುಂಟಿ 
(ಏಲೇಶ್ವ-೭೭). ೨. ಹಾಸ್ಯಗಾರ ; ಕುಚೋದ್ಯ ಮಾಡುವವನು : 
ನೇದನ ಪರಿಸುನಲ್ಲಿ ಶಾಸ್ತ್ರ ವನೋದುನಲ್ಲಿ ಆಗಮಂಗಳ ತಿಳಿವೆಲ್ಲಿ ಶಿನಜ್ಞಾನ 
ಅನುಭಾನವ ಮಾಡುನಲ್ಲಿ ಪಗುಡಿ ಪರಿಹಾಸಕರ ಅರ್ತಿಕಾಜಿರ ಹೊತ್ತು 
ಹೋಕನಿಗಾಗಿ ಘಟ್ಟುನರ ಕೂಡಲುಂಟೆ (ಅಂಬಿನ.ಕ, ೩೮೯-೧೪೬೧); ಶಿವ 
ಲಿಂಗಪೂಜೆಯ ಮಾಡುವಲ್ಲಿ ಪಗುಡಿ ಪರಿಹಾಸಕರ ವಾಗಾದಿಗಳ ಕೂಡದೆ. 
(ತಟಿಗಾ. ೬-೧೯); ವಿಷಯ ಸೊಕ್ಕಿದಿಲಿಗಳನು ಪಿಡಿವ ಬೆಕ್ಕುಗಳ್‌ ಪಗುಡಿ 
ಗುಣತರ್ಕಿಯರ್‌ ಇಹಪರದೊಳಕ್ಕೆಯರ್‌ (ಸತಿಲ. ೨-೭೦), [1] 


೫೦೮೯ 


20 


25 


30 


40 


45 


ಪೆಗೆ, 


2 


| ಪಗುಡಿತನ (ನಾ). ಪರಿಹಾಸ ಮಾಡುವಿಕೆ ; ಕುಚೋದ್ಯ ಮಾಡು 
ವಿಕೆ: ಭಕ್ತ ನು ವಿರಕ್ಷಂಗೆ: ಜೂಜುವೇಂಟೆ ಕುತರ್ಕ ಕರ್ಕಸ ನೆತ್ತ ಚದು 
ರಂಗ ಪಗಡೆ ಪಗುಡಿತನ ಪರಿಹಾಸಕ ಇಂತೀ ಸಮೇಳ. ಸ್ವಸಂ (ಸಂಚಂ) 
ಗಳ ಮಾಡುತ್ತ (ಸರ್ನವ, ೯೭-೫೩೩)... [ಪಗುಡಿ---ತನ] 
ಪಗುದಿ, ಪಗದಿ, ಪೊಗದಿ (ನಾ). ಸಾಮಂತರಾಜರು ಸಾರ್ವಭೌಮ 
ನಿಗೆ ಕೊಡುತ್ತಿದ್ದ ಧನರೂಪವಾದ ಕಾಣಿಕೆ,--ಕಪ್ಪ ; ಆಶ್ರಿತ 
ಸಂಸ್ಥಾನವು ಪೋಷಕರಾಸ್ಟ್ರಕ್ಕೆ ಕೊಡುತ್ತಿದ್ದ ವಾರ್ಷಿಕ ಕಪ್ಪ, 
ತೆರಿಗೆ : ತುರುಕರಿಗೆ ಪಗುದಿ ತೆರುಥಾರೆಯೆಂಬದರಿಂದ ' ತಾತ್ಯಾಲಕೆ 
ಅವರಲ್ಲಿ ಮಂನ್ನೂರುವರಹದ ಗ್ರಾಮುವನಿರಿಸಿ (ಎಕ. ೪111, ತೀರ್ಥಹ. 
೯೮-೪೦ ; 1668) ; ಯಾಗ ಹೆಚಿದು ಪಗುದಿಯಿಂದ ಹುಟ್ಟ ವಳ ಮೇಲೆ 
ಗೆ ೧ಕ್ಕೆ (ಎಕೆ. ೪11) ಶಿಕಾರಿ, ೨೧೦-೧೩; 1758) ; ಮತ್ತಂ. ಸ್ವರಾಸ್ಟ್ರಂ 
ಗಳೊಳಕಾಲಚಕ್ರದೊಳೆತ್ತುವುತ್ತಾರ ಪಗುದಿಯನೆತ್ತ ದಂತು ನಿಯಾನುಕ 
ಮಂ ರಚಿಸಿ (ಕಳನೃ- ೧೦-೨೦) ; ನನ್ನಿಕೆಗೆ ಬಂದ ಅವನಿಂದ ಪಗುದಿಯಂ 
ಹಣವು ಬರುವಂತೆ ಖಣ್ಣಣೆ ಮಾಡಿದ್ದರು (ಬೆಟ್ಟಿ ಅ. ೪೪-೧೨). ಪಗೆದಿ : 
ಮುಗಿಲ ನಾಡನಿತಕ್ಕೆ 'ಮೂಗುಬ್ಬಸಗೆಯ್ನು ಪಗದಿ ಚೌದಾಯಿಯ ಪಟ್ಟ 
ಪಗಲೆ ಕೊಂಡ ವಿಗಡ ಜೇತಜಿ ತನ್ನ ಬಿಂಕದೊಳಯ್ತುರೆ  (ಚಿಕಸ. ೨೧) ; 
ಫಗದಿ ಮುಂತ್ತಾದನ್ನು ಕ್ಯಾಳದಂತ್ರಿ ಸ್ಥಳಕ್ಕೆ ತಾಕಿತಿ ಮಾಡಿಸಿ (ಮೈಆರಿ, 
1768) ; ಅರಸುಗಳಿರಾ, ನಮಗೆ ಪಗದಿಗಳಂ ಕೊಡುತ್ತ 
ಎಂದಿನಂತೆ ನಮ್ಮ ಕಾರ್ಯಕ್ಕೆ. ಸಹಾಯಕರಾಗಿ ಇರಿ (ಮುದ್ರಾಮಂ.೧೭೫); 
ಪಗದಿ ಕೊಡದವನಿಗೆ ನಿಗದಿ ಮಾಡಿ: ಏನು? (ಗಾಜಿ). ಪೊಗದಿ : ಆ 
ಚಿಕ್ಕಪ್ಪ ಶೆಟ್ಟಿಯು ಬಂದು . . . ಮಹೀಶೂರ ಥೊರೆಗಳಿಗೆ ೧೨ ಸಾನಿರ 
ವರಹಗಳನ್ನು ಪೊಗದಿ ಕೊಡುವಂತೆ ಗೊತ್ತು ಮಾಡಿ . . . ಹೊರಟು 
ಹೋದನು. (ಚಾನುನಂ. ೫೩) ; ರಾಜಒಡೆಯರು . . . ತಾವು ಕೊಡು 
ತ್ತಿದ್ದ ಪೊಗದಿಯನ್ನು ಮೆಲ್ಲಗೆ ತಪ್ಪಿ ಸಿದರು (ಸಂಸಕ. ೧೩೦) ; ಗುಮ್ಮ 
ನಾಯಕನು ವಿಜಯನಗರದ ಅರಸರಿಗೆ ಪೊಗದಿಯನ್ನು ಕೊಡುತ್ತಾ... 
ಕೌಲು ಮಾಡಿಕೊಂಡನು :(ಪಾಳಗಾ. ೬). "ಪಂಗ್ಗ' ಪರಾ. 
ಪಗದಿಹಣ,ಪೊಗದಿಹಣ - ಸಾಮಂತರಾಜರು ಸಾರ್ವಭೌಮನಿಗೆ 
ಕಪ್ಪ ವಾಗಿ ಕೊಡುತ್ತಿ ದ್ದ ಧನಃ ಆನಂದಸಂನತ್ಸರದ ಫಾಲ್ಗು! ಣಶುದ್ಧ೭ 
ಚು ಕ್ರವಾರದಲ್ಲಿ ಪ್ರ. ಭಾರವಾದ ರಾಜ್ಯಗಳನ್ನು ಸಾ ಧೀನಮಾಡಿಕೊಂಡು 
ಪಗದೀಹಣ ಇರುವ ಗೊತ್ತು ಮಾಡಿದ ಠಾಜ್ಞಗೆಳು (ಚಾಮನಂ,೧) ; 
ಪೊಗದಿ ಕೊಡುವ ರಾಜ್ಯದಿಂದ-ಕೊಡುನ ಪೊಗದಿಹಣ ಅಪಹಾರವಾಗು 
ಪ್ರಶ (ಜಾಜಾನ. ೧೩೩). 
[ಜೇ.॥ ತಮಿ. ಪಕುತಿ; 
ಪಗಿದಿ./ಸಂ. ಭಕ್ತಿ] 
ಪೆಗ್ಗೆ, ಹಗ್ಗೆ (ಕ್ರಿ). ದ್ವೇಷಿಸು; ವಿರೋಧಿಸು; ಶತ್ರುತ್ವವನ್ನು 
ಹೊಂದು : ಪಗೆದು ಮೂಜಂಂ ಮೆಯ್ಯಂ ಸವೆದು ಮೇಣೆನ್ಸ್ನಂ 
ಕಾಣ್ಣುದು ಪೆಅತೊಂದು ; . ಇನಜಕೊಳಾವುದು. ಮುನಕ್ಕೇಣಂವುದದಂ 
ಫೇಲಾಮುನೆ (ರಾಮಾಶ್ವ. ೧೩-೫) ; ಪಗೆಗಳನ* ಪಗೆವುದು “bie” 
ನಾನ್‌ ಮರುಳನೆನ್‌(ಬತ್ನ ಪ್ರ .೫೨-೧೧೨೭). "ಪಗೆಯ', "ಪಗೆವ' ಪರಾ, 
ಹಗ್ಗೆಃ ಆಡಿ ಕಾಡಿ ಬೇಡಿ ಸಣ ಒಲಿದೊ ಹಗೆದೊ ಅರಕೆಯೊಳ್‌ ತನ್ನ 
ಸೂರ್ಣತೆಯನೆ ತೋರಿ, ಹೊಂದಿ ಬಾಳ್ವೆ ಹರಕೆಯೊಳ್‌(ಅಹಲ್ಯೆ . ವಾ, 
ಎಲ್ಲರಲಿ ದಂಯೆಯೋರಿ, ಯಾರನೂ ಹಗೆಟುಡಿರ (ವೈಶಾಖಿ, ೮೨-೪೯೩), 
[ದೇ.॥ ತನಿ. ಪಕ್ಕ ; ಮಲ: ಪಗೆ] 
ಹೆಗ್ಗೆ, ಪಗೆವ್ಸು, ಹೆಗ್ಗೆ (ನಾ). ೧.: ದ್ವೇಷ; ಶತ್ರುತ್ವ; ವೈರ: 
*ವಿದ್ವೇಷಂ ದ್ರೋಹಂ ವೈರಂ ವಿರೋಧನೆನೆ ಪಗೆಯಕ್ಕುಂ” 
(ನಸ್ತುಕೋ. ೧೧೧-೪) ; ಪಗೆ ನೀಗೆಯಂಂ ಮುಳಿಸು ಪೋಗೆಯಂ 


೧೯೩೦, ೪೪-೮; 


ಮಲ. ಪಗುದಿ ; ತುಳು. ಪಗದಿ; ತೆಲು. 


ಪಗೆ, 


2 


ಮಾಯತಿ ಪೆರ್ಚೆಯಂಂ . . . ನೃಸರಂ ತನೆ ಕೊಲ್ವುದು. (ಸಂಸಭೂ. 
೮-೮೮) ; ಪಗೆಗೆ ಪಕ್ಕಾಗಿ ನಿಸ್ಕಾರಣಂ ಸಾವುದಾವ. ಕಾರಣಂ (ಸಂಚತಂ. 
೧೧೫-೧೨); ಅಂತು ಪಗೆ ಕೆಳೆಯಿಲ್ಲದೆಲ್ಲಾ ಮೃಗಂಗಳುಂ ಮಿತ್ರತ್ವ 
ದೊಳಿಕೆ (ಧರ್ಮಾಮೃ. ೩-೯೧) ; ಪಗೆ ಕೆಳೆಯೆಂಬ ಭೇದನಿಂನಿತಾಡೊಡ 
ಮಿಲ್ಲದೆ ಮೋನದಿಂದವಿಂರ್ದು , . . ನಿರಾಜಿಸಿದನಾ ಮುನಿ ಚಂದನವೃಕ್ಷ 
ಮೆಂಬಿನಂ (ಬಾಧಪು. ೫-೮೧), ೨. ಶತ್ರು; ವೈರಿ: “ಮುಜುನಸಲಂ, 
ಬೇರಂ, ಪಗೆ-ಈ ೩ ಶತ್ರು? (ಕಶಸಾ. ೫೭-೨೫೪) ; ಅನಲಾನಿಲ 
ಸಂಯೋಗಮುರಿಸದಿರ್ಕುಮೆ. ಪಗೆಯಂಂ (ಗದಾಯು, ೧-೬೬) ; 
ಪಗೆಯಂತೆ ಭಯನುಂ ಮಾಯ್ಬುದು (ಧರ್ಮಾಮೃ, ೪-೧೭೫); ಪಗೆಯಂ. 
ಬಾಲಕನೆಂಬರೇ (ಸೋಮೇಶ. ೪೧) ; ಪಗೆಯೊಮ್ಮೆ ಕೆಳೆಯನಾಗುವ 
ನೊಮ್ಮೆ ಕೆಳೆಯನೆ ಪಗೆಯನಾಗುವದಅಿಂದ ಪಗರಣದಂತಿರ್ದ ಭನದೊಳಿ 
ನ್ನ್ನಾರಾರ ಬಗೆಡೆಣಿಸುನೆವೆಂದರನರುೊ  (ಭರಚ. ೬೫-೫೩); ಆಳಿನಿಕರಕೆ 
ಪಗೆ ಸರ್ವಜನಕೆ ಸುಖಗಳನೀನೆವು ಸೌರಭದಲಿ , , , ಎಂದಲರೊಪ್ಪಿ ದುವು 
ಸಂಸಗೆಗಳ. (ಕಂಸವಿ. ೫-೯೩). ಪಿಗೆವ್ಳು : ೨.' ಸಗೆನಿನ ಪಿಸರೊಳ್‌ 
ರಾವಣಂ ಬರ್ಕ್ನೈ ಬೆನ್ನಿತ್ತಲಿಯಂ ; , . ಕೀರ್ತ್ಯಂಗನಾದೃ ಕ್‌ಶಫರಸರಸಿ 
ಮಾರ್ತ್ತಣ್ಮನಾಜಿಪ್ರ ಚಣ್ಣ ೦ (ಸೌಇಇ. 21-1, ೭೮-೭೪; ಸು. 1045), 
ಹೆಗ್ಗೆ : ೧. ಹಗೆ ಕೆಳೆಗಳೆಂದಿಲ್ಲ ಪುರನಡವಿಯೆ ಂದಿಲ್ಲ (ಸಿದ್ಧ ರಾ, ೧-೪೦); 
ಬೊನ್ಮುಗವು[ಡ]ನ ಮಗ ಬೈಚ[ಗ]ವುಡನ ಹಗೆಗೆ ಕವುತೆಯ ಹದ್ದ ಮಾಡಿ 
ಗವುಡ ಗಿನ ಮಲಗವುಡನ ಕೊಂದು (ಮೈಲಆರಿ. ೧೯೩೨, ೨೨-೬ ; 1229); 
ಮುಂಚಿಂದುದೈೆ ರಿಪುರಾಯದಳ ಹಗೆ ಹಚಕಿದುದ್ಳೈ ಕುರುಪತಿಗೆ (ಕುವ್ಯಾಕ. 
೧೪-೭); ಈಹಾಳುಬದುಕಿಗಾಗಿ ಹಗೆಯಂ ಬೇಡ ನೀ ತಿಳಿದು ನೋಡೆಚ್ಛಲ ಕೆ 
(ಪುರಂದ. ೧-೧೬೦-೩) ; ಕುಳಿತರೆ ನಿಂತರೆ ಹುಳುಕನೆ ಬಗೆನೆ, ತುಸು 
ತಪ್ಪಾ ದರು. ಕಲಹವನ ತೆಗೆವೆ; ಒಲನೋ ಹಗೆಯೋ ಯಾವುದಿದು? 
(ಒಲುಮೆ. ೨. “ಅಭಿಯರಾತಿಃ, ಅರಾತಿಃ . .'. ದ್ವಿಸನ್‌ 
ಈ ೨೪ ಹೆಗ್ಗೆ (ಹಲಾಯು, ೭೫-೩೦೧); ಭಂಡಾರಂ ಸನೆಡಿೆ 
ಪ್ರಜೆ ಕೆಟ್ಟಿಡೆ ಹಗೆ ಸಿಸಾಸವಾದೆಡೆಯಲಿರಲಾಗದು (ಸಂಚತಂ. ೩೯-೨೨); 
ತನ್ನಾತ್ಮ ತನಗೆ ಹಗೆಯಾದ ಬಳಿಕ ಬಿನ್ನಾಣವುಂಟೀ (ಬಸವ. ೧೨); 
ಪರಿಹರಿಸಿ ಮಗುಳಿಚ್ಚೆ ನೀತನು ici Nu ಹಗೆಯ ರಥ 
ಹಯವ (ಕುನ್ಯಾಕ. ೧೧-೪೮) ; ವಿದ್ಯಾರಣ್ಯರು . . . ರಾಜೋಪಾಯಂ 
ಗಳನ್ನು ಕಂಡುಹಿಡಿದು ಹಗೆಗಳ ಪ್ರಾ ್ರ್ರಾಬಲ್ಯನನ್ನು ಗು (ಶ್ರೀವಿದ್ಯಾ. 
ಬ 

ಪಗೆಕೋಳಾಹಳ ಇ ಶತ್ರುಗಳಿಗೆ ತಳಮಳವನ್ನುಂಟುಮಾಡು 
ವವನು ; ಒಂದು ಬಿರುದು: ನಗುವಳು . . » ಮನದೊಳುಬ್ಬುನಳು 
ದುಗುಡಕೋಳಾಹಳ ದುರ್ಗಳೋಳಾಹಳ ನಗೆಕೋಳಾಹಳನ ಮುಂದನಳು 
(ಭರಚ. ೧೪-೧೧೬). ಪಗೆ ಮುಟ್ಟಿ ಗಂಡ- ಶತ್ರುಗಳು ಎದುರಿಸಿದರೆ 
ಪರಾಕ್ರಮವನ್ನು ತೋರಿಸುವವನು ; ಒಂದು 'ಬಿರುದು: ನೀರ 
ಶ್ರೀನಿವಾಸ ದಕ್ಷಿಣದೋಬ್ಬಣ್ಣ ಂ ಪಗೆ ಮುಟ್ಟಿ ಗಂಡಂ. , . ಶ್ರೀಮಚ್ಚ 
ಟ್ವಯ್ಯದೇವರ್‌  (ಸೌಇಇ,201-1, ೭೮-೩೬; 1045), ಪಗೆ ಮೆಚ್ಚೆ 
ಗಂಡ ಶತ್ರುವೂ ಮೆಚ್ಚಿಕೊಳ್ಳುವ ವೀರ; ಒಂದು ಬಿರುದು: 
ದೆಖ್ಹಾದೆಖ್ಬಿಯೊಳು ಕಾದಿ ತಲ್ತಿಲಂದು ಗೆಲ್ಲು ತುರಗದಳಮಂ ತಂದ ಪಗೆ 
ಮೆಚ್ಚಿ ಗಂಡ . . . ರಣರಂಗಸಿಂಗ (ಸೌಣಣ. IX-i, ೩೪೩-೨೨; 1226), 
ಹಗೆ ಮಾಡು ಇ ದ್ವೇಷಿಸು ; ವೈರತ್ವ ತಾಳು : ನಿಮಗೆ ಹಗೆ ಮಾಡಿ 
ತೋಲದೆನು ಕೇಳೆಲೇ (ಸರ್ನನ.೧೭೮-೮೨೯). ಹಗೆಯಾಗು - ದ್ವೇಷಿ 
ಯಾಗು; ಶತ್ರುವಾಗು : ಜಲವಿಳಿಯಲೀ ವನ ಕಲುಷಕಾನನವಾಯ್ತು 
ಭಾರಿಯ ಖಳಂಗಾಶ್ರಯವಾಯ್ತು ನಮ್ಮಾಶ್ರಮಕೆ ಹಗೆಯಾಯ್ತು 
ಇಂದು ದಾರಿಯೂ ತನಗೆ ಹಗೆಯಾಯಿತೇ 


೨೬-೯). 


(ತೊರಂಾ. ೧-೧೦-೩) ; 


೫೦೯೦ 


0 


40 


45 


ಫೆಗೆಯ 


(ಕಾಲೂರ. ೧೧ಕಥಾಸಾರ); ಗೆಳೆಯೆನಾಗಿ ಬಂದವನು ಹಗೆಯಾಗಿ ಮರಳು 
ವಂತಾಯಿತು(ಹಾಹುತ್ತ ,೨೪). [-ಆಪಗೈ./ತಮಿ. ಪಕ್ಕೆ, ಸಕೈೆನ್ಮೆ 
ಮಲ. ತೆಲು. ಪಗ; ಶುಳು. ಪಗೆ] 

ಪೆಗೆಕಾಣ "ಸಗೆಗಾಳ” ನೋ: 

ಸಗೆಗಟ್ಟು '(ಕ್ರಿ). ದ್ವೇಷವನ್ನು ಹೊಂದು ; ವೈರನನ್ನು ತಾಳು : 
ನೆವದಿಂ ಜಾನಕಿಯಂ ಪೋಗೊಳಿಸಿ ದಾನನರೊಳ್‌ ಸಗೆಗಟ್ಟ , . . ಕಾದಿ 
ಬಂಡಣದೊಳನಿಬರಂ ಸೈನಿಂನಿಗಟ್ಟಿ ದುದು ಜನಮೆ ಎಂಗುಂ (ರಾಮಾಶ್ವ. 
೧೪-೧0). [ಸಗ್ಗೆ--ಕಟ್ಟು |] 

ಪಗೆಗಾಲ್ಯ ಪಗೆಕಾಜ, ಹಗೆಗಾರ (ನ). ಆಗದನನು; ಶತ್ರು; 
ದ್ವೇಷಿ : ಪುಲ್ಪಂಟಿನಂ ನಂಬಿ ಬಲ್ಪಂಟಿನಂ ಬಿಡುವ ಪಗೆಗಾಜನುಮಂ 
(ಧರ್ಮಾಮೃ, ೮-೫೧) ; ಪಗ್ಗೇ%ಟರ ಮೊನೆಗಾಜರ ಬೀರ! (ಉನಾಶ್ವ. 
೮೧-೩). ಪಗೆಕಾಣ: ಪಾಟಕಾಜನೊಳ್ಳು ಡಿಕಾಲಅಂ ಪಗೆಕಾಅನಾ। ಗಿಯಖಂ 
ಕೆಯ್ಕಿಗೆ ತಕ್ಕ 0. ಕೆಯ್ಕುಕಾಜಸೆಂಸಲ್ಫಾ ಜಂ (ಕಾವ್ಯಾನ, ೩೨೫); 
ನನಹರಸನೆಂಬಲ್ಲಿ ಕಾಟಿ ಪ್ರತ್ಯಯನುಕ್ಳುಂ, , . ಪಗೆಕಾಅಂ, ಬಗೆಕಾಲಿಂ 

' (ಕನುಡ. ೧೯೯ ಪ್ರಯೋ), ಹಗೆಗಾರ ; 4 [ಪಗ್ಗೆ 4--ಕಾಅ,] 

ಪಗೆಗೊಳ್‌, ಹಗೆಗೊಳ್ಳ, ಹಗೆಗೊಳ್ಳು (ಕ್ರಿ). ದ್ವೇಷವನ್ನು 
ಹೊಂದು; ವೈರನನ್ನು ತಾಳು; ಶತ್ರುತ್ವವನ್ನು ಪಡೆ: ಗೆ 
ಗೊಂಡಾಡುವ ಶತು ಸ್ರಿಭೂಪತಿಗಳಂ (ಎಇ. 20111, ೩೨೯-೩ 1,829) ; 
ಪೆಣನನಿಜರಿದು. ಪಗೆಗೊಂಡರ್‌ (ಸಂಪಭಾ, ೧೨-೨೯:ವ); ಪಗೆಗೊಂಡ 
ತುಂಬಿಯಂ , . . ಸೊಗಯಿಸಿ ಕಾಮನ ಪಗೆಯಂ ಬಗೆಯಂ 
ತೀರ್ಚಿದಂವು ಸುಗ್ಲಿಯೊಳ್ಳಂಪಗೆಗಳ್‌ (ಮಲ್ಲಿಪು-೫-೧೯) ; ಪಾದಾಶ್ರಿತರಾದರ 
ತಲೆಗಾಡುದು ಪಗೆಗೊಂಡ ನೃಪರೆ ತಲೆಗೊಂಡುದು ಕೌನೋಡಕಿ ನೀಮ 
ದಜಸಿಂ ಹರಿಸಾದಾಶಿ ಶ್ರಿತರಾಗಿಮಿಲ್ಲದೊಡೆ ಪಗೆಗೊಳ್ಳಿ ೦ (ಜಗವಿ, ೮-೧೦೫) ; 
ಅಕ್ಕಟಾ ಮೆರುಳ್ಸುಂಬಿಗಳೇಕೆ ಸಂಪಗೆಗಳೊಳ್‌ ಪಗೆಗೊಂಡುವೊ 
ನಿರಿಮಿತ್ತದಿಂ (ಶಮದ, ೧೧೭ ಪ್ರಯೋ). ಹೆಗೆಗೊಳ್‌: ಹರನ ಹಣೆಗಣ್ಣಿ 
ನಗ್ರಿ ಗ್ಲಿಯನು ಹಗೆಗೊಂಬಂದದಿಂ ಇಂದೆನ್ನ ಹಗೆಗೊಂಡೆ (ಹಚಕಾ. ೮-೯). 
ಹಗೆಗೊಳ್ಳು : ಈ ನಿಚ್ಚ ತಕೋ ದಂಡಚಂಡಕೃಶಾಸುವಿನ ಹೊಯ್ಲಿ ನಲಿ 
ಡಗೆಗೊಂಡಾನುವನರಾರು (ತೊರಂಣ, ೪-೬-೧೪); ಹರಿಯ. ಹಗೆಗೊಂಡು 
ಕೆಡುವಾಯಸಂ ತನಗೇಟಿ (ಚೈಮಿಭಾ. ೯-೨೨). [ನಗೆ 4 ಕೊಳ್‌] 

ಪೆಗೆತನ, ಹಗೆತನ (ನಾ). ದ್ವೇಷ; ವೈರ : ವಿಶ್ವತೋಮುಖನೊಡನೆ 
ಬಲ್ಬಗೆತನಂ ಬಂದುದು (ಸದ್ಮರಿಾ, ೮-೧೮);  ಬನೆಗಳ್ತಲೆಯಂಂ 
ಕಮಳಾಪ್ತನ ಕದಿರುಂ ಕಾದಿ ಮಡಿವುತಳಿಯುಂ ಚಾಂಪೇಯನಿಕಇಯ 
ಮಾದುನಲ್ಲದೊಡೆನಸುಂ ತದ್ವಯಕೆ ಪಗೆಕನಂ ಸಮನಿಪುದೇ (ರಾಜೇ. 
೨-೫೪). ಹಗೆತನ : ಹಗೆತನವು ನಿನಗೇನು ಕಾರಣ ಚಿಗುರಿದುದು 
(ತೊರರಾ. ೪-೨-೨೩) ; ಹಗೆತನದ ಸಾವೊಮ್ಮೆ ಮುಟ್ಟಿ ಯೋಡುತಲಿತ್ತು 
(ಕಾಲೂರ, ೨೯-೨೨). [ಪಗೈೆ -- -ತನ] 

ಪೆಗೆಬಲ್ಮೆ (ನಾ). ಶತ್ರುವಿನ ಶಕ್ತಿ, - ಪರಾಕ್ರಮ : ನಾನೇಗಳುಂ 


ಪಗೆಬಲ್ಮಯ೦ ಕಿರಿದು ಭಾನಿಸಿದೆನಿಲ್ಲ (್ರೀಂಮಾ, ೬೪೭-೧೪೨). 
'[ಪಗ್ಗೆ + ಬಲೆ] 
ಪಗೆಯ, ಹಗೆಯ, (ನಾ). ಶತ್ರು; ಅರಿ; ದ್ವೇಷಿ: ಪಗೆಯೊನ್ಮೆ 


ಕೆಳೆಯನಾಗುವನೊಮ್ಮೆ ಕೆಳೆಯನೆ ಪಗೆಯನಾಗುವನು (ಭರಚ. ೬೫-೫೩). 
ಹಗೆಯ : ಹಗೆಯರಲಿ ಹತವಾದನೇ ಹಾ ಸುಗುಂಣನಿಲ್ಲಿಗೆ ಬಾರನೇ 
(ಕುನ್ಯಾಬ್ರೋ. ೮-೨೦) ; ಹಗೆಯನಾದರೆ ಕುಂಡೆ ಗುಣದಲಿ (ಕಾತಿಂಾ. 
೩೬-೧೯) ; ಹೆಗೆಯರಿಗೆ ನರನೀನರಿಬ್ಬರು, ತೆಗೆಯಲರಿಯರು ಕೊಟ್ಟ 
ವರಗಳ (ಹರಿಸಾ, ೨೮). 

[ಪಗ 4-೮, (ಕವಿ. ಪಕ್ಕಿ ಇನ್‌ ; ಮಲ. ಪಗಯನ್‌] 


ಪಗೆವ 


ಪೆಗೆನ, ಹಗೆವ (ನಾ). - ಪಗೆಯ : ಶ್ರೀಪ್ರಭುಮಾಣಿ ಸರಮಸುಭಗನ್‌ 
ಪಗೆವರ ಗನ್ಮಾಸ್ತಿ ಪಾರ್ವ್ವರ ಇಚ್ಛೆ (ಎಕ. 2೮೫1, ಮುದ್ದಿ ೧೧೮-೨; 
8ನೆಯ ಶತ) ; ಅಜಿಯ ದವಂ ಮಂನಿಗುಂ ಪಗೆನಂಗೆ (ಕವಿಸ. ೧-೭೯) ; 
ಪಗೆನರ ಗಂಟಿಲ ಬಳೆಯನೊಡೆದು ಕಳೆವುದನನುಕರಿಸುವಂತೆ ತೀವಿ ತೊಟ್ಟ 
ಮುಂಗೆಸ್ಕು ಬಳೆಗಳನೊಡೆದು ಕಳೆದು (ಪಂಸಭಾ. ೮-೧೦೦ನ) ; ಅರ್ಕ 
ನಂದನಂಗನನ್ಧಿತನೂಜ  ಸೋಮಸರಸೀಜಸಖರ್ಪಗೆನರ್‌ ನಿರಂತರಂ 
(ಜಾತತಿ.೨-೧೬); ವೀರವಂ ನೋಟಿಕರ್‌ ಪೊಗಳೆ ಪಗೆವನ ಸರಳ ಸಾರವಂ 
ಕಡವುತ್ತಿ ವೈರಿನುದಹಸ್ತಿ. ಕಂಠೀರವಂ .. * ದೈತ್ಯನಂ ಘಾತಿಸಿದನು 
(ಚೆಬಪು: ೪೩-೪೭). ಹಗೆವ : ನಾಳೆ ಹಗೆನನ ಹೊಯ್ವೆ. (ಕನ್ಯಾ ದ್ರ್ರೋ. 
೯-೪೩) ; ಕೇಳಿದೆ ಸುಗ್ರೀವ ಹಗೆನನ ಮೇಲಣಧಿಕಕ್ರೋಧ ದಿನದಿನ ee 
ದಿಟಿನಹುದೆಂಬ ನಾಣ್ಣುಡಿ ನನ್ಮೊಳಾದುದು (ತೊರರಾ. ೪-೭-೫) ; ನನ್ನ 
ಹಗೆನನನ್ನು ನನ್ನ ಕೋಪಾಗ್ನಿಗೆ ಆಹುತಿ ಮಾಡುತ್ತೇನೆ 
(ಭಾನುಣಿ. pe 

ಪಗೆನರ ಗಂಡಂ * ಶತ್ರುಗಳಲ್ಲಿ ಪರಾಕ್ರಮವನ್ನು ತೋರಿಸು 
ವವನು; ಒಂದು ಬಿರುದು : ಅನನನುಜ ಇ x೫ ರಿಪುಗೆ ಮಾರಿ 
ಪಗೆವರೆ ಗಣ್ಣಂ (ಸೌಇಇ. ೫೫, ೨೪-೨೦; 1034). ಪೆಗೆನರಾದಿತ್ಯ - 
ಶತ್ರುಗಳೆಂಬ ಕತ್ತಲೆಗೆ ಸೂರ್ಯನಂತಿರುವನನು; ಒಂದು 
ಬಿರುದು : ಪಗೆನರಾದಿತ್ಯನಾಮಾದಿ ಸಮಸ್ತ ಪ್ರ [ಶ]ಸ್ತಿ ಸಹಿತ ಶ್ರೀಮುನ್ಮ 
ನ್ನೈಯ ನಾಯಿವುರಸ[ನುಂ] (ಸ9ಇಇ, ೫%, ೨೬-೧೧ ; 1040); ಅಭಿನವ 
ವಿಕ್ರಮಾದಿತ್ಯ ಪಗೆನರಾದಿತ್ಯ ಶ್ರೀಮತ್ತ್ರೈ ಳೋಕ್ಯನುಲ್ಲ (ಸೌಜಇಇ, ೫೫, 
೩೯-೨೧; 1064), ಸಗೆಪೊಜ್ಜಿಗಂಡಂಲ ಒಂದು ಬಿರುದು : ಪಗೆವೊಚ್ಚೆ 
ಗಂಡಂ (ಬೊಂಕಶಾ. ಹಾವೇರಿ, ೧೩೫-೨೫ ; 1155). 
[ಆಪಗೈ. / ತಮಿ, ಪಕೈವರ್ನ; ತೆಲು. ಪಗವಾಡು] 

ಸೆಗೆನಡೆ (ನಾ). ಶತ್ರುಸೈನ್ಯ ; ಆರಿಬಲ : ಪಗೆನಡೆಯಿದು ತಾನೆಂತುಂ 
ಬಗೆವೊಡೆ ಕಿಜಕಿದಲ್ಲ (ನೇಮಿಪು. ೧೦-೧೪೮); ಮೆಟ್ಟಿ ನಡೆದು ಬಹ ಸಗೆವಡೆ 
ಗಂಡು ಕಣ್ಣಿಟ್ಟಿ ಡಬಲಕೆ ತೊಲಗುವ (ಕುರಾಸಾಂ. ೧೧-೫೬) ; ಬಿಡದಾಗ 
ಗಡಿಯ ದುರ್ಗಗಳ ಮುತ್ತಿದ ಪಗೆವಡೆಯ. ಸನ್ನಾಹವ ಕೇಳಿ (ಕಂನವಿ. 
೩-೪೯). [ಸಗ್ಗಿ ಪಡ್ಚೆ] 

ಪಗೆವನೆ (ನಾ). ಶತ್ರುವಿನ ಮನೆ: ಸಗೆನನೆಯೊಳಗೆ ನರ್ತಿಸುತಿಹ 
ಬಾಲನ ಬಗೆ ಲೇಸಾಯ್ತ ನೋಳ್ಪ ರಿಗೆ (ನೋಹತ, 

[ಪಣ್ಮೆ 4 ಮನೆ] 

ಪಗೆನಾಡಿ (ನಾ). ಶತ್ರುಗಳ ಪಾಳೆಯ,--ಬಿಡಾರ: ಗುರುಗಳಂ ಕುಲ 
ವೃದ್ಧ ರನಾಜಿಗುಯು ಕೆಮ್ಮಗೆ ಪಗೆವಾಡಿಯೊಳ್‌' ನಗಿಸಿಕೊಂಡೊಡೆ 
ಬಂದಪುದೇಂ ಸುಯೋಧನಾ (ಸಂಪಭಾ.' ೧೦-೧೬); ನಗೆ ಪಗೆವಾಡಿ 
ಗೋಗ್ರ ಹಣದೊಳ್‌ ಪೊಜಿಮಾಲಿಂದ ಬನ್ನ ಮೊಂಡು ನೆಟ್ಟಗೆ ಮನನುಂ 


ಕೊಂಡು 


೧೧-೬೦) 


ಪಳಂಚಲೆಯೆ (ಸಂಪಭಾ. ೧೦-೧೧೧). [ಪಗ್ಗೆ 4 ಪಾಡ್ಮಿ] 

ಪೆಗೆವು, "ನಗವು' ನೋ. 

ಪಗೆವ್ಳು "ಸಗ್ಗೆ' ನೋ. 

ಪಗೆವೊಯ (ಕ್ರಿ). ದ್ವೇಷವನ್ನುಂಟುಮಾಡು; ವಿರೋಧ 
ವನ್ನುಂಟುಮಾಡು : ಧನಹೀನಂ ಧನವಿತ್ರಂ ಧನಮುಳ್ಳ ನನಾವನ 


ಸ್ವರೂಪಂ ಚಿದ್ರೂಪ ನಿವಾಸಿಯಾನದರ್ಕಂದಿನಗನುವಂಗಂ ವಿದೊಷಕರ್‌ 
ಪಗೆಪೊಯ್ಸರ್‌ (ದಶಕು. ೮-೭೫). (ಪಗ್ಗೆ 4- ಸೋಯ] . 
ಪಗೆಸಾಣು (ಕ್ರ). ದ್ವೇಷವನ್ನು ಘೋಷಿಸು; ಶತ್ರುತ್ವವನ್ನು 
ಸಾರು: ಗೂಗೆಗಳ್ಪಗಲಂ ನಾಸ್ತಿಕರ ನೇದಶಾಸ್ತ್ರಂಗಳಂ ಗಾಂಪ 
ಕೊಳ್ಳ ಬ್ಬಮನೆಗ್ಗ ರಳ್ಕರಿಗರಂ ಪಗೆಸಾಆರ ಪಂಬಲಿಸಿ: ಬಸವಟಿಕಿವಂತೆ ಪಲ 
ತೆಣದಿಂ ಬನ್ನಂಬಡುವರ್‌ (ಚಿಕನಂ. ೨೫-೧೪). [ಪಗ್ಗೆ 4 ಸಾಂ] 


೫೦೯೧ 


a 


20 


25 


30 


35 


40 


ಪಚಡಿ 


ಪಗೆಸುಯ್‌ (ಕ್ರಿ ಕ್ರಿ). ದ್ವೇಷವನ್ನು ಕಾರು; ಶತ್ರುತ್ವವನ್ನು 
ಹೊಮ್ಮಿಸು : ಕಳ್‌ ನೆತ್ತಿಗೇಜುದೊನ್‌, ಪಗೆಸುಯ್ದ್ಲು ದ್ವೇಷಮನ್‌ 
ಕಾಖುತ್ತುಮಂಜುಬಿದೊನ್‌ , , , ಇದೊ ಬಿಟ್ಟು ಕೆಡೆದೊನ್‌(ಅಂತಿಗೊ. 
೭-೧೨೦). [ಪಗ್ಗೆ --ಸುಯ೯] 

ಪಗೋಡ, ಸೆಗೋಡ (ನಾ). ೧. ಬೌದ್ಧ ದೇವಾಲಯ: ಈ 
ಬೌದ್ಧರ ದೇವಾಲಯಗಳಿಗೆ ಬ್ರ ಹ್ಮದೇಶದಲ್ಲಿ “ಪಗೋಡಗಳೆಂದೆನ್ನು 
ನರು (ಎಆಗ್ಗೇ. ೭೧). ೨. ಗೋಪುರ: “(ಇಂಡಿಯ, ಚೀನ, 
ಮೊ. ದೇಶಗಳಲ್ಲಿ) ದೇವಸ್ಥಾನ, ಪನಿತ್ರಭನನ, ಮು. ಚತುರಸ್ರ 
ಗೋಪುರ ; ಪಗೋಡ? (೩8೦8೩ ಇಂಕನಿ) ; ಒಂದು ಮನುಷ್ಯಜೀವನ - 
ನನ್ನುಳಿಸುವುದೆಂದರೆ. ಏಳಂತಸ್ತಿ ನ ಸಗೋಡವನ್ನು ಕಟ್ಟ ಸುವುದಕ್ಕಿಂತಲೂ 
ದೊಡ್ಡದು ಎಂಬುದನ್ನು ನೆನಸಿನಲ್ಲಿಟ್ಟು ಕೊ (ಚಿಕಿತ್ಸ. ೧೧೦). ೩, ದಕ್ಷಿಣ 
ಭಾರತದಲ್ಲಿ ಬಳಕೆಯಲ್ಲಿದ್ದ ಮೂರುರೂಪಾಯಿಗಳ ಮೌಲ್ಯ: ದ 
ಒಂದು ನಾಣ್ಯ ಬು 'ಇಂಡಿಯದ್ನ್ಲಿ ಹಿಂಜಿ ಬಳಕೆಯಲ್ಲಿದ್ದ Ry 
ಚಿನ್ನದ ನಾಣ್ಯ : ಪಗೋಡ? ( 706೩. ಇಂಕಸಿ) ; ಸಾವಿರ ಪಗೋಡಾ 
ಗಳನ್ನು ಭಕ್ಷೀಸ್‌ ಕೊಡು (ದೌಲತ್‌, ೩೪೬). ಹೆಗೋಡ:. ೧. ಅವರೆ 
ಜೀವಾಲಿಯಗಳಿಗೆ “ನಿಗೋಡ? ಎನ್ನುತ್ತಾರೆ. ಇಂಥ ಹಲವು ಸೆಗೋಡ 
ಗಳು ಈ ದೇಶದಲ್ಲಿವೆ (ಬಾಲಪ್ರ. 1, ೩೮೧). "ಡಾಗೋಬ' ಪರಾ. 

[+—‘ao. Pagoda ; ಪೋರ್ಚು. Pagode ] 

ಪಗ್ಗ, ಹಗ್ಗ (ನಾ). ೧.ನಾರನ್ನು ಹೊಸೆದು ಮಾಡಿದ ದಪ್ಪ ಹುರಿ; 
ಪಾಶ; ರಜ್ಜು : ಪರಿನ ಮನಕ್ಕೆ ಪಗ್ಗವಿಲ್ಲಂ ನೋಡುವ ಕಣ್ಣಳ್ಳಿಡೆ 
ಗಟ್ಟಿ ಲ್ಲಂ (ಅನಂಪು. ೧೧-೩೨ ವ); ತರಕಾಖ೦ಬೊಲಡರ್ತು ಮುಪ್ಪಡಸಿ 
ಬೇಗಂ ಬಂದು ಕೊಯ್ಯಾಲ್ಗಳಂ ಸೆರೆಯೆಂಬಗ್ಗದ. ಪಗ್ಗದಿಂ ಬಿಗಿದು 
ನಂಟರ್ನೋಡನೋಡಲ್‌ (ಧರ್ಮನಾ-೫-೯೭). ಹಗ್ಗ: ೧. “ಯೋಕ್ತಂ, 
ರಶ್ಮೀ,  ಆಬಂಧಃ -- ಈ ೩ ಹಗ್ಗಂ್‌ (ಹಲಾಯು. ೯೪-೪೨೧); 
ಹರಿವ ಮನಮಂ ಕಟ್ಟಿ ಹಿಡಿವ ಹಗ್ಗ ೦ ಮಾಡಿ (ಇಳಿರ. ದೇ. ೪೮-೧೬); 
ಹೊಳೆನ ಹಗ್ಗ ನೆಯಾದ ಮತ್ಸ್ಯೃನು (ಸಂಭಸ- ೪-೪); ನುಗ್ಗಾದ 
ಬಲವ ಕಾಣುತಲಾ ವರುಣನು ಹಗ್ಗದಿಂದಸುರನಾಯಕರಂ ಮಗ್ಗಿ ಸಿ 
(ಅಂಜಚ. ೬-೧೮೮); ಹಮ್ಮುಯೆಂಬೊದೆ ಎಮ್ಮೆ ಗಮ್ಮುಯೆಂಬೋದೆ. 
ಹಗ್ಗ ಹೆಮ್ಮೆ ಎಂಬೊಡೆ ಅದಕೆ ಧಮ್ಮಗುದ್ದಿ (ಪುರಂದ. ೨-೫೫-೧) ; 
ಹನಿಗೂಡಿ ಹಳ್ಳ ನಾಕೊಡಗೂಡಿ ಹಗ್ಗ (ಭರಚ. ೪೯-೮೨); ಸಗ್ಗ ಸಗ್ಗ 
ಸಗ್ಗನದೋ ಅದು ಉರುಲಿನ ಹಗ್ಗ (ಅರಳು. ೪೧೨-೧೨).: ೨. ಒಂದು 
ಬಗೆಯ ಆಯುಧ: ಭಲ್ಲೆಯೆಂದೂ ಹಗ್ಗ ವೆಂದೂ ಶ್ಷುರಪ್ರ ನೆಂದೂ... 
ಮೂವತ್ತೆ ರಡು ಆಯಂಧಗಳ ಹೆಸರು (ಖಡ್ಗಟೀ, ೨-೩೭). 

ಹಗ್ಗ ಹಾಕು ಇ ಉರುಲು ಬಿಗಿ; ಗಾಳಹಾಕು : ಕಾಂತ 

ರಾಜನು ಮತ್ತೆ ಕಾಮಾಕ್ಷೆಯ ಪ್ರಾಪ್ತಿಗಾಗಿ ಹಗ್ಗ ಹಾಕತೊಡಗಿದನು 


(ಯದುಂ, ೮೦). [ಆ ಪ್ರಾ. ಸ ಹ./ಸಂ. ಪ್ರಗ್ರಹ] 
ಪಗ್ರಿ , (ನಾ). ರುಮಾಲು ; ಪಗಡಿ. ; ೋತಿಗಳನ್ನುಟ್ಟು ಕೊಂಡು 
ಉತ್ಪ ತ್ತರೀಯಗಳನ್ನು ಧರಿಸಿ, ಸಗ್ರಿ ಗಳನ್ನು ಹಾಕಿಕೊಂಡು . . . ಕೀರ್ತನೆ 


ಗಳನ್ನು ಹಾಡುತ್ತಾ ಕಿ (ಆಭಾನೃ. ನ, Lara, ೬1ಇಂ. Puggree] 
ಪಚಂಪೆಚೆ (ನಾ). ಮರದರಿಸಿನ : “ಮರೆದರಿಸಿನಂ ಪಚಂಪಚಿ” 
(ನುಂಗರಾ. ೩೯-೨೮) 1“ಪೀತದ್ರು 1... . ಪಚೆಂಪಚ್ಛಾ ದಾರುಹರಿದ್ರಾ, 
ಪರ್ಜನೀ -೭ ಮರದರಸಿನ” (ಸಿದ್ಧಾಂತಿ, ೧೩೫).  [ಸೆಂ. ಪಚಂಪಚಾ] 
ಪಚಕ್‌ (ಅ). ಒಂದು ಅನುಕರಣಾವ್ಯಯ : ` ಕೆಸರನ್ನು ಪಚಕ್‌ 
ಎಂದು ತುಳಿದ ಮೇಲೆ ಬಟ್ಟಿ ಯೆಬ್ಲ ಕೆಸರಾಗದೆ ಇರುತ್ತದೆಯೆ ? (ರೂಢ), 
ಪಚಗಾರಿಸು “ಪಚಾರಿಸು' ನೋ. 
ಪಚಡಿ "ಸಚ್ಚಡಿ' ನೋ. 


ಪಚನ 


ಪಚನ (ನಾ). ೧. ಬೇಯಿಸುವುದು; ಅಡುವುದು : ಅವಕಾಶ, 
ವ್ಯೂಹನ, ಪಚನ, ಸಂಗ್ರಹಣ, ಧಾರಣವೆಂದು ಆಕಾಶಾದಿ ಪಂಚ 
ಮಹಾಭೂತಗಳ ಕೃತ್ಯಗಳು (ಹಿಂದಸಾ. ೨೯೮) ; ನರೆಪಶುವನ್ನು ಹ 
ತಾಯಿ ಹಿಡಿದುಕೊಂಡು ಇರಲು, ತಂದೆಯು ಖಂಡಿಸಿ ಪಚನವನ್ನು ಮಾಡಿಸ 
ಬೇಕು (ಪುರಾಷಿ. ೨೦೦). ೨. ತಿಂದ ಆಹಾರವು ಅರಗುವುದು; 
ಜೀರ್ಣವಾಗುವುದು : ಉಪ್ಪು ೬ ಅದರಿಂದ ಅನ್ನಕ್ಕೆ ರುಚಿ 
ಹುಟ್ಟು ವುದಲ್ಲದೆ ಪಚನವೂ ಆಗುತ್ತದೆ. (ಮುಂಬಯಿ. ೪-೧೯೮) ; ರಕ್ತದ 
ಸಕ್ಕರೆ ಹೆಚ್ಚಳಿಕೆ, ಸ್ನಾಯುಗಳಿಗೆ ಹೆಚ್ಚು ರಕ್ತದ ಹರಿವು, ಪಚನ ಕುಂದು 
ವುದೇ ಮೊದಲಾದುವು ಈ ಪರಿಣಾಮಗಳು (ಕವಿಕೋ, 1, ೨೨೩). 

ಪಚನನಾಗು- ಅರಗು ; ಜೀರ್ಣವಾಗು : ಅನ್ನದಿಂದ ನಮ್ಮ ಮೈ 

ಯಲ್ಲಿ ಶಕ್ತಿ ಬರಬೇಕಾದರೆ ಅದು ಪಚನವಾಗಿ ನಮ್ಮ ಹೊಟ್ಟಿ ಯಲ್ಲಿ ಅದರ 
ರಸವಾಗಲಿಕ್ಕೆ ಬೇಕು (ಮುಂಬಯಿ, ೪-೩೨). [ಸಂ.] 

ಪಚನಂಗೆಯ್‌,. ಪಚನಗೈ (ಕ್ರಿ). ೧. ಬೇಯಿಸು; ಅಡು. 
೨. (ಆಲಂ) ಅಡಗಿಸು ; ನಾಶಪಡಿಸು : ಶುಚಿ ತಾನಾಗಡೆ ಸರ್ವ 
ಶಾಸ್ತ್ರನಿಪುಣಂ ತಾನಾಗದೇ ಕಾಮಮಂ ಪಚನಂಗೆಯ್ಯದೆ . , . ವಚನ 

ಬ್ರಹ್ಮಣಿ ಮುಕ್ತಿಯೇ (ಸೋಮೇಶ. ೧೦೦). ಪೆಚನಗೈ : ೧.ಕುಚರುಚ 

ಯಪ್ಪ ತೆ ಸುಯಿಂಧಾನದೊಳ್ಳೆದೆ. ಪಟನಗ್ಗೆ ಸ್ಫಿವುದು ಭಾಟೆಯರು (ಹೆದಿಬ. 
ಆಲು, [ಪಚನ ಕೆಯೋ] 

ಪಚನಕ್ರಿಯೆ (ನಾ). ೧. ಅರಗುವ ಕಾರ್ಯ : ಎಣ್ಣೆಯಲ್ಲಿ ಕರಿದ 
ಪದಾರ್ಥಗಳು ಪಚನಕ್ರಿಯೆಗೆ ಅಡ್ಡಿಯನ್ನು ಂಟುಮಾಡುತ್ತ ವೆ. (ರೂಢಿ). 
೨. ಅರಗಿಸಿಕೊಳ್ಳುವ ಕೆಲಸ: ಇದೇ ಅಲ್ಲವೇ ಅನುಭವವನ್ನು ಸ್ವೀಕ 
ರಿಸುವ ರೀತಿ ಅದನ್ನು ಅರೆಗಿಸಿಕೊಳ್ಳು ವ ರೀತಿ... ಅದೊಂದು 
ದೊಡ್ಡ ಪಚನಕ್ರಿಯೆ ಸು ೨೦೫). [ಸಚನ- ಕ್ರಿಯೆ] 

ಪಚನಗೈ *ಪಚೆಸಂಗೆಯ್‌? ನೋ. 

ಪಚನರಸ (ನಾ). ಆಹಾರವು ಜೀರ್ಣವಾಗುವಂತೆ ಮಾಡುವ 
ದೇಹದೊಳಗೆ ಉತ್ಪನ್ನವಾಗುವ ಒಂದು ಬಗೆಯ ದ್ರವವಿಶೇಷ; 
ಪಿತ್ತರಸ: ಪಿಷ್ಟವು ಸಚನರಸಗಳಿಂದ' ಮಾಲ್ಟೋಸ್‌ ಮತ್ತು ಅಂತ್ಯ 
ದಲ್ಲಿ ಗ್ಲೂ ಕೋರ್ಸ ಸಕ್ಕರೆಯಾಗಿ, ವಿಭಜಿಸಲ್ಪಡುತ್ತದೆ (ಗೃಹವಿ. ೧೭). 


[ಪಚನ -- ರಸ] 
ಪಚನವ್ಯಾಪಾರ (ನಾ). ಆಹಾರವನ್ನು ಜೀರ್ಣವಾಗಿಸುವ, 
ಕೆಲಸ್ಕ--ಕಾರ್ಯ : ಸಿಸ್ಟಗಳು ಪಚನವ್ಯಾಪಾರದಲ್ಲಿ ಮೊದಲು 


ಶರ್ಕರೆಯ ಗುಣವನ್ನು ಹೊಂದಿ, ಬಳಿಕ ಜೀರ್ಣವಾಗುತ್ತ ವೆ. (ಮುಂಬಯಿ, 
೫-೧೬೩). [ಪಚನ + ವ್ಯಾಪಾರ] 

ಪಚನಿಸು (ಕ್ರಿ). - ಪಚನಂಗೆಯ್‌ ೧: ತನಿವಾಲ ಶರ್ಕರೆಯ ನಾಡೆ 
ಪಚನಿಸುತ (ಲಿಂಗಪು. ೮-೩) ; ಕಣಿಕದ ಬಟು ತೆಗದು. ವಣಿಕಸೂಸಲನಿಕ್ಕಿ, 
ಮಣಿದು ಪೈಕವದ ವರ್ತುಳಭಾಷಣಂಗೈದು ಲಣಿತಗವಿಯಿಂ ಪಚನಿಸುತ್ತ 
(ಅಂಗಪು. ೮-೧೦). [ಪಚನ + - ಇಸು] 

ಪಚನೆ (ನಾ). ಪಕ್ವಗೊಳಿಸುವಿಕೆ : ಡೀನರನೆಕೆಯದೆ ಕಾನ್ಶದ ರಚನೆಯೆ 
ನುತಿಯುಂರಿ ಇಲ್ಲದೆ ಭಾವದ ಪಚನೆಯೆ ? (ಗಣೇಶ. ೧-೨). [ಸಲ. ಪಚನ] 

ಪಚಪಚ (ನಾ). ಕೆಸರು ಮೊದಲಾದ ದ್ರವ ಪದಾರ್ಥಗಳನ್ನು 
ಒಂದೇ ಸಮನೆ ತುಳಿಯುವಾಗ ಉಂಟಾಗುವ ಧ್ವನಿಯನ್ನು 
ಅನುಕರಿಸುವ ಶಬ್ಧ: ಆ ರಸ್ತೆಗೆ ಹಾರು ಹಾಕಿಲ್ಲ. ಮಳೆ ಬಂದುಬಿಟ್ಟ ಕೆ 


ಎಲ್ಲರೂ ಪಚಪಚ ಎಂದು ರಾಡಿಮಣ್ಣನ್ನು ತುಳಿದುಕೊಂಡು. ಓಡಾಡ 
ಬೇಕು (ರೂಢಿ). 

ಪಚರಿ "ಸಚ್ಚಾರಿ' ನೋ. 

ಪಚಾರ, (ನಾ). ಮೂದಲಿಕೆ; ಅವಹೇಳನ; ನಿಂದೆ: 
"ಪಚಾರಿಸ್ಕು' ಪರಾ. 


[ಆಪ್ರಾ. ಪಚ್ಚ್ಹಾರ] 


೫೦೯೨ 


30 


35 


40 


45 


ಪಜಿಯಿಸು 


ಪಚಾರ್ಯ (ನಾ). ಪ್ರಸಾರ; ಪ್ರಚಾರ: "ಪಚಾರಿಸ್ಕು' ಪರಾ. 

[<ಸೆಂ. ಪ್ರಚಾರ] 

ಪಚಾರಿಸ್ಕು, ಪಚಗಾರಿಸು (ಕ್ರಿ). ೧. ಹೀಯಾಳಿಸು; ಮೂದ 
ಲಿಸು ; ಅವಹೇಳನ ಮಾಡು : ಓಡುವ ಖಳಪರಿನೃಢನಂ ನೋಡಿ 
ಮುಹೀನಾಥನೆಂದು ಧನುವಂ ಕೈಕೊಂಡೋಡದಿರಿದಿರ್ಚೆನುತ್ತು ೦ ಕೂಡೆ 
ಪಚಾರಿಸುತೆ ಬೆಂಬಿಡಿದನತಿಜನದಿಂ (ಉದ್ಭಟ, ೪-೧೦); ವನಧಿಪನ 
ಸೋಲನ ಸಚಾರಿಸಿ ತನಿನಗೆಯನುಬ್ಬಿಸುವ ಹಾಸ್ಯದ ವಿನುತಪರಿಹಾಸಕರಿ 
ನೆಸೆದುದು ಸಭೆ ದಶಾನನನ (ತೊರಂ. ೬-೧೦-೧೦) ; ಕರ್ಣಜಂ ಗಗನದಿಂ 
ಬದ್ದಿಳೆಗೆ ಪೊಡೆಚೆಂಡಿನಂತೆ ಪುಟನೆಗೆದೆದ್ದು ರೋಷದಿಂ ಘುಡುಘುಡಿಸಿ 
ಪಾರ್ಥಸುತನಂ ಪಚಾರಿಸಿ ಕನಲ್ಲು ತೆಗೆದಿಸಲ್‌ (ಚೈಮಿಭಾ. ೨೩-೧೯) ; 
ಇವರ ಮನೆದೇವರು ಸ್ವಪ್ನದಲ್ಲಿ ಸಚಾರಿಸಿ-ನನ್ನ ಹೊತ್ತು ಕೊಂಡು ಕಂಡ 
ಕಡೆಗೆ ಹೋಗಬೇಡ . . . ಎಂದು ಅಪ್ಪಣೆ ಕೊಡಿಸಿ (ಚಿತ್ರಪಾ. ೪). 
೨. ನಿರ್ಲಕ್ಷಿಸು ; ಉದಾಸೀನ ಮಾಡು : ದಾನವನಾ ಗದೆಯ ಬೆಂಬಿ 
ಡದೆ ತೆಗೆದಬ್ಬರಿಸಿ ದೇವನನಿಡಲು ಬಹ ಗಡೆಯನು ಸಚಾರಿಸಿ ಹಿಡಿದ 
ನಸುರಾರಿ (ಪ್ರಹ್ಲಾಚ. ೩-೪೨). ೩. ಅನಾಯಾಸವಾಗಿ ಎದುರಿಸು : 
ಸಾರಣನ ಮುವ್ವತ್ತು ಬಾಣದಿ ಪಚಾರಿಸುತ ಮಾರೀಚನಂ ಪತ್ತು ಮಾರ್ಗಣದಿ 
ರುಾಡಿಸುತ ಭೂರಿಸರಳ ಸವರುತುರೆ ಪಚಾರಿ 
ಸುತ್ತಲೆ ಚಾರಿವರಿವುತಂದು ರನಿಕುಮಾರಕನಲಿ ಭೂಪನೆಜಿಯ ಬೀರುವಂತೆ 
ಯಚ್ಚ ಶರದ ಸಾರಗಟಸಲು (ಕರ್ಣಃ. ೧೦). ಹೆಚೆಗಾರಿಸು: (9), 

[ಪಚಾರ, ---ಇಸ್ಕು] 

ಪಚಾರಿಸ್ಕು, ಪಚ್ಚರಿಸು (ಕ್ರಿ). ಪ್ರಚಾರಪಡಿಸು ; ಪ್ರಸಿದ್ಧ 
ಪಡಿಸು: ಮುನ್ನಿನ ಕಲಿವೀರ ಧೀರರು ಕಾದಿದ ರಣಗಳನು ಪರಿಪರಿ 
ಯಲಿ ಬಣ್ಣಿಸಿ ಹೇಳಬಹುದಲ್ಲದೆ ಆ ದಳವಿದಿರಾದಲ್ಲಿ ಬಿರಿದ ಪಚಾರಿಸಿ 
ಕಾದಿ ತೋಟಲು ಬಾರದು (ಬಸವ. ೬೭೮); ವ್ಯಾಳಂ. ಕೇಳ್ದು ನೀಲಗಿರಿಯಂ. 
ಪಣ್ಣಿ ಕಡೆಗಾಲದ ಕೃ ತಾಂತನಂತೆ ದಂತಿಯಂ ನೂಂಕಿ ತನ್ನ ಪೆಸರಂ ಪಚಾ 
ರಿಸುತ್ತಂ ದುಸ್ಟವಾಕ್ಕನ ಸಮ್ಮುಖಕ್ಕೆ ನರೆ (ಪುಣ್ಯಾಸ್ರ 
ಕನಲಿ ನುಡಿಗಳಲಾಲಿ ಬೊಬ್ಬಿರಿದನುವರಿತು ಬಿಲ್ಲಾ ಳು ಸಮರವನೊನರಿ 
ಸಿತು ಪಯಪಾಡುಪಂಥಗಳಲಿ ಪಚಾರಿಸುತ (ಕೋಗಯ. ೨೧-೪).. 
ಪಚ್ಚರಿಸು : ಅನ್ಯದರ್ಶನಮತಂಗಳ ಪುಚ್ಚಳಿಸಿಯೆನ್ನ' ಭಕ್ತಿಯಂ ಘನ 
ತರಂ ಮಾಡಿ ಪಚ್ಚೆ ರಿಸಿ ವರ್ಧನಗೆಯ್ವುದು (ಪಾಸೋಪು. ೧-೫೭). 

[ಪಚಾರ್ಯ 4- ಇಸು] 

ಪಚಾಲೆ "ಪಚ್ಚಾರಿ' ನೋ. 

ಪಚಿಪಚಿ (ಹಾ). ಒಂದು ಅನುಕರಣ ಶಬ್ದ : ಗೋಡೆ ಹಾಕುವುದ 
ಕ್ಕಾಗಿ ಮಣ್ಣನ್ನು ಪಟಿಪಚಿ ಎಂದು ತುಳಿಯಬೇಕು (ರೊ). 

ಪಚಿಯಿಸು, ಪಚಿಸು (ಕ್ರಿ). ೧. ಅಡುಗೆ ಮಾಡು ; ಬೇಯಿಸು: 
ಜಹಿಸುವುದಿಂತು ದಾಹಕಮಂಂ. ಪಚಿಯಿಸುವುದೆಂದಿಂತು ಪಾಚಕಮಂ 
ಮೆಂದಿಂತು ವಿಸಯಭೇದದಿಂ ದಾವಾಗ್ನಿ ದ್ರವ್ಯಂ ದ್ವಿವಿಧಂ. (ಸಸಾರ. ೩೯೮). 
ಪಚಿಸು: ೧. ಫೃತ ದುಗ್ಧ ದಲಿ ಪಚಿಸಿದ ಸಲವು ಪರಿಮಳವೆರೆದ ತಾಳಿದ 
ಗಳನು ತಂದುಜಿಕಿ ಬಡಿಸಿದರು ಬಾವನ್ನ ಗಂಧಿಯರು (ಸನತ್ಕು. ೧೪-೭) ; 
ಸಚನವಂ ಮಾಡುವಂ ಪಚಿಸುವಂ (ಶಬ್ದಾನು. ೫೩೩ ಪ್ರಯೋ); ಹೊಂಬಟ್ಟ 
ಲಲ್ಲಿ ನರಮಾಂಸನಂ ತಂದು ನನ್ನ ವಶಕ್ಕೆ ಕೊಡಲೂ ಅದಂ ಪಚಿಸುವುದಕ್ಕೆ. 
ಬಾಣಸದ ಮನೆಗೆ ಕಳುಹಿ (ಶುಕಸ. ೨೧೪); ತನ್ಮೃುಗದಂಗಮಂ ಕಡಿದು 
ಖಂಡಮಂ ತೆಗೆದು. . . ಪೊರಳ್ಟಿ ಸುಂಟಿಗೆಯಿಂಡೆ ಪಚಿಸಿ (ಕುಮಾಪು. 
೪-೨೨೫). ೨. ಅರಗು; ಜೀರ್ಣವಾಗು : ಹಸಿನೆಯಾಗದಿರುವುದು, 
ಅನ್ನವು ಪಚಿಸದಿರುವುದು (ಬ್ರಹ್ಮಜೀ ೨೨), “ಫಚನಿಸು' ಪರಾ. 


(ರಉಾನಣೋ. ೪೨); 


೭-೬೨ವು: 


[£ ಪಚನ--ಇಸು] 


ಪಚಿಸು 


ಪಚಿಸು «ಪಚಿಯಿಸು' ನೋ. 

ಪಚ್ಚ,, ಹಚ್ಚ, (ಸಪೂರೂ). "ಪಸುರ್‌' ಎಂಬ ನಾಮವಾಚಕಕ್ಕೆ 
ಸೆಮಾಸಗಳ್ಲ ಬರುವ ಅಧೇರನ ; "ಪಚ್ಚಗಂಬಳಿ', 
"ಸಚ್ಚಗಪ್ಪು 0 ಹಚ್ಚ: "ಹಚ್ಚ ನೆ "ಹಚ್ಚ ಹಸಿ ಪರಾ. 

ಪಚ್ಚ್‌ ಸಚ್ಚೆ ಹ (ನಾ) ೧. ಪನ; ಯುವಕ: 
ಓರೊರ್ಮೆ ಕುಳಿರ್ವ ರದ ಪಚ್ಚ ಮನಮರ್ಚ ಮನ್ಮಥಜ್ವಲನಪಾತದಿಂ 
ಮೆರ್ಯ ಮಿಗೆ ಪುಗುಟ್ಟುದೆಂಬ ಸಂಳೆಯಂ ಕೆಳದಿಯರ್ಗೆ ಬಳಯಿಸುನಳ್‌ 
(ವರ್ಧಪು. ೪-೫೭ ನ), ೨. ಒಡವೆ; ಆಭರಣ: “ಪಸದನಂ, ಪಚ್ಚಂ, 
ತೊಡಂ-೩ ಆಭರೆಣಂ(ಕಶಸೂ. ೬೬-೪೦೯); ಅಲರ್ವಚ್ಚ ೦ ಪಚ್ಚ ಮುಂ 
ಪೊಚ್ಚ ಮಂನೆನಿಸಡಿ ಮೆಯ್ವೆತ್ತೊ ಡಂಬಟ್ಟು ತನ್ನೊಳ್‌ ನಿಲೆ 
(ಶಾಂತಿಪು. ೮-೪೫); ಮುತ್ತಿನ ಪಚ್ಚ ಮಂ ತುಡುವುದಂ ಮಣಕಿದೊಪ್ಬಿರೆ 
(ಕಬ್ಬಿಕಾ. ೩೩೬) ; ಅಚ್ಚ ಪೂಗಳನಜಸಿ ಕೊಯಿ ತಂದವರಿಂದೆ. 
ಪಚ್ಚ ನಂ ಮಾಡಿ ತತ್ತ ತ್‌ಸ್ಥ್ಯಾನಕಳವಡಿಸಿ (ಚೆಬಪು.೩೪-೩೧); ಚರಿಪ ನಿಳಿಂಪ 
ಕಾಂತೆಯರ ಪಚ್ಚ ದ ಪಚ್ಚೆಯ ಕಾಂತಿ ಕಣ್ಣೆ ಮುಂಬರಿಯೆ ಕಲುಂಕೆಗೆತ್ತೆ ಳಸಿ 
(ರಾಜಶೇ, ೧-೧೧೯). *ಪೂಡಲೆವಚ್ಚ' ಸರಾಷಿ. ವೇಷ: *ಪೊಜಪಚ್ಚ ತೆ 
ಪರಾ. ೪. ಸಿಂಗಾರ ಅಲಂಕಾರ: ಪೊಳೆನ ಪಚ್ಚೆ ದೊಳ್‌' ಹೊಗದು 
ಸುವ ಮೃ ದುತಲ್ಪ ದೊಳ್‌ ಲ೦ಿತಗಂಗಾನರೀಲಹರಿಕಾತಲ್ಪ: ಜೊಳ್‌ . 
ಭಾನತೆಸಗರ ಸತಿ ಪವಡಿಸಿ ನಿಶಾಂತದೊಳ್‌ (ಆದಿಪು. ೭-೨೭ ರಗಳ), 
ಪಚ್ಚೆ : ೨. “ಸಚ್ಚಿಯೆನಲಾಭರಣಮಕ್ಕು? (ಕರರ. ೫೮); ಇಂತು 
ನೆಗಳಲು ದೇಶದೂರೂರ ಪಚ್ಚಿಗಳು ಸಂತತಂ ಬಂದವಾ ನೃಪನ ಮನದಿಚ್ಚೆ 
ಗಳು (ನಂಬಿರ. ೧-೧೫) ; ಮಾವಿನ ತಳಿರನುಟ್ಟು ದಂತದ ಬಳೆಯನಿಟ್ಟು 


ಪೂನಿನ ಪಚ್ಚೆ ಗಳೊಳಲಂಕರಿಸಿ , , . ಪಾಡುತಿರ್ಪ ವನಚರಿಯರಿಂ 
ವನಮೆಸೆದುದು (ಚೆಬಪು. ೫೩-೨೩). ಹಚ್ಚ : ೨. ಮಲಸದಿಂಗಳ 
ಹಚ್ಚಂ ಹೆಮ್ಮೆಯ , ಸನ್ಮುಂಗುಡುಗೆಮುಗೆ  (ಉದ್ಭದೇ. ೭-೩). 


*ಕುಳಿರ್ಗಯ್ಯ ಹಚ್ಚ' ಪರಾ. [ಪಚ್ಚಾ,] 

ಪಚ್ಚ, "ಪಸ್ಸು? ಸರಾ 

ಪಚ್ಚಕರ್ಪುರ' “ಪಚ್ಚ, ಸ್ಟಗಪ್ಪು ರ್‌ ನೋ. 

ಚ್ಚ ಕರ್ಪೂರ (ಸಾ). ಇ (ಕರ್ಪೂರವೃ ಕದ ರಸದಿಂದ ಉತ್ಪನ್ನ 
ವಾಗುವ ನಸುಹಸುರು ಬಣ ಸ್ಪ ದ) ಒಂದು. ಬಗೆಯ ಸುನಾದ 
ದ್ರ ದ್ರವ್ಯ : : “ಕರ್ಪೂರಃ, ಘನಸಾರೆ। ೬ » ಹಿಮವಾಲುಕಾ-೫ ಕರ್ಪೂರದ 
ಹೆಸರು, ಪಚ್ಚ ಕರ್ಪೂರ” (Kan SiS ಪಚ್ಚ ಕರ್ಪೂರ, ಅಭ್ರಕಭಸ್ಮ 

೬ ಇವುಗಳಲ್ಲಿ ನಾಲಿಗೆಗೆ ಗಂಡೂಷವನ್ನು ಮಾಡಲು ಸಿತ್ತಜ್ವರ . , , 

ಮೊದಲಾದುವು ಗುಣವಾಗುವುವು (ಸಕನೈ. ೮೫); ಪಚ್ಚ ಕರ್ಪೂರ ಸಾ 
ಪನ್ನೀರು ಮಂಂತಾದ ಸಹಜ ಸುಗಂಧದ್ರವ್ಯಗಳಲ್ಲಿ ಮುಳುಗಿ ತೇಲಿದವರು 
ಆ ಕಾಲದವರು (ಸಾಹಿಜೀ, ೫೨). [ಪಚ್ಚ (ಸಸುರ) 1-ಕರ್ಪೂರ] 

ಸಚ್ಚಕ್ಪಾಣ, ಸಚ್ಚಖ್ಬಾಣ (ನಾ). [ಜೈನ] ಸೀಮಿತಕಾಲಕ್ಕೆ 
ಆಹಾರ ಬಿಡುವುದು ಅಥವಾ ದೋಸ-ಕರ್ಮಗಳನ್ನು 
ಯಾವಜ್ಚಿ ವ ತ್ಯಾಗಮಾಡುವುದು : “ಪಚ್ಚ ಕ್ಲೈ ಕ್ಟಾಣಂಗುಡು" 
ಸರಾ. ಸೆಚ್ಚಖ್ಪಾಣ : “ಪಚ್ಚ ಕ ಬ್ರಾಣಂಗೊಳ್‌' ಪರಾ. 

[<ಪ್ರಾ. ಪಚ್ಚಳ್ಸಾಣ] 

ಪಚ್ಚೆ ಕ್ಪಾಣಂಗುಡು (ಕ್ರಿ). [ಜೈನ] 'ಸಚ್ಚ ಸ್ಸೆಕ್ಸಾಣ ವ್ರತಕ್ಕೆ ದೀಕ್ಷೆ 
ಯನ್ನು ಕೊಡು; ಆಹಾರನಿನೃತ್ತಿ ಯ ಪ್ರತಿಜ್ಞೆ ಯನ್ನು, 
ಮಾಡಿಸು ,ಭಟಾರಾ ಇನಿತು ಕಾಲಮಯಂಡುದು ಸಾಲ್ಗು ಮೆಮಗೆ 
ಯಾವಜ್ಜಿ ₹ವಂ ಬಾಲ್ವಃ ನ್ನೆಗಮಂಸನಾಸ ಪಚ್ಚ ಕ್ಸ್ಯಾಣಂಗುಡುವುಡೆಂದೊಡೆ 

pe ಕಾ ಬಣ ಕುಡು ( ಆಕೊಡು,)] 

ಪಚ್ಚ ಖ್ಪಾಣ "ನಚ್ಚಕ್ಟಾಣ' ಕೋ. 


ನಡ್ಡಾ ರಾ, ೮೨-೨೧), 


೫೦೯೩ 


21 


೫ 


40 


ಪಚ್ಚಡ 


ಪಚ್ಚಖ್ಬಾಣಂಗೊಳ್‌ (ಕ್ರಿ). [ಜೈನ] ಪಚ್ಚೆ ಕ್ಬಾಣವುತವನ್ನು 
ತೊಡು ಆಹಾರನಿವೃತ್ತಿಯ ಪ್ರತಿಜ್ಞೆ ಯನ್ನು ಮಾಡು: 
ಮತ್ತಂ ತ್ರಿರಾತ್ರಕ್ಕೈ ಸಣ್ಣ ಜಾ ಣಂ[ಪಾಂ90, ಪ್ರತ್ಯಾಖ್ಯಾನಂ]ಗೊಂಡರ್‌ 
(ವಡ್ಡಾ 07. ೬೮-೨೭). [ಪಚ್ಚಖ್ಸಾ ಣ(-ಆಪಚ್ಚಕ್ಪಾ ಣ) 4 ಕೊಳ್‌] 
ಪೆಚ್ಚ ಗಂಬಳಿ (ನಾ). ಹಸುರು ಬಣ್ಣ ದ ಕಂಬಳಿ: "ಕಿಗೆ ಎಲ್ಲೆಡೆಗೆ 
ಹುಲ್ಲಿನ ಪಚ್ಚ ಗಂಬಳಿ ! ನಡುನಡುವೆ ಹೋಡಿಸಿರುನ ರತ್ನ ಗಳಂತೆ ಉಡು 
ಕುಸುಮಗಳು ಸೊಬಗು (ಚೆಲುತಿ, ೧೦೪). 
[ಪಚ್ಚ ಶೈ ;(-ಪಸುರ್‌ೈ) ಕಂಬಳಿ] 
ಪಚ್ಚೆ ಗಪ್ಪುರೆ, ಸಜ್ಜ ತ್ಚಕರ್ಪುರ, ಪಚ್ಚಗರ್ಪುರ (ನಾ). - ಪಚ್ಚ 
ಕರ್ಪೂರ: ಸಿಸೊಗಯಿಸುವ ಸಚ್ಚಗಪ್ಪು ಕದ: ಪುಡಿಯಂ ಮೈಗೆ ತಿಗುರಿದೊಜೆ 
(ಚೈಮಿಭಾ, ೩೧-೨). ಪಚ್ಚ ಕರ್ಪುರ: ಪಚ್ಚ ಕರ್ಪುರದ ಪನ್ನೀರ ಜಳಕಕೆ 
ಹಿಡಿಸಿ ನಿಚ್ಚಟಿದ ಮಜ್ಜ ನಕೆಟಕಿದು. (ಗುಭಚ. ೨-೪೬). ಪಚ್ಚೆ ಸ ಗರ್ಪುರ: 
ವಿಂಯೇಲೆಗಳಂ ಗ್ರೆ ಪಚ್ಚಗರ್ಪರದ ಪರಿಮಳದ ಹಳುಳಂ ಬೆರೆಸಿ ಮೆಚ್ಚು ತ್ತ 
ಶಿನಗಿತ್ತು (ಅನೀರ- ದೇ. ೪-೩). [ಪಚ್ಚೆ (-ಆಪಸುರ್‌) + ಕಪ್ಪುರ] 
ಪಚ್ಚ ಗರ್ಪುಕೆ “ಪಚ್ಚೆಗಪ್ಪುರ' ನೋ. 
ಪಚ್ಚ ತ್ಹ ಗಾಟ್ಯ ಪಚ್ಚಿ Sis ಜಾ). ೧. ವಸ್ತ್ರಾ' ಲಂಕಾರ ಮಾಡುವ 
ವ್ಸ ತ್ರ ತಿಯನ್ನು” ಅವಲಂಬಿಸಿರುವವನು” $ ಸಿಂಗರಿಸುವ 
ಉಊಳಿಗವನ್ನು" ಮಾಡುವವನು ; ಪ್ರಸಾಧನಗಾರ : “ಪಚ್ಚಾಯ್ಲಂ 
ಎ ನಚ್ಚೆಗಾಲ (ಕಮದ.ಸಂ. ೨). ೨. ಅಲಂಕಾರ ಮಾಡಿಕೊಳ್ಳುವ 
ಚಟವುಳ್ಳ ವನು: ಗಾಳಿಸು ಗೆಲ್ವನಂ ಹರಹು ಹೂಜೆಗನಂ . . . 
ಪೂರ್ಟ್‌ ಪುಸಿವನಂ. ಪೊಸೆದಿಕ್ಕುಗೆ ಪಚ್ಚ [ಪಾಠಾಂ. ಚ್ಚ ]ಗಾಜನೆಂ (ಲೀಲಾನ. 
೨-೧೦೬). ಹೆಚ್ಚೆಗಾಜಿ : ೧. “ಪಚ್ಚ್ವಾಯ್ಲೆ ೦ ಪಚ್ಚೆ ಗಾಅ ನೀಅನೊ 
ಳಾಳ್ವಂ?? (ಕರ್ಣಾಸಿ. ೫೪). ೨. ಮೇಲಿನ "ಲೀಲಾವ.' ಪ್ರಯೋಗದ 
ಪಾಠಾಂತರವನ್ನುು ನೋಡಿ. [ಪಚ್ಚ್ಯ---ಕಾಆ] 
ಪೆಚ್ಚಗುಪ್ಪಸ (ನಾ. ೧. ಹಸುರು ಬಣ್ಣ ದ ರವಿಕೆ, ಕುಪ್ಪು. ಸಃ 
ಅಚ್ಚು ಹಾಕಿದ ಸೀರೆ ಪಚ್ಚಗುಪ್ಪಸ ತೊಟ್ಟು “ಟಾ ಗಿ ಮುದುಕ ಮಾಡು 
ವರ ಕಾಮನು ನೆಚ್ಚಿದ ಬಾಣ (ಸರ್ವಜ್ಞ.೧೮೨೭). ತೆ ಹಸುರು ಬಣ್ಣ ದ 
ಅಂಗಿ, ಕವಚ: ನಳನಳಿಸ: ಪೊಸ ಪಚ್ಚ[ನಾಣಂ. ಚ್ಛೈ]ಗುಪ್ಪ ಸೌ 
ವಡುತ್ತಿರೆ ಪಚ್ಚಿ ಟೊಪ್ಪಿಗೆ ತಲೆಯೊಳೆಸೆಯಲು. (ಬಸಪು. ೩೪-೨೨). 
[ಪಚ್ಚ (-ಸಸುರ್‌ )+ ಕುಪ್ಪಸ] 
ಸಚ್ಚ ಟೊಪ್ಪಿಗೆ (ನಾ). ಹಸುರು ಬಣ್ಣದ ಟೋಪಿ : ನಳನಳಿನ ಪೊಸ 
ಪಚ್ಚೆ ಗುಪ್ಪ ಸೆವಳವಡುತ್ತಿರೆ. ಪಚ್ಚ [ನಾಡಾ ಚ ಕ] ಟೊಪ್ಪಿಗೆ ತಲೆಯೊಳೆಸೆ 
ಮು reo ೩೪-೨೨), 
ಚ್ಚ |( <ಪಸುರ್‌,) + ಟೊಪ್ಪಿ ಗೆ(<ಟೋಪಿ)] 
ಪಚ್ಚಡ್ಕ ಸ್ಟೈಳ್ಗ, ಹಚಡ, ಹಚ್ಚಡ್ಕ, ಹಚ್ಚಡಿ (ನಾ). 
My ಹೊಡೆಯಲ್ಲ ಅಥವಾ ಹಾಸಲು ಉಪಯೋಗಿಸುವ 
(ಸಾಮಾನ್ಯ ವಾಗಿ ದಪ್ಪ ವಾಗಿರುವ) ವಸ್ತ್ರ; ದುಪ್ಪಟಿ; ಚಾದರ: 
ದೂಷಕನ ಪೆಣಂ ಕಣಣಲಾಗದೆಂಬಂತೆ ಭೋಂಕನೆ. ಪಚ್ಚ ಡದಿಂ 
ಮುಸುಂಕಿತ್ಕ್ರಿ (ಚೊನ್ಮುರ, ಹ. ೩೩೮-೧೨) ; ಆರುಣಮಣಿಕಂಕಣಪ ಪ್ರಭೆ: 
ಪರೆದಿರೆ ಪಚ್ಚ ಡಿಸುನಲ್ಲಿ ಕುಂಕುಮರಸದೊಳ್‌ ಪೊರೆದುದು ಪಚ್ಚ ಡ 
ಮೆಂಜೋಸರಿಸಿದಳ ಸಜ್ಜೆ ನಲ್ತಿ ತನಮೇಂ ಮಂದ್ಡೋ , (ಪ್ರಷ್ಪಪು. 
೨. ಉತ್ತರೀಯ 1 ಮೇಲುಹೊದಿಕೆ : ಒರ್ವ ಕಳ್ಳ 
ನೋಡಿ ಬಂದು ಸೆಟ್ಟಿಯ ಮಣಕಿಯಂ ಪುಗಲಾ ಪರದಂ ಕೃಪಾಭಾವದಿಂ 
ಪಚ್ಚ ಡದಿಂ ಮುಚ್ಚಿ. ಕೊಂಡಿರ್ಪನಂ (ಪುಣ್ಯಾಸ್ತ್ರ. ೩-೭೭ ನ); ಎದ್ದ ನು 
ಜಿನ ಶರಣೆಂದು ಕೆಲಬೊಳಿಸಿದ್ದ ಪಚ್ಚೆಡವ "ಮೇಲ್ಕೊ' ಳುತ (ಭರಚ. 
ಉಡುವ ಸೀರೆ, pA ಪಚ್ಚಡಂ (ಶಬ್ದಾನು. 


೯-೮೮). 


೧೦-೫೯) ; ೫೪೩ 


ಸೆಚ್ಚಡಳೆ 


ನ್ಯಾಖ್ಯಾ); ಬಣ್ಣ ದ ಪಚ್ಚ ಡವಂ ಬಲ್ಲ ಣ್ಣ ೦ಬಿಡಿದಿರ್ದ ಜೋತ್ರ್ರಮ 0 ತಾಳ್ದು 
* * ೬ ಬಿಯ್ದಿದಂ ವೈಶ್ಯನವೊಲ್‌(ಹಾಲಾಸ್ಯ್ರ-೧-೨-೧೪)."ಪಚ್ಚವಡ,' 
ಪರಾ. ಪೆಚ್ಚೆಳ್ಳೆ: ೧. "ಪಚ್ಚಳಿತಿ' ಸರಾ. ಹಚೆಡ: ೧. ಏಳು 
ವರಹದ ಹಚಡ ಕೊಟಿರು (ಎಕ. ೪11, ಶಿನನೊ. ೧೦೭-೩೫; 1576 7). 
೩. ಬಟ್ಟಿ; ವಸ್ತ್ರ : ಈ ಎಳೆಯ ಮೇಲೆಯೇ ಇನ್ನೊಂದು ಹರಟಿಯ 
ಹಚಡವನ್ನು ನೇಯುನ ಇಲ್ಲವೆ ನುಂಗುವ ಹೊತ್ತು ಬಂದೀತು (ನುಂಗಾಪು. 
೪ ಮುನ್ನುಂ). ೪, ಒರಟಾದ ಬಟ್ಟೆ: ಮಂತ್ರಿ ಪದವಿಗಾಗಿ, 
ಮ್ಯಾಂಛಿಸ್ಟ ರ್‌ ಬಟ್ಟೆ ಯನ್ನು ಸಹ ತ್ಯಜಿಸಿ, ಹಚಡವನ್ನು ಟ್ಟು ಜೇಲಿಗೆ ಬಂದ 
ಜಾಣ (ದಾಕೂಟ, ೧೭), ಹೆಚ್ಚೆಡೆ: ೧. “ಹಚ್ಚಡಂ ದುಪ್ಪಟಾಬ್ಯಂ' 
ಮಡದಿಯ ಹಚ್ಚಡನುಂ ಸುಲಿನೆಡೆಯೊ 
ಳ್ಳೇಳಣ್ಣ ಕಿನಿಯ ಕೊಪ್ಪಂ ನೀಂ ಕೊಳ್ಳೊಡೆ ನೋಯದಂತೆ ತೆಗೆ 
ಯೆಂದೊಡೆ (ಧರ್ಮಪ. ೯-೨೧). ೨. ಉಡುಗೊಆಕಿಯ ಹಚ್ಚಡ ೪ 
(ನಿಕ. ೫೪, ಬೇಲೂರು, ೨೪೮-೧೨ ; 1295); ಅಯ್ಯಂಗಳು ಹೊದೆದ 
ಹಚ್ಚಡದ ಸೆಅಗಂ ಪಿಡಿದು. ಕೈಯಿಂದ ಸೆಳೆಸೆಳೆದು. ಜೋಲುತ್ತ ತೆಗೆವಂ 
(ಬಸಪು, ೪೭-೪೭) ; ಕಳೆದು ಬಿಸುಟರು ಮತ್ತೆ ರತ್ನಾವಳಿಯ pS 
ಲಲಿತ ಕೃಷ್ಣಾಜಿನವ ಹೊಡೆದರು ಹಾಯಿ ಹಚ್ಚಡವ(ಕುಮ್ಯಾಸ.೧೬-೫೯); 
ಹೂವಿನ ಹೊಸ ಬಣ್ಣದ ಹೆಚ್ಚಡನುಂ ಹೊದೆದು , , . ಸುಹೃಜ್ಜನ 
ವಿತತಿ ನಡೆದುದತಿಮಂದದಿಂದ (ಜಯಕಾ. ೧೪-೧೯); ಹತ್ತತ್ತು ಹೊನ್ನಿನ 
ಹಚ್ಚಡ ಹೊತ್ತಾರ ಮುತ್ತ ನಿಟ್ಟಾರ ಕಿವಿಯಾಗ (ಲೋಕಗೀ. ೧೨). 
೩. ಮಾಲಿನಿಯಂ ಕಸೂತಿ ಅಂಚಿನ ಪಟ್ಟಿಯ ಹಚ್ಚೆ ಡವನ್ನು ಉಟ್ಟಿದ್ದರೂ 
ಮೈಗೆ ಆಭರಣಗಳು ವಿಶೇಷವಾಗಿದ್ದಿಲ್ಲ (ವಿನೈ. ೪೨). ಹಚ್ಚಡಿ : 
೧. ಎದುರಿಗೆ ಹಾಸಿದ ಹಚ್ಚ ಡಿಯ ಮೇಲೆ ಬಂಗಾರಿಯ ಮಗು (ಏಳಜೀ,೯). 
ಹಚ್ಚಡದರಿನೆ.- ಒರಟು ಬಟ್ಟೆ ; ಖಾದಿಯ ವಸ್ತ್ರ : ಹಚ್ಚಡದಂನೆ 
(ಖಾದಿ)ಯನ್ನು ಹೊರುವ ಗುರುಗಳು ಹೇಳಿದ 'ಕಥೆಯಿಂದ ಉದ್ದ ಪಿತ 
ನಾಗಿ (ದಾಸಹು. ೮೪), 
[ಆಸಂ. ಸ್ರಚ್ಛದ. | ಪ್ರಾ. ಪಚ್ಛೆ ದ, ಪಚ್ಚೆಯ./ತಮಿ. ಸಚ್ಚಟ ; 
ಶುಳು. ಪಚ್ಚಡೆ, ಹಚ್ಚಡೆ; ಕೊಡ. ಪಚ್ಚಡ; ತೆಲು. ಸಚ್ಚಡ, ಸಚ್ಚಳ] 
ಪೆಚ್ಚಡಕೆ (ನಾ). ಹಸುರು ಬಣ್ಣದ ಅಡಕೆ ; ಪಚ್ಚಡಕೆ, ಪಚ್ಚ್ಯೋಲೆ 
(ಭಾಷಾಭೂ. ೧೪೬ ಉದಾ); ಸ್ವರಂ ಪರಮಾಗೆ ಪಚ್ಚನೆ - ಶಬ್ದಕ್ಕೆ, 
ಪಚ್ಚ್ರೋಲೆ, ಪಚ್ಚ ಡಕೆ, ಪಚ್ಚೆ ಲೆಯೆಂದಪ್ಪು ದು (ಶನುದ. ೧೮೨ ಪ್ರಯೋ). 
[ಪಚ್ಚ ;(-೮.ಪಸುರ ) -- ಅಡಕೆ,] 
ಪಚ್ಚಡಿ, ಸಚಡಿ (ನಾ). ೧. ಚೂರು ; ತುಂಡು : ಇಬ್ಬರೂ ಕೂಡಿ 
ಮಾವಿನ ಕಾಯಿಂಗಳನ್ನು ಉದುರಿಸಿ, ಪಚ್ಚಡಿ ಮಾಡಿ ತಿಂದು... 
ತೃಪ್ತಿ ತಾಳುತ್ತಾರೆ (ಸ್ವಸ್ನಹೊ. ೪೯). ೨. ಹಸಿಯ ತರಕಾರಿಗಳಿಂದ 
ಮಾಡುವ ಒಂದು ಬಗೆಯ ವ್ಯಂಜನಪದಾರ್ಥ : ಪೂರಿತಾಮ್ರ 
ಪ್ರಮುಖ ಸಡುರಸದೋರಣದ ಶಾಖಗಳು ಪಚ್ಚಡಿ ಭೂರಿಪರಿಕರನಾದ 
ವಾಕ್ಷಣ ಭೂಸನಾಜ್ಞೆಯಲಿ (ಸನತ್ಕು, ೧೪-೩) ; ಸಚ್ಚಡಿಯ ಮೆಲ ದಜ 
ರುಚಿಯ ಕೊಂಡಾಡುತ್ತ (ಚೆಬಪು, ೫-೬೧); ತಾಳದ ಸೀಕರಣೆ ಕಸರಿ 
ಸಚ್ಚಡಿಗಳು ಮೇಲಾದ ಸಡುರಸಗಳನು . . , ಲೋಲಾಸ್ಟಿಯರು ಬಡಿಸಿ 
ದರು (ಕಂನವಿ. ೮-೮೫) , ಅಚ್ಚ ಸಾಸುನೆಯರೆದು ಮಾಡಿದ ಪಚ್ಚಡಿಯ. 
ಹರಳುಪ್ಪು ಗಾಯ್ಗಳ , , , ಯಶೋದೆ ಬಡಿಸಿದಳಚ್ಚುತಗೆ (ಕೋಗಯ. 
೪-೧೮). ಪಚೆಡಿ : ೨, ನರಹಸ್ವಾಮಿಯ ಸನ್ನಿ ಧಿಯಲು ನಿತ್ಯಕಟ್ಟ 4ೆ 
ಯಾಗಿ ನಡವ ದಧ್ಯನ್ನದ ಅವಸರತಳಿಗೆನೊಂದಳೆ ಅಮ್ರುತಪಡಿ ಪುಜ 
ಕೊಳಗದಳಂವೊಕ್ಕುಳ ಮೊಸರು ತುಪ್ಪ ಪಚಡಿ ಸಹ ವರುಷ ೧.ಕೆ 
ಸಲುಉದು ಗ ೨೪ ವರಹ' (ಎಕ. ೫x೪, ಶ್ರೀರಂಗ. ೨೬೦-೬ ; 1551). 
೩. (ಆಲಂ) ಹಾಳು; ನಾಶ ; ನಜ್ಜು ಗುಜ್ಜು : ಕೊಡೆ ಹಿಡಿದು 


(ಸುಂಗರಾ. ೧೦೧-೨೪) ; 


೫೦೯೪ 


5 


20 


25 


30 


35 


40 


4: 


ಪಚ್ಚಣ 


ಕಾಯೇ ಪಲ್ಲೆ ತಂದರೆ, ಪ್ಯಾಂಟು ಕೂಡಲೆ ಪಚಡಿಯರಿ (ಸಿಳನು. 

[ದೇ.॥ ತನಿ. ಪಚ್ಚಟಿ; ಕೊಡ. ಮಲ. ತುಳು. ಕೆಲು. 
ಪಚ್ಚಡಿ. /ಮರಾ. ಪಚಡೀ] 

ಪಚ್ಚಡಿಕೆ, ಹಚ್ಚಡಿಕೆ(ನಾ).೧. ಎ ಪಚ್ಚಡ ೧. : ಸೆಜ್ಜೆ ಯ ಕಾಪಿನವಂ್‌ 
ಪರಿತಂದು ಶೋಧಿಸಿ ನೋಡಿ ಪಚ್ಚಡಿಕೆಯಂ, ಪತ್ತಿರ್ದ ಕೂಜಕಿಯಂ ಕಂಡು 
(ಪಂಚತೆಂ.೧೩೦-೧೪); ತಾನುಣ್ಣ ದ ಪೆಂರ್ಗಿಕೃದ ಪೇನಿಯ ಪಚ್ಚಡಿಕೆಯೆನಿಪ 
ಲೋಭಿಯಂ ಪೊನ್ನಂ. ತಾನೊಂದುನೂುಟಿಸಯೆದಂತಿರೆ ಹೀನಗುಣಂ 
ಕವರ್ದುಕೊಂಡು ಚಾಗಂಗೆಯ್ವಂ. (ಧರ್ಮಾನೃು, ೨-೩೪) ; ಮಿಸುಗುವ 
ಪಚ್ಚಡಿಕೆಯ ಮೇಲೆ ಪೊಡೆದಾಕೆಯ ನಳಿತೋಳ್ವಚ್ಚಡನುಂ ಚದುರಿಂ 
ಪೊದೆದು. (ಜಯಾ. ೧೬-೧). - ಹೆಚ್ಚೆ ಡಿಕೆ: ೧. "ನಿಜೋಲ; 
ಪ್ರಚ್ಛ ದಪಟ ಎಂದೊಡೆ ಹಚ್ಚ ಡಿಕೆಯ ಸೀರೆ; ಹಚ್ಚ ಡಮೆಂದೂ ಎಂಬರು” 
(ನಾಚಿರಾ.$);" ಹಚ್ಚೆ ಡಿಕೆ-ಪ್ರಚ್ಛಾದಿಕಇ?(ತದ್ಭ ಕೋ.೪೮). ೨. ಹಾಸುಗೆ; 
“ತೆಲ್ಪ, ಶಯನ” (ನಾಟಿಂ. ಕ). [ಸಚ್ಚಡೆ4--ಇಕಿ] 

ಪಚ್ಚ ಡಿಗೆಯ್ಯೂ (ಕ್ರಿ). ತುಂಡರಿಸು ; ಸಂಹೆರಿಸು: ಕೊಚ್ಚ ಪಚ್ಚಡಿ 
ಗೆಯ್ವೈ ನಾನಿರ್ದರಸುರರಂ ಬಹುಜನ್ಮನೆಡೆಗೊಂಬವೆ (ಸರಶು. ೩-೧೭). 

[ಪಚ್ಚಡಿ4ಗೆಯ್ಯೂ( < ಕೆಯಂ”,)] 

ಪಚ್ಚೆ ಡಿಸು, ಹೆಚ್ಚಡಿಸು (ಕ್ರಿ). ೧. ಹೊದಿಸು; ಅಚ್ಚಾದಿಸು : 
ನನೆಯ ತೊಡವಂ ಮಾಡೀ ಪಂಕೇಜಪತ್ರನುನೊತ್ತು ಮಾವಿನ ತಳಿರುಮಂ. 
ಪಾಸೀ ಪೂನಿಂದೆ ಪಚ್ಚಡಿಸುತ್ತು ೦ (ಲೀಲಾನ. ೧೧-೧೯). ೨. ಹಾಸು; 
ಹರಡು ; ಪೂನಿನ ಸೆಜ್ಜೆ ಯೊಳು ಪೊಚ್ಚಪೊಸ ಮೃದುವಂ- ಪಚ್ಚ ಡಿಸಿ 
[ನಾಂಂ. ವಡಿಸಿ]ದ ಹಂಸತೂಳದ ಇಸುಮಂಚವನಾಸೆಗೆಯನ್ವ ತುಂ 
(ನಂಬರ. ೧೦-೭೧) ; ಪೊಳೆನ ತಣ್ಣದಿರ್ಗಲ್ಲ ಪಸೆಯೊಳೇಳೆಲೆನಾಳೆಯೆಳೆ 
ಯೆಲೆಯ ಪಚ್ಚೆಡಿಸಿ . . . ಪನಿನೀರ್ದಳಿದು ತನ್ನಿನಿಯನಂ ಕಳವಳಿಪ 
ಕಾಂತೆಯ ಮಲಂಗಿಸಿ (ಪದ್ಮಾ. ೮೭-೯೨) ; ಸೇವಂತಿಯೆಸಳ ಪಚ್ಚಡಿಸಿ 
ಯೊಳಿಗಿಹನು ಭೂವನಿತೆಯನಪ್ಪು ನಂತೆ (ನೇಮಿಸಂ. ೮-೧೨೯) ; ನಡೆವ. 
ಕಾಂಕೆಯರ . . . ಬಿಡದಂಗಕಾಂತಿ ಕನಕದ ಭೂಷಣದ ಹಚಿ ಕೂಡೆ 
ಪೊಂಬಟ್ಟಿ ಚಲುವ ನಡೆಮಡಿಯ ಪಚ್ಚಡಿಸಿದಂತಾಗೆ (ಚತುಪು. ೨-೬-೫೧). 
೩&೩. ಸಿದ್ಧಪಡಿಸು; ಅಣಿಮಾಡು ; ಸಜ್ಜು ಗೊಳಿಸು: ಸಿರಿಮಂಚಮಂ 
ಪಚ್ಚಡಿಸಿ ಕೊಟ್ಟು ಸುಯತ್ವತಂ ತಿರುನೀಲಕಂಕಕುಶನರ ಕೆಲದೊಳೊಪ್ಪು ತಂ 
(ತಿರುರ.'ಡೇ.೩-೧೬). ೪. ಸಿಂಗರಿಸು; ಅಲಂಕಾರಮಾಡು ; ಪಚ್ಚಡಿ 
ಪನೆನೆ ಪಚ್ಚಿಯ್ಲ (ಕಬ್ಬಿಕೈ. ೩೫). ೫. ವ್ಯಾಪಿಸು; ಪಸರಿಸು : 
ಚಿಂತನೆಯೆನಿಪ್ಪ ಪೊಗೆ ಪಚ್ಚ ಡಿಸಿರೆ ತಮವೆಂಬ ಶಿಖೆ ಪೊಣ್ಮೆ . . . ಪಲ 
ತೆರದೆ ನಂದನಳ್ತಂ (ಸೌನಂದ. ೭-೧೨). ಹಚ್ಚೆ ಡಿಸು : ೧. ನಡುನೆ 
ಮಣಿಮಂಚದಲಿ ನೇಲ್ವಾಸಡಕಿಲನು ಹಚ್ಚ ಡಿಸಿದರು (ಕುನ್ಯಾಉ. ೮-೩); 
ಬಿಳಿಯ ವಸನನ ಬಿಗಿದು ಹಚ್ಚ ಡಿಸಿ ಸಂಚಳಿಸ ಪರಿನುಳದ ತುಂಬಿಗಳಿಂಚರದ 

* ತಾಯ್ವನೆಯೆನಿಸಿದುದು ಸಜ್ಜೆ ವನೆಯಂದ್ಳು(ಸಾಳ್ವ ಭಾ, ೩-೩೬) ; 
ತಳದು ದೃಢ ಸರಿಸರಿಯ ಪುಷ್ಪಾ ನಿಯ ತಲ್ಪದ ಮೇಲೆ ಪತ್ರಾನಳಿಯ 
ಹಚ್ಚಡಿಸುತ್ತ ವಿಂಗೆ ತಂಬೆಲರ ಕೈಕೊಳುತ » » * ನಿವಿಂಸಕೆ ತಿಳಿವ 
'ಕಾಲ್ವಿಡಿನಬಲೆಯರ ಸಿಟ್ಟ ಸಿದನಸುರಾರಿ (ಅಕ್ರೂಚ. ೬-೮), ಪಿ. ಪೊಸ 
ಮಾದಳಿರ ಹಚ್ಚಡಿಸಿ ಕುಮಾರಗೆ ಬಿಸಜದೆಲೆಗಳಿಂದ ಬೀಸೆ(ಅಂಜಚ.೫-೮೧); 
ಒಡನೊಪ್ಪು ವ ಹಂಸತೂಳದ ತಲ್ಪವ ಕಡುಚೆಲ್ವ ಮಿಸುನಿಮಂಚದಲಿ ಮಡಿಸಿ 
ಹಚ್ಚಡಿಸಿ ರತ್ನದ ಬಟ್ಟು ವೊಣಗ ಸಂಗಡಿಸಿದರತಿಮಂದದಿಂದ (ಕಂನವಿ. 
೮-೧೩). ೪. ಹಚ್ಚಡಿಸುವಾತನಕ್ಕುಂ ಪಚ್ಸ್ಯಾಯ್ಲೆಂ (ಕವಿಕಂ. ೧೫೪). 
[ಪಚ್ಚ ಡ--- ಇಸ] 

ಪೆಚ್ಚಣ (ನಾ). ರಹಸ್ಯವ್ಯವಹಾರ : ಉಚ್ಚ ತರಸ್ವರಂ ಸೆಗ್ಗೆಯೆ ತದ್ವಸು 

ದೇನಶುಮಾರಕನೆಂದನೇಪಚ್ಚ ಣನಣ್ಣ ನೆನ್ನನವಿಚಾರತೆಯಿಂ ಸೆಲ್‌ಯಿಟ್ಟೊ 


೧೨-೧೬). 


ಹೆಚ್ಚ ತಳಕರ್ಪುರ 


ಜಾದವುಮ್ಮಚ್ಚದ ಪೆರ್ಚಿನಿಂದುರಿನ ಕಿರ್ಚೆನೊಳಿಕ್ಕಿದೆನೆಂದು ಪೇಟ 
(ನೇಮಿಪು, ೩-೧೬೧). [ಸಚ್ಚ, (< ಪರ್ಚು್ಯ)+-ಆಣ] 

ಪಚ್ಚ ತಳಕರ್ಪುರ (ನಾ). ಇ ಪಚ್ಚಕರ್ಪೊರ: ಕಿಚ್ಚಿನೊಳು ಸುಫೃ 
ತವು ಪಚ್ಚ ತಳಕರ್ಪುರವು ಅಚ್ಚ ಳಿದು ನಿಜದಿ ನಿಂಡಂತೆ ಭೇದವನು ಮುಚ್ಚು 
ವನೆ ಶರಣ (ಸರ್ನಜ್ಞ. ೧೪೨). 

[ಪಚ್ಚೆ (-ಆ.ಪಸುರ್ಟ್‌) 4: ತಳ? 4 ಕರ್ಪುರ (ಎಕಪ್ಪುರ)] 

ಸಚ್ಚನೆ; "ಸಚ್ಚನೆಯ? ನೋ. 

ಪಚ್ಚನೆ (ಅ). ಇದ್ದಕ್ಕಿದಂತೆ; ಸಾಕ್ಷಾತ್ಕಾರವಾದಂತೆ : ಇನ್ನಂ 
ಪಚ್ಚ ನೆಲ್ಲಿಂದೆ. ಬಂದನಿವಂ ತಾನಿದು ದುರ್ನಿನಿಂತ್ತಂ (ದಿನ್ಯಚ. ೯-೬೬). 

[ಪಚ್‌ +-ಅನೆ|] 

ಪಚ್ಚ ನೆಯ, ಪಚ್ಚೆ, ಹಚ್ಚನೆ, ಹಚ್ಚೆನೆಯ (ಗು). ಹಸುರು 
ಬಣ್ಣವುಳ್ಳ; ಹಸುರಾದ: ಸಚ್ಚನೆಯ ಬಣ್ಣ -ಸಲಾಶ, _ಹರಿತ, ಹರಿತ 
(ನಾಚರಾ. ೪. ಹೆಚ್ಚೆ ನೈ: ಶುಕಾಳಿಯೆನಂದು ಬೆರ್ಚಿಪುಜ್ಜು ಗದೊಳೆ 
ನೋಟಬ್ಬ ಪಾಮರಿಯ ಚಾರುಕಟಾಕ್ಷಮರೀಚಿ ನೀಳ್ಸು ಶೋಭಿಗೆ ಸೆಲೆ 
ಯಾಯ್ತು ತತ್ಕೆ ಳನುಭೂರನೆಗೆತ್ತಿ ದ ಪಚ್ಚೆ ನಪ್ಪ ಸತ್ತಿಗೆಗಳನಟ್ಟು ತೋರ್ಸ 
ಶಶಿಕಾಂತದ ಕಾಂತದ ಕಾವಿದೆಂಬಿನಂ (ಚಂದ್ರಪು. ೧-೯೫); ದಿನಕರನಂ 
ಶಶಿಯಂ ಪಚ್ಚ ನೆವಣ್ಣ ದೆ ಬಳಸಿ ನಿಂದ ಪರಿವೇಷದೆ ನೆಟ್ಟಿ ನೆ ಮಟಕಿಕೊಳ್ಳುಂ 
(ಅಟ್ಟಮ. ೫-೧೨) ; ರಾಜಿಸೆ ನೀರ್ದಾಣದೊತ್ತಿನೊಳ್‌ ಪಚ್ಚನೆ ಬೆಳೆದ 
ಹರಿತ ಶಾಡ್ವಲಮು0 . , . ಒಪ್ಪಿರೆ ನದೀಪ್ರಜೇಶಂ ಚೆಲ್ವಾಯ್ತು 
(ರಾನಾಶ್ವ. ೩೦-೨೧). ಹೆಚ್ಚೆ ನೆ: ಹಚ್ಚನೆ ಸೀರೆ ಉಟ್ಟು ಕೊಂಡಾಗ 
ಅವಳು ಎಸ್ಟು ಚೆನ್ನಾಗಿ ಕಾಣುತ್ತಾಳೆ (ರೂಢ). ಹಚ್ಚನೆಯ : ಹಚ್ಚ 
ನೆಯ ನರ್ಣ --- ಹರಿಣಿ, ಹರಿತೆ (ನಾಚಿರಾ. ಕ); ಹಚ್ಚ ನೆಯ ಬಯಲಲಿ 
ಹರಡಿ ಬಿದ್ದಿ ಹುದು ಹಿಮಕರನ ಕಿರಣರಾಶಿ (ಕಗದ್ಯ. ೧೩೮) ; ಹಚ್ಚೆ ನೆಯ 
ಹುಲ್ಲಿನಿಂದ ಮಂಚ್ಚಿ ದ ಮುಡಿಯಲ್ಲಿ ನನ್ನನ್ನು ಕರೆಜೊಯ್ದೆಳು (ಸ್ರಣಸ. ೨); 
ಹಚ್ಚನೆಯ ಹಸಿರು ಅಲ್ಲಿ ಗೋಚರಿಸದು (ಹಾಹುತ್ತ. ೯೯). 

ಪಚ್ಚನೆ ಪಸಿ ಎ. ಪಚ್ಚಪಸಿ ೨% ಪಚ್ಚನೆ ಪಸಿಯ ಗೋನನ್ಸೈ 
ಕರಮ[ನ]ಯದೆ 'ನಿನ್ನಳವಿಗಳವನಅಂಯದೆ ಫೆಗಟಿಕ್ಸೈ (ಸಂಸಭಾ.೬-೫೨). 
[ಪಚ್ಚ (ಆ ಪಸುರ್‌) -.--ಅನೆಯ್ಯ] 

ಪಚ್ಚಪಸಿ, ಹಚ್ಚಹಸಿ (ಗು). ೧. ಅಚ್ಚ ಹಸುರಾದ: ಕಜೆನಾಯ 
ಲೋಳೆಯೊಳ್‌' ಪೊರೆದುಗುತರ್ಪ ಪಚ್ಚ ಪಸಿಯಚ್ಚ ಗಜುಂಕೆ ಮರಲ್ಲ ದಿಟ್ಟ 
PE ಸೂಚಿಸಿದಪ್ಪುದು ಸೋಲ್ತ ಭಾನಮುಂ (ಕಾದಂಪೂ. ೬೫೧). 
೨. ತಿಳಿವಳಿಕೆಯಿಲ್ಲದ ; ಮುಗ್ಗವಾದ : ಜಿಸೆಜೆಸೆಗೆ ಬೆಸೆವ ಪಚ್ಚ ಪನಿ 
ಯೆಗ್ಗರುಮಂ ಕಂಡು (ಸಂಸಭಾ. ೪-೯೪ ನ); ನಾಲಗೆಯಿಲ್ಲದೆ ನುಡಿನೆ 
ನೆಂಬ ಸಜುಗೋಲಿಲ್ಲದೆ ತೊಳಿಕಿಯಂ ಪಾಯ್ದ್ವೆನೆಂಬ ಪಚ್ಚ ಪಸಿಯೆಗ್ಗ ನಂ 
ಪೋಲ್ಕುಂ (ಧರ್ಮಾಮೃ- ೧-೬. ೩. ಹೊಚ್ಚ ಹೊಸದಾದ ; 
ತಾಜಾ: ಬಚ್ಚಬಅಸಿಯಚ್ಛೆ ಸುಖದ ಪಚ್ಚ ಸಸಿಯ ಪೊಚ್ಚ ಪೊಸಹರೆಯ ದ 
ಮುಂಗ್ಳಾಂಗನೆಯರೊಳಂ (ಗಿರಕ, ೨-೧೦೫ ವ). "ಪಚ್ಚ ಪಸಿವರೆಯ? 
ಸರಾ. (ನಾ). ೪. ಅನಾಗರಿಕವಾಗಿರುವುದು;  ಒರಟಾಗಿರು 
ವಿಕೆ: ಅಳನಜಂಯದೆಗ್ಗು ಬಳನಳ ಬಳಿವಿನೆಗಂ ಪಚ್ಚ ಪಸಿಯ ತುಲು 
ಕಾಅಂಗಗ್ಗ ಳಿಕೆಯನೆ ಮಾಡಿ ನೀನುಂ ಪಟೀಯಂ ಕಟ್ಟ ದೆಯೊ ಭೂಸರಿನಿಬರ 
ಕೊರಲೊಳ್‌ (ಸಂಪಭಾ, ೬-೪೬). ಹೆಚ್ಚೆ ಹಸಿ (ಗು). ೫. ಹಸಿ 
ಯಾದ; ಒಣಗಿಲ್ಲದ : ಪಿಂದೆನಿಸುವ ಹಚ್ಚ ಹಸಿಯ ಬಡಿಗೆಗೊಂಡು 
ಹರದರೀರ್ವರು ಹೊಯ್ದ್ವಾಡಿ ಭರದೊಳು ಸತ್ತು (ನೇಮಿಸಂ. ೭-೧೯). 

(ಪಚ್ಚೆ, (ಸಸುರ). ಸಸಿ) 

ಪಚ್ಚ ಪಸಿನರೆಯ (ನಾ). ಆಗ ತಾನೆ ಆರಂಭವಾಗಿರುವ ಯೌವನ; 

ನವಯೌವನ ; ವಜ್ರನರಾಣಿಕೃದ ಹೋಲುನೆಯ ದಂತಸಂಕ್ತಿಯ 


೫೦೯೫ 


20 


25 


30 


35 


40 


45 


ಪೆಚ್ಚೆನಡಿಸು 


ಪಚ್ಚ ಪಸಿನರೆಯದ . . . ಪೆಣ್ಣ ಕೊಪ್ಪಿ ದರು. (ಭಾನಟಂ.೫-೨೯); ಪಚ್ಚ 
ಪಸಿವರೆಯ ದಲರ್ಗಳ ಪಚ್ಚದ $e ಸೊಗಯಿಪ್ಪ ಚ್ಚ ರಸಿಯರಂತೆ ಮೆಟಿಕಿವ 
ತರುಣಿಯರೆಸೆದೆರ್‌ (ರಜೇ. ೨-೨೨). 

[ಪಚ್ಚ ಪಸಿ 4 ಹರೆಯ (ಎ ಪರಯ)] 

ಪೆಚ್ಚಬಾಳಿ (ನಾ). - ಪಚ್ಚೆ ಬಾಳೆ : ಎರಡು ಪಚ್ಚೆ ಬಾಳೆಹಣ್ಣು ಗಳನ್ನು 

ಕೊಂಡು ಉತ್ತ ರೀಯದಲ್ಲಿ ಕಟ್ಟ ದರು (ನಿಕಾಂಗಿ. ೫೬). 
[ಪಚ್ಚ | (-ಆಸಸುರ್‌)--ಬಾಳೆ(-ಆಬಾಟಕಿ)] 

ಪೆಚ್ಚಯಿಲ (ನಾ). ಅಲಂಕಾರ ಮಾಡುವನನು ; ಸಿಂಗರಿಸುವ 
ವನು: ಇಲ ಪ್ರತ್ಯಯ ಕೈ-- ಪಚ್ಚ ಯಂಲಂ) ಪಡೆಯಿಲಂ,' ಗಾನಿಲಂ 
(ಶನುದ, ೨೦೫ ಪ್ರಯೋ); ಗಾನಿಲಂ . . . ಪಚ್ಚೆಯಿಲರಿ, ತಟ್ಟು ಕಂ 
(ಶಬ್ದಾನು, ೪೪೧ ಪ್ರಯೋ). [ಪಚ್ಚ +-ಇಲ] 

ಪಚ್ಚೆರಿಸು "ಪಚಾರಿಸ್ಕು' ನೋ. 

ಪಚ್ಚನಡ,, ಹಚ್ಚವಡ, ಹಚ್ಚನಡಿ (ನಾ). ೧. ಬಟ್ಟಿ ; ವಸ್ತ್ರ : 
"ಪಚ್ಚವಡತಿ' ನರಾ. ಹಚ್ಚವಡ : ೨. ಹೊದಿಕೆ; ಆಚ್ಛಾ ದನೆ: 
“ಹೆಚ್ಚವಡಿಸು' ಸರಾ. ಹಚ್ಚನಡಿ : (8). 

[ಆ.ಸಂ..ಪ್ರಚ್ಛ ದನಟ./ತಮಿ. ಸಚ್ಚನಟಿ; ಮಲ. ಪಚ್ಚ ಪಡ] 

ಪೆಚ್ಚನಡ್ಡ (7). (?).: ಕೀರ್ತ್ತಿಲಲಿತಾಲತೆ ಪರ್ನ್ವೈ ದಿಗಂತರಾಳಮಂ 
ರೂಡಿಯು ಚಾಮೆಡೇನನಗ್ರತನೂಜರ ವಿಕ್ರಮಕ್ರಮಂ ಸಚ್ಚವಡಂ 
ಬೆಂಗಾಣದ ನಿಚ್ಚ ಟಿಗಲಿ ಮನಹಬಿಟ್ಟ ದೇವಂ ನೋಡಲ್‌ ಉಚ್ಚ ಂಗಿಯ 
ಮೇಲಿಜದಂ ಮಚ್ಚರಿಸುವರೆದೆಯ  ಗೂಣ್ಣ ಗೋನಿಯ . ಬಣ್ಣಂ 
(ಎಕ. ೫11, ಚಿಕ್ಕನಾ. ೨೯-೧೯; 1149). [1] 

ಪಚ್ಚ ವಡತಿ (ನಾ). ವಸ್ತ್ರಾಲಂಕಾರ ಮಾಡುವವಳು ; ಸೈರಂಧ್ರಿ ; 
“ಪಚ್ಚೆ ವಡತಿ--ಹಚ್ಚ ಡಿಸುವಾಕೆ? (ಶಮದ. ಪರಿ, ೨); “ಪಚ್ಚ ನಡತಿಯೆನೆ 
ಪಚ್ಚ ನಡಿಸುವ ಸತಿ” (ಕಬ್ಬ ಕೈ- ೯೧). 

[ಪಚ್ಚನಡ, -- -ತಿ (ಎ-ಇತ್ತಿ)] 

ಪೆಚ್ಚನಡಿಕೆ (ನಾ). ಹಾಸುಗೆಯ ಮೇಲೆ ಹೊದಿಸುವ ಬಟ್ಟಿ, 
ಹಚ್ಚಡ : ಅಕೆಯನೆತ್ತಿ ಪಾಸಿನ ಸಚ್ಚ ವಡಿಕೆಯಂ ನೊಡಿದಾಗಳ್‌ 
(ಲೀಲಾನ, ೧೦-೮೨ ನ). [ಪಚ್ಚೆ ವಡ *- -ಇಕೆ] 

ಪಚ್ಚೆ ನಡಿಗೆ, ಹಚ್ಚವಡಿಗೆ(ನಾ) ಇ ಪಚ್ಚವಡಿಕೆ: ಎನಿತಾನುಂ ದುರ್ಜನ 
ನುಂ ನಯೆನುಂ ಮಾಡುತ್ತ ಮಿರ್ದನುಂ ಗುಣಿಯೆನಿಕುಂ . . . ಪಾಸಿನ 
ಪಪಂ ಪಚ್ಚ [ಸಾಕಾಂ.ಪಾಚ] ನಡಿಗೆ ಮುಚ್ಚು ನ ತೆಜದಿಂ (ಸನುಸ. 
೧೫-೩೪), ಹಚ್ಚ ವಡಿಗೆ: “ಪ್ರಚ್ಛದಃ, ಉತ್ತರಚ್ಛೆ ದ1-ಈ ೨ ಹಚ್ಚ 
ವಡಿಗೆ? (ಹಲಾಯು. ೫೧-೧೫೩). [-ಆ. ಪಚ್ಚ ನಡಿಕೆ] 

ಪಚ್ಚ ವಡಿಸು, ಪಚ್ಚೆ ವಡಿಸು, ಹಚ್ಚೆ ವಡಿಸು (ಕ್ರಿ). ೧. ಹೊದಿಸು; 
ಮುಚ್ಚು ; ಅಚ್ಛಾ ದಿಸು : ಪಸಿಯ ನೇತ್ರವಂಂ ಪಚ್ಚ ನಡಿಸಿದಂತೆ 
ಪಸುರ್ಪುವಡೆದ ನೆಲದೊಳ್‌ ಸದ್ಮರಾಗದ ಪರಲ್ಗಳಂ ಬಲಿಗೆದಜಿಕಿದಂತೆ 
ಉಪಾಶ್ರಯಂಂಬಚೆದಳಂಕಂಸುವಿಂದ್ರಗೋಸಂಗಳುನುಂ  (ಜೆಂಪಭಾ. 
ಒ-೨೫ನ) ; ಅಂತು ಬಂದ ವಧೂಕಾಂತರಿರ್ನರುನುಂ ವಿವಾಹನೇದಿಕಾ 
ಮಧ್ಯದೊಳ್ಳ ದಳಿಂಬದಿಂ ಪಚ್ಚ ನಡಿಸಿದ ಪಳಿಕಿನ ಪಟ್ಟ ನಣೆಯೊಳಿರಸಿ 
(ಚಂದ್ರಪು. ೬-೭೦ ವ), ೨. ಹರಡು ; ಹಾಸು: ಪರಾಂಗಣದೊಳ್‌ 
ಪಚ್ಚೆ ವಡಿಸಿರ್ದನು ತಾರ್ಣನತರಂಗಸ್ಮೂಲಹಂಸತೂಳತಳ್ಟ ದೊಳ್‌ ಮಗ್ನ 
ಮೂರ್ತಿಯಾಗಿ ಕುಳ್ಳಿರ್ದ (ಅರ್ಧನೇ. ೪-೫೦ವು) ; ನವಮಣಿ 
ಮಂಚದಿಂಡಿ ಮಿಸುಪಂಜೆಯ ತುಪ್ಪುಲ ತೂಳೆಯಿಂಂದೆ ಪಚ್ಚ ವಡಿಸಿದಚ್ಚ 
ನುಣ್ಣುಗುಲದಿಂದೆ. « ಎಸೆದಿರ್ಡ ಸೆಜ್ಜೆ ಯೊಳ್‌'  ' (ಪುಷ್ಪಪ. 
೯-೯೭) ; ' ಅದಟಿಡಿಯೊಳೆಯ್ಲೆ ಪಾಲಾಶಪತ್ರಂಗಳಂ ಸಚ್ಚ ನಡಿಸಿ. 
(ವೀಕೈಪು. ೪-೭-೩೯). ೩. (ಆಲಂ) ಅಲಂಕರಿಸು; ಸಿಂಗರಿಸು ; 


ಪಚ್ಚನಣ 


ಪಡ್ಚ [ಪಾಕಾಂ. ಚಿ]ನಡಿಸಿದುಯ್ಯಲ ಮಣೆಯ ಕಡೆಯಂ ಪಿಡಿದು ಚಿತ್ತ 
ನಲ್ಲಭನೊತ್ತಿ ಸಾರ್ಚ ಮಾಂಗಳಿಕಮನುಗೃಡಿಸೆ ತುಂಗಳುಚಭರಾಲಸಗಮನೆ. 
ನಡೆತಂದು ನಿಂದು ನೋಡಿ (ಅನಂಪು. ೮-೩ ವ) ; ಪಚ್ಚ ವಡತಿಯೆನೆ ಪಚ್ಚ 
ನಡಿಸುವ ಸಶಿ (ಕಬ್ಬಿಕೈ. ೯೧). ಪಚ್ಚೆ ವಡಿಸು: ೨. ಆ ಮಾನಿನಡಿ 
ಯೊಳಡಿವಾಸಿ : (?) ಪೂನಿನ ಪುಡಿಯ ಪುಟೂಲಂ ಜಗಲಿಗಟ್ಟ 
ಪೊಸದಳಿರ ಪಾಸಂ ಕುಸುಮದೆಸಬಿಿಂ ಪಚ್ಚೆ ವಡಿಸಿ (ಅರ್ಧನೇ. ೫-೫೬ ವ). 
ಹಚ್ಚ ವಡಿಸು: ೨. ದುಕೂಲಚೇಲದಿಂ ತೆರಳದೆ ಕೂಡಿ ಹಚ್ಚ ವಡಿಸಿರ್ದ 
ಸಮುಜ್ಜ್ವಳಶಯ್ಯೆಯಿಂದಮೆಬ್ಟು (ಚಂದ್ರಪು,೭-೬೯) ; ಮನದನ್ನ ನಿಂದು 
ಬಂದಸನೆಂದು ... ಸೆಜ್ಜೆಯಂ. ಸಿಂಗರಿಸಿ ಹಾಸುಮಂ ಹಚ್ಚ ನಡಿಸಿ 
ವಿನುತ ಪರಿಮಳಪುಪ್ಪು ತಾಂಬೂಲಮುಂ ತರಿಸಿ ಮನನೊಸೆದು ಕಾದಿರ್ದೆ 
ನಿನಿತುವರೆಗಂ (ಚೆಬಪು. ೧೦-೩೨). [ಸಚ್ಚ ನಡ, *--ಇಸ್ಕು] 
ಪಚ್ಚನಣ "ಪುಚ್ಚವಣ' ನೋ. 
ಪಚ್ಚನಳ "ಸಚ್ಚಳ್ಳ' ನೋ. 
ಪಚ್ಚ ವಾಗಲ್‌ (ನಾ). ೧. ಮರಕತದ ಸುತ್ತುಗೋಡೆ, 
ಪ್ರಾಕಾರ: ಸುತ್ತಲುಂ ಬಳಸಿ ಪರ್ನಿದ ಕೇದಗೆ ಸಚ್ಚವಾಗಲೆಂ[ಪಾಠಾಂ. 
ಕಲೆಂ, ಕಮೆಂ]ಬೆಸಕಮನಾಳ್ಹು ಪೂಗಣೆಯನಿರ್ಪ ಪೊಟಲ್ಲೆ ಣೆಯಾಜುದೀ 
ಬನಂ (ಕಬ್ಬಿಕಾ. ೧೦೧). 
[ಪಚ್ಚ (ಎ ಸಸುರ್‌,) 4 ಪಾಗಲ್ಕ್‌(<ಪಾಗಾರ)] 
ಪೆಚ್ಚಳ "ಸಚ್ಚಡ' ನೋ. 
ಪಚ್ಚಳ್ಳ, ಪಚ್ಚವಳ, ಪಛಳ, ಪೆಚ್ಚಳ್ಳ, ಹಚ್ಚಳ (ನಾ). (ಮನು 
ಸ್ಯನ ಅಥವಾ, ಪ್ರಾಣಿಯ) ಪೃಷ್ಠಭಾಗ; ನಿತಂಬಪ್ರದೇಶ; 
ಪಿಕ್ರಿ : ಸೋರ್ಮೂಡಿ. ಸೋರ್ದು ಸಿಂದಲೆಯೆ ಸಚ್ಛೆಳ[ಪಾಠಾಂ. 
ಶ್ಚಿನು]ಮಂ . . . ಒರ್ವಳೋಪನಂ ಸೆರ್ಮೊಲೆ ಬೆನ್ನ ನುರ್ಚಿದಪುವೆಂಬಿ 
ನಮಪ್ಪಿ ದಳಾಗಳಾರ್ತದಿಂ (ಕಾವ್ಯಾವ.೮೨೩); ಮಿಕ್ಕು ಪಚ್ಚಳಕ್ತೊ ಮೆಯರ್‌ 
ನಿಮಿರಿ. . . ಕಾಡೆಮ್ಮೆಗಳ ತೆಕ್ಕೆಯೊಳು ಕೋಣನಿರೆ (ಹಚಕಾ. ೫-೩೯) ; 
ಎತ್ತಿ ಬಾಲನನೆರಡು ಪ[ಸಾಕಾಂ. ವ]ಚ್ಚಳದೊತ್ತಿನಲಿ ಮೋಹಿಸಿದ 
ಸುರಗಿಯ ನೆತ್ತಿಯಲ್ಲಿ ತೋಟಿಂದರು (ತೊರರಾ. ೬-೧೩-೩೯) ; ಪೆಗಲುರ 
ಸಂಚಕ ಖುರ ಕೋಡು ಕಾಲ್ಕಣ್ಮೊಗ ಪಣೆ ಪಚ್ಚಳ ಪಿಳಿಲು ಸೊಗಲಿಂಸೆ 
ಮೆಆಕಿದುನಂದಲ್ಲಿ ಲುಲಾಯಗಳಗಲದೆ ಕಾಡೆಮ್ಮೆನಿಂಡು (ಕುರಾಸಾಂ. 
೨೭-೬೧) ಪೆಚ್ಚವಳೆ : ಎಚ್ಚಡಾಯುಧನುಂ ಕಿಟ್ತರಿಯೆನೆ ನೂಂಕೆ 
ತುರಗಮಂ ತುಕ್ಕಿಡಿಗಳ್‌ ಪಚ್ಚ ವಳದೆಡೆಗಳಂ ಮುನ್ನೆಚ್ಚ ಸರ್‌ ತಾಗೆ 
ಸಜಕಿದವುಟಕಿ ಚೆಚ್ಚಆದಿಂ (ಚಂದ್ರಫ. ೧೦-೭೯), ಹೆಛಳ: ಹಾರಿ ಹಾರಿ 
ಪಾದಪಾರ್ಶ್ವದ್ವಯೇನ ಯರಡುಹಿಮ್ಮಡುಹಿಮ್ಮಡಗಳಿಂದ ನೀಕಂಬ 
ದ್ವಯತ್ತಾ ದನಂ ಯರಡು ಪಛಳ ತಾಡಿಸುವದು , , . ಉಪ್ಪ ರದ ಸಾಧನೆ 
ಯೆಂಬರು (ಖಡ್ನಟೀ. 9-೭೦). ಹೆಚ್ಚೆ ಳೈ: ಸಣ್ಣಗಾಲ್ಗಳಂ ನೆಲಕ 
ಗೊಳಗುರ್ಬುವೆಚ್ಚ ಳಮುದಂಚಿತವಾಲಧಿ ಸೂಕ್ಷ್ಮರೋಮದಿಂ ಮೆಜಕಿದುವು 
ವೇಗದಿಂ ಜಜಕಿದುವಾ ಜಘನವಾಜಿಗಳಿಂದ್ರವಾಹಮಂ (ಚಿಕವಿ. ೨-೯೫). 
ಹಚ್ಚಳ : ಚಂದ್ರಾಫೀಡನು ತನ್ನ ಕುದುರೆಯ ಹಚ್ಚಳದ ಮೇಲೆ 
ಕೈೈಯಿರಿಸಿಕೊಂಡು . . . ಉಜ್ಜ ಯಿನಿಪಟ್ಟಿ ಣದ ವೃತ್ತಾಂತವ ಕೇಳುತಲೆ 
ನಡೆದು (ವಚಕಾ. ೮೯). 
ಸಚ್ಚಳದ ಮನೆ - ಮಲವಿಸರ್ಜನೆ ಮಾಡುವ ಸ್ಕಳ; ಶೌಚಾ 
ಲಯ; ಕಕ್ಕಸು $ “ಕಿಟ್ಟಾಲಯಂ ಪಚ್ಚೆಳದ ಮನೆಯೆ ನಿಕ್ಕುಂ” 
(ಮುಂಗರಾ. ೫೮-೯). - 
[-ಆಸಂ. ಪಶ್ಚಾತ್ತಲ. / ಪ್ರಾ. ಸಚ್ಛಿ ಲ್ಲ./ತುಳು. ಸಚ್ಚಲ] 
ಪಚ್ಚಳತೆ (ನಾ). (?) : ದೃಢವಿಡಿದು ಕೆಡಿಸು ಕರಣಂಗಳುಪತಾಪವನು 
ಮಡಿದು ನೋಡಿ ಪಚ್ಚಳತೆಯ ವಿಷಯವನು ಕೆಡವೊಡೆದು ಮೃಡ ಗುರು 
ಬಸವನೆ ತಾನೇಕಭಕ್ತ ನಹನು (ಗುರುಬ. ೬೭-೧೨). [1] 


೫೦೯೬ 


25 


50 


35 


40 


45 


ಪಚ್ಚಿಮದೆಸೆ 


ಪಚ್ಚಳಿತಿ (ನಾ). - ಪಚ್ಚವಡತಿ : “ಪಚ್ಚಡಿಸುವಾಕೆಯಲ್ಲಿಯೆ -ಸ 
[ಪಾಠಾಂ. ವ]ಚ್ಚಳಿತಿಯೆನಲ್ಲೆ? (ಕರ್ಣುಸಿ. ೫೫). 
[ಸಚ್ಚೆಳ್ಳ (ಎ ಪಚ್ಚಡ) ---ಇತ್ತಿ (ಎ-ಇತ್ತಿ)] 
ಪಚ್ಚೆ (ಕ್ರಿ). ಹೊಂದಿಕೆಯನ್ನು ಬಿಡು : ಸಟಾಯಂ ಕೇಳ್ಲಿನೊ 
ಮೇಣ್ನಡೆವಟಿಕಿಯಂ ತಪ್ಪಿ ದೆನೊ . ೬. ಪಚ್ಚಟಾದೆನೊ ಪೇಟ್ಕಾಡಿ 
ನಿನ್ನೊಳಂಗಾಧಿಪತೀ (ಗದಾಯು, ೫-೧೪). [ಪಚ್ಚು ಅಟ] 
ಸಚ್ಛಾಯಿಲ, ಪಚ್ಚಾಯ್ಲ (ನಾ). - ಪಚ್ಚಯಿಲ : “ಪಚ್ಚಾಯಿಲ 
ನೆಂದು ಪಚ್ಚ ಡಿಸುವಾತಂ” (ಕಶಸಾ, ೬೧-೩೪೧) ; ನನ್ನ ಪುಣ್ಯ, ಅಣ್ಣ 
ಯ್ಯನ ಸಚ್ಚಾ ಯಿಲನು ಇದನ್ನಿಲ್ಲಿಯೇ ಮರೆತು ಹೋಗಿದ್ದಿರಬೇಕು 
(ಹುಗುಗಂ. ೧೧೧-೪). ಹೆಚ್ಚಾ ಯ್ಲು; “ಪಚ್ಚಾಯ್ಲಂ ಇ ಪಚ್ಚಗಾಅಂಗಿ 
(ಶಮದ ಪರಿ, ೨) ; ಆರಮನೆಯೊಳಿರಿಸುವುದು ಆಂಗರಕ್ಷಕರ 
ಪಚ್ಚಾಯ್ಲರಂ (ಶೇಷರಾ. ೨-೩೨). [ಪಚ್ಚ +-ಆಯಿಲ್ಯ] 
ಪಚ್ಚಾಯ್ಲು ಪಚ್ಛಾಯಿಲ ನೋ. 
ಪಚ್ಚಾರಿ, ಸಚರಿ, ಸಚಾಲೆ, ಸಚ್ಛ್ರೇರಿ (ನಾ). ಒಂದು ಬಗೆಯ 
ಮರ: ನುತ್ತಿ ಮಧುಕಂ ಮಂಗಾರೆ ಪಚ್ಚಾರಿ[ಪಾಕಾಂ. ಲ]... ಕಕ್ಕೆ 
ಬಿಕ್ಕೆ ಬಕುಳಂ ಬೇವೆತ್ತಕಂ ಕಿಂಶುಕಂ (ರಾಜರೇ. ೫-೫೬); ಎಲವಂ 
ಮುತ್ತುಗ. . . ಮಾನಿಂಗಳಂಬೇಲ ಬೊಬ್ಬುಲಿ ಪಚ್ಚ್ಯಾರಿ ಪತಂಗಮೆಳ್ಳೆ 
ಮೊದಲಾದುರ್ಪೀರುಹಂ ರಾಜಿಕುಂ (ಯಾದಚಂ. ೪-೪೫); ಕಕ್ಕೆ ಸಚ್ಚಾರಿ 
ಮೇಲಾದ ಬಿದಿರು... ಕಿಕ್ಕರಿಸ. ಕಾನನಡೊಳು (ನವನೋ. ೮-೯). 
ಪಚರಿ: ಮರಗಳು , . . ಬೂರಗೆ, ಹುರಗಲು, ಸೊಳ್ಳೆ, ಬೀಟೆ, ಪಚರಿ 
(ನಮ್ಮನು. ೨೩೬). ಪೆಚಾಲೆ : ಪಚ್ಚೀರಿ, ಪಚಾಲೆ, ಪದರು ಪಚಾಲಿ 
(ಮೈಣಗಿ. ೨೮-೫೪೯). ಹೆಚ್ಚೆ ರಿ : ಪಚ್ಚೀರಿ, ಪಚಾಲೆ, ಪದರು ಪಚಾಲಿ 
(ಮೈ ಔಗಿ. ೨೮-೫೪೯). 
[ದೇ.॥ ತನಿ. ಸಚ್ಚಿಲೈ, ಸಚಿರಿ; ಮಲ. ತುಳು. ಸಚ್ಚಿಲ] 
ಪಚ್ಚಾಳ್‌ "ವಸು,' ಪರಾ. 
ಪಚ್ಚಿ; (ನಾ). ಪಿತ್ತಕೋಶ; ಈರಿ: “ಪಚ್ಚಿ ದಕೆಯೂಲ್ಡಿರಿ]್ತ* 
(ನುಂಗರಾ,೧೧೭-೫); ಹೊಟ್ಟಿ ಬಗೆದು ಪಚ್ಚೀನೂ ಅಲ್ಲೇ ಹಾಕಿದ್ದಾರಲ್ಲೊ 
* ಅವರ ಪಚ್ಚೀನೂ ಹೀಂಗೆ ತೆಗೀಬೇಕು (ಮಲೆನು. ೪೫೨). 
ಪಚ್ಚಿ, (ನಾ): ಉಪಹಾಸ ; ಗೇಲಿ : ಸಚ್ಚರಿತೆಯರ ಭಕ್ತಿಯ ಕಂಡು 
ಮಾಧವ ಮೆಚ್ಚಿದೆ ಕೇಳಿ ನೀವೆನಲು ಬೆಚ್ಚಿ ಬಿನ್ನವಿಸಲೇತಕೆ ಚಿತ್ತ ವರಿಯಂದೆ 
ಪಚ್ಚಿ ಗಿಕೃದಿರೆ೦ದರವರು. (ಕೃಷ್ಣಗೋ, ೩-೧೬) ; ಇವರ ಎಲ್ಲಾರೂ ಕೂಡಿ 
ಇಲ್ಲದ ಅಂಡ್ರ್ಯಂಡ್ರಾದ್ದಿ ಮಾಡಿ ನನ್ನ ಪಚ್ಚಿ ಮಾಡಿಬಿಟ್ರು (ಹೊಸಂಸಾ. 
೧೨೨). [4- ಮರಾ. ಪಚ್ಚೀ] 
ಪಚ್ಚಿ (ನಾ). ಚಿನ್ನು ಬೆಳ್ಳಿ ಮುಂತಾದುವುಗಳ ಆಭರಣಗಳಲ್ಲಿ, 
ಆಯಾ ಧಾತುವಿನ ತೆಳು ತಗಡುಗಳ ಅಂಚನ್ನು ಸುತ್ತಲೂ 
ಬಾಗಿಸುವುದರಿಂದ ರತ್ನಗಳನ್ನು ಮೆಟ್ಟಿ ರುವಿಕೆ : (8. [1] 
ಪಚ್ಚಿಮ, ಪಚ್ಚಿವ, ಪಶ್ಚಿನ (ನಾ).೧.ಸಡುವಣ ದಿಕ್ಕು; ಪಶ್ಚಿಮ: 
ದೇವರ ಪಚ್ಚಿ ಮಭಾಗದ ಬೆದಲೆ ಅರವತ್ತರು '(ಎಕ್ಕ. ೫1, ದಾವಣ. 
೧೫೫-೨೦ ; 1124); ಪಚ್ಚಿ ಮದ ದೆಶೆಗೊಡೆಯ . , . ನೆಗಬಕ್ಸ್ಮೀರನೆನೆ 
ನರುಣನು (ಕಬ್ಬಿ ಕೃ.೧೪). ಪಚ್ಚಿ ವ: "ಪಚ್ಚಿವಜಿಸೆ' ಪರಾ. ಸಶ್ಲಿ ವ: 
೨. ಹಿಂಭಾಗ; ಪೃಷ್ಠ ವ ವಾಳಮಂಂ ವಕ್ಷಮುಂ ಸಶ್ಚಿವಮುಂ 
ವಿಸ್ತೀರ್ಣಂ. . ಇಂತಿವು  ತನುವೆನಿಪೊಂದಶ್ವಮಂರ್ನೀಶಪೂಜ್ಯಂ 
(ಲೋಕೋಪ ೧೧-೭೪). [ವ ಪ್ರಾ. ಪಚ್ಚಿಮ./ಸೆಂ. ಪಶ್ಚಿಮ] 
ಸಚ್ಜಿಮದೆಸೆ, ಸಚ್ಚಿವಡೆಸೆ (ನಾ): = ಪಚ್ಚಿಮ ೧. ಪೆಚ್ಚಿವದೆಸೆ. 
ಪಚ್ಚಿ ನುದೆಸೆಗೊಡೆಯ, ಪಚ್ಚಿವಜಿಸೆಗೊಡೆಯ - ಪಶ್ಚಿಮದಿಕ್ಕಿನ 
ಅಧಿಪತಿ; ವರುಣ: “ನೆಗಟಕ್ಕ್ಮೀರಂ,  ಪಚ್ಚಿಮದೆಸೆಗೊಡೆಯಂ, 


ಪೆಚ್ಚಿಯ 


ಸೀರೊಟ್ಟಿ ಲಾಣ್ಮಂ ಈ ೩ ವರುಣಂಗೆ ಫೆಸರ್‌? (ಕಶಸಾ. ೪೯-೩೭) ; 
“ಪಚ್ಚಿ ನದೆಸೆಗೊಡೆಯಂ ತಾಂ ನಿಚ್ಚಂ ನೀರೊಟ್ಟ ಲಾಣ್ಮ ನೆಗಟಕ್ಸೀರನೆನಲ್‌ 
ಚಚ್ಚರದೆ ನರುಣನಪ್ಪಂ” (ಕವಿಕಂ. ೩೭). [ಪಚ್ಚಿ ಮು + ಡೆಸ್ಕೆ] 

ಪಚ್ಚಿಯ (ನಾ). ಗೂಡೆ ; ಕುಕ್ಕೆ : ಗಣಪತಿ ಪುತ್ತರಿಯ ಪಚ್ಚಿಯದಲ್ಲಿ 
ಮಾವಿನ ಎಲೆ, . . ಅಚ್ಚಿಯ ನಾರುಗಳನ್ನು ತಂದಿರಿಸಿದ (ಹುಲಿಹಾ. 
೧೮೭). [4-ಕೊಡ.. ಸಚ್ಚಿಯ] 

ಪಚ್ಚಿನ "ಪಚ್ಚಿಮ' ನೋ. 

ಪಚ್ಚಿವದೆಸೆ "ಪಚ್ಚೆ ಮದಿಸೆ' ನೋ. 

ಪಚ್ಚಿಸು,, ಹಚ್ಚಿಸು, (ಕ್ರಿ). ಹೋಳುಮಾಡು ; ಕತ್ತರಿಸು: 
ಇಂತಪ್ಪ ಮೈ ವೆಳಗಿನಮಳ ನಂಚ್ಛ ನಯಿದನು ಕೊಯ್ದು ಪಚ್ಚಿ ಸಿವುಂಡೊಡೆ 
ಯೇನಹುದು (ನನನೋ, ೧೨-೬). ಹೆಚ್ಚಿಸು : ತರಕಾರಿ ಹಚ್ಚಿ ಸೋ 
ದಕ್ಕೆ ಅಡುಗೆ ಆಳುಗಳಿದ್ದಾರೆ (ರೂಢ). 

[ಪಚ್ಚು | (ವ ಸಸ್ಯು) 4-ಇಸ್ಕು] 

ಪಚ್ಚಿಸ್ಳು, ಪರ್ಚಸ್ಸು, ಹಚ್ಚಿಸ್ಸು (ಕ್ರಿ). ೧. ಒಂದರಲ್ಲೊಂ 
ದನ್ನು ಅಂಟಿಕೊಳ್ಳು ನಂತೆ” ಹೊಂದಿಸು ; ಜಿಸೆ: ಕಡುನಿಮಿರ್ದ 
ತೋರವೊಳೆಗಳ ಸಡುಸೆಟೆಯೊಳ್ಳೊ ಕ್ಕು ಪಚ್ಚಿ ಸಿದವೊಲ್ತೊ ಡರ್ದಿರ್ದೀಡ 
ಮೇನನಂಗೆ ನಡುಕಮನೊಡರಿಸಲಾರ್ಡಪುದೆ ನೋಡ ಹಿಮಮುಂಂ ಗಿಮ 
ಮುಂ (ಬಾಧಪು. ೪-೭೫). ೨. ಅಂಟಕೊಳ್ಳು ಳ್ಳ ಹೊಂದಿಕೊಳ್ಳು ಕ 
ವನಜನಾಭನು . . , ಜೀವರನೆ ಪುಟ್ಟ ಸುವ ಲಿಂಗದೇಹದಿಂದ ಘನವಾಗಿ 
ಜೀವಕ್ಕೆ ಬಿಡದಂತೆ ತೊಯಿದ ವಸನದೋಪಾದಿಯಲಿ ಪಚ್ಚಿಸುವ ತನುವಿನ 
ನೆಳಲಂತೆ ಹರಿಯಾಡಲು ಜೀವನ ಪ್ರವರ್ತಿಸುವುದು (ವಿದಾಕೃ. ೪೪-೩). 
೩. ಲೇಪಿಸು; ಬಳಿ: ನರನೊಬ್ಬ' ಅಂಜನನ ಮಾಡಿ ತಂದು ತನ್ನ ಕರ 
ತಲದಲಿ ಪಚ್ಚಿಸಿಕೊಂಡು ನೋಡಿದರೆ ಸರಿಸ ದೂರದಲಿದ್ದ ವಸ್ತು ಕಾಣಿ 
ಸುವುದು (ವಿದಾಕೃ - ೧೨೩-೩). ಪರ್ಚಿಸ್ಯು: ೪. (ದೀಪ, ಉರಿ 
ಮೊದಲಾದುವನ್ನು) ಹೆತ್ತಿಸು ; ಹೊತ್ತಿಸು ; ಜ್ವಲಂತಗೊಳಿಸು : 
ಸೊಡರಂ ಪರ್ಚಿಸಿದಂತಿರೆ ಬೆಡಂಗುವಡೆದೆಸೆವ ಮುನಿಯ ದೇಹದ್ಯುತಿಯಂ 
ಕಡುಗನಿಲಮಾಗಿ ಕಾಂಚನದಡವಿಯನನುಕರಿಸಿ ತದ್ವನಂ ಸೊಗಯಿಸುಗುಂ 
(ಕಾದಂಪೂ. ೭೨೯). ಹೆಚ್ಚಿಸ್ಟು : ೪, ಕತ್ತಲಾಯಿತು, ದೀಪವನ್ನು 
ಹಚ್ಚಿಸು (ರೂಢಿ). ೫. ಬಳಿಯುವಂತೆ ಮಾಡು: ಮನೆಗೆ ಸುಣ್ಣ 
ಹಟ್ಟಿ ಸಬೇಕು (ರೂಢಿ). ೬. (ಸಸ್ಯ ಗಳನ್ನು) ಊರುವಂತೆ ಮಾಡು 
ಅಂಟಿಸು: ಬಾಗಿಲ ಬಳಿ ಎರಡೂ ಸಕ್ಕ ಗಳಲ್ಲಿ ಮಲ್ಲಿಗೆ ಬಳ್ಳಿ ಯನ್ನು ಹಚ್ಚಿ ಸ: 
ಲಾಗಿದೆ (ರೂಢಿ). [ಪಚ್ಚು a) 

ಪೆಚ್ಚೀಸು(ನಾ). ೧. ಇಪ್ಪ ತರು. ೨. ಇಪ್ಪತ್ತೈದು ಎಂಬುದೇ 
ಎಲ್ಲಕ್ಕೂ ಹೆಚ್ಚಿನ ಗರೆವಾಗಿದ್ದು ಲೆತ್ತಗಳ ಬದಲಾಗಿ ಕವಡೆ 
ಗಳನ್ನು ಬಳಸ ಆಡುವ ಒಂದು "ಬಗೆಯ ಆಟ: (8). 

[4- ಹಂ. ಪಟ್ಚೀಸ್‌, ಪೀಸ್‌. / ಪ್ರಾ. ಪಚೀಸ್‌] 


ಪೆಚ್ಚು, "ಸಸ್ಕು' ನೋ. 

ಪಚ್ಚು, "ಪರ್ಚು;' ನೋ. 

ಸೆಚ್ಚು,, ಸರ್ಚು, ಹಚ್ಚು, (ಕ್ರಿ). ೧. ತೊಡಗಿಸು ; ಸೇರಿಸು; 
ಹೊಂದಿಸು: “ಸಚ್ಚಿಸ್ಸು' ಪರಾ. ೨. ಬಳಿದುಕೊಳ್ಳು ; ಲೇಪಿಸಿ 
ಕೊಳ್ಳು : ಅಚ್ಯುತ ನಿನ್ನಯ ಧ್ಯಾನನಿಲ್ಲದೆ ದ್ವಾದಶನಾಮ” ಪಚ್ಚು ವೆನು 
(ಪ್ರಸಕೀ, ೯-೧). ಗಿ ಪರ್ಚು, : ೩. (ದೀಪವನ್ನು ) ಅಂಟಿಸು ; 
ಹೊತ್ತಿಸು : "ಪರ್ಚಿಸ್ಮು' ಪರಾ; ೪. ಅಂಟಿಕೊಳ್ಳು ; ಸೇರು; 


ಬಿಸೆ; ಅನರ ಲಾನಣ್ಯರಸ ಸರಿದೈದಿ ರುಕ್ಮಿಣಿಧನನ ಕಣ್ಮನದೂಳು ತುಂಬಿ 
ಯತಿನೋಹಲತೆ ತವೆ ಬಳ್ಳಿ ಪರಿಷೆ ತನುಭುಜಗಳನು ಪರ್ಚಿ (ನನನೋ. 
೧೦-೫). ಹೆಚ್ಚು, : ನಿ. ಮಗನು ನೌಕರಿಯಿಲ್ಲದೆ. ಕುಳಿತಿದ್ದಾನೆ; 


೫೦೯೭ 


5 


20 


30 


35 


40 


45 


ಪೆಚ್ಚು ಗೆಗಾರ್ತಿ 


ಎಲ್ಲಿಯಾದರೂ ಕೆಲಸಕ್ಕೆ, ಹಚ್ಚಬೇಕು (ರೂಢಿ). ೨. ತಿಲಕಮಂ ಫಣೆಗೆ 
ಕಪ್ಪಂ ಕಣ್ಣಿಗುರೆ ಹೆಚ್ಚೆ ದೊಲಪಿನಿಂ ಕನ್ನಡಿಯ ನೀಕ್ಷಿಸಡೆ pS ಕುಳಿತು 
(ನರರು. ೬-೪). ೩. ಮಿಂಚಬೇಕೆಂದು ಬಲು ಜ್ಯೋತಿಗಳನು ಹಚ್ಚಿ 
ವಂಚನೆಯಿಂದಲೆ ಪೂಜೆಯ ಮಾಡುವುದು (ಪುರಂದ. ೨-೨೫-೨) ; 
ತುಪ್ಪ ದ ದೀವಿಗೆ ಹಚ್ಚೂ ವೆ ಸಂಕಟಕ ಸೆಬ್ಬಿರಲೊ ದೇವ (ಕನ್ನಜಾ, ೧). 
೫. ಬಳಿ; ಲೇಪಿಸು: ಹಚ್ಚಿ ದೆಣ್ಣೆ ಬಚ್ಚಲ ಪಾಲು (ಗಾದಿ). 
೬. ಆರಂಭಿಸು; ಮೊದಲುಮಾಡು; ಉಪಕ್ರಮಿಸು : ಈಹೊತ್ತು 
ನಿಮಗೆ: ನಾಲ್ಕನೇ ಪುಸ್ತಕವನ್ನು ಹಚ್ಚು ತ್ತೇವೆ. (ಮುಂಬಯಿ. ೪-೧) ; 
ಮತ್ತೆ ನಿನ್ನ ರಗಳೆ ರಾಮಾಯಣ ಹಚ್ಚ ಬೇಡ (ರೂಢಿ). 
ಶ್ರಿ; (ಸಸಿಗಳನ್ನು) ಊರು ; ನೆಡು; ನಾಟು: ಹಚ್ಚಿದ ವರ್ಷಕ್ಕೆ 
ಬಾಳೆ ಈಯುತ್ತದೆ (ಮುಂಬಯಿ. ೨-೪೬) ; ಗಾಳಿ ಹೆಚ್ಚಿದ ಬಳ್ಳಿ ಗಾರೇನು 
ನೀರೆರೆವರು? (ಪಯಣ. ೨೩-೧೦). ೮. ಪಟ್ಟಿಗೆ ಸೇರಿಸು; ನೋಂದಾ 
ಯಿಸು: ಅನರು ಈ ಸಮಾಜದ ಸದಸ್ಯರ ಪಟ್ಟ ಟ್ವಿಯಲ್ಲಿ ತಮ್ಮ ಹೆಸರನ್ನು 
ಹಚ್ಚಿದರು (ರೂಢ). [ದೇ.॥ ತುಳು. ಹಚ್ಚು ; ಗಡಬ. ಪರ್ಜ್‌] 
ಪಚ್ಚು". ಶ್ಲ “ಪರ್ಚ್ಯು' ನೋ. 
ಪಚ್ಚು (ನಾ). ಸೇರುವೆ; ಹೊಂದಿಕೆ : ಭನಸಂತಾಪನಿಲೋಪಮಂ 
ನಿಯಮದಿಂದಿಚ್ಛೆ ಸ್ಸೈಪವಂ ನಿಚ್ಚ ಮುಚ್ಚ ವದಿಂ ತ್ವಚ್ಚರಣೋಚ್ಚ ಭಕ್ತಿ 
ರಮೆಯಂ ಪಚ್ಚಿ ೦[ನಾಕಾಂ. ಪರ್ಚಂ]ಚಿರಂ ನಚ್ಚಿ ಮಚ್ಚಿ ನಲಂ ವರ್ತಿಕೆ 
Bi ೧೬-೮೨). [ಪಚ್ಚು] 
ಫ್ರೀ (ನಾ). (ಸುಕ್ಕಾಗಿ) ಒಳಸೇರುವಿಕೆ ; ಹಳ್ಳ ಬೀಳುವಿಕೆ: 
ಅವಳ ಗಲ್ಲಗಳು ಪಚ್ಚು ಬಿದ್ದಿ ಷೆ (ಕುರಿಹಿಂ. ೬೭); ಆ ಸ್ಟ ಬಡೆದ ಗಲ್ಲ, 
ಸಪ್ಪಗಾದ PARR ಸಾಕು !' ರಮಾಬಾಯರೇ ಆ ರೂಪವನ್ನು 
ವರ್ಜಿಸಬೇಕು 1 (ಸಮಜೀ, ೪). [- ಬಚ್ಚು] 
ಪಚ್ಚು ಕುಡು "ಪಚ್ಚುಗೊಡು' ನೋ. 
ಪೆಚ್ಚು ಕೊಡು *ಪಚ್ಚುಗೊಡು' ನೋ. 
ಸೆಚ್ಚುಕೊಳ್‌ "ಸಚ್ಛುಗೊಳ್‌' ನೋ. 
ಪಚ್ಚು ಗಂಟು(ನಾ). ಎರಡು ಬೇರೆ ಜೀರೆಯ ಗಂಟು; ವಿಭಾಗಿಸಿದ 
ಗಂಟು: ಅಳಿನೀಳೋಜ್ವಳ ಸಹಸ್ರಕುಂತಳಂಗಳ್‌' ಪರಕಲಿಸಿ ಬಂದು 
ಪೊಳಮುಂಯ್ತನಲ್ಳಿ ಆಯೆ ಪಚ್ಚುಗಂಟಕ್ಕಿ ಗಾಂಡೀವಧನ್ವಂ ಸನ್ನದ್ಧ 
ನಾಗಿರ್ಪನ್ನೆಗಂ (ಪಂಪಭಾ, ೧೨-೨೦೨ ವ). 
[ಪಚ್ಚು | (ಆ ಪಸು,)4-ಗಂಟು] 
ಪಚ್ಚುಗುಡು "ಪಚ್ಚು! ಸೊಡು' ನೋ. 
ಪಚ್ಚುಗೂಟ್ಕ ಸರ್ಚೇಗೂಂಟಿ (ನಾ). (ಚಿತ್ರವನ್ನು ತೂಗು 
ಹಾಕುವ) ದಸಿ, ಗೂಟ: ವಕ್ರೋಕ್ತಿ ಯಿಂದೆನ್ನ ೦ ತೆಗಟ್ಟು ತನ್ನಂ 
ಪೊಗಲ್ವಿ ಚಿತ್ರಿ ಕೆಯ ಚೇತಶ್ಚ ಕೋರನುಂ ನರಸ್ಮಿತಚೆಂದ್ರ ಕೆಯಿನಲರ್ಣಿ 
ಮತ್ತೀಯಡೆಯೊಳಟ್ಟ ಬುದಂತನ್ಮ ಗೆಯ್ದ ಸಚ್ಚು ಗೂಟಿ[ಪಾಠಾಂ. ಪರ್ಚು 
ಗೂಂಟ]ಮಂ ಕಂಡು (ಧರ್ಮನಾ. ೩-೧೪೭ ನ). ಪರ್ಚುಗೂಂಟಿ : 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಪಚ್ಚ್ಚ್ಯು 4 ಗೂಟ( ಆಗೂಂಟಿ)] 
ಪಚ್ಚುಗೆ (ನಾ). ೧. ಮಂತ್ರಾಲೋಚನೆ ; ಏಕಾಂತದ ಮಾತು- 
ಕತೆ; ಗುಪ್ತ ಸಲ್ಲಾಪ: ಸಕ್ಪುಗೆಗಾರ್ತ' ಪರಾ. ೨. ವಿವಿಕ್ತ 
ವಾದ ಸ್ಥಾನ; x ಏಕಾಂತಸ್ಥ' ಳ:( 
[ಪಚ್ಚು ಚಕ ಸ ಇಗೆ) 
ಪಚ್ಚುಗೆಗಾರ್ತಿ (ನಾ). ಏಕಾಂತದಲ್ಲಿ ಸಲಹೆ ಮಾಡುವವಳು : 
“ಪಚ್ಚು ಗೆಗಾರ್ತಿ, ಮಂತಣಗಾರ್ತಿ- ಈ 5 ಏಕಾಂತದವಳ್‌% (ಕಶಸಾ. 


೬೨-೩೭೯). [ಪಚ್ಚುಗೆ 4-ಕಾಅ+-3, (-ಇತ್ತಿ)) 


ಪಚ್ಚು ಗೊಡು 


ಸಚ್ಚುಗೊಡು, ಸಚ್ಚು ಕುಡು, ಪಚ್ಚುಕೊಡು, ಪಚ್ಚುಗುಡ್ಕು 
ಪರ್ಚುಗುಡು, ಪರ್ಚುಗೊಡು (ಕ್ರಿ). ಹಂಚಿ ಕೊಡು; ವಿಭಾಗ 
ಮಾಡಿ ನೀಡು ; ಪಾಲುಮಾಡಿ ಕೊಡು: ರತ್ನ್ನಕಂಬಳಂಗಳಂ ಕೊಂಡು 
. ಮೂನರ್ತ್ವಿರ್ವರ್‌ ಸೊಸೆನಿರ್ಕಳ್ಗೆ ಪಚ್ಚು ಗೊಟ್ಟೊಡೆ (ವಡ್ಡಾರಾ, 
೨೫-೨೮) ; ಮತ್ತಮಾ ವೃಷಭನಾಥನುಟಕಿ ದಪತ್ಯವರ್ಗಕ್ಕೆಲ್ಲವಿಂಳಾತಳ 
ವಿಭವಮಂ ಪಚ್ಚು ಗೊ[ಪಾಕಾಂ. ಕೊ]ಟ್ಟು . . . ಸುದರ್ಶನನೆಂಬ ಶಿಬಿಕೆಯ 
ನೇಅನದಾಗಳ್‌ (ಆದಿಪು. ೯-೭೨ ನ); ದಾಮೋದರಂ ಸಿಂಹೋದರಂಗಂ 
ವಜ್ರಕರ್ಣಂಗಂ . . . ನಾಡುಮುಂ ಬೀಡುವುಂ. ಪಟ್ಟು ಗೊ[ಪಾಠಾಂ. ಕೊ 
ಗು]ಟ್ಟು (ಸಂರಾಮಾ,೭-೮೦ ವು; ಪರಿವಿಡಿಯೊಳೆಡೆಗೊಂಡ ಪಂತಿಗೆ ತೀರ್ಥ 
ಪ್ರಸಾದಂಗಳನೋರಣದಿಂ ಸಚ್ಚುಗೊಟ್ಟುಂ ತತ ಪೊಳನುಟ್ಟಿ ಂ (ರಾಮಾಶ್ವ, 
೬೬-೪). ಪೆಚ್ಚುಕುಡು : ಪರಿಜನಕೈಡಲಇದೊಡೆ ಪೊರೆವುದುಂ 
ಪಡೆದಂದಂ ಪಚ್ಚು ಕುಡುವುದುಂ » ಮೊದಲಾಗಿ ಮತ್ತಮಂತ್ರಮು 
ಗುಣಂಗಳೊಳವು (ಸಂಚತಂ, ೨೯೪-೧). ಪಚ್ಚು ಕೊಡು : ಆನವರ್ಗೆ 
ಪಟ್ಟಿಮಂ ಕಟ್ಟ ನೆಲನಂ ಪಚ್ಚು ಕೊಡುವಾಗಳಡ್ಡಂ ಬರ್ಪ ಗಂಡರಂ 
ನೋಟಿಕ್ಟಿಂ (ಪಂಸಭಾ. ೪-೭ವೆ); ಇತ್ತ ಅದಿದೇನಂ ಭರತ ಬಾಹುಬಲಿ 
ಗಳಂ . . . ಅಧಿರಾಜ ಯುವರಾಜರ್ಮಾಡಿ ನಿಜ*ಸಿ ನೈಷಭಸೇನಾದಿಗಳ್ನ 
ಮಿಳಾತಳಮಂ ಪಚ್ಚು ಕೊಟ್ಟು (ಚಾವುಂಪು, ೩೭). ಪಚ್ಚುಗುಡು : 
ತನಗಂ ಮನೆಗಂ ಕೆಳದಿಯಿಂಂದಮೆ ಪಚ್ಚುಗುಡಲೆವೇಟ್ದು ತನಗೆ ನೀಡುವ 
ಪೂನಂ ತಂದಣ್ಣಂಗೆ ಕುಡಾಂ ಕೆಯ್ಮಾಸಿದೆನೆಂದಳಂ . , . ತೋಜಕಿ 
(ಶಾಂತಿಪು. ೮-೮೧ ವು; ಸರ್ವಘಾತಿದ್ರವ್ಯನುಂ ದೇಶಘಾತಿಗಂ ಪಚ್ಚು 
ಗುಡುವುದು(ತತ್ತ ಸ್ರ. ೩೧೮); ಹರಸುರಿಪಿಜೊಡುರಿಸಮನೆಲ್ಲರ ಮೆಯ್ಗಂ 
ಪಚ್ಚುಗುಡುವವೋಲ" ಪುಗುತಿರ್ಪಾ ಸ್ಮರನಂ ಪುಗಲಿತ್ತೊಡೆ ಮನಮಂರೆ 
ವುದುಮುಂಗಂಗಳುರಿವುದುಂ ವಿಸ್ಮಯಮೇ (ಲೀಲಾವ. ೪-೪೭); 
ರಾಯನುಮತಿ ಹರ್ಷದಿಂದಾ ವೃತ್ತಾ ೦ತಮನಿತುಮನೆಕೃಟಿಯುಸಿರ್ದು 
ಸಂತಸಮಮಿಂ ಪಚ್ಚು ಗುಡುವುದುಂ (ane. ೩-೧೦೪). ಪರ್ಚುಗುಡು : $ 
ಮಿಕ್ಕಿರೆಯಿಂಂ ಡಾಸಿಯೆರ್ಗೆ ಪರ್ಚುಗುಡೈ (ರಾಮಾಶ್ವ. ೩೮-೧೯); 
ಭೃಂಗಾಯಿವರ್ಣಗಳನ್ನು ತೋಟಗನು ತಂದು ಕೊಡಲು, ಕೃಷ್ಣನು 
ರುಕ್ಮಿಣಿ-ಸತ್ಯಭಾಮೆಯರಿಗೂ ಮಿಕ್ಕ ರಾಣೀವಾಸದವರಿಗೂ ಪರ್ಚುಗುಡು 
ವನು (ಕರ್ಣಾಜ. ೧೦೧). ಪೆರ್ಚುಗೊಡು : ತನ್ನ ಮಾಡಿದ ಪಿಶಿತ 
ಮನವರ್ಗೆಲ್ಲಂ 'ಪರ್ಚು[ನಾಂಾಂ.ರ್ಟಿ, ಚ್ಹು]ಗೊಟ್ಟು ಮನಿಬರುಮೊಂದಾಗಿ 
ಪೋಸನ್ನೆಗಂ (ನಡ್ಡಾರಾ, ೧೯-೧೯) ; ತದ್ದೈೈತ್ಯಾಧಮಂ ನೀಳದಿಂ 
ಬಿರಿದಂ ಭೂತಗಣಕೃಮಂಡಜಗಣಕ್ಕಂ ಪರ್ಚುಗೊ[ಖಾರಾಂ. ಚ್ಚು ಕೊ] 
ಟ್ವಂದದಿಂ (ಜಗವಿ. ೫-೪೬). [ಪಚ್ಚು (-.ಪಸ್ಯು)*-ಕೊಡು;] 
ಪಚ್ಚು ಗೊಳ್‌, ಪಚ್ಚುಕೊಳ್‌, ಸರ್ಚುಕೊಳ್‌, ಪರ್ಚುಗೊಳ್‌, 
ಹಚ್ಚುಕೊಳ್‌ (ಕ್ರ). ಹಂಚಿಕೊಳ್ಳು $ ಭಾಗ ಮಾಡಿಕೊಳ್ಳು : 
ಪ್ರತಿದಿನಕ್ಕೊಂದು ಮಲ್ಲಲ ಕೂಟುಮನೊಂದು ಮೊಗಸೆ ನೀರುಮಂ ನೆಲ 
ಮನೆಯೊಳಗಣ್ಣೆ ನೀಡಿದೊಡನಿಬರು ಪಚ್ಚು [ಪಾಂ ರ್ಚು]ಗೊಂಡುಣ್ಬರ್‌ 
(ವಡ್ಡಾರಾ, ೧೮೨-೧೧) ; ಮೃಗನಯನೆಯ ಮನದ ಖೇದನುಂ ಪಚ್ಚು 
ಗೊಳಲ್‌' ಬಗೆದಂತಾಕುಳಚಿತ್ತಂ ದೃಗಂಬುವಂ ತೊಡೆದು ಮೆಲ್ಲನಿಂತೆಂದಂ 
(ಚಂದ್ರಪು, ೩-೫೩) ; ನಯನ ತ್ರಿ ಭಾಗವಾಯ್ತಾ ದಿಯೊಳಚ್ಚ ರಿಯಿಂ 
ಶ್ರಿನರ್ಗಮವು ಪಚ್ಚು ಗೊಳಲ್‌  ಪ್ರಿಯದಿಂದಲ್ಲದೊಡಬಲೆಯ ನಯನವಿಭಾ 
ಕ್ಕೆ ಕಾರಣಂ ಪೆಜತುಂಟೀ (ನಳಚಂ. ೩೬೪). ಪೆಚ್ಚು ಕೊಳ್‌ : ಜಕ್ಕ 
ವೆಕ್ಕಿಗಳ್‌ ಸುರತಮಕರಧ್ವಜನ ಸುಭದ್ರೆಯ ವಿರಹಪರಿತಾಪಮಂ ಪಚ್ಚು 
ಕೊಂಡಸುಂಗೊಂಡಗಲೆ (ಪಂಪಭಾ, ೪-೪೮ ವ) ; ಅರ್ಧರಾತ್ರಿಯೊಳ್‌' 
ಧರ್ಮಬುದ್ಧಿ ದುರ್ಬುದ್ಧಿ ಯಪ್ಪ ದುಷ್ಪ ಬುದ್ಧಿಯಂ ಕರೆದು ಪೊನ್ನ ಂಪಚ್ಚು 
[ಪಾಉಂ,ಚರು]ಕೊಳ್ಳಮೆನೆ (ಸಂಚತಂ. ೧೭೦-೪). ಪರ್ಚುಕೊಳ್‌: 


೫೦೯೮ 


25 


30 


85 


40 


45 


ಪಚ್ಚಿಗಂಜಿ 


ಮೇಲಿನ "ಪಂಚತಂ.' ಪ್ರಯೋಗದ ಪಾಠಾಂತರನನ್ನು ನೋಡಿ. 
ಪರ್ಚುಗೊಳ್‌ : ಮದನಾತುರೆಯಪ್ಪೆ ನ್ನೀ ಹೃದಯದ ರಾಗನನೆ 
ಪರ್ಚುಗೊಂಡಂತಿರೆ ಕೆಂಪೊದನಿದ ಪಡುವಣ ಜಿಸೆಗೆಯ್ದಿ ದನರಂಣ 
ರುಚಿಪ್ರಕಾಶನಪ್ಪ ದಿನೇಶಂ (ಕಾದಂಪೂ. ೮೦೮); ಸಮಭಾಗಂ ಬರೆ ಹಸ್ತಿ 
ವಾಜಿ ಸಹಿತಂ ಭಂಡಾರಮಂ ಪರ್ಚುಗೂಂಡು ಮಗಂಗರ್ಥಮನಿತ್ತು 
(ಅನಂಪು.೧೨-೩೦) ; ಎಂದಿನ ತೆಜನಲ್ಲದಿದೇನಿಂದೀ ನಲ್ಲಭೆಯ ವದನವನಜಂ 
ಕೊರಗಿತ್ತೆ ೦ದುದನೆ ಸರ್ಚುಗೊಳ್ಳೊ ೦ದಂದದಿನೇನರಸನಾನನಂ ಕೊರಗಿ 
ದುಜೋ (ಪುಷ್ಪಪು, ೩-೬೫); ಕಾಂತೆಯ ಚಿಂತೆಯನಾ ವಿಭು ತಾಂ ಪರ್ಚು 
ಗೊಂಡು ತಳೆದಿಂತೆಂದಂ ೩-೭೦). 'ಹೆಚ್ಚು ಕೊಳ್‌ : 
ಸಮಾನಭ್ಯಾಗೆಯಲು ಹಚ್ಚು ಕೊಂಡುಂಬರ ಮಂಗಳ ಮಹಾಶ್ರ್ರೀ 
(ಎಕ.೪1, ಕಡೂರು, ೧೫೭-೭೫; 1191), [ಪಚ್ಚು 1(< ಪಸು) ಕೊಳ್‌ ಈ 
ಪಚ್ಚುಡಿ (ಕ್ರಿ). ಹಂಚಿಹೋಗು ; ಇಬ್ಬಾಗವಾಗು : ಒಡವುಟ್ಟ ದ 
ತಳದಳಿಸುವ ತುಡುಗೆಯ ದುಗುಲದ ನಮೇರು ದಾಮಕದೊಳ್‌ ಪಚ್ಚುಡಿ 
ದುದು ಪರಾರ್ಧ್ಯಕೂಟದ ಬೆಡಂಗೊಡಂಬಟ್ಟು ದಿರ್ವರಹಮಿಂದ್ರರೊಳಂ 
(ಶಾಂತಿಪು. ೯-೨೩೦). [ಪಚ್ಚು (ಇ ಪಸು) ಉಡಿ,] 
ಪಚ್ಚುನುಡಿ; (ಕ್ರಿ). ಕಿವಿಮಾತನ್ನು ಹೇಳು ; ನಿಸುಮಾತನ್ನು 
ಹೇಳು; ರಹಸ್ಯ ವಾಗಿ ತಿಳಿಸು: ಆರಸಾ ನಿನ್ನ ಸುಹೃ ದ್ಭೂ ವರಜಯ 
ತರುಣಿಯವಗೆ. ಸ ಯನೊದವಿಸಿ ಭರಣಿ. ಬರ್ಸೆನೆಸುಸುಮೆನ್ನ 0 
ನಿನ್ನೆ: ಡೆಗಟ್ಟ ದಳೆನುತ ಪಿರಿದುಂ ಪಚ್ಚು ನುಡಿವ ತೆಜದಿಂ ಜಯನ! ನರಪಾಲಕನಾ 
ಕರ್ಣಾಂತಂ ತೆಗೆದುರುಕೋದಂಡದ. ನಾರಿ ಕರಂ ಕಣ್ಣಿಡ್ಡವಡೆದುದಾಗ 
(ಜಯಕಾ, ೭-೯). [ಪಚ್ಚ್ಚ್ಯ( ಆ.ಪರ್ಚು,) + ನುಡ್ಮಿ] 
ಪಚ್ಚುನುಡ್ಮಿ (ನಾ). ಏಸು ಮಾತು; ; ಕಿವಿ ಮಾತು; ಗುಟ್ಟಿನ 
ಮಾತು: ಬೆಚ್ಚದೆ ಕೊಲ್ವೆನೆಂದಾ ದಾದಿಯೊಳು ತಾನು ಪಚ್ಚುನುಡಿಯ. 
ನಾಡಿದಳು. (ಪ್ರಭಂಜ. ೨-೫೭). [ಪಚ್ಚ (-ಆ ಪರ್ಚು) + ಸಣ] 
ಪೆಚ್ಚು ಮಳಲು (ನಾ). ಸಣ್ಣ ಮರಳು; ; ನುಣ್ಮರಳು : ಮೊಳ 
ಕಾಲುದ್ದದ, ಉಸುಬಿಗಿಂತ ಕೇಡಾಗಿರುವ ಪಚ್ಚು ಮಳಲಿನ ಬಯಲಂತೆ, 
ಅಂತಹ ಮಳಲುನೆಲದಲ್ಲಿ ಆ ಹೇರನ್ನು ಒಂದು ಮಾರುದೂರ ಎಳೆದು 
ಕೊಂಡು ಹೋದ ಎತ್ತಿಗೆ ಚಿನ್ನದ ಕೋಡಣಸು (ಬೆಳುವು. ೧೭೬). 
[ಪಚ್ಚು 24 ಮಳಲ್ಕು( ಎಮೆಣಲ್‌)] 
ಪಚ್ಚು ವರೆ (ಕ್ರಿ). ಬೆಡ ಬಿಡಿಯಾಗಿ ಹರಡು: ಕೆದಲಾದ ಮುಡಿಕಟ್ಟು 
ಪಚ್ಚು ವರೆದು[ಪಾಳಾಂ, ಪರ್ಚಿ ಪರೆದು] ಮಚ್ಚಿ ಮಂಸುಂಕಿ ಭಾಳತಳನುಂ 


(ಜೀ. 


(ಗಿರಿಕೆ. ೮-೭೭ ವ). [ಪಚ್ಚು (( ಎಪಸು,) 4 ಪಕ್ಕೆ] 
ಪಚ್ಚೆ, ಹ ' ನೋ. 
ಪಚ್ಚೆ, “ಪಚ್ಚ” ನೋ. 


ಪಚ್ಚೆ, be ನೋ. 

ಪಚ್ಚೆ ಕದಿರು (ನಾ). - ಪಚ್ಚೆತೆನೆ; “ಒಂದು ಸುಗಂಧ ಸಸ್ಯ? 
(ಸಿರಿಕೊ).. [ಪಚ್ಚೆ ಎಸ್ಟ ನಳನ 2] 

ಪಚ್ಚೆ ಕರ್ಪುರ " ಪಚ ಗಪ್ಪುರ' ನೆ. 

ಪಚ್ಚೆ ಕರ್ಪೂರ ಜಾ “ತುಷಾರಗೌರಃ ನಚ್ಚಿ 
ಕರ್ಪೂರ” (ಓಷಧಿ. ೭೧) ; ಚಾತುರ್ಥಿಕ ಜ್ವರಕ್ಕೆ, :-ಪಾಷಾಣ ಹಣ ೧ 
ತೂಕ, ಕೋಷ್ಕ ಹಣ ೧ ತೂಕ, ಪಚ್ಚಿ ಕರ್ಪೂರ ಹಣ ೨ ತೂಕ 
ಇವಿಷ್ಟನ್ನೂ ೬ ೬೬ ಮದಕಣಿಕೆಯ ರಸದಲ್ಲಿ ಕೊಡುವುದು (ವಿನೈವಿ. ೧೬೨), 

[ಪಚ್ಚೆ ,( ಆ.ಸಸ್ಯು) 4- ಕರ್ಪೂರ] 
ಪಚ್ಚೆ ಕಾಯಿ "ಪಚ್ಚೆ ಗಾಯ್‌ ಸೊ. 


'ಪೆಚ್ಚೆ ಗಂಬಿ (ಹಾ ಕಲಾಬತ್ತಿನ ಹಸಿರಂಚು; ಹಸಿರು ಬಣ್ಣದ 


Kd 
ಕಂಬಿ; ಹಚ್ಚಡನ ಹೊದ್ಮನ್ನೆ ಪಚ್ಚಿಗಂದೀಯಾ ಪಾಗಾನೆ ಸುತ್ತನ್ನೆ 
(ಹುಟ್ಟಿ ತ. ೨೪). [ಪಚ್ಚಿ (-ಎಸಸ್ಕು)4- ಕಂಬಿ] 


ಪಚ್ಚೆ ಗನ್ನವಚ್ಚ 


ಪಚ್ಚೆ ಗನ್ನವಚ್ಚೆ (ನಾ). ಮರಕತದಿಂದ ಕೂಡಿದ ಕರ್ಣಾಭರಣ : 
ಎಳಗಲ್ಲದೊಳಟ್ಟ ದಿಟ್ಟ ಬೊಟ್ಟ 0 ಕೆಳೆಗೊಂಡೊಪ್ಪು ನ ಪಚ್ಚೆ ಗನ್ನವಚ್ಚ ೦ 
(ಚಿಕವಿ. ೩-೪೪). [ಪಚ್ಚೆ |( <ಎಪಸ್ಕು) 4 ಕನ್ನ ವಚ್ಚ] 

ಸಚ್ಚೆ ಗಪ್ಪುರ, ಪಚ್ಚಿ ಕರ್ಪುರ (ನಾ). ಎ ಪಚ್ಚೆ ಕರ್ಪೂರ:ಪಚ್ಚಿಗಪ್ಪುರ 
ಪನ್ನೀರು ಮೃಗನಾಭಿ ಮುಖ್ಯಲೇಪನದಿ ತಿಗುರನಿಕ್ಕಿ ದರಾಳಿಯರು. 
(ನೋಡ. ೨೩-೧೨). ಪೆಚ್ಚೆ ಕರ್ಪುರ: ಕಸದ ಕೊಡತೆಗೆ ಪಚ್ಚಿ ಕರ್ಪುರದ 
ರಜವನಂಬಿಲದ ಕೊಜತೆಗೆ ಸುಧೆಯನು ಹುಸಿಯ ಕೊಚತೆಗೆ ಸತ್ಯವನು 
ಕೊಟ್ಟು ಕೆಡಿಸುವಂತೆ (ಆಸೆ. ೨-೧೩೨) ; ಪಚ್ಚೆ ಕರ್ಪುರನಚ್ಚೆ ಗಳನು. 
ತೊಡರ್ಚಿದಳು ತಂಜೋರ್ವ ಸಖಿಯುದು ಕಿಚ್ಚು ಪತ್ತಿ ದ ತೆಅದುರಿಯೆ 
(ಸಾಳ್ವ ಛಾ. ೬-೨೦). [ಪಚ್ಚಿ ; (೭ ಪಸ್ಮು) + ಕಪ್ಪುರ] 

ಪಚ್ಚೆ ಗಬ್ಬುನ "ಪಚ್ಚೆ ಗರ್ಬುನ' ಫೋ. 

ಪಚ್ಚೆ ಗರ್ಬುನ, ಪಚ್ಚೆಗಬ್ಬುನ (ನಾ). ಸಂಸ್ಕರಿಸದ ಕಬ್ಬಿಣ ; 
ಶುದ್ಧವಾಗದ ಕಬ್ಬಿಣ: : ತತ್ತರುಣಿಯ ಬಟಾನಟಃಯಂ ಪತ್ತಿ 
ಹಿತಾಹಿತನಿವೇಕವಿಕಲಂ ಪಟಃಯಂ ಪೆತ್ತಾ ಮುನಿಪಂ ಭ್ರಾಮಕ 
ದತ್ತ ಳಸುವ ' ಪಚ್ಚೆ ಗರ್ಬು[ಸಾಕಾಂ. ಬ್ಮ್ಬು]ನಕ್ಕೆ ಣೆಯಾದಂ (ಸಂಲಾನಾ. 
೪-೮೩). ಪಚ್ಚೆ ಗಬ್ಬುನ: ಮೇಲಿನ ಪ್ರಯೋಗದ ಪಾಠಾಂತರ 
ನನ್ನು ನೋಡಿ. [ಸಜ್ಜೆ (-ಆಹಸ್ಯು) + ಕರ್ಬುನ(ಎಕರ್ಮೊನ್‌)] 

ಪಚ್ಚೆ ಗಾಯ್‌, ಪಚ್ಚೆಕಾಯಿ (ನಾ). ಹಸಿರು ಕಾಯಿ ; ಮಿಡಿ 
ಕಾಯಿ : ವೃಕ್ಷಜಾಲಮೆಲ್ಲಂ. ತಳಿರ್ನನೆ ಪಚ್ಚೆ ಗಾಯ್ದೋರೆವಣ್ಣಳಂ 
ಪಡೆದುವಾಗ (ಸನ್ಕುಕಾ. ೭-೪). ಪಚ್ಚೆ ಕಾಯಿ. 

ಸಚ್ಚೆಕಾಯಿಗಿಡ - ಒಂದು ಬಗೆಯ ಸಸ್ಯ : ಅಡಿಕೆಬಾಳಿ... 
ಸಚ್ಚೇೇಕಾಯಿ ಗಿಡ, ದೊಡ್ಡಮೆಕ್ಕೆ, ಹಾಲ್ಮೆಕ್ಕೈಬಳ್ಳಿ (ಸಸಿ. ೪೨). 
[ಹೆಚ್ಚಿ ,( ಎಪೆಸ್ಕು) 4 ಕಾಯರ! 
ಪಚ್ಚೆ ಗಾಣ "ಪಚ್ಚ ಗಾಜಿ ನೋ. 


ಪಚ್ಚೆ ಗುಪ್ಪಸ (ನಾ). - ಪಚ್ಚಗುಪ್ಪಸ ೨: ಖಿಟುಗುವ ಪೀಲಿಗಟ್ಟು |; 


ಪೊಸ ನಿಗ್ಗವದೊಳ್ಳಳೆ ಪಚ್ಚಿಗುಪ್ಪಸಂ ಕಿಜುದಳಿರಾಂತ ಚಲ್ಲಣಮದೇಂ 
ಬಗೆಗೊಂಡುದೊ ತತ್ಕಿರಾತರಾ (ಶಬಶೆಂ. ೩-೨೭). 
[ನಚ್ಚಿ ,(ಎಸಸ್ಕು) ೬ ಕುಪ್ಪಸ] 
ಪಚ್ಚೆಗೆಂಪು (ನಾ). ಒಂದು ಮಿಶ್ರ ಬಣ್ಣ; ಹಳದಿ ಮತ್ತು ಕೆಂಪು : 
ಮಿಗೆ ಪಚ್ಚೆ ಗೆಂಸಲತೆಗೆಯ ಹುರುಡಿಪುದು ತೆಳುಗಲ್ಲವಾ ಸ್ವಯಂಪ್ರಭೆಗೆ 
(ವರ್ಧಚ. ೪-೮೦). [ಸಚ್ಜೈ/(-ಆಪಸ್ಯು)-- ಕೆಂಪು] 
ಪಚ್ಚೆ ಗೊಂಡಲ (ನಾ). ಮರಕತದಿಂದ ಮಾಡಿದ ತೊಂಡಿಲು(?) : 
ಅಲರೆಸೆನೆಳದಳಿರೆಲೆಯರಲೆಲೆ ಬಲ್ಮಿಡಿ ಮಿಸುಪ ಪಚ್ಚೆ ಗೊಂಡಲಮಂಳಿ ಕಜ್ಜ ಲ 
ತಿಲಕಮಾಗೆ ತೋರ್ಪುದು ಸಲೆ ಸೊಗಯಿಸಿ ಬಾಲನಂದದಿಂ ಮಾಕಂದಂ 
(ಕುಸುಮಾ, ೫-೩೬). 
[8 ಇದು "ಪಚ ಡೊಂಡಲ' ಎಂಬುದರ ಅಪಲಿಖಿತನಿರಬಹುದು] 
ಪಚ್ಚೆ ಗೊಡೆ (ನಾ). ಹಸಿರು ಬಣ್ಣದ ಕೊಡೆ: ಪೊದಲ್ಲ ಪಚ್ಚಿ ಗೊಡೆ 
ಯೆಂಬಂತೆತ್ತಿ ಸಂಕೇಜಿನೀದಳಮಂ ಬಾಳಕರೇಣುವಂ ಬಯಂಕೆಯೊಳ್‌ 
ಕೊಂಡಾಡುತಿರ್ದತ್ತಿ ಭಂ (ಲೀಳಾವ, ೮-೪). 
[ಪಚ್ಚಿ ( <ಪಸ್ಕ್ಯು) + ಕೊಡೆ] 
ಪಚ್ಚೆ ತೆನೆ "ಪಚ್ಚಿಯ ತೆನೆ' ನೋ. 
ಪಚ್ಚೆ ತೈಲ (ನಾ). ಕರ್ಪೂರದಿಂದ ತಯಾರಿಸಿದ ತೈಲ: ಸಚ್ಚಿತೈಲ 
ಹಾಕಿ ಮೂಳೆಯನ್ನು ಸೇರಿಸುವ ಯತ್ನದಲ್ಲಿ ಗಂಟಿಕಾಲ ಉಜ್ಜಿದ ಪಂಡಿ 
ತನ ಅಭಿಪ್ರಾಯ ೬ ೬ ಒಂದು ಕಾಲೇ ವ್ಯರ್ಥವಾಗುವ ಸಂಭವವೇ 
ಕಾಣುತ್ತದೆ ಎಂದು (ದೇನಹೆಂ. ೨೪೧). [ಪಚ್ಚೆ (ಎಪಸ್ಕು)+ ತೈಲ] 
ಪಚ್ಚೆ ತೋರಣ "ಪಚ್ಚೆ ದೋರಣ' ನೋ. 
39 


೫೦೯೯ 


20 


30 


40. 


ಪೆಚ್ಚಿಲೆ 


ಪಚ್ಚೆ ದೇವರು (ನಾ). ಪಚ್ಚೆಯ ಬಣ್ಣದ ಮೈಯುಳ್ಳ ದೇವರು ; 
ನಿಷ್ಣು : ಹುಚ್ಚ ನೆಂದರು, ಲುಚ್ಚನೆಂದರು, ಮುಚ್ಚು ಮರೆಯವನೆಂದರು.. 
ಕಚ್ಚಿ ನುಡಿದರು, ಚುಚ್ಚಿ ನುಡಿದರು. ಪಚ್ಚೆ ದೇವರೆ ಬಲ್ಲನು (ಕಎಪು. 
೨೦-೨೯). [ಪಚ್ಚಿ |(-೮ಪಸ್ಕು)) *ದೇವರು(-ಲಜೀವರ್‌)] 
ಸಚ್ಚೆ ದೋರಣ, ಪಚ್ಚಿತೋರಣ (ನಾ). ಹಸಿರಾದ ತೋರಣ ; 
ಹಸಿರುತೋರಣ : ಕಾಂಸ್ಕ ತೋರಣ, ತಳಿರ್ದೋರಣ್ಯ ಪಚ್ಚೆ ದೋರಣ, 
ಮಕರದೋರಣ (ಶಮದ. ೨೯೮ ಪ್ರಯೋ); ತಳಿರ್ದೋರಣಂ ಪಚ್ಚಿದೋರಣ 
ಕಾಂಸ್ಕ್ರಮಕರತೋರಣ (ಕಬ್ಬ ಕೈ. ೯೬). ಪಚ್ಚೆ ತೋರಣ: ಎಲ್ಲೆಲ್ಲೂ 
ಪಚ್ಚೆ ತೋರಣಗಳು ರಾರಾಜಿಸುತ್ತಿ ದೃವು (ರೂಢಿ), 
[ಪಚ್ಚೆ ((-ಆ.ಪಸ್ಯು) + ತೋರಣ] 
ಪಚ್ಚೆ ಪಡಿಮೆ (ನಾ). ಹಸಿರುಬಣ್ಣದ ಪ್ರತಿಮೆ : ಯಾವ ಕಾವ್ಯಕೇನು 
ಕಡಿಮೆ, ರೈತನ ಈ ಹಸುರು ದುಡಿಮೆ, ಶಿಶುಸೈರಿನ ಪಚ್ಚಿ ಸಡಿಮೆ ? 
(ಕದಕೆ. ೬೮-೩). [ಪಚ್ಚೆ |(-ಆ.ಪಸ್ಯು) -- ಪಡಿಮೆ] 
ಪಚ್ಚೆ ಸಯಿರು (ನಾ). ಹಸಿರಾದ ಬೆಳೆ: ಪಚ್ಚಿ ಸಯಿರಿನ ನಾಡ ಅಚ್ಚು 
ಅಚ್ಚ ಒತ್ತಿದ ಮೈಯ ಸಿರಿಯೇ (ನಾಡಲೀ. ೯-೩), 
[ಪಚ್ಚಿ (-ಆ.ಪಸ್ಕು)--ಸಯಿರು(-ಆಸಯಿರ*)] 
ಪಚ್ಚೆ ಬಾಳೆ (ನಾ). ಒಂದು ಬಗೆಯ ಬಾಳೆ; ಹಸಿರು ಬಣ್ಣದ 
ಬಾಳೆ: ಸಚ್ಚೆ ಬಾಳೆ, ನಾಡಬಾಳೆ, ಮಧುರಂಗಬಾಳಿ ಮೊದಲಾದ 
ನಾನಾ ಜಾತಿಯ ಬಾಳೆಯ ಬನಗಳೂ ಅಲ್ಲೆ ಇದ್ದುವು (ಕರ್ಣಾಜ-೧೫೫). 
[ಪಚ್ಚೆ (-ಆ.ಸಸ್ಯು) 4 ಬಾಳೆ,(-ಎಬಾಟ3)] 
ಪಚ್ಚಿ ಮಾಲೆ (ನಾ). ಹೆಸಿರು ರತ್ನಗಳ ಮಾಲೆ; ಮರಕತಮಣಿ 
ಮಾಲೆ: ಪಚ್ಚಿ ಮಾಲೆ, ಪೂಮಾಲೆ, ವನಮಾಲೆ (ಕಮದ. ೨೯೮ ಪ್ರಯೋ). 
[ಪಚ್ಚೆ | (-ಲಪಸ್ಯು) 4 ಮಾಲೆ] 
ಪಚ್ಚೆಯ "ಸಾಚ್ಛಾ' ನೋ. 
ಪಚ್ಚೆ ಯತೆನೆ, ಪಚ್ಚಿತಿನೆ, ಪಚ್ಚೇತೆನೆ (ನಾ). (ಹಸಿರು ಬಣ್ಣದ 
ಕದಿರಿನಿಂದ ಕೂಡಿದ) ಒಂದು ಬಗೆಯ ಸುಗಂಧ ಸಸ್ಯ ಮತ್ತು 
ಅದರ ತೆನೆ: ಬಲುಗಂಪು ಸೊಂಪು, ಮಾಡಿದವೊಲು ಪಚ್ಚೆಯ ತೆನೆ 
ಗಳೊಪ್ಪಿ ದಂವು(ನುಲ್ಲಕಾ, ೪-9೧೬). ಪೆಚ್ಚೆ ತೆನೆ: ಬಂ ದಾಸವಾಳ ಪಚ್ಚೆ ತೆನೆ 
ಬನ್ನಿಪತ್ರಿ ಎಳೆಯ ಶ್ರೀಗಂಧದ ಪತ್ತುರಿ (ಸಿದ್ಧ ಪು.೧೮-೯೫.ಪೆಚ್ಚೇತೆನೆ : 
ಮರುಗ ಪಚ್ಚೈ ತೆನೆ (ಚೆಂಗೂಲಿ. ೫೩). [ಪಚ್ಚೆ (ಸ್ಮ) + ತೆನೆ] 
ಪಚ್ಚೆ ಯಜಕೆ (ನಾ). ಮರಕತ ಶಿಲೆ: ಮುತ್ತಿನ ಮತ್ತ ವಾರಣ ಪುಷ್ಯ 
ರಾಗದ ಪುತ್ತಳಿ ಪಚ್ಚಿಯಜಳಿಗಳ ಉತ್ತ ಮನೇದಿಕೆ ರತ್ನದುಪ್ಪ ರಿಗೆ 
ಮೆಯ್ವೆತ್ತಿರೆ ಮೆಟಕದುದಾ ಭವನ (ಕುರಾಸಾಂ. ೩-೯೪). 
[ಪಚ್ಚಿ (-೮ಪಸ್ಟು) *-ಅಜಕ್ಕಿ] 
ಪಚ್ಚಿಲೆ (ನಾ). ಹಸಿರು ಬಣ್ಣದ ಎಲೆ ; ಹಸಿರೆಲೆ : ಕೆಂದಳಿರೆ 'ತಳ 
ಮಿದೇಕೆಂದು ಹಸ್ತಾಗ್ರದೊಳ್‌ ಪಚ್ಚಿಲೆಯಂ ಕೊಂಡಿಟ್ಟು ಕಟ್ಟು 
ಕ್ತೊರೆದು ಸಿಡಿವಿನಂ ಕಯ್ಕೆರಲ್ಪೊಂಗೆ. ಮುಂಗೈ ಸುಲಿನನ್ನಂ ಕಾಮ 
ನೆಚ್ಚಂ 'ಪಡಲಿಡುವಿನೆಗಂ ಪೌರನಾರೀನಿಕಾಯಂ (ಅರ್ಥನೇ. ೪-೧೪೫) ; 
ತಾವರೆಯ ಪಚ್ಚೆ [`ಸಾಂ9ಂ.ಚ್ವ]ಲೆಯಂ ಮೆಯ್ಕೊಳಾಂತು. . .ನೀರ್ವೆಣ್ಣ ಂತಿ 
ರ್ಪಳ್‌ (ಕಬ್ಬಿ ಕಾ. ೩೧೫) ; ಪಚ್ಚೋಲೆ, ಪಚ್ಚಡಕೆ, ಪಚ್ಚಿಲೆ (ಕಮದ. 
೧೮೨ ಪ್ರಯೋ) ; ಹಾವಿನ ಹೆಡೆನಣಿದೊಡವು ಮಂಡಿದ ಕಾಡ ಹೂವ 
ಮೆಯ್ಲೊಅಕಿದಾನೆಸೊಕ್ಳು ಮಾವಿನ ಪಚ್ಚೆ ಲೆ. ದುಪ್ಪಟಯಂಡಿಗೆಯೊಳಾ 
ವನಚರಿಯರೊಪ್ಪಿ ದರು (ಶ್ರೀ ಸಾಲ ೭-೩೬) ; ಪಚ್ಚಿ ಲೆಯ ತರುವನೊಣಗಿದ 
ಮರದ ಪೊರೆಯ ಕಾಳ್ಗಿಚ್ಚು ಕೊಂಡುರಿವೊಲಾ ಜ್ವಾಲೆಯ ಮುಳಿಸಿ 
ನೊಡನೆ ನೆಚ್ಚಿ ತಮರಾಪಗೆಯ ಕೋಪಂ (ಜೈಮಿಭಾ. ೯-೩೨). 
[ಪಚ್ಚ,(-ಆಪಸುರ್‌) 1 ಎಲೈ 


ಪಚ್ಚೆ ಲೆದೊಂಗಲ್‌ 


ಪಚ್ಚೆ ಲೆದೊಂಗಲ್‌ (ನಾ). ಹಸಿರಾದ ಎಲೆಗಳ ಗುಚ್ಛ : ಹಿರಿದುಂ 
ಪಚ್ಚಿ ಲೆದೊಂ[ಜಾ ರಾಂ. ಪಚ್ಚ ಲೊರ್ದಂ]ಗಲಂ ಪುಡುಕಿ ಸುಯು್ಯೂತ್ತಿರ್ಕುನೋ 
ಮಗ್ಗ ಮೈಗರೆದಾನಿರ್ದೆನೆಗೆತ್ತು . . . ಎನೂಂತುಂ ಬಂದಾ ಶುಕಂ 
ಸೋಂಕಲೊಡನೆ (ಲಲಾನ. ೬-೯೬)... [ಪಚ್ಚಿ ಲೆ.- ಕೊಂಗರ] 
ಪಚ್ಚೆ ವ (ನಾ). (?) : ಕೈಮಣೆಗೊಂಡ ಸೆಬವನಂತೆ ಕುಕ್ಳುಲಾಸಿ ಪೊಕ್ಕು 
ಸಾರ್ವ ಪಚ್ಚಿ ನದ ಪದಸಿನೊಳಂ ಮೆಚ್ಚಿ ನೋಬ್ಬಿ ರಾಜರಾಜನ ಕಣ್ಣ ಳಂಗಣ 
ಜೊಳ್‌' ಬೆಡಂಗು ಭಂಗಿನಡೆನಿನಮೇಲ ತೋಲ (ಅನಂಪು. ೨-೩೦ ವ). 
[?] 
ಪಚ್ಚೆ ನಟ್ಟು (ನಾ). ಮರಕತದ ಬಟ್ಟು, -- ಉಂಡೆ: ಕಾನಿಕ್ಕ 
ದಯಸ್ಕ್ಯಾಂತದ ಪೂವಂ ಚುಂಬಿಸುವ ಪಚ್ಚೆ ವಟ್ಟು ಗಳವೊಲಿಂದೀವರದಿ 
ನಬಲೆ ಗೊಂಚಲ ಪೂವುಗಳಂ ಪೊಡೆಯೆ ಪತ್ತಿ ಮುತ್ತಿದುವಳಿಗಳ೯(ಲೀಲಾವ, 
೧೩-೭೫). [ಪಚ್ಚಿ (ಎ ಪಸ್ಮು)*ಬಟ್ಟು, 1] 
ಪಚ್ಚೆ ವಡಿಗ (ನಾ). ಮರಕತದಿಂದ ಮಾಡಿದ ಪೀಕದಾನಿ, -- 
ಉಗುಳುಪಾತ್ರೆ : ಅಲರ್ದ ಮೊಗದಿಂದೆ ನಟುದಂಬುಲಮಂಂಗುಳ್ಳಳ್ಲೆಳಿನಿ 
ಪಚ್ಚೆ ವಡಿಗದೊಳೆಂಬಂತಲರ್ದಲರಿಂದುಗುತಂ ಕೀಳೆಲೆಯೊಳ್ಮಧುಮಿಶ್ರ 
ತದ್ರಜಂ ರಂಜಿಸುಗುಂ (ಯಉಜಕೇ, ೨-೭೦), 
[ಪಚ್ಚಿ (-ಆಸಸ್ಟು) 4 ಪಡಿಗ] 
ಪಚ್ಚೆ ನಡಿಸು "ಸಚ್ಚವಡಿಸು' ನೋ. 
ಪಚ್ಚೆ ನಣ್ಣ (ನಾ). ಹಸಿರು ಬಣ್ಣ: ಪಚ್ಚೆವಣ್ಣದ ಕಿಜುಗೆಯಂ 
ನಿಟಗೆವಿಡಿದುಡಿಸಿ (ಮದೇಘು. ೧೭-೬). [ಪಚ್ಚಿ (-ಆ ಪಸು )ಬಣ್ಣ] 
ಪಚ್ಚೆ ವರಲ್‌ (ನಾ). ಹಸಿರುರತ್ನ; ಮರಕತಮಣಿ: ಆನತ 
ಸಾರವಾರಿಯಂ ಪಚ್ಚಿ ವರಲ ಕರಗಂಗಳೊಳ್‌ ತೀವಿ ತೆಂಬೆಲರ ಪೊಯ್ಲಿ ನಿಂ 
ತಣ್ಬು ವಡೆಯಲೆಂದು. ನೆಜಪಿದಂತಿರ್ದ ನೀರ್ಗಾಯ ತುಜಿಂಗೆಲಿಂದೆಅಗಿದ 
ನಾಳಿಕೇರಭೂರುಹಂಗಳುಂ (ಚಂದ್ರಪು. ೧-೧೦೫ ವ) ; ವನಲಕ್ಷಿ ೬ ನಿಜಾನು 
ರಾಗದಿಂ ಕೊರಳ್ಳೊಡವಿಂಗೆ ಸಮೆದಿರ್ದ ಪಚ್ಚಿ ವರಲ ಪದಕಗಳೆಂಬಂತೆ. 
ಪಸುರ್ಗಾಯ ತುಲಂಗಲಿಂ"ಮೆಟಕಿವ ಕ್ರಮಂಕವೈ ೦ದಂಗಳಿಂ, (ತ್ರಿಪುವಿ- 
೭-೬ ವ) ; ಎಸೆವ ವಿಂಡಿಗಳ ಪಚ್ಚೆ ವರಲ ಸೂಸಕಗಳಿಂದ . . . ಚರಿಪ 
ಮಲಕಿದುಂಬಿಗಳ ನೀಲಮಣಿಮಾಲೆಯಿಂದೆಸೆವ ಮಾಮರಂಗಳೆ .ವಸಂತಂ 
ಸ್ಮರನ ಬರವಿಂಗೆ ಕೈಗೈದ. ಗೂಡಾರಮೆನಲೆಸೆದುವು (ಚೆಬಪು, ೪೫-೨೦). 
[ಪಚ್ಚೈ( ಎಪಸ್ಕು)4-ಪರಲ್‌] 
ಪಚ್ಚೆ ನರಿಗೆ (ನಾ). ಹಸಿರುರತ್ನದ ಗುರಾಣಿ; ಮರಕತದ 
ಗುರಾಣಿ: ಅಸುರಕೋಳಾಹಳನ ದೈತ್ಯಮರ್ದನನ ದಾನವಾರಿಯ 
ರಕ್ಕಸಜೂಜಿನ ಸಜ್ಜೆ ವರಿಗೆಯ ಪಸದನದ[ಪಾಣಂ. ಪಚ್ಚೆಯ ಪರಿಗೆಯ 
ಪಸರದ] ಪಾರಿಯದೊಯ್ಯಾರದ ಕೆಂದಟ್ಟನ ಪಂತಿಯ . . . ಬಿರುದಿನ 
ಹರಿಗೆಕಾಬರ ಫರಿವೀಥಿಯೊಳಂ (ಗಿರಿಕ. ೬-೫೪ ವ). 
[ಪಚ್ಚಿ ( ಆ.ಸಸ್ಯು) 4 ಪರಿಗೈ[ 
ಪಚ್ಚೆ ವಲಗೆ (ನಾ). ಮರಕತವನ್ನುಅಳವಡಿಸಿದ ಹಲಗೆ : ನೀಲಮಣಿ 
ಭಿತ್ತಿಗಳ ವಜ್ರದ ಸಾಲುಗಂಬದ ಪಚ್ಚಿ ವಲಗೆಯ ಮೇಲೆ ಮುತ್ತಿನ 
ಲೋನೆ ಹನಳದಿ ಕಡೆದ ಬೋದಿಗೆಯೆ ಸಾಲು ಮಣಿಮಂಟಿಸದಿ . , , 
ನಳನ ಚಿಂತೆಯ ತಾಳಿದಂಗನೆ ಸತಿಯರೊಡನಿರೆ ಕಂಡುದಾ ಪಕ್ಷಿ (ನಳಚ. 
೨-೩೦)... [ಪಚ್ಚೈ(-ಪಸ್ಯು) 4 ಪಲಗೆ] 
ಪಚ್ಚಿವಾಕಲು (ನಾ). ೧. ಬಳ್ಳಿ ಮನೆ; ಲತಾಮಂಟಪ. ೨. 
ಮಲ್ಲಿಗೆಯ ಬಳ್ಳಿ. ೧, ೨ : ಪಚ್ಚಿ ವಾಕಲುಯೆಂಬ ಶಬ್ನಂ- ತಳಿರಿಂ 
ಮಾಡಿದ ಮನೆಯಲ್ಲಿಯಂಂ, ಮಲ್ಲಿಕಾಲತೆಯಲ್ಲಿಯಂಂ (ಶನುದ.ಮ. ೩೧೨), 
“ಪಚ್ಚೆ ವಾಗಲ್‌” ಪರಾ. 
[ನಚ್ಚಿ ಎಪಸ್ಕು)4ಪಾಕಲು( <ಪಾಗಾರ)] 


೫೧೦೦ 


5 


30 


35 


45 


ಪಚ್ಚೋಂತಿ 


ಪಚ್ಚೆ ವಿಲ್‌ (ನಾ). ಹಸಿರಾದ ಬಿಲ್ಲು; ಕಬ್ಬಿನ ಬಿಲ್ಲು: "ಪಚ್ಚೆ ವಿಲ್ಲ? 

ಪರಾ. 
ಪಚ್ಚೆನಿಲ್ಲಣ್ಣ - ಪಚ್ಚೆ ನಿಲ್ಲ: ಏನೇನು ರುಂರುಖಾನಿಲ ಪಚ್ಚೆ ವಿಲ್ಲಣ್ಣ 
ನೇನಾದ ಹುಚ್ಚು ಗೊಂಡಂತೆನ್ಮು ಬಿಸುಟುಹೋದನೆ (ಭರಚ. ೫೨-೫೬). 
[ಪಚ್ಚೆ (ಎ ಪಸ್ಕು) 4-ಬಿಲ್‌] 

ಪಚ್ಚೆ ನಿಲ್ಲ (ನಾ). ಕಬ್ಬಿನ ಬಿಲ್ಲನ್ನು ಹೊಂದಿದವನು ; ಕಾಮ: 
ಇಚ್ಚೆ ಗಾರ್ತಿ ಪಚ್ಚೆ ನಿಲ್ಲರಿಂ ಮಚ್ಚು ವಡೆದಚ್ಚರಿ ಮಿಗೆ ತಳರ್ಜೊಚ್ಚೈರೆಗಣ್ಣ 
ಪೆರ್ಚಿನಚ್ಚ ರಿಯರಿಂ (ರಾಜಶೇ, ೧-೧೩೫ ವ) ;' ಎನ್ಮುಶ್ವಪತಿಗೆ ಶತಪಚ್ಛಿ 
ವಿಲ್ಲಸಮಾನ ಪುತ್ರರಾಗಲಿ (ಲಕ್ಷ್ಮಭಾ. ೩-೩೧-೩೨); ನಿಮ್ಮಣಾಗೆ 
ವಾರಿಜಾಕ್ಷಿಯು ವಿದರ್ಭೆಯನೀಗ ಪಚ್ಚಿ ವಿಲ್ಲಗೆ ಕೊಡಹೇಳಿರಲದ ಕೇಳಿ 
ಬೆಚ್ಚಿ ಕೋಪದಿ ಪೇಳ್ಗ ನಿಂತು (ಕಂದಕೊ. ೧೯೩). 

ಸಚ್ಚೆನಿಲ್ಲಾಗಮ - ಕಾಮಶಾಸ್ತ್ರ : ಪಚ್ಚೆ ನಿಲ್ಲಾಗಮದ ಸರಿವಿಡಿ 

ಯೊಳನಿಸುಳಿಯದಚ್ಚ ರಿಯ. ಬೀರಿಯತುಲಾನಂದಗಳ ತೋರಿ (ಲಕ್ಷ್ಮಭಾ- 
೧-೧೬-೭). [ಹಚ್ಚಿ ನಿಲ್‌---ಅ;] 

ಪಚ್ಚೆ ನೆಣ "ಬಚ್ಚೆನೆಣ್‌' ನೋ. 

ಪಚ್ಚೆ ವೋಗು (ಕ್ರಿ). ೧. ಮೈ ಹಸಿರುಗಟ್ಟು$ನಿಸ್ತೇಜವಾಗು : 
ಮಂಚ್ಛೈೆಯಿಂ ಪಚ್ಚೆ ವೋದ ಕಿಜುದನ್ಮುನಂ ಬಂದಿಗೊಂಡಿರಕ್ಕುಂ 
(ಉಾಮಾಶ್ವ ೧೫೬-೨೮). ೨. (ಆಲಂ) ನಿರಾಶೆಹೊಂದು ; ಪ್ರತಿಫಲ 
ಪಡೆಯದೆ ಹೋಗು: ಮೆಚ್ಚಂ ನಚ್ಚಿ ಪಚ್ಚಿನೋಡೆಂ. ಆಯ್ತು 
ನೋಟಕ್ತಿ ೦ (ರಾನೂಶ್ವ. ೧೪೮-೨೬). [ಪಚ್ಚಿ (ಪಸು) -- ಪೋಗು,] 

ಪಚ್ಚೆ ಸಾರ (ನಾ). ೧. ಶ್ರೇಷ್ಠ ವಾದ ಪಚ್ಚೆರತ್ನೃ ; ಉತ್ತಮವಾದ 
ಮರಕತಮಣಿ : ಓಳಿಡದೋರಣಮಾಯ್ತು ಹಾರೆದ ಪಟ್ಟೆ ಸಾರದ ಮಾಲೆ 
(ಪಂಪಭಾ. ೧೪-೧೫); ಪಂಚಶರ ಸಾರ್ವಭೌಮನ ಪಂಚರತ್ನ್ನದ ಸಂಚಯಕ್ಕೆ, 
ಪಚ್ಚೆ ಸಾರದ. ಕೇರಂ ಕಟ್ಟ ದಂತೆ: ನಂದನಕ್ಕೆ ಬಾಬಿಕ್ವೀಲಿಯಾದ ಕೇದಗೆಯ. 
ಬನದ ಬಳಸಿನೊಳಗೆ (ಅನಂಪು.೧-೯೦ ವು. ೨. (ಮರಕತಮಣಿಯಿಂದ 
ಮಾಡಿದ) ಒಂದು ಬಗೆಯ ಆಭರಣ (7?) : ಪೊಸ ಮಾವಿನ 
ಮಿಡಿಯೊಳ್‌ ಪಚ್ಚೆ ಸಾರಮಂ ಮಾಡುವಬ್ತೂಯಿಂ ಮತ್ತೊರ್ವಳ್‌ , . . 
ವಿಂಡಿಯಂ ಕೊಯ್ಸಳ್‌ (ಆದಿಪು. ೧೧೨೯೮) ; ಮಾಮಿಡಿಗಳಂ ತೆಗೆದು 
ಪಚ್ಚಿ ಸಾರಮನಿಕ್ಕಿ ತೋರಮಲ್ಲಿಗೆಮಂಗುಳ ಮೂಕುತಿಯ. 
ನೊಸೆದಿಕ್ಕಿ (ಲೀಲಾನ. ೬-೧೧೪ ರಗಳಿ) ; ಕಾಂಚವಾರದ ಕಾಂಚಿಯುವುಂ 
ಪಸುರ್ಮಿಡಿಯ ಪಚ್ಚೆ ಸಾರಮುಮಂ ಚಂಪಕದ ಚಂಪಕಮಾಲೆಯುವುಂ 
೬ ೬ « ಮನೋಹರಮೆನೆ ಸಮೆದು ತಮತಮಗೆ ಪಸದನಂಗೊಂಡು 
(ಚಂದ್ರಪು. ೭-೧೧೪ ವು. [ಪಚ್ಚೆ ,(ಎಪಸ್ಕೂ)ಸಾರ?] 

ಪಚ್ಚೆ ಹಕ್ಕಿ (ನಾ). ಹಸಿರು ಬಣ್ಣದ ಒಂದು ಬಗೆಯ ಹಕ್ಕಿ: 
ಪಚ್ಚೆ ಹಕ್ಕಿಯು ಪಾರಿವಾಳವು ಹೆಚ್ಚಿನಾ ಗೌಜೀನ ಹಕ್ಕಿಯು. , . 
ಮೆರೆದವರಣ್ಯದಿ (ಗೋಹಾಡು, ೧೩). 

[ಪಚ್ಚೆ ,( ಎಸ್ಕು) 4 ಹಕ್ಕಿ (-ಆಪಕ್ಕಿ)] 

ಪಚ್ಚೇತೆನೆ "ಪಚ್ಚೆಯ ತೆನೆ' ನೋ. 

ಪಚ್ಚೇರಿ "ಸಚ್ಚಾರಿ' ನೋ. 

ಪಚ್ಚೋಂತಿ, ಪಚ್ಬೋತಿ, ಹಚ್ಚೊತ್ತಿ (ನಾ). (ಹಸಿರು ಬಣ್ಣದ 
ಕಾಸು ಊಸರವಳ್ಳಿ : ಕ PER 4 
ಜೀವಂಗಳ ಬಗೆದ ಬಣ್ಣಿ ಗೆಯಕ್ಕು ನೊಂದು ಪೇಟ್ವಿ ಸಂಸಾರಮುಮಂ 
(ಧರ್ಮಾಮೃ. ೧೪-೧೦೪). ಪಚ್ಚೋ ತಿ: ಪಚ್ಚ್ರೋತಿಯಂತೆ ಪಲವುಂ 
ಬಣ್ಣ ಮಾಗಿ (ಧರ್ಮಾಮೃ.೨-೧೦೫); ಪಚ್ಚೋಲೆ, ಸಚ್ಛೋತಿ(ಛಾಷಾಧೂ. 
೧೩೮ ಉದಾ). ಹಚ್ಚೊ ಶ್ರಿ: “ಕೃಕಲಾಸಃ-ಓತಿ, ಹಚ್ಚೊತ್ತಿ 1 
(ಓಷಧಿ. ೩೮). [ಪಚ್ಚಿ (<ಪಸ್ಮು) + ಂ3] 


ಪಚ್ಚೋತಿ 


ಪಚ್ಚೋತಿ "ಸಚ್ಛೊ €ಂತಿ' ನೋ. 

ಪಚ್ಚೊ «ಲೆ (ಕಾ). ೧. ಹೆಸಿರುಬಣ್ಣ. ದ ಓಲೆಗರಿ. ೨. (ಮುತ್ತೈ ಜಿ 
ಯರು) ಕಿವಿಗೆ ಆಭರಣದಂತೆ ಧಕಿಸುವ ತಾಳೆಗರಿಯ ಸುಜ: 
ಸುಲಿನಲ್‌  ಸೋರ್ಮೂಡಿ ತೆಳ್ವಸಿಲ ಫೆಜಕಿನೊಸಲ್‌ ಪೊಂಬಾಳೆ 
ಪಚ್ಚೋಲೆ . . , ಚಿಲ್ವಾಗಿರೆ ನಿಂದ ಬೇಡಿತಿಯರಂ ಕಂಡಂ ಮಹೀವಲ್ಲಭಂ 
(ಕಾನ್ಯಾನ. ೨೦೬) ; ಮಾಲೆಯಂ ನೆಗಪಿ ಕನ್ನಡಿಯಂ ವಿಡಿದಚ್ಚ ಪಚ್ಚೋ 
ಲೆಯಂ. ತಳೆದು... ನುನೋಹರನುಪ್ಪಿ ನಂ ಸಾಲಭಂಜಿಕೆಗಳೇನೆಸೆ 
ದಿರ್ದುವೊ ಸುತ್ತಲುಂ (ಲೀಲಾನ, ೧೧-೬೯); ರಾಜೀವಲೋಚನಂ 
ಕ್ರೀಡಿಸಿದಂ ಹೀಲಿಯ ತಲೆಸುತ್ತಿ ನ ಸಚ್ಚೋಲೆಯ ಪೊಂಬಟ್ಟೆ ಯುಡೆಯ. 
ಚೆಲ್ಪೆಸೆನಿನೆಗಂ (ಜಗವಿ. ೪-೪೭) ; ತಳಿರ್ಗಳಂ ತಾನುಟ್ಟು ಪಚ್ಚ್ಟೋಲೆ 
ದಾಳ್ಗೊಡನಾಂತೊಳ್ಳ ಆಸಯಂಬುಮುಂ ಬಿದಿರ ಬಿಲ್ಲಂ 'ಬೇಡನೆಣ್ಣಂದು 
ನಿಂದೆಡೆಯೊಳ್ಲಿ ಲ್ವನನಂಗಂ (ರಾಜಕೀ. ೫-೧೧೨). "ಬಿಚ್ಚೋಲೆ' ಸರಾ. 
೩. 'ನುರಕತದ ಓಲೆ: ಪೊಸಚೀನಮನುಟ್ಟು ಬೆಡಂಗುವೆತ್ತ ಪಚ್ಚೋಲೆ 
ಯಸಿಕ್ಕಿ ಕಣ್ಣಿ ವರೆ. ರೂಪು. ವಿಳಾಸಮಳುಂಬಮಾಗೆ . , . ಬಾಲಿಕೆ 
ಬಂದಳೊರ್ವಳ್‌ (ಧರ್ಮಾಮೃ. [ಪಚ್ಚೆ (ಸಕಸ) ೬ರ] 

ಪಚ್ಚೋಲೆವಚ್ಚೆ (ನಾ). - ಸಚ್ಬೋಲೆ ೨: ಸನಿತ್ರಮಂಟ್ಟು 
ಪಚ್ಚ್ಯೋಲೆವಚ್ಚ ದೊಳೊಡಂಬಣೆ ಬಂದು ವಿದಗ್ಗೆ ಭೂಸಾಲನಂದನನನಂದರು 
ಗಾಧರ ನೋಡಿದ್‌: (ಕಾವ್ಯಾ, ೨೨೧). [ನೆಚ್ಚ (ಲೆ -- ಪಚ್ಚ] 

ಪಚ್ಛ ನೂರ್‌ (ನಾ). ಒಂದು ಊರಿನ ಹೆಸರು: ನೆಳ್ಕಲ್ತಿಕವಾಡ 
ನೋ ವ್ವ) ನೂರ್‌ ಗಜ್ಜವೂರ್‌ ಪುಲಿಗೆಣಿ ಗಣ್ಣವ ಗ್ರಾಮ (ಮಾ) 
ಇತಿ ಅಸ್ಪ ಭುಕ್ತಿ (ಕ್ರಿ 1) (ಇಆ. ೪111, ೨೪೩-೧೮ ; 634). 

[1+ ಊರ್‌] 

ಪಛಳ " ಪಚ್ಚಳ್ಕ' ನೋ. 

ಪಭಾಡಿಸು | ಟ್ರ). ಹಿಂದಕ್ಕೆ ಹಾಕು; ಮಾರು (?) : 
ದಂಡೇಶ್ವರನ ಬಿರುದಿನ ಹನ್ನೆರಡು ಸಾವಿರ ವಜೀರರು ಎನ್ನ ಬಿಡು ತನ್ನ ಏಡು 
ಎಂದೆನುತಾಗ ಹೊಣಕೆಯಲಿ ಭಿನ್ನ ವಿಲ್ಲದೆ ಒಬ್ಬರೊಬ್ಬ; ರ ಚೆನ್ನ ವಂಡೇಶನ 
ಪಛಾಡಿಸಿ ಇನ್ನು ಹೊಕ್ಕರಡೇನ ಹೇಳುನೆನವರ “ಕಳಗನ (ಶರಲೀ, 
೫೫೧-೫) ; ವೀರ ಮಡಿವಾಳಯ್ಯ .. . ಬಿರುದಾಂಕಮಹಿಮರುದಾರ 
ಚಿನ್ನಣ್ಣನ ಪಛಾಡಿ[ನಾಂಂ. ರಿ]ಸಿ ಭೋರನೆದ್ದರು. “ಕ್ರೂರ ಜೈನನ 
ಸಾರಬಲಕಿದಿರ (ಶರಲೀ, ೫೫೩-೧೨). "ಪಚಾರಿಸ್ಕು' ಪರಾ. 
[ಪಛಾಡ್ಮ (P4- ಮರಾ.ಪಛಾಡಣೇ - ಸೋಲಿಸು) + -ಇಸ್ಫು] 

ಪಜೀತಿ "ಫಜೀತಿ' ನೋ. 

ಪಜ್ಜ, ನಿಚ್ಚ, ಹಜ್ಜ (ನಾ). ಅಜ್ಜಿಯ ಅಥವಾ ತಾತನ ತಂದಿ ; 
ಮುತ್ತಜ್ಜ ; ಪ್ರಪಿತಾಮಹ: ನ್ಯಾಯನಂತರ್‌ ಚಿತಾತ್ಮರ್‌ ಪ್ರಭು 
ಗಳಧಿಕಪುಣ್ಯರ್‌ ಮುನ್ನೆ ನಿಮ್ಮಜ್ಞ ಪಜ್ಞರ್‌ (ಉಂತಿಪು. ೩-೭೬) ; ದಿವ್ಯ 
ಮಪ್ಪ ಸದ್ಭರ್ಮವೆ ಪಜ್ಜನುತ್ತಮದ ಧರ್ಮಮೆ ಭಾವಿಪೊಡಜ್ಜ 0 
(ಧರ್ಮಾಮೃ, ಅಜ್ಜ ಪಜ್ಜರ ಫೆಂಪಿಂದಮೆ ಪಾಂಗುತಿರ್ದ್ದಪನೆ 
ತಾನ್‌(ಕಇ. 11, ೧೨-೩೦ ; 1114);ರಣೋರ್ವ್ವರೆಯೊಳಂತನಿತುಂ. ತನಗಜ್ಜ 
ಪಜ್ಜರಿಂ ಪಡೆದ ನೆಲಂ ದಲ್‌ (ಎಕ. ೪11, ಶಿಕಾರಿ. ೦೯೭-೩೩; 11827). 
ಪಿಜ್ಜ : ಊಟಕ್ಕೆ ನಮ್ಮ ಸಿಜ್ಜನ ಮನೆಯಿಜಿಯೆಂದು ಹೇಳುತ್ತಾ ಳಲ್ಲ 
ಅನ್ಮು (ಚಿಗುಕ. ೫೪) ; ನನ್ನ ಅಜ್ಜ ನೋ, ಪಿಜ್ಞ ನೋ, ಹಾದಿ ತಪ್ಪಿಯೇ 
ಇತ್ತ ಬಂದಿರಬೇಕು , , , ಅಜ್ಜ, ಪಿಜ್ಞ ಬಂದರು ಎನ್ನು ವುದಕ್ಕಿಂತಲೂ 


೭-೧೭೭). 


೧೩-೮೫) ; 


ಪಿಜ್ಞ ನೆ ನಿಚ್ಚ ಎಂದರೂ ಸಮನೇ (ಬಿಟ್ಟಜೀ. ೨೩). ಹೆಚ್ಚ : "ಅಜ್ಜ 
ಹಜ್ಜ ಪರಾ. [ದೇ.॥ ತುಳು. ಸಿಜ್ಜೆ] 
ಪೆಜ್ಜ ತಿ) ಪಡ್ಚ ಳ್ಳಿ, ಪದ್ದಳಿ (ನಾ). ೧.ಪದ್ಮತಿ; ಕ್ರಮ: ಸೆಜ್ಜೆ ವಳರ್‌ 


ಬಾಸಿಸಿಗರ್‌. , - ಅಂಗರಕ್ಷಕರಾಗಿರ್ಪುಜ್ಜು ಗಳಮರರ - ಗಣಮನೆ" ಪಜ್ಜತಿ 


೫೧೦೧ 


25 


35 


40 


45 


ಪೆಜ್ಮಳಿಸು 


ಯಿಂದಿರಿಸಿ ಶತಮಖಂ ಕೃತಕೃ ತ್ಯಂ (ಫಸ್ಪಘ. ೧೨-೫). ಪಡ್ಡಳ್ಳಿ 
೨. [ಛಂದ] ಅಪಭ್ರಂಶಭಾಷೆಯ "ಪಡ್ಡೆ ತಿ ಛಂದಸ್ಸಿಗೆ ಸದ್ಯ ಶೆ 
ವಾದ ಛಂದಸ್ಸು ಮತ್ತು ಆ ಛಂದಸ ನಲ್ಲಿ ರಚಸಿದ ರಗಳ; 
Pp ಇದು "ಮುಂದಾನಿಲರಗೆಳೆಗೆ 'ಮೂಲವಾಗಿದ್ದಿ ರಬಹುದೆಂದು 
ತೋರುತ್ತದೆ : (ಸಡ್ಡ£ಡ್ನ ತಿಳಿಯೆಂದಕೆ ಒಂದು ದಂಡಕದ ಹಾಂಗೆ 
ಓದುವಣ) ಪಡ್ಡೆ £ಡ್ನ 9 (ಅಟ್ಟ ನು. ೮-೧೨). ಪೆದ್ದಳಿ : ೨, (ಪದ್ಮಳ) 
[ಪಾಠಾಂ, ಪಡ್ಡಳಿ] (ಪಂಚತಂ. ೧೬೧-೧೭) ; ಪದ್ಧಳಿ (ಸುಕುನೂ. ೮-೬೬). 
[-ಆಸಂ. ಪದ್ಧತಿ]. 
ಪಜ್ಜಲ (ನಾ). ಪಾದತೀರ್ಥ; ಪಾಠೋದಕ : ಶೇತ್ರಜ್ಞನ 
ಮುಂಗು ಣಮಂತೊಳವೀರೈ ದುಂ ಪಜ್ಜ ಲದೊಡನೆ ಈರೈದೆಂಬೀ ದಾಯಂ 
ಬೀಳಲೈ (ಉದ್ಭದೇ. ಬ ಶಿವನ. ಸಜ್ಜ ಲಕೆ ಬಾಡ ಗೆದಂತೆ ಚನ್ನ 
ಬೆಳ್ಳಿ 4 ಮಜ್ಜು ನದ ಪಾತ್ರೆಯ ನಿವಹದಿಂ , , . ಶಿವನ: ಸುಡದ ಶೃಯ್‌ 
ಬೆಳ ಸ್ಮಾನಮಿನಲೊಟ್ಬ ಪ್ರ ಕಣ್ಣ ಸ್ಸ ಹದೊಳು (ಷತಿಲ. Wd 
[-ಆ.ಸೆಂ. ಪಾದಜಲ] 
ಪಜ್ಜಳ (ನಾ). ಹೊಳಪು; ಪ್ರಕಾಶ; ಪ್ರಜ್ವಲತೆ ; “ಸಜ್ಜಳ 
ಮೆಂದುಂ ಪ್ರಜ್ವಲಂ” (ಕಶಸಾ. ೫೬-೨೧೫) ; ನಿಂಟಿಪ ಮಣಿಕುಂಡಲಗಳ 
ಪಜ್ಜಳಕೆ ಫಕ್ಕಾಗಿ ಶ್ರುತಿಯುಗನೊಪ್ಪು ತಿರ್ದುದಾ ಶ್ರೀಪಾರ್ವತೀ 
ದೇವಿಯ (ನಂದಿಮಾ. ೯-೧೪) ; ನವರತ್ನ ಖಚಿತದ ಕಜ್ಜ ದಲುಗುವ ಕರ್ಣ 
ಜೋಲೆಯ ಪಜ್ಜಳದಿ ಮಮಕಾರಮಂ ಪುಟ್ಟಿ ಸಿರಾ ದ್ವಿಜಗೆ (ಕಾನೇಮ. 
೩೫-೬೫); ಲೊದ್ದದ ಚೆಲ್ವ ಮುಳ್ತುಗದ ಬಂದುಗೆ ಪಜ್ಜಳ ದಾಸಿವಾಣದಾ 
- ನನಲೋಹದ ಗುಂಡಿನ ಢಾಳಮಾಗಿ ತೋರ್ಪುದ್ದುದ ಜಾತರಂಗಮದೆ. 
ಲೋಕದೊಳ್ಳೆಣ್ಣೆಜನೆಂದೆನಿಪ್ಪು ದೈ (ಹಾಲಾಸ್ಯ್ಯ. ೨-೧-೭೨), 
[< ಸಂ. ಪ್ರಜ್ವಲ] 
ಪಜ್ಜಳಂಬೆಜು (ಕ್ರಿ). ಉಜ್ವಲತೆಯನ್ನು. ಪಡೆ; ಪ್ರಜ್ವಲವಾಗು : 
ಸಾತ್ವ ತಿಯೊಳ್‌ ಪಜ್ಜ ಳಂಬೆಕ್ತು ಭಾರತಿಯೊಳ್ಳ್‌ ಕಾಂತಿ ಕೆಯ್ದೆಣ್ಮಿ 
ಅಸ್ಥಾನನುಂ ಕೌತುಕರಸದೊಳ್ಳ ಕರುವಿಟ್ಟ ಂತಿರಿಸುವ ಸಾಮರ್ಥ್ಯವು 
ನೊಳಕೊಂಡು ಕುಳ್ಳಿರ್ಪ ಗಮಕಿಗಳ ತಂಡದೊಳಂ (ಗಿ೦ಿಕ. ೨-೧೦೫ ವ). 
[ಪಜ್ಜಳ 4 ಪೆಣು,] 
ಪಜ್ಮಳಿಕೆ (ನಾ). ಇ ಪಜ್ಜಳ: ಅತನ ಬೆಳ್ಳೊಡೆಯ ಸಜ್ಜಳಿಸುವ 
ಪಜ್ಜಳಿಕೆಯೆ ತನ್ನೊ ಳಪೊಕ್ಕಂತೆ ಚಂದ್ರಮಂಡಲಕುಚ್ಚ ಮಾಗೆ ಸಳಚ್ಚ ನಪ್ಪ 
ಬೆಲ್ಲಿಂಗಳುಂ (ಅದಿಪು."೧೧-೫ ವ); ಕೊಳಪ ತನಿಗರ್ಪು ಕೇಶಾವಳಿ 
ಯೊಳೊತ್ತ ರಿಸಿ ಪೊಳೆವ ಸಜ್ಜಿಕೆ ನಿಡುಗಣ್ಣಳೊಳ್‌ ಬಿತ್ತ ರಿಸಿ, (ಕುಸುಮಾ. 
೭-೧೩೩ ರಗಳೆ) ; ನುಡಿಯ ಬೆಳಗಿನಿಂ ಕೊಢನಿನ ಸಜ್ಜ ೪ಕೆಯಿಂ ಬೆಜಯಂ 
ಗೈದು ಬರ್ಪ ಮನ್ಮಥನ ಪೌಜಿನಂತೆ (ದಶಾನ, ೬-೪೮ ವ), 
[ಪಜ್ಜ ಳ4--ಇಕೆ] 
ಪಜ್ಜಳಿಸು (ಕ್ರಿ). ೧. ಹೊಳೆ; ಥಳಥಳಿಸು; 
ಚೆನ್ನಾಗಿ ಕಾಣು; ಪ್ರಕಾಶಮಾನವಾಗು : ತೇಜಂ ಪಜ್ಜಳಿಸೆ 
ತಟತಟಃಸಿ ತೊಳತೊಳತೊಳಗಿದಂ ,, . « ದಿನಪಸುತಂ (ಸಂಸಭಾ. 
೧೨-೨೧೦) ; ಬೆಳಗುವ ಸೊಡರೊಳ್ಳೊಡರಂ ಬೆಳಗಿ ಸಲರ್ಕೊಂಡು 
ಪೋಗೆಯಖಂ ಕುಂದದೆ ಪಜ್ಜ ಳಿಸುವವೊಲ್‌ ಜಗಮೆಲ್ಲಂ ಕೊಳಲುಂ ತವ 
ದಿತ್ತು ಮೆಜಕಿ ವನಿಅಿಿವ ಬೆಡಂಗಂ (ಗದಾಯು. ೧-೩೦); ತುಪ್ಪೇಅಕಿದ 
ದರ್ಪಣದೊಳ್‌ ಪಜ್ಜ ಳಿಸಲಾರ್ಪುದೇ ಪ್ರ ಪ್ರತಿಬಿಂಬಂ (ಯಶೋಚ, ೧-೬೬); 
ಅವನ ಪಜ್ಜ ೪ಪ್ಪ 'ಓಸಮೆಣ್ಣೆಸೆಯೊಳ ನೆಲಸಿರ್ಪುದಾತನೀಗಾವಗಮೆನ್ನ 
ಜಣಣ್ಣುಡಿಗೆ ಮೆಯ್ಸಿರಿಯಂ ನನೆನಿಲ್ಲ ಬಲ್ಲಹಂ (ಕಬ್ಬ ಉಾ.೧); ಕಣ್ಣಾ ಲಿಯಂ 
ಪಜ್ಜಳಿಸುವಂತೆ ಮಾಡು (ಸೌಂದಪು,೧೪-೨೮), ೨. ಬೆಳಗಿಸು; 
ಪ್ರಸಿದ್ಧಿಗೆ ತರು : ನಜರುಚಿಯಿಂ ಪಜ್ಜಳಿಸಿ ದಿಗಂಬರಕುಲನುಂ 


ಪ್ರಜ್ವಲಿಸು ; 


ಹೆಜ್ಜೆ 


ಬೆಳಗಿದ ಯೋಗೀಂದ್ರ ದೇವಚಂದ್ರನೆ ನಂದ್ಯಂ (ಸ್ಪಘ.' ೧-೩೧). 
೩. ಹೆಚ್ಚಾಗು ; ಅಧಿಕವಾಗು; ಅತಿಶಯವಾಗು : ಮಜ್ಜ ನನಾಸ್ಪದ 
ವಾಯುನೆ ತನುವೆನಗುಜ್ಜು ಗಿಪ ಬ್ರಹ್ಮವೆ ಲಿಂಗಂ ಕೇಳ್‌ ಪಜ್ಜಳಿಸ 
ಸ್ಪರ್ಶನನೆ ಪದಾರ್ಥಂ ದಾನಾನುಲಕರದಿಂ (ಕ್ಷೇತ್ರಸು. ೧೮-೧೦೯) ; 
ಅಂತು ಚೇತೋನಿಕೇತನದೊಳ್‌ ಲಜ್ಜೆ ಸಜ್ಜಳಿಸೆ (ವರ್ಧಪು. ೨-೫೬ ವು; 
ವೇದವಿಜ್ಜ ನರ್‌ ಸಜ್ಜ ಳಿಪಚ್ಛ ಸಂತಸದೊಳೊಂದಿರೆ ಪಂಡಿತರುರ್ಕೆ . .. 
ಮಾಡಿದನಧ್ವರಮಂ ಮುನೀಶ್ವರಂ (ಉದ್ಭಟ, ೪-೫೮) ; ಲಜ್ಜೆ ಪಜ್ಜಳಿಸು 
ವನ್ನೆಗಮೊಪ್ಬಿರೆ ಸಾಕಿದೆನ್ನೊಳೀ ಜೋಡೆ ಕನಲ್ಲು ಬಂದು ತಪವಂ ತಳೆವಳ 
ಗಡ (ದಶಕು. ೮-೧೫). ೪. ಶುದ್ಧಿಗೊಳಿಸು ; ನಿರ್ಮಲಗೊಳಿಸು : 
ಎಲ್ಲಾ ಸುತೀರ್ಥಂಗಳಿಗಧಿಕತೀರ್ಥಂ . . . ತಿಳಿಯೆ. ಕ್ರಿಮಿಕೂಟಸ್ಥ! ಳಂ 
ನಿಮ್ಮದೆ ಶೆ. ಶ್ರೇಷ್ಠ ತೆಯಾಗೆನಗೆ ಸಜ್ಜ ಳಿಪುದಗಜಾದೇವಿ ನಿಶ್ಚ ಯಮುನೆ 
ದೆಂದ (ಕಾನೇನು. ೪೫-೧೫) ; ನಿರ್ಜರಾಲಯದನ್ಟು ತದಿಂ ನನಹಿ ಗೋಧಿ 
ಯಂ ಪಜ್ಜಳಿಸುತೊಣಗಿಸುತ ಕುಮ್ಮುತೊಡವುತ ಬೇಗ... ಮುದ್ದೆ 
ಗೈದು (ಲಿಂಗಪು. ಗು [ಪಜ್ಜಳ-- -ಇಸ್ಯು] 

ಸಜ್ಜೆ » ಹೆಜ್ಜೆ, ಹ ಜ್ಜ, ಹೆಜ್ಜೆ (ನಾ). ೧. ಪಾದವನ್ನು ಊರಿದ 
ಗುರುತು; ಕಾಲಿನ ಗುರುತು; ಪಾದಚಿಹ್ನೆ : ಶಂಖಚಕ್ರಹಳಕುಳಿಶ 
ಲಾಂಛಿತಮಾಗಿರ್ದಡಿವಜ್ಞೆ ಯಂ ನೋಡಿ ದುರ್ಯೋಧನನ ಸಜ್ಜೆ ಯಪ್ಪು 
ದೇನುಂ ತಪ್ಪಿಲ್ಲೆಂದು: ಕಳಕಳನಿನಾದಂಗಳಿಂದಾರ್ದು (ಸಂಸಭಾ. 
೧೩೧೭೬:ವ); ಒರ್ವಳ್‌ ನೋಟಾ ಡಂಬರದಡಿಯಿಟ್ಟು ಗವಾಕ್ಷಂಬರಮಲ 
ತೆಗೆಯ ಪಣ್ಣಿಯಂ ಪಸರಿಸಿದಳ್‌ (ಶಾಂತಿಪು. ೬-೭) ; ಬರೆದರೊ ಪತ್ರಮ 
ನೆಂಬಂತಿರೆ ಪಜ್ಜೆ ಗಳೆಸೆಯೆ ನಾಂದು ನೆತ್ತ ರೊಳೆತ್ತಂ. . . ತೋಣಕಿದಪುದು 
ಮೃಗಪತಿಮಾರ್ಗಂ (ಕಾದಂಪೂ. ೧೫೯) ;  ಬಾಗಿಲೊಳ್‌ ನಿಂದು 
ಫುಲಿಯ ಪಜ್ಜೆಯುಮಂ ಸೊಪ್ಪಾದ ಬಿಲನುಮುಂ ಕಂಡು (ಸಂಚತಂ. 
೩೮-೫) ; ತೊಟಿಕಿಯನಿಳಿದು ರೋಧದಲಿ ಗೋವಿನ ಪಜ್ಜೆಯಲಿ ಬೀಳುವ 
ಮನುಜನಂತೆ (ಸಿಭಾಗ.೧೧-೮-೨೫). ೨. ಜಾಡು ; ಹಾದಿ; ಮಾರ್ಗ: 
ಸಹದೇವನ ಪೋದ ಪಜ್ಜೆಯನೆ ಪೋಗಿ ಕೊಳದ : ತಡಿಯೊಳ್‌ ಬಿಬ್ಜುರ್ದ 
ತಮ್ಮನಂ ಕಂಡು (ಪಂಪಭಾ, ೮-೩೯ ವ); ಪಾವು ಪಾವಿನ ಸಜ್ಜೆ ಯನಣಕಿ 
ವಂತೆಮ್ಮಂದಿಗರ್ಗಲ್ಲದಾತನಭಿಪ್ರಾಯ ಮಂ ಪೆಜಿರ್ಗಜಿಸಿಯಲ್‌ ಬಾರದು 
(ಪಂಚತಂ, ೧೦೪-೧೭) ; ಅಭಿಮಾನದ ಸಜ್ಜೆ. ಯನೇಂ ತನ್ಪಿ ಮೆಟ್ಟಿಲ 
ಅಕಿಗುಮೆ ತಕ್ಕಂ (ಸಂರಾಮಾ. ೬-೧೦೧). ೩ ಅಡಿ; ಘಾಡ “ಪಜ್ಜೆ 
ಯೆನೆ ಹೆಣ್ಣೆಯಕ್ಕು 0? (ಚತು8,೧೫೨) ; ಪೊಸೆಯದೆ. ಸಜ್ಜೆ ಗಳ ನಾಲ್ಫೈಸೆ 
ಯೊಳಮೆಂಟಿಂಟುದಿವಸಮಿರುಳು೦: ಪಗಲುಂ ಮಿಸುಕದೆ ನಿಲೆ ನಿಂದೆಸೆನಂ 
ಸಸರಿಸಿದರ” ಲ್ಲೋಕದೊಳ್‌ ಚತುಮರ್ಮ್ಯಖದೇವರ” (ಸಮಪ. ೧-೧೬) ; 
ಎಡಬಲನನಾರೈ ವುತೊಡನೆ. ಸಜ್ಜೆ ಗಳಿಡುತ. (ವೆಂಕಾರಾ, ೫-೩-೨೩). 
೪. ಗುರುತು; ಚಿಹ್ನೆ; ಸುಳಿವು ; ಕುರುಹು : ಸ್ತನದ ನಿತಂಬದ 
ಬಿಣ್ಬ ೦ ವನಜಭನಂ ತೂಗಿ ನೋಡೆ ನಡುನಂ ಪಿಡಿದಾತನ ಬೆರಲ ಪಜ್ಜೆ 
ಪತ್ತಿ ದುವೆನೆ ವಳಿಗಳ ಕಣ್ಣೆ ನಂದಂವಾ ಕೋಮಳೆಯಾ (ಲೀಲಾವ. 
೩-೩೩) ; ಬಾಯನ್ನ್ನಡಿಯ ಪಜ್ಜೆ ಯನಾರೈ ವುತಿರ್ದು ತಾಪದೊಳ್‌ 
ಪೊರೆದುಆಕಿ ಸುಯ್ಲು ಪೊಯ್ದು ಬಡವಟ್ಟ ರೆ. (ಪುಣ್ಕಾಸ್ತ್ರ. ೬-೧೩). 
ಸೆಜ್ಜೆ : ೧. ಉಡುಪನದನೆಯರುಯಾಯತವರಾಗೆ ವಿಂತ್ರೆಯಳನೊಡ 
ಗೂಡಿ ಮಣಿಮುಯೆದ ಪಾವುಗೆಯ ಪೆಣ್ಜೆಯಿಂ . . . ರಾಚಿಸುತಿರೆ 
(ನವನೋ. ೨೪-೬೦) ; ಕೆಲರ್ಗೆ ಮನದೊಡನೆ ಪೆಜ್ಜೆ ಯುಂ ಫೆಜ್ಜೆ ಗೆಟ್ಟು ದು 
(ಅದ್ಭುತ. ೪೬-೧೩). ಹೆಜ್ಚೆ, : ೧. ನಡೆದ ಹಚ್ಚಿಯಿಲ್ಲ ಸುಳಿದಜೆ 
ನೆಳಲ್ಲಿದೆ ಬೆಳಗೆ ಸ್ವರೂಪವಾಗಿ ಚರಿಸಾಡುತ್ತ (ಜದಗೋ, ೯೬) ; ನಡೆದಡೆ 
ನಡೆದ ಹಜ್ಜೆಯಂ ಸೋಂಕಿ ಹಿಗ್ಗುತ್ತೆ (ಆಹರ: ದೇ, ೩೩-೧೩); ಸಹಸಿ 
ಗನ ಹಾವುಗೆಯ ಹಜ್ಜೆ ಯಿವೆ (ಸಿದ್ಧರಾ, ೨-೩೫). ೨. ಆಹ ಎನ್ನೊಡೆ 


೫೧೦.೨ 


20 


25 


30 


35 


40 


45 


ಹಚ್ಚೆ 


ಯೆರೊಲಖಿಂ ನಡೆದ ಹೊಸ ಹಜ್ಜೆ (ಕಾರಿರ. ದೇ. ೨೯೩-೨೪) ; ಪದ್ಧತಿ 
ಸಜ್ಜೆ, ಹಣ್ಣೆ (ಶನುದ. ೨೮೩ ಪ್ರಯೋ) ; ಹೋದ ಹಜ್ಜೆಯ ಹೊಲಬ 
ನಳಸಯರು ಕರ್ಮಿಗಳು (ಸಿಭಾಗ. ೪-೮-೧೭). ೩. ತೆಗೆಯದಿರಿ ಕೊಂಡ 
ಹಜ್ಜೆಯ (ಚೆಬಪು. ೩೯-೫) ; ಹಿಂದಕ್ಕೆ ಹಜ್ಜೆಯ ತೆಗೆದವರಿಗೆ ಸ್ವರ್ಗ 
ನೆಂದೆಂದಿಗಿಲ್ಲ (ಕಂನವಿ. ೧೭-೩೧). ೪. ಗುಜ್ಜು ವಡೆದ ಗುರುಕುಚ. 
ಪುಗುರ್ವೊಯ್ಗ ಳ ಹಚ್ಚಿ ಹೊಳೆವ ನಳತೋಳ್‌ . , . ಒಪ್ಪಿತು ರತ್ಯಂತದ 
ಸತಿಗೆ (ಜಯಕಾ, ೧೪-೮೩). ೫. ನಡಗೆಯಲ್ಲಿ ಎರಡು ಹೆಜ್ಜೆ ಗಳ 
ನಡುವಿನ ಅಂತರ : ಕರ್ಣನ ತೆರಳಿಚಿದನೈ ನೂಣು ಹಚ್ಜೆಯಲಿಂದ್ರಸುತ 
ಸೂನು (ಕುವ್ಯಾಡ್ರ್ರೋ ೬-೫೧) ; ಹೊಸಳೆರೆವಳಗೆರೆ ಭೂಮಿ ಮಾದ 
ಬೋಯನ ಅಡು ೧ಕೈ 4೨ ಹಜ್ಜೆ ಕೋಲಿನಲಿ ಸಲೆ ನಿಜಗೋಲು ೭೯೪ 
(ಎಕ.111, ತಿರುನು. ೬೩-೧೩೫೩; 1748). ೬. (ಕಾಲಿನ)ಗತಿ ; ಚಲನೆ: 
ಸಂದ ಸುಭಟಿರು ಬನ್ನಿ ಸ್ವರ್ಗದ ಬಂದಿಕಾಆರು ಬನ್ನಿ ಮನದಿಂ ಮುಂದೆ. 
ಹೆಜ್ಜೆಯ ತನಕಿಗರು ಬಹುಣಿನ್ನ ಸಂಗಾತ (ಕುನ್ಯಾಕ. ೮-೮೧). 
೭. ಆಶ್ರಯ ; ನೆಲೆ: ಇಂದು 'ಸಿಡಲಾಗಿಯಗಳೆಂ ನಿನ್ನ ಹಣ್ಣಿಯಂ 
(ಕಣ್ಣರ. ದೇ. ೧೩೦-೧೭). ೮, ಮಲ್ಲಯುದ್ಧದ ವರಸೆಯಲ್ಲಿ "ಹೆಜ್ಜೆ 
ಯಿಡುವ ಒಂದು ಕ್ರಮ್ಮ--ಬಗೆ ; “ಕಾಸೆ ಚಾಳೆಯ ಮಂಡಿ 
ಸೀರಣಂ ಹಚ್ಚಿಯಕ್ಕೂಂ” (ನುಂಗ. ೮೮-೩೮). ಹೆಜ್ಜೆ : ನೀರ 
ಮೇಲಣ ಹೆಜ್ಜೆಯನಾರು ಬಲ್ಲವರಿಲ್ಲ (ಪ್ರಭುವ, ೧೫೨) ; , ಅತನು ನಿಂದಿರೆ 
ನೆಳಲಿಲ್ಲ ಸುಳಿದರೆ ಹೆಜ್ಜೆ "ಇಲ್ಲ (ಶೂನ್ಯಸಂ. ೪೩-೩೧); ಬಂದ ಪಾರ್ಥಿವ 
ಜನದ ಹೆಚ್ಚೆಯ ಒಂದುಗೊಂಡ್ಳ ತಂದು ಕಂಡನು ಮಂದೆ ರಾಜಮರಾಳ 
ನಾದಾಂಬಂಜಸಕೋವರವ (ಕುವ್ಯಾಅ. ಓರಿಇ, ೪-೪೯). ೨. ಮೆಲ್ಲನೀ 
ತನು ಕವಿವ ಕತ್ತಲೆಯೊಳಗೆ ಹೆಜ್ಜೆಯ ಸನೆಸಲಜಾದಾ ಸಮಯದಲಿ ಹರಿ 
ತಂದಳಾ . . . ಘೋರರಕೃಸಯುವತಿ ಲಂಕಿಣಿಯೆಂಬವಳು (ತೊರರಾ, 
೫-೨-೭) ; ನೀ ಹೆಜ್ಜೆಯನು ಸಾಧಿಪಡೆ ಸಜ್ಜಿಯಲಿ ಶಿವನ ಧರಿಸಿಪ್ಪ 
ಶರಣರ ಹೆಜ್ಚಿಯಲಿ ನಡೆಯೊ (ಸರ್ನಜ್ಞ. ೨೮೬); ಕಳ್ಳನ ಹೆಜ್ಜೆ ಕಳ್ಳನೇ 
ಬಲ್ಲ (ಗಾಜಿ). ೩. ಭಾಗ್ಯದ ಲಕ್ಷ್ಮೀ ಬಾರಮ್ಮ . . . ಹೆಜ್ಜೆಯ. ಮೇಲೆ 
ಹೆಚ್ಜೆಯನಿಕ್ಕುತ (ಪುರಂದ- ೧-೨೧೧-೧). ೯೪, ಕಾಲನ್ನು ಇಡುವಿಕೆ; 
ಪಾದನ್ಯಾಸ; ಉರನಣಿಸುವುದು ಕೊಂಡ ಹೆ[ಸಾಾಂ. ಹ]ಚ್ಚಿ ಗೆ ಮರಿಯ 
ಲಾಗದು ... . ಹರಣದಲಿ ಕಳ್ಕುಲಿತೆ ಬೇಡ (ಕುವ್ಯಾದ್ರೋ.೧೫-೨೧). 
೧೦. ಸಂಪ್ರದಾಯ; ಪದ್ಧತಿ: ಹಿಂದಣ ಹೆ[ಸಾರಾಂ,ಹ]ಜ್ಜೆಯ. 
ನೋಡಿ ಕಂಡಲ್ಲದೆ ನಿಂದ  ಹೆಚ್ಚೆಯನಜಂಯಬಾರದು (ಅನೆಚಂ, 
ಗೆಂ೫-೪೭೫). ೧೧. [ನಾಟ್ಯ] ಒಂದು ನೃತ್ಯ ಪದ್ಧತಿ: “ಹೆಜ್ಜೆ 'ಯ. 
“ಮುಜಲು' ಎದ್ದಿದೆ (ಗಂಗಾಗೌ. ೧೨೧). “ಹೆಜ್ಜೆ ಕುಣಿತ' ಸರಾ: 
ಹಜ್ಜೆ ಹಣ್ಜಿ, ಹೆಜ್ಜೆಹೆಜ್ಜೆ (ದ್ವಿರುಕ್ತಿ) : ನೂಪುರನಲುಗದಂತೆ ಹತ್ತೆ 
ಸಾರುವಳೊಮ್ಮೆ ಸೋಂಶಲೆಂತಹುದೆಂದು ಮತ್ತೆ. ಮುರಿದಪಳೊಮ್ಮೆ ಹಣ್ಣೆ 
ಹಚ್ಚೆ [ನಾರಾಂ. ಹೆಜ್ಜೆ ಹೆಣ್ಣಿ ]ಯ ಮೇಲೆ ಸಲ್ವಳಮ್ಮದೆ ನಿಲ್ವಳು(ಜೈಮಿಭಾ. 
೩೦-೨೩); ಇಂತಲಾದು ರುದ್ರಾ ಗ ಕ್ಷಿಯೆ ಧರಿಸಿದ ಶಿವಮಹೇಶ್ವರನ. ಹೆಜ್ಜೆ 
ಹೆಚ್ಚಿ ಂಗೆ ಅಶ್ವಮೇಧದ ಫಲ ತಪ್ಪ ದಯ್ಯ(ಆದನ.೧೮-೪೫); ತೆಗೆದು ದಾರಿಗೆ 
ಹೆಜ್ಜೆ ಹೆಜ್ಜೆಗೆ ಚಿಗುರುದೋಜಾದ ತಳಿರ ತಣನಿತಲಾದಗಲದಲಿ ಪಸರಿಸುತ 
» ಜನಕನ ಮಗಳ .ನಡೆಸುತ ತಂದರೊಂದು ಮಹಾಸರೋವರಕೆ 
(ಕೊರರಾ, ೨-೪-೧೯); ವೇಮನನ ಹಾಗೆ ಹೆಚ್ಚಿ ಹೆಜ್ಜೆ ಗೂ ಬ್ರಹ್ಮನನ್ನು 
ಕೈಯದೆ ನಮಗೆ ತಿಳಿಯದ. ವಿಷಯಗಳನ್ನು ಚಿಂತಿಸಿ... ಅವಸ್ಥೆ 
ಪಡುವುದಕ್ಕಿಂತ ಶಿನ ತೋರಿದಂತಿಹುಡೇ ಲೇಸು (ಸಾಹಿಜೀ. ೧೦೩). 
ಹಜ್ಜೆಯಾಗು - ಹೆಜ್ಜೆ ಯಿಡು : ನದಿ ಸರಸಿಗಳ , . . ತಡಿಯಲ್‌ 
ಹಜ್ಜೆಯಾದುದು. ಹಗಲು (ಕುವ್ಯಾಆ. ೫-೫). ಹೆಜ್ಜೆಯ ಕುಣಿಶ ಇ. 
ಒಂದು ಬಗೆಯ ನೃತ್ಯ; ಹೆಜ್ಜೆ ಕುಣಿತ :' ಗುಡಿಯ ಪಟಾಂಗಣ 


ಪಜ್ಜೆ ಕಾಲ 


ಹಳ್ಳಿ ಯು ಯುವತಿಯರ ತಂಡವು ನೆರೆದು, ಹೆಜ್ಜೆಯ ಕುಣಿತವನ್ನು 
* ನೋಡುತ್ತಿತ್ತು (ಜೀವರಂ, ೨೨). 
[ಸ್ರಾ. ಪಜ್ನಾ./ಸೆಂ. ಸದ್ಯಾ] 
ಪಚ್ಚೆ ಕಾಣ (ನಾ). ಹೆಜ್ಜೆ ಯೆ ಗುರುತನ್ನು ಕಂಡುಹಿಡಿಯು 
ವವನ್ಮು-ಜಾಡು ಹಿಡಿಯುವವನು; ಜೇಹುಗುರ: ತನ್ನ ಪಣ್ಣಿಯಂ 


ಸಜ್ಜಿ ಕಾಲರಣಿಯದಂತು ವಸುಜೀನಕುಮಾರಂ ಪಾಯು ಪೋದಂ 
(ಅರ್ಧನೇ. ೫-೪೧ ವ). [ಸಜ್ಜಿ ಕಾಲ] 
ಪಜ್ಜೆಗೆಜ್ಜೆ (ನಾ). ಕಾಲಿಗೆ ಕಟ್ಟಿ ಕೊಳ್ಳುವ ಗೆಜ್ಜೆ: ಬಂದಳಾ 


ವಿಯಚ್ಚ ರಯೋಸೆ, ಪಚ್ಚೆ ಗೆಜ್ಜೆ ಗಳುಲಿಯ , ಬಿಂಕಂ ಬಲೆಯ 
(ಶ್ರೀರಾಮಾ, Gi ಗೆ +ೆಜ ;] 

ಸಜ್ಜೆಗೆಡು, ಸೆಜ್ಜೆ ಗೆಡು (ಕ್ರಿ). ಮುಂಜಿ ನಡೆಯಲಾರದಿರು ; 
ಸ್ಫಗಿತಗೊಳ್ಳು : ರಾಘವಾವರಜಂ ತಾಂ ಕೈಸೋಲ್ಪೂಡುಂ, ಪಡೆ 
ಬಡನಪ್ಪುದುಂ, ಮಿಡುಕಿನ ಬೆಂಬಲಂ ಸಜ್ಜಿ ಗೆಟ್ಟು ಬೆಂಗುಡುವುದುಂ 
(ಉನಾಶ್ವ - ೧೩೨-೨೯)-ಪೆಜ್ಚೆ ಗೆಡು: ಕೆಲರ್ಗೆ ಮನದೊಡನೆ ಸೆಜ್ಜೆ ಯುಂ. 
ಪಜ್ಜೆ ಗೆಟ್ಟುದು (ಅದ್ಭುತ. ೪೬-೧೫). . [ಪಜ್ಜೆ 4-ಕೆಡು] 

ಪಜ್ಜೆ ಜೋಜು (ಕ್ರಿ). ಕುರುಹು ತೋರು,--ಮೂಡು: 
ಕಾಂತನೆಡೆಗೆ ನಸುಲಜ್ಜೆ ಮಂದಸ್ಮಿತಂ ಕಿಣುಬೆಮರ್ಕಾತುರಂ ಪಚ್ಚೆ 
ದೋಲಲ್ಕೊಗಡೊಳ್ಳಿತಂದು ಸಾರ್ದಳೊಯ್ಯೂಸೆ ಮತ್ತ ಗಜಗಾಮಿನಿ 
(ಚೈ: ಮಿಭಾ. ೧೪-೩೦). [ಪಚ್ಚಿ + ತೋಣು] 

ಪಚ್ಚಿ'ಯಿಂಡು, ಹಜ್ಜೆ ಯಿಡು, ಹೆಜ್ಜೆ ಯಿಡು(ಕ್ರಿ). ೧. ಅಡಿಯಿಡು; 
ನಡೆ: ಸಜ್ಜಿ ಯಡಲಾ ನಮ್ಮ  ಮಂಂದಕ್ಕೆ (ಮದೇಪು. ೭-೬೩), 
೨. ಪ್ರವರ್ತಿಸು ; ತೊಡಗು; ಉಶ್ಯೋಗಿಸು: ಕಜ್ಜ ಕೈಗೂಡು 
ನನ್ನಬರ ನಾನಾಪರಿಯುಜ್ಞು ಗೆಡೊಳು ಬಲ್ಲವರು ಸಣ್ನ ಯೀಡುನರು, 
Me ೨೬-೫೪) ; ಮತ್ತೆ ಮಾ ನಾರದಂ ನಾರಾಯಣನಾಜ್ಞೆ ಯಂ 
ಶಿರದೊಳಾಂತು , . . ಜತನದಿಂ ಬಿಚ್ಚಿಯೊಳ್‌ ಸಜ್ಜಿ ಯಿಡುತಿರ್ದಂ 
(ಅದ್ಭುತ, ೨೬-೪). ಹಜ್ಜೆಯಿಡು : ೧. ಹೊನ್ನ” ಹಾವುಗೆನೆರಸಿ, 
ಜಗದೇಕಪರಮಸೌಂದರಿ. ಹಣ್ಣಿ ಯಿಡಲು 'ಹೊಮ್ಮಿಗ ಹೋದ ಬಟ್ಟಿ 
ಯುಂತಾಯ್ತ್ತಿ (ನೋಹತೆ, ೨೪-೩೬). ೨. ಆ ಹಿಂದಿನ ಪಾಸವೇ ಇಂದು 
ಲಜ್ಜೆ ಯಾಗಿ ಹಚ್ಚಿಯಿಟ್ಟಿದೆ (ನಾಡೋಜ, ೧೨). ಹೆಜ್ಜೆಯಿಡು : 
9. ಗೆಜ್ಜೆಗಳು ಘಲಫಲಿನೆ ಮಲ್ಲನೆ ಹೆ[ನಾಂ9, ಸಜ್ಜೆ ಯಿಡೆ : ... 
ನಾಣ್ಣಿ, ಹೊಂಗುತೆ ಬಂದು (ಸಾಳ್ವಭಾ, ೩-೧೪). ೨. ಇಂಥ ಪಠ್ಯವಸ್ತು 

. ದಂರಭ್ಯಾಸಗಳ ಕಡೆ ಹೆಜ್ಜೆ ಯಿಡುನಂತೆ ಮಾಡುತ್ತದೆ ಡಿಕ್ಷದ. 

೧೩೦). [ಸಜ್ಜಿ ಇಡು] 

ಸಜ್ಜೆನಟ್ಟಿ (ನಾ). ಹೆಜ್ಜೆಯ ಜಾಡು ; ಕಾಲುದಾರಿ: ಪೊಡವಿ | 
ಗಿಳಿದು ಪಚ್ಚೆ ಪಟ್ಟಿ ಯೊಳಿರ್ನೆರು . « ತಡಮಾಡದನುರಾಗದಿಂದ ನಡೆತಂದು 
(ಶ್ರೀ ಸಾಲ. ಟು ಅಂತೆಯೆ ಇಳಾತ್ಮಜೆ ಇನಕುಲಾತ್ಮಜನ ಅಡಿಯ 


ಬೀಸೆ 


ಸಜ್ಜೆ ನಟ್ಟಿಯ ನಡೆಯೆ (ಶ್ರೀಮಾ, ೧೮೮-೩೩೧). [ಪಚ್ಚೆ + ಬಟ್ಟಿ] 
ಸಜ್ಜೆನಟ (ನಾ). ಎ ಪಚ್ಚಿ ವಟ್ಟಿ ; ' ಇದೆ ಮರೆ ಹಿಕ್ಕೆ ಯಿತ್ಕೈದೆಡೆ 
ಪುಲ್ಲೆಯ ಬಾಯ ಕಣುಂಕೆ ಸೂಸಿದತ್ತಿದೆ, . , ಎನುತ್ತೆ ಪೆರ್ಚದ 


ವನದಲ್ಲಿ - ಪಚ್ಚಿ ನಟಿಕಯಿಂ. ನಡೆಗೊಂಡುದು ಭಿಲ್ಲಸಂಕುಳಂ (ದಶಕು, 
೨-೧೧೦), [ಪಜ್ಜೆ 4ಬಟ] 

ಪಜ್ಜೆನಿಡಿ, ಹಜ್ಜೆ ವಿಡಿ, ಹೆಜ್ಜೆ ನಿಡಿ (ಕ್ರಿ). ೧. ಹೆಜ್ಜೆಯ ಜಾಡನ್ನು | 
ಅನುಸರಿಸು ; ಹೆಜ್ಜೆ ಯ್‌ ಗುರುತು ಹಿಡಿದು ಹಿಂಬಾಲಿಸು." 
ಆಚ್ಛೊ (ದಸರೋನರದ ತೀರಡೊಳಿಂದ್ರಾಯಂ ಧದ ಪಜ್ಜೆ ವಿಡಿದು ಬಂದು 
ಬಿಟ್ಟ kA ನಿಜಸ್ಕಂಧಾವಾರನುಂ ಕಂಡು (ಕಾದಂಉ. 63) ಸಜ್ಜೆ ನಿಡಿದು 
ನಡೆದು ರಾಮಲ್ಷ್ಮಣರಂ ಕಂಡು (ಪಂರಾಮಾ, ೯-೩೩ ನ); ಖಡ್ಗ ಧೇನುಗಳ 


೫೧೦೩ 


15 


35 


40 


ಪಟ 


ತೊರೆದ ಮೊಲೆಯಿಂದಂ ಬರಿನಿಡಿದು ಸುರಿವ ಪಾಲ್ಗೆ ಪಜ್ಞೆ ವಿಡಿದು 
ಪರಿವರಣ್ಯಮಾರ್ಜಾರಪೋತಳಕಂಗಳುಂ (ಚಂದ್ರಪು. ೫-೬೫ ನ); ಮಾಲಿ 
ಪಾಣುನ ಪಜಮೆಗಳ ಪಚ್ಚೆ ವಿಡಿದಜಸಿ , * ಮೊರೆವ ಮಧುಕರಪ್ರ, ಕರದಿಂ 
(೧೦. ೧೧೭೧ ನ) ; ನಡೆ ಪ[ನಾಠಾಂ. ನಿ ಎಡ ಸೋಗು ... ಎಂಬ 
ನುಡಿಗಳಡಿಗಡಿಗೆ ಕಿವಿಗಿಡಿದುದು (ಜೈಮಾ, ೨೮-೪೪). ಹಚ್ಚೆವಿಡಿ : 
೨.ಸುಳಿವನ್ನು ಕಾಣು : ಕಳನಂ ಕೊಂಡನನೆಯ್ದೆ ಹ[ಪಾಳಾಂ, ಹೆಜ್ಜೆ 
ವಿಡಿದಾ ಮೆರ್ಮಂಗಳಂ ಕಾಣದೇ , . , ಪಟಸಿನನ್ಯಾಯವ ನೋಡದನ್ಯ 
ರೊಳೆ ದೂಖಿಟ್ಟಿ ಲ್ಲರಂ ಬಾಧಿನಾ ತಳನಾಅಂ ಬೆಳವಾರನೈ (ಸೋಮೇಶ. 
೬೬), ಹೆಜ್ಜೆನಿಡಿ: ೧. ಸಂಗ್ರ್ರಾನು ಧೀರನ ಹೆಚ್ಚಿ ವಿಡಿದು ಮಹೀ 
ಮನೋಹರನಟಸಿ ಹೊಕ್ಕ ನು ಘೋರಕಾನನನ (ಕುವ್ಕಾಅ, ೧೩-೩೭). 
[ಸಜ್ಜೆ 4- ಏಡಿ] 
ಪೆಜ್ಜೆ ಹಾಕು, ಹಜ್ಜೆ ಹಾಕು, ಹೆಜ್ಜೆ ಹಾಕು (ಕ್ರಿ). ೧. ನಡೆ; 
ಸಾಗು: ಆರನುಸಯ ಚೋರರು ಸೊಳ್ಳು 'ಚಾಖಿಂಕರನನರತ್ನ 
ಭೂಷಣನ ಕದ್ದು $i ಅಯಂಯ್ಯಸಿರುವಾಶ್ರ ಮಳೆ ಸಜ್ಜೆ ಹಾಕಿ ತಾವುಂ 
ತಳರಲು (ಪ್ರಭುಪ. ೯-೧೯). ಹಜ್ಜೆ ಹಾಕು : ೧. ಅನಳು ಭಾರ 
ವಾದ ಎದೆಯಿಂದ ಮನೆಯೊಳಗೆ ಹಚ್ಚೆ ಹಾಕಿದಳು (ಹಾಹುತ್ತ. ೭೩). 
ಹೆಜ್ಜೆ ಹಾಕು ೧. ಮೂರ್ತಿ . . , ಸನಿರಾಪದ ಬರ್‌ತಾಣದ ಕಡೆಗೆ 
ಹೆಜ್ಜೆ ಹಾಕಿದ (ವಾತ್ಸಲ್ಯ, ೨೦೭) ; . ಅನನ ಮಾತನ್ನು ' ಕೇಳಹೋಗದೆ. 
ರಭಸದಿಂದ ಹೆಚ್ಚೆ ಹಾಕತೊಡಗಿದಳು (ಕುಸುಸಂ, ೧೧೦). ೨೬ (ಆಲಂ) 
ತಾಳಕ್ಕೆ ಸರಿಯಾಗಿ 'ಕಾಲುಹಾಕು, ಕುಣಿ. 
[ಸಜ್ಜೆ -- ಹಾಕು( ಎಪಾಯ್ಯು,)] 
ಪಜ್ಚಟಕೆ (ನಾ). [ಛಂದ] ಮಾತ್ರಾಗಣಬದ್ಧ ವಾದ ನಾಲ್ಕು 
'ಚರಣಗಳುಳ್ಳ ಒಂದು ಸಮಪಾದವೃತ್ತ : ಸಜ್ಞಟಕೆಯಂ 
ಸಂಸ್ಕೃತವೃತ್ತಗಳಿಂದ ಭಿನ್ನವಾದ ಪ್ರಾಕೃತ ಮಾತ್ರಾಬಂಧ . . . ಕನ್ನಡ 
ದಲ್ಲಿ ಮಂದಾನಿಲನೆಂದು ಹೆಸರುಗೊಂಡ ರೆಗಳೆಯೂ ಅದರ. ಪ್ರಭೇದಗಳೂ 
ಈ ಅಪಭ್ರಂಶ ಛಂದಸ್ಸಿನ ಪ್ರಭಾವದಿಂದ ರೂಪುಗೊಂಡಿರಬಹುದೆಂದು 
ಊಹಿಸಲು ಅವಕಾಶವಿದೆ (ಛಂದೋವಿ, ೧೬೬); "ಜಗನ್ನಾಥವಿಜಯ' ದಲ್ಲಿ 
೬. * ಕೆಲವು ಕೈಬರೆಹದ ಪ್ರತಿಗಳಲ್ಲಿ ಸಜ್ಜ ಟಕೆಯಂತಿರುವ ರಗಳೆ 
ಯೊಂದಿದೆ (ಶಬ್ದವಿ. ೨೯). "ಪಜ್ಚ ತಿ' ಸರಾ. (ಸಂ. ಸಜ್ಜ್ಜಟಕಾ] 
ತ್ತ ೧. ಬಟ್ಟೆ ; ವಸ್ತ್ರ : “ವಾಸಮಾಚ್ಛಾ ದನಂ ನಸ್ಟ್ರಂ ಸಟಿಂ 
ಭಃ 'ಂಬರನನಲ್ಲ ಸೀರೆಯಕ್ಕು? ' (ಮಂಗಂಣ. ೧೦೦-೨೬) ; ಪಟಿನ 
ಹಸಿದು ತಂತುವ ನೋಡಲದೇಕೆ ಆ ಪಟಿನೇ ತಂತುವೆಂದಜಕಿದೊಡೆ ಸಾಲದೇ 
(ದೇದಾವ, ೬೦-೧೨೫) ; ಹೊದೆ ಹರಿಯಲಿಬೇಕು ಕರ್ಮಶೇಷದ :ಸಟಿವ 
(ಮಂಕುಕ. ೬೩೩). ೨, ಉತ್ತಮವಾದ ವಸ್ತ್ರ; ೩. ತೆರೆ; ಪರದೆ; 
ಜವನಿಕೆ. ೪. ಚಿತ್ರ ಮೊದಲಾದುವನ್ನು ಬರೆಯಲು ಸಿದ್ಧನಡಿ 
ಸಿದ (ನುಣುಪಾದ ಮೇಲ್ಮೈಯುಳ್ಳ)ಬಟ್ಟಿ, ಹಲಗೆ ಇತ್ಯಾದಿ 
ಸುಕೇಶಿನಿಯೆ2೦ ತನ್ನ ಮುನ್ನಿನ 'ಜನ್ಮದೊಳ್‌ ವ ದೆಲ್ಲಮಂ ಸಟ 
ದೊಳ ತಾನೆ ಬರೆಡು * ಏಿಕಾಂತದೊಳ್‌' ನೋಡುತ್ತಿರ್ಕುಂ 
(ನಡ್ಡಾರಾ. ೩೪-೧೨), ೫೬ ಲೆಕ್ಕ ಮೊದಲಾದುವುಗಳನ್ನು ಬಕೆಯು 
ವುದಕ್ಕಾಗಿ ಚರಿ, ಇದ್ದಿಲು ಮಂಂತಾದ ದ್ರ ವ್ಯ ಗಳಿಂದೆ ಸಿದ್ಧ ಪಡಿ 
ಸಿದ ಕರಿಯ ಮೇಲ್ಟ್ರೈಯುಳ್ಳ ಹತ್ತಿ ಬಟ್ಟಿ : ಸ ಕಯ್ಯನ್ನು ವಿಗೆ 
. ಸಟ, ಪಟಕಾ, ಕಾರ್ಪಾಸಿಕ ಪಟ ಎಂಬ ಹೆಸರುಗಳು ಸಂಸ್ಕೃತದಲ್ಲಿದ್ದುನಂತೆ 
(ಕನ್ನುಸಂ.೪೦); ಇದನ್ನು ಪಟ, ಪಟಿಕಾ, ಕಾರ್ಪಾಸಿಕ ಪಟಿ ಎಂದು ಕರೆಯು. 
ತ್ತಿದ್ದರು. (ಭಾರಸ, Mo ೬. ಚಿತ್ರ, ನಕ್ಷೆ, ಯೋಜನೆ ಮೊದಲಾ 
ಡುವುಗಳನ್ನು ಬರೆದ ಹಾಳೆ: ಸ "ಭನ ನನಯವನು ಪಟದಲ್ಲಿ 
ಬಂದು ನೋಡಿ. ಆ ಹೇನುಜೀವಾಚಾರ್ಯ್ಯರ ಕೈಯಲಿಯಿದ್ದ ೪ 


ಪಟಿಂಗೊಳ್‌ 


ಶಾಸನಂಗಳನು ವೋದಿ ನೋಡಲಾಗಿ (ಸಾಣಇ. ೫%, ೨೩೨-೧೫; 1412); 
ಉಪನ್ಯಾಸಗಳ ಯೋಜನೆಯ ಪಟವು, ತಮಗೆ ನಾನು ಕೊಡಲಿರುವ 
ಭಾಷಣಗಳ ಕ್ರಮವನ್ನು ಅರುಹಬಲ್ಲದು (ಪರಸ. ೧೧). ೭. ಚಿತ್ರ; 
ವರ್ಣಚಿತ್ರ : ಚಿಂತಿಸದಿರ್‌ ತಾ ತೋಟು ನಿನ್ನೀ ಬರೆದ ಪಟಿಮಂ 
(ಆದಿಪು. ೩-೪೪); ಬರೆದಟ್ಟ ದಳೀ ಪಟಿಮಂ ಪರೀಕ್ಷಿಸೆಂದೀಯೆ (ಮಹಾಸೇ, 
೯-೧೩೨) ; ರಾಜಿಯ ರೂಮಿನಲ್ಲಿ ದೇವರ ಕೆಲವು ಹೊಸ ಪಟಿಗಳಿದ್ದುವು 
(ಛೀಮಕಾ. ೨೦೫). ೮. ನೌಳೆಗೆ ಕಟ್ಟುವ ಹಾಯಿ ; “ಪಟಿಂ 
ಹಾಹೆಯೆಕ್ಕು” (ಮಂಗರಾ, ೧೨೧-೫) ; ಏಲಕಿ ಬಹಿತ್ರಮಂ ಪಟಿಮ 
ನೆತ್ತಿಸೆ. . . ಪಯೋಧಿಯೊಳ್‌ ಪರಿದುದು (ಮಹಾನೇ. ೯-೧೩೩); 
ಕಟ್ಟಾ ಚಾರಮೆ ತರಣಿಯಣಾವೆ ಪಟ. .. ಪುಟ್ಟು ಗಡಲ ದಾಂಟಪ ನಾವಿಕ 
ತಾನೆಂಬಂತೊಯ್ವತಿರೆ (ಉದ್ಭದೇ. ೭-೭); ನಾಳೆ ಹಡಗಿನ ಪಟಗಳನ್ನೇರಿಸಿ 
ತುಸಾರನಗರಕ್ಕೆ ಮರಳುನೆಯಾ ? (ಆರ್ಯಕ, ೧೦೮). ೯. ಗಾಳಿ 
ಪಟ: ಆಕಾಶದಲಾಡುವ ಪಟಿಕ್ಕಾದಡೆಯೂ ಮೂಲಸೂತ್ರ ವಿರಬೇಕು. 
(ಚನ್ನನ. ಕ. ೫೯-೧೩೩), ಈತನಿದ್ದನು ಸವಡಿಗೈಯಲಿ ಸರಿವ ನೇಣಿನ 
ನಭದ ಪಟದಂತೆ (ತೊರರಾ, ೫-೧-೧೭) ; ಹುಡುಗರೂ ದೊಡ್ಡವರೂ 
ಎಲ್ಲರೂ' ಹೊಲಗಳ ಬೈಲಿನಲ್ಲಿ ಪಟಿ ಆಡಿಸುವ ಸಂತೋಸದಲ್ಲಿದ್ದರು. 
(ಹುಟ್ಟಿ ಹ. ೭೧), ೧೦. ಒಂದು ಬಗೆಯ ಸಸ್ಯ, ೧೧. ಚೆನ್ನಾಗಿ 
ಒಪ್ಪವಾಗಿ. ಮಾಡಿದುದು; ಉತ್ತಮವಾಗಿ ರಚಿತವಾದುದು. 
೧೨. ಬಾವುಟಿ ; ಧ್ವಜ : ಪಟದ ಸೀರೆಯಂತಲ್ಲಾಡಿ ಒಲ್ಲದ ತ 
ಯಂತೆ ಸುಯ್ಲು (ಧರ್ಮಾಮೃ . ೧-೧೬೮); ಚಾಮರದ ಧವಳಚ್ಛ ತ್ರ 
ಪಳಹರದ ಪದನಿನಲೌಕಿ ನಡೆದುದು ಮಂಂಡೆ ಪಾಯದಳ ಸಾ ಕ. 
೧೪-೩೩); ಆಲವಟ್ಟ ವು ಸತ್ತಿಗೆ ಮದಕರಿಗಳ ಸಾಲ ಪಟಿಗಳಿನಪ್ರ ಪ್ರಭೆಯ 
ತೂಳಗೊಡದೆ ಮಾಸುಕಳು (ಕಂನವಿ. ೧೯-೪೪). 
ಪಟದ ಕುಣಿತ - ಬಣ್ಣ ಬಣ್ಣ ದ ಕೇಷ್ಮೆಬಟ್ಟಿಯ ಪಟ್ಟಿಗಳನ್ನು 

ಸುತ್ತಿದ ಉದ್ದ ವಾದ ಬಿದಿರಿನ ಕೋಲುಗಳನ್ನು ಹಿಡಿದುಕೊಂಡು 
ಮಾಡುವ ಕುಣಿತ : ವೈಷ್ಣವ ಸಂಪ್ರದಾಯದ ಕುಣಿತದಲ್ಲಿ ಒಂದೆಂದು 
ಹೇಳಲಾಗುವ "ಪಟದ ಕುಣಿತ' ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆ ಗಳಲ್ಲಿ 
ಮಾತ್ರ ಕಂಡುಬರುತ್ತದೆ . . . ಸಾಮಾನ್ಯವಾಗಿ ಒಕ್ಕಲಿಗರಲ್ಲಿ ಪ್ರಚಲಿತ 
ವಿರುವ ಪಟದ ಕುಣಿತ ನಡೆಯುವುದು ಹಬ್ಬಹರಿದಿನಗಳಲ್ಲಿ, ಜಾತ್ರೆ 'ಓಿತ್ಕಪ: 
ಗಳಲ್ಲಿ (ಕಜಕ. ೧೦೪). ಪಟದ ಹುಳು-ಬಟ್ಟಿಯನ್ನು” ಹಾಳು 
ಮಾಡುವ ಒಂದು ಬಗೆಯ ಹುಳು: ಪತಂಗ, ಜಿರಲೆ, ಗೆದ್ದಲಹುಳು,” 
ಪಟದ ಹುಳು (ಗೃಹವಿ. ೧೮೪). ಪಟವಾಡಿಸು - ಗಾಳಿಪಟದಂತೆ 
ಆಡಿಸು: ಪಟವಾಡಿಪಳ್‌ ಜೀವಗಳನಂಬೆ, ಆದ್ಯಾಶಕ್ತಿ (ಶ್ರೀರಾಮಾ. 
೭೫೫-೧೭೯). [ಸಂ.] 

ಪಟಂಗೊಳ್‌ (ಕ್ರಿ).(ಆಲಂ) ಮೆರೆ; ಪ್ರಸಿದ್ಧ ವಾಗು : ನರ ಶಶಿವಿಶದ 
ಯಶಃಪಟಿಂಗಳಂ ನನ್ನಿ ಪಟಿಂಗೊಳ್ಳಂತೆ ವಿವಿಧ ಧ್ವಜಪಟಿಂಗಳಂ ಕೊಂಡು 


ಗೆಲ್ಲಂಗೊಂಡು  ತಾನುಮುತ್ತರನುಂ ವಿರಾಟಪುರಕ್ಕೆ ಮಗುಟ್ಟು 
ಬರ್ನಾಗಳ್‌ (ಸಂಪಭಾ.೮-೧೦೯ ವ). [ಪಟಿ4 ಕೊಳ್‌] 
ಪಟಿಕ, "ಸಟಕ' ನೋ. 


ಪಟಿಕ, (ನಾ). ೧.ಹತ್ತಿಯ ಬಟ್ಟೆ. ೨. ಪಾಳೆಯ; ಠಾಣ್ಯ.[ಸಂ.] 


ಪಟಕ್ಕ, ಸಟಕಾ, ಪಟಕೆ, ಪಟಗ್ಗ, ಪಟಗಾ(ನಾ).ತಲೆಗೆ ಸುತ್ತುವ |' 


ಉದ್ದ ವಾದ ರುಮಾಲಿನಂಥ ವಸ್ತ್ರ; ಪೇಟಾ: ನಡುವಿಗೆ ಸುತ್ತಿ 
ಕೊಂಡ ಅಂಚಿನ ಒಲ್ಲಿಯಾಗಲಿ, ತಲೆಗೆ ಸುತ್ತಿದ ತುರಾಯಿಕಟ್ಟನ ಪಟಕ 
ವಾಗಲಿ ಆ ಸಂದರ್ಭದಲ್ಲಿ ತೀರ ಒಪ್ಪುತ್ತವೆ (ಸುವರ್ಣ, ೪೧). ಪೆಟಿಕಾ; 
ಶೇಖ, ಸೈಯದ್‌, ಮೊಗಲ್‌, ಪಠಾಣ, ಈ ನಾಲ್ಕು ಜಾತಿಗಳ ಜನರು 
ತಲೆಗೆ ಮು ಂಡಾಸ ಹಾಕುವರು, ಇಲ್ಲವೆ ಪಟಿಕಾ ಸುತ್ತು ವರು. (ಕಭಾಗೆ, 


೫೧೦೪ 


ಪಟಿಕಿಸು। 
೨೨೭) ; ಮಂಂಡಾಸ, ತುರುಬಿನ ರುಮಾಲು, ಪಟಿಕಾ, ಪಾಗೋಟ 
ಎಂದು ರುಮಾಲಿನ ವಿಭಾಗಗಳು (ಗೋಯಾತ್ರೆ. ೩೪); ಗುಲಾಬಿ-ಕಿತ್ತಳೆ 


ಬಣ್ಣದ ಪಟಿಕಾ ಸುತ್ತುವನು (ಹೂಬಸಿ. ೭೩). ಪಟಿಕೆ : ಪರಮಾನಂದ 
ಭರಿತನಾಗಿ ಅವನು ತನ್ನ ತಲೆಗೆ ಸುತ್ತಿದ್ದ ಪಟಿಕೆಯನ್ನು ಅನನಿಗೆ ಇನಾ 
ಮಾಗಿ ಕೊಟ್ಟಿ ನೆಂತಲೂ . . . ಹೇಳುತ್ತಾರೆ (ಬೀಂಬ.೧೪). ಪಟಿಗೃ: 
ಶಿನಪುತ್ರ, ಮಾದೇನರಿಗೆ ಹೊಸ ಷರಟು, ಥೋತರ, "ಪಟಗ', ಕೋಟು 
ಗಳಿಂದ ಅಲಂಕರಿಸಿದರು (ಬರಹಾ. ೧೮೬) ; ಅನನ ಮೈಮೇಲಿನ ಬಟ್ಟಿ 
ಗಳು, ತಲೆಗೆ ಸುತ್ತಿ ದ "ಪಟಿಗ' ಒಗೆಯಲಾರದೆ ಎಸ್ಟು ದಿನ ಕಳೆದಿದ್ದು ವೂ 
(ಗಂಗಾಗಾ. ೩೫). SH: ಟೊಪ್ಪಿಗೆ ಬೇಡವಾದರೆ ಟಾ” ಸುತ್ತು ನೆವು 
(ಗಾಳಿಸ, ೧೩೨); ತಲೆಯ ಮೇಲಿನ ಪಟಿಗಾಗಳೆಲ್ಲ ಆಕಾಶದಲ್ಲಿ, ಇವರ 
ಕೇಕೆಯೊಡನೆ ಹಾರಿದವು (ಗ್ರಾಮಾಯ, ೫೧). 
[೯-ಹಿಂ. ಮರಾ. ಪಟಿಕಾ] 

ಪಟಕಣ್ಣಿ “ ಪಟಿಗಣ್ಣಿ” ನೋ. 

ಪಟಕಾ "ಸಟಕ್ಕ' ಸೋ. 

ಪಟಕಾರ, *ಫಟಿಕಾರು' ನೋ. 

ಪೆಟಿಕಾರ್ದ "ಪಟಿಕಾರ' ನೋ. 

ಸಟಿಕಾರ್ಯ (ನಾ)., ೧. ನೇಕಾರ; ಜಾಡ : ದೇವಾಂಗರು, ಪಟ 
ಕಾರರು, ಸಾಲಿಗರು, ನೆಯ್ಗೆಯವರು, ಶೀಲವಂತರು, ಮೊದಲಾದ ಹೆಸರು 
ಗಳಿಂದ ದಕ್ಷಿಣಭಾರತದಲ್ಲೆ ಲ್ಲ ಪ್ರಸರಿಸಿರುವ ದೇವಾಂಗರು ... ಭಿನ್ನ 
ವಿಚ್ಛಿ ನ್ನರಾಗಿದ್ದರು (ಶರಚ. ೪೩); ಜಗತ್ತಿ ಗೆಲ್ಲ ಮೊಟ್ಟಿ, ಮೊದಲಿಗೆ ಬಟ್ಟಿ, 
ಕೊಟ್ಟಿ ವೆನ್ನುವ ಈ ಪಟಿಕಾರರು-ಹಟಿಕಾರ(ಜಾಡ)ರು ಆರ್ಯಪೂರ್ವ 


ಜನಾಂಗವೆಂದು ಸಿದ್ಧ ವಾಗುತ್ತಿಲ್ಲವೆ ? (ಕರ್ಣಾಪೂ. ೧೪೫). ೨. ಚಿತ್ರ 

ಕಾರ; ವರ್ಣಚಿತ್ರಗಳನ್ನು ಬರೆಯುವವನು. [ಸಂ.] 
ಪಟಕಾರು, ಸಟಿಕಾರ, (ನಾ). ಚಿಮುಟ ; ತಂಡಸ: “ಇಕ್ಕಳ, 

ಚಿಮಂಟಿ, ಪಟಿಕಾರು, ತಂಡಸೆ (170785. ಇಂಕಣಿ) ; ಬೈರಿಗೆಯ 


ಅಲಗು ; ತೋಬಡದ ಉಳಿಯಲಗು ; ಪಟಿಕಾರು, ಮೊ.ಗಳ ಕೊನೆ 
ಗತ್ತರಿ (Bit. ಇಂಕ8). ಪೆಟಿಕಾರೆ : “ಯಾವುದಾದರೂ ಪದಾರ್ಥ 
ವನ್ನು ಬಿಗಿಯಾಗಿ ಹಿಡಿದುಕೊಳ್ಳುವ ಸಾಧನ ; ಶ್ರವಣ; ಚಿಮುಟಿ; 
ಪಟಿಕಾರ” (Pincers. ಇಂಕಸಿ). 
[--ತೆಲು. ಪಟಿಕಾರು, ಪಟುಕಾರು] 

ಪಟಕಾಸು, ಸಟಕಿಸು, (ಕ್ರಿ). ಬಲವಾಗಿ ಹಿಡಿ; ಅಮುಕಿ ಹಿಡಿ : 
ಆಶಿ ಅಗಸಗ ಪಟಿಕಾಸ್ತು . ಜಾರಿದೆ. ಮನಿ ಮುರೀತು (ರಕ್ತೃಧ್ವ ೩೨೫), 
ಪಟಿಕಿಸು, : ಅದು ಕಾರಸ್ಕಾನ. ನೀನೂ ನನ್ನನ್ನು ನೋಸೆದಿಂದಲೇ 
ಪಟಿಕಿಸುವವ (ರಕ್ಷಧ್ವ. ೨೫೭). 

[1 ..-ಇಸ್ಕು./ಮರಾ. ಪಟಿಕಾವಿಣೇ] 

ಪಟಕಿ, ಸಟಕ್ಕೆ (ನಾ). ಕಾಲರಾ ರೋಗ: ಪಟಕಿಯ ಜುಲಾಬು 
ಅಕ್ಕೀ ಕಚ್ಚಿ ನಂತೆ ಬಹಳೆ ಪ್ರಮಾಣದಿಂದ ಆಗ ಹತ್ತುತ್ತದೆ, ಕೈಕಾಲಿಗೆ 
ಒರಟಿ ಬಂದು ಮನುಷ್ಯನು ಗಾಬರಿಯಾಗುತ್ತಾನೆ. (ಗೃಹನೈ. ೨೭). 
"ಪಟಕಿಬೇನೆ' ಪರಾ. ಪೆಟಿಕ್ಕೆ : ಸಟಳೆಯ ಉಪದ್ರವವಿದ್ದ ಕಾಲದಲ್ಲಿ 

೬ ಕಪ್ಪರ ಸುಡುವದರಿಂದ ಹಿತವಾಗುತ್ತದೆ (ಮುಂಬಯಿ. ೫-೧೫೬). 
[4-ಮರಾ. ಪಟಕೀ) 

ಪಟಕಿಬೇನೆ (ನಾ). ಎ ಸಟಿಕಿ: ಬೈಲುಶೀಮೆಯಲ್ಲಿ ಪಟಕೀಬೇನೆಯ 
ಉಪದ್ರ ವವಿದ್ದಷ್ಟು ಉಳಿದ ಮೂರು ವಿಭಾಗಗಳಲ್ಲಿ ಇರುವುದಿಲ್ಲ(ಕಭಾಗೆ. 
೨೧); ಈ ಸೀಮೆಯಲ್ಲಿ ಪಟಿಕೀಬೇನೆಯ ಭೀತಿಯೆಂ ಮಾತ್ರ ಬಹಳ 
ಇರುತ್ತದೆ (ಚಿಳನ. ೨೦). [ಪಟಕಿ 4-ಬೇನೆ,] 

ಪಟಕಸು. “ಪಟಕಾಸು' ನೋ. 


(೧1 ಇ ೧೧ 


ಪಟಕಿಸ್ಸು 


ಪಟಕಿಸ್ಕು (ಕ್ರಿ). ಪಟಪಟನೆ ಹೇಳು : ಏನನನು ಪಟಿಕಿಸುನ ಏಳು 
ಬೀಳಿನ ಮಂತ್ರ? (ಲಾಲ. ೬೮-೧೫) ; ನಮ್ಮ ನಾಣಪ್ಪ ನೋರು ಮಾತು 
ಮಾತಿಗೂ ಗಾದೆ ಪಟಿಕಿಸ್ತಾರೆ (ಚೈಸರ್ನೆ. ೬೨), , [? “--ಇಸ್ಯು] 

ಪಟಕುಟಿ (ನಾ). (ಬಟ್ಟೆಯಿಂದ ರಚಿಸಿದ) ಗುಡಾರ; ಡೇರೆ: 
“ದೊಷ್ಯಂ, ಸ್ಕೂಳಂ, ಪಟಿಕುಟೀ, ಗುಣಲಯನೀ, ' ಕೇಳಿಕಾ-- ಈ ೫. 
ಗುಡಿ? (ಹಲಾಯು. ೭೪-೨೯೭); ದೇವರಮ್ಭಮೆಂಬ ಪಟಿಕುಟಿಯಂಂ 
ಆ ಎಟ್ಬ ತ್ತಿ ರ್ಚ್ರಾಸಿರದುರ್ಗಾಟಿನಿಗಳುಂ ಪದಿನೆಣ್ಸಾ ಸಿನನ್ನೇಚ್ಛ 
ರಾಜರುಮಾತ್ಮೀಯಸಾ ಮ್ರಾಜ್ಯಪರಿಚ್ಛೇದನಾಗೆ (ಆದಿಪು. ೧೫-೩ ವ) ; 
ಅಭ್ರತುಂಗಪಟಿಕುಟಿಯ ಮಹಾಕನಕದ ಕಂಬಂಬೋಲ್ಮಿಗೆ ಮಿನುಗು 
ಗುಮುರು ಚಾರುಚಂದ್ರ ಗಿರಿಗಂಭೀರಂ(ಹಮ್ಮಾರ.೧-೩೪) ; ಸುರಪನ ವಿಭವದಿ 
ಜಯಿಸಿದ ಚಕ್ರಿಗೆ ಹರಿಸದಿ ಗಿರಿಗಳಂಬುಧಿಯ ೈ.ಪೊಜಟದಿರ್ವಂದಂತೆ. 
ಸಟಿಕುಟಗಳು ಬಂಧುರಮಾದವು ಬೀಡಿನೊಳು (ಚಂಪ್ರಸಾಂ. ೧೫-೧೦೮) ; 
ಎಶ್ತಿ ತಂದರಾ ರಾಕ್ಷಸಶರೀರನುಂ -ಪಡೆನಳಂ  ಗಂಧಮಾದನನಿರ್ದ 
ಪಟಕುಟಗೆ (ಶ್ರೀಉಮಾ, ೬೦೩-೭೯). [ಪಟ ಕುಟ್ಟ] 

ಪಟಿಕುಟೀರ (ನಾ)... ಸಟಿಕುಟಿ : ಆ ಸೇನಾಪತಿಯು ಸ್ಮಪತಿಕತ್ನದಿಂ 
ನಿರ್ಮಿತವಾದ ಆ ಪಟಿಕುಟೀರಡೊಳ್‌' ಸಡಂಗಬಲನನ್ನೂ ಆ ಬಳಿಯೊಳೇ 
ತಳುಗಿಸಿದನು (ಪುರುಚ, ೧೫೪). [ಪಟಿ-- ಕುಟೀರ] 

ಪಟಕೆ "ಸಟಕ್ಕ' ನೋ. 

ಪಟಕೋಶಿ (ನಾ). ಬಟ್ಟಿಯ ಚೀಲ: “ಚೀಲಃ ಇ ಪಟಿಕೋಶೀ” 
(ಕಾಶಕೃ. ೫೦). [ಸಂ. ಪಟಿಕೋಶೀ] 

ಪಟಕ್ಕನೆ (ಅ). ಒಮ್ಮಿಂದೊಮ್ಮೆಲೆ; ತಟ್ಟಿನೆ: ಪಟಳ್ಯನೆ ದೀಸ 
ಆರಿಹೋಯಿತು (ರೂಢಿ). [ಸಟಕ್‌ ---ಅನೆ;] 

ಪಟಗ್ಯ "ಸಟಕ' ನೋ. 

ಪೆಟಗ್ಗ "ಸಟಕ್ಕ' ನೋ. 

ಪಟಗಣಿ (ನಾ). ಒಂದು ಬಗೆಯ ಸಸ್ಯ: ಪಟಿಗಣಿ, ಸೊನೆಪಟ್ಟ, 
ತಿಗುಡು (ಮೆ ಔಗಿ. ೫೯-೧೧೬೮). [| 

ಪಟಗಣ್ಣಿ, ಪಟಕಣ್ಣಿ (ನಾ). ಎತ್ತಿಗೆ ನೊಗವನ್ನು ಕಟ್ಟುವ ಹಗ್ಗ; 
ಜೊತ್ತಗೆ; ಮಿಳಿ: ಒಂದೇ "ಹ್ಯಾಟು' ಇದ್ದರೂ ಯಾವ ಎತ್ತಿನ 
ಕೊರಳಿಗಾದರೂ ಹವಣಾಗುವ *ಪಟಿಗಣ್ಣಿ'ಯಂತೆ, ಎಲ್ಲ ಸೂಟಗೂ 
ಹೊಂದಿಕೊಳ್ಳು ನಂತಹದು (ಬಿಳುನು. ೨೫೩). ಪಟಿಕಣ್ಣಿ : ಸಟಕಣ್ಣಿ 
ಯನ್ನು ತೆಗೆದುಕೊಂಡು ಬಾ (ರೂಢಿ). [ಪಟ 1+ಕಣ್ಣಿ] 

ಫೆಟಿಗಾ "ಸಟಕ್ಕ' ನೋ. 

ಪಟಗಾರ "ಸಟಿಗಾಖ' ನೋ. 

ಪಟಿಗಾಜ್ಕ ಪಟಗಾರ (ನಾ). ೧- ಗಾಳಿಪಟವನ್ನು ಹಾರಿಸು 
ವವನು,--ಆಡಿಸುವವನು : ಪಟಗಾಜನುಜಕ ಸೂತ್ರವಿಡಿದಿದ್ದರಾ 
ಗಾಳಿಪಟಿ ಗಗನಡೊಳಾಡುನಂತೆ ಕುಟಲವಲ್ಲಾತ್ಮ ನಿನ್ನಂಗದೊಳಿರ್ದು 
ಸಂಘಟಿಸಿ ಮಂಕ್ತಿಯೊಳದೆ ಬುದ್ಧಿ (ಭರಚ. ೨-೪೩). ಪಟಗಾರ: ೨. 
ನೇಯ್ಸೆಯವನು ; ನೇಕಾರ; ಪಟಿಕಾರ : ಸಟಗಾರ ರಾಯಂಣ 
ನಾಯ್ಕ ನಿಗೆ ಬಿಳಿಚತ್ರಿ » * ಶಾಲು ನಾಮೆ ಸಹ ಕೊಟ್ಟು (ಎಕ. 
iV (R), ಬಾನುರಾ.೨೯೨-೩೨ ; 1345). [ಪಟ4-ಕಾಅ] 

ಪಟಿಗೃಹ (ನಾ). ಎ ಪಟಿಕುಟ : ಪ್ರಭಾಕಾಂಡನೆಂಬ ಪಟಿಗೃ ಹದಲ್ಲಿ 
ಆ ನಾವೀರ್ವರೂ ಕ್ರ್ರೀಡಿಸುವ ರೀತಿಯು ಇದೇ (ಫುರುಚ. ೩೭); ಅಧಿ 
ಕಾರಿಗಳು ರಾಜಯೋಗ್ಯವಾದ ಪಟಿಗೃ ಹನನ್ನು * ೬ ೬ ದೇವಾಲಯದ 
ಬಳಿಯಲ್ಲಿ ನಿರ್ನಿಸಿ ತಳಿರು ತೋರಣಗಳಿಂದಲಂಕರಿಸಿದರು. (ಕಛವಿ,೪೩೦) ; 
ತರತರದ ವರ್ಣಂಗಳಿಂದೆಸೆನ ಪಟಿಗೃಹದ ಪಂಕ್ತಿಯಿಂ .. , ರಣ 
ಶಿಬಿರಮೆಸೆದತ್ತು (ಚಿತ್ರಾಂಗ. ೧೭-೪೬೪), [ಪಟಿ--ಗೃಹ] 


೫೧೦೫ 


20 


25 


30 


35 


40 


45” 


ಪಟಿಲ, 


2 


ಪಟಚ್ಚೆರ (ನಾ). ೧. ಹಳೆಯ ಬಟ್ಟೆ :"ಸಟಚ್ಛ ರಮೆಂಬುದು ಹಟಿಕಿಯ 
ಸೀರೆಗೆ (ಹಲಾಯು, ೯೦-೩೯೬); ನೆಜಕಿಯೆ ಪಟಚ್ಚ ರದೊದನಿದ 
ಸೆಅಂಗಿನೊಳ್‌ ತಂದು ತೀನಿ ಪನನಂ ಹಿಮಮಂ ಸೆಜಕಿ ಯಿಟ್ಟಿ ೦ತರೆ ಮೊಗ 
ದೊಳ್‌ ತುಯಿಗಿದ ಕಿಜುಬೆಮರಡೇಂ ಮನಂಗೊಳಿಸಿದುದೋ (ಕಾಂತಿಪು. 
೮-೨೪) ; ವಿವಿಧ ವೈಪಥಪಾಂಸುಗಳಿಂದೆ. ನಾಡೆ ಸೀಳಿದ ತಲೆಯೆಂಂ ಕರಂ 
ಮಲಿನಮಾದ ಪಟಿಚ್ಛ್ಚರವಖಂ ನೆಗಟ್ಟಿ ಲಂದಿದಿರೊಳೆ ಲೇಖವಾಹನಿನಹಂ 
ಬರೆ ಕಂಡನಿಳಾಧಿನಾಯಕಂ (ಕಾದಂಉ. ೬೩೬) ; ಜಓಳತಕೇಶಂ ನೇಸ್ಬಿತ 
ಪಟಿಚ್ಛ ದಂ[ಚ್ಚ ರಂತ ದೀರ್ಥದೇಹಿ ಜಟ್ಟಿ ಗನೆಂಬೋಲ ಕುಟಲಗತಿ ಬರುತು 
ಮಿರ್ದಂ ಭಟಿನೊರ್ಬಂ ಪೊತ್ತು ಬೆಮರುತುಂ. ತದ್ಭ ಜಮಂ (ಲೀಲಾವ. 
೪-೮೧). ೨. ಕಳ್ಳ ; ಚೋರ. [ಸಂ] 

ಪಟಡಿ "ಸಟ್ಟಿಡಿ? ನೋ. 

ಪಟತ್ಕಾರ (ನಾ). ಪಟಿಷಟ ಎಂಬ ಸದ್ದು, --ಶಬ್ದ : ರುಂಸಕೇತನ 
ಪ[ನಾಂಂ. ಫ]ಟಿತ್ಯಾರಂ ತರುಣೀಚರಣಮುಿದ್ರಿ ಕಾಕಣತ್ಕಾರಂ ತತ್ಯಟಿಕ 
ಮುಂಜೀರರುಂಣತ್ಕ್ಯಾರಂ * » * ಆಗಸಮಂ ಮಂಸುಂಕೆ(ಗಿರಿಕ. ೮-೮ ವ). 

[ಸಂ.] 

ಪಟಪಟ (ನಾ). ಒಂದು ಅನುಕರಣ ಶಬ್ದ : ಜ್ವರ ಕಾಯುತ್ತಿತ್ತು , 
ನಾಡಿಯು ಪಟಸಟಿ ಬಡಿಯುತ್ತಿತ್ತು (ಕತ್ತಬೆ. ೭). 

ಪಟಪಟನೆ (ಅ). ೧. ಸಟ ಸಟಿ ಎಂದು ಸದ್ದಾಗುವಂತೆ: ಇವರ 
ಅಂಗಳ ಮೆಟ್ಟ ಪಟಿಪಟನೆ ಹೊಡಿ ಎಂದಾತ ನಮ್ಮ ದಿಟ್ಟಿ ಧೀರ ಅಂಬಿ 
ಗೆರೆ ಚೌಡಯೆಿ ನಿಜಶರಣನು (ವಚಶಾ. 1, ೩೭೦) ; ಚಟುಲಶಿಖಿ ಪಟು 
ದೃಷ್ಟಿ ಪಾತಕೆ. ಕುಟಲದೈನಂಗಳು ಛಿಟಲು ಛಿಟಲೆನುತ ಬೇವುತ್ತ ಪಟಪಟನೆ. 
ಸಲೆ ಬಿರಿವುತಂ ಮೇಣ" ಛಟಛಟಿನಿ ಕೆಚೆಯಲ್ಕೆ (ಬಸಪು, ೨೩-೧೬). 
೨. ಸರಸರನೆ; ಬೇಗ ಬೇಗನೆ : ತಟಿತಟಿಯಹ ಲಾಲಸೆಯನು ಸೂಡಿ 
ಪಟಿಸಟನೈದಿ ಸರರ ತಾ ಬೇಡಿ (ಅನಧೂ. ೨೯); ಮಘಮಥಿಸುವಾ 
ಮಂಗಿದ ಮೊಗ್ಗೀ ಪಟಿಪಟಿನೇ ಒಡೆದು (ಗರಿ. ೧-೧೧). 

[ಪಟಪಟ 4 -ಅನಿ|] 

ಪೆಟಿಪಟಿಸು (ಕ್ರಿ). ಸಟ ಸಟ ಎಂದು ಸದ್ದುಮಾಡು : ಗುಬುಟನ 

ಬಾವುಟಗಳು ಪಟಿಪಟಿಸುತಲೊಲೆದವು ನಲನೆರಚಿ (ನಾಪದ, ೧೯). 
[ಸಟಟ 4 -ಇಸ್ಯ] 

ಪೆಟಿಮಂಟಿಪೆ (ನಾ). ಎ ಸಟಿಕುಟ : ಲತಾಮಂಟಿಸ ದರ್ಪಣಮಂಟಿಪ 
ಪಟಿನುಂಟಿಪ . . . ತರುವಾಟಿಗಳ ತಣ್ಣೆ ಳಲ್ಲ ಳೊಳಗೆಯಖಂ (ನಿನೇಕ. 
೨೧೩). [ಪಟಿ--ಮಂಟಿಸ] 

ಪಟಮಂಡಸೆ (ನಾ). ಎ ಪಟಿಕುಟ : ಭವದೀಯ ನನಾಯಂಜ ಹಯ 
ನಿವಹಂ ಕೇಳ್‌ ಮೂರಿವಿಟ್ಟು ಸಿಶ್ವಾಸಂ ಸೈಂಧವಮಂ ಮಾಸಿಸೆ ಸೊಗಯಿ 
ಸಿತು ವಿನಿದ್ರಂ ದೇವ ದೀರ್ಫಪಟಿನುಂಡಪದೊಳ್‌' (ಶಾಂತಿಪು, ೫-೯೨). 

. [ಸಟ-ಮಂಡಪ] 

ಪಟಿಮಂದಿರೆ (ನಾ). - ಸಟಿಕುಟ : ಮಾರನು ದಿಗ್ವಿಜಯಾರ್ಥನಾಗಿ 
ಪೊರಟು ಬರುವನೆಂದು ವನದೇವತೆಗಳೆಲ್ಲ ಕೂಡಿ ಮಾಡಿಸಿರುವ ಪದ್ಮರಾಗ 
ರತ್ನಮಯವಾದ ಪಟಿಮಂದಿರಗಳೊಯೆಂಂಬಂತೆ,. . ', ತೋರುವ 
ಚಿಗುರುಗಳ ಕೆಂಪಾದ ಕಾಂತಿಗಳು ದಿಕ್ಕುದಿಕ್ಳುಗಳನೆಲ್ಲ ವ್ಯಾಸಿಸುತ್ತಿ ರಲು 
(ಸೌಗಂಧಿ. ೪೬೮-೪). [ಪಟಿ 4 ಮಂದಿರ್ಕ] 

ಪಟಲ, "ಪಡಲ್ಲ' ನೋ. 

ಪಟಲ, ಸಟಿಳ (ನಾ). ೧. ಮನೆಯ ಮೇಲಿನ ಹೊದಿಕೆ ; 
ಛಾವಣಿ; ಮಾಡು. ೨. ಪರಜಿ; ಆವರಣ. ೩. ಕಣ್ಣಿನಲ್ಲಿ 
ಬರುವ ಪೊರೆ; ಕಾಚಬಿಂದು: ಸಟಿಲಂ ಕಜ್ಣೊಳ್‌ ಕವಿ 
ದುಂಗುಟಿಮಂ ಮೊದಲಾಗಿ ಕಾಣೆನೆಂದೊಡೆ (ಸಂಚತಂ. ೨೬೩-೧೪) ; 


ಪಟಲಕ 


ಪಟಲಮೆಂಬುದು ಕಾಚಮೆಂಬುದು ಪಟುತರದ ದೃಷ್ಟಿಯ ನಿರೋಧಿಸಿ 


ನಟಿಸದಿಹ ಕಂಚುಕವೆನಿಪುದು ದೃಸ್ಟಿಗತದೋಸಂ (ವಿಶೇಭ. ೩-೪೫) ; |. 


ಅರಿಯ, ಪಟಿಲಂ, ನೀರು ಸುರಿವದು, ಅರ್ಜುನಗಣ್ಣು , ಅದಕ್ಕೆ. 
ಔಷಧಿ (ವಿನ್ಫೆವಿ. ೧೯೩). ೪. ಗುಂಪು; ಸಮೂಹ; ರಾಶಿ: ನವೀನ 
ಪ್ರಸೂನ ಮಧುನಿಲೀನಮಧುಕರಪಟಿಲಕರ್ಬುರಿತ ರತ್ನಪಟಿಲಿಕೆಗಳಿಂ...... 
ಮನಂಗೊಳಿಪ ದೇನಪೂಜಾಗೃ ಹಮುಂ.ಪೊಕ್ಕು (ಸಂರಾನಾ. ೧೨-೨ ನ); 
ಸಟ್ಟಿಂಶತ್‌ಪ್ರಭಾಪಟಿಲದ ಪ್ರಿಯಂ ಬೆಳಗಿದೆ. ನೋಡಿರೆ (ಬಸನ. 
೯೫೫); ಧವಳಾಂಬುದ ಪಟಿಲಮೆಸೆದುದಂಬರತಳಡೊಳ್‌ (ಜಗವಿ. ೪-೬೧); 
ದಾರಿಯಲ್ಲಿ ಇಲ್ಲಿಯೇ ನಮ್ಮದೂ ಪಟಿಲ ಆ ಸೇನೆಯೊಡನೆ ಸೇರಿಕೊಳ್ಳು 
ತ್ತದೆ (ಸವತಿ, ೬೦). ೫. ಗ್ರಂಥಭಾಗ ; ಪ್ರಕರಣ : ವಾತೂಳಾಖ್ಯಸರ 
ಮಾಗಮದ ಮೊದಲ ತತ್ತ್ವಸಟಿಲದ ಭಿತ್ತಿಯ ಕಾಂತಿಯ" ಕಳಾನಿಳಯ 
ನೆನಿಸ ನಾನಾತತ್ತ ಚಿಂತಾಮಣಿಯ ಪ್ರ ಭಾವದೊಳು ಗತಿನಡೆದ ನಿರ್ಭ್ರಾಂತ 
ಸದವಿಹಿತವಿಶ್ರಾ ಂತಿಯಲವನರ ನಿಮಲಚರಣಾಂಬುಜಕ್ಕೆ ಶರಣು (ಲತಿಚಿಂ. 
೧-೨೧); ಅನೇಕ ಅಗನುಗಳಲ್ಲಿ ಪ್ರತ್ಯೇಕ ಇಲ್ಲವೆ ಮಿಶ್ರ ಪಟಲ 
ಗಳಿರುತ್ತ ನೆ (ತತ್ತ ಪ್ರಾ. ೪೨೪).; ಆ ದೇವಿಯರ ಸಂಬಂಧವಾದ ಮಂತ್ರ, 
ಪಟಲಗಳನ್ನೆ ಲ್ಲ ಸರಹಸ್ಯವ। ಗಿ ಉಪದೇಶ ಮಾಡಿದರು (ನುಹಾಣ. ೮೧). 
೬. ಪ್ರತಿಬಿಂಬದ ಗ್ರಹಣಕ್ಕಾಗಿ ಕ್ಯಾಮರಾಗಳಲ್ಲಿ ಇಡುವ 
ತೆಳ್ಳನೆಯ ಸೆಲ್ಯುಲೈಡ್‌ ಹಾಳೆ; ಫೋಟೋ ಅಚ್ಚು ಮಾಡಲು 
ಬಳಸುವ ಕಾಗದ: ಮಧ್ಯಪಟಲದ ಒಳಮೈಯಲ್ಲಿ ಪಸರಿಸಿ ಕನ್ನಡಿಯಂಥ 
ಪಟಿಲವಾಗಿರುತ್ತದೆ (ಮುಂಬಯಿ. ೬-೧೪೪); ನಾವು ಕ್ಯಾಮರಾವಿನಿಂದ 
ಫೋಟೋಗಳನ್ನು ತೆಗೆಯುವಾಗ ಒಳಗಿರುವ ಪಟಲದ (711೫) ರಾಸಾ 
ಯನಿಕಗಳ ಮೇಲೆ ಈ "ಅಲ್ಫಾ ವಯಲೆಟ್‌” ಕಿರಣಗಳು. ಪ್ರತಿಕ್ರಿಯೆ 
ಯನ್ನು ತೋರಿಸುತ್ತ ವೆ'(ಲ್ಪನಾ. ೧೯೦). ೭. ಬರೆಯಲು ಬಳಸುವ 
ಪತ್ರ, ಹಾಳೆ: ಪಾಣಿನಿ ತನ್ನ ಗ್ರಂಥದಲ್ಲಿ. . . “ಪಟಲ? ಎಂಬು 
ದನ್ನು “ಬರೆವ ಹಾಳೆ” (ಪತ್ರ) ಎಂಬ ಅರ್ಥದಲ್ಲಿಯೂ ಪ್ರಯೋಗಿಸಿ 
ದ್ಮಾಫೆ (ಸಂಶೋಧ. ೪). [ಜೈನ] ನರಕಭೂಮಿಯಲ್ಲಿಯ 
ಸ್ವರ, ನೆಲೆ:  ಪಟಿಲನುಧ್ಯಜೊಳಿಂದ್ರಕಂಗಳಿರ್ಪವು (ಶ್ರಾನಕಾ, 
೧೯-೧೧); , ಹದಿನಖಬಾಲುಸಟಿಲಗಳೆರಡೆರಡ್ತ ಗಲು ಮೊದಲಿಂದ ತುದಿ 
ಯೊಳಗೊಂದು ವಿದಿತರತ್ನ ಪ್ರಭನಾದಿಯ ಗುಣನಾಮ ಪುದಿದುದಾ ಸಪ್ತ 
ಪೃಥ್ವಿಯೊಳು (ನರ್ಧಚ. ೮-೬೭) ; ಸಟಿಲನೆಂದರೆ ಅಂತಸ್ತು (ನೆಲೆ)ಎಂದು 
ಹೇಳಬಹುದು. ಪ್ರತಿಯೊಂದು ನರಕಭೂನಿಂಯಲ್ಲಿ . . : ನಡುವೆ ಪಟಲ 
ಗಳಿರುತ್ತವೆ (ಜೈನಧ. ೩೫). ಸಟಳ: -೧. “ಪೊದಯಿಸಿದಾಚ್ಛಾ ದ 
ನಮುಂ ಛದಿಯುಂ . ಪಟಿಳಮುಮೆನಿಪ್ಪುದು” , (ನಸ್ತುಕೋ, ೪೭-೧೫). 
೨. ಘಟಿಯ ದಟಿದುಲಿವು ಲಯಘನಘಟಿಗಳ ಮೊಟಗೆನಿಸೆ ಸೊಟ್ಟ ಗೊಡೆ 
ದತ್ತು ರಟಿತ್ರಟುಪಟಿಹಕಂಖಭೇರಿಯ ಚಟುಳಿತದಿಂದಬಳಪಟಳನುಂಬರ 
ಪಟಿಳಂ (ಸಂಸಭಾ. ೧೦-೬೭) ; ಜಳಧರಪಟಿಳಸಟುರಟಿನಮಂ ಕೇಳ್ದ ಕಳ 
ಹಂಸನಂತೆ ಕ್ಷಿತಿಕಾಂತಂ ಚಕಿತಾಂತರಂಗನತಿನವೇಗಂ ಬಂದು (ನರ್ಧಪು. 
೨-೫೮ ವು, ೪, “ಪಟಳಮೆಂಬು(ದದು) ನಿಚಯದೊಳಂ? (ನಸ್ತುಕೋ. 


೧೩೮-೧೨೩) ; “ನಿಕರಃ, ಸಟಿಳಂ, ಪೇಟಿಕಂ. . , ಸ್ತೋಮಃ-ಈ ರ್ಕಿ 
ಸಮೂಹಂಗ (ಹಲಾಯು, ೧೧೪-೨). [ಸಂ.] 
ಪಟಲಕ, ಪಟಳಕ (ನಾ). ೧. ತೆರೆ; ಪರದೆ; ಜವನಿಕೆ. 


೨. ಸಂಪುಟ; ಭರಣಿ : ಆಕೆಯ ಕೆಲದೊಳ್‌ ಬರ್ಪ ತರಳಿಕೆಯ ಕಯ್ಯ 
ಸಿತಾಂಶುಳಾಚ್ಛಾದಿತ ರತ್ನ್ನಮಯ ಪಟಿಲಕದೊಳ್‌' , . . ಎಸೆದುದುಜ್ವಳ 
ವರಾಕ್ತಿಕಹಾರಮಂಡಲಂ (ಕಾದಂಉ. ೧೦೫) ; ಶೃ ೦ಗಾರಸದನಮಂ 
ಮಕುಟಾಂಗದ ಮಣಿಹಾರಕಟಿಕಕುಂಡಲನನದೇ ವಾಂಗನಸನಾತ್ತ ಪಟಿಲಕ 


ಸಂಗತನುಂ ಬಂದು ಲೀಲೆಯಿಂದೊಳಸೊಕ್ಕಂ (ಚಂದ್ರಪ, ೯-೨). 


೫೧೦೬ 


5 


40 


46 


ಪಟಿವಾಸ 


೩. ರಾಶಿ; . ಸಮೂಹ: "ಪಟಿಲಿಕೆ' ಪರಾ. ಪಟಿಳಕ: 
೨. ಆಗಳ್‌ ಭಂಡಾರಿಗರ್‌ ವಿವಿಧಪಟಿಳಕಂಗಳೊಳ್‌ ತಂದು ಮುಂದಿಬಾಪಿದ 
ಸುಗಂಧಾನುಲೇಪನಕುಸುಮವಸನಭೂಸಣಂಗಳಿನರಸಿಯುಂ. ತಾನುಂ 
ಶೃಂಗ! 'ರೆಂಗೆಯೆಲ್ಲಿ (ಚಂದ್ರಪು. ೭-೧೪೯ ವು); ಸುರೇಂದ್ರ, ನೆರ್ದು [AN 
ಪಟಿಳಕದೊಳ್‌ ಕೇಕದಾಶನುೂಟ್ಟು ಪಾಲ ಸಮುದ ಪ್ರಜ ಮೆಂದು 
ಜೀವರ್ಕೆಯ್ಯೊಳ್‌ ಕೊಟ್ಟು (ಬಂಹರಿ, ೧೩-೨೮ ನ)... [ಸೆಂ] 

ಪಟಲಕಣ್ಣು "ಸಟಲಗಣ್ಣು' ನೋ. 

ಪಟಲಗಣ್ಣ, ಪಟಿಲಕಣ್ಣು (ನಾ). ಕಣ್ಣಿ ಗೆ ಪೊರೆ ಬರುವ ಒಂದು 
ಬಗೆಯ ರೋಗ; ಕಾಚಔಂದು: ಸಟಲಗೆಣ್ಣಿ ಗೆ;-ಉತ್ತುತ್ತ ನಾಲ್ಕು 
ತೂಕ, ಕಪ್ಪಲಿ ನಾಲ್ಕು ತೂಕ, ನೀಲಾಂಜನ ನಾ(ಲ್ಕು)ತೂಕೆ, ಇಪ್ಪ ನ್ನು 
ಸಣ್ಣನಾಗಿ ಮರ್ದಿಸಿ... ಗುಳಿಗೆಯಂ ಮಾಡಿ ಆ ಗುಳಿಗೆಯನ್ನು 
ಮೊಲೆಯಹಾಲಲ್ಲಿ ತೇದು ಹಚ್ಚ ಲು ಪಟಲಗಣ್ಣು ಮಾಣ್ಗು ೦(ನಿವೈವಿ. 1 
ಪಟಲಕಣ್ಣು; ; ಸಂಕಟ್ಟೆ ೬ ಗಿರಿಕರ್ಣೆಕೆಯ ಸನೂಲ್ಮ ಶಂಖ, 
ಶುಂಠಿ, ಅರಿಸಿನ, ಸಮಾನಂಗೊಂಡು ನೀರಲ್ಲಿ ಅರೆದು ಗುಳಿಗೆಯ ಮಾಡಿ 


ಕಣ್ಣಿಗೆ ಹಚ್ಚಿ, ಕೆಟ್ಟಿಗಣ್ಣು, ಸರ್ವರೋಗಂಗಳೆಲ್ಲ ' ಮಾಣುವುವು 
(ಎನೈವಿ.೬೯).  [ಸಟಿಲ್ಲ -- ಕಣ್ಣು (-ಆಕಣ್‌)] 


ಪಟಲಪ್ರಾಂತ(ನಾ). ಚಾವಣಿಯ ತುದಿ,--ಸೂರು: “ವಲೀಕಂ, 
ನೀವ್ರಂ, "ಪಟಲಪ್ರಾಂತಂ-- ತಿವಪ್ಪಾರದ ಚೂರು, ಲೋನೆಚೂರು, 
ಮನೆಯ ಚುಂಚ, ಹೊದಿಕೆಚೂರು . , . ಇದನ್ನು ಸೂರೆಂತಲೂ 
ಅನ್ನುವರು” (ಸಿದ್ಧಾಂತಿ, ೧೦೩). [ಸೆಂ] 

ಫಟಿಲಾಂ "ಸಟಾಲಂ' ನೋ. 

ಪಟಲಾಂತ (ನಾ). '- ಷಟಿಲಪ್ರಾಂತ: “ನೀವುಂ, ವಳೀಕಂ, 
ಲಾಂತಂ - ಈ ೩ಸೂ(ಟಿಂ)ರು” (ಹಲಾಯು. ೫೧-೧೪೮). 

[ಪಟಲ್ಯ 4 ಅಂತ್ಯ] 

ಪಟಲಾರ್ಬುದ (ನಾ). ಕಣ್ಣಿನ ಪೊರೆಯಲ್ಲಾಗುವ ಹುಣ್ಣು 
ಒಂದು ಬಗೆಯ ನೇತ್ರ. ಕೋಟಿ : ಅಂಧಕಾರ, ಪೆಟಿಲಾಬದ ಮೊಡ 
ಲಾಗಿ ಇವೆಲ್ಲ ಒಳಗಣ 'ತೊಟಿಂಗಳೆಲ್ಲ ನಂ ಕೆಡಿಸುಗು 0 (ವಿನೈವಿ. ೧೬೦). 

[ಹಟಿಲ್ಲ 4 ಅರ್ಬುದ್ಧ] 

ಪಟಲಿ (ನಾ). ಗುಂಪು; ಸಮೂಹ: ತುಖುಗಿರ್ದ ನೀಲಮೇಘದ ತುಣು 
ಗಲ್‌ ನೆಳಕಿ ಹಿಂಗಿ ಪೋಗೆ ತೆಟಪಾದುದಆಃ 0ದೆಣಗಿದಳಿಸಟಿಲಿ ಪೋಗಲ್‌' ತೆಜ. 
ಪಾದುತ್ಚ ಲನನಂಬೊಲಿರ್ದುದು ಗಗನಂ (ಜಗವಿ, ೪-೫೯). [ಸಂ. ಪಟಲ] 

ಪಟಲಿಕೆ, ಪಟಳಿಕೆ(ನಾ). ೧. ಗುಂಪು; ಸಮೂಹ. ೨. ಬುಟ್ಟಿ 
ಗೂಡೆ. ೩. ಕರಂಡಕ; ಸಂಪುಟ; ತದುತ್ಪಾಟತ ವಿನೀಳಕುಟಿಲಕುಂತಲಂ 
ಗಳನಮರತರುಕುಸುವು ದಾಮೋದ್ದಾ ಮರಜೋರೆಂಜಿತಂಗಳನನರ್ಫ್ರು 
ರತ್ನನುಯಪಟಿಲಿಕೆಯೊಳಾಂತು (ಆದಿಪು, ೯-೭೯ ನ); ನವೀನಪ್ರಸೂನ 
ಮಧು ವಿಲೀನಮಧುಕರ ಪಟಲಕರ್ಬುರಿತ ರತ್ನ್ನಪಟಿಲಿಕೆಗಳಿಂ pe 
ಮನಂಗೊಳಿಪ ದೇನಪೂಜಾಗೃ ಹನುಂ ಪೊಳ್ಳು (ಸಂರಿಇಮಾ, ೧೨-೨ ವ); 


ಪಟ 


ನಳಿನಳಿಸುವ ಫೂನಿನ ನಿಖಾಸಲುಕಂಪನಳಿಗಳೆಂಜಲಿಸುಗು ಮೆಂದು ತಳೆದಳೊ 
ರ್ವಳು ಚಂಪೆಕಗಂಧಿ ಕುಸುಮಾಕಳಿತ ಪಟಲಿಕೆಯನೊಸೆದು (ಕುರಾಸಾಂ. 
೭-೮೧). "ಪಟಲಕ' ಪರಾ. ಪಟಳಿಕೆ : ೧. ವನದೊಳಗೆ ಪೊಕ್ಳನ 
ಧಿಪಂ ಘನಪಟಳಿಕೆಯೊಳಗೆ ಪುಗುವ ಚಂದ್ರನ ತೆಅದಿಂ (ಬಾಧಪು. ೩-೩೮). 
ಪಿ.ಅಕೆ ದೇವಕಿಯಾನಂದವಸನೆಂಗಳಂ ಪಟಿಳಿಕೆಯೊಂಕ್ಕಿ ತಂದಿತ್ತ ನೋಲ್ಬು 


ದೆಂದು. . . ಶೋಜಿಕೆ (ನೀಮಿಪು. ೬-೫ ವು. [ಸಂ. ಪಟಿಲಿಕಾ] 
ಪಟಿವಾಸ (ನಾ): ೧. ಸುಗಂಧದ ಹುಡಿ; ಬುಕ್ಕ ಹಿಟ್ಟು : 
*ಸಿಷ್ಟ್ರಾತಚೂರ್ಣಮಜು ಪಟಿವಾಸು” (ನಸ್ತೂಕೋ. ೭೭-೧೫); ವಿತ 


ತೋದ್ಯತ್ತ ಟಿನಾಸನಾಸಿತದಿಶಾಕಾಂತಾಗಣಂ ನಿರ್ಭರೋತ್ಮಿತ ವಿಸ್ಟಾ ತಕ 


ಪಟನಾಸಕ 


ನಿಂಜರೀಕೃತ' ವಿಯಚ್ಚಕ್ರ ೦ * * ಜಗಕ್ಕತಿಚೋದ್ಕಾವಹಮಾಗೆ (ಆದಿಪು, 
೭-೩೮) ;' ಕೆದಜುವ ನಿಷ್ಟಾತಕಚೂರ್ಣಮುಂ ಪಸರಿಸುವ ಪಟಿವಾಸ 
ಮುಮೆಸೆಯೆ (ಮಲ್ಲಿಪು. ೪-೧೧೮) ; ಎಡೆವಅಿಕಿಯದು ಅಡಿಗಡಿ 
ಗುತ್ಸವಣೆ - ತಳಿನ ಸಟಿವಾಸಚೆಯೊಂ (ಪುಷ್ಪವು. ೧೨-೧೮). ೨. ಇಇ 
ಸಟಕುಟಿ. ೩. ಒಳವಸ್ತ್ರ; ಒಳಪಾವಡೆ, [ಸಂ.] 

ಪಟಿವಾಸಕ (ನಾ). ಎ ಪಟಿವಾಸೆ: ೧. “ಸಿಷ್ಟ್ರಾತಃ ಪಟಿವಾಸಕಃ- 
a ಬಟ್ಟಿ ಗಳಿಗೆ ಪರಿಮಳ ಕಟ್ಟುವ ಗಂಧದ್ರವ್ಯದ ಹೆಸರು” (ಸಿದ್ಧಾಂತಿ. 
೨೧೧) ; ಮಂಜಿಂದಿವಸವವಭ್ಳತನ ನೆಣಕಿ ನಿಸ್ತ ರಿಸಿದರು ಪನ್ನೀರ ಹೊಂಗೊ 
ಪ್ಪರಿಗೆಗಳ ಕಂಂಕುಮದ ಪ[ಪಾಕಾಂ. ಘ]ಟವಾಸಕದ ರಚನೆಯಲಿ 
(ಕುನ್ಯಾವಿ: ೧೦-೮೧). [Ao] 

ಪೆಟಿವಾಸಶ್ಷೋದ (ನಾ). ಎ ಪಟಿವಾಸ ೧: ಖರಾಂಶು ಪೂಟಿ 
ಪಟವಾಸಕ್ಷೋ ದದಿಂ ಕೇಕಿಸಂಕುಳಮಾಡಿತ್ತು  ನಟೀಕದಂಬಡೊಡನಂದ 
ಭ್ರಾಗಮಭ್ರ್ರಾಂತಿಯಿಂಂ (ಪುಸ್ಪಪು. ೪-೩೭). [ಸಟಿವಾಸ - ಶೋದ] 

ಪಟಿವಾಸಚೂರ್ಣ (ನಾ). - ಸಟಿನಾಸ೧ಿ: ದಿಶಾಯಂನತಿಕೇಳಿ 
ಕೀರ್ಣಪಟಿನಾಸಚೂರ್ಣಂ ೬. ಪೌರಾಂಗನಾನಶೀಕರಣಚೂರ್ಣ 
ಮಾಡುದು ಬಳೌಘಧೂಳೀಡಯಂ (ಆದಿಪು. ೧೧-೧೫); ಪಸರಿಸಿ ಪಟಿವಾಸ 
ಚೂರ್ಣಮೆಸೆದುವು ದೆಸೆಯೊಳ್‌ (ಪುಷ್ಪಪು.೧೨-೧೭) ; ಪದೆದು ಚೆಲ್ಲುವ 
ಪಟವಾಸಚೂರ್ಣವು ನೃಪಸದನದೊಳೊಬ್ಬ ದವಾಗ(ಚಂಪ್ರಸಾಂ, ೨೪-೭೧). 

[ಪಟಿವಾಸ 4 ಚೂರ್ಣ] 

ಪಟಿನಿಡ್ನೆ (ನಾ). ಚಿತ್ರಲೇಖನ ಸಾಮರ್ಥ್ಯ ಕೌಶಲ; ಚಿತ್ರ 
ಕಲೆಯ ಚಾತುರ್ಯ: (2): ಎತ್ತಿದ' ತೋಳ ಮೊತ್ತಮೊಡಲಂ. 
ಗಜನಂ[ನಾ990,ಲಂ] ಫಓನಿದ್ದೆಗೆತ್ತಿ ದಂತೆತ್ತ ಮಸೂರ್ನಮಾಗೆ ,.. : ಚಲ್ಲ 
ವಾಡಿ ಪೂವೆತ್ತುವ ಮಾಲೆಗಾರ್ತಿಯರನಂದರಿಕೇಸರಿ ನಿಂದು ನೋಡಿದಂ 
(ಸಂಸಭಾ. ೪-೮೧). [ಪಟಿ 4 ವಿದ್ದೆ (ವ ಬಿಜ್ಜಿ,)] 

ಸಟಿನಿದ್ಯೆ (ನಾ). ಇ ಪಟವಿದ್ದೆ : ಪಟಮಿಜಿ ಸಾಲ್ಲುಮನ್ಯಭನನಲ್ಲ 
ಭನಂ ಪಟಿನಿದ್ಯೆಯೆತ್ತ ಉಂ ಜಟಮಟಕರ್ಕಳಂ ತೊಡರೆ :ಸುತ್ತಲುನುಪ್ಪು 
ದಜಸಂ. ಸಮಸ್ತ, ಭೂಸಟಿಲನುನಾಂ ತೊಬಲ್ಬಅಸಿ ನಿನ್ನೊಡಗೂಡಿ 
ನಿಜೇಶನಂ  ಯಶಃಪಟಿಹನಿನಾದಮುಂ '' ಸರಪುವೆಂ ದೆಸೆಯಂಶುವರಂ 
(ಆದಿಪು, ೩-೪೫). [ನಟಿ + ವಿದ್ಯೆ] 

ಪಟನಿಳಿಸು (ಕ್ರಿ). ನೌಕೆಗೆ ಕಟ್ಟಿದ ಹಾಯಿಯನ್ನು ಬಿಚ್ಚು : 
ಕನಿಯ ಮನಸ್ಸು ಪಟಿನಿಳಿಸಿದ ಓಡಿನಂತೆ , . . ಇರುವಾಗ, ಅವರು. 
ದೂರದಲ್ಲಿ ಒಂದು ಆಕೃತಿಯನ್ನು ಕಾಣುತ್ತಾರೆ (ಸೌಂದಸ. ೩೭), 

[ಟಿ 4 ಇಳಿಸ್ಕು (ಆ ಇಟಸು)] 
ಸಟನೆ (ನಾ). ರೇಷ್ಮೆ ವಸ್ತ್ರ: "ಪಟಿನೆಗಾರ' ಸರಾ. 
[+ ಓಂ. ಮುರಾ. ಪಟವಾ] 

ಪಟನೆಗಾರ (ನಾ): ರೇಸ್ಮೆ ವಸ್ತ್ರಗಳನ್ನು ನೇಯುವವನು ; ಪಟ 
ಕಾರ : ಪಟಿನೇಗಾರರು.-ಈ ಹೆಸರು ಪಟ್ಟಿ (ಗಾರರು, ' ಅಂದರೆ ರೇಶಿನೆ 
ಮಾಡುವವರು. ಯೆಂಬುದರ ಅಪಭ್ರಂಶನಿರುತ್ತದೆಂದು ತೋರುತ್ತದೆ. 
ಸಟನೇಗಾರರು ತಾವು ಗುಜರಾಥದಿಂದ ಬಂದ ಕ್ಷತ್ರಿಯರೆಂದು ಹೇಳು 
ತ್ತಾರೆ (ಕಛಾಗೆ. ೧೬೬). "ಪಟ್ಟಿ ಗಾಅ' ಪರಾ, 

[«- ಮರಾ. ಪಟಿನೇಗಾರ್‌] 


ಪಟನೇಂಟಿ (ನಾ). (ಬಟ್ಟೆಯನ್ನು ಬಳಸಿ ಮಾಡುವ) ಒಂದು |' 


ಬಗೆಯ ಬೇಟಿ: ಗೋರಿನೇಂಟಿ ಪಳಹರನೇಂಟಿ ಪಟನೇಂಟಿ .`, . 

ಸೋಹುವೇಂಟಿಗಳಿನಿಪ್ಪ ಹೆಸರಂ ಹೊತ್ತು ಮೆಜಕಿವುತಿಪ್ಪೆ ೦ಟು ತೆಜಿದುಚಿತ 

ವೇಂಟಿಯನಾಡಿದಂ ಹರಿಶ್ಚಂದ್ರವಸುಧಾಧೀಶನು (ಹಚಕಾ. ೫-೪೯). 
[ಪಟ + ಬೇಂಟಿ] 


೫೧೦೭ 


20 


25 


30 


85 


40 


45 


ಪಟಾಕಿ 


ಪಟನೈಶ್ಯಜ (ನಾ). . ಬಟ್ಟೆಯ ವ್ಯಾಪಾರ ಮಾಡುವವರ: ವಂಶ 
ದವನು; ಜವಳಿ ವ್ಯಾಪಾರಿ: ಒಂದೆಡೆಯೊಳ್‌ ನವಚಾರುವಸ್ತ್ರಸಂಕುಳ 
ನಿಭೃತಂಗಳಾಗಿ ಪಟಿವೈಶ್ಯಜರಂಗಡಿಗಳ ನಿರಂತರಂ ತಳೆದನನೂನಸಂ ಪ 
ದಮನಿಂದ್ರನ ಭಾಂಡಗೃ ಹಂಗಳೆಂಬಿನಂ (ಬಾಧಪು. ೧-೧೨೬). 

[ಪಟ -- ನೈಶ್ಯಜ] 

ಪಟಿಶಾಲೆ "ಸಡಸಾಲೈ' ನೋ. 

ಪಟಸಾಲೆ "ಪಡಸಾಲೆ? ನೋ. 

ಪಟಿಸ್ತಂಭ (ನಾ). ಹಡಗಿನಲ್ಲಿ ಹಾಯಿಪಟಗಳ ಆಶ್ರಯಕ್ಕಾಗಿ ಹಡ 
ಗಿನ ಅಡಿಗಟ್ಟಿ ನಿಂದ ಎತ್ತರವಾಗಿ ನಿಲ್ಲಿಸಿರುವ ಕಂಬ; ಕೂವೆಕಂಬ: 
. ಬಹಳ ದೊಡ್ಡ ಹಡಗಿಗೆ ಮೂರು ಪಟಿಸ್ತ ಂಭಗಳಿರುತ್ತ ಫೆ. (ನುರಿಂಬಯಿ, 
೩-೧೧೭) ; ಗಾಳಿಯ ವೇಗಕ್ಕೆ ನೌಕೆಯೊಳಗಿನ ಪಟಿಸ್ತಂಭ ಎದುರಿಗೆ ಬಾಗಿ 
ಮೈಮೇಲೆ , ಬೀಳುವಂತಾಯಿಂತು (ಬಂಕಿನು. ೧೦೦) ; ಒಂದು ತರಹ 
ಬಿದಿರು ಬೆಳೆಯುತ್ತದೆ. ಇದು . . . ಎತ್ತರದಲ್ಲಿ ಜೊಡ್ಡ ಹಡಗಿನ ಫಟಿ 
ಸ್ತಂಭದಷ್ಟಿ ರುತ್ತ ಜೆ (ಪ್ರನಾಇ. 1, ೨೦), [ಪಟ 4 ಸ್ತಂಭ] 

ಪಟಿಹ (ನಾ). ಒಂದು ಬಗೆಯ ಚರ್ಮವಾದ್ಯ: "ಆನಕಃ, ಸಟಿಹಃ, 
- ಈ ೨ ಪಡಡಕ್ಕೆ? (ಹಲಾಯ. ೧೭-೯೭) ; ನೆಗಟ್ಟುರೆ 'ಪುಣ್ಯಾಹಸ್ವರ 
ಮೊಗೆದಿರೆ ಸಟುಸಟಿಹಕಾಹಳಾರನನಾಗಳ್‌ ಪುಗನೇಲ್ನಂ . . . ತನ್ನ 
ಚಟ್ಟಿ ರಂ ಕಳಶಭನಂ (ಸಂಸಭಾ. ೨-೬೯) ; ಭೇರೀ ಮೃದಂಗ ಮರಳ 
ಪಟಿಹಕಹಳಾಶಂಖರವಜನಿತರಭಸಮಂಂ (ಕಾದಂಪೂ. ೪೨೮) ; ಆಗಿನ 
ಪಟಹಮೃ ದಂಗಳಹಳಾದಿಗಳ ಕಳಕಳ . . . ದಶದಿಕ್ಕುಗಳ ಮಾತಾಡಿಸೆ 
(ಕುನ್ಯಾಭೀ. ೧-೪೬). [ಸಂ.] 

ಸಟಹಡಕ್ಕೆ (ನಾ). ಒಂದು ಬಗೆಯ ವಾದ್ಯ ; ಉಭಯಪಕ್ಷದೊಳ್‌ 
ಸೂಚಕೃಿಸುವ ದುಂದುಭಿಗಳ್‌ ಪೊಡೆನ ಸಟಿಹಡಕ್ಕೆ [ಸಾಂುಂ.ಪಡಹಢಕ್ಕೆ, 
ಪಡಢಕ್ಕೆ]ಗಳ ಬೊಬ್ಬಿಅವ ಖೇಚರಿಯರ ತುಮುಳರವದೊಳ್‌: ತೊಡರ್ದು 
(ಅರ್ಧನೇ. ೩-೧೬ ವ), [ಪಟಹ 4 ಡಕ್ಕೆ] 

ಪಟಹಾರಿ (ನಾ). ಬಟ್ಟೆಯನ್ನು ನಾಶಮಾಡುವಂಥದು ; ಜಿರಲೆ : 
“ಪಟಿ[ಸಾಕಾಂ, 'ಟಾ]ಹಾರಿ ಚಿಜಿಲೆಯಕ್ಕು” (ಮಂಗರಾ. ೪೯-೧೩). 

[ಸೆಂ. ಪಟಿಹಾರಿನ್‌] 

ಪಟಿಳ "ಸಟಲ್ಯ' ನೋ. 

ಪಟಳಕ "ಸಟಲಕ' ನೋ. 

ಪಟಳಿಕೆ "ಸಟಲಿಕೆ' ನೋ. 

ಪಟಾಂಗಣ (ನಾ). ವಿಸ್ತಾರವಾದ ಬಯಲು,--ಮೈ ದಾನ; 
ಪ್ರಾಂಗಣ : ಗುಡಿಯ ಪಟಾಂಗಣದಲ್ಲಿ ಹಳ್ಳಿಯ ಯುವತಿಯರ ತಂಡವು 
ನೆರೆದು, ಹೆಜ್ಜೆ ಯೆ ಕುಣಿತವನ್ನು , . . ನೋಡುತ್ತಿತ್ತು (ಜೀನರಂ, ೨೨) ; 
ಪ್ರಾಥವಿಂಕ ಶಾಲೆಯ ಮುಂದಿನ ಸಟಾಂಗಣದಲ್ಲಿ ದೊಡ್ಡದೊಂದು ಸಭೆ. 
ಸೇರಿತು (ಪ್ರಬಂಧ. ೯೭), [4- ಮರಾ. ಪಟಾಂಗಣ] 

ಪಟಾಕಿ, ಟಾಕ್ಸಿ, ಸರಾಕಿ, ಸಕಾಕ್ಷಿ, ಫಟಾಕ್ಷಿ (ನಾ).: ಬೆಂಕಿ 
ಮುಟ್ಟಿಸಿದ ಕೂಡಲೆ ಹೊತ್ತಿಕೊಂಡು ಡಬ್‌: ಎಂದು ಸದ್ದು 
ಮಾಡಿ ಹಾರುವಂತೆ, ಸಿಡಿಮದ್ದು ತುಂಬಿ ತಯಾರಿಸಿದ ಕಾಗದದ 
ಕೊಳನೆ ; ಸಟಾಸು ; ಗರ್ನಾಲು : ನನಗೆ ಎಸ್ಟೊಂದು ಮತಾಪು, 
ಪಟಾಕಿ, ಅಪ್ಪ ಕೊಟ್ಟಿದ್ದಾನೆ (ಸಾಕ್ಷಿ: ೪); ಹುಡುಗರು ಈಗಲೇ 
ಪಟಾಕಿ ಪಟಾಸು ಸುರುಸುರುಬತ್ತಿ ಗಳನ್ನು ಹತ್ತಿಸುತ್ತಿ ದ್ದರು (ಹುಟ್ಟ ಹ. 
೬೨), ಪೆಬಾಸ್ತಿ: ಅಲಿಯ ಅಕ್ಷತೆ ಗಿರಿದರಿ ಗಾಯನ ಸಿಡಿಲ ಪಟಾಕ್ಷಿಯಂ 
ದಿಶೆಗಳ ನರ್ತನ (ಕರರಿಶ್ರಾ. ೯೩-೧೨); ಓಳಕರು . .'. ಎಲ್ಲ _ಪಟಾಕ್ಷಿ 
: ಗಳನ್ನೂ ಬಾಲಮಿ ತ್ರರೊಂಜಿಗೆ ಹಾರಿಸಿ ಮುಗಿಸಿದರು (ಸ್ಕೃತಿಟಿ. ೧೧೯). 
ಪಠಾಕಿ : “ಹೇಗೆ ಜೀಶಣ್ಗ್‌ನನಾಯಿಪಕಾಕಿ?” "ಎಂದು ಗೋಪಾಲಯ್ಯ 


ಪಟಾಕ್ಷಿ 


ಕೇಳಿದರು (ಟ್ಟಿ. ೧೯೯), ಪೆಶಾಕ್ಷಿ: ಪಠಾಕ್ತಿ ಹೊಟ್ಟೆ ಯೊಡೆದು, 
ಉರಿದು ಸೀದು ಹೋಯಿತು (ಸಕಾತ್ತ. ೨). ಫಟಾಸ್ತಿ: ಬರಿ ಒಂದು 
ಫಟಾಕ್ಷಿಯನ್ನು ಹಾರಿಸಿದರೂ ಹಾರಿಹೋಗುವ ' ಹಕ್ಕಿಯಂತೆ ಹೃದಯ 
ಸಂಪನ್ನತೆಯಿದ್ದರೂ ವ್ಯಕ್ತಿಯು ಅಜ್ಞನಾಗುತ್ತಾನೆ (ನನ್ಯಳಾ. ೧೩). 
[4-ಹಿಂ.ಸಟಾಕಾ, ಪಟಾಖಾ, ಫಟಾಕಾ; ಮರಾ. ಫಟಾಕಾ, ಫಟಾ] 

ಪಟಾಕ್ಷಿ "ಸಟಾಕಿ' ನೋ. 

ಪಟಾಟೋಪೆ, ಸಟಾಟೋಪು (ನಾ). . ಆಡಂಬರ; ಸಡಗರ; 
ಸಂಭ್ರಮ : ಸೂಕ್ಷ್ಮಶರೀರದ ಫೋಟೋ ತೆಗೆಯುವ ಸಾಹಸವಂತರೂ 
ಹೊರಟದ್ದಾರೆ. ಅಮೆರಿಕ ಮುಂತಾದ ದೇಶಗಳಲ್ಲಿ ಈ ಬಗೆಯ ಪಟಾಟೋಪ 
ಬಹಳ (ಜೀವಾತ್ಮ. ೨೫೪) ; ಬಾದಶಹರು ದೇವರ ಸೇವಕರಂತೆ ; ನಮಗೇಕೆ 
ಈ ಪಟಾಟೋಪ ಎನ್ನುತ್ತಾರೆ (ನಛ. ೪೩) ; ದಿಲ್ಲಿಯಿಂದ ಕವಿಗಳು 
ಬಂದು ಸೇರಿದೊಡನೆಯೇ ಕವಿತ್ವದ ಪಟಾಟೋಪವು ಹೆಚ್ಚಿತು (ಉರ್ದುಪಾ. 
೧೮). 'ಪಟಾಟೋಪು : ಇನಗೆ ಪುರುಸತ್ವನಿಲ್ಲಾ. ಸುಮ್ಮನೆ ಪಟಾ 
ಟೋಪು ಮಾಡುತ್ತಾನೆಯೆಂದು ಉಪಹಾಸ್ಯ್ಯ ಮಾಡಿ ನಕ್ಕನು (ತಾತ್ರೃಿ. 
೯೭-೧). "ಅಟಾಟೋಪ? ಪರಾ. 

[< ಸಂ. ಫಟಾಟೋಪ. / ತಮಿ. ತೆಲು. ಪಟಾಟೋಪ] 

ಪಷಟಾಟೋಪು "ಸಟಾಟೋಸ' ನೋ. 

ಪಟಾಣಿ “ಪಠಾಣ” ನೋ. 

ಪಟಾಪಟ, "ಸಟ್ಟಿ ಪರಾ. 

ಪಟಾಪಟಿ (ನಾ). ಪಟಿಷಟ ಎಂದು ಮಾತನಾಡುವಿಕೆ: ಅವರ 
ಪಟಾಪಟಗೆ ಮರುಳಾಗಿ ನನ್ನ ತಂದೆ ಸಹ... ನನಗೆ ಕಾಗದ ಬರೆದೇ 
ಬಿಟ್ಟರು! (ಸ್ವಪ್ನಹೊ. ೧೭೨). [4- ಹಿಂ. ಪಟಾಪಟ್‌] 

ಪಟಾಯಿತ (ಗು). ೧. ನಿಪುಣನಾದ ; ಚತುರನಾದ :,ಆತನು ಇಂಥ 
ಪಟಾಯಿತ ಕಳ್ಳ ನೆಂಬುದು. ಮೊದಲೇ ಗೊತ್ತಿ ದ್ವಕೆ ನಾನು... 
ನಿಶ್ಚಿಂತೆಯಿಂದ ಮಲಗಿಕೊಳ್ಳು ತ್ತಿರಲಿಲ್ಲ (ಗುಲಾಹೂ, ೮೩). (ನಾ). 
೨. ಚತುರ; ನಿಷ್ಣಾತ ; ನಿಪುಣ: ನಾನೇ ಅಲ್ಪಾವಧಿಯಲ್ಲಿಯೆ 
ಲಂಚ ಹೊಡೆಯುವುದರಲ್ಲಿ ಪಟಾಯಿತನಾಗಿ ಬಿಟ್ಟಿ (ನಾಪೋಲೀ, ೧೧೫); 
ಅಂತೂ ನೀವು ಪಟಾಯಿತರಪ್ಪ ಈ ವಿದ್ಯೆಯಲ್ಲಿ (ಜರತಾ. ೩೮) ; 
ಚಟುವಟಿಕೆಗಳಲ್ಲಿ ಪಟಾಯಿತ ಎಂಬ ಮಾತು ಅವರಿಗೆ ಅಪರಿಚಿತವೇನಲ್ಲ 
(ಗ್ರಾಮಾಯ. ೨೬೬). [4 -ಮರಾ. ಪಟಾಈತ್‌, ಪಟ್ಟಾ ಈತ್‌] 

ಪಟಾಯಿಸು, ಪಟಾಸು,(ಕ್ರಿ).ಮನಸ್ಸಿಗೆ ಬರು ; ಒಪ್ಪಿಗೆಯಾಗು; 
ಮಾನ್ಯ ವಾಗು 2 ಅವ್ವನಿಗೂ ನನ್ನ ಮಾತು ಪಟಾಯಿಸಿತು (ನೈಸಿ. 
೩೦೨); ನಾ ನಿಮಗ ಒಂದು ಮಾತು ಹೇಳತೀನಿ. ಅದಂ ಪಟಾಯಿಸದಿದ್ದರೆ 
ನಾ ಜಾನಕೀಬಾಯಿ' ಅಲ್ಲ! (ಸಮಜೀ, ೩೨೨). : : ಪೆಟಾಸು, : ಎಲ್ಲಾ 
ಜನಕ್ಕ, ಈ ವಿಚಾರ ಪಟಾಸೂದಿಲ್ಲ (ಅಸನಾ. ೨೦೧) ; ರಾನಜೀಕಾಕಾ 
ಅನರಿಗೆ ಗಿರಿಜಾನ ಸಲಹೆ ಪಟಾಸಿತು (ದೀಪಹ 11, ೪೬); ನಿಮಗ ಹ್ಯಾಂಗ 
ಅನಸತದ ಈ ಮಾತು? ಪಟಾಸಿದರ ಹೇಳ್ರಿ (ದೀಪನಿ, ೧೫೫). 
[ಪಟ್ಟಾ (ಗ -- ಮರಾ. ಪಟಣೇ - ಮಾನ್ಯವಾಗು) --- ಇಸ್ಕು] 

ಪಟಾರನೆ (ಅ). "ಪಟಾರ್‌' ಎಂಬ ಶಬ್ದ ದೊಡನೆ : ಅನನಿಗೆ ಪಟಾ 
ರನೆ ಏಟು ಬಿತ್ತು (ರೂಢಿ). [ಪಟಾರ---ಅನೆ;] 2 

ಪಟಾರು (ನಾ). ರೇಷ್ಮೆ ವಸ್ತ್ರ : ಮಳೆಗಾಲದಲ್ಲಿ ಜನರು ಪಟಾರನ್ನು 
ಮೈಕೈಗೆಲ್ಲಾ ಹೊಡೆದುಕೊಳ್ಳು ತ್ತಾರೆ (ಪ್ರಮಾಣ. 11, ೧೬೫). 

[-ಹಿಂ. ಪಟೋರ್‌] 

ಪಟಾಲಂ, ಪಟಲಾಂ, ಪಟಾಲಮು, ಪಟಾಲನ್ಮು (ನಾ). 
೧. ಕಾಲ್ದಳದ ಒಂದು ದೊಡ್ಡ ಭಾಗ; (ಸೈನ್ಯದ) ದಳ; ತುಕಡಿ: 
ಎರಡು ಪಟಾಲಂ ಪೆರಿಯಾಪಟ್ಟಿಣದ ಕೋಟಿ ಒಳಗೆ ಇಟ್ಟು ಉಳಿಕೆ 


೫೧೦೮ 


20 


30 


35 


40 


45 


ಪಟಿಂಗತನ 


ಫೌಜು ಸಮೇತ ಪೆರಿಯಾಪಟ್ಟಿ ಣದ ಹಳೇಕೋಟಿ ಸನಿಖಾಪದಲ್ಲಂ ಇಳು 
ಕೊಂಡರು. (ರಾಜೇಂದ್ರ. ೭೨); ಪ್ರತಿ ಪಟಾಲಂನಲ್ಲಿಯೂ ೫೦೦ ಮಂದಿ 
ಯಂತೆ ಒಟ್ಟು ೪೦೦೦ ಬಾರ್‌ ಶಿಪಾಯಿಗಳಿದ್ದರು . (ನುಹಾನಂ. 11, ೫೧). 
೨. (ಹಿಂಸೆ ಮಾಡುವ) ಗುಂಪು; (ತುಂಟಿ ಸ್ವಭಾವದ) ತಂಡ: 
ಹುಡುಗರು ಇನ್ನೂ ಸ್ಕೂಲು ಬಿಡುವುದಕ್ಕಿಲ್ಲ, ಆಗಲೇ ಅವರು ಒಂದು. 
ಸಣ್ಣ ಪಟಾಲಂನ ತಂಡೆಗಳಾಗಿರುತ್ತಾರೆ (ಬಂಕಿಮ. ೪೬೯); ಅನತ್ತು 
ರೌಡಿಗಳ ಪಟಾಲಂ : ಬಂದು ಕಟಿಕಿಯೆಲ್ಲ ಮುರಿದು ಹಾಕಿದರಲ್ಲ 
(ಸ್ವಾಮಿಸ್ನೇ. ೧೬೪). ಪಟಲಾಂ : ೨. ನಿನ್ನನ್ನು . - . ಸಾಬೀತಿ 
ನಲ್ಲಿಟ್ಟು ಕೊಳ್ಳು ವುದು ತೋಮನಿಗೆ ತುಂಬ ಸುಲಭವಲ್ಲ ಈ ಪೋಕ್ರಿಗಳ 
ಪಟಲಾಂನಲ್ಲಿ (ಹೊಸಕ್ಟಿ ೫೨). ಪೆಟಾಲನುಂ: ೧. ಫೌಜುಗಳಿಗೆ 
ಸೇರಿದ ಜನಗಳ ಆಯುಧಗಳು . , . ಪಟಾಲನಿನ ಸಂಬಂಧವಾದ 
ಶಸ್ತ್ರಾಸ್ತ್ರಗಳು (ಗ್ರಾಮಾ. ೩೬). ೨, ಆ ಸಾಹೇಬರ ಜೊತೆಗೆ ಪಾಟೀಲ, 
ಕುಲಕರ್ಣಿ, ನಾಯಕ ಇವರೂ ಮತ್ತೆ ಅವರ ಕೆಲವು ಮಂದಿಯೂ ಸೇರಿ 
ಒಂದು ಪಟಾಲನೇ ಬಂದಿತ್ತು (ಸ್ಮೃೃತಿಚಿ. ೨೩೫). ಪಟಾಲನನ್ನು : 
೨. ಕಾಲೇಜಿನಲ್ಲಿ ಆ ಯುವಕ ಪಟಾಲಮ್ಮ . . . Parade 
ಮಾಡೋವಾಗ (ಕಂಕಕೂ, ೧೮) ; ಒಂದು ದಿನ ಇದ್ದಕ್ಕಿದ್ದಂತೆ ನನ್ನೂರಿಗೆ 
ಅನರ ಪಟಾಲಮ್ಮ ಬಂದಿಳಿಯಿತು (ನನ್ನೂರು. ೨೦೭). 
[<—%o. Battalion./3ಮಿ. ಪಟ್ಟ್ರಾಳಮ್ಮ್‌ ; ಮಲ.ಪಟಾಲನ"; 

ತುಳು. ಪಟಾಲಂ, ಪಟಿಲಾಂ ; ತೆಲು. ಪಬಾಲಮು, ಪಟಾಳಮುಂ] 

ಪಟಾಲಮಂ "ನಟಾಲಂ' ನೋ. 

ಪಟಾಲನ್ನ್ಮು (ನಾ). ಒಂದು ಕ್ಷುದ್ರ ಜೀವತೆಯ ಹೆಸರು: 
ಪಟಾಲಮ್ಮನ ಗುಡಿಯ ಹತ್ತಿರವೇ ಅವರ ಮನೆ ಇದೆ (ರೂಢಿ). 
"ಸಟ್ಲಾಯಿ' ಷರಾ. [24+ ಅನ್ಮ್ಮು] 

ಪಟಾಲವು್ಮು "ಸಟಾಲಂ' ನೋ. 


[ಷಟಾವಳಿ, "ಪಟ್ಟ ವಲಾ' ನೋ.॥ 


ಪಟಾವುಜ, ಸಟ್ಟಾವುಜ (ನಾ). ಒಂದು ಬಗೆಯ ಚರ್ಮವಾದ್ಯ : 
ಡಿಂಡಿಮ ಆವುಜ ಪಟಾವುಜ ಮೃದಂಗ ಮರುಜ ಭೇರಿ ಮೊದಲಾದೆ 
ವಾದ್ಯವನಜವುದು ಪ್ರಸಾದಲಿಂಗದಲ್ಲಿ ಶಿನಲಿಂಗ (ಆದನ. ೬ ೧೨); 
ಕಂದಾವುಜ ಪಟಾವುಜ ನಿಬದ್ಗಿವಿಡಿದಿರ್ದ ಕುಡುಪಾವುಜವಡಾವುಜಂಗಳು 
ಶಬ್ದದುಗ್ಟ ಡಣೆಯ ನೃದ್ಧಿ ವಡಿಯಿಸೆ (ಸೌಂದಪು. ೮-೬). ಪೆಟ್ಟಾ ವುಜ : 
ಕಂದಾವುಜ ಸಟ್ಟಾ [ಪಾಂಾಂ, ಬಾ]ವುಜ ಕುಡುವಾವುಜ ಅಡಾವುಜಮೆಂಬ 
ಗಾಲ್ಕುತೆಕಿದ ಅವುಜನುನೋಜಿಯಿಂ ಬಾಜಿಸುವಾವುಜಕಾಣರಿಂ (ವಿವೇಕ, 
೧೯೧). [<ಪಟಹ 4 ಅವುಜ] 

ಪಟಾಸು, “ಪಟಾಯಿಸು' ನೋ. 

ಪಟಾಸ್ಸು (ನಾ). "ಢಂ' ಎಂದು ಶಬ್ದವನ್ನುಂಟುಮಾಡುವ ಪುಡಿ 
ಯನ್ನು ಬಟ್ಟೆಯಲ್ಲಿ ಸುತ್ತಿ ಮಾಡಿದ, ಮದ್ದಿನ ಒಂದು ಬಗೆಯ. 
ಸಾಧನ : ಹೊರಗಡೆ ಹುಡುಗರು ಸಟಾಸನ್ನು ಪ್ರಳಯಕಾಲದ ಸಿಡಿಲಿನಂತೆ 
ಶಬ್ದ ಮಾಡುತ್ತಾರೆ (ಗರುದಾ. ೬೦,; ತೌಳದ ಎಲೆಗಳು ಗುಡಿಸಿಲಿನ 
ಛಾವಣಿ. .. ಒಣಗಿದ ಗಂಡು ಹೂಗುತ್ತಿಗಳು ದೀಪಾನಳಿಯಲ್ಲಿ 
ಪಟಾಸು (ಹಸುಹೊ. ೩೩೮). 

[ಜೇ.॥ ತಮಿ. ಸಟಾಚು, ಪಟ್ಟಾಚು ; ಮಲ. ಪಟ್ವಾಸ್‌] 

ಪಟ (ನಾ). ೧. ನಾಟಿಕರಂಗದ ತೆರೈ--ಸರಜೆ. ೨. ಚಿತ್ರ 
ಲೇಖನಕ್ಕೆ ಬಳಸುವ ಒರಟಾದ ಹಾಗೂ ದಪ್ಪವಾದ ಬಟ್ಟಿ. 
೩. ಬಣ್ಣದ ಬಟ್ಟೆ. [ಸಂ.] 

ಪಟಂಗ “ಫಟಿಂಗ ನೋ. 

ಪಟಿಂಗತನ "ಫಟಂಗತನ' ನೋ. 


ಪಟಕ 


ಪಟಕ, ಪಟಕ್ಕ, ಪಟಗ್ಗ, ಪಟಕ್ಕೆ, ಪಟುಕ್ಕ, ಪಳಕ್ಕು, ಪಳಿಕ, 
ಪಳಿಕು, ಸಳುಕ, ಪಳುಕು, ಸಳ್ಳು, ಫಟಕ, ಹಳಕು, ಹಳುಕು 
(ನಾ). ೧. ಸ್ವಚ್ಛ ಹಾಗೂ ಪಾರದರ್ಶಕವಾದ ನೀರ್ಗಲ್ಲಿನಂತಹ 
ಓಂದು ಬಗೆಯ ಖನಿಜತಿಲೆ ; ಸ್ಪಟಿಕ: ಥಳಥಳಿಸ ಪಟಕದ[ಪಾಠಾಂ. 
ಳುಕಿನ] ಶಿಲೆಯೊಳಹ ವಿಳಸಿತ ಪ್ರತಿಬಿಂಬದಂತೆ . .. . ಎಲ್ಲೆ ಜೆಯೊಳುಂ 
ತಾನೆಯಾಗಿದ್ದ ಹನಲಾ ವಿಶ್ವವಲ್ಲಭಂ (ಬಸಪು, ೫೧-೩೩) ; ಅಳಲೆಕಾಯಿ, 
ಶುಂಠಿ, ಸಕ್ಕರೆ, ಬಳಿಗಾರ, ಪಕ, ಸೆಟ್ಟು ಶು, ಜೇನುತುಪ್ಪ ಇವನ್ನು ನಿಂಬೆ 
ಹಣ್ಣಿನ ರಸದಲ್ಲಿ ಮೃ ದುವಾಗುವಂತೆ ಅರೆದು ಗಂಡೂಷ ಮಾಡಲು ಛರ್ದಿ 
ನಾಶವಾಗುವುದು. (ಸಕವೈ -ಪರಿ.೪೬೧); ಅಗ್ನಿ ಪರ್ವತವು ಉಗುಳಿದ. ಮಣ್ಣು 
ಕಲ್ಲು ಲಾವಾಪ್ರವಾಹಗಳಿಂದ ಪಓಕ, ಬಿಳಿಗಾರ, ಗಂಧಕ ಮೊದಲಾದ 
ಪದಾರ್ಥಗಳನ್ನು ತಯಾರಿಸುವರು (ಕಪಪ. ೫-೧೪೫). ೨.ಒಂದು ಬಗೆಯ 
ಹೂವು; ಗೊರಟಿ; ಸ್ಫಟಿಕ: ಕಂಠವಕ, ಪಟಕದ ಹೂ, ಸ್ಪಟಿಕದ ಹೂ 
(ಮೈಡಗಿ, ೧೧೧೯೫. ಹೆಟಿಕ : ೧. ಪೊಳಿನ ಪಟಿಕನ ಚರುಚೆ 
ಕಣ್ಣಳನುಳ್ಳಿಸೆ ಪಿಡಿದು ತಿರುಪುತಿರ್ಪ ಸರಲ್‌ ಮಾರ್ಪೊಳೆಯೆ ರವಿಕಿರಣ 
ಜೊಳ್ಳ ಕಂಡಳವಳಿದತ್ತ ೦ಗಭೂಮಿಪತಿಚತುರಂಗಂ (ಮಹಾನೇ. ೧೨-೨೧೬); 
ಈ ತಡಸಲದ ಹತ್ತರ ಅಭ್ರಕವೂ ಪಟಕವೂ ಹೇರಳವಾಗಿ ಉಂಟು 
(ಮುಂಬಯಿ. ೫-೬೮) ; ಇದರೆ ಹೊರ್ತು ಪಟಕಾ, ಖೊಬ್ಬರಿ ಎಣ್ಣೆ 
ಮುಂತಾದವುಗಳ ಪೀಪಾಯಿಗಳು ಇರುತ್ತವೆ (ಮುಂಬನ್ಕಾ. ೨೫೮). 
ಪಟಗೈ : ೧. ಪಟಗ, ಕೆಂಪದು, ಆರಿಸಿದ್ದು (ಮುಂಬವ್ಯಾ. ೧೨೨). 
ಪಟಕೆ, : (4). ಪೆಟುಕ್ಕ : ೧. ಸಟುಕದ ಫಟದಲ್ಲಿ ರಜನೀರ ತುಂಬೆ 
ಧವಲ ಪರಿಸೂತ್ರವುಂಟಿ (ಮೆಜಕಮಿಂ. ೪೭-೧೧). ಪೆಳೆಕ್ಸು : ೧. ಎಳೆ 
ಮಿಂಚಿನಂದದ ಬೊಂಬೆಯೊ . ... ಪಳಕಿನ ಪುತ್ತಳಿಯೋಯೆನೆ, ಕ್ರಮದಿಂದ 
ಹೊಳೆವುದೊಳಗೆ ತನ್ನ ರೂಪು (ಭರಚ, ೨-೭೭). ಪಳಿಕ: .೧. ಸಳಿಕಂ 
[ಸಾಕಾಂ, ಕಂ], ಫೇಳಿಗೆ . . . ಪುಳಂ-ಇವು ಅಪಭ್ರಂಶದೊಳ್‌ ಟಿಕಾರಕ್ಕೆ 
ಪುಟ್ಟಿಯನಂ ಕುಳಂಗಳಾದುವು (ಶನುದ. ೨೨ ವೃತ್ತಿ), ಪೆಳಿಕು: 
೧. “ಸ್ಪಟಕಕ್ಕೆ ಪಳಿಕೆನಿಕ್ಕುಂ” (ಸಂಜೀವ. ೨೯) ; ತಳತಳಿಸಿ ತೊಳಗಿ 
ಬೆಳಗುವ ಪಳಿಕಿನ ಸಲಸಯೊಂದು ಮಣಕಿಯೊಳಿರ್ದೆರಲೆ ಮಹೋಜ್ಜಳ 
ತುಹಿನಕಿರಣಮಂಡಲದೊಳಗಣ ಹರಿಣಂಬೊಲೊಪ್ಪಿ  ತೋಟಿತ್ತಾಗಳ್‌ 
(ಕಾಷೈಸಾ.೧೦೫೦.ಶೂ ದ್ರಕ);ಜಿನಚಂದ್ರಕುಮಾರಂ ಸೀರನೀರಪೂರ ಪ್ಲವಾಂತ 
ರಸ್ಕೆಂ ಪೋಲ್ತಂ ಕನಕರುಚಿಯಿಂದಮಾ ಪಳಿಕಿನ ಕೊಡನೊಳಗಿರ್ದ ನಂದ 
ದೀವಿಗೆಯಿರವಂ (ಶಾಂತಿಪು. ೧೦-೪೨) ; ಹರಿನೀಲದ ನೆಲೆಗಟ್ಟ ಬ್ಬ ರಾಗ 
ದಡಿಗಲ್ಲ ಳೆಸೆವ ಪಳಿಕಿನ ಕಂಭಂ (ನರ್ಧನೂ. ೧-೬೯), ಪಳುಕ : 
೧. ಪಳುಕದಿಂ ಕೈಗೈದು ಮಿಜುಗುವ ಕಳಶದೊಳು ದೀವಿಗೆಯನಿಟ್ಟು ಅಕ 
ಬೆಳಗುವಂದದಿ (ಶಂಕದಾ. ೫-೫). ಪೆಳುಕು : ೧. ಪಳುಕಿನ ಪಾಪೆಯ 
ನನುರ್ದಿಂ ತೊಳೆದಂತೊರ್ಮೊಬಿದ ದಿವ್ಭವಪು . . . ಏಂ ವಿಳಾಸಮಂ 
ತಾಳ್ಮಿದುದೋ (ಅವು. ೬-೩೯); ಪಳುಕಿನ ಪುತ್ನಳಿಕೆಯಂತೆ ಕರನೆಸೆ 
ದಿರ್ದಳ್‌ (ಕಾದಂಪೂ. ೬೬೮) ; ಪಳುಕಿನ ಕೇರ್ಗಳ್‌ ಪವಳದೆಸೆವ ಕಂಬಂ 
ಕರ್ಕೇತನದ ತೊಲೆ (ಕಾವ್ಯಾವ ೫೧೮) ; ಪಳು[ಪಾಠಾಂ. ಉಿ)ಕಿನ ಪಾಂಗಿ 
ನಂತಿರೊಳಗುಂ ಪೊಜಿಗುಂ ಮಿಗೆ ನಿರ್ಮಳತ್ವದಿಂ ತೊಳಗುಗುಂ (ವಿಷ್ಣು ಪು. 
೩-೨-೨೬). ೩. ಚೂರು; ತುಣುಕು; ಹರಳು: ಎಳೆವೆಜಕಿಯ ಮುಕಿ 
ಗಳನೇಳಿಪ ಕಪ್ಪುರದ ಪಳುಕುಗಳುಮಂ.' .. ಮೆಲಯಜನಿಲೇಪನಮುಮ 
ನರಸಂಗೆ ತೋಜಕಿ (ಕಾದಂಉ,೧೮೮).*ಕಪ್ಪು ರವಳುಕು' ಪರಾ. ತಳ್ಳು: 
೩."ಕಪ್ಪುರವಳ್ಳು' ಪರಾ. ಫಟಿಕ: ೧,ರಾಡಿನೀರೊಳಗೆ ಪಟಿಕದ ಪುಡಿ 
ಚೆಲ್ಲಿದರೆ ರಾಡಿಯಂ ತಳಕ್ಕೆ ಕೂಡ್ರುತ್ತ ದೆ; ಆದರೆ ಫಟಕದಿಂದ ನೀರಿನ ರುಚಿ 
ಕೆಡುತ್ತದೆ (ಮುಂಬಯಿ, ೫-೧೬೦) ; ಫಟಿಕ, ಮುಶಿಯ ಮಣ್ಣು, 
ಕುಂಬಾರರ ಮಣ್ಣು, ಕಾವಿ, ಪೀನಡಿ ಮುಂತಾದ ನೃುತ್ತಿಕೆಗಳು. ಈ 


೫೧೦೯ 


20 


25 


30 


35 


40 


45 


ಪಟಲು 


ಧಾತುನಿನಿಂದ ಹುಟ್ಟುತ್ತವೆ (ಮುಂಬಯಿ. ೬-೧೭). ಹಳಕು: 
೧. ನಾಲಗೆಯ ತುದಿಯೆ ನೆಲೆಯಾದ ಅಚ್ಚ ಬಿಳಿ ಹಳಕಿನಂಗದವಳ 
ಸರಸ್ವತಿಯ ಮೈ ಮೂರ್ತ ಮಾಣಿಕವು ಅಹುದು ಕೆಂಡ ಹವಳ ! 
(ಮುಕ್ತಕಂ, ೨೩-೧೧). ೩. ಲೋಳಿಸರದ ಹಳಕುಗಳಿಗೆ ಅಳಲೆಕಾಯಿ 
ಚೂರ್ಣವನ್ನು ಹಾಕಿಟ್ಟರೆ ನೀರು ಬರುವುದು. (ಸಕವೈ. ಪರಿ. ೫೦೩); ಉಸಿರ. 
ತೇನ ಕಲ್ಲಾಗಿ ಮೈಯ ಕೂದಲ ಮೇಲೆ, ದವಡೆ, ಮುಸುಡಿ, ಕಣ್ಣೆ ವೆಗಳ 
ಮೇಲೆ ಹಳಕು ಹಿಮವಾಗಿ ನೆಲೆಸಿತ್ತು (ಏಳಜೀ,೯೦); ಕೊರಡು ಅಪ್ಪಳಿಸಿ, 
ಫಳಾರನೆ ಗಾಜುಗಳನ್ನು ಒಡೆಯಿಂತು. ಹಳಕುಗಳು ಪಳಪಳ ಉದುರಿದವು 
(ರಕ್ತ ಧ್ವ, ೩೩೧). ಹಳುಕು : ೧. ತರುಣಕುರಂಗವಿಲೋಚನೆಯೊರ್ವಳ್‌ 
ಹರಿಸದಿ ಹೊಸ ಹಳುಕಿನ ಬಟ್ಟ ಲೊಳಿಟ್ಟ ರವಂತಿಯ ಪೂವಂ ತೆಗೆದುರು. 
ನೇಣೀ ಮೂಲದೊಳಿಡಲು ೩. ಪಚ್ಚಗರ್ಪರದ 
ಪರಿಮಳದ ಹಳುಕಂ ಬೆರಸಿ (ಆಸೀರ. ಬೇ. ೮೪-೩) ; ಚಂದಜೋಗರ 
ದೊಳಗೆ ಚಂದ್ರಿಕೆಯ ಹೊಸ ಹಳುಕಿನಂದದೆಮ್ಮೆಯ ಮೊಸರು (ಸಿದ್ಧಾ. 
೨-೩೩) ; ತೊಲಗಿ ನಿಂದರು ಕರ್ಪುರದ ತನಿಹಳುಕನಣಲೊಳಗಡಸಿ 
ದಂಡೆಯ ಬಲಿದು ಬಲಿಸಿಡಿಲೆಜಕವೆನೆ .ತಾಗಿದರು. ತನಕದಲಿ (ಕುವ್ಯಾಸ. 
ಓರ. ೨-೧೧೨). ೪. ಬೆಳಕು; ಪ್ರಕಾಶ; ಕಾಂತಿ: “ಕರಂ ಹಳುಕು 
ಅಕೊಬ್ಬೆಯೆ ನಲ್ಯದು ತಾಂ ಪ್ರಕಾಶದೊಳ್‌” (ಕರ್ಣಾಥಿ, ೨೨). 
ಪಳಿಕಿನ ಕಲ್ಲು- ಸ್ಫಟಿಕಶಿಲೆ : ರುಕ್ಮಿಣಿ ಸತ್ಯಭಾಮೆಯರೊಗಳೋತು 

ಪಳಿಕಿನ ಕಲ್ಲ ತಣ್ಗೊಳದಿ . . . ತುಳುಕಿದರ್‌ ಗಂಥೋದಕವ (ನೋಹತ. 
೧೪-೫೦). [<ಸೆಂ. ಸ್ಫಟಕ] 

ಪೆಟಕಾರ, ಪಟಕಾರ್ಕ, ಪಟಗಾರ (ನಾ). ಸ್ಫಟಿಕ; ಪಟಿಕ : “ಶೀತ 
ಶಿವಂ - ಸೈಂಧವ, ಪಟ(ಕಾ)ಖಾರ” (ಓಷಧಿ. ೧೬೬) ; : ಮೂಗಿಗೆ ಪಟ 
ಕಾರ ಮತ್ತು ಬಿಳಿಗಾರದ ನೀರನ್ನು ಹಾಕುವುದು (ಯ್ರಾಮಾಕ. ೧೪೧) ; 
ಒಂದು ಬಟ್ಟ ಅಿನಲ್ಲಿ ಒಂದಿಷ್ಟೂ ಪಟಕಾರವನ್ನು ತಂದು, ನೀರಿನಲ್ಲಿ ಹಿಡಿಯಂ 
ವಸ್ಟನ್ನೆಲ್ಲ ಕರಗಿಸಿ... ಒಂದು ಕಡೆಯಲ್ಲಿರಿಸಿದರೆ, ನೀರು ಆರುತ್ತ 
ಬಂದಂತೆ, ಚಿಕ್ಕಪುಟ್ಟ ಹರಳುಗಳನ್ನು ಬುಡದಲ್ಲಿ ಕಾಣಬಹುದು(ಬಾಲಪ್ರ. 
1, ೧೮೫). ಪೆಟಕಾರೈ : (0. ಪಟಗಾರ: (8). 
[ಸೆಂ ಸ್ಫಟಕಾಂ,/ತಮಿ, ಪಟಕ್ಕಾರ ; ತುಳು. ತೆಲು. ಸಟಕಾರ] 

ಪಟಿಕೆ; "ಪಟಕ' ನೋ. 

ಪೆಟಕ್ಕೆ (ನಾ). ೧. ನೆಯ್ದ ಬಟ್ಟಿ, ೨. ಬರೆಯುವುದಕ್ಕಾಗಿ ಲೇಪನ 
ಮಾಡಿ ಸಿದ್ಧಪಡಿಸಿದ, ಕಡಿತದಂತಹ ಬಟ್ಟಿ ; “ನಳಿಗೆ ಸಟಕಾ- 
ಪಸ್ತ್ರವಿಶೇಷ” (ತಡಕೋ. ೨೫) ; ಹತ್ತಿಯ ಬಟ್ಟಿಗೆ, , . ಇದ್ದಲ 
ಪುಡಿಯನ್ನೋ ದೀಪದ ಕಾಡಿಗೆಯನ್ನೋ ಬಳಿದು ಕಡಿತಗಳನ್ನು ಸಿದ್ಧ ಪಡಿ 
ಸುತ್ತಿದ್ದರು... ಈ ಲೇಖ್ಯವಸ್ತುವಿಗೆ ಪಟ, ಪಟಕಾ, ಕಾರ್ನಾಸಿಕ 
ಪಟ ಎಂಬ ಹೆಸರುಗಳು ಸಂಸ್ಕೃತದಲ್ಲಿದ್ದುವಂತೆ (ಕನ್ನಸಂ.೪೦) ; ಇದನ್ನು 
ಫಟಿ, ಪಟಕಾ, ಕಾರ್ಸಾಸಿಕಪಟ ಎಂದು ಕರೆಯುತ್ತಿದ್ದರು (ಭಾರಪ.೧೩). 

[ಸಂ. ಪಟಕಾ] 


(ಜಯಕಾ. ೧೧-೧೭). 


ಪಟಕ್ಕೆ "ಪಟಿಕಿ' ನೋ. 

ಪಟಗಾರ "ಪಟಿಕಾರ' ನೋ. 

ಪಟಮ (ನಾ). ೧. ಚಾತುರ್ಯ ; ಕೌಶಲ. ೨. ಚುರುಕುತನ. 

[ಸಂ. ಪಟಿಮನ್‌] 

ಪಟಲ್‌ (ನಾ). ಒಂದು ಅನುಕರಣ ಶಬ್ದ : ಪೆಟಲ್ಗಳೊ ರಣರಕ್ಕಸಿ 
ಯರ ನಾಸಾಪುಟಗಳೊ ಪೊಗೆಯೊ ನಿಟ್ಟು ಸಿರೊ ಪಟಲೆಂಬ ದನಿಯೋ 
ಸಿನಿರವವೋಯೆನೆ ಭಟಿರ್ಗಳ ಭಯಗೊಳಿಸಿತ್ತು (ಚಂಪ್ರಸಾಂ, ೮-೪೮), 

ಪಟಲು (ನಾ). ಪೊರೆ; ಪಟಲ: '"ಪಟಲುಗಟ್ಟು' ಪರಾ, 

[<ಸಂ. ಸಟಲ। 


ಪಟಲುಗಟ್ಟು ೫೧೧೦ 
ಪಟಲುಗಟ್ಟು (ಕ್ರಿ). ಕಣ್ಣಿಗೆ ಪೊರೆ ಬರು, ಸಪೊರೆಗಟ್ಟು : 
ಹಿರಿದು ಕಂಪಿಸುವ ನಲ್‌ ಪಟಿಲುಗಟ್ಟ ದ ದಿಟ್ಟಿ... ಮಿಸುಪ ವೃದ್ಧ 
ನನಚರಿಯೊರ್ವಳಾ ಪಣ್ಗಳಂ ಸವಿದು . * ಏಆಂಜವ್ವನೆಂಬಡೆದಳು 


(ಸಮ್ಯಕೌ, ೧೦-೪೩). [ಪಟಿಲು ಕಟ್ಟು] 

ಪಟಷ್ಮ' (ಗು). "೧. ಬಹಳ ಹರಿತವಾದ; ಅತಿ ತೀಕ್ಷ್ಣವಾದ. 
೨. ಅತ್ಯಂತ ಸಮರ್ಥವಾದ; ನಿಪುಣತೆಯುಳ್ಳ : ವನಕರಿಕುಂಭಪಾಟನ 
ಪಟಸ್ಮ ಕಶೋರನಖಪ್ರಹಾರಭೀ ದನಗಳಿತಾ[ಸ್ರ]ರಕ್ತನವನರೌಕ್ತಿ ಕ ಪಜ್ಳು, 
ವಿಳಾಸಭಾಸುರಾನನಂ (ಸಂಸಭಾ,-೧೩-೫೧) ; ಅವನಿಗಧಿಪನಾದಂ  ವಿದ್ವಿ 
ಸತ್ಯುಂಭಿಕುಂಭಪ್ರ ವಿದಳನಸಟಿಸ್ಮ ಶ್ರೇಷ್ಠ ವೃತ್ತ ಪ್ರಕೋಸ್ಕ ೦ (ನರ್ಧನಸ. 
೪೯೯), ಅ ನಿಶಾಚರಾಧಿನಾಥಂ ಸ್ವಕೀಯಸಾಂಸರಾಯಕೇಳೀಪಟಿಸ್ಮ 
ನಿಸ್ಮುರ ಭುಜಾನಸ್ಟ ಂಭಸಂಭ್ರಮಸಂಹೃ ತಾಹಿತಸುಭಟಿಂ (ಜಗವ. 
೧೧-೮೧ ವ), [ಸಂ.] 

ಪಟೀರ್‌ (ನಾ). ಒಂದು ಅನುಕರಣ. ಶಬ್ದ: ಭೀಮಲಿಂಗದ ಬಳ 
ಸಿರ್ದ ಕಟ್ಟು ಪಟೀರೆಂದು ನಡೆಯೆ ಕಟ್ಟದಿರೊಳು ಭೀಮಲಿಂಗ ಸೀಳಿತು 
(ಪೂಜ್ಯಚ. ೩-೧೬೩). 

ಪಟೀರ (ನಾ). ೧. ಶ್ರೀಗಂಧ; ಚೆಂದನ : ಸಾರಗಾನದೊಳಿಂಪು ಜಾತಿ 
ಪಟೀರದೊಳು ತಂಪು ತ್ರಿ ದಶಧರಣೀರುಹದೊಳೊಳುಗಂಪುನಿಂರ್ಪವೊಲ್‌' 
(ಬಸಪು. ೧-೭) ;: ಪಟೀರಮನಾಲೇಪಂಗೆಯನ್ನು  ಸ್ತಂಬೇರಮುದಾಲಸ 
ಗಾಮಿನಿಯೊರ್ನಳ್‌' , . , ತಡಂಬಡೆದಳ್‌' ನೀಹಾರಮಹೀಧರಮಂ ಪರ್ನಿದ 
ಶೃಂಗಾರಮರುಲ್ಲತೆಗೆ (ಉದ್ಭದೇ. ೪-೪೪); ,ಹಾರಹೀರಸಟೀರಧವಳ 
ಶರೀರೆ . . . ಶಾರದೆ ಪಾಲಿಸು (ಉತ್ತರಾ. ೧-೪). ೨. ಮನ್ಮಥ; 

ಇವು, ೩. ಹೊಟ್ಟಿ, ೪. ಜರಡಿ ; ಒಂದರಿ. ೫. ಹೊಲ; 

ಕೇತು. ೬. ಮೋಡ; ಮೇಘ : ಸರಸನುತಿಯಂ ಪಟೀರವಿಸರಸಮ 
ತನುಕಾಂತಿ ಕಾಂತೆಯಾಗೆಮಗನಿಶಂ (ವಿಷ್ಣು ಪು. ೧-೧-೧೪). ೧೬: 
ವರುಣನ 'ಕುಂತದ , . . ಪಟೀರಬೇಳ್ಗೆಯ ಕಪೋತದ ಬೊಟ್ಟ ನ ಕೆಂಡದ 
ಬಿ ನೀವರನಭಿಧಾನಮಂ ತಳೆದ ಭೂರುಹಮೊಪ್ಪುಗುಮಾ ವನಾಂತದೊಳ್‌ 
(ರಾಜಶೇ. ೫-೫೭). ೭, ಆಟದ ಚೆಂಡು. ೮. ಸಂಧಿವಾತ; ವಾತ 
ರೋಗ. ೯. ಎತ್ತರ; ಔನ್ನತ್ಯ. ೧೦. ಕಾಚು: ೧೧. ಮೂಲಂಗಿ. 
೧೨, ನೆಗಡಿ; ಶೀತಬಾಧೆ. [ಸಂ.] 

ಪಟೀರದ್ರುಮ (ನಾ). ಗಂಧದ ಮರ; ಚಂದನವೃಕ್ಷ : ಇಲ್ಲಿಯೆ ಸೆನ 
ಧರಣೀರು ಹಂಗಳ್‌ ನಾಡೆ ಮಂದಾರಮುಖ್ಯ ತರುನಿಕರಂಗಳು ನಿಸದಮಿಲ್ಲಿಯ. 
ಕೊಳಡುಗಳ್‌" ಪಟೀರದ್ರುಮದ ವಿಸರಂಗಳ್‌ (ಆರಾಚ." ೫-೧-೨೭); 
ಪಟೀರದ್ರು ಮಪ್ರಕರ , . . ನವಿಲಡಿ ಹೊನ್ನೆಯರುಟಾಳ(ಕೀನಣ.೪-೧೨). 

[ಸಟೀರ4 ದ್ರುಮ] 

ಪಟೀರನ (?) (ನಾ). (?) : ಆ ಪಟೀರನದ ಬೆಳಗಿಂಡೆಸವ ಕೊತ್ತಳದಿ 
ರೂಪಿಸುವಪೂರ್ವ ನಗನೆನಲೊಪ್ಪು ವಟ್ಟಿಳೆಯ ಗೋಪುರಾಕೃತಿಯ ಹೆಬ್ಬಾ 
ಗಿಲಿಂ ರಂಜಿಪುದುಮಾಸತಿ ಸುಖನಗರವು (ಲಿಂಗಪು. ೧೯-೨), [1] 

ಪಟು (ಗು). ೧. ತೀಕ್ಷ್ಣವಾದ ; ತೀವ್ರವಾದ; ಉಗ್ರವಾದ: 
ಸಟುಕೋಪಾಟೋಪ ಬದ್ಧಭ್ರುಕುಟ . . ಪದ್ಮರಾಗಾರುಣನಿಕಟ 
ಕಟಾಕ್ಷಂ (ಉಜಕೇ, ೬-೮೯) ; ಪಟುಗರಳಪಾವಳಪ್ರಸ್ಸು ಟಿಚೆಲರಸನಾಗ್ರ 
ಪಾಟಲಸ್ಸ ಟಿಚಟುಲೋ ತಟಿಭೀಕರನಖಖಫಣಿಯಂ' ಕುಟಲಾತ್ಮರ್‌ ಫಟ 
ದೊಳಿಟ್ಟು ಮುಂದಿಳುಪುತ್ತು 0 (ವೃ ಸನಿ. ೩೫-೫೭). ೨. ಉಷ ವಾದ; 
ತಪ್ಪ ವಾದ. ೩.ಪ್ರುಚಂಡವಾದ ಶಕ್ತಿಶಾಲಿಯಾದ: "ಸೆಟಿಭಟಿ' 
ಸರಾ. ೪, ಚಟುವಟಿಕೆಯುಳ್ಳ ; ಚುರುಕುತನವುಳ್ಳ : 'ಅಸುರಾರಿ 
ನಲವಿನಲಿ ಪಟುಗತಿಯ ಗಣುವಾಯಿಯಲಿ. ಸಂಘಟಿಸಿ ಹಯವನು ಸುಳಿ 
ಸಿದನು ಚೌಪಟದೊಳು (ಕುನ್ಯಾಭೀ, ೩-೩). ೫. ಅತಿಶಯವಾದ ; 


40 


ಪಟು 


ಅಧಿಕವಾದ; ಮಹೆತ್ತಾ ದ: ಪಟೂತರಜ್ವರರೂಪದಿಂದುತೃಟಿಸಿ ಸುಡಲು 
(ಬಸಪು, ೫೦-೨೬). "ಪಟುಪ್ರತಾಪ' ಪರಾ. ೬. ಕುಶಲತೆಯುಳ್ಳ ; 
ನಿಪುಣತೆಯುಳ್ಳ ; ಚತುರವಾದ ; 'ಪಟುಪುಣ್ಕಪಾಕಕ ಸಮುಚ್ಛಾ 
ರ್ಯಮಾಣಮಂಗಳವಚನರಚನಾಸಮಕೃಷ್ಣ ಶ್ಲ ಥಬಾಹುನಿದ್ರಾಲಿಂಗನವಿ 
ಮಂಖನಾಗಿ ಸೆಜ್ಜೆ ಯಿಂದೆಟ್ಸು (ಶಂತಿಪು. ೮-೧೧೪ ವು ;' ಪಟು ಏಕ 
ವಾಕ್ಯಂ ಇ. ಪೆಟುವೇಕವಾಕ್ಯಂ (ಮುದ. ೫೨ ಪ್ರಯೋ). ೭. ತೀವ್ರವಾದ 
ಧ್ವನಿಯನಿಳ್ಳೆ : ಗಜರ್ವ ಪಟುಕಹಳಿಯಂಂ . . . ತಾಳನುದ್ಧಳಿಗಳಿಂಬ 
ಬಹುವಾದ್ಯದುಬ್ಬಟಿಯಖಿಳದೆ ಸೆಯೊಳಾ ವರಿಸಲು (ಚೆಬಸು. ೫-೭), 
ಆ.ದೃಢವಾದ; ಬಲಿಷ್ಮ ವಾದ: ಪಟುತರ ಪ್ರಕೃ ತಿಯಲಿ ಶುದ್ಧ ಸ್ಫಟಿಕ 
ಸನ್ನಿಭರಾಗಿ ನಲಿವುತೆ . . . ಶಿವಪುರಿಗಡರ್ದು (ಕಾವೇನು. ೭-೩೧). 
"ಸಟುಭುಜ' ಸರಾ. ೯.ತಂತ್ರಗಾರನಾದ; ಮಾಯಾವಿಯಾದ; 
ಕಸಟೋಪಾಯಗಳನ್ನು 'ಬಲ್ಲ. ೧೦. ವಾಕ್ಟಾತುರ್ಯನವುಳ್ಳೆ ; 
ಮಾತುಗಾರಿಕೆಯಲ್ಲಿ ಬಲ್ಲಿದನಾದ. ೧೧. ಆರೋಗ್ಯವಂತ 
ವಾದ; ನಿರಾಮಯವಾದ. ೧೨. (ಚುಚ್ಚುಮಾತುಗಳಂತೆ) 
ನೇಧಕವಾದ ; ಕ್ರೂರವಾದ. ೧೩. ಅರಳಿದ; ವಿಸ್ತರಿಸಿದ ; 
ಅಗಲವಾದ.(ನಾ).೧೪. ಸಮರ್ಥನಾದವನು : ಪ್ರತಿಭಾನ್ವೀತಂ, 
ಪ್ರಗಲ್ಭಂ ಪಟುಗ(ನಸ್ತು ಕೋ. ೯೯-೬); ಪ್ರತಿಮನುಂ ಪ್ರತಾಪಪ್ರಸರ 
ಪ್ರಕಟಸಟುವಾಗಿ. ಪಲವು ಕಾಲನುರಸುಗೆಯ್ದೂ (ಪಂಸಭಾ. ೧-೬೫ವು); 
ಮಂದನದ್ವೆ. $ರಿನರೇಂದ್ರ ಸೈನ್ಯ ವಿಧ್ವಂಸನಪಟುಗಳು ನಾಗವರ್ಮನುಂ ಮಾಧ. 
ವನುಂ (ನಾಂದೇಡ್‌. ೩-೭ ; 1047); ದಿವಿಜನಧಪಟುಗೆ ನಿನಗಭಿಭವನಿರಾ 
ಶಿಶುನಧಂ (ಜಗವಿ. ೨-೫೪). ೧೫. ಕುಶಲನಾದನನು ; ಜಾಣ: 
ಪಟುವೀತಂ, ಗಾಳುನಿನಳ್‌ (ಭಾಷಾಭೂ. ೨೧ ಉದಾ). "೧೬. ಚಟು 
ವಟಿಕೆಯುಳ್ಳ ವನು : “ಫಟಿ 1-ಜಡನಲ್ಲದಇತಂ? (ಪ್ರತಿಷ್ಠಾ. ೧೨೨೪); 
“ದಕ್ಷಃ, ಚತುರಃ, ಪೇಶಲಃ, ಪಟುಃ . . . ಆಲಸ್ಥೃವಿಲ್ಲದವನ ಪೆಸರುಗಳು* 
(ಸಿದ್ಧಾಂತಿ, ೩೧೨). ೧೬. ನಿರೋಗಿಯಾದವನು; ಆರೋಗ್ಯವಂತ: 
“ಅರುಜಂ ವಾರ್ತಂ ಕಲ್ಯುಂ ನಿರಾಮಯಂ ಪಟುನೆನಿಪ್ಪ ನಾರೋಗ್ಯಮಯಂ” 
(ಪಸ್ತುಳೋ. ೭೨-೩೩). ೧೮. ಸಮರ್ಥವಾದುದು: ಅಜ್ಞಾನ 
ಫಘಟತತಮ॥ಸಟಲನಿಘಟನಪಟುವುಂ . . . ಕೇನಲಜ್ಜ್ಯಾನಮುಮೆಂಬೀ 
ಸಂಜ್ಞ್ಞಾನಸಂಚಕಮುಂ (ಸುಕುನಾ: ೮-೪). ೧೯. ಉದ್ದೀಪನ ; 
ಪ್ರಜ್ವಲಿಸುವಿಕೆ : ಪೊಸ ಸುಂಓಗೆಗೋಲನೊಂದು ಕೀಸಿ ಪೊಸ ಕಿಚ್ಚೆಂ 
ಪೊಸೆದು ಪಟುನಂ ಮಾಡಿ (ತ್ರಿಫವಿ. ೨೭-೧೨೨ ಐ. "ಪಟುಗೆರ್ಯ' 
ಸರಾ. ೨೦. ಅಧಿಕವಾದುದು ; ಅತಿಶಯವಾದುದು : ಸನೆಯ 
'ದಿಬ್ಬರಿಗಧಟು ಪಟುತರನಾಯ್ತು' ಕೋಪಾಗ್ನ್ನಿ (ಕೌತಿರಾ, ೩೬-೫೬); 
ಸಟುತರದ ಭಯದಿಂದ ಕೈಗಳ ನೆಓಗೆಯನು ಮುರಿನುರಿನ ಕಾರಣ ಕಟಕಿ 
ಯೆನ್ನೊಳು ಸಟಿಯನಾಡದೆ ದಿಟಿವನುಸುರೆ (ಕರಿಕ.೪೮-೫). ೨೧. ಬಲ, 
ಸಾಮರ್ಥ್ಯ; ಶಕ್ತಿ: ಶೌರ್ಯದಲ್ಲಿ . . . ಪಾಂಡಿತ್ಯದಲ್ಲಿ ಪಟುತರ 
ದಲ್ಲಿ ಸರಾಕ್ರಮದಲ್ಲಿ ಭೀಮನ ಸರಿ ದಾರು ಇಲ್ಲ (ತಾತಸಿ. ೧೩-೩). 
೨೨. ಪ್ರಖರವಾದ ಕಿರಣ : “ತೀವ್ರಂ, ತಿಗ್ಮಂ . . . ಉಷ್ಣಂ, ಪಟು 
—ಈ ೭ ಉಸ್ಸರಶ್ಮಿ” (ಹಲಾಯು. ೮-೪೦). ೨೩. ಪಡವಲಕಾಯಿ; 
ಪಟೋಲ : “ಕುಲಕಂ, ಪಟೋಲಃ, ತಿಕ್ಷಕಃ, ಸಟುಃ-೪ ಖೈಸಡನಲ 
ಗಿಡ, ಹುಚ್ಚು ಪಡನಲಗಿಡ” (ಸಿದ್ಧಾಂತಿ, ೧೪೭). 
ಪಟು ಮಾಡು (ಬೆಂಕಿಯನ್ನು) ಉರಿಸು, ಪ್ರಜ್ವಲಿಸುವಂತೆ 
ಮಾಡು : ಮನಸನನನಡುಗಬ್ಬನಿಕ್ಕಿ ಆಗ್ನಿಯ ಪಟು ಮಾಡಬಲ್ಲವರೆ 
ನೊಬ್ಬರನೂ ಕಾಣೆ (ಅನಚಂ. ೨೫೯-೧೧೭೫); ಸದೆಬಡಿದು ಮಾಯೆಯನು 
ಹೃದಯರಸದೊಳಡಗಿದನಲನಂ ಸಟು ಮಾಡಿ ಪದ ನಾಲ್ಕ ನೋಡಿ ನಗುವರು 
(ಗುರುಬೋ. ೧-೫೮) ;. ಶರ್ವನನರ್ಚಿಸಿ ಧೂಪದ, ಪಾತ್ರದೊಳುರ್ನಿಂ 


ಪಟುಕ 


ಸೆಕ್ಕೆಯ ತೆಕ್ಕೆಯನಿಕೈೆಯಗುರ್ವಿಸುವನಲನ ಸಟುಮಾಡುತೆ (ಉದ್ಭದೇ. 

೩-೫೬), ಪಟುವಾಗು - ೧. ಕುಶಲನಾಗು:; ಚತುರನಾಗು : 

ಕವಿಗೆ ಪಟುವಾದ ನಟನೊಬ್ಬನು ದೊರಕಿ, ನಾಟಕ ಒಂದು ಘಟ್ಟಕ್ಕೆ 

ಮುಟ್ಟದ ೨. ಸಮರ್ಥ 

ವಾಗು : ಪಟುವಾಗಿ ಬಯಲು ತಾನಹ ' ಪರಿಯದಾವುದು (ಪ್ರಭುಲೀ. 

೩. ಅಧಿಕವಾಗು ; ಅತಿಶಯವಾಗು : ಸುಟನೆತ್ತು 
ಮುಗಿಲಗಲದಿ ಪರಿವಾಕಾಶತಟಿನಿಯ ಬುದ್ಭುದದಂತೆ ಪಟುವಾಗಿ ನಿಖಿಲ 
ನಕ್ಷತ್ರಸಂದೋಹ ಸಂಘಟಿಸಿತು (ನೋಹತ. ೧೫-೫); ಪಟುವಾದ ರೂಪಿ 
ನಿಂದ. « . ಮೈಯ ಸೊಂಸಿನಿಂದ ಮೆಜಕಿವ ಕುದುರೆ ವೈಶ್ಯಜಾತಿ 
ಯೊಫಿಸಿಕೊಂಬುದು (ಅಶ್ವಟೀ. ೪೩-೧೦). ೪. ದೃಢವಾಗು; ಗಟ್ಟಿ 
ಯಾಗು : ನಜ್ರನುಯದ ಪಲ್ಲಕ್ಕಿ ಬಲ್‌ಪಟುವಾಗಿ ಹಲ್ಲಣಿಸಿದಶ್ವರಥ 
ಗಾಡಿಗಳ (ಕೃಷ್ಣವಿ. ೨-೨೯) ; ಹಿಂಸೆ ಹೆಚ್ಚಿದಷ್ಟೂ ಮಹನ್ಮುದನ 
ಹೃದಯವು ಹುರಿಗೂಡಿ ಪಟುವಾಯಿಂತು. (ಸೈಗಂಬ. ೨೩), [ಸಂ.] 

ಪಟುಕ, "ಸಟಕ' ನೋ. 

ಪಟುಕ್ಕ (ನಾ). ಸಡನಲ; ಪಟೋಲ. [ಸಂ.] 

ಪಟುಕರಣ (ನಾ). ಚುರುಕಾದ ಇಂದ್ರಿಯ : ಹಸಿದ ಪಟುಕರಣಗಳ 
ತಣಿಸಲೈ, ಬಾರ (ಅಹಲ್ಕಿ. ೬೩-೧೬). [ಪಟು 4 ಕರಣ] 

ಪಟುಕರಣೆ (ನಾ). ಚುರುಕಾದ ಇಂದ್ರಿಯವುಳ್ಳ ವಳು : ಗರುನೆ 
ವಿಹಿತಗುಣಣ್ಞೈ ಸರಸೆ ಪಟುಕರಣೆ ಪಂಕರುಹಮುಖಿಯವಳೆ ಕನ್ನಡತಿ 
(ಜನವ. ೬-೯). [ಸಟುಕರಣ+-ಎ,] | 

ಪಟುಕೃಣ್ಣಸತ್ತಿ (ನಾ). ಒಬ್ಬಾತನ ಹೆಸರು: ಶ್ರೀ ಬಿಸೆಯಸತ್ತಿ 
ಕುಮಾರ ವಸುನ್ಶ ಸತಿತನಯ ಸಟುಕೃಣ್ಣ ಸತ್ತಿಯಾ ಪುತ್ರ ನತಿಪ್ರಸಿದ್ಧ ಘನ 
ನಿರ್ಮಲಮಾಗುತ (ಎಕ. ೫೪1, ಪಾವುಗ, ೧೨-೧ ; 754). 

[ಸಟುಕ್ಕಣ್ಣ ಸತ್ತಿ] 

ಪಟುಗೆಯ್‌, ಪಟುಗೈ (ಕ್ರಿ). ಪ್ರಜ್ವಲಿಸುವಂತೆ ಮಾಡು; 
ಉದ್ದೀಪನಗೊಳಿಸು : ಕಾಲಾರಿ . . , ಚಳಿಯಿಂದಂ ಕಂಪಿಸುತ್ತಾ ರ್ತಿ 
ವೆತ್ತಿರೆ ಕಿರ್ಚಂ ಸಟುಗೆಯ್ದು ತನ್ನ ಗುಡಿಲಂ ಕಿ್ತಿಕ್ಕಿ ಪೊತ್ತಿಕ್ಕುತುಂ 
(ವೃಷವಿ. ೧೬-೬೧). ಪೆಟುಗೈ : ಆ ಸಖಿಯ ಮೂಲಾನಿಲನ ಕೂಡಿ 
ಪಟುಗೈ ದು ಭಾಸುರದ ನಾಭಿಕಂದದಲಧಥೋಮಂಖದ ಕುಂಡಲಿಯನೂ 
ರ್ಧ್ವಕ್ಕೆ ನೆಗಹಿ (ನನನೋ. ೬-೨೬). [ಪಟು ಕೆಯ] 

ಪಟುಗೈ "ನಟುಗೆರ್ಯ' ಭೋ. 

ಪಟುಗೊಳಿಸು (ಕ್ರಿ). ೧..ಚುರುಕುಗೊಳಿಸು ; ತ್ವರಿತಗೊಳಿಸು : 
ಮೆಯ್ಯೊಲೆಪುಗಳ ಸುಟಿಯೊಳಾವರ್ತ ತಿರುಪುಗೊಂಡು ನಾಟೃವ ಪಟು 
ಗೊಳಿಸಿದರೇನೇಳ್ವಿ . (ಕಂನವಿ. ೨೧-೧೧೪). ೨. ಪ್ರಜ್ವಲಗೊಳಿಸು ; 
ಉದ್ದಿ (ಪನಗೊಳಿಸು : ಭೂಸುರರ್‌ ಶ್ರುತಿಘೋಷದಿಂದೆ ಹುತಾಶನನ 
ಪಟುಗೊಳಿಸಿ ಸಮಿಧಾಜ್ಞ್ವಾನ್ನ ಪೂರ್ವಕದೆ (ಕಾನೇಮ. ೫೫-೪೩). 

[ಪಟು 4 ಕೊಳ್‌, 4-- ಇಸು] 

ಸಟುತನ (ನಾ). ೧. ಉಗ್ರತೆ ; ತೀಸ್ಷ್ಮೃತೆ : ಪರಶುರಾಮನ ಸಟುತನಕೆ 
ಮದ್ದರೆದೆನೆಂಬೀ ಸಿಟಲನೇತ್ರನ ಭುಜಬಲಕೆ ಸಮಜೋಳಿ ಗಡ ನೀವು 
(ಕುನ್ಯಾಭೀ. ೯-೩೨); ನಿಟಿಲನಯನನ ನೊಸಲ ವಹ್ನಿಯ ಪಟುತನ 
[ನಾ9ಇಂ. ರ]ವ ನಂದಿಸುವ . , , ಸಮುರಜಯಸಂಘಟರನೈ ದರ್ಟುದವ 
ನಗ್ನಿಕುಮಾರ ತೋಲಃಸಿದ (ತೂರರಾ. ೪-೭-೧೪). ೨. ಚುರುಕುತನ; 
ಲವಲವಿಕೆ : ಪಟುತನದಿ: ಕರಸಿದನು ದಶಮುಖಚಟುನಟಕೆಯುಳ್ಳ ಧಿಕ 
ಹಾಕಲು , ಗುಟಕರನು (ಉತ್ತಕ. ೧೨-೧೧). ೩. ಚಾತುರ್ಯ; 
ಕುಶಲತೆ : ಕಟ ಕಚ ಕುಚಗಳ ಭಾರವನ್ನು ಈಕೆ ಹೊತ್ತು ನೆಗೆದ ಈ 
ಪಟುತನ ತುಂಬಾ ಲೇಸು (ಮಾಮಲ್ಲಿ, ೭೫). ೪. ಕಲಿತನ; 


ಹಾಗೆ (ವೀರಯೋ. ಬಃ, ಮುನ್ನುಡಿ). 


೧೨-೧೫). 


fl ೫೧೧೧ 


20 


25 


30 


35 


40 


43 


ಪಟುಪ್ರತಾಪಿ 


ಸರಾಕ್ರಮ; ಸಾಮಥಣ್ಯ : ಪಟುತನವು ದೊರಕಿದರೆ ಶುಚಿತನ ಘಟಸ 
ಅರಿಯದು ಶುಚಿತನವು ಸಂಘಟಸಿದರೆ ಪಟುವಾಗದುಭಯಗುಣಂಗಳುಳ್ಳ ವಗೆ 
ಘಟಸದಧಿಕೆ ವಿವೇಕ (ತೊರರಾ, ೫-೯-೨೭); ಬಸೆ ನೆಣನನುಜುಬಿ ಮೂದಲಿ 
ಸುವರ್‌ ನಿಲಿಸುವರ್‌ ಪಟುತನವನುಭಯಭಟರು (ಜೆಬಪು, ೩೮-೩೬). 
[ಪಟು +-ತನ] 
ಪಟುತಸ (ನಾ). ಉಗ್ರವಾದ ತಪಸ್ಸು ; ತೀವ್ರವಾದ ತಪಸ್ಸು : 
ಪಟುತಪಡೊಳ್‌ ತೆಗುಟ್ಟು ಕೃಪೆಯಿಂದಿಳೆಯಂ ಪಟಃಯಂತೆ ಸನ್ನಗಸ್ಫಟಿ 
ವಳಿನಂದದಿಂದಿಟೂಸನಾತ್ಮಸುತಾಯತ ಬಾಹುಪೀರಡೊಳ್‌ ಸ್ಫು ಟಮೆನ 
ಅಟ್ಟು ಕಪ್ಪು ಅನ ಕಾಣೈಗೆ ತಾಂ ಕಡೆಯಾಣಿಯಾದನಂತುಟಿ ಪರಿಭಾನಿಸಲ್‌ 
ನಿಯಮದಿಂ ದಯೆಯಿಲ್ಲದ  ಧರ್ಮಮೇವುದೋ (ಧರ್ಮನಾ. ೫-೧೨೮). 
[ಪಟು 4-ತಪ್ಯ] 
ಪಟುತೆ (ನಾ). ೧. ಚುರುಕುತನ ; ಲನಲವಿಕೆ : ಫಣಿಯೊಂದು 
ಘೋರಭೀಷಣನದನಂ « ಪಟುತೆಯಿನಂದಣಿಯರಮಿಳಿತಂದುದು. 
ಮೇಗಣ ಸರಪಳಿವಿಡಿದು (ನೈಷವಿ. ೩೧-೨೩). ೨. ಕುಶಲತೆ ; ದಕ್ಷತೆ: 
ಪ್ರನಚನಪರಿಪಠನಕ್ಷಮತೆ ವಾಣಿಯಂ ತೀರ್ಥಯಾನದಕ್ಷತೆ ಪದಮಂ. 
ಕಿನಿಯಂ ಜಿನನರಚರಿತಶ್ರವಣಪಟುತೆ ಪಿಂಗದನ್ನ ಮಾರ್ಜಿಸೆನೆಳಿನಂ 
(ಚಂದ್ರಪು. ೪-೧೭) ; ಗುರುಪದಮಂ ತೆಕ್ಕದೆ ಬಿಕ್ಕದೆ ಗುಕ್ಕದೆ ತಕ್ಕಳಿಸದೆ. 
ಪಠಿಪ ಪಟುತೆ ಘಟಿಯಿಸುಗೆನ್ನೊಳ್‌ (ಉಸಾರ, ೩೦೪). [ಸೆಂ.ಪಟುತಾ] 
ಪಟುತ್ವ (ನಾ). ೧. ಚಟುವಟಿಕೆ; ಲವಲವಿಕೆ : ಸತ್ತವು ಲಘು, 
ಪ್ರಕಾಶಕ. ವಸ್ತು ಗಳಲ್ಲಿರುವ ಪಟುತ್ವಕ್ಕೆ ಅದೇ ಕಾರಣ(ತತ್ವಪ್ರಾ.೨೬೨); 
ಇಂದ್ರಿಯಗಳ ಸಟುತ್ವನನ್ನು ಬೆಳೆಸುವುದು . ', . ಹಲವು' ಹುಟ್ಟು ಗುಣ 
ಗಳನ್ನೂ ಸಂವೇದನೆಗಳನ್ನೂ ಉಚಿತರೀತಿಯಲ್ಲಿ ತಿದ್ದುವುದು ಇವೇ 
ಅಲ್ಲಿ ಸಾಧಿಸತಕ್ಕ ಮುಖ್ಯ ಅಂಶಗಳು (ಶಿಕ್ಷದ. ೧೮೪). ೨. ನೈಪುಣ್ಯ $ 
ಕೌಶಲ: ರಾಜಕಾರಣಸಟುತ್ವಕ್ಕೆ, ನ್ಯವಹಾರದಕ್ಷತೆಗೆ ಯಾವುದಕ್ಕೂ 
ಕೊರತೆಯಿಲ್ಲ (ವಿಚಾನಾ. ೧೧)... [ಸಂ.] 
ಪಟುದೇಹ (ನಾ). ಚಟುವಟಕೆಯುಳ್ಳ ದೇಹ: ಪಟುಡೀಹಕ್ಕಸು 
ವೆಂತುಟಿಂತುಟಿ. ಕುಜಾನೀಕಕ್ಕೆ ಬೇರೆಂತುಟಿಂತುಟಿ . , , ದರ್ಶನಂ ಸಕಲ 
ಧರ್ಮಕ್ಕಂ (ಧರ್ಮಾನ್ಳು. ೧-೭೩). [ಸಟು--ದೇಹ] 
ಪಟುಪಟಹ. (ನಾ). ತೀಕ್ಷ್ಣವಾಗಿ 'ಧ್ವನಿಮಾಡುವ ಪಟಹ : 
ಪಟುಪಟಹತುಣನಭಂಭಾಮರ್ದಳೆ ರುಂಲ್ಲರಿ . ವಂಶ ವೀಣಾ 
ಸ್ವರಂಗಳೆಸೆಯೆ (ನಡ್ಡಾರಾ. ೮೨-೨೮); ಪಟುಪಟಿಹಶಂಖರುತಿ ದಿಕ್ಷಟಿಮಂ 
ತಳ್ಳೊಯ್ಯೆ (ಸಂರಾಮಾ, ೨-೧೦); ಪಟುಪಟಹಂಗಳುಚ್ಚರನಂ . . . 
ನಿಮಂಜಗತಕುಂಜರವೈರಿಗೆ ಮಾಡೆ ಕೋಪದುತ್ಕಟಿತೆಯಂ. (ವರ್ಧಪು. 
೩-೪೩) ; ಪಟುಪಟಹರವಮೆ ಧೂಳೀಪಟಮಂ ಮಾಡಿದುದು ರೂಢಿನೆತ್ತ 
ವನೀಭೃತಕಟಿಕಮುವರಂ ರಿಪುಭೂಭ್ಯ ತೃಟಿಕಮುಮಂ ತನ್ನಿತಂಬಿನೀಕಟಿಕ 
ಮುಮಂ (ಪಾರ್ಶ್ವಪು, ೮-೭೧). [ಪಟು 4:ಪಟಿಹ] 
ಪಟುಪರ್ಣಿ (ನಾ). ಒಂದು ಬಗೆಯ ಸಸ್ಯ; ಘಂಟಾಮಣಿಸೊಪ್ಪು; 
ಕಂಕೋಷ್ಮ : “ಸಟುಪರ್ಣಿ, ಹೈಮವತೀ, ಸ್ವರ್ಣಕ್ಷೀರೀ, ಹಿಮಾವತೀ 
—೪ ಕಂಕೋಷ್ಠ ದ ಹೆಸರು? (ಸಿದ್ಧಾಂತಿ, ೧೪೪); “ಪಟುಪರ್ಣೀ- 
ಕಂಕುಸ್ಮ” (ಓಷಧಿ. ೯೨). [ಸಂ. ಪಟುಪರ್ಣೀ] 
ಪಟುಪ್ರತಾಪ (ನಾ). ೧. ಅತ್ಯಂತ ಪರಾಕ್ರಮ. ೨. ಅತಿ 
ಪರಾಕ್ರಮವುಳ್ಳವನು : ಅ ನೃಪಂ. . . ಪಟುಪ್ರತಾಪನಾಗಿಯರಿಂ 
ಪಟುಪ್ರ ತಾಪಿಯಲ್ಲು (ಪುಸ್ಪಪು, ೯-೩೯ ನ). [ಪಟು +ಪ್ರತಾಪ,] 
ಸಟುಪ್ರತಾಸಿ (ನಾ). ಅಧಿಕವಾದ ತಾಪವನ್ನುಂಟುಮಾಡು 
ವವನು ; ಅತಿಯಾಗಿ ಬಾಧಿಸುವವನು : ಆ ನೃಪಂ... ಪಟು 
ಪ್ರತಾಪನಾಗಿಯುಂ ಪಟುಪ್ರತಾಪಿಯಲ್ಲು (ಪುಷ್ಪಪು. ೯-೩೯ ನ). 
[ಪಟು - ಪ್ರತಾಪಿ] 


ಪಟುಪ್ರಧ್ವಾನ 


ಪಟುಪುಧ್ಕಾನ (ನಾ-)ತೀಕ್ಷನಾದ ಧ್ವನಿ; ತೀವ್ರವಾದ 
ನಾದ : ಉರ್ನಿ ಪಟುಪ್ರಧ್ವಾನನುಂ ಬೀಳದುವು ಕಹಳೆಗಳ್‌, (ರಾಜಕೀ. 
೬-೧೭). [ಪಟು + ಪ್ರಧ್ವಾನ] 
ಪಟುಭಕಿ (ನಾ). ಅಧಿಕವಾದ ಭಕ್ತಿ : ಪಟುಭಕ್ತಿಯಿಂಂಜೆ ನೀಮು 
ತೃಟಿಮಾಗಿಸ್ನಿಂದಿಸಿಂಡೆ ಲಿಂಗಾರ್ಚನೆಯಂ _ ಸ್ಫು ಟಿಮಪ್ಪ ವೊಲೊಡರಿಸಿಂ 
(ದಿನ್ಯಚ, ೧೦-೫೪). [ಸಟು--ಭಕ್ತಿ] 
ಪಟುಭಟ (ನಾ). ಪರಾಕ್ರಮಿಯಾದ ಯೋಧ; ವೀರಭಟ : 
ಎಸ್ಟು ಪಟುಭಟರಾದರೂ ಸ್ಪಟಿಕದ ಮಣಕಿಯಲ್ಲಿ ಅಡಗಬೇಕು. 
(ನೋಳಿಮಾ, ೨೧-೮೨) ; ಸಟುಭಟಸದೋತ್ಸ ಧೂಳೀಪಟಳಂ ಕವಿದಂಧ 
ಕಾರನುಂ ಪುಟ್ಟಿಸೆ (ಡಕಕು. ೩-೧೦); ನಿನಗೀ ನೆರೆದ ಪಟುಭಟರಿದ್ದು 
ಕಾದುವ ಮನದ ಭರನಿದ್ದು ಹಿರಿದು ಚಿಂತಿಸಲೇಕೆ (ಕೌಶಿರಾ. ೧೯-೪) ; 
ದಿಟಿಂ ಪಟುಭಟಿಂ ; ನಮಗೆ ಮಲೆಯಲ್‌" ತಕ್ಕನೀತನದಟಿಂ (ಶ್ರೀರಾಮಾ, 
೪೫೨-೩೨೦). [ಪಟು--ಭಟ್ಟ] 
ಪಟುಭಟಿತನ (ನಾ). ಬಹಳ ಪರಾಕ್ರಮ : ಹುತ್ತವನೇಜ ಹುಲ್ಲ 
ಕಟ್ಟಿದಲ್ಲಿ ಪಟುಭಟಿತನನನಲಸಲಿಲ್ಲ (ಸರ್ವವ. ೧೯೦-೮೯೦). 
(ಪಟುಭಟಿ 4. -ತನ] 
ಪಟುಭುಜ (ನಾ). ಬಲಿಷ್ಠ ವಾದ ತೋಳುಗಳುಳ್ಳ ವನು : ಪಟು 
'ಭುಜನೊತ್ತಿ ಜೇವೊಡೆದು ಸಿಂಜಿನಿಯಂ ಸೆಳೆದು ಡೆ ಎಚ್ಚೊಡೆ 
(ರಾಜಶೇ, ೬-೮೭). [ಪಟು ಭುಜ] 
ಪಟುಮತಿ (ನಾ). ತೀಕ್ಷ್ಣ ವಾದ ಬುದ್ಧಿಯುಳ್ಳ- ವನು ; ಬುದ್ಧಿ 
ಶಾಲಿ : ವಟುವೇಷಧಾರಿಯಾ[ದಂ] ಪಟುಮತಿ . . . ಅರಮನೆಯ 
ಬಾಗಿಲೊಳಿ” ಬಂದಿರ್ದಂ (ಶಾಂತಿಪು. ೮-೧೨೬) ; ಸಕಳಕಳಾಪ್ರವೀಣನಪ್ಪ 
ಪಟುಮತಿಗಮುನ್ಮಾರ್ಗಮನುಪಾದೇಯಮೆಂಬ ಸನ್ಮಾರ್ಗಮಂ ... 
ತತ್ವ ನಿಚಾರದೊಳ್‌ ಪುಟ್ಟ ಸುವುದು (ಸಸಾರ, ೯೦೪-೧೩); ಘಟಿತಕರ್ಮವ 
ಸುಟ್ಟ ಕೆಲ್ಲರು ಮುಕ್ತರು ಪಟುಮತಿಯಿಂತಿದ ನಂಬು (ಭರಚ, ೬೮-೨೬)" 
[ಪಟು ನಂತ] 
ಪಟುರವ. (ನಾ). ತೀವ್ರವಾದ ಧ್ವನಿ; ಗಟ್ಟಿಯಾದ ಧ್ವನಿ: 
ಆ ವನದ ಪುರದ ನಡುವೆ ಸುಖಾವಹನುತಿವಿಭ್ರಮಂ ವಿಶಾಲಂ ಸರ್ವೋ 
ರ್ವೀವರ ಶಸ್ತ್ರಾಭ್ಯಾಸನಿಜಾವಾಸಂ ಸುಭಟಿಸಟಿಲಪಟಿಂರವ ಭರಿತಂ (ಗಿರಿಕ, 
೨-೭೩) ; ಪಟುರವದಿಂದೆ , ಬೊಬ್ಬೆ ಗುಡುತಬ್ಬರಿಸುತ್ತೆ . . . ಮಸ್ತ ಕಮ 
ನಾರ್ದನರಿದಾಶ್ಷಣಮಾ ಶಿರಂ ಪರಿಸ್ಸು ಟಿರವೆದಿಂಜಿ. ಬೊಬ್ಬಿ ಆದು ಕೀರ್ತಿಸು 
ತಿರ್ದುದು ವಾಮಹಸ್ತ ದೊಳ್‌ (ವೃಷನಿ, ೩೬-೬೩), [ಪಟು--ರವ] 
ಪಟುನೆರು (ಕ್ರಿ). ಅಧಿಕವಾಗು ; ಹೆಚ್ಚಾಗು : ನಟಿಫಲಾಧರೆಯಂರು 
೬. * ೬ ಪಟುನೆತ್ತು ಕಾಯ್ದು ಫುರ್ಮೋದಕನ ಭರ್ಮ್ಯುತಂಬುಗೆಗಳಲಿ 
ಮೊಗೆದೆರೆವುತೆ ನಟಪುತ್ರಿಯಳನುಯೆಬ್ಬಿಸಿ ನಿಲ್ಲಿಸಲು (ನನನೋ. ೧೩-೪೨), 
[ಪಟು + ಪೆರು, (-ಆ.ಪೆಲ)] 
ಪಟುಸಂರಂಭ, (ನಾ). ಅಧಿಕವಾದ, ಸಡಗರ-ಸಂಭ್ರಮ : 
ಸಟುಸಂರಂಭದಿನಿಂತುತ್ಯ ಟರಮ್ಯುತೆನೆತ್ತು ರಂಜಿನಾ ಪುರದಾಣ್ಮಂ , , . 
ಉದ್ಭಟಿಜೇವನೆನಿಪ್ಪ ಫೆಸರ'ಧರಣೇನಾಥಂ (ಉದ್ಭಟ, ೧-೮೨), 
[ಪಟು 4 ಸಂರಂಭ] 
ಪಟೂಕ್ತಿ (ನಾ). ಚತುರೋಕ್ತಿ ; ಜಸಿಣ್ಣುಡಿ : (ಕ). 
[ಪಟು--ಉಕ್ತಿ] 
ಪಜ, "ನಟ್ಟ? ನೋ. 
ಸಟೆ, (ನಾ). ಒಂದು ಬಗೆಯ ಸಸ್ಯ : ಬಕುಳ, ಪಟಿ (ಮೈಇಗಿ, 
೫೪-೧೦೮೨). [?] 


ಸಟಿಯ “ಸಟ್ಟಿಯ್ಮ' ನೋ. 


೫೧೧೨ 


25 


30 


40 


45 


ಪಟ್ಟಿ 


3 


ನಟೀಲ "ಸಟ್ಟಾಯಿಲ' ನೋ. 

ಪಟೀಲಿ (ನಾ). - ಸಟೇಲಿಕೆ : ಗೌಡರು ಜೋಗೀಪುರದ ಪಟೀಲರಾದರೂ 
ಆಗಲೇ ಹೇಳಿದಂತೆ ಒಂದು ದಿನವೂ ಪಟೀಲಿ ಮಾಡಲಿಲ್ಲ (ನನ್ನೂರು. ೧೫೩). 

[ಪಟೇಲ (ಪಟ್ಟಾ ಯಿಂ೮)-+-ಇೃ] 

ಪಟೀಲಿಕೆ (ನಾ). ಸಟೇಲನ ಹುದ್ದೆ, --ಪದನಿ; ಗೌಡಿಕೆ: 
ನಿನಗೇನು ಊರಲ್ಲಿ ಜನಿನಾನುದಾರಿಯೇ ? ಪಟೀಲಿಕೆಯೇ ? (ನುಗಿಯು. 
೨೧); ಗೌಡರ ಪಟೀಲಿಕೆಯ ಊರಾದ ಜೋಗೀಪುರಕ್ಕೆ ಬೇಡನಾದ್ದು 
ನನ್ನೂರಿಗೂ ಬೇಡ (ನನ್ನೂರು. ೧೫೩), 

[-ಆಪಟೀಲ (ಸಟ್ಟಾ ಯಿಲ)5--ಇಕೆ] 

ಖೆಜೇಲಿಕೆಲಸ (ನಾ). - ಪಟೇಲಿಕೆ : ಗೌಡರ ಪಟೀಲಿಕೆಲಸನನ್ನು 

ಶಾನುಭೋಗರೇ . . : ಮಾಡುತ್ತಿದ್ದರು (ನನ್ನೂರು. ೧೫೩). 
[ಸಟೀಲಿ4ಕೆಲಸ] 

ಪಟೋಡಿ "ಸಟ್ಟಡಿ' ನೋ. 

ಸಟೋಲ, ಸಟೋಳ (ನಾ). ಸಡವಲ ಬಳ್ಳಿ ಹಾಗೂ ಅದರ 
ಕಾಯಿ : “ಪಟೋಲಃ, ಪಟೋಲೀ-ಈ ಯೆರಡುಂ ಪಡಲ” (ಓಷಧಿ.೯೧); 
ಇಂಗುಳಮಾಡಸೋಗೆ ಕಟುಕಂ . . . ಚಿತ್ರಕಂ ಪಟೋಲಂಗಳನೊಪ್ಪೆ 
ತಕ್ರ ಅಲನಣಂಗಳುಮುಂ ತುಟಃಡೊಂದುಮಾಡಿ ಸುಸ್ತಂಗಣದಿಕ್ಕೆ 
ಪೊರ್ದವುವಣಂ ರುಜೆಗಳ್‌ ಜಠರಾಗ್ನಿ ಪೆರ್ಚುಗುಂ (ಲೋಕೋಪ, 

ಪಟೋಳೆ : “ಕೋಶಾತಕಾಖ್ಯಂ ಕುಲಕಂ ಪಟೋಳಂ” 

“ಪಡಳಂ ಪಟೋಳನದು”  (ನುಂಗರಾ. 
೪೪-೪೪). [ಸ0.] 

ಪಟೋಲಿ, ಸಟೋಳಿ (ನಾ). - ಪಟೋಲ: “ಪಟೋಲಃ, ಪಟೋಲೀ- 
ಈ ಯೆರಡುಂ ಪಡಲ” (ಓಷಧಿ. ೯೧). ಪೆಔೋಳಿ : “ಕೋಶಾತಕೀ, 
ಪಟೋಳೀ - ಈ ೨ ಹಡಲಂ” (ಹಲಾಯು. ೩೪-೪೯). 

[ಸಂ. ಪಟೋಲೀ] 

ಸಟೋಲಿಕೆ, ಪಟೋಳಿಕೆ (ನಾ). -ಸಟೋಲ : “ಜ್ಯೋತ್ಸ್ನೀಃ 
ಪಟೋಲಿಕಾ, ಜಾಲೀ-೩ ಪಡವಲಗಿಡದ ಹೆಸರು? (ಸಿದ್ಧಾಂತಿ, ೧೩೯). 
ಪಟೋಳಿಕೆ : ' “ನಟೋಳಿಕೆ ಎ ಪಡನಲಕಾಯಿ? ' (ಗಂಗಾಮ. ೧೯೪). 

[ಸಂ. ಪಟೋಲಿಕಾ] 

ನೆಟೋಳ "ಸಟೋಲ' ನೋ. 

ಪಟೋಳಿ "ಪಟೋಲಿ' ನೋ. 

ಪಟೋಳಿಕೆ "ನಟೋಲಿಕೆ' ನೋ. 

ಪಟ್ಟ, "ನಡು, ಪರಾ, 

ಪಟ್ಟ "ನಟ್ಟಿಯ,” ನೋ. 

ಪಟ್ಟ್ಯ(ನಾ).೧. ಬಟ್ಟಿ; ವಸ್ತ್ರ. ೨. ಉತ್ತಮವಾದ ಬಣ್ಣದ ಬಟ್ಟಿ. 
೩. ರೇಷ್ಮೆ ವಸ್ತ್ರ; ರೇಷ್ಮೆ : "ಪಟ್ಟಿಗುಚ್ಛ', "ಪಶ್ಚೈಸಾಲಿಗ' 
ಸರಾ. '೪. ಮೇಲೆ ಧರಿಸುವ ವಸ್ತ್ರ ; 'ಹೊರಪಾವುಡೆ. ೫, ಚಿತ್ರ 
ಲೇಖನಕ್ಕಾಗಿ ತಯಾರಿಸಿದ ವಸ್ತ್ರದ ಸಟಿ. ೬. ರಾಜಶಾಸನ 
ಗಳನ್ನು ಕಂಡರಿಸುವುದಕ್ಕಾಗಿ ತಯಾರಿಸಿದ ಲೋಹದ ಪಟ 
ಮತ್ತು ರಾಜಶಾಸನ. ೩. ಸಟ್ಟಾಭಿಸೇಕದ ಪ್ರಸಂಗದಲ್ಲಿ ಅರಸ 
ನಿಗೂ ಅರಸಿಗೂ ಕಟ್ಟುವ ಚಿನ್ನದ ಪಟ್ಟಿ; ಅಧಿಕಾರ ಸೂಚಕ 
ವಾದ ಹಣೆಗಟ್ಟು : ಕಟ್ಟ ದ ಸಟ್ಟಿ ಮೆ. ಸಂನಿಗೆ ನೆಟ್ಟ ನೆ ದೊರೆ(ಪಂಸಭಾ. 
೧೦-೧೬) 1 ಒಪ್ಪಿ ರಲ್‌ ಕಟ್ಟ ದ ಪಟ್ಟಿ ೦ ಬರ್ಸ ಮಂಪ್ಪಂ ಮಟಿಕಿಯೆನಿಸಿತು 
(ಕಾದಂಪೂ. ೫೫೪); ತಳೆದಳ್‌' ಪಟ್ಟಿ ಮನೆಸೆದಿರೆ ಗಂಗನ ಪಟ್ಟಿ ಮಹಾದೇವಿ 
ಯನ್ನು ನೋನ್ತರುಮೊಳರೆ (ಎಕ. ೪11, ಶಿವಮೊ, ೯೭-೧೨; 1113); 
ಪಿರಿಯಾತಂಗೆ. ಸಟ್ಟಿಂ ಭೀಮಂಗೆ ಯುನವರಾಜಪಟ್ಟಿ ಮಜರ್ನನಂಗೆ [ವೀರ] 


೯-೨೨೦). 
(ಪಸ್ತುಕೋ. ೩೯-೩೭) ; 


ಪಟ್ಟ, 


ಪಟ್ಟಿ ನೆಂದು ಕಾಯ್ದೆ ಕರ್ವೊನ್ನ್ನ ಪಟ್ಟ ಂಗಳಂ ನೊಸಲೊಳ್‌ ಕಟ್ಟ 
(ಬಂಹರಿ, ೧೪-೫೫ ವ) ; ಇವರೆಲ್ಲ ಹಗೆಯ ಮಾಡಿ. ಮುಂರಾಂತಳನ ಕಾಳಗ 
ದೊಳ್ಳೆಲ್ಲರನಿಕ್ಕಿ ಪಟ್ಟಿ ವ  ಬಿಗಿಸಿಕೊಂಡನರಲ್ಲವೇ (ಕುವಾ; ೮-೪೯). 
೮. (ಅಲಂಶಾರಯು ಕ್ರವಾದ) ಹಣೆಗೆ ಕಟ್ಟು ವ ಸ್ಸ ಕೆ: ಎನ್ನ 
ಗಂಡನಂ ಕಣ್ಗಾಣದಂತು ಮಾಡಿದೊಡೆ ನಿನಗ ನಾ hy ಪೊನ್ನ ಬ ನ 
ಬೊಟ್ಟು ಮನೀವೆಂ (ಸಂಚತಂ, ೨೭೨-೨೩). ೯, ಕೇಜೆ; "he: 
"ಎಿಭೂತಿಸಟ್ಟ' ಸರಾ. ೧೦. ತಲೆಗೆ ಸುತ್ತುವ ರೇಷ್ಮೆಯ 
ವಸ್ತ್ರ,--ಮುಂಡಾಸು. ೧೧. ಸಿಂಹಾಸನ ; ಗದ್ದುಗೆ: “ಪಟ್ಟಿ 
ವೇಲು” ಪೆರಾ. ೧೨. ಕಿರೀಟ; ನೀನುಳ್ಳೊ ಡುಂಟು ರಾಜ್ಯಂ 
ನೀನುಳ್ಳೊಡೆ ಪಟ್ಟಿ ಮುಂಟು ಬೆಳೊಡೆಯುಂಟೈ. ಳಕು ೫-೨೦). 
೧೩. ಅಧಿಕಾರ; ಪದವಿ: ಪ್ರವರವಿಹಂಗಮಕುಲಚಕ್ರ ವರ್ತಿಪಟ್ಟ ಕೈ 
ಯೋಗ್ಯನಂ ಮಾಡಿ ಮಹೋತ್ಸವದಿಂ ಮಾಡುವುದಭಿಸೇಕವಂ (ಸಂಚತಂ. 
೨೨೩-೬); ಈತನೆ ಯರೌನರಾಜ್ಯಸದಸಟ್ಟಿ ದ ಪೆರ್ಮೆಗೆ ನೋನ್ತಂ 
(ಎಇ. XXVIII, ೫-೧೮; ಸು,1082); ಅವನಿಯ ಪಟ್ಟಿ ಜ್ಯೇಷ್ಕ ರಿಗುರುವು 
ದಲ್ಲದೆ ಬೇಲಿ ಸಲ್ಲದಂ ತತೃನಿಸ್ಮ ರಿಗೆ(ತೊರರಾ.೨-೩-೪೩).೧೪. ಉತ್ತಮ 
ವಾದುದು; ಶ್ರೇಷ್ಠವಾದುದು : ನೀಯೂಸಪೂಸನ್ಮು ಗ್ಯುಳೂಕ 
ಸಂಭವಂಗಳುಂ ದೇನನುನಿಸತ್ವಂಗಳುಮುಪ್ಪ ಪಟ್ಟಿ ತರದ ವಾರುವಂಗಳ್ಳ 
೬. ೬.ಏಅಿ ತೋಟಿ (ಅನಂಪು, ೨-೩೦ ಟಿ "ಪಟ್ಟ ಕರು' ಪರಾ. 
೧೫. ನಾಡು; ಪ್ರಾಂತ; ರಾಜ್ಯ : ಬಪ್ಪನ್ವಂ ಭಃ 'ಪನ್ನಿರ್ಚ್ಚಾ 
ಸಿರದ ಪಟ್ಟಿ ಮನಾಳೆ (ಮೈ, ಆರಿ. ೧೯೨೯, ೭೮-೫; 964). ೧೬. ಪಟ್ನಾಃ ಭಿ 
ಸೇಕ: ನ್ಟ ಕೆ ಭದ್ರ. ಹಸ್ತಿ ಗಳ ಒಂದು ತರಿಸಿಯೆ ಭೂಸುರರ ಮುತದಿಂದಾ 
ಕಾಜ್ಯಾಧಿಷೇಕನನಂಥು ಮಾಡಿಸಿ ಸರ್ನರನು ಕಣಣಿಸಿದನೊಲವಿನಲಿ 
(ಜೀನಂಚೆ, ೧೮-೧೨) ; ಶತ್ರುಘ್ನ ನಿಲ್ಲಿರ್ದೊಡಾತನು ೦. ಪಟ್ಟಕ್ಕೆ ವಿಘ್ನ 
ಪೊಡ್ಡು ವಸೆಂದು ಭರತನೊಡನೆರಸಟ್ಟಿ ' ಕಳೆದರನ್ನೂ (ಶ್ರೀರಾಮಾ, 
೬೩-೨೫೫): ೧೭. ನಾಲ್ಕು ಮಾರ್ಗಗಳು ಕೂಡುವ ಸ್ಥಳ ಚೌಕ; 
ಬೀದಿಕೂಟಿ. ೧೮. ಪಟ್ಟಿ ೫; ನಗರ. ೧೯. (ವೈದ್ಯಕೀಯ 
ಚಿಕಿತ್ಸೆ ಯಲ್ಲಿ ಕಟ್ಟು ವ” ಪಟ್ಟಿ, ಕಟ್ಟು ; 
ಚಂದ್ರ್‌ ಕಾಂತದ ಪಟ್ಟಿ ಜೂ ಮಬ್ಬು ನೊಳಮರ್ಚುವ ಮೃ. ಹಾಕದ 
ಸ್ಟ ಆಯಂಗಳೊಳೆಂ . , ಎಂತುಮಾ ಸಂತಾಪಮಂ ಸತಯಿಸ 
ಲಾಜಿದೆ (ಕಾದಂಉ, ೭೭೩). ೨೦. ತಾಮ್ರಪಟ ; ತಾಮ್ರಪತ್ರ : 
ಬೋಧಿಸಫೆ ಸೆಜಕಿವು ಜಿನಗೃ ಹಳ್ಳಾ ಧಿಕ್ಕಮದಿಲ್ಲೆ ನಿಪ್ಪುದಂ ಸನ್ಯಸನಾರಾ 
ಧನೆಯ ' ಜನದಿ ಸನ್ನ ನಿಶೀಧಿಗೆಯಡ್ಡಣಿಗೆ ತಳಿಗೆ ಪಟ್ಟ ಮಿನಿ[ನಿ]ತುಂ 
(Nan. 2-1, ೫೨-೭೯; 1007). ೨೧. ಅಗಲ ಕೆರಿದಾಗಿ ಉದ್ದ 
ಹೆಚ್ಚಾ ಗಿರುವ ಕಾಗದ, ಬಟ್ಟೆ ಮುಂತಾದುವುಗಳ ತುಂಡು, 
ಪಟ್ಟಿ, ನ. ತೆಕೆ; ಜಪಥಿಕೆಲೆ (ಕ). ೨೩, ಪಗಡೆ ಮೊದಲಾದು 
ಫಗ ಹಾಸು: (8). ೨೪. ಆಳ್ವಿಕೆಯ ಅವಧಿ ; ರಾಜ್ಯ ಭಾರದ 
ಕಾಲ (?): ಹರಿಹರಗೆ ಸಟ್ಟಿ ನಂ ಕಟ್ಟ ಲನನಾಳುವಂ ಹಸಿನುೂು 
ಪಟ್ಟಿ ಪರಿಯಂತರಂ ಸೇಳಲೇಂ ತನ್ನ ಸಂತತಿಗೂಡಿ ನೂಜಕೃ ವತೈದು 
ಸಂಸತ ರವನು (ಚೆಬಪ್ಪ, ೬೩-೨). 

ಪಟ್ಟಕ್ಕೆ ಕುಳಿತುಕೊಳ್ಳು ಇ ಗದ್ಯು ಶಿಗೆಯನ್ನೇರು ; ; ಅಧಿಕಾರ 
ವನ್ನು ಪಡೆ: (8. ಪಟ್ಟಕ್ಕೆ ಕೂರು ಇ ಸಟ್ಟಕ್ಳೆ ಕುಳಿತುಕೊಳ್ಳು ; 
ಚಿಕ್ಕ! ದೇವಂಾಜನು ಸನ್‌ ಇಚ ಮೈಸೂರು 
ಸಂಸ್ಕಾನದ ಪಟ್ಟಕ್ಕೆ ಕೂತನು (ಮುಂಬಯಿ, ೪-೮೦), ಪಟ್ಟದ ಕತ್ತಿ 
ರಾಜನಿಗೆ ಮಾತ್ರ ವಿನಾಸಲಾದ (ಶ್ರೇಷ್ಠವಾದ) ಖಡ್ಗ: 
ಸಟ್ಟಿದ ಕತ್ತಿಯನ್ನು ಸೂಜಾಸ್ಕಾನಕ್ಕೆ ದೊರೆಗಳನರೇ ತಂದಿರಿಸಿ.. . 
ಪೂಜಿಸಿದರು (ಮುಹಾನಂ. 1. ೨೫೯), ಪಟ್ಟಿದ ಕುದುಕೆ- (ಶ್ರೇಷ್ಠವಾದ 


೧೬೭೨ ನೇ 


ನೊಸಲೊಳಿಕ್ಕುವ' 


೫೧೧೩ 


20 


25 


30 


35 


40 


45 


ಸೆಟ್ಟಿ 


ಲಕ್ಷಣಗಳಿಂದ ಕೂಡಿದ) ರಾಜನಿಗೆ ನಾತ್ರ ವಿನಾಸಲಾದ 
ಕುದುರೆ : ಪಟ್ಟದ ಕುದುರೆಯಂ . , , ಪಟ್ಟಿ ದ ಗದ್ದಿಗೆಯಂ ನೆಆಕಿ 
ಕೊಟ್ಟಿ ೦ ಧನಳಾತಪತ್ರಮಂ ಚಾಮರನುಂ (ಬಾಧಪು. ೧೨-೧೨೦) ; 
ದೊರೆಗಳವರು ಆಯುಧವನ್ನೂ ಪಟ್ಟದ ಕುದುರೆ ಆನೆ ಮುಂತಾದ ವಾಹನ 
ಗಳನ್ನೂ ಕಲ್ಬೋ ಕ್ಷನಿಧಿಯಿಂದ ಪೂಜಿಸಿದರು (ಮಹಾನಂ. 1, ೨೫೯). 

ಪಟ್ಟದ. ಗಜ (ಶ್ರೇಷ್ಠ ವಾದ ಲಕ್ಷಣಗಳಿಂದ ಕೂಡಿದ) ರಾಜನಿಗೆ 
ಮಾತ್ರ ವಿನಾಸಲಾದ ಆನೆ; ಪಟ್ನ ಸ್ಪಿವರ್ಧನ : *ಸಟ್ಟ ನರ್ಧನನೆನಲ್‌ 
ಪಟ್ಟಿ ದ ಗಜಂ” (ಕಶರ.೬೨). ಪಟ್ಟ; ಸ ಚರಣ ಪಟ್ಟ ದ 'ಡೀನರ ಅಧೀನ 
ದಲ್ಲಿರುವ ಜಂಗಮ ; ಚರಂತ : "ಪಟ್ಟ ದ ಚರನುಲ್ಲಾ ಸಂಚೆತ್ತಂತೆಗೆಯ್ವೆ 
ನಿಡಾವ ಗಹನಮೆಂದೂಕ್ಷಣಂ ಬಸನನೆಸಿಗೇಳ್ದ, ಂದು (ವೃ ಸವಿ,೮-೨೫ ವು. 

ಪಟ್ಟದ ದಂತಿ ಇ ಪಟ್ಟಿ ದ ಗಜ: ಸಟ್ಟಿದ ದಂತಿ ಸಟ್ಟಿ ದಿಂ ಪೋಗದೆ. ಬಿಟ್ಟು 

ದಟ್ಟ ಸ್ಲಿವಿಳೆಯೊಳ್‌ se (ಶಾಂತಿಪು.೩-೧೦೪); ಭೊಮಿ ತಿರ್ದಿ ತೋರ್ಷ 
ಪಟ್ಟ ದ ದಂತಿಯೆಂಜಿನಲ್‌ ಕನಕಾಚಲಂ ಮೆಜಿಕೆದುದು (ಚೆಬಪು. ೨-೮). 

ಸಟ್ಟಿದ ದೇವರು ಇ. (ನೀರಶೈ ವರಲ್ಲಿ) ಧಾರ್ಮಿಕ ಸಂಸ್ಕಾರವನ್ನು 
ನೀಡುವ ಅಧಿಕಾರವುಳ್ಳ ಮಠಾಧಿಪತಿ ; ನಟುನಿಗೆ ಸ್ವತಃ ಸಟ್ಟಿದ 
ದೇವರೇ ದೀಕ್ಷೆ ads (ರೂಢಿ), ಪಟ್ಟದ ಬಸದಿ ರಾಜವಂಶ 


ದವರಿಗೆ ಸಂಬಂಧಪಟ್ಟ ಜ್ಯ ತ್ಯಾಲಯ: ಸ್ಟ ದ ಬಸದಿಯ ಪ್ರ ತಬದ್ಧ 
ವಾಗಿ ಸಮಾಜೀಯಂ್‌ ಮಖಖ್ಯನಾಗಿ ಚನ್ನ ದತ್ತಿ (ಎಕ್ಕ ೪1], 
ಶಿನನೊ, ೪-೭೦ ; 1122), ಪಟ್ಟಿದ ಬಿತ್ತರಿ ಎ ರಾಜನ ಪಟ್ಟ ದ 


ಸಿಂಹಾಸನ,-ಗದ್ದುಗೆ: ಆ ಪಟ್ಟ ದ ಬಿತ್ತರಿಯನ್ನು ನೀನು ತೂ 
ಮಾಡಲೆಬೇಕು! (ಪಟ್ನ. ೧೧೦-೧೧). ಪಟ್ಟದ ಜೊಂಜೆ ಎ ನವರಾತ್ರಿ 
ಉತ್ಪ ವದ ಅಂಗವಾಗಿ, ಇಟ್ಟು ಪೂಜಿ 'ಸಾಡುನ (ಕರಿನುರದ 
ಗದು ಮತ್ತು ಹೆಣ್ಣಿನ) ಜೊಂಜೆಯ ಜೋಡಿ : ಪಟ್ಟ ದ ಬೊಂಬೆಗೆ 
ಮಣಿಸರ ಹಾಕಿ ಆರಂಸಾರ ಮಾಡು (ರೂಢ). ಪಟ್ಟ; ದ ಮೊದಲಿಗೆ 
ರಾಜ್ಯಾಧಿಕಾರಕ್ಕೆ ಮೊದಲ ಹಕ್ಕುದಾರ : "ಇಟ್ಟ ಮೊದಲಿಗ 
ರಾಜಿಗೆ ಜಟ್ಟಿ ಗರನರೆಂದು ಮಾಳ್ವ, ಮುನ್ನಿನ ನೆಲನಂ ಕೊಟ್ಟು ಬಟಸಯಟ್ಟು 

(ಸಂಸಭಾ. ೯-೪೦). ಪಟ್ಟಿದಯ್ಯ ನಟ್ಟ ದ ಜೀವರು x ಗ 

ಪಟ್ಟದರಸಿ - ಆರಸನ ಜೊತೆಗೆ ಪಟ್ನಾ ಭಿೇಕ ಮಾಡಿಸಿಕೊಂಡು 
ಸಿಂಹಾಸನದ ಮೇಲೆ ಕುಳಿತುಕೊಳ್ಳು ನ ಅಧಿಕಾರವುಳ್ಳ ರಾಣಿ; 

ಅಗ್ರಮಹಿಷಿ : “ಕೃ ತಾಭಿಷೇಕ್ಸಾ a ೨ ಪಟ್ಟಿ ದಸ್‌ 
(ಹಲಾಯು. ೭೯-೩೨೬); ಪಟ್ಟ ದರಸಿಗೆ ತನೂಜಂ ಪುಟ್ಟ A (ನರ್ಧಮಾ, 

೨-೯); ಪಟ್ಟ ದರೆಸಿಗೆ ಪೊಡವಿಷಗೆ ಪೊಡನುಟ್ಟು  ಗುರುಪಡಕಛಿ 
ನವಿಂಸಿ ಪೊಜಮಟ್ಟ ನಾ ಪೈ ದೇಹಿ ಸಹಿತರೆಮನೆಯನಾ ರಾಮ (ತೊರರಾ, 

೨-೩-೪೬). ಪಟ ದರು. ಪಟ್ಟಾಭಿಷೇಕ ಮಾಡಿಸಿಕೊಂಡು 
ವಿಧ್ಯುಕ್ತ ವಾಗಿ ರಾಜನಾದವನು ಸ WA ಚಂದ್ರಹಾಸಂ 
ಬಳಿಕ ಪಟ್ಟಿ ಣದ ಜನಮಚಕಿಯೆಲೆಂದು . . , ಗಜಮಸ್ತಕದ ಮೇಲೆ 
ನೃಪಸುತೆ ಸಹಿತ ಪೊಳನುಟ್ಟ ನು (ಜೈಮಿಭಾ. ೩೧-೫೦). ಪಟ್ಟಿದ ರಾಣಿ ಎ 
ನಟ್ಟ ದರಸಿ : ' ಪಟ್ಟಿದ ` ರಾಣಿಗೆ ಹೇಳಿ ಪದವಿ ಕೊಡಸ (ಪುರಂದ, 

ತ ನ ಚಿಕದೇನರಾಜಚಂದ್ರಮನ ಪಟ್ಟಿ ದ ' ರಾಣಿ ಸಕಲಸೆದ್ದುಣ 
ಸಂಸನ್ನೆ (ಹದಿಬ.. ೧-೧೪); ಧನಳಶಂಖ, ಉದ್ದಂಡ, ಪುಂಡರೀಕ, 
ಕನಕದಂಡ, ಚಾಮರಸ್ತೋಮಗಳು ಸಟ್ಟಿಡ ರಾಣಿಯ ಚಿಹ್ನೆಗಳಾಗಿ. 
ದ್ಲುವು (ಕಶಾಅ, ೪೧೮), ಪಟ್ಟದ ನನಿತೆ- ಪಟ್ಟದರಸಿ ; ಸಟ್ಟಿದ 
ವನಿತೆ ಕುಮಾರರು ಪುಟ್ಟಿದ ಚಾರಿತ್ರನುಂ ಮಂತ್ರಿ ಸನ್ಯುಕ್‌ಜ್ಞ್ಞಾನಂ 
(ಭನ್ಯಾನೃ. ೭೬), ಪಟ್ಟದ ಸತಿ- ಸಟ್ಟಿದರಸಿ : ಪಲಗಣ್ಣನ ಪಟ್ಟದ 
ಸತಿ ಸಗ್ಗದ '`ಲಲನೆಯರೊಳಗೋಲಗಮಿರ್ಪಂತೆ (ಜಯಕಾ. ೨-೧೯). 
ಪಟ್ಟದ ಸಿಂಹಾಸನ - ಪಟ್ಟದ ಬಿತ್ತರಿ:: ಪಟ್ಟದ ಸಿಂಹಾಸನಮಳ 


ಪಟ್ಟಂಗೆ 


ವಟ್ಟುದು ಪರಿಪರಿಯ ಮಾಣಿಕದ ಪೊಳೆಸಿಂದಂ ದಿಟ್ಟ ಗೆ ಕಡು ಚೋಜಿಗನುಂ 
ಪುಟ್ಟ ಸುತುಂ ಬಹಳ ಕಿರಣಜಾಳನಿಮಗ್ಗ ೦ (ಬಾಧಪು. ೧೨-೧೦೦), 
ಪಟ್ಟದಾನೆ, ಪಟ್ಟದ ಆನೆ-೧, ಸಟ್ಟಿದ ಗಜ : ಮಗನೆ ಮಗನೆ ನಂಬಿ 
ನಂಬಿ ಪಟ್ಟಿ ದಾನೆಗೆ ಪಡಿಸಣನಾದಾ (ನಂಬಿರ. ೨-೫೪) ; ದುಷ್ಪ ಮಾವನ 
ಮನೆಗ್ಲೋಗಲು ಬೇಡ ಪಟ್ಟಿ ದಾನೆಗಳಿಂದ ಗಟ್ಟ್ರಾಗಿ ಮೇಲ್ತುಳಿಸುವ 
ನನ (ಪುರಂದ: ೪-೧೫೭-೩) ; ಕಾವರಾಯನ ಪಟ್ಟ ದಾನೆಯೆಂದೆನಲಾ 
ಭಾವಕಿ ಯೌವನಮದವ ತೀವಿದ ವಿಟದುಂಬಿಗೀಯಂತ ಸನ್ಮೋಹನಾವಳಿ 
ಯೊಳಗೊಪ್ಪಿ ದಳು (ಕಂನವಿ. ೯-೩೭) ; ಪಟ್ಟಿ ದಾನೆ ಕುದುರೆಗಳು ಬಂದು 
ಅಡ್ಡ ಬಿದ್ದು ಅರಮನೆಯೊಳಗೆ. ಅರತಿಯನ್ನೈತ್ತಿದ ಮೇಲೆ ಸ್ವಸ್ಥಾನವನ್ನು 
ಸೇರಲು (ಮುಹಾನಂ. 1, ೨೫೭); ಪಟ್ಟಿದ ಅನೆ ಕುದುರೆಗಳು ಪಾಡ್ಯದ 
ದಿವಸ ನಡೆಮಡಿಯ ಮೇಲೆ ಬಂದಂತೆ (ಮಹಾವಂ. 1, ೨೫೮). ೨.(ಆಲಂ) 
ಮೆಚ್ಚಿಗೆಯ ವೀರ; ನೆಚ್ಚಿನ ಯೋಧ : ಮರಳಿದರು ನಿನ್ನಯ 
ಪಟ್ಟಿ ದಾನೆಗಳು ಭೀತಿಗೊಂಡನು ದ್ರ್ರೋಣ' ಸೋಲಕೆ ಕೇತುವಾದನು 
ಶಲ್ಯನು (ಕುವ್ಯಾಬ್ರ್ರೋ. ೧೬-೧೩); ಫಡಫಡೆತ್ತಲು ಸ್ವಾಮಿದ್ರೋಹರು 
ಸಿಡಿದರೋ ನಿಜಕುಲದ ಬೇರ್ಗಳ ಕಡಿದರೋ ಕುರುಬಲದ ಕಾಹಿನ 
ಪಟ್ಟಿ ದಾನೆಗಳು (ಕುನ್ಯಾಕ. ೨-೧೦). ಪಟ್ಟಿದೂರ್‌ - ರಾಜಧಾನಿ : 
ಅಯೋಧ್ಯಾ = ಸೀ ತಾರಾಮನ ಪಟ್ಟಿ ದೂರ್‌ (ಕಾಶಕೃ. ೨೦೨), ಪಟ್ಟ 
ದೊಡೆಯ ಇ ಪಟ್ಟಿ ದರಸು : ಕರಿಯ ಕೈಲಿ ಕುಸುಮಮಾಲೆಯಿತ್ತು 
ಪುರೆದೊಳು ,ಬಿಡಲದಾರ ಕೊರಳಿನಲ್ಲಿ ತೊಡರಿಸಲೈಯ ವರ ಪಟ್ಟ ದೊಡೆಯ. 
ರನ್ನು ಮಾಳ್ಳೆ ವೆಂದು ಬಿಟ್ಟಿರಲ್ಲಿಗೆ (ಕನಕ. ೨೧೩-೨). ಪಟ್ಟಿಮಂ ಕಟ್ಟು, 
ಪಟ್ಟವಂ ಕಟ್ಟು, - ಪಟ್ಟವ ಕಟ್ಟು - ಪಟ್ಟಾಭಿಷೇಕ ಮಾಡು '; 


(ವಿಧ್ಯು ಕವಾಗಿ) ಸಿಂಹಾಸನದ ಮೇಲೆ ಕೂರಿಸು ; ರಾಜ್ಯಾಧಿ | 


ಕಾರವನ್ನು ನೀಡುವ ಸಂಕೇತವಾಗಿ ಚಿನ್ನದ. ಪಟ್ಟಿಯನ್ನು 
ಕಟ್ಟು : ಆತ್ಮಜನ್ಮಂಗಧಿಕವಿಭನದಿಂ ಸಟ್ಟಿಮಂ ಕಟ್ಟ ದೀಕ್ಲಾಭರನುಂ 
ಕೆಯ್ಕೊಂಡು ಗೆಲ್ಲಂಗೊಳಲ್‌ ಬಗೆದಂ ... . ನತ್ಸನಾಭಂ' (ಅಜಿಪು, 
೨-೧೧೬) ; ಲಲ್ಲೆ ಗೆಯ್ದ ಬಲ್ಲಾಳ್ತ ನದಿಂ ಪಟ್ಟಿ ಮಂ. ಕಟ್ಟ... 
ರಾಜ್ಯದೊಳ್‌ ನಿಜಿಂಸಿ (ಧರ್ಮಾಮೃ. ೧೧-೧೩೫) ; ಕುಸುಮಾವತಿಯನೆನಗೆ 
ಕೊಟ್ಟಿಲ್ಲಿಯೆ ಪಟ್ಟ ವಂ ಕಟ್ಟಿ ತಾಂ ಕುಸುಮಪುರಿಗೆ ಪೋದಂ ' (ದಶಕು. 
೫-೮೭ವ); ಪಟ್ಟಿ ವ ಕಟ್ಟಿದ ಬಳಿಕ ಲಕ್ಷಣನನಅಸುವರೆ (ಬಸವ. ೧೩೮) ; 
ರವಿಕುಲದ ಪೀಳಿಗೆಯೊಳೊಗೆದ ರಾಯರ್ಗೆ ಪಟ್ಟಿ ವ [ನಾಠಾಂ. ಪಟ್ಟವನು] 
ಕಟ್ಟು ವಂದಿದಿಲ್ಲದೊಡರಸುತನ ಸಲ್ಲದು (ಹಚಕಾ. ೭-೧೦). ಪಟ್ಟನಾಗು-. 
ರಾಜ್ಯಾಧಿಕಾರ ಬರು : ಆತನ ಮಗನಿಗೆ ಪಟ್ಟಿ ವಾಯಿತು (ಮುಂಬಯಿ, 
೪-೩). ಪಟ್ಟಿವೇರು ಸಿಂಹಾಸನವನ್ನು ಏರು; ರಾಜನಾಗು : (ಕ), 
[Ao] 

ಸಟ್ಟಿಂಗ್ರ ಸಟ್ಟಾಂಗ (ನಾ). ' ಒಣಹರಟಿ ; ಖಾಲಿ ಮಾತು, 
ಸಂಕಪ್ಪಯ್ಯ ... ಶಾನುಭೋಗನ ಜೊತೆ ಪಟ್ಟ ಗ ಹೊಡೆಯುವ ಇಸ್ಟವಾ 
ಗದೆ ಹೊರಟರು. (ಪ್ರಶ್ನೆ. ೩೮); ಚಿನ್ನಮ್ಮನ. ಮನಃಸ್ಥಿತಿ ವಿನೋದಕ್ಕಾಗಿ 
ಸಟ್ಟ ಂಗಕ್ಕಾಗಲಿ ಸ್ವಲ್ಪವೂ ಸಿದ್ಧ ವಾಗಿರಲಿಲ್ಲ(ನುರಿನು,೮೪೩). ಪೆಟ್ಟ್ಯಾಂಗೆ: 
ಅವರೊಡನೆ ನಾವು ಪಟ್ಟಾಂಗಕ್ಕೆ ಕುಳಿತರೆ ಮನೆಯ ಕೆಲಸಕ್ಕೆಲ್ಲ ತೊಂದರೆ. 
(ಬೆಟ್ಟಿಜೀ, ೨೦) ; ಐತಾಳರೋ .. . . ಹೆಂಡತಿಯೊಡನೆ ಪಟ್ಟಾಂಗ 
ಹೊಡೆಯುವ ಹೆಣ್ಮರುಳರೇ ! (ಮರಮ, ೧೭); ಚಂದ್ರಮತಿಯೊಡನೆ 
ಅಧ್ವರ್ಯು ಚೆನ್ನಾಗಿ, ಪಟ್ಟಾಂಗ ಹೊಡೆಯುತ್ತಿದ್ದ (ರಾಯಚಾ. ೧೮೦). 

[+ ತುಳು. ಪಟ್ಟಂಗ, ಪಟಿಂಗ, ಪಟ್ಟಾ ೦ಗ. /ಹಿಂ. ಪಟಾಂಗ್‌] 

ಪಟ್ಟಿ ಂಗಟ್ಟಿಸು (ಕ್ರಿ). ಪಟ್ಟವನ್ನು ಕಟ್ಟು ; ಪಟ್ಟಕ್ಕೆ ಕೂರಿಸು : 
ಪ್ರಿಥಿನಿಸಾಗರನ್‌ ಸಟ್ಟಂಗಟ್ಟ ಸಿ ಉಡೆಯ ಪುರಮಾನ್‌ ಸೊಗುತಪ್ಪಲ್ಲಿ 
(ಎಇ. 1%, ೨೦-೩; ಸು. 800). [ಪಟ್ಟಿಂಗಟ್ಟು -- ಇಸು] 


೫೧೧೪ 


85 


40 


45 


ಪಟ್ಟಿಂಬಾಆಂಸು 


ಪಟ್ಟಂಗಟ್ಟು, ಪಟ್ಟಗಟ್ಟು (ಕ್ರಿ). ೧. ವಿಧ್ಯುಕ್ತವಾಗಿ (ಅಧಿಕಾರ 
ಸೂಚಕವಾದ) ಪಟ್ಟಿಯನ್ನು ಹಣೆಗೆ ಕಟ್ಟು : ಇರುಗಜಕ್ಸಿ ನಾಗ 
ತ್ತರಸಟ್ಟಿ 0ಗಟ್ಟ (ಎಇ. 1, ೩೫೦-೫ ; ಸು. 900); ಸಂಪ್ರತಿಚಂದ್ರಗುಪ್ತ 
ನೆಂದು. ಫೆಸರನಿಟ್ಟು ರಾಜ್ಯಾಭಿಷೇಕಂಗೆಯು ಪಟ್ಟಿಂಗಟ್ಟ , . . 
ಕುಣಾಳನುಮನೆಂದಂ (ನಡ್ಡಾ, ೭೫-೨೫); ಪಗೆರ ನಿಟ್ಟಿ ಲ್ವಂ 
ಮುಜವೊಡೆನಗೆ ಪಟ್ಟಿ ಗಟ್ಟಾ (ಸಂಸಭಾ. ೧೦-೧೭); ಪಟ್ಟ ಂಗಟ್ಟಿ ದೊಡ 
ಅಸಲೈ ನೇಟ್ಕು ಮೇ ಲಕ್ಷಣಮಂ (ಸಮನ. ೧-೮೦). ೨. ಪಟ್ಟವನ್ನು 
ಹೊಂದು ; ಅಧಿಕಾರವು ಬರು : ಶ್ರೀನುತ್‌ನೆರ್ನ್ನುನಡಿಗಳ್‌ ಪಟ್ಟಿ ಂ 
ಗಟ್ಟದ ಅಯ್ದನೆಯ ವರಿ ಗೆಟ್ಟಿ ನಡಯ ಅಣ್ಣ ಮನಾಳುತುಮಿರೆ 
(ಎಕ. 111, ನಂಜನ, ೯೭-೩; 8987) ; ಸಟ್ಟಿ ಂಗಟ್ಟ ದರೆಸಿನಂತೆ ಮಹಾ 
ಭೂತಿವೆರಸು ಜೀವಿತಂಬಡೆದ ಬಂಟನಂತೆ ರಾಗಿಸಿ (ಧರ್ಮಾಮೃ. ೮-೨೧೫). 
೩. ಅಧಿಕಾರವನ್ನು ನೀಡು: ಸಟ್ಟಿಂಗಟ್ಟ ಗಂಗಮಹಾನಾಇಗಗೆ« 
ಗಟಥಿವೆರಸು ಮೂವತ್ತು ಗುಳ ಆಯ್ದುಳ ನಾಟು ಕೋಟ್ಟೋರ್‌ ಶ್ರೀ 
ಪುರುಷನಾಯಿಂಗಗೆ ಪಟ್ಟಿ ಗಟ್ಟ. ಕೊಟ್ಟ ಕಬಿನಿ (ಎಕ. 1%, ಹೊಸಕೋ. 
೮೬-೩; ಸು. 720) ; ಪ್ರಮಥೇಂದ್ರಪದವಿಗೆ ಚಿನ್ನ ಪಟ್ಟಿ ಗಟ್ಟ ಸರ್ವಜ್ಞ 
ತ್ವನುಂ ಕುಡಲು (ಬಸಪ, ೨-೨೫). ಪೆಟ್ಟಿಗಟ್ಟು : ೨. ಸತ್ಯದ 
ಬಿತ್ತು ಹುರಿದುದು ಪಟ್ಟಗಟ್ಟದುದಾ ಕೃತಸ್ಥತೆಗೆ ನೆತ್ತಿ ಕಣ್ಣಾಯ್ತ 
ಧಮತೆಗೆ (ಕುನ್ಯಾಅ. ೨೧-೬೯). ೩. ಸಲೆ ಘರ್ಮುಜಲ ಸೂಸಿ ಸುರತ 
ಸಾಮ್ರಾಜ್ಯದ ವಿಲಸಿತ ಪಟ್ಟ ಗಟ್ಟಿ ದಳು (ಶಂನವಿ, ೧೦-೪೯); ಕಾವ್ಯ 
ಲೋಕದ ಭವ್ಯಕವಿದೇವಪದನಿಯಲಿ ಸಟ್ಟಿ ಗಟ್ಟ ದತ್ತು !(ಅಸಿಕೇ. ೫೩-೧೪). 
೪. (ಆಲಂ) ಪ್ರಬಲವಾಗಿರು : ಸೃಷ್ಟಿಯಲಿ ಜಿನಧರ್ಮ ಪಟ್ಟ ಗಟ್ಟ 
ರುತಿಕ್ಕು ಕೆಟ್ಟರೆ ಕೆಡಗು ಜಗವೆಲ್ಲ. ತಲೆ ಹೋದ ಅಟ್ಟಿಯಂತಿಕ್ಕು 
(ಸರ್ವಜ್ಞ. ೧೦೧೨). 

'ಪಟ್ಟಂಗಟ್ಟದಂ - ಸಟ್ಟಾಭಿಷಿಕ್ತ ನಾದನನು ; ರಾಜ: ಪಟ್ಟಿಂ 
ಗಟ್ಟಿ ದನೆಂಗುಮೋ ಬಡವ ನೀಂ ಪೋ ಬಬ್ಬ ಮಾಣೆಂಗುಮೋ . , , 
ಕೆಮ್ಮನೇಗೆಟ್ಟ ತ್ರೈಂಬವೊಲಟ್ಟ. ಕೊಂದಪನಿವಂ. ಮಾಯ್ಮಂತಕಂ ಪಾತಕಂ 
(ಜೀವಸಂ, ೧೦-೧೩). [ಪಟ್ಟಿ*ಕಟ್ಟು] 

ಪೆಟ್ಟಿಂಗಿ, (ನಾ). ಹರಟಿಮಲ್ಲಿ ; “ ಮಾತುಗಂಟಿ '(ಜಾನಕೋ. ೧೪). 

[ಕಟ್ಟಂಗೆ+- ಇ] 

ಪಟ್ಟಿಂಗ್ಳಿ (ನಾ). ಇ ಪಟ್ಟಿಂಗ: ಎದಿ ಮ್ಯಾಲ ಕೆಲಸಾ ಇಟಗೊಂಡು 
ಹೊರಗ ಪಟ್ಟಿಂಗಿ ಆಡತಾನ (ಬಾಬಲ, ೯);  ಜನಿಕಾನ ಐತೆಂತ ಬಲೀ 
ಪಟ್ಟ ಂಗಿ ಬಡೀತೈತಿ (ಬಾಬಲ. ೫೨), . [ಆ.ಸಟ್ಟಿಂಗ] 

ಪಟ್ಟಂಗ್ಕಿ (ನಾ). ರೇಪ್ಮೆಬಟ್ಟೆಯ ಅಂಗಿ: ಅಗಳೊರ್ನನುರ್ನೀ 
ತಳಾಲಿಂಗಿತಸರ್ವಾಂಗಂ ದೇಸೆವೆತ್ತ ಮೊಗಸುತ್ತು ೦ ಪಟಸಯ ಪಟ್ಟ ೦ಗಿಯುಂ 
ಉಟ್ಟ ಪಟ್ಟಿಣಿಗೆಯುಂ ಪೊದೆದ ಪಾಣಿಯನಣ್ಣ ಮುಮೆಸೆಯೆ . , . 
ನನರಸೋಚಿತಸ್ತನನಮುಂ ಖರಮಂಖನಾಗಿ (ಮಲ್ಲಿಪು. ೮-೧೫೭). 

[ಪಟ್ಟು (-ಆಸಟ್ಟ್ಮ) 4 ಆಂಗ್ಚಿ] 

ಪೆಟ್ಟಿ ಂಗೊಳ್‌ (ಕ್ರಿ). ರಾಜ್ಯಾಧಿಕಾರವನ್ನು ಕಿತ್ತು ಕೊಳ್ಳು : 
ಪಟ್ಟಿ ಂಗೊಳುತಪ್ರತಿಮಂ ಮಟ್ಟಟ್ಟಿಂ ಮಧುರೆ ಕೆಳದಿ ದೊರೆಗಳ ಬಲ್ಬಂ 
(ಅಪ್ರತಿ. ೬೧-೫). [ಪಟ್ಟಿ -- ಕೊಳ್ಳ] 

ಪಟ್ಟಿ ೦ಷಾಅಂಸು “ಸಟ್ಟಿಂಬಾಲಾಸು' ನೋ. 

ಪಟ್ಟ ಸಾಜ "ಪಟ್ಟಂಬಾಜು' ನೋ. 

ಪಟ್ಟ ೦ಬಾಜಂಸು, ಸಟ್ಟಿಂಪಾಜಃಸು (ಕ್ರಿ). ಪಟ್ಟನೆ ಹಾರಿಸು; 
ಧೂಳೀಷಟಿಮಾಡು ; ನಾಶಮಾಡು ; : ಥಿರ್ನಾಮಮಾಡು : 
ಮಾರಿದ ಪಗೆವನ ಫಟ್ಟಿಂಬಾ[ನಾಲಂ. ಪಾ]ಅಸುವೆನೊ ಮುನ್ನಮ 
ಮರರುಂಡಮೃತಮನೇಂ ಕಾಣಕಿಸುವೆನೊ 


(ಗದಾಯು. ೬ಬ), 


ಪಟ್ಟಿ ಬಾಜು 


ಪೆಟ್ಟಿ ೦ಸಾಖಂಸು : ಮಟ್ಟ ನಿರದಾಂತ ಪಗೆನರ ಪಟ್ಟಿ ಂಪಾಜಂಸದೆ 
ಮಾಣ್ಬನೇ ವೈರಿದಿಶಾಪಟ್ಟಿ ೦ ರಿಪುಗೋಧೂನುಘರಟ್ಟ ೦ 
೨೫-೫೫ ; 1186). [ಪಟ್ಟಿ ಂಬಾಜಂ + -ಇಸ್ಯು) 

ಪಟ್ಟಿ ಬಾಜು, ಸಟ್ಟಿಂಪಾಜು (ಕ್ರಿ). ಧೂಳೀಪಟವಾಗು: 
"ಸಟ್ಟಿಂಬಾಲಾಸು' ಸರಾ. ಪಟ್ಟಿ ಪಾಳು : ಇಲಿಯಲ್ಟೊ ೦ಗುವ 
ದೈತ್ಯಹಂಸತತಿ : ಪಟ್ಟಿ ಂಪಾಜಕಿ . , , 'ಕಟಿಕಿದೆಂ' ನಿಂದುವಿಂದಂಮಿವಾಹ 
ಕದವೊಲ್‌ ಧಾರಾಶರಾಸಾರನುಂ (ಅನ್ನಂಪು. ೧೪-೧೪). 

[ಆಸಟ್ಟಿ ನೆ.- ಪಾಟು) 

ಪಟ್ಟಕ (ನಾ). ೧. ರಾಜಶಾಸನಕ್ಬುಗಿ ಬಳಸುವ ತಾಮ್ರ ಮೊದ 
ಲಾದ ಲೋಹದ ಪಟ ಮತ್ತು ಅದರಲ್ಲಿ ಬರೆಸಿದ ಶಾಸನ, 
ಅಧಿಕಾರಪತ್ರ. ೨. ಪಟ್ಟಿ ; ಪಟ್ಟಿ : ಪ್ರತಿಬಿಂಬವು ಒಂದು ರೇಖೆ 
ಯಂತಿರದೆ. ಸಟ್ಟಿ ಗಳನ್ನು ಬಳಿದಂತೆ, ಕಾಣುವುದು . . . ಒಂದೊಂದು 
ಪಟ್ಟಿಗೂ ಒಂದು ಪಟ್ಟಕನೆಂದು (840) ಹೆಸರು (ಭೌತವಿ, ೨೧೫). 
೩.ಮೂರು ಮೈಯುಳ್ಳ ಕಾಜು; ಲೋಲಕ: “ಪಟ್ಟಿ ಕ ; ತ್ರಿ ಪಾರ್ಶ್ವ 
ಮಂಪ್ಪಟಿಗಾಜು ; ಲೋಲಕ? (Prism. ಸಾರಿಸಿ. ೮೭). ೫. ಆಸನ; 
ಪೀಠ : ಡಿಸೆಗೆ ಭಿತ್ತಿ ಗಳನಾಗಸಳೆ ಚಪ್ಪ ರವಿಕೃಲೆಸೆದಂಬುರಥದ ಸಟ್ಟಿ ಕದಿ 
ಅಸಮವನೀರರಿಗೆ ರುಧಿರದ ಸೈಧಾರೆಗಳೆಸೆದವು ವೀರಸಿರಿಯೊಳು (ನರ್ಧಚ. 
೬-೧೨೩). "ಪಟ್ಟಿಕೆ' ನರಾ. [ಸಂ.] 

ಪಟ್ಟ ಕತ್ತಿ "ಪಟ್ಟಾ ಕತ್ತಿ' ನೋ. 

ಪಟ್ಟಕರು (ನಾ). ಶ್ರೇಷ್ಠವಾದ ಎರಕದ ಬೊಂಬೆ, ಮೂರ್ತಿ : 
ಸೃಷ್ಟಿಗತಿಶಯವಾದ ಚೆಲುವಿನ ಪಟ್ಟಿ ಕರುವನು ಮಾಡಿ. ನಾನಾಪರಿಯ 
ಬಣ್ಣ ಗಳನಿಟ್ಟು (ದೇವೀನು. ೫-೬೯). [ಪಟ್ಟ -- ಕರು] 

ಪಟ್ಟಕರ್ಮ (ನಾ). ರೇಷ್ಮೆಯನ್ನು ನೇಯುವ ಕೆಲಸ : ಇದು ರತ್ನ 
'ಭಂಡಾರನಿದು ಹೇಮಭಂಡಾರನಿದು ಸುನಾಣಿಯ' ನರ್ಗನಿದು ಪಟ್ಟಿ ಕರ್ನು 
ಕುಲ... ನೋಡಿಕೋಯೆನುತ್ತೊ ಪ್ಪ ಸಿದನಾ ಮುನಿಗೆ ಭೂನಾಥ 
ಕಂದರ್ಪನು (ಹಚಕಾ. ೯-೩), [ಸಟ್ಟಿ, 4 ಕರ್ಮ] 

ಪಟ್ಟಿ ಕಾರ (ನಾ). ಬಟ್ಟೆಯ ವ್ಯಾಪಾರ ಮಾಡುವವನು ; ಜವಳಿ 
ವ್ಯಾಪಾರಿ : ನಾಲ್ಕುದಿಕ್ಕಿನ ಐವತ್ತಾರುದೇಶದ ಯೆಂಟುಬಗೆ ಪಲರು 
ಪಟ್ಟಿ ಕಾರರು ಕೂಡಿ ಧರ್ಮಶಾಸನದ ಪಟ್ಮಿಯವ ಬರೆಸಿಕೊಟ್ಟ ಕ್ರಮ 
(ಎಕ್ಕ 111 (೩), ಗುಂಡ್ಲುಖೇ. ೮೧-೧೫ ; 1751). [ಸಂ.] 

ಪಟ್ಟಕ್ರನು (ನಾ). ಪಟ್ಟಾಭಿಷೇಕದ ವಿಧಿ : ಪಟ್ಟ ಕ್ರಮಕ್ಕೆ ಮುನ್ನಂ 
ಪಟ್ಟಿ ದ ನೃ ಪತನಯನಂತವಂ ಯಂನರಾಜಂ (ನಸ್ತುಕೋ, ೬೦-೪೯), 

(ಪಟ್ಟ ಕ್ರಮ] 

ಪಟ್ಟಿ ಗಜ (ನಾ). ಸಟ್ಟಿದ ಆನೆ; ಸಟ್ಟಿ ವರ್ಧನ : ಬಹಿತ್ರನುನಡಂ 

ಬರ್ಸಂತೆ ಸಟ್ಟಿ ಗಜನೇರಿ ಹರಿ ಬರಂತಿರ್ದನು (ನನನೋ, ೧೦-೩೫). 
(ಟ್ಟ, ಗಜ 

ಪಟ್ಟಿ ಗಟ್ಟು "ಪಟ್ಟಿಂಗಟ್ಟು? ನೋ. 

ಸಟ್ಟಿ ಗದ್ದುಗೆ «ಪಟ್ಟಗರ್ದುಗೆ' ನೋ. 

ಪಟ್ಟ ಗರ್ದುಗೆ, ಸಟ್ಟಗದ್ದುಗೆ (ನಾ). ಅರಸನು ಕುಳಿತುಕೊಳ್ಳುವ 
ಪೀಠ, ಗದ್ದುಗೆ; ಸಿಂಹಾಸನ: ಪಟ್ಟಿ ಗರ್ದುಗೆ, ಪಟ್ಟ ಗೊಜಕಿ, 
ಪಟ್ಟಿ ಮಹಿಷಿ (ಶನುದ. ೨೯೮ ಪ್ರಯೋ) ; ಶ್ರೀರಮಣನ ಪಾಲನಕತ್ಪಾ 
ರಾಧನನಿಧಿಗೆ ನೃಪತಿ ಸೆರೆನಂತಾಳಲ್ಕಾರಯ್ಕೊಗಂಕುಶತ್ವಕೆ ಹೇರಿಗನಹಿ 
ಪತಿಯೆ ಪಟ್ಟಿ ಗರ್ದುಗೆ ಪುರು೪ಂ (ಸುಂತ್ರಶ. ೧೪೨-೪). ಪೆಟ್ಟಿ ಗದ್ದುಗೆ: 
ಪಟ್ಟ ಗದ್ದುಗೆಯ ಮೇಲೆ ಕುಮಾರನಂ ಬಿಜಯಂಗೈಸಿ (ನುಳಿರ.ಹ. 
೨೨೭-೨೩) ; ದೇವರಮ್ಯಮೆಂಬ ಪಟ್ಟಿ ಗದ್ದುಗೆ ಪ್ರೇಕ್ಸಿವಾಸನರ್ಧಮಾ 


ನಾಖ್ಯ ಮೂನತ್ತೆ ರಡನುಪಮಚಾಮರ ಯಕ್ಷದೇ ವರಿಕ್ಕುವರು (ರಾಂತೀಚ. 
40 


(ಕಣ. 1, 


೫೧೧೫ 


20 


15 


.30 


40 


45 


ಪಟ್ಟ ಡಿ 


೮-೫೯) ; ಪಟ್ಟಿ ಗದ್ಮು ಗೆಯೊಳು. ನೃಸನಾ ಮುಟ್ಟ ಕುಳ್ಳಿ ರುವುದೊಂದಾಗ 
ಬೇಕೆಂದರು. (ಭರಚ. ೩೭-೧೧೪) ; ಪಟ್ಟ ಗದ್ದುಗೆಯನ್ನು ತ್ರಿಸ್ರದಕ್ಷಿಣ 
ಬಂದು ಅದಕ್ಕೆ ಮತ್ತೊಮ್ಮೆ ಮುಹಾರಾಜನಂಶದ ವೀರವನ್ನ ನನನೊಪ್ಪಿ ಸಿ 
* » ನಿರೆಕಿಸುತ್ತಿರುನನು (ಬೆಟ್ಟಿ ಆ. ೧೧೧-೧೬). 
[ಸಟ್ಟ್ಯ -- ಗರ್ದುಗೆ] 

ಪಟ್ಟಿಗಲ್‌ (ನಾ). ಗಡಿಯ ಗುರುತಿನ ಕಲ್ಲು (?) : ಆಸ್ತಿ ಬನ್ನು 
ಬೆಂಬನಾಲೆ . , . ಆಸ್ತೆ ಬನ್ನು ಪಟ್ಟಿ ಗಲ್ಲೆ (ಎಕ..11 (R), ಚಾನುರಾ, 
೩೫೪-೮೩; 906). [ಪಟ್ಟ 1--ಕಲ್ಯ್‌] 

ಪಟ್ಟಗಾಣಿಕೆ (ನಾ). ಸಟ್ಟಾಭಿಸೇಕವಾದ ಕಾಲದಲ್ಲಿ ಅರಸನು 
ಕೊಡುವ ಕಾಣಿಕೆ,--ಇನಾಮು :. ಆ ಚಕ್ಕಂಣನಾಯಕನಗೆ , , . 
ಪಟ್ಟಾ ಕಟ್ಟ ದರು. ಈ ಹೊಸಡೊರೆಯಂುು ಸಕಲರಿಗೂ ಅರ್ಧಾಯ ಪಟ್ಟಿ 
ಗಾಣಿಕೆ ಎಂದು ಸಂದಾಯ ಮಾಡಿದನು (ಚಿತ್ರಪಾ. ೨೭) 

A [ಪಟ್ಟ 4 ಕಾಣಿಕೆ" ನ ಕಾಣ್ಯ)] 

ಸೆಟ್ಟಿಗಾಜ (ನಾ). ಕೇಷ್ಮೆನಸ್ರ್ರಗಳನ್ನು ನೇಯುನನನು ; ನೇಕಾರ: 
ಮೂಜಕಿಜಕ್ಕೀರಿಯಾ ಪಟ್ಟಿಗಾಆರ ಸೇಣಿಯನಿತ್ತ ಧರ್ಮ (ಎಇ, ೪1, 
೧೬೬-೫ ; 793) ; ಸಮಯ ಪಟ್ಟಿ ಗಾಜರ್ಗೆ ನೆಲಂಗೊಟ್ಟು (ಎಇ. XIII, 
೧೮೭-೧; ಸು. 900); ತೆಂಕಲು ಪಟ್ಟಿ ಗಾಜರ ಕೆಯ್ಯಿಂ (ಇಎ, ೧೯೪೭, 
ಹುಬ್ಬಳ್ಳಿ. ೨೪೫-೩೬; ೨94) ; ಉದ್ವೃತ್ತನಂ ನಾರಸಿಂಹನ  ರೊಪಿಂ 
ನಖದೊಳ್‌ ವಿದಾರಿಸಿ ಕುಸುಂಭಾರಕ್ತ ಮಂ ಪಟ್ಟಿ ಗಾಜನೆ ಪಾಸಂ ತನೆ 
ತೋಡುನಂತೆ ಕರುಳಂ ನೀಂ ತೋಡಿದಯ ದೈತ್ಯನಾ (ಕಾನ್ಯಾನ. 
೩೫೫) ; ರೇಷ್ಮೆ ನುಂಂತಾದ ನಯವಾದ ವಸ್ತ್ರಗಳನ್ನು 'ನೇಯಂನನರೇ 
ಪಟ್ಟಿ ಗಾಜರು (ಕಠಾಅ. ೪೪೧). [ಸಟ್ಟ್ಯಿ---ಕಾಜ] 

ಸಟ್ಟಗುಚ್ಛೆ (ನಾ). ರೇಷ್ಮೆ ಎಳೆಯ ಕುಚ್ಚು ; ಕೇಷ್ಮೆಗೊಂಡೆ : 
ಪಟ್ಟ ಗುಚ್ಛ ಂಗಳಂ ವೇಣ್ಯಗ್ರದೊಳ್‌ ತಳೆಯುತೆ ಒಸೆದು ಪೋಪರ್‌ ಕೆಲರ್‌ 
(ಆರಾಚೆ. ೫-೪-೨೧), [ಪಟ್ಟಿ $ಗುಚ್ಛ ] 

ಪಟ್ಟ ಗೊಣಕಿ (ನಾ). ರೇಷ್ಮೆಯ ವಸ್ತ್ರ : ಪಟ್ಟ ಗರ್ದುಗೆ, ಪಟ್ಟಿ ಗೊಜಕಿ, 
ಪಟ್ಟ ಮಹಿಸಿ (ಶಮದ. ೨೯೮ ಪ್ರಯೋ). [ಪಟ್ಟ್ಯ--ಕೊಚಕ್ಕಿ(-ಆ.ಕೂಣಕಿ)] 

ಪೆಟ್ಟಿ ಜಿನಾಲಯ (ನಾ). ರಾಜವಂಶಕ್ಕೆ ಸಂಬಂಧಪಟ್ಟ ಚೈತ್ಯಾ. 
ಲಯ ; ಪಟ್ಟಿ ದ ಬಸದಿ : ಆ[ಟ್ವ]ರ ಪಟ್ಟ ಜಿನಾಲಯಕಿಟ್ಟ ಳವಾಡಯ್ಯ 
ತೊಕ್ಕಲನುಮತದಿಂದಂ ಕೊಟ್ಟಿ ರ್ಜಿನೇಂದ್ರ ಪೂಜೆಗೆ ನೆಟ್ಟನೆ xXx 
(ಸೌಇಇ. XX, ೧೮-೨; 980). [ಪಟ್ಟ -1- ಜಿನಾಲಯಂ] 

ಪೆಟ್ಟಿ ಟಿ (ನಾ). ಒಂದು ಬಗೆಯ ಘನವಾದ್ಯ : ಮೊಜಕಿನ ಜಯ 
ಘಂಟಿ ಪಟ್ಟಿಟಿ ಪಟ್ಟಿ ಶುಕ್ತಿ ಭಾಸುರ ಕುಡುಕ ಕಮ್ರಾದಿ ಘನಮುನಾ 
ಪಾಲಿಕೆ ಮುಂಹುರಿಕೈಂಗನಂಶಕಹಳಾಶಂಖಸಾನಸ್ರಭ್ಸ ತಿಸುಸಿರವಾದ್ಯ 
ಚಯನಂಂ . . , ತಳನಾಟ ಹಸ್ತಪಾಟಿದ್ವಯದಿನಮುರ್ದು(ಸದ್ಮಂಾ, ೩-೫೩), 

[1] 

ಪಟ್ಟ ಡಿ, ಸಟಡಿ, ಸಟೋಡಿ, ಸಟ್ಟಡೆ, ಪಟ್ಟಳೆ, (ನಾ). ೧. ನೀರಾ 
ನರಿಯ ಭೂಮಿ ; ಗದ್ದೆ: ಅರಗದ ದೇನಸ್ಥಾನದ ಸೀಮೆ ನಾರಣ 
ಭಟ್ಟಿ ನ ಪಟ್ಟಡಿ ನಳಗಣ ಬಾನಿಕೈಯಿ ದಾಸನ ಗದ್ದೆಯಿಂದ ,(ಎಳ. 
೪111, ತೀರ್ಥಹ. ೬೧-೧೭ ; 1688) ; ಪಟ್ಟಣದ ಸುತ್ತಣ ಪಟ್ಟಿ ಡಿಯಿಂದ 
ಆರಗದ ಕೆರೆ. ಕೆಳಗಣ ಗದೆಯಿಂದ ಮಲ್ಲಿಸೆಟ್ಟ ಪಾಲು (ಎಕ. 1೫111, 
ತೀರ್ಥಹ, ೫೯-೧೨ ; 1712). ೨. ನೀರಾವರಿಭೂಮಿಯ ಮೇಲೆ 
ಹಾಕುವ ತೆರಿಗೆ, ಸುಂಕ: ಬಾಲಿಟಗೆ 'ನಾಮಗಾಣಿಕೆ ಗೋಪಾಲ 
ಸ್ವಾಮಿವರ್ತ್ತನೆಸುಂಕಕ್ಕೆ ಸಲ್ಲುವ ಸಟ್ಟಿಡಿ ಯೇರುಸುಂಕ ತೆಗೆದ ಬಾಗಿಲ 
ಹಣ (ಎಕ. 111, ಶ್ರೀರಂಗ ೧೦೦-೧೬ ; 1724). ೩.(ಅಕೃೃಸಾಲೆಯು. 
ಉಪಯೋಗಿಸುವ) ಅಡಿಗಲ್ಲು ; ಅದ್ದಗಣಿ : "ಮರಪಟ್ಟಡಿ' 


ಪೆಟ್ಟಿಡಿ 


ಪರಾ, ೪. (ಅಕ್ಕಸಾಲೆಯ) ಕಾರ್ಯಾಲಯ ; ಕಾರ್ಬಾನೆ: 
"ಪಟ್ಟಿಡಿಮನೆ' ಸರಾ. ಪೆಟಿಡಿ : ೧. ಆರಗ ಜೀನಸ್ಮಾನಕೆ 
ಬಂದೆದ ,.ಪಟಿಡಿಗೆ ದೇವಸ್ತಾನದ . ಸ್ವಾಸ್ತೆ ಯಿಂದಲು ಗ ೬೯ ಶುಧ 
ಗ ೩೩ ಅಂತು ಸಿರಿಗಾರ ಪಟಡಿಯಿಂದಲು ಸಿಸ್ತು ಗ ೫೮೩ (ಎಕ. 1111, 
ತೀರ್ಥಹ. ೭-೧೧೭ ; 1665). ಪೆಟೋಡಿ: ೫. ಗುಂಪು; "ಬಣ? 
(ಜಾನಕೋ. ೧೩). . ಪಟ್ಟಿ ಡೆ; ೧. ಕೋಳಾಲಸೀಮೆ ಯೊಳಗಣ 
ಕೊತನೂರ ಪಟ್ಟಿಡೆ ಸ್ಥಳದ ಕೆಂದಟ್ಟುಗ್ರಮು ೧ (ಎಕ. ೫0), 
ಕೋಲಾರ, ೩೦೪-೧೨; ಸು, 17ನೆಯ ಶತ), ೬. ವಂಶ; ಸಂತತಿಃ 
ಒಬ್ಬ ಪ್ರಸಿದ್ಧ ಪುರುಷನಿಂದ, ಅವರ ಮಕ್ಕಳು ನೊನ್ಮುಕ್ಕಳುಗಳನ್ನು 
ಇಹದ. ತೆಂಡೆ, ವಟಾರ, ಸಟ್ಟಡೆ: ಎಂಬುದಾಗಿ ಕರೆಯತಿನ ವಾಡಿಕೆ 


(ಹುಟ್ಟಹ. ೧೮). ಪೆಟ್ಟಿಳ್ಕೆ: ೩. ತೊಲೆ; ದೂಲ : «ಪಟ್ಟೆ 
ಕಂಭ” ಸರಾ. 
[ಜೀ.॥ ತಮಿ. ಪಟ್ಟಿಟ್ಟಿ, ಕಟ್ಟಿ, ಪಟ್ಟಿಕ್ಕಿ ; ಕೆಲು. ಪಟ್ಟಿಡ] 


ಪಟ್ಟಿ ಡಿ, ಪಟ್ಟಕ್ಕೆ (ನಾ). ಎತ್ತು, ಕುದುರೆ ಮೊದಲಾದುವುಗಳ 
ಸ ಯ ಸುತ್ತ ಲೂ AC ಸಟ್ಟಿ, ಬಾರು; “ತಂಗುಪಟ್ಟ, 
ನಡುಕಟ್ಟು” (ನಾನಾ). ಪೆಟ್ಟಿ ಳೈ: “ಉರಪಾಶಮಾ ಸಟ್ಟಿಳಿಯಿನಿಕ್ಕು” 
(ಮುಂಗರಾ, ೧೦೨-೩). sk ಸಟ್ಟಾ ಡಾ.।ತೆಲು. ಸಟ ಸ್ಟಿಡ] 

ಪಟ್ಟಿ ಡಿನುನೆ(ನಾ).-(ಅಕೃಸಾಲಿಗರ) ಕಾರ್ಯಾಲಯ; ಕಾರ್ಪಾನೆ: 
“ಆವೇಶನಂ, ಶಿಲ್ಪ ಶಾಲಾ---೨ ಅಕ್ಕಸಾಲಿಗರ ಕಾರ್ಬಾನೆ, ಪಟ್ಟಿ ಡಿಮನೆ; 
ವಾಜರ ಮನೆ? (ಸಿದ್ಧಾಂತಿ. ೧೦೦). [ಪಟ್ಟಿ ಡೈ --ನನೆ] 

ಪಟ್ಟಿ ಡಿಮರ (ನಾ). “ದೂಲ, ತೀರು, ಮೊ.ಗಳ ಭಾರವನ್ನು 
ಸಟ ಹಾಕಲು ಗೋಡೆಯಲ್ಲಿ ಉಪಯೋಗಿಸುವ ಅಡ್ಡಮರ ; 
ಸಟ್ಟಡಿಮರ” (70mp!et- ಇಂಕನಿ). [ಪಟ್ಟಿ ಡಿ 4ಮರ,] 

ಪಟ್ಟಿ ಡೆ "ಸಟ್ಟಡ್ಕಿ' ನೋ. 

ಪಟ್ಟಣ (ನಾ). ೧. ನಗರ; ಪುರ; ಶಹರು: “ಪತ್ತನಂ, ಅಧಿಷ್ಠಾ ನಂ, 
ನಿಗಮಃ, ಪುಟಿಭೇದನಂ'. . . ಪುರಂ, ಪುರೀ -- ಈ ೧೧ ಪಟ್ಟ ಣಂ” 
(ಹಲಾಯು. ೪೮-೧೩೦) ; ತೊಂಭತ್ತಾ ಜುಕೋಟ ಗ್ರಾಮೆಂಗಳಿಂದಂ 
ನಾಲ್ವತ್ತೆಣ್ಫಾ ಸಿರ ಪಟ್ಟಿ ಇಂಗಳಿಂದಂ . . . ನೆಜಕಿದೈಶ್ವರ್ಯದ ' ಮೇಗೆ 
(ಶಾಂತಿಪು. ೧೧-೮೪ ವು; ಬಟ್ಟಿ ಯಿಲ್ಲದ. ಪಯಂಣಮಂಂ ಪಟ್ಟಿ ಣಮಿಲ್ಲದ 
ರಾಜ್ಯನುಂ ... ಒಪ್ಪ ಲಾರ್ಕುಮೆ (ಧರ್ಮಾಮೃ. ೧-೬೫); ನಿನ್ಮೆ 
ಯುಳ್ಳ ಭಕ್ತ ನಟ್ಟ ಡನಿಯಲ್ಲಿರ್ದಡೇನು ಅದು ಪಟ್ಟಿ ಣವೆಂದೆನ್ನಿಸುವದು 
ನಿಷ್ಠೆ ಇಲ್ಲದ ಭಕ್ತ ಪಟ್ಟಿ ಣದಲ್ಲಿದ್ದರೂ ಅದು ನಟ್ಟಿಡನಿ (ದೇದಾನ, 
೪೫-೮೮); ಪೆಸರಾದ ಸಮಸ್ತ ವಸ್ತುವಲ್ಲಿಯೆ ಫೆಳಿತೊಂದು ಪಟ್ಟಿ ಣದೊಳಿಲ್ಲೆ ನೆ 
ಪಟ್ಟ ಣನೊಸ್ಟಿ ತೋಟುಗುಂ (ಸೂಕ್ತಿ ಸು.೪-೧೦೩); ಸೂಲಿಕಿ ಹೋದುದು. 
ನಗರಿ ಖಳರಿಗೆ ಮಾಲಕಿದರು. ಪಟ್ಟಿ ಣನನಕಟಾ (ಕುವ್ಯಾಕೆ.೧-೮) ; ಕೆಟ್ಟು 
ಪಟ್ಟಣ .ಸೇರು (ಗಾಡಿ). ೨. ಶ್ರೀರಂಗಪಟ್ಟಿಣ : ರಾಘನಪುರದಿಂ 
ಪಟ್ಟ ಣಕ್ಕೆ ಹೋದ ದಾರಿಯ , . . ವತೆಯಲು ಬರದು ನಟ್ಟ ಕಲ್ಲು ೧ 
(ಎಕ. 111 (8), ಗುಂಡ್ಲು ಸೇ. ೪೦-೬೮; 1320); ಪಟ್ಟ ಣ ಮೈ; ಸೂರು 
ತೆರಕಣಾಂಬಿಯನಾಳ್ವ ಕಟ್ಟುಗ್ರದಧಟ ಮನ್ನೆ. ಯರು ನೆಟ್ಟಿ ಸ ಲಗ್ಗೆ 
ಗೇಣಕಿದ ಖಳರನು ಸಡಿಗುಟ್ಟು' ವ ಪರಿಯನೇನೇಶ್ವ (ಕಂನವಿ, ೧೪-೫೭). 
೩. ಪಟ್ಟಣದ ವ್ಯಾಪಾರಿಸಂಘದ ಸದಸ್ಯ : ಅಷ್ಟಾ ದಸ ಪಟ್ಟಿಣರುಂ 
ಯೆಂಟುನಾಡ ಪದಿನು * * ಸ್ವಾನಿಗಳುಂ ಸೆಟ್ಟಿಯರಂಂ (ಸೌಇಇ. 
XX, ೬೩-೩೧; 1098). [-ಆಪ್ರಾ. ಪಟ್ಟಿಣ./ಸಂ* ಸಟ್ಟಿನ] 

ಪೆಟ್ಟಿ ಣಗಾಜ (ನಾ). ನಗರದಲ್ಲಿ ವಾಸಿಸುವವನು; ಪಟ್ಟಿಣಿಗ ; 
ನಗರವಾಸಿ : ಸೂಜಕಿಯೋದುದು ನಗರಿ ಪಟ್ಟಿ ಣಗಾಜಿರಳಿದರು (ಸಿಭಾಗ. 


೧೦-೮೨-೩೧), [ಪಟ್ಟ ಇ 4--ಕಾಜ] 


೫೧೧೬ 


20 


30 


45 


ಪಟ್ಟಿಣಸ್ವಾ ಮಿಕೆ 


ಪೆಟ್ಟಿಣವಾಸ (ನಾ). ನಗರದಲ್ಲಿ ವಾಸಮಾಡುವಿಕೆ; ನಗರವಾಸ: 
ಪಟ್ಟ ಣನಾಸೆದೋರು ಕಳಿಸೋ ಹಾಗೆ ನಾವು ಕಳೆಸೋಕಾದೀತಾ ಸ್ವಾಮಿ 

[ಪಟ್ಟಿ ೫-- ವಾಸ್ಯ] 

ಪಟ್ಟಿ ಐವಾಸಿ (ನಾ). - ಪಟ್ಟಿಣಗಾಜಿ : ಪಟ್ಟಿ ಣವಾಸಿಗಳ ಜೀವನ 
ಬಹುನುಟ್ಟ ಗೆ ಯೂಂತ್ರಿ ಕನಾಗಿಬಿಟ್ಟದೆ (ರೂಢ). [ಸಟ್ಟಿ ಣ-: ವಾಸಿ] 

ಪಟ್ಟಿಣವಾಸಿಗ (ನಾ). - ಸಟ್ಟಿಣಗಾಜಿ : ಪಟ್ಟಿ ಣನಾಸಿಗರೂರುಗರೊಡ 
ನೊಂದು ಬಟ್ಟೆ ಯೊಳಗೆ ಹೋಗುವಾಗ ಸಟ್ಟಾ ಟವಾಡುತ ಹೋಹಂತೆ 
, ನೋಹದ ತಿಟ್ಟಿ ನಿಹುದು ಮೋಕ್ಷರತನ (ಭರಚ, ೫-೧೦೧). 

[ಪಟ್ಟ ಣವಾಸ 4--ಇಗ] 

ಪಟ್ಟ ಶ್ಚ ಜಶೆಬ್ಟ "ಪಟ್ಟ ಣಸೆಟ್ಟ' ನೋ. 

ಪಟ್ಟಿ ಣಶ್ಚಾನಿಂ ನಟ್ಟ ಇ ನೋ. 

ಪಟ್ಟ ಣಸಾನಿ, ಸಟ್ಟಿಣಶ್ವಾಮಿ, ಸಟ್ಟಿಣಸಾನಿ (ನಾ). - 
ಪಟ್ಟಣಸ್ವಾಮಿ: ಪಟ್ಟಿಣಸಾಮಿ ಅಂಕಿಸೆಟ್ಟ ಮೂಳಿಸೆಟ್ಟ ಪ೩ ಮಹದೇವನ 
ಸೆಟ್ಟ ಗೋಪಿಸೆಟ್ಟ ಪ೨ (ಎಕ. 11, ೨೩೫-೧೯; ಸು. 1185) ; ಮುಂದದಿಂ 
ಪಟ್ಟಿ ಣಸಾವಿಂಯೆಂಬ ಪೆಸರಂ ತಾಳ್ವಿರ್ದ . , - ಮಲ್ಲಿಸೆಟ್ಟವಿಭುಗಂ 
ಲೋಕೋತ್ತಮಾಚಾರಸಂಪದೆಗೀ ಮಾಚಿವೆಸೆಟ್ಟ ಕವ್ವೆಗಂ ೬ ೬; ಪುಟ್ಟದ 
ಚಂದನ್ವೆ (ಎಕ. 11, ೩೩೫-೩೮; 1195) ; ಚಿಮ್ಮತ್ತ ನಕಲ್ಲ ಪಟ್ಟ ಣಸಾಮಿ 
ಸೋಯಿಸೆಟ್ಟಿ (ಎಕ. ೩1, ಚಿತ್ರದು. ೬-೨೨; 1338). ಪಟ್ಟಣ 
ಶ್ವಾವಿಂ [; ಸಟ್ಟ ಣಶ್ವಾವಿಂ ನಾಗದೇನ ಹೆಗ್ಗಡೆವುಂ ಕೆಣ್ಳು ಗೌಡನುಂ 
(ಎಕ. 21, ಪಟ್ಟಿಣಸಾವಿ : ಶ್ರೀರಾಜಧಾನಿ 

ಗ್ರ್ರಾಮೆಯ ಪಟ್ಟಿ ಣಸಾವಿ ಮೊದಲಾಗೆ ಸಮಸ್ತ ನಗರಂ ಪವಿತ್ರಕೆ 
ಕೊಟ್ಟ ಪಣ (ಎಕ. 111, ಶಿಕಾರಿ. ೧೧೧-೨೪; ಸು. 1080); ಟ್ಟಿ ಬನಾನ 
ಮುಖ್ಯಮಾಗಿ ಸಮಸ್ತ ನಗರಂಗಳುಂ ಗಂಮಂಡಸಾವಿ ಸಂಕರಯ್ಯುನುಂ 
- ಇಂತು ಪಟ್ಟಿಣನುಶೇಷದ ಸಂಸ್ಲಿಧಾನದಲು (ಎಕ, ೪11, ಶಿಕಾರಿ. 

೧೮೬-೩೦ ; 1098). [ಪಟ್ಟ ಣ-- ಸಾವಿಂ] 

ಪಟ್ಟ ಣಸಾವಿ "ಪಟ್ಟಿ ಣಸಾಮಿ' ನೋ. 

ಪಟ್ಟ ಣಸಾಳಿ (ನಾ). ಒಂದು ಬಗೆಯ ಜೋಳ : ಭಗವಂತ, ಫುಲ್ಲರೆ 


(ಮಾರ್ಗದ. ೪೫). 


೪೦೭-೩; ಸು. 1250). 


೬ ಪೆಟ್ಟಿಣಸಾಳಿ, ಗೌರೀಕುಲ., . . ಕೊಡಮೂಕನ ಜೋಳ ಈ 
ಎಂಟು ಜಾತಿಗಳನ್ನು ೬. ಹಲಕೆಲವು. ಸಾಲುಗಳಾಗಿ ' ಬಿತ್ತು ವರು 
(ಕಭಾಗೆ. ೨೭೧), [?] 


ಪಟ್ಟಣಸೆಟ್ಟ , ಸಟ್ಟಣಶೆಟ್ಟ (ನಾ). ವರ್ತಕಶ್ರೇಣಿಯ ಪ್ರಮುಖ; 
ವರ್ತಕರಿಗೆ ಮುಖ್ಯಸ್ಥ : ಪಟ್ಟ ಇಸೆಟ್ಟಯ ಮನೆಯ ಕನ್ನ ಕೊರೆದು 
(ಮುಂಬಯಿ. ೩-೯೭). ' ಪೆಟ್ಟಿ ಐಶೆಟ್ಟಿ : ಗೌಡ ಶಾನಭೋಗರೆ 
ಕೈಕೆಳಗೆ ತಳವಾರ, ಪಟ್ಟಿಣಕೆಟ್ಟ, ಹಳಬರು ಮುಂತಾದ ಕಿರುಕುಳ: 
ಕಣಮದಾರೆರಿರುತ್ತಾರೆ (ಕಭಾಗೆ. ೩೭೬). [ಪಟ್ಟಿಣಸೆಟ್ಟ] 

ಪಟ್ಟ ಐಸ್ಟಾವಿಂ (ನಾ). ನಗರಾಧಿಪತಿ; ನಗರದ ಪ್ರಮುಖ: 
ಜೋರಸಮಂದ್ರದ ಪಟ್ಟ ಣಸ್ವಾಮಿ ಪೊಯ್ಸಳ ಸೆಟ್ಟಿಯರಾದ ನೊಣಂಬಿ 
ಸೆಟ್ಟಿ (ಎಕ. ೪1 (೩), ಕೃಷ್ಣರ, ೩-೧೫; 1118); ನಾಕಿಸೆಟ್ಟಯರ 
ಮುಗ್ಗ ಪಟ್ಟಿ ಇಸ್ವಾಮಿ: ಪಾಯಕಣ್ಣ (ಎಕ. ೪1, ಕೊಪ್ಪ. ೪-೫; ಸು. 
1300) ; ರಾಯಪುರ ಪೇಂಕೆಯ ಗೌಡಸೇನಬೋವರು. ಸೆಟ್ಟ ಪಟ್ಟಣ 
ಸ್ವಾಮಿ ನಾನಾಪ್ರಜಿಗಳಿಗೆ. . . ಮಾಡಿ ಕೊಟ್ಟಿ ಶಿಲಾಶಾಸನದ ಶ್ರಮ 
ವೆಂತೆಂದರೆ (ಸೌಇಇ, 12-11, ೩; 1525) ; ಪಟ್ಟಿ ಣದ ರಾಜನು 
ತನಗೆ ನಿವೇಕಿಯೆಂದು ಕಂಡು ಬಂದ ವೃಕ್ತಿಗೆ ಪಟ್ಟಿ ಇಸ್ವಾನಿಂ ಸಟ್ಟ ನನ್ನು 
ಕೊಡುತ್ತಿದ್ದನು (ಕಂಾಅ. ೩೮೪), [a4 ಸಾ, ಮಿ] 

ಪಟ್ಟಣಸ್ವಾನಿಕೆ (ನಾ). ನಗರಾಧಿಸತಿಯ ಪದವಿ : ಹರದಿಕೆಯ 
ಹರಿಬಕ್ಕೆ ಮನ್ನಣೆಯ ಮೊದಲಿಂಗೆ ಗರುವಿಕೆಯ ಗತಿಗೆ ಸಟ್ಟಿ ಇಸ್ವಾಮಿ ಕೆಯ 


೫೧೬-೩ 


ಪಟ್ಟಿ ಣಾಧಿಪತಿ 


ಪಡಕೆ ನೆರೆದು ಪಟ್ಟಿ ೦ಗಟ್ಟ . . . ಪರಿಣತನ ಮಾಡಿದನಯ್ಯನಾದಯ್ಯನ 
(ಸೋಮಚ. ೧-೯೩). [ಪಟ್ಟ ಣಸ್ವಾವಿ + -ಇಕೆ] 

ಪಟ್ಟಿ ಹಾಧಿಪತಿ (ನಾ). ಇಸಟ್ಟಿ ಣಸ್ವಾವಿನಿ: ಸಕಳನಿಷಯಪಟ್ಟ ಣಾಧಿ 

ಶಿ ಶ್ರೀಮತ್ಯಿಸುವೊಳಲ ಮೂಲಸ್ತಾ ನದ ಮುಹಾದೇವರುಪಭೋಗಕ್ಕೆ 

ಸರ್ವಬಾಧಾಪರಿಹಾರಮಾಗೆ ನಮಸ್ಯಂ ಬಿಟ್ಟಿ... ಕೆಯಿ ಮತ್ತ 
(ಕೊಲ್ಲಾಶಾ, ೨-೧೨; 1069); ಪ್ರತಿಯೊಬ್ಬ ಗ್ರಾಮಾಧಿಪತಿಯೂ 
ಪಟ್ಟಿ ಣಾಧಿಸತಿಯೂ ತಮ್ಮ ತಮ್ಮ ಗ್ರಾಮ-ಸಟ್ಟ ಣಗಳನ್ನು ಕಣ್ಣಿಟ್ಟು 
ನೋಡಿಕೊಳ್ಳುತ್ತಿ ದ್ದರು (ಕರ್ಣಾಜ. ೩). [ಪಟ್ಟಿ ಣ + ಅಧಿಪತಿ] 

ಪಟ್ಟ ಣೆಗೆ (ನಾ). - ಸಟ್ಟಿಣಗಾಜ : ಎಗ್ಗು ಗೊಂಡು ಪಟ್ಟಿ ಜೆಗರಿದೇಕೆ. 
ಪೋದಸರೊ ಪೇಟಕಿನುತ್ತಂ ನಡೆತಂದರ್‌ . , . ಇರ್ನರಗುರ್ನಿನ ಪಾರ್ವ 
ರಾವಗಂ. (ಪಣ್ಕಾಸ್ತ. ೬-೫೫) ; ಕರಹಡಿಗಂ, ಒಳ್ಳೂರಿಗಂ, ಬಾನಿಗಂ, 
ಪಟ್ಟಿ ಣಿಗಂ (ಶಬ್ದಾನು. ೪೧೯ ಪ್ರಯೋ) ; ಇಂದೀಗ ಈ "ಹೊಸಗನ್ನಡ' 
ನನ್ನು ಪಟ್ಟಣಿಗರು ಕೆಲನರು ಮನೆಮಾತನ್ನಾಗಿ ಬಳಸುವುದುಂಟು 
(ಸುವರ್ಣ, ೨೮೬). [ಪಟ್ಟ ಣ---ಇಗ್ರು 

ಪಟ್ಟಿ ಣೆಗೆ "ಸಟ್ಟಳಿಗೈ' ನೋ. 

ಪಟ್ಟಿ ಚೆನ್ನೆ (ನಾ). ಅರಳು ಹುರಿಯುವಾಗ ಕೈಯಾಡಿಸಲು, 
ತುದಿಗೆ ಬಟ್ಟಿ ಸುತ್ತಿ ಚೆಂಡಿನಂತೆ ಮಾಡಿಕೊಂಡ ಕೋಲು : 
ಅರಳು ಹುರಿಯಲಿಕ್ಕೆ ಸಟ್ಟಿ ಣಿಗೆಗೆ ಆದರೂ ಬರುವುದೆಂದು ಹರಕ ಚಿಂಜೆ 
ಯನ್ನು ಮಂದೀ ಮನೆಯಿಂದ ಕೂಡಹಾಕುವಾಕೆ, ಗಂಡಗೆ ಗಂಟೀ ಹೇಗೆ 
ಬಿಟ್ಟಿಳೋ (ರಕ್ತಧ್ವ. ೧೦೯). [?] 

ಪಟ್ಟಿ ತ್ತಿಮೂಡಿ (ನಾ). ಬ್ರಾಹ್ಮಣರ ಹುಡುಗಿ, ಕನ್ಯೆ 
ನಾನೇನೂ ಪಟ್ಟಿ ತ್ರಿ ಮೂಡಿಯಲ್ಲವಲ್ಲ ? ಮಂಗಲವಾಗದಿದ್ದರೆ ಕಣ್ಣು ಕಟ್ಟ 
ಕಾಡಿಗೆ ಬಿಡುತ್ತಾರೆ ಎಂಬ ಹೆದರಿಕೆ ಇಲ್ಲ (ಹುಲಿಹಾ. ೨೬೮). 

[--ಕೊಡ. ಪಟ್ಟಿ ತ್ತಿಮೂಡಿ] 

ಪಟ್ಟಿ ದಳ (ನಾ). (?) : ಸ್ವಸ್ತಿಶ್ರೀ ಕೋಜೋತಗವುಣ್ಣರ ಮಗ 
ಮುಳು ವೆಳಚಿಗವುಣ್ಣ ನ: ಪಟ್ಟ ದಳ ಪೊನ್ನಚರಿ ಮಾಡಿದಂ (ಎಕ. 1x, 
ಹೊಸಕೋ. ೮೭-೬ ; ಸು. 750). [?] 

ಪಟ್ಟಿ ದಾಯ (ನಾ). ಬೇಕಾದ ದಾಯ; ತಕ್ಕ ಗರ ; ಲಾಭ 
ದಾಯಕವಾದ ಗರ : ಪಾಪಂ ಪುಣ್ಮವೆಂಬಾ ನಲ್ಲಹಾಸಂಗಿಗಳನೊಯ್ಯುನೆ 
ಹಾಯ್ಕ್ಯಲದಲಳಿಂದ ಒಳ್ಳಿ ತಾಗಲು ಪ್ರಾಸ್ತಿಸುವ ಫಲದಲ್ಲಿ ಬೀಳಲು ಪಟ್ಟಿ 


೧೨ 


ದಾಯಗಳಲ್ಲಿ ಭಕ್ತಿಯೆನಿಪ್ಪು ದೊಂದೀರೈಡೊದಗಿತೆನುತ . . . ದಾಯನ 
ನಾಡುವನು (ಬಸಪು, ೪೩-೪), [ಪಟ್ಟಿ --ದಾಯ್ಯ] 
ಪಟ್ಟ ಧೋತ್ರ್ರ (ನಾ). ರೇಷ್ಮೆಯ ಥೋತ್ರ,-- ಪಂಚೆ; 


ಹೀತಾಂಬರೆ : ಅನುಳತರಥವಳ ಪಟ್ಟಿ ಥೋತ್ರ್ರಡೆ ತೊಳಪ ಸುಲಿಸಲ್ಲಳಾ 
ಮಿಂಚುವೂರ್ಧ್ವಾಂಬಕದ ದಿವ್ಯಶಿನಯೋಗಿತಿಲಕಂ . . . ಅನುದಿನನೀಗೆ 
ಸಂಡಿತಾರಾಧ್ಯಗುರುರಾಯನೆಮಗಿಸ್ಟ ಫಲವಾ (ಸೌಂದಪು. ೧೯). 
[ಸೆಟ್ಟಿ -ಧೋತ್ರ) 

ಪಟ್ಟಿ ನ (ನಾ). ಸಟ್ಟಣ ; ಫುರ; ನಗರ. [ಸಂ] 

ಪೆಟ್ಟಿ ನೂಲ್‌ (ನಾ). ರೇಷ್ಮೆಯ ದಾರ; ಪಟ್ಟಿ ಸೂತ್ರ: ಪದಿನಾಲ್ಮನೆಯ. 
ಜಿನೇಂದ್ರಂ  ತ್ವದೀಯ  ಗುರುವದಲನಮಳಸೂತ್ತಾಂತಿಕದೊಳ್ಳದಿ 
ನಾಲ್ಕುಂ ಗಂಟಿನಿಕ್ಕುವುದದು ಕನಕದ ಪಟ್ಟಿ [ಸಾರಂ ಟ್ಟು]ನೂಲ 
ಕೊಲಕಸ049 (ಅನಂಪು, ೧೦-೭೨)... [ಪಟ್ಟ --ನೂಲ್ಡ್‌] 

ಪಟ್ಟ ನೆ (ಅ). ೧. ತಟ್ಟನೆ; ಕೂಡಲೆ ; ಚಕ್ಕನೆ: ಬಿ[ರ್ದಿ] ಮನೆಯ 
ಮೇಗೇಜಕಿ ಕಳ್ಳ ರೆಂದು ಪುಯ್ಯುಲಿಟ್ಟಾ ಗಳನಿಬರುಂ ತ್ರಸ್ತಾ ಭಿಭೂತರಾಗಿ 
ಸಟ್ಟಿನೆ ಪಾಜಂ[ಸಾರಾಂ, ಪಟ್ಟಿಂ ಪರಿ]ಯೋಡಿ . . . ಪಗೆಸಾಳರ್ಜರ್‌ 


(ನೆಡನ್ಮಿರಾ. ೧೮-೨೫) ; ವೀರನಟ್ಟಿ ಮಂ ತಡೆಯದೆ : ಕಟ್ಟಿ ವೈರಿಗಳ 


೫೧೧೭ 


20 


25 


30 


35 


40 


45 


ಪಟ್ಟಿ ಬಂಧನ. 
ಪ[ಪಾ090, ತ]ಟ್ಟಿನೆ ಪಾಸಿ ಕಾವುಡಿನ್ನ  ಬೆಳ್ಳೊಡೆಯಂಮಸನೆನ್ನ 
ಪಟ್ಟಿ ಮುಮನೆನ್ನುಮುಂ (ಸಂಸಭಾ. ೧೨-೫೧). ೨. ಪಟ್‌ ಎಂಬ 


ಸದ್ದಿನೊಡನೆ : ಮೇಲ್ನಟ್ಟ ನೊಳ್‌ ಕೀಲಿಸಿದ ಚಂದನದ ಪೊಟ್ಟ ಣಂಗಳಿಂ 

ಪಟ್ಟನೆ ಪನಿವ ತಣ್ಣ ನಿಯ ತಂದಲುಂ (ವರ್ಧಪು, ೫-೬೩ ನ); ತನ್ನ 

ಕಣ್ಣೊ ಂದನೊಡೆವೆನೆನುತಂದು ತದ್ರೂಪ ನೆಲದೊಳು ಬರೆದು. ನೊಸಲಗಣ್ಣ 

ಕರದ ಕೋಲಿಂದ ನಿಬ್ಬರದಿ ತಿನಿಯೆ ಪಟ್ಟಿ ನೊಡೆಯೆ ಕುರುಡನಾಗುತ .. 

ಹೇಳಿದನು (ಭೈಲನೇ. ೧-೧೪೬) ; ತಪದ ಗರ್ಭಂ ಪಟ್ಟಿ ನೊಡೆವುದು 

(ಸತಿಲ. ೧೩-೧೫) ; ಇರುವೆಗಳನ್ನು ಪಟ್ಟನೆ ಬಡಿದು (ಮುಂಬಯಿ. ಕಿ. 

[ಪಬ್‌ *--ಅನೆ] 

ಪಟ್ಟಿ ಸಗಲ್‌, ಪಟ್ಟಿ ನಗಲು , (ನಾ). ನಿಚ್ಚಳವಾದ ಹಗಲು; 
ಹಾಡುಹಗಲು : ಬಲುವಾನ ಪುಲ್ಸರವೆನಿಸುವನು ಪಟ್ಟಿ ಪಗಲೆ ನೇಸಅನು 
ಮುಜಿಸುವನು (ಗೀತಗೋ. ೧೯-೧). ಪೆಟ್ಟಿ ಸಗಲು : ' ಪುಣ್ದೆನೆ 
ಯೊಳುದಿಸುನ ಸುರಾಕೇ[ಕೇಂ]ದುಯಿಾರ್ವರೀ ಪಟ್ಟಿ ಪಗಲು . .. 
ಬರುತಿಹರುವರಿಯೆನಿ ನರಾರೆಂದು (ನನನೋ. ೨೪-೭೪). 
[ದೇ.॥ ತಮಿ ಪಟ್ಟಪ್ಪಕಲ್‌ ; ಮಲ, ಪಟ್ಟಾ ಸಕಲ; 
ಪಗಲು] 

ಪಟ್ಟಪಗಲು *ಪಟ್ಟಿ ಪಗಲ್‌? ನೋ. 

ಪಟ್ಟ ಪಸೆ (ನಾ). ಸ್ವಲ್ಪ ಹಸಿ: ಧಾರ್ಮಿಕವಾದ ಆತನ ಪುರುಷಾರ್ಥ 
ಕಾಮದ ಪಟ್ಟಿ ಪಸೆಯೂ ಉಳಿದಿಲ್ಲ. ಬದಲಾಗಿ ಅಧಾರ್ಮಿಕವೆನ್ನಿಸಿದ 
ಶತ್ರುಕಾಮಕ್ಕೈ ರೆಕ್ಕೆ ಮೂಡಿತು. (ಪಾರ್ತಿಸು. ೬೦). [-ಆಪಸ್ಕೆ] 


೨-೪೩). 


ತೆಲು. ಸಟ್ಟ 


ಪಟ್ಟಪಣಂ (ನಾ). ಚೂರುಚೂರು ; `'ತುಂಡುತುಂಡು ; ಛಿನ್ನ್ನ 
ವಿಚ್ಛಿನ್ನ ತ್ರಿಜಗದ್ಭೂ ಷಣಗಜಂ ಕ್ರೋಧಿಯೆಂಬ' ಮದದೊರ್ಳ 
ಮತ್ತನಾಗಿ ... . ಲೋಹದ ಶೃ ಂಖಲೆಗಳಂ ಪಟ್ಟಿ ಪಜಿಯ೦ [ಪಾಠಾಂ. 


ಪಟ್ಟು ಪಜಸ] ಮಾಡಿ ಕಟ್ಟು ಪಂಜರದಿಂ ಪೊಜಿನುಟ್ಟು ಬರುತ್ತ (ಪುಣ್ಯಾಸ್ರ. 
೨-೭ ನ); ಸೆಜಿಗ ಹಿಡಿದೊಡೆ ಸೆಣಸೆ: ಸೀರೆಯ ಪಟ್ಟಿ ಪಣಂಯ ಮಾಡಿದೆ. 
ಗಡ ನೀನು ಬರಸೆಳೆದಪ್ಪಿ ಬೈಜೊಡೆ ತೊಟ್ಟಿ ತೊಡಿಗೆಯ ಮುಂದಿಟ್ಟೆ 
ಗಡ ದೆಸೆದೆಸೆಗೆ (ಕುರಾಸಾಂ. ೩೫-೧೦೧). [ಪಳ] 

ಪೆಟ್ಟಿ ಪುಣಿಜ (ನಾ). ೧. ಜರಿ. ೨. ಜಿರಲೆ : “ಕರ್ಣಜಲೌಕೆ, ಶತಪದಿ 
ಎಂಡೊಡೆ ಪಟ್ಟಿ ಪುಣಿಜ ; ಜಿಟಲೆಯ ಹುಲುನೆಂದೂ ಎಂಬರು? 
(ನಾಚಿರಾ, ಕಿ), [ಪಟ್ಟಿ ?--ಪುಣಿಜ] 

ಪಟ್ಟ ಬಂಧ (ನಾ). ೧. ರಾಜನನ್ನಾಗಿ ಅಧಿಕಾರಕ್ಕೆ ತರುವ 
ಸಮಯದಲ್ಲಿ ಆ ವ್ಯಕ್ತೆಯ ಹಣೆಗೆ “ಶಾಸ್ಟ್ರ (ಶ್ತ ವಾಗಿ ಪಟ್ಟ 
ವನ್ನು ಕಟ್ಟುವಿಕೆ ; ಶೆಳೆನತ್ತಾ ಗಿ ರಾಜನೆಂದು ಅಭಿಷೇಕ ಮಾಡಿ 
ಸಿಂಹಾಸನದಲ್ಲಿ ಕುಳ್ಳಿ ರಿಸುವುದು; ಪಟ್ಟಾಭಿಷೇಕ : ಮಧು 
ನುನೋಭನರಿರ್ನರುಮಬ್ಬ ನಟ್ಟು ಮಲ್ಲಿಗೆಗೆ ಬಸಂತಡೊಳ್‌ ಬಯೆಸಿ 
ಮಾಡಿದರಲ್ಲರೆ ಪಟ್ಟಿ ಬಂಧನುಂ (ಆದಿಪು. ೧೧-೧೦೩); ೧ನೆಯ ಶಿನಕುಮಾರನ 
ಪಟ್ಟಿ ಬಂಧದ (ಕ್ರಿ.ಶ. ೬೭೯) ಪೂರ್ವದಲ್ಲಿ. * ಪೊಲನೀರ ಶ್ರಿ €ವಿಕ್ರ; ಮ 
ಭೂವಿಕ್ರ್ರಮರ ಆಳಿಕೆಗಳು ಮಾಗಿದಿದ್ದವು (ಕರ್ನಾ. ೨೨). ೨. ರಟ: 
ಇವಳ ತಲೆಯ ಮೇಲಿರುವ ಪಟ್ಟಿ ಬಂಧದಲ್ಲಿ ಹಿಂದು ಮುಂದಕ್ಕೆ ಸರಿಯುವ 
ಸಣ್ಣ ಉಂಗುರನಿದೆ (ಹೊಯ್ದ ನಾ. ೩೫). [ಸಟ್ಟಿ , ಬಂಧ] 

ಸಟ್ಟ ಬಂಧನ (ನಾ). - ಸಟ್ಟಿಬಂಧ ೧ : ಆದಿನಂಶಾನತಾರಸಂಭನಂ 

- ನೈವಾಹಂ ಯುಧಧಿಸ್ಕಿ ರ ಪಟ್ಟಿ ಬಂಧನಂ . . . ಅರ್ಜುನಾಭಿಸೇಕಂ 

;ಜವುಮಾಸಾಖ್ಯಾಸಕಕೆಗಳೊಳನೋರುಂ ಕುಂದಲೀಯದೆ. ಪೇಟಸ್ಸಿಂ 
(ಸಂಪಭಾ, ೧೪-೫೨ ವ); *ಿಜೌಾಯೆಂ ಪಾರ್ಥಂ ಮಹೀನೋಹನಿಲ್ಲಿ 
ನಗೀತಂ 'ಕುರುಯಖದ್ಧ ಲಬ್ಧ ಜಯನೀ ಭೀಮಂಗೆ ನೀಂ ಪಟ್ಟ ಸೈಬಂಧನಮಂ 


ಮಾಬಟ್ಟ್ರಾದು (ಗದಾಯು, ೧೦-೨೩). [3,4 ಬಂಧನ] 


ಪಟ್ಟ ಬಂಥೋತ್ಸವ 


ಪಟ್ಟ ಬಂಥೋತ್ಸವ (ನಾ). ಪಟ್ಟಿಗಟ್ಟುವ ಉತ್ಸವ, --ಸಮಾ 
ರಂಭ :. ಶ್ರೀಮುದಿನ್ನ_್ರರಾಜಸಟ್ಟಿ ಬಂಥೋತ್ಸನಸ್ಯ . . . ಶ್ರೀನೊಟಂಬ 
ಕು ೫x ೫ಕಡೇವಸ್ಟ ಶೌರ್ಯುಶಾಸನಂ (ಎಕ. 11, ೫೯-೧೩; ಸು, 
974) ; ಸಕಲಸಾಮ್ರಾಜ್ಯಶ್ರೀಯಂ ಶ್ರೀಷೇಣಭೂಪತಿ ನಿಜತನೂಜನೊಳ್‌ 
ನಿಯೋಜಿಸಿ ಸಮಸ್ತ ಸಾಮಂತ ಮಂತ್ರಿಸೆಂಜೋಹನುಂ ಪಟ್ಟಿ ಬಂಧೋ 
ತ್ಸುವಮಂ ಮಾಡಲ್ವೇಟ್ಲ (ಚಂದ್ರಪು. ೪-೨೪ ನ) ; ಆತ್ಮಪುತ್ರಂಗಧಿಕ 
ಮಹಿಮೆಯ ಮಾಡಿದಂ ಸಟ್ಟಿ ಬಂಥೋತ್ಸನಮಂ ಸುಗ್ರೀನಭೂಸಾಳಕಂ 
'(ಪುಷ್ಪಪು. ೧೨-೧೧೪). [ಪಟ್ಟ ಬಂಧ 4 ಉತ್ಸವ] 
ಪೆಟ್ಟಿ ಬದ್ಧ, ಸಟ್ಟಿಬದ (ನಾ). ಒಂದು ಬಗೆಯ ತೆರಿಗೆ (2) : 
ಕಿಜುಕುಳ, ಪಟ್ಟಿ ಬದ್ಧ ಪುತ್ರೋತ್ಸಾಹ ಆನೆಯ ಸೇಸೆ ಕುದುರೆಯ ಸೇಸೆ 
- ಎಲ್ಲಾ ತೆಜಕಿಯನೂ ಎಲ್ಲಾ ಬಾಧೆಯನೂ ಪರಿಹರಿಸಿ ಕೊಟ್ಟು 


(ಎಕ. ೪1 (8), ನಾಗನುಂ. ೭೪-೩೭ ; 1271) ; ಸಟ್ಟ ಬದ್ಧ 
ಪುತ್ರೋತ್ಸಾಹದ ನಳಾರದ ಭಂಡಿ ತುಪ್ಪ ದಳಮಿಳಿ, . . ಕಬ್ಬಿಲವಡಿಕೆ 
ಇಂನ್ತೀವೊಳಗಾದ ಎಲ್ಲಾ ಹದಿಕೆಯನೂ ಎಲ್ಲಾ ಬಾಥೆಯನೂ ಆ 


ಮಹಾಜನಂಗಳು 'ಪರಿಹಲ್ಸಿ ಕೊಟ್ಟು (ಎಕ. ೪11 (R), ನಾಗಮಂ, 
೬೩-೪೮; 1309): ಪೆಟ್ಟಿ ಬದ : ಉತ್ಸಾಹ ಪಟ್ಟಿಬದ ಪುತ್ರೋತ್ಸಾಹ 


* ಆ ಮಹಾಜನಂಗಳು ಆ ದೆವಪ್ಪ ನನರೂ ತೆತ್ತು (ಎಕ, ೪ (8), 
ತಿರುಮೆ. ೨೩೮-೪೭; 1290), [?] 
ಪಟ್ಟಿ ಬಾಸಿಗ (ನಾ). ೧. ಪಟ್ಟದ ಬಾಸಿಂಗ; ರಾಜತ್ವಸೂಚಕ 


ವಾದ ಬಾಸಿಂಗ : ಆ ಭರತರಾಜನ ಮಸ್ತ ಕದೊಳ್‌ ಪೃಥ್ವೀಸಾಮ್ರಾ ಜ್ಯ 
ವೆಂಬ ಅಭಿಷೇಕವಂ ಮಾಡಿ ಲಲಾಟಿದೋಳ್‌. ಪಟ್ಟಿ ಬಾಸಿಗಮಂ ಕಟ್ಟ ದನು 
(ಪುರುಚ. ೮೦). ೨. ಮದುಮಕ್ಕಳ ಹಣೆಗೆ ಕಟ್ಟುವ ಶುಭಸೂಚಕ 
ವಾದ ಪಟ್ಟಿ : "ಪಟ್ಟಿ ಬಾಸಿಗಗಟ್ಟು' ಸರಾ. [ಪಟ್ಟ -- ಬಾಸಿಗ್ಯ] 

ಪಟ್ಟಿಬಾಸಿಗೆಗೆಟ್ಟು (ಕ್ರಿ). ಮುದುನೆಯ ಸಮಯದಲ್ಲಿ ಹಣೆಗೆ 
ಶುಭಸೂಚಕವಾದ ಬಾಸಿಗವನ್ನು ಧರಿಸು: ಪಟ್ಟಿ ಬಾಸಿಗಗಟ್ಟ 
ಮದು ನೆಯಪ್ಪು ದೊಂದು ಪಟ್ಟಿ ಗದ್ದುಗೆಯೊಳು ನೃಪನಾ ಮುಟ್ಟ ಕುಳ್ಳಿ 
ರುವುಡೊಂದಾಗಬೇ ಕೆಂದರು' (ಭರಚ. ೩೭-೧೧೪). 

[ಹಟ್ಟಿ ಬಾಸಿಗ-4 ಕಟ್ಟು |] 

ಪಟ್ಟಿ ಭದ್ರ (ಗು). ೧. ಅಧಿಕಾರ ಮುಂತಾದುವು ಕೆಲವೇ ವ್ಯಕ್ತಿ 
kM ಕೈಯಲ್ಲಿ ನೆಲೆಯೂರಿ ನಿಂತ,--ಕೆಲವರಿಗೆ ಮಾತ್ರ ಹಕ್ಕು 
ಅಥವಾ ಬಾಧ್ಯ ತೆಯಂತೆ ನಡೆದು ಬಂದಿರುವ : ಪಟ್ಟ ಸಿ ಭದ್ರ ಹಿತಗಳು 
(Vested lilo ಪತ್ರಿಕ. ೪೬). (ನರ). ೨. ಸ್ಥಿರವಾದ ಅಧಿಕಾರ 
ವನ್ನು ಪಡೆದವನು ; ಅಧಿಕಾರದಲ್ಲಿ ಸ್ಥಿರವಾಗಿರುವವನು : 
ಮುಘಲರು ಪಟ್ಟ ಭದ್ರರಾದ ತರುವಾಯ ಅನರು ಕಲೆಗೆ ಪ್ರೋತ್ಸಾಹ 
ನೀಡತೊಡಗಿದರು (ಭಾರದ. ೫೫೧). [ಪಟ್ಟ 33 ಭದ್ರ ] 

ಪಟ್ಟಿ ಮುಹಾದೇನಿ(ನಾ).ಅರಸನ ಜೊತೆಯಲ್ಲಿ ಸಟ್ಟ್ರಾಭಿಷಿಕ್ತಳಾದ 
ರಾಣಿ; ಪಟ್ಟಿಮಹಿಸಿ ; ಹಿರಿಯರಸಿ : “ಟ್ಟ ಸಮರ್‌ ನೃಪಸತಿ 
ಯರ್‌ ಪಟ್ಟಿಮುಹಾ ಇಜೇನಿಯಗ ಗ್ರಮಹಿಷಿಯೆನಿಕ್ಳುಂಗ (ನಸ್ತುಕೋ. 
೬೦-೪೯); ತ್ರಿಭುನನನುಲ್ಲ ಭುಜಬಳಗಂಗ ಪೆರ್ಮ್ಮಾಡಿದೇವರೆ. ಪಟ್ಟಿ ಮಹಾ 
ದೇವಿ (ಎಕ. ೪11, ಶಿನನೊ, ೯೭-೧೧; 1113); ಬಿಟ್ಟಿ ಜೀವನ ಹಿರಿಯರಸಿ 


ಪಟ್ಟಿ ಮಹಾಜೀನಿ ಶಾನ್ತಲದೇನಿಯ  ಸದ್ಗುಣವನ್ತೆಗೆ. .. ಉಳಿದ 
ಸತಿಯರ್‌ ದೊರೆಯೇ (ಎಕ. 11, ೧೪೦-೧೮೨ ; 1145). 
[ಪಟ್ಟ್ಯ ಮಹಾದೇವಿ] 


ಪಟ್ಟಮಹಿಸಿ (ನಾ). ಇ. ಪಟ್ಟಮಹಾದೇನಿ : ಪಟ್ಟ ಮಹಿಸಿ, ಪಟ್ಟ ವಣೆ 
ನೀನು ಪಟ್ಟಿ ಮಹಿಷಿಯಾಗಿರುವಾಗ ನಿನ್ನ 
ಇನ್ನೊಬ್ಬರಿಗೆ ಕೊಟ್ಟಿರೆ, ಜನರು ಇಲ್ಲದ ಸಲ್ಲದ 


(ಶಮದ. ೨೯೮ ಪ್ರಯೋ) ; 
ಪಟ್ಟನ್ನು ಕಿತ್ತು 


25 


30 


40 


45 


ಪೆಟ್ಟಿವಣೆ 


ಕಾರಣಗಳನ್ನು ಕಲ್ಪಿಸಿ ಹರಟುವರು. (ಶಾಂತಲಾ. ೨೩೯); ಯುದ್ಧದಲ್ಲಿ 
ಗೆದ್ದ ಮೇಲೆ ಪಟ್ಟ ಮಹಿಸಿ ಆಗುನನಳು ದ್ರ್ರೌಪದಿಯಲ್ಲ, ಸುಭದ್ರೆ 
(ಕಸಾಟ, ೯೫). [ಪಟ್ಟ್ಯ ಮಹಿಷಿ] 
ಪಟ್ಟಿಮಾದೇವಿ (ನಾ). ಪಟ್ಟ ಮಹಾದೇವಿ : ಮಹಾಸೇನನುಹಾ 
೬ ಮೇಗಣ ನೆಲೆಯಾಸ್ಟ ರಿಗೆಯ ಕಳಕಳರನಮಂ ಕೇಳ್ದು 
ಪಟ್ಟಿ ಮಾದೇವಿಯೋಲಗಸಾಬೆಗೆಿವಖಿಖಿನಾಗಿ (ಬಾಧಪು. ೨-೬೮ ವ). 
[ಪಟ್ಟ , 4 ಮಾದೇಸಿ] 
ಪಟ್ಟ ಮಾರ್ಗ (ನಾ). ಪ್ರ ಧಾನಮಾರ್ಗ; ಮುಖ್ಯಬೀದಿ: ಸಂಚರ 
ತ್ರಿರನಿತಂಬಿನ್ಯಂದುಕಾರಾನದಿನತಿಮಂಬಖರಂ ತತ್ತು ರೀಪಟ್ಟಿ ಮಾರ್ಗಂ 
(ಚಂದ್ರಪು. ೧-೧೩೧). [ಪಟ್ಟ 4 ಮಾರ್ಗ] 
ಪಟ್ಟಮಾರ್ಗಂಬಿಡಿ ( (ಕ್ರಿ). ರಾಜಮಾರ್ಗವನ್ನು ಹಿಡಿ: ಸುಬಳ 
ಧರಾಧೀಶ್ವರಂ . . « ಪಟ್ಟಿ ಮಾರ್ಗಂಬಿಡಿದು ಪಾದಮಾರ್ಗದಿಂ ಸನ್ಮಾರ್ಗ 
ಮಾರ್ಗಿಗಳನೆಯ್ದೆ: ವಂದು (ಸುಕುಮಾ. ೮-೪೮ ವು. [ಪಟ್ಟ ಮಾರ್ಗ - ಪಿಡಿ] 
ಪಟ್ಟ ಮುಡುಹು "ಪೊಟ್ಟ ಮುಡುಹ' ನೋ. 
ಪಟ್ಟ ರಾಜ (ನಾ). ಸಟ್ಟಾಭಿಸಿಕ್ತನಾದ ರಾಜ; ಪಟ್ಟ 
ಕಟ್ಟ ಸಿಕೊಂಡ ದೊರೆ: MRM ಪಟ್ಟ ರಾಜನಂ ರಾಜನೆನ್ನದೆ ತಾನೆ 
ಆರಸೆನುವೆನವಗೆ ಮರಣದಿನನ್ಯವಿಧಿಯೆ ? (ಗೊಲ್ಕೊಥಾ. ೬-೧೬೦). 
[ಪಟ್ಟಿ ರಾಜ] 
ಪೆಟ್ಟಿ ಲ್‌ (ನಾ). ಬಂದು ಸೃ (ಳದ ಹೆಸರು: ಪಟ್ಟ ಲ೯ನಾಮಗ್ರಾಮಂ 
. ಮಾದ(ಧ)ನಜೌನೇರಗ್ಗ Fo (we. 20111, ೩೬೭೧೧೭; ಸು. 
8ನೆಯ ಶತ) ; ಕಡೆಕೊಳಂ ಮರಿಯಿಸೆ ಪಟ್ಟಿ ಲ್ಮೂಲೂರ ಮುಕ್ಕೂಡು 
» ತೆಂಕ ಪೋಗಿ ಕಡೆಕೊಳಂ ಪಟ್ಟಲ್ಪೆಯ್ಲಗೆ ಮುಕ್ಕೂಡು (ಮೈಆರಿ, 
೧೯೩೪, ೩೮-೧೫ ; 11ನೆಯ ಶತ). : [7] 
ಪೆಟ್ಟಿ ಲು "ಪಡಲ್ಲ' ನೋ. 
ಪಟ್ಟ ಲೆ (ನಾ). ೧. ಜಿಲ್ಲೆ. ೨. ಪಂಗಡ ; ಜಾತಿ. [ಸಂ. ಪಟ್ಟ ಲಾ] 
ಪಟ್ಟ ವಣೆ (ನಾ). ೧. ರಾಜಪೀಠ; ಗದ್ದುಗೆ; ಸಿಂಹಾಸನ: 
ಟ್ಟ ನಣಿಯೇಂದಂ ಬಿತ್ತರಿಯೆಂದುಂ ಸಿಂಹಾಸನಂ? (ಕಶಸಾ. ೬೦-೩೨೩); 
ಕೆಂಬೊನ್ನ ಪಟ್ಟ ನಣೆಯ ದಳ0ಬಂ ಪುಡಿಗೆದಲಿ ಪರೆದ ಪೂ[ವ] ತುಜುಂಗಲ್‌: 
* ಬಗೆಗಳುಂಬಮಾಗೆ' ತೋಟಿದುವು (ನರ್ಧಮಾ. ೩-೮೭) ; ಓಲಗ. 
ಸಾಲೆಯೊರ್‌ ಸಿಂಗರದ ಚೆನ್ನನಾಂತ ಪಟ್ಟಿ ವಣೆಯ ಮೇಲೆ ಇಚ್ಚೆ ಗಾರ್ತಿ 
ನೆರಸು ನನೆವಿಲ್ಲ ಬಲ್ಲಹಂ ಕುಳ್ಳಿರಲ್‌ (ಕಬ್ಬಿಕಾ, ೩೪೧) ; ಸಿರಿದುಂ 
ಪೊಂಪುಟಿಕಿಯೇಜಿ ಪಟ್ಟಿ ನಣೆಯಂ ತಾನೇಐಕಿದಂ ಸದ್ಗು ಣಾಕರನಂದಿರ್ಮಡಿ 
ರಾಜರಾಜಂ (ಚಿಳವಿ. ಎನ್ನ ನುಟೂದೆಂತರೆನೆಯ್ಯೊಳಿರ್ಪಯ ! 
ಎಂತು ಪಟ್ಟಿ ವಣೆಯನೇಉನಯಂ” ! (ರಾನಾಶ್ವ. ೩೬-೨); ಪಟ್ಟಿ ವಣೆಗೆ 
ಮುಂದಿನ ಉತ್ತರಾಧಿಕಾರಿ ನೀನು, ಅಪ್ಪಾಜಿ (ಕಸಪು. ೭-೮೯). 
೨. ವಧೂವರರು ಕುಳಿತುಕೊಳ್ಳಲು ನಿರ್ಮಿಸಿದ ಹಸೆಮಣೆ : 
ಚೆಂಬೊನ್ನ ಪಟ್ಟ ವಣೆಯ ಮೇಗಣ ದುಗುಲದ 'ಪಸೆಯೊಳ್‌ ಗುಣಾರ್ಣವ 
ನನಾ ದ್ರ್ರುಪದಜೆಯನೊಡನೆ ಕುಳ್ಳಿರಿಸಿ Tem ಕೆಯ್ನ್ನಾರೆಅಕಿದು ಪಾಣಿ 
ಗ್ರಹಣಂಗೆಯ್ಸೆ (ಸಂಪಭಾ. ೩-೭೪ ನ) ; ಅಂತು ಬಂದ ವಧೂಕಾಂತರಿರ್ವ 
ರುಮಂ ವಿವಾಹವೇದಿಕಾಮಧ್ಯದೊಳ್‌' ದಳಿಂಬದಿಂ ಪಚ್ಚ ವಡಿಸಿದ ಪಳಿಕಿನ 
ಪಟ್ಟಿ ವಣೆಯೊಳಿರಿಸಿ (ಚಂದ್ರಪು, ಅನಂತನಾಥಂ . 
ದುಗುಲದಿಂ ಪಾಸಿದ ಪಟ್ಟ ವಣೆಯ ಪಸೆಯ ನಲಂಕರಿಸೆ (ಅನಂಪು.೬-೫೭ವ). 
೩. ಹಲಗೆ ; ಮಣೆ: ಕಟ್ಟದ ಬೆಳುವಟ್ಟಿಯ ನೋಲ್ಯಟ್ಟ ನೊಳಂ ತೀವಿದ 
ಚಿಂಬೊನ್ನ ದೋಣಿಗಳೊಳಮಳಂಕರಿಸಿದ ಪಳುಕಿನ ಪಟ್ಟಿ ನಣೆಗಳೊಳಂ 
* * ೬ ಎಸೆವ ಮಜ್ಜ ನಪ್ರದೇಶಕ್ಕೆ ೬. ೬ ೬ ಬಂದು (ಕಾದಂಪೂ. ೭೦), 
[ಪಟ್ಟ *-ಮಣೆ] 


ರಾಜಂ... 


೨-೮೫) ; 


೬-೭೦ ನ); 


ಪಟ್ಟ ನರ್ಧನ 


ಪಟ್ಟ ವರ್ಧನ (ನಾ). "೧. ಶ್ರೇಷ್ಠಲಕ್ಷಣಗಳಿಂದ ಕೂಡಿದ್ದ 
ರಾಜನಿಗೆ ಮಾತ್ರ ನಿನಾಸಲಾದ ಆನೆ; ಸಟ್ಟದ ಆನೆ; ಪೂಜಾ 
ಗಜ: “ಪೂಜಾಗಜಂ ಎ ಪಟ್ಟಿ ವರ್ಧನಂ? (ಶನುದ, ಪರಿ, ೨) ; ಮಂಡನಾ 
ಯೋಗಂಗಳೊಳಾಯೋಗಂಗೊಂಡು ಬಂದ ಮದಇಂಧಗಂಧಸಿಂಧುರಮಪ್ಪ 
ಪಟ್ಟ ವರ್ಧನದ ಬೆಂಗೆನಾಯು (ಸೆಂಸಭಾ, ೧೦-೨೬ ನ); ವಜ್ರಾಯುಧಂ 
ಪೋಗಿ ಸಮವಸರಣಭೂನಿಯನೆಯ್ಲಿ ಪಟ್ಟಿ ವರ್ಧ ನದಿಂದಮಿಟಂಯೆ 
(ಶಾಂತಿಪು, ೮-೧೫೫ ನು; ಭದ್ರಗಜನುಂ ಕಂಡು ಮನದೆ. ಕೊಂಡೆನಗೆ 
ಪಟ್ಟಿ ನರ್ಧನಮಾಗಲಿದುವೆ ತಕ್ಕುದೆಂದು . , . ಅಶ್ರಮದೊಳೆ ಪಿಡಿದು 
(ಸಂರಾಮಾ, ೧೦-೧೫೯ ಪ). ೨, (ಗುಹ್ಯ ಭಾಗ, ಮುಖ ಹಾಗೂ 
ಕಾಲುಗಳು ಬೆಳ್ಳ ಗಿರುವ) ಒಂದು ಬಗೆಯ ಉತ್ತಮಜಾತಿಯ 
ಕುದುರೆ: ಅಭಿಸೇಕಂ ತೋರಣದೊಳ” ' ವಿಭೂತಿಯಿಂ ತಂದು ಸಟ್ಟಿ 
ವರ್ಧನಕೆ ಜಗತ್ಭ್ರಭುವಂ. ಪೊಡಮಡಿಸುವುದಿರುಳಭಿಮುಖನಾಗಿರ್ದು ಶಾಸ್ತ್ರ 
ನೇದ್ಭುಂ ವೈದ್ಯಂ (ಅಶ್ವಶಾ. ೮-೨೫). ೩. ಅನೇಕ ಶಾಸ್ತ್ರ ಪಾರಂಗತ 
ನಾದ ಬ್ರಾಹ್ಮಣ : ಸೆಟ್ಟಯರಲ್ಲ ಮೇಣು ಪಟ್ಟಿ ನರ್ಧನರಿನರು ಬಟ್ಟ 
ತ್ತಾಗಿಯೆ ಬೊಟ್ಟ ನಿಟ್ಟ ಹರು (ಸರ್ನವ. ೧೬೫-೬೮೨೩). [ಸಂ.] 

ಪಟ್ಟಿ ವಸ್ತ್ರ (ನಾ). ರೇಸ್ಮೆನಸ್ರ್ರ; ಪಟ್ಟಾವಳಿ : ಸಿಂಹಳನೃಪಂ . . . 
ತನ್ನ 'ಕುಪರಿಯರಿರ್ವರಂ ಮಣಿಗಳ ಪಟ್ಟಿ [ನಾಣಂ. ಟ್ಟು) ವಸ್ತ್ರಗಳ , , , 
ಕೊಟ್ಟು (ಭಾನಟಿಂ. ೫-೨೧). [ಪಟ್ಟ್ಯ--ನಸ್ಟ್ರ) 

ಪಟ್ಟಿನಳಿ "ನಟ್ಟಿವಟು' ನೋ. 

ಸಟ್ಟಿ ನಬ, ಸಟ್ಟಿವಳಿ, ಸಟ್ಟಿವಾಳಿ, ಸಟ್ಟಿಳಿ ಪಟ್ಟಾ, ಪಟ್ಟಾವಳಿ, 
ಸಟ್ಟಾನಟಿ, ಪಟ್ಟಾವೊಳಿ, ಪಟ್ಟಾಳ್ಕಿ, ಪಟ್ಟೋಳಿ (ನಾ). 
೧. ರೇಷ್ಮೆ; ಕೌಶೇಯ : ಮಿಸುಗುನ ಚೌಕದ ಮುತ್ತಿನ ಪಸೆವಾಸಿನ 
ಪಟ್ಟಿ ನಟಿಯ ದುಗುಲದ ರುಚಿಗಳ” .ಪಸರಿಸೆ ' ಪೊಂಜಗಲಿ: ವಿರಾಜಿಸು 
ತಿರ್ದುದು (ಜಗವ. ೧೦-೯೫). ಹೆಟ್ಟಿಳಿ: ೨. ರೇಷ್ಮೆ ವಸ್ತ್ರ; 
ಸಟ್ಟಿಮಡಿ; ಪೀತಾಂಬರೆ: ಪಟ್ಟಿ ವಳಿಯ6 ಪೊದಿಸಿ (ರೇವಣ. ೧೦೫-೭); 
ಪಟ್ಟಿ ವಳಿಗಳು ಛಿದ್ರವಾದುದ ನಿಟ್ಟ ಸಿದಳೊರ್ವ ಸತಿ (ಶಂಕದಾ, ೩-೬೪). 
ಪಟ್ಟಿವಾಳಿ : ೨. ತರಿಸಿ ಸುತ್ತಿದ ಪಟ್ಟಿ ವಾಳಿಯನಿರದೆ ಚಿತ್ರಾವಳಿ 
ಗಜಾವಳಿ ಜರಿಯ ಪುಲ್ಲಿಯ ಸೂಕರಾವಳಿ ಹಲವು ವರ್ಣಗಳ (ಕೌಸಿರಾ, 
೧೨-೧೦) ; ಪಟ್ಟಿ ವಾಳಿಯಸುಟ್ಟೂ ಬನ್ನಿ ದಟ್ಟಚುಂಗ ಬಿಟ್ಟು ಬನ್ನಿ ಪಟ್ಟ 
ಪಸ್ತ್ರದಿ ಪುರಂದರನಿಟ್ಮಲರಾಯನ ನೋಡುವ ಬನ್ನಿ (ಪುರಂದ.೧-೧೦೭-೭). 
ಪಟ್ಟಿ ೪ : ೧. ತುಂಬುರೆ ಸಚಿನನು . . . ಮೇಿವಿಡಿದ ಪಟ್ಟಿ ಯ ತೆರೆ 
ಯೊತ್ತಿ ನಲಿ ನಿಂದನು (ಸೌಂದಪು,೧೩-೪೫); ಮಾರಾರಿಲಿಂಗಳ್ಳೆ ಪಟ್ಟಳಿಯ 
ಭಕ್ತಿ ಕರ್ಪೂರಸವಿನ್ಮಶ್ರ್ರ ಕಾರ್ಪಾಸಭಕ್ತಿ ಗಳನಾ ನೂಲಇಜುಸಾಹಸ್ರ ವೆಸೆವ 
ಲಸದಾರತಿಯನಾ ನಿರಾಜನವೆನಿಸುವ ಚಾರುತರಧಾರತಿಗಳಂ ಬೆಳಗುವಾತಂಗ್ಳೆ 
ಸೂರಾಬ್ದ ಶಿಖಿನೇತ್ರನೊಲಿದು . . . ಸರ್ನೆಸುಖನುಂ ಕೊಡುವನು 
(ಗುರುಚಾ, ೬-೪೪). ಪೆಟ್ಟಿಲಕ್ಕಿಃ ೨.ಸಟ್ಟಲಾಯೆನಲೈ ದುಗುಲನ್ನುದು” 
(ಚತು. ೧೨೧). ಪೆಟ್ಟಾ ವಳಿ : ೨. ಇಳೆಗೆ ಪಟ್ಟಾ ವಳಿಯನುಡಿಸಿದನ 
ರಿಂತುಂಟಿ ತಿಳಿವಡೆನ್ನಯೆ ಪೂಜೆಗಳನಡಿಸಿದವರು ಂಟಿ (ಆಫೀರ.ದೇ.೧೦೪-೧); 
ಪಳಿಯು ಪಟ್ಟಾನಳಿಯು ನೇತ್ರಾವಳಿಯು , ಹಂಸಾವಳಿಯು (ಬಸಪು. 
೧೧-೨೫) ; ಸುರಂಗಿನ ಪಟ್ಟ ಪಟ್ಟಾ ವಳಿಯ ದಿಂಡುಗಳ . . . ಚಿತ್ರಾ 
ವಳಿಯ ಸತ್ತಿಗೆ ಹೇಮಘಟಸಂತತಿಯ ನೊಟ್ಟಿ ದರು (ಕುವ್ಯಾಸ, ೫-೪೭) ; 
ರತ್ನ್ನಾರತಿವೆಳಗಿ ದಸರಿ ಸಟ್ಟಾವಳಿ ಚಿತ್ರವಸ್ತ್ರವ ನಿವಳಿಸಿದರಚ್ಛು ತನಂಖ್ರು 
ಗಳಲಿ (ನೋಹತ, ೪೨-೨೭), ಪೆಟ್ಟಾನಟಂ : ೨, ಪಟ್ಟಾ ನಟಿಯ 
ನುಟ್ಟು ಕೊಂಡರಸುಮಗನಂ ಪೋಲ್ತು . . . ಇಷ್ಟ ನಿಷಯ ಕಾಮ 
ಭೋಗಂಗಳನನುಭನಿಸುತಿರ್ಪುದುಂ (ಸಂಚತಂ, ೧೮೬-೧೫) ; ಚೀನದ 
ಮುಹಾಚೀನದ ಪಟೀಯ ಚಿತ್ರ್ರಾವಲಿಯ ಪಟ್ಟಾ ನಟಿಯ ಪಟ್ಟ ಸೂತ್ರದ 


೫೧೧೯ 


30 


95 


45 


ಪೆಟ್ಟಿಸ್ಕ 


He ಪುಟ್ಟ ಗೆಗಳನೊಟ್ಟ, ಬೆಟ್ಟಾಗಿ ಪುಂಜಿಸಿ (ಸುಕುಮಾ, ೧೦೧೯೧ ನ) ; 
ತಾಂ ದೊಡ್ಡ ವ್ಯನಹಾರಿಯಾಗಿ ಎಲ್ಲಾ ಪರದರಿಗೆ ಮಂಖ್ಯನಾಗಿ ಸಟ್ಟಾ 
ನಟೂ ಮೊದಲಾದ ನಸ್ತ್ರಂಗಳುನುಂ « ೬ ೬ ಫೇಆಕೊಂಡು (ಪುಣ್ಯಾಸ್ರೃ. 
೩-೪೩ನು., ಹೆಚ್ಚಾ ವೊಳಿ ; ೨. ಭುನನಕೋಶದ ಸೀಕೆ ಶುಭ್ರ 
ಪಟ್ಟಾ ವೊಳಿ ನನರಂಗವು ಕರ್ಕನಾಡ ಚವುಕವಳಿಯು ಸಿಂಹಳಾಂತಕ 
ಕಂಠಿಯು' ಅವುಗಿಡೇನನ ಮನೆಯೊಳಗೆ (ಅನುಸ20,9-೨8), ಪಟ್ಟಾ ಳಿ: 
೧. ವಿಂಜಿಗುವ ಪಂಚಾಂಗಂಯ ಪಟ್ಟಾಳಿಯ - ಸರಗೊಂಡೆಯ ರಲ್ಲಿ 
ಗಳು ಮೆಜಕಿದುವು ರಥದಂತರಾಂತರದೊಳಗಿಹ ಸುರುಚಿರ ಲೋನೆಗಳೊಳಗೆ. 
(ಕಂಸವಿ, ೨೩-೬೦). ಪಟ್ಟೋಳಿ : ೧: ಸಟ್ಟ್ರೋಳಿಯ ಸರ ಗೊಂಡೆ 
ಯದ ಲೋನೆಯ್ಲಿಂದ ವರರತ್ನದ ಪ್ರತಿಮೆಗಳಿಂದ ಭೂಪನ, 'ಹಿರಿಯ 
' ಹಜಾರವೊಪ್ಪಿ ದುದು (ಕಂನವಿ, ೬-೩೦); ಪಟ್ಟ್ಯೋಳಿ ಈ ಸೀರಿ' ಸಾದ 
ಮುಚ್ಚು ಡಂಿವೂಳ್ಳು (ಲೋಕಗೀ. ೧೨೩). [ಪಟ್ಟ ಪಟ್ಕೂ] 
ಪೆಟ್ಟಿ ನಾಲ (ನಾ). (?) : ಲಾಲರು ತೆರುನ ಗ ೧೫ ಪಟ್ಟಿ ನಾಲರುಗಳಗೆ 
ಗ ೩ ಅರಿಯರು ತೆರುನ ಗ ೮ ತೀರಬುತ್ತಿಯರು ತೆರುವ ಗ ೧೫ (ಎಕ. 
XY, ಬೇಲೂರು. ೨೯೮-೬೩; 1279). [7] 
ಪಟ್ಟ ಮಾಳಿ "ಪಟ್ಟಿ ನಟಿ? ನೋ. 
ಪಟ್ಟ ನೇಣೌ್‌ (ನಾ). ಅಧಿಕಾರಸೂಚಕನಾದ ಉಂಗುರ; ಮುದ್ರೆ 
ಯಂಂಗುರ (?) : ಕುನ್ನಿಗಳೊಳ್ಬಡೆದಂ ನಡು[ನಾ][ಡ]ತೀರ್ತ್ನನೀ 
ನುಹಿಮೆಗಳಂ ಪಟ್ಟ ವೇದಿಯಂ ಬೆಸ ಬಟ್ಟಿನ್ನಂ ೫೫% ಕುನ್ನಿಗಂ 
(ಸೌಇಇ, ಸಖ ೨೪-೧೫; 1034), [ಪಟ್ಟ -- ವೇದ್ವಿ] 
ಪಟ್ಟಿ ನೇರು “ಟ್ಟಿ ನೇಜು' ನೋ. 
ಪಟ್ಟ ನೇಣು, ಪಟ್ಟವೇರು (ಕ್ರಿ). ಸಿಂಹಾಸನವನ್ನು ಹತ್ತು, 
ಆರೋಹಿಸು ; ರಾಜನಾಗು :ಪೊಸಕಿ ಪಟ್ಟಿ ವೇಜಕಿದನ ಕಯೋಗಳುಂ 
ಬಿಗಿಯೆ (ಬದ್ದ ಪ್ರ. ೨-೪೦), ಪೆಟ್ಟಿ ನೇರು : ನೂರನೆಯ ಗೋವಿಂದನ 
ಮರಣಾನಂತರ ಅವನ ಮಗ ಅಮೋಘ ವರ್ಷಸೃಪತುಂಗ ಪಟ್ಟಿ ನೇರಿದ್ದನು 
(ನೊಳಂಬ. ೨೭). [ಪಟ್ಟಿ -- ಏಜ; (ನೀಲ್‌, )] 
ಪಟ್ಟಿಶರ (ನಾ). ದೊಡ್ಡ ಕೆರೈ-ಕೊಳ : “ಪಟ್ಟಿ ಸರ--ಪಟ್ಟಿ ಶರ- 
ದೊಡ್ಡ ಕೆರೆ? (ತದ್ಭಳೋ. ೨೩) ; ಪಟ್ಟಿ ವರ್ಧನ, ಪಟ್ಟಿ ಶರ'(ಶಮದ, ೨೯೮ 
ಪ್ರಯೊಲ). [ಪಟ್ಟ್ಯ-*ಶರ] 
'ಪೆಟ್ಟ ಶಾಲಿ “ನಡಸಾಲೈ' ನೋ. 
ಪಟ್ಟ ಶಾಲೆ "ಪಡಸಾಲೆ? ನೋ. 
ಪಟ್ಟಶಾಳೆ "ಪಡಸಾಲೆ? ನೋ, 
ಪಟ್ಟ ಶಿಲ್ಪಿ (ನಾ). (ಅರಮನೆಯ) ಮುಖ್ಯ ಶಿಲ್ಪಿ; ಪ್ರಧಾನ 
ಶಿಲ್ಪಿ : ಒಂದನೆ ನರಸಿಂಹನ ಪಟ್ಟ ಶಿಲ್ಪಿ ಕೇದಾರೋಜನು ೪ ದ್ವಾರ 
ಗಳನ್ನೂ ಮತ್ತು ಜಾಲಂಧ್ರಗಳನ್ನೂ ಸೇರಿಸಿದನು (ಭಾರದ, ೫೦೬). 
[ಟ್ಟ + ಶ್ಲ] 
ಪಟ್ಟಿ ಶಿಷ್ಯ (ನಾ). ಮೆಚ್ಚಿನ ವಿದ್ಯಾರ್ಥಿ ; ಪ್ರಧಾನಶಿಷ್ಯ : 
ಅರ್ಜುನನು ದ್ರೋಣಾಚಾರ್ಯರ ಪಟ್ಟಿ ಶಿಸ್ಕನೆನಿಸಿಕೊಂಡನು (ರೂಢಿ). 
[ನಟ್ಟ *-ಶಿಸ) 
ಪಟ್ಟಿ ಸ್ಕ «ಪಟ್ಟಿಸೈ? ನೋ. 
ಸಟ್ಟಸ್ಥ : (ನಾ).. ಖಡ್ಗದಂತಹ ಒಂದು ಬಗೆಯ ಆಯುಧ : 
“ಪಟ್ಟಿ ಸ ಪಟ್ಟ ಶ.- ಒಂದಾಯಂಧ” (ತದೃಕೋ. ೨೩); ಕೃಪಾಣ 
ಪಟ್ಟಿಸ ಪರಶು ಪರಿಘ ಗಡಾದಿ ಶಸ್ತ್ರದಿನೆಸೆದುದಾ ದುರ್ಗ (ತೊರರಾ, 
೬-೭-೭) ; ಸುರಗಿ ಸೂನಗಿ ಶಕ್ತಿ ಕರವಾಳು ಗದೆ ಖಡ್ಗ ಪರಶು ಪಟ್ಟಿಸ 
ಕೊಂತಲೌಡ,.. ಮಂದರ 'ಮೊದಲಾದಾಯುಧದೊಳು , , . 
ಪೊಡದು(ಭೈ ೦ನೇ. ೩-೯) 1 ಕುಂತೆಂಗಳಿಂ ಜಂತೆಗಳಂ ಪ್ರಾಸ ಪಟ್ಟ ಸಂಗಳಿಂ 


ಪಟ್ಟ ಸರ 


ಪಾಸುವಲಗೆಗಳಂ ಅಳವಡಿಸಿ (ಚಿಕವಂ, ೫೪-೧೫) ; ರಲ್ಲಿ 
ಸುವ ಪಟ್ಟಿ ಸದಲಸಿ ಗದೆಯಲ್ಲಿ ತಾಗಿದ ಗಾಯದಲಿ ಬಲುಬಲ್ಲಿದರು. ನೆಲ 
ಕುರುಳಿ ಹೊರಳುವರುಭಯಕಟಕದಲಿ (ಕೋಗಯ. ೨೧-೨೮). 
[ಆಸಂ. ಪಟ್ಟಿಸ] 

ಪಟ್ಟ ಸರ (ನಾ). ಪಟ್ಟಿಶರ : “ಪಟ್ಟಿ ಸರ--ಸಟ್ಟ ಶರ-ಇ ದೊಡ್ಡ ಕೆರೆ? 
(ತದ್ಭ ಕೋ. ೨೩); ಶೋಭಿಸುವ ಪಟ್ಟಿ ಸರಮುಂ ಪಟ್ಟಿ ಮಹಿಷಿಯ ೦ Fi 
ತೋಣುಶಿರ್ಕುಂ (ಕಬ್ಬಿ ಕೈ. ೯೮). [ಪಟ್ಟ್ಯ-ಸರ್ಯ] 

ಸಟ್ಟ ಸಹಣ «ಪಟ್ಟಸಾಹಣ' ನೋ. 

ಪಟ್ಟ ಸಹಣಿ «ಪಟ್ಟ ಸಾಹಣಿ' ನೋ. 

ಪಟ್ಟಿ ಸಾಣಿ (ನಾ). ಉತ್ತಮವಾದ ಜವನಿಕೆ,--ತೆರೆ : ಸುತ್ತಲೂ 
ಬಣ್ಣ ಬಣ್ಣದ ಪಟ್ಟಿ ಸಾಣಿ (ಪರೆಡೆ) ಗಳನ್ನು ಕಟ್ಟಿ, ದಿವ್ಯವಾದ ಅಲಂಕಾರ 
ಗಳಿಂದ ಭೂಷಿತರಾಗಿ (ಬುದ್ಧ ಚಾ. ೧೦೮). [ಪಟ್ಟ *ಸಾಣಿ?] 

ಪಟ್ಟ ಸಾಲಿಗ (ನಾ). ಪಟ್ಟಿವಸ್ರ್ರವನ್ನು ನೇಯುವವನು ; ರೇಷ್ಮೆ 
ನೇಕಾರ : ವೃದ್ಧ ತಾಪಸನಂ . . . ಅಲ್ಲಿಯ ಮೂಲಿಗನಸ್ಪ ಪಟ್ಟಿ ಸಾಲಿಗಂ 
ಕಂಡು ತನ್ನ ಮನೆಗೊಡಗೊಂಡು ಪೋಗಿ (ಸಂಚತಂ. ೭೩-೮); ಶಾಸನ 
ಪಟ್ಟಿ ಸಾಲಿಗ: ಸಮಯಸಮುದಿತ: ಅಲಾಟಪಟ್ಟಿಂ . . . ಶ್ರೀಮನ್ಮಹಾ 
ಸಾಮುನ್ತಂ ಮಾರ್ತ್ತಣ್ಣಯ್ಯಂ (ಸೌಇಇ. ೫1-1, ೬೮-೮3 ; 1045); 
ಶ್ರೀನುದ್ರಾಜಧಾನಿ ಆವಂಚೆಯ ಪಟ್ಟಿ ಸಾಲಿಗಂ ತ್ರೈಳೋಕ್ಕಮಲ್ಲ 
ಅಂಗಡಿಸೆಟ್ಟಿ ಗಂ (ಕಇಆ, ೨೮-೪೦-೩೩ ; 1115); ಗಂದಿಗ ನೆರನಣಿಗಂ 
ಸರವಂದಿಗನಾ ಪಟ್ಟಿ ಸಾಲಿಗಂ ಬಾಣಸಿಗಂ ಮಾಂದರಿಗಂ ಜೋಯಿಸಿಗಂ 
ಸಂದಜಾಕೆಯ. ಕಬ್ಬಿಗಂ ಸಮಂಜಸನೊಳನೇ 
ಪಟಿಿಗಜ್ಜ ೦ ಪಟ್ಟಿ ಸಾಲಿಗರೊಳ್‌ (ಉಮಾಶ್ಚ. ೭-೨೪). 

[ಪಟ್ಟ *-ಸಾಲೈ(-ಆ ಸೇಲೆ) .--ಇಗ] 

ಪಟ್ಟ ಸಾಲಿಗಿತಿ, ಸಟ್ಟಿಸಾಲಿತಿ (ನಾ). ರೇಸ್ಮೆನೇಕಾರರ ಜಾತಿಯ 
ಹೆಂಗಸು : ಸರವಂದಿಗಿತಿ, ಪಟ್ಟಿ ಸಾಲಿಗಿತಿ, ಗಂದಿಗಿತಿ (ಶಬ್ದಾನು. ೧೯೨ 
ಪ್ರಯೋ). ಪೆಟ್ಟಿ ಸಾಲಿತಿ: ಪಾರ್ವಂತಿ, ಅಕ್ಕಸಾಲಿತಿ, ಪಟ್ಟ ಸಾಲಿತಿ 
(ಶಬ್ದಾನು. ೨೦೨ ವ್ಯಾಖ್ಯಾ).[ಪಟ್ಟ ಸಾಲಿಗ---ಇತ್ತಿ(-ಆ-ಇತ್ತಿ)] 

ಪಟ್ಟಿ ಸಾಲಿತಿ "ಸಟ್ಟಸಾಲಿಗಿತಿ? ನೋ. 

ಪಟ್ಟ ಸಾಲೆ "ನಡಸಾಲೆ,' ನೋ. 

ಪಟ್ಟಿ ಸಾಹಣ, ಪಟ್ಟಿಸಹಣ (ನಾ)... ಶ್ರೇಷ್ಠವಾದ ಕುದುರೆಗಳ 
ಲಾಯ; ಮುಖ್ಯವಾದ ಲಾಯ: "ಪಟ್ಟಿ ಸಾಹಣಾಧೀಶ' ಪರಾ. 
ಪಟ್ಟಿ ಸಹಣ : ಪಟ್ಟಿಸಹಣದ ಹಿರಿಯ ಸಹಣದ ವಿಮಲಸಹಣಿಗಳನರ 
ಕರೆ (ಕುನ್ಯಾಭೀ. ೪-೪೭). [ಪಟ್ಟಿ -- ಸಾಹಣ] 

ಪಟ್ಟ ಸಾಹಣಾಧಿಪತಿ (ನಾ). ಸಟ್ಟಿಸಾಹಣದ ಅಧಿಕಾರಿ; ಶ್ರೇಷ್ಠ 
ವಾದ ಕುದುರೆಗಳ ಲಾಯದ ಅಧಿಕಾರಿ,--ಮುಖ್ಯಸ್ಥ p 
ಬಾಹತ್ತರನಿಯೋಗಾಧಿಸತಿ ಪಟ್ಟ ಸಾಹಣಾಧಿಪತಿ ಹೆ ಪೇಯಿಯ 
ಸಾಹಣಿಯರೆಂ (ಕೊಲ್ಲ ೫೨. ೧೬-೩೯ ; 1189), 

[ಪಟ್ಟಿ ಸಾಹಣ- ಅಧಿಪತಿ] ` 

ಪಟ್ಟಿ ಸಾಹಣಾಧೀಶ (ನೂ)... ಪಟ್ಟಿ ಸಾಹಣಾಧಿಪತಿ : ಆಯತ 
ಕೀರ್ತ್ತೀನಿನೇಶಶ್ರಿ (ಯುಕ್ತಂ ಪಟ್ಟಿ ಸಾಹಣಾಧೀಶನೆನಲ್‌ ಫೇಯಿಯ 
ಸಾಹಣಿ (ಎಇ. ೫೪, ೩೫-೧೬; 1189), [ಪಟ್ಟಿ ಸಾಹಣ ಅಧೀಶ] 

ಪಟ್ಟ ಸಾಹಣಿ, ಸಟ್ಟಿಸಹಣಿ (ನಾ). - ಪಟ್ಟಿ ಸಾಹಣಾಧಿಪತಿ : 
ಮಹಾಪ್ರಚಂಡದಂಡನಾಯಕಂ ಪಟ್ಟಿ ಸಾಹಣಿ ಬಮ್ಮದೇವಯ್ಯೂ ದಂಡ 
ನಾಯಕರ ಸಿರಿಯ ಮಗಂ ರೇಚರಸರು . . . ರಾಜ್ಯಂಗೆಯ್ಯತ್ತ 
(ಎಕೆ. ೪11 (6), 8 ೩೩೪-೯ ; 1100) ; ಮಹಾಮಂಡಲೇಶ್ವರಂ 
ಕರಿತುರಂಗ ಪಟ್ಟಿ ಸಾಹಣಿ ಮಲ್ಲಿಯಂಣನ ಪ್ರಧಾನ ಕಂಚೇಗೊಂಡ ಪೈರದ 


(ಕಾನ್ಯಾವ. ೩೨೩); 


೫೧೨೦ 


0 


35 


40 


45 


ಪಟ್ಟಿಟೂ, 


ಪೆರ್ಗ್ಗಡೆ ದಂಡನಾಯಕಂ (ಕಣಆ. ೧೪-೯-೬೧; 1127); ಬಲ್ಲಾಳದೇವನ 
ಪಟ್ಟ ಸಾಹಣಿಕಳುಂ ಅಯಿಬೆಯ ಸಾಹಣಿ ಶ್ರೀಮಲ್ಲಿಕಾರ್ಜ್ಜುನದೇನರ 
(ಎಕ, ೪11, 'ಶಿನಮೊ. ೧೦೨-೩೩; 1215). ಪೆಟ್ಟಿ ಸಹಣಿ: ಸನುಂಚಿ 
ತಾಸನದೊಳ್‌' ಕ್ರಮದಿಂ ಕುಳ್ಳಿ ರ್ಜ ಪಟ್ಟಿ ಸಹಣಿಯರ ಪರಿನಿಡಿಯೊಳಂ 
(ಗಿರಿಕ, ೨-೧೦೫ ವ); ರಾಜವಾಜಿಗಳಂ , . . ಪಟ್ಟಿ ಸಹಣಿಗಳಿರ್ಕೆಲದೊಳ್ಳಿ 
ಡಿದು ತಡೆಯದೆ ತರ್ನಾಗಳ್‌ (ರಾಜಶೀ, ೧೩-೬೧ ವು. [ಪಟ್ಟ -- ಸಾಹಣಿ] 

ಪಟ್ಟಿಸಾಳಿ "ಪಡಸಾಲ್ಕೆ' ನೋ. 

ಪಟ್ಟ ಸು "ಪಟ್ಟಿಸ್ಕ? ನೋ. 

ಪಟ್ಟಿ ಸೂತ್ರ (ನಾ): ರೇಷ್ಮೆಯ ಎಳ್ಳೆ-_ನೂಲು,--ದಾರ: 
ಪಟ್ಟಿ ಸೂತ್ರದೆರೆಡೆಳೆಯುನುಂ ಗಂಟಕ್ಕುನಂತೆ ಪರಂಪರಮು೨ಂ ಪಟಿಮಟಕಿವು 
ಮಾದ ನಣ್ಣಂ ಪುನರ್ನವಂ ಮಾಟ್ಟ ಬಗೆಯಿಂಂ ಎನ್ನ ನಿಂತೆಂದಟ್ಟಿ ದನೆಮ್ಮರಸಂ 
(ಶಾಂತಿಪು. ೫-೩೨ ನ); ಚಿತ್ರಾನಟಿಯ ಪಟ್ಟಾ ವಟೀಯ ಪಟ್ಟಿ ಸೂತ್ರದ 
ಚಿತ್ರಸೂತ್ರದ ನೇತ್ರನಟ್ಟಣಿಗೆಯ ಪುಟ್ಟ ಗೆಗಳನೊಟ್ಟ ಬೆಟ್ಟಾಗಿ ಪುಂಚಿಸಿ 
(ಸುಕುಮಾ, ೧೦-೯೧ವು); ಪಟ್ಟಿ ಸೂತ್ರ ಂಗಳೊಳು ಪೃಷ್ಠಾ ಪೃಷ್ಠಿ ಮುಖ 
ಮುಖನದು ಪೋಣಿಸಿ ಪೆಟ್ಟಿಗೆಯೊಳಿಹ ದಿವ್ಯರುದ್ರಾಕ್ಷಿಯ ನಿಭೂಸಣನ 
(ಶಂಕದಾ, ೫-೪೧). [ಪಟ್ಟಿ 4 ಸೂತ್ರ] 

ಪೆಟ್ಟಿ ಸೂತ್ರಬಿಸಿಗೆ (ನಾ). ರೇಷ್ಮೆ ನೂಲಿನ ಒಂದು ತೂಕ; ಹತ್ತು 
ಪಲದ ತೂಕೆ : ಪಟ್ಟಿಸೂತ್ರಬಿಸಿಗೆಗೆ ನಿ ೧೦ ಸುಂಕದ ಪೇಚಿಕಿಂಗೆ ವಿ ೧೦ 
ಪತ್ತಿಯ ಮಳವೆಗೆ ವಿ ೨॥. . . ಟಂಕಣಕಾರ ಬಿಸಿಗೆಗೆ ವಿ೭॥ 
(ಕಣಆ. ೧೦೩-೮೦-೨೮ ; 1076). [ಪಟ್ಟಿ ಸೂತ್ರ -. ಬಿಸಿಗೆ) 

ಪೆಟ್ಟಿ ಳಿ "ನಟ್ಟಿವಟಾ' ನೋ. 

ಪಟ್ಟ ಳಿಗೆ, ಪಟ್ಟಣಿಗೆ (ನಾ). ಉತ್ತಮವಾದ ರೇಷ್ಮೆವಸ್ರ್ರ ; 
ದುಕೂಲ; ಪಟ್ಟಿವಸ್ತ್ರ: ಮಲ್ಲಿಗೆಯ: 'ಸೋರ್ಮುಡಿ ನಿಪ್ಪೊಸತಪ್ಪ 
ಮೌಶ್ರಿಕಂಗಳ ತೊಡವುಟ್ಟಿ ಪಟ್ಟ ಳಿಗೆ ದಂತಮರೀಚಿಗಳಿಂ ಬೆಳರ್ತ ಬಾಯರ್‌ 
ಪಳಿಕಿನ ಪೆಣ್ಣೆ ಪಾಸಟಿಯೆನಿಪ್ಪ ವಿಲಾಸಮನೀಯೆ (ಸಂರಾಮಾ. ೩-೭೨); ಸೆಳೆ 
ಮಂಚವನೇಜುಂತ್ತ ೦ ಸೆಳೆದಂ ಮುಸುಕಿಟ್ಟ ಪಟ್ಟಿಳಿಗೆಯೆಂ ಮುದದಿಂ 
(ಎಎ. ೬-೬೮), ಪಟ್ಟಿ ಣಿಗ್ಗೆ : “ಹುಟ್ಟಗೆ, ದುಗುಲಂ, ಸಟ್ಟಿಣಿಗೆ, 
ಉಳ್ತು ಡಿಗೆ-ಈ ೪ ವಸನಕ್ಕೆ ಪೆಸರ್‌” (ಕಶಸಾ, ೬೩-೩೯೨); ಮುಂಸುಕಿಟ್ಟಿ 
ಪಟ್ಟಿಣಿಗೆಯುಂ ಪೊಜಸೊಣ್ಮುನೆ ಕಣ್ಣ ಬಿಳ್ಳು ಮೋಪರ ಮನದೊಳ್‌ 
ತೆಟಂಬೊಳೆನ ಬಾಳೆಗಳಂತಿರೆ , . , ಬಂದುದಂಡೊಡನೆ ಸಜ್ಜ ನನೆಂಡಿರ 
ತಂಡಂ (ಆದಿಪು. ೧೧-೪೬ ಅಡಿಸದ್ಯ) ; ಯೌನನೋನ್ಮತ್ತೆಯರುಟ್ಟಿ 
ಪಟ್ಟಿ ಣಿಗೆಯೆ ನಿಲಯ ತುಟುಂಗಲಂ ನೆಗಪಿ ನುಣ್ಮೊಡೆಯ ಚೆಲ್ವಂ 
ನೋಡಲೆಂದು ಸಿಡಿಮಿಡಿವರ್ಪ ಕಾತರ ವಿಟಿರ ಕಣ್ಣೆ ಪಾರಣೆಯಂ ಮಾಡಿಸಿ 
ಯಂಂ . ಸಾಯಂತನಸನಂಯಸವಿಸಾರಣಂ ಸೌಖ್ಯಸಾರಸರ್ವಸ್ವ 
ಮೆನಿಸಿದಾಗಳ್‌ (ಚಂದ್ರವು. ೮-೪ವು), [ನಟ್ಟ -- ಪಳಿಗ್ಗೆ] 

ಪಟ್ಟಿ ಳಿಗ್ಗೆ "ಪಡಲಗೆ' ನೋ. 

ಪಟ್ಟ ಳಿ «ಪಟ್ಟಡಿ' ನೋ. 

ಪಟ್ಟ ಕ್ಕೆ "ಸಟ್ಟಡ್ಲಿ' ನೋ. 

ಪಟ್ಟ ಳೆಕಂಭ (ನಾ). ತೊಲೆಯನ್ನು ಹೊತ್ತಿರುವ ಕಂಭ ; ತೊಲೆ 
ಗಂಬ : ಪಳಿಕಿನ ಬದ್ಧ ಭೂಮಿಂ ಮಣಿವೇದಿಕೆ ಪಚ್ಚಿಯ ಭಿತ್ತಿ ವಜ್ರದು 
ಜ್ವಳಿಪ ನಿತಾನಮಾ ನಿನಿರ್ದ ನೀಲದ ಪಟ್ಟಿ ಳೆಕಂಭನಿಂಬುವೆತ್ತಳನಡೆ 
. ೬ « ಮೆಂಡಿತಮಾಯ್ತು ವಿಮಾಹಮಂಡಪಂ (ಶಾಂತೀಕ್ವೆ. ೨-೧೩೧), 

[ಪಟ್ಟ ಳೆ, (ಎ ಪಟ್ಟಿಡಿ,) 4: ಕಂಭ] 
ಪಟ್ಟಿ ಟಂ (ಕ್ರಿ) .ಸಂಪೂರ್ಣವಾಗಿನಾಶವಾಗು; ನಿಶ್ಶೇಷವಾಗು(?). 
ಪಟ್ಟಟಿಪಾಯ್ತೊಂ - ಸಂಪೂರ್ಣವಾಗಿ ನಾಶವಾಗುವಂತೆ 

ಹಾಯುವವನು,--ಮೇಲೆ ಬೀಳುವವನು : ಕಾಮಕೋಡನ್‌ 


ಪಟ್ಟಿಟ್ಟು 


ತಮ್ಮುತ್ತು ಮೂವರಾ ಪಾಶುಪಾತಂ ನಮ್ಮಾ $$ ನೋವದೊರಾ ನಾಲಗೆಯನೆ 
ಕಿಳ್ಬೊ ನ್‌ ಪಟ್ಟಿ ವೊಡೆಯಂಗೋ ಆ(ವ)ದೊರನ್‌ ಪಟ್ಟಿಟೂ ಪಾಯ್ಚೊನ್‌ 
ಶ್ವೇತವಾಹನನು ದಯಪುರಮಾನ್‌ ಪೊಗುವಲ್ಲಿ ಎಜದು ಶ್ವರ್ಗಲಯ 
ಕೈೇಲಿಿದೊನ್‌ (ಎಇ. 1X, ೧೯-೧೧ ; 800). [ಪಟ್ಟಿ ಅಬ] 
ಪಟ್ಟಿ ಟಿ «ಸಟ್ಟಿವಬಾ? ನೋ. 
ಪಟ್ಟಾ, "ಸಟ್ಟಿಯ,' ನೋ. 
ಪಟ್ಟಾ, «ಸಟ್ಟಿಯ್ಯ' ನೋ. 
ಪಟ್ಟಾಂಗ «ಪಟ್ಟಂಗ' ನೋ. 
ಪಟ್ಟಾಂಬರ (ನಾ). ಪಟ್ಟಿನಸ್ರ್ರ; ರೇಷ್ಮೆಯ ಬಟ್ಟೆ ; ಪಟ್ಟಾವಳಿ : 
ವಸುಧಾತರುಣಿ ನಿಟವಿಡಿದುಟ್ಟಿ ಪಟ್ಟಾ ಂಬರವಿದೆನೆ ಲನಣಾಬ್ದಿ ಮಿಗೆ 
ರಂಜಿಸುವುದು'(ಜೀನಂಚ. ೨-೧) ; ಸಲ್ಲಲಿತ ಜಂಗಮವಶಂಗತನಾಗಿರೆಂದು 
ಪಟ್ಟಾ ಂಬರಾದಿಗಳನಿತ್ತು . . . ನಂಬ್ಬಣ್ಣ ೦ಗೆ ಶಿನನೊಲ್ಲು ಕೃ ಪೆಗೆಯ್ಯಲು 
(ಆರಾಚ, ೪-೬-೨೩). [ಪಟ್ಟಿ + ಅಂಬರ] 
ಪೆಟ್ಟಾಂಶುಕ (ನಾ). -ಸಟ್ಟ್ರಾಂಬರ : ವರಪಟ್ಟಾ ಂಶುಕರಾಶಿಯಂ 
ಸಮದ ಹಸ್ತಿ ವ್ರಾತವಂಂ ಘೋಟಕೋತ್ಸರಮಂ ರತ್ನಸಮೂಹಮಂ ಪತಿಗೆ 
ದೂತರ್‌ ತೋದರ್‌ (ಚಂದ್ರಫು. ೯-೪); ಉಜ್ಜ ್ಯಲನೆನಿಪ ಮಣಿ 
ಭೂಷಣಾಳಿಯ ಲಲಿತಸಟ್ಟಾಂಶುಕಸಮೂಹವನು . . . 'ದಣಿನಂದಡಲಿ 
ವಿಸ್ರಾವಳಿಗೆ ಪಿರಿಜಿನಲಂಬಿಕಾಸುತನಿತ್ತ ನೊಲವಿನಲಿ (ತಿನ್ಮುಶ್ರ. 
[ಪಟ್ಟಿ ೬ ಅಂಶುಕ] 
ಸಟ್ಟಾ ಕತ್ತಿ, ಪಟ್ಟಕತ್ತಿ (ನಾ). ಖಡ್ಗ ದಂತಹ ಒಂದು ಬಗೆಯ 
ಆಯುಧ: ಕತ್ತಿ, ಸಾಣಾಕತ್ತಿ, ಫಿರಂಗಿಕತ್ತಿ, ಪಟ್ಟಾಕತ್ತಿ ... 
ಮೊದಲಾದ ಆಯುಧಗಳನ್ನೂ ತಂದು (ಕೃವಾಸ, ೧೧೮) ; ಹುಲ್ಲೇ 
ಚರ್ಮದಿಂದ ಮುಚ್ಚಲ್ಪಟ್ಟ ಪಟ್ಟಾಕತ್ತಿಯೂ ನಕುಲನ ಆಯುಧ 
(ಕೃನಾವಿ, ೩೨). ಪೆಟ್ಟಿ ಕತ್ತಿ : ಅನರು ಗುರಾಣಿಗಳನ್ನೂ ಪಟ್ಟ ಕತ್ತಿ 
ಗಳನ್ನೂ ಧರಿಸಿದ್ದರು (ಭಾರವೀ. ೧). [ಪಟ್ಟಾ (ಪಟ್ಟಿಯ) + ಕತ್ತಿ] 
ಪೆಟ್ಟಾಟ (ನಾ). ಹಟ ಹಿಡಿಯುವಿಕೆ; ಮೊಂಡುತನ: ಅವುಗಳ 
ಸ್ವಾಭಾವಿಕ ಪಟ್ಟಾ ಟದಲ್ಲಿ ಕಾರ್ಯಸಾಧನೆಯೇ ಮುಖ್ಯ ಗುರಿ. ವಿವೇಕ 
ಮತ್ತು ವಿವೇಚನೆ ಇಲ್ಲ... ಉದಾ: ನೊಣ; ಕೃ ಎಷ್ಟೇ ಸಲ 
ಬೀಸಿದರೂ ಅವು ಮುಖದ ಮೇಲೆ ಹಾರಾಡಲು ಬರುತ್ತ ವೆ (ಕೀಟಬೆ, ೪). 
[ಪಟ್ಟು ಆಟ] 
ಸಟ್ಟಾ ಡು (ಕ್ರಿ). ಮೊಂಡು ಹಿಡಿ ; ಹಟ ಮಾಡು ; ಪಟ್ಟು ಹಿಡಿ: 
ಕೊಟ್ಟಾ ಭಾಷೆಗೆ ನೀನು ಪಟ್ಟಾ ಡದೀಗಲೆನ್ನ ಧಿಟ್ಟಾದಿಂ ಮಾರಿ ಹಣವ 
ಕೊಟ್ಟು ಕಳುಹು (ಹೆಚ; ೯೦); ನಿನ್ನ ನಮುನೆ ಉಳಿಸಿ ಒಬ್ಬ ಮನುಸ್ಯ 
ನನ್ನುಗಿ ಮಾಡಬೇಕೂಂತ ನನ್ನ ಮನಸ್ಸಿನಲ್ಲಿ ದೇವರು ಪ್ರೇರೇಸಿಸಿದ. 
ಅದಕ್ಕೋಸ್ಕರ ನಾನು ಸಟ್ಟ್ರಾಡಬೇಕಾಯಿತಪ್ಪಾ (ತಾಯಿಕ. ೨೪). 
[ನಟ್ಟು “-ಅಡು] 
ಸಟ್ಟಾ ಣಿ "ನಠಾಣ' ನೋ. 
ಸಟ್ಟಾ ದಾರ್‌ (ನಾ). (ಕುಸ್ತಿ ಮಾಡಲು) ತಕ್ಕ ಶಿಫಾರಸು ಪತ್ರ 
ನನ್ನು ಹೊಂದಿರುವವನು ; ಪಟ್ಟಿಯನ್ನು ಹೊಂದಿರುವವನು ; 
ಅಧಿಕಾರ ಹೊಂದಿರುವವನು : ನಿನ್ನ ಉಸ್ತಾರ್‌ ಯಾರು 
ಪಟ್ಟಾದಾರ್‌? (ಭೀಮಶಾ, ೫೩): 
[ಪಟ್ಟ್ಟಾ(-ಆ ಪಟ್ಟಿಯ್ಯ).- ಆ-ದಾರೈ] 
ಪಟ್ಟಾ ಧೃರ (ನಾ). ಪಟ್ಟಿ ಕಟ್ಟುವ ಕಾರ್ಯ; ಪಟ್ಟಾಭಿಷೇಕದ 
ಕಲಾಪ : ಸರ್ವಜನಮನದ ಹರುಷಪೂರದ ವೇದಮಂತ್ರ್ರೋಚ್ಚ ರಣ 
ಸಾರದ ನೃ ಸನ ಪಟ್ಟಾ ಧ್ವರನೆಸೆಯಲುತ್ಸನವನೆಸಗಿದನಸುರರಿಪು (ಕುನ್ಯಾಗ. 
[ಪಟ್ಟಿ + ಅಧ್ವರ] 


೨-೨೬). 


೧೩-೫). 


೫೧೨೧ 


20 


25 


30 


35 


40 


ಪಟ್ಟ, 


ಪಟ್ಟಾ ಭಿಸಿಕ್ತ್ವ (ನಾ). ಸಟ್ಟಾಭಿಸೇಕ ಮಾಡಿಸಿಕೊಂಡ ವ್ಯಕ್ತಿ : 
ದೇವೀ, ಕೃ ತಾಭಿಷೇಕಇಯಾಃ -- ಪಟ್ಟಾ ಭಿಷಿಕ್ತಳಾದ ರಾಣಿಯ ಹೆಸರು 
(ಸಿದ್ಧಾಂತಿ, ೬೧). [ಪಟ್ಟ್ಯ + ಅಭಿಪಿಕ್ತ ] 

ಸಟ್ಟಾ ಭಿಷೇಕ (ನಾ). ರಾಜರನ್ನಾಗಲಿ, ಗುರುಗಳನ್ನಾಗಲಿ ಪೀಠ 
ಗಳ ಮೇಲೆ ಕುಳ್ಳಿ ರಿಸಿ, ಪವಿತ್ರಜಲ ಮುಂತಾದುವನ್ನು ಅವರ 
ತಲೆಯ ಮೇಲೆ ವಿಧ್ಯುಕ್ತವಾಗಿ ಅಭಿಷೇಕ ಮಾಡುವ ಕ್ರಿಯೆ ; 
ಪಟ್ಟಗಟ್ಟುವಿಕೆ: ಸಮಸ್ತ ಮುನೀಂದ್ರನಿಕರ ಮಹೀಶನನು ಪಟ್ಟಾಭಿ 
ಸೇಕಕೆ ಮನನನೊಡಬಡಿಸಿ . , . ಶುಭಗ್ರಹೋದಯ ಲೇಸೆನಲು 
ನೋಡಿದರು. ಮಿಗೆ ಗಾರ್ಗ್ಯಾದಿ ಜೋಯಿಂಸರು (ಕುವ್ಯಾಗ, ೧೩-೪); 
ಗುರು ವಸಿಷ್ಕಾ ದಿಗಳು ಮಾಡಿತು ಹರಿಗೆ ಸಿಜಪಟ್ಟಾ ಭಿಷೇಕನ (ಕೌಲ. 

ಪಟ್ಟಾಭಿಷೇಕೋತ್ಕರುಸೆಯಾದುದು ಮೇಲೆ ನಸುಧೆಯ 
ನರಸತಿಗಳ್ಳ ತಂದು ಕಂಡರು ರಾಘವೇಶ್ವರನ (ತೊರರಾ. ೧-೩-೨). 

[ಪಟ್ಟಿ, 4 ಅಭಿಷೇಕ] 

ಪಟ್ಟಾ ಭಿಷೇಚೆನ (ನಾ). - ಪಟ್ಟಾಭಿಷೇಕ : ರಾನಣಾರಿ ಮೇಲೆ 
ತಾಳ್ಮಂ ಶುಭಮುಹೂರ್ತದೊಳ್‌ ವಾರಿನಿಧಿ ಮೇರೆಯಾದನನಿಯಂ 
ಪಟ್ಟಾಭಿಷೇಚನದ ಕಾಲದೊಳ್‌ ಕಂಡರು ಸಮಸ್ತಮುನಿಗೀರ್ವಾಣ 
ವಾನರದನುಜಮನುಜರು: (ಜೈಮಿಭಾ. ೧೮-೧೧). [ಪಟ್ಟಿ 4- ಅಭಿಷೇಚನ] 

ಪಟ್ಟಾ ಯಿಲ, ಸಟೇಲ, ಪಾಟೀಲ (ನಾ). ಗ್ರಾಮಾಧಿಕಾರಿಗಳಲ್ಲಿ 
ಮುಖ್ಯನಾದವನು; ಗೌಡ : ವಿಕಲಜೇವನಾಯಕರ ನಿರೋಪಿತ ಪಟ್ಟಾ 
ಯಿಲಕಂಚಕಾಣ ರೇವಿಸೆಟ್ಟಿಯರು ಪ್ರಭುಮಾನ್ಯಸಮ[ಸ್ತ ]ಪ್ರಜೆಗಳು . .. 
ಚಲವೊಂಗೆ ದತ್ತ ಕೊಳಕೆ ೧೯ ಪ ಪ್ರಿತ್ತಿ (ಸೌಣಣ. ೫೫, ೨೨೫-೮; 

ಪಟೇಲ : ಸಟೀಲನಿಗೆ-ಪಟೀಲ, ಗೌಡ, ನಾಡುಗೌಡ . . . 
ನಾಯಿಡು ವಗೈರೆ ಹೆಸರುಗಳುಂಟು (ಗ್ರಾಮಾಕ. ೧) ; ಪಟೀಲರು ಅಸ್ಟು. 
ಹೊತ್ತು ಕಾದರು; ಇಷ್ಟು ಹೊತ್ತು ಕಾದರು. ಮಾಂಸವೂ ಇಲ್ಲ; 
ಸೊಂಬಯ್ಯನೂ ಇಲ್ಲ (ಮಗಮಾಂ.೨೭). ಫಾಟೀಲ : ಮಾನುಲೇದಾರರ 
ಕಂದಾಯದ ವಸೂಲಿ ಕೆಲಸಕ್ಕೆ ಪ್ರತಿಹಳ್ಳಿ ಯಲ್ಲಿ ಗೌಡನು (ಪಾಟೀಲ) 
ಸಹಾಯ ಮಾಡುವನು (ಕಾರನ. ೬೬); ಆ ಊರ ಪಾಟೀಲರ ಮನೀಗೆ 
ಹೋಗಿದ್ದೆ (ತಿಡುಗು. ೫೭) ; ಊರ ಪಾಟೀಲರಾದ ಹೇಮಂತಗೌಡರೂ ... 
ಬಾವಿಯ ಮಾರ್ಗವಾಗಿ ನಡೆದರು (ಹಬ್ಬಿಬ. ಆ). 

[<ಪ್ರಾ. ಪಟ್ಟಿ ಇಲ, ಪಟ್ಟಿ ಇಲ್ಲ] 

ಪಟ್ಟಾ ನರಸೆ (ನಾ). ಪಟ್ಟಾಕತ್ತಿಯ ವರಸೆ ; ಖಡ್ಗಯುದ್ಧದ 
ಪಟ್ಟು : ಎರಡೂ ಖಡ್ಗಗಳನ್ನು ಸೆಳೆಮಿಂಚಿನ ಹೊಳೆಸಿದೆಂಬಂತೆ ಈಳ್ನು 
ಕೊಂಡು ಪಟ್ಟಾ ವರಸೆ ತಿರುಗಿಸಲಇರಂಭಿಸಿರುವನು (ಬಿರುಗಂ. ೨೨-೮) ; 
ಪಟ್ಟಾ ವರಸೆಯಲ್ಲಿ ನೀನು ಅದ್ವಿತೀಯನೆಂದು , . . ಕಾಳಗಕ್ಕೆ ಕರೆಜಿನು 
(ಆರ್ಯಕ, ೪); ಅತಿಚಮತ್ಕ್ಯಾರವಾದ ಮತ್ತೊಂದು ನಿದ್ಯೆಯು ತಿಳಿದಿತ್ತು. 
ಅದು ಏನೆಂದರೆ ಸಟ್ಟ್ರಾ ವರಸೆ. (ಟೆಂಗಾಳ್ವೆ, ೯೩). 

[ಪಟ್ಟಾ (ಪಟ್ಟಿಯ) 4- ನರಸೆ( ಎ: ವರಿ] 

ಪಟ್ಟಾವಳಿ «ಪಟ್ಟ ನಟಾ' ನೋ. 

ಪಟ್ಟಾವಟಂ «ಪಟ್ಟಿ ವಟಾ? ನೋ. 

ಪಟ್ಟಾ ವುಜ "ಷಟಾವುಜ' ನೋ. 

ಸಟ್ಟಾ ವೊಳಿ "ಸಟ್ಟಿ ವಟಾ? ನೋ. 

ಸಟ್ಟಾಳಿ «ಪಟ್ಟಿ ವಲಾ ನೋ, 


೪೪-೫೧) ; 


1304). 


ಪಟ್ಟಿ ,, ಹಚ್ಚಿ, (ನಾ): ೧. ದನ, ಕುರಿ ಮೊದಲಾದುವುಗಳನ್ನು 
ಕೂಡುವ ಮನೆ; ದೊಡ್ಡಿ; ಕೊಟ್ಟಿಗೆ; ಕೊಪ್ಪ : ಮಕ್ಕಣ್ಣ 
ಕತ್ತು ಮುಣುಮ್ಮನೆಯುಮಾಟುನ್ನು ಟ್ಟ ಯನನ್ತ ರಕ್ಕುನರ್‌ ಒಡೆಆನ್‌ 


(ಮೈಆರಿ, ೧೯೪೨. ೩೧-೫೪; ಸು. 610) ; ಬಟ್ಟಿಗಳೊಳ್‌ ದೇಗುಲದೊಳ್‌ 


ಸಟ್ಟ, 


ಪಟ್ಟಿಗಳೊಳ್‌ [ನಾರಾಂ. ಗೋರಾಣದೊಳ್‌] ಬೀದಿಯೆಡೆಯೊಳಜನಟ್ಟಿ ಗೆ 
ಯೊಳ್‌ ನೆಟ್ಟಿನೆಯಿಟುಂಪೆಯೇಟಿಲ್‌ ಕೆಟ್ಟಿ ಪುದೂರ್‌ (ಲೋಕೋಸ. 
೧೨-೪೩) ; ಪಿರಿಯ ಪಟ್ಟ ಯೆಲ್ಲಂ ತೀನಿ ಗೋಟೀಮೇಳೆಂಬ ಮೃಗದ 
ವಿಂಡಂನೇಮಿಕುಮಾರಂ ಕಂಡೀ ಮೃಗಸಮೂಣಮಿಲ್ಲಿಯೇಕಿ[ದ್ದುದೆಂ]ದಂ 
ಬೆಸಗೊಳೆ (ಬಂಹರಿ. ೧೩-೨೨ ವ); ಈ ಚತುಸ್ಸೀಮೆಯವೊಳಗುಳ್ಳ ಬಾಳು 
ಬೆಟ್ಟುಮನೆ ಹಟ್ಟ ಕುಳ ಭಾವಿ... ಧಾರೆಯನೆಅದು ಕೊಟೆಉ (ಸೌಇಇ. 
1X-ii, ೪೩೦-೨೭ ; 1406) ; ಗೋವಳರು ತುಜುಗಳನು ತಿರುಹಿ ತಂತಮ 
ಪಟ್ಟಿ ಗಳ ಭರವಸದಿಂ ಕೂಡಿಕೊಂಡು (ಜೀನಂಸಾಂ.೮-೭೩). ೨. ಆಶ್ರಯ 
ಸ್ಥಾನ $x ಇಕ್ಕೆ 4 ಹಕ್ಳೆ ; ಕಾಡುಕೋಣಂಗಳ ಪಟ್ಟಿ ಪೆರ್ಬುಲಿಗಳ 
ಗೂಡು ಕರಡಿಯ ಜಂಗುಳಿಯ ಬೀಡು (ಕುರಾಸಾಂ. ೪-೮). ೩. ಗೊಲ್ಲರ 
ಹಳ್ಳಿ ; ಬಾಡ: “ಘೋಷ, ಅಭೀರಪಲ್ಲೀ- ಈ ೨ ತುಟಂಕಾಜರ ಪಟ್ಟ” 
(ಹಲಾಯ್ಮು ೪೩-೧೦೬) ; ಎಮ್ಮ ಕಾಡುಗಳೆಡೆಯ ಪಟ್ಟಿಯನ್‌ ಮುಟ್ಟ 
ಎಮ್ಮ ಬೆಟ್ಟದ ಮೇಲೆ ಕೋಯಿಲನ್‌ ಕಟ್ಟ ಸೇನೆಯನ್‌ ಮುಟ್ಟ ಂ 
(ಅಕ್ಯತ್ಥಾ. ೪೯೨೯೮೯); ಚಿಕ್ಕ ಪುಟ್ಟಿ ಖೇಡ-ಸಟ್ಟಿಗಳಿಗೆ ಕೂಡ ಎತ್ತ ರವಾಡ 
ಸುತ್ತುಗೋಡೆಗಳೂ ಒಂದೊ ಎರಡೊ ಅಗಸೆಬಾಗಿಲುಗಳೂ ಇರುತ್ತಿದ್ದವು 
(ಕರ್ಣಾಜ,)೩) ; ೫೦ ರಿಂದ ೧೦೦ ವರೆಗಿನ ಹಳ್ಳಿಗಳ ವಿಭಾಗಕ್ಕೆ ಗೊಂಡ 
ಜನರು ಪಟ್ಟಿ ಎಂದು ಹೇಳುವರು (ಕರ್ಣಾಪೂ. ೮೯), ೪. ಒಂದು 
ಸ್ಥಳದ ಹೆಸರು; ಐ ಈಗಿನ ಶಿವಮೊಗ್ಗ ಜಿಲ್ಲೆಯ ನಗರತಾಲ್ಲೂಕಿನ 
ಹುಂಚ ಎಂಬ ಗ್ರಾಮದ ಹಳೆಯ ಹೆಸರು: ಪಟ್ಟ ಯೊಡೆಯೊ 
ನ್ಯೊನದೊರನ್‌' (ಎಇ. 1%, ೧೯-೯; ಸು. 800), ಹೆಟ್ಟಿ :೧. ಕರೆಸಿದನು 
ಕೀಲಾರಿಗಳನಾದರಿಸಿ ಹಟ್ಟಿಯ ತುಟುಗಳೆಲ್ಲವ ತರಿಸಿ ನೋಡಿದನು 
(ಕುನ್ಯಾಅ. ೧೭-೩೫) ; ಅಬಲೆಯ ಹಟ್ಟಿಯ ಗೊತ್ತಿ ನೊಳಗೆಯನವರತಂ 
ಕಟ್ಟ ಕಣಕಿವ ಸಗ್ಗದ ಹಸುವಲ್ಲವೆ (ಜಯಕಾ. ೧೪-೫೧); ಅವರ. ಹಟ್ಟ 
ಯಲ್ಲಿ ಹತ್ತು ಎಮ್ಮೆಗಳಿದ್ದುವು (ಈಕಥೆ.೬೦). ೩. ದೇವರಾಜವಡಯರಯ್ಯ 
ನವರು. , . ದೇವರಿಗೆ ಕೊಟ್ಟ ಹಟ್ಟ (ಎಕ. 2೭1೪, ಮಳವ. ೧೪೭-೨೮ ; 
1669) ; ಅನನು ತನ್ನ ಹಟ್ಟಿಗೆ ಮುಖಂಡನಾಗಿದ್ದ (ಜಮಾನ್ನಾ. ೧೪). 
೫. ಗುಡಿಸಿಲು : ನಾನು ಬದುಕಿ ಬಾಳಿದ್ದ ಹಟ್ಟಯೋ ! ಅಲ್ಲಿ ಕಿಟಕಿ 
ಗಳೇ ಇರಲಿಲ್ಲ (ಅನ್ನಪೂ. ೭೦); ಬೆಳೆಗಳನ್ನು ಕಾಡುಮೃಗಗಳಿಂದ ಕಾಪಾಡಿ 
ಕೊಳ್ಳಲು ಹೊಲಗಳ ಸುತ್ತ ಹಟ್ಟಿಗಳನ್ನು ಹಾಕಿಕೊಳ್ಳು ವುದಲ್ಲದೆ 
ಹಗಲಿರುಳೂ ಬೆಂಕಿ ಉರಿಸುತ್ತಾರೆ (ಕವಿಕೋ. 1, ೭೬೦). ೬. ಮನೆ: 
ಹಟ್ಟಿ [ನಾರಾಂ. ಪೊಟ್ಟಿ, ಹೂಟ್ಮಿ]ಯೊಳಿರಿಸಿ ತೂಪಿಜಂದು ಕೌಟನ ಹೊಗೆ 
ಗೊಟ್ಟೊ ದನಿದರು ಬಾಲಕನನು (ಶ್ರಿ (ಸಾಲ, ೨-೭೭) ; ಹಟ್ಟಿಹಟ್ಟ ತಿರುಗು 
ವವಳ ತನ್ನ ಗಟ್ಟಿ ತನದೆಲಿ ಮಾಲುಮಲೆತನಳ , , , ಹುಟ್ಟು ಹುಟ್ಟಲಿ 
ಬಾಯೊಳು ಹೆಟ್ಟಿ ಬೇಕವಳ (ಪುರಂದ.೨-೧೪-೩) ; ಅವರೆಲ್ಲರ "ದೇಖ 
ರೇಖಿ'ಯಂ ಪರಭಾರೆಯಾಗಿ ಅಜ್ಜಿಯ ಆ ರಾಜವಾಡೆಯ ಹಟ್ಟಿಯಲ್ಲಿ 
ನಡೆಯುತ್ತಿದೆ (ಕಂಬಹು, ೪೫). ೭. ಮನೆಯ ಮುಂಭಾಗ; ಅಂಗಳ: 
ಮದುನೆಮನೆಗಳಲ್ಲಿ ಚಪ್ಪರದ ಹಟ್ಟಿಯಲ್ಲಿ, ಕಾಲುಂಗುರಶಾಸ್ತ್ರ ಮಾಡು 
ವಾಗ . . . ಎಲೆಅಡಿಕೆ ಕೊಡುವುದುಂಟು. (ಕವಿಳೋ. 1, ೨೧೨). 
ಆ. “ನಾಲ್ಕಾರು ಮನೆಗಳ ಒಂದು ಆವರಣ” (ನಮ್ಮನು. ೨೪೧): 
ಕುರುಬರ ಹಟ್ಟಿಯ ಎಲ್ಲರೂ ಗ್ರಾಮದೇವತೆಯ ಹಬ್ಬದಲ್ಲಿ ಪಾಲುಗೊಂಡಿ 
ದ್ವರು (ರೂಢಿ). 

ಹಟ್ಟಿಯ ಪೂಜಿ-, (ದೀಪಾವಳಿಯಂದು ಮಾಡುವ) ದನದ 
ಕೊಟ್ಟಿ ನಗೆಯ ಪೂಜೆ : ಹಟ್ಟಿಯ ಪೂಜೆ ಶುದ್ಧ ದ್ರಾನಿಡರೆದು (ಭಾಹಬ್ಬ.. 
೧೪೯). ಹಟ್ಟಿಯ ಹಬ್ಬ - ದನದ ಕೊಟ್ಟಿಗೆಯ ಪೂಜೆ ಮಾಡುವ 
ಹಬ್ಬ; ದೀಪಾವಳಿ; ದೀವಳಿಗೆ: ದೀಪಾವಳಿಯಲ್ಲಿ ದ್ರಾವಿಡ 
ಸಂಸ್ಕೃತಿಯೂ ಒಡೆದು ತೋರುತ್ತಿದೆ. ಕನ್ನಡನಾಡಿನಲ್ಲಿ ಇದಕ್ಕೆ ಹಟ್ಟಯ 


೫೧೨೨ 


20 


25 


30 


40 


45 


ಪಟ್ಟ, 


ಹಬ್ಬ ಎಂದು ಹೆಸರಿಸಿದೆ (ಭಾಹಬ್ಬ. ೧೪೮) ;, ನಾಟಕವನ್ನು ಹಟ್ಟಿಯ 
ಹಬ್ಬ ದಲ್ಲಿಯೇ ಆಡಬೇಕೆಂದು ಇಚ್ಛೆ ಯಿದ್ದ ಮಾಸ್ತರರು . . ಮುಂತಾದ 
ವರಿಗೆ ಇಚ್ಛೆ ಈಡೇರದ್ದಕ್ಕೆ ಅಸಮಾಧಾನವಾಯಿತು (ಗಂಗಾಸಾ. ೧೧೦). 
[ದೇ ತಮಿ. ಪಟ್ಟ, ಪಟ್ಟ, ಪಟ್ಟು ; ಮಲ. ಪಟ್ಟ ; ತುಳು. ಪಟ್ಟ, 
ಪಟ್ಟು ; ತೆಲು, ಪಟ್ಟು ; ಕೋಶ. ಸಟ್ಟಾ] 


ಪಟ್ಟಿ, ಸಟೆ, ಪಟ್ಟು, ಪಾಟ್ಕ ಹಟ್ಟಿ (ನಾ). ೧. ಗೆರೆ; 
ರೇಖೆ; ಪಟ್ಟಿ: ಹುಲಿಯ . . . ಮೈಮೇಲೆ ಅರಿಸಿನಬಣ್ಣ ದ 
ಕಿರಿಗೂದಲು ಇದೂ . ನಡುನಡುವೆ. ಕರೇಪಟ್ಟಿಗಳು ಇರುತ್ತವೆ 


(ಸುಂಬಯಿ. ೪-೩೫). ೨. (ಅಲಂಕಾರಕ್ಕಾಗಿ ಕಟ್ಟುವ) ಉದ್ದ 
ಹೆಚ್ಚಾಗಿ, ಅಗಲ ಕಿರಿದಾಗಿರುವ (ಬಟ್ಟೆ, ಕಾಗದ, ಮರ,ಲೋಹ 
ಮೊದಲಾದುವುಗಳ) ತುಂಡು: ಅದಕ್ಕೆ ಜರಿಯ ಕಾಗದದಿಂದ 
ಒಂದು ಪಟ್ಟಿಯನ್ನು ಮಾಡಿ ಕೊಡುತ್ತೇನೆ (ಕಾಲೆನು. ೨೦೨). 
೩. ಸ್ತ್ರೀಯರು ಸೊಂಟದಲ್ಲಿ ಧರಿಸುವ ಬೆಳ್ಳಿಯ ಅಥವಾ 
ಚಿನ್ನದ ಆಭರಣ ; ಡಾಬು: ಪಸ್ರ್ರುವರಳೋಲೆ ಪುಸ್ತಿ ಪಟ ವೀರ 
ಮಂಟಗೆ . . . ನವರತ್ನಂಗಳ್‌ ತೀವಿದ ಪೆಂಡೆಯೆಂ ಮೊದಲಾದ ಸಕಲಾ 
ಭರಣಂಗಳನಾ ಶೌಂಡಿಕಂಗೆ ತೋಟಲ್‌ (ನನ್ನಚಾ. ೩-೧೧೧ ವ). 
"ಗೆಜ್ಜೆ ಪಟ್ಟಿ' ಪರಾ. ೪. ವೀಳೆಯದ ಬೀಡ; ವೀಡ: ಕರ್ಪುರ 
ಮಿಶ್ರಚೂರ್ನಮನೊಕರೆದು ಅತಿಶಯದಿಯೆಲೆ ಕಾಂಚಿನೊಳಗೆ ಕಸ್ತು ರಿವೆರೆದ 
ಗುಳಿಗೆ ಕಾಯ್ದ ನಂಗಪತ್ರೆ ಶತಪತ್ರ ಲಪನೆಯರು, ಮಡಿಸಿ ಪಟ್ಟಿಯ 
ಕಟ್ಟ (ನವಮೋ. ೨೫-೨೯); . ಖಾದರ್‌ ಒಂದೆರಡು ಪಟ್ಟ ತಗೋ 
(ದೀಸಹ, 28, ೧೩೩). "ಪಾನಪಟ್ಟಿ' ಸರಾ. ೫, (ಸಮಾ 
ರಂಭಗಳಲ್ಲಿ ಫಲತಾಂಬೂಲ ನೀಡುವಾಗ ಕೊಡುವ) ಅಡಕೆ, 
ವೀಳೆಯದೆಲೆಗಳ ಮಡಿಕೆ : ತಾಂಬೂಲ ಕೊಡಲು ವೀಳೆಯದೆಲೆ ತಂದು 
ಸಟ್ಟಿಗಳನ್ನ್ನು ಮಾಡಬೇಕು (ರೂಢಿ). ೬. ಜಮಿನಾನಿನ ತುಂಡು, 
ಸೀಳು : ಬೇಸಾಯದ ಪಟ್ಟ ಗಳೆಲ್ಲಾ ಅವನದೇ (ನನ್ನಚೊ. ೩). 
೭. ವಂತಿಗೆ ; ವರ್ಗಣಿ : ಗಣೇಶೋತ್ಸವದ ಪಟ್ಟ ಕೂಡಿಸಲು ಹತ್ತು 
ಜನ ಹೊರಟಿದ್ದಾರೆ (ರೂಢಿ). ಲೆ. ಸಂಬಳ; ಪಗಾರ: (8). 
೯. ವಸ್ತುಗಳು, ವಿಷಯಗಳು ಮೊದಲಾದುವುಗಳ ಯಾದಿ; 
ತ್ರೈ: ಜನರು ಮಾಡಿದ ಸಾಸ ಪುಣ್ಯಗಳನ್ನು ಈ ಚಿತ್ರಗುಪ್ತರು ತಮ್ಮ. 
ಪಟ್ಟ ಗೆ ಬರೆದುಕೊಳ್ಳು ತ್ತಾರೆ (ಕೀತಿಟಿಂ. ೪1,೨೪); ನನ್ನ ಕೈಯಲ್ಲಿ ಹೆಸರು 
ಗಳನ್ನು ' ಬರೆದುಕೊಂಡಿದ್ದ ಪಟ್ಟ ಮತ್ತು ರಾಯರ ಕೈಲಿ ಚೀಲ 
(ಉಯಕ. ೬೧). ೧೦. ಗಾಯಗಳಿಗೆ ಸುತ್ತಿ ಕಟ್ಟುವ ಬಟ್ಟೆಯ 
ಉದ್ದನೆಯ ತುಂಡು : ನಾನಾನನ್ನು ಹಾಸಿಗೆಯಲ್ಲಿ ಮಲಗಿಸಿ ಗಾಯ 
ವನ್ನು ತೊಳೆದು ಪಟ್ಟ ಕಟ್ಟಿದರು (ಯೂರಾಣಿ. ೧೬). ೧೧. ಕರ; 
ಸುಂಕ;ತೆರಿಗೆ: “ಕರ... ಪಟ್ಟಿ, ವಂತಿಗೆ, ದಂಡ'(ಕಂನುಹು, ೮೧); 
ಸೀಮೆ ಪ್ರಜೆಗಳಲ್ಲಿ ವರಾಡ ಕಡ ವೆಚ್ಚಾ ವಂಚನೆ ಪಟ್ಟಿ ಲಂಚಾ . . . 
ಮುಂತಾದ್ದು ನಿಲ್ಲಿಸಿ (ಕಳವಂ, ೪೫-೨). "ಮನೆಸಟ್ಟಿ' ಸರಾ. 
೧೨. ಕೊಡಬೇಕಾದ ಹಣವನ್ನು ತೋರಿಸುವ ವಿವರವಾದ 
ಚೀಟಿ: ಉಸು ತಬ್ಪಿ ದರೆ ಸಟ್ಟ ಬಡ್ಡಿ ಕಾಸು ಬಿಡದೆ ಗಂಟುಕಟ್ಟ ದಾಸ 
ನೆಂದರೆ ಬಿಡ ಗಟ್ಟ ನಮ್ಮ ಕೇಸಕ್ಕಿ ತಿನ್ಮುಪ್ಪ ಸೆಟ್ಟಿ (ಪುರಂದ. ೧-೬೭-೯); 
ತಿಂಗಳ ಅಂತ್ಯದಲ್ಲಿ ಪಟ್ಟಿ ಬಂದಾಗ ನಿಮಗೆ ಹಣ ಕೊಡಲು ಕಷ್ಟವಾಗ 
ಬಹುದು (ಅಡುಸಾ. ೧೨೩). ೧೩. ಚಕ್ರದ ಹೊರಸುತ್ತು; ನೇಮಿ: 
'ಅದಳಾಗ ತರಣಿ ಚಂದ್ರರೆ ಮೊಳೆಗಳಗ್ನಿಯೇ ಪಟ್ಟಯಾಯ್ತಾ ಚಕ್ರ್ರಮಂ 
ರುದ್ರನು ಕರದೊಳಗೆ ಪಿಡಿದಾ ಜಲಂಧರನ ಕಂಧರದ ಸರಿಸಕಿಡಲರಿದುದು 
(ಚೆಬಪು. ೨೬-೪೦). ೧೪. [ಸಂಗೀತ] ಒಂದು ಸ್ವರಗತಿಯ 
ವಿಶೇಷ (?) : ಕಾಳಸಿ ಬೈಸಿಕೆ ಪಟ್ಟಿ ಕಾಂತಿ... . ಕಳೆಯೆಂಬಿನಂ 


ಪಟ್ಟ, 


ಮೆಲೆ ದು ಬಾಚಿಸಿದಂ ಮುರವೈರಿ ವಾಸಮಂ (ಗವಿ, ೫-೩). ಪೆಟ್ಟಿ: 
೧೫. ದಾನ ಕೊಟ್ಟು ದಕ್ಕೆ ಬರೆಸಿದ ದಾಖಲೆ; ದಾನಪತ್ರ : 
ಫೂರ್ವನುರ್ಯ್ಯಾದೆ ಎಂದು ಕೊಟ್ಟಿ ಧರ್ಮ್ಮಶಾಸನ: ನಟಿ (ಸೌಇಇ, 
1470). ಪೆಟ್ಟು: ೧. ಪಟ್ಟು ಬರಹ 
ಚೀನಾಂಬತಗಳ ಬೆನ್ನೊಳಿಟ್ಟಾಗ ಗಜ ತುರಗಗಳು ಕಟ್ಟೆ ಸಕದೊಳಗಣಿತಜಲ 
ಕೇಳಿಗೆ ತೊಟ್ಟಿ ನೈತಂದುವರ್ತಿಯಲಿ (ಕಂನವಿ.೨೨-೧೯). ೧೫. "ಧರ್ಮ 
ಪಟ್ಟು' ಸರಾ. ೧೬. ರೇಷ್ಮೆ; ಕೌಶೇಯ : “ಕೌಶೇಯಂ ಇ 
ಪಟ್ಟು” (ಕಾಶಕೃ. ೧೯೩) ; ಭಕ್ತ ಸೌಮ್ಯೂನೆಂಬ ಭಕ್ತನೆಯ್ದೆ ಶೂಡ್ರರೊಳ್‌ 
ಮೇಳಮಾಗಿ ಕೀಟಿನಲ್ಲಿ ಸಟ್ಟೂ ಪುಟ್ಟದಂತೆ ತಾನೋಳಿಯಿಂದೆ ಜಾತನಾಗಿ 
ಯೊಪ್ಪು ತಿರ್ದನಾಗಳುಂ (ಹಾಲಾಸ್ಯ-೩-೬-೨). ೧೭. ರೇಷ್ಮೆಯ ಬಟ್ಟೆ; 
ಪೀತಾಂಬರ : ಪ್ರಭುಗಳು . . . ಎಳೆಯ ಹಳದಿಬಣ್ಣದ ಪಟ್ಟಿನ್ನುಟ್ಟು 
ಮೇಲೆ ನೀಲಿಯ ಕಟವಸ್ತ್ರದಿಂದ ಅಲಂಕೃತರಾಗಿದ್ದಾರೆ (ಶಾಂತಲಾ, ೩೪). 
೧೮. ತಲೆಯಲ್ಲಿ ಕೂದಲು ಉದುರಿ ಬೋಳಾಗಿರುವಿಕೆ : ಹಣೆಯ 
ಮೇಲಿಂದ ತಲೆಗೂದಲು ಉದುರಿ ಸಟ್ಟ್ರಾಗಿತ್ತು (ಡೂಚಿಟ್ಟಿ. ೧೪೧). 
"ಪಟ್ಟುದಲೆ' ಸರಾ. ಪಾಟಿ : ೧೬, ನೆಲನ ಸೋಂಕುನ ಪಾಟಿ 
ಪಾವಡೆ ರಥಡೊಳು ತೊಳಗಿದುವತಿಮುದದಿಂದ (ಕಂನವಿ. ೬೩-೭೧). 
ಹಟ್ಟೆ : ೧೬. "ಹಟ್ಟಿಗಾಲ್ಕಿ' ಪರಾ. 
ಪಟ್ಟುಪಟ್ಟ,  ಪಟಾಪಟ, -೧. (ಬೇರೆ ಬೇಕೆ ಬಣ್ಣಗಳ) 
ಉದ್ದುದ್ದ ವಾಡ ಪಟ್ಟಿ ; ಪಟ್ಟಿ ಪಟ್ಟೈ : ಬಳ್ಳಿ ಮಿಂಚುಗಳಿಂದ ಕೂಡಿ 
ರುವ ಕಾಲಮೇಘದಂತಿರ್ಪ ಸರಿಗೆ ಪಟ್ಟಾ ಪಟ್ಟ ಗಳಿಂ ಬೆರೆದಿರುನ ಕಪ್ಪಾ ದ 
'ಕಾಂಡಪಟ್ಟ ವಂ ಕಟ್ಟಸಿ (ಸೌಗಂಧಿ. ೪೮೭-೧೨); ಅವರ ಮನೆಯ ಕಿಟಕಿ 
ಗಳಿಗೆ ಪಟಾಪಟಯಾಗಿರುವ ಪರದೆಗಳನ್ನು. ಹಾಕಿದ್ದಾರೆ (ರೂಢಿ). 
೨. ಹೊರಮೈಯಲ್ಲಿ ಕಪ್ಪಾದ ಗೆರೆಗಳಿರುವ ಒಂದು ಬಗೆಯ 
ಕಬ್ಬು : -ರಸದಾಳಿ, ಪಟ್ಟಾಪಟ್ಟ ಮತ್ತು ಚೇಣಿಕಬ್ಬಲ್ಲದೆ ಈಚಿಗೆ 
ಅನೇಕ ತಳಿಕಬ್ಬುಗಳನ್ನು ಪ್ರಚಾರಕ್ಕೆ ತಂದಿರುತ್ತಾರೆ (ವ್ಯನಮ, ೫೧): 
ಪಟ್ಟಾಪಟ್ಟಿಕಬ್ಬು, ಪಟಾಪಟ ಕಬ್ಬು - ಪಟ್ಟಾಪಟ್ಟಿ ೨ : ಪಟ್ಟಾ 
ಪಟ್ಟ ಕಬ್ಬು ಹೆಚ್ಚು ಸಿಹಿಯಾಗಿರುತ್ತದೆ (ರೂಢಿ) ; ಪಟಾಪಓಕಬ್ಬನ್ನು 
ಪಟ್ಟಾನಳಿ ಕಬ್ಬು ಎಂದೂ ಕರೆಯುವರು. (ರೂಢಿ), ಪಟ್ಟಾ 
ಪಟ್ಟಿಸೀರೆ-- ಉದ್ದುದ್ದ ಗೆರೆಗಳಿರುವ ಸೀರೆ: ಪಟ್ಟಾ ಸಟ್ಟ ಸೀರೆ 
ಯನ್ನು ನೀಳವಾಗಿರುವವರು. ಉಡುವುದಕ್ಕಿಂತ ಗಿಡ್ಮಾಗಿರುವನರು ಉಟ್ಟರೆ 
ಚೆನ್ನಾಗಿರುತ್ತದೆ (ರೂಢಿ). ಪಟ್ಟ ಮಾಡು ಇ ಕ್ರಮವಾಗಿ ಬರೆದಿಡು ; 
ಯಾದಿ ತಯಾರಿಸು : ಹೊಸದಾಗಿ ಬಂದ ವಸ್ತು ಗಳನ್ನು ಎಣಿಕೆ ಮಾಡಿ 
ತರುಣನು. ಪಟ್ಟ ಮಾಡಿದನು (ಗೋಪುರ. ೨೨); ಅನನ ಮಹತ್ಕಾರ್ಯ 
ಗಳೆಲ್ಲವನ್ನೂ ಪಟ್ಟ ಮಾಡಿ ಹೇಳುವುದು. ಸಾಧ್ಯವಿಲ್ಲ (ಜೀಕೆ. ೨೯). 
[ಸಂ. ಪಟ್ಟಿ] 
ಪಟ್ಟ, (ನಾ). ೧. ಮುಂದಲೆಗೆ ಹಾಕಿಕೊಳ್ಳುವ ಒಂದು ಬಗೆಯ 
ಆಭರಣ. ೨. ಕೆಂಪುಅರಗಿನ ಮರ : “ಕ್ರನುಂಕಃ, ಪಟ್ಟಿ ಕಾಖ್ಯಃ, 
ಪಟ್ಟ, ಲಾಕ್ಸ್ಯಾಪ್ರಸಾದನಃ- ೪ ಕೆಂಪುಅರಗಿನ ಗಿಡ, ಕೆಂಪುಜಾಲಾರೀ 
ಗಿಡ್ಡ ಪದಕದ ಮರನೆಂದು ಕೆಲನರನ್ನು ವರು? (ಸಿದ್ಧಾಂತಿ, ೧೨೧). 
[ಸಂ. ಪಟ್ಟ] 
ಪಟ್ಟಕ (ನಾ). ನೀಠ; ಪಟ್ಟಿಕೆ; ಆಸನ: ಕೃಷ್ಣ ದ್ವೈನಾಯನನಂ 
ಕೆಂಡಜಾತಕತ್ತು ತನ್ನೇಖಾದ ಸ್ಫಟಕಶಿಳಾತಳದ ಪಟ್ಟಿ[ಜಾಂಂ. ಟ್ವಿ]ಕದಿಂ 
ದಿಟಿದು ...., ಸಾಷ್ಟ್ರಾಂಗವೆಜಗಿ ಸೊಡನುಟ್ಟು (ಸಂಸಭಾ. ೭-೫೯ ವ), 
[ಸಂ. ಪಟ್ಟಕಾ] 
ಪಟ್ಟಿ ಕಾಲೋಧ್ರ (ನಾ). ಕೆಂಪುಅರಗಿನ ಮರ : “ಪಟ್ಟೀ-ಪಟ್ಟಿಕಾ 
ರೋಧ್ರ? (ಓಷಧಿ. ೯೦). [ಸಂ.] 


12-11, ೪೬೩-೧೧ ; 


೫೧೨೩ 


20 


25 


3 


$ 


35 


40 


45 


ಪಟ್ಟಿಗೆ 


ಪಟ್ಟಿ ಕಾಜ (ನಾ). ಗ್ರಾಮಸೇವಕ : ಕನ್ಮಾಅ ಅಳನು "ಆ ಸಗರಯನು 
'ಮಿಯ್ದು ಪಟ್ಟಿಯ ಪಟ್ಟಿ ಕಾಜರುಂ ಆಯ್ಮಣಿ ಮಾಡಿ ಕಲ್ಲುವಂಂ ೫೫ 
(ಎಕ. 111, ನಂಜನ, ೧೩೧-೧೯ ; 1077). [4- ತನಿ. ಪಟ್ಟಕ್ಕಾರ] 

ಪಟ್ಟಕೆ (ನಾ). ೧. ಚಿನ್ನ, ಬೆಳ್ಳಿ ಮುಂತಾದುವುಗಳ ಪಟ್ಟಿ, 
೨. ಒಂದು ಬಗೆಯ ಹಾರ : “ನೇನಳಂ ಪದಕ ಸರಪಳಿ ಪಟ್ಟ ಕಾದಿಗಳ್‌ 
ಗ್ರೈೈವೇಯಮಕ್ಕು'' (ನುಂಗರಾ. ೧೦೦-೨೫). ೩. ಯಾದಿ; ತಖ್ತೆ ; 
ಪಟ್ಟಿ : ಪೆಸರ ಪಟ್ಟಕೆಯೆ ಸಾಲ್ಗುಂ; ಹಗೆಗೆ ಹೊಳ್ಳುಗಳಿವುದು 
ಹೃದಯಮುಂ ! (ಶ್ರೀರಾಮಾ. ೫೫೯-೧೯೫). ೪. ಗಾಯಕ್ಕೆ ಸುತ್ತಿ 
ಕಟ್ಟುವ ಬಟ್ಟೆಯ ಪಟ್ಟಿ : ರಾಜಪುತ್ರನಿಗೂ ಮಂತ್ರಿಗಳಿಗೂ ಗಾಯ 
ಗಳಿಗೆಲ್ಲಾ ಪಥ್ಯುವಾದ ಪಟ್ಟ ಕೆಗಳನ್ನು ಕಟ್ಟಿಸಿ, ಬೇಕಾದ ಹಾಗೆ ಉಪಚಾರ 
ಮಾಡಿದನು (ಕಸಂ. ೧೯). ೫. ಮುಂದಲೆಯ ಆಭರಣ. 
೬- ಬಟ್ಟೆಯ ತುಂಡು ೭. ರೇಷ್ಮೆಯ ಬಟ್ಟಿ, ೮. ಶಿಲ್ಪ 
ಗಳನ್ನು ಕೆತ್ತಲು ಬಳಸುವ ಕಲ್ಲಿನ ಅಲಂಕಾರದ ಸಾಲುಸಟ್ಟಿ ; 
ಫಲಕ : ಅರ್ಥ ಕೆತ್ತಿದ ಪಟ್ಟ ಕೆಗಳು, ಕಂಭಗಳು, ಜಾಲಂಧ್ರಗಳು, 
ಬೋದಿಗೆಗಳು ಅಲ್ಲೊಂದು ಇಲ್ಲೊಂದು ಬಿದ್ದಿದ್ದುವು (ಸನತಿ, ೭೮), 
೯. ಬಾಗಿಲಿಗೆ ಅಡ್ಡವಾಗಿ, ಮೇಲೂ, ಕೆಳಗೂ ಜೋಡಿಸಿರುವ 
ಮರದ ಪಟ್ಟಿ. ೧೦. ಹೆಲಗೆ ; ಮಣೆ; ಪೀಠ: ಪಳಿಕಿನ ಪಟ್ಟಿಕೆ 
ಯಲ್ಲಿ ಪೊಂಬಾಳೆಯ ಸುಳಿಯಲ್ಲಿ ರತಿಯ ಕುಳ್ಳಿರಿಸಿ ನಳಿನಾಶ್ಸಿಯರೊಡ 
ತಿಯ ಕಾಲೆರಡುಮಾಂದಳಿರನು ಜಲದೊಳದ್ದಿದರು (ನೋಹತ. ೯-೪೧). 
೧೧. ವೇದಿಕೆ; ಜಗಲಿ : ಪಳಕಿನ ಪಟ್ಟಿ ಕೆ[ನಾಠಾ.ಂ ಗೆ] ನೀಲದ ನೆಲೆ. 
ಕಟ್ಟು ಕುಲಿಶದ ಕೂಟ ಸಚ್ಚಿಗಳ ಪಳಯಿಗೆ ಪದ್ಮರಾಗದ ಪಟ್ಟಿ ಶಾಲೆ 

: ಕಣ್ಗೊಳಿಸಲೆಸೆದುದಾ ನಿಳಯ (ಕುರಾಸಾಂ. ೩-೯೩). ೧೨. ಓಪ್ಪಣಿ 
ಗಳನ್ನು ಗುರುತಿಸಿಕೊಂಡ ಚೌಕಾಕಾರದ ಕಾಗದ ಅಥವಾ 
ಕಾರ್ಡು : ನನ್ಮು ಕಚೇರಿಯಲ್ಲಿ ಲಕ್ಸಾಂತರ ಪಟ್ಟಿಕೆಗಳಿನೆ (ರೂಢಿ), 

[ಸಂ. ಪೆಟ್ಟಿಕಾ] 

ಪಟ್ಟಿ ಗವಣೆ (ನಾ). ಚೆಪ್ಪಟಿಯಾದ ತಳವುಳ್ಳ ಒಂದು ಬಗೆಯ 
ಕವಣೆ : ತಾವರೆಯ ನೂಲ ನುಲಿಯನುರ್ದಾ ವನರುಹದಳದ ಪಟ್ಟಗವಣೆ. 
ಯೊಳಧಟಿಂ ತೀವುತೆ ನೈದಿಲ್ಕೊಗ್ಗೆಯನಾ ವನಿತಾತತಿ ಶುಕಾಳಿಯಂ 
ಬಿಡದಿಡುಗುಂ (ನೃಷವಿ. ೪-೨೦). [ಸಟ್ಟಿ,-ಕವಣೆ,] 

ಪಟ್ಟಿ ಗಾಳಿಗೆ (ನಾ). ಹೆಟ್ಟಿ ಹಟ್ಟಿಗಳ ನಡುವೆ ನಡೆಯುವ 
ಕಾದಾಟ: ನಾರಕರನನ್ಯಜನ್ಮದ ವೈರಮನೆಚ್ಛ ಅಸಿ ಪ[ಪಾಣಂ. ಜ]ಟ್ಟ 
ಗಾಳಿಗಮಂ. ಕಣ್ಣಾರೆ ನಿರೀಕ್ಷಿಪ ತೆಜದಿಂದಾರುತ್ತಿ ರೆಯಿಂಸುತ ಮಾಕ್ಷಿಪರ್‌ 
ದನಂಜರ್ಕಳ (ಪಾರ್ಶ್ವಪು. ೧೩-೬೪) ; ಪುಟ್ಟದ ನೀಜಕಿಯರಿಗೆಲ್ಲರಿಗೀ ಪರಿ 
ಪುಟ್ಟು ಪುಜೊಡನೆ ರೋಗಗಳು ಪಟ್ಟಿಗಾಳಿಗದನರಂದದಿ ಕಡಿದರ ಮುಟ್ಟ 
ಮೂದಲಿಸಿ ಕಾದುವರು (ನರ್ಧಚ, ೮-೧೦೩): [ಪಟ್ಟ --ಕಾಳೆಗ] 

ಪಟ್ಟಿಗೆ, ಹಚ್ಚಕೆ, ಹಟ್ಟಿಗ್ಗೆ (ನಾ). ೧. ಕೊರಳಿನಲ್ಲಿ ಧರಿಸುವ 
ಒಂದು ಬಗೆಯ ಆಭರಣ : ಜೋಗಿಯ ಕೊರಲೊಳ್‌ ಕರನಿಂಬಾಗಿ 
ರ್ದುದು ಪೊಳೆನ ಪೊನ್ನ ಪಟ್ಟಗೆ (ಲೀಲಾನ. ೪-೭೨) ; ಪುಟ್ಟ ಗೆಯಂ ಮಣಿ 
ಸರಮಂ ಪಟ್ಟಿ ಗೆಯಂ ರಕ್ಷೆಯ ಪನಿತ್ರಾದಿಗಳಂ ಕಟ್ಟ ಕೊರಲೊಳ್‌ 
ನಿರಾಜಿಸೆ ಕಟ್ಟುಗೆ ಪಟ್ಟಿ ನಂ) ಲಲಾಟಸಟ್ಟಾಂತರದೊಳ್‌ (ಅಶ್ವಶಾ. 
೮-೧೬), ೨. ಡಾಬು; ನಡುಪಟ್ಟಿ ; ಪಟ್ಟಿಗೆ ಕಟಸೂತ್ರ ಮೆಂಬಿವು 
ಮನಂಗೊಳೆ ಮನ್ಮಥಚಕ್ರ ವರ್ತಿಗೀಕೆಗಳೆ ವಿನೋದದಾಕೆಗಳೆನಲ್‌ ಮೆಲೆ 
ದತ್ತು ವಿಳಾಸಿನೀಜನಂ (ಆದಿಪು. ೧೨-೧೨); ಪೊಸ ಹಿಕುಲಂ ಬೆಡಂಗ 
ಮರ್ದ ಪ[ಸಾಕಾಂ. ಪೆಟ್ಟಿಗೆ ಪೊನ್ನೊಟಕ ಸೇತಮಾಲೆ ಎಣ್ಣ ಸರನುಂದಾತ್ತ 
ಹಸ್ತಕಟಿಕಂ. .. ತಮಗೊಪ್ಪೆ (ವರ್ಧಮಾ. ೮-೮೩) ; ಮೇರುಮುಹೀ 
ಧರಂಗೆ ಕಟಸೂತ್ರದ ಚಟ್ಟ ಗೆಯಂತಿರೆ , . . ಎಸೆದಿರ್ಪುವು, ಮೇಖರೆ 


ಸಟ್ಟನಿ 


ಕೂಡೆ ನಾಲ್ಕುವಿಸ್ತಾರಮುನಾಳ್ಸುಪತ್ಯಕದಧಿತ್ಯಕದಂತರದಂತರಾಳದಾ 
(ಅನಂಪು, ೫-೪೫) ; ಮೂಗುತಿ ಸರಿಗೆ ಸಲೆ ಭುಜಕೀರ್ತಿ ಪಟ್ಟಿಗೆ ಥಳಥಳಿ 
ಸುವ ಕೊರಳೊಳು ತ್ರಿವಳಿ ನ್ಯಾನಳಿ ತಾಯಿತು , .. ತೂಗಲು (ವಿನಾಕ್ಸ. 
೬೧-೨). ೩. ಪರಿಧಿ; ಸುತ್ತುಗೆರೆ: "ನೆತ್ತಿವಟ್ಟಿಗೆ' ಸಂಸ. 
೪. ಬೇಟಿಗಾರರು ಮುಂಗೈಗೆ ಕಟ್ಟುವ ತೊಗಲಿನ ಪಟ್ಟಿ ; 
ಗೋಧ ; ಕೈಪೊಡೆ: ತೊಂಗಲಿನಂತೆ ಪಗೆನನ ತಲೆಯಂ ಕೊಂಡು 
ಪಟ್ಟಿ ಗೆಯನ್ತೆ ಪಗೆನನ ಹಸ್ತ ನಂ ಕಟ್ಟಿ ಮೆಲಕೆವರುಂ (ಎಕ, ೪11, ಶಿಕಾರಿ, 
೧೧೮-೫೩ ; 1054) ; ಪಿಡಿದ ಕರ್ಕಂಬುವಮರ್ಕೆವೆತ್ತ ಪುಲಿದೋಲ ಪಟ್ಟಿಗೆ 
ಯಂಮೊಟ್ಟದ ಚುಚ್ಚುಂ ಕಟ್ಟದ ತೊಂಗಲುಂ ಬೆರಸು . . . ಇದಿರ್ಚಿ 
ನಿಂದ ಬಿಲ್ವಡೆಯ ಪೆಜಗೆ ಪಡೆನಾಯಕನಾಗಿ (ವರ್ಧಮಾ, ೪-೪೨ ವು. 
೫. -ಪಟ್ಟಿಕೆ ೯: "ಪಡಿವಟ್ಟಿಗೆ' ಪರಾ, ಹಟ್ಟಿಕೆ: ೧. “ಹಟ್ಟಕೆ 
—ಪೆಟ್ಟಿಕಾ ಎ ಪಟ್ಟಿಗೆ (ತದ್ಧ ಕೋ. ೪೮); ಪಟ್ಟಕಾಹಟ್ಟಕೆ (ಶಮದ, 
೨೫೮ ಪ್ರಯೋ), ಹಟ್ಟಿಗೆ: ೧. ಕತ್ತುರಿಕಂಪು ಕೈಸುರಿಗೆ ಹೊಂನೊಚಕಿ 


ಹಟ್ಟಿಗೆ ಸಂಣ ಗಗ್ಗರಂ ಮುತ್ತಿನ ದಂಡೆ. . ,:ಮೆಯಿನೆತ್ತಿರೆ (ಎಕ, ೪, 
ಅರಸೀ. ೮೮-೧ ; 1184); ಸಟ್ಟಕೆ, ಹಟ್ಟಿಗೆ (ಶಬ್ದಾನು. ೧೪೫ ಪ್ರಯೋ). 
[-ಸಂ. ಪಟ್ಟಿಕಾ] 


ಪಟ್ಟಿನಿ (ನಾ). ಒಬ್ಬಾತನ ಹೆಸರು: ಶ್ರೀಮಾಲನೂರ ಸಟ್ಟ ನಿ ಗುರನಡಿ 
ಗಳ ಶಿಷ್ಕರ್‌ ಉಗ್ರಸೇನ ಗುರವಡಿಗಳ್‌ ಒನ್ನು ತಿಬ್ಗಳ್‌ ಸನ್ಯಾಸನಂ 
ನೋನ್ತು ಮುಡಿಪ್ಪಿ ದಾರ್‌ (ಎಕ. 11, ೨೫-೧; ಸು. 700). [?] 

ಪಟ್ಟ ಪೊಂಬುಚ್ಚ "ಪಟ್ಟಿ ಪೊಂಬುಟ್ಟ' ನೊ. 

ಪಟ್ಟಿ ಪೊಂಬುಟ್ಚ , ಪಟ್ಟಿ ಪೊಂಬುಚ್ಚ, ಪಟ್ಟಿ ಹೊಂಬುಟ್ಟ (ನಾ). 
ಒಂದು ಊರಿನ ಹೆಸರು; ಐ ಈಗಿನ ಶಿವಮೊಗ್ಗ ಜಿಲ್ಲೆಯ ನಗರ 
ತಾಲ್ಲೂಕಿನ ಹುಂಚ ಎಂಬ ಗ್ರಾಮದ ಹಳೆಯ ಹೆಸರು: ಪಟ್ಟ 
ಪೊಂಬುಟ್ಟಿ ಪುರವರೇಶ್ವರಂ. ಪದ್ಮಾವತೀಲಬ್ಧ ವರಪ್ರಸಾದ... ಶ್ರೀಮರ್ತ 
ನೀರಸಾನ್ತರದೇವರ್‌ (ನರಿ. ೧೯೩೧, ೭೪-೯; 10591). ಪೆಟ್ಟಿ 
ಪೊಂಬುಚ್ಚ : ಸಟ್ಟಿಪೊಂಬುಚ್ಚ ಪುರನರಾಧೀಶ್ವರ . . . ಶ್ರೀಮನ್ಮ 
ಹಾಮಂಡಲೇಶ್ವರಂ ವೀರಸಾಂನ್ತರದೇವರ ವಿಜಯರಾಜ್ಯಂ (ಎಕ. ೪11, 
ತಿನಮೊ, ೧೧೬-೫; 1173). ಪೆಟ್ಟಿ ಹೊಂಬುಟ್ಹ : ಪಟ್ಟಿಹೊಂಬುಟ್ಟಿ 
ಪುರವರೇಶ್ವರ , . . ಶ್ರೀಮದಣ್ಣಲದೇವ (ಎಕ. ೪11, ಶಿಕಾರಿ. ೫೩-೫; 
1027). “ಪಟ್ಟಿ” ಪರಾ. (ಪಟ್ಟಿ 4 ಪೊಂಬುಬ್ಸಿ] 

ಪಟ್ಟ ಬದ "ಪಟ್ಟಬದ್ಧ' ನೋ. 

ಪಟ್ಟ ಬಳೆ (ನಾ). ಮೇಲುಭಾಗದಲ್ಲಿ ಚಸ್ಸ ಟಿಯಾಗಿರುವಂತೆ ತಟ್ಟಿ 
ಮಾಡಿರುವ ಬಳೆ: ಪಟ್ಟ ಬಳೆ ಧರಿಸುವುದು ಈಚೆಗೆ ಫ್ಯಾಷನ್ನು ಆಗಿದೆ 
(ರೂಢಿ). [ಪಟ್ಟ -- ಬಳ್ಳೆ] 

ಪಟ್ಟಿ ರ್‌ "ಪಡು ಪರಾ. 

ಪಟ್ಟಿರಿಸು "ಪಡು ಪರಾ. 

ಪಟ್ಟ ಲ (ನಾ). ಮಳೆಗಾಲದಲ್ಲಿ ನೀರಿನಲ್ಲಿ ಪೂರ್ಣವಾಗಿ ಮುಳು 
ಗಿದ್ದು ಅನಂತರ ಒಂದು ಬೆಳೆಯಲ್ಲಿ ತುಂಬ ಉತ್ಪತ್ತಿ ಕೊಡುವ 
ಗದ್ದೆ(?): ನುುಂದಕ್ಕೆ ನಿಂನು ಬಾಳಿಕೆಯಲು ಪಟ್ಟಿಲ ಬಿದ ಕಾರು ಬಿತು 
ಬಳ್ಳ ೩ಿಂಅದಲು ಮು ೬೧ ಮಕ್ಕಿ ಕಲ್ಲಿ ಮರು ನು ೬ ಬೆಟ್ಟು ಮಂ ೫[೩] 
ಅ[೦]ನ್ತು ಮುಡಿ ತಾಡಿ ಮು ೧೨೦ ಅಕ್ಪು[ರ]ದಲು ಮೂಡೆ 
ನೂರಯಿಪ್ಪ ತನ ನೀಉ ಬಾಳಿ , . . ಕಾಲಕಾಲಕ್ಕೆ ತಪ್ಪದೆ ನಡಸಿ ಬರುಹ 
ನೆಂದು ಕಟ್ಟ ಕೊಟ್ಟಿವು (Man, 12-11, ೪೬೦-೧೬ ; 1465). [7] 

ಪಟ್ಟ ನೀಳ್ಯ (ನಾ). ತಾಂಬೂಲದ ವೀಡ,--ಬೀಡ ; ಪಾನ್‌ಪಟ್ಟಿ: 
ಪಟ್ಟಿನೀಳ್ಯಕ್ಕೆಂತ ಹೋಗಿ ಕುಟ್ಟಸಿಕೊಂಡು ಬಂದ (ಗಾದೆ); ಪಟ್ಟಿವೀಳ್ಯ 
ವಾದರೆ ಭಟ್ಟಿರಿಗಾಗದೆ ? (ಗಾಡಿ). [ಪಟ್ಟ ವೀಳ್ಯ -ಎನೀಳೆಯ)] 


೫೧೨೪ 


20 


30 


35 


45 


ಪೆಟ್ಟಿ ಹಾಕು 


ಪಟ್ಟ ಶ(ನಾ). ಬಹಳ ಹರಿತವಾದ ಮೊಳೆಯುಳ್ಳ ಬರ್ಚಿ,--ಈಟ : 
ಬಾಧಿಸುವ ವಂಂದ್ಗರ ಮುಸುಂಡಿ ಸಟ್ಟಿಶ ಶೂಲ . . . ಪರಶು ಮಂಸಲಂ 
ಗಳಿಂದಾ ಧರಾನಾಥನಂ ಬಳಸಿ ನಾನಾ ಪರಿಯ ಮಳೆಗರೆವು ತಾರ್ಭಟಿಯೊಳು 
(ಜೆಂಕಾರಾ. ೩-೧೧-೧೧) ; ಥಟ್ಟಿನೆ ಪಟ್ಟಶವ ಕೊಂಡು ಸಚ್ಚರಿತನಾದ 
ಸಡ್ವದನನಂ ಪೊಯ್ಯಲ್‌ (ಮಲ್ಲಾರಿ, ೭-೩೧). [ಸಂ.] 

ಪಟ್ಟಿಶಕ (ನಾ). - ಪಟ್ಟಿಶ: “ಯಸ್ಟಿಃ, ಪಟ್ಟಿಶಕಃ . . , ಚಕ್ರಂ-- 
ಇವು ಮೊದಲಾಗುಳ್ಳುವು ಕೆಯ್ದುಗಳ ಭೇದಂಗಳ೯” (ಹಲಾಯು. 
೭೮-೩೨೨). [ಸಂ-) 

ಪಟ್ಟಿಸ್ಕ, ಸಟ್ಟಿಸ್ಕ, ಸಟ್ಟಸು (ನಾ). ಮಲ್ಲಗಾಳಗದ ಒಂದು 
ವರಸೆ; ಕುಸ್ತಿಯಲ್ಲಿ ಒಂದು ಪಟ್ಟು : ಸಟ್ಟಸನೆಂಬ ಬಿನ್ನಣದೆ ಕೃಷ್ಣಂ 
ಗೆಲ್ಲು ಪಿಂಗಾಲ್ಲಣಂ ಪಿಡಿದಾರ್ದೆತ್ತಿ ನಿಶಾಟಿನಂ ತಿರಿಪೆ (ಜಗವಿ. ೬-೬೯) ; 
ಡೊಕ್ಕರಂ ಚಡಿಕೆ ತುಳಾಡಿ ಸೊಟ್ಟಿಮುಂಡುಹಂ ನೂಂಹಡಂ ದಣುನಟ್ಟಿ 
ಪಟ್ಟಸಂ ಎಂದು ಮಲ್ಲಮಾತಂ ಮಾಡಿ ಸೊಡೆನಟ್ಟು ಕುಳ್ಳಿ ರ್ದ ಜಗಜಟ್ಟಿ 
ಗಳ ಗೊಂದಣಂ (ಅನಂಪು. ೨-೨೭) ; ಪಟ್ಟಿಸದಿಂದಂ ಪ್ರತಿಮಲ್ಲನಂ 
ಕೆಡಹುನೆಂ (ಬಾಧಪು. ೧೬-೧೯); ಡೊಕ್ಕರ ಬಾಹುಸೀಸಕ ಪಟ್ಟಿಸ 
ಮೊದಲಿಕ್ಕಿ ಬಿನ್ನಣದಿ ಹೆಣಗಿದರು (ಸೊಬಸೋ. ೭-೪೨); 'ಹರಿ ಚಾಣೂರ 
ನೊಡನಗ್ಗಳಿಸಿ ಕಾದುತೆ ಪಟ್ಟಿಸದ ಸಂಚಳತೆಯಲಿ ಕಾಲ್ವಿಡಿದು ಕೆಡಹಿದ 
ನಂತರಾಳದಲಿ (ಅಕ್ರೂಟ. ೭-೬೮). ಪಟ್ಟಿ ಸೈ: ಪಿನ್ನೆಲೆಯಿಂಡೊದವಿ 
ಬಂದು ಡೊಕ್ಕರವಾಯ್ಕುು ಪಟ್ಟಿಸ ನಾಗಬಂಧಾದಿ ಬಂಧಗಳಿಂದ , , . 
ಪೋರುತಿರ್ಪಲ್ಲಿ: (ಕಗವಿ. ೩೯ ವಿಸ್ಸುಪುರಾಣಂ) ; ಪದಿನಾಲುಸಾಸಿರಾಳ್ಗಳ 
ಕೆಯ್ಯೊಳೀಟ್ಲ ಕುಂತಂಗಳಿಂ ಜಂತೆಗಳಂ . . . ಪ್ರಾಸ ಪಟ್ಟಿಸಂಗಳಂ pe 
ಪಾಸುವಲಗೆಗಳಂ ಅಳವಡಿಸಿ (ಚಿಕನಂ, ೫೪-೧೫). ಪೆಟ್ಟಿಸು : ಸಂದ 
ಕೊಕ್ಕಸ ಗುಂಡು ಗೋಣಿಯು ವಿಂದೆಪಟ್ಟಿಸು ಚೇಣಪಟ್ಟಿ ಸುವೆಂಜಿನಿಷ 
ವಿಂದಾಣದಲಿ ಕಾದಿದರು. ಜಟ್ಟಿಗಳು (ಸಾಳ್ವಭಾ. ೨೨-೩೨). 

[ದೇ.॥ ತೆಲು. ಸಟ್ಟಿಸ, ಪಟ್ಟಿಸ] 

ಪಟ್ಟಿಸ್ಥ (ನಾ). - ಪಟ್ಟಿಶ : ಅಸಿ ಪರಶು ಪಟ್ಟಿಸ ಮುಸುಂಡಿ ಪ್ರಸರ 
ಧಾರಾಪಾತದಲಿ ಮೈ ಬಸಿಯೆ ರಕುತದ ಸಾರ ಸಾಲಿಡೆ ಬಲದೊಳೊಳ 
ಹೊಕ್ಕು (ಕುನ್ಯಾದ್ರ್ರೋ. ೧೫-೬೩); ಇಟ್ಟಿ ಯಿಂದಿಅ ಶೂಲದಿಂದಿಡು 
ಮೆಟ್ಟಿ ಮುಂದೈತಪ್ಪ ಕಪಿಗಳ ಪಟ್ಟಿಸದಲಿಡು (ಉಾಿರಾ. ೩೨-೨೨) ; 
ಆಯು ಧಾವಳಿಗಳಿದ್ದವು « ೬ ೬ ಸುರಗಿ ಕರಾಚೂರಿ ಕಡಿತಲೆ ಸಟ್ಟಸ 
ಪರಶು ಕೊಡಲಿ ಶಕ್ತಿ ಡಾಣಿ (ಭರಚ. ೨೦-೧೩೪). [ಸಂ.] 

ಪಟ್ಟಿ ಸಭಂಡಾರ (ನಾ). ರೇಷ್ಮವಸ್ತ್ರಗಳ ಭಂಡಾರ: ಎನ್ನ ಮಾಡ 
ಮೆನ್ನ ಪೊಟಲ್‌ . . . ಸುವರ್ಣಭಂಡಾರಂ ಪಟ್ಟಿ ಸಭಂಡಾರಮೆಂದಿವ 
ಕೊರ ನೋಹಿಸಿದ ಬುದ್ಧಿಯಸೊಡೆಯೆನಾಗಿಯಾರ್ತಧ್ಯಾನದಿಂ ಸತ್ತು 

ತೆಜಕಿವಂತೆ 

ಪಟ್ಟ ಸಭಂಡಾರ% * 7 ಸಮ್ಮುಗ್ವ್ರ್ರತಂಗಳುವುಂ ತೆಗೆದು ಕೊಳ್ವಂತೆ ವಿಚಿತ್ರ 

ನಸ್ತ್ರಂಗಳಂ ತೆಗೆದುಕೊಂಡು (ಸುಕುನೂ. ೧೧-೮೩ ವು; ಸಾರಂ ಸಮಸ್ತ 

ವಸುಧಾಧಾರಂ ಚಾಳುಕೃಚಕ್ರಿಗಕ್ಷಯನಿಧಿಭಂಡಾರದ ಮನೆ. ಪಟ್ಟಸ 

ಭಂಡಾರವಿಂದೆನಿಸುವುದು. ಲೊಕ್ಕಿಗುಂಡಿಗ್ರಾ ಮಂ (ಎಇ.20೪, ೩೫೫-೬೪; 

* ಚಕ್ರವರ್ತಿಗೆ ಯೋಗ್ಯಮುಪ್ಪ ಪಟ್ಟಿಸ 
ಭಂಡಾರಮಂ ಕೊಂಡು ಮಗುಲ್ಲು ಬಪ್ಪಾಗಳ್‌ (ಬಂಹು, ೧೧-೫೦ ನ). 

[ಪಟ್ಟ ಸೃ (1 -.- ಸೆಂ. ಪಟ್ಟಿ ಮಾಸಸ್‌) 4 ಭಂಡಾರ 

ಪಟ್ಟಿ ಹಾಳು (ಕ್ರಿ). ೧, ಪಟ್ಟಿ ಮಾಡು ; ಯಾದಿ ತಯಾರಿಸು : 
ಬರಿಯ. ಅಲ೦ಕಇರಗಳನ್ನೇ ಪಟ್ಟಿ ಹಾಕುವ ಉದ್ಧೇಶದಿಂದ ಹೊರಟನರು 
ಕೂಡ ಕಾವ್ಯದಲ್ಲಿ ಅವುಗಳ ಸ್ಕಾನವೇನೆಂಬುದನ್ನು ಮರೆಯದಂತಾಯಿತು 


(ನಡ್ಡಾ ರಾ. ೧೪೦-೨೨);  ಕತ್ನೆತ್ರಯುದ ಬಂಡಾರನುಂ 


1098); ವಣಿಗ್ವಂಶಜರ್ಕಳು೦ .:. 


(ಭಾಮಾ). ೨. ಸಾರ್ವಜನಿಕಕಾರ್ಯಕ್ಸಾಗಿ ತಲಾ ಇಷ್ಟೆಂದು 
kK] ಟಿ 


ಪಟ್ಟಿ ಹೊಂಬುಟ್ಹ 


ನಿಗದಿ ಮಾಡಿದ ಹಣವನ್ನು ಕೊಡು ; ವರ್ಗಣಿ ಕೊಡು ; 
ಚಂದಾ ಕೊಡು : ಜನರು ಸಟ್ಟೀ ಹಾಕಿ. ಹಣ ಕೂಡಿಸಿ ಕೊಡಹತ್ತಿದರು 
ಈ ಕುಟುಂಬದ ಚರಿತಾರ್ಥಕ್ಕೆ (ಸೇನಾಹ. ೨). 
[ಪಟ್ಟ ಸ್ಟ ೬ ಹಾಕಂ( < ಪಾಯಂಖ್ಯಿ,)] 
ಪಟ್ಟ ಹೊಂಬುಟ್ಹ (ಹಟ್ಟ ಸ್ಸ ಪೊಂಬುಟ್ಟಿ' ನೋ. 
ಪಟ್ಟ ಹೊಡೆ (ಕ). ಸಸಿಗಳ ಸಾಲುಗಳ ಎರಡು ಮಗ್ಗುಲು 
ಗಿಯೂ ಹಾಯುವಂತೆ ಕುಂಟಿ ಹೊಡೆ; ಎಡೆಕುಂಟಿ ಹೊಡೆ: 
ಜೋಳ ಪಟ್ಟ ಹೊಡೆಯಲು ಬಂತು (ರೂಢಿ), 
[ಪಟ್ಟ | *- ಹೊಡೆ; (-ಆ.ಪೊಡೆ,)) 
ಪಟ್ಟು, "ಸಡು,' ಪರಾ. 
ಪಟ್ಟು, (ನಾ). ೧. ಹಿಡಿದುಕೊಳ್ಳು ವಿಕೆ; ಹಿಡಿತ; ಬಿಗಿತ: 
ಪಕ್ಷಿಯ ನುಡಿಗೆ ದನುಯಂತಿಯು ಆಶ್ಚರ್ಯನಂಟಟ್ಟು ಪಸ್ತಿಯ ಮುದ್ದಾಡಿ 
ತಾನು ಹಿಡಿದಂತಾ ಪಟ್ಟಿ ಬಿಟ್ಟು ತೊಡೆಯ ಮೇಲೇರಿಸಿಕೊಂಡು 
ಯೇನೆನುತಿರ್ದಾಳು (ಯನಳ. ೨೩); “ಅಷ್ಟಿಷ್ಟು ಹಣನಲ್ಲ ನನಗೆ 
ಬೇಕಾಗಿರೋದು . . . ಇನ್ನೊಂದಷ್ಟು ಖರ್ಚಿನ ಬಾಂತ್ತಿದೆ? 
ಪ್ರಾಣೇಶಾಚಾರ್ಯರು .ಅವನ ಪಟ್ಟಿ ನಿಂದ ತಪ್ಪಿ ಸಿಕೊಳ್ಳ ಲಾರದೆ ಎಂದರು 
(ಸಂಸ್ಕ್ಯಾರ,೧೨೫);ಗ್ರೀಕ್‌ಪ್ರತಿಮೆಗಳಲ್ಲಾ ದರೋ ಬಾಹ್ಯರೂಪ ಮುಖ್ಯ; 
ನಮ್ಮ ಪ್ರತಿಮೆಗಳಂತೆ ಅವು ಶಾಸ್ತ್ರ! ದ ಸಟ್ಟ ಗೆ ಸಿಕ್ಕಲಿಲ್ಲ (ಭಾರದ, ೫೧೮). 
೨. ಚಲ; ನಿರ್ಧಾರ: ಎದ್ದು ಕಾಣುತ್ತಿದ್ದ ಆ ಇಳಿವಿರಾಸೆ ಹಿಡಿದ 
ಪಟ್ಟಿ ನ್ನು ಬಿಡದ ಒರಟುತನಕ್ಕೆ ಸಾಕ್ಷಿಯಾಗಿದ್ದವು (ರೂಸಸ. ೩). 
೩. ಹಠ; ಮೊಂಡುತನ: ಯಾರು ಎಷ್ಟು ಬುದ್ಧಿವಾದ ಹೇಳಿದರೂ 
ಅವಳು ತನ್ನ ಪಟ್ಟಿ ನ್ನು ಬಿಡಲಿಲ್ಲ (ರೂಢಿ). ೪. ನೋವನ್ನು ನಿವಾರಿಸಲು 
ಗಾಯ, ಊತ ಮೊದಲಾದುವುಗಳ ಮೇಲೆ ಲೇಪಿಸುವ 
ಔಷಧಿವ್ರವ್ಯ : ಕೆಲವು ಪ್ರತಿನೀರರು . . . ಬಾಣಗಳಿಂದ ಜರರಿತ 
ಗಾತ್ರರಾಗಿ ಅರ್ತಿಯನ್ನು ಪಟ್ಟು ಮಾಡತಕ್ಕ ಥಾದ್ವಿ ಲ್ಲದೆ ಸುಮ್ಮನೆ. 
ಇದ್ದರು (ಕೃವಾಭೀ. ೧೫). ೫. ಹೊಂದಾಣಿಕೆ; ಸುಸಂಬದ್ಧ ತೆ : 
ನತ್ತಿ ಮಾತಾಡುವನನ ಮಾತು ಸುತ್ತಿ ತೊಳಲಿದರೆ ಪಟ್ಟು ಆದೀತೇ? 
(ಗಾದೆ). ೬, ನಿತ್ಚಿ ತವಾದುದು ; ಖಾತ್ರಿ; ಸ್ನ ಸ್ಪಷ್ಟ. ೭. ಚರ್ಮ 
ಮರಗಟ್ಟಿ ದಪ್ಪಧಾಗುವಿಕೆ; ದಡ್ಡುಗಟ್ಟು ನೀ ಜಡ್ಡುಗಟ್ಟು 
ವಿಕೆ: ಸಿಟ್ಟು ಗಟ್ಟು' ಷರಾ. ೮. ಜಡ ಯುದ್ಧ ಹಾಗೂ 
ಮಲ್ಲಯುದ್ಧಗಳಲ್ಲಿಯ ವರಸೆ ಹಿಡಿತ, ಕೇಡು ತಟ್ಟುವ 
ತಡೆನಣೆ ನಸಿಯಂ ಮುಟ್ಟು ನ ಮಸೆಗೆಯ್ವ . . , ಬಹುವಿಧ ಭಣಿತೆಯ 
ಪಟ್ಟು ಗಳೋರಣಿಸೆ ಪಳಚಿದರ್‌ ಬಿನ್ನ್ನಣದಿಂ (ಕೆಳನೈ, ೩-೪೦); ಈ ಇಷ್ಟು 
ಇಕ್ಕಟ್ಟಾದ ಗರಡಿಯಲ್ಲಿ ಜಟ್ಟ ತನ್ನ ಸಟ್ಟುಗಳನ್ನೆಲ್ಲ ತೋರಿಸುವುದು 
ಇಬ್ಬರೂ ಸಮರ್ಥರಾದ ಜಟ್ಟಿಗಳು. 
ಯಾರೂ ಪಟ್ಟಿಗೆ ಸಿಕ್ಕರು (ಲಾಜಸೂ. ೨೩); ಜಟ್ಟಿ ಬಿದ್ದರೂ ಅದೊಂದು 
ಪಟ್ಟು (ಗಾದಿ. ೯. ಬಣ; ಪಂಗಡ; ಪಕ್ಷ: ಪಟ್ಟು ಶಬ್ದಃ 
ಪಕ್ಷನಚನಃ (ಕಬ್ಮಾನು. ೪೪೧ ನ್ಯಾಬ್ಯಾ). “ಗೌಡಪಟ್ಟು?, “ಸಟ್ಟುಕ' 
ಪರಾ. ೧೦. ಮೆಚ್ಚು y ಮೆಚ್ಚಿಕೆ : ಪಟ್ಟಿನಿಂ ತೊಟ್ಟು ತೊಡನಂ 
ಕಮ್ಮಕೆಯನಿಟ್ಟು ಒಟ್ಟಿ ನಿಂ ಪೆಣ್ಣ ಳಣೆಯಾಯ್ತು (ಕಾಲೂರ. ೧೫೦-೩೨೮). 
೧೧. (ಕರಾ) ಅಸ್ಪಷ್ಟವಾದ ಮಾತು. ೧೨. [ಸಂಗೀತ] 
ಆಯಾಯ ಸ್ವರಗಳನ್ನು ಶುದ್ಧವಾಗಿ ಹೊರಡಿಸಲು ಕೊಳಲಿನಲ್ಲಿ 
ರಂಧ್ರಗಳನ್ನು ಬೆರಳುಗಳಿಂದ ಕಾಲುಭಾಗ, ಅರ್ಧಭಾಗ, 
ಮುಕ್ಕಾಲುಭಾಗ ಅಥವಾ ಪೂರ್ತಿಯಾಗಿ ಮುಚ್ಚುವಿಕೆ. 
೧೩. ಒಂದು ಬಗೆಯ ಲೇಸನದ್ರವ್ಯ (ಗ) : ' ಮಿಂದು 
ದಳಿಂಬನುನುಟ್ಟು ೦ ಚಂದನಮಂ ಪೂಸಿ ನೆರೆಯೆ ಸಟ್ಟನ ಜೊಟ್ಟಟ್ಟ ೦ದು. 


ಹೇಗೆ?, (ಸಮಾಲೋ, ೧೭೫) ; 


೫೧೨೫ 


25 


30 


35 


40 


45, 


ಸಟ್ಟುಗಂಥೆ 


ನವಕುಸುಮು ದಾಕೃತದಿಂದಂ ಬಾಸಿಂಗಮ 
(ಅಟ್ಟಮ. ೯-೨೫). 
ಸಟ್ಟಾಗಿ-೧, ಸ್ಥಿರವಾಗಿ; ದೃಢಸಂಕಲ್ಪದಿಂದ ಕೂಡಿ: 
ಇಬ್ಬರೂ ಪಟ್ಟಾಗಿ ಕುಳಿತು ಲೆಕ್ಕ ಮಾಡುತ್ತಿದ್ದೆವು (ಆಲಹೂ, ೭೭) ; 
ಆ ಹಳ್ಳ ದಲ್ಲೇ ಪಟ್ಟಾಗಿ ನಿಂತುಕೊಂಡು: ಕೆರೆಯ ಮುಂಗಟ್ಟನ್ನು ಅಗೆ 
ದಗೆದು (ಕಥಾನುಂ. (೪, ಆ). ೨. ಎಡೆಬಿಡದೆ ; ಒಂದೇ ಸಮನೆ : 
ಮಾರನೆಯ ದಿನ ಜ್ವರ ' ಪಟ್ಟಾಗಿ ಮಲಗಿಸಿತು (ಆಲಹೂ, ೧೫೪). 
೩. ಯಥೇಚ್ಛ ವಾಗಿ; ಚೆನ್ನಾಗಿ; ಗಡದ್ದಾಗಿ : ಚೆನ್ನಾಗಿ ಅಡುಗೆ 
ಮಾಡಿ ಪಟ್ಟಾಗಿ ಹೊಡೆದರು (ಸ್ರ್ರಪಾಣ. 11, ೨೧೭) ; ಸಸ್ಟ್ರಾಗಿ ಅನಲಕ್ಕಿ 
ಮೊಸರು' ತಿಂದ ವೆಂಕಮ್ಮ , . ಮಲಗಿದರು (ಸದ್ಮಸ, ೨೩೨). 
ಪಟ್ಟಾಗು - ನಿರ್ಧಾರವಾಗಿ ತಿಳಿ; ಸ್ಪಷ್ಟವಾಗು; ಖಾತ್ರಿಯಾಗು: 
ಈಗಳ್‌ ನಿನಗೆ ಸೀತಾರಾಮರ್ಕಳ ಪುಟ್ಟು ಪಟ್ಟಾ ದುದೀ? (ಅದ್ಭುತ. 
ಪಟ್ಟನಾಟ- ಇಸ್ಪೀಟಾಟದಲ್ಲಿ ಒಂದು ಬಗೆ: ಇಸ್ಪೀಟ 
ನಲ್ಲಿ ಯಾವ ಆಟ ಆಡುವಿರಿ? ಪರೇಲೋ? ಪಟ್ಟ ನಾಟವೋ? (ರೂಢಿ), 
ಕು ತನಿ. ಸಲ್ಲೂ ; ತುಳು. ಪಟ್ಟು ; ತೆಲು. ಪಟ್ಟು] 
ಠ್ಟ್ಶಿ (ನಾ). ೧. ಸಲ; ಸರದಿ; ಬಾರಿ: ಈ ನಸಂತಕಂ ಪಲವುಂ 
ಹ ಭೈರೂಪದ ಸಳಿಕುವಟ್ಟಿ ನಲ್ಲಿಯಮರ್ಚಿರವೇಬ್ನುಂ (ಚಿಳವಿ. 
ಕೆಲವರಿಗೆ ಒಂದೇ ಸಟ್ಟಗೆ ಹಳ್ಳಿಯನ್ನು ಉಜ್ಜ ಯಿನೀ 
ಪಟ್ಟಿ ಣವನ್ನಾಗಿ ಮಾಡಬೇಕೆಂದು ಇಸ್ಟ (ಹುಟ್ಟಿಹೆ. ೧೮೭). ೨. ಪಾಲು; 
ಮಡಿ: ಕಾಯಿಲೆಯ ನಷ್ಟ ಕೊದಗಿದ ಲಾಭ ಮೂರು ಪಟ್ಟು (ನೆಲಮು. 
ಬೀಜದ ಹತ್ತು ಪಟ್ಟು ಬೆಳೆಯಾಗುವುದಕ್ಕೆ ಸಂಶಯವಿಲ್ಲ 
೭೨) ; ಸೂರ್ಯಗೋಲವು ಪೃಥ್ವಿಗಿಂತ ಸುಮಾರು ೧೭ ಲಕ್ಷ 
"ದುಪ್ಪಟ್ಟು? 


£ನಿರಿ ಕಟ್ಟಿದ ಬಬಸಕಂ 


೩೨-೪). 


೬-೨೩೫ ವ) ; 


೮೩-೧೪) ; 
(ಕೃಷಿಕ. 
ಪಟ್ಟು ಡೊಡ್ಡ ದಾಗಿರುವುದು (ಮುಂಬಯಿ. ೬-೫೯). 
ಪರಾ. 

ಪಟ್ಟು, (ನಾ). ೧. ಊರು; ಹಳ್ಳಿ: ಶ್ರೀಕೃಷ್ಣ ರಾಜಒಡೆಯರು 
ಹರವು ಮುಂತಾದ ಸಟ್ಟುಗಳ ಪಾಳೆಯಗಾರರನ್ನು ಕಳನಲ್ಲಿ ಗೆದ್ದು ಆ 
*ಶೃಂಗಾರಹಾರ' ಎಂಬ ಬಿರುದನ್ನು ಸಂಪಾದಿಸಿದರು (ಬೆಟ್ಟ ಅ, ೨೮-೧೧). 
"ಪಾಳೆಯಸಟ್ಟು' ಸರಾ. ೨. ನೆಲೆ; ಸ್ಥಳ; ಸ್ಥಾನ: t 
ತಿನ್ನೆ (ನಲ್ಲಿ ಪ್ರ ಪ್ರಬಲವು ಹುಟ್ಟ ತಿನ್ನಿ €ಯಿಳೆಯು ನನಗಿಹ ಪಟ್ಟು ತೋರುವು 
ಲ್ಲ (ಜಿನಭಾ. ೩೪-೪೬). «ಪೆಟ್ಟು! ಲಾ. ಪರಾ. 

[ದೇ.॥ ತಮಿ ಪಟ್ಟು] 

ಪಟ್ಟು "ಸಟ್ಟ್ಟಿ' ನೋ. 

ಪಟ್ಟುಕ (ನಾ).ಯಾವುದಾದರೂ ಒಂದು ಪಕ್ಷಕ್ಕೆ ಒಲಿಯುವವನು; 
ಪಕ್ಷಪಾತ ಮಾಡುವವನು : ಸಟ್ಟುಕ--ಸಟ್ಟು ಶಬ್ದಃ ಸಕ್ಷನಡನಃ 
ತತ್ಕುರ್ವನ್‌ ಪಕ್ಷನಾತೀತಿ ಯಾವತ್‌ (ಶಬ್ದಾನು, ೪೪೧ ನ್ಯಾಬ್ಕಾ). 

[ಟ್ಟು 2-ಕ] 

ಸಟ್ಟು ಕಂಥೆ "ಸಟ್ಟುಗಂಥೆ' ನೋ. 

ಪಟ್ಟು ಸ್ಟಿಕಾಅ್ಯ ಹಟ್ಟೆ ಗಾಜ್ಕಿ (ನಾ). ರೇಷ್ಮೆನಸ್ತ್ರ ನನ್ನು ನೇಯು 
ನನೆನು; ಪಟ್ಟಿ ಗರ : ಅಸುರದೊಳಿಂದ್ರ ಜಾಲದ ಕೊಗು ಕಂಸ 
ಸೊಗೆಡಸಹಿಕಿಯಲ್ಕೆ ತ್ರರ್ಸೂಸೆ ಚಿ” ಕೆಂಪಿನ ಪಾಸಂ ಪಿಡಿದೊಗೆವ 
ಪಟ್ಟು ಕಾ[ಪಾಣಂ, ಟ್ವಿಗಾ]ಅನ. ತೆಲದಿಂ (ಅರ್ಥನೇ. ೭-೩೧). ಹಟ್ಟಿ 
ಗಾಜ್ಯಿ : ಹಟ್ಟಿ ಗಾಜರ ಅಟ್ಟಿ ತ್ರಸರ, ಸೂತ್ರಪ್ರ ವೇಷ್ಟನ (ನಾಟಿಉಾ,ಕಿ.). 

[ಪಟ್ಟು ೫ ಸ್ಟ) ಕಾಲ] 

ಸಟ್ಟುಗಂಥೆ, ಸಟ್ಟುಕಂತೆ (ನಾ). “ಕೇಷ್ಠೆಯ ಹೊಡೆಯುವ ವಸ್ತ್ರ: 
ಒರ್ವಂ ವೀರಮಾಹೇಶ ಚಿನ್ನದಿಂ ಸವೆದ ಕಂಥೆಯ ಧರಿಸಲವರ ಕರನನಜ 
ಸಂಭನರು ಚಿನ್ನದ 'ಕಂಥೆಯಂ ೦ಶವೆಂಬರು ಸ ಪಟ್ಟು ಗಂಥೆಯಂ 


ಪಟ್ಟು ಗಟ್ಟು 


ಧರಿಸಿದಯ್ಯನ ಶಿಸ್ಕರಾ ಪಟ್ಟು ಗಂಥೆ ವರ್ಗಂ , (ಗುರುಚಾ: ೩-೨೦). 


ಪಟ್ಟು ತ್ಬಿಕಂಥೆ : ಅಂಗಣ ರ್ಯಂಗೆ ಪುರಂಗಳ ಕೊಟ್ಟು ಚಿಲ್ವಿನ 
ಕೊಡಲ ನೀವುತಂ ಪಟ್ಟು ಕಂಥೆಯನಿತ್ತು (ಲಿಂಗಪು. ೩೬-೨೩). 
[ಸಟ್ಟ್ಟು( .ಸಟ್ಟ್ಟ)*-ಕಂಥೆ] 
ಪಟ್ಟುಗಟ್ಟು (ಕ್ರಿ). ದಡ್ಡುಗಟ್ಟು' ; ಜಡ್ಡು ಗಟ್ಟು : (9) 
[ನಟ್ಟು ಕಟ್ಟು |] 
ಪಟ್ಟುಡೆ (ನಾ). ನಟ್ಟ ವಸ್ತ್ರ; ; ಕೀಸ್ಮೆಯೆ ಬಟ್ಟಿ : ಗಟ್ಟಿಮಗುಟ್ಟುವ 
ಗಟ್ಟ ವಲ್ತಿಯರ Py A ಕಟ್ಟು ಫಸ. ೬ ಪಶ್ಚಿ ಮಾನಿಲಂ 


ಮೈದೋಣಲ್‌ (ರಾನೂಕಶ್ವ, ೨-೨೦). [ಪಟ್ಟು ಕ್ಟ ಇಪಟ್ಟಿ ಉಜ್ಜಿ) 
ಪಟ್ಟು ದಲೆ' (ನಾ). ಕೂದಲು ಉದುರಿ ಬೋಳಾಗಿರುವ ತಲೆ; 
ಬೆನೇಳುಡಲೆ : ಆನೆದಂತನ ಸುಟ್ಟು ಕರಿ ಮಾಡಿ ಎಣ್ಣೆ ಯಿಂದಲಾದರೂ 
ಜೇನುತುಪ್ಪ ದಿಂದಲಾದರೂ ನೆಲಗುಳ್ಳ ದ, ಹಣ್ಣಿನ :ರಸದಿಂದಲಾದರೂ 
ಅರೆದು ಲೇಸವಂ ಮಾಡಿಸಲು ಹೇನ ಕೆರೆ, ಪಟ್ಟು ದಲೆ ಎಂಬ ರೋಗಂಗಳು 
ಶಮನನಹವು (ವೈದ್ಯಸಾ, 11, ೧೪೬). [ಪಟ್ಟು ಸ್ಟ ಆಪಟ್ಟಿ 
ಪೆಟ್ಟು ನೂಲು (ನಾ). ರೇಷ್ಮೆಯ ದಾರ: ಕಾಸ್ಕ ದಲ್ಲಿ ಬೊಂಬೆಯ 
ಮಾಡಿ ಪಟ್ಟು, ನೂಲ ಸೂತ್ರವ ಹೂಡಿ ತೆರೆಯ ಮಣೆಯಲ್ಲಿ ನಿಂದು 
ಸೂತ್ರಿಕನು ಕುಣಿಸಿದಣೆ ಕುನೆಯುಂತರ್ಶುದಲ್ಲಡ ಆ ಅಚೇತನಬೊಂಬೆ ತನ್ನ 
ತಾನೆ ಕುಣಿವುಡೆ ಅಯ್ಯಾ (ಆಖಂಡೇ. ೩೦೭-೯೧). 
[ಪಟ್ಟ್ಯ(-ಆ.ಸಟ್ಟ,) -- ನೂಲ್ಕಾ(<ನೊಲ್ಸ್‌)] 
ಸಟ್ಟುವಸ್ತ್ರ (ಕಾ. ಆ ಸಟ್ಟುಡೆ ; ಸಿಂಹಳನೃಪಂ ಕಟ್ಟಿ ರಸರೊಡನೆಮ 
ವೈಸವೇಕೆಂದು . . ಪಟ್ಟು ಮ್ರ ಗಳ ಗಜ ಸಯ ರಳ 
ಕೊಟ್ಟೊಡನೆ . . . ತಿರುಗಿದ ಧರ್ಮವತಿಗೆ (ಭಾವಚಿಂ, ೫-೨೧) ; 
ವಾರಣಾಸಿ ಹಸ್ತಿನಾನತಿ ಕ್ಷೇತ್ರಗಳಿಂದ ಬಣ್ಣ ಬಣ್ಣದ ಪಟ್ಟು ವಸ್ತ್ರ 
ಪೀತಾಂಬರೆಗಳೂ, ಕುದುರೆ, ಒಂಟಿ, ಅನೆಗಳ' ಮೇಲೆ ಹೇರಿ ಹೇರಿ 
ಬಂದವು (ಶಾಂತಲಾ, ೧೦೦) ; "ಮಸ್ಸಿನ್‌ಗಳು' ಎಂಬ ನವುರಾದ ನಸ್ತ್ರ 
ಗಳೂ ಸಟ್ಟು ನಸ್ತ್ರಗಳೂ . * ಹಿಂದೂದೇಶದಲ್ಲಿ ಬಹುಕಾಲದಿಂದ 
ತಯರಾರಾಗುತ್ತ ಲಿನೆ (ಭೂಗೋಳ. ೩೯). [ಪಟ್ಟು ಫ್ರ( ಹಟ್ಟ 2) *ನಸ್ತ] 
ಪಟ್ಟುಹ "ಸಟ್ಟಿಯ,' ನೋ. 
ಪಟ್ಟು "ಹಾಕು" (ಈ). ೧. ಊತ್ಯ ನೋವುಗಳಿರುವ ಜಾಗಕ್ಕೆ 
ಔಷಧಿ ಮೊದಲಾದುನನ್ನು ಲೇಪಿಸು, ಬಳ್ಳ ಸವತೆ 
ಚಿಕ್ಕಮ್ಮನಿಗೆ ಆಮೇಲೆ PWN ಪಟ್ಟು ಹಾಕಿ, ಕಣ್ಣಿಗೆ ಅಂಜನ 
ಹಚ್ಚಿದೆವು (ಆಷಾಭೂ,, ೧೪). ೨. (ತಾಸ ಯಲ್ಲಿ) ಪಟ್ಟಿ ್ಚನ್ನ್ನು 
ಪ್ರಯೋಗಿಸು,--ವರಸೆಯನ್ನು ಹಾಕು : ನಮ್ಮೂರಿನ ಜಟ್ಟ ಯ 
ಪಟ್ಟು ಹಾಕಿ ಒಂದೇ ಸಾರಿಗೆ ಎದುರಾಳಿಯನ್ನು ಬೀಳಿಸಿದನು (ರೂಢಿ). 
[ಪಟ್ಟು ೬ಹಾಕು(<ಪಾಯ್ಯೂ,)] 
ಪಟ್ಟು ಹಿಡಿ (ಕ್ರಿ). ೧. ನಿರ್ಧರಿಸು; ದೃಢಸಂಕಲ್ಪ ಮಾಡು : 
“ನಾನಂತು ಸತಿಯಾಗುವುದು ಬಂಡಿತ. 
ನಿದ್ದರೂ ಹೇಳು? ಎಂದು ಅತ್ತಿ ಮಬ್ಬೆ ಸಟ್ಟು ಹಿಡಿದಳು (ದಾನಚಿಂ. 
೧೫೭); ಆ ಇನ್‌ಸ್ಟೆ ಕ್ಟರು ಪಟ್ಟು ಹಿಡಿದು "ಕುಳಿತು ನಿನ್ನೆಯ ದಿನದ ಲೆಕ್ಕ 
ಮುಗಿಸಿ ಕ್ಯಾರ್ಸ' ಪ್ರೊಡ್ಯೂಸ್‌ ಮಾಡು - ಅಂದಿದ್ದರೆ ಏನು ಮಾಡ 
ಬೇಕಿತ್ತೋ ದೇವರೇ ಬಲ್ಲ (ಮರಳಿ, ೨.. ಹಟ ಹಿಡಿ; 
ಮೊಂಡುತನ ಮಾಡು ; 
ರೆಂದಕ್ಕೆ ಬ್ರಹ್ಮ ಬಂದರೂ ಅನರನ್ನ ಲುಗಿಸಲಾರ (ಪುನರು. ೨೯೫). 
೩.-ಪಟ್ಟುಹಾಕು ೨ : ಬೇರೆಯ ಊರಿನಿಂದ ಬಂದ ಆ ಸೈಲ್ವಾನನು 
ಸಟ್ಟು ಹಿಡಿದು ಅನನನ್ನು ಉರುಳಿಸಿದನು (ರೂಢಿ). 
[ಪಟ್ಟು *-ಹಿಡ್ಕ( ಸಿಡಿ, )]' 


೧೫೬). 


ಸ್ಟ) *ತಲೈ ] | 


ಇದೊಂದನ್ನು ಬಿಟ್ಟು ಇನ್ನೇ' 


ಸಭೆಯಲ್ಲಿ ಒಂದು ನಿಷಯ ಪಟ್ಟು ಹಿಡಿದ | 


೫೧೨೬ 


85 


40 


4 


ಪಟ್ಟಿ 


ಬತ 


ಪಟ್ಟು ಟಂ (ಕ್ರಿ). ನೆಲೆಯನ್ನು ಬಿಟ್ಟು ಹೋಗು ; ಆಶ್ರಯ ತಪ್ಪು; 
ಸಟ್ಟುಟಕದು ಸಂಚರಿಪ ಬಾಳೆಯಂ , . . ಬಣ್ಣಿ ಸಲ್‌: ನೆಜಕಿವರಾರೈ 
pl 
Pas ೩-೨೬), [ಪಟ್ಟು + ಟಿ] 
ಸ್ಟೆ, (ನಾ).೧.(ಅಡಕೆ, ಬಾಳೆ ಮುಂತಾದುವುಗಳ) ತೊ/ಟಿ, - 
ಹ - ಸಿಪ್ಪೆ: ಕಾಯಿ ಸುಕ್ಕದಂತೆ ಅದೆ ಬಾಳೆಯ ಪಟ್ಟಿಯಂ 
ತುಂಬಿ ಸೆಂಭಾರಪನುರೆನಂಡಡೊಳು ನಾರ [ಸು]ಪಟ್ಟೆಯಂ ಸುತ್ತಿದುದನು 
ದಕಬೋನ ನೆಲಹಿನೊಳಿಕ್ಕಿ ಕಟ್ಟ ಹಸನಾಗಿ ಒಲೆಯಂ ಮಾಳ್ಪುದು 
(ಸೂಸಶಾ, ೫-೨೫). "ಬಾಳಿಸಟ್ಟಿ' ಪರಾ. ೩. ಅಡಕೆಯ ಹಾಳೆ: 
ಹಳ್ಳಿಯ ಜನ ಅಡಕೆಪಟ್ಟಿ ಯಲ್ಲಿ ಊಟ ಮಾಡುತ್ತಾರೆ (ರೂಢಿ), 


[ದೇ.॥ ತಮಿ. ಟ್ಟಿ ; ಮಲ. ತೆಲು, ಪಟ್ಟ] 
ಪಟ್ಟಿ "ಸಟ್ಟಿಯ್ಯ' ನೋ. 
ಪಟ್ಟ್‌ (ನ್‌). ೧. (ಅಲಂಕಾರಕ್ಕಾಗಿ ಕಟ್ಟು ವ) ಅಗಲ 


$ಂದಾಗಿದ್ದು ಉದ್ದ ಗ ಬಟ್ಟಿ ರಷ್ಟ ಚರ್ಮ, 
ಲೋಹ' ಮೊದಡಲಾಯುವುಗಳ ನ ಸಿ: ಅಲಲ್ಲಿ ಇಟ್ಟ ಪುಲ್ಲಿಯ ಪಟ್ಟಿ 
ಗಳ ಮೇಲೆ ಬಳಸಿದ Fes ಚೌಕದ ವಿಳಾಸದ ಕಥಾಯಿಯ 
ಸುಚ್ಛನಿಯನೀನ ಪಚ್ಚಿಯ ಪಟ್ಟಿಗಳ . . . ಬೆರಕೆವೆಳಗು. ಮಂಟಪ 
ದೊಳಗಂ ಪೊಟಗಂ ತೆಕ್ಕನೆ ತೀವೆ (ಗಿ೦ಕ, ೧೦-೨೮ ವು; ಅಲ್ಲಲ್ಲಿ ಕಟ್ಟಿದ 
ಚೋಹಗಳಿಂ ನಿಡುಜಲ್ಲಿಗಳಿಂದ ಪಟ್ಟಿ ಗಳ ಪಲ್ಲನಕೋಟಗಳಿಂದಾ ಗಿರಿದುರ್ಗ 
ದಲ್ಲಿ ಶೂಲಗಳು ಮೆಜಕಿದುವು (ಕುಂಾಸಾಂ,೨೧-೧೩) ; ಕೊರಳಿಗೆ ಉಣ್ಣೆಯ 
ಪಟ್ಟಿಯನ್ನು ಆಳನಡಿಸಿ, ನೆತ್ತಿಯ ಮೇಲೆ ನೇಟಿನನ್ನು ಒತ್ತಿ ಧರಿಸಿ... 
ಮಹಾಸಭೆಯನ್ನು ಎದುರಿಸಿ ನಿಂತೆ (ನಂಟರು. ೩೯). “ಪಟ್ಟಿ ಮಂಚ”, 

“ಬಿರುದುಸಟ್ಟೆ' ಷರಾ. ೨. ಗೆರೆ; ಕೇಖೆ: ಪ್ರತಿಸ್ಮಾನೆಗಳಲಿಯೂ 
ವಿಶಾಲಗಳಾದ ಶುಭ್ರ ವರ್ಣಗಳಾದ ಪಟ್ಟಿ ಗಳಿಂದ ಪ್ರಕಾಶಿಸುವ ಕುದುರೆಯು 
೪ ಪ್ರ ಸಿದ್ದಿಯ ಪಡದಿರುವದು (ಸೌಗಂಧಿ. ೩೧೧-೧೮) ; ಹೆದ್ದಾರಿ 
ಯೊಳು ಮರಪದ್ದಕೆ ಕಡಿನರು ಸೊಪ್ಡಿ ಗೆ ಸೌದಿಗೆ ಜನರು ಬೆಳ್ಳನೆ ಕಪ್ಪ: ನೆ 
ಪಟ್ಟಿ ಯನೆಳೆವರು ಬಣ್ಣದ ಚೀಟಿ ಪಚ್ಚು ನರು (ಇಂಚಾನ. ೧೫-೬2). 
೩. “ನಾಯಿ ಕುದುಳೆ ಮುಂತಾದ ಫ್ರಾ ಣಿಗಳ ಕೊರಳಿಗೆ ಅಥವಾ 
ನಡುವಿಗೆ ಕಟ್ಟುವ ಬಟ್ಟಿಯ ಅಥವಾ” ಚರ್ಮದ ಪಟ್ಟಿ; ಕಟ್ಟು 
ಪಟ್ಟಿ : ಕಟ್ಟದ ಆ ಚವನ್ಕ ಗೆಯ ಪಟ್ಟಿಯ ತೊಂಗಲೋಂದ್ಲ ಚಾನನುಸ 
ಪು A.  ಹೇಕಿದದ್ಪಿ ಕವಿತಂದುದು ರೌದ್ರರಸಂ ಕರೋರ್ನಿಯೊರ್‌ 
(ಸಂರಾಮಾ, WR ಮೇಲುತರದ ಪಟ್ಟಿ ಮಸೂಪ ಸಕಲಾತಿ ಜೂಲು 
ಗಳಿಂದೆ ರಂಜಿಸುವ ಕಾಲು ವೇಗದ ಕನನಡ ಕಿರಾತರು ಸಾಲಿಟ್ಟು ನಡೆದ 
ಕೊಗ್ಗಿನಲಿ (ನೋಹತ. ೧೯-೧೦). ೪. ನಡುಸಟ್ಟಿ ; ಸೊಂಟಿಸಟ್ಟ ; 

ಡಾಬು. ೫. ಜಮಾನಿನೆ ಒಂದು ತುಂಡ್ಳು--ೀಳು, ೬. ಚಕ್ರ: M 
ಸುತ್ತಲಿರುವ , ಕಬ್ಬಿಣದ ಹೊರವಲಯ, -- ಪರಿಧಿ ; ನೇಮ: 

ಎತ್ತಾನೆ ತರಿಸಯ್ಯ Py «ಯ ಜಿಗಿಸಯ್ಯು ತಟ್ಟಾನೆ ನಮ್ಮ ಕಳುಹಯ್ಯ 
ಕಣ್ಣೀರು ಇಟ್ಟಾಡುತೀಡೆ ಮನದಲ್ಲಿ (ಳ್ಳಿ ಸ, ೧೧೬). ೭. ರೇಸ್ಮೆ ; 
ಕೌಶೀಯ : ' ತರತರದ ಶೃಂಗಾರತೋರಣ ಸುರುಚಿ ಪಟ್ಟಿಯ ಮೇಲು 
ಗಟ್ಟನ ನಿರಚಿತಾನುಳ ಚಿತ್ರಭಿತ್ತಿಯ ಮದುನೆ ಮಂಟಿಪದ (ಕಾತರ. 
೨-೫೮) ; ವಾಣಿಯ ಧನನೆಂಬ ವ್ಯವಹಾರಿ ಹಟ್ಟಿಯ ಗೋಣಿಯೊಳ್‌ 
ತುಂಬಿದ ರತ್ನ ಓಣಿಯೊಳ್‌ ಚೆಲ್ಲಿದಂತಿದೆ ನಿನ್ನ ಕೃತಿಯೆಂಬ ಮಾಣಿಕ 
ಮುನ್ಮನೋನಾಥ (ನೋಹತ. ೧-೩೪) ; ಒಡಡುಟ್ಟ ಪಟ್ಟಿಯ ಚಲ್ಲಣ 
ಮೋಹನನಡೆದ ಪದಕ ಪೈ ಕಣಿಯ ಕಡುಸೊಬಗಿನ ಬಲ್ದೇಟದ ಸುಕುಮಾರ 
ನಡೆದನು ಸಖರ ಮೇಳದಲಿ (ಕಂನವಿ. ೧೦-೨೧) ; ಒಳ್ಳೆಯದಾದ ಒಂದು 
ಪಟ್ಟಿಯ ಕಣವನ್ನು ತರಿಸಿ .., ಕೊಟ್ಟಿನು (ಕವಿಕ.೫೫). ಲೆ. ರೇಷ್ಮೆಯ 
ವಸ್ತ್ರ, ಸೀರೆ ಮುಂತಾದುವು: “ಕ್ಪಮನೆನಲಾ ಸುಸರಾನಂ 


ದುಕೂಲಮೆನೆ ಪಟ್ಟಿ” (ಮಂಗಂಣ, ೧೦೧-೨೭೬); ಸಾಹಿಯಾಣದ ಚೀನದ 


ಪೆಟ್ಟಿ, 


ಧನಳನಟ್ಟದ ಜೊಂಗದ ದೇವಾಂಗದ ಸಕಳಪಟ್ಟಿಗಳನೆ ಮೆಟ್ಟುನೆಡೆ 
ಗಳೊಳ್ಳೆಬ್ಲಂ, . . ಸೂಸಿದಾಗಳ'(ಆವಿಪು. ೪-೩೪ ನ);' ಬೋನಮನೊಡೆದು 
ಹಲ್ಲೆಯ ಮಾಡುವ ಪಟ್ಟಿಯಂ ಸಜಿಸಿದು ಚಂಡಂ ಮಾಡುವ ಕಟ್ಟಿಗ್ಗ 
ರಂತೆ ಶಾಶ್ವತಮಲ್ಲದ ಶರೀರನುಂ ಪಿಡಿದು ರತ್ನತ್ರಯಂಗಳಂ ಕಿಡಿಸುವುದು 
(ಧರ್ಮಾಮೃ. ೯-೧೬೨); ಪುದಿಡುಪ್ಛಚಿತ್ರದಿಂದೊಪ್ಪುವನ ಪಟ್ಟಿಯಂ 
ಪದೆಸಿನಿಂ ಸತಿಗಿತ್ತು (ದಶಕು, ೪-೧೦೮) ; ಕರಿಯ ಪಟ್ಟಿ ಯನುಟ್ಟು ಕಣ್ಣೆ 
ಕಾಡಿಗೆಯಿಟ್ಟು . , . 'ಬರುವಳೋ ಮಾಯೆಯೆಂಬಂತೆ ಕಳ್ತ ಲೆಯದೇಂ 
ಕನಿದುದೋ ಭೂತಳವನು (ನೆಂಕಾರಾ. ೫-೨-೩೧); ಪಟ್ಟಿ ಉಟ್ಟಾರೇನು 
ಮುತ್ತು ಕೊಟ್ಟಾ ರೇನು ಹೊಟ್ಟೇಲಿ ಒಂದು ಫಲವಿಲ್ಲ (ಹಳ್ಳಿಯ. ೧೧೭). 
೯. ರಾಜಶಾಸನ ಮುಂತಾದುವುಗಳನ್ನು ಬರೆಯಲು ಉಪ 
ಯೋಗಿಸುವ ಲೋಹ ಮುಂತಾದುವುಗಳ ಪಟ್ಟಿಕೆ ಫಲಕ : 
ಕಟ್ಟಿ ಯೋ ಹರಿಸೇನೆ ನಡೆವಾ ಬಟ್ಟೆಯೋ ರಾಘವನ ವೀರದ ಪಟ್ಟಿಯೋ 
ಎನಲೊಪ್ಪು ತಿದ್ದುದು : ಜನದ ಕಣು ಮನಕೆ (ಕತಿ. ೧೬-೨೭). 
೧೦. ಒಂದು ಜಮಾನಿನ ನಿರ್ದಿಷ್ಟಅಳತೆ, ಸ್ವಾಮಿತ್ವ, 
ಕಂದಾಯ ಮುಂತಾದ ನಿವರಣೆಗಳನ್ನೊಳಗೊಂಡ ಸರ್ಕಾರಿ 
ಪತ್ರ, ಅಧಿಕೃತ ದಾಖಲು; ಸನ್ನದು : ನಾಜಿ ಮಣ್ಣಿ ಗೆ ಆಜು 
ಹೊನ್ನ ತೆತ್ತು . . . ಪಟ್ಟಿಯ ಕೊಟ್ಟಿ ಮತ್ತೂರಗೂಡಿ ಹದಿರೆಯ 
ಬೇಡಿದೆಡೆ ನಾ. ಕೊಡಲಿಲ್ಲ ನೀ ಕೊಟ್ಟಿ ಪಟ್ಟಿ ನಮ್ಮ ನಟ್ಟಿನಡುವಂನೆಯ 
ಐದುಕಾಲ ನೆಲಹಿನಲ್ಲಿ ಕಟ್ಟಯದೆ (ಸರ್ನವೆ. ೧೦೪-೫೬೪) ; ಕಳಸಾಪುರದ 
ಸೂರಪ್ಪ ಗಳ ಪಟ್ಟಿಯ ವೊಳಗೆ ಬೆನಕನ ದಂಡಿಗೆಯದ ಬೀಜನರಿಳ ೭ ದ 
ಪ್ರಿತ್ತಿ ೧(ಸೌಇಇ. 13(-4, ೪೩೬-೨೦; 1412); ಗ್ರಾಮದ ಸರ್ವೆನಂಬರು 
ಒಂದು ಒಬ್ಬನ ಹೆಸರಿಗೆ ಪಟ್ಟಿ ಯಿರುತ್ತಾ ದಾಖಲೆಯಿ ಲ್ಲದೆ ಒಳಅನುಭವ 
ದಾರರು ಅನೇ ಕಮುಂದಿಯಿರುತ್ತಾರೆ (ಭೂಮಿಅ. ೩೬). ೧೧. ಕ್ರಯ, 
ದಾನ, ಗುತ್ತಿಗೆ ಮೊದಲಾದ ನಿವರಗಳನ್ನುಳ್ಳ ದಾಖಲುಪತ್ರ ; 
ಪರವಾನಗಿ ಪತ್ರ: ನಂಮ್ಮ ಹೆಸರಲ್ಲೂ ನೀವು ಮಾಡಿದ ಸೋಮ 
ಶೇಖರಪುರದ ಅಗ್ರಾಹಾರದ ಬ್ರಾಂಹ್ಮರಿಗೆ ನೀವು ಬರಸಿ ಕೊಟ್ಟಿ ಪಟ್ಟಿ 
ಪ್ರಮಾಣ (ಎಕ. ೪11, ಶಿವಮೊ, ೮೧-೩೦; 1668) ; ನಮ್ಮ ಸಂತಾನ 
ನಿಮ್ಮ ಮಕ್ಕಳು ಮುಂತಾಗಿ ಪಾರಂಪರೆಯಾಗಿ ಸುಖದಿಂದ ಬಾಟ್ಡ್ದು 
ಬಹರಿಯೆಂದು. ಬರಸಿಕೊಟ್ಟ, ಕ್ರಯಧಾರೆ ಪಟ್ಟಿ (ಎಕ. ೪1, ಮೂಡಗೆ. 
೮೩-೧೩; 1733); ಗುತ್ತಿಗೆ ನೇಮಕಾ ಮಾಡಿ ಪಟ್ಟಿ ಬರದು ಕೊಟ್ಟು 
ಯಿದ್ಧದ್ಧರಿಮನ್ನಾ ಯಾ ಬ್ರಾಂಹ್ಮಣನು . , . ವರುಷಂಪ್ರತಿಯಲೂ 
ಸಟ್ಟಿ ಮೇರೆಗೆ ಸರಕಾರಕ್ಕೆ ಸಲತಕ್ಕ ಹಣವಂನ್ನು ಸಮ್ಮಾಯಾಮಾಡಿ 
ಕೊಡುತ್ತಾ ಬಂದು (ಮೈ ಆರಿ. ೧೯೨೯,೯೪-೧೫;1813). "ದಾನಪಟ್ಟಿ', 
"ನೆತ್ತರ್ಪಟ್ಟೆ' ಸರಾ. ೧೨. ಚಪ್ಪುಟಿಯಾದ ಸಮತಲ. 
೧೩. ಕರ; ಸುಂಕ; ತೆರಿಗೆ; ಕಂದಾಯ: ನನ್ನ ಜನಿತಾನಿನ ಈ 
ಸಾಲಿನ ಪಟ್ಟಿಯನ್ನು ನಾನಿನ್ನೂ ಸರಕಾರಕ್ಕೆ ಕಟ್ಟ ಲ್ಲ (ಉಡ). “ಪಟ್ಟಿ 
ಗಾಣಿಕೆ' ಸರಾ. ೧೪, ತಾಳೆ, ಅಡಕೆ ಮುಂತಾದ ಮರಗಳ 
ತೊಲೆ, -ದೂಲ; (8)... ೧೫. ತಲೆಯಲ್ಲಿ ಪಟ್ಟಿಯಂತೆ 
ಕೂದಲನ್ನು ತೆಗೆದ ಜಾಗ್ಯಸ್ಕೈಳ : (ಕಿ). 

ಪಟ್ಟಿಪಟ್ಟಾನಳಿ-: ರೇಷ್ಮೆಯ ಬಟ್ಟಿ, ವಸ್ತ್ರ: ಸುರಂಗಿನ ಪಟ್ಟಿ 
[ಪಾ9ಂ, ಟ್ವಿ] ಪಟ್ಟಾ ವಳಿಯ ದಿಂಡುಗಳ . . . ಚಿತ್ರಾವಳಿಯ ಸತ್ತಿಗೆ 
ಹೇಮಘಟಸಂತತಿಯನೊಟ್ಟ ದರು (ಕುನ್ಯಾಸ. ೫-೪೭); ಪಟ್ಟಿ ಸಟ್ಟಾ ನಳಿ 
ಬೇಡಲಿಲ್ಲ ನಾನು ಎನ್ನ ಗುಟ್ಟು ಅಭಿಮಾನಗಳ ಕಾಂಯೊ ನೀನು (ಫುರಂದ. 
೧-೩೬-೨). ಪಟ್ಟಿಸಾವುಡೆಯ ಊಳಿಗ- ಅರಮನೆಯಲ್ಲಿ" ರೇಷ್ಮೆ 
ಮುಂತಾದ ಬಟ್ಟೆಗಳನ್ನು ಸಿದ್ಧಮಾಡಿ ಒದಗಿಸಿ ಕೊಡುವ ಕೆಲಸ: 
ಅರಮನೆಯಲ್ಲಿ ಪ್ರತಿದಿನ ದಲ್ಲಿಯೂ ನಡೆಯುವಂತೆ ಕಟ್ಟು ಮಾಡಿದ ಊಳಿಗಗಳ 


೫೧೨೭ 


0 


45 


ಪಟ್ಟಿ ಗಾಲ 


ವಿವರ . ಕುಂಚದ ಊಳಿಗ ಕೈಯಾಲುವಟ್ಟ ಗೆಯೆ ಊಳಿಗ 
ಪಟ್ಟಿ (ಪಾವುಡೆಯ ಊಳಿಗ ವಿವರ (ಚಾನುನಂ, ೪೫). ಪಟ್ಟಿಯ ದಟ್ಟ ಎ 
ರೇಷ್ಮೆಯ ವಸ್ತ್ರ ಥೋತ್ರ': ಮಲಯಜದಣ್ಟು ಪೊಂದೊಡಿಗೆ. 
ಪಟ್ಟೆಯ ದಟ್ಟಿ. ಪಳಿಯು ಚಲ್ಲಣ. . . ಮೆಲಸಿಯೆ ಬಂದರಳವುಳ್ಳ. 
ಮೈಗಾವಲನರು (ಕುರಾಸಾಂ. ೧೧-೩೭). ಪಟ್ಟಿಯ ದರ -- ಭೂಮಿಯ 
ಒಡೆತನದ ದಾಖಲುಪತ್ರವುಳ್ಳವನು ; ಜಮಿನಾನಿನ ಒಡೆಯ, 
ಅಧಿಕಾರಿ: ವೆಂಕಟಪ್ಪ ನಯಕ ... ಸೀಮೆಗಳಂ ಸಾಧಿಸಿ ತತ್ತತ್ವಟ್ಟಿ 
ಯೆದಾರರ್ಕಳಿಂ ಪಣನುಣಿಹಂಗೊಂಡು . . . ಸ್ಥಳಗಳಲ್ಲಿ ಪರಿಶೋಭಿಪ 
¥ ಸರಿಸ್ತರಣಂಗಳಂ ರಚನೆಗೈ ಸಿದನು (ಕೆಳನೈ. ೫-೩೯). ಪಟ್ಟಿಯ ಶಿಷಾಯಿ- 
ನೌಕರಿಯ ಲಾಂಛನವಾಗಿ ಹೆಗಲಿನಿಂದ ಸೊಂಟದವರೆಗೆ ಅಡ್ಡ 
ಪಟ್ಟಿಯನ್ನು ಧರಿಸಿದ' ಸಿಪಾಯಿ; ಡನಾಲಿ: ಒಬ್ಬ ಪಟ್ಟೆಯ 
ಶಿಸಾಯಿಯು ಬಂದು, ಗುರುಗಳೆಲ್ಲಿ ಎಂದು ಕೇಳಿದನು (ಜಯಂತ. ೨೩). 
ಪಟ್ಟಿಯ ಹುಲಿ -ಮೈಮೇಲೆ ಸಟ್ಟಿಗಳನ್ನುಳ್ಳ ಒಂದು ಜಾತಿಯ 
ಹುಲಿ ವ್ಯಾಘ್ರ : ಡೊಡ್ಡ ಪಟ್ಟಿಯ ಹುಲಿಗಳೇ ಹೆಚ್ಚಿ ಗಿರುನವು 
(ಬೆಟ್ಟ ಜೀ. ೧೯೩). 

[ಸೆಂ. ಪಟ್ಟ. / ತಮಿ. ಪಟ್ಟಿ; ಮಲ. ಪಟ್ಟಿ ; ತುಳು. ಪಟ್ಟಿ, 
ಪಟ; ತೆಲು. ಪಟ್ಟಿ, ಪಟ್ಟಿ ; ಕೊಡ, ಕೋಲಾ. ಪಟ್ಟಿ ; ನಾಯ್ಕಿ. 
ಕುಣ. ಪಟ; ಪರ್ಜಿ. ಪೆಟ್ಟಿ ; ಕುರುಖ್‌. ಸಟ್ಟಾ] 

ಪಟ್ಟಿ ಕಂಬಳಿ (ನಾ). ಉದ್ದಗೆರೆಗಳುಳ್ಳ ಕಂಬಳಿ: (ಕಿ). 

[ಪಟ್ಟಿ + ಕಂಬಳಿ] 

ಪಟ್ಟಿಕುಪ್ಪುಸ (ನಾ).ರೇಸ್ಮೆಯ ರವಿಕೆ : ಪಟ್ಟಿ ಶಾಲಿಯನುಟ್ಟು ಪಟ್ಟಿ 
ಕುಪ್ಪುಸ ತೊಟ್ಟು ಬಟ್ಟ ಮುತ್ತಿನ ತಿಲಕಿಟ್ಟಿ ಮದುವಳಿಗೆದಿಟ್ಟಿ ರಾರೂತಿ 
ಬೆಳಗಿರೆ (ಲೋಕಗೀ. ೧೩). [ಸಟ್ಟಿ; ಕುಪ್ಪುಸ (-೮ಕುಪ್ಪಸ)] 

ಪಟ್ಟಿ ಕೌಳುಡೆ (ನಾ). ರೇಷ್ಮೆಯ ಮೆತ್ತೆ,--ದಿಂಬು : ಆ ಐಸಿರಿಯಾ 
ಪಟ್ಟಿ ಮಂಚದಾ ಅಂಚೆದುಪ್ಪು ಲ ನಲ್ವಾಸಿನಾ ಪಟ್ಟಿ ಕೌಳುಡೆಯಾ ಪುಷ್ಪ ದಾ 
ಗಂಧದಾ ಸಿರಿಯೆ ಸುಖಾನುಭನಮನಿನ್ನೆ ೦ತು ಮಜಕಿತಿರ್ಪೆನೋ? 
(ರಾಮಾಶ್ವ, ೩೯-೨೬). [ಪಟ್ಟ್ಯಿ--ಕೌಳುಡೆ (-ಲಕವುಳುಡೆ)] 

ಪಟ್ಟಿ ಗಂಡೆಯೆ (ನಾ). ಒಂದು ಬಗೆಯ ಕತ್ತಿ : ಅಸುರವ್ರಾತನನೆಲ್ಲ 
ಪಟ್ಟಿ ಗಂಡೆಯಬೊಳುಂ ತಜಕಿಯ ಲೋಡಿದರ್‌ (ಸ್ರಭುಪು. ೫-೭೯). 

[ಪಟ್ಟಿ ,( ಆ.ಸಟ್ಟಿಯ್ಯ)*-ಕಂಡೆಯ್ಯ(-ಆ ಖಂಡೆಯ್ಯ)] 

ಪಟ್ಟಿ ಗಾಣಿಕೆ (ನಾ). ಒಂದು ಬಗೆಯ ತೆರಿಗೆ: ಈಚಲುಕಂದಾಯ 
ಬಾಲದೆರಿಗೆ ಹೊರಾದಾಯ ಚರಾದಾಯ ಜೋಡಿ: ಬೇಡಿಗೆ ಹುಲ್ಲ ಹಣ 
ಬ್ರ್ರಾಹ್ಮಣನಿವೇಶನ ಶೂದ್ರಸಿವೇಶನ ಹತ್ತಿ ಪೊಂಮಂ ಮಾರ್ಗಸುಂಕ 
ಜೀವರಾಯನಟ್ಟ ಪಟ್ಟಿ ಗಾಣಿಕೆ ಮುದ್ರೆ ಗಾಣಿಕೆ (ಎಕ. 111, ತಿರುನು. 
೬೩-೧೩೬೯ ; 1748) ; ಮಾರ್ಗಸುಂಕ ದೇವರಾಯನಟ್ಟ ಸಟ್ಟಿ ಗಾಣಿಕೆ 
ಚಿಲುವಾನ ಪೈರು ಮುಂತಾದ ಆ ಸಕಲಸ್ವಾಮೃವು (ಬಿಟ್ಟ ಅ. ಸರಿ. ೨೪೦). 

[ಟ್ಟಿ ಕಾಣಿಕೆ( ಎ ಕಾಣೈ)] 

ಪಟ್ಟಿಗಾರ "ಸಟ್ಟೈಗಾಜ' ನೋ. 

ಪಟ್ಟಿ ಗಾಅ, ಸಟ್ಟಿಗಾರ (ನಾ). ಕೇಷ್ಮನಸ್ತ್ರವನ್ನು ನೇಯುವವನು; 
ರೇಷ್ಮೆ ನೇಕಾರ ; ಶ್ರೇಣಿ- ಸಾಲಿಗ ಪಟ್ಟಿಗಾಳಿಂ ಮೊದಲಾಗೊಡೆಯ 
ಸಮಲಯಿಂಗಳುಂ (ಸೀತಿನಾ. ೨೧-೧೩) ; ಆಸುರದೊಳಿಂದ್ರ ಜಾಲದ ಕೂಸು 
ಗಳಂ ಕಂಸನೊಗೆದನಳತಿಯೊಳ್ಳಿತ್ತರ್ಸೂಸೆ ದೆಸೆದೆಸೆಗೆ ಕೆಂಪಿನ ಪಾಸಂ ಪಿಡಿ 
ದೊಗೆವ. ಪಟ್ಟಿ ಗಾ[ಪಾಠಾಂ. ಟ್ಟುಕಾ]ಅನ ತೆಜದಿಂ (ಅರ್ಥನೇ. ೭-೩೧). 
ಪಟ್ಟಿ ಗಾರ ; ಆಟಕರಿ, ಬಣ್ಣಗಾರ, ಬಿಳಿಮಗ್ಗ, ದೇವಾಂಗ, ಜಾಡ, 
ನಗಲಿಕ, ಪಟ್ಟಿ ಗಾರ, ಸಾಲೆ, ಸೇಣಿಯ (ತುಳುನಾ. ೧೭೩). 

[ಪಟ್ಟಿ , + -ಕಾಅ] 


ಪಟ್ಟಿ ಜಲ್ಲಿ 


ಪಟ್ಟಿ ಜಲ್ಲಿ, ಪಟ್ಟಿ ರರುಲ್ಲಿ (ನಾ). ರೇಷ್ಮೆಯ ಕುಚ್ಚು, - ಗೊಂಡೆ: 
ಮುತ್ತಿನ ಪನಳದ ಲಂಬಣಗಳ ಬಲುನೊತ್ತದಿಂ ಪಟ್ಟಿ ಜ[ನಾರಾಂ. ರುಂ]ಲ್ಲಿ 
ಗಳ ಸುತ್ತ ಕಟ್ಟಿದ ಕುಚ್ಚುಗಳ ಮೋಹರದಿಂದಿತ್ತುದು ಕಣ್ಣೆ ಕೌತುಕನ 
(ಉಪವಿ, ೭-೨೫). ಪಟ್ಟೆ ರುಲ್ಲಿ : ಹಲವು ದೀಪ್ತಿಯ ಪಟ್ಟಿ ರುಲ್ಲಿ 
ನಾನಾನರ್ಣದಳೆದ ಚಿತ್ರಾಂಬರನಿಚಯ ಸುಲಲಿತದೇವಾಂಗ ನಸ್ತ್ರದೊಟ್ಟಿ ಲ 
ಸಾಲುನುಳಿಗೆಗಳಿರ್ದುವಿಕ್ಕೆ ಲದಿ (ನೋಹತ. ೩-೨೪)... [ಪಟ್ಟ -- ಜಲ್ಲಿ) 
ಪಟ್ಟಿ ರುಲ್ಲಿ "ಸಟ್ಟಿ ಜಲ್ಲಿ' ನೋ. 
ಸಟ್ಟಿ ದಟ್ಟ (ನಾ). ರೇಷ್ಮೆಯ ವಸ್ತ್ರ,-- ಥೋತ್ರ : ತೊಟ್ಟು ಚಿನ್ನದ 
ಕಂಬಿ ಪಟ್ಟಿ ದಟ್ಟಯನು ಜಗಜಟ್ಟ'ಗಳ ತೆರದಿಂದೆ. ಮಲ್ಲಗಾಸೆಯ ಬಿಗಿದು 
* ಉಗ್ಗಡಿಪ ಭಟಿರು (ನನಮೋ. ೨೩-೫೫). [ಪಟ್ಟಿ ೬ ದಟ್ಟ |] 
ಪಟ್ಟಿ ದಾರ (ನಾ). ೧. ಜಮಿಾನಿನ ಒಡೆತನದ ಬಗ್ಗೆ ಸರಕಾರದ 
ದಾಖಲುಪತ್ರವನ್ನು ಉಳ್ಳವನು; ಭೂಮಿಯ ಒಡೆಯ : ಅನರ 
ಮನೆತನಕ್ಕೆ ಸಟ್ಟಿ ದಾರರು-ಎಂಬ ಬಿರುದು ಬಹು ಹಿಂದಿನಿಂದಲೂ ಬಂದಿದೆ 
(ಗೊಂಡರ. ೧೮) ; ನಿಮಾನಿಮಿ ಕಂದಾಯವನ್ನು ಪಟ್ಟಿ ದಾರನಿಗೆ ಇತರ 
ಕುಳಗಳು ಕೊಡುವುದೆಂದು ಗೊತ್ತು ಮಾಡಿಕೊಡುವುದಕ್ಕೆ ಅನುಕೂಲ 
ವಾಗಿರುವುದು (ಭೂಮಿಆ. ೩೭). ೨, ಗೇಣಿದಾರ ; ಗುತ್ತಿಗೆದಾರ: 
ಜಮಾನ್‌ ಹಿಡುವಳಿದಾರರಿಂದಲೂ ಪಟ್ಟಿ ದಾರರುಗಳಿಂದಲೂ , . : ಹಣ 
ವನ್ನು ತೆಗೆದುಕೊಳ್ಳ ಬಹುದು (ಗ್ರಾಮಾಕ. ೬೮). [ಪಟ್ಟಿ ೬ -ದಾರೈ] 
ಹಟ್ಟಿ ಪೀತಾಂಬರ. (ನಾ). ರೇಷ್ಮೆಯ ವಸ್ತ್ರ : ಸಟ್ಟಿ ಸೀತಾಂಬರನ 
ಸೊಬಗಿಂದುಟ್ಟು, ಬೆರಳಿಗೆ ರತುನಮಂದ್ರೆಯನಿಟ್ಟು. ೬ ೬ ಖಳ ಜಗಜಟ್ಟ 
ಧನಧಾನ್ಯಾದಿ ನಸ್ತುವ "ತುಪ್ಪ ಬಡುವಂದದಲಿ ವಿಪ್ರರಿಗಿತ್ತು ಮನ್ನಿಸಿದ 
(ಕೌಶಲಾ, ೩೬-೩); ದೊಡ್ಡದೊಡ್ಡ ಹರಿವಾಣಗಳಲ್ಲಿ ಪಟ್ಟಿ ಪೀತಾಂಬರ 
ಮುತ್ತುರತ್ನ್ನ . : - ಕಾಣಿಕೆಯಾಗಿ ಕೊಡಲು ಹೊತ್ತು, ತರುತ್ತಿದ್ದರು 
(ಹೇಮಕೂ, ೧೪). [ಸಟ್ಟಿ, + ಪೀತಾಂಬರ] 
ಪಟ್ಟಿ ಪ್ರತಿ (ನಾ). ಜಮಾನಿನ ವಿವರ, ಒಡೆತನಗಳ ಬಗ್ಗೆ ಇರುವ 
ಸರ್ಕಾರಿ ದಾಖಲುಪತ್ರದ ಕರಡು,-- ನಕಲು: ಶ್ರೀವೀರನೆಂಕಟಿ 
ಪತಿದೇವಮಹಾರಾಯರೈಯ್ಯನವರು ಹರತೀ ವೀರಹೊಟ್ಟಿ ಣ್ಣ ನಾಯಕರಿಗೆ 
ಪಾಲಿಸಿದಂಥಾ ರಾಯಸದ ನಿರೂಪದ ಪಟ್ಟಿ ಪ್ರತಿ (ಎಕ, 211, ಪಾವುಗ. 


೪೬-೪೮; 1670). [ಸಟ್ಟಿ, ೬ ಪ್ರತಿ] 


ಪಟ್ಟಿ ಬಟ್ಟಿ (ನಾ). ರೇಷ್ಮೆಯ ಬಟ್ಟಿ, -ವಸ್ತ್ರ : ಹೆಂಗುಸರು ತಲೆ 
ಬಾಚುವ ಸಾಹಸವನ್ನು ಮುಗಿಸಿ . . . ಪಟ್ಟಿ ಬಟ್ಟಿಯನ್ನುಟ್ಟಿರು 
(ಕಾಲೂರ. ೧೩ ಕಥಾಸಾರ). [ಪಟ್ಟ -- ಬಟ್ಟಿ] 


ಪಟ್ಟಿ ಮುಂಚ (ನಾ). ರೇಷ್ಮೆಯಿಂದ ಅಲಂಕೃತವಾದ ಮಂಚ: 
ಕು"ಕ್ಯು'(ಕ್ಕು)ರಂಗೆ ಪಟ್ಟಿ ಮಂಚ ಸುಪ್ಪತ್ತಿಗೆ ಅನ್ಭುತಾನ್ನವನಿಕ್ಕಿ ಸಲಹಿ 
ದಡೂ ಹಡುವಿಂಗೆ ಚಿತ್ತವನಿಕ್ಕುವುದೇ ದಿಟಿ (ಸರ್ನನ, ೩೫-೧೭೫); ಗುರು 
ಭಕ್ತಯ್ಯನಾ ಗುರುಗಳಿಗೆ ನಮಿಸುತ ಸಟ್ಟಿ ನುಂಚದ ಮೇಲೆ ಕುಳ್ಳಿರಲು 
(ಬಸಪು. ೩೯-೪೨) ; ಪಟ್ಟಿ ಮಂಚ ತಿರುವಿಟ್ಟಿಕೆ ಫಣೆಯೊಳು ಮೆಟ್ಟಿದ 
ಭ್ರನುಣೆಯಂ ಬಿಟ್ಟೀತೆ (ಪುರಂದ. ೧-೧೫೭-೨) ; ಆ ಐಸಿರಿಯಾ ಪಟ್ಟಿ 
ಮಂಚದಾ ಅಂಚೆದುಪ್ಪುಟ ನಲ್ವಾಸಿನಾ ... ಸುಖಾನುಭವಮನಿನ್ಸ್ನೆಂತು 
ಮಲಕಿತಿರ್ಪೆನೋ? (ಉಮಾಶ್ವ. ೩೯-೨೭). [ಪಟ್ಟಿ ಮಂಚ] 

ಪಟ್ಟಿಮಡಿ (ನಾ). ಪವಿತ್ರ ಕಾರ್ಯಾಚರಣೆಯ ಸಂದರ್ಭಗಳಲ್ಲಿ 
ಉಡುವ ರೇಷ್ಮೆಯ ಬಟ್ಟಿ, ವಪ್ರ ; ಮಗುಟಿ : ಗಂಧವನ್ನು ಪೂಸಿ 
ಕೊಳ್ಳು ತ್ತಿದ್ದ ಮೈತುಂಬ ಈಗ ಧೂಳು; ಬಹು ಬೆಲೆಯುಳ್ಳ. ಪಟ್ಟಿ ಮಡಿಗೆ. 
ಬದಲು, ಈಗ ನಾರುಬಟ್ಟಿ (ನಚಭಾ. ೧೧೭) ; ಉಟ್ಟಿ ಪಟ್ಟಿ ಮುಡಿಯಲ್ಲಿ 
ಪ್ರಾಣೇಶಾಚಾರ್ಯರು ಓಡುತ್ತ ಗರುಡಾಚಾರ್ಯನ ಮನೆಗೆ: ಹೋಗಿ 


(ಸಂಸ್ಕಾರ. ೫). [ಸಟ್ಟಿಿಮುಡ್ಮಿ] 


೫೧೨೮ 


20 


21 


30 


40 


45 


ಪಟ್ಟಿ ಯಂಡು 
ಪಟ್ಟಿಯ, ಪಟ್ಟ, ಸಟ್ಟಾ, ಪಟ್ಟುಹ, ಪಟ್ಟಿ, ಪಟ್ಟಿ ಹ (ನಾ). 
ಖಡ್ಗ ದಂತಹ ಒಂದು ಬಗೆಯ ಆಯುಧ : ಉಟ್ಟ ಚಲ್ಲಣ ಕೈಯ 
ಪಟ್ಟಿ ಯ[ನಾಠಾಂ, ಹ]ನಿಡಿದು: ಗರುಡಿಯ ಕಟ್ಟ ಶ್ರನವ ಮಾಡುನಂತೆ 
ತನ್ನ' ತಪ್ಪಿಸಿಕೊಂಡರೆ ಶಿವ ಮೆಚ್ಚುವನೆ (ಬಸನ. ೬೬೮) ; ಖಂಡೆಯ 
ಕೋದಂಡ ಪರಶು ಪಟ್ಟಿಯ. ಪ್ರಮುಖ ಬತ್ತೀಸಾಯುಧಭಯಂಕರರ್‌ 
ಸರಿತಂದು (ಮಹಾನೇ. ೧೨-೨೩ ನ) ; ಉಕ್ಕಿ ನುರುಳಿಯೊಳಿಡುವ ಖಂಜೆಯ 
ದಿಕ್ಕಡಿಯ ಘಾಯಗಳ. ಪಟ್ಟಿಯದಕ್ಕಜದ ಹೊಯಿಲೆಸೆಯೆ ಕಾದಿದವಾನೆ 
ಯಾನೆಯೊಳು (ಕುನ್ಯಾಭೀ. ೪-೭೪) ; ತೊಟ್ಟ ಲಯ್ಯನ ಪಟ್ಟಿಯದ ಕಡು 
ಗಾನಲಲ್ಲಿ - ಹಿಂಗಟ್ಟು ಮುಂಗಟ್ಟು ಗಳಿಂದ ಕಟ್ಟು ನಡೆದ ಮೂನರು 
ಬೆನ್ಮೇಲಾಗಿ ಬಿದ್ದಿರುನರು (ಮುಂತ್ರಕ. ೧೦೯-೨). ಹಟ್ಟಿ, : ಆಗ ದೊರೆ 
ಗಳು ತಮ್ಮ ಸಾಧಕದ ಚಾತುರ್ಯದಿಂದ ಪಟ್ಟಿ ನನ್ನು ತಿರುಹಿ, ತಲೆಗಳನ್ನು 
ಹೊಡೆದು. ನಿರ್ಜೀವವಾಗುವಂತೆ ಕೆಡಹಿದರು (ಒಡೆಕ. ೪೦), 
ಪಟ್ಟಾ: "ಸಟ್ಟಾಶತ್ತಿ' ಸರಾ. ಪೆಟ್ಟು ಹ: ತುರಗಕುಲನುಂ ಚೆನ್ನೈ 
ವಾಯ್ಮು ಸಿಡಿಲ ಸೆಕ್ಕೆಗಳಂತಿಟ್ಟಿ ಣಿಸಿದ ಪಟ್ಟು ಹಂಗಳಂ ಪೆಗಲೊಳಿಟ್ಟು 
ಬಜಸಿಡಿಲ ಬಳಗಂ ಪೊಲಮಡುನಂತೆ , . , ನಡೆತಂದು (ಬೊಮ್ಮರ. 
೧೭೫-೨೦). ಪಟ್ಟ ; ಹಿಟ್ಟುಡೋಲುತು ತೇರು ಬಳಕವನಟ್ಟಿ ಟ್ಟ 
ಮುಸುಂಡಿ ಮಂದ್ಗರ ಪಟ್ಟಿ ಸರಿಘ ಸರಶ್ವಧಾದಿ ಮಹಾಯುಧಂಗಳಲಿಿ 
(ತೊರರಾ. ೬-೫-೨೬) ; ಕಕ್ಕಡ ಕಡಿತಲೆ ಪಟ್ಟಿ ವಂಕುಡಿವಿಡಿದೊಕ್ಕಯ್ಯ 
ಪಲಗೆ ಫೆರ್ಬಡಿಗೆ ಎಕ್ಕಟಿಗರ ಮೇಲೆ ಚಿನ್ಮುವ ಚನುರವ ಲೆಕ್ಕವ ಮಾಡು 
ವರಾರು (ನೋಹತ, ೪೦-೧೫) ; ಗದೆ ಸಬಳ' ಪಟ್ಟ ಸ ಪಟ್ಟಿ ಖಡ್ಗ ಕರವಾಳ 
೬ ಚಕ್ರ ಬಾಣಾದಿ ರಾಜಿಸುವ ಬತ್ತೀಸಾಯಂಧಂಗಳಿಂದಿಜಿ೨ದು 
(ಚೆಬಪು. ೫೬-೪೩). ಪಟ್ಟಿಹ: ಪಟ್ಟಿ ಹನನೊಳವೊಗಿಸುತಂ ಕೊರ 
ಳ್ಗ ಳೊಳಲ್ಲಿ ಅನ್ನುನ್ಮ ಕ್ರೂರದಿಂ ಕೊಯ್ದು ಬಿಸುಡುತ್ತಲ್ಲಿ (ಬೊಮ ರ್‌ 
೧೭೬-೧೮) ; ` ಶರ ಮಂಸಲ ಜಡಿವ ಪತ್ರದ ಪಟ್ಟಿ ಹ[ವಾಠಾಂ. ಟ್ವಸ]ಡ 
ನೀರಭಟಿಕೋಟಿ ನಡದು ಧಾಳಿಡಲು (ಲತಿಟಿಂ, ೩೬-೨೦); ಕತ್ತಿ ಚೂರಿ 
ಬಾಕು . . . ಪಟ್ಟಿ ಹಂಗಳಂ ನಲಂ ಮೊತ್ತದಿಂಣೆ ತಾಳು ಮುದ್ಧರಾದಿ 
ಶಸ್ತ್ರವೃಂದಮಂ ಚಿತ್ತ ಜಾರಿಸೇನೆಯೆಯ್ಲಿತು (ಹಾಲಾಸ್ಯ. ೨-೧೪-೩೩). 
[ದೇ.॥ ತನಿ. ಸಟ್ಟಿಯ ; ತೆಲು. ಪಟ್ಟಿಯ, ಪಟ್ಟಿಯ] 
ಪೆಟ್ಟಿ ಯ್ಲೆ, ಸಟೆಯ, ಪಟ್ಟಾ, ಸಟೆಯ (ನಾ). ಕ್ರಯ, ದಾನ, 
ಗುತ್ತಿಗೆ ಮೊದಲಾದ ವಿವರಗಳನ್ನುಳ್ಳ ದಾಖಲುಪತ್ರ ; ಪರ 
ವಾನಗಿಸತ್ರ: ಆ ದೇವರ ಪಟ್ಟಿಯಕ್ಕೆ ಕೂಂಡಿಮೂೂಸಾಸಿರದೊಳ 
ಗೇನೇನು ಹೇಜಕಿದಡಂ ಗ್ರಾಸ ಕಾಣಿಕೆಯೆನ್ನಡೆ ಸರ್ನ್ವನನುಸ್ಕವಾಗಿ 
ನಡೆನಂತು ಕೊಟ್ಟ ಶಾಸನ (ಮುಂಬರಾ, 2೮, ೨೪೯-೭೭; 1219), 
ಪಟೆಯ : ಬರಗೆದೇನನಾಯಕವೊಡೆಯರು . . , ಚಿಕಸೋಮಂಣ 
ನಾಯಕಂಗೆ ಕೊಟಪದೆಬೆನಕನವೊರೆ ಗ್ರಾಮನುದೆ ತುಸಬುಕಚಿಕ್ಕೆರೆಯ 
ಸ್ತಳ ಸಹವಾಗಿ ಕೊಟ ಪಟಿಯ (ಇಆ. 1%, ೯೯-೫; 7). ಪಟ್ಟ್ಯಾ : 
"ಪಟ್ಟಾದಾರ್‌' ಪರಾ. ಪಟ್ಮೆ ಯೆ: ನಾಲ್ಕುದಿಕ್ಕಿನ ಐವತ್ತಾ ರುಜೀರಡ 
ಯೆಂಟು ಬಗೆ ಪಲರು ಪಟ್ಟಿ ಕಾರರು ಕೂಡಿ ಧರ್ಮಶಾಸನದ ಪಟ್ಮಿಯನ 
ಬರೆಸಿ ಕೊಟ್ಟಿ ಕ್ರಮನೆಂತೆಂದಕೆ (ಮೈಆರಿ: ೧೯೩೫, ೨೮-೧೫ ;1751). 
ಪಟ್ಟಿಯ ನಾಯಕತನ- ಒಂದು ಅಧಿಕಾರ (?) : ಸನಕರಾಜ 
ವಡೆಯವರ ಮಕ್ಕಳು ತಿರುಮಲೆರಾಜನಡೆಯರಿಗೆ ಪಟ್ಟಿಯ ನಾಯಕ. 
ತನಕ್ಕೆ ಪಾಲಿಸಿದ ವಸುಧಾರೆಯ ' ಸೀಮೆಯನು (ಎಕ. ೪1, ಚಿಕ್ಕಮ, 
೮೦-೧೦ ; 1539). [<ಹಟ್ಟಿ,] 
ಪಟ್ಟಿ ಯುಡು (ಕ್ರಿ). ರೇಷ್ಮೆಯ ವಸ್ತ್ರವನ್ನು ತೊಡು, --ಧರಿಸು 
ಪಟಿಂಗ ಸಟ್ಟಿಯುಟ್ಟು ಕೊಂಡರೆ ಸಟ್ಟ ಕೈ ಸಂದಾನೇ? (ಗಾದೆ). 
[ಸಟ್ಟ್ಯಿ ೬ ಉಡು] 


ಪಟ್ಟಿ ವಣೆ 


ಪಟ್ಟಿ ವಣೆ (ನಾ). ಸಿಂಹಾಸನ ; ಗದ್ದುಗೆ; ರಾಜಪೀಠ : “ಜಿತ್ತರಿಗೆ 
ಪಟ್ಟಿ ವಣೆಯೆಂದುತ್ತಮವಹ ಸಿಂಹವಿಸ್ಟರಂ” (ಕವಿಕಂ, ೧೪೯). 
[ಆ ಪಟ್ಟಿ ವಣೆ] 
ಪಟ್ಟಿ ನಸನ (ನಾ). ರೇಷ್ಮೆಯ ವಸ್ತ್ರ : ನನರತ್ನಭೂಸಣದಾಟದಬಲೆ 
ಲತಾಂಗಿ ಮೆಜದಳು ಪಟ್ಟಿ ವಸನದಲಿ(ಸಿಭಾಗ.೧೧-೧-೨೯). [ಪಟ್ಟೆ ವಸನ] 
ಸಟ್ಟಿ ವಸ್ತ್ರ (ನಾ). ಎ ಪಟ್ಟಿನಸನ: ಪಟ್ಟಿ ವಸ್ತ್ರಗಳನ್ನು ಕಾಣಿಕೆಯಾಗಿ 
ತಂದ ಶೈಲೇಯನೆಂಬ ಅರಸು . . , ಧರ್ಮರಾಯನ. ಸಮುಖವನ್ನು 
ಸೇರಿದನು (ಕೃವಾಸ. ೧೧೮) ; ನಂಜಮ್ಮ . . « ಉತ್ತಮವಾದ 
ಪಟ್ಟಿ ವಸ್ತ್ರಗಳನ್ನು ಹೆಕ್ಕಿ ತೆಗೆದಳು (ಹಾಹುತ್ತ. ೪೦). [ಸಟ್ಟಿ, ೪ ವಸ್ತ್ರ] 
ಪಟ್ಟಿ ನಾಲಾ (ನಾ). ನೌಕರಿಯ ಲಾಂಛನವಾಗಿ ಬಣ್ಣದ 
ಬಟ್ಟೆಯ ಅಡ್ಡ ಪಟ್ಟ! ಯನ್ನು ಹೆಗಲಿನಿಂದ ಸೊಂಟಿದವಕಿಗೆ 
ಧರಿಸಿರುವ ನೌಕರ; ಡವಾಲಿ; ಚಪ್ರಾಸಿ: ಆ ದೇಶದಲ್ಲಿಯ 
ಬ್ಯಾಂಕುಗಳಲ್ಲಿ ಕಾಗದಗಳನ್ನು ಅತ್ತಿಂದಿತ್ತ ಒಯ್ಯುವ "ಸಟ್ಟೀವಾಲಾ' 
ಜನರಿರುವುದಿಲ್ಲ . . . ನಮ್ಮ ಬ್ಯಾಂಕುಗಳಲ್ಲಿ ಮಾತ್ರ “ಪಟ್ಟೀವಾಲಾ' 
'ಜನರ ಹಾವಳಿ ಬಹಳ (ಬ್ಯಾಂಕಕೈ. ೬೩); ಕಾಶೀಮ, ತಾನಿದ್ದ ಊರ 
ಮಾನುಲೇದಾರರ ಕಚೇರಿಯಲ್ಲಿ ಸಟ್ಟಿ ವಾಲಾ ಆಗಿ ಎಷ್ಟು ವರುಷಗಳಾದು 
ನೆಂಬುದನ್ನು ಹೇಗೋ ಲೆಕ್ಕ ಹಾಕಿ ಹೇಳುವುದರಲ್ಲಿಯೇ , . . ಕಾಶೀಮ 
ನಿವೃತ್ತವಾಗಲು ಬಂದಿದ್ದಾನೆಂದು ತಿಳಿದುಕೊಳ್ಳ ಬಹುದು! (ಜೀನರಂ.೧). 
[-ಹಿಂ. ಮರಾ. ಪಟ್ಟೀವಾಲಾ] 
ಪೆಟ್ಟಿ ವುಲಿ, ಸಟ್ಟಿಹುಲಿ (ನಾ). ಮೈಮೇಲೆ ಉದ್ದುದ್ದ ಗೆರೆ 
ಗಳಿರುವ ಹುಲಿ : ಉನ್ಮತ್ತ ರೋಸದಿಂ ಧಾವಿಸಿದನಾ ರಾಕ್ಷಸಾದ್ಭುತನ್‌ 
« ಪಟ್ಟಿವುಲಿ ಕೋವಿಯಾಳಂ ಸೀಳಲಬ್ಬರಿಗಿ ಕುಪ್ಪಳಿಸುವಂತೆ 
ವೋಲ್‌! (ಶ್ರೀಂಮಾ, ೬೯೪-೪೩೩). ಪಟ್ಟೆ ಹುಲಿ ಇ ನಮ್ಮ ಊರಲ್ಲಿ 
ಮೇಯಲು ಬಿಟ್ಟಿ ದನಕರುಗಳನ್ನು ಚಿಟ್ಟಿ ಹುಲಿಯೋ ಪಟ್ಟಿ ಹುಲಿಯೋ 
ಎತ್ತಿಕೊಂಡು ಹೋದದ್ದುಂಟು (ಮೂಕಜ್ಜಿ. 
[ಪಟ್ಟಿ,4ಹುಲಿ( ಎಪುಲಿ)] 
ಪಟ್ಟಿ ಫೋ (ಕ್ರಿ). (ಲೋಹನನ್ನು) ಡಾಬಿನಂತೆ ಮಾಡು : 
ಪಟ್ಟಿಯಂತೆ ಮಾಡು: ಮೇರುನಗನನೆ ಸಟ್ಟಿ ವೊಯ್ದಾ ವಾರಿರುಹ 
ಭವನಾ ಫುರಶ್ರೀ ಚಾರು ತೆರೆ ಸುತ್ತಿಟ್ಟಿನೆನೆ .ಹೊಂಗೋಂಟಿ ರಂಜಿಪುದು 
[ಪಟ್ಟಿ 4 ಪೊರ] 
ಪಟ್ಟಿ ಶಾಲು (ನಾ). ರೇಷ್ಮೆಯ ಶಾಲು, ಹೊಡೆಯುನ ವಸ್ತ್ರ : 
ನಮ್ಮಜ್ಜಿ ಗೊಂದು ತಾನ್ರುದ ಚಿಕ್ಕ ಸೆಟ್ಟಿ ಗೆಯಿತ್ತು. ಅದರಲ್ಲಿ ಸುಬ್ಬಾ 
ಜೋಯಿಸರಿಗೆ ಬಹುಮಾನವಾಗಿ ಲಭಿಸಿದ ಪಟ್ಟಿ ಶಾಲಿನ ಅನಶೇಷಗಳಿದ್ದುವು 
(ಕುರುಕಾ. ೨೫). [ಪಟ್ಟಿ ಶಾಲು] 
ಪಟ್ಟಿ ಶಾಲೆ (ನಾ). ರೇಷ್ಮೆಯ ಸೀರೆ: ಪಟ್ಟಿ ಶಾಲೆಯನಾಂತು ಗಟ್ಟ 
ಮುರನನುಟ್ಟಿ ಕಣ್ಣಿ ಮುಟ್ಟಾ ಳೆ ತಲೆಗಿಟ್ಟು ಬಳೆತೊಟ್ಟು ಹೊಂಗದಿರ 
ಕಳಕೆ ನಡೆತಂದ (ಜಾನಗೀ. ೨೮), [ಪಟ್ಟ 4 ಶಾಲೆ; (-ಆಸೇಲೈ)] 
ಪಟ್ಟಿ ಸಾಲೆ (ನಾ). ಗುಡಾರ; ಡೇರೆ: ನಾಲ್ವರು ಸಚಿನರಿಂದೀ 
ಧಾರುಣೀಶರ ಕೇತನವು ವಿಸ್ತಾರದಿಂದಲಿ ಪಟ್ಟಿ ಸಾಲೆಗಳಇದಿ ಮೆರದಿಹವು 
(ಬಿಜ್ಜ ಪು. ೨೨-೨೯). [ಪಟ್ಟಿ +r] 
ಪಟ್ಟಿ ಸೀರೆ (ನಾ.). ಇಪಟ್ಟಿ ಶಾಲೆ" ಆದರೆ ಹೋದರೆ, ಹತ್ತಿ ಬೆಳೆದರೆ, 
WL. ನಿನಗೊಂದು ಪಟ್ಟಿ ue (ಗಾದೆ)... [ಪಟ್ಟೈ--ಸೀರೈ] 
ಪಟ್ಟೆ ಹ "ಸಟ್ಟಿಯ್ಯ' ನೋ. 
ಪಟ್ಟಿ ಹಾವು (ನಾ). ಮೈಮೇಲೆ ಪಟ್ಟಿಗಳನ್ನುಳ್ಳ ಒಂದು ಬಗೆಯ 
ವಿಷಪೂರಿತವಾದ ಹಾವು ; ದಾಸರಿ ಹಾವು : (8). 
[ಸಟ್ಟಿ -- ಹಾವು( ಎಪಾವು,)] 


೫೧). 


(ಸಾಳ್ವಭಾ. ೨-೬). 


೫೧೯ 


20 


25 


38 


40 


45 


ಪಠಣೆ 


ಪಟ್ಟಿ ಹುಲಿ "ಸಟ್ಟಿವುಲಿ' ನೋ. 

ಪಟ್ಟೊ (ತ್ಸ ವ(ನಾ). ಸಟ್ಟಿ ಕಟ್ಟುವ ಸಮಾರಂಭ; ಪಟ್ಟಾಭಿಷೇಕ: 
ನಿತ್ಯರಾಮಾಯಣದ ರಾಮಂಗೆ ನಿಚ್ಚಮುಂ ನಡೆನ ಸಟ್ಟೋತ್ಸವ 
ಸ್ತೊ ತ್ರ ಮಂ, ಆಲಿಸದೊ | (ಶ್ರೀರಾಮಾ. ೮೭೫-೨೦೪), 

[ಪಟ್ಟ --ಉತ್ಸವ] 

ಪಟ್ಟೋಳಿ “ಪಟ್ಟಿವಟೂ' ನೋ. 

ಪಟ್ಮಾ ವಳಿ, ಪಟಾನಳಿ, ಪಠಾವಳಿ,, ಪಠ್ಕಾವಳಿ(ನಾ).೧, ರೇಷ್ಮೆ; 
'ಕೌಶೇಯ : : ಸಟ್ಮಾ ನಳಿಯ ಗೊಂಡೆಯ ರುುಗರುಂಗಿಸಿದುದು ರನಿಯ 
ರಥದುರುವಣಿಯ ತೇಜಿಯವೊಲು (ಕೊಲ್ಲಾಚ. ೩೨೯) ; ದಿವ್ಯತರದ 
ಪಟ್ಮಾ ನಳಿಯ ಮಗುಟಗಳ ಹೇರ್ಗಳನು ತಂದು ದೇಶಂಗಳಿಂದ (ಕೃಷ್ಣವಿ: 


೨-೪೬). ಪೆಟಾವಳಿ: ೨. ಕೇಷ್ಮೆವಸ್ತ್ರ ; ಪಟ್ಟಿಮಡಿ ; 
ಪೀತಾಂಬರ: ದೇವರ ಮೂರ್ತಿಗೆ ಪಟಾವಳಿಯನ್ನು ಉಡಿಸಿದ್ದಾರೆ 
(ಊಢಿ). ಹಠಾವಳಿ, : (8). ಪಠ್ಮಾವಳಿ: ೨. ಮತ್ತಂ ಅಯ್ನೂ 


ರ್ವ್ವರು ಬಿಟ್ಟಿ ಧರ್ಮಮೆಂತೆನೆ ಅನೆ ಮಾಣಿಕ ಸಳ ಪಲ್ಮಾನಳಿ ಅಡಕೆ 
ಮೆಳಸು೫ x ೫೮ ಸ್ಮಳದಲು ವಿಕ್ರಯವಾದೊಡ ಹೊಂಗೆ ಕಾಣಿ॥ (ಕಣ. 
೪, ೩೩-೫೩; 1176); ಜಲಧರಬಣ್ಣ ದ ವರದೇವಾಂಗದ ಪುಲಿನಟ್ಟಿಯೆ 
ಪೊಂಬಟ್ಟಿಯ ಪಠ್ಕಾವಳಿಗಳ . . . ಜವಳಿಯ ತಡಗವ ಬೀಲದರು 
(ಜ್ಞಾನಚಂ. ೬-೭೩). [-ಆ.ಸಟ್ಟ ವಲಾ] 

ಪಟ್ಟೆ (ನಾ).(?): ವಂದು ಆಜಕೆ ವಂದು ದುಡ್ಡಿಗೆ ಕಾಸು ಅಣು ಮುಂದೆ 
ನಾಂ ಪೇಳ್ವಿ ಗಣುಕಾ ವಂದು ಏಳಕೆ ವಂದು ಪಟ್ಮಿಗೇಳು ಹುಂಜ 
ನಂದು ಯೆಂಟಕ್ಕೆ ವಂದು ಹಣವಿಂಗೆಂಟು ಬೇಳೆ ವಂದಜ ವಂಭತ್ತಅಕೆ. 
ವಂದೆ ಪಾವಿಂಗೆ ಗದ್ಯಾಣ (ಭಾಸ್ಕರ. ೭೬-೬). [?] 

ಪಟ್ಟಿಯ "ಪಟ್ಟಿಯ್ಯ' ನೋ. 

ಪಟ್ಲಾಯಿ (ನಾ). ಒಬ್ಬ ಸ್ಷುದ್ರುಜೀವತೆಯ ಹೆಸರು: ಜೊಳ್ಳು 
ಮತಿಯ ಕೊಡುವ ಜಂಪೆ ಜಡದೈವ ಬಳ್ಳಿ ಉಡಿಗೆ ಉಡುವ ಉಟ್ಟಗೆ 
ಪಟ್ಲಾಯಿ ಉಳ್ಳಿ ಮೆಲುವ ಹೀನ ಮದ್ಯಪಾನದ ಭಾಂಡ ಕೊಳ್ಳಿ ಪಚ್ಚಿ ಸಿ 
ಕೊಂಬ ದೀಪದ ಮಾರಾಯಾ . . , ಎಲ್ಲ ನಾನಾಕದಾ ಕಳ್ಳ ದೇವತೆಗಳ 
ನಿಲ್ಲದೆ ಒಲಿಸಿದರು ಪೊಳ್ಳ ಲ್ಲದೆ ಗತಿ ಇಲ್ಲವೊ ಎಂದಿಗೂ (ವಿಸಾಸು, ೫೮-೨). 
"ಪಟಾಲಮ್ಮ? ಪರಾ. [1--ಆಯ್ದಿ] 

ಪಟ್ಟಾರಿ (ನಾ). ಗ್ರಾಮದ ಒಬ್ಬ ಅಧಿಕಾರಿ; ಕುಲಕರಣಿ ; 
ಶ್ಯಾನುಭೋಗ : ಕಂದಾಯದ ಖಾತೆಯಲ್ಲಿ ಹಲವು ಅಧಿಕಾರಿಗಳಿದ್ದರು. 
(೧) ಕಾರ್ಕುನ್‌ . . . (೩) ಪಟ್ಕಾರಿ ಅಥವಾ ಮೊಖದ್ಮವರ್‌ : ಇವನೇ 
ಗ್ರಾಮಾಧಿಕಾರಿ (ಇಸ್ಲಾಂಸಂ. ೭೧). 

[4-ಓಿಂ. ಪಟವಾರೀ, ಪಟಿವಾರ್‌ ; ಮರಾ. ಸಟಿವಾರೀ] 

ಪಠ (ನಾ). ೧, ಚಿತ್ರ; ತಸವೀರು : ಅಲ್ಲಿರುವ ಪಠ ನೋಡಿದೆಯಾ 
ಭಾವ? ಅದು ನನ್ನ್ನ ಮುಖದ ಹಾಗೇ ಇಲ್ಲವೇ? (ಶ್ರೀಕಥೆ, ೧೧೨); 
ಅವರ ಮನೆಯ ಗೋಡೆಯ ತುಂಬಾ ದೇವರ ಪಠಗಳನ್ನು ಹಾಕಿದ್ದಾರೆ 
(ರೂಢಿ), ೨. ಗಾಳಿಪಟ : ಆ ಹುಡುಗ ಸಠನನ್ನು ಅಡಿಸುತ್ತಿ ದ್ಹಾನೆ 
(ರೂಢಿ). [ಎಸೆಂ. ಟಿ] 

ಪಠಣ, ಸಠಣೆ (ನಾ). ಓದುವಿಕೆ; ಪಠಿಸುವಿಕೆ; ವಾಚನ: 
ದೇವರು ಕರುಣಿಸಿದ ಸಂದೇಶಗಳನ್ನು ಹಜರತ್‌ ಮಹಮ್ಮದರು "ಪಠಣ' 
ಮಾಡಿದರು, ಈ ಪಠಣವೇ ಇಂದಿನ ಪವಿತ್ರ ಕುರಾನ್‌ (ನುನೋನಂ. 
೨೮೮), ಹೆಶಣೆ: ಪಠಣೆ ಮಾಡುವವರಿಗೆ ಅನುಕೂಲವಾಗಿರಲೆಂದು 
ಪೂರ್ತಿಯಾದ ಸುಳಾದಿಯನ್ನೂ ಇಲ್ಲಿ ಉದಹರಿಸಿದೆ. (ಕಛವಿ. ೧೨೩). 

[-ಆ.ಸಂ. ಪಠನ] 


ಪಠಣೆ "ಸಠಣ' ನೋ. 


ಪಠನ 


ಪಠನ (ನಾ). ೧. ಓದುವಿಕೆ; ವಾಚನ : "ಪಠನಪದ್ಧ ತಿ”, 
«ಪಠನಾಗಾರ' ಪರಾ. ೨. ಕಂಠಪಾಠ, [ಸಂ.] 

ಸಠನಪದ್ಧ ತಿ (ನಾ). ಓದಿ ಹೇಳುವ ಕ್ರಮ : ಬಹುಸಂಪ್ರಡಾಯ 
ಬದ್ಭವೂ, ಪಾರಂಪರ್ಯವೂ ಆದ ಈ ಪಠನಪದ್ಭ ತಿಯಿಂದಾಗಿ (Method 

ಹಿಂದುಗಳ ಧಾರ್ಮಿಕಸಾಹಿತ್ಯವು ಲೌಕಿಕ 

ಪರಿಶುದ್ಧ ಮಟ್ಟಿ ದಲ್ಲಿ ಉಳಿದು ಬಂದಿತು 
(ಭಾರನ. ೨೩). [ಪಠನ -. ಪದ್ಧ ತ] , 

ಪಠನಾಗಾರ (ನಾ). ಓದುವ ಸ್ಕಳೆ ; ಪಾಠಶಾಲೆ : ಉದಯಕಾಲದೊಳು 
ಪಠನಾಗಾರಕ್ಕೈದಿ ಸಡ್ವದನನಂ ಗದ್ದುಗೆಯೊಳಿರಿಸಿ . 4.16 ಎನ್ನ ಕೈನಿಡಿ 
ದರ್ಥಮಂ ಕೇಳ್ಗೊಡೆ ಮೊದಲನ್ವಯಂಗೇಳ್ವ, ಮಾತು ಲಘುವೆನಲೆನ್ನ್ನ 
ಗದಟುಂತ ' ಕಶಾದಂಡದಿಂ ಹೊಡೆದನಯ್ಯ (ಭಾನಚಿಂ. ೧-೩೮) ; ಸೆಟ್ಟ 
ಪಠನಾಗಾರದೊಳೋದುವಣುಗನಂ ತರಲೆಂದು ನೆಡೆಗೊಳ್ಳುದಟಿ೨ಂ ಮುನ್ನ 
ಮೆತತ್ತಾ ಸಸಂ ಸೌಮ್ಯುವೇಷಂದಳೆದಾ ಚೀಲಾಳನಿರ್ದಲ್ಲಿಗೇಳ್ತಂದು , . - 

[ಪಠನ 4 ಆಗಾರ] 


of oral transmission) 
ಸಾಹಿತ್ಯಕ್ಕಿಂತ ಹೆಚ್ಚು 


ಇಂತೆಂದಂ (ವೈಷವಿ, ೧೪-೩೭ ನ). 
ಪಠಾಕಿ "ಸಟಾಕಿ' ನೋ. 
ಪಠಾಕ್ಷಿ "ಪಟಾಕಿ' ನೋ. 
ಪಠಾಣ, ಪಟಾಣಿ ಷಟ್ಟಾಣಿ, ಪಠಾನ್‌, ಸಠಾನ (ನಾ). 

೧. ಭಾರತ ಉಸೆಖಂಡದ ವಾಯವ್ಯಭಾಗ ಹಾಗೂ ಆಫ್ಫಾನಿ 

ಸ್ಥಾನಕ್ಕೆ ಸೇರಿದ್ದ ಮುಸಲ್ಮಾನ ಮತೀಯರಾಗಿರುವ ಒಂದು 

ಪಂಗಡ ಮತ್ತು ಆ ಪಂಗಡಕ್ಕೆ ಸೇರಿದ ವ್ಯಕ್ತಿ : ಅಕ್ಬರನ ಕಾಲದಲ್ಲಿ 
ಒರಿಸ್ಸಾದೇಶವು ಪಠಾಣರ ವಶದಲ್ಲಿತ್ತು (ಬಂಕಿಮ. ೧೪೫) ; ಚೈತನ್ಯನ 
ಪ್ರಭಾವದಿಂದ ಅನೇಕ ಪಠಾಣರೂ ಆತನ._ಶಿಸ್ಫರಾದರು. ಅವರಿಗೆ ಪಠಾಣ 
ವೈಸ್ತವಠೆಂದು ಹೆಸರು (ಭಾರದ. ೨೯೦) ; ಅರಬರು; ಬೆಲುಚಿಯರು, 
ಚೀನೀಯರು, ಮೊಗಲರು, ಪಾರ್ಸಿ, ಪಠಾಣರು, ಸೈಯದರು, ಶೈಕರು 

(ತಳುನಾ. ೧೭೪). ಪಟಾಣಿ ೧. ' ನೆಆಕಿ ಗುಜರಾತಿ ಕನ್ನೋಜಿ 

ಖುರೇಸಾನಿ ಬಿರುದಿನ ವರಪಟಾಣಿಗಳು (ಕಂನವಿ. ೧೧-೯೮). ೨. ಪಠಾಣ 

ರಿಗೆ ಸಂಬಂಧಿಸಿದುದು : (8). ಪಟ್ಟಾಣಿ : ೧ ಕಟ್ಟದ ಡೊಣೆ 
ಯಂಬು ಕೈಯ ಸಿಂಗಾಡಿಯ ಗಟ್ಟಯರಿನರಾರೊ ಮಂತ್ರಿ ಸೃಷ್ಟೀಶ್ವರ 

ಕಂಠೀರವ ಚಿತ್ತೈಸು ಪಟ್ಟಾ ಣಿಯತುಳ ರಾವುತರು (ಕಂನವಿ. ೧೨-೬೫). 

ಪೆಠಾನ್‌ : ೧. ಅನಳು. . . ಪಠಾನ್‌ಕುಲಭೂಷಣಪ್ರಾಯಳಾದ 

ರೂಪರಾಶಿ ನವಾಬನಂದಿನಿ ಆಯೇಷೆಯಂತೆ ತೋರಿದಳೆನ್ನಲೆ ? (ಪ್ರಣಸ.೧). 
ಪಠಾನ : ೧. ಈಚೆಗೆ, ಧಾಳಿನಾಡುತ್ತಿದ್ದ ಸಠಾನರ ತೊಂದರೆ 
ಕಡಿಮೆಯಾಗಿದೆ (ರೂಢಿ). [<-ಹಿಂ. ಪಠಾನ್‌ ; ಮರಾ. ಪಠಾಣ್‌] 

ಪಠಾನ್‌ "ಸಠಾಣ' ನೋ. 

ಪೆಠಾನ "ಸಠಾಣ' ನೋ. 

ಪಠಾವಳಿ, “ಪಟ್ಮಾವಳಿ' ನೋ. 

ಪಂಾವಳ್ಳಿ (ನಾ). ದಂಡು; ಸೈನ್ಯ (?) : .ಸಿರಿಗಿರಿನಾಥ ಒಡೆಯರು 
ಆರಗದ ರಾಜ್ಯವನು ಪಾಲಿಸುತ್ತಿ ಹ ಕಾಲದಲ್ಲಿ ಸಾತಳಿಗೆಯ ನಾಡ ಕೊಳ 
ನಳಿಗೆ ಪಠಾವಳಿ ಬಂದು ಕಾದಿದಲ್ಲಿ ಆ ಬೊನ್ಮರಸಹೆಗ್ಗ ಜೆಯರ ನುಗ 
ಪುಟ್ಟಿ ಗದೆ ದಳವನು ಮುಂಜತದು ಆ ರಣಡೊಳಗೆ ಕುಮಾರ ರಾನುನಾಥನ 

ಪ್ರತಾಪವಾಗಿ ಅಂಬುಗೂಡಾಗಿ ಸ್ವರ್ಗವನು ಸೂಜಕಿಕೊಂಡ (ಎಕ. 311, 

ತೀರ್ಥಹ, ೨೩-೫; 1432). "ಪಟಾಲಂ' ಪರಾ. [1] 
ಪಠಿತ (ನಾ). ೧. ಓದಲ್ಬಟ್ಟುದು. ೨. ಹೇಳಲ್ಪಟ್ಟೂದು : 

“ಅಗ್ನೇನಯ” ಇತ್ಯಾದಿ ಸನ್ಮಾರ್ಗಪ್ರನರ್ತಕಮಂತ್ರಗಳೂ ಸಂಹಿತೆಯ 

ಆನುಪೂರ್ನಿಯಲ್ಲಿರುವಂತೆಯೆ ಉಪನಿಷತ್ತು ಗಳಲ್ಲಿಯೂ ಪರಿತವಾಗಿನೆ. 
[Ao.] 


(ಯಕ್ಸಾರ. ೮೩ ಹೀರಿಕೆ). 


೫೧೩೦ 


10 


20 


30 


35 


40 


ಪಠ್ಯ ಪುಸ್ತಕ 


ಪಠಿಯಿಸು "ಪಠಿಸು' ನೋ. 

ಪಠಿಲ್‌ (ನಾ): ಒಂದು ಅನುಕರಣ ಶಬ್ದ : ಖನ್ಮೆನೆ, ಘಲಲೆನೆ, 
ಛಿಲ್ಲಿನೆ, ಪಠಿಲೆನೆ (ಭಾಷಾಭೂ. ೧೧ ಸೃತ್ತಿ). 

ಪಠಿಲ್ಲನೆ (ಅ). "ಪಠಿಲ್‌' ಎಂಬ ಸದ್ದಿನೊಂದಿಗೆ: ಅನುಕರಣಕ್ಕೆ-- 
ಖಣಿಲ್ಲನೆ. . . ಪಠಿಲ್ಲನೆ, ಢಮ್ಮನೆ (ಶನುದ, ೧೪ ಪ್ರಯೋ). 

[ಪಠಿಲ-- -ಅನೆ|] ಗ 

ಸೆಠಿಸು, ಪಠಿಯಿಸು ' (ಕ್ರಿ). ೧. ಓದು; ವಾಚಿಸು : ಧರೆಯೊಳೀ 
ಕಣ್ಣ ಪ್ಪ ದೇನನ ಚರಿತೆಯಂ ಕೊಂಡಾಡಿದಡೆ ವಿಸ್ತರಿಸಿದಡೆ ಪಠಿಸಿದಡೆ ಬರೆದೆ 
ಹರನ ಕರುಣದಲಿ. , , ಸ್ಥಿರನುನೋರಥ ಸಿದ್ಧಿ ದೊರಕುಗು ನರರಿಗೆ 
(ಬಸಪು. ೧೮-೧೦೬) ; ಆರಾಧ್ಯರು ಮಾರ್ಕಂಡೇಯಸ್ತು ತಿಯಲ್ಲಿ ಸ್ವಲ್ಪ 
ಪದ್ಯಗಳನ್ನು ಪಠಿಸಿದರು. (ಚೆಂಗಾಳ್ವ, ೩೨); ಪಠಿಸಿದಂಥಾ ಶಾಸ್ತ್ರಕ್ಕೆ 
ವಿವೇಕಕ್ಕೆ ಈ ಜಾರಮಾರ್ಗದಲ್ಲಿ ನಡೆವುದಂ ಉಚಿತವಲ್ಲಾ (ಬೆಟ್ಟಿ ಅ, ಸಂ, 
೨೪೧). ೨. ಹೇಳು; ನುಡಿ; ಉಚ್ಚೆರಿಸು : ಮತ್ತಿನ ಗಂಡರ್ನೊ 
ಆಕಿಯಲ್ಲರೆಂದು ಮನದೊಳಗೆ ಬಲಿಿಫೀರ್ಗುಡಿದ ಬದ್ಜೆಯರೀ ಭನನಿಂತೆ 
ಪೋದುದು ವಂಜುಭವದೊಳಾದೊಡಮಾತನೊಳೆ ಬೇಟಮಕ್ಕೆಂದು ಪಠಿಸಿ 
ಸಂಚ್ಛ ದಿಸಿ ಕಾಮಾಗ್ನಿಯಂ ಪುಗೆಯುಂಂ (ಅರ್ಥನೇ. ೫-೨ ನ); ಚೇತನ 
ದೊಳು ವಿಷ್ಣು ನಾಮಚಿಂತನೆ ಶುಚಿರ್ಭೂತರಾದವನೀಸುರರು ಗೀತಾರ್ಥನ 
ಪಠಿಸುತ್ತ ಬಂದರು ಪ್ರ ಖ್ಯಾತಸತ್ರದ ಮನೆಗಳಿಗೆ (ನೋಹತ. ೩-೪೬) ; 
ಇಂತಿನೆಲ್ಲಂ ಚೆನ್ನಬಸನಸೌರಾಣದಇದ್ಯುಂತ ಸಕ್ಯಥೆಯ . ; . ಭಕ್ತಿಯಿಂ 
ಬರೆದೋದಿ ಪಠಿಸಿದರ್ಗೆ ಸಂತತಂ ಸಕಲಸುಖಮಂ ಸಕಲಭೋಗನಮುನನಂತ 
ಸೌಭಾಗ್ಯಮಂ ಕೊಟ್ಟು ರಕ್ಷಿಸುವಂ (ಚೆಬಪು. ೧-೪೦). ೩. ಪುನರು 
ಚ್ಚರಿಸು ; ಮತ್ತೆ ಮತ್ತೆ ಹೇಳು; ಜಪಿಸು : ಸ್ವಾಮಿ ಅಂದು ಅಡಿದ 
ನುಡಿಯಿದನು ಪ್ರೇಮದಿ ಪಠಿಸುವರಿಂದಿಗು ಇದನು (ಸನಲ್ಲ. ೧೦೦-೧೫), 
ಪಠಿಯಿಸು : ೧. ಏಕದಶಾಂಗ ಕನಕಂ ಲೌಕಿಕದಾಗಮನೆಲ್ಲ ಪರಿಯಿಸಿ 
ನಿಚ್ಚಂ ಆಕಾರವ ಜಿನನಂತೆ ಕೈಕೊಂಡುಂ ನಿಜವ ನೋಡದವನೆಯಭನ್ಯಂ 
(ಭವ್ಯಾನ್ಳು. ೫೨). ೨. ಛಾಂದಸನದೊರ್ಬನು ಭೂಸುರೇಂದ್ರನು ಭಿಕ್ಷವಂ 
ಬೇಡಿ ರಸಿಕದಿಂ ಶ್ರೀರುದ್ರ ವಂ ಪಠಿಯಿಸುತ. ಮನೆಗೆಯ್ತರಲು (ಬಸಪು. 
೫೩-೩೯). [ಪಠನ-- -ಇಸ್ಯು) 

ಪಠ್ಕಾವಳಿ "ಸಟ್ಮಾವಳಿ' ನೋ. 

ಪಠ್ಯ (ಗು). ೧. ಓದಬೇಕಾದ; ಓದಲರ್ಹವಾದ ; ಅಭ್ಯಾಸಕ್ಕೆ 
ತಕ್ಕುದಾದ: "ಪಠ್ಯಕ್ರಮ', "ಪಠ್ಯಪುಸ್ತಕ' ಪರಾ. (ನಾ). 
೨. ಓದುವಿಕೆ; ವಾಚನ. ೩. ಓದಬೇಕಾದ ಭಾಗ: ಮೇಘ 
ಜಾಳನನೊಡನೆ ಯರೌಠಾಣನಮಾಾನಿತಂ ನನಠಾಣಮಂಂ ಸಂಧಾನಮಮರಂ 
ತಾಳಪಕ್ಕಮನೂನಪತ್ರಂ ಪೊಟ್ಟ ವಣಿ ಸಾರಣಮಲರ್ದಿರಲು (ಬಸಪ. 
೧೯-೮). [ಸಂ.] 

ಪಠ್ಯಕ್ರಮ (ನಾ). ಓದಬೇಕಾದ ಭಾಗ ; ಅಭ್ಯಾಸಕ್ಕಾಗಿ ನೇಮಿ 
ಸಿದ ವಿಷಯ ; ಪಾಠಸೂಚಿಕೆ : ವಿಶ್ವನಿದ್ಯಾನಿಲಯಗಳ ಪಠ್ಯಕ್ರಮ 
ದಲ್ಲಿ ಜಾನೆಪದ(Folklore)ದ ಅಧ್ಯಯನಕ್ಕೆ ಯಾವಾಗಲೋ ಸ್ಥಾನ 
ದೊರೆಯಬೇಕಾಗಿತ್ತು (ಸುವರ್ಣ. ೧೭). [ಸಕ್ಕ 4 ಕ್ರವಂ] 

ಪಠ್ಯ ಪುಸ್ತಕ (ನಾ). ೧. ಅಧ್ಯಯನಕ್ಕಾಗಿ ಗೊತ್ತುಮಾಡಿದ 
ಪುಸ್ತಕ ; ಓದಲೇ ಬೇಕಾದ ಪುಸ್ತಕ : ಶೂನ್ಯಸಂಪಾದನೆ ಹುಟ್ಟದ 
ಸ್ವಲ್ಪ ಕಾಲದಲ್ಲಿಯೇ ನೀರಶೈನಧರ್ಮವನ್ನ್ನು ಅದರ ಪ್ರತಿಪಾದಕರ ಮಾತು. 
ಗಳಲ್ಲಿಯೇ ಬೋಧಿಸುವನರಿಗೆ ಮತ್ತು ತಿಳಿದುಕೊಳ್ಳು ವವೆರಿಗೆ ಅನುಕೂಲ 
ವಾದ ಪಠ್ಯಪುಸ್ತಕವಾಗಿ ಪರಿಣಮಿಸಿರಬಹುದು (ಶೂನ್ಯಕು, ೧೨೪). 
ತಿ. ಶಿಕ್ಷಣಸಂಸ್ಥೆಗಳಲ್ಲಿ ಅಭ್ಯಾಸ ಮಾಡಿಸಲು ಗೊತ್ತುಮಾಡಿದ 
ಪುಸ್ತ ಕ: ಮೊದಮೊದಲು ಪಕ್ಕಪುಸ್ತ ಕಗಳ ರಚನಾಕಾರ್ಯದಲ್ಲಿ ಮಕ್ಕಳು 


ಪಠ್ಯಭಾಗ 


ಕಲಿಯತಕ್ಕ ವಿಷಯಗಳಿಗೆ ಮಾತ್ರ ಗಮನ ಕೊಡಲಾಗುತ್ತಿತ್ತು (ಕಪಪು, 
11, iii ಸೂಚನೆ). [ಸಕ್ಕ ಪುಸ್ತಕ] 

ಪಠ್ಯ ಭಾಗ (ನಾ). ಓದತಕ್ಕ ಭಾಗ: ಈ ಸಲದ ಪರೀಕ್ಷೆಗೆ ಈ ಪಠ್ಯ 
ಭಾಗವನ್ನು ಸೂಚಿಸಿದ್ದಾರೆ (ರೂಢಿ), [ಪಠ್ಯ -- ಭಾಗ] 

ಪಠ್ಯವಸ್ತು (ನಾ). 'ಅಭ್ಯಾಸ ಮಾಡಬೇಕಾದ ವಸ್ತು; ಓದ 
ಹೇಕಾದೆ ವಿಷಯ : ಬೋಧಿಸಬೇಕಾದ ಪಕ್ಕನಸ್ತು ಈ ಅದರಲ್ಲಿ 
ಯಾವುದಕ್ಕೆ ಪ್ರಾಧಾನ್ಯ ಕೊಡಬೇಕೆಂಬ ಅಂಶವೂ ಶಿಕ್ಷಣತತ್ವದ ದೃಷ್ಟಿ 
ಯಲ್ಲೇ ನಿರ್ಧರವಾಗಬೇಕು. (ತಿಕದ. ೬) ; ಮನೆ, ಶಾಲೆ, ಕ್ರೀಡಾಂಗಣ 
ಮತ್ತು ಸಮಾಜ - ಈ ಸನ್ನಿ ವೇಶಗಳಲ್ಲಿ ಬರುವ ದೃಶ್ಯ, ಪ್ರಸಂಗ, ಕಥಿ 
ಇವುಗಳನ್ನು ಪಠ್ಯವಸ್ತು ಗಳನ್ನಾಗಿ ಆಯ್ದು ಕೊಳ್ಳ ಲಾಗಿದೆ. (ಕಸಪು. 
11, iit ಸೂಚನೆ), [ಪಠ್ಯವಸ್ತು ] 

ಪಠ್ಯವಿಷಯ (ನಾ). - ಪಠ್ಯವಸ್ತು : ಮಕ್ಕಳಿಗೆ ಫಲಪ್ರದವಾದ ಶಿಕ್ಷಣ 
ವಾಗಬೇಕಾದರೆ ಪಕ್ಯವಿಸಯ ಜೀನನದ ಆವಶ್ಯಕತೆ, ದೃಷ್ಟಿ ಸ್ಟಿಧ್ಯೇಯ 
ಮತ್ತು ಮಕ್ಕಳ ಮನೋವ್ಯಾಪಾರದ ಪರಿಚಯ. ಇನೆ್ಲನನ್ನೂ, ಗಣನೆಗೆ 
ತೆಗೆದುಕೊಂಡೇ ರೂಪುಗೊಂಡಿರಬೇಕು (ಶಿಕ್ಷದ.೧೨೭). [ಹಕ್ಕ ವಿಷಯ] 

ಪಡ "ಸಡ್ಕೆ' ನೋ. 

ಪಡ (ಪಡಸ್ರ್ಯ' ನೋ. 

ಪಡ್ಕ (ನಾ). ಚಿಕ್ಕದೋಣಿ; ನಾನೆ: ಅನರಿಗೆ ಮೊದಲಿನಿಂದಲೂ 
ಹಂಗಾರಕಟ್ಟೆ ಬಂದರಿನ ಭವಿಷ್ಯವನ್ನು, ಬಂದು ಹೋಗುವ ನಗ, ಮಂಜಿ, 
ಪತ್ತೆ ಮಾರಿ, ಮಚ್ಚೆಗಳ ಹಾಯಿಗಳನ್ನು ನೋಡಿ ಹೇಳುವ ಗಂಣ. 
“ಓ ಇದು ಕೋಟ, ಇದು ಪಡ, ಇದು ಮಂಜಿ' ಎಂದು ಎಸ್ಟು ದೂರ 
ದಿಂದಲೇ ಗುರುತಿಸುತ್ತಾರೆ (ನುರಮ. ೪೯). "ಪಡಂಗು' ಸರಾ. 

[-ತುಳು. ಪಡ] 
ಪಡ, (ನಾ). ಬಟ್ಟೆ ; ವಸ್ತ್ರ: "ಪಡವಳ', «ಪಡಸಾಲೈ' ಪರಾ. 
[<ಪ್ರಾ. ಪಡ./ಸಂ. ಪಟ] 

ಪಡಃ "ಫಡ್ಕ' ನೋ. 

ಪಡಂಗು, ಪಡಗು, ಪಡಹು, ಸಡಾವ, ಸಡಾವು,, ಹಡಗ, 
ಹಡಗು, ಹಡಹ್ಮು (ನಾ). ೧, ಸಮುದ್ರದ ಮೇಲೆ ಪ್ರಯಾಣ 
ಮಾಡಲು ಉಪಯೋಗಿಸುವ ತೇಲುವ ಸಾಧನ; ದೊಡ್ಡ ನೌಕೆ: 
ನಿತ್ಯಬಿಂದುಗೆ--ಬೆಡಂಗು, ಕಡಂಗು . . . ಪಡಂಗು, ಸಿಡುಂಬು(ಶನುದ, 
೩೬ ಪ್ರಯೋ); ಆ ಪೊಟಕಿಗಳಂ ಸಮಂದ್ರಮಂ ದಾಂಟಲ್‌ ಪಡಂಗು 
ಪಜ ಗೋಲಾದಿಯನೀ  ನುರ್ಯಾದೆಯೊಳ್‌  ಮಾಡಿಮೆಂದುಪದೇಶಿಸಿ 
(ಪೂರ್ನಪು. ೯) ; ಮನೋವಲ್ಲಭೆಯುಮಾಕೆಯ ದಾದಿಯುಮಾನುಮಿಂತು 
ಮೂವರುಂ ಪಡಂಗನೇಜಿಕಿ ನಡುವಗಲೊರ್ಳ ಬರ್ಪಾಗಳ್‌ (ದಶಕು, 
೪-೪೫ ನ); ನೀರ್ವಟ್ಟಿ ಯೊಳಗಿರಡೆ. ಚರಿಸುವ ಪಡಂಗುಗಳ ಗಡಣಮೊ 
ನರರ ಪರಿಕರಮೊ ಕಾಲಭೈರವನ ಬಹುರೂಪನೋಯೆನೆ ಚತುರ್ಬಲ 
ಮೆಯ್ದಿತು (ಪದ್ಮಾ. ೬-೨೮) ; ವನಾ ಜ್ಜ ಯಲ್ಲಿ ಕಣ್ಗೊಳಿಪ ಪಡಂಗು 
ಮಾಮರಮದಾಗಿರೆ ಕೋಗಿಲೆ ನಟ್ಟಿ ಗೊಂಬಿನೊಳ್‌ ತಳೆದುದು ಕೂವಕಂಬ 
ದುದಿನತ್ತಿ ದ ನಾನಿಕನೊಂದು ಲೀಲೆಯಂ (ಕಬಶಂ. ೨-೪೪). ಪೆಡಗು: 
೧. ಜಡಧಿವೊಲಿಕೆ. ಸುರಸ್ಕೈನ್ಯಂ ಪಡಗುವೊಲಿರೆ ದಿವಿಜನಾರಣಂ ಜಿನಶಿಶು 
ಕೈಪಿಡಿವೊಲಿರೆ ಪುಣ್ಯಪಣ್ಯದ ಪಡಗಿನ ಸಾಂಯಾತ್ರಿ ಕಂಬೊಲಿರ್ದಂ ಶಕ್ರಂ 
(ಚಂದ್ರಪು. ೧೨-೬೪); ಈತ ಕಾಣಿರೆ ಘನಚರಾಚರಚೇತನತ್ವದಿ ವಿಹಿತ 
ಬೀಜವ್ರಾತವನು ತುಂಬಿದನು ಪಡಗಿನೊಳೌಕಿ ಬಾಲ್ಯದಲ್ಲಿ (ಕುವ್ಯಾಸ. 
೯-೩೮) ; ಪರಿವ ಮಹಾರಥ ಪಡಗಾಗೆ ಮೆಜದುದು ಶರಧಿಯಂದದೊಳಾ 
ಸೇನೆ (ಚಂಸ್ರಸಾಂ, ೧೫-೮೮) ; ನಿರ್ಗ್ರಂಥರಥಕ್ಕೆ ಸಂದ ಯತಿ ಸೂರ್ಯಂ 
ಬೋಲ್‌ ಭನಾಂಭೋಧಿಯಂ ಕಡುವೇಗಂ ಸರಿಲಂಘಿಪಂ ಸುಕೃತ 
41 


೫೧೩೧ 


25 


30 


35 


40 


45 


ಪಡಕಣ 


ಕೃದ್ಧಾರ್ಹಸ್ಥೃನುಂ ಧರ್ಮದಾ ಪಡಗಿಂ ಮೆಲ್ಲನೆ ದಾಂಟದೇ ಇರನಲಾ 
(ರತ್ನ್ನಾಶ- ೪೧). ೨. ನೆಲೆ; ಆವಾಸ; ಇರುವ ಜಾಗ: ಸೇಸು 
ಪತದ ಪಡಗಾಗಿಯುಮುಧು ್ರಿವಮಪ್ಪೊ ಡಲನಿದಂ ನಚ್ಚು ವನಬುಧಂ ವಿಬುಧ 
ನೆಂತುಮೇಂ ನಚ್ಚು ವನೇ (ಶಾಂತೀಶ್ವ. ೩. ಐಶ್ವರ್ಯದ 
ನೆಲೆ ; ಸಮ್ಮ ದ್ಧಿಯ ಸ್ಥಾನ: ಕೊಡುಗೆಯ್ಯ ಸಿರಿವಂತ ಬೊಜಗನ 
ನೊಲಿಸಿದ ಮಡದಿಯ ಸೈಪನೇನೆಂಿ ಪಡ[ನಾ೫ಂ. ಡೆ]ಗಾಕೆಯೆ ಮನೆ 
ಯದಜಿಕಿಂದ ಬಡನನ ಯುಸ್ರಚಜದ್ಯ ಬೆಲೆನೆಣ್ಣು. (ಕುರಾಸಾಂ. ೨೮-೬೬). 
ಪಡಹು: ೧. ಹಕಾರಕ್ಕೆ ಗಕಾರಂ--ಸಿಂಹ-ಸಿಂಗೆ; ಹಡಹು (ಸಡಹು) 
--ಸಡಗು (ಶನುದ, ೨೬೩ ಪ್ರಯೋ). ಪೆಡಾವ: ೪, ಚಿಕ್ಕನಾವೆ; 
ದೋಣಿ :. ಜಲಮಾರ್ಗದಿಂದ ಕಳುಹಿಸುವದಿದ್ದರೆ, . . ಹಡಗದ ತನಕ 
ಪಡಾನದಲ್ಲಿ ಮಾಲ ಹಾಕಿ ಕಳುಹಿಸಬೇಕಾಗುತ್ತದೆ ( ೬. 5೪೧). 

ಪೆಡಾವು, : ೧. ಈ ಪಾಡ್ದನದಲ್ಲಿ, ಕಡಲುತೀರೆದನರಿಗೆ ಪರಿಚಿತವಾದ 
ಪಡಾವು(ಹಡಗಿನಲ್ಲಿ)ಭೂತ ಬಜೆ ಚಿತ್ರಿತವಾಗಿದೆ. (ಜಾನಗೀ, ೨೨). 
ಹಡಗೆ : ೧. ನಿನ್ನಯ ಭಕ್ತರೀ ಸಮುದ್ರ ದೊಳು ಹಡಗಂ ಮುಳುಗು 
ತಿರೆ ಭಾಗ್ಯವೀ ಸಮಸ್ಸೆ ನಿನಗೆ ಸನ ಕೈ ನೀಡಿ ಹಡಗನೆತ್ತಿ ದನು 
(ಗುರುಚಾ, ೩-೨೩) ; ಹಡಗವೋ ಭವಾಬ್ಕಿಗೆ ವಿಜಯನಿಕ್ಕೆ ಲರೇಯಾ 
(ವಿಸ್ರಸು. ೧೪-೩), ಗಾಳಿಗೆಷ್ಟು ಹರಿದೀತು ಹಾಹೆ ಹುಟ್ಟ ಟ್ಚಿಲ್ಲದಾಗೆ - -ಹಡಗ? 
(ಸೂರ್ಯಪಾ. ೩೩-೨) ; ಆಂ ಹಡಗವು ಇಂಗ್ಲಿಷ್‌ ಕಾಲುವೆಯನ್ನು 

ದಾಟಿ, ಬೊಲೋನ್‌ ಬಂದರಿನಲ್ಲಿ ತಂಗಿತು (ಮಾನಸಾ, ೩೭) ; ಇಡ 
ಸಿಕ್ಕೊ «ದಾದರೆ ಹಡಗ ನನಗಿರಲಿ ಅಂದ (ಗಾದಿ ೩. ತಂದೆ ಮಾಡಿದ 
ಮೆಡುನೆಯ ಸಾಲಕ್ಕಾಗಿ ಆಸ್ತಿಯೆಲ್ಲ ಸಾಹುಕಾರ ಸಂಕಪ್ಪನ ಹಡಗಕ್ಕೆ. 
ಸೇರಿಕೊಂಡಿತ್ತು EM ೨); ಅದು ಯಾವ ಕಾಲದಲ್ಲೊ ಮಾಟ) 
“ಹಡಗಳ್ಳೆ” ಸೇರಿಕೊಂಡಿದ್ದ ಹೊಲ ಮನೆಗಳು (ಬಿಳುವ. ೧೫೭). 

ಹಡಗು : ೧. “ಫೋತನೂ, ಪ್ರವಹಣಂ ಭೈತ್ರಮೆನೆ ಹಡಗಕ್ಕೂ” 

(ಮಂಗರಾ, ೧೨೦-೪); ಎಡಅಡಸಿದ್ದಿ ಶರಣಂ ಕಡೆಗಣಿಸು ವೊಡಾರುಮಿಲ್ಲ 
ಸಂಸಾರಿಗೆ ತಾಂ ಕಡೆಯಿಲ್ಲದಬ್ಬಿ ಮಧ್ಯದ ಹಡಗಂ ಬಿಟ್ಟ ರ್ದ ಪಕ್ಷಿಗೆಂತಂತೆ 
ವೊಲಂ (ಬಾಧಪು. ೫-೩೭) ; ಹಡಗು ಭಧ ಗಿರಿಗಳನೆಡಹಿ 
ನುಗ್ಗಾ ದಂತೆ ಸುಭಟಿರ ಗಡಣ ಗಜನನು ತಾಗಿ ತಾಗಿ ವಿಫಾತಿಯಲಿ 
ನೊಂದು (ಕುವ್ಯಾಜ್ರ್ರೋ. ೩-೨೮) ; ದುಡುಕು ಮಾಡಿ ಹಾಲುಮಡಕೆಗಳ 
ಒಡೆದು ಹಡಗನೇಅಕಿ ಬಂದು ಉಡುಪಿಲಿ ಇದ್ದನೆ ಮಂಗಳರೇಖೆ ಪಾದಂ 
ಗಳುಳ್ಳ ನಿಮ್ಮ ರಂಗ (ಪುರಂದ.೨-೩೨-೪); ಕಣ್ಣಿ ನಾ ಹಡಗಲು ಬೆಳಕನು 

ಪಡೆಯಲು  ಹೊರಟಹುದು. ಹುಡುಕಲು ಯೊನಿ ನಡುಗಡ್ಡೆ! ಯಲ 
(ನುೂತ್ತಿಕಾ. ೪೦-೪). ಹೆಡೆಹ್ಮು: ೧. ಹಕಾರಕ್ಕೆ ಗಳೊರಂ-.. 
ಸಿಂಹ-ಸಿಂಗ; ಹಡಹು (ಪಡಹು)-ಪಡಗು (ಶಮದ. ೨೬೩ ಪ್ರಯೋ), 

[ದೇ.॥ ತನಿ. ಮಲ. ಪಟಕು, ಪಟಿವು ; ತುಳು. ಪಡವು, ಹಡಗ, 
ಅಡಗ ; ತೆಲು. ಪಡನ] 
ಪಡಂಪು "ಸಡಪ್ರು' ನೋ. 

ಪಡಕಣ (ನಾ). ಕಾಪು; ರಕ್ಷಣೆ; ಕಾವಲು : ಕನ್ನಮಂ ತದ್ಭರಾ 
ಕಾಂತಗೃ. ಹಕಿಕ್ಕೆ ಪಡಕಣದ ಪಡರಿಯ ಸುಭಟಿರೆಂತದಂ ಸು ಹೆಡಗ 
ಯೈಟ್ಟಯಾ ಕಾಲದಂಡನಿದ್ದೆಡೆಗೊಯ್ದರು (ಸಮ್ಯಕೌ, ೧೦-ನಿ೧) ; 
ಧೀರಮಾರುತಿ , , , ತಳ್ಳಂಕಗೊಳಿಸಿ ತತ್ಪುರನ ರಾಜಾಲಯಂಕುಲ್ಲಸ 
ದಿಂದೆಯ್ಲಿದನು ಅದನು ಕಂಡಾ ಪಡಕಣದಾಳ್ಗಳಾ ರಾಜಸದನದ ರಣ 
ಮಂಡಲಕೆ ಒದಗಿ ತುತ್ತುಉುಬಾಗಿ ನಿಂದು ಬಾ ಇಗಿಲನಿಕ್ಕ. ಲು (ನೇಮಿಸಂ. 

೨೫-೬೫) ; ಪಾರಿ ಪಡಕಣದಾಳಿಂದ ವಾದ್ಯಗಳಿಂದ ಕೇರಿಕೇರಿಯೊಳು 
ತಿರುಗುನ ವೀರಭಟಾಳಿಯಿಂದೆಸೆದುದಾ ಕುಮ್ಮಟಿದಾರಭಟಿಯನೇನೆಂಚೆ 
(ಕುಲಾಸಾಂ. [<ಪ್ರಾ.' ಪಡಿಕ್ಚಣ./ಸಂ. ಪ್ರ ತೀಕ್ಷಣ] 


೧೫-೧೪೨). 


೩೮-೮೭). 


ಪಡಕಾನೆ ೫೧೩೨ ಪಡಣ 
ಪಡಕಾನೆ "ಸಡಖಾನೆ' ನೋ. ಸಲ ದಾಸನ ಪಡ್ಕಾನೆ ಬಿಡುವುದರೊಳಗೆ ಭಾರೀ ಮಳೆ ಬಂದಿತು (ನನ್ನೂರು. 
ಪಡಕು, (ಕ್ರಿ). ಕುದುರೆಯನ್ನು ಸವಾರಿಗೆ ಸಿದ್ಧಮಾಡು ; ೧೪೧) ; ಈಶ್ವರನ ಬೊಕ್ಕಸದಲ್ಲಿ ಗಟ್ಟ ಹೆಂಡ, ಹುಳಿಗಡಿಗೆ ಆಯ್ತಂತೆ 
ಕುದುರೆಗೆ ಜೀನು ಏರಿಸ್ಕು--ತಡಿಹಾಕು : ಕಡುಗಾಳಿಗೆ 


ಬಿಟ್ಟಿ ಂಬಿಂಗೈದುವ ದಿಟ್ಟ ಗೆ ನಡೆವ ಮನಕ್ಕಿಮ್ಮಡಿ ಮೂನಡಿ ನಾಲ್ವಡಿ 
ಯೈ ವಡಿ ಜವಡೊಳು ಬಲಜೊಳು ಬೀದಿಯ ಸರಿಸದೊಳನುಪಮನಚಳಂ 
ಬಳಿಕೆಯೊಳು ತೊಡೆ ಮಡ ಕಿಸಿ(ಕಸೆ]ಕಂಬಿಯ ಸರಸನ್ನೆಗಳಾಟಿದ ತೊಡಕಂ 
ಹೊದ್ದದೆಯ್ಯೈ ದೇಖಿ ದರನುವಾಯ್ತೆ ನೆ ಪಡಕಿದ ತುರಗಂಗಳು ನೆರೆದುವು 
ನಿಂದವು (ವೀರೇಚ: ೨-೨೯). [1] 

ಪಡಕ್ಕು, ಸಡಿಕೆ, ಪಡುಕು, ಫಡಕು (ನಾ). ೧. ಬಾಗಿಲು, 
ಕಿಟಿಕಿ ಮೊದಲಾದುವುಗಳ ಕದ,- ರೆಕ್ಕೆ: ಒಂದು ಸಣ್ಣ ಹರಳ 
ಸ್ಲೆತ್ತಿ ಅವಳು ನಿಂತಿದ್ದ ಕಿಡಕಿಯ ಪಡಕಿಗೆ ಒಗೆದ (ಟೀನಬಾ. ೨೪೦) ; 
ಬಲವಂತನು . . . ಹೊರಬೀಳುವಾಗ ಅಂಗಡಿಯ ಮಳಿಗೆಯ : ಪಡಕು 
ಗಳನ್ನು ಇಕ್ಕಿ ಕೊಂಡು ಭದ್ರವಾದ ಕೀಲಿ ಹಾಕಿದನು (ಅಂಬಿಕೆ. ೧೧) ; 
ಮುಂದೆ ಮಾಡಿದ್ದ ಪಡಕುಗಳನ್ನು ಸರಿಸುತ್ತ ಹೊರಗೆ ಬಂದು ನಿಂತು 
ಕೊಂಡಳು (ಹೇಮಂತ. ೨೪೬). ಪಡಿಕೆ: (8). : ಪಡುಕು : 
೧. ಬಿಂಕವನ್ನು ತೃಪ್ತಿಯನ್ನು ಸೂಚಿಸುವ ಮುಗುಳುನಗೆ ತುಟಿಯ 
ಪಡುಕು ತೆರೆದು ಪ್ರಕಟವಾಗುವುದು (ಕನಕೆ. ೧೧೮), ೨. ಬಿರುಕು; 
ಸಂದು; ಸೀಳು : ಬಾಗಿಲ ಪಡುಕಿನಂದ ಒಳಗೆ ಉರಿಯುವ. ಆಗ್ಲಿಸ್ಟ್ರಿ ಕೆ 
ಕಾಣುತ್ತಿತ್ತು (ನೀನಾದ. ೧೪). ಫಡಕು: ೧. ತರುಣಿಯೋರ್ವಳು 
ಬಾಗಿಲದ ಫಡಕಿನ ಮರೆಗೆ ನಿಂತು. . . ಮಂಜುಲವಾದ ಧ್ವನಿಯಿಂದ 
ಹೇಳಿದಳು (ತೊಳಮು, ೭೮); ಕಿಡಿಕೆಗಳ ಫಡಕುಗಳು ಗಟ್ಟಿಯಾಗಿ ಇಕ್ಕಿ 
ದವು (ಸ್ವಾಭಿಮಾ. ೭) ; ಪಾವಿತ್ರ್ಯಮುದ್ರೆಯಲ್ಲಿದ್ದ ಗೂಢ ತೆರೆಂತ್ತು ತನ್ನ 
ಫಡಕು (ಅರಳು. ೧೮೨-೬). ೩. ಬಾಳೆ ಎಲೆಯ ತುಂಡು, 
ಹಾಳೆ, ಸೀಳು : ಬಸನಂತಿ , . . ಬಾಳೆಯ ಎಲೆಯ ಒಂದು 
ದೊಡ್ಡ ಫಡಕಿನಲ್ಲಿ, ಹಿತ್ತ ಲಲ್ಲಿಯ ಹೂ-ತುಳಸಿ ಹರಿದು ತಂದು, ದೇವರ 
ಮನೆಯ ಬಾಗಿಲಲ್ಲಿ ಪೂಜೆಗೆಂದು ಇರಿಸುತ್ತಾಳೆ. (ದೀಪಹ. 11, ೧೭೫); 
ಬಾಳೆಯ ಫಡಕಿನಲ್ಲಿ ಒಂದೆರಡು ದೊಡ್ಡ ಕರದಂಟನ್ನು ಹಾಕಿ ಅವನ ಎದುರಿ 
ಗಿಡುತ್ತ ಅಂದಳು (ಬಾಬಲ. ೧೯). [ಆಸಂ. ಫಲಕ] 

ಪಡಕ್ಕು "ಪಡಿಕ್ಕೆ' ನೋ. 

ಪಡಕೆ (ನಾ). “ಹಾಸಿಗೆ” (ಸಿಂಕೋ. ೩೧೨). 

[ದೇ.1 ತಮಿ. ಸಟುಕ್ಕೈ ; ತೆಲು. ಪಡಕ, ಪಡುಕ] 

ಸಡಕ್ಕೆ (ನಾ). ಒಂದು ಬಗೆಯ ಚರ್ಮವಾದ್ಯ : ತೊನಲ ಗಿಳಿಗಿಲಿಕೆ 
ಯೆಸವ ನಾದಮಂ ತೊವಳನೆಳವರೆಯೊಳಾದ ನಾದಮಂ ಮೊಲವ ಪಡಕೆಗಳ 
ಕಿಜವಾ ನಾದಮಂ ಪೋಲ್ಕೊಡಿಲ್ಲ ಮುಟಕಿಯೆಂದ ಅಟ್ಟು ಗಂ (ಜಟ್ಟಮ. 
೮-೧೨), [4-ತಮಿ. ಸಟಕ] 

ಫಡಖಾಸೆ, ಪಡಕಾನೆ, ಪಡ್ಯಾನೆ (ನಾ). ಹೆಂಡ, ಸಾರಾಯಿ 
ಮುಂತಾದುವುಗಳನ್ನು ಮಾರುವ ಸ್ಕಳ; ಮದ್ಯದ ಅಂಗಡಿ ; 
ಗಡಂಗು: ಹೆಂಡಕುಡುಕರು . . ಪಡಖಾನೆಯ ಬಳಿಗೆ ಓಡೋಡಿ ಹೋಗು 
ವಂತೆ, ಈ ಇಲಿಯೂ ಕೂಡ ಲೋಹದ ಹಲಗೆಯ ಬಳಿಗೆ ಆನಂದಾನು 
ಭನಳ್ಕಾಗಿ ಓಡೋಡಿ ಹೋಗುತ್ತದೆ (ಮನೋನಂ. ೩೨೨); ಅಧಿಕಾರಿಗಳು 
ದೇವಾಲಯದ ಮೂರ್ತಿಗಳನ್ನು ಅವುಗಳ ಪೀಠದಿಂದ ಎತ್ತಿ ಕೊಂಡೊಯ್ದು 
ತಮ್ಮ ಪಡಖಾನೆಗಳನ್ನು ಅಲಂಕರಿಸುವುದಳ್ಳೆ ಉಪಯೋಗಿಸಿಕೊಂಡರು 
(ರಇರಾಣಿ. ೪೧೬) ; ಇಂದು ನಮ್ಮಾ ನಾಡು ಜಾತ್ರೆ ಗಜಿಬಿಜಿ ಕಳೆದು 
ಪಡಖಾನೆಯಲ್ಲಿ ಸಟ್ಟ ಜನದ ಪಾಡು : ಬುಂಡೆ ತುಂಬಿದೆ ಹೆಂಡ ; ಕೆಸರು 
ತುಂಬಿದೆ ಹೊಂಡ (ಸಡಬಂ. ೧೦೦-೨). ಪಡಕಾನೆ ; ರತ್ನ ಪಡಳಾನೇಗೆ 
೬೬೬ ಓಯ್ದಿ ದ್ವಂಗೆ ನಿಂತ! (ಕನ್ನಾ. ೧೨೩). ಪಡ್ಯಾನೆ: ಒಂದು 


20 


25 


30 


35 


40 


45 


ಹೋಗಿ ಹೊತ್ಕೊಂಡ್ಸ ಂದ್ದಿಡಬೇಕು. 
ಕಾಗ್ದು (ಶಿವರಾ, ೬೫). 
[ಪಡೃ(P-- ತನಿ. ಸಟು ಇ ಮದ್ಯ)*-ಖಾನೆ] 
ಪಡಗ "ಸಡಿಗ' ನೋ. 
ಪಡಗು."ಪಡಂಗು' ನೋ. 
ಪಡಚ “ಪಡ್ಚ” ನೋ. 


ಈ ಪಡ್ಕಾನೇಗೆ ಕಾಸು ಕೊಡ 


ಪಡಜವಿನಾನು (ನಾ). ವ್ಯವಸಾಯ ಮಾಡದೆ ಹಾಳು ಬಿದ್ದ 
ಭೂಮಿ; ಬೀಳುನೆಲ: ಕರ್ಲುಭೂಮಿಗಳು, ಪಡಜಮಾನುಗಳು, 
ಕಾಯಿದೆಯಿಂಂದ ತೊಡಕಾಗಿ ಹೇಗೂ ಕೈಬಿಡುವ ಜನಿಖಾನುಗಳು, ಇವೆಲ್ಲ 
ಅಲ್ಲಿ ದಾನದ ವಸ್ತುಗಳಾಗಿವೆ (ಮಣ್ಣಿಮು.: ೨೧೩). 

[<< ಪಡ್ಗು; -/ ಜನಿಸಾನು] 

ಪಡಡಕ್ಕೆ, ಪದಡಕ್ಕೆ, ಸರಡಕ್ಕೆ, ಸರಿಡಕ್ಕೆ (ನಾ). ಒಂದು 
ಬಗೆಯ ವಾದ್ಯ ; ದೊಡ್ಡ ನಗಾರಿ: “ಆನಕಃ, ಪಟಿಹಃ -- ಈ ೨ 
ಪಡಡಕ್ಕೆ? (ಹಲಾಯು. ೧೭-೯೭); - ಸತ್ಯಭಾಮೆ ಚಾವಿನಾಕರಕಳಶ 
ಧ್ವನಿಚಾಮರ ಧವಳಾತಪತ್ರ ಪಡಡಕ್ಕಾದಿ ಶ್ರೀಮದ್ವಿಭನಯುತಂ 
ಪೌಲೋಮಿಯೆ ಬರ್ಪಂದದಂತೆ ಪೊಟಲಿಂ ಬಂದಳ* (ಬಂಹರಿ. ೬-೭೨). 
ಪದಡಕ್ಕೆ : “ಪದಡಕ್ಕೆ (ಸಡಡಕ್ಕೆ)-ಪದಡಕ್ಕಾಗ (ತದ್ಭ ಕೋ. ೨೪) ; 
ದಟಿದಲಃಸಿ ಮೊಟಿಗುವ ಜಯುಮಂಗಳಘೋಷನಂಂ ಪೊಯ್ವ. ಪದಡಕ್ಕೆ 
ಗಳುಂ.. * ಒಪ್ಪಿ ತೋಟಿ (ವರ್ಧಮಾ, ೪-೪೫ ವ); ಬೊಂಬುಳಿಯ 
ಪದ[ಪಾಠಾಂ. ಡೆ]ಡಕ್ಕೆ ಪಟಿಹಂಗಳಾವುಜ ಕರಡೆಗಳ ತಾಳ ಕಂಸಾಳರವ 
ಡೊಳಗೆ ನಡೆದನಪ್ರ ತಿಮನಚಳಿತಸಿದ್ದನು (ಸಿದ್ದರಾ. ೬-೨೦). ಪೆರಡಕ್ಕೆ : 
ಸರಡಕ್ಕೆ [ಪಾಕಾಂ. ಕೆ]ಡೌಡೆ . . , ಕಂಸಾಳುಗಳ ನಿರನಧಿಧ್ಯಾನಂ ಚತು 
ರ್ಹಶಭುನನಮನಾ' ಭರದಿಂದಲಾವರಿಸೆ' (ಕುಮುರಾ. ೧೯-೮). ಪರಿಡಕ್ಕೆ: 
ಕರಡೆಯ ಡಕ್ಕೆಯ ಪನಳದ. ಸರಿಡಕ್ಕೆಯಮರ್ದ ದನಿಗಳುಂ ಭೋರ್ಗರೆ 
ಯಲ್‌ (ಧರ್ಮಾನ್ನು. ೧೩-೧೯). [ಆ ಷಟಹ-.ಡಕ್ಕೆ | 

ಪಡಢಕ್ಕೆ, ಪಡೆಢಕ್ಕೆ, ಪದಢಕ್ಕೆ(ನಾ). - ಪಡಡಕ್ಕೆ : ಶತ್ರುರಾಜರಿಂದ 
ಗೆಂಗಾಯೆಮುನಾ ಪಾಳಿಧ್ವಜ ಪಡಢಕ್ಕಾ ಮಹಾಶಬ್ದಚಿಹ್ನಗಳನ್ನೂ 
ಮಾಣಿಕ್ಯ ಮತಂಗಜಾದಿಗಳನ್ನೂ ಕಸಿದುಕೊಂಡನು (ಕರ್ಣಅ. ೮೬). 
ಪಡೆಢಕ್ಕೆ : [ಪಡೆ]ಢಕ್ಕಾ ಪಾಳಿನುಹಾಧ್ವಜ ನಿತ್ಯಶ್ರೀಯಮೋಘವರ್ಷ 


[ದೇವಸ್ಯ 'ತಸ್ಕ ಮಹಾ[ಸಾಮ]ನ್ನಃ . . . ಶ್ರೀಮ[ತ್ಕುಪ್ಪೆ ]ಯರಸ 
ರ್ಪ್ಪ್ಯರಿಗೆಂಕೆ ನಾಡನಾಳುತಿರೆ. (ಸೌಇಣ. ೫1-1,' ೧೨-೮; 867). 
ಪದಢಕ್ಕೆ ನ. ದಕಾರಕ್ಕೆ ಡತ್ವಂ . . . ಪದಢ[ನಾಣಾಂ. ಡ]ಕ್ಕೆ ಇ 
ಸಡಢಕ್ಕೆ (ಶನುದ. ನ. ೨೮೧ ಪ್ರಯೋ). [ಆ.ಸಟಹ*ಢಕ್ಕೆ) 


ಸಡಣ, ಹಡಣ (ನಾ). ೧. ಅನಿಷ್ಟ; ನೀಡೆ; ಕೇಡು; 
ದೌರ್ಭಾಗ್ಯ : ಮುನಿದೀಶಂ ತನೆ ಸುಟ್ಟು ಮುಂ ಕರುಣದಿಂದಿತ್ತ 0. 
ಪುನರ್ಜನ್ಮಮಂ ನಿನಗೆಂದಾ [ರ]ಶಿ ಪಾಪನೂಂ ಪಡಣಮಂಂ ಪೋಪಂತೆ. 
ಕಾಮಂಗೆ ಮಜ್ಜ ನಕೆಂದೆತ್ತಿದ ಚಂದ್ರ ಕಾಂತಘಟದೊಳ್‌ ತಂದಬಕ್ತಿಯಿಂ 
ಪುಸ್ಪ ವಾಸನೆಗೆಂದಿಕ್ಕಿದ ನೀಳನೀರರುಹಮಂ ಪೋಲ್ಕತ್ತು ಕಟ್ಟಿಂದುವಾ 
(ಸಂಪಭಾ. ೨. ಅನಿಷ್ಟವ್ಯಕ್ತಿ ; ಅಶುಭ ವ್ಯಕ್ತಿ : 
ಅವನನಪನೀತಿಭನನನನನಿವೇಕದೆ. ಪೋದ ಪಡಣಮಂ ತಲೆನಿಡಿವಂತೆವೊಲಟಸಿ 


೪-೫೧). 


ಪೋಪುದಿದು : ಮಿಟ್ಟು ನನಅಸಿಯೆ  ಪೋಪ  ತೆಅನನಜಪುಗುಮಲ್ತಿ € 
(ಪಾರ್ಶ್ವಪು. ೪-೪೩). ಹಡಣ : ೧. ಹಡಣಂ ಪೋಡತ್ತು ಕುತ್ತಂ 
ಕಟಿಸಿದುದು ಶನಿ ಪಿಂಗಿತ್ತು (ಸೂಕ್ತಿಸು. ೮-೪೫೫). ೨. ಈಕೆ ಹುಟ್ಟು 


ಗೆಟ್ಟ ಹುಟ್ಟಿ ಗೆಯಂತೆ ಹಡಣಂ (ಲೀಲಾವ. ೨-೧೧೬ ನ); ಬತ್ತಲೆಯ 


ಪೆಡಣಿಗೆ 


ಬಾಳ್ಳಿಣಂಗಳು ಸುತ್ತ, ಮುತ್ತಿರಲು ಕತ್ತೆಲಿಪ ಹಾಳೊಡಲ ಹಡಣಗಳು 
ಕುಳ್ಳಿರಲು .. . ನಡುವೆ ಸೆಳಿಕಿದಂ ಧರ್ಮಸೇನಪಂಡಿತಂ (ವಾಗೀರ, ದೇ. 
೨೫೫-೨). [?./ಸ್ರಾ. ಪಡಣ,/ಸಂ. ಪತನ] 

ಸಡಣಿಗೆ, ಹಡಣಿಗೆ(ನಾ). ಅನಲಕ್ಷಣವಾದ ಹೆಂಗಸು; ಅಮಂಗಳೆ: 
ಬಂಜೆಯಪ್ಪು ದುಂ ಬಡತನಮಪ್ಪು ದುಂ ಪಡಣಿಗೆಯೆಂದು , ಗಂಡನೊಲ್ಲದೆ 
ಬಿಸುಟು ದುಮಶುಚಿಯೆಂದು . ಸೆಅರ್ಮೂಟ್ಟಿ ದಿರ್ಪುದುಂ ೬೬೬ ಎಲ್ಲಾ 
ಸ್ತ್ರೀಯರ್ಗಂ ಸಾಧಾರಣಂ (ಚಾವುಂಸ,೩೦೨). ಹಡಣಿಗೆ : “ದುರ್ಭಗಾ 
ಭರಣಮಿನ--ಹಡಣಿಗೆಯ ತೊಡವಿನಂತೆಗಿ (ಸೀತಿನಾ. ೩೦). [-ಆಪಡಣ] 

ಸಡತರ (ನಾ): ನಸ್ತುನಿನ ಲಾಭಕರವಾದ ಬೆಲೆ,...ಕಿಮ್ಮತ್ತು : 
ಖರೀದಿಗೆ ಬರದಿರುವ ಮಾಲಿನ ಸಡತರ ಅಂದರೆ ಗಿಟ್ಟುವದು ನೋಡಿ 
ಯಾವ ಧಾರಣಿಯಿಂದ ಬದಕು ಮಾರಬೇಕು ಇದು ತಿಳಿಯುವದಕ್ಕೆ 
ಅವರಿಗೆ ಬಹಳ ಕಠಿಣವಾಗುತ್ತದೆ (ಮುಂಬವ್ಯಾಃ ೯ ಸ್ರಸ್ತಾನನೆ). 

[4 ಹಿಂ. ಪಡತ, ಪಡತಾಲ್‌' ; ಮರಾ, ಫಡತಾರ್‌, ಫಡತಾಳ೯] 

ಫೆಡತೆ (ನಾ). (?) : ಪಡತೆಯನಿಡು ಜೋಡಿಸಿ ಜಾಣ ಕೊಂಡಾಡಿ ಬೆಡಗಿ 
ನಂಚೆಯನಿದು ಗೆಲಬಲ್ಲ ಗಡಿದಾರನುಲಿದೊಳ್ಳಿದ ಬಗದರನೆಂದು ಮಡದಿ 
ಮಾಡಿಕಿದಳಲ್ಲಿ ಪಜಮೆಯೆ (ಸೊಬಸೋ, ೧೮-೨೯). [1] 

ಪಡದೆ "ಸರದೆ' ನೋ. 

ಪಡನೆಲ (ನಾ). -- ಪಡಜನಿರಾನು : ಹಿಂದುಳಿದ ಜೀಶಗಳಲ್ಲಿ ಪಡನೆಲ- 
ಅಡವಿಯ ನೆಲವೇ :ಹೆಚ್ಚು (ಮಾವಾದ, ೧೩೮). [-ಆಪಡ್ಡು-- ನೆಲ] 

ಪಡಸ (ನಾ). ಎಲೆಅಡಿಕೆಯ ಚೀಲ ; ಸಂಚಿ: "ಪಡಪವಳ' ಪರಾ. 

[< ಅಡೆಪ] 

ಪಡಪೆಡ (ನಾ). ಕೋಪ, ಹೆದರಿಕೆ ಮುಂತಾದುವುಗಳನ್ನು ಸೂಚಿ 
ಸುವ ಒಂದು ಅನುಕರಣ ಶಬ್ದ : ಎರ್ಜಿ ಪಡಪಡ ಪಾರ್ದಪುದೇಕೆ 
ಕೆಳದಿ ತೋಳುಗಳಂ ಪಿಡಿ ಮೃ ದುಹಸ್ತತಳದಿ (ಕಾದಂಪೂ. ೪೮೨) ; 
ಪಡಪಡ ಪಾರ್ನೆರ್ಜೆ ತಡಬಡಿಸುವ ನುಡಿ ಕಡುಗಂಪವೆತ್ತ ೦ಗ (ಸಿನಗೀ. 
೧೭೧-೮೩೨). . "ಪಡನಡವಾಯಕ್‌', (ಪಡಪಡಿಸು? ಪರಾ: 

ಪಡಪಡಪಾಯ್‌ "ಸಡಪಡವಾಯ್‌' ನೋ. 

ಪೆಡಪಡವನಾಯ್‌, ಸಡನಡಪಾಯ್‌ (ಕ್ರಿ). ಪಡಪಡ ಎಂದು 
ಹೊಡೆದುಕೊಳ್ಳು, ತುಡಿದುಕೊಳ್ಳು : ಪಡಪಡನಾಯ್ಚು ಮೆಲ್ಲೆರ್ಜಿ 
ಗಳಂ ಕರಯುಗ್ಮದಿನೊತ್ತಿ . . . ಈಶನದೆಲ್ಲಿದನೆತ್ತವೋದನಾ ವೆಡೆಯನಧೀಶ. 
ನೆಂಡು ಪಲವಾಡಿದುದಂದಜಿತಾಂಗನಾಜನಂ (ಅಜಿಪು.೬-೧೨೧). ಪೆಡಪಡ, 
ಪಾಯ್‌ : ಅಂತಾ ಬಾಲೆ... ಪುಲ್ಲಿಯಂಂತಿರೆರ್ದೆ ಪಡಪಡಸಾಯೆ. 
«ಎ ಜೀವಂ ಜೀವಿತೇಶ್ವರನನಳಿಸಲ್‌ ಪೋದಂತೆಯಂಂ ಇಚ್ಛೆಯೆಟಿಿದು 
ನುಂಚ್ಛೈ ನೋಗಿರ್ಪಡುಂ (ಲೀಲಾನ. ೧೦-೭೧ ನು; ಪಡಪಡ[ನಾರಾಂ. 
ಸಡೆಪಡೆ]ಸಾಯ್ಚ ಮೆಲ್ಲೆರ್ಜಿಗೆ ಘರ್ಮಜಲಂ ಕೊನರ್ನಾನನಕ್ಕೆ . , - 
ಶೀಘ್ರಯಾನಮದುತಾ ನೆನಮಾಡೊಡಮಾಗಳೇಂ ಪಿಸುಣ್ಣೆಡೆದು ತೆರಳ್ಳು ದಾ 
ಹರಿಯನೀಕ್ಷಿಪನೀಅಕಿಯ ಸೋಲ ಭಾವಮಂ (ಅನಂಪು. ೧೪-೨೭). 

[ಪಡಪಡ -- ಪಾಯಂ*,] 

ಪಡಸಡಿಸು (ಕ್ರಿ). ಕೋಪದಿಂದ ಕೆರಳು ; ಪ್ರಜ್ವಲಿಸು : ಪಡಪಡಿಸ 
ನಡುನಯನದ ಮಡುವಿಡುವ ಜಲಧಿಯಂ ಕಡೆನ ಕಡೆಯೊಳ್ಳೂಡಿ ಘುಡು 
ಘುಡಿಸಿ ಪಡೆಯ ಪಡಲಿಡೆ ಕೆಡಪುವುದ ತುಡುಕಿ ಸಿಡಿದೊಡನೆ 'ಪೊಸೆದು 
ಕೊರಳೆಡೆ ತೊಡೆದ ಹಂಪೆಯ. ಮೃಡಂ ಬಿಡದೆ. ಸಲಹುಗೆನ್ಮು (ಹಚಕಾ. 
೧-೨). [ಪಡಪಡ + -ಇಸ್ಬು] 

ಪಡಫವಳೆ (ನಾ). ತನ್ನ ಒಡೆಯನ ಎಲೆಯಡಕೆಯ ಚೀಲವನ್ನು 
ಹಿಡಿಯುವವನು ; ಅಡಪವಳ ; ಸಂಚಿಯವನು: ಅನುಪಮರಾಯ 
ಮುರಾರಿಯ ಮನದಂನನೆನಿಪ್ಟ ಸಚಿವನಂ ನೆಗಳ್ನ ಸಸಾಯ್ತ ನ[ನೊ]ಸೆದು 


೫೧೩೩ 


20 


25 


85 


40 


ಪೆಡಪು, 


ಪಡಪವಳರೊಡೆಯನನೊಲನಿಂ ಬಂಮ್ಮಿದೇವನಂ ಧರೆ ಪೊಗಳ್ಲುಂ (ಕಇಆ. 
೭೫-೧೨-೩೩; 1170). ಅಡಪವಳ' ಪರಾ. [ಪಡಪ4-ನಳ] 

ಪಡಸಾಳಿ,, ಪಡೆಪಾಳಿ, ಹಡಹಾಳಿ (ನಾ). ೧. ಗಳಿಸುವನನು ; 
ಸಂಪಾದಿಸುವವನು ; ಗಳಿಸಾಳಿ: ಓದಾಳಿ, ಜೂದಾಳಿ, ಮಾತಾಳಿ, 
ಸಿಗ್ಗಾಳಿ, ಏಅಂಳಿ, ಪಡೆಪಾಳಿ (ಭಾಷಾಭೂ. ೧೮೩ ಉದಾ). ೨.ಜಾರ; 
ವಿಟ: ಅಮರೇಜ್ಯಾಂಶದೊಳಿಕೆ ಚಂದ್ರಮನರ್ಕಾದಿಗಳೆ ವೀಕ್ಷಿಪಂದಧಿಕ 
ಬಲಂ ಸಮರಕರಂ ಪ್ರಹಸನಶೀಲ ಮಂತ್ರಿ ಪಡ[ಸಾ520, ದ]ಪಾಳಿಯಧಿಕ 
'ಕಾನಿಂಯೆನಿಕ್ಕುಂ (ಜಾತತಿ, ೨೦-೨೦). ೩. ಅದೃಷ್ಟಶಾಲಿ $. ಭಾಗ್ಯ 
ವಂತ :' ಮಾಲಾಳಿಯಂ ನೋದಾಳಿಯುನೇಣಇಳಿಯಂಮಪ್ಪ ನಾಗಿ ಪಡ 
[ಪಾತಾಂ, ಡೆ]ಪಾಳಿಯೆ ಕೇಳ್‌ ನೀಲಂ ಜೂದಾಳಿ ಕರಂ ನೀಜಂ ಮಾತಾಳಿ 
ಕರೆಯೆ ಸಿಗ್ಗಾಳಿಯಿನಳ್‌ (ಶನುದ, ೨೦೩ ಪ್ರಯೋ; ಕನ್ಯಾನ. ೩೫೩ 
ನೋ )ಸಡೆಪಾಳಿ: ೧. ಲಾಭಸಂಸ್ಥಾನದೊಳ್‌ ವಿದಿತಾತ್ಮಂ ಪಡೆಪಾಳಿ 
ರಫದೊಳಸತ್ಯುಂ ವಾಮನೇತ್ರಾಂಧಕಂ (ಜಾತತಿ. ೧೮-೮). ೩. «ಪಡ 
ಪಾಳಿ' ಉಲ್ಲೇಖದ "ಶಮದ.? ಪ್ರಯೋಗದ ಪಾಠಾಂತರವನ್ನು 
ನೋಡಿ. "ಪಡೆಪಾಳಿತನ' ನರಾ. ಹಡಹಾಳಿ : ೧. ಹಡಹಾಳಿ 
ಸತ್ತ ಮನೆಯಂತೆ ಪ್ರಭು ಕೆಟ್ಟಿ ನಾಡಂತೆ ಸಂಸಾರದ ಶರೀರದ ಭೋಗದ 
ಮೇಲೆ ಬೇಸಜುಂ (ಧರ್ಮಾಮೃ. ೫-೧೨೫); ಹಡೆದ ಹಲಬರು. 
ಮಕ್ಕಳೊಳಗೊಬ್ಬನೆಂತಕ್ಕೆ ಹಡಹಾಳಿಯಹುದರಿದು (ಸೋಮಚ. ೧೯೭). 

[ಸಡಪು, 3--ಆಳ್ಳಿ] 

ಪಡಸಾಳ್ಕಿ,  ಹಡಪಾಳಿ (ನಾ). -ಪಡಸವಳೆ : “ಆಡಪನಳಂ 
ಸ[ಸಾಕಾಂ. ಹೆ]ಡಪಾಳಿ” (ಚತುತಿ, ೬೦). "ಅಡಪಾಳಿ' ಪರಾ. 
ಹೆಡಪಾಳಿ : ಕೇಳಿ ಬಂದಾರ ಜಜಕಿದನೆಯೆನಲು ನಿನ್ನ ಹಡಪಾಳಿಯನ 
ದೇಕೆನ್ನನಅತಿದಆತದನಾನಿಂಕಂಗಾಳಾದಪಾಯೆಂದು ನುಡಿದನಿಂತೆನಬಹುದೆ. 
ಕೀಳುಮೇಲಂ ನೋಡದೆ (ಹಚಕಾ. ೧೧-೨೦). [ಪಡಸ---ಆಳಿ] 

ಫೆಡಪು,, ಸಡಂಪು, ಪಡೆಪು, ಹಡಹು, (ನಾ). ೧. ಪಡೆದುದು ; 
ಗಳಿಕೆ; ಸಂಪಾದನೆ; ಪ್ರಾಪ್ತಿ: ಅನುನಿಪ ತಾಯ ಬಾರಿಸುವ 
ತಂದೆಯ ಕಾಯ್ಬಿ ನೊಳೆಕೈಗುಟ್ಟು ವಕ್ಕನ ಪಡಸೆತ್ತಿ ಬಯ್ವ ಕಿಉುದಂಗೆಯ 
ನ. ಎ ತೀನಿಗೆ ಮೆಯ್ಯನೊಡ್ಡಿ (ಶಾಂತಿಪು. ೮-೧೦೫) ; ಗಂಡರ ಚಿತ್ರ ಮಂ 
ಪಡಿದೊಡಲ್ಲದೆ ಕೇಳ್ಪ ಡಪಿಲ್ಲ ಸೂಳೆಯೊಳ್‌ ಸೆಂಡಿರೊಳಲ್ಲದಿಲ್ಲ ಸುಖ 
ಮೆಲ್ಲಿಯೆಖಂ  (ಲೀಲಾನ. ೨-೯೯) ; ಗಟಿಪರೆಯೋಜರಾಗಿ ಆರೊರ್ವ 
ಕೇನೊಂದಂ ತಂತನ್ಮು ಪಡಪು ಕಾರಣಮಾಗಿ , . . ಇನರೆಂತವರೆಂತೆಂದನ 
ರಾಡಿದುದನಾಡುವುದುಂ ಇದು ಪುಸಿ ನನ್ನಿ ಗುಣಡೋಸನೆಂಬುದನಲಿ 
ಯೆದುದು (ಪೆಸಾರ,೪೫೯); ಇತ್ತ ಭಂಗದ ಪಡಸಿನೊಳು ರಿಪುಮೊತ್ತ 
ತಿರುಗಿತು ಜವಗೆ ಬಾಣಸವಿತ್ತು ಫಲಂಗುಣ ಮತ್ಸನಾತ್ಮಜಸಹಿತ ನಡೆತಂದ 
(ಕುದ್ಯಾವಿ. ಓಂ. ೯-೯೩ ಅಡಿಸದ್ಯ), ೨. ಲಾಭ ; ಪ್ರಯೋಜನ; 
ಫಲ : ಹಿರಿದಪ್ಪ ದ್ರನ್ಯಮುಂ ಸಾರ್ಚಿ ಮೇದಿನಿಕಾಂತಾಪತಿಯಲ್ಲಿ ಮೆಚ್ಚು 
ಗೊಳುವೆಂ ನಿಷ್ಠಾರಣಂ ಕೊಟ್ಟು ಕೆನ್ಮುನೆ ವಿಪ್ರೋನ್ನತನಲ್ಲಿ ಬರ್ಸ ಪಡ 
ಸೇನೆಂದಾ ಡುರಾತ್ಮಂ ಮುಹೀಶನನಾನಂದದಿನೆಯ್ಲಿ ಪೇಟಕ್ಕೊಡೆ 
(ಧರ್ಮಾಮೃ, ೧೨-೧೮೬) ; ಕಂದ ನೀನಿಲ್ಲದೆ ಸೇಟಿಕೀನಪ್ಪುದೀ ರಾಜ್ಯದ 
[ಪಡಪೆ] [ನಾಕಾಂ.ಸಡಮೆ]ನಗೆ (ನರ್ಧನಾ. ೫-೧೪) ; ವಿನಯನಿಧಿ ಮಾಳಿ 
ಯಕ್ಕಂ ಅನುಪನುಗುಣನುಂತೆ ಬಾವಿಂಸೆಟ್ಟ ಗಳಂ ತಾಂ ಜಿನಭಕ್ತಿ ಯಂಜಿ 
ಪಡೆದಳು ಜಿನಭಕ್ತರ್ಪ್ರಡೆನ ಪಡಪು ಪೊಗಳಲಳುಂಬಂ (ಎಕ. ೫11, ಗುಬ್ಬಿ, 
೫-೮; ಸು, 12001) ; ನಿನಗೆ ಸಡಸಿಲ್ಲದೆಯೆ, ಬಅಿದೆನ್ನ ನೇಕಿಂತು ನೋಯಿಂ. 
ಸಯ್‌ ? (ಆಂತಿಗೊ. ೨೫-೫೨೭), ೩. ಹೆಚ್ಚಳ; ಆಧಿಕ್ಯ; ಬಹುಳತೆ : 
ದಿನಸನುದಯಾಚಲದ ಚಾವಡಿವನೆಗೆ ಬರೆ ಬಲನೆರಡು ಗಳಗರ್ಜನದಿ 
ಬಂಡೊಡ್ಗಿದುವು ಕಳನೊಳು ಖತಿಯ ಪಡಸಿನಲಿ (ಕುಪ್ಯಾಭೀ* ೬-೮); 


ಪಡಪು, 


ನೀನು ಮನ ಬಂದಂತೆ ಮಾಡೆನಲಾ ನುಡಿಯ ಕೇಳುತ್ತ ಮೂಲಕ 
ದಾನವನು. ತನ್ನೊಳಗೆ ಯೋಚಿಸಿ ಖತಿಯ ಪಡಸಿನಲಿ (ಮೂಲಂ, ೧-೧೧). 
"ಪಡಪುಗುಂಡು', "ಪಡಪುದೋಜು' ಪರಾ. ೪, ಐಶ್ವರ್ಯ ; 
ಸಂಪತ್ತು ; ಧನ: ಅಣಿಲ ಪಡಪು ಬಸುರಿಯ ಪಣ್ಣಿ ೦ಬಂತೆ ಸುದಂತಿ 
ಯನೇಗೆಯನುಂ ಬಿಡಲಾಣದೆ ನೀಂ ಬೆಳಬೆಂಜನನಾಗಿ ಭೋಗಿಸುನೆನೆಂದು 
ಕೊಕ್ಕಲಗುದಿವೈ. (ಧರ್ಮಾಮೃ. ೭-೨೨೯); ಒಡಲೊಳ್ಳಿತೆ ಚಿರಕಾಲನಿರದು 
ಆಯು ತಡಪೊಳ್ಳಿ ತೆ ಸ್ಥಿರವಲ್ಲ ಸಡಪೊಳ್ಳಿ ತೆ ಉಜ್ಯವಧಿಕನ ಸೊಮ್ಮದು 
ಬಿಡದೆಂತು ಜೀವಿಪೆ (ಅನಂಚ. ೪-೩೦). ೫. ಹಿರಿಮೆ ; ಹೆಗ್ಗಳಿಕೆ; 
ಅಗ್ಗಳಿಕೆ : ಅತಂ . . . ಜಿರುದರ್ಗರಿದೆಣಸುವ ಬಾಧೆಯಂ ಮಾಡಿಸುವಂ 
ವೀರರ ಪಡಪಂ ಪಾಲಕಿಸುವಂ (ಧರ್ಮಾಮೃ. ೨-೬೭) ; ಚಾಮರದ ಧನಳ 
ಚೈತ್ರ ಪಟಿ ಪಳಹರದ ಪಡಪಿನಲಾಕಿ ನಡೆದುದು ಮುಂದೆ ಸಾಯದಳ 
(ಕುಸ್ಯಾಕೆ.೧೪-೩೩); ಲೋಕಂಗಳಂ ಪಡೆದೆನೆಂಬಗ್ಗಳಿಕೆ ನಮ್ಮೊಡನೆ ಸಲ್ಲದಾ 
ಪಡಪನುಳಿದೆಚ್ಚ ಅಕೆಯಿಂ ಕಾಡು (ಚೆಬಪು.೪೯-೨೬), ೬, ಉತ್ಸಾಹ; 
ಸಡಗರ; ಸಂಭ್ರಮ: ಮಾರ್ಮುಗಿಲಾಡದಿಪ್ಪು ದು ಬೊಜಂಗರ 
ಸಂದಣಿ ಪಟ್ಟ ತಟ್ಟಿ ಕಾಕರ್ನುದ ರತ್ನ್ನಭೂಷಣದ ಕಾಂತಿ ತಳಿರ್ತಪುದಿಂತು 
ಮೂಲನೀ ಪೆರ್ಮೆಗೆ ನೋಂತಳೀ ಹರೆಯನಿರಾ ಪಡಪೀ ಸೊಬಗೀ ವಿಳಾ 
ಸಮೇಂ 'ಕಾರ್ಮಟಿಿಯೊಳ್ಳ ಸಂತನಿವಳಂಗಳದೊಳ್ಳಿ ಲೆಗೊಂಡುದಕ್ಕುಮೇಂ 
(ಅನಂಪು.೪-೧೯) ; ಮೆಂಳಿಸಿನ ಬೆಳೆಸುವೆಜಗಿನ ವಿಪಂಚಿ ಪಡಪಿನ ಪಂಜರಂ 
ಎ೬ ೬ ಕುವರಿಯುಸರಿಯೆನಿಪುದಂಗಜನ ಘಾರಾಘಾರಿ ರಾಜಿಸುವ ಸೂಳೆ 
ಗೇರಿ (ಪದ್ಮರಾ. ೮-೮೬) ; - ಒಡನೆ ತೆರಳಿತು ಭೀಷ್ಮ ಗುರು ಕೃಪ... 
ಮಶ್ಶಾಸನರು ಮೊದಲಾದ ಪಡೆ ಸಹಿತ ಕರಿರಥತುರಂಗದ ಪಡಪಿನತಿಸನ್ನಾಹ 
ದಲಿ (ಕೋಗಯ. ೧೭-೪೨). (ಪಡಪುಗಾರ್ತಿ' ಪರಾ. ೭. ಧೈರ್ಯ; 
ದಿಟ್ಟತನ : «ಪಡಪುಗೆಡು' ಷರಾ. ೮. ಶೋಭೆ; ಕಾಂತಿ: 
ಅಡರುವಜ್ಞಾನತಮನುಂ ತೆನರಿ , , ಸುಜ್ಞಾನಚಕ್ಷುವೆನಿಪಾ ಪಡನಿನ 
ಚಕೋರಿಗಳಿಗೊಳ್ಳು ಣಿಸನೀವುತ್ತ ಮೃಡನಪ್ಪ ಶಾಂತಮಲ್ಲೇ ಶ್ವರನ ಶಾಂತಿ 
ಮಯದೆಡದಕ್ಷಿಯನ್ನ ಚಿತ್ಕಲೆಯ ಚಂದ್ರಮನಾಗಿ 'ಬಿಡದಮರ್ದುಗಟಕ 
ಯಲನಿಶಂ (ವೀಶೈಪು. ೭-೧೦-೧). ಪೆಡಂಪು: ೪. ಸುರತಕಲೆಗಳ 
ಹೆಂಪು ಕಂದರ್ಪಕ ಪಡಂಪು ಪುರಿಯೇಜಕೆ ದಶದಿಶೆಯ ಸೊಂಪು ಚೊನ್ನದ 
ಹೊಂಪು ಮೆಜಕಿದುದು (ನಂದಿಮಾ, ೧೯-೧೦). ಪಡೆಪು: ೧. ಕಡು 
ತಪದಿಂದೆ ನಿನ್ನ ಪಡೆಪಾವುದೊ ಗಾವಿಲ ಸಗ್ಗಮಲ್ತೈ (ಸಂಪಭಾ. ೭-೯೩); 
ದರ್ಶನದೊಳಂ ದರ್ಶನದೆಂಟಿಂಗಡೊಳಂ ಹೀನನಾಗಿ ಚಕ್ರವರ್ತಿಪದವಿ 
ಯುಮಂ ದೇವೇಂದ್ರ ಪದನಿಯುನುಂ ಮಹರ್ಧಿಕಪದನಿಯುಮಂ ಪಡೆನ 
ಪಡೆಪಂ ಕಿಡಿಸದೆ' (ಧರ್ಮಾಮೃ. ೯-೩) ; ಈಯಲಿಕಿಯೊಡಲಂ ಕಡು 
ಮೋಹದೆ ಮಚ್ಚಿ ರ್ದೊಡೆ 'ಪಡೆವೈ ನೀಂ ಮಚ್ಚು ನೆತ್ತ ಕಳ್ಳನ ಪಡೆಪಂ 
[ಪಾಠಾಂ. ಕಡಪಂ, ಪಡಪುಂ] (ಜೀನಸಂ. ೧೨೫-೭); ಆ ಪಣಿಪುಮಂ 
ಕಂಡು ಬಿಗುರ್ತುಂ ಕೂರ್ತಂತೊಂದೆಡೆಗೊಯನ್ನು ಸ್ಫಟಿಕಶಿಲಾಗ್ರಮನೇಲ 
ದೊಡಪೂರ್ವಲಾಭಮೆನೆ (ಬಂಹರಿ. ೮-೪೦ ನು); ಅಬಲೈಯ ಪಮಾನಗಳ್‌. 
ನಿನ್ನ ಪಡೆಪು (ಬದ್ದಪ್ರ. ೨೫-೫೩೭) ; ಗನ್ನಗತಕದಿನಾಳಿಯಿಂದೊಡ 
ಲ್ವೊರೆದಿಂತು ಜೀವಿಪುದು ಪಡೆಪಾದುಜಿನಗೆ (ಸಂಸಸ. ೨೪-೧೩). 
೪, ಅಡಿಗಡಿಗೆ ನಡೆನ ಪೆರ್ವಡಗುಗಳ ಬೆಡಗುಗಳ . . . ತಡಿತಡಿಗಡರ್ವ 
ಜಲದೊತ್ತುಗಳ ಮುಂತ್ತುಗಳ ಪಡೆ[ಪಾ990, ಡ]ಪಿನಿಂ ಕಡಲೆಸೆದುದು 
(ಚೆಬಪು, ೨-೪), ೬. ಡಾಳಿಸುವ ವಿವಿಧ ಚಮುರಾಳಿಯಿಂ ಪಾಳಿಯಿಂ 
೬ ೬೬ ಥೀಳಿಡುವ ಬಹುವಿಧದ ವಾದ್ಯದಿಂ ಟೋದ್ಯದಿಂ ಪಡೆ ಪಣೆಪಿನಿಂ 
ನಡೆದುದು (ಚೆಬಪು, ೨೬-೧೦). ೯. ಭಾಗ್ಯ; ಅದೃಷ್ಟ: "ಪಡೆಪಾಳಿ' 
ಸರಾ. ಹಡಹು : ೨. ಮುನೆಯನೊಪ್ಪ ಸಿ ಕೊಟ್ಟ ನಂಗೆ ಹಿಂದೆಸೆಯ 
ಹಂಗೇಕೆ... ಗುಡಿಯ ಕಟ್ಟಿದ ಮತ್ತೆ ಹಡಹಿಲ್ಲಡೆ ಅನರಡಿಯನಅಸ 


೫೧೩೪ 


10 


20 


25 


30 


3: 


40 


46 


ಪಡಪುಗೆಡು 


ಲೇಕೆ (ಸರ್ವವ, ೩೭-೧೮೩). ೪, ಸಿರಿಜಿಮಗೆ ಕಣ್ಣಾಗಿ ಗತಿಯಾಗಿ 
ವೊಬ್ಬುಳ್ಳ ತರುಣ ನಿನ್ನ ನ್ನಗಲ್ಲಿರಲಾಆಕಿವಾನಗಲದಿರು ಹಡಹು [ನಾಖಾಂ. 
ವು] ಬೇಡ (ಸೋನುಚ. ೧-೯೬). ೧೦, ಸೂಳೆಗಾರಿಕೆಯಿಂದ ಬರುವ 
ಗಳಿಕೆ; ಒತ್ತೆಹಣ: ಒರ್ವ... ಕಾಯ್ಕಾಅದ ಪಾಲವೊಲ್ಬ ನಿ 
ಯನಿನ್ನು ಪಭೋಗಿಸಲಾರ್ಗೆ ಮಾಡಳೋ ಎಂದು ತನ್ನ ನುಗಳ ಮೇಲಪ್ಪ 
ಹಡಹಿಂಗೆ ಮಂಯ್ಯಾಂತಳ್‌ (ಲೀಲಾನ, ೨-೯೦ ವ) ; ಪಡಿಗಳಂ ಕಣಜ 
ದೊಳಳೆಯಬೇಕೆಮ್ಮ ಮಣಿಹವನು ಕೆಡಿಸಿ ಹೋಗಲು ಬಾರದಿಂತೆರಡೆಡೆ 
ಯೊಳೋಲಗನೆಂತು ನಿನಗಳನಡುವುದಿದು ಬಾಣತಿಯ ಸೂಳೆಯ ಪಡಪಿ 
ನಂದದಲಿ (ಒಸಪು, ೫೩-೧೨) ; ಆಲಸ್ಯಂ ಗಡ ಹುಸಿ ಗಡ 'ಹಡಹಿನ 
ಮೇಲಣ ಚಿತ್ತಂ ಗಡಯೆನುತೊರ್ನಳ್‌ ಬಾಲಹರಿಣಲೋಚನೆ ನುಡಿದಳ್‌ 
(ಜಯಕಾ, ೧೪-೫೩); ಸೆಡನೆಟ್ಟ ನಿಂದೆ ತಡೆದು ಬಂದೆ ಪೆಸರ ಪಲ್ಲಡಿಸಿ 
ಕರೆದೆ ನೀನೆಂದು ಹಡಹಿನಾಸೆಗೆ ತಪ್ಪ ಹೊಟಸಸಿ ವಿಟಿರ ಜಡಿನುಡಿದಳವಳು 
ಬೆಲೆನೆಣ್ನೆ (ಕುರಾಸಾಂ. ೨೮-೩೬). 
ಪಡಪಾಗು- ೧. ಲಾಭವಾಗು ; ಪ್ರಯೋಜನವಾಗು : ಜಾಣು 
ಜಗುಳಿತು ಹೊಯ್ಲೆ ಮೊನೆ ಮಂಂಗಾಣಿಕೆಗೆ ಲಟಿಕಟಿಸಿದುದು ಬರಿ ರೇಣು 
ಜನನದ ಜಾಡ್ಭವೇ ಸಡಪಾಯ್ತ್ಹು ಪಯಗತಿಗೆ (ಕುನ್ಯಾಗ. ೬-೩೦), 
೨. ಕಾಂತಿಯುಕ್ತವಾಗು ; ಅಂದವಾಗು: ಸಂದಣಿಪ ಛತ್ರ 
ಧ್ವಜಾಳಿಯಿಂಂ ಧೂಳಿಯಿಂ ಕು೦ದದೆಸೆವದ್ಳು ತರಸಂಗಳಿಂ ಕಂಗಳಿಂ ನೋಡೆ 
ಪಡೆ ಪಡಪಾದಂದು (ಚೆಒಪು. ೪೫-೨೩). 
[ಪಡೆ ---ಪ್ಪು./ತಮಿ. ಪಟ್ಟಿಪ್ಪು ; ಮಲ. ಸಡಪ್ಪು ; ತೆಲು. ಸಡಪು] 
ಪೆಡಪುು (ನಾ). ತೋಟ: ಅದರಲ್ಲಿ... . ಕಬ್ಬಿನ ಹಿತ್ತಿಲುಗಳು 
ಮತ್ತು ತೆಂಗಿನ ಸಡಪುಗಳು ಸೊಗಸಾಗಿ ಕಂಗೊಳಿಸುತ್ತಿ ದ್ಲುವು (ಈಕಥೆ.೧). 
[-ತಮಿ. ಸಟಪ್ಪು, ಪಟಿಪ್ಪೈ] 
ಪಡಪುಗಾರ್ತಿ, ಪಡೆಪುಗಾರ್ತಿ (ನಾ). ೧. ಹಣವನ್ನು ಸಂಪಾದಿ 
ಸುವ ಹೆಣ್ಣು ; ಗಳಿಸುವವಳು : “ಪಡಪುಗಾರ್ತಿಯೆಂದು ಗಟಿಕಿಸಾಳಿ 
ವೆ (ಕಶಸಾ. ೬೨-೩೮೦) ; “ಪಡಪುಗಾರ್ತಿಯೆನೆ ಗಟಿಕಿಸಾಳಿವೆಣ್ಣ ಕ್ಕು” 
(ಕಬ್ಬಕೈ- ೨೮). ತಿ. ಸಂಭ್ರಮವುಳ್ಳ ವಳು ; ಉತ್ಸಾಹದಿಂದ 
ಕೂಡಿದವಳು : “ಪಡಪುಗಾರ್ತಿಯುಮೆನುತ್ತೆಂದೊಡನೆಯೆ. ತಾಂ 
ಹೊನಹುಗಾರ್ಶಿಯೆನೆ , . . ಸಂರಂಭವತಿಗೆ ನಾಮವಿದೆಂಬರ್‌? (ಕವಿಕಂ. 
೧೬೯). ೩. ಶೀವಿಯುಳ್ಳವಳು ; ಗತ್ತಿನಿಂದ ಕೂಡಿದವಳು : 
“ಅಧಿಕ ಶೀವಿಯುಳ್ಳಾ ಕೆಯೊಳ್‌ ಪಡಪುಗಾರ್ತಿಯೆನಿಕ್ಕು” (ಕಶರ. ೫೯). 
ಪಡೆಪುಗಾರ್ಶಿಃ ೧. “ಗಟಾಸಾಳಿವೆಣ್ಣೆ ನಲು ಪಡೆ[ನಾಂಂ, ಡ]ಪುಗಾರ್ತಿ 
ಯೆನಿಕ್ಕು” (ಶಬ್ದಮಂ, ೬೫). 
[ಪಡಪು 4-ಗಾಜ( ಎ-ಕಾಅ) ---ಶಿ/(-ಆ-ಇತ್ತಿ)] 
ಪಡಪುಗುಂದು (ಕ್ರಿ). ಆಧಿಕ್ಯವಿಲ್ಲದಾಗು; ಕುಗ್ಗು : ವರತಪದ 
ಪೆಂಸಿಂಗೆ ಧರಣಿ ಕಂಪಿಸೆ ಜಲಧಿ ಕರನಮೆ ಕದಡಲ್‌ . . . ಸುರುಚಿರ 
ವಡಬನಸ್ಸ್ನಿ ನೆಣಕಿ ಪಡಪುಗುಂದಲ್‌ (ಆಲಾಚ. ೫-೨-೨೨). 
[ಪಡಪು; ಕುಂದು] 
| ಪೆಡಪುಗೆಡು, ಪಡೆಪುಗಿಡು (ಕ್ರಿ). ೧. ಗಳಿಕೆಯು ತಪ್ಪು ; ಲಾಭ 
ವಿಲ್ಲದಾಗು. ೨. ಧೈರ್ಯಗೆಡು ; ದಿಕ್ಕು ತೋಚದಂತಾಗು ; 
ಕಂಗೆಡು : ಪಡಿ ಸಡಪುಗೆಟ್ಟು ದೆಸೆದೆಸೆಗೋಡುತಿರ್ಪುದಂ ಕಡೆತಡೆದು 
ಕಡುಗಳಿಗಳಡಗೆಡಹುತಿರ್ಪದಂ . , . ಫಲುಗುಣಂ ನೋಡಿ ಹಿತಿಯಿಂದೆ 
ಘುಡುಘುಡಿಸಿ ಕಿಡಿಕಿಡಿಯಾದನು (ಚೈಮಿಭಾ. ೨೨-೪). ಪೆಡೆಫುಗಿಡು: 
೧. ಬಡಿಯೊಳ್‌ ನಿಜತನಯನ ತಲೆಯೊಡೆವಿನೆಗಂ ಬಡಿದ ಕಾರಣಂ 
'ಕೊಂಡುಯ್ಸರ್‌ ಪಡೆಪುಗಿಡುನಿನೆಗನೆಂದಾ ಕಡುಲೋಭಂ ತನ್ನ ಕಾಲ್ಗಳಂ 
ಪಿಡಿದುಡಿದಂ (ಆದಿಪು. ೫-೨೦). [ಪಡಪು - ಕೆಡು] 


ಪಡಪುಡೋಲು 


ಪಡಪುದೋಟಿು (ಕ್ರಿ). ಹೆಚ್ಚಳನನ್ನು ತೋರು; ಅತಿಶಯ 
ವಾಗಿರು : ರುಂಡಮಾಲೆಗಳಿಂಡೆ ಪಡಪುಜೋಂನ ನೀಲಕಂಠಲಿಂಗಂ 
ಪೊರೆಗೆ ಪೊಡವಿಗಡಣಮನಣಿಯೆರಂ (ಅರಾಚ, ಸಿಡಿದು 
ಮುವ್ವತ್ತು ಯೋಜನವನಿತು ಯೋಜನನೆ ಗಡಿ ಹರಹಿಗುಚೈೆ (ದವೊಂದು 
ಯೋಜನನಿಂತು ಪಡಪುದೋಜುವ ಶ್ರೀಗಿರಿಯೊಳು. ಸೆ ಭ್ರಮರಿ 
ಯೊಡನೆ ಮಲ್ಲೇಶನಿರ್ಪಂ (ರಾಘಚ. ೧೭-೪೩). [ಸಡಪು, 1-ತೋಣಂ] 

ಸಡಪುಟಂ (ಕ್ರಿ). ಗಳಿಕೆ ಇಲ್ಲದಾಗು ; ಸಂಪಾದನೆಯನ್ನು ಕಳೆದು 
ಕೊಳ್ಳು : ನುಡಿ ನುಡಿಯೆಂ ಚಲಂ ಚಲಮೆ ಬೇಟ್ಬುದೆ ಬೇಟ ದದೇಕ. 
ದಂತೆ ಚಿಃ ಪಡಪುಲಿದೆಲ್ಲರಂ ನಗಿಸಿಕೊಂಡಫೆ (ಸೂಕ್ತ್ಮಿಸು, ೮-೪೪೩). 

[ಪಡಪು, -- ಉಟ] 

ಪಡಸೆ (ನಾ). [ಅಶ್ವ] (?) : ಹೀನಧ್ರುನನುಂ ಪ್ರೋಥಸ್ನಾನ ನಳಿ 
ತ್ರಯನುಮಳಿಸನುಂ ಪಡಸೆಯಂ [ನಸರಂ. ಪಡೆಪೆಯು, ಪೇಡಿಯಂ 
ಮಪ್ಪಾ]ಮತ್ಯಾನತಸಿರನುಂ ಲಂಡಸ್ಕ್ಮಾನಾನರ್ತನುಮದಾಜುನರ್ಷ 
ದೊಳಬಿಕಿಗುಂ (ಅಶ್ವಶಾ. ೬-೭). [1] 

ಪಡಪೋಶಿ "ಸಡಪೋಸಿ' ನೋ. 

ಪಡಪೋಸಿ "ಪಡಪೋಸಿ' ನೋ. 

ಪಡಪೋಸಿ, ಪಡಪೋತಿ, ಸಡಪೋಷಿ, ಫಡಪೋಶಿ, ಫಡಪೋಸಿ 
(ಗು). ೧. ಕೆಲಸಕ್ಕೆ ಬಾರದ ; ನಾಡಾಡಿಯಾದ ;. ತೀರ 
ಸಾಮಾನ್ಯ ವಾದ: ಕೋರಾಪಿಟ್‌ ಆಗೋದು ಯಾವ ಮಹಾಕಸ್ಟ 
ಆಂತ . . . ಪಡಪೋಸಿ ಪೆ ಲ್ಯಾನ್ನಿಗಾದ್ರೆ ಅದು ಕಷ್ಟ (ಭೀಮಕಾ, ೨೦೭); 
ತೇಜಪ್ಪ ನದು "ಪಡಪೋಟಿ ವೆವಲ್ಲ, ಬೆಳಿಗ್ಗೆ ಎದ್ದರೆ ಸಂಜೆಯವರೆಗೂ 
ದಂಡಿಯುವನು (ಸಿಸದು. ೨೦). (ನಾ). ೨. ಎಚ್ಛರಿಕೆಯಿಲ್ಲದಿರು 
ವಿಕೆ; ಅಲಕ್ಷ್ಯ; ಅಜಾಗರೂಕತೆ: ಕೆಲಸ ಹಣ್ಣು ಮಾಡಬೇಕು 
ಮುತ್ತಮ್ಮ. ಪಡಪೋಸಿ ಮಾಡಿದರೆ ಆಗಾಕಿಲ್ಲ (ಶನಿಸಂ. ೧೫೨); ಯಾರೆ 
ಹತ್ರುವೊ ನಿನ್ನ ಈ ಪಡಶೋಸಿ (ನುಲಿನು, ೩೯).  ಪಡಪೋಶಿ : 
೧. ಏನು' ನನ್ನನ್ನು ಪಡಪೋಶಿಜನ ಎಂದು ತಿಳಿದಿದ್ದಾರೆಯೇ ಈ 
ಹೆಂಗಸರು (ನಡೆದಾ. 11, ೧೨೨೮); ನಮ್ಮ ಸಂಕಪ್ಪ ಗೌಡರು ತೀರ ಪಡಪೋಶಿ 
ಜನ ಅಲ್ಲವೇ? (ಮುಗಿಯು. ೧೩). ಪಡಪೋಷಿ : ೩. ಬೆಲೆಯಿಲ್ಲ 
ದುದು; ಕೀಳು; ಕಳಪೆ: ಹಾಲಾಡಿಮೇಳದ ಆಟ ಅಷ್ಟೇನೂ ಪಡ 
ಪೋಷಿಯಲ್ಲ (ಸ್ವಸ್ನ್ನಹೊ. ೪೦). ೪. ಬೆಲೆಯಿಲ್ಲದ ವ್ಯಕ್ತಿ; ಕೀಳು 
ವ್ಯಕ್ತಿ : ನಿಮ್ಮನ್ನು "ಬನ್ನಿ' ಎನ್ನು ವುದು ಮನೆಯಲ್ಲಿ ಕಾಯಿಲೆಯಿದ್ದಾಗ 
ಮಾತ್ರ ಎಂದು ತಿಂದಿದ್ದೀರಾ? ಅಷ್ಟು ಸಡಪೋಷಿಯೇ ಸಾನು ? 
(ಜಾರುದಾ. ೨೧೪). ಫಡಪೋಶಿ : ೨. "ಫಡಪೋಶಿತನ' ಪರಾ. 


೩-೧೬-೧) ; 


ಫಡಪೋಸಿ: ೧. ಅಸ್ಟರಲ್ಲಿ ಲಕ್ಷ್ಮೀಸತಯ್ಯ ಫಡಪೋಸಿ ಬಾತ್ಮಿದಾರ 


ನೆಂದು ತಿಳಿದು ನಿರಾಕರಿಸಲ್ಪಟ್ಟ ದ್ಧ (ಕೆಲನೆ. ೧೭೯). ೫, ಬುಟಾಳ; 
ಸುಳ್ಳ ; ಮಾತುಗಂಟಿ? (ಜಾನಕೋ: ೧೮). [4- ತುಳು. ಪಡಸೋಸ್‌, 
ಪಡಪೋಸು, ಪಡ್ಪೊಸಿ, ಫಡ್ಫ್ರೋಸ್‌, ಫಡ್ಬೋ ಸಿ] 

ಪಡಬೀಳು :ಪಡುಬೀಳು' ನೋ. 

ಫಡಭೂನಿ "ಸಡುಭೂಮಿ' ನೋ. 

ಪಡಮ (ನಾ). ೧. ಚೀಲ, ಗುಡಾರ ಮೊದಲಾದುವುಗಳಿಗೆ ಉಪ 
ಯೋಗಿಸುವ ಒಂದು ಬಗೆಯ ದಪ್ಪವಾದ ಒರಟುಬಟ್ಟಿ: ಆ ಸಟ 
ಗಳನ್ನು ಕಾರವಿಯಿಂದಾಗೆಲಿ ಪಡಮದಿಂದಾಗಲಿ ಮಾಡಿರುತ್ತಾರೆ 
(ಮುಂಬಯಿ. ೩-೧೧೩). ೨. ಗೋಣಿ; ತಟ್ಟು : ಮನುಷ್ಯನು 
ಪಡಮದ ಮೇಲೆ. ಮಲಿಕೊಳ್ಳು ವನು (ಕಭಾಗೆ. ೫೭). 

[--ಹಿಂ. ಮರಾ. ಪಡಮ] 


೫೧೩೫ 


20 


25 


30 


40 


45 


ಪಡಲಗೆ 


ಪೆಡಮೂಲೆ (ನಾ). ವ್ಯಾಪಾರದ ಸರಕುಗಳನ್ನು ಶೇಖರಿಸುವ 
ಸ್ಥಳ; ಒಟ್ಟು ಗಟ್ಟಲೆ ವ್ಯಾಪಾರವಾಗುವ ಸ್ಥಳ: ಧಾರವಾಡಜಿಲ್ಲೆ 
ಯಲ್ಲಿ ವ್ಯಾಪಾರದ ಮುಖ್ಯಗ್ರಾಮಗಳೆಂದರೆ ಸಡಮೂಲೆ ಹತ್ತು ಇರುತ್ತವೆ. 
(ಕಭಾಗೆ. ೩೦೪) ; ಲಾಡಖಾನಸಟ್ಟ ಇವು ಕಾಳಿನ ಸಡಮೂಲೆಯ ಸ್ಮಳವು 
(ಮುಂಬಭೂ, ೬೧). [?] 

ಪಡಲ್ಯ ಸಟಿಲ,, ಸಟ್ಟಿಲು, ಪಡವಲ್ಕ ಸಡಳ, ಪಡುವಲ, 
ಸಡೋಲ, ಹಡಲ (ನಾ). ಒಂದು ಬಗೆಯ ತರಕಾರೀ ಬಳ್ಳಿ 
ಮತ್ತು ಅದರ ಕಾಯಿ : ಕುದಿಯಿಸುಗೆ ಸುಣ್ಣದಿಂ ಕೈ ಪೆದೊಂಡೆಯಂ 
ಕೋಕಿಲಾಕ್ಷಿವೆರಸು ಸಿತೇರಂಡದ ತೊಟ್ಟ ಯೆಲೆಗಳಿಂ ಪಡಲದ ಕಾಯಂ 
ತೆಗಪುಗವಅ ಕೈ ಪೆಗಳಬಿಸಿಗುಂ. (ಲೋಕೋಸ, ೮-೩೦) , ಕಿಜುಕುಸಾಲೆ 
ಬೇವಿನೆಲೆ ಪಡಲಂ ಶರ್ಕರೆ ಪಾಚಿಸರ ಕಷಾಯೆಂ ಸರಿಹರಿಕುಂ ರಕ್ತ 
ಪಿತ್ತಮಂ ತಕ್ಟಣದಿಂ (ಕಲ್ಯಾಕಾ. ೫-೮) ; ಚಾರುತರೆದುಪದಂಶಣೊಳಗೆ 
ಕೂಷ್ಮಾಂಡವಾ ಪಡಲ ಬದಣೆಗಳೊಳೆಸೆನಾ ಕಾರನಲ್ಲಿಗಳಲಾಬುಗಳು 
ಸೂಕ್ಷ ೬ ಬ್ರುಹತಿ » « *ಫಲನಿವು ಸೇವ್ಯ (ನೀರೈಪು. ೭-೧೦-೭೫); ಹೀರೆ. 
ಸೋರೆ ಮಂಂತಾದುನಂ ಬಿತ್ತಿದ ಕಾಇಯ್ದೋಂಟಿದೊಳ್ಳೆ ಳೆದ ಸಡಲ ಹಾಗಲಂ 
ಮೊದಲಾದೊಳ್ಳಾ ಯ್ನಳುಮಂ ಕಳೆವುದು (ಚಿಕನಂ. ೧೧೦-೨). ಪಟಲ: 
ಕೆಂಡಗಾಯರ್‌ ಕುಸುರಿ ಬಜ್ಜಿ ಗಳ. ಮಿಗೆ ಸವಿವುತಂ ಕೊಂಡೆದಾಳಿದ 
ಪಟಿಲದಾಳಿದಮುಂ ಸನಿವುತಂ (ಲಿಂಗಪು. ೧೬-೧೬). ಪಟ್ಟಿ ಲು : ಹಕಿನೆ 
ಯೊಣಗಿತು ಸಟ್ಟಿ ಲಿಟ್ಟಿಲ್ಲೆ ಪುಳವಾಯ್ತು ಮರಿಸೌತೆ ಮಸರಾಯ್ತ 
ಹೀರೆ ನೀರೇರಿದುದು (ಸಲಾಂಡು. ೨೩). ಪಡವಲ: “ಸಟೋಲ-- 
ಪಡವಲ? (ಬಾಹಟೀ. ೨-೨-೬೦೮); ಬದನೆ ಹೆಗ್ಗುಳ್ಳ ಸಡವಲ ಪಲಸು. .. 
ತೊಂಡೆಯ ಹಲವು ಫಲಕಂದಗಳ ಶಾಖಾನಳಿಯ ಸನಿಯೊಫ್ಫರಣೆ ಘಮ 
ಘಮಿಸಲಿಕೆ ಬಡಿಸಿದರು (ಆನಂರಾ. ೬-೨೫-೩೯). "ಕಹಿಪಡವಲ' ಪರಾ. 
ಪಡಳ : “ಪಡಳಂ ಪಟೋಳನದು ಕುಲಕಂ” (ನುಂಗರಾ. ೪೪-೪೪). 
ಪಡುವಲ: “ಪಡವಲ (ಪಡುವಲ) --ಪಟೋಲಿಕಾ” (ತದೈೆಕೋ, ೨೩); 
“ಪಟೋಲ, ಪಟೋಲಿಕೆ, ಪಟೋಳ, ಪಟೋಳಿಕೆ-- ಪಡುವಲಕಾಯಿ? 
(ಗಂಗಾನು. ೧೯೪). ಪೆಡೋಲ: (ಸಂತ. ೨೮೩). ಹಡಲ : 
“ಕೋಶಾತಕೀ, ಪಟೋಳೀ--ಈ ೨ ಹಡಲಂ? (ಹಲಾಯು.೩೪-೪೯); 
ಹಾಗಲ ಹಡಲಂ . .  ಬದಣೆಗಳಿಂ ಲೇಸಾಗಿರೆ ಮಾಡಿದ ಸಲೆ ಮೇಲೋ 
ಗರಮಂ ತಂದು ಬಡಿಸಿದರ್‌ ಮಾನಿನಿಯರ್‌ (ಧರ್ನುಪ. ೨-೫೮) ; 
ಕತ್ತರಿಗುಳ್ಳ ಹೆಡ[ಪಾಂಾಂ. ಮಾದ]ಲ ಹಾಗಲ ಕೂಗರಿ ಬದನೆ ಮೊದ 
ಲಾದ ಕಾಯ್ಲಳ ರಸಂಗಳ ತೆಗೆದು (ಸೂಪಶಾ, ೫-೪೧). 
[<ಪ್ರಾ. ಪಡೋಲ./ಸಂ. ಪಟೋಲ./ತಮಿ . ಪುಟಲ್‌, ಪುಟಲೈ, 
ಪುಟೋಲ್‌ ; ಮಲ. ಪುಟ್ಟಿಲ್‌, ಪಿಟ್ಟಿಲ್‌ ; ತುಳು. ಪಟ್ಟಿ ; ತೆಲು. 
ಪೊಟ್ಲ./ಮರಾ. ಪಡುನಳ್‌, ಸಡೋಳ್‌] 

ಪಡಲ್ಲ (ನಾ). ೧. ತಟ್ಟಿ; ಹರಿವಾಣ : ಅಲೆದಮ್ಮ ತಜೊಡನೆ ತಾರಾ 
ಲಲನೆಯರಡಿದಳಿರನೂಡಲೆಂದು ಪದಂಗೆಯ್ದಲತಗೆಯ ಪಡಲದಂತೆನೊಲಲೆ 
ದುದು ಪರಿಪಕ್ವ ಬಿಂಬಮಂ ವಿಧುಬಿಂಬಂ (ಲೀಲಾನ.೨-೭). ೨. ಕಣ್ಣು 
ಗುಡ್ಡೆಯ ಮೇಲಿನ ತೆಳುವಾದ ಪದರ,-ಪೊರೆ : ಪಡಲಂ ಕವಿ 
ದೊಳಪುಗೆ ಕಣ್ಣಿಡುವೊಡೆ ನೀರ್‌ ಸುರಿಯೆ ಪಕ್ಕು ಮೆತ್ತಿರೆ ಮುಷ್ಕಂ 
ಸಡಲಿರೆ ತುರಗಳೆ ಮರಣಂ ತಡೆಯದೆ ಸಮನಿಸುಗುಂ (ಆತ್ಮರ. ೬-೩೯). 

[ಆ ಪ್ರಾ. ಪಡಲ./ಸಂ. ಪಟಲ] 

ಪಡಲಗೆ, ಸಟ್ಟಳಿಗೈೆ, ಸಡಲಿಕೆ, ಪಡಲಿಗೆ, ಪಡಲ್ಲೆ, ಪಡಳಿಕೆ, 
ಪಡ್ಡಲಿಗೆ, ಹಡಲಗೆ, ಹಡಲಿಕೆ, ಹಡಲಿಗೆ, ಹಡಳಿಗೆ. ಹಡ್ಡಲಗೆ, 
ಹಡ್ಡಲಿಗೆ, ಹೆಡಲಿಗೆ, ಹೆಡಳಗೆ(ನಾ). '೧.(ಬಿದಿರಿನ])ಆಗಲವಾದ 
ತಟ್ಟಿ ಚಿಬ್ಬಲು :  ಮುನ್ನಂ ಪೂಜಿಸಿ ಶರನುಂ 


[J } ರನ್ನದ 


ಪಡಲಗೆ 


ಪಡಲಗೆಯೊಳಿಟ್ಟು ನಿಜಪರಿವಾರಂ ತನ್ನುಳ್ಳ ನಿತುಂಬೆರಸು ಭಯನ್ನಡುಕ 
ಮನೀಯೆ ಬಂದು -ಕಂಡಂ ದಿವಿಜಂ (ಆದಿಪು. ೧೨-೧೧೦) ; ಎಡೆಯೆಡೆಯ. 
ಪೊನ್ನ ರನ್ನದ ಪಡಲಗೆಗಳೊಳೊಗೆದ ಜಾಗದಡಕಿಲುಗಳು೦ (ನರ್ಧಮಾ. 
ಮಾಲೆಗಾರ್ತಿಯರೆತ್ತಿ ದ ಬೆಲೆವೂನಿನ ಸರಂಗಳನಲರಂಬಂಗೆ. 
ಪೊದೆಗೆದಲು ವಂತೆ ಕೆದಜಿಕಿ ಪರಿಮಳಭಂಗಭಯ ಮನವಳ್ಳಿ ಕೊಳ್‌ ತಗುಳ್ಳಿ 
ಪಡಲಗೆಯಂ ಮಗುಟಕ ಪುಗಿಯಿಸಿಯುಂ. (ಚಂದ್ರಪು. ೮-೪ ವು. 
ಪಟ್ಟಿಳಿಗ್ಗೆ : ೨. ಹೂಜಿ; “ಕರಗ (ಚತು. ಕಿ. 11, ೮೮); 
“ಸಟ್ಟಿಳಿಗೆ-ಪಟಲಕ'(ತದ್ಭ ಕೋ, ೨೩). ಪಡಲಿಕೆ : ೧. ರತ್ನದ ಪಡಲಿಕೆ 
ಯೊಳಗಿದ್ದ ಪರಮಾತ್ಮ ರತ್ನವರ್ಣನೆಯ ಶಾಸ್ತ್ರವನು ರತ್ನದ ಬೆಳಗಿ 
ನೊಳೋದಿದರಬಲಾರತ್ನ್ನಗಳಾನಂಥದಿಂದ (ಭಂಚ. ೧೮-೧೧೭). ಪಡಲಿಗೆ: 
೧. ಪೊನ್ನ ಸಡಲಿಗೆಗಳೊಳೊಟ್ಟ ದ. ಜೀವಾಂಗವಸ್ತ್ರಂಗಳುಮನನೇಕ 
ವಿಧದ ತುಡುಗೆಗಳುಮನೆನಿತಾನುಂ ತೆಜದ ಸುಗಂಧದ್ರವೃಂಗಳುಮನ 
ರಸಿಯರ್ಗಮರಸುನುಕ್ಕಳ್ಗ ಮಿತ್ತು (ಸಂಸಭಾ, ೫-೬೬ ನ); ಅರಳ ಪಡಲಿಗೆ 
ಧಾರೆನಟ್ಟ ಲು ಭರಣಿ, .'. ಹಿರಿಯ ಚಿತ್ರದ ಭಿತ್ತಿ ಯಿಂ ಪೊಸಪರಿಯೆನಿಸಿ 
ರಾಜಿಸಿದಪುದು ಗಣಿಕಣನಿಕೇತನವು (ಬಸಪು. ೧೧-೧೨) ; ಅತಿಥಿಗಳ ಬರನ 
ಕಾಣುತಾ ಕಾಂತೆ ಪೂಜಾದ್ರನ್ಯಮಂ ಪಡಲಿಗೆಯೊಳಿಟ್ಟು ಬಾಗಿಲೊ 
ಳ್ಬಂದು. ನಿಲಲು (ಸಮ್ಯಕೌ, ೫-4); ಇಳಿದರಗಿಳಿಗಳೆಳಸಿ ಪಾಯೆ 
ಕಂಕಣದುಲುಪಿಂದ ತೊಲಗಿಸುತನನು ತಳೆದಳೋರ್ವಳು ಪಕ್ವಫಲಗಳಿಂ 
ತೀನಿದ ತೆಳುವಳುಕಿನ ಪಡಲಿಗೆಯೆ (ಕುರಾಸಾಂ. ೭-೮೩). ಪೆಡಲ್ಗೆ : 
೧. ಮಿಸುಗುವ ಪರ್ಣಶಾಲೆಯೊಳಪೊಕ್ಕು ಪಡಲ್ಲೆಯ ಪೂನನೊಕ್ಕು 
» « « ಪಲ್ಲಿರಿದೋಡಿ ಪಾಯ್ಡ ಲಂಫಿಸಿ ತರುನೇಆಃ ತಾಪಸರ ಮಕ್ಕಳ 
ನೇಡಿಸಿತೊಂದು ಮರ್ಕಟಂ (ತ್ರಿಫವಿ. ೧-೬೧). ಪೆಡಳಿಕೆ : ೧. “ಪಡಳಿಕೆ 
ಯೆನಲ್‌ ಚಿಬ್ಬಲದು” (ಮಂಗಂಾ. ೬೧-೨೦). ಪಡ್ಡಲಿಗೆ: ೧- ತತ್ವ 
ಹ್ಯಾಂಗನೆಯೆ . .-. ಪಳೆ ಪೊಸ ಭುಜಂಗರ್ಕಳಾರಾರು ಮಾತನಾಡಿಸದಾದ 
ರಾಗ ಬಂಡಾರಚೀಲಂ ಪಡ್ಡಲಿಗೆ ಕರದೆ ಬಂದು .ತಿರಿದುಂಡಳಲ್ಪಾ ವಧಿ 
ಯೊಳು (ಮುಹಾಂತೇ. ೩೦-೧೯). ಹಡಲಗೆ : ೧. “ಹಡಲಗೆ(ಹಡಲಿಗೆ) 
—ಪಟಿಲಕ ಇ ಪಡಲಗೆ” (ತದ್ದ ಕೋ. ೪೮); ಟಕಾರಕ್ಕೆ ಡಕಾರಂ 

, ಪಟಲಕ-- ಹಡಲಗೆ  (ಶನುದ, ೨೫೫ ಪ್ರಯೋ). ಹಡಲಿಕೆ ; 
೩. (ವಿಶೇಷವಾಗಿ ಕೆಲವು ಪ್ರದೇಶಗಳಲ್ಲಿ) ಎಲ್ಲಮ್ಮನ ವಿಗ್ರಹ 


೩-೮೬) ; 


ನನ್ನು ಕೂರಿಸಿ ಹೊರುವ ಬುಟ್ಟಿ: “ಹಡಲಿಕೆ--ಪಡಲಿಗೆ, 
ಆಂಚುಳ್ಳ ಚಿಬ್ಬಲು, ಹರಿವಾಣ; ರೇಣಂಕಾಭಕ್ಷರು ಹೊರುವ 
ಹಡಲಿಗೆ” (ಕಸ್ತೂಕೋ, ೯೨೭). ಹಡಲಿಗೆ: ೧. ಕುಸುಮಸರನ 


ಸಸುರ್ಗಣೆಯ ಸೊಡೆಗೆ ಪುರುಡಿಸುವ ಜಾಗದ ನೆಲೆಯ ಹ[ನಾಾಂ.ಹೆ] 
ಡಲಿಗೆಗಳೊಳಂ . . . ಸಿರಿಗನ್ನಡಿಯ ತಳಿರ್ಗಳಶದ ವಿಳಾಸದೊಳಮಸದಳ 
ಮಾಗಿ (ನರ್ಧಪು. ೩-೩ನ); ನವರತ್ನದ ಹ[ಸಾಉಾಂ.ಪ]ಡಲಿಗೆಯೊಳಳಕ 
ನಿವಹವನಿಟ್ಟು ನಾಲ್ಗೆ ಅದ ದಿವಿಜರ. ಜಾತ್ರೆಯೆಲ್ಲವು. ಮುದದಿಂ ಪೋಗಿ 
ಸನಿಗಡಲೊಳು ಬಿಟ್ಟು ದಾಗ (ಶ್ರೀಪಾಲ. ೧೪-೧೦೧) ; ಬಯಲ್ಲೆ ಬಂದ 
ಕಿತ್ತಿ ಲಿಯನಣಕಿಯಟ್ಟು ವ ದಿಟ್ಟ ದ ಗೊತ್ತಿನ ಕೊತ್ತಿಗೆ ತಡೆಯ ಹಡಲಿ 
ಗೆಯೇಂ ಬಲೈಟ್ಟಿ ? (ಉಮಾಶ್ವ. ೯೭-೨೯). ಡಿ, ಎಲ್ಲ ಸುಖದಂಃಖಗಳ 
ಹಡಲಿಗೆಯ ಹೊತ್ತೆ ವು ಭಾರತದ ಭಂಡಾರ ಬೆಳೆಯಲಮ್ಮ (ನೆಲಮ್ಮು 
ಹಡಳಿಗೆ : ೧. ಶ್ರುತಪೂಜೆ ಗುರುಪೂಜೆಯಂ ಮಾಡಿ 
ಬಳಿಕ್ಕ ಹದಿನಾಲ್ಕು ಹಡಳಿಗೆಯೊಳು ಪ್ರತ್ಯೇಕಮಾಗಿ ನಾಲ್ಕು ಬಗೆಯ 
ಭಕ್ಷ ಹದಿನಾಲ್ಕು ಬಗೆಯೆ ಫಲ (ನೋಂಪಿಕ, ೨೪-೪). ಹಡ್ಡಲಗೆ : 
೩. ಸುಡುಗಾಡ ಸಿದ್ಧನಲ್ಲ ಶಂಖ ಜಂಗಯ್ಯನಲ್ಲ., . ಶಿನಶಿವನೆ ಹಡ್ಡಲಗೆ 
ಹೊತ್ತ ಜೋಗ್ಯಲ್ಲ (ಕನ್ನಜಾ. ೩೭೯). ಹೆಡ್ಗಲಿಗೆ: ೩. ಮಹಾ 
ತಾಯಿಯ ಹೆಸರಲ್ಲಿ ಭಕ್ತರು ಅನರಿಗೆ ಕೊಟ್ಟಿ ಹಡ್ಡಲಿಗೆಯ ದಕ್ಷಿಣೆಯನ್ನು 


೧೯-೧೩). 


೫೧೩೬. 


25 


45 


ಪೆಡವಳತಿ 


ಹಾಗೆಯೆ ಸಂಗ್ರಹಿಸಿಕೊಂಡು ಅಮಾವಾಸ್ಯೆಗೆ ಊರಿಗೆ ಹಿಂತಿರುಗುತ್ತಾರೆ 
(ಹೂಬಸಿ, ೭೦). ಹೆಡಲಿಗೆ : ೧. ಹೂನಿನ ಹೆಡಲಿಗೆಗೆ ಮಾಲೆವೊಂದು 
(ಎಇ. ೫1೫, ೩೪-೩೨; 1135). ಹೆಡಳೆಗೆ : ೧. ನೇದರೊಕ್ಕಲುಗಳ್‌ 
ಹೂವಿನ ಕರಡಗೆ ಹೆಡಳಗೆ ಮಠಕೆವೆ »« ೬ ಕೆರಸಿಯನವರ್‌ ಸೆದಾಕಾಲರು 
ನಡಸುವನ್ನಾ ಗಿ ಕೊಟ್ಟಿ ರ್‌ (ಎಣ. V, ೨೦-೭೦; 1161), 
ಹಡ್ಡಲಿಗೆ ಕುಂಬು ಇ ದೇವರ ಸೈನೇದ್ಯಕ್ಕಾಗಿ ಬಿದಿರಿನ 

ಚಿಬ್ಬಲು, ಹರಿವಾಣ ಮುಂತಾದುವುಗಳಲ್ಲಿ ಹಣ್ಣು, ಕಾಯಿ, 
ಆಹಾರ ಮೊದಲಾದುವನ್ನು ತುಂಬು : ನಮ್ಮೂರ ಆಕೆಯ ಒಕ್ಕಲೆ 
ನಿಸಿಕೊಳ್ಳುವ ಎಲ್ಲ ಜನರೂ ಅಲ್ಲಿಗೆ ಹೋಗಿ ಸಡಗರದಡಿಗೆ ಮಾಡಿ, ದೇವಿಗೆ 
ಕಾಯಿಂ--ಹಣ್ಣು ಗಳನ್ನು ಮಿಾಸಲಿಟ್ಟು, ಹಡ್ಡಲಿಗೆ ತುಂಬಿ ಬರುವರು 
(ಹೂಬಿಸಿ, ೭೦), [ಆ ಪ್ರಾ, ಪಡಲಗ, ಪಡಲಯ, ಪಡಲಿಗ, ಸಡಲಿಯಾ./ 
ಸಂ. ಪಟಲಕ) 

ಪಡಲಿಕೆ "ನಡಲಗೆ' ನೋ. 

ಫೆಡಲಿಗೆ "ನಡಲಗೆ' ನೋ. 

ಪಡಲಿಡಿಸು "ಸಡು,' ಪರಾ. 

ಪೆಡಲಿಡು, "ಸಡು,' ಸರಾ. 

ಪಡಲಿರಿಸು "ಸಡು,' ಪರಾ. 

ಪೆಡಲ್ಲೆ "ಸಡಲಗೆ' ನೋ. 

ಪೆಡಲ್ವಡಿಸು "ಪಡು' ಪರಾ. 

ಪಡಲ್ವಡು "ಸಡ್ಕು' ಸರಾ. 

ಪೆಡವಂದ (ನಾ). ನೇಯುವಿಕೆ ; ನೇಯ್ಗೆ : "ಪಡವಂದಿಗ' ಪರಾ. 

[ “ಸಂ. ಪಟಬಟ್ಟ] 

ಪಡವಂದಿಗೆ (ನಾ). ನೇಕಾರ : ಶಿಲ್ಟೀೀ--ಪಟಿಸಾಲಿಗಂ, ಸಡವಂದಿಗಂ, 
ಪತ್ತ ಗಂ, ತೆಲ್ಲಿಗೆಂ (ಭಾಷಾಭೂ. ೧೭೩ ಪ್ರಯೋ). [ಪಡವಂದ--ಇಗ] 

ಪಡವಲ "ಪಡಲ್ಯ' ನೋ. 

ಪಡವಲು "ಷಡ್ಗು' ಸರಾ. 

ಪೆಡವಳ "ಪಡೆವಳ' ನೋ. 

ಪಡವಳ್ಳೆ (ನಾ). ಉಡುಗೆ, ತೊಡುಗೆಗಳ ಮೇಲ್ವಿಚಾರಕ : 
« ಪಸಾಯಿಂತಂ ಪಡವಳಂ” (ಚತುಸಿ, ೧೦೪). [ಪಡ್ಮ-ನಳ] 

ಪಡವಳತಿ, ಪಡನಳಿತಿ, ಪಡವಳ್ತಿ, ಪಡೆವಳ್ತಿ, ಹಡವಳತಿ 
ಹಡವಳ್ಳಿ, ಹಡೆನಳಿತಿ (ನಾ). ಸೇನಾಧಿಪತಿಯ ಪತ್ನಿ; 
ದಂಡನಾಯಕನ ಹೆಂಡತಿ : ಬಾಚಲದೇವಿಯ ಜನನಿಗೆ ಸರಿ ಡೊರೆ 
ಸಮಾನನೆಂನಲ್ಕೆ ಕೇಳನನಿಯೊಳ್ಳ ಡನಳತಿ% ೫ ಜನನಿಯಂ ೫ ೫ ೩ ಜನನಿಯ. 
ಕೆಣೆಯೆ (ಎಕ. ೪1, ಶಿನಮೊ. ೯೭-೩೨; 1113). ಪೆಡವಳಿತಿ: ಆತನ 
ತಂಗೆ ಸಡವಳ ಕೀರ್ತ್ರಿಯಣ್ಣನ ಪಡನಳಿತಿ ಚಟ್ಟಿ ಕಚ್ಚೆಯಂ 0 « » ಯೊಡದ 
ಕೆಲಿಕಿಯಂ ಕಟ್ಟ ಸಿ ಪರೋಸ್ಷನಿನೆಯಂಗಳಂ ಮಾಡಿ ಬೀರಗೂಳಿತ್ತಿ ಕಲ್ಲ 
ನಿಲಸಿಸಿದಳು (ಎಕ. ೪111, ಸೊರಬ. ೪೬೮-೭ ; 1112), ಪಡವಳ್ತಿ : 
ಮನಸಿಜಸೆತಿಗಂ ಮಾವೇಧನಜನ ಸರಸತಿಗೆ ನೆಗಳ್ಳರುಂಧ[ತಿ]ಗೆ ಸಮಂತ 
ನುಸಾರಿ ಪಾಟ ಪಾಸಟ ಎನಿಪಡೆ ಪಡನಲ್ಲಿ ಜಕ್ಕಣಬ್ಬೆ ಕ್ರಿತಾರ್ತ್ಮೆ 
(ಎಕ. ೪111, ಸಾಗರ, ೮೦-೩೨; 1096). ಪಡೆವಳ್ತಿ : ಮಡಿನಕ್ತಿ, 
ಸೆಜ್ಜೆ ವಳ್ತಿ,/ ಅಡಪನಳ್ತಿ, ಪಡೆವಳ್ತಿ (ಶಬ್ದಾನು. ೨೦೦ ಪ್ರಯೋ). 
ಹಡವಳೆತಿ: ಹಿರಿಯ ಹಡನಳಂ ಚಾನಿಮಯ್ಯುನ ಸರ್ವ್ಯಾಂಗಲಕ್ಷ್ಮಿ 
ಹಿರಿಯ ಹಡವಳತಿ . . . ಜಕ್ಕವ್ವಯರು (ಎಕ. ೪, ಹಾಸನ. ೫೭-೩೬; 
1155), ಹಡವಳ್ತಿ : ಶ್ರೀನುನ್ಮಹಾಪ್ರಧಾನ ಸೇನಾಧಿಸತಿ ಹಿರಿಯ 
ಹಡನಳ ಬೋಕಯನ ಹಡನಳ್ತಿ . . . ದ್ವಿತೀಯ ಲಕ್ಷ್ಮೀಸಮಾನೆಯರಪ್ಪ 
ಹಿರೆಯ ಹಡನಲ್ಲಿ ಕನಕವ್ಚೆಯರು. ದೋರಸಮುದ್ರದಲು ಕಾಲಂ 


ಸಡವಳಿತಿ 


ಗೆಯ್ಯಲು (ಎಕ. ೪1, ಚಿಕ್ಕನು, ೬೬-೨; 1099). ಹಡೆವಳಿತಿ : ಪಡನಳ 
ಹೆಂಮಾಡಿ ತಂಮನ್ವೆ ಕಾಳವ್ವೆ ಹಡೆವಳಿತಿಯ ಹೆಸರಿಂ ಕಾಳೇಶ್ವರದೇವರ 
ದೇವಾಲಯಮಂ ಮಾಡಿಸಿದಂ (ಎಕ, ೪11, ಶಿನನೊ. ೫೫-೭೨ ; 1167). 
[ಪಡವಳ ( ಆ. ಪಡೆವಳ) --ತ( ಆ-ಇತ್ತಿ)] 

ಪಡವಳಿತಿ "ನಡವಳತಿ' ನೋ. 

ಪಡನಳಿಸು "ಸಡುವಳಿಸು' ನೋ. 

ಪೆಡವಳ್ತಿ "ಸಡವಳತಿ' ನೋ. 

ಪೆಡನಳ್ಳ "ಪಡೆವಳ' ನೋ. 

ಪಡನಿ (ನಾ). ಮಣೆ; ಪೀಠ (?) : ಕೆಂಬಟ್ಟಿಯ ನುಡುತಲ್ಪ ದೊಳೆಸೆ 
ದನಲಂಬಿಪ ಪೊನ್ನ ಪಡನಿಯರುಣಾಭ್ರಂ ಕೊಂಬಿನೊಳಿಟ್ಟಿ , ಕದಂಬ 
ಮಣಿಯ ರುಚಿಯಾ ರಚನೆಯನಾಂತು ಇಂಬುವಡೆದ ಸುರಧನು ಮತ್ತಲ್ಲಿ 
ತೆಜಂಬೊಳೆದೊಪ್ಪು ವ ಪೊಸ ಕುಡುಮಿಂಚುಮದೆಂಬಂದದಿನದನೇಜಕಿ 
ಕುಮಾರಂ ಕಣ್ಣೆ ವಿರಾಜಿಸಿದಂ (ಜಯಕಾ. ೮-೨೫). [?] 

ಪೆಡವು, "ನಡ್ಕು' ನೋ. 

ಪಡನ್ರ್ಚು (ನಾ). ಗಳಿಕೆ; ಸಂಪಾದನೆ: ಉಡೆಯಂ ನಡೆಯಂ 
ನುಡಿಯಂ ಪಡನಂ ತೊಡವಂ ಬೆಡಂಗನೆಡೆಯುಡುಗದೊಡಂ ಬಡು 
ಮನೊಡನಿಳಿಸಿ ಆಕೋಡಿಸಿ ಕಿಡುಕುಮೊಡಂಬಡದವಂಗೆ ತಾಯಿ ಮಗ 
ಳೊಲವಂ (ನುದತಿ. ೧೦-೫೯). [ಆಪಡೈ -.-ವು] 

ಪಡವ್ರು, ಪಡ (ನಾ). ೧. ಆಶ್ರಯ ; ನೆಲೆ ; ಮನೆ: ಪಾತಕಕೆ 
ಪಡವಾಗದಮಳಖ್ಯಾತಿ ನೋಯದೆ ವಿಜಯಸಿರಿ ರಾಗಾತಿಶಯದಲಿ ನಮ್ಮ | 
ರನಿಸುನ ದೆಸೆಯ ' ಬೆಸಸೆಂದ (ಕುನ್ಯಾಗ. ೭-೪೫). ೨. ಮನೆಯ 
ಒಂದು ಭಾಗ (?) : ಪಡೆಡುಣ್ಣ ಪೆಣ್ಣೊ ಳಿರ್ದಾಗಡಿನೊಪ್ಪಮೆ ಸಾಲ್ವು 
ಮುಟಿಸಿದುಮೊಳ್ಳ ಜಸುವನೇಂ ಕಡುಗಾಂಪನೊ ತಣ್ಮೂಟಿಂ ಪಡನಿನೊಳೆಲೆ 
ಗಟ್ಟ ಮುಟ್ಟು ಪಡೆದಣಿಸುವುದೇ (ಲೀಲಾನ. ೨-೧೧೫) ; ಪಡವಿನೆಡೆಯೊಳ್‌ 
ಕೊರಳಿ[ಪಾಠಾಂ- ಪದಹಿನರಳೆಗಳೊಳ್‌ ಕೊಯ್ದರಲೆ]ಗಳು೦ ನಾಂದುನ 
ಬೇನಿನ ಸರಳಿಗೆಗಳುಂ . . . ಪುಂಜಿಸುವ ಕಣಿಶಂಗಳುಮೆಸೆಯೆ . . . 
ಸಿರಿದುಂ ಕಳೆನಳಮನಪ್ಪು ಕೆಯ್ದ ಪ್ರಸೂತಿಕಾಸದನಕ್ಕೆ ಶೃಂಗಾರಶೇಖರಂ 
ಬಂದು (ಲೀಲಾನ, ೭-೬೮ ವ). ಪಡೆ : ೧. ಪಾರಿವಮಂ ಪಡದಿಂ ಬಿಜೆ 
ಭೋರೆನೆ ಗಗನಕ್ಕೆ ನೆಗೆದು (ಪುಣ್ಯಾಸ್ರ. ೬-೪೫). 

[ಆ ಪಡು, ./ಹಿಂ. ಮರಾ, ಪಡಾವ್‌] 

ಪೆಡಶಾಲೆ “ಪಡಸಾಲೆ,” ನೋ. 

ಪಡಸಾದ "ಪಡಿಸಾದ' ನೋ. 

ಪಡಸಾಲೆ, ಪಟಿಶಾಲೆ, ಪಟಿಸಾಲೆ, ಸಟ್ಟಶಾಲೆ, ಪಟ್ಟಿ ಶಾಳೆ, 
ಸಟ್ಟಸಾಲೆ, ಔಡಶಾಲೈ, ಪಡಿಸಾಳ್ಕ ಪಡುಸಾಲೆ (ನಾ). 
೧. ಮನೆಯ ಮುಖ್ಯವಾದ ಭಾಗ; ಮೊಗಸಾಲೆ ; ಹಜಾರ : 
ಯಾ ದೇನಾಲ್ಯದ ಮುಂದಣ ಬಾಗಿಲ ಪಡಸಾಲೆ * ಮಾಡಿಸಿ ಭೋಗ 
ನುಂಟಿಪನನೂ ಕಟ್ಟಸಿ (ಎಕೆ, 211, ಗುಬ್ಬಿ, ೨೯-೨೩; 1470); ಸುವ 
ಲತೆಯ ಸಸಿರೆಲೆಯೊಳೆಸಗಿದ ವಿತಾನನುಂಂ ವಿನುಲತರ ಪಡಸಾಲೆ ಕೋಣೆ 
ನಡುವಂಗಳಂ , , . ಕಂಗೊಳಿಸೆ (ಭರಭ, ೫-೮೯); ಪಡಸಾಲೆಯ ಗಿಲಾಯಿ 
ಗೋಡೆಗಳಿಗೆ ಆಂದವಾದ ಬಣ್ಣವನ್ನು ಹಚ್ಚಲಾಗಿತ್ತು (ಜನಜೀ. ೩೪) ; 
ಪಡಸಾಲೆಯಲ್ಲಿ ರಾಯರು ಮಂಡಿತರಾಗಿದ್ದರು. (ಕಂಬಹು. ೧೨೫). 
೨. ಮನೆಯ ಮುಂದಿನ ಭಾಗ; ಹೊರಚಾವಡಿ; ಜಗಲಿ: 
ಅವರು ಒಂದುದಿನ ಪಡಸಾಲೆಯೊಳಗೆ ಆಡುತ್ತಿದ್ದರು. (ಮುಂಬಯಿ. 
೩-೮೦) ; ನಿರ್ಮುಲಬಾಬುಗಳು ಹೊರಗೆ ಬಂದರು ; ಊರಿನನರೆಲ್ಲ ಪಡ 
ಸಾಲೆಯಲ್ಲಿ ಬಂದು ಕುಳಿತುದನ್ನು ನೋಡಿದರು (ಷೋಡಶಿ, ೧೪೭); 
ಪಡಸಾಲೆ (1107೩868) : ಮನೆಯ ಮಂಡೆ ಮತ್ತು ಹಿಂದೆ ಪಡಸಾಲೆ 


೫೧೩೭ 


20 


30 


40 


45 


ಪಡಸಾಲೆ, 


ಗಳು ಇರುವುದು ಬಹಳ ಉಪಯೋಗಕರ (ಗೃಹವಿ, ೧೬೦). ೩. ಜೀವಾ 
ಲಯದ ಹೊರಗೋಡೆಗೆ ಒಳಮಗ್ಗುಲಲ್ಲಿ ಹೊಂದಿಕೊಂಡಂತೆ, 
ಯಾತ್ರಿಕರಿಗಾಗಿ ಕಟ್ಟಿಸಿರುವ ಚಾವಡಿ: ಪ್ರಾಕಾರದ ಸುತ್ತಲೂ 
ಪಡಸಾಲೆ. ಪಡಸಾಲೆಯಲ್ಲಿ ಯಾತ್ರಿಕರಿಗೆ ನಸತಿ, ಓದುಗರಿಗೆ ಪಾಠ 
ಶಾಲೆಯ ಏರ್ಪಾಡು, ಇದೆಲ್ಲಾ ಇರಬಹುದು (ಭಾರದ. ೪೧೨). 
ಪಟಶಾಲೆ : ೧. ಸಳುಕಿನ ಜಗತಿ ಸಚ್ಚಿಯ ಲೋನೆ ಪನಳದ ಪೊಳೆವ 
ಜನಳಪಡಿಯಿಂದ ಥಳಥಳಿಸುವ ರತ್ನದ ಪಟಿಶಾಲೆಯಿಂದಿಳೆಗತಿ ಚಲು 
ವಾಗಿಹವು (ಅಂಜಚ, ೩-೧೦೨), ೨. ಗಂಡಸೆಂಡಿರ ಪಟ್ಟಿ ಬಾಸಿಗ ಬೆಂಬಚ್ಚೆ 
ದಂಡೆ, , , ಹೋಗಲೆಂದನ ಹೊಜಪಟಶಾಲೆಯೊಳು ಕೊಟ್ಟು ರಾಗ 
ದಿಂಜೊಳಗೈದುವಾಗ ಬೇಗ ಗಂಗಾದೇನಿ. ಸಿಂಧುದೇನಿಯಕೈದಿ ಬಾಗಿಲ 
ತಡೆದರರ್ತಿಯೊಳು (ಭರಚ. 9೧-೪೦), ಪಟಸಾಲೆ: ೧. ಪಳುಕಿ 
ನಜಕಿಯ ಪಟಿಸಾಲೆ ಸಚ್ಚೆಯ ಲೋನೆ ಪೊಳೆನ ಪೊಂಬಾಗಿಲುವಾಡ 
ತಳತಳಿಸುವ ಬಹುಚಿತ್ರಗಳಿಂದಾ ನಿಳಯಂನೊಪ್ಪಿ ದುದಾತನಿಗೆ (ಜೀನಂಸಾಂ, 
೨-೬೯) ; ಅರಮನೆಯೊಳಗಾರುವಜಕಿಯದ ತೆಜನೊಳು ತರುಣಿಯ ಪಟ 
ಸಾಲೆಯನು ಧರಣೀಶರು ಪೊಕ್ಕು ಪೊಂಬಾಗಿಲೊಳಿರ್ದು ನರನಧುನನ್ನು 
ನೋಳ್ಪಾಗ (ಅಂಜಚ. ೮-೨); ಸಾಲುಸಾಲಲಿ ಮೆಣಿಕಿದನಗಣಿತ ಸೂಳೆ 
ಗೇರಿಗಳುನ್ನ ತದ ಸಟಿಸಾಲೆ ತೊಟ್ಟಿಗಳು (ಸ್ರಹ್ಲಾಚ, ೪-೪೨). ೨. ಪಟ 


"ಸಾಲೆಯ ಮೇಲೆ ಕುಓಲಕುಂತಳೆ ನೆಜಕಿ ಪುಟಚಂಡನಾಡುವ ಭರಕೆ ನಟಿಸಲು 


ನೆಲೆಮೊಲೆಗಳಂ ನೋಡಿ ನಗುತಾಗ ವಿಟಿರು ಕೈ ತಾಳವೊತ್ತು ವರು (ಕಂನವಿ. 
೨-೯೨). ೩. ಆ ಕಲ್ಲರಸಿಯಮ್ಮನೂ ಯಾ ದೇವರಿಗೆ ಸಿಖರ ಪಟಿಸಾಲೆ 
ಯನು ಕಟ್ಟಿಸಿ... ಕೊಟ್ಟಿಂತಾ ಕೊಡಿಗಿ (ಎಕ. ೫1, ಗುಬ್ಬಿ, 
೨೯-೨೮; 1470), ಪೆಟ್ಟಿ ಶಾಲೆ: . ೧. ಚೈತ್ಯಾಲಯದ ಪಟ್ಟಿ ಶಾಲೆಯ 
ಮುಂದಣ ಪರಿಸೂತ್ರದ ಸುತ್ತಣ ಸರೋನರಂಗಳೊಳ್‌ (ಸಂರಾಮಾ. 
೭-೪೭೦); ಅಬ್ಬೆ ಜಾತಿಕ[ಯ್ಯೆ]ಗಳಿಗೆ ಮರನೆಸದ ಸಟ್ಟಿಶಾಲೆಯಂನುಂ 
* « « ಬಾವಿಯುಮನಲ್ಲಿಯ ಲೋಕಪಾಳರುಮಂ ತದೀಯ ಶುಭದಿನಡೊಳ್‌ 
ಪ್ರತಿಷ್ಠೆಯಂ ಮಾಡಿ (ಸೌಇಇ.2೭1-11, ೧೬೯-೨೦; 1119); ಮದಿಲೊಳು. 
ಮಣಿವಾಡದೊಳು ಪೊಂಬಾಗಿಲ್ಲ ತುದಿಯೊಳು ಪಟ್ಟಿ ಶಾಲೆಯೊಳು . . . 
ಪುರಸುದತಿಯರನನ ನೋಡಿದರು (ಶ್ರೀಪಾಲ, ೧೩-೩೪) ; ಹೊಂದಗಡಿನ 
ಹೊದಕೆಯ ಮನೆ ಬಹಳ ನೇರಂದವಡೆದ ಪಟ್ಟಿ ಶಾಲೆ (ನೋಹತ, ೩-೩೪). 
ಪಟ್ಟಿ ಶಾಳೆ : ೧. ನಿರ್ಮಮುರೆನಿಪ ನುಂಮುಕ್ಷಂಗಳುತ್ತಮರೊಪ್ಪುನ 
ರನಣ ಪಟ್ಟಿ ಶಾಳಾವಳಿಯೊಳ್‌. (ಚಂದ್ರಪು.೧-೧೨೩). ಪೆಟ್ಟಿ ಸಾಲೆ: ೧. 
ಆ ಚೈತ್ಕಾಲಯದ ಕೆಲದ ಪಟ್ಟಿ ಸಾಲೆಯ ಮುಂತೆ ನೇಲ ನಿಜಾಭಿಲಹಿತ 
ಕಾರ್ಯಸಿದ್ಧಿಯ ನೆ. ಪಾರುತ್ತಮಿರ್ದಳ್‌ (ಅದಿಪು. ಆತನ 
ಜನನಿ ನಾಗಿಯಕ್ಕನು ಏಚಿಯಕ್ಕನು . . . ಒಮ್ಮಾಳಿಗೆಯ ಹಳಲು ಪಟ್ಟ 
ಸಾಲೆಯ ಮಾಡಿಸಿ . . . ಧಾರಾಪೂರ್ವ್ವಕಂ ಮಾಡಿ ಕೊಟ್ಟಿರು (ಎಕ. 
1139) ; ಅನಣ ಘನಪಟ್ಟ ಸಾಲಾನಿವಹದೊಳುತ್ವ ಷ್ಟ. 
ಜೈನಮಂನಿಗಳ್‌ ಭರದಿಂದನಗತಸನುಸ್ತ ಶಾಸ್ತ್ರರ್‌ ಪ್ರನರಗುಣಾವಾಸ 
ರಿರ್ಪರ್‌ (ಬಾಧಪು. ೧-೧೩೮); ಅದಿ ಮುಂದಣ ಪಟ್ಟಿ ಸಾಲೆಯಲಿ , 4 
ಸುಗ್ರೀನನೆಂಬನನೊಂದಿ ಸಲಬರು ರಾಜಸುತರಿಗೆ ನೀಣಿಗಲಿಸುತಿರೆ 
(ಸಾಳ್ತಭಾ, ೧೬-೪೫). ನ ಸಂಸ್ಕೃತದ «ಪಟಿಶಾಲಾ- ಗುಡಾರ” 
ಎಂಬ ಅರ್ಥದಿಂದ ಬೇರೆಯಾದ "ಮೊಗಸಾಲೆ? ಎಂಬ ಅರ್ಥದಲ್ಲಿ 
ಉಪಯೋಗವಾಗಿರುವ ಈ ಟಕಾರಸಹಿತವಾದ ರೂಪಗಳು 
ಪಡಸಾಲೆ” ಎಂಬ ಶಬ್ದದಿಂದ ಪ್ರಭಾವಿತವಾಗಿರಬಹುದು. 
ಪೆಡಕಾಲೆ:: ೧. ಊಟವಾದ ಮೇಲೆ ಪಡೊಲೆಯಲ್ಲಿ ತಾಂಬೂಲಕ್ಕೆ 
ಕುಳಿತಾಗ , . . ಜಿನೇಂದ್ರ ವಲ್ಲಭನಿಗೆ ಚಣಕಾಲ ಸ್ವರ್ಗಸುಖವನ್ನು 
ಉಂಡಂತಾಯಿತು (ದಾನಚಿಂ. ೮೮) ; ಗಿರಿಜ ಪಡಶಾಲೆಯ ಬಾಗಿಲು 


೩೧೪೫ ನ); 


Il, ೧೪೧-೭೮ ; 


ಪಡಸಾಲೆ, 


ತೆರೆದು ಹೊರಬಂದಾಗ ಅವನಿಗೆ ಎಚ್ಚ ರವಿರಲಿಲ್ಲ (ಪದ್ಮಸ. ೪೦). 
ಪಡಿಸಾಳೆ: ೩. "ಪಡಿಸಾಳ' ಎಂದರೆ ಪ್ರಾಚೀನ ಮಹಾರಾಷ್ಟ್ರ ದೊಳಗೆ, 
ಪಾಂಥಸ್ಕ್ಯರಿಗಾಗಿ (ದೇವಸ್ಥಾನದಲ್ಲಿ) ಕಟ್ಟಿದ್ದ ತಂಗುಮನೆಗಳು ಎಂದರೆ. 
ವಿಶ್ರನಿಸುನ ಸ್ಥಾನಗಳು (ಕರ್ಣಾಟ, ೧೦೧). ಹೆಡುಸಾಲೆ : 
೧. ಗೋವಿಂದರಾಯರು . . . ಪಡುಸಾಲೆಗೆ ಬಂದಾಗ ಮೇಲಿನ ಜಂತೆ 
ಗಳನ್ನು ಲೆಕ್ಕ ಹಾಕುವರು (ಬಾಳಿಗಿ, ೨೬); ಶ್ರೀಮಂತರೊಬ್ಬಕೆ ತಮ್ಮ 
ಮನೆಯ ಪಡುಸಾಲೆಯ ಲ್ಲಿ ಶತಪಥ ಮಾಡುತ್ತ ಲಿದ್ದಾರೆ (ತಿಡುಗು, ೩೧); 
ಪಡುಸಾಲೆ ಊಟಿ, ನಡುಸಾಲೆ ನಿದ್ರೆ (ಗಾಜಿ). 
[ದೇ.॥ ತಮಿ. ಸಟ್ಟ ಚಾಲೈ; ತುಳು. ಪಡಸಾಲೆ; ತೆಲು. ಸಡಸಾಲ./ 
ಮರಾ. ಪಡಸಾಲ್‌, ಪಡಶಾಲಾ] 

ಪಡಸಾಲೈ, ಸಟ್ಟಶಾಲಿ, ಪಟ್ಟಿಸಾಳಿ, ಪಡಸಾಳಿ (ನಾ). ೧. 
ರೇಷ್ಮೆಯ ಸೀರೆ; ಸಟ್ಟ್ರಾವಳಿ, ೨. ನೇಕಾರರಲ್ಲಿ ಒಂದು 
ಪಂಗಡದ ಹೆಸರು: ಶ್ರೀ ಪ್ರಸಂನ ಆಂಜನೇಯಂಸ್ವಾನಿಯವರಿಗೆ ಸರ್ಜಾ 
ಪುರದಲ್ಲಿರುವ  ಪದ್ಮಸಾಲೆಯನರು ಪಡಸಾಲೆಯ ನರು. ರಂಗಯ್ಯ 
ಸಂಜೀನಯ್ಯ ಮುಂತಾದವರು: ಬರೆಸಿ ಕೊಟ್ಟಿ ದಾನಶಾಸನಕ್ರ್ರಮ 
(ಎಕ: (5), ಅನೇಕ. ೧೦೭-೪; 1800). ಪೆಟ್ಟಿ ಶಾಲಿ :೧. ಸಟ್ಟ ಶಾಲಿ 
ಯನುಟ್ಟು ಸಟ್ಟಿ ಕುಪ್ಪುಸ ತೊಟ್ಟು ೬ ೬ ಮದುವಳಿಗೆ ದಿಟ್ಟೀರಾರೂತಿ 
ಬೆಳಗಿರೆ. (ಲೋಕಗೀ, ೧೩). ೨. “ಪಟ್ಟಿ ಶಾಲಿ-ನೇಕಾರರಲ್ಲಿ ಒಂದು 
ಸಂಗಡ, ಪಟ್ಟ ಸಾಲಿ (೪)” (ಕಸ್ತೂಕೋ. ೫೭೦). ಪೆಟ್ಟಿಸಾಳಿ: 
೨. ಪಡಸಾಳಿಗಳು ರೇಶಿಮೆಯ ವಸ್ತ್ರದ ಕೆಲಸ ಮಾಡುವ ಕಾರಣ ಅವರಿಗೆ 
ಈ ಹೆಸರು (ಪಟ್ಟಿಸಾಳಿ) ಬಂದದೆ (ಕಛಾಗೆ, ೧೬೦). ಪಡಸಾಳಿ ; 
೨. ಮೇಲಿನ "ಸಟ್ಟಿಸಾಳಿ' ಉಲ್ಲೇಖದ "ಕಭಾಗೆ' ಪ್ರಯೋಗ 
ನನ್ನು ನೋಡಿ, [ಪಡ್ಕ--ಸಾಲೈ( <ಸೇಲೆ,)] 

ಪೆಡಸಾಳಿ "ಪಡಸಾಲೈ' ನೋ. 

ಪೆಡಸು (ಕ್ರಿ). (?) : ಕಿತಕಂ ಜೇವತೆಗೇಕೆ ಸೇಟ್ವಿರಸಿ ಗಂಡಂ ಬೇಡಿ 
ಕೊಂಡೆನ್ನ ಪೆಂಡತಿಗಿತ್ತಿ ಪುಟಿಸಿ ತೊಂದು ಸೆಣ್ಣ ನಿದನೊಲ್ಲಳ್ಲೀನೆ 
ಕೊಳ್ಳಾದ ದಾನತಿಯಕ್ಕುಂ' ತುಃಗಾಟಿರೇಂ ಪಡಸಿಕೊಂಡುಂಡಪ್ಪ ರೇ 
ಯೊಳ್ಳೆ ತೊಳ್ಳಿ ತು ಪೆಣ್ಣೂ ಸಿದು ಕಾಯಲೋ ಕಜಿಕಿಯಲೋ ಬೆನ್ನಟ್ಟಿ ಲೋ 
ಕಟ್ಟಿ ಲೋ (ಅರ್ಥನೇ. ೭-೫೦). [1] 

ಪಡಹ (ನಾ). (?): 'ದೇವ ನುತ್ತನಾಂಸನುದುಟುಯೆ ಪಡಹದ 
ಪಿಳುಕುಲಕಯೆ ಕೊಳಂಬೆಯಂ ಕೂಕಂಬದ ಕೋಡಂಬೆಯ ಮಂಡಿಗೆಯ 
ತಾಣಂಗಳೊಳ್‌ ಮೇದು ಮೆಯ್ವೆರ್ಚಿ ಸೊನಡಿಂಗೆ ಸೋಲ್ತು ಕೂಡದೆ 
ಕನಲ್ಲು ಮೇದು ತಣಿದು ಕೊಣಕಿಟ್ಟಾ ಡುವ ಮೃಗಂಗಳೊಳ್‌ (ಅನಂಪು. 
೧೧-೩೯ ನ). ] 

ಪಡಹು "ಪಡಂಗು' ನೋ. 

ಪಡಳ "ಸಡಲ್ಯ' ನೋ. 

ಪಡಳಿಕೆ "ನಡಲಗೆ' ನೋ. 

ಪಡಾನ "ನಡಂಗು' ನೋ. 

ಪಸಡಾವಳ "ಸಡೆವಳ' ನೋ. 

ಪೆಡಾವು, "ಸಡಂಗು' ನೋ. 

ಪೆಡಾವುು (ನಾ). ೧. ವಶ; ಅಧೀನ: ಮಂಖದುಂಸಾಜೇಬ 
ಮೂದಿನಸಾಹೇಬ ಪಡಾವು ಶಿಕ್ಕರು ಸ್ವಲ್ಪ ಸರದಾರು ಶಿಸಾಯಿಗಳು 

ಪಡಾವು ಸಿಕ್ಕಿದರು (ಮಜಚ. ೧೭-೧೦) ; ಚಂದಾಸಾಬರ ದಂಡು ಮುಳು 

ಗಿಸಿದಾಗ ಅಲ್ಲಲ್ಲಿ ಪಡಕಿವು ಶಿಕ್ಕಿದ ಬಾರುತುಪಾಕಿಗಳನ್ನು ದರ ಮೂರು 

ನಾಲ್ಕು ರೂಪಾಯಿ ಮ್ಯಾರೆಗೆ ಕ್ರಯಕ್ಕೆ ತೆಗೆದು ಜವಾನರಿಗೆ ಕೊಡುತ್ತಾ 

(ಹೈದರ, ೬೯). ೨. ಲಾಭ; ಗಳಿಕೆ: ಕಣೆಹಂದಿ ಗುದ್ದಿಗೆ ಕೂಡಿ 


೫೧೩೮ 


25 


80 


55 


40 


45 


ಪಡಿ 


ಕೊಂಡಿದ್ದಾನೆ ಅಂತಾ ಕಾಣ್ತದೆ! ಹಾಂಗಾಡ್ರೆ ಒಂದು ಒಳ್ಳೇ ಸಡಾ 
ವಾಯ್ತು! (ಕಾನೂರು, ೩೯೦). 
[4-ನುರಾ. ಪಡಾವ್‌ ಎಯಖದ್ಧ ದಲ್ಲಿ ಸೆರೆಸಿಕ್ಕವನು] 

ಪೆಡಾಳಿ, "ನಡ್ಡಳ್ಳಿ' ನೋ. 

ಪಡಾಳ್ಕಿ, ಫಡಾಳಿ (ನಾ). ೧. “ದೊಡ್ಡ ಅರಿವೆ; ವಕ್ರ” 
(ಜಾನಕೋ. ೧೩). ಫಡಾಳಿ : ೨. ಬಟ್ಟೆಯ ತುಂಡು ; ಅರಿನೆಯ 
ಚೂರು: ಇದು ಯಾರದೊ ಪತ್ತಲದ ಫಡಾಳಿಯಲ್ಲ, ನನ್ನದೇ ಬುಶ್‌ 
ಶರ್ಟು (ದೇಕನೈ - ೩೦). [4-ಮರಾ. ಪಡದಣೀ] 

ಪಡಿ (ನಾ). ೧. ಒಂದು ನಿರ್ದಿಷ್ಟ ಅಳತೆಯ ಪರಿಮಾಣ; 
ಐ "ಪಡಿ'ಯ ಅಳತೆಯು ಪ್ರಾದೇಶಿಕವಾಗಿ ಭಿನ್ನವಾಗುತ್ತದೆ; 
ಒಂದು ಪಡಿಯುದಕದೊಳಗೊಂದು ಪಡಿಸಕ್ಕರೆಯನೊಂದಿಸಿದ ಬಳಿಕ. ., 
ಒನ್ಮಾನ ಹಾಲ ಹುಯಿದು (ಸೂಸಶಾ. ೧-೪೦); ಅಕಾಲ ಚಕ್ರಪಡಿ 
ಅಡಕೆ ಪಡಿ ಮೆಣಸು (ಬೊಂಕಶಾ, ೧೯೪೦, ಸಿರಸಿ. ೭೫-೨೧; 1515) ; 
ಬಿಡದೆ ಒಂಟಿಯ ಮಾಡಿ ನಿಲಿಸ್ಕಾಳೊ ಒಂದು ಪಡಿ ಭತ್ತಕೆ ಬಾಯ 
ಬಿಡಿಸ್ಕಾಳಣ್ಣ (ಪುರಂದ. ೧-೧೮೨-೨); ನಿನಗೊಂದು ಪಡಿ ಬಿದಿರ ತಂಡುಲ 
ನುನಿಕ್ಕಿದ ಮಹತ್ತ್ವದಿಂ ಪೊಡನೀಶ ನಿನ್ನುದರದೊಳ್‌ ಬಂಡೆ ನಾನು 
(ಚೆಬಪು. ೫೨-೫೯) ; ಪ್ರತಿದಿನ ನನಗೆ ನೂರಿಪ್ಪತ್ತು ಜಂಬೀರದ ಹಣ್ಣು... 
ಒಂದು ಪಡಿ ಮಹಾಶಾಲಿ ಅಕ್ಕಿ ಕೊಡುತ್ತಿದ್ದರು (ಪ್ರೆವಾಇ, 1, ೨೩೯). 
೨. ಅರ್ಧಸೇರಿನ ಅಳವನ್ನುಳ್ಳ, ಒಂದು ನಿರ್ದಿಷ್ಟ ಆಕೃತಿಯ 
ಅಳೆಯುವ ಸಾಧನ: ಪಡಿ. ಅಳೆಯುವ ಪಾತ್ರೆ, ಆ ಆಳತೆ, ಗೊತ್ತಾದ 
ಭತ್ಯ ಎಂಬ ಅರ್ಥವನ್ನು ಪಡೆದಿದೆ (ನಮ್ಮನು. ೧೩೪) ; ಅಕ್ಕಿಯನ್ನು 
ಪಡಿಯಲ್ಲಿ ಅಳೆದು ಹಾಕು (ರೂಢಿ). ೩. ಅಳತೆ; ಪರಿಮಾಣ: 
ನಡುಮನೆಯಲ್ಲಿ ಸುರಿವಾಗ ಇಪ್ಪತ್ತೈದು ಕೊಳಗವಾಯಿತ್ತು ಪಡುವಣ 
ಕೋಣೆಯಲ್ಲಿ ಮಡಗಿರಿಸುವಾಗ ಪಡಿಯ ನೋಡಲಾಗಿ ಐಗಳವಾಗಿತ್ತು 
(ನೋಳಿನಾ, ೨೧೭-೭೭೧). ೪. ತೊಕ ಮಾಡಲು ಬಳಸುವ ಬಟ್ಟು; 
ತೂಗುವ ಬಟ್ಟು : ಗಡಗಡನೆ ಸೊಡನಿ ನಡುಗಿತು ಪಡಿಯನೊಡನೆಯಂ 
ಸೆಳೆದ ತಕ್ಕಡಿಯಂತೆ (ವೈಶಾಖಿ. ೮೮-೬೭೯), . "ಪಡಿಕಲ್ಲು' ಪರಾ. 
೫. ಭೂಮಿಯನ್ನು ಅಳೆಯುವ ಒಂದು ಅಳತೆ : (ಕೈಸ್ಸ್‌ಗೆ, 1, 
೫೫೮) ; ೧೬ ಪಡಿಗೆ೧ ಕೂಡೊ (ಭೂಮಿಆ. ೧). ೬. ದಿನಭತ್ಯ ವಾಗಿ 
ನೀಡುವ ಆಹಾರಸಾಮಗ್ರಿ: ಮೊಸರು ಬ ೧ ಅಳೆಬ ೧ ಅಡಕೆ ೨ ಲೆ. 
೪ ಅ ಪಡಿಯಲು ನಡಸುವನ್ನಾಗಿ ನೇಡಪಾರಗರಪ್ಪ ಪದಿನಾಜು ಮಾನಸ 
ಬ್ರಾಹ್ಮಣರಿಗೆ ಚೃತ್ರಕ್ಕೆ ಬಿಟ್ಟರು (ಸೌಇಇ. 120-1, ೨೪೫-೩೪; 1146) ; 
ಆ ಬಸವರಸನಾ ಮಂದಿರಕೆ ನೀ ಹೋಗಿ ನಮಗೊಂಡೊಂದು ದಿನದಲಿ 
ಕೊಡುವ ಪಡಿಯಂ ತಂದುಕೊಡು (ಬಸಪು. ೧೧-೨೦); ಎನ್ನ ಚತುರಂಗ 
ಬಲಕ್ಕೆ ಬೇಡಿದ ಸಡಿ ಕಂದಾಯನುಂ ಕೊಟ್ಟು ಕೊಟ್ಟು ನಷ್ಟವಾಗಿ 
ಎನಗೆ ಎರಡು ನಲವತ್ತೆರಡು ಲಕ್ಷ್ಮದ ಭನಖಇಟಾಳದ ಯಣ ಬಿದ್ದಿತು 
(ಫನನ. ೧೧-೪); ಎನ್ಮುಂದಿಗರೆಂತಂತು ಪಸುಗೆಗೊಂಡುಂ ಪಡಿಯನೆ 
ಚರುಚಾರುಗಂಧನಂಂ ಕವರ್ವನೆಂಬೊಂದು ಪುರುಡಿಂ ಜನ್ನಗೊಂಡದಬೇಳುರಿ 
ಚಟಿಚಟಿಸಿ ಕಿಡಿಕಿಡಿನೋಪುದುಂ : (ರಾನಾಶ್ವ ೪೩-೧);  “ಹೆನಿರ್ಭಾಗ” 
(ಉಮಾಶ್ಚ, ಕೋಶ); ಊಟಿ ಬೇಕೆ, ಪಡಿ ಬೇರೆ (ಗಾಜಿ). "ಪಡಿಕೂಳು' 
ಪರಾ. ೭.ನಿರ್ದಿಷ್ಟಸಡಿಸಿದ ಆಹಾರ; ಗೊತ್ತುಮಾಡಿದ ಉಣಿಸು: 
ಗಂಡಸಿಕ್ಕಿದ ಪಡಿಯನುಂಡು ಮನೆಗಡೆಯದಿಪ್ಪ ನಳು ಪತಿವ್ರ ತೆಯ ಲ್ಲದೆ ಗಂಡ 
ಸಿಕ್ಕಿದ ಪಡಿಯನೊಬ್ಲದೆ ಬೆಲ್ಲಗೂಳಿಗಾಸೆ ಮಾಡಿ ಸೆರೆಮನೆಗೆ ಹೋಗುವ 
ಬಲ್ಲಾಳಗಿತ್ತಿಗೆ ಸತಿಭಕ್ತಿ ಆಳನಡುವುದೆ ಅಯ್ಯ (ಘನನ. ೨೦-೧೭). ಲೆ. 
ಧಾನ್ಯರೂಪದಲ್ಲಿ ಹಂಚುನ ದಿನಗೂಲಿ: ಹೊಲೆಯರೆಲ್ಲ, ., ಯಜ 
ಮಾನರ ಹೊಲಗಳಲ್ಲಿ ಬೇಸಾಯ ಮಾಡಿ ಕೊಟ್ಟು, ದೊರೆತ ಪಡಿಯಿಂದ 


ಪಡಿ, 


2 


ತಮ್ಮ ಜೀನನನಿರ್ವಾಹ ಸಾಗಿಸಬೇಕು (ಜಿಂದಯ, ೬೬); ಬೈರ ಸಿದ್ಧ 
ರಿಬ್ಬರೂ ಆ ದಿನ ಕೆಲಸಕ್ಕೆ ಹೋಗಿದ್ದ ಇತರ ಅಳುಗಳೊಡನೆ "ಪಡಿ' 
ಇಸುಕೊಳ್ಳಲು ಮನೆಗೆ ಬಂದರು (ಕಾನೂರು. ೨೦೫) ; ಧನಿ ಕೊಟ್ಟರೆ 
ಉಂಟು, ಇಲ್ಲವಾದರೆ ಗೈಮೆಯ ಫಡಿಯೇ ಸೊನ್ನೆಯಾಗಬಹುದು 
(೪.೩೬). ೯೪. ಹಣದ ರೂಪದಲ್ಲಿ ಕೊಡುವ ದಿನದ ಭತ್ಯ : 
ನಂಬಿ ೦.೬ , ಸರೆಸರನೆ ನಡತಂದು ಮಾಹೇಶ್ವರರಿಗೆಅಗದೆ ಕೈಮುಗಿಯ 
ದೀಲ್ಲರನಳಯನುಂ ಪೊಕ್ಕು ಪಡಿಯಂ ಬೇಡುತಿರಲಾಗಿ (ಬಸಪು. ೨೬-೧೪); 
ಕೆಳಿಕೆಯೆ ಸದ್ಮರಸಂ . . . ಮನಸಿಜಾರಿಯನೊಲಿಸಿ ಸನ್ನೆರಡು ಪೊಂಗಳಂ. 
ದಿನದಿನಕೆ ಪಡಿಯಾಗಿ ಪಡೆದು. ತದ್ಮ್ರವ್ಯದೊಳಗೆನಿತು ಬಗುತರ್‌ 
ಬಂಡೆರಡೊಡನರ್‌ ಬೇಡಿದುದನಿಲ್ಲೆನ್ನದೀವಂ ಗಡ (ಸೆದ್ಧರಾ. ೯-೭), 
೧೦. ನೈನೇದ್ಯ; ಎಡೆ: ಯಿಂತೀ ನಾಲ್ಕುಗಡಿಯಿಂದ ಒಳಗುಳ್ಳ 
ಮೂವತ್ತು ಹಾನೆ ಗಜ್ಜೆಯೆನೂ ಪಾರ್ಶ್ವದೇವರ ಪಡಿಗೆ ಪಾಯಂಣಂಗಳು 
ಬಿಡುದೇವಸವಾಗಿ ಬಿಟ್ಟಿ ದು (ಕಣ. 1, 1417 2). 
೧೧. ದಾನವಾಗಿ ಕೊಡುವ ಆಹಾರಸಾಮಗ್ರಿ ; ಭಿಕ್ಷೆ: ಪಡಿ 
ಕೊಡೀಂತ ಅಮ್ಮಾವರನ್ನು ಬೇಡ್ಕೋಬೇಕಲ್ಲಾ ಭಿಕ್ಷುಕಿಯಾಗಿ 
(ನವಸೀ,. ೪೭) ; ಪಡಿಗೆ ಬಂದವನಿಗೆ ಕಡಿ ಅಕ್ಕಿ ಆಗದೇ ? (ಗಾದಿ). 
೧೨. ರೀತಿ; ಕ್ರಮ; ಮಾದರಿ: ಆತನುನನ್ನೆಗೆಯ್ದೆನೆನ್ನು ಆಣೆ 
ಪತ್ರಮಂ ಕೊಟ್ಟು ಶ್ರಿಪುರಾಂತಕದೇವರ ಬಳಿನೀರಂ ಕುಡಿದೀ ಪಡಿಯೆಲ್‌ 
ಶಾಸನನುಂ ಕುಂದುವನ್ತಾ ಗಿಯೊಡಂಬಟ್ಟು ಬಂದಂ. (ಸೌಇಇ. 1%X-, 
೧೬೯-೨೬ ; 1104); ಒಡವುಟ್ಟದ ಬಿಸನಿಂದನಾಂ ಕಡೆನೂಂಕಲದೇಕೆ 
ಕೂಡಿ ನಡೆವೆಸಿನುತ್ತ ೦ದೊಡಲೊಳಗಿಂಬಿಟ್ಟೆ ಯ್ನ್ನವ ಸಡಿಯೆನಲೊನ್ಬ ದುದು 
ಲಾಂಛನಾಂಕಿತ ಚಂದ್ರಂ (ಗಿರಿಕ. ೪-೧೦೨); ಆಬುಜಜನ ಮಿಡುಕು 
ಕಂಠಜೊಳಾಯ್ತು, ಮಂಡಿಯ ಪಡಿಯ. ಪದಪದ್ಧೆ [ಪಾಠಾಂ. ಪಡಿಪದದ. 
ಪದ್ಧ, ಪಡಿಯ ಪಯಪದಹ, ಪಡಿಯ ಪಯಪದ್ಧ, ಸಡಿಯೆ ಸಯಪದ್ಧ]ತಿಗೆ 
ಫಣಿಸನ ಹೆಡೆ ನಿಜಸಲುನಿಟಲೆಂದುದೇನದ್ಳು ತವೊ ರಣರಭಸ (ತೊರರಾ. 
೪-೩-೮) ; ಅಕ್ಷರದ ಸಡಿಯನ್ನು ನೋಡಿದರೆ ಇದರ ಕಾಲ. ಸು, ೧೫-೧೬ 
ನೆಯ ಶತಮಾನವಾಗಬಹುದು (ಶಾಸನ, ೪). ೧೩. ಕುದುರೆಯನ್ನು 
ಹತ್ತುವುದಳ್ಳಾಗಿ ಅದರ ಪಕ್ಕದಲ್ಲಿ ನೇತುಬಿಟ್ಟಿರುವ ಬಳೆ ; 


೪೧-೩೧; 


ಅಂಕವಣಿ; ರಿಕಾಪು: ೪. ೧೪. ಮೆಟ್ಟಿಲು ; : ಹಂತ; 
ಸೋಪಾನ : ಅವಳೆಸಗಿದಾ ಮಹಡಿಸಡಿ ಸದ್ಮನೇ ಕೇಳ್ದು (ಸೌನಂದ. 
೬-೭). 


ಪಡಿ ಜೇಡು - ಶ್ರಾವಣಶನಿವಾರ ಮುಂತಾದ ದಿನಗಳಲ್ಲಿ ದೇವರ |' 


ಹೆಸರಿನಲ್ಲಿ ಭಿಕ್ಷೆ ಬೇಡು : ಅನನು ಪ್ರತಿ ಶ್ರಾನಣಶನಿವಾರವೂ ಪಡಿ 
ಬೇಡುತ್ತಾನೆ (ಊಢಿ). ಪಡಿಯಕ್ಕಿ -೧. ಒಂದು ಪಡಿ ಅಳತೆಯ 
ಅಕ್ಕಿ : ಅನೆ ಕುದುರೆ ಬಂಡಿ ಭಂಡಾರನಿದ್ದಡೇನೋ ತಾನುಂಬುದು 
ಸಡಿಯಕ್ಕಿ ಒಂದಾವಿನ ಹಾಲು ಮಲಗುನದರ್ಧನುಂಚ (ನೋಳಿನಾ. 
೧೬:೬೪). ೨. ಭತ್ಯವಾಗಿ ಕೊಡುವ ಅಕ್ಕಿ : ಪಡಿಯಕ್ಕಿಯೆಂ 
ತಂದು ತನ್ನ ಮಂತ್ರಿಯ ಕೈಯ ಕೊಡಲಾತನದನೊಂದು ವೃಷಭಂಗೆ 
ಮೇಯಲಿತ್ತೊ ಡನೆ ಬಳಿವಿಡಿದದಆ ಗೋಮಯನನೆತ್ತಿ ತಂದು (ಹಚಕಾ. 
೧೧-೪೫). ಪಡಿಯ ಜೀಯ - ಆಹಾರಕ್ಕಾಗಿ ಮಾಡುವ ವ್ಯಯ, 
ಖರ್ಚು : ನಡೆವಾಗ ದಾರಿತಪ್ಪಿ ಸಿ ತಿರುಹಿ ಕೆಲವು ದಿನ ಪಡಿಯ ಬೀಯ 
'ಕ್ಯಾಣಿಯಿಟ್ಟಿಂತು ಕೆಲವು ದಿನ ಕೆಡಿಸಿ ನುಡಿದನಧಿಯಾಯ್ತೆಂದು ಧರೆಯ. 
ಅರಿಯೆ ನೃಪನಂ ಹುಸಿಕನೆನಿಸು (ಹಚಕಾ. ೯-೧೬). 
[ದೇ.॥ ತಮಿ. ಮಲ. ಪಟ ; ತುಳು. ತೆಲು. ಪಡಿ] 

ಪಡಿ, ಹಡಿ, (ನಾ). ೧. ಬಾಗಿಲಿನ ಕದ,-ಕೆಕ್ಕೆ; ಫಡಕು : 

“ಫಡಿಯೆಂದು ಕವಾಟಿಂ” (ಕಶಸಾ. ೬೦-೩೧೪) ; ತೆಜಿಕಿಯದೆ ಮುಂನ್ನೆ 


೫೧೩೯ 


30 


35 


40 


ಸಡ್ಮಿ 


ಕೆತ್ತ ಪಡಿಗಳೆ ನವಸೌರಭಮಂಣ್ಮೆ ಮೊಕ್ಳಳಂ ತೆಟಕಿದುವು. . . ಆತನ 
ಪುರಾತನಪುಣ್ಯಫಲಪ್ರ ಭಾವದಿಂ (ಆದಿಪು. ೨-೬೩) ; ತೆಜಕಿಯದೆ. ಮುಚ್ಚಿದ 
ಪಡಿಗಳ್‌' ತೆಜಕಿದುವು ನೆಜಕೆ ಮೋಕ್ಷಗೃ ಹದ ಸೌಖ್ಯದ ಪಡಿಗಳ* ತೆಅಕೆ ದವೆನೆ. 
ದಿವದ ಪಡಿಗಳ್‌ ತೆಜಕೆ ದುವದೇನಂದೆ. ಜೈನಪದಸೇವನೆಯಿಂ (ಸಳುಮಾ, 
೯-೧೯); ಮಗಳಂ ಮಾಜ ಮದುನೆಯಪ್ಪ ಸಡಿಯನೊಡೆದು ನುಣೆಯಂ 
ಮಾಡುವ . . , ಕಟ್ಟಿಗ್ಗನಂತೆ (ಧರ್ಮಾನೃ, 7-೧೬೨); ' ಸೇನೆ. 
ಯೊಂದಿರನಂ ತಮತಮಗೆ ಸಂತಸದುರ್ಬಿನಿಂ ಕಾಂತೆಯರ್‌ ನೆಲೆವಾಡಮನೇ 
ಅಯಂಂ . . . ಅರೆಡೆಳಕಿದ ಪಡಿಯಲ್ಲಿ ಗವಾಕ್ಷದೊಳ್‌ ನಿಳ್ಳಿಯುನಿಸಾಕ್ಷಿ 
ಸುತಿರ್ದರ್‌ (ರಾಮಾಶ್ವ. ೫೦-೧೩), ೨. ಬಾಗಿಲಿನ ನಿಲವು, 
ಚೌಕಟ್ಟು ; ದ್ವಾರಬಂಧ : “ಸಾಮ್ಯುಡೊಳ್‌ ಕುಡುಬದೊಳ್‌ ದ್ವಾರ 
ಬಂಧದೊಳ್‌ ಪಡಿಯೆನಿಕ್ಕುಂ” (ಶಬ್ಬನುಂ. ೯೬). ೩. ಬಾಗಿಲು; 
ದ್ವಾರ: ಹಳೆಯ ಹಸ್ತ ಪತ್ರಿಕೆ ನನ್ನ ಸ್ಮೃತಿನುಂದಿರದ ಪಡಿ ತೆರೆಯು 
ತ್ತಡೆ (ಗಾಳಿಸ. ೬೧). "ಪಡಿವಳ' ಪರಾ. ಹಡಿ, : ೧. ಹಡಿ ಎಡೆಯಲ್ಲಿ 
ಸಿಕ್ಕಿದ ತುಡುಗುಣಿನಾಯಂತೆ ಮೊಣಕಿ ಇಡುತ್ತಿದ್ದೇನೆ (ನೋಳಿಮಾ. 
೧೬೬-೬೧೪) ; ಪಾಡಲಾನತಿನಿಸ್ಮ ರನದಾಗಿ ಕೇಳದೀ ಹೂಡಿರ್ದ ಹಡಿಯ 
ತೆಂದಂ ನಿಮ್ಮ ಸೊಗಸಪ್ಪ ಸಾಡಹತ್ತ ೦ ಮೋಹದಿಂ ಕೇಳಿ ಮೋಹರಿಸಿ. 
ಕೊಂಡನೀ ಕದನನೀಶಂ (ನೀಕೈಪು, ೪-೯-೧೫). 
[ದೇ.॥ ತಮಿ. ಪಟಲ್‌, ಪಟಲೈ ; ತುಳು. ಕೊಡ. ಸಡಿ] 
ಪಡ್ಕಿ, ಪತ್ರಿ, ಪಳ್ಳಿ, ಪಟ್ಯ, ಹಡ್ಡಿ (ನಾ). ೧. ಸಮಾನವಾದುದು; 
ಎಣೆಯಾದುದು ; ಸಾಟಿಯಾದುದು : “ಸರಿ, ದೊರೆ, ಪಡಿ, ಗೆಡೆ, 
ಪಾಟ, ಪಾಸಟ, ಎಣೆ, . . ಸಂಗಡಂ-- ಈ ೧೮ ಸಮಾನಕ್ಕೆ ಸೆಸರ್‌” 
(ಕಶಸಾ. ೫೯-೨೯೧); ದುಃಕೀರ್ತ್ರಿಯನಾನ್ರ ಮತ್ತಿನ ಶಕರ್ದ್ನುರ್ಬ್ಬೋಧ 
ರಸ್ಟ್ರೃಶ್ಯಕೇಂ ಪಡಿಯೇ ಸದ್ಭುಧಸೇವ್ಯನಸ್ಪ ಬುಧಚಂದ್ರ ಖ್ಯಾತ 
ಯೋಗೀಂದ್ರನೊಳು (ಎಕ. 111, ಶಿನನೊ, ೪-೬೬; 1122); ತನ 
ಗಿಂದ್ರಾಣಿಯೆ ಸರಿ ಗೋಮಿನಿಯೆ ಸಮಾನಂ ಸರಸ್ವತೀದೇವಿಯೆ ನೆಟ್ಟನೆ 
ಪಡಿ (ನರ್ಧಪು. ೧-೮೮); ಈ ಕಣ್ಣಾ ಕಣ್ಣಾ ಕಣ್ಣೀ ಕಣ್ಣಿ ರಡಕ್ಕ ವರಣ 
ಪಡಿ (ಗಿರಿಕ, ೧೦-೫೦) ; ಶಾರದೆಗೆ ಸಾಟಿಯಿಂದ್ರಾಣಿಗೆಣೆ ಸಿರಿಗೆ ಸರಿಯಾ 
ರತಿಗೆ ಪಡಿ. - . ಎನಿಪ್ಪ ಪುರನರ ಮುಹಾಸತಿಯರು (ಚೆಬಪು, ೫-೧೬); 
ಈಶಾನ್ಯಭಾಗದೊಳಂಬರನನು ತುಡುಕುತ ಸರ್ವಸನ್ನ ಹದೆ ಕಡುಗಲಿ ದಳ 
ವಾಯ ಮೇರುನೆಯೊಸ್ಬಿತು ಪಡಿಯಾಗಿ ಕೈ ಲಾಸಗಿರಿಗೆ(ಕಂನವಿ, ೧೮-೬೯). 
೨. ಪ್ರತಿಯಾದುದು ; ಬದಲು : ನಿಮ್ಮಾ ಹಿರಿಯತನಕೆ ಸಡಿಯಂಂಟಿ 
ಯೆಂದನರನೊಡಗೊಂಡು ಬರುತಮಿರೆ (ತಿರುರ. ದೇ. ೧೪-೩); ಸುಡುವ 
ನೆಲದೆಅಿಗೆ ಹಾಗ ಹೆಣದುಡುಗೆಯಂ ತಂಡೆನಗೆ ಕೊಡುವುದಾ 
ತಲೆಯಕ್ಕಿಯಂ ನಿನ್ನ ಸಂಬಳಕ್ಕೆ ಪಡಿಯಾಗಿ ಕೊಂಡುಂಬುದು (ಹಚಣಾ. 
೧೧-೩೬); ಎಲ್ಲ ಧಾನ್ಯವನೆಣಿಸೆ ಹದಿನೆಂಟಿಲ್ಲಿ ಪಡಿಯಿನರಂದದಿಂಡನೆಯೆಲ್ಲ 
ಮೂನತ್ತಾ ಆಕಿ ಎನಿಸುಗು ಲೋಕ ಮೆಚ್ಚಲಿಕೆ (ಸಂಭಸ, ೫-೧೧೩) ; 
ತನ್ನಯ ಮಾಯುನಿದೃದಿಂದಿನನನಾಂ ಬಿಡದೆ ಮರ್ದಿಪೆನೆಂದು ನೆನದು ಕಲ್ಪಿ 
ಸಿದಳಾ ಮೃಡನರಸಿಯಿದಿರೊಳ್ಳೆತಂದ ಮಹಿಷಾಸುರನ ಪಡಿಯಲಿನ್ಮುಡಿ 
ರೂಪನೂ (ನನನೋ. ೧೨-೮೩) ; ತಾನುಂ ಭಗನದ್ಭ ಕ್ತ ನಪ್ಪು ಡಲಃನನ 
ನೊಡನೆ ಪಾಡುತಂ, ಭಿಕ್ಷಾನ್ನಕೆ ಸಡಿಯಾಗಿ. ಕೈಯೋಗರನಂ ತಾನೆ 
ತಂದೀವಂ (ಅದ್ಭುತ, ೧೬-೨೧). «ಪಡಿನುಡ್ಮಿ' ಪರಾ. ೩. ಬರಹದ 
ಮತ್ತೊಂದು ಪ್ರತಿ ; ಪ್ರತಿಲೇಖನ ; ನಕಲು : ಆ ಬಲ್ಲಾಳದೇನರು. 
ಕಾರುಣ್ಯಂ ಮಾಡಿ ಕೊಟ್ಟಿ ತಾಂಬ್ರಶಾಸನದ ಪಡಿಯ ಸಿಲಾಶಾಸನ (ಎಕ. 
126(5), ಕಾನಕಾ. ೯೨-೩೭ ; ಸು. 1300); ಬರಸಿದ ಪಡಿಯಂ ಬರಸಿತ್ತ ೦ 
(ಬೊಂಕಶಾ, ೧೯೩೩, ಕಾನೇರಿ, ೬೦-೩೯; 1). "ಪಡಿಪತ್ರ' ಪರಾ. 
ಪೆತಿ : ೧. ಸತಿಯ ಸುಖದುಃಖಂಗಳೇ ತನಗೆಂಬ ಪತಿವ್ರತೆಗೆ ಪತಿಯ 


ಪಡಿ 


ಕಾಣೆನು ತ್ರಿಜಗದೊಳರುಂಧತಿಯಳಲ್ಲದೆ (ಶಂಕದಾ. ೨-೧೨). ಪಳ್ಳಿ : 
೨. ಕಂದ ಶಂಕರನ ಶಿರಕೆನ್ನರಿದ ತಲೆರನ್ನ ದಿಂದ ಸತ್ಕರಿಸಬೇಕಯ್ಯೂ 
ಬೊಪ್ಪಯ್ಯ ನೀಂ ಸಂದೆಗಂ ಮಾಡಲನುಚಿತನೆನ್ನ ಮಸ್ತ ಕನ ಪಟದು 
ಪಳಿಗೀಯೆಂದನು (ಭಾನಚಿಂ..೯-೮) ; ತಿರುಕೊಳನಾಚಿ ಮತ್ತುತಂಗರಸನ 
ಣುಗಂ ಸಾಟಿಯಾತಂಗೆ ಪಳಿಯೆನುತೆ ತನ್ನ ತಲೆಯಂ ಕೊಟ್ಟಳು (ಚೆಬಪು, 
೫೫-೧೬); ಘಳಿಲನೆ ಪಳಿ ಪೊರ್ದದಮಳಚರಿತನಿದಿರ್ಗೆನಂದೆನ್ನ ಶಿರಮಿದಕ್ಕೆ 
ಸಳಿಯೆಂದು ತೋರ್ಪಂಕೆ ಪಣೆವೆಅಕಿಯೊಳ್‌ ಕರಾಂಜಲಿಯಿನಮರ್ಚಿನಿಂದು 
(ರಾಜಕೀ. ೧೪-೧೪ ನ). *ಪಳಿಗೊಡು' ಪರಾ. ಟೂ : ೧. “ಸಂ, 
ದೊರೆ, ಪಡಿ... ಪಟಿಕ, ಜೋಡು, ಸರಿಸ... ಸಂಗಡಂ--ಈ ೧೮ 
ಸಮಾನಕ್ಕೆ ಪೆಸರ್‌” (ಕಶಸಾ. ೫೯-೨೯೧) ; “ಪಡಿ ದೊರೆ. , . ಸಂಗ 
ಡಮುಂ ಪಟಿಕ ಜೋಳಿ 'ಬುಧರಿನಕ್ಕುಂ ಸಮನುಂ* (ಕವಿಕಂ.. ೧೩೬). 
೨. "ಪಟೀಹತ್ತ' ಪರಾ. ಹಡ್ಗಿ: ೨. "ಹಡಿಮುಖ' ಪರಾ. 
[<ಪ್ರಾ. ಪಡಿ./ಸಂ. ಪ್ರತಿ] 

ಪಡ್ಮಿ "ಸಟ್ಯಾ' ನೋ. 

ಪಡ್ಕಿ "ಪಡ್ಮೆ' ನೋ. 

—ಫೆಡ್ಮಿ (ಪ್ರ). ಭಾವನಾನುದ ಅರ್ಥವನ್ನು, ಕೊಡುವ ಒಂದು 
ಕೃದಂತ ಪ್ರತ್ಯಯ ಕ್ಯ “ತಿದ್ದು ಪಡಿ), «ತೀರ್ಪಡಿ' ಪರಾ. 

ಪಡಿಕಟ್ಟು, "ಪಡಿಗಟ್ಟ್ರೂ' ನೋ. 

ಪಡಿಕಟ್ಟು, (ನಾ). ಮಾದರಿ; ನಮೂನೆ; ರೀತಿ: ಆ ಲೇಖನದ 
ಪ್ರಾರಂಭದ ಭಾಗವು ಅಮಲನ ಲೇಖನದ ಪಡಿಕಟ್ಟ ನಲ್ಲಿ ಕಾವ್ಯಾಡಂಬರ 
ದಿಂದ ಕೂಡಿದ್ದಾಗಿತ್ತು (ಇಪ್ಪಕ. ೨೫೨) ; ಇದೇ ಏನು ನಿನ್ನ ದುಷ್ಟ 
ನಿಗ್ರಹ-ಶಿಷ್ಟ ಸರಿಪಾಲನಗಳ ಪಡಿಕಟ್ಟು ! (ಕುಮುದಿ. ೮); ಇದು ಹೆಂಡಿರ 
ಕೃತಘ್ನತೆಯ ಪಡಿಕಟ್ಟಾ ಯಿತು; ಇನ್ನು ಅವರ ಉದ್ಭಟಿತನದ ಪಡಿ 
ಕಟ್ಟನ್ನು ಸ್ವಲ್ಪ ನೋಡಬೇಕು (ಕುಟುಂಬ. ೩೩).  [ಪಡಿ,4ಕಟ್ಟು,] 

ಪಡಿಕಟ್ಟು ಪಡಿಗಟ್ಟ್ಟು' ನೋ. 

ಪಡಿಕಮಣ (ನಾ). [ಜೈನ] ಪ್ರಾಯಶ್ಚಿತ್ತಕ್ಕಾಗಿ ಮಾಡುವ 
ತಪಸ್ಸು ; ತನ್ನ ದೋಷಗಳನ್ನು ತಿಳಿದುಕೊಂಡು ಅವುಗಳನ್ನು 
ತೊರೆಯುವುದು: «ಪಡಿಕಮಣಂಗೆರ್ಯ' ಪರಾ. 

[ ಆಶ್ರಾ. ಪಡಿಕೃಮಣ./ಸಂ. ಪ್ರತಿಕ್ರ ಮಣ] 

ಸಡಿಕಮಣಂಗೆಯ(ಕ್ರಿ).(ಜೈನ]ಪ್ರಾಯ ಶ್ಚಿತ್ತ ಕ್ಯಾಗಿತಪಸ್ಸನ್ನು 
ಆಚರಿಸು : ಗುರುಗಳ್ಳೆ ತಮ್ಮಕ್ಕೆ ವದಿಂ ತಪಂಬಟ್ಟು ದನಾಳೋಚಿಸಿ 
ಪ್ರಾಯಶ್ಚಿ ತ್ತಂಗೊಂಡು ಪಡಿಕಮಣಂಗೆಯನ್ನ [ಪಾಠಾಂ. ಕೇಳ್ದು] ಪರ 
ಮಾರ್ಥಯತಿನರರಾಗಿ ಸನ್ನೆರಡುವರ್ಷಂಬರಂ ಗುರುಗಳನಗಲಜೆ ತಸಂ 
ಗೆಯ (ವಡ್ಡಾರಾ, ೬-೨೭). [ಪಡಿಕನುಣ-- ಕೆಯೆಂ”,] 

ಪಡಿಕನುಣಂಗೇಳ್‌ (ಕ್ರಿ). [ಜೈನ] ಪ್ರಾಯಶ್ಚಿತ್ತವನ್ನು ಕೇಳು : 
ಸುಕುಮಾರಸ್ವಾನಿ . . . ತತ್ಪಾ ದನಸೂಲದೊರ್ಳ ತಸಂಬಟ್ಟು ಪಂಚ 
ಮಹಾಬ್ರತಂಗಳನೇಅಾಸಿಕೊಂಡು ಪಡಿಕಮಣಂಗೇಳ್ದ 'ತದನಂತರಂ . . . 
ಸಂನ್ಯಸನಂಗೆಯನ್ನು (ನಸ್ಮಾಂಇ್ಲ ೨೮-೨೬). 

[ಪಡಿಕನಂಣ -- ಕೇಳ್‌] 

ಪಡಿಕಮುಣಂಪೇಲ (ಕ್ರಿ). [ಜೈನ] ಪ್ರಾಯಶ್ಚಿತ್ತವನ್ನು 
ಹೇಳು : ದೀಕ್ಷೆಯಂ ಕೊಟ್ಟು ಪಂಚನುಹಾವ್ರತಂಗಳನೇಖಸಿ ಪಡಿ 
ಕಮಣಂ[ಸಾ ರಂ. ಪ್ರ ತಿಕ್ರನುಣಂ]ಪೇಟ್ಸಿ ತದನಂತರವಿಂಂ ಕಲ್ಪಿ ಸಿಮೆಂದೊಡೆ 
ನೆಡ್ಡಾರಾ, ೬-೩). [ಸಡಿಕಮುಣ+ ಪೇ] 

ಪಡಿಕರ (ನಾ). ಒಂದು ಬಗೆಯ ಆಭರಣ; ತೋಳುಬಂದಿ: ಮುತ್ತಿನ 
ಬೊಟ್ಟು ಬುಗುಡಿಯ ಚಕ್ರ ನವರತ್ನ ಕೆತ್ತಿ ದ ತೋಳ ಪಡಿಕರವು ಉತ್ತಮ 
ಭುಜಕೀರ್ತಿ ತೋಳ ಭಾಪುರಿಗಳ ಬಿತ್ತ ರದಿಂದಳವಡಿಸಿ(ಶಾಂತೀಚ, ೩-೬೯).[?] 


ಸೆ ೫೧೪೦ 


25 


ಪಡಿಗ 


ಪಡಿಕಲ್ಲು (ನಾ). ತಕ್ಕಡಿಯ ತಟ್ಟೆಗಳನ್ನು ಸಮತೂಕಗೊಳಿಸುವು 
ದಕ್ಕಾಗಿ, ಕಡಮೆ ತೂಕವಿರುವ ಕಡೆಗೆ ಇಡುವ ಕಲ್ಲು,- ಬಟ್ಟು; 
ಪೇರುಕಟ್ಟುವ ಕಲ್ಲು: (8). [ಪಡಿ --ಕಲ್ಲು( ಕಲ್‌) 

ಪಡಿಕೂಳು (ನಾ). ನಿರ್ದಿಷ್ಟ ಅಳತೆಯಷ್ಟು ಕೂಳು, -- ಆಹಾರ: 
ನಿನ್ನ ಒಡೆಯ ಲಿಂಗಗೆಡೆಮಾಡದೆ ಪಡಿಕೂಳ ತಿಂದು ನೀ ಕುಡಿದೆ ನೀರೆ 
(ಲೋಕಗೀ, ೬೭). [ಪಡಿ + ಕೂಳ್ಳು( ಕೂಟು, )] 

ಪಡಿಕೆ, "ಸಡಕ್ಸು' ನೋ. 

ಪಡಿಕ್ಕೆ "ಸಡುಕೆ' ನೋ. 

ಪಡಿಕ್ಕೆ, ಸಡಕ್ಕು, ಫಡಿಕೆ (ನಾ). ೧. ತುಂಡುಬಟ್ಟೆ ; ಚಿಂದಿ: 
“ಪಡಿಕೆ-ಹರಕ ಬಟ್ಟಿ ; ಚಿಂದರೆ ; ಸೀರೆಯ ತುಂಡು” (ಜಾನಕೋ.೧೩) ; 
ಚಂಡಾತಕ್‌ - ಹೆಂಗಸರು ಉಟ್ಟು ಕೊಳ್ಳುವ ಪಡಿಕೆ (ಗಂಗಾನು. ೧೨೬). 
ಪಡಕ್ಕು : (೪. ಫಡಿಕೆ: ೨. ಒಂದು ಬಗೆಯ ಉಡುವ ವಸ್ತ್ರ; 
ಲುಂಗಿ; ದಟ್ಟಿ: ಪ್ರಿಸ್ತೀ ಜನರ ಉಡಿಗೆಗಳು , . , ಅನುಕೂಲನಿದ್ದ 
ನರು ಇಜಾರುಗಳನ್ನು ಹಾಕಿಕೊಳ್ಳು ನರು, ಇಲ್ಲವೆ ಫಡಿಕೆಗಳನ್ನು ಉಡು 
ವರು (ಕಭಾಗೆ. ೨೪೮). [<-ನುರಾ. ಫಡಳಾ] 

ಪಡಿಕೆನಾಣು "ಪಡುಕೆನಾಜು' ನೋ. 

ಪೆಡಿಗ ನಡಗ, ಪಡುಗ (ನಾ). ೧. ಉಗುಳುವ ಪಾತ್ರೆ; ಪೀಕ 
ದಾನಿ: “ಪತಡ್ಗೆ ಹಾಖ್ಯಂ ಪಡಿಗಂ” (ವಸ್ತು ಕೋ. ೪೯-೨೬); ನಾರಾ 
ಯಣನುಮಂದಾತ್ತನಾರಾಯಣನುಂ ಮೊಗಸಾಲೆಯೊಳಿಟ್ಟಿ 
ಪೊನ್ನ ಪಡಿಗಂಗಳೊಳನಿಕ್ಕಿದ ಸಬಾಯ ಸುಖಾಸನಂಗಳೊಳಂ ಕಟ್ಟಿದ 
ಚಿನ್ನದ ಬೊಂದರಿಗೆಯೊಳನೆಸೆದಿರ್ದ ಮಣಿಮಯಪೀಕದೊಳೊಡನೇಳ 
ಕಿಅಕಿದು ಪೊಟ್ಟು ಕುಳ್ಳಿ ರ್ದು (ಸಂಪಭಾ. ೪-೪೩ ವು); ಪಡಿಯಜವೆಸಗೆಯ್ವ 
ಪಡಿಗಮಂ ಸಾರ್ಚುವ ಮತ್ತ ಡಿಗುಟ್ಟು ನ ಪಾವುಗೆಯಂ ಪಿಡಿದರ್ಪಿಸ ಬೆಸನೆ 
ದಿನಿಜಕಾಂತೆಯರ್ಗೆ ಬೆಸಂ (ಚಂದ್ರಪು. ೧೧-೧೩೬); ಮಣಿವುಪಕರಣತತಿ 
ಬಟ್ಟಿ ಲು ಪಡಿಗನಡ್ನಣಿಗೆ. . .ಹಿರಿಯ ಚಿತ್ರದ ಭಿತ್ತಿಯಿಂ ಪೊಸಪರಿಯೆನಿಸಿ 
ರಾಜಿಸಿದಪುದು ಗಣಿಕಾನಿಕೇತನವು (ಬಸಪು. ೧೨-೧೨); ಸುರಪುರದ ಸೂಳೆ 
ಯರ ಪಡಿಗವನಿರಿಸುವರು ಗಂಧರ್ವರು (ಕುನ್ಯಾಆ,೨೧-೬೭). ೨, ಪಾತ್ರೆ; 
ಭಾಂಡ: ನೆಲಕೆಲ್ಲನಿಟ್ಟ ಪಡಿಗಂ ನೆಲಕೆಲ್ಲಂ ಸಮೆದ ಪಚ್ಚ ನಡನೆನೆ 
ಮತ್ತಂ ನೆಲನೆನಿತನಿತಜ ಮಯಿಲಗೆ ಬೆಲನೆಂಡತಿ ಬಗೆವೊಡಿಂತು ಕಿಸುಗುಳ 
ಮಂಂಟೇ (ಸಸಾರ, ೨೯೯). ೩. ತಟ್ಟಿ ; ತಳಿಗೆ; ಹರಿವಾಣ : ಎಜಿ 


ಪಟ್ಟಿ ಲೃಡ್ಡಣಿಗೆಗೆ ಪಡಿಗಕ್ಕೆ ತಗುಳ್ಳ ಪಟಿಯ ಬಿತ್ತ ರಿಗೆಗೆ ತಕ್ಕೆಡೆಯಉದು. 
ಪಂತಿಕಾಅರನೆಡೆಯಅಿದು ವಿಲಾಸದಿಂದನಿರಿಸಿದರಾಗಳ್‌ (ಸುಕುಮಾ. 


೧೧-೨೬) ; ರಾಯನ ಮಡದಿಯರು ಹೊಂಗಳಸಜಲನನು ಪಡಿಗನನು 
ಹಿಡಿದಸುರರಿಪುನಿನ ಬರವ ಹಾರಿದರು. (ಕುಪ್ಯಾಉ. ೮-೩) ; ಹೊಂದಂಬಿಗೆ 
ಯಂದಕನ ತಂದು ಚರಣಣರವಿಂದನ ಸಡಿಗಡಿ ತೊಳೆದು ಗಂಧ ಕತ್ತುರಿ 
ಯಿಂದೆ. ತಿಗುರಿಕ್ಕಿ ಪಾವುಡೆಯಿಂದೊರಸಿದರು. ಸೌಖ್ಯದಲಿ (ನೋಹತ. 
೨೬-೩). ಪಡಗೆ : ೧. ಅನು ನಿಮ್ಮ ಬಂಟರ ಬಂಟ ನಾನಯ್ಯಾ . , . 
ಆನು ನಿಮ್ಮ ತೊತ್ತಿರ ಪಡ[ಬಾಉಂ.ಡ್ಮಿಡು]ಗನ ತೆಗೆನ ಪಡಿಜೆೊತ್ತಯ್ಯಾ 
(ಬಸವ, ಕ. ೧೦೫೭). ೨. ನನಧಿಯೊಳೊಂದು ವಿಸ್ತ್ರೀರ್ನ ಕಂದದ ಮಧ್ಯ 
ಕನಕಮಯ ಪಡಗದಂದದಿ ಸೊಗಸುನೆತ್ತು . . . ಸಲೆ ರಾಜಿಪುದು 
ದ್ವಾರಾವತಿಪುರವು. (ನನನೋ. ೧೦-೮). ೪. ದೊಡ್ಡ ಮಡಕೆ; 
ಹರವಿ: ನನ ತೋರ ಮೊಸರಿಲಿ ಮುಳುಗಿದೆ ಕಳ್ಳ ಎನಲು ನಮ್ಮೆಳೆ 
ಗರು ಮುಳುಗಿದೆ ಪಡಗದಿ ದಣಿ ಹುಡುಕಿದೆ ನಾ ತಿನಲಿಲ್ಲೆಂಬ (ಪ್ರಸಭಾ, 
೧೭-೨೧) ; ಮೂಗೂತಿ ನರಿಂರಿದಿತ್ತು ಮುಂಂಜೆರಗು ಹರಿದಿತ್ತು ಮಜ್ಜಗಿ 
ಪಡಗ ಒಡದಿತ್ತ (ಲೋಕಗೀ. ೧೨೬). ಪಡುಗೆ: ೧. ಭಕ್ತರ ಪಡುಗ 
ಪಾದ ತ್ರಣು (ತೃಣ) ಪಹರೆ ಬಾಗಿಲು ಬೊಕ್ಕಸ ಬಿಯ್ಯುಗ ಮುಂತಾದ 


ಪಡಿಗಚ್ಚಾ 


ಕಾಯಕವ ಮಾಡಿಕೊಂಡು (ಸರ್ವವ. ೧೮೯-೮೮೪) ; ನೀವೆದ್ದ ಉನ್ಮನಿಯ. 
ಪುರಕ್ಕೆ ಬಂದು ನಿಮ್ಮ ಪಡುಗ ಪಾದರಕ್ಷೆಯಂ ಪಿಡಿದು ನಿಮ್ಮ ಬೆಗಿಲ 
ಕಾಯ್ದಿಪ್ಪುದೇ ಎನಗೆ ಭಾಷೆ (ಘನನ. ೫-೨) ; ನಿಮ್ಮ ಶರಣರು ಉಟ್ಟ, 
ಮೈಲಿಗೆಯ ಬಟ್ಟೆ ಉಗುಳಿದ ತಾಂಬೂಲ ಒಕ್ಕು ಮಿಕ್ಕ ಪ್ರಸಾದವನೆ 
ಕರುಣಿಸಿ ಅವರ ಪಡುಗ[ಖಾಕಾಂ. ಪಡುಗಾನ]ಕಾಯ್ತುಂತೆ ಪಾದರಕ್ಷೆಯನೆ 
ಹಿಡಿವುದಕ್ಕೆ ಯೋಗ್ಯನ ಮಾಡಿ ಅವರ ಕಡೆಯ ಬಾಗಿಲನೆ ಕಾಯಂನಂತೆ 
ಮಾಡಯ್ಯ ಎನ್ನ (ಅಖಂಡೇ. ೮೧-೭೦). ೨. ಆರು ಮೂರು ಪಡುಗಕೆ 
ಯಸಂಕ್ಕಿದೆ ವಲೆಯಾನೆ ನಾವೂದಿದೆ (ಚಿದಾನ. ೭೮-೭), ಪಡುಗದೊಳು 
ಫೃತಮಂ ಸೋದಿಸುತ (ಲಿಂಗಪು. ೮-೨೧). 
(ಪ್ರಾ. ಪಡಿಗ್ಗ ಹ./ಸಂ. ಪತದ್ಗ ಹ] 
ಪಡಿಗಚ್ಚು (ನಾ). (?) : ಅಂತಿದಿರಾಂತ ಮಾರ್ಪಡೆಯೆಲ್ಲಮಂ' ಜವನ 
ಪಡೆಗೆ ಪಡಿಗ[ನಾಕಾಂ. ಗೊ]ಚ್ಚಿ ಕ್ಯುವಂತಿಕ್ಕಿ ನಿಂದ ನರನಂದನನಂ ಕಂಡು 
« « ಲಕ್ಕಣಂ ಮೊದಲಾಗೆ ನೂರ್ವರುಮೊಂದಾಗೆ ಬಂದು ತಾಗಿದಾ 
ಗಳ್‌ (ಪಂಪಭಾ. ೧೧-೯೪). £ *ಪಡಿಗಂಚಿಕ್ಳುವಂತೆ ಎಂಬ 
ಪಾಠ ಇದ್ದಿರಬಹುದು” (ಪಂಸದೀ. ೪೧೩). [?] 
ಪಡಿಗಟ್ಟ ಳೆ (ನಾ). ಸಮಾನ; ಎಣೆ : ತನ್ನೆಯ ತಿ್ಬಿ ನೇಳ್ಸೆ ಪಡಿಗಟ್ಟ ಳೆ 
ಯಾದುದು ಮಂದರಕ್ಕೆ ತನ್ನುನ್ನತಿ ಮೇರುವಿಂಗೆ ಮಣಿಚೂಣಿಯಾ 
ದುದು (ಸೌಣಇ. 2೦೮1-11, ೧೭೩-೩೬ ; 1124). [ಪಡ್ಕಿ ಕಟ್ಟಳೆ] 
ಸಡಿಗಟ್ಟು |, ನಡಿಕಟ್ಟು,, ಹಡಿಸಟ್ಟು(ಕ್ರಿ). ೧. ಹೋಲಿಸು; ತಾಳೆ 
ನೋಡು: ಸುರನನಿತಾಜನಂಗಳ್‌ ಸುರೂಸನಿಳಾಸೆಯರೆಂದು ಬೀಗಿ 
ಧಿಕ್ಕರಿಸುವನಿಂದ್ರನೆಮ್ಮ್ಮವನವಂದಿರುವುಂ ಪಡಿಗಟ್ಟಿ ನೋಡುಗೀ ಬರವಿ 
ನೊಳಾದ ಜೆಲ್ವು ಮಿಗಿಲಿಲ್ಲಿಯೆ ಕಂಡಪನೆಂದು ತೋರ್ಸವೋಲ್‌ ನೆರೆದುದು 
ಪೆಂಡವಾಸದೆಳವೆಂಡಿರ ತಂಡಂ (ಪುಸ್ಪಪು. ೧೨-೨೧) ; ಬಡನಡುವಿನ 
ಬಾವನ್ನಗಂಸಿನ ಹೊಂಪಿಡಿದ ಹೊಂಬಳ್ಳಿ ಯೊಳೆಸೆವ ಕಡುಬಿಣ್ಛಿನ ಜಘನದ 
ಕಾಮಿನಿಗಿಂದು ಪಡಿಗಟ್ಟಿ ಪೇಳುವೆನೇನ (ಜೀವಂಸಾಂ. ೧೦-೨೫); ಮಡಿಗಳ 
ಕಾವ ಪುಳಿಂದಿನಿಯರ ರೂಪ ಪಡಿಗಟ್ಟಿ ಬಲ್ಲವರಾರು (ಮೋಹತ. 
೨-೪೨). ೨. ಸಮಾನವಾಗು; ಸಾಟಿಯಾಗು: ಕಾದಿದರು 
ಬಿಡದೊಬ್ಬರೊಬ್ಬರೊಳೀ ದುರಾಗ್ರ ಹದಿಂದ ಸುಭಟರು ಮೇದಿನಿಯೊಳಿ 
ದಿರಲ್ಲ ಪಡಿಗಟ್ಟು ನರೆ ಸಟುಭಟರು (ಕುವ್ಯಾಸ, ಓರಿಇ.೨-೧೩೪) ; ಅರಣ್ಯ 
ಮಧ್ಯದಲ್ಲು ಐತರುವ ಮತ್ತ ಗಜಗಳ ಸಮೂಹಕ್ಕೆ ತದ್ವಾಹನಾಲಂಕಾರ 
ಯುನಕ್ತದಿಂ ಚಿತ್ತೈಸಿ ಕಂಠೀರವನವೋಲ್‌ ಪಡಿಗಟ್ಟ ಗಜಗಳೆಂಬ ಉಚ್ಚ 
ರಣೆಗೆ ನಾಣ್ಣುಡಿ ಕಾಣಿಪಂತೆ (ಎಕ, 1, ೩-೮; 1822). ಪಡಿಕಟ್ಟು | : 
೧: ಸ್ಮಂಭತೆ ಎ ಸಡಿಕಟ್ಟ ದಪುದು ''(ಕಾಶಕೃ. ೧೦೬), ಹೆಡಿಕಟ್ಟು : 
೩. ಪ್ರತಿಯಾಗಿ ನಿಲ್ಲು; ಎದುರಿಸು ; ಪ್ರುತಿಭಟಿಸು : ಜಕ್ಕೆಯ 
ನಾಯಕಂ ಮೊನೆಯಿಟ್ಟಿ ಗೊಂಡನಾಯಕರ ಮೇಲೆವಾಯಲು ತಳಿಯ 
ಮಣಕಿವಿಡಿದು ಹಡಿಕಟ್ಟ ದಾಳೆಚ್ಚು ಗೂಡಂಬಗೊಂಡು ಕೆಡಹಲು (ಮೈಆರಿ. 
೧೯೪೧, ೪೨-೧; 13ನೆಯ ಶತ), [ಪಡ್ಕಿ-ಕಟ್ಟು |] 
ಪಡಿಗಟ್ಟು,, ಸಡಿಕಟ್ಟು (ನಾ). ೧. ಸರಿಸಮಾನವಾದುದು ; 
ಸರಿಡೊರೆಯಾದುದು: ನೆಟ್ಟಿ ನಧಿರಾಜೇಂದ್ರಸಟ್ಟ ನ ಕಟ್ಟು ವೆನು ಕವ 
ಲಾಂಬಕನ ಸಡಿಗಟ್ಟ ನಗ್ಗದ  ರಾಮಚಂದ್ರಂಗೆಂದು ನಿಶ್ಚೈಸಿ 
(ತೊರ09, ೨-೧-೧೧). ಪಡಿಕಟ್ಟು,: ೨. ಅಡ್ಡಿ ಪಡಿಸುನಿಕೆ ; 
ಪ್ರತಿಬಂಧನ : “ಪೃಭಿ, ಸೃಭಿ- ಪ್ರತಿಬಂಧೇ, ಸಡಿಕಟ್ಟ ನೊಳ್‌? 
(ಕಾಶೆಕ್ಸ« ೧೦೬), (ಪಡ್ಮಿ4 ಕಟ್ಟು ,] 
ಪೆಡಿಗಣಿಸು(ಕ್ರಿ).(ಧಾನ್ಯ ಮೊದಲಾದುವನ್ನು) ಅಳೆದುನೋಡು ; 
ಪರೀಕ್ಷಿಸು : ಆ ಮೂಗಳವ ನಡುನೊಜದಲ್ಲಿ ಸುರಿಯೆ ಪಡಿಗಣಿಸುವಾಗ 
ಒಕ್ಕುಳವಾಯಿತ್ತು. (ನೋಳಿಮಾ, ೨೧೭-೭೭೧). [ಪಡಿ -- ಗಣಿಸು] 


೫೧೪೧ 


20 


30 


40 


45 


ಪಡಿಗುಂಜಿ 


ಪಡಿಗದ (ನಾ). ಬಾಗಿಲಿನ ಕದ,--ರೆಕ್ಳೈ : ನಡುಮುನೆಯೊಳಿರ್ದವನ 
ಕೋಣೆಗೊಡಗೊಂಡೊಯನ್ನು ಪಡಿಗದವನಿಕ್ಕಿ ಉನ್ಮುಳಿಸಿ[ನಾಲಾಂ. ದಿಯ 
ನಿಕ್ಕುತ್ತಲುರವಣಿಸಿ]ಸುಚ್ಜ ನೆ. ಸುಯ್ನ (ಕಲಿರ, ದೇ. ೩೧೧-೨೪). 

[ಪಡ್ನಿ--ಕದ(-೭.ಕಡವು,)] 

ಪಡಿಗಯಿಸು (ಕ್ರಿ). ಸಮಾನವಾಗಿಸು ; ಸಮಗೊಳಿಸು : ಅದಂ 
ಕಂಡು ಕಂಸಂ . . . ಘಟಿಶೂರ ಚಾಣೂರನಿಕ್ರಮದಿಂ ಸಮಕರ್ತರಿಯ 
ನೆನ್ನಯ್ಯೂಂ ಕೊಂಡನೆಂದು ಪಡಿಗಯಿಸಲೊಡನೆ ಸಿಗ್ಗಾಗಿ ಬೇಗಮಾಗಿ 
ಮನಂಗೆಯನ್ನು (ಅರ್ಥನೇ. ೮-೧೦೬ ವು). 

[ಪಡ್ಕಿ--ಕಯಿಸು(ಕೆಯನ್ನು)] 

ಪಡಿಗಲ್ಲು (ನಾ). ಬಾಗಿಲಿಗೆ ಕದವಾಗಿ ಇಟ್ಟಿ ಕಲ್ಲು: ಕೊಂದು 
ಖಳನನು ಬಳಿಕ ಬಾಲರ ನೃಂದವನು 'ಬಿಲಮಂಂಖದಲತಿಕೃಪೆಯಿಂಂದ ನೆಗಹಿದ 
ನೆಲ್ಲರನು ಪಡಿಗಲ್ಲನೀಡಾಡಿ (ಸಿಭಾಗ. ೧೦-೩೨-೫೦). 

[ಪಡ್ಗಿ + ಕಲ್ಲು(<ಕಲ್‌,)] 

ಪಡಿಗವಿಡಿ (ಕ್ರಿ). ನೀಕದಾನಿಯನ್ನು 'ಹಿಡಿದು ಸೇವೆ ಮಾಡು: 
ನಾನಾಸಮಂದ್ರಾಂತಚಕ್ರೇಶ್ವರರ್‌ ಬಹುಜನ್ಮದಾ ಸುಕೃ ತಮೊದವಲೆಸಗಿದ 
ಯಜ್ಞಮುಖದೊಳ್ಳೆ ತಂದಿನರ ಪಡಿಗನಿಡಿನ ದಾಸಿಯರೊಳೊಂದಿವಸಮಿಪ್ಪು 
ದಘಟತಮಪ್ಪು ದು (ಚೆಬಪು. ೧೯-೪೫). [ಪಡಿಗ 4-ಪಿಡಿ]: 

ಪಡಿಗಾಣ್‌, (ಕ್ರಿ). ಎಣಿಸು; ಲೆಕ್ಕಮಾಡು : ಹಿಡಿವಿಗನಕ್ಕಿಯ 
ತುಂಡುತುಂಡುಗಳನು ಸಡಿಲದೆ ಸೊಪ್ಪಿ ನೊಳ್ಳು ದುಗಿ ದಡಿಗಿಕ್ಕಿ ಹೊತ್ತವ 
ರನಿತಿನಿತೆಂಬುದ ಪಡಿಗಾಣೊ ಡೆ ಶಕ್ಕವಲ್ಲ (ನೋಹತ. ೧೯-೮೬). 

[ಪಡಿ, ಕಾಣ್‌] 

ಪಡಿಗಾಣ್‌, (ಕ್ರಿ). ಸಮಾನವಾದುದನ್ನು ಕಾಣು: ಕಿಡಿಗಣ್ಣ 
ನೊಡ್ಡೋಲಗದಲ್ಲಿ ಸುರವೆಣ್ಣ ಉಿಡಿಕಿಜಂದಿಹುದು ನಿನ್ನೊರೆಗೆ ಪಡಿಗಾಣೆವು 
(ಮೋಹತ. ೨೬-೧೮); ಇನಳ ಪುಣ್ಮಕೈ ಪಡಿಗಾಣೆವು (ಚತುಪು. ೩-೩-೫೦). 

[ಪಡಿ + ಕಾಣ್‌] 

ಪಡಿಗಿಟು, ಹಡಿಗಿಜು (ಕ್ರಿ). ಬಾಗಿಲನ್ನು ಮುಚ್ಚು ; ಕದನಿಕ್ಕು : 
ಊರೂರ ದೈವಂಗಳುಂ ಪಡಿಗೆತ್ತೋಡಿದುವೀಕೆಗಂಜಿ (ಲೀಲಾವ.೨-೧೦೨); 
ಇನದೀಪಂ ನಂದಿರೆ ಬಂದು ನಿಶಾರಾಕ್ಷಸಿ ಚರಾಚರೌಘಗ್ರಸನಾರ್ಥಿನಿ 
ಭುವನಭವನಮಂ ಚಭೋಂಕನೆ ಪಡಿಗೆತ್ತಂದವಾದುದಂದು ತಮಂಧಂ 
(ಜಗವಿ, ೧೬-೧೦೧) ; ಕಂಡುಕೆಂದು ತಂದು ಚಂಚೂವಿವರಕ್ಕೆ ಮಾಣಿಕದ 
ಮುದ್ರಿಕೆಯ ಪಡಿಗ್ಗೆತ್ತು ಭಾರತೀದೇವಿ ನಿರಂತರಂ ಸನಿನಳಾತನ ನನ್ಯ 
ನಚೋವಿಳಾಸಮಂ (ಧರ್ಮನಾ.೧-೭೩); ತೆಗೆದ ಕಣ್ಗಳ ಬಾಗಿಲಿಂದವನನು 
ತಂದು ಪುಗಿಸಿ ಮರಳಿ ಪೋಗದಂತೆ ವಿಂಗೆ ತುಣಉಂಗೆನೆ ಪಡಿಗೆತ್ತ [ನಾಕಾಂ. 
ಪಡಿಗೆಳ್ತ, ನಡಿಗೆಳ್ತ ]ಳೆಂಬಂತಾಗ ಮುಗಿದವು. ಕಣ್ಣ ಳವಳಿಗೆ .(ಕುರಾಸಾಂ. 
೨೨-೧೫). ಹೌಡಿಗಿಳಿನಿ; ಬೆದೆಫೋದ ಸನಣನಡುಹುಳ್ಳ ಕಂತಿಯನನಚಿ 
ಕೊಂಡೀಗ ನಾಚಿ ಹಡಿಗೆಶ್ರಿ'ರ್ಗನೊ (ಸೋನಮಚ, ೪-೪೫) ; ಚಂದ್ರನೊಡಲ 
ನೆಳಲಿನಿತು. ಸೋಂಕಿದೊಡೆನ್ನ ಪತಿ ಮುಂನಿನನೆಂದು ಸಿರಿ... ಅಳ್ಳಿ 
ಮೇಣೆಸಳ ಹಡಿಗೆತ್ತು ಕೊಂಡಳೆಂಬಂತಲರ್ದ ತಾವರೆಗಳುಡುಪನುದಯೆಕ್ಕೆ 
ಮುನ್ನವೆ ಮಂಗಿದವು (ಚೇರನು. ೭-೩೧); ನೇದಪುರುಸರೆಲ್ಲಾ ನಡೆತಂದು 
ಪೂಚಿಸುತ್ತಾರು ತೆಗೆಯದ ತೆಣಿದಿ ಹಡಿಗೆತ್ತು ಹೋದ ತದ್ದ್ರಹ್ಮೇಶ 
ನಾಲಯದ ಎಡೆಗೆ ಬಂದು (ವೀಶೈಪು. ೪-೯-೧೧). [ಪಡಿ,+8%೨/] 

ಪಡಿಗುಂಜಿ (ನಾ). (ತೂಕವನ್ನು) ಸರಿದೂಗಿಸಲು ಇಟ್ಟ ಗುಲ 
ಗುಂಜಿ : ನರುಣಗಿರಿ ಪೂರ್ವಾದ್ರಿಗಳ ಹೆಚ್ಚು ಕುಂದಮಂ ಸರಸಿಜಭವಂ. 
ನೋಳ್ಪೆ ನೆಂದು ತೂಗಲ ಸಮಂ ಬರದಿರಲ್‌ ಪೂರ್ನಾದ್ರಿಗಿಟ್ಟ ಪಡಿಗುಂ 
ಜಿಯೋ... ಚಂದ್ರಮಂಡಲಂ (ಟೆಬಪು. ೯-೧೭). 

[ಪಡಿ, -- ಗುಂಜಿ] 


ಪಡಿಗುಂಡು 


ಪಡಿಗುಂಡು (ನಾ). ೧. ಮತ್ತೊಂದು ಕಲ್ಲನ್ನು ಒಡೆಯಲು ಉಪ 
ಯೋಗಿಸುವ ದುಂಡಾದ ಕಲ್ಲು: (೪. ೨. ಕಟ್ಟಡದ ತಳ 
ಪಾಯಕ್ಕೆ ಬಳಸುವ ಕಲ್ಲು; ಅಡಿಗಲ್ಲು : (8. 
[ಪಡ್ಕಿ-*-ಗುಂಡಂ] 
ಪೆಡಿಗೊಳ್‌ (ಕ್ರಿ). ಪ್ರತಿಯಾಗು; ಸದೃಶವಾಗಿರು : ಸೊಣ್ಮ 
ಪಾಯ್ಡು ಪೊಜಸೂಸಿ ಪೊದಬಕ್ಕಿ ಸೆವೊಳ್ಗದಿರ್ಗಳಂನುಣಿಮಯದೊಪ್ಪು 
ವೊಂದು ತೊಡನಂ ಪಡಿಗೊಳ್ಳುದು ಕಬ್ಬಮೊರ್ಬನಾ (ಚಿಕವಿ. ೧-೧೦) ; 
ತಾಳ್ಮೆಯೊಳ ತಿರೆಯಂತಿರೆ . , , ಸಿಡಿಲ ಪೊಡರ್ಪು, ಕಡಲ ಗುಣ್ಬು, 
ಪಡಿಗೊಳೆ ದಶರಥಕುಮಾರಂ ರಾಜ್ಯಮನಾಳಂತಿರ್ದಂ(ರಾಮಾಶ್ವ. ೭-೧೮), 
[ಪಡಿ + ಕೊಳ್ಳ] 
ಪಡಿಗೋಂಟೆ, ಸಡಿಗೋಟಿ (ನಾ). ೧. ಇನ್ನೊಂದು ಕೋಟಿ; 
ಮತ್ತೊಂದು ಕೋಟಿ : ಸಡಿಗೋಂಟಿಗೆಯ್ನ್ನ ಕಡುಪಂ ಪಡಿಯಗಟಕ್ಕೆ 
ಯ್ಮಳವನಾರ್ಪು ಕಡುಗೂರ್ಪಗಳಂ ಪಡಿವಡೆಗೆಯ್ದಂದವರೊಳ್‌ ಪಡಿಬರಿಸಿ 
ದರವು ವಿಸ್ಟು ಚಿನ್ನು ಗಳನ್ನರ್‌ (ಟಿವಿ, ೨-೪೫). ೨, (ಯಂದ್ಭದ 
ಸಂದರ್ಭಗಳಲ್ಲಿ ನಿರ್ಮಿಸುವ)ಕೃ ತ್ರಿಮವಾದ ಕೋಟಿ, ದುರ್ಗ: 
ನಡೆಸಾರಂ ಬದ್ಧರಂ ಗೆಗ್ಗೆ ಡೆಂಕಣಿ ಗುಮ್ಮಂ ಪಡಿಗೋಂಟಿಯೆಂಬ ಬಹು 
ಕೋಟಾಯಂತ್ರಸಾಮಗ್ರಿ ತಿಂತಿಣಿಗೊಂಡಾಂತಿಕೆ ಲಗ್ಗೆಗಾರ್ದು ವಸು 
ಸೇಣಂ ಸಾರ್ದು ಸೂಳೈಸಿದಂ (ಅನಂಪು. ೧೧-೮೩) ; “ಪಡಿಗೋಂಟಿ' 
ಎಂದರೆ "ಪ್ರತಿದುರ್ಗ', ಎಂದರೆ. ರಚನೆ ಮಾಡಿದ ಕೃತ್ರಿಮದುರ್ಗ(ಕರ್ಣಾಜ, 
೨೮). ಪಡಿಗೋಟಿ : ೧. ಮಿನಾಟಿನಿಸ ಗಂಧರ್ವರೊಂದೇ ಕೋಟ 
ಕವಿದುದು ಕುರುಬಲಕೆ ಪಡಿಗೋಟಿಯಾದುದು ನೃಪತಿ ಸಿಲುಕಿದನವರ 
ನೇಜೆಯಲಿ (ಕುಮ್ಯಾಆ. ೧೯-೫೦); ವಿರಿಸುನಿಯೆರಕದಲೆಸೆವ. ಪ್ರಾಕಾರ 
ಸಪ್ಪಕಗಳಸುನೀವ ರನ್ನಗಳ ತೆನೆಗಳಿಂ ವೈಡೂರ್ಯವಸರನೆನಲಾಳ್ವೇರಿ 
ನೀಲದಗಳಲ್ಲಲ್ಲಿ ಪಚ್ಚಿಗಳ ಪಡಿಗೋಟಿಯು (ನೆಂಕಾರಾ, ೫-೨-೪). ಪಿ. 
ಆಸದಳದ ಪಡಿಗೋಟಿ ಸಡಿಯಗಳಸಮರಣಖನಾಟಾಳಸೂತ್ರ ಪ್ರಸರದಲಿ 
ನೆಲಗೋಟಿ ಬೆದಜ್‌ಸಿತಮರಸಂತತಿಯ (ತೊರರಾ. ೬-೭-೫). 
[ಪಡ್ಕಿ -- ಕೋಂಟಿ] 
ಪಡಿಗೋಟಿೆ "ಸಡಿಗೋಂಟಿ' ನೋ. 
ಪಡಿಗ್ಗ ಹ (ನಾ). ಹಿಡಿಯುವವನು; ನಶಪಡಿಸಿಕೊಳ್ಳು ವವನು : 
ರಿಪುರಾಯದಂಡುಗೆ ಪಡಿಗ್ಗ ಹನೆಂಬುರುನೀರದೇಟಿಕ್ಕಿ ತನ್ನೊಳೆ A 
ನೆಲಸಲ್ಕುದಾತ್ತ ನೆನೆ ಬಿಜ್ಜ ಳನಾಯಳನರ್ದನುಬ್ಬಿಯೊಳ್‌ (ಎಇ, ೫೪, 
೩೨೧-೪೪ ; 1172). 
 [ವಪಾಲಿ, ನಟಿಗ್ಗ ಹೂ ತೆಗೆದುಕೊಳ್ಳು ಪುದು. /ಸಂ. ಪ್ರತಿಗ್ರಹ] 
ಸಡಿಚ "ಫಡ್ಬ' ನೋ. 
ಪಡಿಚಂದ, ಸಡಿಛಂದ (ನಾ). ೧. ಪ್ರತಿಚ್ಛಾಯೆ; ಪ್ರತಿಕೃತಿ: 
“ಪಡಿಚಂದ-ಪ್ರತಿಚ್ಛಂದ ಇ ಪ್ರತಿಚ್ಛಾಯೆ” (ತದ ಕೋ.೨೩) ; ಅಣ್ಮಿನ ಪಡೆ 
'ಮಾತದೊಂದೆ ನೆವಮಾಗಿರೆ ಕೆಯ್ದೂ ನನಿಕ್ಕಿ ಸತ್ತ ಸಾವಿನ ಪಡಿಚಂದ 
ಮಾಗಿಯಂನಿಂದೇಂ ನಿಮಗಲ್ತೂಯೊ ಗಂಡವಾತುಗಳ್‌  (ಸಂಪಭಾ. 
೧೨-೪೧) ; ವಿದ್ಯಾಸಂದೋಹಜೊಳಣ್ಣ ನ ಪಡಿಚಂದಂ ಚಳ್ರಾಯಂಧಂಗೆ 
ಗುರು ಪೆಳಿನೊಳನೇ (ರಾಂತಿಪು, ೧೦-೯೮); ಸುರೇಶ್ವರಭವನಕ್ಕೆ ತಾನೆ 
ಪಡಿಚಂದಮಿದೆಂಬಿನಮುಚ್ಚ ರಕ್ಕೆ ತಾಯ್ಗರು ಳರುಮಾಡನೊಪ್ಪು ಪುದಳಂಕೃತ 
ಸಪ್ತತಳಂ ನಿರಾಕುಳಂ (ಪುತ್ಪಪ. ೨-೯೨) ; ಎರಡು ಪದಂಗಳಸಭ್ಚ ೦ಶಳ್ಕೆ 
* ೬» ಪ್ರತಿಚ್ಛಂದ--ಪಡಿಚಂದ (ಕನುಡ, ೨೮೯ ಪ್ರಯೋ). ೨, ಶ್ರೇಷ್ಠ 
ವಾದುದು; ಉತ್ತಮವಾದುದು : ಸಹೆಸ್ರಾಯಂಧಂ ಜಿನೇಶ್ವರ 
ರೂಪಮಂ ತಾಳ್ವಿ ದುಶ್ಚರತಸಶ್ಚರಣಪರಿಣತನಿಹಾರನಾಗಿ. ಮುನನಿವೃ ೦ದಕ್ಕೆ 
ಪಡಿಚಂದಮಾಗಿ ನೆಗಲುತ್ತಿರೆ (ಉಾಂತಿಪು. ೯-೨೯೫) ; ಪೂಣ್ಮೀ ಮಾತೆ 


೫೧೪.೨೨ 


0 


40 


45 


ಪಡಿತರ 


ಮಾತಾಗೆ ತಾನಾನಂಗಂ ಪಡಿಚನ್ನ ಮಾಡೆಸಕದೊಳ್ಳೆ ರ್ಮಾಡಿಗಂಗೊಪ್ಪ ರೇ 
ಸುಧೆಗೆ ನಿತ್ಯಮಂಡಿತಜಿನಾಲ 
ಯಮಂ ಪಡಿಚಂದಮಾಗಿ ಕಣ್ಣಿ ಸೆದಿರೆ. ನೂತ್ಸರತ್ನ ಮಯಮಾಗಿರೆ ಮಾಡಿಸಿ 


(ಎಳ. 1೪, ನಾಗನುಂ, ೫೧-೧೨; 972) ; 


(ಸುಕುಮಾ, ೧೦-೫೫) ; ಅಳಂಕರಣಮಿತ್ತ್ವೇಳ್ಗೆ ಯ್ಮನೆಯಿಟ್ಟಿ ಛತ್ರ 
ಮುುರ್ನ್ವಿಗೆ ಸಡಿಚಂದಮಾದ[ವೆ]ನೆ. ಧಾರ್ಮಿಕ ಧರ್ಮ್ಮಜನೇಂ ಕ್ರಿತಾ 
ರ್ತ್ವನೋ (ಸೌಇಇ, 2-1, ೧೬೧-೪೭; 1092) ; ಅಗಣಿತಮಪ್ಪ 


ಪಾಣ್ಣ ನ ಬಲನನೆಜ್‌ ೫೫% ಧಾತ್ರಿಗೆ ಸಡಿಚನ್ನ ಮಾಗಿ (ಎಕ, 
ಹೊಳಲೈ. ೧೦೪-೨೮; 12), ಹೆಡಿಭಂದ : ೨, ಮಣ್ಣ ಲಕ್ಕೈಲ್ಲಂ 
ಪಡಿಛಂದನಾಗೆ ಶಿಲಾಸ್ತಂಭಂ ಶಾಸನಮಾಗೆ ನಟ್ಟಿಂ (ಎಇ, V1, 
೨೧೬-೩೨ ; 1058). [ಪ್ರಾ. ಸಡಿಚ್ಛ 0ದ,/ಸಂ, ಪ್ರತಿಚ್ಛ ೦ದ] 

ಪಡಿಚರ (ನಾ). ೧. ಪ್ರತಿ ಸೇನಕ; ಸಡಿಜೊತ್ತು : ಆಡಕಿದರು 
ಪಡಿಚರರು ಕುಶಸಮಿಥೆಗಳ .ಹೊಜಕೆಗಳನು (3ರ. ೧-೬೦). 
೨. ಸೇವಕನ ಕಾರ್ಯ; ಊಳಿಗ: ಮುಂದಣ' ರಾಜಕಾರ್ಯವನೆಣ್ಣಿ 
ಸಡಿಚರದ ಜೋಡಿನವರಟ್ಟಿ ದನು (ಕೃಷ್ಣಾ ೪7. ೧೭-೩೦). [ಪಡ್ಕಿ ಚರ] 

ಪಡಿಚಾಯೆ (ನಾ). ಪ್ರತಿಬಿಂಬ; ಪಡಿನೆಳಲು: "ಸಡಿಚಾಯೆ 
ಗೊಳ್‌ ಪರಾ, [ ಪ್ರಾ. ಪಡಿಚ್ಛಾಯಾ./ಸೆಂ. ಪ್ರತಿಚ್ಛಾಯಾ] 

ಪೆಡಿಚಾಯೆಗೊಳ್‌ (ಕ್ರಿ). ಪ್ರತಿಬಿಂಬಿಸು ; ಮೂಡು : ಭಾನ 
ರೆಸಂ ಪಡಿಚಾಯೆಗೊಳ್ಳಿನಂ ಪಡೆವುದು ಬಣ್ಣ ಗಬ್ಬಮದು ನಿರ್ಭರದೀ 
ಕಿವಿಗಳ್ಲೆ ಪರ್ಬಮಂ (ಚಿಕವಿ. ೧-೧೨). [ಪಡಿಚಾಯೆ -. ಕೊಳ] 

ಪೆಡಿಚಾರ (ನಾ). ಎ ಪಡಿಚರ ೧ : ಅನನ ಬಾಗಿಲ ಕಟ್ಟಿ ಗೆಯ ಪಡಿಚಾರ 
ರಿನನೊಡಹುಟ್ಟ ದರು ಸಹಭಂಗ ಬಿಟ್ಟಿ ರೆ ನರವೃ ಕೋದರರ ನಿಟ್ಟಿ ಸಲು 
(ಕೃಷ್ಣಾ ಕಾ. ೧೦-೩೦). [ಪಡ್ಕಿ--ಚಾರ] 

ಪಡಿಭಂದ "ಪಡಿಚಂದ' ನೋ. 

ಪಡಿತನ (ನಾ). ಪ್ರತಿಯಾಗಿರುವಿಕೆ; ದ್ವೇಷ: ಸಂಧಿಸಲು ಲಗ್ನೇಶ 
ತಾ ರಿಪುಮಂದಿರದಿ ತಸ್ಮಾನನಾಯಕ ಹೊಂದೆ ಅಗ್ಗವ ಶತ್ರು ಪಡಿತನವನು 
ತಿಳಿಯಂದ (ಕೇರಸ್ರ, ೯-೧೪). [ಪಡ್ಯಿ + -ತನ] 

ಪಡಿತರ (ನಾ). ೧. (ದೇವಸ್ಥಾನ ಮುಂತಾದ ಕಡೆಗಳಲ್ಲಿ ಕೆಲಸ 
ಮಾಡುವವನಿಗೆ) ಧಾನ್ಯರೂಪದಲ್ಲಿ ಕೊಡುವ ದೈನಂದಿನ ಭತ್ಯ: 
ಶ್ರೀ ನಾರಾಯಣದೇವರಿಗೆ ಪಡಿತರಭೂನಿಂಯ ಶ್ರೀವೈಷ್ಣ ವರು ಕೊಟ್ಟು 
ತನ್ಮು ಕೈಂಕರ್ಯವಾಗಿ ನಡಿಸುವುದು (ಎಕ. x1೪, ಶ್ರೀರಂಗ, ೮೭-೧೯; 
18607) ; ನಗರೇಶ್ವರಸ್ವಾಮಿಯವರಿಗೆ ಪಡಿತರ ದೀಪಾರಾಧನೆ ಅರ್ಚನಾ 
ನೃತ್ತಿ ಮೊದಲಾದ ದೇನತಾಶಾನೆಗೋಸ್ಕರೆವಾಗಿ ... , ಶ್ರೀರಾಮ 
ಚಂದ್ರಸ್ವಾವಿಂಯಂವರಿಗೆ ಸಮರ್ಕಿಸಲಾಗಿ (ಎಕ, ೫೫, ಬೆಂಗಳೂ, ೯೬-೮; 
14027); ಶ್ರೀನಂಜುಂಡೇಶ್ವರಸ್ವಾಮಿಯವರ ಮುಹಾಸನ್ನಿಧಾನಕ್ಕೆ 
ಅಂತರಂಗವೈಭೋಗ ಪಡಿತರ ದೀಪಾರಾಧನೆ .. , “ಮಹಾದಿಹೋತ್ಸವಾದಿ 
ಕಟ್ಟಿಳೆಗಿಗೋಸ್ಕರವಾಗಿ ವರವರ್ಸವೂ ಸಲಿಗೆಯೊಪ್ಪಿ ಸುವ ಡೀವದಾಯದ 
ಕಾಣೆ (ಬಿರುಗಂ, ೨೭-೭); ವೀರಮಲ್ಲಣ್ಣ ಒಡೆಯನು, ೧ ಸಂಪಗೇ 
ಸಿದ್ದೇಶ್ವರನ ಗುಡಿ , . . ಮುಂತಾದ್ಮನ್ನು ಕಟ್ಟಿಸಿ, ಇವುಗಳ ಪಂತರ. 
ದೀಪಾರಾಧನೆಗೆ ೧ ನುಂಿಸಂಡಿಹಾಳಳು ೨ ಚಿಕ್ಕಪುರ, ಈ ಎರಡು ಸಳ್ರಿನು 
ಗಳನ್ನು ಕೊಟ್ಟಿನು (ಟಿತ್ರನಾ, ಬ. ೨. ಸರ್ಕಾರದವರು ನಿಗದಿಯಾದ 
ಬೆಲೆಯಲ್ಲಿ ಸಾರ್ವಜನಿಕರಿಗೆ ಒದಗಿಸುವ ನಿರ್ದಿಷ್ಟಪ್ರಮಾಣದ 
ದಿನಸಿ ಮೊದಲಾದುವು : ಹಣದ ಮುಗ್ಗಟ್ಟು ವಿಪರೀತವಾಗಿತ್ತು. 
ಸೇಟೆಯ ಧಾರಣೆ ಇಳಿದಿದ್ದಾಗ ಸರ್ಕಾರೀ ಡಿಪೋಗಳಲ್ಲಿ ಸೊಸೈಟಿಗಳಲ್ಲಿ 
ಪಡಿತರ ದಿನಸಿ ಬಟ್ಟೆ ಬರೆಗಳ ಧಾರಣೆ ಎಂದಿನಂತೆಯೇ ಇತ್ತು 
(ಮರಳಿ, ೧೭೦). "ಪಡಿತರಪದ್ಭ ತಿ' ಸರಾ. 

[ಜೇ.॥- ತಮಿ. ಪಟತ್ತರ ; ಮಲ. ಪಡಿತ್ತರ; ತೆಲು. ಪಡಿತರ] 


ಪಡಿತರ ಪದ್ಧತಿ 


ಪಡಿತರ ಪೆದ್ಧ ತಿ (ನಾ). ಸರ್ಕಾರದವರು ನಿಗದಿಯಾದ ಬೆಲೆಯಲ್ಲಿ 
ಸಾರ್ವಜನಿಕರಿಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ದಿನಸಿಗಳನ್ನು ಒದಗಿ 
ಸುವ ಪದ್ಧತಿ,-ಕ್ರನು: ಕ್ಲಾಮುನಿವಾರಣೆಗೊಳಿಸಿದ ಕೆಲಸ ಪಡಿತರಪದ್ಧ ತ 
ನಿಲಿಸಿದ ದಿವಸ (ಕುಮಾಕೃ. 2೭111 ನೊದಲ ನುಡಿ). [ಪಡಿತರ--ಪದ್ಧ ತಿ] 

ಪಡಿತಳ (ನಾ). ೧. ಮುನ್ನುಗ್ಗು ವಿಕೆ ; ಎದುರುಬೀಳುನಿಕೆ ; 
ಆಕ್ರಮಣ: ಹೊಯ್ದ ಕೊಡ್ಡಿ ದ ರಣದ ಮೊನೆಯಲಿ ಹಾಯ್ಸುರೊಳಸುಳಿ 
ಯಿಂದ ಕಳೆದರು ಕಾಯ್ದು ಹೆಣಗಿದರುಪ್ಪರಕೆ ಜಾಜಕಿದರು ಪಡಿತಳಕೆ 
ಮೈದೆಗೆದರಡಹೊಯ್ಲಿ ನಲಿ (ಕನ್ಯಾ ಆ. ೭-೩೫); ಮಂತ್ರಿ ತಾ ರಿಪುಸೇನೆ... 
ತಿತ್ತಿರಿಯ ತಂಬಟಿಡ ಲಗ್ಗೆಯ ಮತ್ತವಾರಣ ಹಯದ ರಣರಥಪತ್ತಿಗಳ 
ಪಡಿತಳದ ಭಾರಿಯ ಘೋರಘೋಷದಲಿ (ತೊರಂಇ. ೩-೬-೩). ೨. ಇಡಿ 
ಕಿರಿದುದು; ಒಟ್ಟಾಗಿರುವುದು : ಬರಬರಲು ತತ್ಪುರದ ಮಧ್ಯದ 
ಪರಿಸರದ ಪಡಿತಳದ ನಾನಾಸರಿಯೆ ಪಲ್ಲವಗಳ ಪತಾಕಾವಳಿಯ . . , 
ಹರ್ಮುವ ಕಂಡನಿದಿರಿನಲಿ (ತೊರರಾ. ೫-೩-೨). 

ಪಡಿತಳವ ಬೀಸು - ಆಕ್ರಮಣವನ್ನು ಸಾರು, ಘೋಷಿಸು: 
ಪಡಿತಳವ ಬೀಸಿದರೆ ಕಾಲಿಕ್ಕಡಿ ನಡುವ ತಾಗಿದರೆ ಮಂಡಲವುಡಿದು 
ಬಿದ್ದುದು ನಿಲುಕಿನುಪ್ಪರ ಶಿರವ ಮನ್ನಿಸದು (ಕುನ್ಯಾಭೀ. ೪-೩೭). 
[7. / ಸಂ. ಪ್ರತಿಸ್ಮಲ2] 

ಪಡಿತಳಿಸು (ಕ್ರಿ). ೧. ಮುನ್ನುಗ್ಗು ; ಮೇಲೆ ಬೀಳು; ಆಕ್ರ 
ಮಿಸು : ಅನೆನಿಂಡಂ ಕಂಡು ಸಿಂಹವೆಯನ್ನುವ ತೆಜದೆ ಏನೆಂಬೆನಾ ಬಲ 
ಕ್ಯೊಬ್ಬನೆಯಿನ್ದಿದನುಜದೆ.. ಎಯ್ದುಲೆಯ್ದ್ವಿತ್ತೊ ಡಸೆ ನಂದೀಶಗಣಕುಲಂ 
ಎಯ್ದಿತ್ತು ಪಡಿತಳಿಸಿ ಘುಡುಘುಡಿಸುತಾ ಬಲಂ (ಕಲಿರ. ದೇ. ೩೦೬-೧೦); 
ಧುರನ ಗೆಲಿದನು ಪಡಿತಳಿಸಿ ನಾವುರವಣಿಸಲಡಹಾಯಲ್ಸು ನಮ್ಮನು ಹರನ 
ವರವುಂಟಿಂದು ತಡೆದನು ಸಿಂಧುಭೂಪಾಲ (ಕುವ್ಯಾಜ್ರೋ. ೮-೨೮) ; 
ತುಬಿ ಪಡಿತಳಿ[ಪಂತಾಂ. ಬಲಿ]ಸುವ ಭಟಾಳಿಯನುಜುಬಿ ಬೀದಿಯಲಾನು 
ವಧಟರ ಹಜುಬ ಹಸರಿಸಿ ಹೊಕ್ಕರೀಶನ ರಾಜಮಂದಿರವ (ತೊರರಾ. 
೪-೯-೩೧); ಇಂತು ಕಡುಗಲಿತನಂ ಕೈವಿಂಕ್ಕು ಕಾದುವ ಧನುರ್ಧರರ 
ಕಡುಪಂ ಕಂಡು ಒಡ್ಡು ಗೊಂಡಡ್ಡ ಣಕಾಜಿರಾರ್ದು ಸಾರ್ದು 
ಸಂರಂಭಸಂಭ್ರ ಮಮಿಂಬುವಡೆಯೆ ತಡೆಯದೆ, ಪಡಿತಳಿಸಿ ಗೊಂದಣಿಸಿ 
ನಿಂದು (ರಾಜಶೇ. ೬-೫೧ ನ). ೨. ಕವಿ; ಆವರಿಸು; ವ್ಯಾಪಿಸು: 
ಅಬ್ಬರಣೆ. ಪಡಿತಳಿಸಿದುದು ಪರಬಲವನೀ ಕನಿಬಲವುಿಹಾರ್ಣವವ (ತೊರರಾ. 
೬-೧೩-೨). ೩. ಒಂದುಗೂಡು ; ಒಟ್ಟಾಗು: ಕಲಿಗಳ: ಕರತಳದಿ 
ನೊರೆಗಳೆದಂ ಕುರುಳ್ಳುವ ಕೈದುಗಳ ಬಳ್ಳಿ ನೆಳಗಿಂ ಗೊಂಚಲ್ಮಿಂಚುಗಳ್‌ 
ಸಂಚಳಿಸಿದಂತೆಯಖಂ ಪಡಿತಳಿಸಿ ನಡೆಗೊಳ್ಳ ಸಿಂಧಂರಾರುಣಿತ ಗಂಧಸಿಂಧುರ 
ಸಂದೋಹದಿಂ ಸಂಧ್ಯಾರುಣಿತ ಪಶ್ಚಿಮಾಚಲಂ ಪಲವು ರೂಪಾಂತು ನಡೆ 
ಗೊಳ್ಳಂತೆಯುಂ (ಉಜಕೇ, ೧೩-೭೭ ಐ, ೪. ಹಿಮ್ಮೆಟ್ಟಿಸು; ಆ 
ಪೊಟ್ಮುಂಗೆ ಮೂಡಿವರ್ಪ ಸೆಗಳಿಗದಿರನ ತೇಜವುಂ ಪಡಿತಳಿಸಿ ಕಡೆಗಣ್ಮುನ 
ಸಿರಿಮೊಗದ ಕಾಂತಿಯಿಂ , . . ಚೆಲ್ವಾದ ಭೂಸುರಂ . . . ಬರುತು 
ಮಿರ್ಪುದುಂ (ಉಮಾಶ್ಚ. ೭೫-೧೮), ೫. (?) : ತನುವಿದಂ ಕೈನಿಡಿಯ 
ದಿರು ನೆನಹಿಂದ ಮೆಲ್ಲನನನ್ಯಲಕ್ಷ್ಯವನು ತುಡುಕುತಿಹುಡೆಡೆಗೆಟ್ಟು ದೊಡೆ 
ಮುರಿದಡರಿ ಹಠದಿಂದಡಿಗಡಿಗೆ ಬೆಂಬಿಡದೆ ಸಡಿತಳಿಸುತ್ತ ಲಿರುತಿಹುದೆಂದ 
ದೇಶಿಕನು (ಸದ್ಗುರು. ೨-೬). [ಪಡಿತಳ 4 -ಇಸ್ಕು./ಮರಾ, ಪಡತಳಣೇ] 

ಪಡಿತಾಳ (ನಾ). ಹೋಲಿಕೆ; ತಾಳೆ ನೋಡು ವಿಕೆ: ಸನ್‌ ೧೮೭೨ನೇ 
ವರ್ಷದ ಖಾನೇಸುಮಾರಿಗೂ ೧೮೮೧ನೇ ವರ್ಷದ ಖಾನೇಸುಮಾರಿಗೂ 
ಪಡಿತಾಳ ನೋಡಲಾಗಿ, ವಿಜಾಪುರ ಜಿಲ್ಲೆಯಲ್ಲಿ ಸುಮಾರು ೨೩೪೮೪೧ ಜನ 
ಸತ್ತರೆಂತಲೂ . . . ತಿಳಿಯುತ್ತದೆ. (ಕಭಾಗೆ. ೨೭೮), 

[€-ಮರಾ. ಪಡತಳ, ಪಡತಾಳಾ] 


೫೧೪೩. 


5 


40 


45 


ಪಡಿದೆಟಕ 


ಪಡಿತುಳಿಲ್ಲೆಯ್ದು (ನಾ). ಪ್ರತಿಯಾಗಿ ನಮಸ್ಯರಿಸುವಿಕೆ ; ಪ್ರತಿ 
ನಮಸ್ಕಾರ Ki ಕನಕರತ್ನ ಪ್ರ ಚುರನಾನಾರಣಾಲಂಕಾರರಿಪುಭಯತಾಕಾರಮಾ 
ಪಿಪುಲವಪುನಂ ಮೆಚ್ಚಿ ನೋಡಿ, ಕುಳ್ಳಿ ರವೇಳ್ನು, ತಲೆಯೊಲೆತದಿಂ ಪಡಿ 
ತುಳಿಲ್‌ಗೆಯ್ತಮಂ ಸಲಿಸಿ ತಾನುಂ ಕುಳಿತನಾ ಕಂಬೇರಾರಿ (ಶ್ರೀರಾಮಾ. 
೬೨೧-೧೦೩). [ಪಡ್ಕಿ *ತುಳಿಲ್‌( ಎತುಟುಲ್‌,) ಕೆಯ್ದ |] 

ಪಡಿತೊತ್ತು "ಪಡಿಜೊತ್ತು' ನೋ. 

ಪಡಿದಂಡಿ(ನಾ). ಎ ನಡಿಚರ ೧: ಕೊಡಲೊಡನೆಯ ಕಾಣದೆ ಮೋಹಕ್ಕೆ. 
ಸಿಕ್ಕಿ ಯೆಡೆಯೆಂಡೆಗೈದಿ ಬಂದನನ ತೊಡೆ ಕೈಕಾಲನೊತ್ತಿ ಸಿಕೊಂಡು ನಿನ್ನಯ 
ಪಡಿದಂಡಿಯಂ' ಮಾಡು ಮಗಳೆ (ಕಂನವಿ. ೬-೧೫೮).  [ಪಡ್ಮಿ4ದಂಡ್ಮಿ] 

ಪಡಿದಂಡಿತನ (ನಾ). ಊಳಿಗ ; ಸೇವಾವೃತ್ತಿ : ತಳಕಾಡನುನ್ನೆಯ 
ನವರೊಳು ಗರ್ನಿಸಿ ಸ್ಮಳಕುಳವೆಲ್ಲವ ನೀಗಿ ತೆಲುಗರನೋಲೈ ಸಿ ಪಡಿದಂಡಿ 
ತನದಲಿ ನೆಲಸಿರುವುದ ನೀನಜ್‌ಯಂ (ಕಂನವಿ. ೧೮-೧೩೦). 

[ಪಡಿದಂಡಿ + -ತನ] 

ಪೆಡಿದನಿ (ನಾ). ಪ್ರತಿಧ್ವನಿ; ಮಾರ್ದನಿ: “ಪಡಿದನಿ- ಪ್ರತಿಧ್ವನಿ” 
(ತಡ್ಛ ಕೋ. ೨೩) ; ಸಿಂಗಮಿರೆ. ತನ್ನ ನೆಲೆಯೊಳ್‌ ಪೊಂಗುವ ಪಡಿದನಿಗೆ 
ಬೆದಅಿಕಿ ಮದಕರಿನಿಕರಂ ಬಂಗಂಬಡೆಜೋಡುವ ವೋಲ್‌ ಕೊಂಗಂ ನೀಂ 
ಬರ್ಪ ಮಾತಿನಿಂದಮೆ ಪರಿದಂ (ಚಿಕವಿ. ೫-೮೫) ; ಒಬ್ಬರಿಗೊಬ್ಬರು. 
ಗುದ್ದಾಡುವ ಸದ್ದು ಬೆಟ್ಟಿಗಳೆಡೆ ಸಂಳಿದು ಪಡಿದನಿ ಕೇಳಿಸತೊಡಗಿತು 
(ಛಾಸರ.೧೦) ; ಮೊದಲಿನ ತೆರದೊಳೆ ಪಡಿದನಿಯಾದುದು ಬೆಚ್ಚಿ ಸಿ ಬೆದರಿಸಿ 
ಬಾಲಿಕೆಯ (ನಲ್ಮೆ. ೧೧-೧೭). [ಪಡ್ಕಿ--ದನ್ನಿ./ಸಂ. ಪ್ರತಿಧ್ವನಿ] 

ಪಡಿದನಿಗುಟ್ಟು (ಕ್ರ). ಪ್ರತಿಧ್ವನಿಯನ್ನು ಕೊಡು; ಮಾರ್ದನಿ 
ಗೊಡು : ಕಿವಿಗಳಲ್ಲಿ ಅವಳು ಹಾಡಿದ ಗೀತೆಗಳು ಪಡಿದನಿಗುಟ್ಟ ದುವು 
(ಹಾಹುತ್ತ, ೭೨). [ಪಡಿದನಿ4 ಕುಟ್ಟು |] 

ಪಡಿದವಸ (ನಾ). ಮಾಡಿದ ಕಾರ್ಯಕ್ಕೆ ಪ್ರತಿಫಲವಾಗಿ ದೊರ 
ಸುವ. ದವಸ; ಭತ್ಯದ ಧಾನ್ಯ: ಪಟಂಗನ ಸಂಗಡ ಪಟ್ಟಾ ಂಗಕ್ಕೆ 
ಹೋದರೆ ಪಡಿದವಸ ಕೇಡು (ಗಾದೆ). [ಪಡಿ 4 ದವಸ] 

ಪಡಿದಟ (ನಾ).ಅಧಿಕವಾದ ಸೈನ್ಯ; ಹೆಚ್ಚಿನ ದಳ : ಪಡಿದಟಿವಾಂತು 
ಬಂದ ಮಲೆನಾಡಿನ ಸಿಂಗಳರಾಯನಂ ಮೊಗಂಗಿಡಿಸಿ ಜಸಂ ಬೆಸಂಬಡೆಯೆ 
ಬಲ್ಲಿದನೀ ಪರಿ ಚಲ್ಲವಾಡಿದಂ (ಚಿಕವಿ. ೨-೬೮); ತಳಕಾಡವರ ಮಳವಳ್ಳಿ ಯಂ 
ನೇಡ್ಳೈಸಿ ಮುತ್ತಿ ಸುತ್ತುವೇಲಿಯಂ ಬಲಿದು ತಳಿಯುನೊತ್ತರಿಸಿ ಪಡಿದಬಿ 
ಮಾಗಿ ಬಂದ ಜಗದೇವರಾಯನ ಪಡೆಯ ನೋಡಿಸಿಯೂರುಗರ್ಗೆ 
ಕವಲಂಬುಗೆಯನಿತ್ತು (ಚಿಕನಂ, ೫೩-೧೫). "ಪಡಿಬಲ' ಪರಾ. 

[ಪಡ್ಕಿ + ದಬ] 

ಪಡಿದೆಗೆ (ಕ್ರಿ). ಬಾಗಿಲನ್ನು ತೆಗೆ; ಕದವನ್ನು ತೆರೆ: ತಡೆದಸುಗೀಶಂ 
ಶಯ್ಯಾಸದನದ ಪಡಿದೆಗೆನನಿತಬಿಕೊಳಡಸಿದ ಮನುನಿಸಿಂದುಡುಪಾನನೆ ಮಣಿ 
ಮಂಚದಿಸೆಳ್ಳು , * ೬ ಕಾತರದಿಂ ಕೂಡಿದಳಾಗ (ಜಯಕಾ. ೧೪-೭೫). 

[ಪಡ್ಡಿ -ತೆಗೆ,] 

ಪಡಿದೆಆಕಿ, ಹಡಿದೆಅ (ಕ್ರಿ). «ಪಡಿದೆಗೆ: ಪಡಿಡಿಆ?ನಂದದಿಂದ 
ಮೆರ್ದೆಯಂಂ ತೆಜಕಿದತ್ತು (ಸಂಪಭಾ, ೫-೧೫); ನಿಜೇಶಂ . .. ಬರ್ಪುದಂ 
ಕಂಡೆರ್ಜೆ ಪಡಿದೆಆಕೆದಂತಾಗೆ ತಾಂ ಲಜ್ಜೆ ಯಿಂ ತೆಕ್ಕನೆ ಪೋದಳ್‌ ಕಾಂತೆ 
(ಲೀಲಾನ, ೭-೩೮) ; ಹಸುಳೆದುಂಬಿಗಳೆಚ್ಚ ಅದಂತೆ ತಾವರೆ ಎಸಳ್ವಡಿದೆಜಕಿ 
ದದಜಿಕೊಳಗೆ ಎಸೆವ ಪರಿನುಳನ ತಂದರಸಗೆ ಮೆಲ್ಲನೊಸೆದಿತ್ತುದುದಯ 
ಸನಾರ (ಕುರಾಸಾಂ. ೨೭-೧೪೨) , ಜಾರಚೋರರತ್ತ ಣಿಂ ' ಭೀತಿಯಣಂ 
ನಾಡೊಳಿಲ್ಲೆ ನೆ ಬಾಗಿಲಂ ಪಡಿದೇಜಕೆದು. ಬೊಂಬಾಳಂಗಳನುರಿಯಿಸಿ ತಾಂ 
ನಿದ್ದೆಪೋದ ಸಜ್ಜ ನರ ಸಜ್ಜು ಗೊಂಡ ಬೀಡುಗಳ ಸಾಲ್ಗಳಿಂ . . . ಕೇರಿ 
ಗಳ್‌ ಸೊಗಯಿಸೆ (ಉನಾಶ್ವ. ೨೩-೨೦), ಹೌಡಿದೆಐಕೆ : ಹಡದೆಟಕ 


ಪಡಿದೊಡೆ. 


ದಂದವಾದುದೆದೆ ಪಾಂಡ್ಕನ ಚೋಳನ ಗಂಡವಾತು ನೂರ್ಮಡಿ ಕುಸಿದತ್ತು 
(ಎಕ. ೪, 1162) ; ಬರಲವನ ಚೇಷ್ಟೆಯಂ 
ಕಾಣುತೆರ್ದೆ ಹಡಿದೆಳಿಕಿದು[ಸಾಂಂ. ಕಂಡು ಕಾಣುತ ಹೆದರ್ದು, ಕಾಣುತೆದೆ. 
ಹಡಿದೆಟಿದು, ಕಂಡುಯೆರ್ದೆಹಡಿದೆಿದು]ಸರನೆಯೇ ನಾದಳೆಂತಿರ್ದಳಿನುತುಂ 
ಮಜಕೆ ದು ಕೇಳಲು (ನಂಬಿರ. ೧೭-೧೦೯); ಅಡಸಿದರುಣೋದಯದೊಳತ್ತೆ. 
ಮಾನಂದಿರೆದೆ ಹಡಿದೆಆಕೆಯೆ ಹಡಿಡೆಆಕಿದು ಹಿರಿಯ ಬಸದಿಯ ಜಿನನ ಕಳೆ 
ಬಳಿಕ ನಿಲಲಮ್ಮದೆ ನಡುಗಿ ಹುಲಿಗೆಳಿಕಿಯಿಂದ ಹೊಜನಡಲು (ಸೋಮಚ. 
೨-೧೨೧). [ಪಡಿ + ತೆಜಕ್ಕಿ] 

ಪಡಿದೊಡೆ (ನಾ). ತೊಡೆಯ ರಕ್ಷಣೆಯ ಒಂದು ಸಾಧನ (0: 
ಮಡವ ಮಿಾಜುವ ಕಚ್ಚೆ ಮಂಡಿಯ ಪಡಿದೊಡೆಯ ತಲೆಮಲಕಿಯ 
ಹರಿಗೆಯ ಕಡಿತಲೆಯ 'ೈರಿತುಳುವಪಣೆ ಹೊಯ್ದಾಡಿತಿಳೆ ಹಿಳಿಯೆ 
(ಕುವ್ಯಾಭೀ- ೪-೩೭). [ಪಡಿಃ + ತೊಡ್ಡೆ] 

ಪಡಿದೊತ್ತು, ಸಡಿತೊತ್ತು (ನಾ). ತೊತ್ತಿನ ತೊತ್ತು, ; ಆಳಿನ 
ಆಳು; ಪ್ರತಿಸೇವಕ : ಈ ತೊತ್ತಿನ ತೊತ್ತಿನ ಸಡಿದೊತ್ತ ನೊತ್ಪಿ ಸಿದಲ್ಲಿ 
ಭಕ್ತನಪ್ಪನೆ (ಬಸವ. ೮೩೦) ; ಏಳುನೂಜಕಿಪ್ಪತ್ತು ಅನುಕಗಣುಗಳಿನ್ನೆ 
ಗತಿಮತಿ ಸೌರಾಷ್ಟ್ರ ಸೋಮೇಶ್ವರಾ ನಿಮ್ಮ ಶರಣರ ಪಡಿದೊತ್ತ ತ್ರಯ 
(ಅದವ. Me. ಬಾಡಿ ಬೇಡುವಡೀಯೆ ವಿಜಯವಿಕಲರೇಯ ಹೋಡಿ 
ನವ ನಾನಲ್ಲ ಪಡಿದೊತ್ತಿನ ತೊತ್ತಿನ ದಾಸ (ವಿಸ್ತೋಸು. ೬೨-೩); ಆ 
ಶಿವನಾಳಿಗೆ ಪರನೆ, ಸಂಕಿಲಿ ಇಬ್ಬರು ಪಡಿದೊತ್ತುಗಳು (ತುಂಗಭ ೯೧). 
ಪಡಿತೊತ್ತು : ಗಂಡುಜೊತ್ತಿ H ಪಡಿತೊತ್ತು ನಾನು (ತುಂಗಭ. ೯೧); 
ತೊತ್ತಿ ಗೆ ಒಂದು ಪಡಿತೊತ್ತು (ಗಾದೆ). [ಪಡ್ಕಿ-- ತೊತ್ತು ತ್ತ (ಆತೊಟ್ತಾ )] 

ಸಡಿದೊರೆ (ನಾ). ಸರಿಸಾಟಿಯಾದವನು ; ಸಮಾನ: ಕೆಡಪುದಘನ 
ತಾಸನ ದೈನ್ಯನ ಗಂಗೆಯುಡುಪತಿ ಸುರತರುವಿರದೆ ಕೆಡಿಸರಾ ಮೂಜವ 
ಗುಣವ ಸಜ್ಜ ನರಿಗೆ ಪಡಿದೊರೆ ಯಾರು ಲೋಕದೊಳು (ರಾನುವಿ, ೧-೬೦). 

[ಪಡ್ಕಿ ದೊರೆ] 

ಪಡಿಧರಣಿ (ನಾ). ಇನ್ನೊಂದು ಭೂಮಿ; ಮತ್ತೊಂದು ನೆಲ: 
ಗಿರಿಗಳಾದುವು. ದಂತಿಯಲಿ ಪಡಿಧರಣಿಯಾದವು ಛತ್ರ ಚಮರದಲರಕೆ 
ನೂತನಸೃಷ್ಟಿ ಹ್ಟ್ರಿಯಾಯ್ತು ವಿರಿಂಚಸೃಷ್ಟಿ ಯಲಿ (ಕುವ್ಯಾಭೀ. ೧೪೯). 

[ಪಡಿ + ಧರಣಿ,] 

ಪಡಿನಾಯಕ (ನಾ). ಎದುರುಪಕ್ಷದ ಮುಖಂಡ ; ಪ್ರತಿನಾಯಕ: 
ರಾಯದಳವುಬ್ಬೆದ್ದುದೋ ಪಡಿನಾಯಕರಪ್ಪ ಳಿಸುವೆನು ರಿಪುವಾಯಂಜನ 
ಗಾಢಣೆಯ ಗರ್ವಗ್ರಹವ ಕಳಚುವೆನು (ಕುನ್ಯಾಕ, ೧೧-೫). 

[ಪಡ್ಕಿ + ನಾಯಕ] 

ಪಡಿನುಡಿ, (ಕ). ೧. ಪ್ರತಿಯಾಗಿ ಮಾತನಾಡು ; ಉತ್ತ ತ್ತರವನ್ನು 
ಕೊಡು: ಈ ಕಳಿಯನ್ನು ಹೇಳಿದಾಗ ಒಬ್ಬರು ಹೀಗೆ ಫಡನುಡಿದರು 
(ಸಮಜೀ, ೩) ; ಯಾರೂ ಈ ಸ್ಪಷ್ಟ ಪ್ರಮೂದಪೂರ್ಣ' ವ್ಯವಹಾರದ 
ವಿರುದ್ಧ ವಾಗಿ ಪಡಿನುಡಿಯುವ ಸಾಹಸ ಮಾಡಲಿಲ್ಲ (ಬಾಣಆ. ೨೩೨); 
ಪೂವನ್ಮು ಪಡಿನುಡಿಯದೆ ಗಂಡ ಹೊತ್ತಿಸಿ ಇರಿಸಿದ ಲಾಂದ್ರನನ್ನು ಎತ್ತಿ 
ಕೊಂಡು ಒಳಗೆ ಹೋದಳು (ನಡೆದ. 11, ೧೧೨೬). ೨, “ಪ್ರತಿ 
ಧ್ವನಿಯನ್ನು ಕೊಡು ; ಪ್ರತಿಧ್ವನಿಸು: ಅದರ ಸದ್ದು... ಹೆಚ್ಚು 
ಹೆಚ್ಚು ಗಂಭೀರವಾಗಿ ಗಗನಭೇದಿಯಾಗಿ ಗುಡುಗಿ ಗರ್ಜಿಸುತ್ತ ಪಡಿನುಡಿ 


ಹುಣಸೂ. ೧೩೭-೧೯ ; 


ಯುತ್ತಿದೆ (ಮಾವಾದ, ೧೭೦) ; ಜ್ಞಾನಶಂಕರರ ವ್ಯಂಗ್ಯವಚನಗಳು 
ಜ್ವಾಲಾಸಿಂಹರ ಹೃದಯದಲ್ಲಿ ಇನ್ನೂ  ಪಡಿನುಡಿಯುತ್ತಿದ್ದವು 
(ಪ್ರೀನಾಶ್ರ. ೪೮). [ಪಡ್ಮಿ* ನುಡಿ] 


ಪಡಿನುಡಿ (ನಾ). ೧. ಉತ್ತರ ; ಪ್ರತಿಮಾತು; ಮರುನುಡಿ : 
ರಾಘನಂ ಪಡಿನುಡಿಯೊಳ್‌ ಭಕ್ತಿ ಯಿಂ--ಬಟ್ಟಿ ಯೊಳ್‌ ತಡೆವುದು ನ್ಯಾಯ 


೫೧೪೪ 


25 


40 


45 


ಪೆಡಿಪತ್ರ 


ಮಲ್ಲೆಂದುಂ . . . ಪೇಲಕಿ (ಅದ್ಭುತ. ೩೨-೨೧) ; ಸಂಗಮಶರಣನು 
ಸಿ ಮುಗುಳುನಗೆ ಸೂಸುತ್ತ ಜನಜಂಗುಳಿಗೆ ಪಡಿನುಡಿ ಹೇಳುವುದಕ್ಕೆ. 

ಆರಂಭಿಸುತ್ತಾ ನೆ ೨. ಪ್ರತಿಧ್ವನಿ; ಮಾರ್ದನಿ: 
ಈಗಲೂ ನನ್ನ ಕಿವಿಯಲ್ಲಿ ಕೇಳಿಸುತ್ತಿದೆ ಅವಳ ಮಾತಿನ ಪಡಿನುಡಿ (ಸನತೀ. 
೯೩); ಶಿವಾಯ ನಮ ಓಂ ಬಯಲಿನಲ್ಲಿ ಸಡಿನುಡಿಯು ಸಿಡಿಯುತಿತ್ತು 
(ಹೃದಸ. ೬೩-೩). [ಪಡ್ಮಿ -. ನುಡ್ಮಿ] 

ಪಡಿನುಡಿಗುಡು (ಕ್ರಿ). ಉತ್ತರವನ್ನು ಕೊಡು : ಎದುರು 
ಮಾತನ್ನು ಹೇಳು : ಪತಿಯ ನುಡಿಗೆ ಪಡಿನುಡಿಗುಡಜಿ ರಾಜಕಾರ್ಯಂ 
ಗಳಲ್ಲಿ ಪತಿಗೆ ಕೇಳ್ಮೂಖ್ಯಮಂಂತ್ರಿ, ಿಯೆನಿಸಿರು (ಶೀಷರಾ. ೨೫-೩) ; ನಾರದಂ 
ಪಡಿನುಡಿಗುಡುತೆ ನಾರಾಯಣನ ಸನ್ನಿಧಿಯೊಳ್‌ ತನಗೊದನಿದನಮಾನ 
ಮುಮಂ ... * ಪೇಬ್ದು (ಅದ್ಭುತ, ೨೨-೬). 

[ಪಡಿನುಡ್ಡಿ 4. ಕುಡು,( ಕೊಡು, )] 

ಪಡಿನೆಳಲ್‌ "ಪಡಿನೆಟಲ್‌' ನೋ. 

ಪಡಿನೆಳಲು "ಪಡಿನೆಟಲ್‌' ನೋ. 

ಪಡಿನೆಟಲ್‌, ಪಡಿನೆಳಲ್‌, ಪಡಿನೆಳಲು (ನಾ). ಪ್ರತಿಬಿಂಬ ;ಪ್ರತಿ 
ಚ್ಛಾಯೆ ; ಪಡಿಬಿಂಬ: “ನಾರ್ಪೊಳಿಸೆಂದುಂ, ಪಡಿಸೆಟಲೆಂದುಂ ಪ್ರ ತಿ 
ಬಿ೦ಬಂ? (ಕಶಸಾ. ೭೦-೫೮೦) ; ಪಳಿಕಿನೆಡೆಗೋಡೆಯ ಮಟಯೋರ್ಸ 
ರಸಂಚೆನಣಿಯಂ ಹಿಡಿಯಲ್ಲ ನೀಡಿದ ಕೈ ಸೋಂಕಡೊಡಂ ಪಡಿನೆಟಲಂ 
ಕಂಡಂಜಿಯದಿತ್ತ ಲುಮತ್ತಲು೦ ಪರಿಯುತ್ತಿರೆ (ಟಕವಿ, ೪-೮೯); ಪಡಿ 
ನೆಬಲಂ. ಮಾಣಿಕಗನ್ನ ಡಿ ಪಡೆದವೊಲೊಡನೆ ಪಿಡಿದ ಪದ್ಮಾದಿಗಳಿಂ ಒಡೆಯನೆನೆ 
ಕುಜುಹುದೋಟುತುಮೆಡೆಗೊಂಡುವು ಗೆಅಕಿಗಳಿಲ್ಲಿ ಪದ್ಮಾದಿಗಳಾ(ವಸ್ತನಂ. 
೭೩)- ಪೆಡಿನೆಳೆಲ್‌ : “ಪ್ರತಿದಿಂಬಡೊಳ್‌ ಪಡಿಸೆಳಲೆನಿಕ್ಕು(ಕಠರ-೫೯) ; 
ಆ ಸುದತಿಯ ಪಂಸೆಳರೊಬ್ಬ ದುದು ಸುಧಾಸೂತಿಯ ತೊಡೆಯೇಟ 
ವಿರಾಜಿಪ ಕೊಟಟ (ಜಯಕಾ. ೫-೨೪) ; ಪಡಿನೆಳಲಂ ಮಣಿ 
ಕುಟ್ಟ ಮದೆಡೆಯೊಳ್ನ ಡೆನೋಡಿ ನೋಡಿ ದಾಯೆಂನುತಂ. ಕೈದುಡುಕಲದು 
ತುಡುಕೆ ನಗೆ ನಗೆ ಕಡುಬಿನದಂಬಡೆನ ಕಂದನೆಂದಾದಪನೋ (ರಾಜಕ. 
೩-೫೨). ಪೆಡಿನೆಳೆಲು : ಮಾರುತಿಯು ಪೋಗುತಿಕೆ ನೆಳಲು ಪ್ರತಿಫಲಿ 
ಸಲಾ ನೀರಧಿಯೊಳಿರ್ದ ಸಿಂಹಿಕೆ ಕಂಡು ಮನದೊಳಗೆ ತೋರ. ಸಂತಸ 
ಗೊಂಡು ಹಿಗ್ಗಿ ದಳ್ಬ ಡಿನೆಳಲ ಶಾಣುತಾಶ್ಚರ್ಯಗೊಂಡು (ನಿಂಕಾರಾ. 
೫-೧-1 ೫೪); ಸಲಿಲದರ್ಷಬದಲ್ಲ ತನ್ನ ತಾಂ ದರ್ಶಿಸುತೆ ಬೆಚ್ಚಿದಳ್‌, ಪಡಿ 
ನೆಳಲ 'ಸೊಬಗಿಗಣ್ಚೆ ರಿನಟ್ಟು, 'ಕಯ್ಕ್ಮದಾಹ್ಹಾ ದ | (ಚಿತ್ರಾಂಗ. 
೩೩-೮೯೨) ; ಸುತ್ತ ನ ತ ಅವನ ಜೀವನದ ಏಳಕಾಂತತೆಯ ಪಡಿ. 
ನೆಳಲೆಂಬಂತೆ. ಹಬ್ಬಿತು (ಕಮನೆ. ೩೫). [ಸಡ್ಕಿ -- ನೆಬಲ್‌] 

ಪಡಿನೆಬಲ್ಲೊ ೪ (ಕ್ರಿ). ಪ್ರತಿಬಿಂಬಿಸು ; ಪ್ರತಿಚ್ಛಾ ಯೆಯನ್ನು 
ಪಡೆ ; ನುಣ್ಬಣೆಗನ್ನಡಿಯೊಳ್‌' ಪಡಿನೆಬಲ್ಲೊ ಂಡುದ್ದ ಂಡನಾಭೀಪುಂಡರೀಕ 
ತ್ಯ! ರ್ಣೆಕೆಗಳುತೆ kiN 4ಪೂರ್ಥ್ವಪುಂಡ್ರ ಶ್ರೀ ಚೂರ್ಣಂಗಳಿಂ (ಚಿಕವಂ, 
೩೩-೧೧)... ['ಪಡಿನೆಬಲ್‌ - ಕೊಳ್‌,] 


(ಬಾಳಬ. ೨೫). 


ಪಡಿನೋಡು (ಕ್ರಿ). ಹೋಲಿಸಿ ನೋಡು; ತಾಳೆನೋಡು : ಪಡ 
ನೋಡಲ್‌ ಹಂಸೆಗಂ ಬೆಳ್ಳುಗಿಲತಿಧನಳಂ (ಜಗವಿ. ೧೨-೬೩). 
[ಪಡಿ + ನೋಡು] 
ಪಡಿಸಚ್ಚ "ನಡಿಪುಚ್ಛ' ನೋ. 
ಪಡಿಸಚ್ಛ « ಪಡಿಪುಚ್ಚ' ನೋ. 
ಪಡಿಸತ್ತ (ನಾ). ಒಂದರ ಪ್ರತಿಯಾಗಿರುವ ಮತ್ತೊಂದು ಪತ್ರ ; 
ನಕಲು : ಹೋಗದೆಲೆ ಮುಗಸ ಇದು ಪಡಿಪತ್ರ ವೆಂದೆನುತೆ ಆಗಳೇ ಬುದ್ಧಿ 


ಗೊಟ್ಟಿಳು ತಮ್ಮ ಸತಿಯೆನುತೆ ತಮ್ಮರುಯನ್ನ ಪೊಗಳುತುಂ ಪಾಡುತುಂ 
i ೭-೮೭). [ಪಡ್ಕಿ-- ಸತ್ರ] 


ಪಡಿಸದಾರ್ಥ, 


ಪಡಿಪೆದಾರ್ಥ, (ನಾ). ಆಹಾರಸಾಮಗ್ರಿ ; ಭೋಜನ ಪದಾರ್ಥ: 
ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥನ ನೀಡಿದರೆ ಮುಂದೆ 
ಸಕಲಪದಾರ್ಥವನೀವನಂ (ಬಸನ. ೪೨೦). [ಪಡಿ + ಪದಾರ್ಥ] 

ಪೆಡಿಪದಾರ್ಥ,(ನಾ). ಪ್ರತಿಯೊಂದು ವಸ್ತು ; ಪ್ರತಿಪದಾರ್ಥ : 
ನೀನೊಲಿದಡೆ ಕೊಟಡಂ ಕೊನರುವುದಯ್ಯಾ . . . ನೀನೊಲಿದಡೆ ಸಕಲ 
ಪಡಿಸದಾರ್ಥ ಇದಿರಲಿರ್ಪವು (ಬಸನ, ೬೬); ಅದು ಬೇಕು ಇದು ಬೇಕು 
ಎಂದೆಂಬ ಎದೆಗುದಿಹತನ ಬೇಡ ಹದುಳಿಗನಾಗಿದ್ದರೆ ಸಾಕು ಪಡಿಪದಾರ್ಥ 
ತನ್ನದೆ: ಡೆಗೆ ಬಹುದು (ಸಮಾನ. 'ಗಿ-೩). [ಪಡ್ಯಿ -ಪದಾರ್ಥ] 

ಪಡಿಸದ ತಿ (ನಾ). - ಪಡಿತರನದ್ಮತಿ: ಸಡಿಪದ್ಧ ತಿ' ಕಾನೂನಾದೆೊಡಸೆ 
ಅವನಿಗೆ ಆ ಆಫೀಸಿಗೆ ವರ್ಗವಾಗಿತ್ತು (ಭ್ರಮಾನ. fl [ಸಡಿ, 4 ಪದ್ಧ ತಿ] 

ಪಡಿಸಾಟ "ಸಡಿಪಾಡು' ನೋ. 

ಪಡಿಪಾಟಿಲ' "ಸಡಿಪಾಟಲು” ನೋ. 

ಪಡಿಪಾಟಲು, ಪಡಿಸಾಟಲ, ಪಡಿಪಾಟ್ಲು, ಸಡಿಪಾಟ್ಕು, ಪಡು 
ಪಾಟಲು, ಪಡುಪಾಟ್ಲು (ನಾ). ಎ ಪಡಿಪಾಡು ೧ : ಶಿಶುಗಳ ಶಿಖ 
ವನು ಪಶುಗಳ ಬಾಲಕೆ, ಹೊಸೆದು ಗಂಟಿನು ವಿಂಸುಳಿಸಿ ಕಟ್ಟುವ ನಸುನಗಿ 
ಯಲಿ ನನಂಗುಸುರುವ ನಿನ್ಮುಯ ಹಸುಳರ ಪಡಿಪಾಟಿಲ ನೋಡೆನುವ 
(ಪ್ರಸಭಾ. ೧೭-೧೯) ; ತಮ್ಮಗಳನ್ನು ಅಗಲಿದ ಗಳಿಗೆಯಿಂದ ಹೊಟ್ಟಿಗೆ 
ಅನ್ನವಿಲ್ಲದೆ . ೬ ಇಲ್ಲದ ಪಡಿಪಾಟಿಲನ್ನೂ ಪಟ್ಟಿ (ಮುಸುಗ. ೧೮೭); 
ಮನೆಯಲ್ಲಿ ಹೆಣ್ಣು ದಿಕ್ಶಿಲ್ಲದಿದ್ದರೆ. ಆಗುವ ಪಡಿಪಾಟಲಿನ ಪರಿಚಯ ಆಗ 
ಆತನಿಗಾಯಿತು (ರಾಗಿಣಿ: ೬೩), ಪಡಿಪಾಟಲ: ಕೂಸು-ಕುನ್ನಿಗಳ 
ಪಡಿಪಾಟಿಲಳ್ಯಂತು ನೆಲೆಯಿಲ್ಲದಾಯಿತು (ಕುಮುಡಿ.೧೮). ಫಡಿಪಾಟ್ಲು : 
ಆಕಿ ಗಂಡಂದಿಸ್ಟು ಅಡಾವುಡಿ ಆಗೇದ ಆಂತ ಇಸ್ಟು ಪಡಿಪಾಟ್ಲು ಬಡ 
ಬೇಕಾಗೇದ ಪಾಪ! (ಡಾಸಕೂ. ೮೧). ಪೆಡಿಸಾಟ್ಟು : ನೈನಾಗ 
ಬೇಕಂತಾನೇ ಇಷ್ಟೆಲ್ಲ ಸಡಿಸಾಟ್ಫು ಬೀಳೋದು (ದಿವಾಬ. ೭೬). 
ಪೆಡುಪಾಟಿಲು: ಈ ಬಡ ಆಚಾರ್ಯರ ಪಡುಪಾಟಿಲು "ನೋಡುವುದೇ 
ಕಪ್ಪ ' (ಬೆಂಗಬ. ೩೨) ; ಜೀವನದಲ್ಲಿ ಕಷ್ಟಗಳು ಮತ್ತು ಜಂಜಾಟಗಳು, 
ಸಡ್ಜುಪಾಟಿಲುಗಳು ಇನೆ(ರೂಢಿ) ಪಡುಸಾಟ್ಗು W: 

[ಪಡಿಪಾಟು( ಎ ಸಡಿಪಾಡು) --ಆಲು ಗ 'ಅಲ್‌,)] 

ಪಡಿಪಾಟು "ಸಡಿಪಾಡು' ನೋ. 

ಪಡಿಪಾಟ್ಲು "ಸಡಿಪಾಟಲು' ನೋ. 

ಪಡಿಪಾಟ್ಕು «ಪಡಿಪಾಟಲು' ನೋ. 

ಪಡಿಸಾಡು ಪಡಿಪಾಟ, ಪಡಿಪಾಟು, ಪಡುಪಾಟು, ಪಡುಪಾಡು 
(ನಾ). ೧. ಅಧಿಕವಾದ ಕಷ್ಟ; ಅತಿಯಾದ ಬವಣೆ,-ತೊಂದರೆ: 
ಹೇಳಲಾರೆನು ಬೆಳೆದ ರೋಗಗಳೋಳಿಯಿಂದಲಿ ಬಳಲಿದಾ ಪಡಿಪಾಡ 
ಕಷ್ಟಗಳ (ಅರ್ಚಾವಿ, ೮-೨೦), ಪಿ. ಸಮಾನ ; ಸಾಟಿ : ರುಖಾಡಿಸಿದ 
ಬಲುನಿದ್ಯೆಯಲಿ ಪಡಿಪಾಡು ಭಾರ್ಗನಗೆನಲು (ಕೋಗಯ. ೨೦-೧೦), 
ಪಡಿಸಾಟಿ: ೧. ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟ 
ಪಡಿಪಾಟಿ ಪಟ್ಟಿ ದ್ಹುಣನ್ನೂ ನೆನಪಿದೆ (ನಾಡಿಗೇ, ೮), ಪಡಿಷಾಟು : 
೧. ಮುಂಬ್ಬ ನ ಗಂಡನ ಒಲ್ಲೆನು ನಾನು ತಪ್ಪದೆ ಪಡಿಪಾಟ ಪಡಲಾಟಸಿನಕ್ಕ 
(ಪುರಂದ. ೪-೯೩ ಅನುಪಲ್ಲವಿ); ದಮಯಂತಿ ನಳರಾಜರಿಬ್ಬ್ರಾರು ಬಾಳುವ 
ಪಡಿಸಾಟು ನೋಡು ನೀನೆಂದಾ (ಯನಳ.೬೦).: ಪಡುಷಾಟುಃ (0). 
ಪಡುಪಾಡು : ೧. ನೀಲಾ ವೆಂಕಣ್ಣ ನ ಸಡುಪಾಡು ನೋಡಿ ತಾನು 
ಕಛೇರಿ ಮಾಡುವುದಾಗಿ ಹೇಳಿದಳು (ನಟಸಾ, ೫೨೨). 

[ಪಡ್ಮಿ 4 ಪಾಡ್ಕು] 

ಪಡಿಪಾಸು (ಕ್ರಿ). (ನಡೆಮಡಿಯಂತೆ) ಎದುರಿನಲ್ಲಿ ಹಾಸು: 

ಮಣಿಯೆ ಸುತಶೋಕನುಂ ಮನೆಡೆಆಕದಿನಿದಿರೋಗಿ ಯೋಗಿಪದತಳ 


೫೧೪೫ 


30 


"40 


sy 


ಪಡಿಬಂದ 


ಮಿಳೆಯಂ. ಸೆಜಿಕಿ ಮುಟ್ಟಿದ ಮುಂ ದುಗುಲದ ಸೆಳಿಗಂ ಪಡಿಪಾಸಿ 
ಮೊಬಿಕಿ ದಂ ಮಂನ್ನಡಿಯೊಳ್‌ (ಚಂದ್ರಫು. ೫-೨೨). [ಸಡ್ಕಿ + ಪಾಸ್ಕು] 
ಪಡಿಪುಚ್ಚ "ಪಡಿಪುಚ್ಛ' ನೋ. 
ಪಡಿಪುಚ್ಛ, ಪಡಿಸಚ್ಚ, ಸಡಿಸಚ್ಛ, 
ಎದುರುನುಡಿ; ಮರುಮಾತು. ' ೨. ಸರಿಸಾಡಿಯಾದುದು ; 
ಎಣೆಯಾದುದು ; ಸದೃಶವಾದುದು: ಸೋಮೇಶ್ವರಲಿಂಗಕ್ಕೆ 
ಸಡಿಪುಚ್ಛ ವಿಲ್ಲ (ಬಿಬ್ಬಬಾ. ೩-೩) ; ನಡೆನುಡಿ ಸಿದ್ಧಾಂತವಾದ ಶರಣಂಗೆ 
ಪಡಿಪುಚ್ಛ [ನಾಕಾಂ. ಚ್ಚೆ]ನಿಲ್ಲ ಗುಡಿಯೊಡೆಯೆ  ಗುನ್ಮುಟಿನಾಥನ 
ಅಗನ್ಯೇ ಶ್ವರಲಿಂಗದಲ್ಲಿ ಐಕ್ಕನಾದ ಶರಣಂಗೆ (ನುನುಗುಂ. ಕ. ೨೬೪-೬೯). 
೩.ಸಂಶಯ ; ಅನುಮಾನ ; ಸಂಜೇಹ : ಅಚ್ಚು ತಂಬಡೆವುದಕ್ಕೇನು 
ಕಾರಣನಿಂಜೇ ನಚ್ಚರಿಯೆ: ನಾನು ತಹುದಕ್ಕೆ ಈ ಪಂಥ ಸಂಪು [ ಕಾಊ. 
ಚ್ಚ)ಮೇ ತೂರು ನೀಳೆಯನನು (ಸಮ್ಮಳೌ. ೧೧-೪೪). ೪. ಪರಿ 
ಹಾರ; ನಿವಾರಣೆ ; ಉಪಶಮನ : ಅಜಿಕಿದು ಮಾಡುವ ದೋಸಕ್ಕೆ 
ಪಡಿಪುಚ್ಛವಿಲ್ಲ (ಸ್ರಭೋಗ. ೨೩). ಪೆಡಿಪಚ್ಚ : ೧. ಆ ಸುರೇಶ್ವರ 
ಈ ಹದಕೆ 'ಪಡಿಪಚ್ಚೆ[ಜಾತಾಂ. ಚೈ ]ವಿಲ್ಲವಗಾಹಿಸಲ್‌ ಖಾಂಡನನ 
ಹುಲ್ಲೆಯ ಹೂಹೆಗಳು ಹೆಬ್ಬುಲಿಯ ಹಾಯ್ವವೆನುತ್ತ ಗರ್ಜಿಸಿದ 
(ಕುವ್ಯಾಆ. ೨೦-೩೨). ಪಡಿಸಚ್ಛ : ೧. ಮೇಲಿನ “ಕುವ್ಯಾಆ.” 
ಪ್ರಯೋಗದ ಪಾಠಾಂತರವನ್ನು ನೋಡಿ. ಪಡಿಪುಚ್ಚ : 
೧. ಸರ್ವವ್ಯವಥಾನವೆ ತಿಳಿದು ತಾ ಹಿಡಿದ ಕ್ರಿಯೆಗೆ ಪಡಿಪುಚ್ಚ 
ವಿಲ್ಲದೆ (ಎಲೇಶ್ವ.. ೧೭೦); ಇದ್ದೂ ಇದಿರಿಂಗೆ ಒಡಲೆಡೆಗೊಡದ 
ಅಗಮ್ಮಂಗೆ ಪಡಿಪುಚ್ಚ ನಿಲ್ಲ (ಸರ್ನರೆ. ೯೯-೫೪೧). ೩. “ಪಡಿಪುಚ್ಚ ಮೆನಲು 
ಸಂಶಯ? (ಡತುಸಿ. ೨೦೨); ಕ್ರೀನಂತಂಗೆ ಪಡಿಪುಚ್ಚಕ್ಕೆ ಬಂದಾಗನೇ 
ಆಚಾರಕ್ಕೆ ಭಂಗ (ಮೋಳಿಮಾ. ೬೩-೨೫೭); ಮುಚ್ಚು ಮಲಕಿಯಿದೇಕೆನಗೀ 
ವಿರಹದ ಸ ನಿರೀಕ್ಷಿಸಿ ನೋಡೆ ಆಚ್ಚೊ ತಿಂತ ನಿನ್ನ ಮೈಯೊಳು 
ಪಡಿಪುಚ್ಚ ವೇಸಿದನುಸುರಬರೆ (ನೇಮಿಸಂ. kw ನನ್ನ ದುರಾಗ್ರ ಹೆ 
ದಿಂದ ಮೊಚ್ಚ ತಂ ನಿನ್ನರಸುತನಕೆ ಕೇಡಹುದು ಸಡಿ[ನಾಕಾಂ೦]ಪುಚ್ಚ ನೇಕ 
ದಕೆಯದಣಂದ ನೃಪನೀತಿಯಂ ಮಾಅಬೇಡನನಿಪಾಲ (ಸನ್ಯುಳಾ,೧-೪೫). 
೫. ವ್ಯತ್ಯಾಸ ; ತಾರತಮ್ಯ : ಇಂತು ಆಚಾರಕ್ಕೂ ಆಳವಿಂಗೂ 
ಪಡಿಪುಚ್ಚ ನಿಲ್ಲವಾಗಿ ಆಚಾರನೆ ಕುಲ ಅನಾಚಾರವೇ ಹೊಲೆ ಇದಕ್ಕೆ ಒಲ 
ವರನಿಲ್ಲ (ಏಲೇಶ್ವ. ಕ. ೪೪೩-೬೦) ; ನಾನೊಡೆಯ ಇವನಡಿಗನೆಂದು ಪಡಿ 
ಪುಚ್ಚನ ಮಾಡುವನ್ನ ಕೃ ಅದು ತುಡುಗುಣಿಯ ಸವಿತ (ನೋಳಿಮಾ. 
೧೪-೬೮). ೬. ಪುನಃ ಪರಿಶೀಲಿಸುವಿಕೆ : ಸಡುವಣ ಕೋಣೆಯಲ್ಲಿ 
ಮಡಗಿರಿಸುವಾಗ ಸಡಿಯೆ ನೋಡಲಾಗಿ ಐಗಳವಾಗಿತ್ತು ಅದು ಬಿಡು 
ಬಿಸಿಲಿನಲ್ಲಿ ಒಣಗೆ ಸಡಿಪುಚ್ಛಕ್ಕೆ ಮೂಗಳನಾಯಿತ್ತು  (ನೋಳನೂ. 
೨೧೬-೬೬೧), ೭. ಅಡ್ಡಿ; ನಿರೋಧ: ನುಡಿವಲ್ಲಿ ಕಿಂಕಲವನಜಕಿ 
, ನುತ್ತೊಂದನೊಡಗೂಡುನನ್ಲಿ ಒಡಗೂಡಿ ಬಿಡು ನಲ್ಲಿ ಸರ್ನದಯಕ್ಕೆ 
ಸಡಿಪುಚ್ಚ ನಿಲ್ಲದಿರಬೇಕು. (ಸರ್ವನ, ೫೪-೨೮೯). 
[<ಪ್ರಾ. ಪಡಿಪುಚ್ಛಾ./ಸೆಂ. ಪ್ರತಿಪೃಚ್ಛಾ] 
ಪೆಡಿಬಂದ, ಪಡಿವಂದ (ನಾ). ಪ್ರತಿಬಂಧ; ಅಡ್ಡಿ ; ಅಡಚಣೆ: 
ಪಡಿಯೆಡೆಯ' ಪಡಿಯಜತಿಯರ್‌' . . , ಮಾಣ್‌ ಮಾಣಿಮೆಂದು ಗದಲ 
ಲೊಡಮಾಂಜನೇಯಂ ಕಿನಿಸಿಂ--ಇಂತುಮೊಂದು ಪಡಿಬಂದಮೇಂ ? 
. ಎಂದಂ (ರಾನಾಶ್ವ. ೧೨೧-೧೯). ಪಡಿನಂದ: ಅಟ್ಟದೆಲೆಯ 
ಮಾತನ್ನೈಟ್ಟ ನೆ. ಕೇಳ್ದಿನ್ತು ದಟ್ಟಿ ಕ್ಲಿರಗುಂ ಬೆರೆಗುನಂ ಬಗೆಯದೆ ಕಟ್ಟ ಕ್ಸೈತ್ತ 
ನೆಆಕಿಯಮ್ಮು. ನೋಡನೆಳೆಗೆದಪ್ಬಿ ರೂಢಿಯೊಳೆಸೆದಿರ್ಸ್ಟ 7೭% ನೀಂ 
ಪೊಗಲಡೆಸ ೫ ತೆ ಪಡಿನನ್ನಮ್ಮಾಡಿ (ಸೌಇಇ, 1X-i, ೩೧-೧೩; 966). 


ಸಡಿಪುಚ್ಛ (ನಾ). ೧. 


[<ಪ್ರಾ. ಸಡಿಬಂಧ./ಸಂ. ಪ್ರತಿಬಂಧ] 


ಪೆಡಿಬರಿಸು 


ಫೆಡಿಬರಿಸು, ಸಡಿಬಲಿಸು (ಕಿ). ಪ್ರತಿಭಟಿಸು; ಎದುರಿಸು; ಎದುರು 
ಬೀಳು : ನಡೆಯಿಂ ಚಿಕದೇನೇಂದ್ರಂಗಡಿಗೆಜಗಿಂ' ತಡೆನಳಲ್ಲು ಸಡಿಬರಿಸಿ 
ದೊಡಾನೊಡವರ್ನೆನೆಂದು ಜೈತಜಿಯೊಡನಾಡಿದಳನನ ಮಡದಿ ಪೊಜ 
ಮಡುನೆಡೆಯೊಳ್‌ (ಅಪ್ರತಿ. ೭೭-೧೪); ಹರನ ಸಾಹಸಕಂಜದೆ ಪಲನಗಲು 
ಮುಸ್ಟುರ ಪಡಿಬರಿಸಿ ಪೋರಿದುದು ಪುರದೊಳಗಿರ್ಪ ಪುಣ್ಯಾಂಗನೆಯರ 
ಸಚ್ಚರಿತದ ಸಲಿಗೆಯಿಂದೈಸೆ (ಹದಿಬ. ೨-೪೮) ; ಪಡಿಗೋಂಟಿಗೆಯ್ದೂ 
ಕಡುಸಂ ಪಡಿಯಗಟಿಕ್ಸಿಯ್ಸುಳನೆನಾರ್ಪು ಕಡುಗೂರ್ಪಗಳಂ ಪಡಿವಡೆ 
ಗೆಯ್ದಂದವರೊಳ್‌ ಪಡಿಬರಿಸಿದರನುಮು ವಿಷ್ಣು ಜಿನ್ನು ಗಳನ್ನರ್‌ (ಚಿಕವಿ. 
೨-೪೫) ; ಪಡಿಬರಿಸಿ ಖೇಚರನ ಬಲನೊಗ್ಗೊ ಡೆಯದೈ ತಂದಗಣಿತಾಸ್ತ್ರದಿ 
ಬಿಡದೆಸುತ(ಬೇನೀನು, ೨-೩೫), ಪೆಡಿಬಲಿಸು : ನುಿರಿವುದಸುರರ ಸೇನೆ 
'ಯೊರ್ಮೆ ದಿನಿಜರ ದಳಂ ಪೆಬಿದೆಗೆವುದೊರ್ಮೆ ಪಡಿ[ಪಾ590, ಡೆ]ಬಲಿಸಿ 
ನೂಂಕುವುದೊರ್ಮೆ (ಚೆಬಪು. ಪಡಿಬಲಿಸಿ ಸುರಭಟಿರ್‌ 
ಮುತ್ತುವರ್‌ ಕಡುಗಿ ರಾಕ್ಷಸಭಟಿರ್‌ ನೂಂಕುನರ್‌ ' ತಾಂಕುವರ್‌ 
(ಚೆಬಪು, ೪೨-೩೯). : [-ಪ್ರತಿಭಓಸು] 

ಪಡಿಬಲ, ಪಡಿಬಳ(ನಾ). ೧. ಅಗತ್ಯಕ್ಕೆ ಸಹಾಯಕವಾಗಿ ಬರುವ 
ದೊಡ್ಡ ಪಡೆ : ಪಡಿಬಲನ ಬರಲೀಯದನಿಲಜನೊಡನೆ. ಸೈಂಧವ ಸಾಡುತಿ 
ರಲಿಮ್ಮಡಿಸಿತಾಹವನಿತ್ತ ಮೋಹರಮಧ್ಯರಂಗದಲಿ (ಕುಪ್ಯಾಡ್ರೋ.೫-೬೬); 
ಬಲಿದುದನಿತಜಿ ಮೇಲೆ ರಣ ಕಡುಗಲಿಗಳಿಬ್ಬರಿಗೊಡನೆ ಪಡಿಬಲ ನಿಲುಕಿತು. 
(ತೊರರಾ. ೬-೩೩-೩); ಭಾರಣೆಯ ಗಂಡಶೈಲಗಳೆಲ್ಲ ಗಮನದುರು 
ಮಾರುತನ ಗತಿನಿಡಿದು ಪಡಿಬಲವು ಮಂಂಕೊಂಡು ಧಾರಿಣೀಶನ 'ಸುತ್ತಿ 
ಸೋಸಂತದೇಂ ಬೆಡಗ ತೋರುವುದೊ.ತತ್ಸ್ಫಮಯದಿ (ನೆಂಕಾರಾ, ೫-೧-೨೧); 
ಚಿತ್ರ ಚಿತ್ರಾಂಗ ಸುಕೇತುಗಳ೯ ಮಂಂತಪ್ಪ ಸಂದ ಮಹಾರಥರುನುತಿ 
ರೆಥರುಂ ಜೋದರುಂ ನಿಚ್ಚದ ಕಇಹಿನ ಬಂಟಿರನುಲೀದು ಪಡಿಬಲಮಂ 
ಕೂಡಿ ತೆರಳ್ಳರ್‌' (ರಾಜಾಶ್ವ.೯೪-೨), ೨. ಪ್ರತಿಬಲ; ಎದುರು ಸಜೆ; 


೨೬-೧೯); 


ಶತ್ರುಸೈನ್ಯ : ಭಾಳಲೋಚನನಾದೊಡಂ ಕಾದಿ ತಂದಪೆವು ಎಂದು | 2 


ಗದ್ಮುಗೆವೊಯಿದು ನೆರೆದುದಾಳೆಯ ಕುಲಂ ಬಂದು ಕೂಡಿತು ಶಿನಜ್ರೋಹಿ 
ಗಳ ಪಡಿಬಲಂ (ಇಹರ, ದೇ.೩೭-೧೦); ನಾಡ ಕೋಂಟೆಯೆಂ ಬಾಗಿಲ್ಲಟ್ಟಿ 
ಮುಂಬರಿವ ಪಡಿಬಲದಿರವನಜಿಕಿತಾಗಳಣಿಯಿರ್ದ ರಾಯನೋಹರಂ ಮಂಂ 
“ಡೊತ್ತಿ ತಾಗಿ ಕೋಲ್ಕಟಕಿಗಜಿಕಿದು ದೆಸೆಗಿಡುವಿನಂ ಕಾದುವುದುಂ 
(ಉನೂಶ್ವ: ೧೨೬-೨೦). ೩. ಬೆಂಬಲ; ಸಹಾಯ; ನೆರವು: 
ಮುಗ್ಧೆಯ ಕಪೋಲದ ಕೋಪಂ ಕಣ್ಗಳ ಖಾತಿ ಮೊಗದ ಮಂನಿಸು 
ಸುಯ್ಯ ಕಠಿ[ನ]ಂ ಪುಟ್ಟು ವನುರಾಗಕ್ಕೆ ಪಡಿಬಲನಾಗೆ (ನಂಬರ, 
೧೪-೫೮) ; ಎಲವೊ ಕರ್ಣಾತ್ಮಜನ ಹೊಯ್ಸುಗ್ಗ ಳಿಕೆಯಲಿ ಹೊರೆಯೇಲ 
ದಿರು ಪಡಿಬಲಕೆ ಕರಸಾ ಕೃಷ್ಣ ಪಾರ್ಥರ ನಿನ್ನಲೇನಹುದು (ಕುನ್ಯಾಕ, 
೧೦-೪೪) ; ದುಂದುಭಿ ಮೊಳಗೆ ಬೆರಲ ತುಟಿಗಳ ದನಿಯಿಂದ ನಡೆನ 
ಕಾಲಾಳು ಮಂಂದುವರಿಯೆ ಮೇಲನರು ಸಂಗನುದೇವ ಬಂದನು ಪಡಿಬಲ 
ವಾಗಿ (ಕುರಾಸಾಂ, ೧೩-೨೪). ಪೆಡಿಬಳೆ: ೨. “ಪಡಿಬಳ-ಪ್ರತಿಬಲ? 
(ತದ ಕೋ. ೨೩). [ಪಡ್ಕಿ-ಬಲ್ಯ./ಸಂ. ಪ್ರತಿಬಲ] 

ಫಡಿಬಲಿಸು "ಪಡಿಬರಿಸು' ನೋ. 

ಪಡಿಬಳ "ಪಡಿಬಲ ನೋ. 

ಪಡಿಬಾಹಿರ (ನಾ). ಅನಧಿಕಾರಿ ; ಅಯೋಗ್ಯ ; ತುಚ್ಛ : ನಾವು 
ಪಡಿಬಾಹಿರರು ಬೀಯದ ಸೇನಕರು ಸಮಹಂತಿಗಾಣರಿಗೀವುದೈ ದೃಢ 
ಮುದ್ರಿತಾಂತರ್ಮಾನಸಾಮೃತನ (ಕುನ್ಯಾಅ. ೨೧-೪೪). 

[<ಪ್ರಾ. ಪಡಿಬಾಹಿರ. /ಸಂ. ಪ್ರತಿಬಾಹ್ಯ] 

ಪಡಿಬಿಂಬ, ನತಿಬಿಂಬ (ನಾ). ಪ್ರತಿಬಿಂಬ; ಪ್ರತಿರೂಪ: ಎಲ್ಲ 

ನೈ ಸರಂತಲ್ಲ ಲಕ್ಷ್ಮೀನಲ್ಲಭನ ಪಡಿ[ಪಾಂಾಂ. ಪ್ರತಿ]ಬಿಂಬ ನಿನ್ನಲಿ ನಿಲ್ಲಬಲ್ಲನೆ 


೫೧೪೬. 


0 


5 


30 


35 


40 


45 


ಪಡಿಮಾತು 


ಕಲಿಪುರುಷನೆತಿಬೇಗ ತೆರಳಿದನು (ನಳಚ, ೯-೧೦). ಪೆತಿಬಿಂಬ: ಪುರ 
ಹರನ ಪ[ಪಾ೫ಂ. .ಪ್ರ)ತಿಜಿಂಬನೆನಿಸಿದ ಶರಣರಂ ಧಿಕೃರಿಸಿ ನಿಂದಿಸಿ ನರಕ 
ಭಾಜನರಾದಿರೀಶ್ವರದೂಸಕರು ನೀವು (ಬಸಪು. ೫೭-೪೦). 
[<ಪ್ರಾ. ಪಡಿಬಿಂಬ./ಸಂ. ಪ್ರತಿಬಿಂಬ] 

ಪಡಿಬೀಡಾರ (ನಾ). ಸರಿಸಮಾನವಾದ ಬಿಡದಿಮನೆ ; ಎಣೆಯಾದ 
ವಸತಿಗೃಹ: ಪಡಿಜೀಡಾರದಿಂಡುಡುಗೊಿ ಯಿಂದ ನೆಸಲ್ಲುಡಿಯಿಂದ 
ನನನು ಸತ್ಯರಿಸಿ (ಕುರಾಸಾಂ. ೯-೭೯); ಹಿಮವಂತನು . . . ಅಂತ 
ರಂತರವಣಶಿದು. ಬಂದ ನಿಬ್ಬಣಿಗರ್ಗನಂತನಾಗಿರ್ದ ಪಡಿಬೀಡಾರಮಂ 
ತೋಜಕ ಸರಿತಸದೊಳೀಶ್ವರಂ ಹರಯೇ ೦ದ್ರಾದ್ಯರೊಡನೊಡ್ಡೋಲಗ 
ದೊಳೆಸೆದನು (ಚೆಬಪು. ೩೭-೬). [ಪಡ್ಕಿ 4- ಬೀಡಾರ] 

ಪಡಿಬೀಡಾರಗೈಸು (ಕ್ರಿ). ಸರಿಸಮಾನವಾದ ಬಿಡದಿಮನೆಯನ್ನು 
ಸಿದ್ಧಪಡಿಸು : ಗಮ್ಮನೀತಗೆ ಸಡಿಬೀಡಾರಗೈ ಸೆಂದು' ಕನ್ಮುಗೋಲನು 
ಮಂತ್ರಿಗೊರೆದ (ಭರಚ, ೪೭-೧೨೩). 

[ಸಡಿಬೀಡಾರ-*ಕೈಸು(-5ಕೆಯನ್ನು)] 

ಪಡಿಭತ್ಯ (ನಾ). ಆಹಾರಧಾನ್ಯಗಳ ರೂಪೆದಲ್ಲಿ ಕೊಡುವ 
ಸಂಭಾವನೆ : ಅನನಶ್ಯನಾಗಿ ಈ ಬ್ರಾ ಹ್ಮಣರಿಗೆಲ್ಲಾ ಪಡಿಭತ್ಯನೇಕೆಂದು 
ಪ್ರಶ್ಲಿಸಲಾರಂಭಿಸಿದನು. ಈ ಕಾರಣದಿಂದ ಇತರರೆಲ್ಲರಿಗೆ ಆದಂತೆ ಆನಂದ 
ದಾಸರ ಮನೆಗೆ ಸಲ್ಲುತ್ತಿದ್ದ ಉಪಾಯನವೂ ನಿಂತುಹೋಯಿತು (ಕಭವಿ. 
11, ೬೧೧): [ಪಡಿ, 1-ಭತ್ಯ(-ಆಬತ್ತಾಯ)] 

ಪೆಡಿಮಟ್ಟಿ ಯ, ಪಡಿಮಕೆಯ (ನಾ). [ಸಂಗೀತ] ಒಂದು ಬಗೆಯ 
ದೇಶೀತಾಳ : ಅವರನಸರಮಜಂದು ರಚ್ಛೆಯ ಮುಟ್ಟಿಯೆ ಪಡಿನುಟ್ಟಿಯ 
ರುಂಂಸೆಯಮಡ್ಡ ತಾಳ ರೂಪಕಮೆಕ್ಕತಾಳಂಗಳೆಂಬ ಸಪ್ತ ತಾಳಂಗಳಂ 
ನಿವರ್ತನಗೆಯ್ಲೂ (ಜಾಥಪು. ೯-೧ನು. ಪಡಿಮಠೆಯ : ಚೀಗದಿ 
ಧೃವನುಕೆಯಂವು ಪಡಿಮಕೆಯನು ಯೇಗೈಯಲಡತಾಳಗಳು(ತರ್ಕಕಾ, 


೭-೫೬), [-ಆಸಂ. ಪ್ರತಿನುಟ್ಮಿ] 


“| ಪಡಿಮಠೆಯ "ಪಡಿಮಟ್ಟಿಯ' ನೋ. 


ಪಡಿಮದ್ದಳೆ (ನಾ). ಸರಿಸಮಾನವಾದ ಮದ್ದಳೆ (?) : ಎಲೆಲೆ 
ಹಾರುವನೇಕೆ ಹರಿನೇಖಳೆಯ ಕೇಳಿಕೆಯೇಕೆ ಪಡಿ[ಪಂಠಾಂ. ಫಡ, ಬಡಿ] 
ಮದ್ದಳೆಯ ಬಡಿಕರ ಬಿಂಕ ಮೇಳವವಿಲ್ಲಲಾ ನಿನಗೆ. . . ಎನುತ ಬಾಣಾ 
ವಳಿಯ ನಿನಿಂಸಕೆ ಕಡಿದು ಗುರುಜನನೆಚ್ಚ ನಾ ಭೀಮ (ಕುನ್ಯಾಕ. ೩-೨೨), 

[ಸಡ್ಯಿ -- ಮದ್ಮಕ್ಳ(-ಲ. ಮದ್ದಲ್ಲ] 
ಪಡಿನುದ್ದು (ನಾ). ಪ್ರತಿಯಾದ ಔಷಧ ; ಬೇರೆ ಮದ್ದು. 
ಪಡಿನುದ್ದು ಅಕಿ- ಬೇರೆ ಉಪಾಯವನ್ನು ಮಾಡು : ನಮ್ಮ 
ಹೊಲದ ಬೆಳೆಯನ್ನು ಅನನ ಹೊಲಕ್ಕೆ ಸಾಗಿಸುತ್ತಿರೆಬೇಕು. ಇದಕ್ಕೆ 
ಏನಾದರೂ ಪಡಿನುದ್ದು ಅರೆಯಬೇಕು (ಬೆಳುನು. ೫೮). 
[ಪಡ್ಕಿ--ಮದ್ದು( .ಮದರ್ಶ)] 

ಪಡಿನುಲ್ಲ(ನಾ).ಸರಿಸಮಾನನಾದ ವೀರ,--ಸರಾಕ್ರಮಿ: ಬನ್ನಿರ್ತ್ತ 
ಮುಸ್ಮತ್ತಿರ್ವ್ವರುಳ್ಳಿ ರಿಯಾತಮ್ಮಿ ಕ್ಯುಳ್ಳಿ ವಿಗ್ರಹದಣ್ಣಿವೀರಸಿಂಹಾಸನಿಗ 
-ಪಡಿಮಲ್ಲಂ ನೋಡಿ ಕೊನುರಮ ೫೫% (ಎಕ್ಕ ೫1, ಚಳ್ಳಕೆ ೮-೩; 
ಸು. 8107). ಸೆಂ. ಪ್ರತಿನುಲ್ಲ] 

ಪಡಿಮಾಟಿ (ನಾ). ಪ್ರತಿಯಾಗಿ ಮಾಡುವ ಕ್ರಿಯೆ; ಬದಲಾಗಿ 
ಮಾಡುವ ಕಾರ್ಯ : ಒಡಲಂ ದುಃಖಿತಮಂ ಚಂಚಲಮಂ ಕೊಂಡು 
ಯನ್ವಿದರೊಳ್‌ ಸಡೆಯಂಂ ಸೌಖ್ಯಮನಿನಿತಂ೦ ನಿಜದಿಂ ಪಡಿಮಾಟಂ 
ದುಃಖಕ್ಕೊಡ್ಡಿರೆ ದುಃಖಂ ಮಂದುಡಿಡಿದಿರ್ದೇಡೆ ಸುಖಮೆಂದದನೇ 
ಕಲ್ಪಿಸುಗುಂ (ಸೌನಂದ. ೯-೪೦). [ಪಡ್ಕಿ + ಮಾಟ] 

ಪೆಡಿಮಾತು “ಪಡಿವಾತು' ನೋ. 


ಪಡಿಮಿಡಿ ೫೧೪೭ ಪಡಿಯಗಟಂ್‌ 
ಪಡಿನಿಂಡಿ (ಕ್ರಿ). ಪ್ರತಿಯಾಗಿ ಸ್ಪಂದಿಸು ; ಪ್ರತಿಸ್ಪಂದನವನ್ನು ೧. ಈ ಲೇಖೆಯ ಪ್ರತುಮೆಯ ಕಂಡರಿಸಿದ ಮಾಳನೆಯ ಮಲೆಯ. 
ನೀಡು : ಅದೊಂದು ರೀತಿಯಲ್ಲಿ ಅಂದಂದಿನ ಅನುಭವಕ್ಕೆ, ಅನಾಯಾಸ (ಎಕ. 2೫1, ಗುಬ್ಬಿ, ೬೬-೧; 12ನೆಯ ಶತ); ಶ್ರೀ ಚಂದ್ರನಾಥನ 


ವಾಗಿ ಪಡಿಮಿಡಿದ ಪ್ರತಿಕ್ರಿಯಾರೂಪದ ಸಾಹಿತ್ಯ (ಸರಿತೀ, ೮೫) ; ಕೆಲವು 
ಬಣ್ಣಗಳನ್ನು ಕಂಡೊಡನೇ, ನಮ್ಮ ಕಣ್ಣು ಅರಳುತ್ತವೆ. ನಮ್ಮ ಇಂದ್ರಿಯ 
ಗಳು ಪಡಿವಿಂಡಿಯಂತ್ತ ವೆ (ಸೌಂದಸ, ೨). , [ಪಡ್ಮಿ4ಮಿಡಿ,] 

ಪೆಡಿಮುಖ , ಹಡಿಮುಖ (ನಾ). ೧. ಎದುರು; ಅಭಿಮುಖ; 
ಮುಂಭಾಗ : ಅಂಜುನೆವು ನಿಮಗರಸರೇ ಬಲಪಂಜರದ ಗಿಣಿ ನೀವು 
ನಿಮಗೀ 'ಮಂಜರನ ಪಡಿಮಂಖಕೆ ನಿಲುವುದು ನೀತಿಯೇ ನಿಮಗೆ 
(ಕುವ ಎಲೆಲೆ ರಾಯನ ಪಡಿಮಂಖದೊಳಿಟ್ಟಿ ಳಿಸಿತೋ 
ಹೆಯ. ಬದುಕಿನಾಸೆಯ ಬಳಿಯ ಬಿಡಿರೋ (ತೊರರಾ. ೬-೩೦-೩೪) ; 
ರಥನಳಿದು ಕೈದಂವ ಬಿಟ್ಟು ಕಾಲಾಳಾಗಿ ಹರಿಯನು ಮುಟ್ಟ ಕಾದಲು 
ಬಂದನಾ ಕಡುಪಾಪಿ ಪಡಿಮಂಖಕೆ[ನೂಂಂ, ಕಡುವರಿಳಿದು] (ಸಿಭಾಗ. 
೧೦-೫೧-೪೪). ೨. ಪ್ರತಿಪಕ್ಷ; ಎದುರುಸಕ್ಷ; ಶತ್ರುಸಕ್ಷ: 
ಹತ್ತುಸಾವಿರ ತುರಗ ಸರಿಸದಲೇಜದವು ಪಡಿಮಂಖದ ಬಲ ಬೆದಕಿ 
(ಕುನ್ಯಾಕ- ೩-೩); ಪಡಿಮುಖದ ಹಳೆಗಲೆಯ ಕರುಳ್ಗಳನಡಸಿ ಬಸುಅಲಿ 
ಹೊಲಿದ ಹೊಲಿಗೆಯ ದಡಿಗರಕ್ಕಸರಾಯರಿದ್ದುದು ಕೋಟಸಂಖ್ಯೆಯಲಿ 
(ತೊರಂಾ, ೩-೭-೫). ೩. ಅಭಿಮುಖನಾದನನು ; ಎದುರಾದ 
ವನು : ಕೊಡಬೇಡ ಕೊಳಬೇಡ ಸುರವಿಜಯ ವಿಕ್ಕಲನ್ನ ಅಡಿಗಳನ್ನು 
ನಂಬಿ ಪಡಿನುಖನಾಗು ಗತಿಗೆ (ನಿಸಾಸು. ೮೯-೧). ೪. ಬೇರೆ ಕಡೆಗೆ 
ತಿರುಗಿಸಿದ ಮುಖ; ವಿಮನಖ : ಭಾರಿಧನುನಿದೆ ಭಾಮಿನಿಯ 
ಮುಂದೆ ಎನಗೆ ತವಗಿದು ವಶನೆ ಬಾವನ್ನ ವನು ವೇಸ್ಟಿ ಸಿ ಭುಜಗವಿದೆ 
ಯೆಂದವನಿಪರು ಹೊಲಿಗುಂದಿದರು. ಪಡಿ[ನಾಕಾಂ. 'ಭಯ]ಮುಖದ. 
ದುಗುಡದಲಿ (ಕುನ್ಯಾಆ. ೧೪-೨೫). ಹಡಿಮುಖ : .೨. ರಂಗಿಣಿಯ 
ಕೊಮ ಲ್ಲಿ ತುರಕರ ಕೂಡೆ ಕಾದಿ ದಳವ ಮಂಟಿಕಯಲಿಟಕದು ಹಡಿಮುಖದ 
ಘಾಯಂದಿಂದ ಸ್ವಾವಿಕಾರ್ಯ್ಯಕೆ ದೇಹವನೊಪ್ಪಿಸಿ ಕೊಟ್ಟು ಚೆನ್ನೈಯ 
ನಾಯಕರು ಶ್ರೀನಯಿಕುಂಕನನು ಎಯಿದಿದರು. (ಎಕ. ಸನ Ne 
೪೪-೬; i. [ಪಡ್ಕಿ ---ಮುಖ] 

ಪಡಿಮೂಡಿಸು (ಕ್ರಿ). ಪ್ರತಿಯಾಗಿ ಮೂಡಿಸು; ಪ್ರತಿಬಿಂಬಿಸು : 
ಸರಮಾಜರ ಮುಹಡಿ ರಸಿಕನ ಜೀವನವನ್ನು ಪಡಿಮೂಡಿಸಿತ್ತು (ಬಾಬಲ, 
೬೮) ; ಅಂತಹ ಅನುಭವವನ್ನು ಪಡೆದ. ಇನ್ನೊ; ಬ್ಬ `ಕನ್ನ! ಡ ರಸಿಕರು 
ಪಾಶ್ಚಾ ತ್ಯಸಮಾಜದ. ಬಗೆಬಗೆಯ ಪದರುಗಳನ್ನು ಕ್ಟ ‘a ಸಾಹಿತ್ಯಕ ತಿಗಳಲ್ಲಿ 
ಪಡಿಮೂಡಿಸಿದ್ದಾರೆ (ಸಾಸಮಾ. ೧೪), [ಸಡಿಮುೂಡು -..-ಇಸ್ಫು] 

ಪಡಿಮೂಡು (ಕ್ರಿ). ಪ್ರತಿಯಾಗಿ ಮೂಡು ; ಪ್ರತಿಬಿಂಬವಾಗು : 
ತನ್ನ ಆನಂದವು: ಅನರ ಮನ ಮೊಗಗಳಲ್ಲಿ ಪಡಿಮೂಡಬೇಕೆಂಬುದು. ಅನನ 
ಮನೀಷೆ (ಎರಸೆ. ೧೦೧) ; ಅಲ್ಲಿ ಕಲೆತಿರುವ ಜನಗಳ ನೆರಳೂ ಪಕ್ಕದ 
“ಫಡಿ'ಯೊಂದರ ಮೇಲೆ ಪಡಿಮೂಡಿ ಅಲುಗಾಡುತ್ತಿತ್ತು (ಬನಸಿ. ೨೫). 

» [ಪಡ್ಕಿ 4 ಮೂಡು] 

ಪಡಿನೆ, ಪತುಮೈ, ಪ್ರತುಮೆ (ನಾ). ೧. ಪ್ರತಿಮೆ; ಮೂರ್ತಿ; 
ವಿಗ್ರಹ:ಹಾಲುಗಲ್ಲಲಿ ಕಡೆದ ಪಡಿನೆಯನೆ ಕುಳಿತಿಹಳು(ಚಂದ್ರಸ.೮೩-೧೧). 
೨. ಪ್ರತೀಕ; ಸಂಕೇತ; ಕುರುಹು: ಆ ಸಂಜೆಯಿಂದಾ ಬಂಡೆ, 
ಕಲ್ಲವಸಿ, ಊರ್ನಿಳೆಗೆ ಮೇಣನಳ ಸಂಯಮಕೆ, ಪಡಿಮೆಯಾದುದು 
(ಶ್ರೀಂಮಾ, ೧೪೬-೧೧೯). ತುಂವೆಂ : ೧. ಅವನ ಅಯ್ದತ್ತು ಗಂಜನದ 
ಪತುಮೆಯೆ ಕಟ್ಟ ತನ್ನು ಅಟ್ಟಿಗೆ ಕೊಟ್ಟಿ ರಾಜೇನ್ಚ್ರಚೋಳನಾಟ್ಟಿ ರೆಯಂ 
(ಎಕ. 1೪ (R), ಹುಣಸೂ, ೫-೨೦ ; 1020); ಚಿನ್ನಾಗಿ ಪುಳಿದೊಡೆ 
ದೊಪ್ಪ ನಿಕ್ಕಿದ ಚೊಕ್ಕ ಚಿನ್ನದ ಪತುಮೆಗಳಂತೆ ರನ್ನದ ಮಂತ್ರ ಹಾರವ 
ನಿಟ್ಟು ಸುಗುಣಸಂಪನ್ನೆಯರಿರ್ದಂಕ್ಕೆ ಲದಿ(ನೋಹತ.೧೮-೩೬). ಪ್ರುತುಮೆ: 


ಸಾಕ್‌ ೧೧-೪೨) ; 


42 


45 


ಚೈ ತ್ಯಾಲಯದಲೂ ತೊಳಹರ ಬಳಿಯ ಅನಕಸೆಟ್ಟಯ ಮುಗ ಅದಿಸೆಟ್ಟಿಯಾ 
ಯೆರಗಿಸಿದ ಚತುರ್ನಿಂಶಶಿ ತೀರ್ಥಂಕರರ ಪ್ರತುಮೆಯನು ಯಿರಿಸಿ ಕ್ರುತಾ 
ರ್ತ್ವೃನಾದೆನು (ಮೈಆರಿ. ೧೯೪೬, ೯-೨; ಸು, 14ನೆಯ ಶತ) ; ನಸುನಗು 
ತೀಶನಗಜೆಯೊಳ್‌ ಸರಸಖಾಡುತ್ತೆ ಸರ್ವಾಂಗದೊಳ್‌ ನಿರ್ಮಳೋದಕವನಿರೆ 
ದೊತ್ತೆ ಚಂದ್ರಿ ಕೆ ಬಳಸಿ ನಿಂದ ನೀಲದ ಪ್ರತುಮೆಯಂದಮಂ ಸೋಲ್ತು 
(ಚೆಬಪು, ೪೫-೫೫). [-.ಪ್ರಾ. ಸಟಮಾ, ಸಡಿಮಾ./ಸೆಂ. ಪ್ರತಿಮಾ. 
/ತಮಿ. ಪತಿಮೈ, ಪತುಮೈ ; ತೆಲು. ಸತಿನು] 

ಪಡಿಮೆಚ್ಚು (ನಾ). ತೀರ್ನಾನವಾಗದುದು ; ಅನುಮಾನದಿಂದ 


ಕೂಡಿದುದು: “ಪಡಿನೆ[ಸಾಂಂ. ನು]ಚ್ಛಿನಲದು ಸಂಶಯಂ? 
(ಭಾಂಸಿ..'೬ಂ). [ನ ಇದು “ಪಡಿಪುಚ್ಚ' ಎಂಬುದರ ಅಪಲಿಖಿತ 
ವಿರಬಹುಜಿ?] 


ಪಡಿಮೇಲ್‌ (ನಾ). ಪ್ರತ್ಯುಪಕಾರ : ಅದೊಡೀ ಮೇಲ್ಮೈ ಪಡಿ 
ಮೇಲೆನ್ನ' ತ್ತಣಿನಪ್ಪು ದಿರ್ಪುದಂ, ಅಂತದಂ ಸಲಿಸುತೆ, ನಿನ್ನೊಲ್ಮೆಯಂ 
ನಡೆಯಲ್ಲ ಬ್ರ ಕುದದಟಿಸಂ ನಿನ್ನಯ ಬಯಕೆಯ ಕೂರ್ಮೆಯಿಂ ಬೆಸಸುವುದು 
(ಅದ್ಭು ತ, ೨೫-೧೨). [ಪಡ್ಕಿ + ನೇಲ್‌] 

ಪೆಡಿನೊಗ್ಗ, ಹಡಿಮೊಖ (ನಾ). :೧. ಅಭಿಮುಖ; ಎದುರು : 
“ಪಡಿಮೊಗಪ್ರ ತಿಮಂಖ ಅಭಿಮುಖ (ತಡಕೋ. ೨೩); ಹರಿ 
ಭೇದಂಗೆಯ್ಯ. “ape ಪಡಿಮೊಗದೊಳ ತುಂತುಜಿಂ ತೂಟೀ 
ಸುಯ್ಯೂಂ ಕರೆದಿಂದಾರೆಯ್ಸು . . . ಶೋಕಾತುರೆ ದುಃ ಖೋದ್ರ್ರೇಕದಿಂದಂ 
ಬಸೆ ಪರವಸೆ ಬೀಸಿತ್ತು ಕರ್ಣಾಗ್ರದಿಂದಂ (ಲೀಲಾನ. ೮-೨೦); ಪಡಿಮೊಗ 
ಮಾಗಲೊಡಂ. ಕನ್ನಡಿಯ. ನೋಡುವರ ತೆಜದೆ ಮೆಯನ್ನಂದಂವರುಗ್ಗಡ 
ಪರಸ್ತುಮಕ್ಕಳೆನೆ ಬಾಳ್ವಿಡಿದಾರ್‌ ಬಾಟ್ಜಪ್ಪ ರಾತನಿದಿರೊಳ್‌ ಪಗೆನರ್‌ 
(ಕಬ್ಬಿಕಾ, ೪೯) ; ಎಂದಿಗನನ ಪಡಿಮೊಗದೊಳು ಸಂದಪೆನೆಂದೆಡೆನಿಡದೆ 
ಜಾನಿಪಳು (ಹದಿಬ.೭-೨೯). ೨. ಪ್ರತಿಯಾದ ಮುಖ; ಪ್ರತಿಬಿಂಬ: 
ಕನ್ನಡಿಯಲ್ಲಿ ತನ್ನ ಸಡಿಮೊಗವನ್ನು ನೋಡಿದಾಗಲೆಲ್ಲ ಅನರ ಮನದೊಳಗೆ 
"ಚುರುಚರು' ಆನ್ನುತ್ತಿತ್ತು (ಚಗುಬ. ೧). ೩. ಶತ್ರುಪಕ್ಷ; ವಿರುದ್ಧ 
ಸಕ್ಷ: ಆ ಕಂಣಯನಾಯಕನ ತಂನುನು ಸಃ ೫೫ ಆಸೆಮಾಡುವ 
ಕುಮಾರರ ಗಂಡ  ಹಡಿಮೊಖದ - ಘಾಯನಿಲ್ಲದ [ನೀ]ರರ ಗಂಡ 
(ಮೈಲರಿ, ೧೯೩೮, ೫-೯ ; 13ನೆಯ ಶತು. “ಪಡಿಮುಖ' ಪರಾ. 

[ಪಡಿ 4 ಮೊಗ] 

ಪೆಡಿಯಗಳು "ಸಡಿಯಗಲೂ” ನೋ. 

ಫಡಿಯೆಗಟತ5, ಪಡಿಯಗಳು (ನಾ). ೧. ಬೇರೆಯ ಅಗಳು ; 
ಮತ್ತೊಂದು ಕಂದಕ: ಪಡಿಗೋಂಟೆಗೆಯ್ಮೂ ಕಡುಸಂ ಸಡಿಯ 
ಗಟಕ್ಸಿಯ್ದಳನನಾರ್ಪು ಕೆಡುಗೂರ್ಪಗಳಂ ಪಡಿನಡೆಗೆಯ್ದ ೦ದನರೋೊಳ್‌ 
ಪಡಿಬರಿಸಿದರಮನು ವಿಷ್ಣು ಜಿಸ್ನುಗಳನ್ನರ್‌ (ಟಕವ. ೨-೪೫). ಪೆಡಿಯ 
ಗಳು; ೧. ಕಳನ ಸನೆದರು ನೂಲುಯೋಜನ ನಳಯದಲಿ 
ಪಡಿಯಗಳು:  ಕೋಟಾನಳಯು ಸುಯ್ಕಾನದಲಿ ಹೊಯ್ದರು ರತ್ನ 
ಕಾಂಚನವ (ಕುನ್ಯಾಸ. ೬-೧೪). ೨. ಆಳವಾದ ಅಗಳು,-- ಕಂದಕ : 
ಬೀಡಿನ ತೆಕ್ಕೆ ಬಿಗಿದುದು ಪಾಳೆಯದ ಬಲುಹೊದಕೆ ಹೊಟಿನಳಯದಲಿ 
ಕಲುಗೋಟಿ ಮೇಲೆ ಪಡಿಯಗಳಾಶ್ರಯಂಕೆ ಮುಳುವೇಲಿ ದೀಹದ ಸಿಂಹ 
ಶರಭ ವ್ಯಾಳ ಶಾರ್ದೂಲಾನಳಿಯ ಸುಖಿಂಧಾನವೊಸ್ಪಿ ದವು (ಕಂನ್ಯಾಉ: 
೧೧-೪೭೩) ; ಸುತ್ತ ಕತ್ತರಿವಾಣಿ ಪಡಿಯಗಳುತ್ತರಿಸಲಮರಾಳಿಗರಿದೆನೆ. 


ಕೊತ್ತಳದ, . ಹುಲಿಮುಖದ ಹರಹಿನಲೆಸೆದುದಾ ದುರ್ಗ (ತೊರರಾ. 


೬-೭-೧೬), [ಪಡ್ಕಿ -- ಅಗಲ (-ಆ ಆಗುರ್ಲ್‌,)] 


ಪಡಿಯಚ್ಚು 


ಪಡಿಯಚ್ಚು (ನಾ). ೧. (ಮೂಲದ ಆಕೃತಿಗೆ) ಸರಿಸಮಾನ 
ವಾದ ಆಕೃತಿ; ಪ್ರತಿರೂಪ ; ತರು ಪಾಷಾಣಾದಿ ಕರ್ಮ್ಮಾಂತರೆ ಪರಿ 
ಣತಿಯಂ ಪದ್ಮಜಂ ಲೋಕದೊಳ್ಳಿ ತ್ತರಿಸಲ್ವೇಬ್ಯುಂ ದಲೆಂದಿಂತಿದಲಿಕೊಳ್‌' 
ಪಡಿಯಚ್ಛಾಗಿ ಮಾಡಿಟ್ಟ ನೆಂಬಂತಿರೆ ೬೬೬ ಮಾಡಿಸಿದನೆಸೆಯೆ ದಣ್ಣಾ ಧಿಪಂ 
ಕೇಶಿರಾಜಂ (ಎಕ. ೪11, ಶಿಕಾರಿ. ೧೨೩-೫೨; 1179) ; ವೀರ್ಯ ಪರಾ 
ಕ್ರಮಗಳಲ್ಲಿ ಕೃಷ್ಣಪ್ಪ ನಾಯಕರ ಪಡಿಯಚ್ಚು ನೀನು"! (ಶ್ರೀಂಯ. 
೩೧೪) ; ಅವರ ಮಕ್ಕಳೇ ಎಂದು ಹೇಳಿದರು. ಮುಖವೂ ಸಹ ಅನರ 
ಪಡಿಯಚ್ಚಿ ನಂತಿತ್ತು (ಪತಂಗ, ೬). ೨. ಮರದಲ್ಲಿ ಅಥವಾ ಲೋಹ 
ದಲ್ಲಿ ಬೇಕಾದ ಆಕಾರವನ್ನು ಕೊರೆದು, ಅದರಲ್ಲಿ ಎರಕವನ್ನು 
ಅಥವಾ ಕರಗಿಸಿದ ದ್ರವವನ್ನು ಹೊಯ್ದು ಆ ಆಕಾರದ ಬಿಂಬ 
ವನ್ನು ಮಾಡಿಕೊಳ್ಳುವ ಸಾಧನ : ಈ ಮುದ್ರಣನಸ್ತುವು ಅಚ್ಚು 
ಮೊಳೆಗಳ ಸಮೂಹ, ಪಡಿಯಚ್ಚು ಮತ್ತು ಫಲಕಗಳು ಇವುಗಳಿಂದ ಕೂಡಿ 
ರುವುದರಿಂದ ಅದು ಅತಿ ಸುಲಭವಾಗಿ ಬಳಸಲನುಕೂಲವಾಗಿರುವುದಿಲ್ಲ 
(ಮುದ್ರಕ, ೨). ೩. ಒರೆಗಲ್ಲು; ನಿಕಷ : “ಒರೆಗಲ್ಲ ಪೆಸರು ಪಡಿಯ 
ಚ್ಚೆಂಬುದಕ್ಕು?(ಕಶರ, ೫೮). [ಪಡ್ಕಿ 4 ಅಚ್ಚು] 

ಸಡಿಯಚ್ಚುವಡೆ (ಕ್ರಿ). ಪ್ರತಿರೂಪವನ್ನು ಹೊಂದು ; ಸಮಾನ 
ವಾದ ಆಕೃತಿಯನ್ನು ಪಡೆ: ಕದ್ಜೈಸದೆ ನೋಡು ಸ್ಮರನ ಬಾಯೊಳ 
ಗುರ್ಚಿ ಬಿದ್ದಂತೆ ಪಡಿಯಚ್ಚು ನಡೆದ ' ಮುಗ್ಧ್ಯಾಸ್ಪದೆ ಕಮನೀಯರೂಪ 
ನನನಿರುದ್ಧನ' ನೋಡು (ನೋಹತ. ೩೦-೩೨). [ಪಡಿಯಚ್ಚು - ಪಡೆ] 

ಪಡಿಯಚ್ಚು ನಿಡಿ(ಕ್ರಿ). - ನಡಿಯಚ್ಚುವಡೆ: ಕ್ಷಣಿಕೈಕಾಂತವಾದಮಂ 
ಪಡಿಯಚ್ಚು ವಿಡಿದು ನುಡಿವ ಬೌದ್ಭನೇಕಾಂತಮಿಂಥ್ಯಾತ್ವಮಂ(ಪಸಾರ-೪). 

[ಪಡಿಯಚ್ಚು 4-ಪಿಡಿ,] 

ಪಡಿಯೆಟ್ಟಿಣೆ (ನಾ). ಪ್ರತಿಯಾಗಿ ನಿರ್ಮಿಸಿದ ಅಟ್ಟಣೆ : ನಡೆ 
ಗೋಂಟಿಗಳ ಮೊಗ್ಗರಂ ನೂಂಕಿದುವು ಪುರದ ಪೊಲಿಬಳಸಿಸೊಳ್‌ ಪಡಿ 
ಯಟ್ಟಿ ಣೆಗಳೆದ್ದುವು (ಚೆಬಪು- ೪೨-೨೪). [ಸಡ್ಯಿ*- ಅಟ್ಟಿ ಣೆ (-ಆಆಟ್ಟಳೆ)] 

ಪಡಿಯದೆ, ಹಡದ್ದಿ, ಹಡದೆ, ಹಡಿಯದೆ (ನಾ). ೧. ಒಂದು 
ಬಗೆಯ ಆದಾಯ ತೆರಿಗೆ (?) : ಗ್ರಾಮಾಸ (1)ರ್ನ 3೦೦೦ ಮಗಿಲು 
ಗ್ರಿಹೇ ಹಸ್ತ ೪೦ ಘಾಣಾಹಟ್ಟಾ ಮುಲಾ ಪಡಿಯದೆ ಪಾರಿಕ್ಸಾಯ 
ಅಸ್ಟಭೋಗ ತೇಜಸಾಮ್ಯ ಸರ್ಬ ಮೂಲಿಕಾ ಭೂಮಿ ೨೦೦೦ . . . 
ಗ[ಗಾ]ಣ ೧ ಪಡಿಯದೆ ೧ ಹಟ್ಟಾ ೧ ಮಲಾ ೧ (ಇಆ.2೭1೪, ೧೪೧-೨೫; 
ಸು. 12ಕೆಯ ಶತ). ಹಡದ್ಲಿ: ೨. ಗ್ರಾಮದ ಅಗಸ, ನಾಯಿಂದ 
ಮೊದಲಾದವರಿಗೆ ಗ್ರಾಮಸ್ಥರು ಕೊಡುವ (ಧಾನ್ಯರೂಪದ) 
ವರ್ಷಾವಧಿ ಸಂಭಾವನೆ,--ಪಡಿ; ಮಾಯಿ ಸರಿಯಾಗಿ ಹಡದಿ 
ಕೊಡುತ್ತಿರಲಿಲ್ಲ “ನಿನ್ನ ಚೌರಕ್ಕೆ ಹಡದಿ ಬೇರೆ ದಂಡ” 
-ಈ ರೀತಿ ಹಂಗಿಸುತ್ತಿದ್ದಳು (ನನ್ನೂರು. ೨೩೫). ಹಡದೆ : ೧. ಸೊಲಿಗೆ 
ಗುಡ್ಡೆಯ ಆಯೆ, ಹಡದೆ, ಲಂಚಸಂಚೆ (ಬೆಟ್ಟೆ ಅ. ೧೫-೨೩). ೨. ತೋಟ 
ತಳವಾರ ಹೊರತು ಮಿಗಿಲಾದ ಜನಗಳಿಗೆ ಹಡಡೆಯನ್ನು ನಿಬಂಧನೆಯ 
ಮೇರೆಗೆ ಕೊಡುವಂತೆಯಖೂ ನೇಮಕ ಮಾಡಿಸಿದರು (ಚಾಮುವಂ ೧೧೮) ; 
“ಹಡದೆ'ಯು ಐದು ಬಳ್ಳ ದಿಂದ ಮೂರಕ್ಕೆ ಮುಟ್ಟ ತು (ಗರುವ. ೧೧೬). 
೩. ಪಡಿಯಾಗಿ ಕೊಡುವ ತೆನೆಯ ಹುಲ್ಲು: ಈ ಹಡದೇ(ಭತ್ತ ಸಹಿತ 
ವಾದ ಹುಲ್ಲು) ಹೊತ್ತುಕೊಂಡು ಬರುನವನಿಗೆ ಹಡದೇ ಒಕ್ಕಲೆಂದು 
ಹೆಸರು (ಹುಟ್ಟಿಹ, ೬೪). ಹಡಿಯದೆ: ೧. ಮದುನೆಯಾಯ 
ಮಾನೆಂಣ್ಣೆ ಹಡಿಯದೆ ತಿಪ್ಪೆ ಸುಂಕ (ಎಇ. ೫Xiii, ೩೦-೬೧ ; 1265); 
ಶ್ರೀಮತು ಕೂಮಣೇಶ್ವರದ[ಲಚ]ಧ್ಯಾರ ಮನೆಯ ಸಿಲೆಯಣ ಗವುಂಡ 
ಹಡಿಯದೆ. ಇಕ್ಕೊಳ ಜೋಳೆ (ಸೌಇಇ. ೫೫, ೩೫೧-೩; 15ನೆಯ ಶತ), 


(1?) 


೫೧೪೮ 


25 


30 


85 


40 


ಪಡಿಯಣ 


ಪಡಿಯರ "ಸಡಿಯಣ' ನೋ. 
ಪಡಿಯರತಿ "ಸಡಿಯಅತಿ' ನೋ. 
ಸಡಿಯರನಕ್ಕಿ "ಪಡಿಯಜಿನಕ್ಕಿ' ನೋ. 
ಪಡಿಯಲೆ (ನಾ). ಪ್ರತಿದಿನ ಅರ್ಪಿಸಬೇಕಾದ ನೀಳೆಯರೆಲೆ : 
ಶ್ರೀಮದನಾದಿಯಗ್ರಹಾರಂ ತೊಣ್ಣ ನೂರ ನಡುವಣ « «ಯಾದ ಪಡಿ 
ಯಲೆಯ ಪೀಳೆಯಕ್ಕ ಬಿಲ್ಭುಂಬಳಿಯ ತೋಟದಲು 'ಎಲೆಯಗುಳಿ 
ಇನೂರು ಗುಳಿಯಂ೫ «ಯ ಕುಳಿಯಗಾಡವಗದೆ ಮೂನತುಗುಳಿಯುಂ 
ಅನು ಇನ್ನೂರ ಎಂಭತು ಗುಳಿಯ ಪನ್ನಾಯನಂ ಸರ್ಬಬಾಧಾಪರಿಹಾರ 
ವಾಗಿ ಧಾ %ರ್ನಕಂ ಮಾಡಿಕೊಟ್ಟ ರು (ಎಕ. ೩1೪, ಶ್ರೀರಂಗ, ೬೧-೬ ; 
ಸು. 1175). [ಪಡಿ * ಎಎಲೆ,] 
ಪಡಿಯಳೆ (ನಾ). ಒಂದು ಬಗೆಯ ಆದಾಯ ತೆರಿಗೆ : ಊರೊಡೆ 
ಯರ್ಗ್ಲೆ ಮಾನ್ಯದ ಕೆಯ್ಮತ್ತರಿನ್ನೂಲು ಮನೆಗೆಣ್ಣ ಯ್ಯಗಲವಿರ್ಪ್ಸತ್ತೈಗ್ಸೈ, 
ನೀಳದ ನಿವೇಶನಂ ಮೂರು ಸಾಶ್ವತ ಸುಂಕಂ ಗಾಣವೆಯಿಲಿಗೆ ಕೊಣ್ಣೆ 
ಮುಟ್ಟ ಗೆ ಸಡಿಯಳೆ ಯುಜ್ಞದಲೊನ್ನು ಗದ್ಭಾಣಂ ೫ ೫ ಆಯ್ದ ಪಣಂ 
ಮದುನೆಯಲೆರಡು ಪಣಂ ಮಾಣಿಯಲೊನ್ನು ಪಣಂ (ಎಇ, 2೦೭, ೬-೩೪; 
1012), "ಪಡಿಯದೆ' ಪರಾ. [?] 
ಪಡಿಯಣ್ಕ ಪಡಿಯರ, ಪಡಿಯಾಜ, ಪಡಿಹಅ, ಪಡಿಹಾಜ್ಕ ಪಳಿ 
ಯಟಿ, ಪಟಿೀಯಜಿ, ಹಡಿಯರ, ಹಡಿಯಜಿ, ಹಡಿಯಾಜ್ಕ 
ಹೆಡಿಹಾಅ (ನಾ). ೧. ಬಾಗಿಲು ಕಾಯುವವನು; ಪ್ರತೀಹಾರಿ; 
ದ್ವಾರಪಾಲಕ ; *ದ್ವಾರನಿಯುಕ್ತಂ ತಾಂ ಪ್ರತಿಹಾರಂ ದಾವಾರೆ 
ಪಾಳಕಂ ದ್ವಾರ್ಸ್ವ್ಯಂ ದೌವಾರಿಕನೆನೆ ಪಡಿಯೇಆಂ” (ವಸ್ತು ಕೋ. ೬೧-೫೫); 
ಮುಂಂದಣ ಮಾನಸರಂ ಪಡಿಯಜರ್‌' ತೊಲಗಿಸುತ್ತ ೦ ಬರೆ (ನಡ್ಡಾರಾ. 
ಮೂಜಿನೆಯ ಬಾಗಿಲೊಳ್‌ ಬಂದಿರ್ದನಂತನ ಬರನಂ 
ಪಡಿಯಜಿಂ ಬಿನ್ನ ಪಂಗೆಯ್ಯೆ (ಪಂಪಭಾ, ೯-೨೯ ವ); ಉಲಿವ ಕೋಕಿಲ 
ಪಾಠಕರ , . . ಜಡಿವ ಕೊಳರ್ವಕ್ಕಿ ಗಳ ಪಡಿಯಜರ ಅಲರ್ದ ಹೊಂದಾ 
ವರೆಯ ನವಪರಿಮಳದ ಸಿಂಹಾಸನದಿ ಲಕ್ಷ್ಮೀ ಲಲನೆಯೋಲಗಶಾಲೆಯಂತಿರೆ. 
ಮೆಜಿಕಿದುದಾ ಸರಸಿ (ಕುವ್ಯಾಗ. ೩-೩೮); ಮೈತ್ರಾವರುಣಿ ಶಿಷ್ಯಂನೂಡಿ 
ಬರುತಮಿರ್ಪುದಂ ಕಟ್ಟಿ ದಿರೊಳ್ಳಂಡು ಪಡಿಯಅಂ ಚಚ್ಚರಮೆಲ್ಟು . , . 
ಬಿನ್ನಯಿಸಿದಂ (ರಾನಾಶ್ವ. ೧೦-೨೪). ೨. ಭಾಗಿಲು ಕಾಯುವ 
ಕೆಲಸ; ಕಾವಲು : ಬನದ ಪಡಿಯಅನನಂಗಂ ನಿನಗಿತ್ತೊಡೆ ಫುಗಲಿ 
ಮೆಂಬುದೇ೦ ಡೋಸನಮೆ ಚಿಃ ನೆನೆಯೆನದಂ ನಿನ್ನಿಂಚರಮನೆ ಮನಡೊಳ್‌ 
ನೆನೆನೆವಾಗಳುಂ. ಪರಭೃ ತಮೇ (ಆಜಿಪು. ೧೧-೧೩೧) ; ಪಡಿಯಜನಿತ್ತ ಳೇ 
ನಿನಗೆ ಮತ್ತಿ ್ರಯೆಯಾಂ ಬರೆ ಬಾರಿಸೆಂದು ನೀಂ ಜಡಿದೆಡೆದೋಜಂಬೈ 
ಪ್ರಿಯೆಗೆ ಪೇಟಕ್ಕಿನಿದಂ ಪರಿಭಾನಿಸೇಕೆ ನಿನ್ನೊಡನೆ. ವಿರೋಧಮೋಪಳ 
ಮನಂಬಡೆನೆಂ ನಿನಗಿಂಡೆ ಲಂಚಮಂ ಕುಡುವೆನಪಾರಕೋರಕಮನೇಕೆ 
ಪುಗಿಲ್‌ಪುಗಿಲೆಂದಸೈ ಸಿಕಾ(ಲೀಲಾನ, ೧೪-೭೬). ಪೆಡಿಯರ : ೧. “ಸಡಿ 
ಯರ (ಪಡಿನಳ-ಯಾರ-ಹಾರ)--ಪ್ರತಿಹಾರ (ಪ್ರತೀಹಾರ) ಇದ್ದಾರ 
ಪಾಲಕ” (ತದ್ಭಕೋ. ೨೪) ; ಸಾಡುವರ್ಗ್ಗೆ ಮತ್ತರು ೧೦ ವಂಸಕಾಜಂಗೆ 
ಮತ್ತರು ೫ ಪಡಿಯರಂಗೆ ಮತ್ತರು ೫ ಮಾಲಗಾರಂಗೆ ನುತ್ತ ೩ ಕುಂಬಾ 
ಅಂಗೆ ಮತ್ತರು ೨ (ಸೌಇಇ. 2-1, ೧೩೩-೩೧ ; 1068). ಪಡಿಯಾಜಣಿ: 
೧. ಪಡೆವಳ್ಳ ರ್‌ ನೃಪಗುಣಮಂ ಬಿಡೆ ನಾಳ್ಗಡಿಗಳೆವ ತೆಜದೆ ನಡೆನಡೆ. 
ಯೆಂಬರ್‌ ಜಡಿನರಾ ಸಾಧೂಕ್ತಿಗಳಂ ನುಡಿನವರಂ ಮಾಣಿಪಂದದಿಂ ಪಡಿ 
ಯಾಜರ್‌  (ಕಾದಂಪೂ. ೫೫೬);  ನೀರಬಲ್ಲಾಳರಾಯ ನ ದಿವ್ಯಶ್ರೀ 
ಪಾದಸದುಮೋಪಜೀನಿಯಪ್ಪ ಮಹಾಪ್ರಧಾನ ಹಿರಿಯ ಪಡಿಯಾರ» ೫ ೫x 
ಮಾರಯ * * ೬ ಅನ್ವಯಂಮೆಸ್ತೆಂದೊಡೆ (ಎಕ. ೪11, ತಿವನೊ. ೮೮-೧೯; 
1203) ; ಪಡಿಯಾ[ಸಾತಾಂ. ಹಾ]ಅನ ನೋಡಿ ಪೇಳ್ಮನಾ ದಂಡೇಶ 


೮೦-೧೨) ; 


ಪೆಡಿಯಲಗಟ್ಟುಗೆ 


(ಲತಿಚಿಂ. ೩೭-೩೪). ಹಡಿಹಣ : ೧. “ಪ್ರತೀಹಾರಃ, ದ್ವಾರಪಾಲಃ. 


ದ್ವಾಸ್ಥ್ಯಃ, ದ್ಯಾರ್ಸಿತಃ, ದರ್ಶಕ - ಈ ೫ ್ಹಸಡಿಹಬನು'. 
(ನಾಚಿರಾ.೧೩೧) ; ಸೋಮನಾಥಜೇವರ ಪಡಿಹಜಿ[ಸ್ತ ವರಂ]ಗೆ(ಬೊಂಕಶಾ. 
೧೯೩೦,  ಮುದ್ಮೆಬಿಹಾಳ್‌. ೬೬-೩೩; 118). ಪಡಿಹಾಣ : 


೧. “ದ್ವಾಸ್ಸ್ಮ್ಯಃ, 'ದೌವಾರಿಕಃ . . . ದ್ವಾರಪಾಲಃ, ಪ್ರತೀಹಾರಃ-- 
ಈ ೮ ಪಡಿ(ಯ)ಹಾಟಿಂ” (ಹಲಾಯು. ೭೦-೨೭೦); ಶ್ರೀಮನ್ಮಹಾಮುಂಡ 
ಳೇಸ್ವರೆಂ ಹಲ್ಲವರಸರ ಪಡಿಹಾಜ ನಾಗದೇವನಾಯ್ಯೂನ , ಮಡವಳಗೆ 
ಚಾಕಮುನು ... ಕೊಟ್ಟಿ ಮತ್ತರು ಒಂದು(ಕಇಆ.೧೨೨-೨೮-೧೪; 1151); 
ಗರುಡರ ಗಡಣ ಯಕ್ಷ ರಾಕ್ಷಸರ ಕಳವಳನ ಜಡಿಯುತ್ತಿರ್ಪ ಪಡಿಹಾಣರಿಂ 
, ೬ ೬ ಹರನ ಸಭೆ ಸುಖದ ಸೊಗಸಿನ ಜೊಮ್ಮುವಿಡಿದು ಮೆಟಕಿದಿರಲು 
(ಸಿದ್ದರಾ, ೧-೨೩) ; ಇರುಳು ಗುಪಿತದಲವನಿಪತಿ. . . ಕರೆದು ಪಡಿಹಾ 
ಅಂಗೆ ಬಂದು ದನಜುಹಲವದಿರು ಹೊಕ್ಕು ಸಮಯವನಜಕದು ಭೀಸ್ಮಂಗೀ 
ಹದನ ಬಿನ್ನಹವ ಮಾಡಿದರು (ಕುವ್ಯಾಭೀ ೭-೧೪) ; ಪಡಿಹಾಜರೈ ತಂದು 
ತಡೆಯದಾ ವೀರಸಂಗಯ್ಯನ ಪದಕೆ ನವಿಂಸಿ (ಪ್ರೌಢರಾ. ೧೩-೨೩). 
ಪಳಿಯಣ: ೧. ಕುಳರ್ನಿಟ್ಟು ಮುನ್ನೀರ್ಗಟ್ಟಿಯ ನಡುವಣ ಇಳೆಯಾ 
ಣ್ಮರು ಬೇಗದಿಂದ ತಳರ್ದರೋಲಗಕೆ ಗಾಜಿನ ಬಾಗಿಲ ಬಲು ಪಳಿಯಜರನು 
ಮತಿಯಿಂದ (ಕುರಾಸಾಂ. ೧೮-೩೦).  ಪೆಟೀಯೆಿ: ೧. “ಪಟು 
ಯೆಂ[ನಾಠಾಂ, ಪಡಿಯೆಟಿಂ]ಸಡಿಯೆಳಿಂ” (ಸಂಜೀನ.೨೧). ಹಡಿಯರೆ: 
೧. ಹಲರ ಬೆಸದಿಂದ ಹಡಿಯರ« %ರಾಹುತ ಹೋಹೆಲ್ಲಿ ಮಾಡಿದ 
ವೀರತ್ವ (ಎಕ. ೪11, ಶಿವಮೊ. ೫೦-೧;?) ಹಡಿಯಣ : ೧. ಶ್ರೀ 
ವಸ್ಸು ವರ್ಧ್ಯನದೇವರ ಹಿರಿಯ, ಹಡಿಯಜ ರೇವಿಮುಯ್ಯೂಂಗಳು 
(ಎಕ. ೪1, ಕಡೊರು. ೯೯-೩೬ ; 1143) ; ವೀರಬಲ್ಲಾ ಳರಾಯೆನ ಹಿರಿಯ. 
ಹಡಿಯಜಿ « x ಮಾರೆಯಂ ತಂನ ತಮ್ಮಂ . . . ಮಹಾಪಸಾಯ್ತ 
ಬಲ್ಲಾಳದೇವನ ಪಾದಾರಾಧಕನಪ್ಪ ಪಡಿಯಲ ಚಿಕ್ಕತ xx 
(ಎಕ. ೪11, ಶಿವನೊ, ೮೮-೩೩ ; 1203). ಹೆಡಿಯಾಅ: ೧. ಆ ಹಡಿ 
ಯಾಜ ರೇವಿಮಯ್ಯನ ಕೆಜಿಯ ಹಿಂದೆ... ಬಿಟ್ಟ ಬೆದ್ಮಲೆ 
ಮತ್ತರು ಒಂದು (ಎಕ. ೪1, ಕಡೂರು. ೯೯-೪೧; 1143). ಹಡಿಹಾಅ; 
೧. ಇವರೆಲ್ಲರಂ ಆ ಮಂಚೇಶ್ವರದೇವರ ಸ್ಮಾನಿಕರಾಗಿ ಕಾಲಂ ಕರ್ಚಿ 
ಧಾರಾಪೂರ್ವಕಂ ಮಾಡಿ. ಹಡಿಹಾಜ ಲಲಾಲದೇವನ ತಂಮ (ಎಕ. ೫x11, 
ತಿಸಟೂ, ೧೨-೪೭ ; 1285). 
[<ಪ್ರಾ. ಪಡಿಹಾರ. /ಸಂ. ಪ್ರತೀಹಾರ] 
ಪಡಿಯಣಗಟ್ಟ ಗೆ (ನಾ). ದ್ವಾರಪಾಲಕನ (ಕೈಯಲ್ಲಿರುವ) 
ಕೋಲು, --ದಂಡ : ಎಡಜಸಿದರನಟ್ಟ ಮೋದುವ ಪಡಿಯಟಗಟ್ಟಿ ಗೆಗಳ್‌ 
(ಮುದ. ೮ ಪ್ರಯೋ). [ಪಡಿಯ ಅ -.- ಕಟ್ಟಿಗೆ] 
ಪಡಿಯಂಅತಿ, ಸಡಿಯರತಿ, ಪಡಿಯಟಾತಿ (ನಾ). ಬಾಗಿಲು 
ಕಾಯುವವಳು ;. ದ್ವಾರಪಾಲಕಿ : ಚಂಡಾಲಕನೈಯನೊಡಗೊಂಡು 
ಬಾಯೆಂದು ಮುಂದಿರ್ದ ಸಡಿಯುಚಿತಿಗೆ ಬೆಸಸುವುದುಂ (ಕದಂಉ.೭೬೦); 
ಕಡುಚೆಲ್ವಿನ ಮಂಡಪಂ ನಡೆನೋಡಲ್‌ ಬಂದು ಬಾಗಿಲೊಳ್‌ ಪುತ್ತಲ 
ಯಂ ಪಡಿಯಲತಿಯರೆಂದರೆಬರ್‌ ನುಡಿಯಿಸೆ ನುಡಿಯದೊಡೆ ನಾಣಿ 
ನೆಲನಂ ನೋಟ್ಟಿರ್‌ (ಅನಂಪು, ೬-೪೨); ಮಾಣಿಕಗಂಡ ಬಡನಡುವಿನ 
ಭಾಮಿನಿ ತಳಿಗೆ್ಬಿಯೊಳ್‌ ಪಿಡಿದಪರಂಜಿಯ ಸೆಳೆಯಲರ್ನಿಲ್ಲನ ಪಡಿಯಲ 
ತಿಯ ಕೈಯೊಳಗೊಪ್ಪು ವ ಸೆಳೆಯಂತೆ ವಿರಾಜಿಸಿತು (ಜಯರಾ. ೨-೪೭); 
ಪಡಿಯೆಡೆಯ ಪಡಿಯಅತಿಯರ್‌ . . . ಕೆಯ್ಯ ಕಂಬಿಯೊಳ್‌ ಮಾಡ್‌ 
ಮಾಣಿಮೆಂಡು ಗದಜಲೊಡಂ (ರನಾಕ್ವ. ೧೨೧-೧೭). ಪೆಡಿಯರತಿ : 
ಪಡಿಯರತಿಯೊಲೆಡೆಬಾಗಿಲ ಬಳಿ ನಿಂದಿರೆ ಸಿರಿಯು ತನುಮನ ನಡೆಸಲು ಸರೆ 
ಸತಿಯು (ಗಣೇಶ. ೫೬-೧೪); ಅವನ ಆಜ್ಞೆಯಂತೆ ಪಡಿಯರತಿಯು ಆ 


೫೧೪೯ 


20 


25 


30 


40 


45 


ಪೆಡಿಯಅವೆಸಗೆಯ್‌ 


ಚಂಡಾಲಕನ್ಯೆಯನ್ನು ಮತ್ತೊಮ್ಮೆ ಕರೆತಂದು ಶೂದ್ರಕರಣಜನ ಮುಂಜಿ 
ನಿಲ್ಲಿಸಲು (ನಾಗಕಾ. ೮೭) ; ಇಟ್ಟಿಯ ಸಡಿಯರತಿಯೊಬ್ಬಳು ತಲೆವಾಗಿ 
ಅಣತಿಯನ್ನು ಬೇಡಿದಳು (ಸನ.೭). ಪೆಡಿಯಣಂಶಿ: ಒರ್ವಳ್‌ ಕನ್ನೆ 
'ಚಂಡಾಲೆ ದರ್ಶನತಾತ್ಛರ್ಯದೆ ರಾಜಕೀರಸಹಿತಂ ಬಂದಿರ್ದಪರ್ಳ ಬಾಗಿ 
ಲೊಳ್‌ ಎಂದು ಪಡಿಯಟಿತಿ ಬಿನ್ನವಿಸೆ (ಕಾದಂಪೂ. ೨೫) ; ಅಸಿಯ 
ಸೆಳೆ ತಳದೊಳತಿರಂಜಿಸೆ ಪುರ್ವವ್ಹಳಿಸೆ ಪತ್ತೆ ಸಾರ್ವನರಂ ತರ್ಜಿಸಿ ಕಾಮನ 
ಪಡಿಯಲ[ಪಾಠಾಂ. ಅ]ತಿವೊಲೆಸೆದಳ್‌ ಪೊಸದೇಸೆಕಾರ್ತಿ ಪೊಸಕಿಟ್ಟಳ 
ದೊಳ್‌ (ಅರ್ಧನೇ.೨-೧೩) : ಅಸ್ತೆನಿಸಿ ನೆಗಳ್ನ ಪಡಿಯಲ ಸಾವನ್ನ ಮಾರೆ 
ತತ್ಕುಲವಧು . . . ಪಡಿಯಜಕಿತಿ ಚೀತಿಯಕ್ಕಂ ಮೆಜಕಿವಳ್‌ (ಮೈಆರಿ. 
೧೯೩೭,೨೬-ಷ್ಲಿ೨ಿ; 1196). [ಪಡಿಯಅ + -3,(<-ಇತ್ತಿ)] 

ಪಡಿಯೆಅನಕ್ಕಿ, ಪಡಿಯರವಕ್ಕಿ (ನಾ). ಕೋಗಿಲೆ ; ಪಿಕ; ಐ ವನ 
ದಲ್ಲಿ ಕೋಗಿಲೆಯು ಪಡಿಯಲನ(- ದ್ವಾರಪಾಲಕನ)ಕೆಲಸವನ್ನು 
ನಿರ್ವಹಿಸುತ್ತದೆ. ಎಂಬುದು ಕವಿಸಮಯ: “ಸಡಿಯವಕ್ಕಿಯೆ 
ನಲ್ಮೆ ಕೋಕಿಲನಕ್ಕುಂ” (ರನ್ನಕಂ. ೯); “ಪಡಿಯಅವಕ್ಕಿ, ಪೋರ್ಕುಟ 
ವಕ್ಕಿ, ಕೆಂಗಣ್ಣ ಲರ್ವಕ್ಕಿ, ಸುಗ್ಗಿ ವಕ್ಕಿ , ಸರಪುಟ್ಟಿ ೦-- ಈ ೫ ಏಿಕಂ?(ಕಶಸಾ. 
೫೫-೨೦೫) ; ವನಕೇಳಿಗುಜ್ಜು ಗಂಗೆಯ್ನು ಪಡಿಯಜವಕ್ಕಿಯಂ ಕರೆದು 
ಸಖೀಜನಮಂ ಸಾಟಿ ಕರೆಯಿಮೆಂಬುದು೦ (ಲೀಲಾನ. ೧೩-೫೨ ವ) ; 
ಪೊಡೆಯಲರಣುಗನ ನಾಟಿಕಗೃ ಹದೊಳ್‌ ಪಡಿಯಲವಕ್ಕಿಯಂಲುಹಿನುಗ್ಗ 
ಹಣೆಗೆ ಗಡಣದೆ ಕುಲಿಶ ಹಿನದ್ಧ ಮುರಜಮಂ ನುಡಿಸುವ ತೆಜನಾಯ್ತು 
(ಜಯಕಾ, ೧೧-೭) ; ಬಂದ ಸೀಮಾವಿನಳ್ಳೆ ಗೊಂಬಿನೊಳಿರ್ದು ಕಣ್ಮುಗಿದು 
ಕೊನರ ಕನರ್ಸೋನೆಯಂ ಚಂಚೂಪುಟಿದಿನಡಿಗಡಿಗೆ ಮೇದೊಲ್ಲು ಪುಯ 
ಲ್ಭುವ ಪಡಿಯಅನಕ್ಕಿಗಳ ,ತಂಡದಿಂ . . . ಬನಂ ಮನಂಗೊಂಡುದು 
(ರಾಮಾಶ್ವ. ೫೪-೧೦). ಸಡಿಯೆರವಕ್ಕಿ : “ಕೋಗಿಲೆ ಪೆಸರು, ಪರ 
ಪುಟ್ಟಿ ನೆಂದು ಪಡಿಯರವಕ್ಕಿಯೆಂದಪ್ಪು ದು* (ಕಶರ. ೬೨); ಮಾವಿನ 
ಮರವು ವಸಂತರಾಜನಿಗೆ ತೇರು ಎನಿಸಿತು. ಕೋಗಿಲೆಯು ಆತನಿಗೆ ಪ್ರತಿ 
ಹಾರಿಯಾಗಿ *ಪಡಿಯರವಕ್ಕಿ' ಎನಿಸಿಕೊಂಡಿತು (ಕಥಕ. ೨೯). 

[ಪಡಿಯಣಅ--ಪಕ್ಕಿ] 

ಪೆಡಿಯೆಅವೆಣ್‌ (ನಾ). ಎ ಪಡಿಯಜಿತಿ: ಅರಸನುಮರಸಿಯನಿಮಾ 
ಪರಿ ಸರಸಂ ಮಿಗೆ ಪೋದ ಪೊಟ್ಟನಜಕಿಯಜಿ ಕಳೆಯುತ್ತಿರೆ ಸಡಿಯಲ 
ವೆಣ್ಣೊರ್ವಳ್‌ ಭರದಿಂ ಬಂದೊಸಗೆಯೊಸಗೆಯೆಂದುಸಿರ್ವಿನೆಗಂ (ಚಿಕವಿ. 
೪-೧೬) ; ಪಡಿಯಜವೆಣ್ಣೊ ರ್ವಳ್‌ ಸಡಗರಡೊಳ್‌ ಬಂದು ತನ್ನ ಕೆಯ್ಯ 
ಪೊಂಬೆತ್ತದಿಂ' ನೆಲಗಟ್ಟಿನ ಪಳಿಕಿನಅಕಿಯನೊಯ್ಯೂನೆ ಪೊಯ್ಮು (ಚಿಕನಂ. 
೧೪೬-೧೦). [ಪಡಿಯಲ -. ಪೆಣ್‌] 

ಪಡಿಯಣನೆಸ (ನಾ). ಬಾಗಿಲನ್ನು ಕಾಯುವ ಕೆಲಸ: ದ್ವಾರ 
ಪಾಲಕ ವೃತ್ತಿ : ನಿಳಾಸಿದ ವಿಚಿತ್ರವೇತ್ರದ ತುಜುಗಲ್‌ ಸೊಸಲತೆಯ 
ಬೀಟಿಲಂ ಪೋಲ್ತಿರೆ ಕಣ್ಣ ಅದು ಮಹಾದೇವಿಗೆ ಪಡಿಯಲನೆಸನಂ ಕೆಲ 
ಬರೆಮರಿಯರ್‌ ಕೈಕೊಂಡರ್‌ (ಶಾಂತಿಪು ೯-೧೯೨) ; ನಿಯತಂ ಪಡಿಯಲಿ 
ವೆ[ನಾರಾಂ, ಬೆ]ಸನಾದಿಂಯಾಗೆ ಬೆಸನೆನಿತನಿತ್ತುವುಂ ಸಲೆ ಸುರಕಾಂತೆಯರೆ 
ತನಗೆಸಪರೆನೆ ತತ್ಪ್ರಿಯಕಾರಿಣಿಯಂತೆ ಕಾಂತೆಯರ್ನೊೋಂತವರಾರ್‌(ವರ್ಧಪು.. 
೧೩-೫೪); ಬಿರಯಿಂಗಳ ನಯ ಸುಯ್ಯ ಬೆಂಕೆ ಸೋಂಕೆ ಕಣಕಿಗಂದಿದಂತೆ. 
ಕಪ್ಪು ವಿಡಿದಂಗಮೆಸೆಯೆ ಕುಸುಮಶರಸಖನ ಪಡಿಯಲಿವೆಸಕೆ ಪಕ್ಕಾಗಿ 
ಪುಗಲ್‌ ಪುಗಲೆಂದು ಬಂಡಳಿಸಿ ತೊಂಡುಗೆಡೆನ ಗಂಡುಗೋಗಿಲೆಗಳುಂ 
(ಪುಸ್ಪಪು. ೨-೩೯ ವ). [ಪಡಿಯ -. ಬೆಸ] 

ಪಡಿಯಲಅನೆಸಗೆಯ್‌ (ಕ್ರಿ). ಬಾಗಿಲುಕಾಯುವ ಕೆಲಸವನ್ನು 
ಮಾಡು; ದ್ವಾರಪಾಲಕ ವೃತ್ತಿಯನ್ನು ನಡೆಸು: ರಮಣಿಗೆ ಪಡಿಯಲ 
ವೆಸಗೆಯ್ವ ಮರಿಯರ ವಿಚಿತ್ರವೇತ್ರದಂಡಂಗಳವೇನಮರ್ದುವೊ ಮದನ 


ಪಡಿಯಣಃ 


ಜಯಶ್ರೀರಮುಣಿಯ ಕೆಳದಿಯರ ಕೆಯ್ಯು ಕರ್ಕಡೆಗಳವೋಲ್‌ (ಪುಸ್ಪ ಪು. 
೯-೭೦). [ಪಡಿಯಅವೆಸ--ಕೆಯ ೯) 

ಪಡಿಯೆಲ (ಕ್ರಿ). ರೀತಿಯನ್ನು ಅರಿ; ಕ್ರಮವನ್ನು ತಿಳಿ: 
ಎಡನಕ್ಕ ದ 'ಬಲನಕ್ಕ ದ ಸಡಿಯಜಃ ದೆಡೆಯಲದು ನಡೆಯಿಪಿಂದ್ರನ ಪಲರುಂ 
ಪಡಿನಳರ ಜಡಿದು ನಡೆಯಿಪ ಪಡಿಯಜಿರುಲಿ ಗೆಲಿದುದುಲಿವ ಜಲನಿಧಿಯು 
ಲಿಯಂ (ಪುಷ್ಪಪು. ೧೦-೪೦), [ಪಡ + ಅಜಿ] 

ಪಡಿಯಣಅಂಕ್ಕೆ ಸಡಿಹಾಜಕೆ (ನಾ). - ಪಡಿಯಜವೆಸ : ಪಡಿಯ 
ಅಂಕೆಯ ಸೀಗುರಿವಿಡಿನಡಪದ ಕನ್ನಡಿಯ ಪಡಿಗದಾಕೆಗಳೆಲ್ಲಂ ವಿಂಡುಕಲಣ 
ಮಲಯದಿರ್ದೆಡೆಯೊಳ್‌ ಬೆಅಗಾಗಿ ಮೂಗರೆಂದದಿನಿರ್ದರ್‌ (ಕಾದಂಪೂ. 
೩೨೯) ; ಮಲ್ಲಿಕಾರ್ಜ್ಜುನದೇವರ ಭೂಮಿಯೊಳಗೆ ತುಪ್ಪದ ಚಂಡೆಯ 
ನಾಯಕಂಗೆ ದೇವರ್ಗ್ಗೆ ಬೆಸೆಕೆಯನ್ನಣ್ಬ ಪಡಿಯ[ಉ]ಕೆಯ ಕೆಯಿ 
ಮತ್ತರು (ಕಣಅ. ೭೭-೧೨-೭೫; 1170); ಪಡಿಯಟಕೆಯ ಸುರವಧೂಟ 
ಕಟ್ಟ ಗೆವಿಡಿದಳ (ಅನಂಪು. ೪-೮೧). ಪೆಡಿಹಾಜಂಕೆ ; ವೈಕೋರ್ಛಯ 
ಪಡಿಹಾಟಿಂಕೆ ಕಿರೀಟಿಯ ಮನೆಯ ಬಂಡಿಯ ಬೋವನಾದನು ವೀರ 
ನಾರಯಣ. (ಕುಸ್ಯ್ಯಾಉ. ೧-೪೫)... [ಪಡಿಯಜ---ಇಕೆ] 

ಸಡಿಯಅಂತಿ "ಸಡಿಯಚಿತಿ' ನೋ. 

ಸಡಿಯಾಳು, '(ನಾ). ಧಾನ್ಯವನ್ನು ಕೂಲಿಯಾಗಿ ಪಡೆದು ಬದು 
ಕುವ ಆಳು ; "ಜೀತದ ಆಳು? (ಜಾನಕೋ. ೧೩). 

[ಸಡಿ, --ಆಳ್ಕು(-ಆಳ್‌್ಯಿ)./ತಮಿ. ಸಟಯಾಳ್‌] 

ಪಡಿಯಾಳ್ಕು (ನಾ). ಹೆಚ್ಚಿನ ಆಳು; ಸಹಾಯಕ್ಕೆ ಇರುವ 
ಸೇವಕ : ಕೇಳು ಗಂಡರ ಸೂರ್ಯ ಬಿಜ್ಜ ಣನಾಳು ಕುದುರೆಯ ಮೋಹರಕೆ 
ಪಡಿಯಾಳ ನಿನ್ನಲಿ ಬೇಜೆನೊಂದಾಶ್ಚರ್ಯವನು ನೋಡ (ಕೊಲ್ಲಾಚ. 
೨೬೨). [ಔಡ್ಮಿ 4 ಅಳ್ಕು(-ಆಆಳ್ಕ್‌)] 

ಪೆಡಿಯಾಲ “"ಸಡಿಯಲ” ನೋ. 

ಪೆಡಿಯಿಡು (ಕ್ರಿ). ೧. ಸಮವಾಗು ; ಸಾಟಿಯಾಗು : ಪಡಿಯಿಜಿ 
ನಿಮ್ಮನೆಮ್ಮವಯವಂಗಳಿನೇಡಿಸಿ : ಕಾಡುತಿರ್ದುದಂ ಕಡುದಿಟಿಮೆಂದು 
ನೋಯದೊಡನಾಡಿದ ನಣ್ಬನೆ ನೋಟ ದೆಂಬಿನಂ ನುಡಿದನುನೈ ಸಿದ೦ 
ಕುಸುಮಕೋಮಂಳೆಯಂರ್‌ , . . ಚಂಪಕಂಗಳಂ (ಪುಷ್ಪಪು. ೧೩-೧೦೦). 
೨. ಸರಿಸಮಾನಗೊಳಿಸು ; ಪ್ರತಿಯಾಗಿಸು : ನುಡಿಯಂ ಕೋಕಿಲ 
ರುತಿಯೊಳ್‌ ಪಡಿಯಿಂಡಲೊಡನುಯ್ವೆ ತನಯ ಜನಕಾತ್ಮಣಿಯಂ(ಪಂರಾನಾ. 
೭-೧೩). ೩. ಹೋಲಿಸು ; ತಾಳೆನೋಡು : ಕಡುಗುಣ್ಣು ಸೆಂಪಿ 
ನಿಂದೆಣೆಯಾದಡೇನು ಪಾಲ್ಗ ಡಲು ದಿವಿಜರ ಕಯ್ಕಿಂದ ಕಡೆಯಿಸಿಕೊಂಡುದಾ 
ನೃ ಪಗಾನದನೆಂತು ಪಡಿಯಿಡುವೆನು ಗುಣದಿಂದ (ಕುರಾಸಾಂ. ೫-೫೨) ; 
ಅನನೆಡದ ಕಾಯಕಾ ಬಲದ ಕಡೆಯ ಕಾಯಮೆಣೆಯಲ್ಲದಿಂ ಪಡಿಯಿಡುವ 
ವಸ್ತು ನಿನ್ನೀಯಬುಜಭನಕೋಟ ಸೃಷ್ಟಿ ಯೊಳಗಿಲ್ಲ (ಚೆಬಪು, ೧೯-೨೧). 
೪. ವಿರೋಧಿಸು; ಪ್ರತಿಭಟಿಸು : ಸಡಿಯಿಟ್ಟು ಡೊಂದುನಿಮಿಸಡೊಳು 
ಗಾಂಧರ್ವದಳ ಮಡಿದುದಂಬರದೊಳು ಹಾಳು ಕಂಡು ನಡುಗಿ ಗಂಧರ್ವ 
ನೊಪ್ಪಿ ಸಿದ (ನಾಂಡಡ. ೧೮-೧೬), [ಪಡ್ಕಿ-- ಇಡ] 

ಪಡಿಯುತ್ತರ (ನಾ). ಪ್ರತ್ಯುತ್ತರ; ಮಾರುತ್ತರ; ಮರು 
ಜವಾಬು : ಕಸಿ ತಲೆಗುತ್ತಿ ದೇವರಿಗಿನ್ನು ತಾ:ಪಡಿಯುತ್ತ ರಕೆ ಪಾಸಟಯೆ 
ಪತಿಕರಿಸೆಂದು ಕೈಮುಗಿದ (ತೂರಂ. ೪-೨-೪೯). [ಪಡ್ಕಿ -- ಉತ್ತರ] 

ಪಡಿಯೊರೆ, (ನಾ). ಪ್ರತಿಹೇಳಿಕೆ ; ಬದಲುನುಡಿ ; ಪ್ರತ್ಯುತ್ತರ: 
ಆಗಳಾನುರುಳ್ವ ಬಾಂಗಿಟ್ಟಿ ನೀ ಮೊರೆಯಂ--"ಏ ಸೊಡರನೆತ್ತಿ ವಿಧಿ ಬಳಿ 
ವಿಡಿಸಿತರಿಯೆಂ ಕತ್ತಲೆಯೊಳೆಡಹುತಿಹ ತನ್ನ ಹಸುಳೆಗಳಂ ?'-'"ಅಂಧಮತಿ” 
ಎಂದು ಕೇಳಿಸಿತು ಪಡಿಯೊರೆಯಿ೨ಂ (ಗ೪ಿನಿಂ. ೧೨೦-೨೪). [ಪಡಿ 4 ಒರ್ಕೆ] 

ಪಣಯೊಕರ್ಕೆ (ನಾ). ಪ್ರತಿಯಾದ ಹೋಲಿಕೆ; ಸರಿಸಮ; 


೫೧೫೦ 


20 


25 


30 


35 


40 


ಪೆಡಿವಡ್ಮೆ 


ಸರಿಸಾಟಿ : ಮರುಳಲಾ ಪನಮಾನಸುತ ನಿನ್ನೊರೆಗೆ ಸಡಿಯೊರೆ[ಪಾತಾಂ. 
ಒರೆಸರಿ]ತೂಕ . ತೂಕಕೆ ಸರಿಸರಾವಿರೆ ಕನಕಗಿರಿಪರಿಯಂತ ಮಾತೇಕೆ 
(ಪಡಿ *-ಒಕ್ಕ] 
ಪೆಡಿರೂಪ (ನಾ). ಪ್ರತಿರೂಪ ; ಪ್ರತಿಕ್ಸುತಿ: ಮನಸಿಜನ ಪಡಿರೂಪ 
ನಿನ್ನಯ ಮನಕೆ ಬಂದ ಚಲುವನ (ಕುಕ. ೨೪-೧); ರಾಮನ ಮತ್ತು 
ಅನನ ಸರಿವಸಿರದನರ ಪಡಿರೂಪಗಳು ಸೈ ಪ್ಟಿಯಾದವು (ನಂಜುಂಡ. ೪೯). 
[ಪಡಿ 4- ರೂಪ] 
ಪಡಿರೂಪು (ನಾ)... ಪಡಿರೂಪ : ಭೂಚಕ್ರಾಧೀಶ್ವರನಂದನರೊಳಗೀ 
ಚಿತ್ರದ ಪಡಿರೂಪಂ ಧರಿಯಿಸಿದಾ ಚೆನ್ನಿ ಗನಲ್ಲದೆಯುಳಿದವರೆನ್ನಯ ಸೋದ 
ರರು (ಜಯಕಾ, ೩-೭೫) ; ಅನರನಾ ಮನೆಯೊಳಿರಿಸಿ ಮಂತ್ರಿಯೆಡೆಗಾ 
ದಿನಿಜನೆಯ್ತಂದು ಮತ್ತ ವರ ಹನಣಿನ ಪಡಿರೂಪ ತೋಲಸಲಾ ಮಂತ್ರಿ 
ತವೆ ನಲಿದನು ಮನದೊಳಗೆ (ಕುಂಇಸೂಂ. ೩೬-೬೧). 
[ಪಡ್ಕಿ 4- ರೂಪು] 
ಪಡಿಲಯ್ಯ (ನಾ). ಒಬ್ಬಾತನ ಹೆಸರು : -ಕೊಸಿಗಗೆಆಕೆಯ ಬಡಗಣ 
ಕಡೆಗೋಡ ತೋಣ್ಣ ಇನಿತು ಮಣ್ಣ ಬಿಡಿಸಿದ ಪ್ರಭುಗಳಂಕನಾನು ಬೂನ 
ಗಾವುಣ್ಣ ಪಡಿಲಯ್ಯ ಪಡುದೆಯ್ಯ ತಯ *ನ ಈ ಮಣ್ಣಂ ಅನ 
ಗೊಣ್ಣೋನು. ಅಬಿಕಿದೋನು೦ (ಎಕ: ೪, ಅರಕೆ. ೨೪-೧೬ ; ಸು. 900). 
[1 + ಅಯ್ಯೂ] 
ಪಡಿಲೇಖಿಸು(ಕ್ರಿ).೧. ಪ್ರತಿಬಿಂಬವನ್ನುಂಟುಮಾಡು: ನಟ್ಟ ದೊಡ 
ಕ್ಕುಂ ತ್ರಸಸಂಘಟ್ಟಿ ನಮೆಂದೋವುವಂತೆ ಮೆಲ್ಮೆಲನನಘಂ ದಟ್ಟ ಡಿಯಿಡೆ ಪದ 
ನಖರುಚಿಕುಟ್ಟ ಮದೊಳ್‌ ನಿಮಿರ್ದುವೊಡನೆ ಪಡಿಲೇಖಿಪವೋಲ್‌ (ಪುಸ್ಪಪು. 
೧೨-೬೭). ೨. ಚೆನ್ನಾಗಿ ಶುದ್ಧಿ ಗೊಳಿಸು: ಸಂಯಮಜ್ಞಾನೋಪ 
ಕರಣಾದಿಗಳಂ ಕೊಳ್ಳಲ್ಲಿಯುಂ ಬೈತಿಡುವಲ್ಲಿಯಂ ನೋಡಿ ಪಡಿಲೇಖಿಸಿ 
ನೆಗಟ್ಟುದು ಆದಾನನಿಕ್ಷೇಪಣಸಮಿತಿ (ತತ್ತ ಪ್ರ. ೩೨೫) ; ನೋಡದೆ 
ಪಡಿ[ಖಾಳಾಂ. ಪ್ರತಿ]ಲೇಖಿಸದೆ ತಂತಮ್ಮ ಪುಟ್ಟರ್ಷ ಸಂಸ್ತ್ರರಮನಿಕ್ಕುವ 
ಅಪ್ರತ್ಕನೇ ಕ್ಷಿತಾಪ್ರಮಾರ್ಜಿತಸಂಸ್ತರೋಪಕ್ರಮಣನಂ೦ . - , ಪ್ರೋಷ 
ಧೋಪವಾಸದತಿಚಾರನುಕ್ಕುಂ (ಸಸಾರ.೩೧೬। ಶಾಸ್ತ್ರಟೀ. ೬೨-೬ ನೊಲ). 
[<ಪ್ರತಲೇಖಿಸು] 
ಪೆಡಿನಂದ "ಪಡಿಬಂದ' ನೋ. 
ಪೆಡಿನಟ್ಟಿಗೆ (ನಾ). ಬಾಗಿಲುವಾಡ; ದ್ವಾರಬಂಧ: ಹೊಸ 
ಹಳದಿಯ ನತಾಣಿಕದ ಸರನುಂಜ್ಞ ಲವಜ್ರದ ಪಡಿನಟ್ಟ ಗೆ ಮರಕತರತ್ನದ 
ಕೇರ್‌ ವೈಡೂರ್ಯದ ನರಫಲಕಂ ರಚಿಯಿಸಲೊಪ್ಪಿ ದುದಲ್ಲಿಯ 
'ಮುಂಗಲಸದನಂ (ಜಯಕಾ. ೮-೩)- "ದ್ವಾರಪಟ್ಟಿ', "ದ್ವಾರವಾಟಕೆ? 
ಪರಾ. [ಪಡಿ 4 ಪಟ್ಟ ಗೆ) 
ಪಡಿನಡೆ, (ಕ್ರಿ). ೧. ಭತ್ತವನ್ನು ಪಡೆ, ಹೊಂದು: ಬಂದಾ 
ಸೌಂದರ ತಿರುಪತ್ತೂ ರನಾಥನ ಮಂದಿರೆಕಧಿಕಸಂಭ್ರಮದಿಂದೆ ನಂದಿಸಿ 
ತಾಳನಿಡಿದು ಪಡಿವಡೆದನು ನಂದಿಯುಂಡಿಗೆಯುಳ್ಳ ಪಡಿವೊನ್ನ (ಕ್ರಿಭುತಿ. 
೨೦-೯). - ೨. ಅಂಗೀಕರಿಸು; ಒಪ್ಪಿ ಕೊಳ್ಳು ; ಸಮ್ಮತಿಸು : 
“ ಪಡಿವಡೆವುದೆನಲಿಕಂಗೀಕರಿಪುದರ ಪೆಸರ*? (ಕರರ. ೬೨). [ಪಡಿ, + ಪಡೆ] 
ಪಡಿವಡ್ಕೆ (ನಾ). ೧. ಹೆಚ್ಚಿನ ಸೈನ್ಯ ; ಅಧಿಕಸ್ಸೈ ನ್ಯ : ಪಡಿ 
ಗೋಂಟಿಗೆಯು್ನ ಕಡುಪಂ ಪಡಿಯಗಟಿಕ್ಕಿಯ್ದಳವನಾರ್ಪು ಕಡುಗೂರ್ಪಗಳಂ 
ಪಡಿವಡೆಗೆಯ್ನಿಂದವರೊಳ್‌' , ಪಡಿಬರಿಸಿದರನುನು ವಿಸ್ಸು ಜಿನ್ನು ಗಳನ್ನರ್‌ 
(ಚಿಕವಿ, ೨-೪೫). ೨. ಪ್ರತಿಪಕ್ಷದ ಸೈನ್ಯ; ಶತ್ರುದಳ : ಅರಿಕೇಸರಿ 
ಯೆಂಬಂ ಸು ೦ದರಾಂಗನತ್ಯಂತವಸ್ತು ವಂ ಮದಕರಿಯಂ ಹರಿಯಂ ಪಡಿವಡೆ 
ಗುರ್ಚಿದ ಕರೆವಾಳನೆ ತೋ ನೃಪತಿ ಗೆಲ್ಲಂಗೊಂಡಂ (ಸಂಸಭಾ.೧-೧೯). 
[ಪಡ್ಮಿ -ಪಡೈ] 


(ಕುನ್ಯಾಕೆ. ೧೦-೩೭). 


ಪಡಿನರ್‌ 


ಪಡಿನರ್‌ (ಕ್ರಿ). ಸದೃಶವಾಗು; ಸರಿಸಮವಾಗು; ಹೋಲು : 
ಮಾರಲದೇನಿಯಂ. ಮನನ್ಬೂಗೆ ವಿಭು ಬಲ್ಲೆಯಂಗೆ ಸತಿ ಮಾಡಿದ 
ನೊಸ್ಟೆ ವಿಧಾತ್ರನೆನ್ಮೊಡೀ ಜಗಡೊಳೆಗಿಂತು ದಂಪತಿಗಳಾರ್‌ ಪಡಿ 
ನರ್ಸ್ಸರೊ ನೋರ್ಪ್ಪಡಿರ್ವ್ವರೊಳ್‌(ಎಕ.211,ಚಿಕ್ಕನಾ, ೧೬-೩೪] 1194). 

[ಪಡ್ಮಿ + ಬರ್‌ (ನರ್‌) ] 

ಪೆಡಿವರಿಜು (ನಾ). ಪ್ರತಿರೂಪ; ಪ್ರತಿಕೃತ್ತಿ: ಕಂಗೊಳಿಸಚ್ಛೋದ 
ಸರಸಿಗೆ ಜನನಿನೆರಸು. ಮಜ್ಜ ನಕ್ಕೆಂದು. ನಡೆತಂದು ನೋಟ್ಟಿಲ್ಲಿ 
ಶಿಖರಿರ;ಜನಂದಿನಿ ಪೂಜಿಸಲೆಂದು ತಟಿಶಿಲಾತಲಡೊಳ ಬರೆದ ಮೃಡನ 
ಪಡಿನರಿಜಂ ಕಂಡು (ಕಾದಂಪೂ, ೭೨೧) ; ಒರ್ವ ತರುಣಿ ನಸಂತೋತ್ಸವ 
ಸಮಯ ದಲ್ಲಿ ಪೂಜಿಸರೋಸುಗಂ ಆಲರಂಬನ ಪಡಿವರಿಜಂ ಬರೆಯ. 
ಲ್ಬೋಗೆಂದು. ಸಖಿಗೆ. ಪೇಳಿ (ನರಚ, ೫೬-೧೩೪ ವೃತ್ತಿ); 
ನುೂನರುಂ ಮೈಯಂಟ್ಟಲೊಡಂ ಬಗೆಯಲ್ಸಾರದ ಪಡಿವರಿಜುಗಳೆನೆ 
ಒಂದಚ್ಚಿ ನೊಳೆಜಕಂಬೊಯ್ದ ಮೂಲುಂ ಪೊಂಬಾಪೆಯೆನೆ ಮೂವರು 
ಮೊಂಜಿ ರೂಪಿನೊಳೊಗೆದು ಮರಲ್ಬುಟಜದೆಡೆಗೆಯ್ತ ೦ದರ್‌ (ರಾಮಾಶ್ಟ್ಯ. 
AF) [ಪಡ್ಕಿ + ಪರಿಜು] 

ಪಡಿವಳ (ನಾ). ಬಾಗಿಲು ಕಾಯುವವನು; ದ್ವಾರಪಾಲಕ ; 
ಪ್ರುತೀಹಾರಿ: “ಪಡಿವಳನೆಂದು ಪ್ರತೀಹಾರಂ” (ಕೆರಸಾ. ೬೧-೩೪೭) ; 
ಕಳುಹಿದಳು ಕೃಷ್ಣಾ ಂಭ್ರ ಸನ್ನಿ ಧಿಗೊಲಿದು ನಿಪ್ರೋತ್ತಮನನು. ಆ 
ತಿಳಿದು ಕಾರ್ಯವಿಶೇಷವನು ಪಡಿನಳರು ಹೊಗಿಸಲು ಬಂದು ಕಂಡನು 
ಲಲಿತಸಿಂಹಾಸನದಲಿಸೆವ ಮುಕುಂದನಂಭ್ರ)ಗಳ (ಸಿಭಾಗ. ೧೦-೫೮-೨೬) ; 
ಮಿಂಡೆಟ್ಲ ಪಡೆವಳರೆಲ್ಲರುರವಣಿಸಿ ಮುಂಬರಿದೊಡ್ಡಿ ನಿಂದರಾಗೆ ಕಾದಿ 
ಮೋದಿ ತಾಂ ತಮಗೆ ಜವಹುರದ ಪಡಿವಳರಾದರ್‌ (ರಾಮಾಶ್ವ್ಯ ೧೪೩-೨೯). 

[ಹಡಿ +-ನಳ] 

ಪೆಡಿವಳಕಟ್ಟಿಗೆ "ನಡಿನಳಗಟ್ಟಿಗೆ' ನೋ. 

ಪಡಿನಳಗಟ್ಟಗೆ, ಪಡಿವಳಕಟ್ಟಿಗೆ (ನಾ). -ಪಡಿಯಜಗಟ್ಟಿಗೆ: 
ಮುಂದೆ ಪರಿನ ಪಡೆನಳಗಟ್ಟಿ £ಪಡಿವಳಗಟ್ಟಿ ಗೆಯ ಹಪೀಲಿಯ ಕರಗ 
ದುಪ್ಪರಗುಡಿಯೊಜ್ಜ ರದ ರಾಜಸಿಂಧದ ಸಂಬಣಿಯಾನೆಸೆಯೆ (ಚಂದ್ರಪು. 
೩-೮೦ ವ) ; ಮುಂದೆ ಪರನ ಕೊಲ್ಲಣಿಗೆಯ ಭಲ್ಲೆಯದ ಪಡ(ಡಿ]ವಳ 
ಗಟ್ಟ ಗೆಯ ಬಿರುದಿನ ಸಿಂದದ ಸಂದಣಿಯ ಕೋಳಾಹಳದ ರಭಸಮೆಸೆಯೆ 
(ಬಾಧಪು. ೧೪-೫೨ ವ. ಪಡಿವಳಕಟ್ಟಿಗೆ : ಕಟಾಲೆ ಬಳಿದ ಪೆರ್ನಿದಿರ 
ಸುರ್ವು ಸಡೆ[ಡಿ] ವಳಕಟ್ಟ ಗೆಯಾಗೆಯು ಕಿಸುಗಣ್ಣಿವಿಡೆ ಜಡಿಯುತ್ತಿ ಸ್ಪ 
ಗಂಡಗೋಗಿಲೆಗಳೆ ಮಹಾಪ್ರಾತಿಹಾರ್ಯರಾಗೆಯೆಂಂ (ವರ್ಧಮಾ, 
೫-೪೧ ನ). [ಸಡಿನಳ-೬ ಕಟ್ಟಿಗೆ,] 

ಪಡಿನಳತನ (ನಾ): ಬಾಗಿಲು ಕಾಯುವ ಕೆಲಸ ; ದ್ವಾರಪಾಲಕ 
ವೃತ್ತಿ: ಹೊಗುತ ಕಂಡನು ಬಾಗಿಲಲಿ . . . ಮಕರಕುಂಡಲದ ಜಗದ 
ಪತಿ ಪಡಿವಳತನದ ಲೀಲೆಗೆ ಸಮಾಹಿತನಾಗಿ ಕಂಬಿಯ ಹೆಗಲಲಿರಲೋರಂತೆ 
ಬಲು ಬೆಟಗಾಗಿ ನೋಡಿದನು (ನಿಭಾಗ, ೮-೨೦-೩೨). 

[ಪಡಿವಳ----ತನ] 

ಪಡಿವಾಫೆ (ನಾ). ಕುದುರೆಯ - ಮುಖಕ್ಕೆ ಕಟ್ಟುವ ಚರ್ಮದ 
ಪಟ್ಟ, ಮುಖವಾಡ : ಸೆಳೆದು ಪಡಿವಾಘೆಯಲಿ ತುರಗಾವಳಿಯ 
ನನುಕೊಳಿಸಿದನು. ಹರಿ ಕೈಚಳಕದಲ್ಲಿ ತುಡುಕಿದನು ಫಲುಗುಣನತುಳ 
ಗಾಂಡಿವವ (ಕುನ್ಯಾಡ್ರ್ರೋ: ೧೦-೩೦) 1 ನೆಲಕಿಳಿದು ಪಡಿವಾಘೆಯಂ ಸಿಡಿ 
ದರಸುಮಕ್ಕೆಳಂ ಬೀಳೆ ಹೊಯ್ದು ತತ್ತುರಗನುಂ ಕೊಂಡು ಚಿಗಿದ 
ನಾಗಸಕೆ ಸರದತ್ತ ಣಿಂದಂಚೆ ಬೆಳ್ಳಾನರೆಯನಲ್ಲಿ ಯಿಂ ಕಿತ್ತು ನಭಕೇಳ್ವಂತೆ 
ಮೇಘನಾದಂ ಭೀಮಕರ್ಣಜರ್ಬೆಜಗಾಗಲು (ಚೈಮಿಭಾ. 

[ಪಡಿ + ವಾಘಿ] 


ತಾಂ 


೪-೧೨). 


೫೧೫೧ 


25 


30 


40 


45 


ಪಡಿವೊತ್ತಿಸು 


ಪೆಡಿನಾತು, ಸಡಿಮಾತು (ನಾ). ೧. ಪ್ರತಿಯಾದ ಮಾತು : 
ಬೇಕೆ ಮಾತು ; ನಿರುದ್ಧವಚನ : ದಿಕ್ಬಾಲಕಶ್ರೇಣಿ ನೀಂ ಸೆರನಾಗೇಂ 
ಪಡಿವಾತೆಲೇ ರನಿಯಲೇ ಮಾದೇವೆಲೇ ಬೊಮ್ಮ ಕೇಳ್ದಿರೆ. . . ಎಂದು 
ಸಸಜುವವೊಲಾಯ್ತಾ ಪಾಂಚಜನ್ಯಸ್ವನಂ (ಜಗವೆ. ೧೩-೪೯) : ಬಡತನ 
ಮೆಂಬುದು ನಡುನಿನೊಳೆಡೆಗಿಳವುದು ಬಿಗಿದ ಮೊಲೆಯೊಳತಿಕುಬಲತ್ವಂ 
ಮಡದಿಯರ  ಕುರುಳೊಳಲ್ಲದೆ ಪಡಿವಾತೇಂ ಜನರ, ದೆಸೆಯೊಳಿಲ್ಲಾ 
ನಾಡೊಳ್‌ (ಸೂಕ್ತಿಸು. ೪-೨೦). ಹಡಿಮಾತು : ೧. ಅ ಪದಕಂ 
ಬಂದೊಡೆ ಕೇಳೇಫೊತ್ತು ಂ ಕೊಡಲೆನೇಟ್ಯು ಮಲಕ ದೊಡೆ ನಿನ್ನಂ ಭೂಪತಿ 
ಕೊಲ್ಲುಂ ಕವರುಗುಮೇೇ ಪಡಿಮಾತದಆಅ ಪಂಬಲಂ ಬಿಡು, ನಯದಿಂ 
(ಧರ್ಮಾಮೃ. ೨-೧೧೯) ; ಕುಡುನೆಡೆಯೊಳ್‌ ಸಂಪದಮಂ ಬಡತನಮಂ 
ಕುಲಮನಾದಿಯೊಳೆ. ತಿಳಿಜೊಲನಿಂ ಕುಡುವುದು ಕೊಟ್ಟಿ ಬಲಕಿಕೃಂ 
ಸಡಿಮಾತಾಡುವುದು ನೀತಿಧರ್ಮವಿರೋಧಂ (ದಶಕು. ೮-೧೧೦) ; ಈತಂ 
ನರನಕ್ಕುಮೊ ಪಡಿಮಾತೇಂ ಮಗುಳ್ಳಾನ್‌ ಶಬರನಪ್ಪೆನೊ (ಶಬಶಂ. 
೪-೯೭); ಕಾರ್ಯಂ ಗೆಲುಂಬಡಿಯಲೈ ಂದಘನಾಶನೀ ಸರಸಿಯಂ ಮೇಣ್ಣ ೦ದ್ರ 
ಮೌಳೀಶನಂ ಪಡಿಮಾತೇಂ ಭಜಕರ್ಗೆ ಮುಕ್ತಿ ಪದಮಂ ತೋರಲ್ಯದಂಗೈ 
ದಪಂ (ಎಕ. 201, ಗುಬ್ಬಿ. ೬೨-೧೦; 1896), ೨. ಬದಲುಮಾತು ; 
ಪ್ರತ್ಯುತ್ತರ ; ದಡದಗಿಸಡಿ ಪಡಿಮಾತಂ ಪಡೆಯಲೊಡರ್ಚುವ ಮನಂ 
ತಡಂಬಡಿಪ' ತಳರ್ನುಡಿ . . . ಇರೆ ನುಡಿದನಾಗಳಾ ಚರಮುಂಖ್ಯಂ 
(ರಾಜತೇ-೬-೩೩);ಬಾಲೆ ಪತಿಗೃ ಹಳೆ ಪೋಪುದ ಪೇಳಲ್‌ ವನವಾಸಬಂಧುವೀ 
ತರುವೃಂದಂ ಕೇಳುತನುವಂತಿಸಿ ಕಲಕಂಠಾಲಾಪದ ನೆವದೆ ನುಡಿವುದಿದೊ 
ಪಡಿಮಾತಂ (ಶಾಕುಂತ.೫೩-೮೮). [ಪಡ್ಕಿ ಮಾತು |] 

ಪಡಿನಾನಿ (ನಾ). ಸಮಾನವಾದ ನಂಟು, ಬಂಧುತ್ವ : ತಂಗಿಯ 
೪ಿದರ ತಂಗಿ, ಬಂಧಂಗಳನು ಮರುಂಗಿ ಶೂನ್ಯಮಾದೆದೆಯ ಪಡಿವಾನಿ 
ಕನಿತೆಯದೊಂದೆ ! (ಗಿಳಿವಿಂ. ೨೩-೩). [ಪಡ್ಗಿ 4- ನಾನಿ] 

ಪಡಿನಿಡಿ (ಕ್ರಿ). ಅನುಸರಿಸು; ಹಿಂಬಾಲಿಸು; ಅನುಸರಣೆ 
ಮಾಡು: ಸಂಗ್ರಹಿಸಿತೆನ್ನಯ ಪುಣ್ಯಫಲದಿಂದದನೆ. ಪಡಿವಿಡಿದುವುಹಿತ. 
ನಿನ್ನಯ ಚರಣದರ್ಶನನಹುದಿದೆನ್ನಯ ಸುಳ್ಳ ತಫಲದಿಂದುದಿಸಿದರೆ ಫಲ 
ವೇನು ತನಗೆ (ಕುವ್ಯಾಸ. ೭-೧೫) ; ಎಡೆನಿಡದಿನಿಯನಡಿಯ ನೆಳ 
ಲನು ಪಡಿನಿಡಿನ ಮುಡಬಿಯಂ ಮನ್ನಿ ಪುದು (ಹಬಬ. ೬-೪೫), 

[ಪಡ್ಕಿ ಸಿಡಿ] 

ಪಡಿನೆದೆ (ನಾ). ಬೇಕೆ ಹೆಜಿ; ಮತ್ತೊಂದು ಬಿಲ್ಲಿನ ಹಗ್ಗ (0): 
ಬಿಲ್ಲಂಬು ಬಿಗಿದ. ಕೈಪೊಡೆ ಪಡಿವೆದೆಯುಡಿರುುಲ್ಲಿ ಬತ್ತಳಿಕೆ ಕಯ್ಯುಂಬು 
ನಿಲ್ಲದೆಸೆಯೆ ಪೊಳನುಟ್ಟಿರು ರಾಯನ  ಬಿಲ್ಲನರಂದು ಬಿಂಕಡೊಳು 
(ಕುರಾಸಾಂ. ೧೯-೧೯) ; ಉಡಿರುಖಲ್ಲಿ ಕಟ್ಟ ದ ಸುರಗಿ ಕೈಪೊಡೆ ಪೊಂಜೊ 
ಡೆಹದಂಬಿನ ಬತ್ತಳಿಕೆ ಪ[ನುಶಾಂ.ಹಿ]ಡಿನೆಡೆ ಪಿಡಿದ ಬಲ್ಲೆ ಸೆಯೆ ಬಿಲ್ಲನರಲ್ಲಿ 
ಬಿಡದೆ ಮೆಅತೆದರೊಗ್ಗಿ ಸಲಿ (ಕುರಾಸಾಂ. ೨೭-೨೭). [ಸಡ್ಕಿ --ಪೆಜಿ] 

ಪಡಿನೆಸ (ನಾ). ಸೇನೆಯ ಕೆಲಸ ; ಸೇವಾಕಾರ್ಯ,; ಪರಿಚಾರಿಕೆ: 
ಸುಪ್ರಣೇತೆಯುಂ ಯಶೋಧರೆಯುಂ . . . ಚಿತ್ರೆಯುಮೆಂಬೀ ದೇವರ 
ನಂಬಿಕೆಯ ಸೀಗುರಿಯ ಸಿರಿಮಂಡಿಯ . . . ಅಡಿಯೂಟದ ಪಡಿವೆಸಕ್ಕೆ 
ಬೆಸಸಿದಂ (ಅನಂಪು. ೪-೭೬ ನ). [ಪಡಿ] -. ಬೆಸ,] 

ಪೆಡಿನೇಡು (ಕ್ರಿ). ಧಾನ್ಯವನ್ನು ಬೇಡು,--ಯಾಚಿಸು ; ಭಿಕ್ಷೆ 
ಬೇಡು: ಧರಣಿಯೊಳು ಗುಡ್ಡ ನೈಯೆಂಬ ವಿಶ್ರುತಭಕ್ತೆ. . . ನಾವಿಟಕಿ 
ಯೆಂಬಾ ಪೊಳಲ್ಲೆ ಯ್ಲಿ ಪಡಿನೇಡುತಿರಲರಿ (ಆರಾಚ, ೧-೯-೧೨). 

[ಪಡಿ --ಬೇಡ್ಕು] 

ಪಡಿವೊತ್ತಿಸು (ಕ). ಪ್ರತಿಯಾಗಿ ಹೊತ್ತಿಸು; ಎದುರಾಗಿ 

ಉರಿಸು : ದವಾಗ್ನಿಗಿನಿರಗ್ನಿಯಂ ಪಡಿವೊತ್ತಿಸಲ್‌ ಮನಂದಂದು ನಡೆ 


ಪಡಿವೊನ್‌ 


ವುದು ಳ್ಳಿ ಕೈಗೊಳ್ಳಿ ಗಳನಾಂತು ಕರಡವುಲ್‌ ಬೆಳೆದೊಣಗಿ ನಿಂದ ತುರು 
ಮೇವು Ra ಸಿರಿಯ ತಪ್ಪಲಿಗೆ (ಶ್ರೀರಾಮಾ, ೭೧೩-೧೧೧). 
[ಪಡಿ ಸೊತ್ತಿ ಸು] 

ಪಡಿವೊನ್‌, ಪಡಿಹೊನ್ನು (ನಾ). ದಿನದಿನದ ಭತ್ಯ ವಾಗಿ ಪಡೆ 
ಯುವ ಹೊನ್ನು, ಫು ನಲನಿಂಜಿ ಪಾಡುತುಂ ಸಡಿವೊಂಗಳಂ 
ಕೊಳುತುಂ ಶಿವನೆ" ಸೆಜ್ಜೆಯಂತಿರ್ದ 'ತಿರುವಾರೂರ್ಗೆ ನಡೆತಪ್ಪಾಗಳು 
(ನಂಬಿರ, ೮-೩೮) ; ಬಂದಾ ಸಂದರ ತಿರುಪತ್ತೂ ರನಾಥನ ಮಂದಿರಕಧಿಕ 
ಸಂಭ್ರಮದಿಂದೆ ನಂದಿಸಿ ತಾಳನಿಡಿದು ಪಡಿನಡೆದನು ನಂದಿಯುಂಡಿಗೆ 
ಯುಳ್ಳ ಪಡಿವೊನ್ನ (ಕ್ರಿಳುತಿ. ೨೦-೯). ಪಡಿಹೊನ್ನು ೬ ಅದು 
ರಾಜರನ್ನು ಹೊಗಳಿ ಮೆಚ್ಚಿಸಿ ಅವರಿಂದ ಸಡಿಹೊನ್ನು ಪಡೆಯುವುದಕ್ಕಾಗಿ 
ಬರೆದ ಕೀಳುಕಥೆ (ತುಂಗಳ. ೪೩). [ಸಡಿ, 4 ಪೊನ್‌] 

ಸೆಡಿಸಣ, (ನಾ). ೧. ಪರೀಕ್ಷೆ; ಪರಿಶೀಲನೆ; “ಸಡಿಸಣಮೆ ಪರೀಕ್ಷೆ” 
(ಚತುನಿ. ಕುಸುಮಕ್ಕೆ ಸರಿಮಳಂ ಪಡಿಸಣಮೆ ಅಮೃತಕೆ 
ಸ್ವಾದು ಸಂಕಲ್ಪ ಮೆ ಶರ್ವಂಗೆ ಪಾರ್ನತಿಯೆರನೆ (ಗಿರ, ೧೦-೨೬ನ) ; ಹಡ 
ಪದನುಲೇಪನದ ಕುಸುಮಮಾಲೆಗಳ ಕನ್ನಡಿಯ ಸಿರಿಮುಂಡಿ ಪಡಿಸಣದ 
ಹಂತಿಯ ಹಲವು ತೊಡಿಗೆಗಳ , , , ವನಿತೆಯರ ನಡುನೆಸೆನ ನಾಯಕ 
ಸ್ತ್ರೀಯರನ್ನೀತ್ಷಿಸುತ ಭೂನಿಸಂ ನಡೆತಂದನು' (ಹಚಕಾ. ೪-೩೯); ನೀ 
ಮರುಳೆ. ವಿದುರ. ಭನೆದ್ವಚೋವಿಸ್ತರಕೆ ಪಡಿಸಣವುಂಟಿ ಶಿನಶಿನ 
ಯೆಂದನಾ ಭೂಪ (ಕುನ್ಯಾಸ. ೧೨-೯೨); ಅಂ ಜನಂ. ಇಂತಿನಜಕೊಂದು 
ಪಡಿಸಣದುಜ್ಜು ಗದಿನೆ ಬಂಡೆಂ (ಕಾಮಾಶ್ಚ, ೧೪೧-೪). ೨. ರಾಜರು 
ಮುಂತಾದನರು ಆಹಾರವನ್ನು ಸೇವಿಸುವ ಮೊದಲು ಬೇಕಿ 
ವ್ಯ ಕ್ಲಿ ಅಥವಾ ಪ್ರಾಣಿಗೆ ಕೊಟ್ಟು, ಆಹಾರವು ನಿಷಮಿಶ್ರಿತ 
ಮೆಗಡಿಯೇಎಂದು ಸಂೀಕ್ಷಿಸುವಿಕೆ: ಎನಗೆ ಪುತ್ರಂ ನೀನೆ ಎನ: ಸಖತ್ರ 0 
ನೀನೆ ನಿನ್ನ ಪಡಿಸಣವೇ ಪಡಿಸಣ ನೋಡಿತೆಯೆನಗೆ ನಿನ್ನ ಮೊಗದಗ್ಗ; ನಣಿಯೇ 
ಅಗ್ಬ ನಣೆಯನಗೆ (ಕಣ್ನರ.ದೇ.೧೪೯-೨೨೩); ಏಸದುನ್ನರಿಂ ಹೇಗ ಪಕ್ಷ ಕೈಫಲ 
ಮಾಗೆಯದಂ .ನನಸಾಲಕಂ ತಂದು ಅರಸಂಗೀಯೆ ಅದನೊರ್ವ ವೈದ್ಧಂಗೆ 
ಪಡಿಸಣಮಂ ಕುಡೆ ಮೆಲಿದವನಾಗಳೆ ಸಾಯೆ (ಧರ್ಮಪ. ೭-೪ ವ); 
ಗರುಡನಾರೋಗಣೆಯ ಬೋನಕೆ ಮರಳಿ ಪಡಿಸಣನೇಕೆ ಮಾತಿನ 
ಮುರಿವುಗಳು ಗೆಲ್ಲವರೆ ನೀ ನೆಣ! ನೋಡು ಕೈಗುಣನ (ಕುನ್ಯಾಜ್ರೋ. 
೧೦-೫೩). ೩. ಆಹಾರ ; ಭೋಜನ: ಎನಗೆ ಪುತ್ರಂ ನೀನೆ ಎನಗೆ 
ಮಿತ್ರಂ ನೀನೆ ನಿನ್ನ ಪಡಿಸಣನೇ ಪಡಿಸಣ ನೋಡಿತೆಯೆನೆಗ ನಿನ್ನ ಮೊಗ 
My ವಣಿಯೇ ಆಸ ವಣಿಯೆನಗೆ (ಕಣ್ಣ ರ. ದೇ, ೧೪೯೭೨೩) ; ಮೊಡಲ್ತೊ ಕ 
ಆ ಪಡಿಸಣನಮುಂ ನಕಕ ಭಂಗಿಯ ವೊಲ್‌ ಸಂಭ್ರಮದಿಂ 
ಸವಿದುವು ಚಾರುಚಕೋರಂ ಚಂದ್ರಕರಂಗಳನು (ಜಯಳಾ. ೧೪-೧೪). 
"ಪಡಿಸಣಿ' ಸರಾ. 

ಪಡಿಸಣದಾಳು - ರಾಜನೇ ಮುಂತಾದವರು ಆಹಾರ ಸ್ವೀಕ 

ರಿಸುವ ಮೊದಲು ಅದನ್ನು ಸೇವಿಸಿ ಪರೀಕ್ಷಿಸುವವನು ; ಓಗರದ 
ಸಡಿಸಣದಾಳು ಚೆನ್ನಯ್ಯಂ ಜಗತ್ರಯಸಾಲ ನಿಮ್ಮುನನುಣಬಡಿಸು 
ವಳು ನೀರ ಚೋಳನ್ವೈ (ಬಸಪು, ೯-೪೦). ಪಡಿಸಣನಾಗು ೬. ಆಹಾರ 
ವಾಗು | ಬಲಿಯಾಗು ; ಮಗನೆ ನಂಬಿ ನಂಬಿ ಪಟ್ಟಿ ದಾನೆಗೆ ಸಡಿಸಣ 
ನಂದಾ ಎಂದು ಜೆಜೆಯ ನಾಯನಾರುಂ ಯೆಸ್ಕಜ್ಜ್ಯಾನಿದೇನಿಯರುಂ ಸಳ 
ವಿಸಿ ಪಲುಂಬಂತುಂ ಪರಿತಂದು (ಸ: ೫೪). [ಆಸಂ. ಪ್ರತೀಕ್ಷಣ] 

ಪಡಿಸಣ್ಮ (ನಾ). ೧. (ಯಜಮಾನನು) ಊಟ .ಮಾಡಿದ ಸ್ಥಳ 
ದಲ್ಲಿಯೆ ಕುಳಿತು, ಅವನು ಬಿಟ್ಟ ಆಹಾರವನ್ನು 
ವಿಕೆ: 'ಪಡಿಸಣಮನಾಚರಿಸಂ ಸಡಿಸಣಿಗಂ . . - ತದುಚ್ಛಿಷ್ಟ ಸ್ವ ಭೋಜನಂ 

ಪ್ರತಿಸ್ಮ್ಯಾಸಮುಂಚ್ಯತೇ ತದೇವ ಸಣಿಸಣಂ ತದಾಚರನ್‌ ಸಜೆಗೆ ಇತಿ 


೧೫೪); 


ಊಟಿ ಮಾಡು 


೫೧೫.೨ 


20 


25 


30 


35 


40 


45 


ಪಡಿಸರಲ್‌ 


ಭುಜಿಷ್ಯ ಉಚ್ಛತೇ (ಶಬ್ದಾನಂ. 9೦೭ ಪ್ರಯೋ). "ಪಡಿಸಣಿಗ' ಪರಾ. 
೨. ಯಜಮಾನನು ಬಿಟ್ಟಿ ಊಟನನ್ನು ಭುಜಿಸುವ ಸೇವಕ: 
“ಪಡಿಸಣ- ಪ ಪ್ರತಿಸ್ಕಾ ನ ಯ ದನ್ನು. ಣ್ಸು ನ ಆಳು? (ತದ್ಭಕೋ.೨೪). 
(ರ ಪ್ರತಿಸ್ಕಾನ] 

ಪಡಿಸಣಂಗಳೆ (ಕ್ರಿ). ಆಹಾರವು ವಿಷಮಿಶ್ರಿತನಲ್ಲವೆಂದು ಸಿದ್ಧ 
ಪಡಿಸು : ಮನೋಹರಿಯಂ ಪಡಿಸಣಂಗಳೆಯಲುಂ[ಸಾರಾಂ. ಪಿಸ 
ನಂಗೆಯ್ಯಲುಂ] ಮಾಳತಿಯಂ ಬಡ್ಡಿ ಸಲುಂ ಉತ್ಪಳಿಕೆಯಂ ಕಯ್ಸಟ್ಟ 
ನೀಡಲುಂ , . . ಇಂತಿವು ನೊದಲಾಗೆ ಸೆಜವು 'ವಿಂಸುನೆಸಂಗಳನವರ್ಗ 
ನರ್ಗೆ ತಕ್ಕು; ವಂ ಪೇಟಾ, ಗಳ್‌ (ಅವಿಪು, ೭-೨೧೮). [ಪಡಿಸಣ, -- ಕಳ್ಳ] 

ಪಡಿಸಣಗೈ ಗೆ ಕ್ರಿ). (ಆಘ್ರಾಣಿಸಿ) ಆಯ್ಕೆಮಾಡು ; ಸರೀಕ್ಷಿಸಿ 
ಆರಿಸು ಚಾರುಕುಂಕುಮದ ಶೋಧಿಸಿದ ಕಾರಣೆಯ ಕಡನಲಿಗೈದ 
ಪೊಸಮುತ್ತು ಗಳ ಪಡಿಸ ಸಾಶಾಂ.ಪ]ಣಗೈದ ಧೂಪದ ಧೂಮಪವನದಲೆಸೆ 
ದುದಾ ನಗರ (ತೊರರಾ. ೨-೧-೧೬).  [ಪಡಿಸಣ, --ಗೈ (ಆಕೆಯ )] 

ಪಡಿಸಣಗೊಡು (ಕ್ರಿ). ಆಹಾರನನ್ನು ನೀಡು; ಆಹಾರದಾನ 
ಮಾಡು : ಪಡಿಸಣ[ನಾರಾಂ. ಡೆರಣಗೊಡುಕುಂಬರಂತೆ, ಲೋಕಕೆ ಸುಖ 
ಗೊಡುತತಿಸುಖನ ಭೋಗಿಸುನ ಕಡುಸುಖ ನನ್ನೆ ಜೆಯೊಳು ನಿಂದು ಸುಖನ 
ಸಂಗಡಿಸು ಚಿದಂಬರಪುರುಷಾ (ಭರಚ. ೪೦-೧೨೨).[ಪಡಿಸಣ, --ಕೊಡು] 

ಪಡಿಸಣದೋಣು (ಕ್ರಿ). ಶೋಧಿಸು; ಸೋಸು (?) : ಎಳೆಯಲ್ಲ 
ಯಿಂಗುಳ್ಳಿ. ಕರಿಬೇವು... ಕಸ್ತೂರಿಯ[ನು] ಬೆರಸಿ ಪನಿನೀರ ಹೊಯ್ದು 
ಕೊಂಡು ತಿಳಿನೀರ ಸೆಖೆಯಳಗೆಗೆಬಕದು ಹಾಳೆಯ ಕಟ್ಟ ಬಳಿಕದಂ ಮಡಗಿ 
ಚೆನ್ನಾಗಿ ಪಾಕನ ಮಾಡಿ ಯಿನಿಳಿಹಿ ಪಡಿ[ಪಾಠಾಂ. ಪಡಿಸ, ವಡಿ]ಸಣದೋಲ 
ಅಂತಯಿವೆ. ತಾನೊಂದು ತೆಜದೀರ ಪನಸಪಾಕ (ಸೂಸೆಶಾ. ೫-೬೮). 

[ಪಡಿಸಣ, -- ತೋಜಿ] 

ಪಡಿಸಣಿ (ನಾ). ಅಡಿಗೆಯವನು ; ಬಾಣಸಿಗ : ಭೂತಳೇಶನ ಮನೆ 
ಯೊಳಗಿರುಳತೀತವಾಗಲಿಕಾಗಳಾತನ ಪ್ರೀತಿಕರ ಪಡಿಸಣಿಯ ಕಂಡನು 
ಮುನಿಪ ಹಸಿದಿರುತ (ಸಂಭನ. ೨೫-೧೨) ; ಮಲ್ಲ ಗೆದ್ದನು ಈ ಕ್ಷಣದಿ 
ಗೆಲವಿಲ್ಲ ನಲಲಸಿಗಾಯ್ಲೂ ಹೋ ಹೋ ನಲ್ಲು ಪಡಿಸಣಿ ಗೆದ್ದನಾಗಲೆ 
ಗೆದ್ದನಾ ವಲಲ (ಕುನ್ಯಾನಿ, ಓರ. ೪-೭೫). [ಪಡಿಸಣ್ಯ +- ಇ] 

ಫಡಿಸಚಿಗ (ನಾ). (ಯಜಮಾನನು) ಊಟ ಮಾಡಿದ ಸ್ಮ ಳದಲ್ಲೇ 
ಕುಳಿತು, ಅವನು ಬಿಟ್ಟಿ ಎಂಜಲನ್ನು ಊಟ ಮಾಡುವವನು. ; 
ಪಡಿಸಣವನ್ನಾ! ಚಂಸುರವನು? ಪಡಿಸಣಿಗಂ, ಸುಂಕಿಗಂ (ಭಾಷಾಭೂ. 
೧೬೮ ಉದಾ) ; ಪಡಿಸಣಮನಾಚರಿಪಂ, ಪಡಿಸಣಿಗಂ (ಶಬ್ದಾನು, ೪೦೩ 


ಪ್ರಯೋ). [ಪಡಿಸಣ, 4--ಇಗ] 
ಸಡಿಸಣಿಸು (ಕ್ರಿ). ತಿರುಳನ್ನು ಕಂಡುಹಿಡಿ; ಸಾಮರ್ಥವನ್ನು 
ನಿರ್ಧರಿಸು, --ಪರೀಕ್ಷಿಸು : , ಎಂಟುಸಾವಿರ .ಸವಣರುಂ ಕೂಡಿ 


ಪಾಪಮುಂ ಪಡಿಸಣಿಸಿ ನೋಳ್ಬಂತೆ ಅತ್ಮದ್ರೋ ಹನುನೊಡರ್ಚುನಂತೆ, , , 


ಪುಷ್ಪಾ ಂಜುಳಿಯೆಂಬ ನರಕಪರ್ವನುನುಪಕ್ರಮಿಸುತ್ತಿರೆ (ಜೊನ್ನುರ, 
೧೭೫-೧೬). [ಸಡಿಸಣ, ---ಇಸ್ಕು] 


ಪಡಿಸನ್ನೆ (ನಾ). ಪ್ರತಿಯಾಗಿ ಮಾಡುವ ಸನ್ಸೈ--ಸಂಕೇತ : 
ಚೆನ್ನೈಯರ ಕುಡಿನೋಟದೊಡನಾಡಿ ಪಾಡುತಲ್‌ ನಲಿದು ಸನ್ನೆ ಪಡಿ 
ಸನ್ನೆಯಿಂ ಮಂದದಿ ಕೇಳಿಯಾಡುವುದು (ವಿಸೀಗೀ. ೨-೬). 

[ಪಡ್ಮಿ :। ಸನ್ನ] 

ಪಡಿಸರಲ್‌, ಪಡಿಸರಳ(ನಾ). ಇನ್ನೊಂದು ಬಾಣ; ಮತ್ತೊಂದು 
ಕಣೆ : ದನುನಂ ಎಡನಂ ಬಲನಂ ಶಿರುಗಿಯಂಂ ಸಇರ್ಮಂ ಪಡಿಸರಲಂ 
ಜೋಡಿಸಿಯ೨ಂ ರೆಯ್ಕೊನೆ ಬರ್ಸ ಪಗೆಯೆ ಪೊಸ ಕಣೆಗಳಂ ಖಂಡಿಸಿಯುಂ 
ವೇವರ್ಕಳ್‌ ಪೊಗಟ್ಟನ್ನ ೦ ಸಮುದ: ಳ೯ಪೊಣರ್ದೆಂ(ನಖರ್ಲ ೩-೫). 


ಪಡಿಸರಳ* 


ಪೆಡಿಸರಳ್‌ ; ಪಫೊಗರುಗುವ ಕಣೆಗಳ್‌ ಸಾರ್ತರ್ಪುದಂ ಕಾಣುತೆ 
ರಾಘನಂ ಪಡಿಸರಳಂ ತುಡುತೆ ಬಿಡದೋರೊಂದು ಪಗೆಗೋಲಂ ನಡುದಾರಿ 
ಯೊಳೆ ಇರ್ಕಡಿಗೆಯ್ವಂ (ಅದ್ಭುತ. ೪೯-೨೨), [ಸಡ್ಕಿ -- ಸರಲ್‌'] 

ಪೆಡಿಸರಳ್‌ "ಸಡಿಸರಲ್‌' ನೋ. 

ಪಡಿಸಲಿಕೆ (ನಾ). ಭತ್ಯವನ್ನು ನೀಡುವಿಕೆ: ಗೌಣ್ಣುಗಳು ಅಜುವ 
ತ್ತೊಕ್ಳಲುನಿರ್ದ್ದು ಹನ್ನೆರಡು ಮತ್ತರು ಕೆಯ್ಯ ಜೀರ್ಣೋದ್ಧಾರಕ್ಕೆ 
ಪಡಿಸಲಿಕೆ* ೫: ಇಸಲಿಸುತ್ತ ವಿಂರ್ಪ್ಸರು (ಸೌಇಇ. ೫2೮, ೩೨-೪೧, 1045); 
ಧಾರೆಯನೆಜಕೆದು ಹೆಗ್ಗಡೆಗೇತಣ್ಣನು ಸಿದ್ಧೇಸ್ವರದೇನರ್ಗ್ಗೆ ಪಡಿಸಲಿಳೆ 
ಭೋಗವಿವೇದೃಕೆ ಬಿಟ್ಟಿ ದತ್ತಿ (ಎಕ. ೪11, ಶಿನನೊ, ೫೧-೧೮; 11082). 

[ಸಡಿ, *ಸಲಿಕೆ,( ಎಸಲ್ಕೆ)] 

ಪಡಿಸಲಿಸು, (ಕ್ರಿ). (ದೇವಸ್ಥಾನದ ಜೀರ್ಣೋದ್ಧಾರ ಮೊದಲಾ 
ದುವುಗಳಿಗಾಗಿ) ಭತ್ಯವನ್ನು ಸಲ್ಲಿಸು ; ಪಡಿಯನ್ನು ನೀಡು : 
ರಾಜಮಾರಮ ಆಯ್ಕತ್ತಲ್‌ ಕೆಯ್ಯವು' ಕೊಟ್ಟಿರ್‌ ಅದ ಮಾರಿದರ 
ಶಿರಿಪುರುಷಿನ ಮಗ ದೇವಾತಿ ಪಡಿಸಲಿಸಿಯುಣ್ಟೊನ್‌(ಎಕ. VII, ಸೊರಬ. 
೮೫-೯; 86) ;. ಕೊಟ್ಟಿ ಈಪ್ಪತ್ತು ಕಣ್ಣು ಗದೊ[ಳೆ] ಪಡಿಸಲಿಸ[ಮತ್ತ] 
ಕೊಳಗುರ ದೇಗುಲಕ್ಕೆ ಕಣ್ಣನೀಟ ಪಣಿಯವಟ್ಟಿ ನಿಂನಿತುವಂ ಕೊಟ್ಟು 
ಪ್ರತಿಟ್ಟಿ ಗೆಯಿಸಿದ (ಸೌಇಇ. ೫1-5, ೩೫-೧೪; 933); ಚಿಲ್ಲುಕೇಶ್ವರ 
ದೇವರ್ಗೆ ತುಖ್ಫಿನ  ಮೊದಲೊಳಟುಕಣ್ಣುಗ ಮಣ್ಣು ಕೊಟ್ಟಿರ” 
ಪಡಿಸಲಿಸಿಯುಣ್ಟೊರ್‌ (ಎಕ. 2611, ೫೦. ೯-೪೬; 1072). 

[ಸಡಿ, 4 ಸಲಿಸು] 

ಪಡಿಸಲಿಸ್ಕು, ಹಡಿಸಲಿಸು (ಕ್ರಿ). ೧. (ಪೂರ್ವಾಚಾರಕ್ಕನುಗುಣ 
ವಾಗಿ) ನಡೆಸಿಕೊಂಡು ಬರು: ' ಧರ್ಮ್ಮನಂ ಪಡಿಸಲಿಸುತ್ತಿರೆ 
(ಅಎ. ೧೯೪೭, ಹಾನುಗಲ್‌. ೩೧೨-೧೪; 850) ; ಕೌಣ್ಣಿಲ್ಯಗೋತ್ರದ 
ಗಾಮುಂಣ್ಣ ಸಾಮಿಂಗಳ ಮಗನ್ನಾ ಗಮ್ಮಯ್ಯ ಕಲ್ಲ ದೇಗುಲಮಮ್ಮಾಡಿಸಿ 
ಪಡಿಸಲಿಸಲೆನ್ನು ಕೊಟ್ಟ ಮಣ್ಣು ಒಕ್ಕಣ್ಣುಗ (ಎಕ. ೫1೪, ಮಂಡ್ಯ. 
೧೩-೧೦; 895) ; ಜಕ್ಕಗೋಸಿಯಂ ಕರೆದು ನೀನೆನಗೆ ಪುತ್ರನ ಸಮಾನ 
ನೆನ್ನ ಮಾಡುವ ಧರ್ಮ್ಮಕೆ ಸಖಾಯನಾಗಿ ಪಡಿಸಲಿಸುತ್ತು ಮಿರೆನ್ಸು 
ತಲೆಯೋೊಳ್‌ ಕಯ್ಯುನಿಟ್ಟು (ಮೈಆರಿ,೧೯೩೦, ೭೬-೪೩; 1080); ಮುನ್ನ ೦ 
ದಡಿಗ ಮಾಧನರ್ಮ್ಮಾಡಿಸಿದ ಬಸದಿಯಂ ತಮ್ಮ ಗಂಗಾನ್ವಯದವರ್ಪ್ಪಡಿ 
ಸಲಿಸುತ್ತಂ ಬರಲು (ಎಕ. ೪11, ಶಿನಮೊ. ೪-೬೯ ; 1122). ೨. ಮೊದ 
`'ಲಿದ್ದಂತೆ ಮಾಡು; ಜೀರ್ಣೋದ್ಧಾರ ಮಾಡು; ಪುನರ್ನಿರ್ಮಾಣ 
ಮಾಡು : ಸೋಮಸಿಂಘಭಳಾರರ ಕಾಲಂ ಕಟ್ಟಾಸಿ ಧಾರೆಯನೆಆಕಿಯಂಸಿ 
ಕೆಳಿತಿಗೊಡಂಗೆಯ್ಲ ಸನಂಧವಂ ಕೊಣ್ಣ ಕೆಜಕಿಗಳಂ ಪಡಿಸಲಿಸುವರ್‌ 
(ಸೌಇಇ, 1-1, ೮೦-೨೬; 1028); ಶ್ರೀಮನ್ಮಹಾಸಾಮನ್ತಂ ಮಾರ್ತ್ಪ 
ಣ್ಹಯ್ಯೂಂ ತಮ್ಮ ಮಂತ್ತಯ್ಯೂಂ ಮಾಡಿಸಿದ ಬಸದಿಯಂ ಪಡಿಸಲಿಸಿ 
ನಾಟಿಕಶಾಟೆಯಂ ಮಾಡಿಸಿ ತನ್ನ ಕೀರ್ತಿಶಿಳಾಸ್ತ ೦ಭಮನಾಚನ್ಹ್ವಾರ್ಕ್ಯ 
ತಇರಂಬರಂ ನಿಲಿಸಿದ (ಸೌಣಣ.೫1-;, ೭೮-೮೬; ಸು.1045) ; ಪುಲಗೂರ 
ನೀರ ಜಿನಾಲಯಮಂನುಂ ಕುಂಡುರಗೆಯ ಜಿನಮಂದಿರಮುಮಂ. 
ಪೊಸತಾಗೆ ಪೊಸತಾಗೆ ಪಡಿ[ಸಲಿಸಿ] (ಸೌಇಇ... ೫1-/, ೧೦೩-೩೫; 1). 
೩ ಒಟ್ಟಾಗಿ ಕೂಡು ; ಜೊತೆಯಾಗಿ ಸೇರು: ಸತ್ವವೃದ್ಧಿಗಳಾವ 
ನೊಬ್ಬನ ತತ್ವನನು ಕಾಣಿಸಲು ನೆರೆಯಲು ಚಿತ್ತ ನೆಯ್ಗುದು ನೇದನುಸ್ತಕ 
ದೊಡನೆ ಪಡಿಸಲಿಸಿ (ನಿಭಾಗ. ೬-೩-೨೫). ಹಡಿಸಲಿಸು: ೨. ಶ್ರೀ 

ಬಲೇಸ್ವರದೇನರ ದೇಗುಲನಂ ಹಡಿಸಲಿಸಲು ' ಬಡಗಿ ಮಲೋಜಗೆ ಆ 

ಕೈಯೊಳಗೆ ಮತ್ತರು ೬ (ಸೌ. 201-1, ೬೮-೨೬; 1033); ಐದು 

ದೇಗಂಲಂಗಳ ಬಡಗಿನೆಸದೊಳ್‌ ಹಡಿಸಲಿಸುವ ನುಂಡಳಿಕ ಮಾಣಿಕಾಚಾರಿ 

ಹೊಂನೋಜ (ಎಕ.೪111, ಸಾಗರ,೧೦೦-೬೪ ; 1042). [ಪಡಿ *-ಸಲಿಸು] 


೫೧೫೩ 


20 


30 


35 


40 


45 


ಪೆಡಿಹಾಟೀ 


ಪಡಿಸಾದ್ಕ ಪಡಸಾದ (ನಾ). ಪ್ರತಿಧ್ವನಿ ; ಪ್ರತಿಶಬ್ದ : ವಿಧಿಯ 
ಯಾವ ವನಿಲಾಸಲಾಸ್ಯವೊ ಕದಿಯುತಿದೆ. ಹೃನ್ಮನದ ಬಿನದನ ; ಅದು 
ಅದೋ ದಿಕ್ಕೆಲ್ಲ ಒಂದೇ ನಾದ ಪಡಿಸಾದ (ಅರಳು. ೫೭-೧೮) ; ಏಳೊ 
ಏಳು ಗೆಳೆಯ, ಕೇಳು ಕರೆವ ತೂರ್ಯನಾದವ ; ಗೋಳಗುಮುಟದಂತೆ 
ಸೃಷ್ಟಿ ನುಡಿಸುವ ಪಡಿಸಾದವ (ಅರಳು. ೪೯೫-೧೦). ಪೆಡಸಾದ: 
ಅಂತಃ ಪುರದೊಳು ಕೇಳಿಸುತಿದೆ ನೂಪುರನಾದ. ಏತರ ಒಸಗೆಯು ಇದು? 
ಯಾ ಹಿಗ್ಗಿನ ಪಡಸಾದ ? (ಹೈದಸ. ೮-೮). 

[*-ಮರಾ. ಪಡಿಸಾದ್‌, ಪಡಸಾರ./ಸಂ, ಪ್ರತಿಶಬ್ಧ] 

ಪಡಿಸಾರಿಕೆ (ನಾ). ಜೊತೆಗೆ ಬರುವಿಕೆ; ನೆರವು: ಭಾರಿಯಂಕವು 
ದಳಪತಿಗೆ ಪಡಿಸಾರಿಕೆ[ನಾಂಾಂ, ಗೆ]ಯ ಭಟಿರಿಲ್ಲಲಾ ಪರಿವಾರಕಿದು ಪಂಥನೆ 
ಎನುತ ಕುರುರಾಯ ಮೂದಲಿಸೆ- (ಕುವ್ಯಾಕ. ೧೦-೪೩). 

[ಪಡ್ಮಿ 4 ಸಾರ್‌, -- -ಇಕೆ] 

ಪಡಿಸಾಳ "ಪಡಸಾಲೆ,' ನೋ. 

ಪಡಿಸು (ಕ್ರಿ). ೧. ಮಲಗಿಸು ; ಮಲಗುವಂತೆ ಮಾಡು : ಉದರಮೆ 
ತೊಟ್ಟಿ ಲಾಗೆ ಭುನನತ್ರಯಮಂ, ನೆಚಕಿ ತಾಳ್ಮಿ ದೇಹಿವರ್ಗದ ಕೃತ ಪಾಪ 
ಪುಣ್ಯಫಲಮಂ ಸಲೆ ತೂಗುವ ಕರ್ಮಸಾಕ್ಷಿಯಂ ಪದುಳದೆ ತೊಟ್ಟ ಲೊಳ್‌ 
ಪಡಿಸಿ ತೂಗಿಡೆರ್‌ ... ಲತಾಂಗಿಯರ್‌ (ಜಗವಿ. ೩-೨೮). ೨, ಬೀಳಿಸು; 
ಕೆಡಹು : ಕಡಸಿ ಕಾಮಾಟಿಗರಿಂಗಿಡುತರು ಅತಿಗಳ ಇಡಿಕಿರ್ದ ಗುಂಡುಗಳ. 
ಪಡ_ಡಿ3]ಸಿ ಕಲ್ಕುಟಿಗರಿಂ ಪಾತಾಳಗುಹೆಗಳ ಬಿಡದೆ ಹೂಳಿಸಿ ಸಮಗೊಳಿಸಿ 
(ಗೊನ್ಮುಚ, ೨-೧೩), ಹೀ ಉಂಟುಮಾಡು ; ಅನುಭವಿಸುವಂತೆ 
ಮಾಡು ; ' ಹೊಂದುವಂತೆ ಮಾಡು: ಈತಿಃ--ಡಿಂಬ, ಅತಿವೃಷ್ಟಿ 
ಮೆಂಂತಾದ ಬಾಧೆ, ಎಳೇ ಮಕ್ಕಳು ಪಡಿಸುವ ವೇಧ, ಸರಸ್ಕಳವಾಸ 
(ಸಿದ್ಧಾಂತಿ. ೩೯೧). [ಪಡು, ---ಇಸ್ಕು] 

ಪಡಿಸೂಳು (ನಾ). ಪುನಃ ಪುನಃ ಹೇಳುವ ಧ್ವನಿ; ಪುನರುಚ್ಚಾರ: 
ಮೇಳವದ ತನಿವೆಳಗುಗಳ ಮಣಿವಾೌಳಿಮಂಡಿತರುಪ್ಪರದ ಪಡಿಸೂಳು 
ಪಾಯನಧಾರಿನಲಿ [ಪಾಂಾಂ. ರೆನಲು] ಹೊಕ್ಕರು ಸ್ರಭಾಸ್ಮಳವ (ಕುನ್ಕಾಸ. 
೨-೧). [ಪಡ್ಕಿ 4 ಸೂಳೂ,( ಎ ಸೂಳ್‌,)] 

ಪಡಿಹರಿ "ಪಡಿಹಾಟೀ' ನೋ. 

ಪಡಿಹಳ "ಪಡಿಯಳ' ನೋ. 

ಫಡಿಹಜಂ "ಸಡಿಹಾಲಾ' ನೋ. 

ಪಡಿಹಾರಿ "ನಡಿಹಾಜಾ' ನೋ. 

ಪಡಿಹಾಜ "ಸಡಿಯಣ' ನೋ. 

ಪಡಿಹಾಲಂ, ಪಡಿಹರಿ, ಪಡಿಹಜಾ, ಪಡಿಹಾರಿ (ನಾ).೧. ಬಾಗಿಲು 
ಕಾಯುವವನು ; ಪ್ರತೀಹಾರಿ; ದ್ವಾರಪಾಲಕ: ಏಲೇಶ್ವರದ 
ಕೇತಯ್ಯ ದ್ವಾರಪಾಲನು ಶಿನ ನಿಮಗೆ ಪಡಿಹಾಿಂ ಬಸನಯ್ಯುಂ ಮನೆಯ 
ಭಂಡಾರಿ ಬಲದೇವಂ ಮಧುವರಸನಾಲನಟ್ಟಿ ದವ (ಬಸಪು, ೯-೪೮) ; 
ಬಸನೇಶನಳ್ಳೆ ಯಿಂದಿರೆ ಮಾಚಿದೇವಂಗಳೊಸೆದಾಗ್ರ ಹಿಸಿಯಸುವ ಬಿಡಲು 
ಪಡಿಹಾಅಿ* ಬಂದುಸಿರೆ ಬಸನನ ಕಿನ್ನರನ ಹರಣಮಂ ಪಡೆದನಭವನಿಂ 
ಮಾಚಿದೇವಂ (ಪಾಸೋಪು, ೪-೮೮) ; ಈತನೇ ಪಡಿಹಾಲಯುತ್ತಣ್ಣ ನು 
(ಟೆಬಪು, ೫೭-೫೯), ೨. ಊಳಿಗ; ಸೇವೆ: ಸಂಪನ್ನ ಮಂತ್ರೀಶ 
ಪಡಿಹಾಟಿ ವುತ್ತಣ್ಣ ನಂ ಕಳುಹಿ ಕರೆಸಿದಡೆ (ಲಶಿಟಿಂ. ೩೨-೬೫). 
ಪಡಿಹರಿ: ೧. “ಪಡಿಹರಿ (ಪಡಿಹಾರಿ)-ಪ್ರ ತೀಹಾರೀ”(ತದ್ಭಕೋ.೨೪). 
ಸಡಿಹಳಿಂ: ೧.ಆನ ಪಡಿಹಜಃಗಿಂತದೃಶ್ಯಾಭಾನನತೆ' ದೊರಕೊಂಬುದೇ 
ಜಿತಭಾವಜಂಗಲ್ಲದೆಯೆನುತ. ನಿಶ್ಚೈಸಿ ಮನಸಿನಲಿ (ಒಸಪು, ೫೩-೨೨), 
೨. ಮಡದಿ ಗೌರಿಪುರಾತಿ ಪಾರ್ವತಿ  ಪಡಿಹಜಿಯ ದಾಸವ್ವೆ ದುಗ್ಗಳಿ 


'ಒಡರಿಚುವುದೇಂ ಕೇಳಿಕೆಯನೀ ನರ್ತನೋಚಿತಕೆ (ಬಸಪು. ೧೨-೪೨). 


ಪಡಿಹಾಆಂಕೆ 


ಪಡಿಹಾರಿ: ೧. ನಂದಿಬಟ್ಟಲ ಹಿಡಿದು ಬಂದನಾ ಪಡಿಹಾರಿ, (ಕನ್ನ ಜಾ. 
೨೬೯). ೩. ರಾಜನ ಬಳಿ ಇರುವ ವಿದೂಷಕ, ಹಾಸ್ಯಗಾರ: (ಕಿ). 
"ಪಡಿಯಜ' ಸರಾ. (-ಆಸಂ. ಪ್ರತೀಹಾರೀ] 

ಪಡಿಹಾಜಂಕೆ "ಸಡಿಯಟಾಕೆ' ನೋ. 

ಪಡಿಹೊನ್ನು “ಪಡಿವೊನ್‌' ನೋ. 

ಪಡು,, ಹಡು, (ಕ್ರಿ). ಪಟ್ಟ (ಭೂತಕ್ಳ) ; ಸಟ್ಟು,, ಹಟ್ಟು 
(ಭೂತನ್ಯೂ) ೧. ಮಲಗು ; ಒರಗು; ಶಯನಿಸು: “ಪಡು- 
ಮರಣೇ, ಶಯನೇ ಚ” (ಶನುಧಾ) ; ಮರಲ್ಲೆಸೆನ ತೊಗುಂದೊಟ್ಟಿ ಲೊಳ್‌ 
ಪಟ್ಟ ಪುತ್ರನ ನಕ್ಟೇಂದುನನಂಜನಾಂಕಿತನುನಾನಿನ್ಲೆ ಂದು ಪೇಟ 
ಕಾಣ್ಛೈನೋ (ಕಾದಂಪೂ. ೩೫೫) ; ಎರ್ಮೆಯೆಡೆಗೊಳಿ ತಾನುಂ ಪಟ್ಟು 
ಮೆಲ್ಕೊತ್ತು ತಿರ್ಪ ಜನಹುರದ ಜಕ್ಕ 6ದೊಬಲಿಯಂ ಗೆಲೆನರ್ಪ ಕಾಟಕ್ಕೋಣ 
ವಳಗದಿಂದೆಯುಂ (ರಾಮಾಶ್ವ. ೩-೨೪) ; ಈ ಇರುಳ್‌ ನಡೆದುದೊಂದ 
ದ್ಭುತಂ ಸಟ್ಟ ಪಡೆ ಪಟ್ಟಂತೆ ಪೊಯ್ಸೆತ್ತು (ಅಶ್ವತ್ತಾ ೧-೧೨): ೨.ಬೀಳು; 
ಕೆಡೆ: ಸುಯೋಧನನ ಮಹಾದೇನಿ ಭಾನುಮತಿ ಬಇಯಬಕಿದು ಪುಯ್ಭು 
ಲಿಡುತುಂ ಬಂದು ಧರ್ನುನಂದನನ ಕಾಲ ಮೇಲೆ, ಕವಿದು ಸಟ್ಟು 
(ಸೆಂಪಭಾ. ೭-೩೩ ನ) ; ಕೆಟ್ಟ ದೇಗುಲನುಂ ಮಾಡಿಸಿ ಕೆಟ್ಟು ಪಟ್ಟಿ 
ಲಿಂಗ್ಗಮಂ ಪ್ರತಿಷ್ಠೆ ಗೆಯ್ದೂ (ಎಕ. 1೪, ಹೆಗ್ಗೆಡ. ೧೬-೫; 1021); 
ನಿಂದೆರೆಡು ಬಲುಪುರುಷಮೃಗಗಳನೊಂದೆ ಕೋಲಲಿ. ತರುವುಳಿದು ಕೆಡ 
ವಂದದಿಂ ಪಡಲೆಸುವೆ ವಾಗುರೆ ನೋಡು (ಸಾಳ್ವಭಾ, ೫-೩೮) ; ಬಟ್ಟಿ 
ತುದಿಯನು ಹೇಗೆ ಮುಟ್ಟ ಲಾಪುದೆ ನೋಡು !- ಕಟ್ಟ ಕಡೆಗಿರಲಿ ಜಯ! 
ಪಟ್ಟಿರಲಿ ಸೋಲು! (ಕಎಪ. ೩. (ಸೂರ್ಯನು) 
ಮುಳುಗು ; ಅಸ್ತವಾಗು : ಇತ್ತ ನೇಸಲು ಸಟ್ಟೊಡೆ ಕಿತ್ತಯ್ಯೊಂ 
ಗಳ್ನಾ ಸನ್ನ ಕಾಲಮಾದುಡೆಂಬುದಂ ಭಟಾರರಣಕಿದು (ನಡ್ಡಾರಾ. ೮೩-೧೦); 
ಅಂತಮೋಘಾಸ್ರ ಧನಂಜಯುನೆಚ್ಚ ಶರಸಂಘಾತದಿನೊಗೆದ ರಣಗಲ್ತಿ ಲೆಯೆ 
ಮೊಲಗಟ್ಟ ಲೆಯಂ ಮಾಡೆ ನೇಸರ್ಜ್‌ ಪಟ್ಟಿತ್ತು ವಿಜಯಂ ಸೋಲ್ತನೆಂದು 
ಕೌರವಬಲಮಾರ್ದೊಡೆ (ಸಂಪಭಾ. ೧೧-೧೪೮ ವ) ; ಪಗಲೆಲ್ಲಂ ಸಂತಸ 
ದಿಂದಿರ್ಮ ನೇಸರ್ಪಟ್ಟೊಂದು ಜಾವಕ್ಕೆ ತೊಟ್ಟಿನೆ ಅಸದಳಮೆನಿಸುವ 
ತೀವ್ರದ ತೃಷೆ ಮೊಕ್ಕಳಮಾಗೆ (ಧರ್ಮಾನೃ . ೧-೧೫೪) ; ಪುಡಿಯಡರೆ 
ನಿಮಿರ್ಡ ಪುತ್ತಿನ ಪುಡಿ ಕೆಡೆದತ್ತಾ ಲಮೊಲೆದು ದದಅಡಿಯೊರ್ಳ ತೂಂಕಡಿಸ 
ಮಿಗಂ ಮಂಂದಣೊ ರ್ಗುಡಿಸಿದುದೋ ಪಡುವ ಪಡುವ ಮ್ಯುಗಲಾಂಛನನಾ 
(ಲೀಲಾವೆ. ೩-೪) ; ಸೂರ್ಯನು ಮೂಡುತ್ತಾನೆ ಪಡುತ್ತಾ ನೆ-ಎಂಬುದು 
ಎಲ್ಲರ ಕಣ್ಣಿಗೆ ಕಾಣಿಸುವ ಸತ್ಯವಾದರೂ ಇದು ಭ್ರಾಂತಿಸತ್ಯ (ಸಂಶೋಧ. 
೧೯೨). ೪. ಸಾಯು; ಮರಣಹೊಂದು: “ಪಡು-ನುರಣೇ, 
ಶಯನೇ ಚ” (ಶಮಧಾ) ; “ಮರಣ ಶಯನಗಳೊಳು ಪಡು” (ಶಬ್ದಮಂ. 
೯1). ೫. ಸಂಭೋಗಿಸು; ರಮಿಸು : ನೋಡೆ ಪ[ನಾಠಾಂ. ಬ] 
ಟ್ವಿಡೆಯೊಳು ನಖದಂತಹತಿಗಳ  ಮಾಡನು ಕಲೆಯಾಗುವಂತೆ (ಭರಚ, 
೫-೯೨) ; ಇಂತು ಸತಿಪತಿ ಸಮುಚ್ಚಯದ ದೃಢವ್ರತ ಸಮಾಧಿಗಳ 
ನಿರ್ಮೂಲನಂಗೆಯ್ಕೆ ಪಡವಳಿಸಿ ಬಾಲನೃದ್ಧ ೦ ಜತಿಗಳಂ ಕೂಡಿ ತೊಡಗಿ 
ದರು ಪಡುಪೆಗ್ನ ಮಂ (ಪ್ರಭುಪು.. ೪-೩೭). ೬. (ಸ್ಥಿತಿಯನ್ನು) 
ಹೊಂದು ; ಪಡೆ; ಅನುಭವಿಸು : ಈಯನಸರದೊಳ್‌ ವೈಶಂಪಾಯ 
ನನುಂ ಪತ್ರಲೇಖೆಯಂಂ ಭೂಪರುಮಾನೀಯಂದದಿನಗಲಲೈ ನಿತಾಯಸನುಂ 
ಪಡುವರೆಂದು ಚಿಂತಿಸುತಿರ್ದ೦ (ಕಾದಂಪೂ. ೯೮೫); ಸೆಲನಚ್ಚ ರಿಯಂ 
ಪಡೆಯಂಡಲೆದಂ ಚಿಕದೇವನಾ ಮರಾಟರ ಪಡೆಯಂ ಛಲದಿಂ ಕಾಣಿಸಿ 
ಕಡೆಯಂ (ಅಪ್ರತಿ. ೬-೧೨) ; ಪಟ್ಟಿ ಪಾಡೆಲ್ಲವು ಹುಟ್ಟು-ಹಾಡಾಗುತ 
ಹೊಸವಾಗಿ ರಸವಾಗಿ ಹರಿಯುತಿವೆ (ಸೆಬೀಗೀ. ೧-೭); ಅನನು ಸುಖ 
ವಾಗಿರಲೆಂದು ತಾನು ಅಪಾಯಕ್ಕೆ ಒಳಗಾಗಿ ಪಡಬಾರದ ಕಷ್ಟವನ್ನೆಲ್ಲಾ 


೨-೨೦). 


೫೧೫೪ 


30 


35 


40 


45 


ಪಡು, 


ಪಟ್ಟಳು (ಬಂಕಿನು- ೨೦೧). “ಓಳಿವಡು', "ಕಷ್ಟಂಬಡು', “ಸಂತಸ 
ಬಡ್ಗು' ಪರಾ. ಹಡು : ೫. ಪರಧನನನೊಲ್ಲದಿಪ್ಪುಡೆ ಪ್ರತ ಪರ 
ಸ್ತೀಯರ ಹ[ಸಾಲಾಂ. ಕೂ]ಡದಿಪ್ಪುವೆ 'ಶೀಲ (ಶಿನನುಂ. ೧೯೩-೭೪೦) ; 
ಶುಂಠಿ ಪಂಟಿಗೆ ಲೇಸು ದಂಟಿ ಕುಂಟಿಗೆ ಲೇಸು ಕುಂಟಿಯಾ ಹುಡುಗಿ 
ಹಡ ಲೇಸು (ಹಸ್ಯನುಂ. ೯) ; ಕಡಿ, ಹಡು ಮೊದಲಾದ ಧಾತುಗಳಿಗೆ 
ಉಕ ಪ್ರತ್ಯಯ ಬರುತ್ತದೆ. ಕಡಿಯುವನನು ಕಡುಕನು, ಹಡುನನನು 
ಹಡುಕನು (ಹೊನುಗ. ೭೪): ಧಾತುಗಳಿಗೆ "ಎ? ಅಥವಾ 
“ಅಲ್‌ ಪ್ರತ್ಯಯದ "ಮುಂಡೆ "ನಡು? ಸೇರಿ ಕರ್ಮಣಿ 
ಪ್ರಯೋಗವು ಸಿದ್ಧಿಸುತ್ತದೆ. 

ಪಟ್ಟಣ! ಎ ಪಡುಶಿಲೆ : ಅನ್ತ ಬರೆ ಕುಡುಕುಜುಕೆ ಅನ್ತೆ ಬರೆ ಪುಣಿ 
ಸೆಚೆಯ ಕರ್ಗ್ಗೂಲ ಅನ್ತು ಬರೆ ಪಟ್ಟಿ ಆಕಿ ಇರ್ಪ್ಪ ಅದಅ ತದನಾನ್ತರ 
ಮಟಕ್ತಿ ಗಡಪು (ಸೌಇಇ, 1%-;, ೪೧-೨೦ ; 11ನೆಯ ಶತ), ಪಟ್ಟಿರ್‌ -. 
ಮಲಗಿರು ; ಒರಗಿರು: ಕುಮಾರನುಂ ಸಸಿವುಂ ನೀರಟಿಕ್ಕಿ ಯಿಂದ 
ಮಾದಂ ಬಾಧಿಸೆಪಟ್ಟು ಬಸಮಲಟದು ಪಿಡಿದೊಂದಾಲದ ಮರದ ಕೆಟಗೆ 
ಶಿಲಾತಳದ ಮೇಗೆ ಪಟ್ಟಿ ರ್ದಂ[ಐಂ09೦. ನಿದ್ರೆ ಗೆಯ್ದ 0](ವಡ್ಡಾ ರ೨.೫೬-೧೦); 
ಸೆಣಸುಳ್ಳು ದ್ವ್ವತ್ತರಂ ತಳ್ತಿಜಿಯದೆ .. . ಒರ್ವಂ ಗುಣಮಂಂಟಿಂ 
ದುಂಡು ಪಟ್ಟ ರ್ಪನನಣಮೆ ನಿರುದ್ಯೋಗಿಯೆಂ ಭೂಪನೆಂಬರ್‌ (ಸಂಸಭಾ. 
೪-೧೧); ಅದೆಲ್ಲಮನಲ್ಲಿ ಪಟ್ಟ ರ್ದ ವೈದ್ಧ ತಾಪಸಂ ಕೆಂಡು (ಸಂಚತಂ. 
೭೮-೪). ಹೆಟ್ಟಿರಿಸು- ಮಲಗಿಸು ; ಒರಗಿಸು : ಕರ್ಬೊನ್ನ ಕೀಲ್ಲಳಂ 
ಕೊಂಡು ಬಂದು ಕ್ಷಮಾಂಗನಾಲಿಂಗಿತನಪ್ಪ ಮಹಾನುನಿಯಂ ಮೆಲರ್ಚಿ 
ಸಟ್ಟಿ ರಿಸಿಯಂರಃಸ್ಥಲಮಂ ನಾಭಿವರೆಗಂ ವಿದಾರಿಸಿ (ವಡ್ಡಾರಾ, ೫೧-೨೭) ; 
ಆ ಕುಮಾಧಿಯಂ ದೇವಕಿಯ ಮುಂದೆ ಪಟ್ಟರಿಸಿ ಪಫೋದ ಬಂದ 
ವೃತ್ತಾಂತಮಂ ಪೇಟ್ದು (ಜಗವಿ. ೩-೧೧ ವ); ಪಾಸಿನ ಮೇಲೆ ಪಟ್ಟರಿಸಿ 
ಪಾಲೆಟ? ದೆನ್ನೊಡಗೂಡಿ ಬಾಲಿಕಾಭ್ಯಾಸದಿನೆತ್ತಿ ಸತ್ತಿ ಗೆಯ ತಣ್ಣೆಳಲೊಳ್‌ 
ಬಳೆವಂತು ಮಾಡಿ (ಗಿರಿಕ.. ೧-೧೦೭) ; ವರದುಕೂಲವನುಡಿಸಿ ವಸುಧಾಸ್ತ 
ರಣದಲಿ ಪಟ್ಟ ರಿಸಿ ಜಾಡ್ಯಸ್ಪ ರುಷನೆಂದೂರೊಳಗೆ ಹರಹಿದರುದಯ ಕಾಲದಲಿ 
(ತೆೊರರಾ. ೨-೬-೨); ಪುತ್ರಚಿಂತಾಮಣಿಯ ತೊಟ್ಟ ಲೊಳು. 
ಪಟ್ಟಿರಿಸಿ ನಾಮಕರಣಂಗೈಯ್ಯೊ (ನನನೋ. ೧೫-೩೮). ಪಡಲಿಡಿಸು 
ಚೆಲ್ಲಾಪಿಲ್ಲಿಯಾಗಿ. ಬೀಳುವಂತೆ ಮಾಡು; ಅಸ್ತವ್ಯಸ್ತವಾಗಿ 
ಚೆದರಿ ಹೋಗುವಂತೆ ಮಾಡು ; ನಾಶಗೊಳಿಸು : ಕಾಳಶಂಬರನಾನೆ 
ಕುದುರೆ ರಥಾಶ್ಚವನು ಪಡಲಿಡಿಸೆ (ಸಾಳ್ವಭಾ, ೨೯-೫೨) ; ಸರ್ವಾಂಗ 
ಸುಂದರದ ಮಡದಿಯ ಪಿಡಿದಡಕಿ ಪುಷ್ಪಕ ಜಡಿಯಲವರವರಾಪ್ತವರ್ಗವ ಪಡ 
ಲಿಡಿಸಿ ನಡೆದನು. ದಶಾನನನಭ್ರ ಮಾರ್ಗದಲ್ಲಿ (ಉರರಾ. ೭-೬೪), ಪಡಲಿಡು 
ಎ೧. ಚೆಲ್ಲಾಪಿಲ್ಲಿಯಾಗಿ ಬೀಳು; ಅಸ್ತವ್ಯಸ್ತವಾಗಿ ಚಿದರಿ 
ಬೀಳು:“ಪಡಲಿಡು(ಪಡಲ್‌ -- ಇಡು)-ವಿಕೀರ್ಣಪತನೇ(ಚದರಿ ಹೋಗು)” 
(ಶನುಧಾ); ನಿಚ್ಚಂ ಧರಾಧೀಶರಂ ಪಡಲಿಟ್ಟಿ ಂತರೆ ಮಾಲಕ್ಟಿ ನೋವದೆ. 
ಪಯಿಂಂಛಾಸಿರ್ವರಂ ಯುದ್ಧ ಡೊಳ್‌ (ಸಂಪಭಾ,೧೦-೨೫) ; ಮಡುವಿಡುವ 
ಜಲಧಿಯಂ ಕಡೆನ ಕಡೆಯೊಳ್ಳೂಡಿ ಫುಡುಘುಡಿಸಿ ಪಡೆಯ ಪಡಲಿಡೆ 
ಕೆಡಪುವುದ ತುಡುಕಿ ಪಿಡಿದೊಡನೆ ಪೊಸೆದು ಕೊರಳೆಡೆ ತೊಡೆದ ಹಂಪೆಯ. 
ಮೃಡಂ ಬಿಡದೆ ಸಲಹುಗೆಮ್ಮ (ಹಚಕಾ. ೧-೨) ; ಪಚ್ಚೆಯ ಪಾಸಜಕಿ 
ಯೊಳ” ಭಾಸ್ವಚ್ಚಾ ರುನುರೀಚಿರಾಜಿ ಪಡಲಿಟ್ಟಾಗಳ್‌ ಬೆಚ್ಚರದಿಂ ಪುಟ 
ನೆಗೆದವೊಲಚ್ಚಿ ಗೆ. ಸೊಬಗಿತ್ತು ದಮರ್ದ ಕೆಂಡೆನೆಗೊಂಚಲ್‌' (ಉದ್ದ ಬ. 
೩-೧೮) ; ಪಡಲಿಡೆ ತೇರ್ಗಳಂ. ಪೊಡೆದು :ಸಾರಥಿಯಂ ತಿವಿದು. . . 
ಇದಿರಾಂತ ತದ್ರಥಿಕರಂ ತಲೆಗೊಂಡನಖಂಡವಿಕ್ರೆ ಮಂ (ರ7ಜರೇ. ೬-೧೦೨). 
೨. ನಾಶವಾಗು ; ಸಾಯು : ಪನನಜನಿಂದೆ ಕೌರನಕುಲಂ ಪಡಲಿಟ್ಟ 
ವೊಲಕ್ಕುಂ (ಪಂಪಭಾ. ೧೦-೬೩) ; ತನುಮಥ್ಯೆಯೆರ್‌ ಮನೋಜನೊಳಿದಿ 


ಪಡು 


ಕೊಡ್ಡಿ ಕಾದಿ ಪಡಲಿಟ್ಟ ವೊಲಿರ್ದರನೂನನಿದ್ರೆ ಯಿಂ೦ (ದಶಕು. ೧೧-೧೧) ; 
ಕಡುಗುದುರೆ ಕೂರಾನೆಗಳ ದಳದೊಡನೆ ಕಾಳಯನನು ಜಗಳವನು ಕೊಡಲು. 
ಸಡಲಿಟ್ಟಿ ವು ಮಂರಾರಿಯೆ ಕೋಲ ಖುರಪುಟಕೆ (ಸಾಳ್ವಭತೆ. ೨೩-೩೯) ; 
ಇಂತೀ  ಸಪ್ತತಂತುನಿಂ ಪಂಚನಾತಕಂಗಳುಮೊರ್ಮೊದಲೊಳೆ ಪಡ 
ಅಿಡುಗುಂ (ರಾನಾಶ್ವ, ೧೪-೨೮). ಪೆಡಲಿರಿಸು -. ಮಲಗುವಂತೆ 
ಮಾಡು ; ಮಲಗಿಸು : ನಿಜಸತಿಯೊಡಲನೊಯ್ಯನೆ ತನ್ನ ಕರಯುಗ 
ದಿಂದ ತೆಗೆದೆತ್ತಿ ತೊಡೆಯ ಮಂಚದೊಳೊಯ್ಯನೊಯ್ಯ ನೆ ಪಡಲಿರಿಸಿದನು 
(ಅಜಚ, ೩-೪೧). ಪಡಲ್ಲೆಡೆ- ಚೆದರಿ ಹೋಗು; ಜೆಲ್ಲಾಸಿಲ್ಲಿ 
ಯಾಗಿ ಬೀಳು : ನಡುತುಂ ನೊಗಮಂ ಪೇಚಕದೆಡೆಯಿಂದೊಂದೊಂಡೆ 
ನಾರಚ€ ನುಸುಳಿ ಪಡಲ್ಲೆಡೆದುದಿಭಮಾಲೆ ಜೀನಮಂ ಮೊಡಲಿಂ ಬೇಲಾಲ್ಲ 
ದಂತೊರ್ಮೆಯೆ ಧುರದೊಳ (ಜಗವಿ, ೧೨-೨೦). ಪಡಲ್ಲಾಣ- ಮಲ 
ಗುವ ಸ್ಥಳ: ಊರೂರ್ಗಳ್ಳಸ್ಪ ದೆ ಮಾಡಾರೆಂ ಬೆಳೆನತ್ತರಂ ಪಡಲ್ಲಾಣ 
ಮನಾಹಾರನು ಸಾರ್ವಡೆಯುಮನೀವಾರಿತಮಾರ್ತೀನರೆಂದುಮಾ ನಾಡ 
ವರ್ಗಳ್‌ (ನರ್ಧಮಾ. ೧೧-೮). ಪಡಲ್ಪಡಿಸು, ಪಡಲ್ಪಡಿಸು- 
೧. ಮಲಗುವಂತೆ ಮಾಡು; ಮಲಗಿಸು: ತುಡುಕಿ ತುಂಬ 
ನೀಬಕ್ಕಿಲೆಗೆ ಸಿಲ್ಮಿದೆಯೆಂದಲರ್ವಾಸಿನೊರ್ಳ ಪಡಲ್ವಡಿಸಿ (ಚಿಕವಿ. ೬-೨೬೨). 
೨. ಜೆದರಿಸು; ಚೆಲ್ಲಾ ಪಿಲ್ಲಿಯಾಗುವಂತೆ ಮಾಡು; ದಿಕ್ಕು 
ಗೆಡಿಸು; ದಿಕ್ಕಾಪಾಲಾಗಿಸು:ಡೀವರನಡಿಗಗಿಸಿ ಸಕಳಾನನಿತಳದದಟಿರಂ 
ಪಡಲ್ಪಡಿಸಿದ ಶೌರ್ಯಾವಷ್ಟ ಂಭದೊಳಾನಿರೆ ಗೋನಳಿಗಂಗಗ್ರ ಪೂಜೆಯಂ. 
ನೀನ್‌ ಕಂಡುವಾ (ಸಂಸಭಾ. ೬-೪೭); ಹರಿ ಬಾಲಕನಾದೊಡಂ ಪಡಲ್ವ 
ಡಿಸನೆ ಗಂಧಸಿಂಧುರಘಟಾವಳಿಯಂ (ಸಂರಾಮಾ. ೪-೪೦) ; ಬಡಿವೆನಿಂದ್ರನ 
ತಡೆಗಡಿನೆನಗ್ನಿಯ ಪಡಲ್ವಡಿಪೆ [ಪಃಠಾಂ. ಲ್ವೀಡಿವೆನೆ/ ಯನುನ ನೈರುತಿಯ 
ಕೊಡಹಿ ವರುಣನ ಕಂಗೆಡಿಸಿ ನಾಯನ್ಯನ ಪಿಡಿದುತಹೆನುವಹಿಲದಲಿ(ತ್ರಿಪುಸಾಂ 
೧೧-೧೨೬); ಹರಿಮುಂ ಖ್ಯಾಮರೆರೆಂ ಪಡಲ್ವ[ಸಾಠಾಂ:ಲ್ವಿ]ಡಿಸಿ ಲೋಕಾನೀಕ 
ಮಂ ಪರ್ಬಿ. . . ದೇವಸತಿಯೆರ್‌ ಸೀಮಂತಸಿಂ ಧೂರರಾಗರಜಶ್ರೀಯನ 
ದೆಂತು ತಾಳ್ಮಸರೊ (ರಾಜಳೇ, ೩-೩೯). ೩. ಹಾಳುಮಾಡು; ನಾಶ 
ಮಾಡು : ಖಳಕರ್ಮಾಸ್ಟ್ರ ಕಮಂ ಪಡಲ್ವಡಿಸಿ ಸಂಸಾರಾಜ್ಧಿಯಂ ದಾಂಟಿ 
ನಿಶ್ಚಳಸೌಖ್ಯಾಸ್ಪ ದನುಂ ತ್ವದೀಯ ಜನಕಂ ಕೈಕೊಂಡೊಡೀ ದೇವಸಂಕುಳ 
ಮಿಂದ್ರಂಬೆರಸಾಡಿದಪ್ಪು ದು (ಆದಿಪು. ೧೬-೫೫) ; ತರಳವಿಶಾಲಲೋಚನದ 
ಬೆಳ್ಬು . . - ಕಣ್ಣೆವಂದಿರೆ ನಿಟರಂ ಪಡಲ್ವಡಿಸಲೆಂದು ಮನೋಜನ 
ದಾಟಿಸಿ ಬರ್ಪವೊಲ್‌' ಪರಮಜಿನೇಂದ್ರ ನೋಲಗಕೆ ಬರ್ಪ ವಿದಗ್ಗೆ ಯರೊನ್ಬ 
ತೋಟಿದರ್‌ (ಧರ್ಮಾಮೃ. ೫-೪೮) ; ಲಯಕಾಲಾಭೀಳಭೈೈರವಾಕಾರದಿಂ 
ಪಡೆಯೆಲ್ಲನುಂ ಪಡಲ್ವಡಿಸುತುಂ ನೀರರಾಕ್ಷಸಾಕಾರದಿಂ ಬಲಮೆಲ್ಲಮಂ 
ಭಯಂಗೊಳಿಸುತ್ತುಂ (ಅಿಸಂತೀಶ್ವ, ೮-೧೦೧ ನು; ಪೊದಳ್ಳು. ಪೊರ" 
ಪುಲಿಯನಿಟ್ಟ ಯೊಳಾನೆಯನಿಟ್ಟು ನೀಂ ಪಡಲ್ವಡಿಸು (ನೆಂಕನು. ೪-೧೨). 
೪. ಕೆಡಹು; ಬೀಳಿಸು; ಭುಜಬಳಗಂಗನೆರ್ಮ್ಮಾಡಿ ಬರ್ಮ್ಮದೇನ 
ಬಳವಜ್ವೆ ಕಿರಿಗಳಂ ಪಡಲ್ಪಡಿಸಿ ಗೆಲ್ವುಗ್ರಾಜಿಯೊಳು ಮಾಣ್ಣನೇ (ಎಕ.೪11, 
ಶಿನಮೊ. ೫೭-೩೬; 1115) ; ಅರಿ ಹರಿಣಂಗಳಂ ಗ(ಜ)ಜ೨ ಬೆರ್ಚಿಸಿ ವೀರ 
ವಿರೋಧಿಗಂಧಸಿಂಧಂರಗಣಮಂ ಪಡಲ್ಪಡಿಸಿ . . . ನೀರಲಕ್ಷ್ಮಿಯೆಂಬುರು 
ನನ ಸಿಂಹಿಯೆಂ ಸ್ವಭುಜಪಂಜರದೊಳ್‌ ಸೆಜಕಿಗೆಯ್ದೆ ನಾ ನೃಪಂ (ಪುಸ್ಪಪು 
೯-೩೭). ಪಡಲ್ಪಡು, ಪಡಲ್ಪಡು -೧. ಜೆಲ್ಲಾ ಸಿಲ್ಲಿಯಾಗು: ಬಲ್ವರಿಕೆ 
ಯೊಳರಿನೃಪರ ಪಡಲ್ವಡೆ ತಳ್ತಿ ಅ9ದು ರಣಜೊಳಾ ವಿಕ್ರಮಮಂ ಸೊಲ್ವಿನ 
ಮಾರ್ಜಿಸಿದಂ ನಾಲ್ವತ್ತೆ ರಡಣಕೆಗಾಳೆಗಂಗಳೊಳೀತಂ (ಸಂಸಭಾ, ೧-೨೫); 
ತುರಗದಳಂ ಪಡಲ್ವಡೆ ಕಡಂಗಿ ಘಟಾನಳಿ ತಾಗಿ ಮತ್ತೆ ನಿತ್ತರಿಸದೆ ಭೀತಿಯಿಂ 
ಪೆಳಜಕಿ ಬಾಯಿಎಿಡೆ . . . ಸಂಗರರಂಗಭೂವಿಂಯೊಳ್ಳ ರಿದುದು ಭಾಪ್ಪು 
ಭಾಪ್ಪು ಮರು ಭಾಪ್ಪೆ ನಲಂಣನ ಗಂಧನಾರೆಣಂ (ಎಕ. ೪111, ಸಾಗರ. 


| ೫೧೫೫ 


0 


35 


40 


ಪೆಡ್ಡು 


೧೦೯-೨೫; 1042); ಕೇರ ಗೊಟ್ಟಿ ಕರಂಜದ ಬೀಜಂ . . . ಪೂಸುಗೆ 
ಬೆಚ್ಚನೆ ಮಾಡಿ ನೀರ್‌ ಸೋರುತಿರ್ಪ . . . ಪುಣ್ಣಳ್‌ ಕ(ಖುಜ್ಜಿ 
ಕಟಿಂಗಿದ ತರ್ದುಗಳ್‌ ನೀರದಂ ಪವನಂಗೆ ಪಡಲ್ವಟ್ಟೋಡುವವೋಲ" ಪಠಿ 
ದೋಡುಗುಂ (ಅಶ್ವಶಾ. ೧೨-೨೨) ; ಆ ಪೊಟಿಲಂ ಬಳಸಿ ಬಲ್ಬೊಟ we 
ಪಡಲ್ವಡುನ ಪಲನಕ್ಕಿಗಳ ಮೊತ್ತ ಮಂ ತುತ್ತಲೆಂದು ಸಿಡಿನ ಸೀರ್ಮಾನ್ಗಳಿಂ 

« ಅತಿಭೀಕರಮೆನಿಸಿಯಲಂಘನೀಯಮಾಗಿರ್ಪುದು (ಚಿಕನಂ, ೪-೧). 
೨. ಹಾಳಾಗು; ಧ್ವಂಸಗೊಳ್ಳು : ಭೀಮನುನೊತ್ತಿ ಕಿಟ್ಟು ಬೇರೊ 
ಡನೆ ಮಹೀಜಮೊಂದನಿಡೆಯುಂ ಬಿಡೆ ಪೊಯ್ಯೆಯುಮಾ ಬನಂ ಪಡಲ್ವಡು 


ತಿರೆ ಕಲ್ಲೊಳಂ ಮುರಡೊಳಂ ಬಡಿಡೊಯ್ಯನೆ ಜೋಲ್ಡ . ದೈತ್ಯನಂ 
ಪಿಡಿದು ಸೀಳ್ಸು  ಬೀಸಿದಂ (ಸಂಸಭಾ, ೩-೧೮); 
ಕುರುನೃ ಪಾನೀಕಂ ಪಡಲ್ವಟ್ಟು ಜೀರಿಗೆಯೊಕ್ಕಲ್ಲೆ ಣೆಯಾಗಿ ಬಿಟ್ಟಿ 

ಗ ಇ 


ಭಟಿರಿಂ ಬಿಟ್ಟಿ ಶ್ವದಿಂ ಬಿಚ್ಚಿ ದಂತಿಗಳಿಂದಂ ಜನನುಂಡು ಕಣಲಕಿದವೊಲಾ 
ಯ್ತೈತ್ತ 0 ಕುರುಕ್ಷೇತ್ರಡೊಳ್‌ (ಗದಾಯ. ೩-೨) ; ನೇರ್ದಿಕ್ಕೆ ಸರ್ವಾಂ 
ಗಮಂ ಶರಜಾಲಂ . - . ಕೂಡೆ ಬಿಲ್ವಡೆ ಪಡಲ್ವಟ್ಟಿತ್ತು ಸಂಗ್ರಾಮ 
ದೊಳ್‌ (ಸಂಉಾಮಾ; ೧೩-೪೭) ; ನೆಟ್ಟನೆ ನಡೆಯುತ್ತೆ ಸಡಲ್ವಟ್ಟರ 
ಸೇರಟ್ಟಿ ಗಳನೆ. ಮೆಟ್ಟು ಗೆಗೆಯ್ದಾ ತಿಟ್ಟ ನೊಳಿಟ್ಟಿ (ಣಿಗಳಂ ಕಟ್ಟುಜದಿಂ 
ದಿಟ್ಟಿರಡರ್ದರಟ್ಟ ಳಿವರೆಗಂ. (ಚಿಕವಿ. ೨-೧೦೯), ೩. ಕುಗ್ಗು; ಕುಸಿ; 
ಬಾಗು : ಕೆಡೆಮಟ್ಟ ತಜ್ಞ ನಾರ್ಣನನದನೇಆ ಪಟ್ಟಿಕೆ ಮಹೋರಗನ 
ರ್ನಿಸುವುರ್ವುಗೆಟ್ಟು ತೊಟ್ಟಿ ನೆ ಪೆಡೆಗಳ್‌ ಪಡಲ್ವಡಲೆ ಪೊಂಗಟಾದಿರ್ಪದುಂ 
(ನೇಮಿಪು. ೬-೧೧೮) ; ತಕ್ತೈ ಕಿಲ ಭರದೆ ಪಡಲ್ಪ[ಸಾರಾಂ, ಲ್ವ]ಟ್ಟೂ 
ಗೇಣಾಗಿ ಪಾಂಥರ್ತೊಡೆತೋಳ್ಗಳ್ಳೂಡೆ ಜಾನುಪ್ರಹಿತಶಿರರದೇನಿರ್ದರೋ 
ಶೀತಭೀತರ್‌ (ರಾಜೀ. ೯-೨೨). ೪. ಸುರಿ; ಚೆಲ್ಲು; ಸೋರು: 
ಮಿನುಪ ತಟಿದ್ದಿಲೋಚನದ.. ಶಕ್ರಶರಾಸನಶೃಂಗದಂಬುದಸ್ವನಬಹು. 
ಹೂಂಕೃತೋನ್ನತಿಯ ಮೇಘಘಟೋಧ್ಲಿಹಂಸಿಂದ್ರಗೋಪನೊಯ್ಯೂನೆ 
ಕಟಿಕೆಯಲ್ಪ ಡಲ್ಪಡುವ ಪಾಲ್ಗಡಲ ಧಾರೆಯದೆಂಬ ಪಾಂಗಿನಿಂ ಘನತರಮಾದ 
ವೃಷ್ಟಿ ಸುರಿದತ್ತು ಧರಾತಳದೊಳ್ಳಿ ರಂತರಂ (ಉದ್ದ ಟಿ. ೯-೧೩೭). 
ಪಡೆಪೊಯ್‌ - ಬೀಳುವಂತೆ ಹೊಡೆ; ಕೆಡೆಯುವಂತೆ ಏಟು 
ಕೊಡು: ಮಂಳಿದಿದಿರಾದುದಾದೊಡಿದಿರಂ ಮುಳಿಸಿಂದಮನನ್ನ ಪಾಳನಾಗಳೆ 
೫ ೩ ಕೆಯೆನ್ನಿ ಮಾಗಳಿ ಕಡಂಗುಗುಂ . . . ಆಗಳೆ ಪಡೆಪೊಯನ್ನು ಮಾಗಳೆ 
ಪೊರಳ್ಳು ಗುಮಾಗಳಿ ಕೊಂದು ಕೂಗುಗು (ಕಣ. ೪, ೧೪-೭; 1099). 
[ಜೇ.॥ತಮಿ. ಪಟು; ಮಲ. ತೆಲು. ಪಡು; ಕೊಡ. ಕೋಲಾ, ಪಡೆ] 
ಪಡ್ಡು, ಪಡವು,, ಹಡ್ಡು (ನಾ). ೧. ವ್ಯವಸಾಯ ಮಾಡದೆ 
ಪಾಳುಬಿದ್ದ ಭೂಮಿ ; ಸಾಗುವಳಿಯಿಲ್ಲದ ನೆಲ; ಬೀಳುನೆಲ: 
ಚಕ್ರವರ್ತಿಗಳ ಸಿಂಹನೀಠವು, ಜಗದ್ಗು ರುಪೀಠಗ, ಕಲ್ಲಾಟಿಸಿದ ನೀರ 
ರಾಡಿದಾಡುಂಬೊಲವು, ಮಾಸತಿಯ ್ಹನಿಸದಿಗೆಯ ಭೂಮಿ, ಪಾಳ್‌, 
ಪಡು, ಬರಡು (ಉಯ್ಯಾಲೆ.೬೫-೧೫). "ಪಡುಬೀಳು' ಸರಾ. 
೨. (ಸೂರ್ಯನು) ಮುಳುಗುವ ದಿಕ್ಕು; ಪಶ್ಚಿಮದಿಕ್ಳು: ದಕ್ಷಿಣ 
ಸ್ಫನ್ನಿಶಿ ಪಡುವ ನೋಡಿ ಪೋದ ಸೇಜಕೊಲಕ್ಸಿಯೆ ಅನ್ತೆ ತುಬ್ಬುಲ 
ಪೇಜಕೊಟಿಕ್ಟೀಯೆ ಕೆಂಭರೆಯ ಗುಮಿ ಪುಣಸೆಯೆ (ಎಕ. 2೮೫1, ತಿಸಟೂ. 
೧೪೦-೬೮ ; ಸು. 900); ನುಡಿವಳಿಗೆ ನರನ ರಥನಂಂ ಸಡುನೆಣ್ಗಾ ವುದು 
ವರಂ ಸಿಡಿಲ್ವಿನಮೆಚ್ಚಚ್ಚುಡಿಯೆ. ಭುಜಬಲಡೆ ಹರಿಯುರನಿಸೆಯಂ ಬಿರಿ 
ಯೆಚ್ಚು ಮೆಜಕಿದನಳವಂ ಭೀಷ್ಮಂ (ಪಂಸಭಾ.೧೧-೨೦) ; ಪಡುವ 
ಮೊಗಮಾಗಿ ರೋಮಂ ಗಡ ತಲೆಯಂ ಪೆಕ್ಕಲೊಡನೆ ಸಿರಿಯುಂ ಪೋದಂ 
ತೊಡನಾರು ನುಡಿನರುಮಿಲ್ಲಡವಿಗೆ ಲಕ್ಷ್ಮಣನೆ ಪೋದನೆಂಬರ್‌ ಮೂಢರ್‌ 
(ಸಮಸ.ಅನುಬಂಧ 1, ೩೮೩-೪೬); ಜ್ವರ-ಜಾಪತ್ತು ಎಂಬುದಕ್ಕೆ ಮೂಡು 
ಪಡು ಎಲ್ಲವೂ ಒಂದೇ (ಸುರನು, ೬೧). ಪೆಡೆವು : ೧. ಹಾಳು ಬೀಳ 


ಪಡ್ಕು 
ಪಡವು ಬಂಜೆ ಹಕ್ಕ ರೊಕ್ಕ ಲೆಲ್ಲವೂ ವ್ಯಾಪ್ತನಾಯು_ ಹೂವ. ಹೂವ 
ರಾಸಲೀಲೆಗೆಲ್ಲವೂ (ಸಖೀಗೀ, ೮೧-೧೧). ಹೆಡ್ಡು: ೧. ನಿಡಿಲು 
ಹಕಲು ಹಡು ಸಹವಾಗಿ (ಸೌಇಎ. ೧೯೩೨, ಉಡುಪಿ. ೩೨೩-೨೪; 1364); 
ಗಡ್ಡಿ ಮನೆ ಹಕ್ಕಲು ಹಡು ಬೆಟ್ಟು ಮೆಂದು ಮರ ಫಲ ನಿಧಿ ನಿಕ್ಷೇಪ ಜಲ 
ಪಾಶಾಣ ಅಕ್ಷೀಣಿ ಆಗಾಮಿಕೆ ಸಿದ್ಧ ಸಾಧ್ಯಯೇನುಳ್ಳ ೦ಥಾದು ಸಹಿತ 
ವಾಗಿ , . , ಧಾರಾಪೂರ್ವ್ವಕವಾಗಿ ಮೂಲವನುಯೆಜದು. ಕೊಟರು. 
(Man. 10-11, ೪9೪೯-೧೬; 1444), 'ಏ. ಕೂಚಿಗೋಳನ ಹಿರಿಯ 
ಕೆಜಿಯ ಹಡುವ ೫ *ರೆಯಾಗಿ ಬಡಗಣ ಮೂಡಣ ಕೋಣಿ ಅಂತು 
(ಸೌಇಇ,120-1, ೨೪೭-೪೪; 1147); ಹಡುವ ತೆಂಕಲಾಗಿ ಹಡುನ 
ಗೋಡಿಯೇಳ ನೂಜಂ ಕ.ಭ ಬೆಡ್ದಲು ಸಹಿತ... ಶ್ರೀಕೇಶನದೇವರ್ಗ್ಗೆ 
ಧಾರಾಪೂರ್ವ್ವಕಂ ಮಾಡಿ ಹೆಗ್ಗಡೆಲಕುಮಯ್ಯಂ ಕೊಟ್ಟಿ ವ್ರಿತ್ತಿ 
(ಎಕ. ೪, ಹಾಸನ. ೬೬-೪೩; ಸು, 1170 2). 
ಪಡುವಣ್‌ -, ಸೂರ್ಯನು ಮುಳುಗುವ ದಿಕ್ಕು; ಪಶ್ಚಿಮ 
ದಿಕ್ಕು : ಮೇರು ಪಡುನಣ್ಣೆ 'ಸೀತಾತೀರಂ, ತೆಂಕಣ್ಣೆ ನೀಲಗಿರಿ ಬಡ 
ಗಣ್ಣ. . ಸೀಮೆಯೆನಿಕ್ಕುಂ(ನುಲ್ಲಿ ಪು.೨-೧೨). ಪಡುವಣ, ಹಡುವಣ - 
೧. ಪಶ್ಚಿಮದಿಕ್ಕಿನ; ಪಶ್ಚಿಮಕ್ಕೆ ಇರುವ : ಹಳನುಖ 
ನೆಂಬ ಪಾರ್ವಂ . . . ಬೆಟ್ಟಿ ದ ಪಡಂವಣ[ಐಾ030, ಪಕ್ಯಣ] ಕೆಯ್ಯನುಟಿಲ್‌ 
ಪೋಗುತ್ತಂ. ತನ್ನ ಕೆಯ್ಯ ಸಾರೆ (ನಡ್ಡಾರಾ. ೧೫೨-೧೭) ; ಅಬುಜಪ್ರತತಿ 
ಯುತ್ಸಹವಡಗೆ ಪಡುವಣ ಕಡಲೊಳಿನನಿಳಿದ (ಕುಸ್ಯಾಭೀ, ೧-೧೫) ; 
ಪಡುವಣ ಮನೆಗೆ ಮೂಡಣ ದೀಪ (ಗಾಜಿ) ; ಮಾಣಿಕ ಓಜರ ಮೈಲ 
ಬೋವಂಗೆ ಕಟ್ಟಿಯ ತೆಂಕಣೇರಿಯಡಿಯ ಕಾಲ ಹೆಡುನಣ ಕೂಡಲಿಂ 
ಮೂಡಲಾ ಗಳೆಯ * * * ಸರ್ವನಮುಸ್ಯಂ ಮಾಡಿ ಕೊಟ್ಟಿನ್‌ (ಎಕ. 
೪111, ಸಾಗರ. ೧೦೯-೬೬; 1042); ಸಾವಿದೇನಿಯ ಕೆಅಕಿಯು ಬಡಗಣ 
ಕೋಡಿಯ. ಕಲ್ಲಿದೇವರ್ಗ್ಗೆ ಗೌಡುಗಳು ಬಿಟ್ಟ ಗಡ್ಡಿ ಸಜ ಯಾ ಕೆಜಕಿಯ 
ಹಡುವಣ ಹಿರಿಯ ಕೆಯಿ ಒಂದು (ಎಕ.೫11, ಚಿಕ್ಕನಾ. ೧೭-೭೫; 12159). 
೨. ಪಶ್ಚಿಮದಿಕ್ಳು : ಕರಣಸಹಿತಮಾಗಿ ಹನಿರಕ್ಷತ ಗಂಧಪುಷ್ಟಾ ದಿಗಳ್ಗೆ 
ಕರ್ಮ್ಮಗಳೂರಾ ಪಡುವಣ (ಇಆ. ೫1, ೭೦-ಗ೮ ; ಸು, 567); ನೀಲಾ 
ಚಲಕ್ಕೆ, ತೆಂಕಣದು ' ಬೆಡಂಗೊಡರಿಪ ವಕಣ್ಪರಾದ್ರಿಗೆ ಪಡುನಣದದು 
ಸುಜನನಿಲಯಮುಪಗತವಿಲಯಂ (ಆದಿಪು, ೧-೫೬) ; ಪಡುವಣಕೆ ಸಂದ 
ರವಿ ಮೂಡಣದಿ ಎದ್ದ (ನೆಲಮು. ೫-೧೮), ಪಡುನಣಂ - ಪಶ್ಚಿಮಕ್ಕೆ 
ಸಂಬಂಧಿಸಿದವನು; ಪಶ್ಚಿಮದವನು : ಅಣ್ಬತ್ತಿ ದ ದಿಗ್ವಾಚಕಂ 
ಪುಲ್ಲಿಂಗಮಪ್ಪೆ ಡೆಯೊಳ್‌ ಅಕಾರನುಂ ಕೈಕೊಳ್ಳುಂ » 4 ಎ ಮೂಡಣಂ, 
ತೆಂಕಣಂ, ಬಡಗಣಂ, ಪಡುವಣಂ (ಶನುದ,೧೧೧ಪ್ರಯೋ); ಮೂಡಲಾದಂ 
ಪುಟ್ಟದಂ ಮೇಣ್‌ ಮೂಡಣಂ. ಏವಂ ತೆಂಕಣಂ,ಪಡುವಣಂ. .:.ಇತ್ತಣಂ 
(ಶಬ್ದಾನು, ೪೨೧ ಪ್ರಯೋ). ಪಡುನಣ ಗಿರಿ - ಪಶ್ಚಿಮಬೆಟ್ಟ ; 
ಪಶ್ಚಿಮಾದ್ರಿ : ತರಣೆಯಿಷ್ಟನ ಬಿಟ್ಟು. ಸ್ಲಮೆದಾಳಿ ಪಡುನಣ 
ಗಿರಿಯತ್ತ ಸಾರಿದನಂದು (ಜೀನಂಸಾಂ. ೨-೭೩). ಪಡುವಣ ಗೊಂಟು 
ಹಡುನಣ ಗೋಟು ಪಶ್ಚಿಮ ದಿಕ್ಕು ನರುಣಃ ಇ ಸಡುನಣ ಗೊಂಟ 
ನಾಳ್ಗೆಂ (ಉಶಕೃ. ೨೦೮) ; ಅಲ್ಲಿಂ ಸಡುನಲ್‌ ತೆಂಕಣ ಹಡುವಣ 
ಗೋಟನ ಮೇರೆ ಬೆದನಟ್ಟಯ ಹೊಲನೆರೆಯ . . , ಹೊರೆಯಣ 
ಕನಿಲೆಯ ಕಲ್‌ (ಕಣಆ. ೧೨-೭೬-೫೬ ; 1170), "ಪಡುವಣ ಬಡಗಣ 
ದೇಶ ವಾಯವ್ಯದಿಕ್ಕಿನ ಪ್ರದೇಶ; ಪಶ್ಚಿನೋತ್ತರ ದೇಶ” 
(ನಾಚಿರಾ. ೪). ಪಡುನಣಿಗ - ಪಶ್ಚಿಮದೇಶದವನು ; ಪಾಶ್ಚಾತ್ಯ; 
ಪಾಶ್ಚಿಮಾತ್ಯ : ನಮ್ಮ ಆಚಾರ್ಯರೊಡನೆ ಹೋಲಿಸಿದರೆ ಧರ್ಮದೃಷ್ಟಿ 
ಎರಡೂ ಕಡೆಗೆ ಇಲ್ಲದಿದ್ದರೂ ಪಡುನಣಿಗರಲ್ಲಿ ಎದ್ದು ಕಾಣುವ ಕೆಲವು 
ಸದ್ಗುಣಗಳನ್ನು ನಾವು ತಿಳಿದುಕೊಳ್ಳ ಬಹುದು (ಸಮುಜೀ, ೧೫ ಸೀರಿಕೆ), 


೫೧೫೬ 


0 


20 


40 


45 


ಪಡುಕೆ 


ಪಡುನಣ್ಗು ಸೀನು. ಪಶ್ಚಿಮದ ಸೀಮೆ: ಮನೆದಾಣನುಂಂ ಸಲಗೆ 
ಗಣ್ವಂ ಮೊದಲಾಗೆ ಕಟಿನಿಯಂಂ ವಡಗಣ್ಣಾ ಸೀಮೆ ಪೆರನುಬಕಿ ಪಡು 
ನಣ್ಣಾ ಸೀಮೆ ತಣ್ವಳ್ಳಿ ಗಾರ ಪಾಬಿಕಿ (ಎಇ. XI, ೨೯-೧೨ ; ಸು, 


1ನೆಯ 
ಶತ). ಪಡುವಲ್‌, ಪಡನಲು, ಪಡುವಲು, ಪಡೂಲು, ಹಡುನಲ್‌, 
ಹಡುವಲು ಇ. ಸಶ್ಚಿಮ ದಿಕ್ಕು: “ಪ್ರತ್ಯಚ್‌ ಪ್ರತೀಚಿಯೆನೆ ಪಡುವಲ 
[ಸಾಂ ವಣ)? (ಮುಂಗರಾ, ೧೭-೧೯) ; ಬಡಗಲ್‌ ಮೂಡಲ್‌ ಕೆಂಕಲ್‌ 
ಪಡುನಲ್‌ ವಿಪ್ರಾದಿ ವರ್ಣಗೃಹಡೊಳ್‌ ಮುನ್ನಂ ನೆಡುವುದು ಕಂಭವು 
ನೊಂದಂ (ಲೋಕೋಸ. ೩-೨೭); ಪಡುವಲ್‌ ಚಂದ್ರನ ಬೆಳ್ವೆಳಗೊಡರಿಸು 
ವರುಣೋದಯಾಂಶು , ಮೂಡಲ್‌ ಕೈಕೊಂಡೆಡೆಯಣ ತನುನೊಪ್ಪಿ ದು 
ದಿರುಳುಡುಗಿದ ಕತ್ತಲೆಯ : ಬಟಿಸಿಯ ಮಖಗಳಿವೆನಿಸಲ್‌ (ಅನಂಪು, 
೮-೬೨) ; ಪಡನಲ ಗಡಿಯ ಕಡೆಯ ತರಣಿ ನೋಡಿ (ವಿವಾಕೃ, ೭೫-೬) ; 
ಯಾಶಾಂನ್ಯ ಆದಿಹೊಳಲವಾಡಿಯ ಸೀಮೆ ದೇವರಾಯನ ಪುರದ ಚಿಕ 
ಯನ ಕೆಜಕಿಯ ಏರಿ ಮೊದಲಾಗಿ ಅಂಕನ್ನೈ ದೇವಿಯ ಪಾಲಪರಿಯಂತರ 
ಹಾಕಿದ ಸೀಮೆಗಲ್ಲಿಂದ ಪಡುನಲು ಸಲುಉದು (ಮೈಆರಿ. ೧೯೪೬, ೧೮-೧೨; 
1488) ; ನಾಗರೆಸರು ಪುರಂ ಪಡುನಲು ತೊಯ ಕೂಡಿದ 
ಹಳ್ಳ ನೀರುವರಿ ಎ ನೇರೆಯಾಗಿ ಮೇಗೆ ಕಲು ಕಟಿಗಗೆಅ? ಬಸನಗೋಡಿ 
ಬಡಗಲು ಮೊಸರಗುತ್ತಿ ಎ... ಕೊಟ್ಟ ಸಾಸನ (ಎಇ. X೫1, ೨-೬೭; 
1260) ; ಬಿದ್ದು ದಗಣಿತಸೇನೆ ಸಡುನಲು ಹೊದ್ದಿ ದನು ರವಿ (ಕುನ್ಯಾಭೀ. 
೩-೪) ; ಬಪ್ಪುಣನು ಪ್ರಭಾಚಂದ್ರರಲ್ಲಿಗೆ ಹೋಗಿ ಸೂರ್ಯನು ಪಡುವ 
ಲಲ್ಲಿ ಬಿದ್ದ ಮೇಲೆ ಆ. ಇಬ್ಬರೂ ಅರಮನೆಯಿಂದ ನೇರವಾಗಿ ಬರುವುದನ್ನು 
ಹೇಳಿದನು (ಸವತಿ, ೨೦) ; ವಡ್ಡರಹಳ್ಳಿ ಯೊಳಗಾದ ಚತುಂಸೀಮದೊಳಗೆ 
* ೪ %ರಡೆ ಪಡೊಲು ಹೊಯಸಣೇಸ್ವರದೇನರ್ಗ್ಗಂ ಬ್ರಂಮೇಸ್ವರ 
ದೇನರ್ಗಂ... ಧಾರಾಪೂರ್ವಕಂ ಮಾಡಿ ಬಿಟ್ಟಿ ದತ್ತಿ (ಎಕ. ೩೪1, 
ಜಯದೇನಗೂವುಣ್ಣ ನೂರ. ಮೂಡಲ್‌ 
ಬಿಟ್ಟ ಪುಣುಸೆ ಹಡುವಲಾಲದ ಮರಂ ಮೇರೆ (ಸೌಇಇ. x1-i, 
ಹಡುವಲಡ್ಡ ವಸುಗೆ ಮೇರೆ 
೪೮-೭೮; 1112), ಅಲ್ಲಿಂದಂ ಹಡುವಲು ಸನಣನ ಕೆರೆಯ ತಾಯಿ 


ಚಿಕ್ಕನಾ. ೫೪-೬; 1292) ; 


೧೨೮-೧೯; 1082 ); (ಎಇ. XI, 


ನಳ್ಳಂ ಮೇರೆ (ಎಕ, ೪11, ಶಿನನೊ. ೫೩-೬೮; 1115); 'ಬುಕ್ಕಜನ ಕೆಜಿ 
ಯಿಂದ ಹಡುವಲು ಬೆದ್ದಲೂ ನುತ್ತರು ಮುಖಿ ೩ (ಕಣ. 3%, 
೧೩-೭೩; ಸು. 1165), [<:ಪಡು,] 


ಪಡುಂಕೆ "ನಡುಳೆ' ನೋ. 

ಸಡುಕಿನಾರೆ (ನಾ). ಪಶ್ಚಿಮದ ದಂಡೆ, ತೀರ : ಮೇಲುಬಾಳಿನ 
ಆಸೆ.ಹೊತ್ತು ತನ್ನಿರಿ, ಅಣ್ಣ, ಆಸಾಢದಲಿ ಕೊಳ್ಳಿ ದೆವ್ವ ದಂದ, ಪಡು 
ಕಿನಾರೆಯ ಮಚ್ಚೆಲಗಗಳಿಂದ (ನಡೆಬಂ, ೬೩-೩). 

[ಪಡ್ಡು 4 ಕಿನಾರೆ( ಎ ಕಿನಾರ)] 

ಪೆಡುಕು "ಸಡಕ್ಕು' ನೋ. 

ಪಡುಕುಳಿ, ಹಡುಕುಳಿ (ನಾ). ಮಲಗುವುದೇ ಸ್ವಭಾನವಾಗಿರು 
ವುದು; ಸೋಮಾರಿಯಾದುದು : "ಪಡುಕುಳಿಯೆತ್ತು' ಸರಾ. 
ಹಡುಕುಳಿ : “ಗಲಿತಃ ಎ ಹಡುಕುಳಿಯಾದ? (ನೀತಿನಾ. ೯-೨೧). 

[ನಡು ---ಕುಳ್ಳಿ] 

ಸಡುಕುಳಿಯೆತ್ತು (ನಾ). ಮಲಗುವ ಸ್ವಭಾವದ ಎತ್ತು; 
ಸೋಮಾರಿಯಾದ ಗೂಳಿ:: ಪಡುಕುಳಿಯೆತ್ತು ಕಂಟಸುವ ಬಂಟಿನಡೇ 
ನುನುನೇನನೆಂದೊಡಂ ನಿಡುಕದ ತೊತ್ತು (ಸೂಕ್ತಿಸು. ೧೮-೩೨). 

[ಪಡುಕುಳಿ*-ಎತ್ತು(-ಆ ಎಲ್ಲ )] 

ಪಡುಕೆ, ಸಡಿಕ್ಸೆ, ಪಡುಂಕೆ, 'ಹಡಕಿ, ಹಡಕು, ಹಡಕೆ, ಹಡಿಂಕೆ, 

ಹಡಿಕಿ,, ಹಡಿಕು, ಹಡಿಕ್ಕೆ, ಹಡುಕು, ಹಡುಕೆ (ನಾ). 


ಪಡುಕೆ 


೧. ಕೆಟ್ಟ ವಾಸನೆ; ದುರ್ಗಂಧ: ಮೊಡೆನಾರ್ಪ ಕೊಟಕಿದಗುರ್ನಿನ 
ಪರುಕಗ್ಗ” ಜಿಸೆಗಳೆಲ್ಲವುಂ ಪಡುಕೆಯಿನಿಡಿದಿಡಿದು 
ತೀನಿದಂತಿರ್ದ ನಾರಕರ ಮೆಯ್ಯ ಪೂತಿಗಂಧಂಗಳುಂ (ನರ್ಧಪು.೧೧-೪೭ನ), 
೨. ಅಮೇಧ್ಯ ; ಮಲ: ಎನಿತೊಳವು ಕೊಟಕಿನ ಪಡುಳೆಗಳನಿತಅ 
ದುರ್ಗಂಧಮವರ ಮೆಯ್ಭು ನಿಸರ್ಗಾತೃನುಸಮಘಇಾತಿಯ ಪಟಿಗಟಿದ 
ನಾತನುಂ ಪೋಲನವವರೆಡೇಂ ಕಿಸುಗುಳರೋ (ಶಇಂತಿಪು. ೭-೧೦೦); 
ಸನಾಧಿಗುಪ್ತಯತಿಪತಿಗಳಧ್ಯಯನಂ ನಿನಗನಿಸ್ವ ಮಾಡೊಡದಂ ಮಾಣಿಸ 
ಲೆಂದು ನಾಯ ಪಡು ಕೆಯನಿಕ್ಕಿದೊಡನರ್ಥಿನ್ನ ಪಾಪೋಪಚಯಮನಜಿದು 
ಬಗ್ಗಿ ಸಿದೊಡೆ ನೀಂ ಬೆರ್ಚಿ ಬೇಗಮದನೆಟಕಿದು ಕಳೆದು (ಚಾವುಂಪು. ೧೮). 
೩. ಹೊಲಸು ; ಕೊಳಕು ; `ಹೇಸಿಗೆ : ಒಡಲೆಲ್ಲ ಒಡೆದಾಗ ಕೀವು 
ರಕುತಗಳು ಬಿಡದೆ ಸುರಿವವು ದುರ್ಗಂಧ ಕಡುಬೇಗದಿಂ ಮನೆಯೆಲ್ಲವು 
ತುಂಬಲು ಪಡುಕೆಯ ನಾತಕೆ ಪೇಸಿ (ಜ್ಞಾ ನಚ, ೩೭-೨೪). ಪೆಡಿಕ್ಕೆ: ೧ 
ಚಂಡಾಲರ ಕಯ್ಯೊಳ ಬೀಟ್ವ, ತೋಲ್‌ ಪಂಜರದ ಪಡಿಕೆಯೊಳ್‌ ನಿಲ್ವ 
ದುರ್ವಾರದುಃಖೋತ್ಕ್ಯರಮೆಲ್ಲಂ ನೋಡಲೆನ್ಲಿಂದ್ರಿಯನಿನಹದ ದೋಷಂ 
ದಲ್‌ (ಕಾದಂಉ: ೭೫೨). ಪಿ. ಪ್ರಾ ಣಮುಮೊಳ್ಳು ಣಂಗಳುವು 
ವೊರ್ಮೆಯೆ ಸೋದೊಡೆ ನಾಯ ಬಾಯ್ಗೆ 390 ಮಾಣದೆ ಬಂದೊಡಲ್‌ 
ಪಡಿ[ಖಾರಾಂ. ಡು]ಕೆಯೆಂಬರಿದೇಂ ತನು ಕಷ್ಟ ಮಾದುದೋ (ಜೀನಸಂ. 
೧೩೦-೨೪) ; ತೊಡೆಯೊಳಿಳಿದು ಬರುನ ಸಡಿಕೆಗೆ ಕೈಯ ಕಡುಲೋಭ 
ದಿಂದಿಕ್ಕಿಕ್ಕೆ (ಜ್ಞಾನಚೆ. ೧೪-೭೪). ೩. ಒಡಲಪ್ಪೊ ಡಶುಚಿ ನಿಲ್ಲದು ಪಡಿಕೆ 
ಕರಂ ಭಂಶಿನಾಗೆಂ ಪೆರ್ವೇಲಿರ್ಪೆಡೆ ಕ್ರಿಮಿಯ ರಾಶಿ ಮೂತ್ರದ ಮಡಕೆ 
ಯದಂ ನಂಬಿ ಚಪಳರೇಕೆಯೊ ಹರ್ಷ (ಧರ್ಮಾಮೃ. ೭-೧೩೯). 
೪. ಕಳಪೆಯಾದ ವಸ್ತು ತುಚ್ಛ ವಾದ ಪದಾರ್ಥ ; ` ಕಸ: 
ಸಡುನಾವೆಂದೆಂದಡನಿಯ ಪಡಿಕೆ[ಸಾಂಂ.ಪೆಡುಕೆ (8)]ಗಳಂ ತಂ(ತಿಂ)ದು. 
ತಿಂದು ಜನ್ನದೊಳಾಡಂ ಕಡಿದಿಕ್ಕಿ ಮುತ್ತೆ ಸಗ್ಗಂಬಡೆಯಲ್ಯಾಟಸಂನ 
ಪಾರ್ವರೇಂ ಗಾನಿಲರೋ (ಚಾವುಂಪು. ೨೪೦). ಪಡುಂಕೆ : ೧. ಎಜಗವು 
ಮಕ್ತಿಕಂ ಕುಸುಮಧೂಪಜವಾದಿ ಸುಗಂಧವಸ್ತು ವಿಂಗೆಜಗುವವೋಲ 
ಮೇಧ್ಯದ ಸುಗಂಧದ ಕೆಟ್ಟಿ ಪಡುಂಕೆಯತ್ತಲ್‌ (ಜೀನಸಂ. ಪರಿ 
ಹಡಕಿ : ೧. ಹಡಕಿಯ ಕೊಳಕಿನ ತೊಗಲ ಹೊದಿಕೆಯ 
ಯೊಳಗೆ ಅಜಸಿ ಕಂಡಿಹೆನೆಂಬ ಕುಜಂಕರ ನೋಡಾ (ನೋಳಿನೂ, 
೫. ತುಚ್ಛ ವಾದುದು : ಒಡೆಯ ಲಿಂಗಾರ್ಪಿತದೊಳು 
ಭಿಕ್ಷವೆನ್ನೆ ನಡೆಯಯ್ಯ ಮುಂದಕ್ಕೆ ಬುವೆ ಹಡಕಿ ಮನವೆ (ಮೈಲಾರ: 
ಹಡಕು: ೨. ಹಡಕಿಗೆ[ನಾಲಂ. ಡಿಕೆಗೆ] ಮೆಚ್ಚಿದ 
ಸೊಣಗ ಅಮೃತದ ಸನಿಯ ಬಲ್ಲುದೆ (ಬಸನ. ೩೧೩). ಹೆಡೆ : ೧. ಸತ್ತ 
ಹೆಣನ ಮುಟ್ಟಿ ಮನೆಗಳೊಳಗೆ ಹೂಳಿ ಮತ್ತ ದರ ಹಡಕೆಯನ್ನು ನಿತೃದಿ 
ಕುಡಿದು ಹೇಸದೆ ಕೂಳ ತಿಂಬುದು ಎತ್ತ ಲಿರ್ಪದು ಹೊಲಗೇರಿ (ಭಕ್ತಿ. 
ಆ). ಹಡಿಂಕೆ : ೧. ಜವ್ವಾದಿಯಾದಿ ಸುಗಂಧವಸ್ತುಗಳಂ ನೋಡದೆ 
ಯನಕ್ಕೆರಗದೆ ಅಮೇಧ್ಯದ ದುರ್ಗಂಧ ಕೆಟ್ಟಿ ಹಡಿಂಕೆಯತ್ತ ಲೆರಗುನನಾ 


ವರ್ಧನ, ೫-೩೮) ; 


೬.೨೩೮), 
ಹೊಳಿಕಿ 


೩೩-೧೩೯), 


೧೯೬-೪). 


ತೆರದಿ (ಧರ್ನನ್ಯಾ. ೧೦-೧೯೯). ಹಡಿಕಿ,: ೧. “ಪೂತಿಃ ಇ ಹಡಕಿ” 
(ಕಾರಕೃ. ೨೪೩). ಹಡಿಕು: ೧. "ಹಡಿಕುನಾರು' ಪರಾ. 
ಹಡಿಕೆ, : 


೧. ಅನೇಧ್ಯದ ಹಡಿಕೆ [ನಾಣಂ. ಮಡಕೆ] ಮೂತ್ರದ 
ಕುಡಿಕೆ ಎಲುನಿನ ತಡಿಕೆ ಕೀನಿನ ಹಡಿಕೆ (ನುಹಾದೇ. ಬ. ೪೬-೧೦೮); 
ಹಸಿದೊಡಲು ತಜಕಿದ ತಲೆ ಕೀಣಿನಲ್ಲುಂ ಹಡಿಕೆಯೆಸೆವ ಬಾಯುಟ್ಟ ತಟ್ಟುಂ 
(ರಾಘಚ, ೧೩-೪೬) ; ಅನನ ಬಾಯಿಂದ ಉಗುತ್ತಿ ದ್ದ ಸಾರಾಯಿಯ 
ವಾಸನೆ . ಬೆರೆತ ಉಸಿರಗಬ್ಬು ಹಡಿಕೆಯನ್ನೂ ತುಟ ಪಿಟಕ್ಕೆ ನ್ನದೆ ಸಹಿಸಿ 
ಕೊಂಡಿದ್ದನು ೨. ಪಶುವಿನ ಹಡಿ ಹಾ ಪಡು] 
ಕೆಯ. ನಾತಕ್ಕ! ಲಸದಡೆ ಪರಿದೆಯ್ಯ ಸ ಲಾಗಲೊಯ್ಯೂನೆ ನಡೆದೆಂಗಸನುಸು ಖಾಸ್ತ ದ 


೫೧೫೭ 


18 


4 


45 


ಪಡುಗಡಲ್‌ 


ಮಕತೃಂ (ಸಮಪ. ೯-೬೪); ಹಂದಿ ಭಕ್ತ ನಾದರೆ ಹಡಿಕೆಯ ಶಿಂಬುದ 


ಮಾಣ್ಟುದೆ (ಬಸಹೆ. ೩೨-೮೬) ; ಹಡಿಕೆಯ ತಾಣಮೆಯ್ದೆ ಕೊಲಕಿನೆತ್ತರೆ 
ಕೀವಿನ ಭಾಜನಂ . ತನುವೆನ್ನದಿದೆಂದು ವಿನೋ ಹಿಸಂ ಜಡಂ 
(ಬಾಧಪು. ೫-೩೦) ; ಬಲುಮೆಯಾಗಿಯೆ ಭ್ರಮೆಯೊಳೊಂದಿದ ಹೊಲೆ 


ಮನಕೆ ಹೋಲಿಕೆಯ ಪೇಳುವೆ ಕೊಳೆತು ನಾಜುವ ಹದಿಕೆಗೆಳಸುವ ಹಳೆಯ 
ನಾಯಂತೆ (ಅನ್ನು ಹಂದಿ ಹಡಿಕೆಯ ಹಾಳಗೇರಿಗೆ 
ಹೋಗುನಂತೆ. ಪ ಪ್ರಪಂಚಿನತ್ತ ಓಡಾಡುತಿರ್ಪುವನಯ್ಯ ಎನ್ನ ದುರ್ಗುಣಂಗಳು 
(ಆಖಂಡೇ, ೯೭-೧೭). &್ಠಿ. ಮನುಜರಾ ಶುಂಭತ್ವದಿಂ ಹಡಿಕೆಯಾದಂಗಮುಂ 
ಇಡೆ ಸಿಂಗರಿಸುತಿರ್ಸರಕಟಿ (ವೀಶೃಪು. ೪-೨೧-೫೬). ೬. ಹೊಲಸು 
ವ್ಯಕ್ತಿ; ಕೊಳಕ ; ಶ್ವಪಚ: ಧಾತುಗಾಣಿಸಿ ಕೊಳದ ಮಜಡು 
ಗಳೋತು ನೋಡಲ್ಪಹಳಗೊಜಡುಗಳಾತುರದ ಬಾಯ್ದ ಡಿತೆಯೆರು ಹಡಿಕೆ. 
ಯರು ಮೂರ್ತಿಗಳೆ (ದೇನಪು. ಹಡುಕು: ೨. ಕೋಳಿಯ 
ತಂದು ಹಂಜರನ ಕೂಡಿ ಅನ್ಫು ತಾನ್ನವನಿಕ್ಕಿ ಸಲಹಿದಡೆ ಅದು ತಾನೆ 
ಮತ್ತೆ ತಿಂಬ ಹಡುಕಿಂಗೆ ಚಿತ್ತ ವನಿಶ್ಚು ವದ ಮಾಣ್ಟುದೆ (ಬಸಹೆ, ೩೨-೮೬). 
೩. "ಹಡುಕುನಾತ' ಸರಾ. ಹಡುಕೆ : ೨. ಹ[ಸಾಲಂ. ಪ] 
ಡುಕೆಯಕೆಲದೊಳ್ಳೋ ಹಳಿಯೆಡೆಯೊಳ್‌ ಭೋರೆಂದು ಸಕಳವಿಪ್ರಜನಂಗಳ್‌ 
ಬಿಡದೋದುವರೆಂತೋ ಶುಚಿಗೆಡೆಯಾಯ್ತಾ ವೇದಮಪ್ಪ ಡಂತೋದುವರೇ 
(ಸಮಸ ೧೧-೧೬ ಅಡನಿಯೊಳಾಡು ಮೇವಡೆ ಹಿಡಿದೊಳ್ಳಿ ದಭೆಪ್ಪು 
ನೆಲ್ಲನುಂ ತಿನ್ನದೆ 3ಂ ಬಡಮಲಯೊಂದಂ ತಂದಡೆ ಹಡುಕೆಗೆ ನಾಯಿ 
ಬಪ್ಪ ತೆಅದಿ ದೇವತೆ ಬರ್ಪಳು (ಶ್ರಾನಕಾ. ೧೦೬-೧೨). 
[ದೇ.॥ ತುಳು. ಪಡಿಕೆ, ಪಟಕೆ] 

ಪಡುಕೆನಾಜು, ಪಡಿಕೆನಾಜು, ಹಡಿಕುನಾರು, ಹಡಿಕೆನಾಜು(ಕ್ರಿ). 
ದುರ್ಗಂಧವನ್ನು ಬೀರು ; ದುರ್ವಾಸ! ಸನೆಯನ್ನು ಹೊರಸೂಸು : 
ಎಲ್ವಿನೊಳ್‌ ಮಾಡಿದ ಪಸಿಯ ತೊವಲೊಳ"್‌ ಪೊದಯಿಸಿದ ಪಡುಕೆನಾಪಃ 
ಗುಡಿಸಿಲೊಳಿರಿಸಿದೊಡೆ (ಜೀನಸಂ. ೫೬-೩೬ ನ) ; ಚೂಧೂಕಥೊಳುತ್ತ 
ಗಳಾಗಿರ್ಕುಮಾನಗಮತ್ಯಂತಜುಗುಪ್ಸೆಯಿಂ ಸಡುಕೆನಾಜುತ್ತು ೦ ಕ್ರಿಮಿ 
ಶ್ರೇಣಿಯಿಂ (ಶಾಂತೀಶ್ವ. ೯-೭೫) ; ಉಂಬರಕುಸ್ಮ ೦ ಮೂಡಿದೊಡೆ . . . 
ಬಾತು ಕೀತೊಡದೆಲ್ಲಂ [ಪಿಂಬ]ರಿದು ಪಡು ಕೆನಾಜುತ್ತಂ ಬೇಗಂ ಪುಲಿಕಿದು 
ಕೊಲಿಕಿದು ನಮೆಯಂತ್ತಿ ರಳ (ಬಂಹರಿ. ೧೩-೩೪). ಪಡಿಕೆನಾಣು : 
ಪುಣ್ಣಳ ಬಾಯಿಂ ಪಡಿಕೆನಾರ್ಪ ರಸಿಗೆಗಳೊಸರ್ಗುಂ (ನರ್ಧಫು. ೧೧-೩೮). 
ಹಡಿಕುನಾರು: ಕುರೂಪಿಯ ಮೂರನ ಹಣಕುನಾರುನನ ಕೀಳು 
ಜಾತಿಯವನ ರೋಗದವನ ಇಂತಿರ್ಪನ ಹೆಂಡರು . . . ಆಯಾ ಯತ್ಸದಿಂ 

- ಸಾಧ್ಯಕಹರು (ಉನುಶಾ,೨೫೩), ಹಡಿಕೆನಾಣಿರಿ : ಹರನ ಡೀಗುಲಡೊಳ 
ಗೆನಿತು ದಿನವಿರುತಲಿರ್ದುಡೊ ಹಡಿಕೆನಾಜುತ ನರೆರಿಗಾರಿಗೆ ಸಾರ್ದು 
ನುಟ್ಟಿಲು ಬಾರಬೆಂಜೆನುತ(ಬಸಪು. ೩೨-೫೪) ; ಅಡಗುನೆತ್ತರ ಹೂಯೆಲ್ಲಿಂ 
ಮಿಡುಕುವಾತ್ತ ಸನಿವಹದಿಂ ಹಡಿಕೆನಾಜುವೆ ಮಿದುಳಿಂದಾ (ಅನುಪ್ರೇ, ೪೩); 
ಪಿಡಿದ ಶೂಲದಿ ಪೆಣ ಹಡಿಕೆನಾಜುಂವ ತಲೆ ಸುಡುಗಾಡಿನೊಳಗಿಹ ಬೂದಿ 
ಬಿಡದೆ ಅಂಗದಿ ಧರಿಸಿದ ಶಿನಯೆನ್ನಯ ಒಡೆಯನೆಂಬುದು ನಿನಗೇಕೊ 
(ಅಬ್ಬಲೂ, ೪-೨೩). [ಪಡುಕೆ 4 ನಾಜು] 

ಪಡುಕೋಣೆ (ನಾ). ಮಲಗುವ ಕೋಣೆ: ಪಡುಕೋಣೆಯಲ್ಲಿದ್ದ 
ಮಂಜರಿಗೆ ಕಾಮಾಕ್ಷಿ ಬಂದಿರುವ ವಿಚಾರ ತಿಳಿಯಿತು. (ಸದ್ಮಸ, ೧೬೫). 

[ಪಡು 4೬ ಕೋಣ್ಮೆ( ಆ ಕೋಣ)] 

ಸಡುಗೆ "ಪಡಿಗ' ನೋ. 

ಪೆಡುಗಡಲ್‌, ಪಡುಗಡಲು (ನಾ). ಸಶ್ಚಿಮದಿಕ್ಕೈನ ಸಮುದ್ರ : 
ಸೂರ್ಯನು ಮುಳುಗುವ ಡಿಕ್ಕಿ ನ ಸಾಗರ: ಇಟಡಂ ಕುಂದದ 
ಪಡುಗಡಲೊಳೊಪ್ಪ ನೆಂಬುಜಮಿತ್ರಂ (ಉಪ್ಸಟಿ.೫-೧೨) ; ಗಗನಡೆ ಬರ್ಸ. 


ನೆನೆ 


ನೃತ, ೨-೮. 


೬-೧೭). 


ಪೆಡುಗಡಲು 


ನಾರದನ ಕಾಣುತ ಸೂರ್ಯಭಗವಾನು ತನಗೊಬ್ಬರೊಡನೆ ಜಗಳವ 
ಗೆಂಟಿಕ್ಕದೆ ಬಿಡನೆಂದಂಜಿ ಹುಗಲೊಡರ್ಟಿದ ಪಡುಗಡಲ (ನೋಹತ. 
೧೧-೧೬) ; ಇಂತೀ ಯಾದನರ್‌ ಪಡುಗಡಲ ನಂಡುವಿನೆಡೆಯೊಳಿಡಿದ ಕಡ 
ಲೊಡೆಯನ ಬೀಡಿನ ಪಡಿನೆಬಲಂತೆ ' ಕಡುಬೆಡಂಗುವಡೆದ ದ್ವಾರಾನತೀ 
ಪುರನಂಂ ಪರಿಪಾಲಿಸುತ್ತು ಮಿರ್ದು (ಆಕ. ೧-೮೯). ಪಡುಗಡಲು : 
ದಿನನಾಯಕನಾಕ್ಷಣ ಪಡುಗಡಲೆಡೆಯ ಸಾರಿದನು (ಕಂನವಿ. ೧೦-೮) ; 
ಪಡುಗಡಲಿನ ತಿರಿ ಮುದ್ದಾಡುವ ಕರೆ, ಹೊಳೆಹಾಲಿಳಿಯಂನ ಫಟ್ಟ ಜಿಡಿ 
(ಹೊಂಗಳು, ೧೧-೮). [ಪಡು + ಕಡಲ್‌ ] 

ಪಡುಗಡಲು "ಸಡುಗಡಲ್‌' ನೋ, 

ಪಡುಗಡೆ (ನಾ).ಪಶ್ಚಿಮ ದೆಸೆ; ಸಡುವಣ ಭಾಗ : ರವಿಕೀರ್ತಿನೃಪಂ 
ಪಡುಗಡೆ ಗತತೇಜಂಬಡೆದ ಪಗಲ ಬಲ್ಲಹನಂದದೊಳಿರ್ದ೦ (ಜಯಕಾ, 
೬-೩೫) ; ಪಡುಗಡೆಯ ಕೋಂಟಿಯೆಂ ಕೊಂಡರನರೆಂದು ಸುರರುಲಿಯೆ 
ಖತಿಯಿಂದಲಾಖಂಡಲಂ ಬಿಟ್ಟ ಸೂಟಯೊಳ್ಳೆದಿದಂ ನೆರೆದ ಮಂತ್ರಿಗಳ 
ಗೈಡಣದಿಂಡೆ (ಚೆಬಪು, ೨೪-೨೯) ; ಪಡುಗಜೆಗೆಯ್ದಿ ಮೋದಿ ಕೊಡಗಂ 
ಗೂಡುಗಾಡಿಸಿ . , . ಬಲ್ಲಿದನೀ ಪರಿ ಚಲ್ಲವಾಡಿದಂ (ಚಿಕವಿ. ೨-೬೮), 

ಸ [ಸಡ್ಡು ೬ ಕಡ್ವೆ] 

ಪಡುಗಣೆನಜ್ಜೆ? (ನಾ). ಕುದುರೆಯ ಒಂದು ಬಗೆಯ ನಡಗ?) : 
ಧೈರ್ಯವೆಂದೆನಿಪ ಚಮ್ಮುಟಗೆನಿಡಿದು ಹರುಸದಿಂ ಪಚ್ಚೆಯ ತುರಂಗ 
ಮನನಡರಿ ಬಿತ್ತರದ ಪಡುಗಣೆವಜ್ಜಿ ದೂವ್ವಾಳಿ ಸೇರೆಯದ ಪರಿಯ ಕಾಣಿಸಿ 
ನಭೋಮಂಡಲವನೈದಿದನು ಚೇರನುಮುಹೀಪಾಲನು(ಸೌಂದಪು.೧೯-೧೮). 

[3] 

ಪಡುಗಲ್‌ (ನಾ). ಒಂದು ಸ್ಫಳದ ಹೆಸರು : ನೊಟನ್ಪು ನಾಡಿಯೊ 
ಳಯ್ಯುಪದೇವ[ನ] ಮುಗನಣ್ಣಿಗನ್‌' . , . ಪಡುಗಲ್ಲ ಕಾದುತಿರೆ (ಸೌಇಇ. 
1%-, ೫೭-೪; 922) ; ನೊಟಿಂಬವಾಡಿಯಯ್ಯಪ್ಪ ದೇವನ ಮಗನಪ್ಪಣ್ಣಿ 
ಗನ್‌ ಪರಿಬನ್ನು ಪಡುಗಲ್ಲ ಮುಂತ್ತಿಡೊಡೆ (ಸೌಇಇ, 22-1, ೫೮-೯; 
922). [ಪಡ್ಗು --ಕಲ್ಕ್‌] 

ಪಡುಗಾಳಿ (ನಾ). ಪಶ್ಚಿಮದಿಕ್ಕಿನಿಂದೆ ಬೀಸುವ ಗಾಳಿ ; ಪಡುವಣ 
ಗಾಳಿ: , ಪಡುಗಾಳಿ ಹಾಡಿತು ಗಿಡಬಳ್ಳಿ ಅಡಿತು. ಹೊಲ-ಹುಲ್ಲು 
ನೋಡಿತು ಲೀಲೆಯೊಳೆ, (ಸಖೀಗೀ. ೨೧-೨೮೨). [ಸಡ್ಯು--ಗಾಳ್ಕಿ) 

ಪಡುಗು (ನಾ). ತೋಪು: ಕುಪ್ಪರಸನುವಿಟ್ಲು ಸತ್ತಿಯೂರ ಮಹಾ 
ದೇವರ್ಗ್ಗೈೆ ಬನದ ಭಳಾರಿಯ ಬಡಗಣ ದೆಸೆಯಲುಂ ಎರಡು ಖಣ್ಣೂಗನೆಡಿ 
ಗಟಕ್ಸಿಯಂ ಮಾವಿನ ಪಡುಗಿನ ಬಡಗಣ ದೆಸೆಯಲು ಸನ್ನಿರ್ಮ್ಮತ್ತ ರ್ಜೆದ್ದ 
ಲೆಯೆಂ ೩. ೬ ಧಾರಾಸಪೂರ್ವ್ವಕಂ ಮಾಡಿ ವಿಟ್ಟಿರ್‌ (ಸೌಇಇ,' IX-i, 
೯೯-೨೧; 1044). [?] 

ಪಡುಗೆಂಪು(ನಾ). ಸೂರ್ಯನು ಮುಳುಗುವಾಗ ಪಶ್ಚಿಮದಿಕ್ಕಿನಲ್ಲಿ 
ಉಂಟಾಗುವ ಕೆಂಪುಬಣ್ಣ ; ಸಂಜೆಗೆಂಪು ; ಸಜ್ಜ ಳಿಸೆ ಪಡುಗೆಂಪು 
ಪಕ್ಕಿ ಪಕ್ಕೆಗೆ ಸಾರೆ ಜಜ್ಜರಿಯೆ ಜಕ್ಕನಕ್ಕಿಯ ಜೋಡು , . 
ಪಶ್ಚಿ ಮಾಂಬುಧಿಯ ನಡುಮುಡುವ ಹೊಕ್ಕನಾ ಪಗಲೊಡೆಯನು(ಸನ್ಮುಕಾ. 
೧-೩೭) ; ಪಡುಗೆಂಪು ಚಂದ್ರಗಾನಿಯ ಸೀರೆ ಕೆಂಬಲ್ಲ ಗಡಣ ಕೆಂದಾರೆ 
ಗಳಾಗೆ ಮಡದಿಯೊರ್ವಳು ಬಾಗಿಲಲಿ ಸಂಜೆನೆಣ್ಣಿನ ಕಡುಚಲುವಿಕೆಯ 
ಬೀಜಿಕಿದಳು (ಕಂನವಿ. ೬-೧೦೦) ; ರವಿ ಮುಳುಗಿ, ಮೂಡಣ ದೆಸೆಗೆ 
ಪಡುಗೆಂಪು ಪಸರಿಸುತ್ತಿ ರೆ (ಶ್ರೀರಾಮಾ, ೮೨೩-೩೦೩೭). [ಪಡ್ಯು -ಕೆಂಪು,] 

ಪಡುಗೇರಿ (ನಾ). ಪಶ್ಚಿಮಭಾಗದಲ್ಲಿರುವ ಕೇರಿ,--ಬೀದಿ: 
ಇರ್ಪ್ಸತ್ತು ಮತ್ತ ರ್ಕೈಯ್ಯ [೦] ಸರ್ವ್ವಬಾಧಾಪರಿಹಾರಮಾಗೆ ದಯೆಗೆಯ್ಯೆ 
ಪಡೆದು. , . ಪಡುಗೇರಿಯ ಮನೆಯಂನುಂ ಧರ್ಮ್ಮದೊಳೆ ಯೋಜಿ 
ಸುವಂ (ಸೌಇ/ಇ,21-1, ೭೩-೩೫ ; ಸು. 1040) ; ಆ ನಟಗುನ್ನಡೊಳ್ಳ ಡು 


೫೧೫೮. 


25 


30 


ಪೆಡುಪಾಟು 


ಗೇರಿಯ  ವಿಪ್ರಸಮೂಹಸ'% ಇ [ನೋ)ದಿಗಳ್ಳಿನುಚರಿತ್ರರನಂಗಸಮಾನ 
ಗಾತ್ರರುರ್ನ್ವೀನುತ ೫ ೫(ಕಇ.೪, ೧೧-೧೪; 1078), [ಪಡು -- ಕೇಂ] 
ಪಡುಗೊಲೆ (ನಾ). ಕ್ರೂರವಾದ ಕೊಲೆ ; ಕಡುಗೊಲೆ : ಪಡುಗೊಲೆ 
ಯನೇನೆಂಬೆನೀ ನೆರನಿ ನೋಡುತಿರೆ ಕೊಡಲಿಯಿಂದೀಯಾಂಡಿ ತಲೆಯುಸರಿದಂ 
ದೇನ (ಇಜಿಸಿರ ದೇ. ೧೦೮-೨೫); ಪ[ನಾತಾಂ.ಕ]ಡುಗೊಲೆಯ ಕಾಲನು 
ಸಿಲಂ ನುಡಿವರ್‌ ತೆಂಗಾಳಿಯೆಂದು ಪಾಸಿಗಳಕಟಾಜಡಿಗಳ್‌ ಬೆಂಬತ್ತಿ ರೀ 
ಮುಂಡಿಗನೊಳುಂ ಕೆಳದಿ ಲೇಸನಜಿಸಿದರುಂಟಿ (ತ್ರಿಪುವಿ, ೩-೧೦೮), 
[ಪಡು]? -- ಕೊಲ್ಲಿ] 
ಪಡುಚ (ನಾ). ಚಿಕ್ಕವನು; ಹುಡುಗ ; ಬಾಲಕ : ಕೋಪವಿನ್ಸ್ನೇತಕೆ 
ಮಗನೆ ನಿನ್ನೊಳು ಕಾದಲಾಪರೆ ಸುರುನರೋರಗರು ಈ ಪಡುಚನ ಕೆಯ್ಯ 
ಕಾರ್ಯನೇನೆಂಬುದ ನೀ ಪರಿಕಿಸಿ ಕೇಳ್ಸಆಂಿಯ (ನೋಹೆತ.೧೨-೧೨). 
[*-ತೆಲು. ಪಡುಚು] 
ಪೆಡುತರ್‌ (ಕ್ರಿ). (ಸೂರ್ಯನು) ಮುಳುಗು; ಅಸ್ತವಾಗು : 
ತಡದಿರಬಾರದು ನೇಸರ್ಜ್‌ ಪಡುತಂದುದು ಪೊಟ್ಟು ಸೋಯ್ತು ಪೋದನೆಂ 
(ಕಾದಂಪೂ. ೮೬೯). [ಸೆಡು, -- ತರ] 
ಹೆಡುದಳೆ: (ನಾ). ಪ್ರತಿಯಾದ ಹಗ್ಗ,--ಸಂಕೋಲೆ : ಮೌನ 
ನೆಂದೆನಿಸುವ ಘುಂಸ್ತ ಯಿದೆ ಸಹಿತಾಗಿ ಜ್ಞಾನ ಪಡುದಳೆಯೆ ಬಿಗೆಯಣ್ಣಾ 
(ಚಿದಾಕೋ, ೫೪-೮). - [ಪಡ್ಮಿ 4-ತಳ್ಳೆ] 
ಸಡುದೆಸೆ (ನಾ). ಪಶ್ಚಿಮದಿಕ್ಕು ; ನಡುವಲು : ಅನಿತಜಕೊಳಳಿಯೆ 
ಪಗಲ್‌ ಪಡುದೆಸೆಯೊಳ್‌' ವಿಂನುಗುನ ಕೆಂಪು ಮುಗಿವ ನೂಆಕಿಸಳ್ಕೂ 
» ೬ ಶರಂ ಕಣ್ಣೊಳಿಸಿದುದು (ಜಯಕಾ.೧೧-೫೮); ವರುಣನರನುನೆಯ 
ನವಪದ್ಮರಾಗರತ್ಸಮಯದೀಪ್ರ ಕಲಶಮಿದೆಂಬಂತಿಕೆ ಪಡುಬಿಸೆಯೊಳ್ಳಿ 
ಸೇಶ್ವರಬಿಂಬಂ ತೋರಿದತ್ತು. ಸಂಧ್ಯಾರುಣಿತಂ (ಮರಾಚ, ೮-೫೦) ; 
ಪಡುದೆಸೆಯಲ್ಲಿ ಒಂದು ದ್ವೀಪನಿತ್ತು (ನುಣಿಸ. ೯೭), 
ಪಡುಜಿಸೆಗೊಡೆಯ - ಪಶ್ಚಿಮದಿಕ್ಕಿನ ಅಧಿಪತಿ ; ಅಷ್ಟದಿಕ್ಪಾ 
ಲಕರಲ್ಲಿ ಒಬ್ಬ; ವರುಣ: “ನೇಣ್ಣಯ್ಯ ಮುನ್ನೀಕೆಳಿಯ ಕರ 
ಮೆಸೆನ ನೆಗಟಕ್ಸೀರ ಪಡು[ಪಾಠಾಂ. ಪಡುವ]ಡಿಸೆಗೊಡೆಯನೆನೆ. ವರುಣ 
ನಾಮಂಗ (ಶಬ್ದಮಂ. ೧೪). [ಪಡ್ಡು -- ದೆಸೆ] 
ಪಡುನೇಸರ್‌ "ಸಡುನೇಸಲ್ಜ ಫೋ. 
ಪಡುನೇಸಣು, ಪಡುನೇಸರ್‌(ನಾ).೧. ಮುಳುಗುವ ಸೂರ್ಯ; 
ಅಸ್ತನಾಗುವ ಸೂರ್ಯ :  “ಪಿಂಬೊಲಕ್ತಿಂದು ಪಡುನೇಸರ್ಜಾ? 
(ಕಶಸೂ. ೫೭-೨೫೩) ; ಅರುಣಾಂಶುಗಳಿಂ ಪಶ್ಚಿ ಮಗಿರಿಕೂಟಿಮಸರ್ಕ 
ಸೂರ್ವಪಲ್ಲವಚಯದಿಂ ನೆರನಿ ಪಡುನೇಸಜಕಸೆದುದು ಶರನಿಧಿನಾಥಂಗೆ ಪಿಡಿದ 
ಮಾಣಿಕಗೊಡೆ ವೋಲ್‌ (ಜಗವಿ. ೪-೧೧೧) ; ಮಡುಗಟ್ಟಿ ಸುರಿವ ನೆಕ್ತರ 
ಕಡಲೊಳ್‌ ತೇಂಕಾಡುತಿರ್ಪ' ರಥಡೊಳ್‌ ಗಾಯಂಬಡೆದೆನಸುಂ ಬಬಿಲು 
ತಿರ್ದಂ ಪಡುನೇಸಹ ತೆಣದೆ. ರಾಜಹಂಸನರೇಂದ್ರಂ (ದಶಕು, ೨-೩೬). 
೨. ಸೂರ್ಯಾಸ್ತ ವಾಗುವ ಸಮಯ ; ಸಂಜೆ : ಉರಿನರಿನ ಬಿಸಿಲ 
ಸುಡೆ ಸೀಕರಿನೋದುವಿನೆನಿಸಿ ತುಂಬಿಯ. ಕೋಗಿಲೆಯು ಮರಗಳಿಲೆನಜಕಿ 
ಗಳೊಳ್‌ ಮೆಯ್ಸರೆದುವು ಪಡುನೇಸಜಿಪ್ಪಿ ನಂ ಬೇಸಗೆಯೊಳ್‌(ಸಂಂನಾ, 
೭-೮೯); ಒಿಕಿದುಗುವ ಬಾಪ್ಪು ವಾರಿಯಿನೆಜಿಂಕೆಗಳ್‌ ನಾಂದು ಮಗುಟಕ 
ವಿರಹಾನಳನಿಂ ನೆಜ8 ಬಜವಾಗಿರೆ ಪಡುನೇಸಜಿ ೊಳಿರ್ದುನಗಲ್ಲು ಚಕ್ರ 
ವಾಕದ್ವಂದ್ವಂ (ಚಂದ್ರಪು.೮-೬), ಹೆಡುನೇಸರ್‌: ೧. ಪಡುನೇಸರೆಸೆನ 
ಆ ಪಡುನೆಟ್ಟಿ ದಂಚಿನಲಿ ಕಣಣಲ್ಲಿ ಶೋಭಿಸಿದೆ. ಶುಭಚಿಹ್ನೆ (ಶ್ರೀಂಮಾ, 
೮೦೬-೧೬೮). [ಪಡು 4 ನೇಸರ್ಜೀ] 
ಪಡುಪಾಟಿಲು "ಪಡಿಸಾಟಲು' ನೋ. 
ಪೆಡುಪಾಟು "ಪಡಿಸಾಡು' ನೋ. 


ಪೆಡುಪಾಟ್ಲು 


ಸಡುಸಾಟ್ಲು “ಪಡಿಪಾಟಲು” ನೋ. 

ಪಡುಪಾಡು "ಸಡಿಪಾಡು' ನೋ. 

ಪಡುಬಿ:ಳು, ಪಡಬೀಳು, ಹಡುಬೀಳು (ಕ್ರಿ). ವ್ಯವಸಾಯ 
ಮಾಡದೆ ಪಾಳುಬೀಳು ; ಸಾಗುವಳಿಯಿಲ್ಲದೆ ಇರು; ಬೀಳಾಗು: 
ಇಸ್ಟೊಂದು ಒಳ್ಳೆಯ ಭೂಮಿಗಳು ಪಡುಬೀಳಬೇಕೆ ! (ಚಿಗುಕ, ೮೨) ; 
ಅಲ್ಪಸ್ವಲ್ಪ ಮಳೆಯಿಂದ ಅವರಿಗೆ ಬೆಳೆಯುವುದು ಸಾಧ್ಯವಾಗುತ್ತಿರಲಿಲ್ಲ. 
ಅನರ ಭೂಮಿಗಳೆಲ್ಲ ಪಡುಬೀಳುತ್ತಿ ದ್ವವು (ಮಣ್ಣನು). ಪಡಬೀಳು: 
ಒಳಗಡೆಯಲ್ಲಿ ಬಹು ಜನರು ಭೂಮಿಯನ್ನ ಬೇಡುತ್ತಿ ದ್ಥಾಗ್ಯೂ ಪಡಬಿದ್ದ 
ಭೂಮಿಯಲ್ಲಿ ಅಡವಿಯನ್ನು ಬೆಳಿಸುವ ಉದ್ದೇಶನಿರುವ ಕಾರಣ ಬೇಡು 
ವವರಿಗೆ ಭೂಮಿಯನ್ನು ಬಹುತರ ಕೊಟ್ಟ ಲ್ಲ (ಕಭಾಗೆ. ೩೯೫); ಮೇಲ್ವಿ 
ಚಾರಕರ ಮತ್ತು ಗುಮಾಸ್ತರ ಅಸಡ್ಜೆ ಯಿಂದ ಬಹಳ ಭೂವಿಂ ಪಡ 
ಬಿದ್ದಿತು (ಸ್ರೇಮಾಶ್ರ. ೧೨೧) : ಅಪೀಲಿನ ನಿರ್ಣಯ ಹೊರಬೀಳುನವರೆಗೆ 
ತೋಟಿವು ಕಬಜೆ ತಕರಾರಿನ ಕಾರಣದಿಂದ ಪಡಬಿದ್ದಿತು. (ಮನೆಬೆ. ೧೦). 
ಹಡುಬೀಳು: ಸಾಗುಮಾಡದೆ ಹಡುಬಿದ್ದ ಭೂವಿಂ ಅದು (ದೇನಹೆಂ, 
೫೯). "ಹಡುಬೀಳಿಸು' ಪರಾ. [ಪಡ್ಡು -- ಬೀಳು,( £ಬೀಟ*,)] 

ಪಡುಭೂನಿ, ನಡಭೂಮಿ, ಹಡುಭೂಮಿ (ನಾ). ವ್ಯವಸಾಯ 
ವಿಲ್ಲದೆ ಪಾಳುಬಿದ್ದ ಭೂಮಿ; ಸಾಗುವಳಿ ಮಾಡದ ನೆಲ; 
ಬೀಳು : ಸರಕಾರದ ಪಡುಭೂಮಿಯನ್ನು ನಾಲ್ಕೈದು ಎಕರೆಗಳ ತುಂಡು 
ಗಳನ್ನಾಗಿ ಮಾಡಿ. ಕೃಷಿಮಾಡಲು ಬಯಸುವ, ಹೊಸಬರಿಗೆ ಹಂಚುವ 
ನಿರ್ಣಯ ಮಾಡಿದರು (ಗೊಂಡಾರ.೨೦೮). ಪಡಭೊವಿರಿ: ಇಪ್ಪತ್ತಯ್ನು 
ಬಿಫೆ ಪಡಭೂಮಿ ತೆಗೆದುಕೊಂಡರೆ ಎರಡು ಎರಡೂವರೆ ಸಾವಿರದಲ್ಲಿ ಬಗೆ 
ಹರಿಯುತ್ತದೆ. (ಸ್ರೇಮಾಶ್ರ- ೯೩). ಹೆಡುಭೂನಿರಿ : ಗಂಡು ಮಕ್ಕ 
ಳಾದರೆ ಸರಕಾರದಿಂದ ಹಡುಭೂಮಿಯನ್ನು ದರಖಾಸ್ತು ಪಡೆದು ಅಲ್ಲಿ 
ವ್ಯವಹಾರ ಮಾಡುವ ತಮ್ಮ ಗುರಿ . . . ಬಗ್ಗೆ ವಿವರವಾಗಿ ಹೇಳುತ್ತ ಲೇ 
ಇದ್ದರು (ದೇವಹೆಂ. ೧೨೨) [ಪಡ್ಡು + ಭ್ಯೂಮಿ] 

ಪೆಡುಮಲೆ: (ನಾ). ಪಶ್ಚಿಮದಲ್ಲಿರುವ ಬೆಟ್ಟಿ; ಪಶ್ಚಿಮಾದ್ರಿ ; 
ಪಡುವೆಟ್ಟಿ : ಪೊಳ್ತು ತನ್ನ ಪಾದಾಗ್ರಮುಂ ಪಡ್ಗುಮಲೆಯ ನೆತ್ತಿಯೊಳ್‌ 
ಮಡಗಿ ದಿನಮಣಿಯಾಗುತಿರ್ದತ್ತು (ಶ್ರೀರಾನಾ, ೮೨೩-೩೧೭). 

[ಹೆಡ್ಕು-ಮುಲೈೆ] 

ಪೆಡುಮಾವು (ನಾ). ಒಂದು ಬಗೆಯ ಮಾವು (?): ಪಡು 
ಮಾನೆಂದೆಂದಡವಿಯ  ಪಡುಕೆ(ಕಿ)ಗಳಂ ತಂ(ತಿಂ)ದು ತಿಂದು ಜನ್ನ 
ದೊಳಾಡಂ ಕಡಿದಿಕ್ಕಿ ಮತ್ತೆ ಸಗ್ಗ ಉಬಡೆಯಲ್ಯಾಟಸುವ ಪಾರ್ವರೇಂ 
ಗಾವಿಲರೋ (ಚಾವುಂಪು. ೨೪೦). [ಪಡು? 4 ಮಾವು] 

ಪಡುಮಿಗ (ನಾ). (ಬೇಟಿಯಲ್ಲಿ ಸಿಕ್ಕಿ) ಬೀಳುವ ಪ್ರಾಣಿ. 
"ಸಡುಮಿಗಂಗುಡು' ಸರಾ. [ಪಡು --ಮಿಗ] 

ಪಡುಮಿಗಂಗುಡು (ಕ್ರಿ). ಪ್ರಾಣಿಯು ತಾನಾಗಿ ಜೇಟಿಯಲ್ಲಿ 
ಸಿಕ್ಕಿಕೊಳ್ಳು : ಒಂದೊಂದೆಜೆಯ ಮುಳ್ಗಿಡುಗಳೊಳ್‌  ತೊಡರ್ದ 
ಮೆಯ್ಸವಿರ್‌ ಪಟಿಂಗುಮೆಂದು ಮಿಡುಕಲೊಲ್ಲದಲ್ಲಿಯೆ ನಿಂದು ಬಿಲ್ಲರ್ಗೆ 
ತನ್ಮಿಂ ತಾಮೆ ಪಡುಮಿಗಂಗುಡುವ ಚನುರೀನ್ಭುಗಂಗಳುಂ (ಚಂದ್ರಪು, 
೫-೭೫ ನ). [ಪಡುಮಿಗ 4 ಕುಡು,( < ಕೊಡು |)] 

ಪೆಡುವಣ್‌ "ನಡ್ಕು' ಪರಾ. 

ಪಡುವಣ "ಸಡ್ಗು' ಪರಾ. 

ಪಡುನಣಿಗೆ (ನಾ). ಸಮಾನವಾದುದು; ಸದೃಶವಾದುದು ; 
ಸಾಟಿಯಾದುದು (2): ಮೊಡೆನಾರ್ಪ  ಕೊಟಕೆದಗುರ್ವಿನ 
ಪಡುಕೆಗಳಿನೇಳನವನಿತು ಪೂತಂಗಳೆದೊಂದೊಡಲೊಡನಿರ್ದಾ ನಾತದ 
ಪಡುವಣಿಗೆಗೆ ಬಾರವಿಂತು ಕಿಸುಗುಳರೊಳರೇ  (ನರ್ಧನಾ. ೫-೩೮). 


೫೧೫೯ 


25 


30 


35 


40 


ಪಡುಶಿಲೆ 


“ಆವಾಸಸ್ಥಾನ ; ನೆಲೆ (?)(ನರ್ಧನಾ. ಕೋಶ). [-ಆ.ಪಡ್ಕಿ ?4--ನಣಿಗೆ] 

ಪೆಡುವನೆ (ನಾ). ಮಲಗುವ ಮನೆ: ಸಡುವನೆಯೊಳಿರ್ಪನರ್‌ ಮಲ 
ಗಿರ್ಪರೆಂದೆಣಿಸಿ ಸಡಗರದಿ ಬರೆ ಬಿದ್ದಿ ನಂ ಕಣ್ಣ ತೆರೆದಂ (8:೮೩. ೬೮-೧೧೯). 

[ಪಡು; 3-ಮನೆ] 

ಪೆಡುನಯ್‌ "ಪಡುವಾಯ್‌' ನೋ. 

ಪಡುವಲ "ಸಡಲ,' ನೋ. 

ಪೆಡುವಳಿಸು, ಪಡವಳಿಸು (ಕ್ರಿ). (?) : ಸಡುನಳಿಸಿ ಕಸ್ತೂರಿ ಬಾನನ್ನ 
ಕರ್ದಮದೊಳಡಿ ತಳಿರ ಕಕ್ಕಡಗೆ ಬಡಿ ವನಜಕೋರಕದ ಕಡುಸಬಳನೊನೆ 
ಯೊಳಗೆ ಇಲಯೆಂಬ ನಮೋಹನಾಂಗಿಯರಿಗಿದಿರಾಂತು(ಸ್ರಭುಪು.೪-೧೧೩), 
ಪಡವಳಿಸು : ದಡದಡಿಸಿದರುಮಿಂತು ಸತಿಪತಿಸಮುಚ್ಛ್ಚಯದ ದೃಢವ್ರತ 
ಸಮಾಧಿಗಳ ನಿರ್ಮೂಲನಂಗೆಯ್ಯೆ ಪಡವಳಿಸೆ ಬಾಲವೃದ್ಧಂ ಜತಿಗಳಂ ಕೂಡಿ 
ತೊಡಗಿದಿರು ಪಡುಸೆಗ್ನವಂ0 (ಪ್ರಭುಪು. ೪-೩೭). [? ---ಇಸ್ಕು] 

ಪೆಡುವಾಯ್‌, ಪಡುವಯ್‌ (ಗು). ಪಶ್ಚಿಮ ದಿಕ್ಕಿನ; ಪಡು 
ವಣದ : ಶ್ರೀವುರದಾ ದುಣ್ಣುಗಾಮುಣ್ಣರಾ ತೋಣ್ಬದಾ ಪಡುವಾ 
ಯೊನ್ನು ತೋಣ್ಟ ಶ್ರೀವುರದಾ ನಯಲುಳ್ಳನ್ಮುರ್ಗ್ಗಟ್ಟ ನಲ್ಲಿ ಇರ್ಕ್ಯಣ್ನುಗಂ 
ಕಲನಿ . , . ಬೆದೆ ಆದವು (ಎಕ. 1೪, ನಾಗನುಂ. ೮೫-೬೭ ; 776) ; 
ಪೆರ್ವಟ್ತಾಯೆ ' ತೆಂಕಾಯೊಟಕ್ವಿಎ ಪಡುವಾಂಯೊಟಕ್ವೀಲಿಯೆ ಸನ್ನು 
ಪೆರ್ಗ್ಗೊಲ್ಲಿಯುುಳ್ಳೂಡಿತ್ತು.. . . ಸೀಮೆ (ಎಕ. 1೪, ಎಡತೊ. ೬೦-೭೫ ; 
ಸು. 890) ; ಮುತ್ತ ರಸರ್ಮ್ಮನೆಯಿಂ ಪಡುವಾಯ್ಕ್ಮನೆಯುಂ ಮುತ್ತ 
ರಸರ ಊರುಂ ಇಜ್ಜಿ (ಎಕ. 111, ತಿರುಮ. ೧೧೫-೪; ಸು. 900) 
ಸಡುವಯೆ್‌ : ತಸ್ಯ ಸೀಮೆ ಮೂಡಾಯ್ಬೆ ರ್ವ್ವಳ್ಳೆ ಮೆ ಪೊಟಿನಾಡಿಯ 
ಸೀಮೆಯುಳ್‌' ಕೂಡಿತ್ತು ಪಡುವರ್ಯ ಆಳರಿವದಿಯ್ಯೆರ್ಬ್ಬಳ್ಳ ಗಾಯ್ನೋಡಿ 
ನಡದುದು (ಎಕ. 1೪, ಹೆಗ್ಗಡ. ೪-೭; ಸು. 750) ; ತೆಜ್ಕ್ಯ ಪೆರ್ಮ್ಮಿ 
ದ್ವಿಲ್‌' ಪೆಬ್ಸ್ನನೆನ್ನಿಯ ಕಿಲುನನ್ನಿಯ ಸೊಡಲಿಯ ದಾ ಮೂಜುಂ ಕುಡಿದಾ 
ಒಟಿಕ್ಸಿ ಪಡುವಯ್ನ್ನಡದು. ಪಡಸೆ : ಪಡುವಯಂಕೋಲೆ ಎವಡಗೈ ನಡದು 
ಮಾಡದಿ ಮೂಡೈಯ್ನೋಕ್ಕಿ ದಿಣ್ಣೆ (ಎಕ.೫x (5), ಚಿಕ್ಕಬ.೬೬-೧೮; ಸು. 
850); ಮೂಡೈದೆಸೆ ಎಲವೆ ಕಿಅುವಣ್ಣರ್ಕೈಜಕ ಎ ತೆಂಕಾ ಅದರುಳ್ನಡು 
ಗಲ್ಲಿ ಮುಚ್ಚ ನ್ಡಿನ್ನಡುಗಲ್ಲೆ ಪಡುವಯಾಲೆ. ತಾಯಸ್ಸೆ ಕೆಕಿಯೆ 
(ಎಕ. ೫ (5), ಚಿಕ್ಕಬ. ೧೦೬-೬೪ ; 850). “ತೆಂಕಾಯ್‌' ಪರಾ. 

[ಪಡ್ಮು4-ಆಯ್‌,] 

ಪೆಡುನೆಟ್ಟಿ , ಪಡುವೆಟ್ಟು (ನಾ). ಪಶ್ಚಿಮದ ಬೆಟ್ಟಿ ; ಸಡುವಣ 
ಗಿರಿ; ಪಶ್ಚಿಮಾದ್ರಿ ; ಅಸ್ತಾಚಲ : ಚಿತ್ರಲೇಖೆಯ ಮಾತ ಮನ್ನಿಸು 
ನೊಡೆ ಕಂಜನಿಂತ್ರ ತನ್ನಯ ನರರಥನ ಸತ್ರಾ ಣಿಸಿಕೊಂಡು ತೆರಳಿದ ವಿಘಳಿಗೆ 
ಮಾತ್ರದಿ ಪಡುನೆಟ್ಟಿ ದೆಡೆಗೆ (ನೋಹತ. ೨೭-೨೦) ; ಪಡುನೇಸರೆಸೆವ ಆ 
ಸಡುನೆಟ್ಟ ದಂಚಿನಲಿ ಕಾಣಲ್ಲಿ ಶೋಭಿಸಿದೆ ಶುಭಟಿಹ್ನೆ (ಶ್ರೀಂ, 
೪೦೬-೧೬೪). ಪಡುನೆಟ್ಟು : “ಪಡುನೆಟ್ಟಿ ದು ಸಶ್ಚಿ ಮಾಚಲಂ?(ಕಶಸಾ. 
೪೯-೫೧) ; ಆಜಿಯಟ್ಟ ಖಳರ ಖಂಡಿಸಿ ಬಿಸಿರಕುತ ಕೆಂದೊಲಕಿಯೊಳು 
ತೊಳೆದ ಚಕ್ರವನು ಒಜಕಿಯೊಳು ಕೃಷ್ಣ ಬೈತಿಡುವಂತೆ ಪಡುನೆಟ್ಟಿ 
ಮಲಕೆಗೊಂಡು ರವಿ ಮಂಳುಗಿದನು (ನೋಹತ, ೧೫-೩) ; ಪಡುನೆಟ್ಟ ನೆಡೆ 
ಯೊಳೊಪ್ಪು ನ ಕಡಲೊಡೆಯನ ಮಡದಿ ತೇದ್ದ ಸಿಂದೂರದ ಕೆಂಸಿಡಿದೆಸೆವ 
ಸಾಣಿಗೆಯಿದೆನೆ ಬೆಡಂಗುವಡೆದಿರ್ದುದಸ್ತ ಭಾಸ್ಕರಬಿಂಬಂ (೦೫ಜರೇ.೧೧-೩). 

[ಪಡ್ಡು ೬ ಬೆಟ್ಟಿ] 

ಪಡುನೆಟ್ಟು “ಪಡುನೆಟ್ಟಿ' ನೋ. 

ಪಡುಶಿಲೆ (ನಾ). ಹಾಸುಗಲ್ಲು; ಅಗಲವಾದ ಶಿಕ... ಶಿಲಾ 
ಪಟ್ಟಿಕ: ಈ ಮುತ್ತಿನ ಪಡುಶಿಲೆಯೊಳ ದೇನ ಕುಳ್ಳಿರ್ಪದು 
(ಕಾದಂಉ, ೧೪೭). [ಪಡು, + ಶಿಲೆ] 


ಪಡುಸಾಲೆ 


ಪಡುಸಾಲೆ "ಸಡಸಾಲೆ' ನೋ. 
ಪಡುಸಿಲೆ (ನಾ). ಎ ಪಡುಶಿಲೆ: ಸಂಕಿನ ಪಾಸಜಕಿಗೆತ್ತು ಪಾಲಿಸಿ 
ಬಂಡೆಳಿಗಿದ ಕಮುಳಮನಗೆಯಿಡುವಂತೆ" 'ಕಾಲನಿಟ್ಟಿಗಿದು ನೆಗೆದು ಕೆಲದ 
ಮುತ್ತಿ ನ ಪಡುಸಿಲೆ[ಪಾಕಾಂ. ಸೆಳೆ]ಗಳೊಳ್‌ ಮುಡಿಯ ಮಂಗುಳನೀಡಾಡಿ 
ಯನತರಿಸುವ ನಿದಗೃವಿದ್ಯಾಧರಿಯರುವು 0 (ಲೀಲಾನ. ೯-೫೨ ವ). 
[ಸಡು, +೮] 
ಪಡೆ, ಹಡಿ (ಕ್ರಿ). ೧. ಹೊಂದು ; ತಾಳು": ಪಡೆದೊಂ ಶಿ ಶ್ರೀಪುರು 
Mek, ಮೊದಲೊಳ್‌ ಲಾಡನ್‌ (ಎಕ. 111, ಮೈಸೂರು. 
೬-೬; ಸು. 750) ; ವರ್ಣಕಂ ಕತೆಯೊಳೊಡಂಬಡಂ ಪಡೆಯ ಪೇಟಕ್ಕೊಡೆ 
ಪಂಸನೆ ಫೇಟ್ಗು ಮೆಂದು: ಪಂಡಿತರೆ ತಗುಳ್ಳು ಬಿಚ್ಚಟುಸೆ ಪೇಟಲೊಡರ್ಜಿ 
ದೆನೀಪ ಪ್ರಬಂಧಮಂ (ಸಂಪಭಾ. ೧-೧೧); ಸೋತ್ಷಡ ಕಡೆಯಿಲ್ಲದ ಪರಮ 
ಸುಖಮನೀಗಳೆ ಪಡೆನೆಂ (ಸುಕುನಾ. ೧೧-೮೧); ನಿಜದಿಂ ವರ್ಣಂಗಳ 
ಕಾರಾದ್ಯಾಪೂರ್ಣತೆಯಂ ಪಡೆವುವಾ ಳಕಾರಂ ಬರೆಗಂ (ಕನುದ. ೪); 
ಬಳಿಕ ಪರಮಾನಂದವನು ಪಡೆದಾ ಮಹಿಪನರವಿಂದನಾಭನ ಭಜಿಸಿದನು. 
ನಿಜಭಾನಶುದ್ಧಿಯಲಿ (ತೊರರಾ. ೧-೪-೧೩) ; ಹಗೆಗೊಲೆಗೆ ತಾಯಿಯಾ 
ಶೀರ್ನಾದನುಂ' ಪಡೆಯೆ ಪುರವನದ ನಡುನಿರ್ದ ಪರ್ಣಶಾಲೆಗೆ ಜನದಿ 
ರಯಗತಿಯಿನೈತಂದನಾ ಇಂದ್ರಜತನೊಜಂ. (ಚಿತ್ರಾಂಗ. ೭೪-೨೦೪೫), 
೨, ಗಳಿಸು; ಸಂಪಾದಿಸು ; ಜೊರಕಿಸಿಕೊಳ್ಳು : “ಪಡೆ-ಉಪಾ 
ರ್ಜನೇ, ಬಲೇ ಚ (ಸೈನ್ಯ)” (ಶಮುಧಾ) ; ಉದಿತ ತೆ ಶ್ರೀಕಟ್ಟಸ್ಪಿ ನುಳ್ಳೇ 
ರಿಸಿಗಿರಿಶಿಲೆ ಮೇಲ್ನೋನ್ನು ತನ್ನೇಹನಿಕ್ಕಿ ನಿರವದ್ಯನ್ನೇಕಿ ಸ್ವರ್ಗಂ 
ಶಿವನಿಲೆ ಪಡೆದಾನ್ಸಾಧುಗಳ್ಳೂ ಜೃಮಾನನ್‌(ಎಕ. 21, ೮೪-೨; ಸು.700); 
ಅರ್ಥರಾಶಿಯಂ ಪಡೆನವರೆಲ್ಲಮೋಗಡಿಸದೀವೊಡಮಾಜಿಯೊಳುರ್ಚಿ ಕೈದು 
ನಂ ಪಿಡಿವವರೆಲ್ಲಮಣ್ಮುವೊಡನಿತಾ ಯುಂಗಮೇಕೆ ಕನಿಷ್ಟಮಪ್ಪು ದೋ 
(ಕಾವ್ಯಸಾ, ೪೨೩ ಶೂದ್ರಕ) ; ನಿನಗಮೆನಗಂ ಸಮಭಾಗಂ ಪುಣ್ಯಮೆಂದು 
ಸಿರೆ ನೀಮೇಕೆನಗಿಂದು ಸಮಭಾಗವಿನಾಯ ದಾದಿರೀ ಪುಣ್ಯಮನಾನಿಂದು 
ನಿಜಕಿಸಿ ಪಡೆವೆಂ [ಪಾಠಾಂ, ಕೈಕೊಳ್ಳೆಂ] ನೀಂ ನಾಳೆ ನಿಜಕಿಸೆಂದು ನುಡಿದು 
೮೦-೬); ತೊಡರೆ. ಸೃ'ಪನಾಪ್ತಪರಿಜನಮೊಡವರೆ ಜಿನಪತಿಗೆ 
ಪೂಜೆಯಂ ಮಾಡಿ ಮಗುಬ್ಮಡಿಗೆಜಗಲೊಡಂ ಪಡೆದಂ ಗಡಮವಧಿಯನಧಿಕ 
ಭಕ್ತರೇನಂ ಪಡೆಯರ್‌ (ಆದಿಪು. ೩-೨೯) ; ಭಕ್ತರೊಲವ ಪಡೆನೆನೆ 
ಭಕ್ತಿಯ ಪಥನನಅಂವೆನು (ಬಸನ. ೨೯೧); ನಾನೀಗ ಸಿದ್ಧ ರಸಡೊಳು 
ಲೋಹನನದ್ದಿ ರಿ ದಂತಾತ್ಮಸಿದ್ಧಿ. ಯ ಸಡೆನೆನಿನ್ನೆ (ನು (ಭರಚ. ೧-೨). ೩. 
(ದಾನ ನೊಡಲಾಡುವನ್ನು) ತೆಗೆದುಕೊಳ್ಳು ; ಸ್ವೀಕರಿಸು ; 
ಸ್ಟೀಕಾರಮಾಡು : ಚನ್ನ ನ್ಲಿಯನ್ಮುರಸರ್ದೇವಗ್ಗೆ [3 ಸ ನ ಕೊಟ್ಟ 
ರ್ಸುಟ್ಲಿಲ್ಲಾ ಡುಂ ಸಿಟ್ಟ ಗೆಜಕ. ಸನ್ನೆ ರಡು ಗಾಮುಣ್ಣ ಪ್ರರ್ಕೇಕ್ಷಿನೋನ 
ಕಾವಾಳಿಗ 'ಭಟಾರರ್ಸಭನೋರ್ಮ್ಮಜ್ಲ ನೇ (ಎಕ. ೫1, ಚಿತ್ರದು. ೨೪-೨5 
ಸು. 500); ಮಣು ಧರ್ಮ್ಮ ತುಸನನಿನ್‌ ಪಡೆದೆಪ್ಪ ಟ್ರಾ ದು ಒಂದು ಗಾಣ 
ದುಳ್‌' ಒನ್ನು ಸೊಂಟಿಗೆ ತೇ(ತೈ)ಲನಾಗೆ ak Io) (ಇಆ. 
೪111, ೨೮೫-೪; 706); ಕುಡನೇಟ್ವನ ಕುಡುನನೆ ಕುಡೆ ಪಡೆವನ 
ಸೆಂಪೇಂ ನೆಗಟಿಕ್ತಿನಡೆಗುಮೊ (ಸಂಪಭಾ. ೬-೪೯) ; ಪಡೆಯೆಡೆಯ ಕಡೆಯ 
ಬಡವರ ಕುಡೆ ಪಡೆದನೊ ಚಕ್ರವರ್ತಿಯೊಳ್‌ ತೈ ಕೈಲಪನೊಳ್‌ ಪಡಿದಂ 
ಮಹಿನೋನ್ನ ತಿಯಂ ಪಡೆದಂ ಕನಿಚಕ್ರ ರ್ಮನೆಸರೇ' ರನ್ನ ೦ (ಗದಾಯು. 
೧-೩೬). % ದೈ ನದತ್ತವಾಗಿ "ಹೊಂದು ; ಪೂರ್ನಕರ್ಮಾನು 
ಸಾರವಾಗಿ ಗಳಿಸು ಕಡಲೇಟಂ ಮಗುಚಟ್ಟೊಡಂ ಕಲಿಯೆ ನಾನಾ 
ಹೈ ದೃನಿದ್ಯಾಂಗಳಂ ಪಡೆದಸ್ಟ ಲ್ಲದೆ ಬರ್ಪದೇ (ಸೋಮೇಶ. ; ಮೃಡ 
ತಾಂ ಭಿಕ್ಷನ ಬೇಡನೇ. , , ಸುಡುಗಾಡಿಕೈಗೆ ಭಂಟನಾಗನೆ. ಹರಿಶ್ಚಂದ್ರಂ 
ನರರ್‌ ಪೂರ್ವದೊರ್ಳ ಸಡೆದಸ್ಟುಣ್ಣದೆ ಪೋಸರೆ' (ಸೋಮೇಶ. ೩೨) ; 


(ನಡ್ಗಾರಾ. 


೫೧೬೦ 


20 


25 


30 


35 


40 


45 


ಪಡಿ 


ಎನ್ನ ಭಕ್ತರಿತ್ತ ಸೀರೆಯೊಗೆಯ ಲಾನು ಪಡೆಣೆನೆನುತೆ ತನ್ನ ಮನದೊಳುತ್ಸವಂ 
ಬಡುತ್ತ ನಿಂತು ಸಂದೆನೆನುತೆ ಒಗೆವುತಿರ್ದನು (ತಿರುತೊಂ. ದೇ. ೨೩೪-೭); 
ಪಡೆದು ದುಡಿದವ ಜಾಣ ವ್ಯಸ್ತ ನಾದವ ಕೋಣ ಆಗಬಾರದು ಪಿಂತೆ _ 
ಮುಂಂತೆಯಾಗಿ (ಸೂರ್ಯನೂ, ೯೧-೭). ೫. ಹೆರು; ಜನ್ಮಕೊಡು : 
ಸಡೆದರ್‌ ತಾಯಂಂ ತಂದೆಯುಮೊಡಲಂ ಪ್ರ್ರಾಣನುಂಮನನರನವು 
(ಸಂಪಭಾ. ೯-೮೧); ಈ ಕೊಡಂ ತೀನಿದ ಸತ್ತುಗದ ಪುಡಿಯಂ ಪತ್ತು 
ಸಣವಿಂಗೆ ಮಾಣು ಪತ್ತಾಡಂ ಕೊಳ್ಳೆಂ ಅವು ವರುಷಕ್ಕಿರ್ನೆ ಮಚಸಯಂ 
ಪಡೆವುವು (ಪಂಚತಂ. ೧೮೬-೬) ; ಪಡೆವೊಡೆ ಸಿಹಿವೊಲ್ಬ ಡೆವುದಾತ್ಮಜರಂ 
ಬಜಿಂದೇಕೆ ಮಕ್ಕಳಂ ಪಡೆದಪೆನೆಂದು ಹಿಗ್ಗುವರೊ (ಅನಂಪು. ೧೨-೬೩); 
ಗಾಂಧಾರಿ ನೆಜಕಿ ನೋಂಪಿಯಲಿ ಪಡೆದಳು ಕೌರನೇಶ್ವರನ (ಕುನ್ಯಾಜ್ರ್ರೋ, 
೨-೬೦) ; ಕೊಡನಾಲು ಪುಳಿನೆರೆದಳಿವುದಲ್ಲದೆ ಪಾಲ್ಗಡಲು ನಾಶವನೈದು 
ಪುದೆ ಬಡನಂಗೆ ಕೃತಿದೋಷನಲ್ಲದೆ ಬೊಮ್ಮನ ಪಡೆದಾತಗೇತಜಿ ದೋಷ 
(ನೋಹತ, ಹ ಸೃಷ್ಟಿಸು; ನಿರ್ಮಿಸು; ರಚಿಸು: 
ಪಡೆದಂ ಬ್ರಹ್ಮಂ ' ಜಗನುಂ ಪಡೆಯಲ್‌ ತಾನಾರ್ತನಿಲ್ಲ ಪೆಂಪಂ ನಿಮ್ಮಂ 
ಸಡೆದಲ್ಲೆ ಪಡೆದನೆನಿಸಿದ ಕಡು ಪೆಂಪಿನ ಮೊಜಕಿಗೆ ನೀವು ಮೊದಲಿಗರಾದಿರ್‌ 
(ಪಂಸಭಾ. ೬-೧೨) ; ಕಡಲಂ ಪೀರ್ದನಗಸ್ತ್ಯ ನೆಂಬ ಪುರುಡಿಂ ಮತ್ತೊಂದ 
ನ್ಯೊ ಪೃ ವಂ ಪಡೆದಂ ಪೆರ್ಗಡಲಂ (ಕಾದಂಪೂ. ೧೧೬) ; ಸುಡುವಂ 
ಜಗಮಂ ನಂತ್ತಂ ಪಡೆವಂ ತ್ರಿಗುಣಾತ್ಮನೊಲ್ಲ ತೆಅನಪ್ಪ ೦ ತಾನಡಿಗಡಿ 
ಗೆನುತಂ ಸುಖನುಂ ಕುಡುವನುನಿನಾಯಂದದಿಂದಮಕ್ಕು ನೆ ಪೊಗಲಿಲ್‌ 
ಕನಿತರ್ಷರಾತಿಚತುರೆಂಗಪತಾಕಿನಿಯೆಂ ಮುಕುಂದ 
ನೀಕ್ಷಿಸಿ ಮಂಳಿದೆಚ್ಚ ನಾ ' ಪಡೆಗೆ ಮಾರ್ಪಡೆಯಂ ಪಡೆದೈ ಂದ್ರಬಾಣದಿಂ 
(ಜಗವಿ. ೧೮-೪೯) ; ಗರುಡನ ಮೂಗು ಕೊಂಕಿದೊಡೆ ತಿರ್ದಿದುದಿಲ್ಲ 
ಮುರಾರಿ ಚಂದ, ದ್ರನೊಳ್‌ ಪೊರೆದ ಕಲಂಕಮಂ ಕಳೆದುದಿಲ್ಲ ಮಹೇಶ್ವ: ರ 
ನರ್ಕನಟ್ಟಿ ುಂದರುಣನ ಕಾಲ್ಗಳಂ ಪಡೆದನಿಲ್ಲಮದೆಂತೆನೆ ಪುಣ್ಯಹೀನನೇ 
ದೊರೆಗಳನಾಸೆಗೆಯ್ನೊ. ಡಮಗಲ್ವುದೆ ಪೂರ್ವದ ಕರ್ಮಬಂಧನಂ (ಕಾನ್ಯಸಾ. 
೪೨೭). ೭, ಉಂಟುಮಾಡು ; ಒದಗಿಸು; ದೊರಕಿಸು ; ನೀಡು: 

ತಾಯ್ಗಿಂ, ತಂದೆಗಮೆಲ್ಲಾ ನಂಟರ್ಗೆಯುತ್ಸಾಹಮಂಂ ಸುಖಮುಂ 
ವಿಭವಮನಿವಂ೦ಂ.. ಪಡೆಪುದಜಸಿಂದಮಾ : ಕೂಸಿಂಗೆ ಭದ್ರಬಾಹು 
ನೆಂಬ ಸೆಸರನೆಲ್ಲರುಂ ನೆರೆದಿಟ್ಟೂಡೆ (ನಡ್ಡಾರಾ, ೭೩-೧೮); ಕಡೆಗಣ್ಣ 
ಬೆಳ್ಬು ಗಳ್‌ ಸೊಗಯಿಸುನ ಕುವಳಯದಳನಯನೆಯ ನೋಟಂ ತನ್ನ 
ಮನಶೊಳ್ಳಾ `ಟಿನುಂ ಪಡೆಯೆ (ಸಂಸಭಾ, ೪-೪೧೦); ಕುಂದದ ನಿಪ್ಪೊ ಸೆ 
ತಪ್ಪ ಜನ್ವನಂ ತನಗೆ ವಿಲಾಸಮಂ ಪಡೆಯೆ ಭೋಗಿಸಿದಂ ಸುರಲೋಕ 
ಹಗುರ (ಸುಕುಮಾ, ೯-೪೪) ; ಉಡುಸತಿಯುಮನುಡುಗಣಮುಮ 
ನೆಡೆಯಂಡುಗದೆ ತೋಟಿ ತೋಟಿ ಕಿಜುಗೂಸುಗಳಂ ನುಡಿಗಲಿಸಿದಂ 
ತೊದಲ್ನುಡಿ ಪಡೆನಿನೆಗಂ ಪಿತೃಯಂಗಕ್ಕೆ ಕರ್ಣಾಮೃತಮಂ (ಪಂಂಇಮಾ 
೧-೬೯) ; ತನುರೂರ್ಗೆವೋಸ ಕುಲಜಇಂಗನೆಯಂ೦್‌ ಕಮಲೋದರಂಗೆ 
ಪಡೆದರ್‌ ಮುಂದಮಂ' (ಶನುದ, ೬೭ ಪ್ರಯೋ), ೮, ಗೆಲ್ಲು; ಜಯಿಸು; 
ವಶಪಡಿಸಿಕೊಳ್ಳು ; ಒಲಿಸು: ಮಡದಿ ಮನೋನಾಥನ ವಾಕೃವ 
ಕೇಳಿಯೊಡಗೊಂಡು ಬಂದಳಾಲಯಕೆ ಸಡಗರದಿಂದುಪಚರಿಸುತೆ ಮೆಲ್ಲನೆ 
ಸಡೆದಳಾ ರತಿಯ ಚಿತ್ತ ವನು (ನೋಹತ, ೧೦-೧೯) ; ಜನನುತ ಮಹಾ 
ನುಂಡಲೇಶ್ವರನನು ಪನಿಂತಗುಣಧಾನುನೀ ಭೂವನಿತೆಯನು ಪಡೆದಾಳು 
ಭೈರನರಾಯನಂಜೆಸೆಡ (ಸಾಳ್ವಭಾ, ೧-೨೫), ೯೪. ಸಮರ್ಥವಾಗು; 
ಸಾಮರ್ಥ್ಯವನ್ನು ಹೊಂದು; ; ಸಾಧ್ಯ ವಾಗು ; ನಸುನೆಂಬರಸಂ... 
ಒಂದು ದಿನಸಮಿಂದ್ರನೋಲಗಳ್ಕೆ ಪೋಗಿ ಯತುಕಾಲಪ್ರ್ರಾಪ್ಲೆಯಾಗಿರ್ದ 
ನಲ್ಲಳಲ್ಲಿಗೆ ಬರಲ್‌ ಪಡೆಯದೆ (ಸಂಪಭಾ, ಒಡಲಂ ದಂಡಿಸಿ 
ತಪದೊಳ ನಡೆವ ತಪಸ್ವಿಗಳುಮೆಯ್ಲೆ ಮನಮಂ ತ[ತೆ]ಗೆಯಲ 


೧-೩೦). 


(ಸಮಸ, ೮-೫೬) ; 


೧-೬೮ ವ); 


ಪಡೆ 


ಪಡೆಯರೆನಿ ಚಪಳರಕ್ಕ ಟಿ ಪಡೆದಪರೆ ಗೃಹಸ್ಮರೆಂತೊ ಸರ್ವಾವಸ್ಕರ್‌(ಅಜಿಪು. 
೨-೯೧) ; ದಿಜ್ಮುಖಂ ನಡುವಿರುಳಂತೆ ಕಟ್ತಲಿಸೆ ಪಟ್ಟಿ ಪಗಲ್‌ ರಣಮಂ 
ನಿರೀಕ್ಷಿಸಲ್ಪ ಡೆಯದೆ ದೇವರುಂ ದಿವಿಜಕಾಂತೆಯರುಂ ಬೆಅಗಾಗೆ (ಸಂರಾಮಾ, 
೧೩-೪೪) ; ಪುಷ್ಪಶರೋತ್ಕರಮೆಂದು ಮನ್ಮಥಂ ಮತಿಗಿಡುವಂ ಗೆಲಲ್‌ 
ಸಡೆಯದಾ ನಯಸೇನ ಮುಮುಸ್ಷುಮುಖ್ಯನಂ (ಚಂದ್ರಪು. ೧-೨೬). 
ಹಡ್ಗೆ: ೧. ಪಾಯಿಸೆಟ್ಟಯರು ಕೊಟ್ಟು ಹಡದ ಮತ್ತರಾಜು 
(ಸೌಇಇ. ೫೫, ೨೦೨-೯೫; 1124); ಹೆಡೆವುದರಿದು ನರಜನ್ಮವ 
ಹಡೆವುದರಿದು ಗುರುಕಾರುಣ್ಯವ ಹಡೆವುದರಿದು ಲಿಂಗಜಂಗಮಂಸೇವೆಯ 
(ಮಹಾದೇ. ಬ. ೭೬-೧೯೨) ; ಮಂಂತೆ ಕಾಣಿಸುವಿಸ್ಟ ಲಿಂಗದ ಚಿಂತೆಯಲಿ 
ಚಿರನಾಗಿ ತನ್ನಯ ಚಿಂತಿತಾರ್ಥವ ಹೆಡೆಯಬೇಹುದು (ಸ್ರಭುಲೀ.೧೬-೫೦); 
ಸತತಂ ಸುಖಿಯಿಪ ಪಾರಿನನಕ್ಕಿಗೆ ರತಿವರನುಂ ರತಿಸೇನೆಯುವೆಂಬುನ್ನ 
ತಿಕೆಯ ಹೆಸರಂ ಹಡೆದು ಜನಿಸಿ ಬೆಳೆದುವು ನಿಮ್ಮೊತ್ತಿ ನೊಳು (ಜಯಕಾ, 
೧೨-೬೮). ೨. ಇನ್ತೀ ದರ್ಮೇ]ನಂ ಸದರ್ಮುದಿಂ ಪ್ರತಿಸಾಳಿಸಿದವರ್ಗ್ಗೆ 
TR ಸಹಸ್ರ ವೇದಪಾರೆಗರಸ್ಪ ಬ್ರಾಹ್ಮಣರ್ಗ್ಗೆ ಕೊಟ್ಟ ಫಲನಂ ಹಡೆನರು 
1033) ; ಗುರುಕರುಣದಿಂದ ದೀಯಂತೆ 
ಎಂಬ ಸುಜ್ಞ್ಯಾನವ ಹಡೆದು ಗುರುಪಾದೋದಕದಿಂದ ಕ್ಷೀಯತೆ ಎಂದು 
ಮಲತ್ರಯವ ಕ್ಷಯೆ ಮಾಡುವ (ಆದವ. ೨೫-೭೩) ; ನಮ್ಮೊಡನೆ ಮೆಚ್ಚಿಸಿ 
ಬಳಿಕ ಹಡೆಯಿರೆ ಜಿರುದನೆನುತವೆ ಫಲುಗುಣನು ಕೈಯಿಕ್ಕಿದನು ಗಂಗಾ 
ಕುಮಾರನಲಿ (ಕುಪ್ಯಾಭೀ. ೯-೩೦) ; ಕೂಸು ಕಾಸು ಹಡೆಯದು, 
ಜೋಗುಳ ಮುಗಿಲು ಮುಟ್ಟಿತು (ಗಾದೆ). ೩. ಕೋಬೂರೆ ತಿಲ್ಲೆ ನಾಯಕರ 
ಮಗಂ ಶಿವ ಕಲ್ಯಾಣನಂಬಿ ಹಡದ ವೃತ್ತಿ (ನಕ. ೫1, ದಾವಣ. ೬-೩೨; 
1169) ; ಶ್ರೀಮನ್ಮಹಾಪ್ರಧಾನಂ ಹೆಗ್ಗಡೆ ಲಕುಮಯ್ಯಂ ಪೊಯ್ಸಳನಾರ 
ಸಿಂಹದೇ ನಂಗೆ ರಾಜ್ಯಮಂ ನಿಷ್ಯಂಟಿಕಂ ಮಾಡಿ ಪ್ರತಿಷ್ಠಾ ಪಿಸಿ ಪ್ರಸಾದ 
ದಾನಂ ಧಾರಾಸೂರ್ವ್ವಕಮಾಗಿ ಹಡದು (ಎಕ. ೪, ಹಾಸನ. ೬೬-೪೦ ; 
ಸು. 11702); ಸಾತೆಯನ ಹಳ್ಳಿಯ ಹರಿಹರೇಶ್ವರದೇವರ ಧಂರ್ಮ್ಮ 
ಪ್ರಸಂಗವಂ ಬಿಂನಪಂಗೆಯ್ನು ಆ ದೇವರ ಶ್ರೀಕಾರ್ಯಕ್ಕೆ ಹಡೆದ ಪ್ರಿತಿ 
(ಕಣು IV, ೧-೧೦೦; 1204); ಪ್ರಸಿದ್ಧ ಸೀಮಾಸಮನ್ವಿತಸಹಿತ ಶಿನಪುರವ 
ಮಾಡಿ ಸರ್ವ್ವನಮಸ್ಕವಾಗಿ ಧಾರಾಪೂರ್ವಕವಾಗಿ ಹಡದು (ಎಕ. 21, 
ಗುಬ್ಬಿ. ೭೬-೧೩; 1252). ೫. ಹಡೆದಿರ್ದ ಶಿಸುವ ಕೊಡಗೂಸ ನುಂಗಿತ್ತ 
ಕಂಡೆ (ಆದವ. ೩೪-೯೯) ; ಇನ್ನು ನಾನೆತ್ತ ಮಗನಂ ಹಡೆವುದೆತ್ತಲು 
(ಖದ್ದರಾ. ೧-೪೧) ; ಹಾವು ಹಲವನು ಹಡೆದು ಲೋಕಕೆ ಸಾನ ತಹವೊಲು 
ನೂಜಿ ಮಕೃಳನಾವ ಪರಿಯಲಿ ಹಡೆದು ಕೆಡಿಸಿದೆ ಭೂಮಿಭಾರಕರ 
(ಕುನನ್ಯಉ. ೩-೮) ; ಹಡೆದ ತಾಯಿಲ್ಲ ತಾಯುಳ್ಳೊಡೆ ತಲೆ ಹೀಗೆ ಜಡೆ 
ಗಟ್ಟಿ ಕೊಂಡು ಮಾಸಿಹುದೇ (ನೋಸತ. ೨೧-೨೫); ಹಡೆಯದ ಹೆಣ್ಣು 
ಗಂಡನ ಮನೆಗೆ ಬಾಡಿಗೆಯ ಎತ್ತು (ಕನ್ನಜಾ, ೧೦೩), ಹ ನೀನು 
ಮುನನ್ನಲಿ ನಿನ್ನ ತಾಮಸಗುಣದ ನನಾಯೆಯನು ಏನು ಕಾರಣ ಕಳುಹಿ 
ಭಾಸೆಗೆ ಹೀನನನು ನೀ ಹಡೆದೆ (ಪ್ರಭುಲೀ. ೮-೧೭), ೬, ನರ್ತನದಿಂ 
ನವಶಕ್ತಿಯು ಹೊಮ್ಮಿ ಸೃಷ್ಟಿ ಸ್ಮಿತಿಲಯಚಕ್ರಂ ಚಿಮ್ಮಿ ಜಡಚೇತನರೂಪು 
ಗಳಾಗೊಡೆದು ತೋರ್ಪುದು ಸುಖ ದುಃಖಗಳನು ಹಡೆದು ! (ಪಾಂಚಜ, 
೧೯-೧೪). ೯. ಎಡೆನಿಡದೆ ಬೇಡಿ ಕಾಡುನಿರಾದಡಿನ್ನು ಕೇಳ್‌ ಕಡೆಗೆನ್ನ 
ಸರ್ವರಾಜ್ಯವನಾಡಡಂ ನಿಮಗೆ ಕೊಡಹಡೆನೆನೈ ಸಲ್ಲದೀಯೊಂದು ತೇಜಮಂ 
ಕೊಡೆನು (ಹಚಕಾ. ೮-೩೨) ; ಅಜ ಹರಿಗಳಾದ್ಯಂತಮಂ ಕಾಣ ಹಡೆಯ 
ರೀಶ್ವರನ ನಿಜಮೆಂ ಕಂಡು ಕೈವಲ್ಯದೊಡೆಯನಾದೆಂ ನಿಮ್ಮ ಕರುಣ 
ದಿಂದೆಂದರಸನಾ ಮುನಿಗೆ ಕೈ ಮುಗಿದನು  (ಹಚಕಾ. 
೧೦. ದೊರಕು; ಲಭಿಸು; ಸಿಗು; ಪ್ರಾಪ್ತವಾಗು: ಗಾಳಿ ಹಡದಲ್ಲೆ 
ತೂಖಸಕೊಳ್ಳಿರೇ . , . ಶಿನಶರಣೆಂಬುದೊಂದು ಗಾಳಿ ಹಡದಲ್ಲಿ ಬೇಗ 


(uu. XI-i, ೬೮-೨೦; 


೧೪-೧೭). 


೫೧೬೧ 


20 


25 


30 


35 


ಪಡೆ 


2 


ತೂಜಿಕಿಂದನಂಬಿಗರ ಚೌಡಯ್ಯ (ಲಿಂಗಲೀ. ೧೬೫-೨೨); ಮನನೆಯ್ಲೆ 
ಮೇಲಾದ 'ತತ್ವದೊಳು ಹಡೆಯಲು : ಪಟ್ಟ ಲಕ್ಷವುಳ್ಳ ದಾಗಿಯಂಡಗು 
ತ್ತಿರ್ಪುದು (ವೀಶೈಪು. ೬-೩-೬೬). 
ಪಡೆದಪ್ಪ, ಹಡೆದಪ್ಪ - ೧. (ದೇವರ) ಅನುಗ್ರ ಹನನ್ನು ಹೊಂದಿ 
ದವನು ; ಪುಣ್ಯವಂತನಾದವನು ; ಭಾಗ್ಯವಂತ : ಎರೆಯಖನೆನು 
ಬಾ ನಿನ್ನ, ನಮ್ಮ ಪಟ್ಟದ ಮರಿಯೆ ಸಕಲ ತೀರ್ಥದ ಕ್ಷೀರ ನೀರ ತಂದು 
ಬೆರಗಾಗಿ ಬೆರೆತು ಆ ಶಿವನಲ್ಲಿ, ದೇವನಲಿ "ಪಡೆದಪ್ಪ ನಾಗು' ಎಂದು 
೨. ಜನ್ಮ ಕೊಟ್ಟ ತಂದೆ; ನಿತ; ಜನಕ: 
ಎಳ್ಳು ಬಿತ್ತಲಿಲ್ಲ ಎಳ್ಳು ಬೆಳೆಯಲಿಲ್ಲ ಎಳ್ಳುಹೂ ಸೀರೆ ಉಡಲಿಲ್ಲ ಹಡೆದಪ್ಪ 
ಒಳ್ಳೆ ಮನೆ ನೋಡಿ ಕೊಡಲಿಲ್ಲ (ಹಳ್ಳಿಬಾ. ೬೬) ; ಬಿಡವಲ್ಲ ಪಾದಗಳ 
ದೃಢದಿಂದ ಹಿಡಿದನು ಅಡಿಗಳ ಮೇಲೆ ಉರುಳಾಡಿ ಎಂದನು. ಹಡೆದಸ್ಪ ನೀ 
ನನಗೆ ಅಗಲದಿರು (ಸಿದ್ಧಪು. ೫-೯೫). ಪಡೆವಂ, ಹಡೆನಂ- ೧. ಗಳಿಸಿ 
ದವನು; ಧನವಂತ: “ವಿಂದನ್‌, ವಿತ್ತ 1, ವಿತ್ತ ವಾನ್‌-ಈ 4 ಪಡೆವಂ” 
(ಕಾಶಕೃ: ೨೧೩). ೨. ಗಳಿಸುವವನು ; ಸಂಪಾದಿಸುವವನು : 
ದೊರಕಿಸಿಕೊಳ್ಳು ವವನು : “ಲಭಕಃ, ಲಾಭಕಃ, ಲಭಮಾನಃ-- ಈ 
೩ ಹಡೆನಂ? (ಉಶಕೃ.೧೩೦). ಹಡೆದ ತಾಯಿ - ಜನ್ಮಕೊಟ್ಟಿ ತಾಯಿ; 
ಮಾತೆ ; ಜನನಿ : ತೊತ್ತು ವೇಟಕೆ ಹಡೆದ ತಾಯನು ತೊಜಸಿದರೊ 
ಮೌಕ್ರಿಕದ ಮಣಿಗಣವ ಕೊಡಹಿ ಬಿಸುಟರೊ ದಾರಕೋಸುಗ . . . 
ಎನುತ ಮೊಅಕಿಯಿಟ್ಟಿ ಳಾ ತಾರೆ (ತೊರರಾ, ೪-೫-೧೧). ಹಡೆದಪ್ಸಿ - 
ಹಡೆದ ತಾಯಿನಿ : ಹಡೆದಬ್ಬೆಗೆ ಬೇಡವಾದ ಮಕ್ಕಳು ನೀವು (ಮೂಕಜ್ಜಿ. 
೧೫೮). ಹಡೆದವನು- ಸಡೆದಪ್ಪ ೨ : ಹಡೆದವ್ವನು ಹಡೆದವನಿಗೆ ಹಡಿ 
ಕೂಸನ್ನು ಹತ್ತು ದಿನಸದಲ್ಲಿಯೋ ತಿಂಗಳಲ್ಲಿಯೋ ತೋರಿಸುವ ವಿಧಾನವು 
ಬಂದಿರಬೇಕು (ಸಾಹಿಸಂ. ೧೩೧). ಹಡೆದವರು- ಜನ್ಮಕೊಟ್ಟಿವರು ; 
ತಂದೆ ತಾಯಿ : ಹಜಿದವರು ಹಣೇಬರಹ ತಿದ್ದುವರೇ? (ಗಾಜಿ; ಹಡೆ 
ದವರೇನು ಹಣೆಯಲ್ಲಿ ಬರೆಯಂವರೇ ? (ಗಾದೆ). ಹಡೆದವಳು- ಹಡೆದ 
ತಾಯಿ : ರಮಣನಿಲ್ಲದ ನಾರಿ ಪರರ ಕಣ್ಣಿಗೆ ಮಾರಿ ಹಡೆದನಳ ಎದೆ 
ಕೊರಳ ಕೊಯ್ವುಂಥ ಚೂರಿ (ಪುರಂ. ೧-೧೪೮ ಅನುಸಲ್ಲವಿ); ಹಡೆದವಳು 
ತೊಟ್ಟಿಯನ್ನು: ಸೇರಿ ತೊಟ್ಟ ಲಲಿ ಮಗುವನ್ನಿಡುವ ದಿನ ತಂದೆಯೂ 
ಮಗನ ಮುಖವನ್ನು ನೋಡುತ್ತಿರಬೇಕು (ಸಾಹಿಸಂ. ೧೩೧). ಹಡೆದವ್ವ, 
ಹಡದನ್ವ - ಹಡೆದ ತಾಯಿ : ಹಡೆದನ್ವನು ಹಡೆದನನಿಗೆ ಹಡೆಕೂಸನ್ನು 
ಹತ್ತು ದಿವಸದಲ್ಲಿಯೋ ತಿಂಗಳಲ್ಲಿಯೋ ತೋರಿಸುವ ವಿಧಾನವು ಬಂದಿರ 
ಬೇಕು (ಸಾಹಿಸ೦. ೧೩೧) ; ಎನಗಿನಿತು ಸಂಪತ್ತು ಸಡಗರಂ ಬಂದುದೀ 
ಮಲ್ಲನ್ಮುನಿಂದೀಕೆಯೆನಗೆ ಹಡದವ್ವನಿನಳುಪಕಾರನ ಎಂದೆಂದು ಮರೆ 
ಯೆನು (ನುಲ್ಲಚ. ೧೮-೩). 
[ದೇ.॥ ತನಿ. ಪಟ್ಟಿ; ಮಲ. ತುಳು. ಪಡೆ; ತೆಲು. ಪಡಚು, ಸಡೆಯಂ] 
ಸೆಡೆ, ಹಡ್ಕೆ/ (ನಾ). ೧. ಸೈನ್ಯ ; ಬಲ;; ದಂಡು : “ಪಡೆಯಲ್ಲಿಯಂಂ 
ಕಟಿಕಮೆಂಬುದು” (ಹಲಾ: ಪಡೆಯೇಅಸಯಲಾದೊಡ 
[ರಿ]ಯಂ0. ಕಿಡಿಸುಗುಮುಂತಃಕಳಂಕ ನೃಸನುಂಡಲನುಂ ತಡೆಯದೆ 
ತಮುಸ್ಸೃಭಾನಂ ಕಿಡಿಸುವವೋಲರಿದು ರಾಹು ಶಶಿಮುಂಡಲನುಂ(ಕವಿಂ. 
೩-೧೪೭) ; ಅಕೆಗಮಿಂತಪ್ಪು ದೊಂದು ಬಯಕೆಯಾದಪುದು ಮಲಕಿಗಾಲ 
ದೊಳಾನೆಯನೇಜಂಯೆಲ್ಲಾ ಪಡೆಯೊಡನೆಯಡನಿಗೆ ಪೋಗಿಯಾಲದ ಮರದ 
ಪಣ್ಣಳಂ ಕೊಯ್ತ್ಯಂತಪ್ಪ (ನಡ್ಕಾಂಇ-೧೫೭-೧೪); ಅಂತೆರಡುಂ ಪಡೆಗಳುಂ 
ಪಣ್ಣ ಪಣ್ಣನೆ ಪಣ್ಣಿ ಕಾಳೆಗಕ್ಕೈ ನಡೆಯಲೊೊಡರಿಸಿದಾಗಳ್‌ (ಸಂಸಭಾ. 
೧೦-೫೦ ಪ); 'ಕಾಳರಾತ್ರಿಯೆ ಕಟಿಕನೋ ಮೇಣ್‌ ಕಾಲರುದ್ರನ ಪಡೆಯೊ 
ದಾನವನಾಳಿನಗ್ಗಳಿಕೆಗಳ ಬಣ್ಣಿ ಸಬಲ್ಲ ಕವಿ ಯಾರು (ಕುನ್ಯಾದ್ರೋ- 
- ೧೫-೪೭) ; ಒಡನಿಕ್ಕೇರಿಯ ಸೆಳೆದಾಗ ತುರುಕರೆ "ಪಡೆ ನಡೆದುದು ಕನ್ನಡಕೆ 


(ಸೂರ್ಯಪಾ, ೮೭-೪). 


೧೩೧-೪) ; 


ಪಡೆ 


(ಕಂನವಿ, ೧೧ ಸೂಚನೆ). ೨. ಗುಂಪು; ನೆರವಿ; ಸಮೂಹ : ಸುರರ 
ಪಡೆ ನೆರೆದಿರಲು ಕರಿಗಳೆನಿತನಿತಜಕೊಳೆ ಖರಕರಸಮಿಸಾರಣಪದಾಂತಂ ಪುರ 
ಮಥನನಿದೆ£ರೆ] ಬಲಾಕ ನೆರೆದು ಯತಿ ದಶಮಜೊಳೆ ತರತರದಿನೊಪ್ಪಿ ನಿಲೆ 
ಸಂತಂ (ಛಂಬೋಂಬು.೩-೨೦೫) ; ವಡಬಾನಲನ ಸಡೆಯಂತೆ. ಕಾಲಾಗ್ಲಿಯ 
ಮಾಲೆಯಂತೆ , . . ಭೈರನನ 'ಬಳಗದಂತೆ ಮುಂತಿರ್ದ ರೆಕ್ಕಸವಡೆಯ 
ನಡುವೆ ನಿಂದ ನೀರೆತಾರಕಾಸುರಂ (ಗಿರಿಕ, ೬-೫೫ವ) ; ಕಡೆಯ ಬೆಂಡೆ 
ಯದ 'ನಟ್ಟುನರು ಮದ್ದಳಿಗರು ಗಡಣೆಯ' ತಾಳಭಾರಿಗಳು ಬಿಡಯವಿಲ್ಲದ 
ಗೀತವಾದ್ಯನಿದ್ಯಾಧಿಕಪಡೆಯಿರ್ದುದೊಡ್ಡೊ ಲಗದಿ (ನೋಹತ. ೨೦-೩೭); 
ದಿನದಿನವೂ ಸುಳ್ಳು ಸಾಕ್ಷಿಗಳ. ಪಡೆಯು ಹೆಚ್ಚಾಗುತ್ತಾ ಬಂತು 
(ಸಂಜಾಮೃ, ೩೦), ಹಡ್ಗೆ: ೧. ಮೇಲೇಟುನ ಬಗೆ' ಮಿಗೆ 
ತಿವುರನ ಹೊಂಬಳೆಗಳ ಭಾಳದ ಚಂದ್ರದ ಚಿತ್ರದ ಮೊಗರಂಬದ ಕೈದಾಳನ 
ಕಾಲ್ಗಾಪಿಂ ಹಡೆಯಂ ಹಣ್ಣಿ ದ ಕರಿಘಟಿ ನೆರೆದುವು ಬಲಡೊಳಗೆ (ವೀರೇಚ. 
೨-೨೮). ೩. ವಂಶ; ಬಳಗ ; ಮನೆತನ : ಊರನರು “ಶಾನು 
ಭೋಗನ ಹಡೆ ಹಾಳಾಗ, ಇಸ್ಕೂಲು ಮಟಿ ಬಾಗಿಲು: ಹಾಕಿಸಿದ* 
ಎಂಬುದಾಗಿ ಶಪಿಸುತ್ತಾರೆ (ಗರುದಾ. ೧೦೬). 
ಪಡೆ ನೋಡೆ ಗಂಡಂ- ಸೈನ್ಯದ ಎದುರಿನಲ್ಲಿ ಪರಾಕ್ರಮವನ್ನು 
ತೋರಿಸುವವನು : ಪಡೆ ನೋಡೆ ಗಣ್ಣಂ ಗಣ್ಣರ ಸಿಂಫಂ ಅಸಹಾಯ 
ಸಾಹಸಂ (ಎಇ. ೪1, ೨೫೯೨೩; 975), ಸೆ ಮೆಚ್ಚಿ ಶ್ಚ ಗಂಡಂ- ಸೈನ್ಯ ವು 
ಮೆಚ್ಚುವಂತಹ ಶೂರನಾದವನು ; ಪಂಿಕ್ರಮಿ ; | ಸು 
ಬಿರುದು: ಗಂಡಗಾಡಿ ನೂರ್ಮಡಿ ಮಿಗಿಲಾದುದಾ ರಥಮನೇಟಿಲೊಡಂ 
ಪಡೆ ಮೆಚ್ಚೆ ಗಂಡನಾ (ಸಂನಭಾ. ೮-೧೦೧) ; ಒಡನುಂಡಂಗೆ[ಡಣ೨ಇ] 
ದಡೆ ಕಡುಗಲಿ ಕಡೆಗಣಿಸಲಾಗದೆಂದುತ್ಸವದಿಂ ಪಡೆ ಮೆಚ್ಚೆ ಗಂಡನಾಹವದೆಡೆ 
ಯೆೊಳ್‌ ಸಿತಗರ್ಗ್ಗೆ ಗಂಡನೆಸೆದಂ ಮಸಣ (ಕಇ. 1%, ೧೭-೧೧; 1166); 
ಪಡೆಯಂಕಕಾಆ- ಸೈ ನ್ಯ ದಲ್ಲಿ ಮಹಾಶೂರನಾದವನು; ಶ್ರೀನುತ್ಬಣಿ 
ಯಂಕಕಾಣ ನೊಟಿಂಬಾಧಿರಾಜಂ ಸೆರ್ಬ್ಬೆಣ್ನಯಂ ತಾ x ೫ಸೂರೆಕಾಲಿ 
ಕಾದಿಯಣ್ಣಂಗೆ ಕೊಟ್ಟೊ ಡೆ (ಎಕ. ೫, ಮುಳಬ, ೨೦೮-೯ ; 1000), 
[ಜೇ.॥ ತಮಿ. ಪಟ್ಟಿ ; ಮಲ. ಪಡ; ತುಳು. ಪಡೆ; ತೆಲು. ಪಡವ] 
ಪಡೆ, ಪಡ, ಪಡಿ, ಫಡಿ(ನಾ). ೧.(ಕಲ್ಲುಬಂಡೆಗಳ) ಸಂದು, - 
ಬಿರುಕು: “ಪಡೆಯೆಂದು ಕಲ್ಲ ಮಜ” (ಕರಸಾ. ೫೦-೬೬); “ಪಡೆ 
ಯೆನೆ ಕಲ್ಲ ಮಲಕಿಯಂಮೆನಿಕ್ಕುಂ” (ಕವಿಕಂ. ೫೪) ; ಎಲ್ಲಿ ನೋಡಲು 
ಸರಿ ಜರಿ ಹಳ್ಳ ಬರೆಗಳು ಕಲ್ಲ ಪಡೆಗಳು ಗುಹೆಗಳು (ಕಂನವಿ. 
೧೪-೪೬). ೨. ಕಲ್ಲಿನ ಹಾಸು ; ಹಾಸುಗಲ್ಲು: ಚಪ್ಪಡಿ: ಕಲ್ಲಿನ 
ಸಡೆಯ ಮೇಲಿಂದ ನೀರಿನ ಪ್ರವಾಹವು ಹರಿಯರಿತ್ತಿ ದ್ವರೆ, ಆ ಪಡೆಯು. 
ನೀರಿನ ಫರ್ಷಣದಿಂದಲೂ ಅದರಲ್ಲಿ ಬಂದು ಹೋಗುವ ಹರಳು ಉಸುಬು 
ಗಳ ಫರ್ಸ್ಷಣದಿಂದಲೂ ಸವೆದು ನುಣಂಪಾಗುತ್ತ ದೆ (ಮುಂಬಯಿ, ೬-೧೮೦). 
ಸಡ್ಗ : ೩. ಹಳ್ಳ; ಕುಳಿ; ತಗ್ಗು: ಈ ತಾವು ಪಡಾ ಬಿಟ್ಟೀ 
ಅಲ್ಲಾ... ಇ್ಲ ನೀರು ಹರಿಯೊದುಲ್ಲಾ ? (ಬಾಬಲ, ೧೨). 
೪. ಒಂದು ಮರದ ತುಂಡಿನ ತುದಿಯನ್ನು. ಇನ್ನೊಂದು ಮರದ 
ತುಂಡಿನ ತುದಿಯಲ್ಲಿ ಕೂರಿಸಲು ತೋಡಿರುವ ಕುಳಿ. ,-ನೆಜ್ಜ ; 
ಕೂರು : (8). ಪಡ್ಕಿ : ೧. ನಡೆನಿತ್ತ ನೀಲಾಚಲಶಿಖರದ ಕಲ್ಲ ನಡಿ 
ಯೊಳಗಿದ್ದ ಕೆನ್ನೀರು ಒಡೆವಾಯ್ಯಂತೆ ರೋಹಿತಧಾರೆ ಸುರಿದು ಕಿಗ್ಗ ಡಲಲ್ಲಿ 
ವಾಹಿನಿಯಾಯತ್ತಿ (ನೋಹತ. ೧೨-೬೦), ಘಡಿ; ೧. ಕಿಡಿಕಿಯ ಹತ್ತಿ 
ರವೇ ಕಲ್ಲುಫಡಿಯೊಳಗಿಂದ ಒಂದು ಗಿಡವು ಬೆಳೆದಿತ್ತು (ನೇದಿನು. ೧೨೩). 
೨. ಚಿಕ್ಕ ಚಿಕ್ಕ "ಫಡಿ'ಗಳನ್ನೇರಿ: ಅತ ಮೇಲೆ ಬಂದ (ಬನಸಿ. ೨೪); 
ಆ ಪ್ರದೇಶದಲ್ಲಿಯ ಜನರೆಲ್ಲರೂ ಅದನ್ನು "ಸಾಕ್ಷಿಯ ಫಡಿ (ಕಲ್ಲು)' ಎಂದು 
ಕರೆಯುವರು (ನೂತನಾ. ೨), ೫. ಕಲ್ಲುಗಳಿಂದ ಕಟ್ಟಿರುವ ಕಟ್ಟಿ ; 


೫೧೬೨ 


25 


30 


35 


40 


ಪಡೆನುಡಿ 


ಘಟ್ಟ: : ತಗ್ಗು, ದಿನ್ನೆ, ಕಟ್ಟಿ, ಫಡಿಗಳೆಲ್ಲವೂ ಅವಳಿಗೆ ಪರಿಚಿತವಾಗಿದ್ದವು. 
(ಬಾಬಲ. ೧೧೧) ; ಸಸ ಬಂದು ಅಲ್ಲಿಯೇ ಜುಳುಜುಳು ಹರಿಯು 
ತ್ತಿರುವ ಅಗಸರ ಫಡಿಯಲ್ಲಿ ನೀರಿನೊಡನೆ ಚಲ್ಲಾಟಿವಾಡುತ್ತಿದ್ದನು 
(ರೆಂಗರೋ. ೩೩) ; ಮಹಾರಾಜರ ದರ್ಶನಾಪೇಕ್ಷೆಯಿಂದ ಹರಗೋಲ 
ಫಡಿಯ ಹತ್ತರೆ ಸಮ್ಮಿಲಿತರಾದ ಜನರಿಗೆ ಮಾತ್ರ: ಇದರಿಂದ ತೀವ್ರವಾದ 
ನಿರಾಶೆಯಾಯಿತು (ಗ್ರಾಮಾಯ, ೩೮೮), [ದೇ.॥ತೆಲು. ಪಡಕು, ಪಡುಕು] 
ಪಡ್ಗೆ (ನಾ). ಒಂದು ಬಗೆಯ ಭೂಮಿ: : ಎರಿ ಮತ್ತು ಉಸ್ಫುಕುಭೂಮಿ 
ಹಾಗೂ ಚಲೋ ವಂಡು ಪಡೆಯಾದರೂ ಮಸಾರಿಯಾದರೂ ಕುರಿ ಕರುಬಿ 


ವಿಶೇಷ ಗೊಬ್ಬರ ಹಾಕಿದರೆ ಮೆಣಸಿನ ಗಿಡಗಳನ್ನು ಹಚ್ಚಬೇಕು 
(ಕೃಷಿಪ್ರ.. ೬೧). [1] 

ಪಚ್ಚಿ (ಪು). ಒಂದು ಕ್ಸ ಕೃ ದಂತಭಾವನಾಮಪ್ರತ್ಯಯ "ತಿದ್ದು 
ಪಜಿ' ಪರಾ. 

ಪಡೆಕಳಿ (ನಾ). “ಕಾಳೆಗದ ಆಟಿ; ಅಣಕುಯುದ್ಧ” (ಹುಲಿಹಾ. 
ಕೋಶ): ತೆಂಗಿನ ಕಾಯಿಗೆ ಈಡು ಹೊಡೆಯುವುದನ್ನು, ಪಡೆಕಳಿಯಾಡು 


ವುದನ್ನು ನೋಡಲು ಪೂನಿಯೂ ಅಲ್ಲಿಗೆ ಬಂದಿದ್ದಳು (ಹುಲಿಹಾ. ೩೬). 
[.-ಕೊಡ. ಸಡೆಕಳಿ] 

ಪಡೆಗಲ್ಲು (ನಾ). ಸಮೂಹವಾಗಿ ಬಿದ್ದಿರುವ (ಚಿಕ್ಕ ಚಿಕ್ಕ) ಬಂಡೆ: 
ಗಿರಿಯ ಪಡೆಗಲ್ಲಿವಕೆ ನಿಜಮಂದಿರವಣಲ್ಗಳೆ ಸಂಬಳವು . . . ಇವರ ಬಲ 
ದಲಿ ಧುರವ ಜಯಿಂಸುವುದರಿದು ದೇವರಿಗೆಂದರಾ ಚರರು (ತೊರಂ. 
೬೧೬-ಒ೬).. [ಪಡ್ಡೆ -- ಕಲ್ಲು(-ಆಕಲ್ಕ್‌)] 

ಪಡೆಗನಿ (ನಾ). ಕಲ್ಲಿನ ಗವಿ,--ಗುಹೆ: ಅಡನಿಯ ತೊಪ್ಪಲ ತಿರಿ 
ತಂದು ತಿಂದುಂಡು ಒಡಲ ದಂಡಿಸಿಕೊಂಡು ಪಡೆಗವಿಯೊಳಗೆ ತಪವಸೈದಿಹೆ 
ನೆಂದು ಕಡುಹೆನ್ಮುಯಲಿ ನುಡಿನ ಅಣ್ಣ ಗಳು ನೀವು ಕೇಳಿರೊ (ನಚಸಂ. 
೬೧೭-೨೮). [ಪಡ್ಕೆ -- ಗನ್ಸಿ] 

ಪಡೆಗೆಯ (ಕ್ರಿ). ದಂಡೆತ್ತಿ ಹೋಗು ; ದಾಳಿಯಿಡು : ರಾಚನುಲ್ಲ 
ಸೆರ್ಮ್ಮಾನಡಿ« ೫ ೫ ಸದೊಳ್‌ ಕಣು ಯಾನೇಗೆ, ಪಡೆಗೆಯ್ದಾ ಕೊಯ್ಮಾಳು 
ಉದು 624 «ಬಲ ಮೇಗೆ ಎಟ್ತಿನ್ನವು (ಎಕ. ೫ (5), ಬಾಗೆಸ, ೮೬-೫; 
ಸು. 820). [ಪಡ್ಡೆ + ಕೆಯ |] 


ಪಡೆಗೊಳ್ಳು (ಕ್ರಿ). ಸೈನ್ಯವನ್ನು ಕೂಡಿಕೊಳ್ಳು ; ಸೇನಾಸಮೇತ 


ವಾಗು : . ಮಲ್ಲರಾಯನನ್ನು ಬಗ್ಗುಬಡಿಯಲು ಕೃಷ್ಣ ದೇವರಾಯ 
ಪಜೆಗೊಂಡು ಮುನ್ನುಗ್ಗಿ, ಒಂದೇ ದಿನದ ದಾಳಿಯಲ್ಲಿ ಶಿನಸಮುದ್ರ 


ಕೋಟಿಯನ್ನು ಸ್ವಾಧೀನಪಡಿಸಿಕೊಂಡನು (ಆಳಾಕ, ೧೭). 
[ಪಡ್ಡೆ + ಕೊಳ್ಳು (-ಆಕೊಳ್ಳ್‌)] 

ಪಡೆಢಕ್ಕೆ "ಸಡಢಕ್ಕೆ' ನೋ. 

ಪಡೆದೋರ್ಕೆ (ನಾ). ಸೈನ್ಯದ ತೋರಿಕೆ, ಪ್ರದರ್ಶನ : ನಂಕದಾರ 
ದೆರಡುಂ ದೆಸೆಯೊಳಂ ತುರಗಇಸುರನ ಪಡೆದೋರ್ಕೆಯಂತಿರ್ದ ದಿವ್ಯಾಶ್ವಂ 
ಗಳ ಕಟ್ಟುನ ದೀರ್ಥಪಟನುಂಡಪಂಗಳಿಂದಂ (೨9ಂತಿಪು. ೧೦-೧೪೭ ನ), 

[ಪಡ್ಜೆ 4 ತೋರ್ಕೆ] 

ಪಡೆನುಡಿ (ನಾ). ಜನಬಳಕೆಯ ಮಾತು; ನುಡಿಗಟ್ಟು ; 
ಆಡುನುಡಿ : ಬ್ರಹ್ಮಶಿನನ "ಸಮಯಪರೀಕ್ಷೆ'ಯಲ್ಲಿ. . . ಲೌಕಿಕವಾದ 
ಹೋಲಿಕೆ, ಗಾದೆಮಾತು, ಪಡೆನುಡಿಗಳನ್ನು ಸನುಂಚಿತವಾಗಿ ಕನಿ ಬಳಸಿ 
ದ್ದಾನೆ (ಕಸಾಚ, ೧೯೮); ಈ ಇಂಗ್ಲಿಷ್‌ಪ್ರ ಭಾವವು ಎಷ್ಟೊ € ಸಲ 
ವಾಕ್ಯರಚನಾಪದ್ಧ ತಿಯಲ್ಲೂ ಪಡೆನುಡಿಗಳಲ್ಲೂ' ಕೂಡ ಕಂಡುಬರುತ್ತಿದೆ 
(ಭಾಷಾಲಾ. ೧೭೪); ನವ್ಯಕವಿಯು ಒಮ್ಮೊಮ್ಮೆ ಅನ್ಯಕನಿಗಳ ಇಂಥ ಕಬ್ಬ 
ಸಮುಚ್ಛಯಗಳನ್ನಾಗಲಿ ಪಡೆನುಡಿಗಳನ್ನಾಗಲಿ: ಬಳಸಿಕೊಳ್ಳುತ್ತಾನೆ 
(ನನ್ಶಳಾ, ೩ಬ). "ಪಡೆವಾತು' ಸರಾ. [ಪಡ್ಕೆ 4 ನುಡಿ] 


ಪೆಡೆನೆರಪು ೫೧೬೩ ಪೆಡೆವಳ 
ಪಡೆಸೆರಪು (ಕ್ರಿ). ಸೈನ್ಯವನ್ನು ಒಟ್ಟುಗೂಡಿಸು ; ದಂಡನ್ನು ತೆಜಕಿ ಪೆರ್ನ್ನನ್ನಿ ಎರಡು ತೆಟುವುದು (ಎಕ, 1೪,ಜೆಗ್ಗಡ . ೪-೨೧; ಸು, 
ಒಂದುಗೂಡಿಸು : ಆ ಯವನರನ್‌ .ಮುರಿದು, ಅವರೂರ್ಗಳನ್‌ 750); ಕೊಳಗುಪ್ಪೆ ಸೆಟ್ಟಿ ವಸಿ ಅರ್ಥಂ ಕಾನಸೊಪ್ಪಿ ನರ್ಧಂ ವಾರಲರ್ಧಂ 


ಕೊಳಲ್‌ ಪಡೆನೆರಪಿ ತಾನತ್ತ ಪೋಗೆ ಮಗನ್‌, ಎನಗಿತ್ತ ತಪ್ಪ ಜಿಯೆ 
ಇರುಳಿರುಳ್‌ ಸುಳಿಯುವುವು ಕನಸುಗಳ್‌ (ಸಾರಸಿ. ೯-೧೯೭). 
[ಸಡ್ಲ 4 ನೆರಪು,] 

ಪಡೆನೋಡು (ಕ್ರಿ). ಸೈನ್ಯವನ್ನು ನೋಡು; ದಂಡನ್ನು ಕಾಣು: 
ಪಿಡಿದಡಸಿ ತಿನಲ್‌ ಬಂದಿರ್ಜಿಡೆಯೊಳ್‌ ನಿನಗಾಗಿ ಮದನನೆನ್ನನೆ ಕಿನ ಕೇಳ್‌ 
ಪಡೆನೋಡಲ್‌ ಬಂದವರಂ ಗುಡಿವೊಲಃಸಿದರೆಂಬುದಾಯ್ತ್ತೂ ನಿನ್ನೆನ್ನೆಡೆ 
ಯೊಳ್‌ (ಸಂಪಭಾ. ೩-೧೫). [ಪಡ್ಮೆ4 ನೋಡು] 

ಸೆಡೆಪಾಳಿ "ಪಡಪಾಳಿ' ನೋ. 

ಸಡೆಪಾಳಿತನ (ನಾ). ಗಳಿಸುವಿಕೆ ; ಸಂಪಾದನೆ ಮಾಡುವಿಕೆ: 
ಕುಂಟಿಣಿಯೊರ್ನಳ್‌ ತನ್ನ ಮಗಳ ಸೊಬಗಿನ ಸೊಂಪಿನ ಪಡೆಪಾಳಿತನಮನೆ 
ನುಡಿವುದುಂ (ಅನಂಪು, ೮-೨೪ ವು. [ಪಡೆಪಾಳ( ಎ ಪಡಪಾಳಿ, ) ---ತನ] 


ಪಡೆಪು "ಸಡಪ್ರು' ನೋ. 
ಪಡೆಪುಗಾಶಿ (ನಾ). ಗಳಿಸುವನಳು ; ಹಣವನ್ನು ಸಂಪಾದಿಸುವ 
ಹೆಣ್ಣು 


: “ಪಡೆಪುಗಾತಿ ಎಗಳಿಸುವ ಹೆಣ್ಣು” (ಗಂಗಾಮ, ೧೯೫). 
[ಪಡೆಪು(-ಆ ಪಡಪು, ) ---ಕಾಶ್ಮೀ] 

ಸಡೆಪುಗಾರ್ತಿ "ನಡಪುಗಾರ್ತಿ' ನೋ. 

ಸಡೆಪುಗಿಡಿಸು (ಕ್ರಿ). ಗಳಿಕೆಯನ್ನು ತಪ್ಪಿಸು; ಲಾಭವನ್ನು 
ಕಸಿದುಕೊಳ್ಳು : ತನ್ನ ಮಗಂಗಿಟ್ಟ ಗೆಗೊಳ್ಳ ಬೆಸನಂ ಪೇಟಕ್ಕೊಡವ 
ನೊಂದುಮುಂ ಕೊಳ್ಳದಿರೆ ಮುಳಿದವನ ತಲೆಯನೊಡೆಯೆ ಬಡಿದೆನ್ನ 
ಪಡೆಪುಗಿ[ಸಾಠಾಂ. ಪಡಪು ಗೆ]ಡಿಸಿಕೊಂಡು ಪೋದುದೆಂದು ತನ್ನ 
ಪಿಡಿವುದುಡಿವುದುಂ (ಚಾವುಂ ಪು. ೨೬). 

[ಪಡೆಪುಗಿಡ( ಎಪಡಪುಗೆಡು) 4-- ಇಸ] 

ಪಡೆಪುಗಿಡು "ನಡಪುಗೆಡು' ನೋ. ' 

ಪಡೆಮಾತು "ಪಡೆವಾತು' ನೋ. 

ಪಡೆಮಾತುಗೇಳ್‌ (ಕ್ರಿ). ೧.ಸುದ್ದಿಯನ್ನು ಕೇಳು; ಸಮಾಚಾರ 
ವನ್ನು ತಿಳಿ; ವೃತ್ತಾಂತವನ್ನು ಅರಿತುಕೊಳ್ಳು : ಸೈಂಭವನವರಂ 
ಛಿದ್ರಿಸಲೆಂದು. ಮೆಯ್ಸರೆದು ಬಂದು... ತೊಟ್ಟಿಗೆ ಪಾಂಚಾಳಿಯನೆತ್ತಿ 
ತನ್ನ ರಥದೊಳ್‌' ತಂದಿಟ್ಟು ಕೊಂಡುಯ್ದ | ನನ್ನೆ ಗಮಂತಾ ಪಡೆಮಾತುಗೇಳ್ದತಿ 
WS tue ee ಎಯ್ದಿ. ಸ (ಪಂಪಭಾ. ೭-೩೧). 
೨. ಪ ಪ್ರಸಿದ್ಧಿಯನ್ನು ಕೇಳು ; ಕೀರ್ತಿಯನ್ನು ತಿಳಿದುಕೊಳ್ಳು : 
ಅಡಿಗಡಿಗೆ ಬಗೆದು ಭಾವಿಸಿ ತೊಡರ್ನರ:ರಲ್ಸೆ ನಿನ್ನ Sadik Skt 
ಪಡೆಮಾತುಗೇಳ್ವುದು ಗೋನುಗ ಪುಡುಕೆಯ. ನಕ ಬುತಿರ್ಪ್ಪ 
ರ್ಮ್ಮಲೆಪರ? (ಎಕ. 1111, ಸಾಗರ. ೧೦೯-೧೯ ; 1082), 

[ನಡೆನಾತು( ಆ.ಪಡೆವಾತು) 4 ಕೇಳ್‌] 

ಪಡೆಮಾತುಗೊಳ್‌ (ಕ್ರಿ). ಸುದ್ದಿಯನ್ನು ಎತ್ತು ; ಸಮಾಚಾರ 
ನನ್ನು ಪ್ರಸ್ತಾಹಿಸು: ಕಿಡುವೊಡಲ ಕಿಡುವ ರಾಜ್ಯದ ಪಡೆಮಾತು 
ಗೊಳಲ್ಯಮೆನ್ನ್ನ ಮೆಯ್ಯಗಿದಪುದೀಗಡೆ ಜೈನದೀಕ್ಷೆಯಂ ಕೊಂಡಡಿಗೆಜಗಿಸುವೆಂ 
ಸಮಸ್ತ ಸುರಸನುಂದಯನುಂ (ಆವಿಪು, ೧೪-೧೨೭). 

[ಪಡೆಮಾತು( ಎ ಪಡೆವಾತು)--ಕೊರ್ಳ] 

ಫಡೆಯ(ನಾ). ಆದಾಯ; ಗಳಿಕೆ(?) : ಭಟಾರರ ಶ್ರೀನಕ್ಷತ್ರದೊಳ್ಬ 
ನಿರ್ವ ಪಾರ್ನ್ವರುಣ್ವೋಂ ತಿಂಗಳ್ಳೆ ಏಕಭೋಗಂನಿದಜಇ ಪಡೆಯಂ 
ವರ್ಷಕ್ಕೆ ಪತ್ತು ಗದ್ಭಾಣಂ ತೆಜಕ (ಎಕ. 1೪, ಹೆಗ್ಗಡ್ಜೆ ೪-೬; ಸು. 750) ; 
ಕೆಸುಗೊಳನೊಡೆಯ ಮಹಾಜನಕ್ಕೆ ಸೆರ್ವ್ವಟ್ಟಿಯೂರುಂ ಮರ್ದೂರುಮುಂ 
ಬ್ರಹ್ಮಾಡೇಯಂ ಪೊಯ್ದಂ ಅನಜ ಪಡೆಯಂ ಪೆರ್ವ್ವಟ್ಟಿಯೂರುನ್ನು 


ಕಾಲ 


43 


25 


35 


40 


45 


ಕರ್ಸಪಿಣ್ಣಂ ನ 
ಮಲಾಡೆ ಜಮಳಿ ಒನ್ನು ಇದು ಗೋಪಾಲಡೇನರಾ. ದತ್ತಿ (ಎಇ. ೫೫1, 
೧೭೦-೧೫; ಸಂ. 8ನೆಯ ಶತ); ಉಪ್ಪ ನಳ್ಳಿಯ ಹನಿಗಂಗೆ ಕೊಟ್ಟ ಸ್ತಿತಿ 
ಕ್ರಮನಾವುದೆಂದೊಡೆ ಅಮ್ಮೆಳೆಯ ಪತ್ತಣ್ಣ ತೆಳುನ 'ಅಯ್ದ್ನೂಜಿಂ ಭತ್ತ 
ಸಡೆಯಂ ಯಿದಕ್ಕೆ ಸಾಕ್ಷಿ ಮುಗುಳಿ ಚಣ್ಣಯೂರ ಪಲ್ಮಾಡಿ ಅನ್ಮೂಳೆ 
(ನಿಕ. ೪1, ಚಿಕ್ಸಮು. ೪೨-೧೮; 959), "ಎಡಿ 

ಪಜೆಯಿಲ (ನಾ). ೧. ಸೈನಿಕ; ಭಟ್ರ; ಯೋಧ : ಇಲ ಪ್ರತ್ಯಯಕ್ಕೆ 
ಚ್ಚ ಯಿಂಲಂ, ` ಪಡೆಯಿಲಂ, ಗಾವಿಲಂ (ಶಸುದ. ೨೦೫ ಪ್ರಯೋ). 
೨. 'ಫೋಲೀಸು ; ಪೇಜಿ : ಸೆಣ್ಣಳಳ್ಳಿ ರಿಯುವೆಜಿಯಿಂದ ಪಡೆಯಿಲರ 
ಬರನಂಂ ಅಳ್ಳಿಯಂ ಕೊಳ್ಳಿ ಯಿಂದಿರಿವವೋಲ್‌' ಫೇಳಿದರ್‌ (ಕಾಲೂರ. 


ನೂರಿರ್ಪತ್ತೆ ಣು ಕೊಂಬೆಗಾರೊಡಂ ಪಡೆಯಂನೆಣ್ಣು 


೧೫೮-೩೫೦). [ಪಡೆ -- -ಇಲ] 
ಪಡೆಯಿಸು, ಹಡೆಯಿಸು (ಕ್ರಿ). ಪಡೆಯುವಂತೆ ಮಾಡು ; 
ಹೊಂದುವಂತೆ ಮಾಡು; ಉಂಟು ಮಾಡು: ಮಂತ್ರಸಿದ್ಧನ 


ವಿದ್ಯುಂ ` ಸತ್ಯಮಪ್ಪು ದಜಕೊಳ್‌. ಸಂದೆಯಮಿಲ್ಲದಲಿಿಂದೀ ಸಿಂಹಮಂ 
ಪ್ರಾಣಮಂ ಪಡೆಯಿಸಿ ನೋಟ್ಟಿ ವಿನೋದಮೆಂತುಂ ಬೇಡೆಂಬುದುಂ 
(ಸಂಚತಂ.೨೫೧-೨೧); ಈಶ್ವರನಿಂ ಮುನ್ನವೆ, ಮಣ್ಮಳಿಗೊಂಡ ಮದನಂಗಾ 
ಮಜಂವುಟ್ಟಿಂ ಪಡೆಯಿಂ ಸಲೊದವಿದ ಜೀನನವಾಯುವಿದೆನೆ ಕಡುಚದುರರೆ 
ಚಿತ್ತಂಗೊಳಿಸಿದುದಾ -ಬನಡೊಳು ಸುಳಿವೆಳಗಾಳಿ (ಜಯಕಾ. ೧-೫೧). 
ಹಡೆಯಿಸು : ಕಡು ರಂಜಿಪ  ಧರ್ಮಚಕ್ರಸಮನ್ವಿತ ನಡೆದು ನೆಲಕೆ 
ಸುಭಿಕ್ಷವನು ಹಡೆಯಿಸುತಾರ್ಯಾಖಂಡದ ಜನಸದಕಡರಿಸಿದನು ಧರ್ಮ 
ವನು (ನೇಮಿಸಂ. ೩೨-೧೨೪). [ಪಡೆ, 4-ಇಸ್ಸು] 

ಪೆಡೆವಳೆ, ಪಡವಳ್ಳ, ಪಡವಳ್ಳ, ಪಡಾನಳ, ಪಡೆವಳ್ಳ' » ಸಡೆವಾಳ್ಕ 
ಹಡವಳ, ಹಡೆವಳ (ತಾ). ೧: ಸೇನಾಧಿಪತಿ ; ದಂಡನಾಯಕ ; 
ಸೇನಾನಿ: “ಸೇನಾನಿ ವಾಹಿನೀಪತಿ ತಾನಕ್ಕುಂ ಪಡೆನಳಂ” (ನಸ್ತುಕೋ. 
೬೧-೫೪); ಅಂತು ವಿರಾಟಿನಂದನನಂ ಧರ್ಮನಂದನಂ ಸೇನಾ ನಾಯಕನಂ 
ಮಾಡೆ ನಾಳೆ ಉಾಳೆಗಮೆಂದು ಪಡೆವಳರ್‌ ಪೋಗಿ ಸಾಟಿಂಮೆಂಬುದುಂ 
(ಪಂಪಭಾ. ೧೦-೩೪ ವು; ಪಡೆನಳರಾಕ್ಷಣದೊಳ್‌ ಕೈನೀಸಲ್‌ ಭಟ 
ಅಬಲ್ವಡೆ ಎರಡುಂಂ ತಾಂಗಿದುನಾರುಬಟಿಯಿನದುಬುತನುಪ್ಪ 0ತೆ (ಜಯಾ. 
೬-೨೮); ಹಂತಿಗೊಂಡು ತಿಂತಿಣಿಸಿ ತುಟಾಲ್ವೈ ಯ್ಯ. ಪಡೆನಳರಂ ಘೋಟಸ 
ಯ್ಲುರಂ: ರುುಳಂಬಾಯ್ದುರಂ ನಸಾಯ್ತೆರಂ ಪ್ರೇನುದಿಂದನರನರಂತರನ 
ಅತು ಮಧುರೋಕ್ತಿಗಳಿಂ ಸಂತಸನಡಿಸುತ್ತ (ಚಿಕನಂ. ೭೪-೯); 
ಮಾರಿಯ ಕೋಟಿಕಿನಲ್ಲಂ ನುಂಅಸನ, ಭೈರವನ ನಿಡುಜಡೆಯಂ ಪಿಡಿವ, 
ಕಾಳರಕ್ಕಸಿಯ ಕೂರ್ವಾಳಂ ಸೆಳೆವ ಪಡೆನಳರೊಳರ್‌,(ರಾಮಾಶ್ವ ೧೨-೭). 
ಪೆಡನಳ, : ೧. ಮಣ್ಣಳೇಸ್ವರಂ ಪಂಕ ನಡೆನರೆ ಪಡನಳ ಗು[ಗೃ]| 
ಯ್ಭುನು೦ (ಇಎ. ೧೯೪೬, ಹಾನಗಲ್‌, ೨೫೦-೨೮ ; 993); ಆ ಪರಮೇಶ್ವ 
ರಿಗೆ ಜಗದ್ದ್ಯಾಸಕ ಶುದ್ಧೇಂದುಕೀರ್ತ್ತಿ ಪಿರಿಯ ಮಗಂ ಲಕ್ಷ್ಮೀಪತಿ 
ಸಮುಗ್ರನಿಜಯಂಶ್ರಿ ಪತಿಯೆನೆ. ಧರೆಗೆ ನೆಗಬ್ಬ ಪಡವಳ ತೈಲಂ (ಸೌಇಇ. 

1007) ; ಮಹಾಮಣ್ಣ ಳೇಸ್ವರಂ ಕೀರ್ತ್ರಿದೇವರ 

: ಹಿರಿಯ ಪಡವಳ ಕೀರ್ತಿಯಣ್ಣಂ , . . ಕಪ್ಪನುಂ ತರಲು ಪೋದಲ್ಲಿ 
ಪಡನಳ ಕೀರ್ತಿಯೆಣ್ಣನ ಮುಯ್ಲೂನ ಬಿಂಚಿನುಯ್ಯನ ಮಗ ನೇನುಣ್ಣಂ 
ಬಯಲ ಬನರದಲು ಮಾರ್ಬ್ಬಲಮನೆರದಾಳಿಂ ಮುಂಂಂನದಿಜಂದು. ಸುರ 
ಲೋಕಸಾ ್ರಾಪುತನಾ: ಇದೆ (ಎಕ. ೪111, ಸೊರಬ. ೪೬೮-೨; 1112); ಪಡನಳ 
ಬಂದಿದ್ಧಾರೆ ಒಡೆಯರೆ (ಚಿಕರಾ, ೧೬೪): ಪಡವಳ್ಳ : ೧. ಅಂತೇಜಕಿ 


XI-i, ೫೨-೩೩; 


ನಡೆಯೆ ಸಂಧಿಸಿ ಪಡವಳ್ಳೆ ರ ಸಂತಾನ ಪಡಿಯಅರುಗಳ ತಿಂಥಿಣಿಯಡಸ 


ಪಡೆವಳ್ತಿ 


ವಳ್ಳರ ಕಬ್ಬಿಗರ ಬಲಂಸಂತತಿ ಮುಂದೆಯ್ಲಿದುದು (ಅನಂಚ. ೮-೬೨). 
ಪಡಾವಳ : ೧. ಕದಂಬಕಣ್ಣಿ £ರನಂ ಕೀರ್ತೀದೇವನ ಪಡಾನಳ ಗೊರ 
ವರ ಸಿತ್ತಿಗನ ಭಂಟಿಂ ಶಾಮನ್ತ ಕುಪ್ಪ ೫೫ «ವಾಗದೊಳು ಪುಟ್ಟಿದ 
ಸೆಣುವಗೆಯಲೂ ಪುಟಿದ ಧೀವರಾ ಪಡಾವಳ ಭಿಲ್ಲ ಭರ್ಮ್ಮನ ಪುತ್ರ 
ಗೋತ್ರಪವಿಶ್ರನ್‌. (ಎಕ, ೫111, ಸಾಗರ, ೭೧-೩; 11731), ಪಡೆ 
ವಳ್ಳೆ : ೧. ಪಡೆನಳ್ಳಂ ಗಡಮಾ ಬಲಕ್ಕೆ ದಲೆ ಧೃಷ್ಟ ದ್ಯುಮ್ನ್ನ 
ನೆಂಬೊಳ್ಳೆ (ಪಂಸಭಾ, ೧೦-೪); ನೆಗಬ್ಜ ತ್ತಿಮಬ್ಬೆಯ ತನಯಂ ಪಡೆನಳ್ಳ 
ತೈಲನಣ್ಣಿ ಗದೇವಂ. ನಿನಯಾರ್ಣನನೂರ್ಜಿತಶೌರ್ಯನಿದಾನಂ ಚಕ್ರವರ್ತಿ 
ಸೈನ್ಯಾಧೀಶಂ (ಅಜಿಪು. ೧೨-೨೦) ; ಪಡೆವಳ್ಳ 0 ಡಂಗುರಂಜೊಯ್ಸಿ ದಂ: 
(ಆಸಂಪು, ೯-೫೯) ; ಬಿಡು ಮಾಗಧನ ಗೆಲ್ವಾದಾನ ಗಹನನೆಲೆ ಪಡೆನಳ್ಳ 
ಕೇಳ್ಮಂತ್ರಿ ಕೇಳು (ಭರಚ, ೨೪-೩); ಆ ನೇಳೆಗೆ ಅಂಬಿಗರ , . 
ಕೈದುಗಾಜರ ಪಡೆನೆರಸು ಪಡೆನಳ್ಳರ್‌ ರಾವುತ್ತರ್‌ ಸಾದಿಗಳ್‌ 
ತೇರಾಳ್ಗರ್ಳ ದಂಡೆತ್ತಿ ಪೋದರ್‌ (ರಉಾನಾಶ್ವ.೯೩-೨೯). ೨, ಅಧಿಕಾರಿ; 
ಹೆಗ್ಗಡೆ: ಮಳೆಯರಾಜನ ಮನೆಯ ಸಡೆನಳ್ಳನೋ ಬಳಿಕ್ಕಿಳೆಯ 
ದಂಗುಡಿಮಾರನಣುಗಾಳೊ . . . ನೀನೆನುತ್ತೆ (ಆರಾಚ. ೨-೧೧-೨೭). 
ಪಡೆವಾಳೆ : ೧. ಪಡೆವಾಳನಾಡಿದ ಮಾತನು ಕೇಳುತೆ ಕಡುಬೇಗ 
ಡೊಳು ಪೋದನೋರ್ವ (ಜಿನಂ. ೬-೩೩) ; ಪಡೆವಾಳ ನೀಂ ಮುಳಿಯ 
ಲೇಸು ಘನ ಮನುಜರಂ ತಡೆಗಡಿದು ಕುಟುಕುಗೊಂಬೆನು ನಿಮಿಷ 
ಮಾತ್ರದೊಳ್‌ ಕೊಡುಯೆನಗೆ ನೇಮಮಂತದನು (ಘೋರಾಸು. ೮). 
ಹಡವಳೆ : ೧. ಜಯಕೇಸಿದೇವರಸರುಂ ತಂತ್ರಪಾಳ ಚಟ್ಟ ಮಯ್ಯ 
ನಾಯಕನುಂ ಹಡನಳ ಮಲ್ಲಿಯಣ ತೊಟ್ಟಿ ಗವುಂಡ ಎಅಭಟ್ಟಿ ನು 
(ಸೌಇಇ. 200, ೧೦೭-೪೨; 1138) ; ಶ್ರೀಮುನ್ಮಹಾಪ್ರ ಧಾನಂ ಹಿರಿಯ 
ಹೆಡವಳಂ ಚಾವಿಮಯ್ಯೂನ ಸೆಗರ್ತ್ರೆಯೆನ್ಸೆಂದಡೆ. (ಎಕ. ೪, ಹಾಸನ. 
೫೭-೯ ; 1155) ; ಜಿಡ್ವಳಿಗೆ ಎಪ್ಪತ್ತಆ ಬಳಿಯ ಬಾಡ ಹಿರ್ಯ್ಯ ಸಕುಣವ 
ಕಾವದೇನನ ನಾಯಕ ಹಡನಳ ಮಾಚೆಯನಿಜಕಿದು ತುಜುವಂ ಕೊಣ್ಣು 
ಬೊಪ್ಪ ಗೌಡ 
ಸಿದ್ಧೇಶ್ವರದೇನರ ದೇನಾಲ್ಯದ 
PN ಜೀರ್ಣ್ನೊೋದ್ಧಾ ರಕ್ಕಂ (ಎಳೆ. ೪11, ಶಿನನೊ. ೪೧-೬೬ ; 
12037). ಹಡೆವಳೆ : ೧. ಅಂತು ಹಡೆವಳನವರು ಹಡದ ಪೂರ್ವ್ವದ 
ಜನ್ಮಭೂನಿಂಯೂರ್ಗ್ಗಳಂ. ಬಿದಿರೆಯಡನಿಗಾವೆ (ಎಕ. ೪11, ಶಿವಮೊ, 
೫೫೨೭೯ ; 1167); ಹಡೆನಳ ಗೊಗ್ಗಿ ತಾಂ ನೆಗಳ್ನ ರಕ್ಕಸಗಂಗನ ರಾಜ್ಯ 
ನಿಸ್ತರಕ್ಕಡುಗಲಿ ಗಂಡ ರಾಚಣನೂರ್ಜ್ಜಿತಕೀರ್ತ್ರಿನಿಳಾಸಮೂರ್ತ್ತಿಯಂ 
. ೬ ೬ ಪೊಗಳೆ ಮೂರ್ತ್ವಿಸಿದರಕ್ಕ ಸದರ್ಶ್ಮಿ ವಲ್ಲಭ (ನಿಕ, ೪11, ಶಿನಮೊ, 
೫-೨೧; 1218), [ಪಡ್ಕೆ + -ನಳ. /ತೆಲು. ಪಡವಲ, ಪಡವಾಲು, ಪಡಾಲು] 
ಪಡೆನಳ್ತಿ "ಪಡವಳತಿ' ನೋ. 
ಪಡೆನಳ್ಳ "ಸಡೆವಳ' ನೋ. 
ಪೆಡೆವಾತು, ಪಡೆಮಾತು, ಹಡೆಮಾತು (ನಾ). ೧. ಜನಜನಿತ 
ವಾದ ಮಾತು ; ಪ್ರಸಿದ್ಧಿ ; ಕೀರ್ತಿ; ಹೆಸರುವಾಸಿ : ಕಡುಗಲಿ 
ತನಮುಂ ಚಾಗದ ಪೊಡರ್ಪುಮೊಳ್ಳು ಡಿಯೊಳಾದ ಮಾನಸಿಕೆಯಂನುಂ 
ರ್ಕುಡುಗದ ಶೌಚಮುಮಾಯದ ಪಡೆನಾ[ಬಾಂಂ. ಮಾ]ತುಂ ಸೆರ್ಮೆ 
ವಡೆದುವನನಿಂದಿಳೆಯೊಳ್‌ (ಅದಿಪು, ೧೨-೧೦೪ ; ಕಾನ್ಯಾನ, ೩೪೪ ನೋ), 
೨. ವ್ಯರ್ಥವಾದ ಮಾತು ; ಅನಗತ್ಯ ವಾದ ನುಡಿ: ನಿನ್ನ ನಚ್ಚಿನ 
ಶರೀರನು ಮುನ್ನಿನ ಮಾಟಕ್ಕಿಯಲ್ಲ ದೇತೆಆ ಪಡೆನಾ[ಪಾಶಂ.,ಮಾ]ತ 
ಪಾಯಮೆನಿಸಿರ್ದವು ನಿನ್ನನೆ ಬೇಅನೆಲ್ಲನೆಂದಜಂಡೆಲೆ ಭವ್ಯ ನಿನ್ನೊಡನೆ 
ಬಪ್ಪ ನನಪ್ಪಿಸ ಸುಪ್ರತಂಗಳಂ (ಸನುಪ. ೫-೮೯) ; ಆಂ. ಪೋಗಿ ನುಡಿವೆ. 
ನಪ್ಪೊಡೆ ತಾಂ ಸಿರಿದನುರಾಗಮಾಗಿ ಬಾರದೆ ಮಾಣ್ಣಂದೇಂ ಪಡೆವಾತೊ 


ಹೋಷಹಲ್ಲಿ (ಎಕ, ೪111, ಸೊರಬ. ೩೦-೭; 1193); 
ಗೋವಿಂದಗೌಡ ಹಡವಳು« ೫ ಕಂ 
ಖಂಡಸ್ಫು ಐತ 


೫೧೬೪ 


0 


25 


35 


40 


45 


ಪಡೆಮಾತು 


ನಿನಗೀವೆಂ ಪೊನ್ನಂ ಲಕ್ಕಲೆಕೃದಿಂ (ಜೀನಸಂ. ೧೧೬-೫೫) ; ಪಾಪ 
ಗ್ರೆಹಾಂಶಮುಂದಯಿಸಿ ಪಾಪಗ್ರ ಹನುುದಯಮಾಗೆಯುಂ ವೀಸ್ಷಿಸೆಯೆಂಂ 
ವ್ಯಾಸಿಸುತೊಳ್ಮಬ ಕೊಂಡೊಡದೇಂ ಪಡೆವಾತೊಳ್ಳಿ ತೆಂದನೊಳ್ಳಿ ನ 
ಅಟ್ಟ 0 (ಅಿಟ್ಟಿನು. ೬-೨); ಪಡೆವಾತೇಂ ತನ್ನಾಣೆಯನಿಡೆ ತೊಟ್ಟಿ ನೆ 
ದುಷ್ಟ ಭೂಭುಜಂಗರ್‌ ಭಯದಿಂ ಪಡೆಯುಡುಗುನರಾಕ್ಷಣನೆಂದೊಡದೇಂ 
ಸನ್ಮಂತ್ರತಂತ್ರಸಿದ್ಧ ನೋ ಭೂಸಂ. (ಧರ್ನುನಾ. ೩-9೦). ಪಡೆಮಾತು: 
೧. ಕರ್ಣನ ಪಡೆಮಾತಿನೊಳ್‌ ಪುದಿದು ಕರ್ಣರಸಾಯನನುಲ್ಲೆ ಭಾರತಂ 
(ಸಂಸಭಾ, ೧೨-೨೧೭) ; ಬಡಬಇನಲಂಗೆ ಸೆಡೆದಿಂಗಡಲೆ ಸರಣ್ಟೊಕ್ಕು 
ದಮುರಶೈಲಮುಸಿಂಬೀ ಪಡೆಮಾತಂ ನೀರ್ಗಾದಿಗೆ ಪಡೆಯುತ್ತು ಂ ಪೊನ್ನ 
ಕೋಂಟಿಯಂಂ ಬಳಸಿರ್ಕುಂ (ಸಂರಾಮಾ, ೧-೧೧೩) ; ಒನ್ಮೆ ಚಂದ್ರನ 
ಕನಿಯೆ ಧೂಮಕೇತು ಸ್ತಿಖಿತನಾಗಿಹುದನನ ಹಿರಿಯ ಪಡೆಮಾತು ! 
(ಸಯಣ, ೧೬-೧೦). “ಪಡೆಮಾತುಗೇಳ್‌' ಪರಾ, ೨. ಭೇದಿಸಲೆಂಜೆ 
ದಲ್‌ ನುಡಿದರೆನ್ನದಿರೊಯ್ಯನೆ ಕೇಳ ಕರ್ಣ ನಿನ್ನಾದಿಯೊಳಬ್ಬೈ ಕೊಂತಿ 
ನಿನಗನ್ಮುನಹರ್ಪತಿ . . . ಪೆಅತೇಂ ಪಡೆಮಾತೊ ನಿನ್ನದೀ ಮೇದಿನಿ 
ಪಟ್ಟಿ ಮಂಂ ನಿನಕೆ ನೀನಿರೆ ಮುತ್ತೆ ಸೆಜರ್‌ ನರೇಂದ್ರರೇ (ಪಂಸಭಾ- 
೯-೬೪); ಕುಡುವುದು ಕಿಚ್ಚಂ ದೇವರ್‌ ತಡೆಯದೆ ಕತ್ತಿಗೆಯೆನೆಮಗೆ 
ಬೆಸಸುವುದಿನ್ನ್ನೇಂ ಪಡೆಮಾತೊ ತನಯರಿಲ್ಲಡೆ ತಡೆದಿರ್ಪದು ತಕ್ಕ್ಯುದಲ್ಲು 
ಭುನನಾಧಿಫತೀ (ಅಜಿಪು. ೧೦-೪೦) ; ಭೂಪತಿಗಳಂದು ಶೌರ್ಯಾಟೋಪ 
ದಿನರಿನ್ಫಪಕಳಾಪಮಂ ಲೋಪಿಸಿ ಮತ್ತೇ ಪಡೆಮಾತೋ ತಪದೊಳಮಾ 
ಪುರುಷರ 'ತೆಜದಿನೆಸೆವರಾರೆನೆ ನೆಗಬ್ಬರ್‌ (ನೀಮಿಪು. ೧೪-೧೩೬) ; ಪಡೆ 
[ನಾಂ9ಂ.ಡಿ]ಮಾತೇನಿದು ಕೃಷ್ಣ ನಾಜ್ಞೆಯೊಳೆ ವಿದ್ವಿಟ್ಟೇನೆಯಂ ಸುಟ್ಟು 
ಮಾಣ್ಬೊಡೆ ಮಾಣ್ಣುಂ ... ತತ್ಸಾಯಕಂ ಕಿಡಿಯುಂ ಕೇಸುರಿ ಸೂಸೆ ಬಂದ 
ಳುರ್ದು ಕೊಂದತ್ತಾ ಚತುಸ್ಸ್ಫೈನ್ಳಮಂ (ಜಗವಿ. ೯-೩೩). ೩. ಸುದ್ದಿ ; 
ಸಮಾಚಾರ; ವದೆಂತಿ: ಅಲ್ಲಿ ಸಾಂಡವರ ಪಜಿಮಾತಾವುದು ಧೃತರಾಷ್ಟ್ರ 
ಸುಯೋಧನರಿರ್ಪಂದಮಾವುದೆಂಜು ಬೆಸಗೊಳೆ (ಪಂಪಭಾ. ೩-೩೧ ವ) ; 
ಸ್ವಾಗತಕುಶಲಸಂಭಾಷಣಾನಂತರಂ ಪಡೆಮಾತು ಮಾತುಗಳ್‌ ತಗುಳೆ 
ಮಾತುಮಾತಾಗೆ ನಾರದನಿಂತೆಂದ೦ (ಶಾಂತಿಪು, ೨-೨೧ ನು; ಈ ತೆಜನ 
ನಾತನೊಳ್ಳ ಡೆಮಾತಂ ಪೇಟಿನ್ನ್ನ ಸುಖದಿನಿರ್ದಪೆನೆಂದಂ(?)ದಾ ತರುಣಿ 
ಯಿಂದೆ ಬೀಬಿಕ್ಕೂ ೦ಡಾತುರದಿಂ ಹೊನ್ನ ಹಂಸೆ ಪೋದುದಲಂಪಿಂ (ನಳಚಂ. 
೧೭೬) ;. ಸಿವಡುಗಟ್ಟ ಜನವು ನಿಂತಲ್ಲೆ ಲ್ಲ ಅದೇ ಪಡೆಮಾತೇ (ಕನಕೆ. ೩೦). 


ಎಂ, ಪ್ರಸಂಗ; ಪ್ರಸ್ತಾಪ; ನಿಷಯ : ಒಡೆಯರಿವರೆಂಬ ಭಯವು 


ವಂನೊಡನೆಯ ಲೋಭಮುನಮನುಟಿಕಿದು ನಿಮ್ಮಭಿಮತಮಂ ನುಡಿದುಂ 
ಭಯಲೋಭಂಗಳ ಪಡೆಮಾತಅಕಿವಂಗಮೊಪ್ಪ ಮಲ್ಪಿಅಿವಂಗಂ (ಅನಂಪು, 
೧೩-೫೬) ; ಪೊಡರ್ನತ್ತುದ್ಧ ತರಾಜನಂಶನನನುಂ ನಿರ್ಮೂಲಿಸಲ್‌ ಪೋಸೆ. 
ನೆಂಬೊಡದಂ ಮುನ್ನನೆ ನಿಮ್ಮ ವಿಶ್ರಮದವಾಗ್ನಿಜ್ವಾಲೆ ತಳ್ತಿರ್ದುದಾ 
ಪಡೆಮಾತಿರ್ಕೆ , . . ಅನುಗ್ರಹಿಪುದಿನ್ನಂ ಜೀವ ಕಾರುಣ್ಯದಿಂ (ಪುಸ್ಪಪು. 
೫-೩). ೫. ಎ ಪಡೆನುಡಿ ; ಅಬರಲ್ಲಿ ಕನ್ನಡದ ಪಡೆಮಾತು ಪಡಿನೆಳಲಾಗಿ 
ತೋರಿದೆ (ತನನಿ. ೩೧) ; ಕಂನುಡಿಯೊಳಗಿನ ಕುರುಬರ ಬಗೆಗಿನ ಗಾದೆ, 
ಪಡೆಮಾತುಗಳಿಂದ ಈ ಜನದ ಬಗೆಗೆ ಮೇಲಣ ಹಂತದವರೆಂಬ ಕರ್ನಾಟಕ 
ದಲ್ಲಿ ಇದ್ದ-ಇರುವ. ಮನೋಭಾನವು ಬಯಲಿಗೆ ಬರುವುದು (ಕರ್ಣಾಟ. 
೩೪೭) ; ಇಲ್ಲಿ ಕನ್ನಡ ಪಡೆಮಾತಿನ ಬೆಡಗನ್ನು ಕಾಣಬಹುದಂ 
(ಕನ್ನತಾರ್ಣ೨). ೬, ಚೌಕವಾದ ಮಾತು; ವೈಯಾರದ ಮಾತು : 
ಪಡೆಮಾತಿನ ಬಡಿನಾರದ ಮಿಂಡರ ಮೊದಲಿಗ! ಕುಸುಮಾಸ್ಟ್ರನ ದೆಸೆಗಾರದ 
ಬೆಸೆಗಾರ | (ಸುಂತ್ರಶ. ೬೧-೪).  ಹೆಡೆನಾತು : ೫. ಬಸರೂರಿನ 
ಗಂಗೆ ಪ್ರನೀರಾಚಾರ್ಯರಿಗೆ ಒಲಿದಿದ್ದರೆ. ಅನಳ ಮಗಳು ಪುಟ್ಟ ಶಾಮ 
ಭಟ್ಟಿರು ಪ್ರಸಂಗ ಮಾಡುನ ಠೀವಿ, ಅನರ ಹೆಡೆಮಾತಿನ ಚನುತ್ಕಾರಕ್ಕೆ 
ಸೋತಿದ್ದಳು (ಸ್ರಶ್ನೆ- ೧೩೫). [ಪಡ್ಚೆ 4 ನಾತು,] 


ಪಡೆವಾಳ 


ಪೆಡೆವಾಳ "ಪಡೆವಳ' ನೋ. 

ಪಡೆನೆರಸು (ಕ್ರಿ). ಸೈನ್ಯದೊಂದಿಗೆ ಕೂಡಿಕೊಳ್ಳು ; ಸೇನಾ 
ಸಮೇತನಾಗು; ಪಡೆವೆರಸಿ, ನಡೆವುದು. ಅಭಿಷೇಣನಮೆಂಬುದು 
(ಹಲಾಯು, ೩೬-೩೦೭). [ಪಡೆ 1: ಬೆರಸು, ( ಆ.ಚಿರೆಯಿಸು)] 

ಪಡೆವೋಗು (ಕ್ರಿ). ಸೈನ್ಯದೊಂದಿಗೆ ಹೋಗು; ದಂಡೆತ್ತಿ ಹೋಗು: 
ಕಂಪ್ಬಿ ಲಿಗ್ಗೆ ಪಡೆವೋದಲ್ಲಿ ಕೊಮಾಲರಾ ಮಗನ್‌ ಪಾಣ್ಣಪ್ಪನ್‌ ಕಾಳೆಗ 
ಡೊಳ್ಳತ್ತಲ್ಲಿ (ಎಕ. ೫, ಮುಳಬಾ. ೨೫೫-೭; ಸು. 750). 

(ಪಡೆ 4 ಶೋಗು,( ಎಪೋ,)] 

ಪಡೋಲ "ನಡಲ,' ನೋ. 

ಪಡೋಸಿ (ನಾ). ಪಕ್ಕದ ಮನೆಯವನು ; ನೆರೆಮನೆಯಾತ ; 
ನೆರೆಯವನು : ರಾತ್ರಿ ಮನೆಗೆ ಬಂದಾಗ ನಮ್ಮ ಪಡೋಸಿ ಮನೆಯ 
ಗಡಿಯಾರ "ಡಣ್‌' ಎಂದಿತು (ನಾಡಿಗೇ. ೧೩೪). 

[+-ಹುಂ. ಮರಾ. ಪಡೋಸೀ] 

ಪಡ್ಕಾನೆ "ಪಡಖಾನೆ' ನೋ. 

ಪಡ್ಡ “ಫಡ್ಡ' ನೋ. 

ಪೆಡ್ಗ (ಗು). ಬಾಗಿದ; ಡೊಂಕಾದ ; ನಕ್ರವಾದ 0: ದೊಡ್ಡ 
ಹೊಟ್ಟಿಯ ಗೂನು ಬೆನ್ನಿನ ಅಡ್ಡ ಮೋಣಕಿಯೆ ಗಂಟುಮೂಗಿನ ಪಡ್ಡ 
[ನಾಠಾಂ. ದೊಡ್ಡ, ಮೊಂಡು] ಕೈ ಕಾಲುಗಳ ಪುದುರಿದ ರೋಮವಿರಾಸೆಗಳ 
ಜೆಡ್ಡುದೇಹದ ಗುಜ್ಜು ಗೊರೆಲಿನ ಗಿಡ್ಡುರೂಪಿನ- ಹಣುಕುಗಡ್ಡದ 
ಹೆಡ್ಡ ನಾದ ಕುರೂಪಿತನದಲಿ ನೃಪತಿ ವಿಷದಿಂದ (ನಳಚ ೬-೧೪). 
“ಅಡ್ಡ ಸಿಡ್ಡಗೆ' ಪರಾ. [?] 

ಪಡ್ಡಲಿಗೆ "ಪಡಲಗೆ' ನೋ. 

ಪಡ್ಡನ (ನಾ). ಒಂದು ಬಗೆಯ ಖಾದ್ಯ (?): ಇಡ್ಡಲಿಗೆ ದೋಸೆ 
ಹೂರೆಣಗಡುಬು ಸೇವಗೆಗಳೊಡ್ಡಿ ದೌಗಿನ ಸಣ್ಣ ಚೊಲ್ಲೆ ನಿಟ್ಟಿನ ಹುರಿಯ 


ದೊಡ್ಡ ತಂಬಿಟ್ಟಿ ಕೈಜೊಡಕರಳಿನುಂಡೆಗಳ ಪಡ್ಗನದ ಸಸಿದಪ್ಪೆಯ 
ಅಡ್ಡೆ ಕೊಂಕಣ ಕಡುಬ ಭೋಜನದಿ ಪಡ್ಡಳಿಪ್ರಿಯಗರ್ಪಿಸಿ 
(ಲಿಂಗಪು, ೮-೨೦). (?] 


ಪಡ್ನಳಿ, ಪಡಾಳಿ,, ಪಡ್ಡಳೆ, ಫಡ್ಜಳಿ (ನಾ). ಒಂದು ಬಗೆಯ 
ಗಿಡ ಮತ್ತು ಸುವಾಸನೆಯಿಂದ ಕೂಡಿದ ಅದರ ಹೂವು ; ಕಣಿ 
ಗಿಲೆ; ಕರವೀರ: “ಪಡ್ಡಳಿಯೆಂದು ಕಣಿಗಿಲೆ” (ಕಳಸಾ, ೫೪-೧೮೪) ; 
ಬಿಳಿಯ ಕತ್ತುರಿ ತಾನೆನಿಸುವ ಪಡ್ನಳಿಯರಲಂ ತಿಜಿಕಿದಳ. ಭವಾನಿ ಶಿನ 
ಪೂಜಾರ್ಥಂ (ಗಿರಿಕ, ೫-೫೬) ; ಒಂದರಳು ಇರವತಿಗೆ ಪಡ್ಡಳಿಪೊಂದರಳು 
ಸೇನತಿಗೆ ಚಂಪಕ ಒಂದರಳು ಸುರಹೊನ್ನೆ ಬಂದುಗೆ ಒಂದರಳು 
(ಬಸಪು. ೧೯-೬೫) ; ಸಾದರಿಯ ನನಸಂಪಗೆಯ ಪೊಂಗೇದಗೆಯ ಪಡ್ಚ 
ಳಿಯ . . , ಬಂದುಗೆಯಾದಿಯಾದ ಸಮಸ್ತ ಪೂಜೆಯೊಳೆಸೆದನಾ ಶಿನನು 
(ಶಂಕದಾ, ಪಾದರಿಯ. ಸಡ್ಮಳಿಯ ಗಿಡುಗಳ ಪಂತಿಗಳ್‌ 
ತೋಂಟಿಡೊಳ್‌ ಪೂವೆಂದುಂ ಮುಂಡಿಯೆಡೆಸೆನ . . . ಯಸ್ಯಾಶ್ರನೋಸ 
ನನಂ ಸೀತೆಗೆ ಕಣ್ಣಿ ನಂದತ್ತು (ರಾನಾಶ್ವ.೪೩-೧೧). ಪೆಡಾಳಿ: ಮಾವು 
ಮಾದಲ ನಿಂಬೆ ಕಂಚಿಯಂ ಬಾನನ್ನವು ಕಾಳಸಂಸಿಗೆ ತೀವಿ ಸುರ 
ಹೊನ್ನೆ ಪಡಾಳಿಯುು ಪಾರಿಜಾತಗಳು (ನಂದಿಲೀ.' ೮-೨೬). ಪಡ್ಗಳಿ: 
ಪಡ್ಡಳಿ ದಶನಸ್ಟಸಂಕುಳ ನಿಖಿಳನ ಪಡ್ನಳಿ ಪುಸ್ಪಾರ್ಪಣವು 
(ಜೀವಪು. ೭-೫೯) ; ಕಣಗಿಲು(-ಲೆ), ಕಣಿಗಿನ, ಕಣಿಗಳು, ಗಣಿಗಳು 
ಕರನೀರ, ಸಡ್ಡ ಳೆಗಿಡ (ನೃಶ್ಸಾನ. ೩೨). ಫಡ್ಗಳಿ : ಕರನೀರಾದಿ--ಫಡ್ಡಳಿ 
ಮೊದಲಾದ, ಸುಮನಃ ಪುಪ್ಪ್ರಂ (ಪ್ರತಿಷ್ಠಾ, ೭-೨೪). "ಪ್ರತೀಹಾಸ' 
ಪರಾ. 

ಪಡ್ನಳ್ಳಿ "ಸಜ್ಜ ತಿ' ನೋ. 


೨-೫೧) ; 


೫೧೬೫ 


0 


20 


40 


45 


ಪರ್ಣ 


ಪಡ್ನಳಿಗೆ (ನಾ). ಇ ಸಡ್ಜಳ್ಳಿ, : ಕೆಂಜಾಜಿ ಪಾದರಿ ಪಚ್ಚಿ ಸಡ್ನಳಿಗೆ 
(ರುಕ್ಮಾಂಗ, ೩-೨೮). [<ಪಡ್ನಳಿ,] 

ಪೆಡ್ಮ ಳಿಪ್ರಿಯ (ನಾ). ಕರನೀರಪುಷ್ಪವು ಪ್ರಿಯ ನಾದವನು ; ಶಿವ; 
ಈಶ್ವರ : ಇಡ್ಡಲಿಗೆ ದೋಸೆ ಹೂರಣಗಡುಬು . . . ತುಪ್ಪಮಂ ಕಲಸಿ 
ಭೋಜನದಿ ಪಡ್ಚಳಿಪ್ರಿ ಯಗರ್ಸಿಸಿ (ಲಿಂಗಪು. ೮-೨೦). 

[ಪಡ್ಡಳ್ಳಿ --ಪ್ರಿಯ] 

ಪಡ್ನಳೆ "ಸಡ್ಜಳ್ಳಿ' ನೋ. 

ಪಡ್ಡಾಗೆ (ನಾ). ಒಂದು ಸ್ಥಳದ ಹೆಸರು : ಸಡ್ಡಾಗೆ ಕೊಯತೂರು 
ನನ್ನಿಚ್ಛಾ ಸಿರ ಭೂಮಿಯನ್‌ ಆಳೆ (ಮೈಆರಿ. ೧೯೧೪, ೧೨-೧೩; 810). 

(?] 

ಸಡ್ನಿ ಲಾಗ?) (?). (?) : ಚೆಳಸಿಳೆರಾಯೆಸ್ವಾಮಿಯ ಶಿಜಪಾದಕ್ಕೆ 
ಪದ್ಮಪೀಠ ರತ್ನಪಡಿ ಸಹ ತೂಕ ವರಹ ಸಡ್ಡಿಲಾಗ ೧೪೪ ೨ ೧ ತೂಕ 
ಮೈಸೂರ ರಾಜುವ ಸೇವೆ (ಮೈಆರಿ. ೧೯೪೦, ೩೮-೩; 1614). [7] 

ಸೆಡ್ಡು (ನಾ). ಒಂದು ಬಗೆಯ ಖಾದ್ಯ : ನಮ್ಮ ಮನೆಯಲ್ಲಿ ಇವತ್ತು 
ಸಡ್ಡು ಮಾಡಿದ್ದರು (ರೂಢ). “ಪುಟ್ಟು” ಪರಾ. [<ಬಟ್ಟು, ?] 

ಪಡ್ಗೆ, ಹಡ್ಡಿ (ನಾ). ೧. ಪ್ರಾಯಕ್ಕೆ ಬಂದಿರುವ ವ್ಯಕ್ತಿ ಅಥವಾ 
ಪ್ರಾಣಿ: ಈ ಜಂತುಗಳನ್ನು ಬೆದರಿಸಿ ಓಡಿಸಿ ಪೈರನ್ನು ಕಾಯಲು 
ಹತ್ತಿಪ್ಪತ್ತು ಜನ ಪಡ್ಗೆಯಾದ ಹುಡುಗರೆಲ್ಲಾ ಸೇರಿ ಹೊರಟಿವು (ಸುಮಚ. 
೩೦೩); ನಮ್ಮ ದೂರದ ಸಂಬಂಧದ ಒಂದು ಹೆಣ್ಣು ಇರಬಹುದು. 
ನಾನು ಎರಡು ವರ್ಷದ ಹಿಂದೆ ಮೆಳೆಯನ್ಮುನ ಹಬ್ಬಕ್ಕೆ ಹೋಗಿದ್ದಾಗ 
ಸುಮಾರಾಗಿ ಪಡ್ಚೆ ಆಗಿತ್ತು (ನನ್ನೂರು. ೧೩೧). ೨. (?) ೬ ಆ ದುಃಖ 
ಜೀವಂಗಳು ಉದರಧಿಗೆಣೆಯೆನಿಸಿದಾಯುುಷ್ಯದ ಕಡೆವರಮೆಯ್ದೆ ಪಡ್ಡೆ 
ಗಳಾಗದ ವಂದಡಿನ ಶುಭಕರ್ಮದಾ ವೇಷದೆ ನೊರ್ವರಿಅಿದು ನಮೆಯು. 
ತ್ರಿರ್ಷರು (ಶ್ರಾನಕಾ. ೨೧-೧೮). (ಗು). ೩. ಪ್ರಾಯಕ್ಕೆ ಬಂದ; 
ಯೌವನಕ್ಕೆ ಕಾಲಿಟ್ಟ : ಅನರೆಲ್ಲಾ ಸಜ್ಜೆ ಹುಡುಗರು, ಉತ್ಸಾಹಿಗಳು 
(ಬೈಸರ್ವೆ. ೧೧೭) ; ರಾಮಲೀಲಾ ಉತ್ಸವಕ್ಕೆ ಮೂರುಜನ ಪಡ್ಡೆ ಹುಡುಗಿ 
ಯರನ್ನು ಕರೆದುಕೊಂಡು ಹೋಗಿದ್ದರು. ದೊಡ್ಡ ಬಾಬು (ಸಾಹೇಬ್‌. 
೧೨೦) ; ಬೇಟೆಯಲ್ಲಿ ಹಿಡಿದುಕೊಂಡು ಬಂದಿರುವ ಪಡ್ಚೆ ಹುಲಿಯನ್ನು 
ಪೆಟ್ಟಿಗೆಯಲ್ಲಿ ಹಾಕಿಸಿ. . . ಸುಖವಾಗಿದ್ದನು (ಕಥಾನಂ. 1೪, ೫೩). 
ಹಡ್ಡೆ : ೩. ಕನ್ಯಕೆ ಆಗಲಿ ಹಡಿ ಹುಡುಗಿ ಆಗಲಿ ಕೈಹಿಡಿದುಕೊಂಡ 
ಹಾಗೆ ಕಂಡರೆ ಐಶ್ವರ್ಯ ಬರುವದು (ಸಾಗಂಧಿ. ೫೯೨-೧೪). 

[ದೇ.॥ ತೆಲು, ಸಡ್ಜ] 

ಪಣ್‌, "ಸಣ್ಣು? ನೋ. 

ಪಣ್‌, ಹಣ, ಹಣು, ಹೆಣ್ಣು (ಕ್ರಿ). ಸಣ, (ಭೂತಕೃ), 
ಪಣ್ಣು (ಭೂತನ್ಯೂ), ಪಣ್ವ (ಭವಿಕೃ). ೧. ಹಣ್ಣು ಬಿಡು; 
ಫಲವನ್ನು ಕೊಡು: ಬೇಟಮೆಂಬೆಳಲತೆ ಕೂಟಿದೊಳ್‌ ಪಡೆದು 
ಪಣ್ಣೆರ್ದೆಗಿಂಪಿನಲಂಪನೀಯಡೇ (ಆರಪು. ೧೨-೨೦); ಮತ್ತೌ ತ್ರನಾದನಖಿಳ 
ಜಗತ್ವ ತಿ ನುರದಾನಗೊಂಬು ಪಣ್ತೊಡನೇಸೆಂದುತ್ಬನ್ನಾನಂದಂ ತ್ರಿಜಗ 
ತ್ಪೂಜ್ಯಂಗಿಟಿ೨ಿದು ಪೀಕದಿಂ ಪೊಡೆನಟ್ಟಿ ೦ (ಶಾಂತಿಪು. ೯-೨೪); ಪುದಿದಿರೆ 
ಪಣ್ತಿಂದುವ ಬಿಂಬದಾಲದಿಂ ಪಣ್ಗಳುದಿರ್ದುನೆನೆ ಸೊಗಯಿಸಿದತ್ತುದಯ 
ದೊಳೊದವಿದ ಕೆಂಪಿಂ ಪುದಿದೊಪ್ಪುನ ತಾರಕೋತ್ಕರಂ ಕೆಲಗೆಲದೊಳ್‌ 
(ಚಂದ್ರಪು. ೮-೨೮) ; ಆಲರ್ಗಳಿಂ ಫಲನನೆಯನ್ನ ವ ಮುರಗಳನಂಡಲೆವುತ 
ಗಿಳಿನುಡಿಯಿಂದ ಸಲೆ ಮೆಜಿಕಿದವು ಸಣ್ಣ ಬಕ್ಕೆ ನಲಸುಗಳ ಬಳಗವಾ ಬನದೆಡೆ 
ಯೊಳಗೆ (ಕುರಾಸಾಂ.೩-೪೭) ; ಆವ ಮರನಿಂದು? ... ಸಕಲ ರಿತುವೊಳು. 
ಪೂನ ಪಣ್ಣಿ ಮರನೇನು? (ಗಿಳಿವಿಂ, ೨೮-೧೪). ೨, ಹಣ್ಣಾಗು 4 
ಸಕ್ಕವಾಗು ; ಮಾಗು : “ಪಣ್ಣು ದೆಂದು ಪಣ್ಣಾದುದು” (ಕಶಸಾ. 


ಪಣ್‌, 


೫೫-೧೯೪) ; ಗೊಲೆಯೊಳ್‌ ಪಣ್ತುದು. ಮೈಂದನಾಲಕ ಪಥಿಕರ್ಬರ್ಕೆಂದು 
ಭೃಂಗಂಗಳಿಂದುಲಿವಂತಿರ್ದುದು. ಪಣ್ಣ ಬಕ್ಕೆ 
ಭೂಲತಾಂಗಿ ತೆಗೆದತ್ತಿ ಟ್ಟಿ. 


(ಸೋನುಚ, 


(ಆನಿಪು. ೧೧-೬೬) ; 
ರಸಕಳಶವೋಯಿ ಸಿಸಿ ಪಣ್ತ ಚೆಂದೆಂಗೆಸೆದುದು 
ರಂಜಿಪ ಚೈತ್ರನ ಕಾಣೈಗೆ ಸಂಜನಿತಾಂಕುರದ 
ಪುಳಕವಾಂತು. ನನಶ್ರೀ ತಾಂ ಜನದೆ a A ಮುಂಜರಿಯೆನೆ ಸಣ್ಣ 
ನೇಜೂಲೇನೊಪ್ಪಿ ದುದೋ (ಉದ ೪, ೯-೨೬); ಸಕ್ಕರೆಯ ಧಾರಾನೀಕ 
ಸುರಿನಂತೆ ರಸದಾಳಿ ಸಣ್ತೊಡೆದು ಸೊಳನೆಗಟಕ ನಂತೆ ಪಾಡಿದರು ಗಾಯಕಿ 
ಯರಿಗೆ ನಾಯಕಿಯರೆಂದೆನಿಸುವ ನಾನಿನಿಯರುಗಳು '(ಸಾಂದಪು, ೮-೪). 
೩. (ಎಲೆ ಮೊದಲಾದುವು) ಹಣ್ಣಾಗಿ ಜೀರ್ಣವಾಗು; ಹಳತಾಗಿ 
ಬಣ್ಣ ಗೆಡು : ಕೊನೆಯೊಳ್ಳೊ ನೆಗೊಂಜಿನ ಸಂದಿನೊಳೆಲೆ ಪಣ್ತುದಿರ್ದು 
ಪೋದ ನೆಲೆಯೊಳ್ಳೊ ನರ್ಗಳ್‌ ies ಮುಡನನಲಗಿನ ನೊನೆಡೋ 
ಆದನೊಡನೆ ಜಯಾಳ ವು (ಸುನ್ನಪು.೫-೧೧).೪, (ಆಲಂ) 
ಹೆಚ್ಚಾ ಗು; ಅಧಿಕವಾಗ ಮತ್ತ ಮೊರ್ವಳ ಇದು. ನಿನ್ನೀಯೇಣ 
ನೆನಿ ತಳ ಸೆಣಸಿ ತಾಂ ಬೆರ್ಚಿ ನೋಟಿಕ್ಟೊ ಂದು ದರ್ಪಕ್ಕಿದು ಸನ್ನ (ಯಾ 
ಅನೆನ್ನೀಯಧಕೆದಳದೊಳಾದೀರ್ಸೆಯಿಂ ಪಣ್ತ ಗನಃ ಕ್ಸಿ ಫೆ ನೀಕನ್ನಾ ಸ್ಯ 
ದೊಳ್‌ ಮಚ್ಚರಿಸುವ ಮಜುಕಕ್ಕೆ ಕಂದು ಕಾಲ್ಲಾ ಕೋೋನಂದದೆ ಚಂದ್ರ 0. 
ಗುತ್ತ ಹಾಕಂಗಳನೊನೆೊಲವಿಂದುಯ್ಯಲಾಡುಳು' ನಿಂರ್ದಳ" (ಲೀಲಾನ, 
೨-೪೬). ೫. (ಧ್ವನಿಯು) ಮಧುರವಾಗು; ಇಂಪಾಗು ; 
ಹದವಾಗು : ನಲಿದು ನನಿಲ್‌ ಜಗುರ್ತುದು ಪಿಕಥ್ವನಿ ಪಣ್ತುದು 
ಮಿಂಚು ಕಣ್ಣ ಳೊಳ್ಳ್‌ ಮೊಳೆತುದು (ಅರ್ಥನೇ, ೪-೬೦) ; ಮತ್ತಮಾತಂ 
ಸರಿಯೊಳಾದೊಡಮಂಚೆಯೆಂಬುದಂ ಚಪ್ಪ ರಣೆಯೊಳಾಡೊಡಂ 
ಪಣ್ಣೆ ಬುದಂ. ಸೈರಿಸಂ (ಕಬ್ಬಿಕಾ. ೧೪೮), ನ ಇಲ್ಲಿ "ಸಣ? 
ಉಲ್ಲೇಖದಲ್ಲಿ ಬರುವ ಶೃಂಗಾರಮಾಡು ; ಸಿಂಗರಿಸು ; 
ಅಲಂಕರಿಸು ಎಂಬರ್ಥವೂ ಶ್ಲೇಷೆಯಾಗಿ ಬರುತ್ತದೆ. 
೬. ಕಾಂತಿಯುಕ್ತವಾಗು : "ಪಣ್ಣುಡಿ' ನರಾ. ಹಣ 
೧. ಕುವೆಂಪು ಅನರ "ರಾಮಾಯಣದರ್ಶನ' . , . ಮತ್ತಿತರ ಕವಿತಾ 
ರಚನೆಗಳು-ಇವೆಲ್ಲ. ಸ್ಪಾತಂತ್ರ್ಯಾಪೂರ್ನದಲ್ಲಿಯೆ ಚನಾ ಗಿ ಬೇರುಬಿಟ್ಟು 
ಹೂತು ಹಣ್ತ :ಹೊಸ ಕಾವ್ಯವೃಕ್ಷದ ಈಟಿನ ತನ್ನ ಗಳು. (Wiese. 
೧೫೬). ಹೆಣ್ಣು, : : ೩. ಬೆಳೆದ ಕತ್ತಲೆ ಮುತ್ತು ಹಣಿತುದೋ ,.. 
ಚಕೋರಿಗಳ ನಿರ್ಮಳಹರುಷ ಬೆಳೆಯಿ ತೋಯೆಂದೆಂಬ ಸಂದೇಹಕೊಳಗಾಗಿ 
ಚೌಸಓಂಬರಿದು ಪಸರಿಸಿತು ಬೆಳುದಿಂಗಳೆಲ್ಲಾ ದೆಸೆಯೊಳು (ಹಚಕಾ.೩-೮೪). 
ಹಣ್ಗು, : ೧. ಬ್ರಿಟಿಶರು ಆಂದು' ಬಿತ್ತಿದ ನಿಷಬೀಜವು ಮೊಳೆತು. 
ಮರವಾಗಿ ಹಣ್ಣಲು ೫೦ ನರುಷಗಳು ಬೇಕಾದುವು (ಯಕ್ಷಸ್ರ, ೯೮), 
ಸಣ್ತೆಲೆ ಎ ಹೆಣ್ಣಾಗಿ ಜೀರ್ಣವಾದ ಎಲೆ; ಹಳತಾಗಿ ಬಣ್ಣ ಗಟ್ಟ 
ಎಲೆ; ಮಲಯೂನಿಲನೊಯ್ಯನೆ ಸಕ್ತೆ ಲೆಯಂ ನೆಲೆಯಿಂಂ ಬಿಟ್ಟ ಗುಂ 
ವಿಟಿಸಿಗಳೊಳ್‌ (ಕವಿಂ, ೩-೫೪) ; ಇಟಿಕಿದೇಟುಮೊಬಿಂ ಗಂಡರೊಳಳಿ 
ಸೆಂಬುದು ತನಗೆ ಮುತ್ತ ಮಂದುಗೂಂಟಿಣಿ ತಾಂ ಕಟಿಕಿವಣ್‌ ಮುತ್ತದ 
ಪಣ್ತೆಲೆ ಸಲನಣಸಗೋಲ್‌ ಪಣದ ಭೇರಿ ನೀರ್‌ ತೆಗೆದ ಕೊಳಂ. 
(ಸೂಕ್ತಿಸು. ೮-೩೮೨), [ದೇ.॥ ತಮಿ. ಮಲ. ಪಟು; ತುಳು. ಸನ್ನು ರ್ಟ, 
ಪರ್ನ್ವಾವು ; ತೆಲು. ಪಂಡು ; ಕುರುಖ್‌. ಸನ್ನಾ ; ಮಲ್ಲೊ. ಪನೆ] 
ಪೆಣ್ಕ್‌, ಸಣ್ಣು, ಹಣ್ಣ, ಕಟ್ಟು ಹೆಣ್ಣು (ನಾ). ೧. ಪಕ್ವ 
ವಾದ ಫಲ; ಮಾಗಿದ ಫ 'ಸುಧನೆನೈಮಾಂಸಂಗಳುನುಯನ್ನ 
ಪಾಲ್ಮರದ ಪಣ Arse ಪೂವುನೆಂದಿನಂ ಸೇವಿಸು 
ವರುಂ. . , ಏಟುಂ ನರಕಂಗಳೊಳ್‌ ಪುಟ್ಟ ದಾ।ಖಂಗಳನೆಯನ್ನು ವರ್‌ 
(ನಡ್ಮಾರಾ. ೧೨೬-೧೭); ಚಾಗದೊಳ್ಳಿ ನಚ ತ್ತದೆ ಮಾಣ್ಣು ಬಾಟ್ವಿ 


ಸ 
ಪುಖುನಾನನನೆಂಬನಜಾಂಡಮೆಂಬುಜೊಂದತ್ತಿಯ ಸಜ್ಜೊಳಿರ್ಪ ಪುಟು 


೨-೭೬) ; 


ಕ್ಯ ೫೧೬೬ 


20 


35 


40 


45 


`೩-೪೬) ; 


ಸಣ್ಮ್ಮ 


ವಲ್ಲದೆ ಮಾನಸನೇ (ನಂಸಭಾ. ೫-೭೫) ; ಧರೆ ಬೀಜಂಗಳ ನುಂಗೆ , , 
ತರುನೇ ಪಣ್ಣಳ ಮೆಲ್ಲೆ ನೂತೆ ನಿಷನುಂ ಸೆತ್ತರ್ಭಕಂಗೂಡಿಸರ್ಲ ಹರೆ 
ಕೊಲ್ಲಲ್‌ ಪರ ಕಾಯ್ವನೇ: (ಸೋನೇಳ. ೨೯); ತುಜಿಗಿದ ಕಾಯಿ 
ಸಣ್ಗಳ ಸಾಲವೃಕ್ಷನ ಮುಂದು. ದೂಳಿಯ ಚೆಲ್ಲಿಕೊಳುತ ಸುರಿವ 
ಸೊಂಡಿಲ ನೀರ್ಗಜಕಿಯುತ ಬಂದುದು ಬಿಜಂಗಾಳಿ ಮದಗಜದಂತೆ 
(ನೋಹತ; ೪-೩೬) ; ಪುಷ್ಪ ಗರ್ಭಿತ ನನವಸಂತದ ಲಸಲ್ಲತೆಗೆ ಪಣ್‌ ಬೀತು 
ನೋಜ ಮಾಗಿಯ ಮರದ ಸಾನ್ಯುಮೇೇಂ? (ಚಿತ್ರಾಂಗ. ೬೪-೨೦೩೬). 


ಹೆಣ್ಣು: ೧. ಶುಕ ಶಂಖಂ . ಪೂನಣ್ಣು ವಿಪ್ರದ್ವಯೆಂ 
ಮಂಕುರೆಂ ಮಾಂಸವು ಮದ್ಯ ತುಂಬಿದ ಕೊಡಂ ಪೆರ್ಗಿಚ್ಛ ನಾರ್‌ 


ಕಂಡೊಡಂ ಶಕುನಂ ಶೋಭನಕಾಸ್ಟ ದಂ (ಸೋಮೇಶ. ೬೭). ಹಣ; 
೧, ಅತ್ತಿಯ ಹ[ನಃ0ಂ.ಪ]ಣ್ಣಂದದಿಸೊಳ್ಳಿ ತಪ್ಪದು ಪೊಜಗೆ 
ನೋಟಿಕ್ಸಿ ನೆಂಯೊಳಗಣದೊಳ್ಳಿ ತ್ರಲ್ಪದನ್ಯಸನುಯದ ಪೊತ್ತ ಗೆಗಳ್‌ (ಸಮಪ, 
೩-೭೨) ; ಕಾಳೆಗದೊಳು ನಿಸಾತ ಕರವಾಳಹತಳ್ಳೆ ಹತಪ್ಪ ಪ್ರಭರ್ಮ್ಮಹೀಪಾಳ 
ಕರೋಡಿ ಸೊಕ್ಕು ಗಹನಾಸ್ತ ರಜೊಳು. ಕ್ಷುಳೆಯೊಳುವ ವಂನ್ಯಭೂಜಾಳ 
ದೊಳಿರ್ದ್ಹ ಹಣ್ಣಳನೆ ಹಣ್ಣಿ ಸ್ಲಿನಲನ್ಮುಡೆ ಕಾಯಿಕಾಯಿ ಬಲ್ಲಾಳನೃಪಾಳ 
ಯೆ'ಂಬಿದನೆ ಪಂಬಲಿಸಿದ: ಸದು ವೈರಿಸಂಕುಳಂ (ಮೈಆರಿ, ೧೯೪೩, ೨೯-೧೮; 
1174). ಹೆಣ್ಣು : "ಹಣುಹಂಸಲು' ಸರಾ. ಹಣ್ಣ: ೧, ಹಣ್ಣ 
ಮೆದ್ದ ಬಳಿಕ ಆ ಮುರನ ಅರು ತಜಿದರೇನು (ನುಹಾದೇ, ಬ. ೪೯-೧೧೭) ; 
ae ಮುನಿಪನಂಖ್ರ! ಯಲೆಜಗಿ ಯಾ ಹಣ್ಣಿ ನಲ್ಲಿ ಹೊಟ್ಟೆಯ ಹೊಜಕಿಯ. 
ಲಾಜಕೆನು ದನುಜಹರನೇ ಶಿನಶಿನಾಯ ನಮಶ್ಶಿವಾಯೆಂದ (ಕುವ್ಯಾಅ. 
ಓರಿಇ. ೪-೨೪) ; ಎಳೆಯ ಹೂಮಿಡಿಗಳಂ ಸಜಕಿದು ಹಣ್ಣಂ ಮಾಡಲಳನೆ 
(ಚೆಬಪು. ೬೯); ಜಾರಿ ಹಾಲಲ್ಲಿ ಬಿದ್ದ ಹಾಗೆ (ಗಾದೆ). 
೨. ವಯಸ್ಸಾ ಗಿರುವಿಕೆ;. ಮುಪ್ಪು; ಮುದಿತಥ: “ಹ ಹೆಣ್ಣು ಗರಡಿ” 
ಸರಾ. ೩. ಸಿ ಕೈ ಗೂಡಿದುದು ; ಸನಕ; ಗೆಲವು: ಹೋದ ಕೆಲಸ 
ಹಣ್ಣೊ pu (ರೂಢಿ). 

ಸಂಸಲ್ಯ ಪಣ್ಬಲ, ಪಣ್ಬಳ, ಪಣ್ಣಲ, ಹಂಪಲು- ಹೆಣ್ಣು; ; ಪಕ್ಕ 
ವಾದ ಫಲ : ಹಾಲು ಅನಿಲ ಕಂದಮೂಲ ಪರ್ಣಾಂಬು ಸಂಪ ಪರ್ಣಫ) 
ಲಾದಿಗಳನೇ ಆಹಾರವ ಕೊಂಡು ಮುಕ್ತ ರಾ! ಡೇನೆಂಬ ಅಣ್ಣಗಳು ನೀವು 
ಕೇಳಿರೆ (ಸರ್ನನ. ೨೦೦-೯೧೪) ; ಊರ ಬಿಟ್ಟಿ ಡಿಯಾಶ್ರ; ಯಿಸಿಯಂಂ ಸತಿ 
ಸುತರನಾರೈದುದಂ ಕೆಡದು ಜಪ ತನ ಸಮಾಧಿಯೊಳು ಪೂರಾಯವಾಗಿರ್ದು 
ಕಂದಮೂಲಂ ಪಂಪಲಾದಿಗಳ ಬಣ. ಹಆಯದು (ಪ್ರಭುಪು, ೮-೧೮೬) ; 
ಅವಡವಿಗಳೊಳ ಪಣ್ಣ ಲಮಾನಗಮೊಳನಲ್ಲಿಗಜಿಸಿ ಪರಿಸರಿದು ಕರಂ ತಾವಡಿ 
ಗೊಳ್ಳೀ ಭೀಮನ ಬೇನಸಮಿದು ನಿನ ನ್ನ ಮನಮನೊನಲಿಸಿತಿಲ್ಲಾ (ಸಂಪಭೂ. 
ಅನುದಿನನೊರ್ನಳ್‌ ಗೀರ್ನಾಣನಾಥನಧು ನಾಕಲೋಕದಿಂ 
ಬಂದರ್ಹಜ್ಞ ನನಿಗೆ ನಂದನನನಗತ ನನಲತೆವೋಲ್‌ ತಂದು ನೀಡುಗುಂ 
ಸಣ್ಣ ಲನಂಂ (ಶಾಂತಿಪು: ೯-೧೮೧) ; ಹಿರಣ್ಯರೋಮಂ ಬಿಲದಿಂ ಪೊಆಮುಡ 
ಲೊಡಂ ಮಾಯಸಂ ರಾಗರಸನುಯನಾಗಿ ಪಣ್ಣಳಂಗಳಂ ಮುಂದಿಟ್ಟು 
ಪೊಡೆಮಡಲು (ಸೆಂಚತಂ. ೨೯೭-೧೮) ; ಅಂತು ತೀವಿದ ಭಿಳ್ಪಾಪಾತ್ರ: ಗ 
ಸಣ್ಣ ಸ್ರ [ಸಾರಾಂ, ಣ್ಪ]ಲಂಗಳಂ ತಂದು ಕುಡೆ (ಕಾದಂಪೂ, 
ಕೈಯೊಳ್‌ ಸಂಬಳಮಿಲ್ಲದೆ ಮುಗಿ ಸೈರಿಸಲಾಜದೆ ಪಸಿನಿಂ ತಂತನ್ಮು 
ಭೃತ್ಯುರ್ಗೆ ಪೇರಡನಿಯೊಳ್‌ ಪಣ್ಣ ಲಂಗಳನಜಸಿ ತನ್ನಿ ಮೆಂದು ಸೇಟ್ವುದುಂ 
(ಧರ್ಮಾನ್ಳು. ೨-೧೮೩) ; ಕೆಂಪು ಹಂಪಲಿನೊಳಗೆ ಕೆಂಪು ಇಟ್ಟಯ ಹಣ್ಣು 
ಕೆಂಪುಂಟು ಒಳಗೆ ನಿಸವುಂಟು ದುರ್ಜನರ ಪೆಂಪು  ಇಂತೆಂದ (ಸರ್ವಜ್ಞ. 
೮೩೨), ಔ ಇದು ಒಂದೇ ಅರ್ಥದ ಎರಡು ಶಬ್ದಗಳಿಂದಾದ 
ಕೂಡುನುಡಿ, ಪಣ್ಯಾಯ್‌, ಹಣ್ಣು ಕಾಯಿ -. (ಜೀವರಿಗೆ ನೈ ವೇದ್ಯ 
ಮಾಡುವ) ಹಣ್ಣು ಸುತ್ತು ಕಾಯಿ; ಬಾಳೆಹೆಣ್ಣು, ಸಿ 


ಹಣ್ಣು 
ಸ 


೬೯೫); 


ಪಣ್‌, 


ಕಾಯಿ ಮುಂತಾದ ಫಲ: ಹೂಪೆಲೆಯ ಚೆಲ್ಲಾಡಿ ಪಣ್ಕಾಯ 
ಕಾಣ್ಯಯಿಂದೋವಿ ನೇಸರ್ಫೆಕಿಗಿಂ ಸೊಡರ ಬೆಳಗಿ (ಕಾಲೂರ. 
ತನ್ನ ಮನೆದೇವರಿಗೆ ಹಣ್ಣು ಕಾಯಿ, ಪೂಜೆ ಪುರಸ್ಕಾರ 
ಒಪ್ಪಿ ಸುವುದಲ್ಲದೆ , . . ಸೇವೆ ಸಲ್ಲಿಸುತ್ತಾನೆ (ಭಾರದ. ೬) ; ಇದು 
ಮಲೆದೈನದ ಾಟಪೆಂದೊಬ್ಬನು. ಹರಕೆ ಕೊಡಲು ಹಣ್ಣು ಕಾಯಿಗಳನ್ನು 
ಸಂಗ್ರಹಿಸಿದನು (ಕ:ಲೂರ, ೬ ಕಥಾಸಾರ), ಪಣ್ಗಾಗು, ಹಣ್ಣಾಗು- 
೧. (ಕಾಯಿ ಬಲಿತು) ಪಕ್ಕೃಸ್ಥಿತಿಗೆ ಬರು; ಮಾಗು; ಫಲ 
ವಾಗು : ಎಳೆಗಣುಂ ಎತ್ತಾಗದೇ ಲೋಕಡೊಳ್‌ ಮಿಡಿ ಪಣ್ಣಾಗಜೇ 
(ಸೋಮೇಶ. ೩೫) ; ಕಾಯಿಗಳು ಬಲಿತು ಹಣ್ಣೂ ಗಲಿಕೈ ಹೆಚ್ಚು ಕಡಿಮೆ 
ಎರಡು ತಿಂಗಳು ಬೇಕಾಗುತ್ತದೆ (ಮುಂಬಯಿ. ೪-೨೭), (ಕಾಲ 
ಮೊದಲಾದುವು) ಕೂಡಿಬರು ; ಹದವಾಗು : ಗಣ್ಯಾತೀತರ್‌ ಶಿವ 
ಲಾನಣ್ಯದೆ ಸರ್ನಾಂಗಭಸಿತದಿಂ ನರೆಯಿಂಂ ಕಾರುಣ್ಯದಿನತಿಧನಲಿಮುದಿಂ 
ಪುಣ್ಯಂ ಪಣ್ಗಾದ ತೆಜದೆ. ತಾಪಸರಿರ್ಪರ” (ಗಿರಿಕ, ೧-೬೩); ಧರೆಗಧಿಕ 
ನೃ ದ್ದಾ ಕೃಸ್ಯತೆಯ ನನು ಕರಿಸಲೆಂದು ಧರಿಸಿದನೊ ನುತ ಪುಣ್ಯ ಹಣ್ಣ ಯ್ರೊ 
ಹೇಳಿಸಿ ನರವೃದ್ಧ ವೇಸದೀಶ್ವರನಾದಿಮಯ್ಯನಿದ್ದಾಲದ ನುರಕೆ ನಡೆದನು 
(ಸೋನುಚ, ate ನಮ್ಮ ವಿಷಯದಲ್ಲಿ ಮಾತ್ರ ಕಾಲ ಹೆಣ್ಣಾಗು 
ಪುದು ಸ್ವಲ್ಪ ದೂರನೇ ಅನ್ನಿ ಸುತ್ತದೆ. (ಮುರಳಿ, ೮೮), ೩. (ಕಾರ್ಯ, 
ಬಯಕೆ ಮೊದಲಾದುವು) ಕೈಗೂಡು ; ಸಫಲವಾಗು : ತಾಯಿ 
ಬೇರು ಕಾಯಬೇಕು. ಹಣ್ಣಾಗಲಿ ಹಂಬಲ (ನೆಮ. ೨೫-೧೨) ; ಅನನು 
ಬಯಕೆ. ಹಣಾ ಯಿತೆಂದು ತಿಳಿದು ಅವರಿಗೆ ಊಟಕ್ಕೆ ಬಡಿಸಿದ (ಸ್ಮೃೃ ತಿಚಿ 
೨೫); ಬಾಳ ಗೆಳತಿ ಎಂದು ಅನ್ನಲು ಇನ್ನೂ ವಿಚಾರ ಹಣ್ಣಾಗಿಲ್ಲ 
(ಕಪ್ಪುಹು, ೪೬). ೪ (ಮನಸ್ಸು ) ಸನಕ್ವನಾಗು ; ಪರಿಪಾಕ 
ಗೊಳ್ಳು ; ಪಳಗು : ನುಂತ, ಪಳಗಿದ, ಹಣ್ಣಾದ, ಹದಕ್ಕೆ ಬಂದ, 
ಪಾಡಾದ (ಕಂನುಹು. ೮೭). ೫. ತೃಪ್ತಿಯನ್ನು ಪಡೆ; ತಣಿ; 
ಸಂತೋಷಗೊಳ್ಳು : ಕಣ್ಣು ತಣಿಯೆ ಚಕ್ರಿ ಮಾಳ್ಪೊ ಸಗೆಯ ನೋಡಿ 
ಹಣ್ಣಾ ದುಡತ್ತೆಯ ಚಿತ್ತ (ಭರಚ, ೪೦-೨೬). ೬. ಕಸುವೆನಸ್ಸಿ: ಕಳೆದು 
ಕೊಳ್ಳು ; ಜರ್ಜರಿತನಾಗು ; ನಿರ್ವಿಣ್ಣ ವಾಗು ; ಬಳಲು : 
ಅನನು . . , ಒಂದರೆ ಹಿಂದೊಂದರಂತೆ. ದು।ಖಸರಂಪರೆಯನ್ನು 
ಅನುಭವಿಸಿ ಹಣ್ಣಾ ದನು (ಪಾರಾಕೃ, ೯೧); ಲೋಕಜ್ಞಾನ ವ್ಯವಹಾರ 
ಜಕ್ಸನ ಬರುವ ಮೊದಲೇ ಮನೆತನದ: ಜನಾಬುದಾರಿಯೆಲ್ಲ ಮೈಮೇಲೆ 
ಬಿದ್ದು ಹಣ್ಗಾ ದನ (ಮೂರುದಾ. ೫೭); ಹಾಡಿ ಹಣ್ಣಾದಿ ನೀ ಜಗದ 
ಕಣ್ಣಾದಿ ನೀ ದುಡಿದು ಸಣ್ಣಾದಿ ನೀ ಗುರುದೇವಾ (ಸಖೀ. ೪೭-೧೫) ; 
ಅನನ ಮುಷ್ಟಿ ಪ್ರಹಾರದಿಂದ ಗುಡುಗಜ್ಜ ನು ಹಣ್ಣಾಗಿ ಹೋದನು 
(ನುಣಿಸ, ೫೮) ; ಹೊತ್ತಿಗೆ ಬಹು ಮುಂಚೆ ಹೋಗಿದ್ದು ದುಡಿನೆವು 
ಸಂಜೆಗೆ ಹಣ್ಣಾಗಿ ಬಹೆವು ೩. ಕುಗ್ಗು; 
ಸಂಕೋಚಗೊಳ್ಳು : (ತೀರ ಹಣ್ಣಾಗಿ ನಾಚಿಕೊಂಡು) 'ಯೆಜ್ಜಾ, 
ಅದಸ್ಸೇನ್ಮಾಡ್ತೀ ಬಿಡು (ಕನ್ಮುಟ ೭), ಲೆ, (ಕೂದಲು) ನರೆ; ಬೆಳ್ಳ 
ಗಾಗು : ನನಗೀಗ ಎಷ್ಟು. ನರುಸ'? ಕೂದಲು ಹಣ್ಣ ಗತೊಡಗಿದವು 
(ಹಳ್ಳಯಾ. ೩೨). ೯. (ಎಲೆ ಮೊದಲಾದುವು) ಹಳೆಯದಾಗು, 
ನಿವರ್ಣವಾಗು ; ಹಣ್ಣಾದ ಎಲೆ ಉದುರುತ್ತದೆ. (ರೂಢಿ). 
೧೦. (ಮನಸ್ಸು) ಮೃದುವಾಗು ; ಕಾಠಿಣ್ಯ ವನ್ನು ಕಳೆದು 
ಕೊಳ್ಳು ; ಸೋಲು : ತ್ನ ಬಣ್ಣಿ ಸಿದರಂತಿಂತು ಲೇಸೆಂದೆದೆ ಹಣ್ಣಾಗಿ 
ಕೇಳುನರುಂಟು (ಭರಚ, ೨-೪೭); ಕೋನ್ಸಳ ಈ ನುಡಿಯಿಂದ ಆ ಸಹರೆ 
ಯವನು ಹಣ್ಣೂ ದನು, ಅನನ ಬಾಯಿಗೆ ನೀರೊಡೆಯಿಂತು (ಅಂಬಿಕೆ,೧೦೦), 
೧೧. ಸಗಡೆ, "ಚೌಕಾಬಾರ ನೊಡಲಾದ ಆಟಗಳಲ್ಲಿ ಕಾಯಿ ಗುಡಿ 
ಸೇರು: ನನ್ನ ಮೂರು ಕಾಯಿಗಳು ಆಗಲೇ ಹಣ್ಣೂ ದವು (ರೂಢಿ), 


೧೨೦-೨೫೨) ; 


(ಇಂಚಾಪ. ೧೪೨-೧೦೦), 


«]20 


೫೧೬೭ 


30 


35 


40 


45 


ಪೆಣ್‌ 


ಹಣುಹಗಿನು- ಹಣ್ಣು ಹಂಪಲು : ಹಸಿದಳುನ ತನಯಂಗೆ ಹಣುಹಗಿನ 
ನಿತ್ತು (ಹಚಕಾ, ೯-೩೫); ಹಣ್ಣಿಗೆ ತರು- ೧. (ಮನುಷ್ಯ, ಪ್ರಾಣಿನೊದ 
ಲಾದುವನ್ನು ) ಬಗ್ಗಿ ಸು, ಮಣಿಸು : ಮದೋನ್ಮತ್ತ, ಗಜರಾಜನನ್ನು 
ಹಣ್ಣಿಗೆ ತರುವ ಆಂಳುತನಾಯೂ ದೊಡ್ಡದಿರುವುದಿಲ್ಲ (ತುಳಸೀ, ೩೮) ; 
ಜಹಂಗೀರನ ಮಗನಾದ ಖುರಾಮನು ಅನನೊಡನೆ ಯುದ್ಧ ಮಾಡಿ ಕ್ರಿ.ಶ. 
೧೬೧೪ರಲ್ಲಿ ಅನುರಸಿಂಗನನ್ನು ಹಣ್ಣಿಗೆ ತಂದೆನು (ಹ೦ದುಇ,೧೮೩); ಶಿವಾಜಿ 
ನುಹಾರಾಜನು ಈ ಅದಿಲಕಾಹಿಯನ್ನು ತೀರ ಹಣ್ಣಿಗೆ ತಂದನು (ವಿನರ್ಣ. 
೧೦). ೨. ಪಗಡೆ, ಚೌಕಾಬಾರ ಮುಂತಾದ ಆಟಗಳಲ್ಲಿ ಕಾಯಿ 
ಯನ್ನು ಗುಡಿಯ ಹತ್ತಿರಕ್ಕೆ ತರು : ಬೇಗ ಬೇಗ ಕಾಯಿಗಳನ್ನು 
ಹಣ್ಣಿಗೆ ತರು (ರೂಢಿ). ಹಣ್ಣಿಗೆ ಬರು- ೧. (ಕಾಯಿಯು) ಹಣ್ಣಾಗ 
ತೊಡಗು ; ಹಣ್ಣುಮೆಟ್ಟು ; ಬಾಳೇಕಾಯಿ ಬಲಿತು ಗೊನೆಯ 
ಮೇಲೇ ಹಣ್ಣಿಗೆ ಬಂದಿಡಿ (ರೂಢ). ೨. ಪಗಡೆ, ಚೌಕಾಬಾರ 
ಮುಂತಾದ ಆಟಗಳಲ್ಲಿ ಕಾಯಿಯು ಗುಡಿ ಸೇರುವ ಹಂತಕ್ಕೆ 
ಬರು: ನನ್ನ ನಾಲ್ಕು ಕಾಯಿಗಳೂ ಹಣ್ಣಿಗೆ ಬಂದಿನೆ (ರೂಢಿ). 
ಹಣ್ಣಿಗೆ ಹಾಕು- ಕಾಯಿಗಳನ್ನು ಸಕ್ವಗೊಳ್ಳ ಲು ಅಡೆಹಾಕು ; 
ಮಾಗಲು ಇಡು : ಬಾಳೆಗೊನೆಯನ್ನು ಹಣ್ಣಿಗೆ ಹಾಕಿದ್ದಾರೆ (ರೂಡಿ). 
ಹಣ್ಣುಕಾಯಿ ಮಾಡಿಸು- ದೇವರಿಗೆ ಹಣ್ಣು ಮತ್ತು ತೆಂಗಿನ 
ಕಾಯಿಗಳ ನೈವೇದ್ಯವನ್ನು ಮಾಡಿಸು: ಕೋಳ ಕೂಗುವ ಹೊತ್ತಿಗೆ 
ಪಟೀಲನು ಎಲ್ಲರನ್ನೂ ಏಳಿಸಿ ದೇನರಿಗೆ ಹಣ್ಣು ಕಾಯಿ ಮಾಡಿಸಿ . 
ಬೇಡಿಕೊಳ್ಳು ವನು (ಹುಟ್ಟ ಹ, ೧೯). ಹಣ್ಣು ತುಪ್ಪ ಎಸರು 
ಹಣ್ಣ ನ್ನು "ಲ್ಲೆ ಗಳಾಗಿ ನಾಡಿ ತುಪ್ಪ, ಲ್ಲದ ಪುಡಿ, ತೆಂಗಿನ 
ತುಕ್ರ ಏರಿಕ್ಕಗಳನ್ನು ಸೇರಿಸಿ ತಯಾರಿಸಿದ ತಿನಿಸು; ರಸಾಯನ: 
ದೇವಸ್ಥಾ: ನದಲ್ಲಿ ಇಂದು ಹಣ್ಣು ತುಪ್ಪ ನನ್ನು ಹಂಚಿದರು. (ರೂಢಿ). 
ಹಣ್ಣು ತುಪ್ಪ 'ಮಾಡಿಸು-.( ಜೀವರ ಹೆಸಂನಲ್ಲಿ ಮಾಸಲಿಟ್ಟ ಬಾಳೆ 
ಗೊಪೆಯಿಂದ, ಮಾಡಿಕೊಂಡ ಹರಕೆಯನ್ನು ತರಿಸಲು) 
ಹಣ್ಣುತುಪ್ಪ ವನ್ನು ತಯಾರಿಸಿ ದೇವರಿಗೆ ನೈನೇಡ್ಯ ಮಾಡಿಸು ನ 
ಅನರು ದೇವಸ್ಥಾನದಲ್ಲಿ ಇಂದು ಹಣ್ಣು ತುಪ್ಪ ಮಾಡಿಸಿದ್ದರು (ರೂಢಿ). 
ಹಣ್ಣು ಮಾಡು ಎ೧. ಕಾಯನ್ನು ಪಕ್ವಗೊಳಿಸು ; ಮಾಗಿಸು: 
ಕಾಯನ್ನು ಗುದ್ದಿ ಹಣ್ಣು ಮಾಡಿದ ಹಾಸ್‌ (ಗಾಡ), ೨. ಹದ 
ಗೊಳಿಸು; ಪರಿಪಾಕಗೊಳಿಸು; ಮೆದುವಾಗಿಸು: ಆ ಅನುಭನ 
ಮನಂಸ್ಯನ ಇಡಿಯ ಜೀನಮಾನನನ್ನೇ ಹಣ್ಣು ಮಾಡುವ ಅನುಭನ 
(ರೂಸಸ. ೫), ೩. ಜರ್ಜರಿತಗೊಳಿಸು; ನೋಯಿಸು; ಬಳಲಿಸು: 
ಶನಿಯು. ನಿನ್ಮುನ್ನು ಬಹಳ ಹಣ್ಣು ಮಾಡಿದ್ದಾನೆ. (ಗಾಳಿಗು, ೧೨); 
ಹೊಡೆದೂ ಬೈದೂ ಸದಾಶಿನನನ್ನು ಚೆನ್ನಾಗಿ ಹಣ್ಣು ಮಾಡುತ್ತಿದ್ದ 
(ತ್ಕಾಗನು. ೧೮೫); ಯಾವುದಾದರೂ ಅಪೂರ್ವವಾದ ಪೇಚನ್ನು ಹಾಕಿ, 
ಶತ್ರ್ರುನನ್ನು ಹಣ್ಣು ಮಾಡಿ ಸೋಲಿಸುವುದು. ಅನನ ವೈಶಿಸ್ಟ್ಯವಾಗಿತ್ತು 
(ಗ್ರಾನಾಯ, ೫೨).  ಹಣ್ಣುಮೆಟ್ಟು ಹಣ್ಣಿಗೆ ಬರು ೧ : ನನ್ಮು 
ಹಿತ್ತ ಲಗಿಡದ ಬಾಳೇಗೊನೆ ಹಣ್ಣು ಮೆಟ್ಟಿ ದೆ. (ರೂಢಿ). ಹಣ್ಣು ನ್ಲಿಹಂಪಲ್‌, 
ಹಣ್ಣುಹಂಪಲು - ಹಣ್ಣು ಮೊದಲಾದುವು; ಫಲಪಕ್ಕ: ನಮಾಜುನ 
ಹೆಡಗೆಯ ಹಣ್ಣು ಹಂಪಲ್‌ ಬಾಡುಕಾಯ್ಲ್ಸೆ ಹಿಡಿಬಾಡು ಹಿಡಿಹಣ್ಣ ಕೊಟ್ಟಿ ರ್‌: 
(ಎಇ. ೪, ೨೦-೬೯; 1161); ಅಡಸಿ ಗಿರಿಗಳ ನುಂಗುನನ ಬಾಯ” ಹಿಡಿಯ 
ದಿಹುಜೇ ಹಣ್ಣು ಹಂಸಲ ಬಡನಿರಾಟಿನನಾರು ಬಲ್ಲರು ದ್ರೊ(ಣನಿದಿರಿನಲಿ 
(ಕುಪ್ಯಾದ್ರೋ. ೧೩-೪೦); ಸೆರೆದುದೈ ನೋಟಕರು ನಗೆಗಳ ಹೊರಳಿಗಳ 
ಲಂಗಡಿಯ ಹಸರದ ಹುರಿಗಡಲೆ ಗುಡ ಹಣ್ಣು ಹೆಂಸಲುಗಳನು ಹಾಯ್ಯ್ಯ 
ತಲಿ (ತೊರರಾ. ೫-೫-೩೧); ಅನರ ತೋಟಿತುಡಿಕೆಗಳು ಹಣ್ಣು ಹಂಸಲು 
ಗಳಿಂದ ತುಂಬಿ ತುಳುಕಲಿ (ಹುಟ್ಟಿಹ, ೧೬೦), ಹಣ್ಣು ಹಣ್ಣಾಗು « 


ಪೆಣ, 


ನೋಯು ; ಬಳಲು: ಮುದುಕಿಯ ಈ ವಿಪರೀತ ಸಂಗತಿಯಿಂದ 
ಹಣ್ಣು ಹೆಣ್ಗಾ ದಳು (ಜಯಂತ. ೨೧೫). ಹಣ್ಣು ಹಣ್ಣು ಮುದುಕ ಇ 
ತೀರ ಮುಪ್ಪಾ ದವನು; ಅತಿ ವಯಸ್ಸಾದ ವೃದ್ಧ: ಆ ಹಣ್ಣು 
ಹಣ್ಣು ಮುದುಕರಿಗೆ ಸ್ವಲ್ಪವೂ ಕಣ್ಣು ಕಾಣುವುದಿಲ್ಲ (ರೂಢಿ). ಹಣ್ಣು 
ಹಣ್ಣು ಮುದುಕಿ ಇ ತೀರ ವಯಸ್ಸಾದ ಮುದುಕಿ; ಅತಿ 
ಮುಪ್ಪಾದ ವೃದ್ಧೆ : ಆ ಹಣ್ಣು ಹಣ್ಣು ಮುದುಕಿಗೆ ತಲೆ ನಡುಗುತ್ತಿದೆ 
(ರೂಢ). ಹಣ್ಣು ಹಾಗಲಕಾಯಿ ಆಗು- ಹಣ್ಣ ದ ಹಾಗಲಕಾಯಿ 
ಯಂತೆ ಸುಕ್ಕುಗಟ್ಟಿರು ; ಜೀರ್ಣವಾಗು: ಜೀವಾ ಅಂಬೋದು 
ಹಣ್ಣು ಹಾಗಲಕಾಯಿ ಆಗಿಹೋಗಿದೆ (ತಿಡುಗು. ೨೪). 
[ಜೇ.॥ ತಮಿ. ಮಲ. ಪಟ; ತುಳು. ಸರ್ನ್ನು ; ತೆಲು. ಪಂಡು; 
ಕೋಲಾ, ಪನ್‌, ಪಂಡುಡ್‌; ನಾಯ್ಕಿ. ಪಂಡೆ ; ಪರ್ಜಿ. ಸಲ್‌; ಕುವಿ. 
ಪಂಡು ; ಕುರುಖ್‌. ಸಂಜ್ಕಾ./ಸಂ. ಫಲ] 

ಪಣ, (ನಾ). [ಗಣಿತ] ಐದು ಎಂಬ ಸಂಖ್ಯೆ: ಪಣ--ಅಸಿಆಉಸಾ 
ನಿಂಬಯ್ಗೆಕ್ಯರನುಂ ಚದು--ಅಸಿಸಾ ಹೂ ಎಂಬ ನಾಲ್ಯಕ್ಕೆರನುಂ 
(ಸಸಾರ, ೫೭೫) ; ಪಣತೀಸಂ ಸೊಳಸವಂ ಪಣ ಚದುದುಗಮೇಗಮೆಂದು 
ಪೇಳ್ವಾಗಮುದಿಂ ಗಣಿಯಿಂಸುವಡೆ ಸವಿದಂ ಪ್ರಣುತ ಶ್ರೀಸದಮೆನಿಪ್ಪ 
ತತ್ವಂಚಸದಂ (ಕ್ರೀಸದಾ. ೫). [ಪ್ರಾ ಪಣ./ಸಂ. ಪಂಚ] 

ಸಣ್ಣ "ಬಣ್ಣ' ನೋ. 

ಪೆಣ್ಯ. (ನಾ). ೧. ಹಣ ಅಥವಾ ವಸ್ತುವನ್ನು ಬಾಜಿಯಾಗಿ ಒಡ್ಡಿ 
ಆಡುವ ಆಟ-ಸಂದ್ಯ ; 'ಜೂಜಂ : “ದ್ಯೂತಃ, ಅಕ್ಷವತೀ, ಕೈತವಂ, 
ಪಣಃ--- ೪ ಜೂಜಿನ ಹೆಸರು” (ಸಿದ್ಧಾಂತಿ. ೩೧೯). ೨. ಜೂಜು, 
ಪಂದ್ಯಗಳಲ್ಲಿ ಒಡ್ಡುವ ಹಣ ಅಥವಾ ವಸ್ತು ; ಒತ್ತೆ : ನಂಬದುದಂ 
ನಂಬಿಸಲಂಂ ನಂಬಿದುದಂ ಬಿಡಿಸಲುಮೊಳಪುಗುವುದರ್ಕೆಡೆಮಾಡಲುಮೆಡೆ 
ಯಾಗದ ಮೃ ಗಮನವುಂಕಿಸಲುಮೊಲ್ಲು [ಮೊಲ್ಲ]ದ ನೆಲ್ಲರಂತೆ ಮಿಡುಕಿ 
ಸಲುಂ ' ಪಣಮಂಡಿದರಂತಡ್ಡ ೦ಮಾಡಲುಮೆಸೆದ ದೆಸೆಗಳ್ಲೊಡಿಸಲುಂ 
ಕುಮಾರಸ್ವಾಮಿಯ ನಿಮ್ಮಡಿಯ ಕೆಲದೊಳಾನೆ ಬಲ್ಲೆಂ' (ಸಂಸಭಾ, 
೫-೪೩ ಪ) ; “ಪಣಮಂಡಿದರಂತೆ ಇ ಜೂಜಿನಲ್ಲಿ ಒತ್ತೆ ಸೋತವರ ಹಾಗೆ” 
(ಸಂಸದೀ. ೧೪೫) ; ಪಣವುಂಡೆಂ ಬಂದಿಯೊಳ್ಳಾ ಲಕನೆ ಪಲಗೆ ಜೂಜಾಡಿದೆಂ 
ಸೂಳೆಗೆಯ್ದೆ ಂ ಪಣಿದಂಬೊಯ್ದೆಂ. ತೊಟಲ್ಲೆಂ (ಅರ್ಥನೇ. ೫-೩೬); 
ಹೇಮಭಾರದ ನಿಮಲರತುನಸ್ತೊ ಮವಿದೆ ಪಣನೆನಲು ಕೌರನಭೂಮಿಸತಿ 
ಯೊಡ್ಡಿ ದನು ಧರ್ಮಜ ಹೆಸಂಸಿದ ಧನವ (ಕುವ್ಯಾಸ-೧೩-೪೯) ; ತೀರಿತಿನ್ನೇ 
ನವನಿಪತಿ ಭಂಡಾರದೊಡನೆ ಸುವಸ್ತು ವೆಲ್ಲವು ಸೇರಿತೆನಗಿಂದಿನಲಿ ಪಣ 
ವೇನಿನ್ನು ಪೇಳು (ನಳಚ. ೪-೩೧) ; ರಾಜೋಟ ಜೀವಾ ಪಣಕ್ಕ ಒಡ್ಡ 
ತಾನ (ದೀಸಹ. 11, ೧೩೯); ಪ್ರಾಣವನ್ನೇ ಪಣಕ್ಕೆ. ಹಚ್ಚಿ ದ ಶರಣೆ 
ಕಾಯಕಜೀವಿ ಲಕ್ಕಮ್ಮ (ಕರ್ನಾಕ. ೧೪೩); ಮಲ್ಲಯುದ್ಧ ವು ಏನಿದ್ದರೂ 
ಪ್ರಾಣವನ್ನು ಪಣವಾಗಿಟ್ಟು ಮಾಡಿದರೇ ಚೆನ್ನ (ನಡೆದೂ. 11, ೧೪೩೪). 
"ಪ್ರಾಣನಣ' ಪರಾ. ೩. ಪಂಥ ; ಜಿದ್ದು; ಪಂದ್ಯ ; ಸ್ಫರ್ಧೆ: 
ಕಣ್ಣ ಕೆಂಸಂ ಮಾಡಲೇಕಕ್ಕ ನಿನಗೆ ಘನ ಕಣ್ಣುಂಟು ನನಗಿಲ್ಲದಾಯ್ತೆ 
ನೋಡಲ್ಪರಿದೆ. ಬನ್ನಣೆಯ ಮಾತ ಬಿಡು ಹೇಳು ಪಣವೇನಿದಕೆ. ನಿನಗೆನಗೆ 
ಶಪಥಂಗಳುಯೇನೆನಲು (ತುರಂಗ. ೩-೨೧) ; ಪಾಂಚಾಲರಾಜನು ರಾಜ 
ಧರ್ಮಾನುಸಾರವಾಗಿ. ತನ್ನ ಮನಸ್ಸಿಗೆ ಬಂದಂಥ ಒಂದು ಪಣನನ್ನು ಇಟ್ಟು 
ಅದನ್ನು ಸಾಧಿಸಿದವನಿಗೆ ತನ್ನ ಮಗಳನ್ನು ಕೊಡುತ್ತೇನೆಂದು ಗೊತ್ತು 
ಮಾಡಿದನು (ನಚಭಾ, ೫೭) ; ಅನನು ಒಡ್ಡಿ ದ ಪಣದಲ್ಲಿ ನಾನು ನಿನ್ನನ್ನು 
ಗೆದ್ದ (ಹಾಹುತ್ತ. ೬೯) ; ತಾನು ಮನಸ್ಸಿನಲ್ಲೇ ಕಟ್ಟ ಕೊಂಡ ಪಣವೂ 
ಸುಳ್ಳಾಗುತ್ತಿಲ್ಲ! (ನೂರುದಾ. ೧. ೪. ಪ್ರತಿಜ್ಞೆ; ಶನಥ : 
ಗಣಪತಿ ತನ್ನ ಪಣ ಪೂರ್ತಿಗೊಳಿಸಿಕೊಂಡೇ ಇಂದು ಊರಿಗೆ ಮತ್ತೆ ಮೋರೆ 


೫೧೬೮ 


ಪಣ್ಯ 


ತೋರಿಸಿದ್ದ (ಹೊಸಕ್ತಿ. ೪೨); ತನ್ನೆ ಗುರುವಿನ ತತ್ತ ಸಂದೇಶವನ್ನು 
ದೇಶದ, ವಿಶ್ವದ ಮೂಲೆಮೂಲೆಯಲ್ಲಿ ಪಸರಿಸುವ ಸಣವನ್ನು ತೊಟ್ಟ ಧೀರೆ 
ನರೇಂದ್ರ (ಧರ್ಮಸಾ, ೪೭); ಯಾರು ನೀನು ದಿಟ್ಟಿ? ಏನು ಪಣವ ` 
ತೊಟ್ಟಿ (ನಡೆದಾ. 1, ೪೨೯) ; ಅಲ್ಲಿಗೆ ಕಾಶ್ಯಾಬಾನ. ಪಣ ಸೂರೈಸಿದ 
ಹಾಗಾಗಿ ಅವನು ಮತ್ತೆ ಮಾಸೆ ಕಾಯತೊಡಗಿದ (ನಾಪೋಲೀ. ೭೪). 
೫. ಭತ್ಯ; ವೇತನ; ಕೂಲಿ: “ಕರ್ಮಣಾ, ವಿಧಾ... 
ಮೂಲ್ಯ, ನಿರ್ವೇಶಃ, ಪಣಃ-೧೧ ಕೂಲಿಯ ಪೆಸರುಗಳು, ಮಜೂರಿಯ 
ಕಿಮ್ಮತ್ತು? (ಸಿದ್ಧಾಂತಿ, ೩೧೪). ೬, ನಾಣ್ಯ ಅಥವಾ ಕವಡೆ 
ಗಳಿಂದ ಎಣಿಕೆ ಮಾಡುವ ಒಂದು ಮೊತ್ತೃ--ಮೊಬಲಗು : (9). 
೭. ನಾಲ್ಕು ಹಾಗ ಅಥವಾ ಗದ್ಯಾಣದ ಹತ್ತನೆಯ ಒಂದು 
ಭಾಗ (ನಾಲ್ಕು ಆಣೆ, ಎಂಟು ಕಾಸು) ಬೆಲೆಯ, ಚಿನ್ನ ಅಥವಾ 
ಬೆಳ್ಳಿಯ ಒಂದು ಚಿಕ್ಕ ನಾಣ್ಯ ; ಎಂಬತ್ತು ಕನಡೆಯ ಬೆಲೆಯ 
ನಾಣ್ಯ ; ಹಣ : ಪಣ ಮೂಲ (ಹೈಆರಿ, ೧೯೩೬, ೨೬-೫೧5 872) ; 
ಎಂಟು ದಮ್ಮದ ಪುಳ್ಳಿ ಯಂ. ತಂದೊಡಮೊಂದು ಪಣ[ನಾರಾಂ. ದಮ್ಮ] 
ಮನಪ್ಪೊಡಂ ಫೆಜದೆ ಬಸಿರ್ಕೂಟ್ಲಿ ಮಂಬಲಿಗಮೆಣ್ಣೆ ಗಂ ಕಟಿಕಿಗಂ ಕೊಟ್ಟು 
ಪೋಕುಂ (ನಡ್ಡಾರಾ, ೬೭-೨೧) ; ಸಂಶಯದಿಂ ನಾಳೆ ಬಪ್ಪ ಪೊನ್ನಿಂದ 
ಮಿಂದು ಬಪ್ಪ ಪಣನೇ ಲೇಸು (ಮದತಿ, ೧-೫೮ ವ) ; ನಂದಾದೀನಿಗೆಯ 
ಸೊಡರೆಣ್ಣಿಗೆ ತಿಂಗಳಿಂಗೆ ಒಂದು ಪಣಮುಂ ಬಿಟ್ಟರ್‌ (ಸೌಇಇ, x, 
೬೦-೨೬; 1088); ಪಾಗಂ ನಾಲ್ಕಕ್ಕೆ ಸಣಂ (ವೃವಹಾ, ೫-೩೧) ; 
ನಿನ್ನಯ 'ಕಾಷ್ಮ ಭಾರೆಮಂ ಕೊಂಡಪೆನದಳ್ಕೆ ಕ್ರಯವೇನೆನಲ್‌' ಪಣ 
ಚತುರ್ಥಾಂಶಮೆನೆ (ಚಿಬಪ್ಪ, ೫೨-೫೦); ಹತ್ತು ಪಣ ನೆಚ್ಚ ಮಾಡಿ, 
ಹೋಗಿ ಆ ಅರ್ಧ ಪಣವನ್ನು ಹಿಂದಕ್ಕೆ ತಂದನು (ಕಸಂ. ೨೭). 
೮. ಎರಡು ತೊಲ ಅಥವಾ ನಾಲ್ಕು ಹಾಗದ ತೂಕ: “ಸಿಕ್ಕಿ 
ಸಲ್ಫೇಳೆಯೆರಡುನುನೊಂದು. ಪಾಗಮುವು ನಾಲ್ಯಾಗೆ ಸಣಮೆನಿಕ್ಕು” 
೧೦೪-೧೧). ೪. ಬೆಲೆ; ಕಿಮ್ಮತ್ತು; ಮೌಲ್ಯ; 
ಕ್ರಯ. ೧೦. ಹಣ; ಧನ; ದ್ರವ್ಯ H ತದ್ಭರ್ಶನಮಾತ್ರದಿಂ ಗುಣ 
ಪಣಕ್ಕಾ ನಾನಗಂ ಮಾಲುವೋದೆನೊ (ಕಾದಂಉ. ೮೧) ; ಪಣಮಿಲ್ಲದೆ 
ಯಟಮಟಸುವ ಬಣಗುಗಳಂ ಸೆವವಣಟ್ಟು ಬಿಟ್ಟು ಧನಿಕರೊಳಗುಣಮಂ. 
ನೆಗಟ್ಟು ಕೂರ್ಮೆಯಿ£ಯೆ] ಸಣನುಂ 'ಸಾಧಿಸುವಳಾವಳವಳೇ ಬೆಲೆನೆಣ್‌ 
(ಉದ್ಭಟ, ೧೦-೬೬); ಉಣದುಡಜೊಡಲ ಹಂಡಿಸುವಾಯಸವಿಲ್ಲ ಪಣವ 
ನೆಚ್ಚಿಸುವ ಪಾಡಿಲ್ಲ ಗುಣನಂತೆಯರೆಸಗುವ ಪತಿಶುಶ್ರೂಸೆಗೆಣೆಯಹ 
ತಪನಿನ್ನೊಳವೆ (ಹದಿಬ, ೨-೨೨) ; ಪೆತ್ತ ಕೊಡಗೂಸಂ ಪಣಕೆ ಮಾಲಾಡಿ 
ಒಡಲಂ ಪೊರೆನಟಒಡಲಿಂಗೆ , . . ಕಣ್ಣೆ ಕಾಣಲ್ಛಾರಥೊಂದು ಮೈಮೆ 
ನೆತ್ತು ನಿಂದಿರ್ಕುಂ (ರಾನಾಕ್ವ, ೬೪-೩). ೧೧.ವ್ಯಾಪಾರದ ವಸ್ತು, 
ಸರಕು. ೧೨. ವ್ಯಾಪಾರ; ವ್ಯವಹಾರ: ವಾಣಿಜ್ಯ ; ಉದ್ಯಮ: 
ವಿಪುಳಸುಖದಂದದಿ೦ ನಿಜನಪುನಿನೊಳಾತ್ಮನೆ ವಲಂ ಸ್ವಸಂವೇದ್ಯಂ 
ತೋರ್ಪುಪೆಚಿತ ಪಣಂಗದೊ([ಳೊ]ಳ್‌ ಬುದ್ಧ ಪೂರ್ವಚರಿತಂಗಳಿಂ. 
ಸಮಂತನುಮೇಯಂ (ಧರ್ನುನಾ. ೫-೧೧೮). ೩. ಮಾರಾಟದ ಸ್ಥಳ; 
ಅಂಗಡಿ: “ಆ ಪಣಂ ನಿನಣಿ ಸಣ್ಯುನಂಗಡಿಯೆನಿಕ್ಕುಂ” (ಮಂಗರಾ, 
೧೪. ಒಂದು ನಿರ್ದಿಷ್ಟ ಅಳತೆ. ಪ್ರಮಾಣ : 
“ಸಣಮೆನಲೈ ಪ್ರಮಾಣಂ” (ಕಶರ. ೬೩) ; ಭತ್ತ ನಾಲ್ಕಕೆ ನಂದಂ 
ಇಕಣ್ಯನೆಂನಿಪುದದು ನುತ್ತೆ ಸಂಚಕಕೊಂದು ಪಣಮಕ್ಕವು ಪಣ 
ಮೂನತ್ತೆನಿಸಲಡು ನಿಷ್ಯ (ಭಾಸ್ಕರ, ೭೪-೬). ೧೫. (7): ಯಣ 
ದುರ್ಫಟಿಂಗಳಾದ ಪಣಂಗಳಂ ಕುರಿಯಂನಂತೆ (ಸಾಗಂಧಿ. ೧೭೭-೨೦); 
ಸೌಗಂಧಿಕಾಡೇನಿಯರು ಕೆಲವು ಪಣಂಗಳಂ ಕುರಿತುಯಿರುವರು(ಸಾಗಂಧಿ. 
೨೨೬-೨೦). ೧೬. (?) : ಕುದುರೆಗೆ ಕಾಸಟ್ಲು ಎಜಕಿಯಸ್ಪೆನ ಪಣನು 


(ಮಂಗರಾ, 


೫೮-೮), 


ಪಣ್ಕ 


ಕಾದಿ ಸತ್ತ ನಾಗನರ್ಮುಕ ಇ ಕೊಟ್ನ್ನಾ x ೫ ೫ ಮತ್ತ ಮ್ಮ ಅಜನರ್ಮ್ಮ 
ಗಂಗರ ಬೆಸಡೆಸಣ್ಹಾ ಚೇ ಸ ೫ಗಜನೊಬಿಮ್ಟಕೆ ಕಾದಿ ಸತ್ತೊಡೆ (ಎಕ. 
31, ಜಗಳೂ. ೧೯-೩; 907), 

ಪಣಕ್ಕಿಡು- ಪಣವಾಗಿ ಒಡ್ಡು ; ಒತ್ತೆಯಾಗಿ ಇಡು: ಒಬ್ಬ 
ಸಾಮಾನ್ಯ ದಾಸಿಗಾಗಿ ನಿನ್ನ ಪ್ರಾಣಗಳನ್ನೂ ಸಣಕ್ಕಿಡಲು ಸಾಹಸ 
ನಿನ್ನಲ್ಲಿ ಇದೆಯೆ ? (ಬಾಣಆ. ೩೨೧) ; ಯಾವತ್ತು ಸಾಧನಗಳಿಂದ ಸರ್ವಸ್ವ 
ನನ್ನು ಪಣಕ್ಕಿಟ್ಟು ಫಿರಂಗಿಗಳನ್ನು ಹಿಂದುಸ್ತಾನದಿಂದ ಹೊರಗೆ ಅಟ್ಟ್ಭುವು 
ದನ್ನು ನೋಡುವುದೇ ನನ್ನ ತೀವ್ರ ಇಚ್ಛೆ ಯಾಗಿದೆ. (ಪ್ರಬಂಧ. ೫೭). 

[ಸೆಂ] 
ಪಣ "ಸಣಬು' ನೋ. 


ಸಣ್ಯ (ಪ್ರ). ಒಂದು ಭಾವವಾಚಕ ಪ್ರತ್ಯಯ : ಒಡ್ಡವಣೆ,ಚಡ್ಡಣೆ | 


* « * ಎಂಬ ಶಬ್ದಗಳೂ ಅವುಗಳ "ಣೆ? ಅಂತ್ಯವೂ ವೀರಪಣ, ಜಾಣಸಣ, 
ವಿಸ್ತಾರಪಣ ಈ ಭಾವನಾನುಗಳಲ್ಲಿಯೆ "ಸಣ' ಉಪಪದವೊ ಮರಾಠಿಯ 
ಕಂಡಿತನಾದ ಪ. ಪ್ರಭಾವವನ್ನು ತೋರಿಸುತ್ತವೆ. (ಕಸಾಚ, ೨೬೧). "ಜಾಣ 
ಪಣ', “ತತ್ತು ಸಣ' ಪಾ. 

ಪಣಒಡ್ಡ್ಮು "ಸಣವೊಡ್ಡು' ನೋ. 

ಸಣಂಕು "ಪಳುಂಕು' ನೋ. 

ಪಣಂಗುಳಿ (ನಾ). ಜೂಜಾಡುವ ಸ್ವಭಾವದವನು; ಜೂದಾಳಿ: 
ಲಂಚಮಂ ಕೊಳ್ವಂ, ಲಂಚಂಗುಳಿ ಏಪಂ ಸಾಲಂಗುಳಿ, ಆಟಿಂಗುಳಿ, 
ಪಣಂಗುಳಿ, ಪಣ್ಣುಳಿ, ಕಾಯ್ಗುಳಿ (ಶಬ್ದಾನು. ೪೧೪ ಪ್ರಯೋ). 

[ಪಣ್ಯ---ಗುಳ್ಳಿ(-ಆ-ಕುಳ್ಳಿ)] 

ಸಣಂಚು "ಸಳಂಚ್ಯು' ನೋ. 

ಡಿಪೆಣಂಜೆ "ಬಣಂಜೆ' ನೋ. 

ಪಣಕಟ್ಟು (ಕ್ರ). ೧. ಜೂಜಿನಲ್ಲಿ ಹಣ ಅಥವಾ ವಸ್ತುವನ್ನು 
ಒಡ್ಡು; ಬಾಜಿಕಟ್ಟು ನ ಪಣ, ಕಟ್ಟು ವವನ ಹತ್ತರ ಹೆಣಗಬಹುದು, 
ಹಣ ಕೂಡಿಸುವನನ ಹತ್ತರ ನಿಲ್ಲಲಾಗದು (ಗಾಜಿ). ೨. ಪ್ರತಿಜ್ಞೆ 
ಮಾಡು ; ಸಣತೊಡು': ಮಾಡಿ ಮಡಿಯಲೆಂದು 'ಸಣ ಕಟ್ಟ ದುಡಿದ 
ಕೆಲವರಲ್ಲಿ "ಬದುಕಿ ಉಳಿದವರ” ನೆರವೂ ಅವರಿಗೆ ಇದೆ ಗು ೧೬೦). 

. [೫ರ 4-ಕಟ್ಟು 1] 

ಪಣಕಟ್ಟು,, ಪಣಿಕಟ್ಟು, ಫಣಕಟ್ಟು (ನಾ). ' ೧. ಜಾತಿ 
ಪದ್ಧತಿ, ಕಟ್ಟಳೆ : (೪. ೨. ಗುಂಪು; ಪಂಗಡ; ವರ್ಗ; 
ಪಕ್ಷ: ಇದರೆ ವಿಚಾರಣೆಗೂ ಆೆಕ್ಕವನ್ನು ಬರೆವುದಕ್ಕೂ ಗುರಿಕಾರ, 
ಶ್ಯಾನಭಾಗ ಮುಂತಾದ ಆಯಾ ಪಣಕಟ್ಟನ ಜನಗಳನ್ನು ನೇಮಕ ಮಾಡಿ 
ದರು (ಮಹಾವಂ, 1, ೧೨೮) ; ಇವನಂತಹ ಸುಸಂಸ್ಕೃತನೂ ವೀರನೂ 
ಮನೊ (ಸಾಯನಿಷ್ಣಾ ತನೂ ನಮ್ಮ ಅರಮನೆಯ ಪಣಕಟ್ಟ ನಲಿ ಬೇರಾರಿ 
ದ್ದ 8 (ಬೆಟ್ಟಿ ಅ. ೧೩೯-೭). “ಬುಡಕಟ್ಟು > ಸರಾ. ಪಣಿಕಟ್ಟು ; 
೨. ಈ ಗ್ರಾ ಮದ ಸಣಿಕಟ್ಟು ied. ಶಾನಬೋಗ ಪಟಣ 
ತಳವಾರ ಸ ಬೇಗಾರ ತಣ ತಿಮ್ಮ ಆಯಗಾರ ಸಹ ನನ್ಮು ಮೊಕ್ತ 
ನೀನು ಬಂದು ನಮ್ಮ ಸ್ತಳದಲ್ಲಿ ಅಜಕಿಕೆ ಮಾಡಿಕೊಂಡು (ಎಕ. ೫1, 
ಹಿರಿಯೂ, ೩೬-೧೫ ; 1533 7). ಫಣಕಟ್ಟು : ೨. ನಾನಾ ಫಣಕಟ್ಟ 
ನವರು. ಬರಶಿ ಕೊಟ ದಾನಶ್ಯಾಸನದ ಪತ್ರಾ (ಎಕ, ೫೪1, ಗುಬ್ಬಿ, 
೮೩-೮೫ ; ಸು, 1672); ಅನೆಕಲ್ಲುವುಭಯಪೇಟಿಯಲ್ಲಿಯಿರುವಂಥಾ ಸೆಟ್ಟಿ 
ನರ್ತಕರು ಮುಂತಾದ ಸಮಸ್ತ ಫಣಕಟ್ಟು 'ಜನರಿಗೆ ದೇಶದ ನೇಟಿಯಲ್ಲಿ 
ನಂದಿಕೋಲು ಮೆರವಣಿಗೆ ನಿಮಿತ್ಯವಾಗಿ , . . ಕಲಹ ಬಂದು (ಎಕ.1%, 
ಹೊಸಕೋ. ೧೦೫-೯; 1693) ; ಮೂಗೂರ ಸೋಮರಾಜೈಯ್ಯ ಆರಶಿ 
ನವರ ಕುಮಾರರು. ದೇವರಾಜೈಯ್ಯ ಅರಶಿನವರು ಫಣಕಟ್ಟ ನ ಉದ್ಯೋಗ 


೫೧೬೯ 


20 


80 


35 


40 


45 


ಪಣತಖಾನೆ 


ಸ್ತರ ಸುಸಂಮ್ಮುತದ ಮೇಲೆ ನೇಮಕಾ ಮಾಡಿಸಿದ ದಾನಶಾಸನದ ಕ್ರಮ 
ವೆಂತೆಂದರೆ (ಮೈಆರಿ, ೧೯೩೩, ೩೧-೨೯; 1797). 
[ಪಣ್ಯ(-ಆ ಬಣ್ಣ )+ಕಟ್ಟೊ ,] 

ಪಣಕಾಂತೆ (ನಾ).ವೇಶ್ಯ ; ವಾರಸ್ತ್ರೀ : ಭಾನಂ ತಾಂ ತಳರ್ದು ಬೇಡೆ 
ಶಿನಗಣಚಿಂತಾಮಣಿ ಬಸಪೋೀನನಂಬನನುನದಂ ಎನೆ ಕೇಳ್ಮಾ ಪಣಕಾಂತೆ 
ದೂರಿಗೆ ಪಸಾಯಂಗೊಟ್ಟು (ವೃ ಷವಿ, ೮-೨೫). [ಣ್ಯ ಕಾಂತೆ] 

ಪಣಕ್ಕನೆ (ಅ). ಒಂದು 'ಅನುಕರಣಾವ್ಯ ಯ; ಪಕ್ಕನೆ; ಪುಣಕ್ಕನೆ: 
ಬೆಕ್ಕು. » ಬದುಕಿದೆಯಾ ಬಡಜೀವವೇ ನಬ ಬಲೆ ಬಿಚ್ಚಿ ತೋ ಇಲ್ಲವೋ, 
ಪಣಕ್ಕನೆ ನೆಗೆದು, ಆಲಡ ಮರದಲ್ಲಿ ಮರೆಯಾಯಿತು (hes, ೪೮), 

[ಸಣಕ್ಳು ---ಅನೈ] 

ಪಣಗೈ (ಕ್ರಿ). ಸಣವಾಗಿ ಒಡ್ಡು; ಸಂದ್ಯ ದ ವಸ್ತುವಾಗಿ ಮಾಡು: 
ಮಾರಿಯ ಶೀಲನನು ಪಣಗೈದು, ತಾಃ ಭೆ ಬಾಳಿ ಬದುಕಲು ಏಕೆ ರಾಜ್ಯ 
ವಾಳುವುದೇಕೆ?.(ನಡೆದಾ. 1, ೪೨೬), [ಪಣ್ಯ --ಗೈ(-೮ ಕೆಯ )] 

ಸಣಗೊಳ್‌ (ಕ್ರಿ). ಒತ್ತೆ ಹಣವನ್ನು ತೆಗೆದುಕೊಳ್ಳು ; ಒತ್ತೆ 
ಯಿಟ್ಟು ಕೊಳ್ಳು : ಪಣಗೊಳ್ವಳ್‌ ಚೆಲ್ಲದಿಂದಂ ಚದುರನ ಚದುರು ಸೇಸೆ 
ಗೊಳ್ಳಳ «ಎ» ಇಂತೀ ಗಣಿಕಾಸಂಜೋಹದೊಳ್ಳೆ (ಸೆಯೆ ಪುರುಷಗುಣ 
ಶ್ರೀಗಳಗ್ರಾಹಿಯಲ್ರೆ € (ಲೀಲಾನ, ೨-೯೭). [ಪಣ್ಯ -- ಕೊಳ್‌] 


ಪಣತ, ಪಣಥ, ಪಳಥ, ಬಣತ, ಬಳತ (ನಾ): ೧. ದವಸ ಧಾ 


ಗಳನ್ನುಸಂಗ್ರಹಿಸಲು(ಸಾಮಾನ್ಯ ವಾಗಿ ನೆಲಮಟ್ಟ ದಿಂದ ಮೇಲೆ) 
ಕಟ್ಟಿದ್ದ ಮೇಲ್ಭಾಗದಲ್ಲಿ ಜಾಗಿಲುಳ್ಳ ಅಥವಾ ಹೆಂತಗಳಿಂದ 
ಕೂಡಿದ ಬಾಗಿಲುಳ್ಳ ಕೊಠಡಿ ; ಕಣದ ಭತ್ತದ ಪಣತದ ಮೇಳು 
ಹತ್ತೆಂಟು ಸೂಚನೆ ಬಸ್ಮುಸಾಲೆ (ಕಾಲಸಂ. ೭೮-೮) ; 
ಲಕ್ಷದ ಜೀವರುಗಳೆಂದೆಂಬ ಬೀಜನ ಸೃಷ್ಟಿಕರ್ತ ನುಂಬೆಳಸಿಗೆ ಪಣತವ 
ಕಟ್ಟ ದಂದದಿ ಪೊಂಬೆಟ್ಟ ಕಣ್ಣಿ ರಂಜಿಸಿತು (ನೋಹತ. ೨-೧೨) ; ಇಂತರೆ 
ಮನೆಯಂ ರಚನೆಗೈಸಿ ತದುಪಯುಕ್ರಮಾದ ಬೊಕ್ಕಸ ಭಂಡಾರ ಲಾಯ 
ಗಜಾಶ್ವಶಾಲೆಯಂಗ್ರಾಣ ಪಣತ ನುಂಂತಾದ ' ಮಹಲ್ಗಳಂ ನಿರ್ಮಾಣಂ 
ಗೈಸಿ (ಕೆಳನೃ. ೧-೧೦೫) ; ಆರಮನೆಯನ್ನು ಕಟ್ಟಿಸಿ ಬೊಕ್ಕಸ ಭಂಡಾರ 
ವುಗ್ರಾಣ ಜಾನಶಾಲೆ ಸಣತ ಮುಂತಾಗಿ ಕಟ್ಟಿಸಿ (ಕೆಳನಂ. ೩೨-೨); 
ಮನೆಯ ಒಂದು ಸಕ್ಕದಲ್ಲಿ ಬಚ್ಚಲುಮನೆಯೂ ಇನ್ನೊಂದು : ಪಕ್ಕದಲ್ಲಿ 
ಪಣತದ ಕೊಟ್ಟಿ ಗೆಯೂ, ಇದ್ದುವು (ಸಂಜಪಂ, ೧೫೪). ಪಣಥ : 
೧. ಮನೆಯ ಹಿಂಭಾಗದಲ್ಲಿ ಹಸುಗಳ ಕೊಟ್ಟಿಗೆ, ಸ್ನಾನದ ಮನೆ(ಬಚ್ಚಲು 
ಮನೆ), ಸೌದೆಯ ಕೊಟ್ಟಿಗೆ, ಪಣಥ (ಕಣಜ) ಇವು ಮನೆಗೆ ಹೊಂದಿ 
ಕೊಂಡು ಇರುವುವು (ಮಲೆನುಂ, ೯). ಪಳಥ ೧. ಕಳುನ ಸಾ! ಇಯಣ್ಣ 
ನವರು ಅಗ್ರಹಾರವ ಮಾಡುವಲ್ಲಿ ಪಳಥ ಬಿಡುಗೊಡೆಯಾಗಿ ಬಿಟ್ಟಿ ಗೆ 
೨೧೪ (ಎಕ. ೪1,ಕಡೂರು.೪೯-೩೩; 1291). ಬಣಿತೆ: ೧.' ಅಲ್ಲಿ ಬಡದ 
ಮನೆಯಲ್ಲಿ ಕುಳಿತುಕೊಂಡಾಗ, ನೀನು ಅಂಜಿಕೊಳ್ಳ 
ಬಹುದು (ಮಹಾತ್ಮಾ, ೪೯). ಬಳತ : ೧. ಹಸಿರು ಜೊರೆನಾಗ 
ಅದನ್ನು ಕೊಂಡಾಗಲೀ, ಬೆಳೆದಾಗಲೀ, ಕೆಡದಂತೆ ಮತ್ತು ಒಣಗದಂತೆ, 
ಬಳತಕ್ಕೆ ಹಾಕಿ... ಕಾಯಿಸಿ ರಿಸಿಕೊಳ್ಳಿ ಬೇಕಾಗುವುದು (ಗೋಗ್ರಾಸ, 
೪೯). ೨. ಬಿದಿರಿನಿಂದ ಅಥವಾ ಚಾಪೆಯಿಂದ ಹೆಣೆದು ಮಾಡಿದ, 
ಧಾನ್ಯವನ್ನು ಸಂಗ್ರಹಿಸುವ ಸಾಧನ; ತೊಂಬೆ; ಗಳಗೆ. 
&. ತೆಳ್ಳಗಿರುವ ಗಳು ; ಬಿದಿರಿನ ಸೀಳು; ದಬ್ಬೆ : ಯಾಕೋ, 
ಬಳತದ ಹಾಗೆ ಬಳುಕುತ್ತಿ ? (ರೂಢ). [?./ಮರಾ. ಬಳತ, ಬಳದ] 

ಪಣತಖಾನೆ (ನಾ). ಎ ಪಣತ ೧ : ಪಣತಖಾನೆಯಲ್ಲಿ ಹಾವು ಸೇರಿ 
ಕೊಳ್ಳು ವ ಸಂಭವವಿರುವುದರಿಂದ ದೀಪನಿಲ್ಲದೆ ಕತ್ತ ಲಲ್ಲಿ ಅಲ್ಲಿ ಇಳಿಯಂ 
ವುದು eds (ರೂಢಿ). [ಪಣತ + ಬಾನೆ] 


ಎಂಬತ್ತು ನಾಲ್ಕು 


ಪಣತಿ, 


ಪಣತಿ, (ನಾ). ಹೆಂಗಸು ; ಸ್ತ್ರೀ : ಸಣತಿ ನಿನ್ನನು ಸುತ್ತು ರಕೊಯ್ವೆಣಿಕೆ 
ಯಿಂದಾ ಬಂದೆನೇತಕೆ ಬಣಗುಮರ್ತ್ಯನ ಭಜಿಪೆ ಮತ್ರಿಯೆಯಾಗು 
ನೀನು (ಅರಾನಾ, ೩-೭-೩೬); ಶಂಖೆಯಿಂಲ್ಲಾದೆ ಆಳುವಂಥಾ' ಬಿಂಕಾ 
ವಾದಾ ಥೊರೆಗಾಳಿವರೂ ಸಂಕಜಾಕ್ಷಿ ಕೇಳೂ ಯನ್ನುತಾ ಆ ನಳಾರಾಜಾ 
ಸೊಂಕದಿಂದಾ ಫೇಳ್ಮಾ ಪಣತೀಗೆ (ಯನಳ. ೪೬), "ಮಡದಿ' ಪರಾ. 

(ದೇ.॥ ತೆಲು. ಪಣಂತಿ, ಪಡಂತಿ] 

ಪಣತ್ಮಿ "ಸಣಿತೆ' ನೋ. 

ಪಣತೀಸ (ನಾ). ಮೂವತ್ತೈದು ಎಂಬ ಸಂಖ್ಯೆ : ಸಣತೀಸ-ಣನೋ 
ಅರಹಂತಾಣಂ ಣಮೋ ಷ್‌ ೫೦... ಣಮೋ ಳೋಏ ಸನ್ವಸಾಹೊಣಂ 
ಎಂಬೀ ಪಂಚಪದಣ ಮೂನತ್ತದ್ದುಕ್ಕ ರನುಂ (ಸಸಾರ. ೫೩೫) ; ಪಣತೀಸಂ 
ಸೊಳಸವಂ ಪಣ ಚದುದುಗಮೇಗಮೆಂದು ಪೇಳ್ವಾಗಮದಿಂ ಗಣಿಯಿಸು 
ನಡೆ ಸನಿದಂ ಸ್ರಣುತ ಶ್ರೀಪದಮೆನಿಪ್ಪ ತತ್ಪಂಚಸದಂ (ಶ್ರೀಸದಾ. ೫), 

ನನಾ * ಪಣತೀಸ./ಸಂ. ಪಂಚ ತ್ರಿಂಶತ್‌] 

ಪಣತೆ "ಸಣಿತೆ' ನೋ. 

ಪಣತೆಸೊಡರ್‌, ಹಣತಿಸೊಡರು (ನಾ). ಮಣ್ಣಿ ಕ್ಲೈನ ಅಥವಾ 
ಲೋಹದ ದೀಪದ ಬಟ್ಟಲಿನಲ್ಲಿ ಹಚ್ಚಿದ ದೀಪ ಜ್ಯೋತಿ: 
ವಿಂಕೃಳೃರೆಗೆ ಪಣತೆಸೊಡರ್ನ ಪಿಡಿದು ನೋಡಿಸಳಯೋನಿಜೆಯ ನೇಮದ 
ರೊಪಮಂ (ಶ್ರೀಉಾಮಾ, ೧೩೬-೩೨೦). ಹಣತಿಸೊಡರು : ಇರುಳು 
ಗಾಳಿ ಬೀಸುವಾಗ ಹಣತಿಸೊಡರು ಹೆದರಿದಂತೆ ತಾನು ತಣ್ಣ ಗಾದೇ ನೆಂದು 


ಚಳಿಚಳಿ ನಡುಗುತಲಿತ್ತ ಶುಭ ನುಡಿಯೆ ಶುಭ ನುಡಿಯೆ ಶಕುನದ ಹಕ್ಕಿ 
. (ನಾಡಲೀ, ೩-೧೧)... [ಪಣತೆ( ಆ.ಪಣಿತೆ) .- ಸೊಡರ್‌] 
ಸಣತೊಡು (ಕ್ರಿ). ಪ್ರ ತಿಜ್ಜೆಮಾಡು: ದೃಢಸಂಕಲ್ಪವನ್ನು 


ಮಾಡು ; ದೃ ೃ ಢನಿಶ್ವ. ಯವನ್ನು ಹೊಂದು: ಕನ್ನಡನಾಡಿನ ದಂಪತಿ 
ಗಳೆಲ್ಲ ಗ್ರ ಗ್ರಂಢರಾಶಿಯನ್ನು ಉಳಿಸಲು ಹಾಗು ಬೆಳೆಸಲು ಪಣತೊಟ್ಟರು 
(ದಾನಚಿಂ. ೧೭೫); ಜೊಪ್ಪ ಣ...ಸ್ವಾಮಿಯ ಸೇನೆಯನ್ನು ತ್ರಿಕರಣ 
ಪೂರ್ವಕವಾಗಿ ಮಾಡುನೆಸೆಂದು! ಪಣತೊಟ್ಟ 


(ಶಾಂತಲಾ, ೧೪೧): 


ನಿರ್ದಯೆ'ಯಿಂದ ಭೂವಿಯನ್ನು ಸುಡಲು ಪಣತೊಟ್ಟ ಸೂರ್ಯನ ಕಿರಣ ! 


ಗಳ ಪ್ರಖರತೆಯಿಂದ ಅವಳಿಗೆ ಕಣ್ಣು ಮುಚ್ಚು ನಂತೆಯೇ ಆಯಿತು 
(ಮಣ್ಣಿಮ, ೩) [ಸಣ್ಣ -- ತೊಡು] 

ಪೆಣಥ ಗಪಣತ' ನೋ 

ಪೆಣಬು, ಪಣ್ಮ (ನಾ). ಚಿಕ್ಕ ಸೇತುವೆ ; ಸಾರ: (ಹಿ]ರಯಕುರ್ವ 
[ಯೆ]ಕೇಕುರ್ನ ಕಲ್ಲೋನಾಯತಕಿತ್ತಿಕುರ್ನ . , . ಅನುಪು ಕಟಗೆ 


ಜಗಳ ಹೆಜುಗೋಲನರು ಕೊಡುವ ತೆಜಕಗೆ ಸಹವಾಗಿ (ಸೌಇಇ, 1೪, 
೨೫೫-೧೧; 1513); ನಾನು ಕುದುರೆಯಿಂದ ಇಳಿದು, ಅನರ ಸಂಗಡ 
ಅಲ್ಲಿದ್ದ ಒಂದು ಸಣ್ಣ ಸಣಜಿನ ಕೈನಿಡ ಮೇಳೆ ಕುಳಿತು, ವಿಷಯವೇನೆಂದು 
ಕೇಳಿದೆ (ಕಲನೆ. ೨೧೨). ಣ್ಣ: ಅಲ್ಲೊಂದು ನದಿ. ಅದನ್ನು ದಾಟು 
ವುದಕ್ಕೆ ಂದು ಹಾಕಿದ್ದ ,ಸಣನನ್ನು ಕಿತ್ತುಹಾ ಕಡ್ದಾ ರೆ (ಭಾಟೀವ, ೭೫). [?] 
ಸೆಣಭಾಮಿನಿ (ನಾ). ಜು ಸಿಣಕಾ ಂತೆ: ಪರಿನುಳಕೊಯ್ಯನಾನರಿಪ 
ತುಂಬಿ ಮುಂಗಿಲ್ಲ ಣಿಳಾನಿಲಾಸನುಂದಿರಚಲದಗ್ರ ಘಂಟಿಯುಲಿ ಮೇಘರನಂ 
ಪಣಭಾನಿಂನೀನಿಲೋಲರುಚರಕರ್ಣಪತ್ರರುಚಿ ಮಿಂಚು ನವೋತ್ಸ ಲನಿರ್ಗಮ 
ತ್ರಸೂನರಸಕಣಾಳಿ ನೃಷ್ಟಿಯೆನೆ 
[ಸಂ, ಪಣಭಾಮಿನೀ] 


(ಯಾದಚಂ, ೩-೭೮). 
ಪಣನು "ಪಣವ,' ನೋ. 
ಪಣರವಾಡಿ (ಸಾ). ಒಂದು ಸ್ಥ ಕಳದ ಹೆಸರು (?) : ಪಣರನಾಡಿಯ 

ರಟ್ಟಿ ಗಡನಣ್ಣ ಪಯ್ಯನ ಮಗ ಆಸಗೆಯ್ಯ (ಎಕ. ೪, ಚನ್ನ್ನರಾ, ೨೬೭-೧೨; 

971). (?-ಪಾಡ್ಮಿ] 


ಕಾರವೊಲೊಪ್ಪಿ ದುದಲ್ಲಿ ' ತಣ್ಣೆ ಲರ್‌ |" 


೫೧೭೦ 


39 


40 


45 


ಸಣವು, 


ಪಣವ, ಸಣಮ'(ನಾ). ಪ್ರಣವ; ಓಂಕಾರ : “ಪಣವ. ಪ್ರಣವ: 
ಓಂಕಾರ? (ತದ್ಯಕೋ. ೨೪). ಹಣವು : ಸೋಬಾನಕ ನೀ ನಡಿಯೆ 
ಸೊಬಗಿನ ಚಿಂತಾನುಣೆಯೆ ಓನೆಂಬ ಪಣನು ಒಳಗೆಲ್ಲ ಮುಂದ್ದು ಮುಂಖದ 
ನೋಹನ್ನ್ನಿ ದನಿಯ ಕೊಡ ಬಾರ (ಲೋಕಗೀ. ೧೦). [ಸಂ. ಪ್ರಣನ] 

ಸೆಣನ, (ನಾ). ಒಂದು ಬಗೆಯ ಚರ್ಮವಾದ್ಯ : , “ಡಿಂಡಿಮುಃ।, 
ಪಣನ॥--ಈ ೨ ಸಳ(ಟಿ)ಹಂಗ.(ಹಲಾಯು. ೧೭-೯೭) ; 'ಅನೇಕ ಶಂಖ 
ಕಾಹಳಭೇರೀಪಣವರುುಲ್ಲರೀ ಮೃ ದಂಗತೂರ್ಯಂಗಳಂತಕಾಲಾಂತಕನಿಕಟಾ 
ಟ್ಟಿ ಹಾಸಂಗಳೆಂಬಂತೆ 'ಮೊಟಿಗೆ (ಸಂಸಭಾ. ೧೧-೩೩ ನ) ; ಒರ್ವ ಪಾಣ 
ವಿಕನ ಪೆಗಲ ಪಣನಮಂ ತನ್ನ ಪೆಗಲೊಳ್‌ ತಗುಳ್ಳಿ ಕೊಂಡು . , . 
ಬಾಜಿಸುವ ವಾದ್ಯನಿದ್ಯಾಧರನ ನಾದನವೈದಗ್ಗೆ ಗಂ ನುರುಳ್ಗೊ ಂಡು 
(ಅರ್ಥನೇ. ೬-೩೯ ನ); ಭೇರಿ ಪಟಿಹ ನಿಸ್ಸಾಣ ಕಾಹಳೀ ಮುರಜ ಪಣನ 
ಮೊದಲಾದ ವಾದ್ಯ (ಸೌಗಂಥಿ, ೨೩೦-೧೩); ಆನೆಯ ಮೇಲೆ. ಘಂಟಿ 
ಯನ್ನೂ ಪಣವನನ್ನೂ ಬಾರಿಸುತ್ತ ಚೌಕಗಳಲ್ಲೆಲ್ಲಾ ನನ್ನ ಜಯವನ್ನು 
ಘೋಷಿಸಲಿ | (ಟು ೨೧೯). [ಸಂ.] 

ಪಣನಕ (ನಾ). [ಛಂದ] ಒಂದು ಬಗೆಯ ಛಂದಸ್ಸು ; 
ಎಂಬ ಹತ್ತನೆಯ ಛಂದಸ್ಸಿನಲ್ಲಿ ಹುಟ್ಟಿದ ಪ್ರತಿಪಾದದಲ್ಲಿ 
ಮನಯ ಗಣಗಳು ಮತ ಒಂದು ಸೆರುವಿನಿಂದ ಕೂಡಿದ 
ಹತ್ತು ಅಕ್ಷರಗಳಿರುವ ಒಂದು ಸಮನೃತ್ತ ಭೂನಾಕಾಂತದೊಳಿಕೆ 
ತೋಯೊೋಶಂ' ತಾನೆಂದುಂ ಪಣನಕ ನಾನುಂ ಕೇಲ್ಲೀನಿಂತೀ ಶತೆಜನಣಕಿ 


ಸಂಕ್ತಿ 


ದೋದೆಂದುಂ ನಿಾನಾಕ್ಷೀ "ಯತಿ ಗಿರಿಯೊಳ್ನಿಲ್ಫುಂ (ಛಂಜೋಂಬಂ 
೧-೧೦೭). [ಸಂ] 
ಪಣವಧು (ನಾ). ಸೂಳೆ; ನೇಶೈ ; ಗಣಿಕೆ : . “ದಾರಿಕೆ ಲಂಜಿಕೆ 


ಪಣವಧು ವಾರಾಂಗನೆ ಗಣಿಕೆ Fp ಬೆಲೆನೆಣ್‌” (ನಸ್ತು ಕೋ. 
೫೩-೭); ಪುರೊರೆವಸಂಗೂರ್ನಸಿ ಕೂರ್ತಸಳ್‌ -ಪಣನಧೂಸ್ಮೇಹವ್ಯ 
ಪೋಹಂ ಗಳಂ (ಅನಂಪು. ೮-೫೪) ; ಹರಿದಿಕ್ಚ ಕ್ಬೆ [ಸಾಲಾಂ, ದೀಕ್ಷ]ಣವ 
[ಸಾತಾಂ, ತ]ಧರಿ ಬರೆ ಹಿನುಕರ ಖರಕರಕೊಂಜೆ "`ಿಎಿದೂಳನುರಕ್ತ ತೆಯಿಂ 
ನೆರೆನಳ್ಗಡ ನಸುನಿತ್ತೊಡೆ ಸರ ಮೃ ದುಶಠಿನರ್ಕಳಿರ್ವರಂಂ ಗಣಿಕೆಯರೊಳ್‌ 
(ರಾಜಶೇ. ೧೨-೨೭). *"ಪಣನಧೂಗೇಹ' ಪರಾ, [ಸಂ. ಸಣನಧೂ] 
ಫೆಣನಧೂಗೇಹ (ನಾ). ಸೂಳೆಯ ಮನೆ; ವೇಶ್ಯಾ ಗೃಹ: ಗುರು 
ಸೌರಭ್ಯಸಂದೋಹಭಾರಾಕಳಿತೆಂ ಬಂದೊಯ್ಯನೇ ಸೂದಿದುಡೂ ಪಣನಧೂ 
ಗೇಹದಿಂ ಗಂಧವಾಹಂ ( ಆಶ್ರಪು. ೮-೪೫), [ಸಂ.] 
ಪಣನಧೂಟ (ನಾ). ..ಸಣವಧು : ಸಲ್ಲನ ಜಂಗನುಂ ಸಣನಧೂಟಿ 
[ಐ2590. ಟೈ, ತಿ]ಯ ಗೇಹದೊಳಿರ್ದು ಬೀಯ: ದಿಜ್ಞ ಧನಂಗಳಂ ಬಸನ 
ನಿತ್ತ ಸನೀಗಳೆ ಬೇಡಿ ತರ್ಪುದೆಂದಲ್ಲಿಯ ಚೇಟಿಯಂ ಕಳುಫೆ (ಸೃ 
೮-೨೦). [ಸೆಂ. ಸಣ: 
ಪಣವಬಂಧ (ನಾ). [ಕಾನ್ಯನಿಾ] ಚಿತ್ರಕಾನ್ಯದ ಬಂಧಗಳಲ್ಲಿ 
ಒಂದು ಪ್ರಕಾರ; ಇದು ಸಣನಬಂಧನುಂಂ ಗೋನೂತ್ರಿಕೆಯುವುಕ್ಕುಂ 


(ಮುದತಿ, ೧-೪೦ ಐ), [ಸಂ ಪ್ರಣನಬಂಧ] 
ಸಣನು,, ಫಣ್ಯ, ಹಣ, ಹಣವು (ನಾ). ೧. ದುಡ್ಡು ; 
ಧನ; ದ್ರವ್ಯ: ರಕ್ಕಸಿಯರನುನೆಯ ಬೆಲ್ಲದಂತೆ ಕಲ್ಲ ಬಿಡನೆ 
ಯೊಳಿರ್ದ ಪಣನಿನಂತೆ ಸಿಡಿಲೊಳಗಿರ್ದ ಸಕ್ಕರೆಯಂತೆ (ಧರ್ನಾನೃ. 
೧೩-೧೮೫), ೨. ಒಂದು ನಿರ್ದಿಷ್ಟ ಬೆಲೆಯ ನಾಣ್ಯ; ಪಣ; 
ನಾಲ್ಕು ಹಾಗ: ಧಾನ್ಯನುನರ್ಫಮಾದ ಕಾಲದಡೊಳೀ ಕೊಡಂ 
ತೀನಿದ ಸತ್ತು ಗದ ಪುಡಿಯಂ ಪತ್ತು ಪಣನಿಂಗೆ ಮಾಜ ಪತ್ತಾಡು 


ಕೊಳ್ಳೆಂ (ಸಂಚತಂ, ೧೮೬-೫) ; ಅಲ್ಲಿ ಕೊಯ್ಸಿ ಜಿಲೆಯ ಸೇಜಕಿಂಗೆ ತಮ್ಮ 
ಸನ್ನಾಯದ ಸುಂಕಡೊಳಗೆ ಬಿಟ್ಟಿ ವೀಸ ೧೦ ಪೊಜಕಿಗೆ ವೀಸ ೫ ಪ[ಣ]ವಿಸೆಲೆಗೆ 


ಪಣವನ್ನು 


ವೀಸ ೧(ಸೌಇಇ.೫೪,೫-೯; 1106) ; ಪದಿನೆಂಟು ಕೊಳಗದೊಬ್ಬಳನುದು 
ಪಣವಿಂಗಾಗೆ ನೂ ನಾಲ್ಯಂಡುಗಮುಂ ಪದಿನೆಂಟು ಕೊಳಗದೊಳ್ಳೂಡಿದ 
ಮೂಜು ಬಳ್ಳ ವಿಂರೆ ಪೊಂಗಳನೇಂ (ಭಾಸ್ಕರ. ೨೧-೮) ; ಆತನೆ ಬುದ್ಧಿ 
ಪೌರುಷನುಂ ಮೆಚ್ಚಿ ನಾನಿಕಾದಶನಂದಂಗೊಟ್ಟೊಡಾ ಪಣನಿಂಗವರ 
ಸೊಕ್ಕ ದ್ವೀಪದೊಳ್‌ ಕೊಂಡು ಫೆಜಿತು ದ್ವೀಸದೊಳ್‌ ಮಾಜಿ (ಬಂಹರಿ. 
೪-೧೩ ನು.ಫಣ್ಯ: ೨, ಪೂಗಿಫಲದ್ವಿ ಸಹಸ್ರಂ ಸಾಗಂಗೂಡಿದ ಫಣತ್ರಯ 
ನೀಸಕ್ಕುಂ ತಾನೆಸಿತಾಗಿರೆ ಮೂಜಿ ಕಕ್ಕೆ ಯಾಗಳೆ ತಾನೆಸಿತು 
ಪೊಂಗಳವು ತಾನೆನಿತಕ್ಕುಂ (ಭಾಸ್ಕರ, ೨೩-೭); ನಿಮ್ಮರಸಿ ಈಗ ಪೇಳಿ 
ಯಿರುನ ಎಂಟು ಫಣನುಂ ತರುವೆ (ಸೌಗಂಸ, ೯-೩೬). ಹಣ: ೧. 
ಹಣ ಬಂಗಾರ ವಸ್ತ್ರ ಕಪ್ಪಡ ಬಟ್ಟಿ ಯಲ್ಲಿ ನೆಟ್ಟಿ ನೆ. ಬಿದ್ದಿರಲು ಕಂಡು 
ಕಾತರಿಸಿ ಕೈಮುಟ್ಟಿ ಎತ್ತ ದ ಭಾಷೆ (ಆದನ.೨೧-೫೨) ; ಬಿರುದ ಹೊಗಳಿಸಿ 
ಕೊಂಡು ದಾತಾರರ ಹಣವ ಸಲೆ ತಿಂದು ಹೆಚ್ಚಿ ದ ಹಿರಿಯ ಡೊಳ್ಳಿನ 
ರಾವುತರ ಕೆಡಹಿದನು ನಿಮಿಸದಲಿ (ಶುನ್ಕಾದ್ರ್ರೋ. ೧೦-೧೪) ; ಮಂದ್ಸು 
ಮಾತಿನಲಿ ನಮೋಹವ ಬೀಳಯನವನೊಳಗಿದ್ದ ಹಣನ ತೆಗೆ ಮಗಳೆ(ಳಂನವಿ. 
೬-೧೫೧) ; ಯಾರಿಗೊ ಸಲ್ಲಬೇಕಾದ ಹಣವನ್ನು ಕೊಡಜಿ ಉಳಿಸಿಕೊಳ್ಳಿ 
ಬಾರದು (ಆಡುಸೌ. ೧೨೪) ; ಹಣವೆಂದರೆ ಹೆಣವೂ ಬಾಯ ಬಿಡುತ್ತದೆ 
(ಗಾದೆ). ೨. ಮೊಳಗಿರನಲ್ಲಿ ಗುಡಿಂ[ಗೆ] ಹೇಜಸಿಂಗೆ ಅಡ್ಡ ಸೂರು ಗುಡಿಸ 
ಹೇಜಿಂಗೆಹಸಾಬಿಡಿಗನೇಜಗೆ ಹಣ ಒಂದು (ಕಲ, ೩೮-೫೧-೧೮; 
1091); ಕಂಬವೊಂದಕ್ಕೆ ಹಣಂ ಮೂಅಜ ಮರಿಯಾದೆಯಲು . . .ಕಳದು 
ಕೊಂಡು ಧಾರಾಪೊರ್ವಕವಾಗಿ ಕೊಟ್ಟಿ ರು (ನಕ. ೪1, ಕೆಡೊರು.೧೨-೩೭; 
1233) ; ಆ ಕಾಲುವಳಿ ಗ್ರಾಮು ಅಣಿಯಾರು ಗ್ರ್ರಾಮವೊಂದಕೆ ಸಾಲು 
ವತ್ತ ಎರಡು ಹೊಂನು ನಾಲುಕು ಹಣ (ಎಕೆ. ಸಳ, ಗುಂಡ್ಲುಪೇ, 
೧೨೯-೭೪;1521); ಒಂದು ಹೆಣದ ಉದ್ದು ಒಂದು ಹಣದ ತುಪ್ಪ (ಕಥ " 
1೪, ೧೪). &. ಒಂದು ದೇಶದಲ್ಲಿ ಚಲಾವಣೆಯಲ್ಲಿರುವ ನಾಣ್ಯ 


ಮತ್ತು ನೋಟು ; ಕರೆನ್ಸಿ : ವಸ್ತುಗಳ ಬೆಲೆಯನ್ನು ಅಳೆದು |, 


ಎಲ್ಲವನ್ನೂ ಬೇಕುಬೇಕಾದಂತೆ ಸಂಗ್ರಹಿಸಬಲ್ಲ ಧನದ ಪ್ರತಿನಿಧಿ-ಹಣ 
(ಹಣಸ್ರ, ೨). ಹಣವು: ೧, ಅಯ್ದು ಹಣನಿನ ಅಕ್ಕಿ ತುಪ್ಪ ನ ಬಿಟ್ಟ 
(ಎಕ. ೪1, ಚಿಕ್ಕಮು. ೬೧-೨೦; 10587) ; ನಾರಸಿಂಹದೇನ ಸೋಮೆಯ್ಯು 
ಮುಂತಾಗಿ ಹಣನಿನ' ಕೆಯ್ಯ ಕಾರುಣ್ಯಗೆಯ್ಸರು (ಮೈಟರಿ. ೧೯೩೨, 


ನ 


೨೯-೧೦; 1169); ಕೆಬ್ಬಿ ಜಾತಿಯನಾರನಾದಡೆ ಮುಟ್ಟ ಕೊಂಬರು 
ಹಣನಿನಾಸೆಗೆ ಬಟ್ಟ ಗುತ್ತೆಯರಿಂತು ವಾರಪುರಂಧ್ರಿಯರು (ಒಸಪು, 
೪೦-೫೬) ;  ಜಜ್ಞ್ಯಾರೆ ಮಾಸಾಳುಗಳು ನಿಜದಾತಾರನನಸರಕೊದಗಿ 


ಹಣನಿನ ಯಣನ ನೀಗಿದರು (ಕುನ್ಯಾಪ್ರೋ. ೧-೫೦). ೨, ಮೊಸರ 
ಕೆನೆಯೆಂ ಹಣನಿನಗಲದೊಳು. ಕತ್ತರಿಸಿಯೆದಃ ಸರಿಮೊಸರೊಳಗೆ ಕಲಸು 
ವುದು (ಸೂಸಕಾ. ೨-೧೧). [ಸಂ. ಪಣ] 

ಪಣವು, (ನಾ). (?) : ಯಿ ಪಣನಿನ ಗ್ರ್ರಾನುವಂನು ಸಿವಾರ್ಪಿತವಾಗಿ. 
ಬಿಟು ಯಾ ಭೂಮಿಗೆ ಲಿಂಗ ಮುದ್ರೆ ಸಿಲಾಸ್ತನಿತನ ಮಾಡಿಸುವಲಿಗೆ 
(ಎಕ. 111, ಶಿನನೊ, ೧೭-೧೦; 1696). [2] 

ಪಣವೊಡ್ಗು, ಸಣಒಡ್ಡು (ಕ್ರಿ). ಜೂಜು ಅಥವಾ ಸಂಧ್ಯದಲ್ಲಿ 
ಒತ್ತೆಯ ಹಣ ಅಥವಾ ವಸ್ತುವನ್ನು ಒಡ್ಡು ; ಪಣಕಟ್ಟು : 
ಹೆಂಡತಿಯನ್ನು ಪಣವಾಗಿ ಇಟ್ಟು ಯಾರಾದರೂ ಜೂಜಾಡುತ್ತಾರೆಯೇ? 
ರಾಜನು ಜೂಜಿನ ಮದದಿಂದ ಮೈಮರೆತಿದ್ದರೂ ಅವನಿಗೆ ಪಣವೊಡ್ಡುವು 
ದಕ್ಕೆ ಇನ್ನೇನೂ ಇರಲಿಲ್ಲವೇ ? (ನಚಭಾ. ೯೬) ; ಈ ಹಲಗೆಗಳ ಹತ್ತಿರ, 
ಪಣವೊಡ್ಡು ನವರು ನಿಲ್ಲಲು ಅನುಕೂಲವಾಗುವ. ಎತ್ತರದ ಪೀಠ(ಸ್ಟೂ ರ) 
ಗಳಿವೆ (ಪ್ರಕಾಶ-೧೪೧). ಪೆಣಒಡ್ಗು : ನನ್ನದೆನ್ನುವ ಯಾವ ಪ್ರಾಣಿಯೂ 
ಇಲ್ಲ--ಜೂಜಾಟಿದಲ್ಲಿ ಪಣಒಡ್ಡಲು (ಬಂಗಾಹೆ, ೫೩). [ಪಣ್ಯ -- ಒಡ್ಡು |] 


೫೧೭೧ 


20 


45 


ಪಣಿ 


2 


ಪೆಣಸ (ನಾ). ಬಣ; ಪಂಗಡ (1) : ಯಿದಕೆ ಯರದರು ಅಡ್ಡಿ 
ಬನ್ನ ಕಾಶಿಯಲ್ಲಿ ಗೊಹತ್ಯ ಮಡಿದ ಪಪು ಬನ್ನಿತೂ ಯನ್ನು ಸಿನಯಿತ್ತ 


ತಮ ಕುಲ ಅದಿನೆಂಟು ಸಣಸದೊಳಲ್ಲಯನ್ನುನರ ಬಯಿರಿ ಕಥೆ 
(ಎಕ. 201, ಗುಬ್ಬಿ. ೬೯-೩೭; ?). [7] 
ಪಣಹ (ನಾ). ಒಂದು ಬಗೆಯ ಚರ್ಮವಾದ್ಯ ; ಪಣವ : 


ಮೊಳಗಿದವು ನಿಸ್ಸಾಳ ಕೋಳಾಹಳಿಸಿದವು ಕಹಳೆಗಳು ಪರ್ನತ ಹಿಳಿಯೆ 
ಹೆಚ್ಚಿದ ಪಟಹ ಪಣಹ ಮೃದಂಗ ಡಿಂದಿನುದ ಉಲಿಯ . . . ಕಳಗರ್ಚಾ 
ಯ್ತು ಕೌರವಸ್ತೈ ನೃಶರಧಿಯಲಿ (ಕಂನ್ಯಾಬ್ರೋ. ೯-೨೭) ; ಸುಂರೆಜ ತಂಬಟಿ 
ಪಣಹ ರಣಮಔನರಿಗಳಬ್ಬರಿಸಿದವು (ತೊರಂಾ. ೬-೨೦-೪೪); ಚಂಬಳ 
ಪಟಿಹ ಸಣಹ ಡಿಂಡಿಮ ಡಮರು ಥಕ್ಕೆ . . . ಬೊಂಬುಳಿರನಂಗಳಿಂ 
ದಂಬುಜಭವಾಂಡಮದಿರೆ (ಚೆಬಪು. ೩೮-೨೮). [.ಸಂ. ಪಣವ] 

ಸಣಾಂಗನೆ (ನಾ). - ಪಣವಧು : ಶ್ವೇತನೆನಿಪ್ಪ ಪಾತಕಿ ನಣಸಂಗನೆ 
ಗೆಂದರಲಂ ತರುತ್ತೆ ಧಾತ್ರೀ ತಳದಲ್ಲಿ ಬೀಳೆ ಗಿರಿಶಂಗೆ ಸಮರ್ಪಣಮೆಂದ 
ಸೈಪು (ರಾಜರೇ, ೩೯೩). [ಸೆಂ ಪಣಾಂಗನಾ] 

ಪಹಾಚಾರಿಯ (ನಾ). ವರ್ಗದ ಮುಖಂಡ " ಹೊಯ್ದಣರಾಯ 

ಪ್ರಚಣ್ಣ ಡೋರ್ಡ್ವಣ್ಣ ಅರಿರಾಯ ಜಗ 
ರ್ಸಿಂಸರುಂ ಪಣಾಚಾರಿಯ ಶ್ರೀರಾಯ ನಾರಾಯಣ ಸ್ರೌಢಪ್ರತಾಪ 
ಚಕ್ರವರ್ತಿ ಶ್ರೀನೀರರಾಮಚಂದ್ರ ರಾಯ (ಎಕ. 2೦1, ದಾನಣ, ೫೯-೩೮; 
1280), [ಪಣ್ಮ( ಬಣ್ಣ) + ಆಚಾರಿಯ] 

ಸಣಾಯಿತ (ನಾ). ೧. ಹೊಗಳಲ್ಪಟ್ಟುದು ; ಪ್ರಶಂಸೆಮಾಡಲ್ಪ 
ಟ್ಟುದು: “ಪೆಣಾಯಿತಂ ತಾಂ ಪಣೆತಂ್‌ (ನಸ್ತುಳೋ. ೧೦೬-೫೨) ; 
“ಈಡಿತಂ, ಶೆಸ್ತಂ, ಪಣಾಯಿಂತಂ . . . ಈಳಿತಂ, ಸ್ತುತಂ--೧೨ 
ಹೊಗಳೆಲ್ಪಟ್ಟಿದ್ದು, ಕೊಂಡಾಡಲ್ಪಿಟ್ಟಿದ್ದು, ಬಣ್ಣಿ ಸಲ್ಪಟ್ಟಿದ್ದು?(ಸಿದ್ದಾ ೨. 
೩೫೨). ೨. ಹೊಗಳಲ್ಪಟ್ಟನನು ; “ಕೊಂಡಾಡಿದವ” (ಗಂಗಾನು. 
೧೯೫). [Ao.] 

ಪೆಣಾರ್ಪಣ (ನಾ). ೧. ಮುಂಗಡ ಕೊಡುವ ಹಣ ; ಅಗಾವು; 
ಸಂಚಕಾರ ; “ಸಪಣಾರ್ಪಣಂ ಸಂಡಕರೆಂ* (ನಸ್ತುಕೋ. ೬೨-೬೪); 
“ಫಣಾರ್ಪಣಂ' ಸಂಚಕಾರಂ? (ಮಂಗರಾ. ೧೦೨-೧). ೨. ಕರಾರು 
ಮಾಡಿಕೊಳ್ಳು ವಿಕೆ; ಒಪ್ಪಂದ. [ಸಂ] 

ಪಣಿ, ಹಣಿ, (ಕ್ರಿ). ೧. ಬಾಗು; ನಮಿಸು; ನಮಸ್ಕಾರಮಾಡು: 
ಪ್ರಣುತಗುಣಿಗಳ . .. ಮೇರುನಂದಿಗಳಾ ಸಣೆ[ಣಿ]ದಣುಪ್ರೆತರಾಗಿಯಂಂ 
ವರಗುಣಧರಪ್ರಾಯರೆ ದಲೆನಿಸುವ ಗುಣಿಸನಂದ್ರ ಸಮಂತಭದ್ರರ ಚರಣ 
ಕೆಆಗುವೆನು (ಸಾಳ್ವಭಾ.-೧-೨೧). ಹಣೆ, : ೧. ಕೊತ್ತಿ ಮಾಸಲ ಹಾಲ 
ಮತ್ತೆ ತಾ ಬಿಡುವುದೇ ಹೊತ್ತು ಬಂದಾಗ ಹಣಿನರ ಸಂಗವದು ಕತ್ತೆಗಳಿ 
ಗೆಂದ (ಸರ್ವಜ್ಞ. ೮೪೦), ೨. ಜಗ್ಗು ; ಸಗ್ಗ; ಬಗ್ಗು ; ಮಣಿ: 
ತುಬಾಕಿಯ ಗುಂಡಿಗೆ ಸಹ ಹಣಿಯಂವುದಿಲ್ಲ (ಮುಂಬಯಿ. ೪-೧೨೮) ; 
ಹಣೆಯುವುದೇನು ದೇನರೂ? ಅದರನ್ನು ಹಣಿದಾಳು (ತೊಳಿಮು. ೭೬); 
ಚುಚ್ಚು ಮದ್ದ ಯಂತು. ಹಣೆಯ ಮೇಲೆ ತಣ್ಣೀರಿನ ಪಟ್ಟಯಾಯಿತು. 
ಆದರೆ. . . ಯಾವ ಹಂಚಿಕೆಗೂ ಜ್ವರ ಹಣಿಯಲಿಲ್ಲ (ಅಸವಾ. ೫೫). 
೩.ತೃಪ್ತ್ಯವಾಗು; ದಣಿ; ಸಂತೃಪ್ತಿಯನ್ನು ಹೊಂಡು: ಅನುಲೇಪನ 
ಮಾಲ್ಕಾಂಬರ ರತ್ನ ಮಂಡನಗಳನಾಂತು ಕಾಂತಾಳಿಗೆ ಮನ ಹಣಿನಂತಿತ್ತು 
ಸೌಂದರಗಣನಾಥ ನನಭೋಜನಕುದ್ಯತನಾದ (ತ್ರಿಭುತಿ, ೧೫-೫೪). 

[ದೇ.॥ ತಮಿ. ಮುಲ. ಪಣಿ] 

ಪೆಣಿ (ಕ್ರಿ). ೧. ಹೊಡೆ; ಬಡಿ: ಸರಪಣಿ ಕಡಿ ನುಡಿ ಕೊಟಕಿಯೆಜಃ 
೬ « « ಸುಡು ತಾಯಿಂಬಣಸಿಯೆಂಬಿವು ಪದದ ಮೊದಲೊಳಿರಲಶುಭಕರಂ 

೨. ತಾಗು; ಘರ್ಷಿಸು : ಬೇಜಕಿನೇಜಕೆ ನಿಲೆ 


ಸಾಮ್ರಾಜ್ಯಲಕ್ಷ್ಮೀಹರಣ 


(ಕವಿಸ, ೩-೩೨). 


ಪಣಿ, 


ಕಾರಕದೊಳ್‌ ಕ್ರಿಯೆ ತಳ್ತು ಮಂಂ ತೋಟಕೆ ಪೇಟ್ಜಿವಗುಣಂ ಗುಣರೂಪದೆ 
ಪೊರ್ದುಗುಂ ಸಾಲುಗಾನೆಯವರೆಲ್ಲರುವಂ ನೃಪ [ತಾ]ನೆ ಮತ್ತೇಜು[ನಂ] 
ಪಣಿದೊಡಾನೆಯನೆಂಬು[ದ] ದೂಷಿತಂ (ಕವಿಖಾ. ೧-೧೩೪) ; ಬಿಗಿದು ಪುಗ 
ಲನುವಿಸು ನ ಲವಲವಿಕೆಯ ೦ ಕೂಡಿ ಕರಗಿಸಲ್‌ ಕಾಯರ ಕಾಯ್ಪೂಂ 
ಬೆರಸಿ ಬೆಚ್ಚಂತಿರಲ್‌ ಬಯಸುವ ಬಗೆಯಂಂ ಪತ್ತಿ ಪಣಿದಣಿಯಿಸುವಳಿಪುಂ 
ಆಳವಿಗಟಿಕಿಯೆ (ಲೀಲಾನ. ೧೦-೪೫ 2). "ಹಣ್ಮಿ' ಸರಾ. 

ಸಣ (ನಾ). ಒಂದು ಬಗೆಯ ಮರ ; ಅಶ್ವತ್ಥ ; ಅರಳಿ: (೪). 

[ದೇ.॥ ತಮಿ. ಪಣೈ] 

ಸಣ್ಣಿ (ನಾ). ೧. ಹಾವು; ಸರ್ಪ; ಫಣಿ: ಫಣಿ-ಸಣಿ; ಫಂಕ- 
ಹಲಗೆ (ಶಮದ. ೨೫೫ ಪ್ರಯೋ) ; ಶಶಿವರೌಳಿ ತ್ರಿಪುರದ ನಿನಿಂತ್ಯದಿಂ 
ಕೀಳ್ತೊಯಿದು ಸಸಿನೆ ಪಣಿ ನಾರಿ ತೊಡರಿಸಿ ಬಾಗಿಸಲ್ಕೆ ಬಸದಿಂದ ಲಘು 
ವಾದೆನಿನ್ನಾರಿಗಳ್ಳೆ ನೆಂದಾಗಸಕೆ ಬೆಳದಿರ್ಪುದು  (ನನಮೋ. ೨-೧೩). 
"ಪಣಿಗಡಗ' ಪರಾ. ೨. ರಾಹು : ಬೆಸಗೊಳ್ಳವರಿರ್ದೆಜೆಯೊಳಗೆಸೆ. 
ದಿರ್ಜೊಡಮಿಂದ್ರ ಚಾಪಮರ್ಕೇಂದುಗಳಂ ಮಸಗಿ(ಯೆ) ಪಣಿ ಕೊಳ್ಳೊಡೆ 
ಯುಂ ಕುಸುಮಾಸ್ತ್ರನ 'ಚಾಪಮೆಸೆವೊಡೊಳ್ಳಟಕಿಯಕ್ಕುಂ (ಅಟ್ಟ. 
೧-೪೨). [ಇಸಂ. ಫಣಿನ್‌] 

ಪಣಿ, (ನಾ).'೧. ರಾಕ್ಷಸರಲ್ಲಿ ಒಂದು ವರ್ಗದ ಹೆಸರು: ಪಣಿಗಳು 
ಗೋವುಗಳಲ್ಲಿ ಫೃತವನ್ನು ಮೂರು ಪ್ರಕಾರವಾಗಿಟ್ಟು ಅದು ರಹಸ್ಯ 
ವಾಗಿರುವಂತೆ ಮಾಡಿದರು (ಯಕ್ಕಾರ. ೧೯೮) ; ಖಯಗ್ವೇದದಲ್ಲಿ ಕಂಡು 
ಬರುವ ಒಂದು ಪಂಗಡವು ನಮ್ಮ ನಾಡಿನಲ್ಲಿದ್ದಂತೆ ಭಾಸವಾಗುತ್ತದೆ. 
ಇವರೇ ಪಣಿಗಳು (ತುಳುನಾ. ೧೩). ೨. ವ್ಯಾಪಾರ ಮಾಡುವ 
ಒಂದು ಜನಾಂಗದ ಹೆಸರು ; ವೈಶ್ಯ: ಕುರಿಗಳವರು ಕ್ಷುದ್ರ ಶೂದ್ರ, 
ರಾಗಿಯೂ ಎತ್ತು, ದನಗಳುಳ್ಳ ವರು ಕೃಷಿ ವಾಣಿಜ್ಯ ಮಾಡುವ ಪಣಿ- 
ವಣಿಕ-ಬಣಂಜಂ-ವೈಶ್ಯರಾಗಿಯೂ ಮನೆಮಾರು ಬದುಕು ಮಾಡಿಕೊಂಡು 
ಸ್ಥಿರವಾಗುತ್ತ ಬಂದರು (ಸಾಹಸಂ. ೧೩೦), [ಸೆಂ] 

ಪಣಿಕಟ್ಟು "ಸಣಕಟ್ಟ್ರು'” ನೋ. 

ಪಣಿಗಡಗ (ನಾ). ಸರ್ಪದ ಆಕೃತಿಯನ್ನು ಹೊಂದಿರುವ ಕಡಗ,- 
ಕಂಕಣ : ಕೀಲಕಡಗ ಹಸ್ತ ಕಡಗ . . . ಗೌಳಸರದ : ಪಣಿಗಡೆಗದ 
ಸೊಬಗಿನ ನೀಲಕುಂತಳೆಯರೊಪ್ಪಿ ದರು (ಕಂನವಿ. ೨೪-೩೯). 

[ಪಣ್ಮೆ 4 ಕಡಗ] 

ಪಣಿಗೆ, ನಣಿಯೆ, ಹಣಿಗೆ, ಹೆಣಿಗ್ಗೆ (ನಾ). ೧. ತಲೆಯನ್ನು 
ಬಾಚುವ ಸಾಧನ ; ಬಾಚಣಿಗೆ: ಪಸರಿಸಿ ಪಂದಲೆಯಂ ಮೆಟ್ಟ ಸಿ 
ವೈರಿಯ ಪಲ್ಲ ಪಣಿಗೆಯಿಂ ಬಾರ್ಚಿ ಪೊಡಟಕ್ಕೊಸಗೆಯಿನವನ ಕರುಳ್ಗಳೆ 
ಪೊಸವಾಸಿಗಮಾಗೆ ಕೃಷ್ಣೆಯಂ ಮುಡಿಯಿಸಿದಂ (ಸಂಪಭಾ. ೧೨-೧೫೫) ; 
ಗರಗಸದಂತೆ ಮೆಯ್ಯಂ ಕೊಲಕಿವರ್‌ ಪಣಿಗೆಯಂತೆ ತಲೆಯಂ ಪತ್ತಿ 
ತೆಗೆವರ್‌ (ಧರ್ಮಾಮೃ. ೩-೭೩) ; ಮುಡಿವೂ ತೊಡವುದು ಸೀರೆ ಪಡಿಗ 
ಪಣಿ[ಸಾ990, ಪವಣಿ]ಗೆಯನಸರದಾಳೆಯ್ಯದಿರೆ ನುಡಿಸಲ್ಮಾಣದೆ ಸಾರಿದರು 
(ಶ್ರೀಪಾಲ. ೨-೩೧). ೨. (ಬಾಳೆಯ) ಚಿಪ್ಪು : ಪಣ್ಣ ಪಣಿಗೆಯ್ದ 
ಬಿಣ್ಟು ತಿಣ್ಣ ಮಾದಂತೆ ಕೆಲದ ಕುಜಂಗಳೊಳೆಳದೋಳ್ನಳನಿಬಾಿ ಪುವ 
ಪೊಂಬಾಚಕೆಗಳುಂ (ಲೀಲಾನ. ೬-೬೦ ನು. ಪೆಣಿಯೆ: ೨. ಒಲೆಯ 
ಬಳಿಯಲ್ಲೇ ಬಳಕ್ಕೆ ಕಟ್ಟಿದ ಕೆಲವು ಚೋಕು ಮೈಸೂರು, ಕದಲಿ, 
ಬೂದುಬಾಳೆಗೊನೆಗಳೂ ಅವರ ದೃಷ್ಟಿಗೆ ಬಿದ್ದುವು. ಮೇಲಿನ ಪಣಿಯೆ 
ಗಳಲ್ಲಿ ಇನ್ನೂ ಕಸುಕಾಯಿ (ಬಾಂಗ.೧೪೪). ಹಣೆಗೆ: ೧. “ಕಂಕತ(ಂ)1, 
ಕೇಶಮಾರ್ಜನಂ-ಈ ೨ ಹಣಿಗೆ? (ಹಲಾಯು.೫೨-೧೫೬) ; ಆಡಿನ ಹೆಂಸೆಯ 
ಪಸುವಿನನ್ನರುತ್ತ ಮರ್‌ ಒಡೆದ ಕೊಡದ ಶುಕದ 'ಕಲ್ಲ ಮಣ್ಣ ಂದದವರ್‌ 
ಮಧ್ಯಮರ್‌ ಕೋಣನ ನೊಬ(ಣ)ವಿನ - ಸಾರಣೆಯನ್ನ ರ್‌: ಕನಿಷ್ಠ ರ್‌ 


ಗೆ ೫೧೭೨ 


25 


30 


40 


45 


ಪಣಿತೆ 


ಉರಗನ ಬೆಕ್ಕಿನ ಹಣಿಗೆಯ ಜಿಗುಚಿಕಿಯನ್ನರ್‌ ಅಧಿಕಕನಿಸ್ಕ ರೆಂದು 
ನಿರೂಪಿಸೆ (ಜೀವಸಂ. ೨೪೦ ಪರಿ. ೧); ಮಡಕೆ ದೈವ ಮೊಣ ದೈವ 
ಬೀದಿಯ ಕಲ್ಲು ದೈನ ಹಣಿಗೆ ದೈನ . . . ದೈಜ ದೈವವೆಂದು ಕಾಲಿಡ 
ಲಿಂಬಿಲ್ಲಾ ದೈನನೊಬ್ಬನೆ. ಕೂಡಲಸಂಗಮದೇವ (ಬಸನ, ೫೬೩) ; ತರುಣಿ 
ದುಶ್ಶಾಸನನ ನೊರೆನೆತ್ತ ರಲಿ ನಾದುವೆ ನಿನ್ನ ಮಂಡೆಯ ಕುರುಳ ಬಾಚು 
ವೆನಿವನ ದಂತದ ಹಣಿಗೆಯಲಿ (ಕುಸ್ಯಾಸ. ಓರಿಇ. ೧೬-೪೮) ; ಕೂದಲುಗಳ 
ಮೇಲೆ ಹೆಣಿಗೆಯನ್ನೂ ಅಡಿಸಿರಲಿಲ್ಲ (ಚೆಂದುಟಿ. ೮೭). ೨. ಒಂದೊಂದು 
ಗೊನೆಯೊಳಗೆ ಹತ್ತು ಹದಿನೈದು ಹಣಿಗೆಗಳು ಇರುವುವು; ಒಂಜೊಂದು 
ಹಣಿಗೆಗೆ ಹತ್ತು ಹನ್ನೆರಡು ಕಾಯಿಗಳು ಇರುತ್ತ ನೆ (ಮುಂಬಯಿ. ೨-೪೭). 
೩. ನೇಯ್ಗೆಯ ಎಳೆಗಳನ್ನು ಹಾಯಿಸುವ ಸಾಧನ; ಮಗ್ಗದ 
ಅಚ್ಚು : ಜೋಡು ಹಣಿಗೆಯಂ ಕಾಣೊ, ಜೋಡು ಕಣ್ಣಿನ ನೋಟ 
(ಕನ್ನಜಾ. ೧೯. "ಅಣಿಗೆ', "ಬಾಚಣಿಗೆ' ಪರಾ. ಹೆಣಿಗೈ : 
೨. ಒಂದು ವಾಟಿಬಾಳೆಯ ಗೊನೆಯ ಎರಡು ಹೆಣಿಗೆ ಚೆನ್ನಾಗಿ ಕಳಿತು 
2 ಕಂಗೊಳಿಸುತ್ತಿದ್ದುವು (ಮಲೆಮ, ೬೩೫). 
[ದೇ.॥ ಮಲ. ಪನ್ಯಾ; ತುಳು. ಸಣ್ಣ, ಪಣ್ಣೀ; ತೆಲು. ಸನ್ನೆ; ಕೊಂಡ. 
ಪಸೆ; ಸೆಂಗೊ. ಪೆನಿಯ ; ಕುವಿ. ಪನಿಯ./ಪ್ರಾ. ಫಣಗ, ಫಣಿಹ] 
ಪಣಿಜ (ನಾ). ಮುತ್ತಜ್ಜ : ನಿಮ್ಮ ತಂಜಿ ಸತ್ತುದ ನೋಡುತ್ತಿದ್ದಿ 
ನಿಮ್ಮ ತಂದೆಯ ತಂದೆ ಸತ್ತುದ ಕಾಣುತ್ತಿದ್ದಿ ನಿಮ್ಮ ಅಜ್ಜ ಪಣಿಜ ಸತ್ತುದ 
ಕೇಳುತ್ತಿದ್ದಿ (ವಚಶಾ, 1, ೨೪೯-೨೩). [ಸಜ್ಜ] 

ಪಣಿಜಿ (ನಾ). ಮುತ್ತಜ್ಜಿ : ನಿಮ್ಮ ತಾಯಿ ಸತ್ತು ದ ನೋಡುತ್ತಿದ್ದ 
ನಿಮ್ಮ ತಾಯಿಯ ತಾಯಿ ಸತ್ತುದ ಕಣಣುತ್ತಿದ್ದಿ ನಿಮ್ಮ ಆಯಿ ಪಣಿಜಿ 
ಸತ್ತುದ ಕೇಳುತ್ತಿದ್ದಿ (ನಚಶಾ, 1, ೨೪೯-೨೩). [ಸಣಿಜ4+-ಇ] 

ಪಣಿತ (ನಾ). ೧. ಹೊಗಳಲ್ಪಟ್ಟುದು ; ಗೌರವಿಸಲ್ಪಟ್ಟುದು : 
“ಪಣಾಯಿತಂ ತಾಂ ಪಣಿತಂ? (ನಸ್ತುಕೋ, ೧೦೬-೫೨); “ಈಡಿತಂ, 
ಶಸ್ತ್ರಂ ಪಣಾಯಿತಂ, ಪನಾಯಿತಂ, ಪ್ರಣುತಂ, ಪಣಿತಂ . . . 
ಸ್ತುತಂ-೧೨ ಹೊಗಳಲ್ಪಟ್ಟ ದ್ಡು,ಕೊಂಡಾಡಲ್ಪ ಟ್ಟಿ ದು, ಬಣ್ಣೆ ಸಲ್ಪ ಟ್ಟಿ ದ್ಯು 
(ಸಿದ್ಧಾಂತಿ, ೩೫೨). ೨. ಹೊಗಳಲ್ಪಟ್ಟಿವನು ; “ಹೊಂಡಾಡಿದವ” 
(ಗಂಗಾನು. ೧೯೫). ೩. ಪಣ; ಪಂದ್ಯ ; ಪಂಥ; ಜೂಜು: (8). 
೪. ಪಣದಲ್ಲಿ ಒಡ್ಡಿದುದು ; ಬಾಜಿ ಕಟ್ಟಿದುದು : (೪. 

[ಸಂ-) 

ಪಣಿತವ್ಯ (ನಾ). ಕೊಂಡು ಮಾರುವ ವಸ್ತು ; ವಿಕ್ರಯದ ವಸ್ತು; 
ಮಾರಾಟದ ಪದಾರ್ಥ: “ಪಣಿತವ್ಯ ಇ ಮಾರುವ ಒಡಿವೆ? (ಗಂಗಾನು. 
೧೯೫) ; “ವಿಶ್ರ್ರೇಯಂ, ಪಣಿತವ್ಯಂ, ಪಣ್ಮಂ--೩ ಮಾರತಕ್ಕ ವಸ್ತು ವಿನ 
ಹೆಸರುಗಳು? (ಸಿದ್ಧಾಂತಿ. ೨೯೮). [ಸಂ.] 

ಪಣಿತಿ "ಪಣಿತೆ' ನೋ. 

ಸಣಿತೆ, ಪಣತ್ಮಿ, ಪಣತೆ; ಪಣಿತಿ, ಪ್ರಣತಿ, ಪ್ರಣತೆ, ಪ್ರಣಿತೆ, 
ಪ್ರಣುತೆ,, ಹಣತಿ, ಹಣತೆ, ಹಣಿಕೆ (ನಾ). ೧. ಬತ್ತಿಯ ದೀಪ 
ನನ್ನು ಹಚ್ಚಲು ಬಳಸುವ, ಸಾಮಾನ್ಯ ವಾಗಿ ಮಣ್ಣಿನ ಅಥವಾ 
ಲೋಹದ ದೀಪದ ಬಟ್ಟಲು ; ಸೊಡರು: ಸ(ಸಂಉಂ.ಪ್ರ] 
ಣಿತೆಯೂ ಇದೆ ಬತ್ತಿಯೂ ಇದೆ ಜ್ಯೋತಿಯು ಬೆಳಗುನಡೆ ತೈಲನಿಲ್ಲದೆ 
ಪ್ರಭೆ ತಾನೆಲ್ಲಿಯಜೋ (ಅನಚಂ. ೧೯-೩೮) ; ಮೂಗಿನ ಕಪ್ಪು ಪಣಿತೆಯ. 
ಕತ್ತಲೆ ಜ್ಯೋತಿಯೆಂಬರು (ಸರ್ನನ. ೭೨-೩೭); ಕಲ್ಯಾಣವೆಂಬ ಪಣಿತೆ 
ಯೊಳೆಲ್ಲಾ ಶಿನಶರಣರೆಂಬ ಭಕ್ತಿಯ ತೈಲಂ ಬಲ್ಲಿದ ಬಸವನೆ ಜ್ಯೋತಿಯಂಳ 
್ಲಿರರೋಡುವದು ಕರ್ಮ ಕತ್ತ ಲೆಯೆಂಬುದು (?) (ಅನುಸಾಂ. ೫-೧೧೨). 
ಪಣತ್ತಿ :. ೧. ಒಂದಾನೊಂದು ದಿನವೆಣ್ಣೆ ದೀಪಕಿಲ್ಲದೆ ಧೈರ್ಯಂ 
ಗುಂದದೆ ಪಿರಿದಾಗಿ ಪಣತಿಯೊಳುದಕನೆಜಿಕಿದು ಬತ್ತಿ ಯಂ ಹರಿಸದಿಂದಿಕ್ಕಿ 


ಪಣಿತೆ 


ಸೊಡರೆತ್ತಲು (ಸಿದ್ಧೇಘು. ೩-೨); ಭೂಪಾಲ ಎಣ್ಣೆ. ಬತ್ತಿಯಿದ್ದ 
ಪಣತಿ ಮಾರಯ್ಯ ಜ್ಯೋತಿ (ನೋಳಿಮಾ, ೫೭ ಪ್ರಸ್ತಾ ನನೆ) ; ಗೂಡು 
ಗೂಡಲಿ ಪಣತಿಯಿದ್ದುದು ದೃಷ್ಟಿ ಗೋಚರವಾಯಿತು (ಚಂದ್ರಮಾ.೨೩-೭); 
ಸಣತಿಯೊಳಗಿನ ಎಣ್ಣೆಯು ಇದೇ ಶಕ್ತಿಯ ಕಾರಣದಿಂದ-- ಬತ್ತಿ ಯೊಳ 
ಗಿಂದ ಮೇಲಕ್ಕೇರಿ ಬಂಡು ದೀಪಕ್ಕೆ ನುಂಟ್ಟುತ್ತದೆ (ಮುಂಬಯಿ, ೫-೬೪). 
೨. ಮಣ್ಣಿನ ಅಥವಾ ಲೋಹದ ದೀಪದ ಬಟ್ಟಲಿನಲ್ಲಿ ಹಚ್ಚಿದ 
ದೀಪ, ಜ್ಯೋತಿ": ಪುಟಪುಟದ ಕರಂಜಿ ; ಹಳತು ಹೊಸತನು ಹಿಂಜಿ 
ಹೊಸೆದು ಹೊತ್ತಿ ಸಿ ಹಿಡಿದ ಶಾಂತಿಪಣತಿ (ಕಿಲನು. ೫೦-೧೨). ಪಣತೆ ; 
೧. “ಪಣತೆ (ಪಣಿತೆ)-ಪ್ರಣೇತಾ” (ತದೃಕೋ. ೨೪) ; ಸೋಮಣ್ಣನು 
ತಾನು ಮಾಡಿದ ಗಡಿಗೆ, ಹರವಿ , . , ಹೂಜಿ, ಪಣತೆ ಮೊದಲಾದುವು 
ಗಳನ್ನು ಹೊಂದಿಸಿ ಇಟ್ಟ ದ್ಹಾನೆ (ಕಸಪು. ೩-೬೧). “ಪಣತೆಸೊಡರ್‌ 
ಪರಾ. ಪಣಿತಿ : ೧. "ಪೊಂಬಣಿತಿ'ಸರಾ. ಪ್ರಣತಿ: ೧.ಸಗ್ಗವೇ 
ಈ ಪ್ರಣತಿಯನು ಎಣ್ಣೆ ದುಂಬಿ ಜ್ಯೋತಿಗೊಳಿಸುತ್ತದೆ (ಸ್ರನಾತೋ.೧೨೨); 
ಕರಜೊಳಿಡೆ ಬರಿ ಹಣತಿ, ಎಡೆಗಣ್ಣೊ ಇದೆ ಪ್ರಣತಿ, ಆರತಿಯು ಆರದಿದೆ, 
ತುಂಬು ಭರತಿ (ಅರಳು. ೨೫೫-೩). ೨, ದೇವಗಿರಿಯ ಯಾದವರು 
ಹಚ್ಚಿದ ಸ್ವಾತಂತ್ರದ ಪ್ರಣತಿಗೆ,' ಕಂಪಿಲದನರು ತನ್ಮು ಆತ್ಕಾರ್ಪಣೆಯ 
ತೈಲನನ್ನು ಎರೆದಿದ್ದರು (ಉಜ್ಯೋದ. ೪೭); ಅವಳ ಕೈಯಲ್ಲಿ ಉರಿ 
ಯುನ ಪ್ರಣತಿಯಿತ್ತು (ಸ್ಮ ತಿಚಿ, ೭). ಪ್ರಣತೆ: ೧. ಉಪ್ಪಿನ 
ಪೊಟ್ಟಿ ಣವನುದಕದಲದ್ದುವಂತೆ ಕರ್ಪುರದ ಪ್ರಣತೆ[ಪಾಠಾಂ. ತಿ]ಯಲ್ಲಿ 
ಜ್ಯೋತಿಯ ಬೆಳಗುವಂತೆ ಸಿದ್ಧ ಸೋಮನಾಥ ಅಿಂಗಗ್ರಾಹಿ ಆಗ್ರಾಹಿತಾ 
(ಹಕನ. 111, ೧೨-೨೪; ಶರ. ೩೩೪. ನೋ). ಪ್ರೆಣಿತೆ : ೧. ಅನುದಿನಂ 
ಗಳೆಂಬವು ಪ್ರಣಿತೆಯಾಗಿ ವರುಷಂಗಳೆಂಬವು ಬತ್ತಿಯಾಗಿ ಜೀವಜಾತಿಯ 
ಬೆಳಗಿನ ಬೆಳಗ ಬೆಳಗಿನಲಜಿಸಬೇಕು (ಲಂಗಲೀ, ೮೬-೧೩), ಪ್ರಣುತೆ, : 
೧. ಕರ್ಪುರದ ಪ್ರಣ ತೆಯಲ್ಲಿ ಬತ್ತಿಯ ಹಾಕಿ ಉರು ಹಬಹುದೇ (ನಚಶಾ. 
1, ೧೦೫-೧೦). ಹಣತಿ ; ೧. ಪ್ರತಿಯೊಬ್ಬರ ಬಾಳ ಹಣತಿಯೂ ಎಣ್ಣೆ 
ತುಂಬಿ, ಬೆಳಕು. ಕೊಟ್ಟರೆ ತಾನೇ ಸಾರ್ವತ್ರಿಕ ಪ್ರಕಾಶ (ಕನ್ನನು.೨-೫೯); 
ಕರದೊಳಿದೆ ಬರಿ ಹಣತಿ, ಎದೆಗಣ್ಣೊ ಳಿದ ಪ್ರಣತಿ, ಆರತಿಯು ಆರದಿದೆ, 
ತುಂಬು ಭರತಿ (ಅರಳು, ೨೫೫-೩). ೨. ಆ ಹಿಂದಣ ೪ಇಲೂರ ಚೆಲುವೆ 
ಬಂಗಾರದ ಹರಿವಾಣದಲ್ಲಿ ಹೂಗಳನ್ನು ಕೂಡಿರಿಸಿ ಉರಿಯುವ ಹಣತೆ 
ಯನ್ನಿಟ್ಟು ಬಂದು . .. ನೋಡಿದಳು (ಕಾಲೂರ. ೨೦ ಕಥಾಸಾರ); 
ನಂ ಗುಡಿಸ್ಲು ಬೆಳಗೂನಂಥ ಹಣತೀನ ದೇವ್ರ ಕೊಟ್ಟಿ (ಹಾಹುತ್ತ. 
೬೦), ಹಣತೆ: ೧. ಪ್ರಜೆತ--ಹಣತೆ (ಶುದ. ೨೬೧ ಪ್ರಯೋ); 
ಮೃತ್ತಿಕೆಯ ಹಣತೆಯಲ್ಲಿ ಎಣ್ಣೆಯ ನೀಡಿ, ಬತ್ತಿಯ ಹಾಕಿ, ಅಗ್ನಿಯ 
ಮುಟ್ಟ ಸಿದರೆ ಬೇರೆ ಬೇರೆ ಉರಿವುದಲ್ಲದೆ, ಘನಸಾರದ ಹಣತೆಯಲ್ಲಿ ಬತ್ತಿಯ 
ಹಾಕಿ ಉರಿವುದಕ್ಕಾದೀತೇ? (ನಚಶಾ. 1, ೧೦೫-೧೦ ಅರ್ಥ); ಇನ್ನೇನು 
ಕವಿದು ಬಹ ಕತ್ತಲೆಗಾಗಿ ಎಡೆಯ ಹಣತೆಗೆ ಎಣ್ಣೆ ಬತ್ತಿಗಳನೊಡ್ಡ ಯಿಸಿ 
ಸೊಡರು ಹೊತ್ತಿ ಸಿಕೊಳುವ ಹೊತ್ತಾ ಗಲಿಲ್ಲೇನು, ಹೇಳಿ ಮಂದುಕಯ್ಯ ? 
(ಶೋಗಿಲೆ, ೭೦-೫) ; ಅಲ್ಲಾ ಪುದ್ಧೀನನ ಹಣತೆಯ ಭೂತದಂತೆ ಕೃಷ್ಣನ 
ಆಸೆ ಡೊಡ್ಡದೇಹನನ್ನೂ ಭಯಂಕರರೂಪನನ್ನೂ ತಾಳಿ, , ಎನ್ನುತ್ತಿದೆ 
(ರಾಮಾಸೆ, ೫೦) ; ಯಾರು ಅಹಿತರು ನಿನಗೆ ಈ ಮೂನರೊಳಗೆ? . , , 
ಬಾಳ' ಹಣತೆಯೊಳೆಣ್ಣೆ ಯಾಗಿ ಉರಿಯಂನ ಹೆಣ್ಣೊ ? (ಕಲ್ಲೋಲ.೨೩-೪), 
೨. ಮಿಸುನಿಯ ಕೋಟಿಕೊತ್ತ ಳ ದಿನ್ಯರತ್ನ ತೆತ್ತಿ ಸಿದ ಹೊಂಗಳಸನೆ 
ತನಗೆ ಸಸಿನಿಟ್ಟ ಹಣತೆ ಜ್ಯೋತಿಶ್ಚಕ್ರದಂತೆ ರಂಜಿಸಿತು. ರಕ್ಕಸನ ಕಣ್ಮನಕೆ 
(ನೋಹತ, ೧೧-೧೯) ; ದೇವರ ವಖಂದೆ ಎರಡು ಹಣತೆಗಳನ್ನಿಡು (ರೂಢಿ). 
ಹಣಿತೆ: ೧. “ಹಣಿತೆ (ಹಣತೆ)--ಪ್ರಣೇತಾ ಇ ಪಣತೆ” (ತದ್ಭ ಕೋ. 
9೪); ಹಣಿತೆಯೊಳ್‌ ಕೂಡಿ ಬತ್ತಿ ಯಿಂದೆಣ್ಣಿ ಯಿಂದಂ ಬೆಂಕಿಯಿಂದಂ 


೫೧೭೩ 


40 


45, 


ಪೆಣಿದ, 


| 


ಚೆಳಗಿಂದಂ ಸೊಡರೆಂತೊಪ್ಪುಗುಂ (ಧರ್ಮಾನ್ಳು. ೧೩-೫) ; ಹಣಿತೆಣ್ಣೆ 
ಬತ್ತಿಯ ಹಂಗಗ್ನಿದೀಪಕೆ ಮಣಿದೀಪಕೇತಟ ಹಂಗು (ಭರಚ. ೬೬-೧೨೬), 
[ಆಸಂ. ಪ್ರಣೀತಾ, /ಮರಾ. ಪಣತೀ] 
ಪಣಿದ್ಯ, ಹಣಿದ್ಯ (ನಾ). ೧. (ಕಬ್ಬು, ಬಾಳೆ ನಖಿಂತಾದ) 
ಕಟಾವು ಮಾಡಬೇಕಾದ ಬೆಳ್ಳೆ ಪೈರು: ಜಿನಭಾನನೆಯೆಂಬ 
ಬಡಬಾಗ್ಗ್ನಿ ಯಿಂ0 ನಿಷಯಂಸಾಗರಮುಂ ಪೀರಡಿ ಜಿನಾಭಿಸೇಕಮೆಂಬ ಕೂರ 
'ಲಗಿಂ ಕರ್ಮನೈರಿಯೆಂಬ ಪಣಿದಮುನಿಜಕಿಯಜೆ , , . ಶಾಶ್ವತಸುಖಂ 
ದೊರೆಕೊಳ್ಳದು (ಧರ್ಮಾಮೃ. ೩-೯೭). ೨. ಕತ್ತರಿಸುವಿಕೆ; ಸಂಹ 
ರಿಸುವಿಕೆ ; "ಪಣಿದಂಬೊಯ್‌,? ಪರಾ. ೩. ಯುದ್ಧ; 
ಇರಿದಾಟಿ; ಕಾದಾಟ; ಕಾಳಗ: ಹಯದ ಮನಕ್ಕಮೇಜಕಿದನ 
ಬಿನ್ನಣಕಂ ದೊರೆಯಾಗಿಯುಂ ನೆಗಟಕ್ತಿಯ ಸಣಿದಕ್ಕೆ ನಿಂಿಕೈಸೆನ ತಕ್ಕಿನ 
ಬೀರರನಟ್ಟ ಕೊಲ್ವಳುರ್ಕೆಯ ತನಿಗೋಲನಿಲ್ಲದಿರೆಯಂ0 ವಿಭುಗಟ್ತಾಯ 
ಸೆಂಡನಾಡಲಾನೆಯ ಪರಿ ನೋಡಲೆಂದೊಲೆದು ಮಾಡಿದ ನಾಹಳಿಗಳ್‌ 
ಮನೋಹರಂ' (ಉಂತಿಪು. ೯-೧೪೪) ; ಸಿರಿದಪ್ಪ ಶಕ್ತಿ ತನಗುಳ್ಳೊಡಂ 
ಸುರಗಿಯಲ್ಲದೆ ಪಣಿದ[ದದ]ಗುರ್ವು ಪಟಿಸಿಯದಂತೆ ದೋಷವಿರಹಿತನುಪ್ಪ 
ಪರಮಾತ್ಮನ ಮತವಂಂ ಪೊರ್ದಿದೊಡಲ್ಲದೆ. ಸಮಸ್ತಕರ್ಮಂಗಳುಂ 
ನಿರ್ಮೂಲನಾಗಲರಿಯವು (ಧರ್ಮಾನ್ಳು, ೭-೫೦). ಹಣಿದ, : ೨. 
ಕಬ್ಬಿನ ಹಣಿದವನಾಡುವರಲ್ಲದೆ ಕಾಯದ ಹಣಿದವನಾಡುವರೆ (ಬಸವ, 
೬೭೯); ತೃ ಇಮಂ ತೆನೆಪೋದ ಬಬಿಕಿ ಕ್ಳೊಣಗುವುದದಣಕಿಂದೆ. ನರರ ಬಾಟ್‌ 
ಲಘುಕಾಲಂ ಹಣಿದದ ಪೊಯಿಲ್ಗೆ ಮೊದಲ್ನಡು ಕಣೆಯೆನ್ನದದಿದೆಳವೆ 
ಜವ್ವೈನಂ ಮಂಪ್ಸನ್ನಂ (ಅನಂಪು, ೩-೭೧) ; ಕಣಿವೆಯೆ ಬಾಗಿಲ ಕಟ್ಟ 
ಕೊಂಡಾಕ್ಷಣ ಗುಣನಿಹೀನನ , ಸರ್ವಬಲವ ಹಣಿದವನಾಡಿ ನಂಜೇಂದ್ರ 
ಚಂದ್ರ್ರಮನಾಗ ರಣಭೂತಗಳಿಗಿತ್ತ ಬಲಿಯ (ಕಂನನಿ. ೧೭-೧೮) ; ಹೊಣೆ 
ಬಾರುಗುತ್ತು ಕಬ್ಬಿನ ಹಣಿದಂ ಪಿರಿದೊತ್ತೆಗೊಂಬ ಸೂಳೆಯ ಸಂಗಂ ಕ್ಷಣ 
ದೊಳ್‌ ಕೊಲ್ಲದೆ ಮನುಜನ ತೃಣದಿಂ ಕಡೆ ಮಾಡದಿಹವೆ (ನೀಕಿಸಾ.೨೮೮). 
೩. ರಣದೊಳಾವುದು ಕೈದು ಹಿರಿಯಂಬ್ಬಣವೊ ಪರಿಘವೊ .. , ಹಣಿದ 
ಕಾವುದು ಸದರವದಣಲಿ ಕೆಣಕಿ ನೋಡಾ ತನ್ನನೆಂದನು ಭೀಮ ಮಾಗಧನ 
(ಕುಪ್ಯಾಸ, ೨-೯೨) ; 'ಖಣಿಖಟಿಲು ದಡದೊಕ್ಕುಗಳ ಬಲುಕಣೆಯ ಶಸ್ತ್ರದ 
ಕೋಡುಗಲ್ಲಳ ಹಣಿದ[ನಾಠಾಂ. ತೆ]ಗಳ ಹೆನ್ಮುರನ ಕಣಿಗಳ ಕಲಹ 
ದುಬ್ಬರದ ರಣರಭಸ ಹುಟ್ಟ ಸಿತಚಾಂಡದ ಹಣೆಗೆ ಬೇನೆಯನು (ತೊರರಾ. 
೬-೧೩-೩೫). ೪. ಕತ್ತರಿಸಿದ ಭಾಗ; ಖಂಡ ; ಛೇದ: ಕುಜಯ 
ಹಣಿದದ ಕೋಳಿ ಕೋಣನ ಮುಜಿಕಿದಲೆಯ ವಿಖಾಸಲಿನ್ನ ರಕುತದೆ , , . 
ಹೊಜಗೆ ಬಡಿಸಿದ ಭೂತಬಲಿ 'ಬೊಬ್ಬಿಅಿತಡೊಡನುಚ್ಚೇಕ್ವ ಲಗ್ಗೆಯ 
ಹಣಕಿಗಳಬ್ಬರವಾಯ್ತು ಕರ್ಣನ ಶಸ್ತ್ರ ಪೂಜೆಯಲಿ (ಕುನ್ಯಾಕ. ೮-೮). 
೫. ಕತ್ತರಿಸಿ ಬಿದ್ದ ರಾಶಿ, -ಸಮೂಹ : ಹೆಣನ ಬಗಿದಳಿಸಿದರು 
ಕರಿಗಳ ಹಣಿದದಲಿ ನೋಡಿದರು . . . ಅರುಣವಾರಿಯ ಕೆಣಕಿ ಕೂಡಟಿಸಿ 
ದರು ಚಾರರು ಕಳನ ಚೌಕದಲಿ (ಕುನ್ಯಾಗ. ೪-೪೭). ೬. ಪ್ರತಿಭಟನೆ ; 
ಎದುರಿಸುವಿಕೆ ; ರಣಭಯಂಕರನಹಿತಸುಭಟಿರ ಹಣಿದವನು ಹೊಯ್ಮಾಡಿ 


ಸಾತ್ಯಕಿ ಕೆಣಕಿದನು. ಕಲಕಿದನು ಕುರುಸೇನಾಮಹಾರ್ಣವವ (ಕುನ್ಯಾಳ. 
೩ ಸೂಚನೆ). 
ಹಣಿದನಾಡು--೧. ಕತ್ತರಿಸು; ಮುರಿ; ಒಡೆ: ಕೆಣಕಿದನು 


ಮೈತ್ರ್ರೇಯನನು ನೃ ಪನಣಕಿಸಲು ಶಸಿಸಿದನು ತೊಡೆಗಳ ಹಣಿದವಾಡಲಿ 
'ಯೆಂದನದು ತಪ್ಪು ಪುಡಿ ಯಷಿನಚನ (ಕುನ್ಯಾಗ. ೮-೩೩). ೨. ನಾಶ 
ಮಾಡು; ' ಸಂಹರಿಸು : ಸೆಣಸ ಮಾಡಿದೆ ದೈನದಲಿ ಧಾರುಣಿಯ 
ಹುದುವಿನ ಸಿರಿಗೆ ಸೇರದೆ. ಹಣಿದವಾಡಿದೆ. ರಾಜನಂಶದ ಕಲ್ಪ ತರುನನನ 
. ೩-೧೯); ರಣದೊಳಸುರರ ಕುಲದ ಹೆಸರುಳಿಯದಂತೆ ರಾವಣ 


(ಕುನ್ಯಾ; 


ಪಣಿದ್ಯ 


ಕುಂಭಕರ್ಣ ಮೊದಲಾದ ರಕ್ಕಸರನುಜಕ ಹಣಿದವಾಡಿದನುರನಣಿಸಿ ಧೂಳಿ 

ಗೋಟಿಯಂ ಕೊಂಡ ರಘುನೀರನಂದು (ಟ್ರೈ ಕೆಣಕಿ 

ಕೆಟ್ಟಿ ವರಂದನೇಕ ಕೃಷ್ಣ ನನನನೊಳಣಕ ಸಲ್ಲದುಯೆನರ್ಲ ಕುರುರಾಯ 

ನೆಂದನನನಣುರೇಣುತ್ಛ ಣಕಾಸ್ಮ ದೊಳಗೆ ಸರಿಪೂರ್ಣನೆಂದರಿಯೆನೇಯೆನ್ನ 

ಲಿರ್ದು ಹಣಿದವಾಡಿದನು ಸಂಧಿಯೆನು ಸರ್ನರಲಿರ್ದು ಕುಣಿಸಿ ನಗಿಸುವ 

ನಾಟಿಕನ ಬೀರ್ನ (ಲಕ್ಷ ೬ನ ೫-೩-೪೧); ಪಾರುತ ನಭಕೆ ತನಗುಳ್ಳ ನಿತು 

ಶಕ್ತಿಯನಾಂತು ರವನು ಹಣಿದವಾಡುನೆನೆನುತ ರೆಕ್ಕೆ ಯೊಳಿರಗುತಸೆ ಳಿಸೆ 

(ರಾಮಾಸಂ, ೩-೪-೧೮). ಹಿ. ik ಡು; ಕು; ; ಯುದ್ಧ 

ಮಾಡು ; ಹೊಡೆದಾಡು : ಕ್ಷಣದಿ ನಿನ್ನ ದೇಹಜಡನ ಹಣಿದನಾಡಿ 

ಓಡಿಸುವೆ (ಶಿನಗೀ. ೧೫೪-೭೯೧) ; ಅರ್ಥಪ್ರಾಣಾಭಿಮಾನ ವಂಚನೆ 

ಯುಳ್ಳ ನ್ನಕ್ಕ ಭಕ್ತ ನೇ ಹೊನ್ನು ಹೆಣ್ಣು ಮಣ್ಣು ಹಣಿದವಾಡಿದನ್ನ ಕೃ 

ಭಕ್ತನೇ (ವಚಶಾ. 1, ೧೯೭-( ei. (ವಸಕೆ] 

ಪಣಿದ್ಧೆ "ಸಂತ್ಯ' ನೋ. 

ಪಣಿದಂಬೊಯ್‌,, ಹಣಿದಂಬೊಯ್‌ (ಕ್ರಿ). ೧. ಕತ್ತರಿಸಿ 
ಹಾಕು ; ಸಂಹರಿಸು ; ನಾಶ"ಮಾಡು : ಪಣಿದಂಬೊಯ್ಲುನ್ಯಸೈನ್ಸ 
ದ್ವಿಪಹಯೆಭಟಿಸಂದೋಹನುಂ ತನ್ನ ತೋಳೊಳ್‌' ಕುಣಿಯಲ್ಕೂತ್ಸಾಹ 
ದಿಂದಂ ಜಯಸಿರಿ. , . ಎಡನರಿದೇನಂ ಜಗತ್ತು _ತೃನಾದಂ (ಎಕ. 
೪11, ಚೆನ್ನಗಿ ೩೯-೪೨; 1149); ಪಾಯು ಪೊರೆ ಪಂದಿ ಬಾಳಿಂ 
ಪೊಯ್ಸುಂತಿಕಿ ಕಡಿದು ಕೆಡೆಯೆ ಖುಡಿ ತೊಡೆ ನಡುಗಳ್‌ ಕಾಯ್ದು 
ಕೃತಾಂತಂ ಪೆಣಿಡಂಬೊಯ್ಸಂತಿರೆ ಬೇ ಂಟಿಕಾಅರರೆಬಿರ್ದೆರ್ದರ್‌ (ಲೀಲಾನ. 
೬-೧೧) ; ಪಸುವೆಂಬೇವದೆ ಕುದುರೆಯ ನುಂಸೆಯಂ ಕಾಯೊರ್ವರೊರ್ವರಂ 
ಪೊಯ್ದರ್‌ ಮಾಮಸಕದೆ ಪಣಿದಂಬೊಯ್ವೆಂತಸಿಯಿಂ0 ಪಿಂಗಡೆ ತುರಂಗಿ 
ಗಳ್‌ ಸಂಗರದೊಳ್‌ (ಚಿಂದ್ರಪು. ೧೦-೮೧), ೨. ಕಲಹೆವಾಡು ; 
ಜಗಳವಾಡು ; ಹೊಡೆದಾಡು : ಪಣವುಂಡೆಂ ಬಂದಿಯೊಳ್ಳಾಲಕನೆ 
ಸಲಗೆಜೂಜಾಡಿದೆಂ ಸೂಳೆಗೆಯ್ದೆಂ ಪಣಿದಂಬೊಯ್ದೆ ೦ ತೊಟಿಲ್ಲೆಂ . , . 
ಎಂದುರ್ವುತಿರ್ಧಂ (ert. ೫-೩೬), ಹಜೆದಂಬೊರ್ಯ : H 
೧. ಹಣಿದಂಬೊಯ್ಯಲ್‌ ಜನಂ ರಾಯರೆ ಬಯಸಿ : ಬರ್ಪಂತೆ 
ಸೋಮೇಶ್ವರಂ ತೆಂಕಣರಾಯಂ ಬಂದನಾಶಾಜಯಕೆ (ಸೂಕ್ತಿಸು.೧-೨೧). 

[ಪಣಿದ 4 ಪೊಯರ್‌ 

ಪಣಿದಂಚೋಯ್‌, (ಕ್ರಿ). ಪಣವಾಗಿ ಕೊಡು,- ಒಪ್ಪಿಸು : 
ಕವರುಕತ್ತಿಗೆ ಕಡಿತಂ ಬಂದಂತಾಯ್ತೂ ಪ್ರದ್ಯೋತನಂಗೆ ಸದ್ಮಿ£ಯಂ 
ಪಣಿದಂಬೊಯ್ಸುಂತಾಯ್ತು ಮುಹೂರ್ತಮೆ ಶುಭಮಂಹೂರ್ತಮೆಂದು 
ಮಂಡೋದರಿ ಬೆಕ್ಕಸಂಬೆಳಿಗಾಗಿ ನೋಡುತ್ತು ಮಿರೆ (ಅರ್ಥನೇ. ೬-೭೧ ವ). 

[ಪಣಿದ್ಯ( ಪಂತ) -- ಪೊಯ್‌,] 

ಪಣಿದಕಾಅ (ನಾ). ಕತ್ತರಿಸುವವನು ; ಕಟಾವು ಮಾಡುವವನು: 
ಊರುಂ ಮೂಳೆಯಂ೦ ಶಿಂಬಗುರು ಪಯಗಜಣಸಿಯ ತನಿಗೊಂಬಂ ಬಳೆಗೊ 
ಯ್ಯೂಲ್‌ ಪೂಣ್ಣು ತುದಿಯೊಳೋಡಿ ಪೋಸ ಭೀರುನಪ್ಪ ಪಣಿದಕಾಟಿನಂತೆ 
ವಜ್ರ್ರಾಯಂಧನ ದಿಕ್ಕ ರಿಕರಾಕಾರ ಬಾಹುಪರಿಘಯುಗಳಮುಂ ತಾಮರೆಯ 
ನೂಲೊಳಾನೆಗಟ್ಟು ವಂತೆ ಕಟ್ಟಿ (ಶಾಂತಿಪು.೮-೪೯ವ). [ಪಣಿದ್ಯ 4--ಕಾಅ] 

ಪಣಿದರ (ನಾ). ಸರ್ನವನ್ನು ಧರಿಸಿದವನು; ಸರ್ಪಭೂಷಣ; ಶಿವ: 
ಕಣೆಕಣಿಯನುಗುಟ್ವಿ ತೆಆದಿಂ ಕಣೆಕಣೆಯಂ ಕಜಕಿವ ತೆಅದಿನೆಂಟುಂ ದೆಸೆ. 
ಯೊಳ್‌ ಕಣೆಕಣೆಯನೀಂಬ' ಕೆಜದಿಂ ಪಣಿದರನಗಿದಳರೆ ಕವಿದುವಾಗಳ್‌ 
ಕಣೆಗಳ್‌ (ಕಬ್ಬಿಕಾ, ೩೦೫). [ಆಸಂ. ಫಣಿಧರ] 

ಪಣಿಯನಟ್ಟ (ನಾ). ಪಾಣಿವಟ್ಟಿಲು : ಕೊಳಗುರಣೇಗುಲಕ್ಕೆ 
ಕಣ್ಣಸೀಟ ಪಣಿಯನಟ್ಟಿ ಮಿನಿತುವಂ ಕೊಟ್ಟೂ ಪ್ರತಿಟ್ಟಿ ಗೆಯಿಸಿದ(ಸೌಇಇ. 
Xi, ೩೫-೧೫ ; 935), [<ಪಾಣಿವಟ್ಟ] 


೧೮-೭); 


೫೧೭೪ 


20 


25 


30 


35 


40 


45 


ಪೆಣುಂಕು 


ಪಣಿಯಾರ್ಕ ಪಣಿವಾರ, ಪಣ್ಯಾರ, ಸನಿವಾರ(ನಾ)-೧. ಭಕ್ಷ್ಯ; 
ತಿಂಡಿ : ಒಂದುದಿನ ರಾತ್ರಿ ಕೀಚಕನ ಮನೆಯಲ್ಲಿ ವಿಶೇಷವಾದ ಪಣಿಯಾರ 
ಗಳನ್ನೂ ಮಧುಪಾನಗಳನ್ನೂ ತಯಾರು. ಮಾಡಿ. . . ಕೊಟ್ಟಳು 
(ಸ್ಯಾ ಸಹಃ ೨೨೪). ಪಣಿವಾರ : ೨. ದೇವರ ನೈನೇದ್ಯ ಕ್ಕಾಗಿ 
ಮಾಡುವ (ಕೋಸಂಬರಿ, ರಸಾಯನ, ಕೊಬ್ಬ ರಿಸ ಸಕ್ಕರೆ ಮೊದ 
ಲಾದ) ಚರಪು : ಆಗಾಗ್ಗೆ ದೇವರ ನನೇದನಕ್ಕಾಗ! ಬೇಕಾದ ಪಣಿವಾರ 
ನನ್ನು ಜೋಯಿಸರ: ಮನೆಯವರಿಂದ ಮಾಡಿಸಿ ಅನ್ಮುನವರ ಪ್ರಸಾದ 
ವೆಂದು ಆ ಊರಲ್ಲಿ ಮನೆಮನೆಗೂ ಗೃ ಹಪ್ರಾಸ್ತಿಯಾಗಿ ಕಳುಹಿಸುವುದು. 
ಯಾನಂ. ೪೮), ಪೆಣ್ಯಾರೆ: ೧. ಅನರಿಗೆಲ್ಲ ನುಂಗಳೆಯೇ ಅಡುಗೆ 
ಮನೆಯಿಂದ ಪಾನಕ ಸಣ್ಯಾರಗಳನ್ನು ಒದಗಿಸಿದಳು. (ಸರ್ನನುಂ. ೩೪೮) ; 
ರಮಣಿಗಳು ವಿಧವಿಧವಾದ ಪಣ್ಯಾರಗಳನ್ನು ಮಾಡಿದರು (ಜೀವೀಚೌ.೭೩). 
೨. ಮನೆಯ ಸಾರಿಸಿ ರಂಗನಲ್ಲಿಯನಿಕ್ಕಿ ಭೋಂಕನೆ ಭಕ್ಷ್ಯಭೋಜ್ಯನ 
ಸವಿದು ನನೆಯಕ್ಕಿ ಕಡಲೆ ಪಣ್ಯಾರದಿ ನಿಖಿಲಾರ್ಚನೆಯ ವಸ್ತು ಗಳ ಸಾರ್ಚ 
ದರು (ನೋಹತ. ೧೮-೮೨), ಪೆನಿವಾರ: ೧. ದಾರಿಗರನ್ನು ಕರೆಕರೆದು 
ಕೊಡುವ ತನಿವಣ್ಣ, ಎಳನೀರ, ಕಬ್ಬಿನ ರಸದ, ಪನಿವಾರಗಳ ಅರನಟ್ಟಗೆ 
ಗಳು (ಶಾಂತಲಾ. ೧೦೪). ೨. ಶರಣಜನರೆಲ್ಲರಿಗುಮಾ: ಶರತ್ಸಮುಯದೋಳ್‌ 
ಪರಿಯುತಿಹ ಬೆಳ್ನಿಂಗಳ್ಳುಗ್ಗಿಯಂ ತಾ ಸವಿದು ನಿರುತದಿಂ ಪನಿವಾರಮಂ 
ಮಾಡಲು (ಅರ್ಚಾವಿ. ೧-೧೨೪) ; ಅಯ್ಲೋಳ ಗುಡಿಯಲ್ಲಿ ಏನೇನು ಅಡ್ಡೆ 
ಊಟ ಉದ್ದು ಮತ್ತೆ ಪನಿವಾರ ನೆನೆಯಕ್ಕಿ ನೆನೆಗಡಲೆ ಪನಿವಾರ ನಮ್ಮ 
ಮುದ್ದು ನರಸಿಂಹನ ಗುಡಿಯಾಗೆ (ಗರುದಾ. ೬೩); 
ಗಳನ್ನು "ಒಡೆದು ಪನಿವಾರ ಹಂಚಿದರು (ಇ ಮೆ. ೩೫೬). 
[ಜಲ ॥ ತಮಿ. ಪಣಿಯಾರ; ತುಳು. ಪನಿಯಾರೊ, ಪನಿವಾರೊ ; 

ತೆಲು. ಸಣಸ್ಯಾರ, ಪಣ್ಣಿರ, ಪಣ್ಣೀರ] 

ಪಣಿಯಾಲ, ಫಣಿಯಾಲ (ನಾ). ಒಂದು ಬಗೆಯ ಮರ; 
ಜಡೆಬಸರಿ ಮರ: ಆಲದ ಬೇರು, : ಅತ್ತೀಟೇರು, ಅರಳೀಬೇಕು, 
ಬಸುರಿಬೇರು, ಪಣಿಯಾಲದ ಬೇರು, ಈ ಐದು ಬಗೆ ಬೇರುಗಳ ಕೂಡಿ 
(ವೈದ್ಯಸಾ, 11, ೧೪೮) ; ಅಲದಿಂ ತಳ್ತೆ ಕಂಚಾಲದಿಂ ಪುದಿದ ಸೆಣಿಯಾ 
ಲದಿಂ . . . ವಿವಿಧ ಕುಜಜಾಲದಿಂದತಿಶಯನಿಶಾಲದಿಂದಾ ಶಿವಾಲೀಲಾ 
ವನಂ ಮೆಣಕೆದುದು (ನಂದಿಮಾ, ೬-೫); ಒಂದು ಪಣಿಯಾಲದ ಮರವಿತ್ತು 
(ಕೀತಿಚಂ. ೪111, ೧೦). ಫಣಿಯಾಲ: “ಗರ್ದಭಾಂಡಃ, ಕಂದರಾಲಃ, 
ಕಸೀತನಃ, ಸುಪಾರ್ಶ್ವಕಃ, ಪ್ಲಕ್ಷಃ--೫ ಬಸರೀಗಿಡ, ಜಡೇಬಸರೀಮರ, 
ಇದನ್ನು ಫಣಿಯಾಲನೆನ್ನು ವರು” (ಸಿದ್ಧಾಂತಿ. ೧೨೨) ; ನೆಗ್ಗಿಲ ಬೇರು, 
ಮಾವಿನ ಬೇರು, ಬೊಬ್ಬುಲಿ ಬೇರು, ಫಣಿಯಾಲದ ಬೇರು. , - ನೀರಿನಲ್ಲಿ 
ಹಾಕಿ ಕಷಾಯ ಕಾಸಿ (ಸಕವೈ. ೩೯೧) ; ಎಲ್ಲಾರ ಹಟ್ಟೀಲಿ ಬೆಲ್ಲ 
ಬೇನಿನ ಮರವು ಪಲ್ಲಣಿಸಿ ಬೆಳೆನ ಫಣಿಯಾಲ ಮರದಡಿಗೆ ' ನಲ್ಲ ಕೂತವನೆ 
ಬರೆಹೇಳಿ (ಹಳ್ಳಿಯ. ೫೨). [ಪಣಿ 1-ಆಲ] 

ಸಣಿಯೆ "ಪಣಿಸಿ ನೋ. 

ಪಣಿನಾರ "ಸಣಿಯಾರ' ನೋ. 

ಪಣಸಿವಡು? (ಕ್ರಿ). (?) : ಪಣನೆ ದಿಟಕ್ಕೆ ಸೂಳೆನನೆಗಲ್ಲದದೆತ್ತ 
ಗುಣಂ ಧನಂಗಳಂ ಗಣಿಯಿಸದಿತ್ತು ಸಾರಸುಖಮುಳ್ಳೊ ಡೆಯಂತದು 
ಮಾತೆ ಕೂರ್ತವಂ ಪಣಿಸಿ[ಸಾಲಾಂ.ರಣಸಿ]ನಡುತ್ತೆ ಪತ್ತು ವೊಡಮರ್ಥಗೆ 
ಕತ್ತಿಗೆ ಸೂಳೆ ಡಾಳೆ ಕೂಂಟಿಣಿ ತಣಿಯಂತೆ ಮತ್ತೆ ಮನೆ ತೀನ ತನರ್ಮನೆ 
ಯಂತು ಪತ್ತುವರ್‌ (ಲೀಲಾನ, ೨-೯೫), [?) 

ಪಣಂಂಕು, ಪಣುಕು, ಹಣಿಕ್ಕು, ಹಣಿಗ್ಗು, ಹಣುಂಗು, 
ಹೆಣುಗ್ಗು, ಹಳುಂಗು, 'ಹುಣಿಗು, ಹುಣುಗು (ಕ್ರಿ). 
೧. ಕುಗ್ಗು ; ಕುಸಿ: ತುಮುಟಲ್ಕೈರಾನತಂ ದರ್ಪಮನೆರ್ದೆಯೊಡೆ 


ಜೋಡು ಕಾಯಿ 


ಪಣುಕು 


ಯಲ್ಬುಂಡರೀಕಂ ಪಣುಂಕಲ್‌ ಕುಮಂದಂ .,, ಸುರುಳ್ಳಂ ಸಮದಿಂದ್ರಂ 
ನಹ್ನಿಕಾಲಂ ದನುಜನು ದಧಿಪಂ ವಾಯುಯಕ್ಷಂ ಶ್ರಿಯಕ್ಷಂ , (ಲೀಲಾನ, 
ಪಣುಕು: ೧. ಪಾಟಿ ಪಣ್ಮುಕುತ್ತುಮೋರೊಂ[ನಾರಾಂ. 
ಸಣುಗುತ್ತನೊರ್ಮೆಂ]ದಾಣ೨ಲನೋರೊರ್ವೆ ಬಿದ್ದವಿಂಜಕಿಯುತ್ತುಂ. 
ನೀರ್ವೇಜಿಿದ ಮುಗಿಲೊಂದೊಡ್ಡ 2 'ಬೀಣದುದಿಂದ್ರ ೦ಗೆ ಬಿನದಮಂ 
ನಾಗೇಂದ್ರಂ (ಮಲ್ಲಿಫ. ೧೨-೭೯). ಹಣಿಕ್ಕು : ೧. "ಹೆಣಿಕಿಸ್ಕು' 
ಸರಾ. ಹಣಿಗ್ಯು: ೨. ಬಾಗು; ಬಗ್ಗು; ಮಣಿ: ಮಣಿದು 
ಕೂಪದ ಜೀವನವ ಕಡೆಗಣಿಸದೇ ಘಟಯಂತ್ರ ಮೃಗರಿಪು ಹಣಿಗಿದರೆ 
ಹರಿಣಂಗೆ ಗೆಲವೇ ಸಿಂಗರಿಸುವ ಬೆಲೆನೆಣ್ನಳ 
ಬಿನದಕ್ಕಂಗಣನಂ0 ಸಾರುವ ಬಿಡುವೆಣ್ಗಳ್‌ ಪಿಂಗಡೆ ಹಣಿಗಿ ನಡೆನ ಬೆಸ 
ವೆಣ್ಣಳ್‌ (ಜಯಕಾ. ೧೨-೧೫). ೩. ಹಿಂಜರಿ; ಹಿಂದಿಗೆ: ಎಸೆವುದಂ 
ಬಿಟ್ಟು ಹಣಿಗಿದನೆಂಬ - ಗಾದೆನ್ಮು ಡೆಸೆಗಾಯ್ತೂ (ಸಿಂಗಿರಾ,. ೧೪-೧೬). 
ಹಣುಂಗು : ೪. ಅಡಗಿಕೊಂಡು ನಿರೀಕ್ಷಿಸು; ಹೊಂಚು 
ಹಾಕು: 
ಅನಜ ಹಿಂದೆ ಹಿಂದೆ ನೆಲನಂ ಹತ್ತಿ ಹಣುಂ[ನಾಣಾಂ. ಣ್ಯ ಣಿ, ಣು]ಗಿ 
ಜುಣುಗಿ ಜೂಜಾಡುವ ಕಿಜುವುಲಿಗಳುವುಂ .. .:. ಕಂಡು ಕಂಡು 
(ನಂಬಿರ, ೧೮-೯); ಮೆಳೆಯೊಳಗಿರ್ದು ಮೇವ ವಿಂಗಮಂ ಮಿಗೆ ಫೆರ್ಬುಲಿ 
ಕಂಡು ಕಾಣದಂತಳವಿಗೆ ತರ್ಗಿ ಕುರ್ಗುತುಸಿರಿಕ್ಕಡೆ ಬಂದು ಹಣುಂಗಿ 
ಪಾರ್ವ ತನ್ನಳವನಭೀಕ್ಷಿಸುತ್ತೆ (ರಾಜಕೇ, ೫-೯೪) ಹಣುಗು: ೧. ಕುಸಿದ 
ತಲೆ ಹಣುಗಿದೊಡಲರಳ್ವ ಬಾಯರ್‌ ಸುಗಿದ ಕಿನಿಯಂಸುರಿಡದ ಮೂಗು 
(ಹಚಕಾ, ೫-೩೧) ; ಮನ 'ಹಣುಗಿ .ತುಟಿಯೊಣಗಿ ನೋಟದ ಮೊನೆ 
ಮುಂದು ರೊಂಪಿಸುತ ಮುಂದಣಿಗೊನೆದು ಬಿದ್ದನು ಭೀಮ ಪಾಂಡನ 
ಸೇನೆ ಕಳವಳಿಸೆ (ಕುವ್ಯಾಕ, ೩-೨೬). ೪. 
ದಡವಿ ತೋಟ ಹಾಸವ ತಿವಿದು ದೂರದಿಂ ಕಂಡು ಹೆಸರಿಸಿ ಹತ್ತಿ ಹಣುಗಿ 
ನೆಲಕೋರಂತೆಯಡಗಿ (ಹಚಕಾ. ೫-೩೦); ಕಳಚಿ ಹಾಸವನುಬ್ಬರಿಸಲವ್ವಳಿಸಿ 
ಕಂಠೀರವನ ಮೋಜಣಕಿಗೆ ನಿಲುಕಿದವು ಕದುಬಿದವು ಹಾಯ್ಜವು ಹಣುಗಿ' 
ತುಡುಕಿದವು (ಕುಪ್ಯಾಅ, ೧೩-೨೭). ೫, (ಭಯದಿಂದ) ಅಡಗು ; 
ಅವಿತುಕೊಳ್ಳು : ಹೆಣಗಳನು ಬಗಿಬಗಿದು ಕಪಿಗಳು, ಹ[ಪಾಠಾಂ, ಜ್ಯ 
ಹು]ಣುಗಿದರು. ಕೆಲರದ್ರಿಕುಜಸಂದಣಿಗಳೊಳು ಹುದುಗಿದರು (ತೊರರಾ, 
೬. ಹೆದರು:; ಅಂಜು, ಭಯಪಡು: ಹಣುಗಿ 
ಮಣಕಿಗೊಂಡೆಸುವ ಲುಬ್ಬ ಕರೆಣಿಕೆಯಲಿ ಕೈಮಾಡುವುದು ಭೂಷಣವೆ 
ಭಟರಿಗೆ (ತೊರರಾ, ೪-೪-೩೭) ; ಕುಣಿಡು ಕುದಿದವು ಶರಧಿ ತಾರಾಗಣ 
ಗಳುಡಿದವು ಧರೆಗೆ ದಿನಿಜರು ಹಣಂಗಿ ತನು ಕಂಪನದೊಳಿರ್ದುದು ಬೆರದ 
ಬೆರಗಿನಲಿ (ಅಂಬಿಕಾ. ೧೪-೩೪). ಹಳುಂಗು : ೧. ಕಂಠೀರನರವನುಂ 
ಕೇಳಲಾಗೆ ಬೆಳ್ಳಾಗಿ ಬಿಗುರ್ತು ರಾಗಮಂಿದಗಿದು ಸುಗಿದು ಹೆಳುಂಗಿ 
[ನಾರಾ ಹಣುಗಿ) ಹನ್ಮುದಂಬೋಗಿ , ... ತಡಂಗೆಡೆದಿರ್ನ ಮಾತಂಗ 
ದಂಪತಿಗಳಿಂ (೧೦, ೧-೧೨೪ನು. ಹುಣಿಗು : ೭. (ಭಯದಿಂದ 
ಮೈಯನ್ನು) ಕುಗ್ಗಿಸು ; ಮುದುರಿಕೊಳ್ಳು : ಕಲಿಹನುನುನಂ 
ನೋಡಿದನು ಮೈ ಹುಣಿಗಿ ನಿಂದಿರ್ದನಾಜಿಯೊಳಗೆ (ತುರಂಗ. ೬೮-೩೫). 
ಹುಣುಗು : ೭. ವೈರಿ ಕರ್ಣನ ರಭಸಕಂಜಿದಂ ಭೀಮ . , . ರಥದ 
ಕಫಿನೀರ ಮೈ ಹುಣುಗಿದಂ ಕೃಷ್ಣಾರ್ಜುನರು ಜನನ ಮಾಡಿದರು ತಾರಕ 
ವನು (ತುರಂಗ. ೬೯-೪೫). 
ಪಣುಕು "ಪಣುಂಕು' ನೋ. 
ಪಣೆ|, ಫಣೆ, ಹಣೆ (ನಾ). ೧. ನೊಸಲು; ಫಾಲ; ಭಾಳ; 
ಲಲಾಟಿ: “ಸಣೆ--ಫಣಾ ಎ ಹಣೆ? (ತದ್ಭಕೋ, ೨೪); ತೆಕೃನೆ ತೀವಿರೆ 
ತಾಪಕ್ಕಿಕ್ಕಿದ ಸಿರಿಗಂಪು ಪಣೆಯೊಳೆಸೆದುದು ಕೋಪಂ ಮಿಕೃತನು ಬೆಸಸಿ 


೬-೪). 


(ಕುನ್ಯಾಆ. ೮-೪೦); 


೬-೩೫-೪೫), 


ಸೆಅತೊಂದೆಡೆಯೊಳೆಳವುಲ್ಲೆ ಗಳ ಪಾಣಂಗೆಯ್ತಮಂ . . , |. 


ಹುಲಿಯ ಹಾರಯಿಸಿ ತಲೆ |- 


೫೧೭೫ 


35 


40 


45 


ಪಣೆ 


2 


ದೊಡೆ ನೊಸಲಕ್ಕರಮಂ ತೊಡೆಯಲೆಂದಂ ಬಂದಿಂದುನವೋಲ್‌(ಚಂದ್ರ ಪು. 
೮-೮೬) ; ಕಸ್ತೂರಿತಿಲಕನೊಪ್ಪ ದೊಳೆಸೆನೆಜಕಿಯನ 'ಪಣಿ ಗೆಲ್ಲುದೆನ್ನ 
(ಭರಚ. ೬-೪೪) ; ಘನವಾದ ಮಣಿಮಯಪದ್ಮಸೀಕದೊಳಾಗ ಜನನಾಥ 
ಚೂಡಾರತ್ನೃ ಮನಹರುಸದಲಿ ಮಂಡಿಸಿ ಕತ್ತು ರಿನಾಮವನು ಪಣೆಗಳವಡಿಸಿ 
ದನು (ಕಂನವಿ. ೨೨-೬೧). ೨. ನೊಸಲಿನ ಮೇಲ್ಭಾಗ; ಕೆತ್ತಿ : 
ಆಡಿ ತೊಡೆ , . . ಕಟಿ ಮಂನ್ಮುಡಂ ಪರಡು ಸಂದಿ ನೊಸಲ್‌ ಪಣೆ ಕಣ್‌ 
ಕದಂಪಿನೆಂಬೆಡೆಯನೆ ನಟ್ಟು ವುರ್ಚಿದುವು ನೇರ್ದುವು , ಸೀಳ್ಳುವು ಪಾರ್ಥ 
ನಂಬುಗಳ್‌ (ಸಂಪಭಾ, ೧೧-೧೩೬). ಫಣೆ: ೧. ಬಸದಿಗಾ ವೈಶ್ಯಕಾಂತೆ 
ಬಂದು . , . ಯತಿಸತಿಯ ನವಸಳಿಸೋಸಮಾಂಬ್ರ್ರದ್ವಯಕ್ಕೆ ಫಕೆಯಂ 
ಚಾಚಿ (ಸಮ್ಮಕಾ, ೫-೭); ಸರಸಿಜೋದ್ಭ ವನು ಫಣೆಯೊಳು ಬರೆದು ನಿರ್ಮಿಸಿದ. 
ತೆಜನುಳಿದು ಬೇಟುಂಟಿ ತಾನಚಕಿದುದೆ. (ಕನಕ. ೫೪-೧); ಪಾದೋದಕ 
ಪ್ರಸಇದಗಳ ಕೊಳ್ಳಿ ಬೂದಿಯ ಫಣೆಯೊಳು ಧರಿಸಿ (ಬಿಜ್ಜರಾ. ೨-೩೩). 
ಹಣೆ: ೧. “ಭಾಳಮಳಿಕಂ ಲಲಾಟಂ ಹಣಿಯೆನಿಕ್ಕು” (ನುಂಗಂ, 
೯೪-೪) ; ಬರಬರ ಭಕ್ಷಿಯರೆಯಾಯಿತ್ತು ಕಾಣಿರಣ್ಣಾ ಮೊದಲ ದಿನ 
ಹಣೆ ಮುಟ್ಟ 'ನುಖದಿನ ಕೈಯ ಮುಟ್ಟ ನುೂೂಟಕ ೦ಬ ದಿನಕ್ಕೆ ತೂಕಡಿಕೆ 
ಕಾಣಿರಣ್ಣಾ (ಬಸವ, ೨೨೦); ರಣದೊಳೊಡ್ಡಿ ದರಾಶಿಗಳನೀ ಹಣೆಯ 
ಪಟ್ಟದ ವೀರ ಜಯಿಸಲು ಹಣನಿಗಾನೋಲೈಸೆ' ಮಾಡುವೆನಡನಿಯಲಿ 
ತಸವ (ಕರಿವ್ಯಾಭೀ, ೧-೩೮) ; ಹಣೆಯೊಡೆದುಗುವ ರೋಹಿತಧಾರೆ: ಕಮ್ಮ 
ಲರ್ಗಣೆಯನ ಮೇಲೆ ಚೆಲ್ಲಿದುವು (ನೋಹತ, ೧೨-೮೯) ; ಜನ್ನಗುದಾರೆಯ 
ಹಣೆಯ ಉರನಣೆಯ ಒಕ್ಕಣೆಯ ಪಟ್ಟಿ ಲಿಖಿತದ  ಕನಕಜೋಲೆಯಂ. 
ತಾನೋದಿ, . . ಐತಂದನಾ ಇಂದ್ರಜತನೂಜಂ (ಚಿತ್ರಾಂಗ, ೭೪-೨೦೪೧). 
೨. “ನೀಚಿಕೀ, ಶಿರೋದೇಶಃ - ಈ ೨ ಹಣೆ” (ಹಲಾಯು. ೪೪-೧೧೨). 
“ಫಣ್ಮೆ' ಪರಾ. 
ಪಣೆಗೈ ಯಾಗು - (ನಮಸ್ಯರಿಸುವುದಕ್ಕಾಗಿ) ಹಣೆಯ ಮೇಲೆ 
ಕೈಯನ್ನು ಇಟ್ಟು ಕೊಳ್ಳು ; ಹಣೆಯವರೆಗೆ ಕ್ಳೈ ಯೆತ್ತು : ದಿಗ್ಗನೆ 
ನಿಂದು ಪಣೆಗೈಯಾಗಿ ಮಣಿದುದು ಬಾಗಿ ಆಸ್ಥಾನ (ಶ್ರೀರಾಮಾ. 
೬೭೩-೩೩೯). ಹಣೆಗೆ ಗಟ್ಟಸಿಕೊಳ್ಳು-೧. (ದುಃಖ, ಉಜ್ಜೇಗ 
ಗಳಿಂದ) ಹಣೆಗೆ ಹೊಡೆದುಕೊಳ್ಳು : ಅವಳು ಹಣೆಗೆ ಗಟ್ಟ ಸಿಕೊಂಡು 
ಅತ್ತಳು (ರೂಢಿ) ೨. (ವ್ಯಂಗ್ಯಾ ರ್ಥದಲ್ಲಿ) ಉಪಯೋಗ ಮಾಡಿ 
ಕೊಳ್ಳು ; ಅನುಕೂಲ ಹೊಂದು : ಇಂಥನನು ಈ ಸಾವುಕಾಕನ 
ಬದುಕು ತಕ್ಕೊಂಡು ಏನು ಹಣೆಗೆ ಗಟ್ಟಿ ಸಿಕೊಳ್ಳು ನನೆಂಬುದನ್ನು 
ದೆಣಿಯರು ಆಲೋಚಿಸಕಳ್ಯದಿತ್ತು (ಸುಂಬಯಿ ೪-೧೬೦). ,. ಹಣೆಯ 
ಬರಹ, ಹಣೆಯ ಬಕಿಹ ಇ ವಿಧಿಲಿಖಿತ ; ಅದೃಷ್ಟ : ಎಣಿಸಿ ಮಾಡುವು 
ದೇನು ತಪ್ಪದು ಹಣೆಯ ಬರಹವು (ಕೌತಿರಾ, ೩೭-೪); ಸೃಷ್ಟಿ ಸನುಯದಿ 
ಬರೆದ ಹಣೆಯ ಬರಹನಿಜೆಂಬ ನಷ್ಟಸತ್ತ್ವರ ತತ್ತ್ವ ದೂಡಿಬಿಡಿರೇಂ 
(ವಿಸೀಗೀ, ೪೨-೧೧); ಬೆಳ್ಳಿಯ ತನ್ನ ಹಣೆಯ ಬರೆಹನನ್ನೂ ದೂರಿ 
ನಡೆದುದನ್ನೈಲ್ಲ ಹೇಳಿ ಅತ್ತು ಬಿಟ್ಟಳು : (ಉಾಲೂರ, ೧೦:' ಕಥಾಸಾರ). 
ಹಣೆಹಣೆ ಚಚ್ಚಿ ಕೊಳ್ಳು - ಹಣೆಹಣೆ ಬಡಿದುಕೊಳ್ಳು : : ಅನಳು ಹಣೆ 
ಹಣೆ ಚಚ್ಚಿ ಕೊಂಡು 'ಅಳುತ್ತಿ ದ್ದಾಳೆ. (ರೂಢ). ಹಣೆಹಣೆ ಬಡಿದು. 
ಕೊಳ್ಳು ಇ ದುಃಖ, ಉದ್ವೇಗಗಳಿಂದ ಹಣೆ ಚೆಚ್ಚಿಕೊಳ್ಳು ; 
ಗೋಳಾಡು:ಆ ದುರಂತನನ್ನು ಕೇಳಿ ಆನರು ಹಣೆಹಣೆ ಬಡಿದುಕೊಂಡರು 
(ರೂಢಿ). 
ಪಣ್ಣೆ, ಹಣ್ಮಿ, ಹಣ್ಣೆ (ನಾ). ೧. ಮರದ ಕಾಂಡದ ಮೇಲ್ಫಾಗ- 
ಕವಲೊಡೆಯುವ ಭಾಗ : “ಪ್ರಘಾಣಃ, ಸ್ಯಂಧಂ- ಈ ೨: ಮರದ 
ಪಣೆ” (ಹಲಾಯು, ೩೦-೨೮); ತೀನಿರ್ದತ್ತು ಮೊದಲ್‌-ಮೊದಲ್ಲೆ ಪಣೆಯುಂ 
ಮೂಗಯ್ಯ ಮೂಗಯ್ಯೆನಿತ್ತಾ ನಕ್ಕೆಯ್ದೆ ಕವಲ್‌ ಕನಲ್ಲು ಪಲವುಂ 


ಪಣ್ಯೆ 


ಕೊಂಬಾದು ವೊಳ್ಳೊಂಬುಗಳ ತೀನಿರ್ದಕ್ತು ತಳಿರ್‌ ಮೊದಲ್‌ ಪಣೆ 
ಕನಲ್ಲೊ ಂಬೆಂಬುನೀ ಕೆಂದಳಿರ ಮಾವಿಂಗಲ್ಲದೆ ಮಾವುಗಳ್ಳಿ ಪೆಜವಕ್ಕಿ ಂತೇಂ 
ಬೆಡಂಗಳ್ಳುಮೇ (ಆದಿಪು. ೧೧-೯೫) ; ರಾವನ 
ಪಣೆಯಂ ಕುಠಾರದಿಂ ಸೀಳ್ಸ ದಜಕೊಳ್ಳ ತಿಲವೂಧುಘೃತಮುಂ ಪೂರಿಸೆ 
ಫಲಮಾ ಮರದೆಲೆಗಳಿಂದಮವು ಪಿರಿದಕ್ಕುಂ (ಲೋಕೋಪೆ. ೬-೩೯); 
ಕರಿಯು ಭೂಮಿಯೊಡಗೂಡಿ  ನೊದಲಿಂದಂ ಪಣಿ£ಣಿ]]ಿಯಿಂದಂ 
ಪೆರ್ಗೊಂಬುಗಳಿಂದಂ [ಕ ಗೊಂಬುಗಳಿಂದಂ] ಆಲದ ಮರನೆಂತೊಪ್ಪುಗುಂ 
(ಧರ್ಮಾನ್ಳು. ೧೩-೫); ಬನಮೆಂಬ ಮ ದನನೃ ಪನರಮನೆಯೊಳ್‌ ಪೊತ್ತಿ ಸಿದ 
ದೀಪಮಾಲೆಯ  ಮಾಡಕ್ಕನುರೂಪಮಾಗಿ -ಪಣಿಲಿಂ  ಕೊನೆವರೆಗಂ 


ಪೂತುನರರೆ ಚೆಂಪಕನಿಕರಂ (ಚಂದ್ರಪು. ೭-೫೩). ೨. ಕಾಡುಮೃ ಗಗಳು, 


ಮಲಗಿಕೊಳ್ಳುವ ಸ್ಕಳ; ಮ್ಳ ಗಗಳ ಹಕ್ಕೆ : ಇಳು. ಸಂತತ 
ಮೊಪ್ಪುವ sedi edac” ಬಿಯದರ್‌' ಬೇಂಟಿಯಾಡಲೆಂದು 
ಸಂಭ್ರ; ಮಂ ಮಿಗೆ ಸರುವಿಡಿದು ಪಣೆಯಿರ್ಪೆಡೆಗೆಯ್ತಂದು ನಿಂದು (ಶಬಶಂ. 
೩-೪೪2). &. ಉಳುವ ನೆಲ; ವ್ಯವಸಾಯದ. ಭೂಮಿಂ; ಕೃಷಿ 
ಭೂಮಿ :(8). ಹಣಿ: ೧. ಗುಲ್ಮ-ಡನೆಯಿಲ್ಲದ ಮೆಳೆ ಬಳ್ಳಿ ಗಿಡುಗ 
(ನಾಚಿರಾ, ಕಿ). ಹಣೆ : ೨. “ಹಣೆಯೆಂದು ಮಿಗದಿಕ್ಕೆ (ಕಶಸಾ, 
೫೧-೮೫) ; “ಹೆಣೆಯೆಲ್‌ ಮಿಗನಿರ್ಪ ತಾಣ” (ಟಖ: ೩೨); 
ಇಂತಸದಳಮೆಸೆವಾ ಪೇರಡವಿಯಂ ಬೇಂಟಿಯಾಡಲೆಂದು ಬಿಯದರ್ಸಂದಣಿಸಿ 
ಪೊಕ್ಕೂ'ನಿಂಕ್ಕು ವಿರಾಜಕಿ ಸಂಭ್ರನಿಂಸಿ ಸರುವಿಡಿದು ಹಣೆ[ಪಾಠಾಂ. ಣಿ, ರಿ] 
ಯಿರ್ಪೆಡೆಗೆಯ್ತುಂದು (ರಾಜಶೇ. ೫-೮೦ ವ); ಮಾನಿಸರ ಸುಳಿವಂತಿಳಿದೆಯ್ದೆ 
ಕಾಯ್ದು ರವಣಿಸಿ ಹಣೆಯಿಂ ತೊಟ್ಟಿನೆ ಸೊರಮಟ್ಟಿ ಬ್ರರಿಸುನ ಪೆರ್ಬುಲಿ 
ಮೊದಲಪ್ಪ ಕೂರ್ಮಿಗಂಗಳನಲ್ಲಲ್ಲಿ ಕಾಣಲೊಡಂ (ಮರಾಚ. ೧೧-೩೧). 
೪. ಸಾಣೆ ಹಿಡಿಯುವ ಕಲ್ಲು; ಮಸೆಗಲ್ಲು : ನಿಡುಗಣ್ಣ ನೋಟ 
ನನರಸಿಕರ ಗೆಲವಿನೋಟಿ ಕಡುತೆಳ್ಟು ನಡೆದ ಹಣೆ ಕಾವನಲರ್ಗಣೆಗೆ ಹಣೆ 
*: ಆ ದ್ವಿಜತನೂಜೆಯ ನಿಲಾಸವಂನಡೇನೆಂಬೆನು (ಸಮ್ಯಕಾ, ೬-೧೧). 
[ಜೇ.॥ ತನಿ. ಪಣೈ, ಸಣ್ಣ ; ಮಲ. ಪಣ] 
ಪಣೆ, (ನಾ). ದೊಡ್ಡ ಬಂಡೆಯಿಂದ ಕಲ್ಲನ್ನು ಎಬ್ಬಿ 
ನಲ್ಲಿ ಮಾಡಿದ ತೋಡುಹಳ್ಳ ; ಬಂಜಿಔಿಲೆ ; ಕಲ್ಲುಗಣಿ. 
"ಕಲ್ಪ ಣೈ? ಪರಾ" [ದೇ.॥ ಮಲ. ಪಣ; ತುಳು. ಪಣೆ] 
ಪಣೆ ಹಣ್ಣೆ (ನಾ). ನೀರನ್ನು ಎತ್ತುವ ಸಾಧನ; ನಿತ: ಒ 
ಬನಯಲ್ಲಿ ಗ ಗೆ ನೀರು ಎಳೆಯಲು ಪಣೆ ಹಾಕಿರುವರು (ನಾಚಿಕೆ, ೪೮) 


ತೆಗೆಯು 


ಹಣೆ: *ಹೆಣೆಗುತ್ತಿ ? ಫರಾ. [4-ತುಳು ಸಣಿ] 
ಪಣ್ಣೆ (ಇ). ಹಾನಿನ ಹೆಡೆ; ಫಣಿ. "ನಾಗರು' ಪರಾ. 
[-ಆಸಂ. ಫಣಾ] 


ಪಣೆಕಟ್ಟು "ಪಣೆಗಟ್ಟು' ಕೋ. 

ಪಣೆಗಂಗಿಡಿ (ನಾ). (ಶಿವನ) ಹಣೆಗಣ್ಣಿನ ಕಿಡಿ ; ಹಣೆಗಣ್ಣು ರಿ: 
ಕುಡಿನೆನೇಳಂಬಂಧಿಯ ಸೆಣಸಿದೊಡೊಡೆನೆನದ್ರಿಯ ಮೃಡನ ಪಣೆಗಂಗಿಡಿಯ 
ಕಣ್ಣಿ ಪೆನಜನ ಫಾಲಾಕ್ಷರಕೆ ಮಶಿಯಿಡುವೆ (ಅನಂಲಾ. ೧-೫-೩), 

[ಪಣೆಗಣ್‌ - 8೩] 

ಪಣೆಗಟ್ಟು, ಪಣೆಕಟ್ಟು, ಫಣೆಕಟ್ಟು, ಹಣೆಕಟ್ಟು (ನಾ). 
(ಅಲಂಕಾರಕ್ಕಾಗಿ) ಹಣೆಗೆ ಕಟ್ಟುವ ಪಟ್ಟ; ಹಣೆಪಟ್ಟಿ : 
ನಿಡಿಕೆಯ್‌ ಶೀವಿದ ಕೂರ್ಗಣೆ ನುಡಕಾಲ್ವರನುಲೆನ ಕಚ್ಚೆ ನಿಡಿಯ ಸಿಯೊಜಕ 
ಕರ್ಪಿಡಿದ ಸಣೆಗಟ್ಟು ಕೆಯ್ಬೊಡೆ. ಬೆಡಂಗನೊಳಕೊಳೆ ಧನುರ್ಧರರ್‌ 
ಪೆಣೆಡೆಚ್ಚೆರ್‌ (ಸಂಪಭಾ.೧೦-೬೧); ತುಲಿಬಿನ ಸುಳಿ ಪಣೆಗಟ್ಟು ಕೆನ್ನೆಯ 
ಗಳತ ಹೆಂಕೆ ರವಿ ಮಸ್ತ ಕಮಣಿಯ ವಿಂಜುಗುವ ಮುತ್ತಿ ನ ಬಲೆ ಜೂಳಯವ 
ಮನದೆಣಕದಿಂದಿತ್ತ ನಂದನಗೆ (ಉಮವಿ, ೮-೪೯); ಪೆಅಕಿನೊಸಲುಲಕಿ 


೫೧೭೬ 


20 


25 


30 


40 


45 


ಪಣೆಗಣ್‌ 
ಪಣೆಗಟ್ಟು ಮುತ್ತಿನ ಬೊಟ್ಟು ಮಿಜುಪ ವಂಟಿಯ ವಜ್ರಜೋಲೆ 
ತಂಜುಬಿನ ಮುತ್ತಿನ ಬಲೆ ಚಿನ್ನಗೇದಗೆಗಜಕಿಗಳಿಂ ಸಿಂಗರಿಸಿದಳು 


(ಕುರಾಸಾಂ. ೨೪೨೯೭), ಪಣೆಕಟ್ಟು : ತೊಟ್ಟಿ ಕೃನಡಂ ಮುರನಿಲ್‌ 
ಕಟ್ಟಿದ ಸಣೆಕಟ್ಟು ಬೇಂಟಿನಜಕಿ ದೊರೆಯೊಳೊಡಂಬಟ್ಟಿ ಸಿಯ ಸುರಗಿ 
ದಳಿನದ ತೊಟ್ಟಿಂಗಿಗೆ ತನ್ನೊಳನುರೆ ಬೇಂಟಿಯನೊರ್ವಂ' ಬಂದು 
(ಪಂಪಭಾ. ೫-೩೬) ; ಉಡೆದೋಲುಂ ಪಣೆಕಟ್ಟು ೦ ನುಡಮೇಲಿಸಿ 
ಮೆಟ್ಟಡೆಕ್ಕನಡನುುಂ ಕಯ್ಯೊಳ್‌ ಪಿಡಿದಿರ್ದ ಕುಂಚಮುಂ ತನಗೊಡಂಬಡೆಯೆ 
ಲೇಖವಾಹಾಕೃ ತಿಯೊಳ್‌ (ನರ್ಧಮಾ. ಪಣೆಕಟ್ಟೊಳ್ವೀಲಿ 
ಯಿಂದುಟ್ಟು ದು ಪೊಸದಳಿರಿಂ ಸ್ಮ್ಯಾನಕಂ ದಂತಿದಾನೋಕ್ಷಣದಿಂ 
ಮೆಯ್ವೆತ್ತಿ ರಲ್‌ (ಪುಸ್ಪಪು. ೫-೧೦೧). ಫಣೆಕಟ್ಟು : ತಲೆಬೀದಿ 
ಮಂಂದಲೆಗೆ ಸೊಗಯಿಸುವ ವರೌಕ್ತ್ರೀಕ ದಾವಳಿಯ ಫಣೆಕಟ್ಟಿ ನಮರಿ 
ಸಿದರಾ ಕುನರಿಗೆ (ನನನೋ. ೨೩-೩೫). ಹಣೆಕಟ್ಟು : “ಹಣಿಕಟ್ಟು ಎ 
ಎತ್ತಿನ ಹಣೆಯ ಅಲಂಕಾರ” (ಜಾನಕೋ,೫೨); ಎತ್ತಿಗೆ ಹೊಸ ಬಾಸಿಂಗ, 
ಹಣೆಕಟ್ಟು , "ಮಗಡ' (ಮಗುಡ), ಸರುಹಗ್ಗಗಳ ಸಂಭ್ರಮುನಾಗುವುದು 
(ಕನ್ನಜಾ, ೧೭೭), [ಪಣ - ಕಟ್ಟು] 

ಪಣೆಗಣ, ಪಣೆಗಣು ಸಿ ಫಣೆಗಣ್ಣು ೫ ಹಣೆಗಣು (ನಾ). ೧. ಹಣೆ 
ಯಲ್ಲಿರುವ ಕಣ್ಣು 3 ಇ ಶಿನನ ಮನೆರನೆಯ ಕಣ್ಣಿ; ಭಾಲನೇತ್ರ: 
ಪಣೆಗಣ್‌ ನದಿ pS ಕೆಂಜಿಡೆ ಫಣಿಗಳ್ಳಿಲತಿವೈ ದುಮೊಗದಿ ಶಸ್ತೌ ಗ್ರಾ ಫದ 
ಸಂದಣಿಯೆ ದಶಬಾಹುವನಿಂ ವಾರಣನುಂಖಪಿತನೋತು RA 
ನಿಂದಿರ್ದಂ (ತ್ರಿಸವಿ. ೩೮-೭); ಬಾಂಡೊಟಕಿ, ಪಣೆಗರ್ಣ, ಕೊರಲ್ಲಟಕಿ 

೬ ಕಾಲ್ಗೆಕೆ ಇತ್ಯಾದಿ (ಶಬ ಬ್ಹಾನು. ೩೦೫ ವ್ಯಾಖ್ಯಾ) ; ಪಣೆಗಣ್ಮಿು 
ವೆಜಕಿ ಸುರನದಿ ಫಣಿಭೂಸಣಸಾಂತು ಸೊಳ ನಾಗಮುನ್ಯತರೀಹ 
ನಿಷಮಿಭಚರ್ಮಾಂಬರಮಣಿಯರಮಮರ್ಜಿಸೆಯೆ ರೊೂಪುದೋಲಸ ದೆನಾಗಳ್‌ 
(ವೃಷವಿ, ೧೪-೧೦೬). "ಪಣೆಗಂಗಿಡಿ', “ಪಣೆಗಣ್ಣು ರಿ ಪರಾ. 
೨. ಹಣೆಯ ಕಡೆಗೆ ತಿರುಗಿದ ಕಣ್ಣು; ಮೇಲ್ಲ Sy : ಪೆಡತಲೆಯ 
ನರಂ ತೆಗೆಡೊಡೆ ಮಿಡುಕದೆ ಸೈ. ತಿರ್ದು ಬೌಲನುಂ ಕೊರಲು ಮತ್ತೆಡೆವಡಿ 
(ಡ)ದುಡಿರದೆ ಪಣೆಗಣ್ಣ ಡಸಿ ಹಂ ಸುಯ್ಯೆ ಬಾಳಲಾಜದು ತುರಗಂ 
(ಅಶ್ವೈಶಾ, ೧೩-೨೫). 'ಸಣೆಗಣ್ಣು : ೧. ಗಿರಿಜೆಯಿಂ ಶೃಂಗಾರ ಭೂತ 
ಗಣದಿಂ ಹಾಸ್ಯ ಕರುಣಾರಸಂ ನಿಜಾಪಾಂಗದಿಂ ಪಣೆಗಣ್ಣಿ ನುರುತರಾದ್ದು 
ತವು. . . ರುದ್ರಗಣದಿರವಿನಿಂ ವೀರರಸಮೆ ಸೆಂ! ನನರಸಭರಿತನಾಗಿ ಶಿವ 
ಸೊಸಿ ರ್ದನು (ಸೌಂದಪು. ೧-೩೭); ಕಂದರ್ಪನ ಸುಟ್ಟಿ ಪಣೆಗಣ್ಣು 
ಮಂಚ್ಛ ದೆಂದಾದೊಡೆ ಮತ್ತೆ ತೆಕಕಿದು ಬೆಂದ ಪಾಪಿಯ Benen 
ಚೆಂಜ್‌. ಸುಗಂಧಾಕ್ಷತೆಯ ಮೆತ್ತಿದನು (ಮೋಹಿತ, ೨೧-೨೮) ; ವಿಲಯು 
ಸ್ಮರಾಂತಕನ ಪಣೆಗಣ್ಣಿ ದೆ ' ಪೊಲಮಡುವ ದಳ್ಳು ರಿಯ ತೆಜದೊಳೆಸೆವ 
ರಶ್ಮಿಗಳನುಗುಳ್ಳನೋಫದ ಬಾಣನುಂ ಪೂಡುತ (ಚೈಮಿಭಾ. ೨೦-೧೭) ; 
ಕಡುಗಲಿ ಕಾಲರುದ್ರನ ಪಣೆಗಣ್ಣಿನ ಕಡಿಗಳ  ಗಡಣದಂದದಲಿ ಜಡಿನ 
ಬತ್ತೀಸಾಯುಧಗಳ ಸುಭಟಿರ ಬೆಡಗಿನ ನಿಕರನೊಪ್ಪಿ ಹುವು (ಕಂನವಿ, 
೬-೫೯). ಫಣೆಗೆಣ್ಣು : ೧, ದೂಸಕದಕ್ಷನು ಯಾಗನ ಮಾಡೆ ಕಂಡೀಶನು 
ಫಣೆಗಣ್ಣ ಕೆಆಕಿಯೆ (ಮಾದೇಸಾಂ, ೧-೯). ಹಣೆಗೆಣ್ಮು: ೧. ಹರನ 
ಹಣೆಗಣ್ಣಿ ನ ಮಹಾನಲನುರಿಯ ಹೊಯ್ಲೆ ಲಿ ಸಾಯಲಾಜದೆ ' ಪುರುಷತನ 
ವನು ಬಿಸುಟು ಮಂಡೋದರಿಯ ರೂಪಕವ ಧರಿಸಿದನೊ ಕಂದರ್ಪನೆನೆ 
ಸಿಂಗರದ ಸಾರೋದಯದ ಸೊಬಗಿನ ಶರನಿಧಿಯ ' ಮಂಕ್ತಿ ಕದವೊಲು 
ಮೆಆಕಿದಿರ್ದಳಾ ಕಾಂತೆ (ತೊರರಾ. ಬಿಡದೆ ಕೇಸರಿಯೆಂಬ 
ದೇವತೆ ಕಡುನಿಗಡದುಷ್ಟಾ ಶ್ವರೂಪದಿ ಕಡೆಯ ಕಾಲದ ಸಿಡಿಲ ದನಿಯೆನೆ 


ನೆಆಕಿ ಕೆರಳಿ ಬಂದೂ 'ಶೊಕೆಯರಲನೊಡನಾಯೆ ಹಣೆಗಣ್ಣೊ ಡೆಯೆ ತಿನಿದಡೆ 
ಕಾಣಕಿ ನೆತ್ತರ ಕೆಡೆದು ಬಿದ್ದೆದ್ದೋಡಿದುದು ಹರಿಯಧಟಿಸೇನೆಂಬಿ 


೨-೪೫); 


೫-೨-೭೬) ; 


ಪಣೆಗಣ್ಣ 


(ಸಾಳ್ವೆಭಾ. ೨೧-೪೬) ; ಹಣೆಗಣ್ಣಿ ನ ದಳ್ಳು ರಿಗಳು ನಾಲಗೆಯನ್ನು ಚಾಚಿ 
ಚಾಚಿ, ಲೋಕಚೆಲುವ ಕಾಮನನ್ನು ಹಾ ! ಅನ್ನುನದರೊಳಗೆ ನುಂಗಿಯೇ 
ಬಿಟ್ಟು ವು (ಕನ್ನ ಜಾ. ೧೭೫). [ಪಣೆ,--ಕರ್ಣ] 
ಪಣೆಗಣ್ಣ, ಹಣೆಗಣ್ಣ (ನಾ). ಹಣೆಯಲ್ಲಿ ಕಣ್ಣುಳ್ಳ ಳ್ಳ ವನು ; 
ಮುಕ್ಕಣ್ಣ ; 4 ಫಾಲಕೇತ್ರ ; ; ಶಿವ: “ಪಣೆಗಣ್ಣನೆಂದು ead 
(ಕರ್ಣಾಸಿ, ೯೩) ; : “ಪೆಜಿಕಿದಲೆಯಂ ಮಾದೇವ ಗತಿ ಪಣಿಗಣ್ಣ ೦ 
ತಲಸಂದುಮೆಯಾಣ್ಮನನೆಂದಂು ತಿಳಿಗ (ಚ್ಛತುನಿ, ೬) ; ಪಣೆಯೊಳು ಮನನ 
ನಿಟ್ಟಾತ್ಮನ ನೋಡುತ ಕ್ಷಣಕೆ ಕರ್ಮವ ಸುಟ್ಟ ರುಹನಾ ಪಣೆಗಣ್ಣ ನೆಂಬರು 
ಬಿಸಿಗಣ್ಣ ನೆಂಬರು ಗುಣನಾಮಗಳ ನೋಡುವಾಗ (ಭರಚ, ೬೬-೧೬೬); 
ಪಣೆಗಣ್ಣ ಪರಮಗುಣನಿಧಿ ಮಣಿಮಕುಟಿದ ಮಹಿಮನಮಳಚಿನ್ಮಯನಿರ್ದಂ 
ಗಣಸಭೆಯೊಳೊರ್ಮೆ ಸುಮನೋಗಣಸನ್ನು: ತ ಸಿದ್ದ ನ ರಾಮನಭಿನವಭೀಮಂ 
(ನೃಷವಿ. ೭-೧೮). ಹಣೆಗಣ್ಣ : ಶಿವಂಗೆ ಹಣೆಯಲ್ಲಿ ಕಣ್ಣಿ ರುವುದರಿಂದ 
ಹಣೆಗಣ್ಣ ನೆಂಬ ಹೆಸರು ಬಂದಿತು (ಮಧ್ಯನು. ೧೪೬), [ಪಣೆಗರ್ಣ.. ೪] 
ಪಣೆಗಣ್ಣು "ಪಣೆಗಣ್‌' ನೋ. 
ಪಣೆಗಣ್ಲಿರಿ (ನಾ). ಚು ಹಣೆಗಣ್ಣಿ ನ ಉರಿ,-ಜ್ವಾಲೆ: 
ಪೊಗೆದುದು ಪತ್ತಿದತ್ತು * ಮುಟ್ಟತು ಸುಟ್ಟಿ ತು ತಿಂದು ತೇಗಿದತ್ತ 
ಗಿಯೆದೆ ನಿಂದ ಪೂಗಣೆಯನಗು ಸಣೆಗಣ್ಣುರಿ 'ತಂಪೆಯೊಳ್ಳನಾ (ಗಿರಿಕ. 
೮-೪೭) ; ಭವನ ಪಣೆಗಣ್ಣು ರಿಯ ಬೆಳಗಿನಿಂ ತಮವಿಂರದೆ ಜವದಿಂದಲೋಡು 
ತಿರೆ (ಟೆಬಪು, ೪೬-೨೩). [ಪಣೆಗಣ೯--ಉರ್ನಿ] 
ಪಣೆಗಣ್ಣೆರೆ (ಕ್ರಿ). (ಶಿವನು) ಹಣೆಯ ಕಣ್ಣ ಚೆ ತೆರಿ 
ಗಣ್ಣ ನ್ನ್ನ ಬಿಡು : ಸ್ಮರನು ಗುರಿಗೊಂಡೆಚ್ಚ ಕಣೆಯೊಂದರಲಿ ಯೋಗವ 
ನು ಎ... ಐದರೊಳು. ಪಣೆಗಣ್ಣೆರದು 'ಕೋನಾಗ್ನಿಯಲಿ ದಹಿಸಿದನ 
ಭವನಂಗಜನಾ (ಆನಂರಾ. ೧-೧೯-೧೬). [ಪಣೆಗಣ್‌- ಕೆ, ( ತೆಲಿ] 
ಪಣೆಗಿಚ್ಚು, ಹಣೆಗಿಚ್ಚು (ನಾ). - ಪಣೆಗಣ್ಣು ರಿ: ಬೆಮರ್‌ ತೋಲ 
ದುದು ಪಣೆಗಿಚ್ಚು ಕಾಣಿಾದುದು. ಕಣ್‌" ನಟಿಣಮೇಜಕಿದುದು (ಚೆಬಪು. 
ಹೆಣೆಗಿಚ್ಚು : ಹರನ ಹಣೆಗಿಚ್ಟೊ ಡಲುಗೊಂಡಂಕುರಿತ 
ವಾಯಿತೊ . . . ಎನಲಿರಡೆ ಬೆಳೆದರು ಡೈತ್ಯನಂಶೋದ್ಧ ರಣರಿಬ್ಬರು 
ತೀವ್ರ ತೇಜರುದಗ್ರಭುಜಬಲರು (ಸಿಭಾಗ. ೩-೮-೮). [ಪಣೆ, ಕಿಚ್ಚು] 
ಪಣೆಗೊಳ್‌ (ಕ್ರಿ). ಹಣೆಯನ್ನು ಆವರಿಸು ; ಹಣೆಗೆ ಮುತ್ತಿ 
ಕೊಳ್ಳು : ಸುದತಿಯ ಮಂ ಖಾಬ್ದ ಮದು[ಧು]ಲೋಭದೆ ಪಣೆಗೊಂಡಿರ್ಪ 
ಸಜಮೆವಲಗಳಿನೆನೆ ನುಣ್ಣೊ ದನಿದಳಕಾಳಿಗಿಕ್ಕಿ ದಳಯೊರ್ವಳಾ ಚೆನ್ನ ಚಿನ್ನ 
ಪೂಗಳನಾಗಳ್‌ (ಶಾಂತೀಶ್ವ. ೪-೨೪೩). [ಸಣೆ, ಕೊಳ್‌] 
ಪಣೆಮಣಿ (ಕ್ರಿ). (ನಮಸ್ಕಾರಾರ್ಥವಾಗಿ) ಹಣೆಯನ್ನು ಬಾಗಿಸು; 
ತಲೆಬಾಗು : ಮತ್ತೆ ಮೈಥಿಲಿಗೆ ಪಣಿಮಣಿದು ಕೈನುಂಗಿದು ಬೀಳ್ಕೊಟ್ಟ 
ನಂಜನಾನಂದನಂ ಪ್ರ ಶಿನಂದನಂಗೆಯ್ದಳಂ, ಪೂಜೈ ರಘುನಂದನಾನಂದೆ 
ಯಂ (ಶ್ರೀರಾಮಾ. ೮೩೪-೧೯೧). [ಣೆ ಮಣಿ] 
ಪಣೆಮರ್ಚು(ನಾ). ಹಣೆಯ ನುಡಿಕೆ,-ಸುಕ್ಕು (?) : ಕರಗಳನೂರಿ 
ಭೂಧರಕೆ ಗಾತ್ರವ ತೂಗುತ ಬಾರಿಬಾರಿಯಂಬರವ ನಿರೀಕ್ಷಿಸುತ್ತ 
ಪಣೆಮರ್ಚುಗಳಂ ಕುಣಿಸುತ್ತ ವಾಲವಂ ಶಿರದಲಿ ರಿಂಖಣಂಗೊಳಿಸಿ ಕರ್ಣ 
ಗಳಿತ್ತಿ ನಿಮರ್ಚಿ ಪರ್ಚಿ ಸಲ್ಲಿರಿದು ಸ್ವಜೀವಮಾರುತನ ಬಂಧಿಸಿ ಲಂಥಿಸಿದಂ 
ಸುವೇಗದೋಳ್‌ (ಹನುನು. ೨೧). [ಪಣೆ, ಆಮಡಚ್ಚು] 
ಪಣೆಮುಟ್ಟು (ಕ್ರಿ). ೧.ಹಣೆಯನ್ನು ಸಮಿನಾಸಿಸು; ಹಣೆಯವರೆಗೆ 
ಬರು. ೨. ಮರದ ಕಾಂಡದ ತುದಿಯವರೆಗೆ ಬರು 
ಉಂಟಾಗು. ೧ ೨ : ನೆಜಕಿಯೆ ಪಣಿಮುಟ್ಟಿ ಕೈಪಂದೆಆಗಿದುದಿದು 
ದೇವ ನಿನಗೆ ಹೃದಯಂ ತಾನೆತ್ತಅಕಿದುದೆನವೇಡ ಧಾರಿಣಿಯೆಅಿಕಿಯಂ 
ಗೆಜಗುವುದು ಚೋದ್ಯಮೇ ಧರಣೀಜಂ (ಚಂದ್ರಪು. ೭-೯೪). 


೩೧-೪). 


೫೧೭೭ 


20 


25 


30 


40 


45- 


ಪಣ್ಗಾರ್ಯ 


[ಸಣೆ; + ಮುಟ್ಟು; ; ಸಣ್ಯೆ *-ಮುಟ್ಟು |] 

ಪಣೆಯಕ್ಕರ (ನಾ). ಹಣೆಯ ಬರಹ ; ವಿಧಿಲಖಿತ ; ಅದೃಷ್ಟ : 
ಎರಕ ಪಣೆಯಕ್ಕರ  ನೆಲೆಯಾತಗೆಆಗದರಿಗೆ ತಲೆಬರಹ ನೆಜಕ 
ಲೋಪವೆಂದಜ. ಬರೆದೆ ಪೊಗರಿಂದ ಮೆಟಕಿವುದಂತಸಿಸತ್ರ ನವನ 
(ವರ್ಧಚ, ೬-೫೮); ಮುತ್ತ ವರಾ ಬರೆದ ಪಣೆಯಕ್ಕರಗಳನೆ ಮಿಗೆ ನೆರೆದು 
ಪತ್ತಿ ದುವಕ್ಳುಮ ಲ್ಲದೊಡಿರದವರ ನೊಸಲಕ್ಕರಂಗಳು ಮಾಯವಾದಪುದೇ 
(ಸಾಳ್ವಭಾ. ೨-೨೩) ; ಫಣಿಕುಲವನಾಕ್ರಮಿಸಿಕೊಂಡು ಬಹೆನಾ ಮಹಾ 
ಮಣಿಯಹುಡೆಂದೊಡಜಹರಿಪಿನಾಕಿಗಳ ಹಣೆಯಕ್ಕ! ರಂಗಳಂ ತೊಡೆನೆ 
ನೊರಸುನೆನಪ್ಪ ದಿಕ್ಬಾ ಲರಾಯುಗಳನು. (ಚೈ ಮಿಭಾ. 

[ಪಣೆ, + ಅಕ್ಕರ್ಯ] 

ಪಣೆಯಕ್ಕಿ, ಹಣೆಯಕ್ಕಿ (ನಾ). ೧. ಶವಸಂಸ್ಕಾರದ ಕಾಲದಲ್ಲಿ 
ಶವದ ತಲೆಯ ಬಳಿ ಇಡುವ ಅಕ್ಕಿ: ಸುಡುಗಾಡಿನೋಳ್ಳಾವಲಿಟ್ಟು 
ಸಣೆಯಕ್ಕಿಯ ೦. ಪಡಿಗಳಂ ಮಾಡಿಟ್ಟು ಕೊಂಡನಾ ನೀರಬಾಹುಕನಾ 
ಹರಿಶ್ಚಂದ್ರನಂ (ತುರಂಗ.೩೨-೨೯). ಹಣೆಯಕ್ಕಿ : ೧. ಸುಡುನ ನೆಲ 
ದೆಅಗೆ ಹಾಗ ಹೆಣದುಡುಗೆಯಂ ತಂಡೆನಗೆ ಕೊಡುವುದಾ ಹಣೆ 
[ಸಾಉಾಂ, ಕಲೆ]ಯಳ್ಕಿಯೆಂ ನಿನ್ನ ಸಂಬಳಕ್ಕೆ ಪಡಿಯಾಗಿ ಕೊಂಡುಂಬುದು 
(ಹಚಕಾ. ೧೧-೩೬). ೨. ಶುಭಸಂದರ್ಭಗಳಲ್ಲಿ ಆಶೀರ್ವದಿಸಿ, 
ತಲೆಯ ಮೇಲೆ ತಳೆಯುವ ಅಕ್ಷತೆ; ಮಂಗಳಾಕ್ಷತೆ : ಹಣೆಯಕ್ಕಿ 
ಒದಗಿ ಬಂದರೆ, ಹಡೆದವರನ್ನೂ ಕೇಳೂದಿಲ್ಲ ಅಂತ ಗಾದಿ (ಮಗನಂ, ೧). 

Tan, + ಅಕ್ಕಿ] 

ಸಣೆಯಿಕ್ಕು, ಹಣೆಯಿಕ್ಟು (ಕ್ರಿ). ೧. ತಲೆಯನ್ನು ಮೇಲು 
ಮಾಡಿ ಪಾರಿವಾಳ ಮೊದಲಾದ ಪಕ್ಷಿಗಳನ್ನು ಹಾರಿಸು : ಆರನೆಯ 
ಸೆರ್ಮರದ ನಟ್ಟಿ ಗೊಂಬಿನಿರ್ದೆಡೆಗಂ ಮೊಗಸುನ ಪಲತೆಜದ ಪಕ್ಕಿಗಳ 
ಕೋಡುಗಟಿೀಯ ಕಿಟುಗಾಳಿಯಂ ನಿಅಾಪುಗೆಯ್ನ್ನ ದೇವಕುಲದಾದಲೆಯ 
ಸೆಲೆಯ ಕೋಣತಾಣಕ್ಕೆ ಪಾಜಕಿವ ಪಾರಿನಂಗಳಂ ಪಾಜಕ ಪಣೆಯಿಕ್ಕೆ 
ಯುಂ ಪೊಂದಾವರೆಯ ರಂ ಪುದಿದ ಪೂಗೊಳದ ತಡಿನಿಡಿದು ಸುಜ 
ಯುತ್ತಿರ್ಪಂಚೆಯ ತುಪ್ಪುಬಂಚೆಯಂ ಪಳಂಚಲೆದುಂ . . . ಅಪರ 
ಸಾಂಧ್ಯಗಂಧವಹನೆಳಸೆ (ಮಲ್ಲಪು. ೭-೪). ಹಣೆಂಯಿಕ್ಕು ೩. ಈ 
ಕಾಣಿಸಿಕೊಳ್ಳು ; ತಲೆಹಾಕು; ನಡುವೆ ಪ್ರವೇಶಿಸು: ಗೋನರ್ಧನನ 
ಮನಸ್ಸಿನಲ್ಲಿಯೂ ವಿಹ್ವಲತೆಯು ನಡುನಡುವೆ ಈಸತ್‌ ಆನಂದವು ಹಣೆ 
ಯಿಕ್ಕುತ್ತಿತ್ತು (ಎರಸೆ. ೭೬); ತಾರುಣ್ಯಸಹಜವಾದ ಶೃಂಗಾರವು ಎಲ್ಲ 
ಕತೆಗಳಲ್ಲೂ ಹಣೆಯಿಕ್ಕುವುದು (ಭೂಮಿತಾ. 11 ಮುನ್ನುಡಿ); ಪುನರುಕ್ತಿ 
ಶೈಥಿಲ್ಯಗಳೂ ಅಲ್ಲಲ್ಲಿ ಹಣೆಯಿಕ್ಕಿನೆ (ಕಸಾಚ. ೨೮೫). Ts, +s ] 

ಪಣೆಯಿಡು (ಕ್ರಿ). ಹಣೆಯನ್ನು ಇಡು,-ಚಾಚು ; ನಮಸ್ಕರಿಸು : 
ಇದು ದೇವರ ಗುಡಿ; ಸಕೆಯಿರು. ಪೊಡೆನಡು, ಪಾನನನಪ್ಪು ದ ನಿನ್ನ 
ಮಂಡಿ (ಅಸಿಕೇ, ೫೦-೫). [ಪಣೆ, -- ಇಡು] 

ಪಣ್ಯ್ಕಾಯ್‌, “ಪಣ್ಗಾಯ್‌' ನೋ. 

ಪಣ್ಕಾಯ್‌್‌ "ಸಣ್ಮ್‌' ಪರಾ. 

ಪಣ್ಯೆ (ನಾ). ಮಾಡುವಿಕೆ; ಸಿದ್ಧಪಡಿಸುವಿಕೆ : ಕಾ 
ಮಾಣೆ, ಉಣ್ಮೈ ಪಣ (ಶೆಬ್ದಾನು. ೫೫೭ ಪ್ರಯೋ). 

[ನರ್‌,( ಎಹಣ್ಣು |) ---ಕೆ] 

ಪಣ್ಣಾ ಯ, ಪಣ್ಕ್ಯಾಯ್‌,, ಹಣ್ಣುಗಾಯಿ(ನಾ). ೧. ಹೆಣ್ಣಾಗು 
ತ್ರಿ ರುವ ಕಾಯಿ; ಹಣ್ಣು ಮೆಟ್ಟಿ ರುಪ ಕಾಯಿ;ಸಕ್ಕವಾಗುತ್ತಿರುವ 
ಕಾಯಿ ;ದೋಕೆಗಾಯಿ: Bi ಯ ತಳ್ತ ತುಲುಗಲ ಬಿಣ್ಣೊನೆಯಿಂಂ 
ತೂಗಿ ತೊನೆವೆ ಕೌಂಗಂ ತನ್ನತ್ತಣ್ನೆ ಬರೆತೆಗೆವ ತೆಜದಿಂ ಕಣ್ಗೊ ಳಿಸಿದುದೆಳಸಿ 
ನಾಗಲತೆ ದಾಂಗುಡಿಯಿಂ ಪಣ್ಮಾಯ ತೀವಿದ 


೨೪-೨೯). 


ಕ್ಕ, ಪಳ್ಳ, 


(ಕಾಪ್ಯಾನ, ೨೧೮); 


ಪೆಣ್ಣುಡಿ 


ಬಾಲಕಿಯ ಬಿಣ್ಣೊನೆ ನಿಜಭರದಿನಿರಡೆ ಬಾಟಕ್ವೀಲಿಯ ಪಿಂದಣ್ಣಾಗಿ 
ಚೋಲ್ಲು ಪಥಿಕರ ಕಣ್ಣೊಳ್ಳಂ ಮನಕೆ ಬಯಕೆಯಂ ಪುಟ್ಟ ಸುಗುಂ 
(ಚೆಂದ್ರಪು. ೧-೧೦೭) ; ತಾಯೊಡನುಂಬ ತಂದೆಯೊಳು ಭುಂಜಿಸುವ 
ಕಜ್ಜಾಯ ಪಣ್ಮಾಯ್ಗಳ ಮೆಲುವ ಕಾಯಕಾಂತಿಯ -ಸಸರಿಸಿ ಬಳೆದನು. 
ಕಂತುರಾಯನ ಸಕ್ಕುಮಾರಕನು (ನೋಹತ.೧೭-೭೩). ಪಣ್ಕಾಯ್‌,: 
೧. ಅಲ್ಲಿ ಹುಲಿಯನನೊಂದು ಎತ್ತ . ಹಿಡಿದುಂಡಿತ್ತು ಒಲ್ಲದಿಹ 
ಪಣ್ಯ್ಯಾಯ್ನೆ ಕಿನಿಸಾಂತುದೆನಲು (ಕಾಲೂರ-೮೦-೧೪೯). ಹಣನ್ಹಿ ಗಾಯಿ; 


೧. ಸೀಬೆಗಿಡದಲ್ಲಿ ತುಂಬ ಹಣ್ಣು ಗಾಯಿಗಳಿನೆ (ರೂಢ). ೨. ಹೆಣ್ಣಾದ 
ತೆಂಗಿನಕಾಯಿ ; ಬಲಿತ ತೆಂಗಿನಕಾಯಿ : ಹಣ್ಣುಗಾಯಿ ಕೊಬ್ಬರಿ 
ಯಾಗಲು ಒಂಬತ್ತು ತಿಂಗಳು ಬೇಕು (ರೂಢಿ). &. ಹಣ್ಣಾದ 
ತರಕಾರಿ: (ಕಿ). 3 


ಹಣ್ಣುಗಾಯಿ ನೀರುಗಾಯಿ ಮಾಡು - ಹೊಡೆದು. ಜರರ್ಟುರಿತ 
ಗೊಳಿಸು,-ತುಂಬ ಗಾಸಿಗೊಳಿಸು : ಭೀಮಾರ್ಜುನರು ಬಿಡದೆ 
ಅವನನ್ನು ಹಿಡಿದು ಹಣ್ಣುಗಾಯಿ ನೀರುಗಾಯಿ: ಮಾಡಿ ಅವಮಾನ 
ಗೊಳಿಸಿ... ಬಿಟ್ಟಿ ರು. (ವಚಭಾ, ೧೬೫) ; ಜೀವವನ್ನು ಹಣ್ಣುಗಾಯಿ 
ನೀರುಗಾಯಿ ಮಾಡಿ, ಒಮ್ಮೆ ಅದನ್ನು ನೀಗಿ ನಿರಂಬಳವಾಗಬೇಕೆನ್ನುವ 
'ಮಟ್ಟಗೂ ಮಜಲು ಹೊಡೆದವು (ದೀಸಹ 11, ೧೪೪); ಇನ್ನು ಮಾತಾಡಿ 
ದರೆ ಹಣ್ಣುಗಾಯಿ ನೀರುಗಾಯಿ ಮಾಡಿ: ಬೀದಿಗೆ ದಬ್ಬಿ ಸಿಬಿಡುತ್ತೇನೆ 
(ಅಷಾಭೂ, ೫೭). [ಪಣ 4 ಕಾರ್ಯ] 
ಪಣ್ಣು ಡಿ (ನಾ). ಬಳ್ಳಿಯ ಕಾಂತಿಯುಕ್ತವಾದ ಕುಡಿ, ಹೊಳೆ 
ಯುವ ತುದಿ, --ಚೆಗುರು :: ಅಡಿ ಕೆಂದಳಿರಂ ತನುಲತೆಯಡಕೆಯ 
ಸಸಿಯಂ ತಮಾಳದಳಡೊಳ್ಳ ಪ್ಪಂ ಮುಡಿಯಧರೆಂ: ಸವಳಂ[ಳದ) ಪಣ್ನುಡಿ 
[ಪಾಳಾಂ, ದದ್ಗುಟ, ಪಡ್ನುಟ, ಪಣ್ಣುಡಿ, 'ಪಣ್ಣು ಡೆ]ೆಯೆಂ ಗೆಲೆ ಖಚರ 
ರಾಜನಂದನೆಯಾಗಳ್‌ ಜಿನಪೂಜೆಯಂ ಮಾಡಲ್‌ ಸಿದ್ಧ ಕೂಟಕ್ಕೆ ಬಂದು 
(ಪಣ್ಕಾಸ್ರ. ೧-೭೭). [ಪಣ್‌ -- ಕುಡ್ಡಿ] 


ಸಣ್ಣುಳಿ (ನಾ). ಹಣ್ಣನ್ನು ತೆಗೆದುಕೊಳ್ಳು ನವನು : ಸಾಲಂಗುಳಿ, 
ಆಟಿಂಗುಳ್ಳಿ ಪಣಂಗುಳಿ, ಪಣ್ಣುಳ್ಳಿ ಕಣಯ್ಗುಳಿ (ಶಬ್ದಾನು, . ೪೧೪ 
ಪ್ರಯೋ). [ಪಣ್‌ + -ಕುಳ್ಳಿ] 


ಪಣ್ಣೆಂಡ, ಹಣ್ಣೆಂಡ(ನಾ). ನಿಗಿನಿಗಿ ಕೆಂಡ; ಪ್ರಜ್ವಲಿಸುವ ಕೆಂಡ; 
ಪೂರ್ತಿ ಕೆಂಪಾಗಿರುವ ಕೆಂಡ : ಪಣ್ಣಿಂಡದಚ್ಚಿಯಂ ತಾಳ್ಮ ಪಾವಿನ 
ಕೊರ್ಬ ನುಣ್ಣೊರಲ್ಹೊಡೆದ ಗೋಡೆಯಡರ್ದ ಸನ್ನೆರಳ್‌ ಕಣ್ಣಾ ಸೆ ಪೆತ್ತೆ ಸವ 
ತಲೆಸರಂದೆಳೆಡೆಸೆನ ಹರುಸದಿಂ ಪೊರೆಗೆ ತನ್ನ pA 
ಹಣ್ಣೆಂಡ : ಹಣ್ಣಿಂಡದ ಮೇಲೆ ಕೊಟ್ಟ ಸುಟ್ಟ ಕೆ ತಿನ್ನಲು ರುಚಿಯಾಗಿರು 


ತ್ತದೆ (ರೂಢಿ), [ಪರ್ಣ +8೦] 

ಪಣ್ಗೊಂಚಲ್‌ (ನಾ). ಹಣ್ಣಿನ ಗೊಂಚಲು; ಫಲಗುಚ್ಛ: 
ಆ ನಂದನನನಂ , . . ಕಣ್ಗೊಂಡು ಮೆಜಕಿವ ತೋರಮಪ್ಪ ಪಣ್ಣೊಂಚ 
ಲಿಂದಂಚಿರಮಾದ ದ್ರಾಕಸ್ಸಾಮಂಡಸಂಗಳಿಂ , ,., ಅತ್ಯಂತ. ರಮಣೀಯ 


ಮಾಗಿರ್ದುದು FH ೧-೧೦೯ ವ). 
ಪಣ್ಗೊನೆ "ಪಣ್ಗೊಲೆ' ನೋ. 
ಪಣ್ಗೊಲೈೆ ಸಣ್ಗೊ ನೆ, ಹಣ್ಗೊನೆ (ನಾ). »:ಪಣ್ಗೊಂಚಲ್‌ : ಆಂಪಿ 

ನೊಳ್‌ ನೆಟಕಿದ ರಸಂಗಳಂ ತಳೆದ ಪಣ್ಮೊ ಲೆಯಂ. (ಎಇ.2೭111, ೩೩೧-೨೯; 


[ಸರ್ಣ್ಯ--ಗೊಂಚಲ್‌] 


929); ಅಲರ್ದಂಭೋರುಹಸಂಡನುಂಳ್ಳ ಅರ್ದ ಚೆನ್ನೈಯ್ದಿಲ್ಲೊಳಂ ತೂಗಿ | 


ಪಣ್ಣೊಲೆಯಿಂ ಬಳ್ಳುವ ಕಂಗು , , . ಎಸೆಗುಂ ವಿದ್ಯಾಧರೋದ್ಯಾನ 
ಡೊಳ್‌ (ಅದಿ. ೧-೬೭) ; ಅಲರ್ದ 'ಕಮುಲನನಸಂಡಂಗಳಿನುಳ್ಳ ಲರ್ದ 
ಕುನುಂದನನರಾಜಿಗಳಿಂ  ಪಣ್ಣೊ [ಲೆ] [ನ9ಂ. . ನೆ]ಯಿಂಂ ಬಳಂಕುನ 
ಕೌಂಗುಗಳಿಂ ... ಆ ನಂದನನಮಾನಂದನುನೊದನಿಪುದು. (ಕುಮುರಾ, 


೨೧-೫೨). 


೫೧೭೮ 


20 


25 


30 


35 


40 


45 


ಪಣ್ಣ ಡಕೆ 


ಸೀಠಿಕಾಸಂಧಿ, ೬೭), ಪಣ್ಗೊ ನೆ: .ಫಳಭಾರದಿನುರ್ನಿಗಗುರ್ಪು' ಪರ್ನೆ 
ತಕ್ತೆ ಆಗಿದ ' ಬಾಟಿಕೆಸಣ್ಗೊ ನೆಗಳಿಂ ಗೊನೆಗೊಂಡ ಕವುಂಗುಕಾಯ್ಸಳಿಂ 
ತುಜುಗಿದ ತೆಂಗು ಶೋಭಿಪುದನಂಗನ ಮಂಗಳಗೇಹಮೆಂಬಿನಂ (ಸುಕುಮಾ 
೯-೪೭) ; ಪಸಂರೇಖಸಿದ ಕಾಯ್ದ ಳವೆಲ್ಲಿಯಲ್ಲಿ ಪಣ್ನೊ! ಸೆಗಳನ್ನಲ್ಲಯಲ್ಲಿಯನೆ 
ಸೋಲಿಸುಗಂಂ ಬಿಡದಾನನಂ 'ಬನಂ (ಕಬ್ಬ ಕಾ, ೩೨); ಚಿನ್ನ ಪಣ್ಣೊ ನೆಯ 
ಭರದಿಂ ಸನ್ನು ತಮಾಗಿರ್ದು ಬಾಟಕಿಸಸಿಯೊಳ್‌ ಮಿಳಿಗರ್ಗಿಂ ತನ್ನ ಶಿಶುನಿಂಗೆ. 
ಮೊಲೆಯಂ ಮ್ನ್ನೊ ಸಿ ಬಾಗಿರ್ದು ಕೊಡುವ ಬಾಲೆಯ ತೆಆದಿ೦ (ಬಾಧಪು. 
೧-೧೦೬). ಹಣ್ಗೊ ನೆ: ತೆಂಗುಗಳ ಫಲಭರದಲೊಪ್ಪು ನ ಹಣ್ಣೊ ನೆಯ 
ಕದಳಿಗಳ . . , ಕಂಗೊಳಿಪ ಬಹುಫಲಕುಸುನುಗಂಧಂಗಳಿಗೆ ಬಳಿ ಸಲುನ 
ಪಾಡುವ ಭ್ರೃಂಗನಿಕರದಲೆಸೆನ ಗಿರಿಯನು ಕಂಡುದಮರಗಣ (ಸಿಭಾಗ, 
೪-೩-೧೪). [ಸಣ ಗೊಲೆ] 
ಪಣ್ಗೊರ್ಳ, ಹಣ್ಣೊ ೪" (ಕ್ರಿ). ೧. (ಆಲಂ) ಸಫಲವಾಗು ; 
ಫಲಪ್ರ ದವಾಗು : ಮೊದಲ ಬೇಟಿದ ಮೊಳಕೆ ಪಣ್ಣೊಂಡ ಕಾನನಂ 
* ಮೊದಲ ಮಿಲನದ ಮತ್ತೆ. ವಿರಹದ ಶಿನಾಲಯಂ ! (ಚಿತ್ರಾಂಗ. 
೬೨-೧೬೯೪). "ಪಣ್ಣೊ ಳಿಸು'ಪರಾ. ಹಣ್ಗೊ ೪: ೨. ಹಣ್ಣಾ ಗು; 
ಮಾಗು: "ಹಣ್ಣೊಳಸು' ಪರಾ, [ಪಣ್‌ ಕೊಳ್‌] 
ನಕ 9ಿಸು, ಹಣ್ಣೊಳಿಸು, ಹಣ್ಣುಗೊಳಿಸು (ಕ್ರಿ). 
ಸಫರಿಗೊಳಿಸು; ಸಾರ್ಥಕಗೊಳಿಸು : ಸುಣ್ಣ ದಪಿನೊಳು as (ಲೆ 
ಡಾಳಿಸೆ ನಿಡುಗಣ್ಣ ದಗದಿಸಿ ಕಾತರಿಸೆ ಬಿಣ್ಗೊಂಡ ಮೊಲೆ ನಸುಖಿದುರೆ 
ನೋಟಿ್ತಿ ನಿಯಂಗೆ ಪಣ್ಗೊಳಿಸುವುದು ಭಾಗ್ಯನನು (ಚಿಕವಿ. ೬ ಸಾಂಗತ್ಯ 
೪). ಹಣ್ಗೊಳಿಸು : ೨. ಹಣ್ಣುಮಾಡು ; ಪಕ್ಚಗೊಳಿಸು ; 
ಮಾಗಿಸು : ಕಾಡ ಅತ್ತಿ ಹಣ್ಗೊಳಿಸುವಂಥ ತಂಗಾಳಿ ಇದಿರು ಬಂದು 
ವೇವಗಿರಿಯ ಸ್ಲೇೆರಿಸುವದಣ್ಣ , "ಬಿಜಮಾಡಿ ತಾವು' ಎಂದು, (ಮೇಘದೂ, 
೧೧-೪೨). 'ಹಣ್ಮೂಗೆೊಳಿಸು : ೩. (ಆಲಂ) ನಿಸ್ಸತ್ವಗೊಳಿಸು ; 
ನಿರ್ವಿಣ್ಣಗೊಳಿಸು : ರಾಘಪ್ಪನ ದೆನ್ವವು ಬಡೆದುಕೊಂಡೀತೆಂಬ ಭೀತಿ 
ಕೆಲ ದಿನ ಒಳಗಿಂದ ಅವಳನ್ನು ಹಣ್ಣು ಗೊಳಿಸಿತು (ಗಂಮಾಯಿ. ೨೯೬). 
[ಪಣ್ನೊಳ್‌ 4-- ಇಸು] 
ಪಣ್ಣು (ಕ್ರಿ). ಹೊಂದಿಸು; ಜೋಡಿಸು; ಅಳವಡಿಸು; ಅಣಿ 
ಗೊಳಿಸು: ನೀನಾಗಳುಂ ತುಪ್ಪಿಯಿಂ ನಿಶ್ಚಮಂ ಪಣ್ಣು ವರ್‌. 
ಹೇ. ಕನಿ (ಸಂಸಪ, ೧೩-೧೪) ; ಬಗೆಯ ಅನ್ತ ರೃದಲ್ಲಿ ನೆಲೆಗೊಳಿಸಿ ಎಣೆ 
ಗಿರಿದು ಪರಿಪೋಸಿಸಿಕೊಳ್ಳು ತ್ತಿರುವ, ಕಾರ್ಯರೂಪಕ್ಕೆ ಸಣ್ಣ ದಿರಲಾರದ, 
ಆ ಮೂಲತಂತ್ರದಾ ಳೋಚನನನ್ನು ಕಿರುವರೆಯದ ಅಕ್ಷಮತೆಯ ಕಾಯ್ದ 
ನಿನ್ನ ನಾಲಗೆಗೆ ಗಳ್ಳ ನಿಳಿಹಿ, ನಿನ್ನು: ನ್ನು ತೆರೆಗಿಡಿಸಿ ದ್ರ್ರೋಹಿಮಾಡಿ ಕಡಹ 
ಕೊಂಡು. ತೊತ್ತಳಗೆಣೆಯಿತು (ಬೆಚ್ಚೈಅ, ೧೬೭-೩). 
[ಸಣ್‌ (ಣ್ಣು) +-ಚಂ,] 
ಸಣ್ಣಡಳೆ, ಹಣ್ಣ ಡಕ ಹಣ್ಣ ಡಿಕೆ (ನಾ). ಹಣ್ಣಾ ದ ಅಡಕೆ; 
ಬಲಿತ ಕ್ರಮುಘ: ಕೋರಿಳದ್ದನಿ ಸರಮಾದ ಸಣ್ಣ pA ಬಾಯ್ದೆಅ! 
ಯಾಾದೆಳವಳ್ಳಿ ಯೇಳೆ ನೂತನತನು ವಾದ ನಂದನವನಲಕ್ಷ್ಮಿ ಕಣ್ಣಿಸೆದು 
ತನ್ನನೆ ನೋಡಿಸಿದಳ ತದಾರ್ಯರಿಂ (ಉಂತಿಪು.-೭-೧೦) ;, ಅಲ್ಲಿನ 
ಗಡುಗಳು ಪಿಂಗಾರ... , ಸಣ್ಣಡಕೆ, ಗೋಟಡಕೆ, ಕರಿಗೋಟುಗಳನ್ನು 
ಉಳ್ಳ ವುಗಳಾಗಿದ್ದು ವು (ಭಾಷಾ03,೨೫೬), ಹಣ್ಣಡಕೆ: ಕಾರೆಲೆ ಹಣ್ಣ ಡಕೆ 
ಬಾಯೊಳಗಿಟ್ಟು ನಾಜುನ ಮೈಯಿಗೆ ಮುಲಿನದ ಸೀರೆಯನುಟ್ಟಿ ತಿನಲನಿಂದ 
ವಿಟಿರನು ಸಾರುತಿರ್ದರು ದಾಸಿಯರು (ಜೀನಂಸಾಂ.೧೯-೧೫). ಹಣ್ಣ ಡಿಕೆ: 
'ಸೂಳೆಸೂತಕನಾಗಿ. ಸನ್ನಿ! ರ ಮಡಿಯುಟ್ಟು ಹಣ್ಣ ಡಿಕೆಗೊನೆಯನೆ 
ಹಿಡಕೊಂಡು ಚಾನು. ಸೇರು ಹಾ ನಡಕ” ಏಂಎರೆ ತಕ್ಕೊಂಡು 
ಭೋಗದ ನಂಜಯ್ನ್ನ ಬರ ಹೇಳಿ (ನಾಸದ, ೧೦೧). '[ಪಣ + ಲ ಬಿ 


ಪಣ್ಣನೆ 


ಸಣ್ಣನೆ (ಅ). ೧. ಒಂದು ಅನುಕರಣಾವ್ಯಯ; ಛಂಗನೆ; ತಟ್ಟನೆ: 
ಹೋಮದ ಕುಂಡದಿಂ ಕಡೆಸಿಡಿಲ್ದು ಪೊದಳ್ಳಿರೆ. ಕಂಡು ಕೆಂಡಮಂ 
ಕಾಮಿಸಿ ಗೇರ ಪಣ್ಣಿನುತೆ' ಸಣ್ಣನೆ ಪೊರ್ದಿ ತುಡುಂಕೆ ಕೈ ಸುಡಲ್‌ 
ಭೂಮಿಗೆ ತರ್ಗಿ ಕುರ್ಗಿ . . ; ಮುಂನಿಪುತ್ರರಂ ನಗಿಸಿ ಹಖಕ್ರಿನುತೇಡಿಸಿ 
ತೊಂದು ಕೋಡಗಂ (ರಾಜಕೀ, ೧-೧೨೮); ಸಣ್ಣನೆ ನೆಗೆನ ಕುದುರೆಗಳ 
ಸಣ್ಣಿ ಸಿ ಘೋಟಯ್ತುರೇಲ ಮೆಖಕಿಯುುವರೊಬಿ್ಸಿ 0(ಮೈಸೂಮೆ. ೫-೮೨). 
೨. ಮೆಲ್ಲನೆ; ಮಂದವಾಗಿ ; ನಿಧಾನವಾಗಿ: “ಪಣ್ಣ ನೆಯೆಂದು 
[ಸಾರಾ೦, ಪಣ್ಣ ಮೆಂದು] ಮೆಲ್ಲನೆ? ಪಣ್ಣ ನೆ. 
ತೊಟಲ್ಲು ತೀಡುವ ತಣ್ಣೆ ಲರೊಳೆಲರ್ಚಿ ನನಚರವ್ರ ಜನುದಜಕೊಳ್‌ ತಣ್ಣನೆ 
ತಣಿದಿರೆ ಬನಡೊಳ್‌ ಸಣ್ಣನೆ ತಿನುತಿರ್ಪನೆಳಸಿ ತರುಚರಕುಳವಂಂಂ 
(ಕನ್ಯಾನ. ೨೨೨) ; ತೆಂಕಣ ಗಾಳಿ ಬೀಸುತಿರೆ ಪಣ್ಣೆಲೆ ಪಣ್ಣನೆ ಬೀಟಕಿ 
(ಜಗವಿ. ೧೪-೨೨) ; ಕಪ್ಪು ರಗಂಸನೆಣ್ಣೆ ಸೆಗೆ. ಸಾರಿಡೆ ಪಣ್ಣನೆ ಸುಯ್ಯುಲರ್‌ 
« « ಪಾಡಿದರ್‌ ನಲಿದು ಗಾಯಿನಿಯರ್‌ ನನಗೀತಜಾಳಮಂ (ಉದ್ಭ ಟಿ. 
೩-೨) ; ಬೀಸಿದುದು ತಣ್ಣನೆ ಸಣ್ಣ ನೆ ಪಶ್ಚಿ ಮಾನಿಳಂ (ನುಹಾನೇ. ೭-೪೯) ; 
ಸಣ್ಣನೆ (ಪೊ)ಯ್ಮೂ ನುವಾಸಿಸಿದೆಣ್ಣಿ ಮು ಹಾದಿವ್ಯಮಲ್ಲೆ ವಾತಾಪಹರಂ 
೩. ಚೆನ್ನಾಗಿ; ಹಸನಾಗಿ ; ಬರ್ಕೆ ನಿನ್ನ 
ಸಿರಿಯಣ್ಣನೆ ಸಣ್ಣನೆ ನೋಟ್ಟಿ ಮಾತನೊಡ್ಡಲ೨ಯದ ಗಂಡವಾತಂ 
(ಹಂಸಭೂ. ೩-೧೬); ಇಂದಿದೇಂ ಮಗನೆ ಪ[ಸಾಣಾಂ. ನು]ಣ್ಣನೆ 
ನುಣ್ಮೊಗದಲ್ಲಿ ನಿನಾಸೆಗಳ್ಮೂಡದ ಮುನ್ನ ನಿನ್ನ ಪೆಗಲೊಳ್‌ ಪೊಸ ಸೂಲನಿ 
ದೆಂತು ಮೂಡಿತೋ (ಅರ್ಥನೇ. ೫-೩೫). ೪. ಶೀಘ್ರವಾಗಿ; ಬೇಗನೆ. 
ಸಣ್ಣ ಪಣ್ಣನೆ (ದ್ವಿರುಕ್ತಿ) : ೧. ಮೆಲ್ಲಮೆಲ್ಲನೆ; ನಿಧಾನವಾಗಿ: 
ಗಿಳಿನೆಣ್ಣ ಕಾಲಂ ಪಿಡಿದು. ಸಣ್ಣಪಣ್ಣನೆ ಪೊರ್ದಿ ಪಣ್ಣಂ ಬಾಯ್ವಾಯೊಳ್‌ 
ಕುಡುನ ನೆನದಿಂದಂ ಬಿಡಿಸಿ ಚುಂಬಿಸುವ ಕೀರೆಕಾಮಂಕನುಮಂ(ಲೀಲಾವ. 
೧೧-೫೫ ವ). ೨. ಚೆನ್ನಾಗಿ ; ಹಸನಾಗಿ: ಸಣ್ಣಪಣ್ಣನೆ ತುಪ್ಪದೊ 
ಳ್ಪುರಿದಚ್ಚ ಗಂಪಮರಲ್‌ ಹ pS ಸುಣ್ಣ ಮಾಂಸನಿಕಾಯವೊಪ್ಪಿ ದುದಾ 
ಸುಚಕ್ರದೊಳ್‌ (ಉದ್ಭಟ. ೫-೬೬). ಷಿ. ಶೀಘ್ರ ವಾಗಿ : ಅಂತೆರಡುಂ 
ಸಡೆಗಳುಂ ಪಣ್ಣ ಪಣ್ಣನೆ . ಪಣ್ಣಿ ಕಾಳೆಗಳ್ಕೆ ನಡೆಯಲೊಡರಿಸಿದಾಗಳ 
(ಸಂಪಭಾ, ೧೦-೫೦ ನ). [ಪಣ್‌ +-ಅನೆ,] 
ಪಣ್ಣಿಕ(ನಾ).೧. ಸಜ್ಜು ಗೊಳಿಸುವಿಕೆ ; ಅಣಿಮಾಡುವಿಕೆ: “ಪಣ್ಣಿಕ 
ಮೆನಲ ಸಂವರಣೆ' [ಸಾರಾಂ. ಕೃತಂ, ತಿಲಂ]” (ಕಬ್ಬಿಕೃ. ೬೨); 
“ಪಣ್ಣಿ ಕಮೆನಲ್‌ ಸಂನರಣೆ” (ಶಮಂ. ೪೩). ೨, ಹಣೆಯಲ್ಲಿಟ್ಟು 
ಕೊಳ್ಳುವ ಅಲಂಕಾರದ ಬೊಟ್ಟು ; ತಿಲಕ: “ಪಣ್ಣಿಕಮೆಂದು 
ತಿಲಕಂ [ಸಾಂಇಂ. ತಿಲಂ]” (೮5ಸಾ. ೭೦-೫೮೮) ; “ಸಲೆ ಪಣ್ಣಿಕ ತಿಲಕ 
ಮುಕ್ಕು [ಸಾಲಾಂ. ತಿಲಮದಕ್ಕು | ಸತ್ಯವಿವರರಿಂ” (ಕನಿಕಂ. ೨೩೯); 
ನಿಟ್ಟಿಸುತ ಕನ್ನಡಿಯ ನೊಸಲ ನೇನರಿಸುತ್ತ ನಟ್ಟಿ ನಡುನಿನೊಳೊಂದು 
ಸಣ್ಣಿ ಕನನಿಟ್ಟು ಪಟ್ಟಿ ನಿಂ ತೊಟ್ಟು ತೊಡವಂ ಕಮ್ಮಕರೆಯನಿಟ್ಟು ಒಟ್ಟಿ ನಿಂ 
ಪೆಣ್ಣಳಣಿಯಾಯ್ತ್ತೂ (ಕಾಲೂರ. ೧೫೦-೩೨೮). 
[ಸಣ್ಣು |./ತೆಲು. ಪನ್ನಿಕ] 
ಸಣ್ಮಿಕೆ (ನಾ). ಸಿದ್ಧತೆ; ಸಜ್ಜು ; ಅಣಿ: ಪಿಗ್ಣಾ ಕಜೇವನಾಗಿರ್ದು 
ಗಾಣವ ಹೊಡದು ಕಣ್ಣ ಮೂನರಿಗಿತ್ತು ಲಂಕಾಪುರಿಗೆ ನಡದು ಮಣ್ಣ 
ಪುತ್ನಳಿಗೆ ಹರಣವ ಕೊಟ್ಟೂ ವೈವಾಹಸಣ್ಣಿ ಕೆಯೊಳೆಸೆದು ಜನದಿ (ಲಿಂಗಪು. 
೨೬-೩). "ಪಣೈ' ಪರಾ. [ಸಣ್ಣು ; +-ಇಕೆ] 
ಪಣ್ಣಿಗ (ನಾ). ಹೆಣ್ಣು ಮಾರುವವನು ; ಹಣ್ಣಿನ ವ್ಯಾಪಾರಿ: 
ದವಸಿಗಂ, ದೂಸಿಗಂ, ಕಾಯಿಗಂ, ಸಣ್ಣಿ ಗಂ (ಶಬ್ಮಾನು. ೪೦೫ ಪ್ರಯೋ). 
[ಸಣ್ಣು ( ಆ ಪಣ) 4--ಇಗ] 
ಪಣ್ಣಿಗೆ "ಸಣ್ಣು ಗೆ ನೋ. 


(ಕಶಸಾ. ೭೦-೫೯೮) ; 


(ಆಶ್ವಶಸ. ೧೧-೬೨). 


೫೧೭೯ 


25 


30 


35 


40 


45 


ಸಣ್ಣು, 


ಪಣ್ಣಿಗೆವಿಡಿ (ನಾ). ಅಲಂಕರಿಸಿದ ಹೆಣ್ಣಾನೆ; ಸಿಂಗರಿಸಿದ ಕರಿಣಿ: 
ಮತ್ತೊರ್ನಳ್ಳ  ಕೆಂದಳಿರ್ನೇಆದ ನವನಮಾಕಂದದಿಸೆಳಗೊಂಬು ನೆಲಕೆ. 
ಫಳಭರದಿಂ ಜೋಲ್ವಂದದಿನಿಟಿದಳ್‌ ಕು ಚಭರದಿಂದಂ ನಡು ಬಳ್ಳೆ ಸೊನ್ನ 
ಪಣ್ಣಿ [ಸಾಣಾಂ. ಣ್ಣು]ಗೆವಿಡಿಯಿಂ (ಜಗವಿ, ೧೪-೫೫). 

[ಪಣ್ಣಿ ಗ್ಗ -ಆಹಣ್ಣುಗೆ) 4 ಸಿಡಿ] 

ಪಣ್ಣಿಸು, ಹಣ್ಣಿಸು, (ಕ್ರಿ). ೧. ಸಿದ್ಧ ಗೊಳಿಸು ; ಅಣಿಗೊಳಿಸು; 
ಸಜ್ಜು ಮಾಡು : ಪ್ರಳಯಶಿಖಿಯ ದಳ್ಳುರಿಯ ಬಳ್ಳಿ ಯಂತೆ ಮಿಳ್ಳಿ ಸುವ 
ಮಸಕದುರಿಯೆಣ್ಣೆಯಂ ಪಣ್ಣಿ ಸಿಯುಂ (ಪುಷ್ಪಪು. ೭-೬೯ವು; ಸಣ್ಣನೆ 
ನೆಗೆವ ಕುದುರೆಗಳ ಪಣ್ಣಿಸಿ ಘೋಟುಇಯ್ತ ರೇಖ ಮೇಣ ಯುನರೊಟ 0 
(ಮೈಸೂಮೆ, ೫-೮೨). ಹಣ್ಣಿಸು, :- ೨. ಒದಗಿಸು ; ಜೊರಕಿಸು ; 
ಉಂಟುಮಾಡು ; ಲಭ್ಯಗೊಳಿಸು ; ಮೊಲೆಹಾಲಿಸೊಡನೆ ಸರ್ವವನು 
ಹಣ್ಣಿ ಸಿದಂಥ ದೇನಸ್ವರೂಸ ತಾಯೇ! (ಕೃಷ್ಣ ಕು. ೭-೧೩). ೩. ರಚಿಸು; 
ನಿರ್ಮಿಸು : ಹೆಣ್ಣಿನ ಹೊನ್ನಿನ ಮಣ್ಣಿನ ಬಲೆಯನ್ನು ಹಣ್ಣಿ ಸಿ ಜಗನನದ 
ಕೊಳು. ಹಿಡಿದ ಮುಕ್ಕಣ್ಣನ ನೋಡ: (ಸರ್ವಜ್ಞ. ೨೦೮). 
೪. ಹೊಂದಿಸು; ಜೋಡಿಸು; ಅಳವಡಿಸು: ಮುನ್ನ ಯೋಗವ 
ನಡರಿ ದಿಟ್ಟಯ ಹಣ್ಣಿ ಸುತೆ ನಾಸಾಗ್ರಕಂವಿತ್ಛನ್ನೆ ತನ್ಮುನಿಸನ ನಿರೀಕ್ಷಿಸದಲ್ಲಿ 
ತಪಸಿದಳು (ಕ:ವೇನು, ೧೯೯). ೫. ಅಲಂಕಾರಗೊಳಿಸು ; ಸಿಂಗ 
ರಿಸು (?) : ಬಯಲ ಬಣ್ಣಿಸಿ ಮುಗಿಲ ಹಣ್ಣಿಸುನ ಈ ಕೊರಡು ಗಾಲಿ 
ಯಾಗಲು ಹೊರಟು ಬಂತು ತೇರು (ನೆಲಮು, ೨೨-೭). 

[ಪಣ್ಣು  ----ಇಸ್ಫು] 

ಹಣ್ಣಿಸ್ಕು, ಹಣ್ಣಿಸ್ಯು (ಕ್ರಿ). ೧. ಹಣ್ಣಾಗುವಂತೆ ಮಾಡು; ಪಕ್ವ 
ಫಲನನ್ನಾಗಿ ಮಾಡು : ಚಿಗುರಿಸಿ ಹೂವಿಸಿ ಕಾಯಿಸಿ ಪಣ್ಣಿಸಿ ಬಣ್ಣಿಸು 
ವೊಲು .ಜೀವವಲ್ಲಕಿಯಾ ಬಲ್ಲವ ಬಲ್ಲನು ಏಕತಾನದ ನಾದ ಜೀವನ 
ದುನ್ಮಾದ ಅನುಭವಿಯಾ (ಸಖೀಗೀ.೨೮-೫೧೭). ಹಣ್ಣಿಸ್ಸು: ೧. ಮಿಡಿ 
ಗಾಯನೊತ್ತಿ ಟ್ಟು ಹಿಸುಕಿ ಹಣ್ಣಿ ಸಬಹುದೆ ? (ಭಾವಜೀ. ೨೯-೫೬೯). 
೨.ಫಲಿಸು; ಸಫಲವಾಗು; ಈಡೇರು : ಆ ತಾಯಿಯ ಕರುಣೆ ಇದ್ದ 
ಮಟ್ಟಿಗೆ ಆ ಆಸೆ ಹಣ್ಣಿ ಸೀತು (ಸೂರ್ಯಪಾ,೪ ಸ್ಮರಣೆ), ೩. ಮಾಗಿಸು; 
ಮೃದುವಾಗಿಸು : ಹೆಣ್ಣಿ ನೊಡನೆ ಇನಿಯನಾಗಿ ನಲ್ಲನಾಗಿ ಗೆಳೆತನದಿಂದ 
ಬಾಳುವ ಕಲೆಯನ್ನು ಅರಿತುಕೊಳ್ಳುವ ಅವಶ್ಯಕತೆಯು ಗಂಡಿನ ಒಗರಿನ 
ಒರಟಿನ್ನು ಹಣ್ಣಿಸದೆ ಇರದು (ಯಕ್ಷಪ್ರ. ೧೫೭). 

[ಸಣ್ಣ ,( ಆಪರ) 4--ಇಸ್ಕು] 

ಪಣ್ಣು,, ಪಣ್‌, ಹಣ್ಣು (ಕ್ರಿ). ೧. (ಯುದ್ಧಕ್ಕೆ) 
ಸಜ್ಜು ಗೊಳಿಸು; ಅಣಿಗೊಳಿಸು ; ಸಿದ್ಧಪಡಿಸು : ಪಣ್ಣಿದ 
ಜಾತೃಶ್ಚ. ರಥಾಶ್ವಸಂಕುಳ ಖಲೀನೋದ್ಭೂತ ಲಾಲಾಜಲಂ ಕದಡೆಟ್ಸಿ ತ್ತ 
ಮವುಂಕೆ ಬೇಅಿ ಪರಭಾಗಂಬೆತ್ತು ಲೋಕಕ್ಕೆ ಸನ್ನಿ ದಮಾಗಿರ್ದುವು 
ಕೌರವಧ್ವಜಿನಿಯೊಳ: ಕಾಳಿಂದಿಯಂಂ ಗಂಗೆಯಂಂ (ಸಂಸಭಾ.೧೦-೩೧); 
ಪಣ್ಗಾನೆಯಂ ಸಲ್ಲಣಿಸು ಕುಡುರೆಯಂ ಪೂಡು ತೇರಂ ಭಟರ ಕೈದು 
ಗಳಂ ಕೈಕೊಳ್ಳಿ ಮೆಂಬೀ ಭಟಿರ ಕಳಕಳಂ ಕೇಳಲಾದತ್ತದೆತ್ತಂ (ಜಗವಿ. 
೬-೭೫); ಕರಿಕುಳನುಂ ಸಣ್ಣು ತ್ತ ನು ತುರಗಂಗಳನಿರದೆ ನಾಡೆ ಪಲ್ಲಣಿಸನುವಿಂ 
ವರರಥತತಿಯಂ  ಪೂಡಾಸುರೆದಾಯುಧಹಸ್ತರಾಗಲುಚಿತಂ ಕಲಿಗಳ್‌: 
(ಹಮ್ಮಾರ.೩-೨೯); ವಾಜಿಗಳನಿರದೆ ಹಲ್ಲಣಿಸಿದರ್‌ ಮತ್ತಗಜರಾಜಿಗಂ ಜಂಚಿಕೆ 
ಯಂನಿಕ್ಕಿದರ್‌ ತೇರ್ಗಳುನುನೋಣಜೆಯಿಂ ಪಣ್ಣಿ ದರ್‌ ಜೋಡುಸೀಸಕನಿಕ್ಕಿ 
ಕಾಲಾಳ್ಗಳನುವಾದರು (ಚೆಬಪು.೨೩-೨೫). ೨. ಉಂಟಾಗು; ಒದಗು; 
ಸಂಭವಿಸು : ಐದಿದುಭಯುಸೈನ್ಯಕ್ಕಂ ಕೈಗಲಸಿ ತುಮುಲಯುದ್ಧ ೦ 
ಪಣ್ಣಲ್‌ (ಕೆಳನೈ. ೧-೮೨). ೩. (ಯುದ್ಧಕ್ಕೆ) ಸಿದ್ಧವಾಗು ಲ್ಯ 
ಸಜ್ಜಾ ಗು ; ಅಣಿಯಾಗು : ಅಂತಾಯಿರುಳಂ ವಿಜಯಂ ವಿಜಯೋ 


ಸಣ್ಣು, 


ದ್ಯೋಗದೊಳ್‌ ಕಳೆಯೆ ಬೆಳಗಪ್ಪ ಜಾನಡೊಳ್‌ ಬೀಡುವೀಡುಗಳ್ಳಿ ಲ್ಲಂ 
ತೊಟಲ್ಲೇಕಿರ್ಪಿರೇಟಿಂಂ ಪಣ್ಣಿ ಮೆನೆ (ಸಂಸಭಾ. ೧೦-೪೮ ವ); ಇದಿರಾ 
ದರ ಕೊಲುನಂಕದಾನೆಗಳಂದು ಕದನಕೆ ಪಣ್ಣಿ ನಡೆದವು (ಕುರಾಸಾಂ. 
೧೧-೨೯); ಅಣ್ಣ ತಮ್ಮಂದಿರಿರ್ವರುಮರಿಚತುರ್ಬಲಂ ಪಣ್ಣಿ ಬರೆ ಕಂಡು 
ಬಿಲ್ಲೊಂಡೆದ್ದು ಕೋಪದಿಂದಣ್ಣೆ ಕಲ್ಲಾಡಿದರ್ಪಟುಭಟಿರ ತಲೆಗಳಂ ಬಾಣ 
ಪ್ರಯೋಗದಿಂದೆ (ಜೈಮಿಭಾ. ೨೧-೧೨); ಯಥೋಚಿತ ನೈಸಥ್ಯಂದಳೆದ 
ಮಾಕ್ಯಸನೇತಂ ಪಣ್ಣಿ ಬಂದಿಭೇಂದ್ರಮುನೇಖಃ ' ಸಮರಸಮುಚಿತ 
ಸಂಭ್ರಮಂ ಮಿಗೆ ಶುಭಮುಹೂರ್ತದೊರ್ಳ ಶಿಬಿರಕ್ಕೆ ನಡೆತರ್ನಾಗಳ್‌ 
(6೬ಜಕೇ,೬-೧೧ನ). ೪. ಮಾಡು; ನಡೆಸು ;ಕೈಗೊಳ್ಳು ;ನಿರ್ವಹಿಸು: 
“ಪಣ್ಣೆನೆ ಮಾಡೆಂಬ ವಾಚಿ? (ರನ್ನಕಂ. ೬); ಪಶುನಂ ಕೊಂದದನಟ್ಟೊ 
ಸುಟ್ಟು ಪಲರುಂ ತಿಂದೆಂಜಲಂ ತಿಂದು ಕೂಜಿಸುತಂ ತಾಂ ಪರಿವಂದಮೆಂ 
ಬಹುನಿಧಕ್ರವ್ಯಂಗಳಂ ತಂದು ಭಕ್ಷಿಸುವೊಂದಂದಮನೆಯ್ದೆ ಪಣ್ಣಿ 
[ಪಾಂಾ. ಪೂಣಿ]ಕಡೆಯೊಳ್ಳಾ ನನ್ನೆ ಗಂ ಕೂಡೆ ವಿಪ್ರಸಮಾಜಂ ನೆಗಟ್ಟಿ್ನೆಗೆಂ 
ತಗುಳ್ಳು ವೇದಂ ಪೇಟ್ಗುಜೊಳ್ಳಿ ಬ್ಲದೋ (ಸನುಸೆ. ಅನುಬಂಧ 1, ೩೬೮-೧೯); 
ಪಿಡಿದೊಯ್ಸೂ ಮೆಟ್ಟು ವೆಂ ಪೆರ್ಗಅಕಿಯೊಳ್‌ ಎಂದು [ರೌದ್ರಾಟೋಪಮಂ 
ಪಣ್ಣಿ ನಿಗ್ರಹಂಗೆಯ್ಯಲೆಂದಿರ್ಪುದುಂ ಒಳಗೆ ಪಡಿಯಂ ಪತ್ತಿರ್ದು] 
ಕೇಳ್ದು (ಫರ್ನೂನ್ಯು. ೧೨-೨೩೦); ಪರಿಸರಿಯೂಳಿಗನ ಸಣ್ಣಿ ತಣಿನಳು 
ಪರಮಾನಂದನಡುವಳು (ಹಬಿಬ.೭-೪೮), ೫. ರಚನೆ ಮಾಡು; ರಚಿಸು; 
ನಿರ್ಮಿಸು : ಆಗಳಾಲಿಂ ಯತುಗಳ ಪೊಗಳನೊಂದುಮಾಡಿ ಪೂನಿನಂಬು 
ಗಳಂ ಪಣ್ಣ ಲೆಂದು ಕಾಮದೇವಂ ಮಾಡಿಜೋಜನ ಸಾಲೆಯಿರ್ಪಂತಿರ್ದ 
ಪೂವಿನ ಸಂತೆಯೊಳ್‌" (ಸಂಸೆಭಾ. ೪-೮ಂವ) ; ಗುರು ಪಣ್ಣಿದ 
ಚಕ್ರವ್ಯೊಹರಚನೆ. ಪೆಜರ್ಗರಿದು ಪುಗಲ್‌(ಗದಾಯು.೪-೫೫); ಚೈತ್ರಂ ಪಣ್ಣಿ 
ತಂದಂಗಜಂಗಿಳೆಯೊಳ್‌' ಸಾರ್ಚಿದ ತದ್ವರೂಥಮೆನೆ ಚೆಲ್ವಾದತ್ತು ಚೂತೋ 
ತ್ಯರಂ(ಕುಸುಮಾ.೫-೫೫); ನಲ್ವಣ್ಣಿ ಗೆವಾಸಿಗಂಗಳ ಮರಲ್ವುಡಿಯಿಂ ಪಲಪಣ್ಣ 
ಜೋಹಮಂ ಪಣ್ಣಿ ಪಳಂಚಿ ಸಂಚರಿಸಿ ನೋಡುತೆ (ಚಕವಿ. ೬-೩೪). 
೬.ಯೋಜಿಸು; ಏರ್ಪಡಿಸು : ಕೂಸಿಂಗೆ ಸ್ವಯಂಬರಮಂ ಪಣ್ಣುವಂ 
(ನಡ್ಡಾ ರಾ, ೪೦-೨೭); ಅವನಿಯೊಳಖಸುತ್ತು ೦ ಬಂದೀ ನಿನ್ನನ್ಹಯ ಪ್ರಸಿದ್ಧಿ 
'ಗಮಿಂತೀ ಸೌಂದರ್ಯಕ್ಕಂ ಪದೆದಾನೊಂದಿದ ಮನದಿಂದಮಿಂತಿದಂ 
ಪಣ್ಣಿರ್ಜಿಂ (ನೇಮಿಪು. ೩-೧೮); ಪುಣ್ಯವುಳ್ಳ ನನಾವ ಕಾರ್ಯವ ಪ[ಪಾಲಾಂ.ನೆ] 
ಣ್ಲೆದೊಡೆ ಕೈಸಾರಿ ಬಪ್ಪುದು ತಿಣ್ಣ ನೇ, ಕೃತಪುಣ್ಯನಾನೆಂದರಸನಂದನರ 
ಕಣ್ಣು ದಣಿನಿನ ನೋಡಿ. , . ಸುಖಜೊಳಿರುತಿರ್ದ (ಸಾಳ್ವ ಭಾ. ೪-೨೪); 
ಮುಂದೆ ಗಜಪುರಜೊಳು. ಪಣ್ಣು ವಧ್ವರಕೆ ನೀ ಬಂದು. ಕನ್ನೈದಿಲೆಯ ಬಣ್ಣದ 
ಮುರಾರಿಯ ಕಂಡು ವಿಷನಧುತನದ ತಿಣ್ಣ ಮಂ ಕಳೆದೆನ್ನೊಳೊಡಗೂಡು 
(ಜೈಮಿಭಾ. ೧೬-೧೭). ೭. ಶೃಂಗಾರಮಾಡು; ಸಿಂಗರಿಸು; ಅಲಂಕ 
ರಿಸು : ದ್ರುಪದನುಂ ಧೃಷ್ಟದ್ಭುಮ್ನನುಂ ಮುತ್ತಿ ನ ಮಾಣಿಕದ ಮಂಡನಾ 
ಯೋಗಂಗಳೊಳ್‌ ನೆಜಕಿಯೆ ಪಣ್ಣಿದ ಮುದಾಂಧಗಂಧಸಿಂಧುರಂಗಳನೇಣ 
ಬರೆ (ಪಂಪೆಭಾ, ೩-೪೮ ನ) ; ಎರಡುಂ ಪಕ್ಕದೆ ಪಣ್ಣಿ ದೋಜೆನಿಡಿಯಂ 
ಕೈಗೆಯ್ದು ಬಂದೇಣ ಚಾಮರಮೃಂ ಕನ್ನೆಯರಿಕ್ಕೆ * * ೬ ಬಂದಂ.,,. 
ವಜ್ರಬಾಹುಮುಹಿಪಂ (ಸಂರಾಮಾ, ೨-೧೧) ; ಸುರಕರಿಯಂಂತೆ ಕಣ್ಣೊಳಿಸಿ 
ಮಂನ್ನಮೆ ಪಣ್ಣಿ ಸಮಂತು ತಂದ ಸಿಂಧುರಪತಿ ಪಟ್ಟಿ ನರ್ಧನಮನಾಗಳೆ 
ಸಾರ್ಚಿದೊಡೇಐಕೆ (ಕುಸುಮಾ, ೮-೭); ಸೊಂಬಚ್ಚಮಂ ಪಣ್ಣಿ ಬಣ್ಣಮಂ 
ಕೇಳ್ಡಯ್‌? (ಉಮಾಶ್ವ. ೧೨-೨೪). ಪಣ್‌: ೧. “ಪಣ್‌-.ಸಜ್ಜಿ € 
ಕರಣೇ (ಸಿದ್ಧ ಮಾಡು), ಫಲೇ ಚಗ(ಶನುಧಾ); ಮಾಣೆ. ನಿಮ್ಮಯ ಭಯಂ. 
ಪೋಪೆನಿದೆ ಕಾಳೆಗಳೆ ಸಣ್ಣ ಜಾಶ್ವಮನೆನುತೆ ನಡೆದನಾ ಗರುಡವಾಹನ 
ಮಹಾಸತ್ತ್ವದಿಂದೆ. (ಚೆಬಪು. ೩೧-೨೯). ೭. ಅತಂ ಸರಿಯೊಳಾ 
ದೊಡಮಂಚೆಯೆಂಬುದಂ . . . ಚಪ ರಣೆಯೊಳಾದೊಡಂ ಪಣ್ಣೆಂಬುದಂ 


೫೧೮೦ 


20 


95 


40 


45 


ಸಣ್ಣು, 


ಸೈರಿಸಂ (ಕಬ್ಬಿಕಾ, ೧೪೮). ಇಲ್ಲಿ "ಸಣ್ಮ್‌' ಉಲ್ಲೇಖದಲ್ಲಿ 
ಬರುವ (ಧ್ವನಿಯು) ಮಧುರವಾಗು; ಹದವಾಗು; ಇಂಪಾಗು” 
ಎನ್ನುವ ಅರ್ಥವೂ ಶ್ಲೇಷೆಯಾಗಿ ಬರುತ್ತದೆ. ಹಣ್ಣು: 
೧. ಸಜ್ಜಿ ತೂ, ಕಲ್ಪಿತಃ-ಈ ೨ ಹಣ್ಣಿದಾನೆ (ಹಲಾಯು. ೩೭-೬೮); 
ಹಣ್ಣಿ ಹನ್ನೆರಡಬ್ಬವಾಯಿತು [ಸಾಂ ಹನ್ನೆರಡು ವರುಷಗಳು ಸಂದಲು] 
ಶೂನ್ಯಸಿಂಹಾಸನನನಕಟಾ ಎನ್ನ ಗುರುನಿನ್ಲೆಂದು ಬಿಜಯಂಗೈದು ಟ್‌ 
ಮನ್ನಿಸುವನೋ ಎನುತಲಾ ಬಸವಣ್ಣ ಚಿಂತಿಸಿದ (ಸ್ರಭುಲೀ. ೨೨-೩) ; 
ಅಣ್ಣನ ಮೊಗವನಯ್ಯುನ ಮೊಗವನು ನೋಡಿ ಕಣ್ಣ ನೀರ್ಗುಳುಗುಳನುಗುತ. 
ಪೊಣ್ಣನೆ ಕಾಲ್ಗೆ ಬಿದ್ದರು ದೀಕ್ಷೆಯೆಂದಿನ್ನು ಹಣ್ಣೆ ವು ಕ್ಷಮಿಸೆಂದರಂಜಿ 
(ಭರಚ. ೪೫-೭೫). ೨. ಬಳಿಕ ಸಂತೋಷದಲಿ ತನ್ನಯ ಸಲುಗೆ ಬಿನ್ನಹ 
ವೆಂಬ ಬೀಜದ ಬೆಳೆಗೆ ಹದನಳೆ ಹಣ್ಣಿ ಪಸರಿಸಿತೆನುತೆ ಹರುಷದಲಿ 
(ಪ್ರಭುಲೀ, ೮-೨೨). ೩. ಗಜಫಟಿ ಹಣ್ಣಿ ನೆಯೇಳೆಲೆ [ನಾಂಂ. ಗಳು 
ಹಲ್ಲಣಿಸಿನೆ] ಮಗನೆ ನಿಜಪರಿವಾರಕೆ ಬೆಸಗೊಡು ಮಗನೆ (ಹಚಕಾ. ೧೨-೩೦ 
ರಗಳ) ; ಆಳು ನೆರೆದುದು ನೆಲ ಕುಸಿಯೆ ರಥಜಾಲ ಜಡಿದುದು ಹಣ್ಣಿ ದಾನೆಯ 
ಸಾಲು ಮೆಜಕಿದುವು ಕಂಣಿಪುತಿದ್ದುವು ಕೂಡೆ ವಾಜಿಗಳು (ಕುಪ್ಯಾದ್ರೋ, 
೧-೪೪) ; ಉದಯೆಮಂಖದಲಿ ಲಗ್ಗೆ ನಟಕ ಮೊಳಗಿದವು ದುರ್ಗದ ಮೇಲೆ 
ಗಜ ಹಣ್ಣಿ ದವು ಹಯ ಹಲ್ಲಣಿಸಿದವು ರಥ ಹೂಡಿದವು ರಣಕೆ (ಕೊರಂ. 
೬-೧೮-೩), ೪. ಕಾಯನ ದಂಡಿಸಿ ಆತ್ಮನಿಗ್ರಹವ ಮಾಡಿ ಬಟ್ಟಿ ಗುತ್ತ 
ತನವ ಹಣ್ಣಿ ತಗಹಿನಲ್ಲಿ ಕುಳ್ಳಿರ್ದು ಬೇಡಿಕೊಂಬ ತಪ ತಾನೇಕೆ (ಚನ್ನವ. 
ಏನ ಹಣ್ಣಿದೆ. ಬಸವಮಂತ್ರಿಯಜೇನಿನಿತುನುಂ 
ತಿಳಿಯ ಪೇಳೆನಲು (ಬಸಪ. ೩೧-೧೭); ' ಹೆಣ್ಣ ಭೋಗಿಸ ಬಂದವನಲ್ಲ 
ಕದನವ ಹಣ್ಣ ಲೋಸುಗ ಬಂದವನು (ಮೋಹತ. ೩೫-೫); ಕಣ್ಣು ಸಣ್ಣದು 
ಆಗಿ. ಹಣ್ಣ ದಿಹುದೊಂದಿಲ್ಲ ತಣ್ಣಗಿಹ ಮನನನೂರಿಸುವದು ಇದನು 


ಕ. ೩೨೫-೬೮೩); 


. ಕೊಂದಣ್ಣಗಳು ಯಾರು (ಸರ್ನಜ್ಞ. ೧೨೮೧) ; ಮನಸು ಮುರಿದು ಹರಿವ 


ರಾರು ಇವರು ಹಣ್ಣಿ ದಿಚ್ಛೆಯ ? (ಸಲಾನ. ೪೫-೮). ೫, ಸುಣ್ಣ ಸೊದೆಗಳ 
ಸಾರಣೆಯ ಕಾರಣೆಯ ಪಂಚವಣ್ಣ ಭರಿತದ'ರಂಗ[ವಲ್ಲಿ]ಗಳ ನೀಧಿಯೊಳು 
ಹಣ್ಣಿರ್ದ ಮಕರತೋರಣ ರತ್ನ ಕಾಂಸ್ಕತೋರಣವೋರಣಂಗಳಾಗೆ 
(ಸಿದ್ಧರಾ, ೮-೫೫) ; ಹೆಂಗುಸಿವಳಿಂತೆಂದಂ ಬಗೆದಾ ಲಿಂಗ ನಾ ಮರುಳಲ್ಲ 
ಕೇಳಾವಂಗದಿಂ ಬಹುಕಥೆಗಳಂ ನೀ ಹಣ್ಣ ದಿರು (ಬಸಪು. ೨೪-೬೪) ; 
ಆ ಯುವತಿಯರು ಕಾರ್ಯಗಳ ನೆ ಬೀಯ ಮಾಳ್ಬರು ಕುಟಲನಿದ್ಯದಿ 
ಮಾಯೆಗಳ ಹಣ್ಣು ವರು ನಿತ್ಯದಿ ಹುಸಿಯನಾಡುವರು (ನಳಚ. ೩-೨೩). 
೭. ದಾರಿದೆಗದವು ಮಂಡಿ ಹೂಡಿದ ತೇರುಗಳು ಹಣ್ಣಿದ ಮದಸ್ತಂಬ್ಲೇರ 
ಮಾವಳಿ ಹಲ್ಲಣಿಸಿದ ಹಯಾಳಿ (ತೊರರಾ, ೨-೩-೫೧) ; ಲಕ್ಷ್ಮಣಂ ತುರಗ 
ಸಾರಥಿ ಕೇತನಂಗಳಿಂದೆ ಹಣ್ಣಿ ದ ನರೂಥನಂಂ ತರಿಸಿ ಪೊಣಗಿರಿಸಿ , . , ಆ 
ಸೀತೆಗಿಂತೆಂದನು (ಜೈಮಿಭಾ.' ೧೮-೬೦). ಲೆ. ಉಂಟುಮಾಡು ; 
ಒದಗಿಸು : ಸತಿಯ ಬಿಡದೊಡೆ ರಾಮ ಖಳಕುಲತತಿಗೆ ಕೇಡನು ಹಣ್ಣ 
ದುಳಿಯನು (ಕೌತಿಂ. ೨೬-೧೦); ಕಡಲ ತಡಿಯೊಳು ವಿಮಾನನಿಳಿದು 
ಕಾಲ್ಲಡೆಯೊಳು ಮಾಗಧರಾಜ ಒಡೆಯ ನೊತ್ತಿ ಗೆ ಬರು ತಿರ್ದರಪ್ಪ ಜಕೊಳೊಬ್ಬ 
ಕೆಡುಕ ಹಣ್ಣಿದಸೊಂದು ನೋನ (ಭರಚ. ಯಾದವ. 
ಪಾಂಡವರ ಬಿಂಕದ ಬಣ್ಣ ಮಂಂ ಕೆಡಿಸಿ ಕಾಳಗದೊಳುಬ್ಬ ಸನನುಜಕಿ ಹಣ್ಣಿ ಗಲ್ಲದೆ 
ಮಾಣಿಸಹಿತರ್ಗೆ (ಚೈಮಿಭಾ. ೭-೨೯); ಎಣ್ಣಿ ದಂದದಿ ನುಡಿದು ಕಲಹನ 
ಹೆಣ್ಣಿ ದನು ದಾರುಕನು (ಕೃಷ್ಣಾ ಕಾ. ೧೫-೫೨). ೯, (ಬಲೆ ಮೊದ 
ಲಾದುವನ್ನು) ಒಡ್ಡು ; ಬೀಸು; ಹರಡು : ವ್ಯಾಧನು ಸೂಸಲ 
ಚೆಲ್ಲಿ ಜಂತ್ರ ನ ಹಣ್ಣಿ ಅಡಿಗಲ್ಲನೊಡ್ಡಿ ಹೋದ ಬಳಿಕ ಸೂಸಲ ಕಂಪಿಗೆ 
ಹೆಗ್ಗಣ ಬಂದು ಬಿದ್ದಂತೆ ಬಿದ್ದಿರಲ್ಲಾ ಮಾಯದ ಬಲೆಯಲ್ಲಿ (ಅನಚಂ. 
೧೫೯-೭೨೬) ; ಆ ಬಲೆಯೊಳ್ತವೆ ಸಿಲ್ಕಿದೆಂ ಸಮಂತಾಖುಗೆ ಪಣ್ಣಿ ಪೋದ 


೨೫-೫೧) ; 


ಸಣ್ಣು 


ಸಿಡಿಯೊಳ್ಳಿಗೆ ಬಿಬ್ಬಿ ಬಿಡಾಲನಂದದಿಂ (ಉದ್ಭಟ. ೬-೧೨೬) ; ಲಲನೆಯಾ. 
ಲೋಕಂಗಳೋ ವಿಟಿಕುಲದ ಗಳಖಾಶಂಗಳೋ' ಕೋಮಳೆಯ ನೇತ್ರಾಂಶು 
ಗಳೊ ಹಣ್ಣಿದ ಬಲೆಗಳೋ ತಾವು: (ಬಸಪು. ೪೦-೫) ; ಮಣ್ಣಿ ನಾನೆಯ 
ನಿಲಿಸಿ ಹಗ್ಗನ ಹಣ್ಣಿ ಹಸರಿಸಿ ಮುಚ್ಚಿ ದರ್‌: ಕರಿ ಹೆಣ್ಣ ಸಪ್ಪೆ ನೆನೆಂದು 
ಬಂದಾ ಕುಳಿಯ ಬೀಳ್ವಂತೆ (ಸಿಭಾಗ, ೧೧-೧೪-೨೧). ೧೦. ಹೂಡು ; 
ಅಳವಡಿಸು : ಜೀವರಥಕೆ ಸ್ರಾಣದಶ್ವ ತಾವೆ ತಾವು ಹಣ್ಣಿ ನೆ ಎಲ್ಲ ಬೆಳಕು. 
ಎಲ್ಲ ಬಯಲಂ ನುಣ್ಣ ಕಣಕಂ ಕಣ್ಣಿವೆ (ಅರಳು ೪೯೫-೧೬). 
೧೧. ಬಣ್ಣಿಸು ; ವರ್ಣಿಸು; ಹೊಗಳು : ತಾಯಿನುಹಿಮೆಯ. 
ನೋಡಿರೆಂಡೆಲ್ಲಾ ಬಣ್ಣಿಸಲು ಜಂಗಮರು ಆ ಬಸನಣ್ಣ ಗೀಕ್ಲೆಚ್ಛಿಂದು 
ಜಗವೇ ಹಣ್ಣು ತಿರಲಿನ್ನಿತ್ತ ಬಸನನಂ ಬಂದನೋಲಗಳೆ (ಬಿಜ್ಜ ಪು. ೮೦-೧೮). 
ಸಣ್ಣನೇ್‌.. ಸಿದ್ಧಪಡಿಸಲು ಹೇಳು ; ಸಜ್ಜು ಗೊಳಿಸುವಂತೆ 
ಹೇಳು: ಬರನೇಟ್ಪ ತ್ತಿಯನೆಯ್ಲೆ ಪೂಡಿ ತರನೇಟ್ತೂ (ರೆಲ್ಲವುಂ ಪಣ್ಣ ವೇಲ್‌ 
ಕರಿಯೆಂ . . . ಬೀಡುನಿಡುನೆಂ ದೇವಾಚಳಪ್ರ ಸ್ಥದೊಳ್‌ (ಅರ್ಥನೇ. 
೨-೫೩). ಪಣ್ಣಿ ಕೊಳ್‌, ಹಣ್ಣಿ ಕೊಳ್ಳು -೧, ಸಿದ್ಧ ಪಡಿಸಿಕೊಳ್ಳು ಕ 
ಸಜ್ಜು ಗೊಳಿಸಿಕೊಳ್ಳು ; ಅಣಿ ಮಾಡಿಕೊಳ್ಳು : ಜಲನಿಧಿತಲ್ಪನುಂ 
* « ಜಲದನರ್ಣನುನೆಂಬುದನೀ ನಿದಾಘನುಂ ಕಳೆಯಲೆ ಪಣ್ಣಿ ಕೊಂಡ 
ನೆಸುರಾರಿ (ಜಗನಿ. ೧೭-೭೬); ಭರದಿ ಕೈಕೆಯ ತಂದೆ ಶುಭಮುತಿಯಿರದೆ 
ರೆಥನುಂ ಪಣ್ಣಿ ಕೊಂಡು ತ್ವರಿತದಿಂದೆಯ್ತೊಂದು ರಘುಪತಿಗೆಂದನಿಂತೆಂದು 
(ಕುಮುರಾ. ೨-೪೬), ೨. ವ್ಯಾಫಿಸು; ಹಬ್ಬು ; ಹರಡಿಕೊಳ್ಳು 4 
ಪಂಚಮಲಂಗಳೆಲ್ಲೆ ಡೆಯೊಳಂ ನಲ್ವಿನಿಂ ಬಾಸಣಿಸಿ ಹಣ್ಣಿ ಕೊಂಡಿಹುದಿದೇನೆ 
ನಲಾಗಿ (ನೀಕೈಫು, ೬-೬-೧೧). ಪಣ್ಣೆಡು* ಸಿದ್ಧಸಡಿಸಿಡು ; ತಯಾರಿ 
ಸಿಡು: ನಿಡಿಯರ್‌ ಬಲ್ಲಾಯದ 'ಬಲ್ಜಡಿಗರ್‌ ಪಂದಿರ್ದರಯ್ವರಾಲದ 
ಕೆಟಿಗಿಂ ತೊಡರ್ದರ್‌ ನಮ್ಮಯ ಭಕ್ಷದೊಳಡು ಪಣ್ಣಿಡು ಪೋಗು ನೀನು 
ಮಾನುಂ ತಿಂಬಂ (ಸಂಸಭಾ. ೩-೧೨). ಸಣ್ಣಿ ಬರ್‌ ಎ೧. (ಯುದ್ಧ ಕೈ) 
ಸಿದ್ಧವಾಗಿ ಬರು; ಸಜ್ಜಾಗಿ ಬರು: ಚತುರಂಗಬಳಪ್ರ ಬಳಭಾರ 
ಭಗ್ನಭೋಗೀಂದ್ರಫಣಾಸಹಸ್ರಫೂತ್ಕಾರಮಂ ಕೇಳಲುತ್ಯ ಂಕನಾಗಿ. ಪಡೆ 
ಯೆಂ0 ಸಣ್ಣಿ ಬರವೇಚಿಕಿಂದು ಬಳಾಧ್ಯಕ್ಷಂಗೆ ಬೆಸಸುವುದುಂ (ನಲ್ಲಿ. 
೮-೧೩೦), . ೨. ಶೃಂಗಾರವಾಗಿ ಬರು; ಅಲಂಕೃತವಾಗಿ ಬರು ; 
ಸಿಂಗರಿಸಿಕೊಂಡು ಬರು,: ಅಲ್ಲಲ್ಲಿಗೆ ನೃಸನಂದನರಲ್ಲಲ್ಲಿಗೆ ಪಣ್ಣಿ 
ಬಂದ ಮದದಾನೆಗಳಂತಲ್ಲಲ್ಲಿಗೆ ಹಯಸಂಕುಳಮಲ್ಲಲ್ಲಿಗೆ ಬರ್ಸ ವಾರವನಿತಾ 
ನಿಕರಂ (ಧರ್ಮಾಮೈ. ೮-೨೧೮) ; ರಾಜಮಂದಿರದ್ವಾರಡೊಳ್‌ ಪಣ್ಣಿ 
ಬಂಧಿರ್ದ ಸಟ್ಟ ನರ್ಧನಗಂಧಸಿಂಧುರಸ್ಕಂಧಾರೂಢನಾಗಿ ಪುರಮಂ ಪೊಳ 
ಮಟ್ಟು (ಚಂದ್ರಪು. ೨-೧೧೧); ಪಣ್ಣಿ ಬಂದ ಗಂಧಸಿಂಧುರದ ಪೂರ್ವಾಸನ 

ದೊಳ್ಗ ಂಗಾಂಬಿಕೆವೆರಸಿ ಮೂರ್ತಿಗೊಳಿಸಿ (ನೃಷವಿ. ೫-೬ ನ). 

[ಜೇ.॥ ತನಿ. ಮಲ, ಸಣ್ಣು ; ತೆಲು. ಪನ್ನು] 

ಸಣ್ಣು "ನಣ್ಮಿ' ನೋ. 

ಸೆಣ್ಣುಗೆ, ಪಣ್ಣಿಗೆ (ನಾ). ೧. ಸಿದ್ಧ ಪಡಿಸುವಿಕೆ ; ಸಜ್ಜು ಗೊಳಿಸು 
ವಿಕೆ: ಗೆಕಾರಕ್ಕೆ -ಉಡುಗೆ, ಪಣ್ಣುಗೆ,. ಪತ್ತುಗೆ (ಶನುದ. ೨೧೧ ಪ್ರಯೋ). 
೨. ಅಲಂಕಾರ ; ಶೃಂಗಾರ: ಪೊನ್ನ ಪಣ್ಣುಗೆಯ ಪಿಡಿಯನೇಲ 
* ರಾಜರಾಜಂ ಮದ್ರರಾಜನ ನುನೆಗೆ ಬರ್ಪುದುಂ (ಪಂಸಭಾ. 
೮ ನು; ಕರಿಗಳ ಪಣ್ಣಿದ ಸೊನ್ನ ಸಣ್ಣು ಗೆಯನಂದೇಳೆಣ್ಣು ನೂಲು 
» ೬ ತೆರಳ್ತರೆ (ಎಕ. 4೪, ಅರಸೀ, ೨೧೬-೧೦ ; ೫9. 1195); ಗಾಂಧರ್ವ 
ದತ್ತೆಯುಂ ಪೊನ್ನ ಪಣ್ಣು ಗೆಯ ಪಿಡಿಯನೇಲಸಿ ಚಾರುದತ್ತ ೦ ಮಂಂದೆ 
ಗೊಂಡಾಕೆಯ ವಿದ್ಯಾಗರ್ನಮನೆ ಪೊಗಟಿಿಸತ್ತಂ ಬಂದು (ಬಂಹರಿ. 
೫-೨ ವು. ಹಣ್ಣಿಗೆ: ೨. ಎಸೆಜೊಪ್ಪಿ ರ್ದ ವಿಮಾನಮಾಲೆ ಖಚರಾನೀಕಕ್ಕೆ 
ಚಿಹ್ನಂಗಳಾಗಸದೊಳ್‌ ಪಣ್ಣಿದ ಪೊನ್ನ ಪಣ್ಣಿಗೆಯಿಭಂಗಳ್‌ ಚಿಹ್ನ್ನ 


೧. 


೫೧೮೧ 


35 


ಪಣ್ಣೆನೆ 


ಓ 


ಮುರ್ವೀಚರಪ್ರಸರಕ್ಕೆ (ಶಾಂತಿಪು. ೫-೩೮) ; ಸಣ್ಣಿ [ಪಾಕಾಂ ಣ್ಣು]ಗೆಯ 
ರತ್ನ್ನಚಯದಿಂ ಕಣ್ಣುಳ್ಳೆ ಜಗಂ ತಟಲ್ಲತಾಪ್ರಭೆಯಿಂದಂ ಪಣ್ಣಿಗೃ ಹಾಂಗ 
ಣತಬಿದೊಳ್‌- ಪಣ್ಣಿ ರ್ದುದು ಪಟ್ಟಿ ನರ್ಧನಂ ಭದ್ರಗಜಂ (ಜಗವಿ.೧೪-೪೮), 
[ಪಣ್ಣು | ೩--ಗೆ] 
ಪಣ್ಮುದೋಣು (ಕ್ರಿ). ಹಣ್ಣು ಬಿಡು ; ಫಲಬಿಡು : “ಸಣ್ತುದಿನೆ 
ಪಣ್ಣುದೋಹಿದುದು? (ಶಬ್ದಮಂ, ೨೩). 
[ಸಣ್ಣು (ಎಣ) ತೋಟಿ] 
ಪಣ್ಮಿ, ಪಣ್ಣೆಯ,(ನಾ). ೧. ಗುಂಪು; ಸಮೂಹ; ನೆರವಿ: ಹಲಬರು 
ಸುಕುಮಾರರನರು ತನ್ಮೊಳು, ತಾವು ಕೆಲಬರೊಂಡೊಂದು ಪಣ್ಣೆಯಲಿ 
ನಲಿದಾಡುತಿಹರು (ಭಂಚ. ೬೩-೪), ಪಣ್ಣೆಯ್ಯ: ೨. ವ್ಯವಸಾಯದ 
ಭೂಮಿ ; ಸಾಗುವಳಿಯ ಜಮಿನಾನು : (೪. "ಸಣ್ಮೆ' ಪರಾ. 
ಪಣ್ಣೆ ಪಣ್ಣೆ (ದ್ವಿರುಕ್ತಿ) : ಬಣ್ಣಿಸಿ ಸುಪಾಕನಾಡಿದ ಹಿಟ್ಟು 
ಪಾಯಸಂ ತಣ್ಣನೆಯ ಕಳಲು ಹಸಿಯಲ್ಲಮಂ ಬಡ್ಡಿ ಸಲ್ಪಣ್ಣೆ ಪಣ್ಣೆ ಯೊಳು 
ಕುಳ್ಳಿರ್ದು ಪಂಕ್ತಿಯ ಕೊಳ್ಳು ತ್ತಿರರ್ದದಾ ಭೂಸುರಾಳಿ (ಸಮ್ಮಕಾ 
೭-೨೪) ; ನುಣ್ಣಿದ ನುಡಿಯೆ ನೀಜಿಕಿಯರಾರತಿಯ ತಂದು ಸಣ್ಣೆ ಪಣ್ನೆ 
ಯೊಳೆತ್ತಿತನಗೆ (ರಾಮವಿ, ೧೯-೮೧) ; ಪೆಣ್ಣಂಚೆಗಳು ಕೊಳಡೊಳು ಸುಳಿ 
ನಂತೆಳೆವೆಣ್ಣು ಗಳಾ ನೆಲದೊಳಗೆ. ಪಣ್ಣೆ ಪಣ್ಣೆ ಯೊಳು ಸುಳಿದು ಭರತೇಶಗೆ 
ಕಣ್ಣ ಹಬ್ಬವ ಕಾಣಿಸಿದರು (ಭರಚ, ೧೩-೧೨೩); ಪಣ್ಣೆ ಪಣ್ಣೆ ಯೊಳಲ್ಲಲ್ಲಿ 
ನಿಂದಾಗೆಳೆನೆಣ್ಣು ಗಳಾಡುತಲಿರಲು ಹುಣ್ಣಿ ನೆಚಂದ್ರನ 
ಮಿಗಿಲಾಗಿ ಪಣ್ಣಿರೆ ಹಗಲು ಬತ್ತಿಗಳು (ಜ್ಲಾನಚೆ, ೩೫-೧೭). 
[ಜೇ.॥ ತಮಿ, ಪಣ್ಣೆ] 


ಕಾಂತಿಯಿಂ 


1 ಪಣ್ಣೆಯ್ಯ “ಪಣ್ಣೆ' ನೋ. 


ಪಣ್ಣೆಯ್ಯ (ನಾ). ವ್ಯಾಪಾರ; ವ್ಯವಹಾರ; ವೃತ್ತಿ: ನಿಚ್ಚಂ 
ಸಣ್ಣೆಯದಾಗವಾತಗೆ ಜೂಜು ತನಗಾ ಜೂಜಾಟದಿಂ ಬಂದ ಭಾಸ್ವಚ್ಚ್ರಾ 
ವಿಸಾಕರದಿಂದೆ. ಜಂಗನುಪದಾಬ್ದಾ ರಾಧನಂಗೈಯುತುಂ(ಉದ್ಭಟ.೧೨-೯೨). 

[-ಆಸಂ. ಪಣ್ಯ] 

ಪಣ್ಣೆಲೆ, ಹಣ್ಣೆಲೆ (ನಾ). ಹಣ್ಣಾದ ಎಲೆ ; ಪೂರ್ಣವಾಗಿ ಬಲಿತು 
ಣ ಣಾ [J 
ಬಣ್ಣಗೆಟ್ಟಿ ಎಲೆ;ಮುದಿಯೆಲೆ: ತೆಂಕಣ ಗಾಳಿ ಬೀಸುತಿರೆ ಪಣ್ಣೆ ಲ್ಲೆ ಸಣ್ಣನೆ 
ಬೀಟಕೆ (ಜಗವಿ.೧೪-೨೨); ಒರ್ಕುಡಿತೆ ನೀರ್ಗೆ ಪಣಂಪಟ್ಟಿ ರ್ಕೆಯ ಪಣ್ಣೆ ಲಯ. 
ಮುಂಲಂಗೆ ಡೇಸಿಗರಂ ದೇವರ್ಕಳ್ನೊಡೆಯರ್‌ ಮಾಟ್ಟ್ರರೆ ನೀಟ್ಕಿರಿಸಡೆ 
ನಿಮ್ಮ ದೊರೆಗೆ ಬೋಲಕಿಯರೊಳರೇ (ಶನುದ, ೨೪ ಪ್ರಯೋ). ಹಣ್ಮೆಲೆ: 
ಕೆಲಕೆಲವು ಗಿಡನುರಗಳಿಂದ ' ಹಣ್ಣಿಲೆಗಳು ಉದುರುತ್ತಿದ್ದುವು (ಬಾಣ. 
೬೯); ಕೆಲವು ಹಣ್ಣೆ ಲೆಯಾಗಿ ಕೆಳಕ್ಕೈ ಉದುರುತ್ತವೆ (ಉನೂನೆ, ೧೧೫); 
ಹಣ್ಣೆಲೆ ಉದುರುವಾಗ ಚಿಗುರೆಲೆ ನಗುವುದು (ಗಾಡಿ). [ಸಣ್‌ 4 ಎಲೆ] 

ಸಣ್ತ "ನಣ್ಮ್‌' ಪರಾ, 

ಪಣ್ತನ (ನಾ). ಹಣ್ಣಿನ ಸ್ಥಿತಿ; ಮಾಗಿ ಪಕ್ವವಾದ ಸ್ಥಿತಿ; 
ಕಾಠಿಣ್ಯವನ್ನು ಕಳೆದುಕೊಂಡು . ಮೆದುವಾಗಿರುವ ಸ್ಥಿತಿ: 
ದಶಗ್ರೀನನಾತ್ಮಮಂಂ, ತನ್ನ ಕಸುಗಾಯ್ತೊನಡೊಗರ್‌ ಕಳೆದು, ಪಣ್ತನಕ್ಕೆ 
ತಿರುಗಂತಿರ್ಸೊಂದು ಸೂಚನೆ ತೋರುತಿಹುದೆನಗೆ(ಶ್ರೀಉನಾ,೭೦೬-೨೨೪). 

[ಪಣ -- -ತನ] 

ಪಣ್ರು "ಪಣ್‌ ್ಗಿ' ಸರಾ. 

ಪಣ್ಣಲೆ "ಸಂದಲೆ' ನೋ. 

ಪಣ್ಣೆನೆ, ಹಣ್ಣೆನೆ (ನಾ). ಹಣ್ಣಾದ ಧಾನ್ಯದ ಹೊಡೆ; ಮಾಗಿದ 
ಕದಿರು : ಚೆಳಸುಗಳ ಪಕ್ಚೆನೆಗಳ ನಿಜಂಸ ಹೊಂಬಣ್ಣದ ಹರಿ 
ದ್ರಾನುಲೇಪನದೆ ಮೇಜಿನ ಮೈಸಿರಿಯ ಮಾಂಗಲ್ಯದಿಂ ಭೂದೇನಿ ನೆಜಕಿ 
ಶೋಭಿಸುವ ಶರತ್ಯಾಲದೊಳ್ತಿ ರುಗಿತಧ್ವರಹಯಂ ಧರೆಯೆ ಮೇಲೆ 


ಪಣ್ಬರಸು 


(ಜೈಮಿಭಾ.೨೫-೫). ಹಣ್ಣೆನೆ: ರಾತ್ರಿ ಕಳ್ಳರು ಹಣ್ಣೆನೆಗಳನ್ನು ಕೊಯ್ದು 
ಕೊಂಡು ಹೋಗಿದ್ದಾರೆ (ರೂಢಿ). [ಪಣ 4 ತೆನೆ] 

ಪಣ್ಣರಸು[?) (ನಾ). (?): ಪುರುಳಿ ಕುಳಿರ್ವಂ ನವಿಲ್ಛೇಕೊರೆಸಣಗಂ 
ಪಣ್ಬರಸ ನಲೂರಲ್‌ ವಾನಲ್‌ ದುರಿಸೆ ಗಿಳಿ'ಸರ್ದು ಮರನಂ ಮರ 
ಕುಟಿಗಂ ಪುಣಿಲೆ ಬುಜುಗಿ ಹಸುಬಂ ಪುಣಿವುಲ್‌(ಸೂಕ್ತಿ ಸು. ೩-೧೪೬). [ ?] 

ಪಣ್ಬ್ಸಲ "ಪಣ್ಮ್‌' ಪರಾ. 

ಪಣ್ಸಸರ (ನಾ). ಹಣ್ಣಿನ ಸಮೂಹ; ಫಲಗಳ ರಾಶಿ: ಉತ್ತತ್ತಿ 
ಖರ್ಜೂರ ದ್ರಾಕ್ಷಿ ಸಕ್ಕರೆ ಬೆಲ್ಲ ಮೆತ್ತೈಸಿದ ಕಾಯ ಭಾಗ ಒತ್ತದೆ ಕಳಿತ 
ಸಮಸ್ತ ಪಣ್ಣಸರಂ[ಸಾಣಂ. ಪಣ್ಣೊ ನೆ]ಗಳಿತ್ತೆ ಆದಲಿ ಮಾಲುತಿಹವು 
(ನೋಹತ, ೩-೨೦), [ಪಣ - ಪಸರ] 

ಪೆಣ್ಣು "ಸಂಪು,' ನೋ. 

ಪಣ್ಬೇಟ (ನಾ). ಹಣ್ಣಿನ ಮೇಲಿನ ಪ್ರೀತಿ, ವ್ಯಾಮೋಹ: ಒಂದು 
ದೆವಸಂ ಕಣ್ಣೇಟಕ್ಕೆ ಪಕ್ಕಾದ ಕರೇಣಂಗಳಂತೆ ಪಣ್ಟ್ರೇಟಿಮಾದಾಟನೆ 
ನಿನ್ನಂ ಪನಿವಂಗೆಯನ್ಹು ದಂ (ಶಾಂತಿಪು.೪-೬೬ನ). 

[ಪಣ 4 ಬೇಟ(< ಬೇಂಟ)] 

ಪಣ್ಮರ (ನಾ). ಹಣ್ಣು ಬಿಡುವ ಮರ; ಫಲವೃಕ್ಷ : ಪಣ್ಮರಗಳೆ. 
ಪೂಮರಗಳೆ ತಣ್ಮಲೆದಲೆನೆಲರ ನಿಂಜುಗಿಪರಳಲರೆ ಪೊದಲ್ಲುಣನ್ಮಿವ [ಕಂ)ಫೆ 
ಕರಂ ಕೈಗಣನ್ಮನ ದಂಪತಿಯಲಂಪೆ ನಂದನನನದೊಳ (ಬಂಹಂ. ೧-೨೨) 
ಕಾಡ ಕಾಯ್ಬಿನ ಬೋಳನಾ ಪೆಣ್ಗಳಂ ಕಂಡು, ನಾಡ ಪಣ್ಮರದಡಿಯ 
ನರಿಯೆನಲ್‌ ಬಂದಂ(ಕಾಲೂರ.೧೨೬-೨೬೬). [ಪಣ ಮರ] 

ಪಣ್ಯ (ಗು). ೧. ಮಾರಾಟ ಮಾಡತಕ್ಕ; ವಿಕ್ರಯಿಸತಕ್ಕ; 
ಕೊಳ್ಳ ತಕ್ಕು ಅಥವಾ ಮಾರತಕ್ಕ: "ಪಣ್ಯವಸ್ತು' ಪರಾ.(ನಾ). 
೨. ಮಾರಾಟ ; ವಿಕ್ರಯ ; ವ್ಯಾಪಾರ : ಹೊನ್ನೆ ಂದು ಜಗದಿ 
ನೀಂ ಕೈಗೆ ಕೊಂಡುದನು ವಿಧಿ ಮಣ್ಣೆ ನುವನ್‌ ; ಅವನ ನರ ಮಣ್ಣೆ ನುವೆ 
ನೀನು ಭಿನ್ನವಿಂಂತಿರೆ ವಸ್ತುಮೌಲ್ಯಗಳ ಗಣನೆಯಾ ಸಣ್ಯಕ್ಕೆ ಗತಿ 


ಯೆಂತೊ? (ಮುಂಕುಕ. ೨೧); ಮನುಸ್ಯರ ಪಣ್ಯನನ್ನೂ ಬೇಗಾರ 
ಮತ್ತು ಅದೇ ರೂಪದ ಇತರ ಬಲಾತ್ಕಾರದ ದುಡಿಮೆಯನ್ನೂ ಪ್ರತಿ 


ಸೇಧಿಸಲಾಗಿದೆ (ಭಾಧಾನ. ೧೫). ' ೩. ಮಾರಾಟದ ವಸ್ತು; 
ವ್ಯಾಪಾರದ ವಸ್ತು: “ವಿಕ್ರೇಯಂ, ಪಣಿತವ್ಯಂ, ಪಣ್ಯಂ-೩ 
ಮಾರತಕ್ಕ ವಸ್ತುವಿನ ಹೆಸರುಗಳು” (ಸಿದ್ಧಾಂತಿ. ೨೯೮) ; ಅತಿಶಯಮಪ್ಪ 
ಕಾರ್ತಿಕದ ಪುಣ್ಣಿ ನುಯೊಳ್‌, , , ಬಿಲ್ಲನಂಬನಾಯತಗುಣಪಣ್ಯಮಂ 
ಪಿಡಿದು ಮಾಲಸಡೊಡಾಜಟಿ ತಿಂಗಳಿಂಗದುಂ ಸ್ಥಿತಿಗತಿಯಿಂದಮಯ್ಯಡಿಯ 
ಲಾಭಮನೀಗು(ಗೆ) ಜಗಕ್ಕೆ, ನಿಶ್ಚಯಂ (ಅಟ್ಟನು. ೬-೩೮) ;  ಅಲರಂಬಂ 
ಪೊಡೆಸೆಂಡುಗೊಂಡೆರ್ಜೆಗೆ ಮಾಲ್ಯಂಗೆಯ್ವ . . , ಮೇಣ್‌ ಜುಮ್ಮೆಂದು 
ತೆಂಗಾಳಿಯಿಂ ಪುಲಕಂದಾಳ್ಗುವ ವಿಶ್ವನಾಟ್ಕಕೊಲೆವಾ ಪುಣ್ಯಂ ದಲೇಂ 
ಸಣ್ಯಮೇ? (ಸಂಸನ, ೧೦-೪). ೪, ಬೆಲೆ; ಕ್ರಯ: “ಸಜೆಃ, 
ಪಣುಃ, ಪಣನಂ, ಪಣನೀಯಂ, ಪಣ್ಯಂ, ಈ ೫ ಬೆಲೆ” (ಉಶಕೃ-೧೦೮). 
೫. ವ್ಯವಹಾರ ; ನಡವಳಿಕೆ: ಹಂಯನುಗ್ರಹ ಮತ್ತೆ ತಂದೆಯ 
ನರವು ನಿಜದಲ್ಲಿ ವೀರನಳಗಿಕೆ ತರುಚರೇಶ್ವರರೊಳಗೆ ಮತ್ಸರಪಣ್ಯ 
ಕೊನೆಯಾಯ್ತು (ಕಾತರ, ೧೬-೮) ಹ ಹೊಗಳತಕ್ಕುದು ; 
ಪ್ರಶಂಸೆ ಮಾಡಲು ಯೋಗ್ಯವಾದುದು. ೩. ಮಾರಾಟ 
ಮಾಡುವ ಸ್ಥಳ; ಅಂಗಡಿ : “ಪಣ್ಯಂ, ವಿಕ್ರಯಶಾಲಾ, ಅಪಣಃ, 
ವಿಪಣಿಃ--ಈ ೪ ಅಂಗಡಿ” (ಹಲಾಯು. ೪೦-೧೪೧) ; “ಅಪಣಂ ವಿಪಣಿ 
ಪಣ್ಯವಂಗಡಿಯೆನಿಕ್ಳುಂ'' (ನುಂಗರಾ. ೫೮-೮). 

ಪಣ್ಯದ ಅಂಗಡಿ ಅರಮನೆಯ ಜೀತದವರು ವ್ಯವಹಾರ 
ನಡೆಸುವ ಅಂಗಡಿ: ಪಣ್ಯದ ಅಂಗಡಿಗೆ ಶ್ಯಾನಭಾಗನನ್ನೂ ವ್ಯಾಪಾರ 


೫೧೮೨ 


20 


25 


30 


35 


40 


45 


ಪಣ್ಯವಸ್ತು 


ಮಾಡುವುದಕ್ಕೆ ಗೊಲ್ಲನನ್ನೂ ೬ ೬ ೬ ನೇಮಕ ಮಾಡಿಸಿ (ನುಹಾನಂ, 1, 
೧೨೭) . ಪಣ್ಯದ ಜನ- ಅರಮನೆಯ ಜೀತದ ಜನ,--ವರ್ಗ ; 
ಬಾಕಿ ಎತ್ತು, ಆಳು ಯಾವತ್ತು, ಸೀಮೆ ಹೆಣ್ಣು ಗಂಡುಜನ, ಆರಮನೆ 
ಸಣ್ಯದ ಜನೆ ಎತ್ತು ಸಹಾ, ಜಮಾಯಿಸಿ, ಗಟ್ಟಿದ ಕೆಳಗೆ ಕಲ್ಲುಹಾಳೆ 
ಬಳಿಯ ಇದ್ದಂಥಾ ರಸದನ್ನು ಹೆಗ್ಗಳಕ್ಕೆ ತಂದು ಹಾಕುವಂತೆ ದೊರೆಗಳು 
ಅಪ್ಪಣೆ ಕೊಟ್ಟು ಸಾಗಿಸುತ್ತಾ ಇದ್ದರು (ಉಜೇಂದ್ರ. ೧೪೫). ಸಣ್ಯದ 
ತೋಟಿ ಅರಮನೆಯ ಜೀತದವರಿಗೆ ಸೇರಿದ ಕೋಟ: ಗಡಿಗಳಲ್ಲಿ 
ರುನ ಅರನುನೆಯ ಸಣ್ಯದ ತೋಟಗಳಲ್ಲಿ ಉತ್ಪತ್ತಿಯಾದ ತೆಂಗು, ಹಲಸು 
೬೬ ೬ ಮು೦ತಾದ ಹಸುರುವಾಣಿ ಜಿನಸುಗಳು ಚಿಕ್ಕ ಉಗ್ರ್ರಾಣಕ್ಕೆ 
ಬರುವಂತೆ ಗೊತ್ತು ಮಾಡಿದರು (ಮಹಾನಂ, 1, ೧೨೭). [ಸಂ.] 
ಪಣ್ಯಂಗೆಳಕ (ನಾ). ಒಂದು ಸ್ಥಳದ ಹೆಸರು: ತಸ್ಯ ಸೀಮಾನ್ತ ರಾಣಿ 
ಪೂರ್ನ್ವಸ್ವಾಂದಿಶಿ ನೊಲಿ ಬೆಳದಾ ಬೆಳ್ಳ ಲ್ಮೊಳಿಡಿ ಪೂರ್ವ್ವದಕ್ಷಣಸ್ಕಾಂದಿಶಿ 
ಪಣ್ಯುಂಗೆಜಕಿ (ಎಕ. 1೪, ನಾಗಮಂ, ೮೫-೬೧; 776). [7] 
ಪಣ್ಯಂದ(ನಾ). ಒಂದು ಬಗೆಯ ಹುಲ್ಲು: “ಪರ್ಜನಾ-ಸಣ್ಯಂದತೃ ಣ, 
ಮರದರಿಸಿನ? (ಓಷಧಿ, ೯೧) ; “ಫಣದ-ಪಣ್ಯಂದ ತೃಣ” (ಓಸಧಿ.೧೦೪). 
[-ಆಸಂ. ಪಣ್ಯಂಧ] 
ಪಣ್ಯಕರ್ಮ (ನಾ). ವ್ಯಾಪಾರದ ಉದ್ಯೋಗ; ವಾಣಿಜ್ಯದ 
ಕಸುಬು: ನಣಿಗ್ವಂಶಕ್ಕೆ ಸಾಶುನಾಲ್ಕ ಕೃಷಿ ಪ[ನಾರಾಂ. ಪುಣ್ಯ 
ಕರ್ಮಂಗಳುಮಂ. , , ಯಥಾಯೋಗ್ಯಮುಪದೇಶಂಗೆಯ್ನು (ಆದಿಪು. 
[ಪಣ್ಯ--ಕರ್ಮ] 
ಸಣ್ಯ ಕಾವ್ಯ (ನಾ). ಹಣದ ಆಸೆಗೆ ಬರೆದ ಕಾವ್ಯ : ಮಾನ್ಯ 
ವಾಲ್ಮೀಕಿಯಂತೆ ಧನ್ಯ ಶುಕನೊಲು ಹಾಡು, ಪಣ್ಯಕಾವ್ಯವು ಹಾಡಿ ? 
(ಗರ. ೨೭-೧೨). [ಪಣ್ಯ--ಕಾವ್ಠ] 
ಪಣ್ಯದ್ರವ್ಯ (ನಾ). ಮಾರಾಟದ ವಸ್ತು; ವಿಕ್ರಯಿಸತಕ್ಕ ವಸ್ತು; 
ವ್ಯಾಪಾರದ ಸರಕು : ದಾರಿಯಲ್ಲಿ ಅಡ್ಡಗಟ್ಟ ಪಣ್ಯದ್ರವ್ಯಗಳನ್ನು 
ಸೂರೆಗೊಳ್ಳ ಲು ತೊಡಗಿದರು (ಆರ್ಯಕೀ, ೬೨). [ಪಣ್ಯ--ದ್ರವ್ಯ] 
ಪಣ್ಯನಾರಿ (ನಾ). ಸೂಳೆ; ವಾರಸ್ತ್ರೀ; ಗಣಿಕೆ: “ವಾರಸೂ... 
ಪಣ್ಯುನಾರಿಯೆನೆ ಗಣಿಕೆಯೆನೆ ಸೂಳೆಯಕ್ಕು? (ಮಂಗರಾ. ೯೦-೫); 
ಆರಣ್ಯದೊಳು ಪಣ್ಯನಾರಿ.. .ಮಾನವ ಮಾರಿ ದಾರಿಗೊಂಡವರ ಸೂರೆ 
ಗೊಂಬಳು ಗುರುವೆ ಸೇರಿಜಿನು ನಿಮ್ಮ (ಮೈಲಾರ, ೪೩-೪೬), 
[ಪಣ್ಯ--ನಾರಿ,] 
ಪಣ್ಯವಧು (ನಾ). - ಪಣ್ಯನಾರಿ: ವಿದಿತಂ ಪಣ್ಯವಧುವೊಂದೆ ತೆಲಿ 
ನಾಗಿರ್ಕುಂ (ಶೃಂಗಾರ, ೩-೨೧); ಮಂನಿಸಾಪತ್ನಸಂತಾನಮುಂ ತಕ್ಳ್ಳು 
ಗೆಡಿಸಿ ರಾಜ್ಯಂಗೆಯ್ವ ನಾ ಪಣ್ಯವಧುವಾಟಿಯೊಳಗನಂಗಂ (ಉದ್ಭದೇ, 
[ಸೆಂ. ಪಣ್ಯವಧೂ] 
ಪಣ್ಯವನಿತೆ (ನಾ). ಇ ಪಣ್ಯನಾರಿ : ಮೃದುಪದಗತಿಯಿಂ ರಸಭಾವದ 
ಸೆರ್ಚಿಂ ಪ[ಪಾಠಂ,ಪು]ಣೃನನಿತೆಯೊಳ್‌' ಕೃತಿಸಸಾಂದರ್ಯದ ಕಣಿಯೆನೆ. 
ವಿದಗ್ಧ ಬುಧಜನದ ಮನಮನಲೆಯಲೆವೇಡಾ (ಆದಿಫು. ೧-೧೭) ; ನಿರ್ವುಸನ 
ದೊಳು ಪಾಲನೆಯೊಳು ಧನಡೊಳಹಿಕಾಯದೊಳ್‌ ವ್ಯನಹಾರಡೊಳ್‌ 
ಪಣ್ಯವನಿತೆಯೊಳು ಪಡೆಯೊಳತಿಸುಖದೊಳಂ ಭೋಗಮಕ್ಕು (ಮುಂಗರಾ. 
[ಪಣ್ಯ 4- ವನಿತೆ] 
ಪಣ್ಯವಸ್ತು (ನಾ). ಎ ಪಣ್ಯದ್ರವ್ಯ: ಚತುರವ್ಯಾಪಾರಿಗಳಾದ ಗಂಗಪ್ಪ 
ನವರು ಜ್ಞ್ಞಾನವಾಗಲಿ, ಕವಿತೆಯೂಗಲಿ, ಪಣ್ಯವಸ್ತು ವಲ್ಲವೆಂಬುದನ್ನು 
ತಿಳಿದುಕೊಂಡಿದ್ದಾರೆ. (ಸಾಸಮಾ, ೧೫೧) ; ಈ ಪಂಚವರ್ಣಗಳ ಸಂಗಮವೇ 
ಅಹುದು ನಾಂದಿ ಕುಲದೈಕ್ಯ ಜೀವನಕೆ, ಅತಿನವ್ಯ ಚಿತ್ರಕಲೆಗೆ: ಮಣಿಯ 
ದಿರು ಪಣ್ಯವೆಸ್ತು ವಿನ ಬೆಲೆಗೆ (ಚಿಂತನ. ೭೭-೨೨). [ಪಣ್ಯ4-ನಸ್ತು] 


೮-೬೪ ವು. 


೪-೧೬), 


೧೫೦-೫೦). 


ಪೆಣ್ಯನೀಧಿ, 


ಪಣ್ಯವೀಥಿ,, ಸಣ್ಯನೀಧಿ, (ನಾ). ವೇಶ್ಯೆಯರು ವಾಸಿಸುವ 
ಬೀದಿ; ಸೂಳೆಗೇರಿ: ಆ ಪಣ್ಯನೀಥಿಯೊಳ್‌' ಮಾಪಜಕಾಯ್ದಿ ಕ್ಷು 
ಚಾಪ ಕುಸುಮಾಸ್ಟ್ರವನಾಂತು ಯೇೋಸೊತ್ತೆ ಸನ, ನವ್ಯರೂಪು ಯೌವನ 
ಸತ್ಯ ಲಾಪನಿವರ ದೊರೆಗೆಡಿಸಿ (ಭೈರನೇ. ೨-೯೩). ಪೆಣ್ಯವೀಧಿ,: 
ಅಂಗಸಂಭವನ ಬೀಡುಂದಾಣನೆನಲಂ ಬೆಡಂಗಾದುದಾ ಪಣ್ಯವೀಧಿ 
[ನಾರಾಂ, ಥಿ] (ಶ್ರೀಪಾಲ, ೯-೬) ; ಗಿಳಿಗಿನಿದು ನುಡಿಗಳಂ ಬರಿಸುತಂ... 
ಪಾಡುತಂ ನೋಡುತಂ ಬೆಲೆವೆಣ್ಣ ಳೆಸೆದಿರ್ದರಾ ಪಣ್ಯವೀ ಧಿಯೊಳು ( ಚೆಬಪು. 
೧೧-೪೦). (ಸೆಂ. ಪಣ್ಯಾನೀಥೀ] 

ಪಣ್ಯನೀಥ್ಲಿ (ನಾ). ವ್ಯಾಪಾರ ನಡೆಯುವ ಬೀದಿ; ಅಂಗಡಿ 
ಬೀದಿ ; ಮಾರುಕಟ್ಟೆ : “ವಿಸಣಿ ಪಣ್ಯವೀಥೀ ನಾನುಂ” (ನಸ್ತು ಕೋ. 
೪೬-೭). [ಸಂ. ಪಣ್ಯವೀಥೀ] 

ಪಣ್ಯವೀಧಿ, "ಪಣ್ಯವೀಥ್ಥಿ? ನೋ. 

ಪಣ್ಯವೀಧಿ, (ನಾ). - ಪಣ್ಯವೀಥ್ಲಿ: ವನ್ಯಮೃಗಗಳ ನಡುನೆ ಗೋವು 
ಬಂದೇನಹುದು ಪಣ್ಯವೀಧಿಯಲ್ಲಿ ತಾತ್ತ್ವ್ವಿಕನಿಗೇನಹುದು? (ನುಂಕುಕ. 
೩೦೯). [ಪಣ್ಯ--ವೀಧಿ (ಎಬೀದಿ)] 

ಪಣ್ಮಾಂಗನಾಜನ (ನಾ). ಸೂಳೆಯರ ಗುಂಪು; ವಾರಸ್ತ್ರೀ 
ಸಮೂಹ : ಮುತ್ತಿತ್ತ ಮಿಂಚಂ ತಟ್ಟಿ ಮೆಡಜ ದಂತೆ ಸುತ್ತಿಆಸಿದ 
ಕಾಲ್ಲಾಪಿನ ಕಡಿತಲೆಯ ಬಳಸಿದಗಣ್ಯಸಣ್ಯಾಂಗನಾಜನದ ನಡುನೆ ಮಣಿ 
ಮಯನಸೀಠಂಗಳನೇಜಕಿ (ಸಂಪಭಾ. ೩-೫೫ ನ) ; ಭೃಂಗಕುಲನೀಲಾಳಕಂ 
ಗಳ ನಭಂಗಳ ಬೆಳಂಗಿಸುವ ಮಧುರವಚನಂಗಳರುಣಪ್ರವಾಳಂಗಳ 
ನಖಂಗಳ. ಲತಾಂಗಿಯರೆನಿಪ್ಪ ಪಣ್ಯಾಂಗನಾಜನವೆಸೆದುದು (ಹಚಕಾ. 

ಅಗಣ್ಯಲಾವಣ್ಯಪಣ್ಕಾಂಗನಾಜನದ ಭಾಗ್ಯದ ಸೌಭಾಗ್ಯದ 
ನಯದ ಬೀಯದ ಚಾಗದುಪಭೋಗದೆಸಕದೊಳಂ (ಪುಷ್ಪಪು. ೨-೭೭ ವ). 

[ಸಂ.] 

ಪಹ್ಯಾಂಗನಾವೀಧಿ(ನಾ).- ಸಣ್ಯ ವೀಧಿ, :ಸೊಬಗುವೆತ್ತ ಪಣ್ಯಾಂಗನಾ 
ವೀಧಿಗಳೊಳಂದಂಬಡೆದಿರ್ದುಮತಿಮನೋಹರಮನಪ್ಪು ಕೆಯ್ದಿ ರ್ಪುದೆಂತೆಂ 
ಡೊಡೆ (ಜಗವಿ. ೨-೩೩ ವ) ; ಹಂತಿ ಹಂತಿಯ ಭದ್ರವನಗಳನೀ ಕ್ಷಿಸುತ 
ಲರತರಾಂತರದ. ಮಣಿಮಾಡಗಳ ತೋರ್ಕೆನಡೆದ 
ಸಣ್ಮಾಂಗನಾವೀಧಿಯೊಳು ಬರುತಿರಲು (ಭಿಶ್ಚಾಚ. ೨-೬), 

[-ಆಸಂ. ಪಣ್ಯಾಂಗನಾನೀಥೀ] 

ಪಣ್ಯಾಂಗನೆ (ನಾ). - ಪಣ್ಯನಾರಿ: “ರೂಪಾಜೀವಾ, ವೇಶ್ಯಾ, 
ಗಣಿಕಾ, ಪಣ್ಯಾಂಗನಾ, ಕ್ಷುದ್ರಾ - ಈ ೫ ಸೂ(ಟಿಕಿ)ಳೆ? (ಹಲಾಯು. 
೪೦-೩೩೬) , ಪದ್ಮಾವತಿಯೆಂಬಚ್ಚ ರಸಿಯೆ ತತ್ಪು ರದೊಳ್‌ ನಸಂತಸೇನೆ 
ಯೆಂಬ ಪಣ್ಯಾಂಗನೆಯರಾಗಿರೆ (ಶಾಂತಿಪು. ೬-೮೬೫); ಗೀತನೃ ತೃಪ್ರಸೂತಿಕಾ 
ಸುತ ಪಣ್ಯಾಂಗನಾಪಾಪಕರ್ನುದೀನಾನಾಥಜನದೂನಶಾಲಾನಿವಾಹಾದಿ 
ಮುಂಗಳಗೇಹವರ್ಜಿತಮಂಂ . . . ಅಪ್ಪ ಭೈಕ್ಸಾಸಿದ್ಧಿಯೊಳು (ಅಜಿಪು, 
೭-೧ ಪ); ವಿಚಿತ್ರಮಹಿಮಂ ಕೆಲಬರ್‌ ಗಣೇಶ್ವರರಂ ಕರೆದು ನೀವೆಲ್ಲರುಂ 
ಮರ್ತ್ಯಲೋಕದೊಳು ಮಂಗಳವಾಡದ ಪಣ್ಯಾಂಗನೆಯರೊಳೊರ್ಬರುಳಿಯ 
ದಂತೆ ಎಲ್ಲರ್ಗಂ ಬೇಜಕಬೇಜಕೊತ್ತೆ ಗಳನಿತ್ತ ಲ್ಲಲ್ಲಿ ನೆರೆದಿಪ್ಪು ದು ಎಂದು 
ಬೆಸಸಿ (ಬಸರ. ೧೨-೭೩) ; ಸಣ್ಯಾಂಗನೆಯತಿಶಯಲಾನಣ್ಯಮನನಳಂಗ 
ದಂದಮಂನುನಾಕೆಯೆ ತಾರುಣ್ಯದ ಸೊಬಗಂ ಕಂಡಂ ಫಣ್ಯಧಿಪಾಭರಣ 
ಚರಣಸರಸಿಜಭೃಂಗಂ (ನೃಷವಿ. ೨೪-೧೭). [ಸಂ. ಪಣ್ಯಾಂಗನಾ] 

ಪಹ್ಯಾಕುಲ (ನಾ). ವೇಶ್ಯೆಯರ ಗುಂಪು: ಮುಂತೆ ಮೆಜವ ಪಣ್ಯಾ 
ಕುಲದ ಕಂತು ನೋಹನನೀಧಿ ವಿಸ್ತ ರಿಪಡರಿದು ಜಸದಿಂ, ತೇಜದಿಂ. . . 
ಶೋಭಿಸೆ ಕುತೂಹಲದೊಳುಂ ತಣಿವ ತಾಣಮೆನಲು  (ಲಿಂಗಪು. ೧೧-೨೮). 

[ಸಂ.] 


೪-೪೦); 


ಸಾಲುಸಾಲಿಂ 


೫೧೮೩ 


30 


40 


45 


ಪತಂಗ 


ಪಣ್ಯಾಗಾರ (ನಾ). ವ್ಯಾಪಾರ ಮಾಡುವ ಸ್ಥಳ; ಅಂಗಡಿ: 
ದಿಗನನಿನಭೋಭೋಗಾಭೋಗಂ ಮದನ್ವಯಮಾಗೆ ವಸ್ತುಗಳ ಬಟಂಯಂ 
ಪಣ್ಯಾಗಾರ ಸ್ವವಾಹನಡೇವರೊಳ್‌ ಸೊಗಯಿಸೆ (ಶಾಂತಿಪು. ೧೧-೨೦). 

[ಪಣ್ಯ -- ಆಗಾರ] 

ಸಣ್ಯಾಜೀನ (ನಾ). ವ್ಯಾಪಾರದಿಂದ ಜೀವನ ನಡೆಸುವವನು ; 
ವ್ಯಾಪಾರಿ; ವರ್ತಕ: “ಪಣ್ಯಾಜೀವಃ, ವಣಿಕ್‌, ಪ್ರಾಸಣಿಕಃ, 
ಸೈಗಮಃ, ವೈದೇಹಃ - ಈ ೫ ಹರದಂ” (ಹಲಾಯು. ೯೩-೪೧೭) ; 
“ವೈದೇಹಕಃ, ಸಾರ್ಧವಾಹಃ, ನೈಗಮಃ, ವಾಣಿಜಃ, ವಣಿಕ್‌, ಪಣ್ಯಾ 
ಜೀವಃ, ಆಪಣಿಕಃ, ಕ್ರಯವಿಕ್ರ್ರಯಿಕಃ - ಲೆ ವರ್ತಕತನ ಮಾಡುವನನ 
ಹೆಸರು” (ಸಿದ್ಧಾಂತಿ. ೨೯೭). [ಸಂ.] 

ಪಣ್ಯಾಜೀನಿ (ನಾ). - ಪಣ್ಯಾಜೀನ : ತೀವಿದರು ಹೊಜನಳಯದಲಿ 
"೬ ೬ ೬ ಪಣ್ಯಾಜೀವಿ ವಾಮನ ಮೂಕ ಬಧಿರಾಂಧಾವಳಿಗಳೊನ್ಬಿ ದರು 
ಸಕಲದಿಶಾಸಮಾಗತರು (ಕುನ್ಯಾಆ. ೧೨-೨೧). [ಸಂ. ಪಣ್ಯಾಜೀನಿನ್‌] 

ಪಣ್ಯಾರ "ಸಣಿಯಾರ' ನೋ. 

ಸಣ್ಯೆ (ನಾ). ೧,- ಪಣ್ಯನಾರಿ: ಸಕಳನುಹಿಳಾಪ್ರಪಂಚಂ ಸ್ವಕಿಯೆ 
ಪರಕೀಯೆ ಪಣ್ಯೆಯೆಂದಿಂತು . . . ಮೂಡಿತೆಅನಾಗಿರ್ಕುಂ. (ಶೃಂಗಾರ. 
೨-೨೦) ; ಪ್ರಕಟಿತರ ನಾಯಿಕೆಯರಾ ಸ್ವಕೀಯೆ ಪರಕೀಯೆ ಪಣ್ಯಿಯೆನೆ 
ಮೂಜಂತೆಜಿಲ.  (ರಸರ, ೩-೮೯) ; ತರಳಾಪಾಂಗಪ್ರ ಕಾಶಂ ಕೆದಅಕಿ 
ಮೆದನಬಾಣಂಗಳಂ . . . ಬಿಂಬಾಧರರಾಗಂ ರಾಗಮಂ ನೋಳ್ಪರೊಳೆ. 
ಪಡೆವುತಂ ಪೋಯ್ತು ಪಣ್ಯಾ[ಸಾಠಾಂ. ಣ್ಯ]ಪ್ರತಾನಂ (ರಾಜಕೇ.೧೧-೭೮).. 
೨. ಒಂದು ಬಗೆಯ ಸಸ್ಯ ; ಕಂಗೊಂಗೆ : “ಫಾರಾವತಾಂಭ್ರ, 
ಕಬಭಿಃ, ಜ್ಯೋತಿಷ್ಮತೀ, ಲತಾ - ೫ ಕಂಗೊಂಗೇಗಿಡ” 
(ಸಿದ್ಧಾಂತಿ, ೧೪೬) ; “ಅಗ್ನಿಬಳ್ಳಿ, ಇರುಂಬಳ್ಳಿ , ಎರುಂಬಳ್ಳಿ , ಚಿಟಿಕಿ 
ಹಂಬು, ಕಂಗು . . . ಸಣ್ಣ, ವಿಂಂಚಿನ ಬಳ್ಳಿ?" (ಸಸ್ಯ. ೨೮). 

[ಸಂ. ಪಣ್ಯಾ] 


ಪಣ್ಯಾ, 


ಪಣ್ಣ "ಸಣ್ಮ್‌' ಪರಾ. 

ಪತ್ಯ "ಪತ್ರ್ಯ' ನೋ. 

ಪತ್ಯ (ನಾ). ದಾರಿ; ಹಾದಿ; ಮಾರ್ಗ: ಪಥ-ಪತ (ಕನುದ. ೨೫೫ 
ಪ್ರಯೋ); ಮಾರ್ಗ ಮೂಟಾಗಿರುತಿಹುಮ ಸಂಪೂರ್ಣಧನ ಗುರುಪರಿ 
ಚರಿಯ ಪರಿವರ್ತನೆಗಳೆಂಬಿನಿತನತಿಗಳೆದು ತಿರುಗಿ ಬಂದೊಡೆ ನಾಲ್ಕನೆಯ 
ಫ[ಪಾಠಾಂ. ಮ]ತ ದೊರಕಲರಿಯದು ಕಳೆಗಳನು ಸಂವರಿಸುವ ನರೋ 
ತ್ತ್ರಮರುಗಳಿಗೆ (ಕುವ್ಯಾಉ. ಓರಿಇ. ೪-೮೮). [ಆಸಂ. ಪಥ] 

ಪತಂಗ, (ನಾ). ೧. ಹಕ್ಕಿ; ಪಕ್ಷಿ: “ಪತತ್‌, ಪತಂಗಃ, ಪತಗ... 
ವಾಜೀ, ದ್ವಿಜಃ - ಈ ೨೬ ಹಕ್ಕಿ” (ಹಲಾಯು. ೪೦-೮೪); ಕೊಂದು 
ಕಾಲಾಂತರಕೆ ಭೂಸುರನೃಂದನವೈರಿಯಖ ಪರಶುರಾಮನ ಚಂದನಅಯದೆ 
ಬಂದು ಹಳಚಿದನಾ ಪತಂಗಗಳ (ಸಂಭಸ, ೨೬-೩೫). ' "ಪತಂಗಾಧಿಸ” 
ಪರಾ. ೨. ಹಾರುವ ಹುಳು; ಮಿಡತೆ; ಶಲಭ: “ಶಲಭಂ 
ಪತಂಗಮೆಂದಟೀಗಿವಟಿಕೆ ಬಳ್‌” (ನಸ್ತುಕೋ. ೪೩-೨೩) ; “ಶಲಭಮೆಂದೆನೆ. 
ಪತಂಗಕ್ಕೆ ಪೆಸರದು? (ನುಂಗರಾ. ೫೨-೧೦) ; ತುಂಬಿ ಪತಂಗ ನೊಣ 
» * ೬ ತೊನಸೆ ನೊದಲಾದುವಕ್ಕೆ ಸ್ಪರ್ಶನ ರಸನ ಘ್ರಾಣಮಂಮಕ್ಕು 
(ಶಾಸ್ತ್ರಟೀ, ೧೧೬-೬). ೩. (ಬೆಳಕಿನಿಂದ ಆಕರ್ಷಿತವಾಗಿ ದೀಪಕ್ಕೆ 
ಮುತ್ತುವುದರಿಂದ ರೆಕ್ಕೆ ಉದುರಿ ಹೋಗುವ) ಒಂದು ಬಗೆಯ 
ರೆಕ್ಕೆಹುಳು ; ದೀಪದ ಹುಳು; ಈಚಲು ಹುಳು : ಅಂತು ತಾಗಿದ 
ಸಿಂಧುನಂದನನ  ಕೋಪಶಿಖಿಶಿಖಾಕಳಾಪಂಗಳೊಳ್‌ ಪುಡುಪುಡನಬ್ಗ 
ಸಾಯೆಲೆಂದು ಪಾಯ ಪತಂಗಂಗಳಂತೆ ಸೋಮಕಶ್ರೀಜಯ 
ಪ್ರಮಂಖನಾಯಕಕರೊಂದಕ್ಷೋಹಿಣೀಬಲಂಬೆರಸು ಭರಂಗೆಯ್ದಾಂತೊಡೆ 


ಪತಂಗೈ 


(ಸಂಪಭಾ. ೧೧-೩೯ ವ) ; ಸರ್ಪನ ಸಂಯೋಗ ಜ್ಯೋತಿಯ ಪತಂಗನ 
ಬೆಸನದಂತೆ (ಬಸನ, ೮೧೨) ;` ಪಣ್ಣೆ ದು ಭ್ರಮಿಸಿ ಪತಂಗ ದೀಪದಿ ಬಿದ್ದು 
ಕಣ್ಣು ಗೆಡುವುದನು ಕಂಡು ಕಂಡಜಿಕಿಯೆ (ಪುರಂದ. ಧಾ ೫-೯೫-೪) ; 
ನಿನ್ನಂಗರಮೃತಾದೀಸಶಿಖಿ ಪಾರ್ಥನ ನಿರಾಗದ ಪತಂಗಮಂ. . . ಸೆಳೆದೆಳೆದು 
ಸುಟ್ಟುರಿಸಿ 'ಜಾಜ್ವಲ್ಯಮಪ್ಪ ಂತೆಪೋಲ್‌ ನೆಗಳ್ಳಪೆಂ (ಚಿತ್ರಾಂಗ, ೨೯-೮೦೦). 
೪. ಮೈಯಲ್ಲಿ ಬೆಳಕನ್ನುಳ್ಳ ಒಂದು ಬಗೆಯ ಹಾರುವ ಹುಳು; 
ಮಿಂಚುಹುಳು ; ಹೊನ್ನೆಯ ಹುಳು; ಮಿಣುಕುಹುಳು: 
ದ್ವಿರದಂ ಮತ್ತಂ ಪತಂಗಂ ಭ್ರಮರನಹಿಯೆನಿಪ್ಪಿ ಂತಿವೇಕಿಂದ್ರಿಯಾರ್ಥಂ 
ತಿರುಗುತ್ತಿ ರ್ದಫ್ಪುವು. (ರಕ್ಷಾಶ. ೨೮). ೫, ಸೂರ್ಯ; ರವಿ: 
“ರವಿ ಮಾರ್ತಾಂಡಂ ಪತಂಗಂ ತಪಿ ತಸನ . . . ತರಣಿ ಸಪ್ಪಾ ಶ್ವನಾದಿತ್ಯ 
ನಕ್ಕುಂ” (ನಸ್ತುಕೋ. ೧೧-೬೪) ; ಪತಂಗನೂಢವಾಜಿಯ ಕಡೆವಾಯ್ಸ 
೪ಿಂದುಗುವ ಫೇನನಿತಾನಡೊಳಾದನೊಂದಿ ಸಂಶಯಮನೆ. ಮಾಲ್ಟು 
ವಾತುರದ ತೂಜಲಗೊಂಬಿನ ತೂಲರಾಶಿಗಳ್‌ (ಕಾದಂಪೂ. ೧೨೧); 
ತಂಗದಿರನನಿನಿಷ ತಾರಕೆಗಳು ಮಸಳಿಸೆ ಪತಂಗ ಪರ್ವತವ ಅಡರಿ ಬಂದನು 
(ಕನಕ. ೧೬೯ ಪಲ್ಲವಿ) ; ಜಂಗಮನಿರ್ಗಮನಪ್ರಣಿನರದ ಪತಂಗಮಹಿತಶಶಿ 
ವಸುನಯನಾ ಭನಭಂಗ ಮನೋಜ್ಞನಿಹಂಗಗಮನ ನುತಾಂಗ ಮಹಂತ 
ಜಯ (ಉದ್ಭದೇ. ೨-೧). ೬. ದುಂಬಿ ; ಭ್ರಮರ : ಶ್ರೀಮಹಿಳಾನನ 
ಮಂಜುಳತಾಮರಸಪತಂಗ ವಿಷ್ಣು ಪದಭಕ್ತಿರಸೋದ್ಧಾಮ. ಪೃಥುನಂಶ 
ದೇಳ್ಲೆಯನಾ ಮೈತ್ರೇಯಂಗೆ ಶಕ್ತಿ ಸುತನಿಂತುಸಿರ್ದಂ (ವಿಷ್ಣು ಪ.೧-೪-೧). 
೭. “ಒಂದು ತರದ ಭತ್ತ” (ಗಂಗಾಮ. ೧೯). ೮. ಚಿಟ್ಟಿ; 
ಪಾತರಗಿತ್ತಿ : ಪತಂಗಕ್ಕೂ ಹಾತೆಗೂ ವಿಶೇಷ ತಾರತಮ್ಯೂನಿಲ್ಲ. 
ಪತಂಗವು ವಿಶ್ರಮಿಸುವಾಗ ರೆಕ್ಕೆಗಳನ್ನು ಬೆನ್ನಿನ ಮೇಲೆ ನೆಟ್ಟಿ ಗೆ ಜೋಡಿಸಿ 
ಹಿಡಿಯುವುದು. (ಬಾಲಪ್ರ. 11, ೧೦೮೪). ೯. ಬಾಣ; ಅಂಬು; 
ಶರ: “ಶಲಭಂ ಬಾಣ ವಿಹಂಗಮಂ ರನಿ ಪತಂಗಾಖ್ಯಾನ” (ನಾನಾರ. 
೬೨). ೧೦. ಕಾಗದದಿಂದ ಮಾಡಿದ ಒಂದು ಬಗೆಯ ಗಾಳಿ 
ಪಟ: (1). ೧೧. ಒಂದು ಪರ್ವತದ ಹೆಸರು: ತ್ರಿಕೂಟಿ ಕುರು 
ವಿಂದ ಪತಂಗ ರುಚಕ ನಿಷಧವೆಂಬೈದು ಗಿರಿಗಳೇ ತೆಂಕಣ ಗಂಧಮಾದನ 
ಶೈಲದ ಪಡುವಲ ವಿಪುಲಾದ್ರಿಯ ಮಧ್ಯಭಾಗದೊಳಗಿಹವು(ವಿನೇಕ. ೨೧೪). 
ಪತಂಗದ ಹುಳು- ಪತಂಗ ೩ : “ಪತಂಗಃ, ಶಲಭಃ-೨ ಪತಂಗದ 
ಹುಳುವಿನ ಹೆಸರುಗಳು” (ಸಿದ್ಧಾಂತಿ. ೧೬೨). [ಸಂ.] 
ಪತಂಗ್ಯ, ಪಾತಂಗ (ನಾ). ೧. ಒಂದು ಬಗೆಯ ದೊಡ್ಡ ವೃಕ್ಷ 
ಮತ್ತು (ಕೆಂಪುಬಣ್ಣ ನನ್ನು ತಯಾರಿಸುವ) ಅದರ ತೊಗಟಿ ; 
ಬೊಬ್ಬುಲಿ ಪಚ್ಚಾರಿ ಪತಂಗಮೆಕ್ಕೆ ಮೊದಲಾದುರ್ನೀರುಹಂ ರಾಜಿಕುಂ 
(ಯಾದಚಂ. ೪-೪೫); ಪತಂಗ, ಸಪ್ಪಂಗ 
ಮೆಣಸು, ಅಡಿಕೆ, ಪತಂಗ, ಸಿಂಗಾಪುರಿ (ಮುಂಬನ್ಶಾ. ೧೧೪). 
೨. ಒಂದು ಬಗೆಯ ಗಂಧದ ಮರ ; ರಕ್ತಚಂದನ : “ಪತಂಗಃ- 
ಪತಂಗ, ರಕ್ತ ಚಂದನ” (ಓಷಧಿ. ೯೧) ; ಬೆಳಲಾಲಂ ಮುತ್ತಿ... 
ಸತಂಗಂ ಪುಲಿಂಗಿಲ್‌ ತಮಾಲಂ ಮೊಳಗಾಚಂ ನೆಲ್ಲಿ ನೇಆ೨ಲ್‌ ತದುಕು 
ಪನೆಗಳೊಪ್ಪಿರ್ಕುಮಾ ಕಾಡೊಳೆತ್ತಂ (ಶಬಶಂ. ೩-೩೨). "ಪತಂಗ್ಕ', 
“ಷತ್ರಾಂಗ' ಪರಾ. ಪಾತಂಗ: ೩. ಒಂದು ಬಗೆಯ ಮರ: 
“ಪಾತಂಗ-ಅಲಗ (ಓಷಧಿ. ೯೬) ; ಆತ. ಚಿಕ್ಕಯ್ಯುನಡಗುವಾರಣ್ಯದ 
ಜಾತಿನೃ ಕ್ಷನನೇನೆಂಬೆ ಭೂತಾಳೆ ಬೂರುಡೆ ಮಿಟ್ಟು ಲಿಯ ದಿಂಡ ಪಾತಂಗ 
ಮುಂಗುಳಿಯ ಮರನು (ನಿಜಸಾಂ. ೧-೫೫). 
[ದೇ.?./ ತೆಲು. ಸತಂಗಚೆಕ್ಕ./ಹಿಂ. ಮರಾ. ಪತಂಗ್‌] 
ಪತಂಗಮಂಡಲ (ನಾ). ಸೂರ್ಯಮಂಡಲ : ಪತಂಗನುಂಡಲಮಪರ 
ಗಿರಿತಟಿಮನೆಯ್ನು ವುದುಂ (ಸಂಸಭಾ.೧೨-೮೮ ವು. [ಪತಂಗ 4 ಮಂಡಲ] 


(ನೈ ಔಗಿ, ೧೫-೨೭೩) ; 


೫೧೮೪ 


20 


25 


30 


40 


ಪತತ್ಸಕರ್ಷ 


ಸತಂಗಮಣಿದೀಪಿಕಾನ್ಯಾಯ (ನಾ). [ನ್ಯಾಯ] ದೀಪದ 
ಹುಳುವು ನಿಜವಾದ ದೀಪವೆಂಬ ಭ್ರಮೆಯಿಂದ ಮಣಿದೀಪಕ್ಕೆ 
ಮುತ್ತುವುದರಿಂದ ಅಪಾಯವಿಲ್ಲದಿದ್ದರೂ ವ್ಯರ್ಥಪ್ರಯತ್ನ 
ವಾಗುವುದೆಂಬ ನ್ಯಾಯ : ಆತನು ಪುನಃ ಪುನಃ ಅಲ್ಲಿಗೆ ಹೋಗುತ್ತಿ 
ರುವುದು ಪತಂಗಮಣಿದೀಪಿಕಾನ್ಯಾಯನೆಂದೂ ಕರುವಿಯನ್‌ ಎಂಬ ಆತ 
ನನ್ನು ಎಚ್ಚ ರಿಸಿಬಿಡಬೇಕು (ನುಂತ್ರಶ. ೧೩೧-೨೦). [ಸೆಂ.] 

ಪತಂಗನೃತ್ತಿ (ನಾ). ೧. ದೀಪದ ಹುಳುವಿನ ನಡವಳಿಕೆ, 
ವ್ಯವಹಾರ. ೨. (ಆಲಂ) ಪೂರ್ನಾಸರವಿನೇಚನೆಯಿಲ್ಲದೆ 
ಮುನ್ನುಗ್ಗುವುದು : ಮತಿಹೀನರಪ್ಪ ಮನುಜರ್‌ ಪತಂಗವೃತ್ತಿಯನೆ 
ಕೊಂಡು ಕೊನೆಯುತ್ತಿರ್ಪರ್‌ ಸತತನುಡೆಂತುಂ ವಿಬುಧಪ್ರ ತತಿಗನಿಸ್ಟ 0 
ನಯಾಗನುಕ್ಕೈ ನಿರುದ್ಧಂ (ಪಂಚತಂ, ೨೧೭-೨) ; ನಮ್ಮ ಭುಜಬಲದ 
ನಿಜಿಗೀಷುವೃತ್ತಿಯನೆ ಮುಂದಿಟ್ಟು ಪತಂಗವೃತ್ತಿಯನೆ ನೆಗಟ್ಟುದುಚಿತ 
ಮಲ್ಲದು ಸಮೆಯೋಚಿತಕ್ಕೆ ತಕ್ಕಂತೆ ನೆಗಟ್ಬೂಡಿ ಮಂತ್ರಂ (ಅನಂಪ. 

[ಪತಂಗೃ --ವೃತ್ತಿ] 

ಪತಂಗಸೂತಜ (ನಾ). ಸೂರ್ಯನ ಸಾರಥಿಯಾದ ಅರುಣನ 
ಮಗ ; ಜಟಾಯು: ತೀವಿದುತ್ಸವದಿಂದ 'ನರರಾಜೀನಲೋಚನನ್ಸೈದಿ 
ದನು ಪರಿಭಾವಶುದ್ಧಿಯ ಮನದ ತಪದ ಪತಂಗಸೂತಜನ (ತೊರರಾ. 

[ಸಂ.] 

ಪತಂಗಾಧಿಪೆ (ನಾ). ಪಕ್ಷಿಗಳ ಒಡೆಯ ; ಪಕ್ಸಿರಾಜ; ಗರುಡ: 
“ಹಿಂಗದೆಯೆಲರುಣಿವಗೆಯ ಪತಂಗಾಧಿಪ ಗರುಡನಕ್ಕು ಪಕ್ಕಿಗಳಾಣ್ಮಂ? 
(ಕವಿಕಂ. ೨೬). [ಪತಂಗ -- ಅಧಿಪ] 

ಪತಂಗಿ (ನಾ). ಹಕ್ಕಿ ; ಪಕ್ಷಿ: “ಸತಂಗಿ ಪತ್ರೆ [ಶ್ರಿ] ಯೆನಿಕ್ಕುಂ? 
(ವಸ್ತು ಕೋ. ೪೪-೨೪). ([ಸಂ. ಪತಂಗಿರ್ನ] 

ಪತಂಗಿಕೆ (ನಾ). ೧. ಒಂದು ಬಗೆಯ ಸಣ್ಣ ಪಕ್ಷಿ ೨. ಒಂದು 
ಬಗೆಯ ಸಣ್ಣ ಜೇನುನೊಣ; “ಬಿಳೀಜೇನುತುಪ್ಪ ಮಾಡುವ 
ನೊಣ” (ಗಂಗಾನ್ನು ೧೯೬). ಷಿ. ಬಿಲ್ಲಿನ ಹೆಡೆ. [ಸಂ. ಪತಂಗಿಕಾ] 

ಪತಂಗಿಸು (ಕ್ರಿ). ೧..ಆವಿಯಾಗು; ಹಜಿಯಾಗು :. ಭೂಮಿಯ 
ಮೇಲಿನ ನೀರೇ ಸೂರ್ಯಕಿರಣಗಳಿಂದ ಪತಂಗಿಸಿ ಹೋಗಿ ಮೋಡವಾಗಿ 
ಮತ್ತೆ ಮಳೆಯಾಗಿ ಬರುವುದು (ನಡೆದಾ. 11, ೧೫೫೩). ೨. ಬಟ್ಟ 
ಇಳಿಸು; ಸಾರವನ್ನು ತೆಗೆ : ಎರಡು ಸಾರಿ ಪತಂಗಿಸಿ ತೆಗೆದ ಕಟು 
ಮದ್ಯಸಾರ (ನಿಬಂಧ. 11, ೧೭೯). 

[ಪತಂಗ್ಳ (£.-ತವಿು. ಪತಜ್ಯ) ---ಇಸ್ಯು./ತೆಲು. ಸತಂಗಿಂಚು] 

ಪತಕರಿಸು “ಪತಿಕರಿಸು' ನೋ. 

ಪತಗ (ನಾ). ೧. ಹಕ್ಕಿ ; ಪಕ್ಷಿ: “ಸತತ್‌, ಸತಂಗಃ, ಪತಗ), 
ಸತತ್ರ್ರೀ . . . ದ್ವಿಜಃ--ಈ ೨೬ ಹಕ್ಕಿಗೆ (ಹಲಾಯು. ೪೦-೮೪) ; 
ಪದಸಿನಿಂ ಕ್ರಿಮಿಕೀಟಿಪತ[ಪಾಉಾಂ.ತಂ]ಗನಿಕರಕ್ಕೆ ಪಶುನಧಿಕ ಪಶುವಿಗೆ 
ಮನುಜನಧಿಕ (ಸತಿಲ. ೧೪-೪). ೨. (ಬಣ್ಣಬಣ್ಣದ ರೆಕ್ಕೆ 
ಗಳನ್ನುಳ್ಳ) ಹಾರುವ ಕೀಟ ; ಚಿಟ್ಟಿ : ಆರಣ್ಯಕದ ಪುಸ್ಪಗಳ 
ಮೂಸುವವರಾರು ? ಆರಿಹರು ಪತಗದುಡುಪನು ಹುಡುಕಿ ಮೆಚ್ಚರ್ಲ? 
ಬೇರೊಬ್ಬರೆಣಿಕೆಯಿ ಲ್ಲದೆ ಪ್ರಕೃತಿ ತನಗೆಂಡೆ ಸ್ವಾರಸ್ಥನೆಸಗುವಳೊ 1 
(ಮಂಕುಕ,, ೫೬೬), [ಸಂ.] 

ಪತತಿ (ನಾ). (?): ಪ್ರಿಯ ಚೆಲ್ವ ಚೆಲ್ವ ಸಂಪನ್ನ ಕಲಜನನರ್ಜ್ಜೆತನ್‌ 
ಧರೆಗೀಶಂಗೆ ಓನದೊರ ಪತತಿಯ ಅಬಾದು ಸುರಲೋಕಕ್ಕೆ ಏಅಂದನ್‌ 
(ಎಇ. IX, ೨೦-೧೦; ಸು. 800): [?] 

ಪತತ್ವೃಕರ್ಷ (ನಾ).[ಕಾವ್ಯವಿನಾ] ವಾಕ್ಯದಲ್ಲಿ ಬರುವ ಸದದೋಷ 
ಗಳಲ್ಲಿ ಒಂದು ; *(ಅಲಂಕಾರವಾಗಲಿ ಬಂಧವಾಗಲಿ) ಮೊದಲು 


೧೩-೫೯ ನ). 


೩-೧-೪೫). 


ಪತತ್ರ 


ಉತ್ಕೃಷ್ಟವಾಗಿದ್ದು, ಅನಂತರ ಬರಬರುತ್ತ ಕೀಳಾಗುವುದು” 
(ಕೈಪಿಡಿ, ೨೨೮). [ಸಂ.] 

ಪತತ್ರ (ನಾ). ಗರಿ; ರೆಕ್ಕೆ; ಪಕ್ಷ: “ತನೂರುಹಂ, ಗರುತ್‌, ಪತ್ರಂ, 
ಪತ್ರಂ... . ಪಕ್ಷಃ -. ಈ ೯ ಎಣ(0)ಕೆ? (ಹಲಾಯು. ೪೦-೮೬); 
ಎಟಲ್ವ ಪತತ್ರಮೆತ್ತಿ ನಸುನೀಡಿದ ಗೋಣ್‌ . , . ಒಪ್ಪೆ ನವಾಂಬುದ 
'ಬಿಂದುಪೃಂದಮಂ ಗಳಗಳನೀಂಟುತಿರ್ದುದು ಮನಂ ತಣಿನಂತಿರೆ ಚಾತ 
ಕೋತ್ಕರಂ (ಶಾಂತೀಶ್ವ. ೧೨-೪೬) ; ಘನಪಾಠೀನಪತತ್ರ ಕಂಪಿತತಯೋ 
ಜಾತಂ ಸಯೋಜಾತಗಂಧನಿಕಾಯಾಶ್ರಿತವಾತಸಂಯಂತಲಸನ್ಮತ್ತಾ, ಳಿ 
(ತ್ರಿಷವ. ೧-೫೨). [ಸಂ.] 

ಪತತ್ರಿ (ನಾ). ೧. ಕೆಕ್ಕೆಯುಳ್ಳು ದು; ಹಕ್ಕಿ ; ಪಕ್ಷಿ: “ಪತತ್‌, 
ಪತಂಗಃ, ಪತಗಃ, ಪತತ್ರೀ . . - ದ್ವಿಜ ಈ ೨೬ ಹಳ್ಳಿ” (ಹಲಾಯು. 
೪೦-೮೪); ಗೃಹೀತಮಾಂಸಖಂಡಮುಳ್ಳ ಪತ್ರಿ ತದರ್ಥಿಗಳಪ್ಪ ಪತತ್ರಿಗಳಿಂ 
ಪರಿಭವಮನೆಯ್ನವವೋಲ್‌,.. ಪರಿಗ್ರಹನುಳ್ಳಂ. ತದರ್ಥಿಗಳಪ್ಪ 
ಚೋರಾದಿಗಳಿಂ ಪರಿಭನನಖಮಂ ಸಾವುಮಂ ಎಯ್ಸೂಗುಂ (ತತ್ತ್ವಪ್ರ. 
೨೬೨); ಚಾರುದತ್ತಂ ಪೊಕ್ಕಿರ್ದ .ತಿತ್ತಿಯನೊಯ್ವೇ ಶಾಕ್ಷಪತತ್ರಿಯಂ 
ಮಿಕ್ಕಿನ ಭೇರುಂಡಗಳ್ಳಂಡು (ಪುಣ್ಯಾಸ್ರ. ದೇವಿ ನೋಡಿದೆ 
ಮುಂದೆ ಕನಕಗ್ರಾವದಂತಿದೆ. ಖಗವಿದೊಂದು. ಮಹಾವಿಚಿತ್ರಪತತ್ರಿ 
(ತೊರರಾ, ೩-೧-೩೪). ೨. ಬಾಣ; ಅಂಬು; ಶರ: ಚಕ್ರಿಯ 
ಚಕ್ರದೊಳಂ ತೊಡರ್ದಾಕ್ರವಿಸಿದುದೆಚ್ಚ ನಿಜಪತತ್ರಿ ದಲೆನೆ ನಿವಿನ್ಮಾ ಕ್ರಮ 
ಕಮಲಕ್ಕೆಅಗದೆ ವಕ್ರಿಸಿ ಭೂಚಕ್ರದೊಳಗೆ ಬಾಟ್ವಿರುಮೊಳರೇ (ಸಂಸಭಾ. 
೧೧-೩೦) ; ನಜ ಪತತ್ರಿಗಳಿವೆ ಪತತ್ರಿಯ ಮಲುವೆಸರು ನಿನಗಿವರ ಕೇಣಿಗೆ 
ತೆಟಹುಗೊಡು ನೀನೆಂದು ಮಾದ್ರೀತನುಜ ಮಗುಳೆಚ್ಚ (ಕುವ್ಯಾಗ. 
೨-೨೮) ; ಆದ್ಮನೋ ದಳಪತಿ ಪತತ್ರಿಯ [ಸಾಠಾಂ. ಪತತ್ರಯ, ಶರವ್ರಜ] 
ವದ್ದಳದ ವಾರುಧಿಯೊಳೆನುತೊಳಬಿದ್ದು ಹೊಕ್ಕುದು ಹನುಮ ಹರಿಹಯ 
ಸುತಸುತಾದಿಗಳು (ತೊರರಾ. ೬-೧೯-೫೬). ೧, ೨ : ಅಗಧರನ ಪದಾಬ್ದ 
ಕೈಟಿಗುಗೆ ನೃ ಪರೆಜಗದೊಡೆ. ಶಾರ್ಜಗುಣಮಂಕ್ತ ಪತತ್ರಿಗಳೆಜಿಗುಗುಮೆಜಗೆ 
ಪತತ್ರಿಗಳುಂ ನಿಮ್ಮಯ ಕಳೇನರಪ್ರತತಿಗಳೊಳ್‌(ಜಗವಿ. ೮-೧೦೪). 

ಪತತ್ರಿ ಮಾಡು ಇ ಪಕ್ಷಿಯನ್ನಾಗಿ ಮಾಡು, ಪರಿವರ್ಶಿಸು : 

ಪೂರ್ಣಘನಂ ಲಯಸಮಯದ ಘನಾಘನದಂತೆತ್ತಿ ಬಂದಂಬರತಿಲಕಮಂ 
ಮುತ್ತೆ ಪುತ್ರನಂ ಪುತ್ರಿಯುಮಂ ನಿದ್ಯೆಯಿಂ೦ ಪತತ್ರಿ ಮಾಡಿ ಪೊಣಮಡಿಸಿ 
(ಸಂರಾಮಾ,. ೧೦-೭೭ ವು. [ಸಂ. ಪತತ್ರಿನ್‌] 

ಪತತ್ರಿಗೋತ್ರ (ನಾ). ಪಕ್ಷಿಗಳ ಗುಂಪು; ಹಕ್ಕಿಗಳ ಸಮೂಹ : 
ಇತ್ತ ಲಾದಿತ್ಯನಸರಗಿರಿಯನೆಯ್ದ ಲೊಡಂ ಪತತ್ರಿಗೋತ್ರಂಗಳೆಲ್ಲಂ ಬಂದಲ್ಲಿ 
ಪಾಯ್ಚು ಬಲೆಯೊಳ್‌ ಸಿಲ್ಕಿ (ಸಂಚತಂ, ೨೯೦-೧). [ಪತತ್ರಿ 4 ಗೋತ್ರ] 

ಪತಶ್ರಿಯುಗ್ಮ (ನಾ). ಹಕ್ಕಿಯ ಜೋಡಿ; ಎರಡು ಹಕ್ಕಿ: 
ಅತಿಥಿಯ ಸತ್ಯರಿಸಿರ್ದಾ ಸತತ್ರಿಯಂಗ್ಯ[ನಾಕಾಂ. ಕ್ರ]ಕ್ಕೆ ಸ್ವರ್ಗವನು 
ಗೂಡಿರ್ದಾ ಸ್ಥಿತಿಯಂ ಕಥೆಯಂ ಕೇಳ್‌ (ನನ್ನಚಾ. ೬-೧೯೩), 

[ಸತತ್ರಿ 1“ಯುಿಗ್ಮ] 

'ಪತದ್ಗ್ರಹ (ನಾ). ಉಗುಳುವ ಪಾತ್ರೆ; ಪೀಕದಾನಿ; ಪಡಿಗ : 
*ಪತದ್ಭ್ರ್ರಹಾಖ್ಯಾಂ ಪಡಿಗಂ” (ನಸ್ತುಕೋ. ೪೯-೨೬). [Aಂ.] 
ಪತನ (ನಾ). ೧. ಕೆಳಗೆ ಹಾರುವಿಕೆ,-ಬೀಳುನಿಕೆ. ೨. ಕೆಳಗೆ ಇಳಿ 

ಬೀಳುವಿಕೆ; ಜೋಲು ಬೀಳುವಿಕೆ. ೩. ಅವನತಿ; ಕೀಳುದಿಸೆ ; 
ಅಧೋಗತಿ : ಅತಿಶಯದ ಸುಕೃತವನು ವಿರಚಿಸಿ ಗತಿನಡೆದು ಸ್ವರ್ಗಾದಿ 
ಭೋಗೋನ್ನತಿಕೆಯನು ಭೋಗಿಸಿದ ಸಮನಂತರದೊಳನನಿಯಲಿ ಪತನ 
ತಪ್ಪದು (ಕುನ್ಯಾಉ. ೪-೧೪) ; ಅವುಗಳ ವಶಕ್ಕೊಳಗಾಗಿ ನಾವು ಅತ್ತಿತ್ತ 
ಪತನದಾಳದಲ್ಲಿ ಬಿದ್ದು ಬಿಡುವ ಸಂಭನವಿರುತ್ತಡೆ 


೪-೨೭ ನ) ; 


ತೂಗಾಡುತ್ತಾಾ 


೫೧೮೫ 


20 


30 


40 


45 


ಪತರುಗುಟ್ಟು 


(ಆಶ್ರಮ. ೧೦) ; ಪೂರ್ವವು ಸಶ್ಚಿ ಮದ. ಅಂತ್ಯವನ್ನು ನೋಡುವುದು ಎಂದರೆ 
ಪೌರ್ವಾತ್ಯಪ್ರಸಂಚವು ಪಾಶ್ಚಾತ್ಯಜಗತ್ತಿನ ಪತನವನ್ನು ನೋಡುವುದು 
(ಜಗಸಂ, ೨೧). [Ao] 

ಪತನಕಾರಿ(ನಾ).ಕೀಳುದೆಸೆಗೆ ತರುವಂಥದು; ಅವನತಿಯನ್ನುಂಟು 
ಮಾಡುವಂಥದು : ಕಾನೂನುಸನ್ಮುತವಾದ ಈ ಅಪರಾಧಿಗಳ ಪತನ 
ಕಾರಿಯಾದ ಪ್ರಭಾವ ಅಧಿಕಪ್ರ ಮಾಣದಲ್ಲಿದ್ದರೂ ಸರಸ್ಪರ ಪ್ರೀತಿ 
ಸಹಾನುಭೂತಿಗಳಿಂದ ಬಾಳುತ್ತಿರುವ ಜನರಿರುವುದರಿಂದಲೇ ಸಮಾಜ 
ಮತ್ತು ಧರ್ನುಗಳ ಅಸ್ತಿತ್ವ ಸಾಧ್ಯವಾಗಿದೆ (ಪುನರು. ೫೯೨). 

[ಸಂ. ಪತನಕಾರಿನ್‌] 

ಪತನಕಾಲ (ನಾ). ಅವನತಿಯ ಕಾಲ; ಅವಸಾನಕಾಲ; ವಿನಾಶದ 
ಸಮಯ : ನಡುಗಿತಿಳೆ ನಿರ್ಫಾತದಲಿ ಬಅಸಿಡಿಲು ಸುಳಿದುದು . . , 
ಹೆಮ್ಮರ ನಿವಾತದಲುಡಿದು ಬಿದ್ದವು ಕೌರವೇಂದ್ರನ ಪತನಕಾಲದಲಿ 
(ಕುವ್ಯಾಗ. ೮-೩). [ಪತನ -- ಕಾಲ] 

ಪತನಗತಿ (ನಾ). - ಪತನಮಾರ್ಗ : ಕುಲಗುರುನೆ, ಕೈ ಬಿಡದಿರೆನ್ನ 0 
ಪತನಗತಿಗೆ (ಶ್ರೀರಾಮಾ, ೫೦೪-೧೧೧). [ಪತನ--ಗತಿ] 

ಪತನಮಾರ್ಗ (ನಾ). ಅವನತಿಯ ಹಾದಿ ; ವಿನಾಶದ ಮಾರ್ಗ: 
ಆತ್ಮವು ಪತನಮಾರ್ಗದ ಕಡೆ ಮುಂದುವರಿಯುವಾಗ ಅದನ್ನು ವಿರೋಧಿ 
ಸುವುದು ಕರ್ತವ್ಯವಾಗಿದೆ (ಅನಾಸ, ೧೯). [ಪತನ--ಮಾರ್ಗ] 

ಪತನಹೇತು (ನಾ). ಬೀಳುವಿಕೆಗೆ ಕಾರಣವಾದುದು ; ಅವನತಿಗೆ 
ಮೂಲವಾದುದು: ನಿನ್ನೀ ಆಕಾಂಕ್ಷೆ ನಿನ್ನ ಪತನಹೇತುವಲ್ಲವೇ ? 
(ಹೇಮಕೂ, ೩). [ಪತನ-:ಹೇತ್ಳು] 

ಪತನಾಭಿಮಂಖಿ (ನಾ).' ಅವನತಿಗೆ ಎದುರಾಗಿರುವವನು ;. 
ಪತನಮಾರ್ಗಕ್ಕೆ ತಿರುಗಿದವನು:ಸೋರ್ದು ನೆತ್ತ ರ್‌ವೊನಲ್‌ ತತ್ತ ರಿಸು 
ತಿಹೆನ್‌ ಪತನಾಭಿಮಂಖಿ (ಶ್ರಿರಾಮಾ. ೭೭೦-೯೧); ತಾನು ಬಲೆಯಲ್ಲಿ ಬಂದಿ 
ಯೆಂಬುದನ್ನರಿಯದೆಯೆ, ಅನನು ಪತನಾಭಿಮುಖಿಯಾಗಿ ಪ್ರಪಾತಕ್ಕೆ 
ಧುಮುಕುತ್ತಿ ದ್ವನು(ಪುನರು. ೧೩೩). [ಪತನ ಅಭಿಮುಖಿ] 

ಪತನೋನ್ಮುಖ (ನಾ). ಪತನಕ್ಕೆ ಅಭಿಮುಖವಾದುದು; ಬೀಳುವ 
ಸ್ಥಿತಿಯಲ್ಲಿರುವುದು: ಶಿಖರದ ಮೇಲೆ ಹತ್ತುತ್ತಲೇ ಅವನ ಶರೀರದ 
ಭಾರದಿಂದ ಪತನೋನ್ಮುಖವಾಗಿದ್ದಾ ಸ್ತೂ ಪಶಿಖರವು ಭಗ್ನವಾಗಿ ಅತಿ 
ಘೋರಶಬ್ಧದಿಂದ ನೆಲಕ್ಕೆ ಬಿದ್ದಿತು(ಕನಾಕುಂ. ೨೮). [ಸೆಂ] 

ಪತನು (ನಾ). “೧. ಚಂದ್ರ. ೨. ಹಕ್ಕಿ. ೩. ಮಿಡಿತೆ; ಶಲಭ? 
(ನಾನಾಶ, ೧೫೩). [ಸಂ.] 

ಪತಯಾಲು, ಸತಯಾಳು(ನಾ). ೧. ಹಾರುವಿಕೆ. ೨. ಬೀಳುವಿಕೆ; 
ಪತನ ಹೊಂದುವಿಕೆ. ೩. “ಬೀಳುವವ” (ಗಂಗಾನು. ೧೯೬). 
ಪತಯಾಳು: ೩. “ಪತಯಾಳುಃ, ಪಾತುಕಃ-೨ ಬೀಳೋ ಸ್ವಭಾನ 
ಉಳ್ಳ ನನ ಹೆಸರು? (ಸಿದ್ಧಾಂತಿ, ೩೩೦). [ಸಂ.] 

ಪತಯಾಳು :ಪತಯಾಲು' ನೋ. 

ಪತರಗುಟ್ಟು “ಷತರುಗುಟ್ಟು' ನೋ. 

ಪತರು "ಸದಜ್ಮು' ನೋ. 

ಪತರುಗುಟ್ಟು, ಸತರಗುಟ್ಟು (ಕ್ರಿ). ಒದ್ದಾಡು ; ಚಡಪಡಿಸು ; 
ತಳಮಳಿಸು : ನೀನು ಹೇಳೋ ಮಾತು. ನಿಜವಾದರೆ, ಪ್ರಪಂಚದಲ್ಲಿ 
ಮಕ್ಕಳಿಲ್ಲದ ಸಹಸ್ರಾರುಜನ ಸ್ವಾಮಿಗಳು ಬ್ರಹ್ಮಚಾರಿಗಳು ಸಾಧು 
ಸನ್ಯಾಸಿಗಳೆಲ್ಲಾ ಸತ್ತು ಪತರುಗುಟ್ಟು ತ್ತಾ . . . ಪ್ರೇತಗಳಾಗುತ್ತಾರೆ 
(ಮಾಂಗಲ್ಯ, ೨೭). ಪೆತರಗುಟ್ಟು : ಒಂಟಹಕ್ಕಿ ಸತರಗುಟ್ಟೋ 
ಹಂಗೆ ಜೀವೆ ಬಾಳಾ ಒದ್ದಾಡುತ್ತದೆ (ಮಲ್ಲಿ. ೨೨೯) ; ಒಂದು ಜೀವ 
ಪಕ್ಷಿಯ ಪತರಗುಟ್ಟು ನಿಕೆ ಕಿವಿಗೆ ಕೇಳಿಸಿದಂತಾಗುತ್ತಿದ್ದ ಆಕ್ರೆ ದನದ 


ಪತಳ 


ಧ್ವನಿ, ಎಲ್ಲವೂ ಅರ್ಥವಾಯಿತು (ಫಾಟೀಮು. ೧೨೪). 
[ಪತರು(-ಆ ಪದಂ, ) + ಕುಟ್ಟು |] 

ಪತಳ (ನಾ). ನಿರಳವಾದುದು ; ತೆಳುವಾದುದು ; ಸಾಂದ್ರವಲ್ಲ 
ದುದು: “ಪತಳ ಎ ತೆಳ್ಳನ ; ತಿಳುವಾದ, ಪ್ರವಾಹಿಸ (ಜಾನಕೋ.೧೪); 
ಯಿದಕ್ಕೆ ಕಾರಣವಾದ ಮಾಯೆ ದಟ್ಟಿ ವೊ ಪತಳವೊ ಬಹುಪತಳನೆಂದು 
ತಿಳಿ (ಅರಸಾ. ೧-೧೯೪). "ಪತ್ತಲ' ಪರಾ. 

[<ಪ್ರಾ. ಪತ್ತಲ./ಸೆಂ. ಪಾತ್ರಟ] 

ಪತಳೆ "ಸತ್ತಳ್ಕೆ' ನೋ. 

ಪತಾಕ, (ನಾ). ೧. ಧ್ವಜ ; ಬಾವುಟ ;. ನಿಶಾನೆ: “ಕೇತು ಧ್ವಜಂ 
ಪತಾಕಂ ವೈಜಯಂತಿಯಾ ಕೇತನಂ ಹಟನಿಗೆಯೆನಿಕ್ಕು” (ನುಂಗರಾ. 
೮೫-೨೬) ; ಸರ್ವತಶೃಂಗದ ಮೇಲೆ ಕಾಣುವ ರಕ್ತಬಣ್ಣದ ಪತಾಕವನ್ನು 
(ಕೋಹಿನೂ.೪೫). ೨. ಒಂದು ಬಗೆಯ ಆಯಂಧ: ಭಲ್ಲ ಪತಾಕ ಚಕ್ರ 
ಚಾಪ ಶಿಲೀಮುಖ ಗಜಾದಾಂಕುಶಾದ್ಯಾಯುಧ ನಿಶಿತಧಾರಾಚೂರ್ಣೀ 
ಕೃತ ಮಧುರಾಪುರೀ ಚೊಕ್ಕ ಲಿಂಗನಾಯಕ ಶಾಂದನುಂಗಲ ರಾಮಚಂದ್ರ 
ನಾಯಕ ವೇಲಾಪುರ ವೆಂಕಟನಾಯಕ , . , ಪರಾಕು(ಯಾದಚಂ.೩-೧ವ). 

[ಸಂ. ಪತಾಕಾ] 

ಪತಾಕ, (ನಾ).[ನಾಟ್ಯ] ಇಪ್ಪತ್ತುನಾಲ್ಕು ಅಥವಾ ಇಪ್ಪತ್ತೆಂಟು 
ಅಸಂಯುತಹಸ್ತಗಳಲ್ಲಿ ಒಂದು; ಹೆಬ್ಬೆರಳನ್ನು ತೋರುಬೆರಳಿನ 
ಮೂಲಕ್ಕೆ ಇಟ್ಟು ಉಳಿದ ನಾಲ್ಕೂ ಬೆರಳುಗಳನ್ನು ಪತಾಕೆ 
ಯಂತೆ ನೇರವಾಗಿ ಎತ್ತಿ ನಿಲ್ಲಿಸುವುದು: “ಬಿರಳ್ಳೈದು ಮಿಳಿತಗೈ 
ಯಂತ ಕರವಂ ಸರಿಯಾಗಿ ಮುಂದೆ ಚಾಚೆ ಪತಾಕಂ” (ತತ್ತ್ವಾಕಿ. ೪); 
ಅಂಗೈ ಮೇಗಾಗಿ ಪತಾಕಂಗಳ್‌ ಮೇಣ್‌ ಹಂಸಪಕ್ಷಮಾಗಿಯೆ 'ಬೇಗಂ 
ಸಿಂಗದೆ ಮುಂಗೈ ತಿರುಗೆಲ್‌ ಕಂಗೊಳಿಸುವ ರೇಚಿತಾಖ್ಯಹಸ್ತ ಮೆನಿಕ್ಳುಂ 
(ಲಾಸ್ಕರಂ. ೨-೫೩); ಪತಾಕ ಅರ್ಧಚಂದ್ರ ಶಿಖರಹಸ್ತ 
ಮೊದಲಾದ ನೂರಾರು ಹಸ್ತ ಮುದ್ರೆಗಳಿವೆ(ಬಾಲಪ್ರ. 11, ೯೧೯).[ಸಂ.] 

ಪತಾಕಕರ(ನಾ). - ಪತಾಶ್ಯ : ಲಲಿತಪತಾಕಕರಂಗಳ್‌ ಸಲೆ ಭುಜದಗ್ರ ೦ 
ಗಳಲ್ಲಿ ಮೊಳಕೈಗಳೊಳಂ ನೆಲೆಗೊಂಡ ಮುಡುಹಿನೊತ್ತಿ ನೊಳಲನಲ್ಲವ 
ದಂತೆ ತರುಗಲಾವದ್ಧ ಮಂಖಂ (ಲಾಸ್ಕರಂ, ೨-೫೧). [ಸತಾಕ್ಕ ಕರ್ಕ] 

ಪತಾಕಹಸ್ತ (ನಾ). - =ಪತಾಕ್ಸ : ನಿತ್ಯಂ ಪತಾಕಹಸ್ತಂಗಳಂ ಸ್ವಸ್ತಿ ಕದೆ 
ಬಿತ್ತರಂಗೆಯನ್ನು (ಲಾಸ್ಕರಂ. ೨-೫೦). [ನತಾಕ್ಕ 4 ಹಸ್ತ] 

ಸತಾಕಾಪಟ ಜಾ). ಬಾವುಟಕ್ಕೆ ಕಟ್ಟಿರುವ ಬಟ್ಟೆ ; ಧ್ವಜದ 
ವಸ್ತ್ರ: ವ್ಯೋನುಂ ಚಿತ್ರಾತಪತ್ರ ತ್ರಂಗಳಿನತುಳಪತಾಕಾಸಟಶ್ರೇಣಿಯಿಂ 

6 ದಿಕ್ಲೀಮಾಬ್ರ್ರಾಂತಂಬನಂ ತಿಂತಿಣಿಯೆನಿಸಿರೆ ಕಾಕಂದಿಗೆಟ್ಟಿಂದ 

ನಿಂದ್ರಂ (ಪುಷ್ಪಪು. ೧೦-೮). [ಸಂ.] 

ಪತಾಕಾಭಂಗ (ನಾ). ಧ್ವಜಸ್ತಂಭವು ಮುರಿಯುನಿಕೆ; 
ಬಾವುಟವು ಮುರಿದು ಬೀಳುವಿಕೆ : ಇದೆ ಬಹಳ ಭೂಕಂಪನದುಭುತ 
ವಿಡೆ ದಿಶಾವಳಿ ಧೂಮಕೇತುಗಳಿದೆ ಪತಾಕಾಭಂಗನಿದೆ ನಿಪರೀತಪರಿವೇಷ 
(ಕುನ್ಯಾವಿ. ೭-೩), [ಸಂ.] 

ಪತಾಕಾಸ್ಥಾ ನ (ನಾ). [ಕಾವ್ಯಮಿಾ] “ನಡೆಯುತ್ತಿರುವ ಅಥವಾ 
ಮುಂದೆ ದಿರುವ ವಿಷಯನ್ನು ಅನ್ಯೊ (ಕ್ರಿ ಸಮಾಸೋಕ್ತಿಗಳಿಂದ 
(ಎಂದರೆ, ಒಂದೇ ವಿಧವಾದ ವ್ಯ ್ಸ ಶ್ರಾಂತಕಥನದಿಂದ ಅಥವಾ 
ಒಂದೇ ಬಿಶೇಷಣಪ್ರಯೋಗಗಳಿಂದ) ಸೂಚಿಸುವುದು ಪತಾಕಾ 

ನ” (ಕೈಪಿಡಿ. ೨೦೫ ಆಡಿಟ). [ಸಂ.] 

ಪತಾಕಾಹಸ್ತ (ನಾ). - ಸತಾಕ್ಕ : ದಯೆಯಿಂಂ ಕೃಷ್ಣ ನಂಗುನ್ಮ ಮಂ 
ಮೆಟ್ಟಿ ಪತಾಕಾಹಸ್ತದಿಂದಂ ನೆಗಪೆ ಮಂಬಮುನಾ ಕುಬ್ಚೆ ಸೌಮ್ಯಾಂಗಿ 
ಯಾದಳ್‌ (ಜಗವಿ. ೬-೨೩). [ಸಂ.] 


೫೧೮೬ 


20 


25 


ಪತಿ, 


2 


ಪತಾಕಿ (ನಾ). ೧. ಧ್ವಜವನ್ನು ಹೊರುವವನು : “ಪತಾಕೀ, 
ವೈಜಯಂತಿಕಃ -3 ನಿಶಾನಿ ಹಿಡಿಯುವವನು, ಪತಾಕ ಉಳ್ಳ ವನು? 
(ಸಿದ್ಧಾಂತಿ. ೨೫೭). ೨, ಧ್ವಜ ; ಬಾವುಟ. [ಸಂ. ಪತಾಕಿನ್‌] 
ಪತಾಕಿಕೆ (ನಾ). ಬಾವುಟ; ಧ್ವಜ: ಮುಂಡಕ್ಕೆ ಸೋಪುದು 
ತನುನಿದು ಪಿಂದೆಸೆಗೋಡುವುದು. ಬಳಕೆಗೈದದ ಮನವೇನೆಂದಪೆನೊ ಪನನ 
ಸಿದಿರೊಳ್‌ ತಂದ ಪತಾಕಿಳೆಯ ಚೀನನಸನನಿಂದೆಂಬೊಲ್‌ (ಶಾಕುಂತ, 
೧೮-೩೪). [ಸಂ. ಪತಾಕಿಕಾ] 
ಪತಾಃನಿ (ನಾ). ಸೈನ್ಯ; ಬಲ; ದಂಡು: “ಪೃತನಾ, ಸೇನಾ, 
ಧ್ವಜಿನೀ, ಪತಾಕಿನೀ , . . ಅನೀಕಂ--ಈ ೧೦ ಪಡೆ” (ಹಲಾಯು. 
೩೫-೩೦೩); ಆಗಳ್‌' ಪಾಂಡನಸತಾಕಿನಿಯುಮಿರದೆ ಪೊಜನುಟ್ಟಿ ರ್ಧಚಂದ್ರ, 
ವ್ಯೂಹನುನೊಡ್ಡಿ ನಿಲೆ (ಸಂಪಭಾ. ೧೧-೮೫ ವ); ಅಪರಿವಿಂತಮೆನಿಪ 
ಚತುರಂಗಪತಾಕಿನಿ ತಮಗೆ ಕದನಳೇಳಿಗೆ ಸೆರೆನುಲ್ಲುಪಕರಣಮೆನಿಪ 
ಕೋಡಂಡಪಾಣಿಗಳ್‌ ದಂಡಪಾಣಿಗೆಣೆಯೆನೆ ತಳೆರ್ದರ್‌(ಪಂರಾಮಾ, ೪-೫೧); 
ಇಳಿದು ಗಜಹಯರಥವ ಸುಭಟಾವಳಿ ಕೃತಾಂಜಲಿ ನೊಸಲೊಂರೆ 
ಕೆಲಬಲಕೆ ಸಾರ್ದರು ನೋಡಿದರು. ಪಾಂಡನಪತಾಕಿನಿಯ (ಕುವ್ಯಾಗ. 
೬-೨). [ಸಂ. ಪತಾಕಿಸೀ] 
ಪತಾಕಿನೀಪತಿ (ನಾ). ಸೈನ್ಯದ ಅಧಿಪತಿ; ದಳಪತಿ; ಸೇನಾಪತಿ: 
ಆಗಳ್‌ ಪತಾಕಿನೀಪತಿಯ ನಿಯಮದಿಂ ಪೂರ್ವದಿಗ್ಭ್ರಾ ಗಸ್ಮಿತಮಂಮ್ಲೆ ಊಚ್ಛ್ರ 
ಖಂಡಮನಪ್ರತಿಹತಶಾಸನಾಂಕಿತಮಂ ಮಾಡಿ ಬರೆ. | ೧೩-೮೧ ವ) 
[ಸಂ.] 
ಪತಾಕೆ (ನಾ). ೧. ಧ್ವಜ ; ಬಾವುಟ; ನಿಶಾನೆ: “ವೈಜಯಂತೀ, 
ಪತಾಕಾ, ಕೇತುಃ, ಕೇತನಂ, ಧ್ವಜಃ - ಈ ೫ ಪಟ(ಹಬಿ)ಯಿಗೆ” 
(ಹಲಾಯು. ೭೫-೩೦೪); ಹಿಮಧವಳಾತಪತ್ರ ಮನೆ ಪೋಲೆ ಮಂಖೇಂದುವ 
ಬೆಳ್ಬು , . . ಪತಾಕೆಯೊಂದು ವಿಭ್ರಮಮನೆ ಪೋಲೆ. ಪುರ್ನಿನ 
ಸೊಡರ್ಪೊಳಕೊಂಡುದನಲ್ಲಿ ಗರ್ಭಚಿಹ್ನೆಂ (ಪಂಪಭಾ.೧-೧೨೦); ಮುಂಗಿಲಂ 
ಮುಟ್ಟುವ ಪತಾಕೆಯಿಂ  ತೋರಣದೋಳಿಗಳಿಂ ರವಿಹಿಮಕರನೀಧಿ 
ಗಳಿಂದಂ  ಪುರಮದೇಂ ಮನಂಗೊಳಿಸಿದುದೋ (ಜಗವ. ೨-೨೦) ; 
ಸತಾಕೆಗಳ ತಣ್ಣೆ ಳಲ ತಂಪಿನ ನಡುವೆ ಕಾಣಲಾಯ್ತ ಗಜಾಧಿಪತಿ ವಿಶ್ವಪತಿಯ 
ನಿಳಯದ ಕಳಸ; ಕಣ್ಣೆ ಮಂಗಳವಾಗಲು (ಹಚಕಾ. ೧೦-೩೭). ೨. ಪುರು 
ಸನ ಜನನೇಂದ್ರಿಯ : ಪುರುಷನ ಪತಾಕೆಯೊಣಗಿಕೆ ಮಗುಳ್ಳು 
ಮಲಗಿರ್ದ ಗುರುಕುಚೆಯತನುಗೃ ಹಡೆರಡು ಕಡೆಯೊಳು ಪಿರಿದೊತ್ತಲು 
(ಜನವ, ೯-೧೯), ೩. [ಕಾವ್ಯನಿಖಾ] ಕಾವ್ಯ, ನಾಟಕಗಳಲ್ಲಿ 
ಬರುವ ವಿಸ್ತಾರವಾದ ಉಪಕಥೆ: ಟಾ ಮುಖ್ಯ 
ಕಥೆಗೆ ಅಂಗವಾಗಿ ಮಧ್ಯೆ ಬರತಕ್ಕ ಕಥೆ. . . ಪ್ರಾಸಂಗಿಕವು ದೊಡ್ಡ ದಾ 
ಗಿದ್ದರೆ ಅದಕ್ಕೆ "ಸತಾಕಾ' ಜಾತ ಕ್ವಲ್ಪ ವಾಗಿದ್ದರೆ... *ಪ್ರಕರೀ' 
ಯೆಂದೂ ಹೆಸರು (ಕೈಪಿಡಿ, ೨೦೫) ; ಪ್ರಾ ಸಂಗಿಕ ತಳಳ, 
“ಪತಾಕಾ' ಮತ್ತು "ಪ್ರಕರೀ' ಎಂಬ ಅಥ ಪ್ರಕೃತಿಗಳು (ಧ್ವನ್ಯಾಲೋ, 
೧೭೭ ಅಡಿಟಿ). [ಸಂ. ಪತಾಕಾ] 
ಪತಿ, "ಸಡ್ಕಿ' ನೋ. 
ಪತ್ನಿ (ನಾ). ೧. ಒಡೆಯ ; ಯಜಮಾನ; ಸ್ವಾಮಿ: 
ಪರಿನೃ ಢನೀಶಂ ಸ್ವಾಮಿ ಭರ್ತೃ ಪತಿ ನಾಥನಧಿಪನೀಶ್ವರನಿಂದ್ರಂ” 
(ನೆಸ್ತುಕೋ. ೯೯-೯) ; ಸತಿಯ ಜಯಸ್ತಂಭದ ಪರಿಣತಿ ದಲಿದಲ್ಲದೊಡೆ. 
ಜಳಪಥಂ ಸ್ಮಳಪಥದಂತತಿಸುಗಮಮಾಡುದೆನೆ ಪರಿದು ತೋಯರಾಶಿ 
ಯೊಳದೇಂ ರಥಂ ಸೊಗಯಿಸಿತೋ (ಆವಿಫು. ೧೨-೮೩); ಜಟಾಯು... 
ಪತಿ ಕಾಪುನೇಟ್ಸು ಪೋದಂ ಸತಿಯಂ ಕಳ್ಳುಯ್ಲೆಪಂ ಖಳಂ ಮಾರ್ಕೊಂ. 
ಡುದ್ಧ ತನಂ ಮದೀಯ ತುಂಡಾಹತಿಯಿಂ ಶತಖಂಡಮಾಗೆ ಮಾಲಕ್ತಿನೆ 


“ಪ್ರಭು 


ಪತಿಂವಕಿ 


ನುತ್ತುಂ (ಪಂರಾಮಾ, ೯-೧೦೩) ; ಪತಿಗಲ್ಲದೆ ಪೆಅರ್ಗೆಡೆಗುಡದ ತೆಜದೆ 
ನಡೆನಿಡಿದ ಬೆನ್ನ ಸಂಕಡಿ 'ಚೆಂಡಾಕೃ ತಿಯ ತೆಲಟಿನಟಂದು ನಿಮ್ಮೋನ್ನತಿ 
ವೆತ್ತುದು ಚರಣಕಾಂಡಮಶ್ವಾಗ್ರಣಿಯಾ (ಕುಸುಮಾ, ೮-೫೩) ; ಕೌರವನ 
ರುಣ ಹಿಂಗೆ ರಣದಲಿ ಸುಭಟಿಕೋಟಿಯನು ತೀರಿಸಿಯೆ ಪತಿಯವಸರಕ್ಕೆ 
ಶರೀರನನು ನೂಕುನೆನು (ಕುಪ್ಯಾಉ. ೧೦-೨೦). ಪಿ. ಆಳುವವನು ; 
ದೊರೆ ; ಪ್ರಭು : ಅವನಲ್ಲಿಗೆ ಪತಿ ಯುಂಧಿಷ್ಕಿ ರದೇವನೋ ದುರ್ಯೋ 
ಧನನೊ (ಕುನ್ಕಾಆ. ೧೧-೪), ೩. ಗಂಡ; ವಲ್ಲಭ: “ಕಾಂತಃ, 
ಕನಿತಾ, ಪತಿಃ... ಅನುಕಃ - ಈ ೧೪ ಗಂಡಂ” (ಹಲಾಯು, 
೮೨-೩೪೩) ; ಜನಕಜೆಯನ್ತೆ ಪತಿಂಗೆ ನೆಗಟ್ಲು ಶೀಲದಿಂ (ಎಕ. 21%, 
ಎಡತೊ. ೩೧-೩; ಸು. 900) ; ಸತಿಯಾನು ಪತಿ ನೀನು (ಬಸವ, ೫೦೬); 
ಸತಿಯುಳ್ಳಿ ನಮದ್ಭುತ ಜೇವತೆಯಂ ಸತಿ ಪೋಲ್ತು ಕರಮಗುರ್ವಾ 
ಗಿರ್ಕುಂ ಪತಿಯ ಪರೋಕ್ಷದೊಳೊಪ್ಪುವ ಸತಿ ತಾಂ ಚೌವಟದ ಪಣ 
ಮರದಂತಿರ್ಕುಂ (ಬಂಹರಿ. ೧೦-೨೯); ಪತಿಗಳೆನ್ನನು ಮಾಜ ಧರ್ಮ 
ಸ್ಥಿತಿಯ ಕೊಂಡರು (ಕುನ್ಯಾಸ. ೧೪-೧೦೮); ಪತಿಗಳ್ಳ ವರಿದ್ದರೇನು 
ಸತಿಯ ಭಂಗಕೊದಗಲಿಲ್ಲ (ಪುರಂದ. ೨-೧೧೬-೧). ೪. [ಶೈವ] 
ಪರಮಾತ್ಮ; ಶಿವ: ಬಳಿಕ ಸಕಲಾಗಮಂಗಳಲ್ಲಿಯೂ . . , ಪತಿ 
ಕುಂಡಲಿನಿ ಮಾಯೆ ಪಶು ಪಾಶ ಕಾಂಕ್ಷೆಯೆಂಬ ಸಟ್ಟಿ ದಾರ್ಥಂಗಳುಂ... 
ಪ್ರತಿಪಾದ್ಯಂಗಳಕ್ಕುಂ (ವಿನೇಕ. ೭೨); ಪತಿ-ಪಶು-ಪಾಶಗಳೆಂಬ ತತ್ವ 
ತ್ರಯಗಳೀ (ತ್ರಿಪದಾರ್ಥಗಳೇ) ಶೈವಾಗನುದ ಮೂಲತತ್ವಗಳು. 
ಜೀವನೇ ಪಶುವು, ಅವನನ್ನು ಆವರಿಸಿರುವ, ಸಂಸಾರಬಂಧನವೇ ಪಾಶ, 
ಜೀವನ ಸಂಸಾರಪಾಶವನ್ನು ಕಳೆದು ಉದ್ಭ ರಿಸುವವನೇ ಪತಿಯಾದ 
ಪರಫೇಶ್ವರ (ಭಾರದ. ೭೩) ; ಈ ದರ್ಶನದಲ್ಲಿ ಪತಿ, ಪಶು, ಪಾಶನೆಂದು 
ಸಂಗ್ರಹವಾಗಿ ನಿನಯವು ಮೂರು. ವಿಧ-ಸತಿಯೇ ಪರಮಶಿನನು, 
ಪರಮಾತ್ಮನು, ಸರ್ವಶಕ್ತಿ ಸಂಪನ್ನನು (ಹಂದಸಾ. ೨೯೬). 
ಪತಿಗೇಕಜೋಡಂ - ಒಂದು ಬಿರುದು (?) :: ಚಲಕೆ ಬಲ್ಗಣ್ಣಂ 
ಶೌರ್ಯ್ಯಮಾರ್ತ್ತಣ್ಮಂ ಪತಿಗೇಕ[ದೋ]ಡಂ ಸಂಗ್ರಾಮಗರುಡಂ ಮನುಜ 
ಮಾನ್ಸಾತಂ ಕೀರ್ತ್ರಿನಿಖ್ಯಾತ೦ (ಸೌಇಇ. ೫೫, ೪೭-೭; 1074). 
ಪತಿ ಮಚ್ಚೆ ಗೆಂಡಂ- ಒಡೆಯನು ಮೆಚ್ಚುವಂಥ ವೀರ; ತುಂಬ 
ಪರಾಕ್ರಮಶಾಲಿಯಾದವನು ; ಒಂದು ಬಿರುದು: ಇನ್ತು ನನ್ನ್ನ 
ನಾರಾಯಣಂ ಸಮೃಕ್ತ್ವರತ್ನ್ನಾಕರಂ ಪತಿ ಮೆಚ್ಚೆ ಗಣ್ಣನಾಳ್ಮನ ಚಕ್ರಂ 


ಕೆ ಶ್ರೀಮತ್ಸ ಡೆವಳ್ಳ ತೈಲಪಯ್ಯಂ ಮಾಸವಾಡಿ ನೂಜನಾಲ್ವ 
ತ್ತುಮಂ ಬೀಳವೃತ್ತಿ ಯಿನಾಳುತ್ತ ಮಿರೆ (ಸೌಇಇ, XI-i, ೫೨-೩೫ ; 
ಸು. 1007); ಮಹಾಪ್ರಚಣ್ಣ ದಣ್ಣನಾಯಕಂ ಪತಿ ಮೆಚ್ಚಿ ಗಂಡಂ 


ಶ್ರೀನುದ್ಧಣ್ಣನಾಯಕಂ ಕೇಶವಯ್ಭುಂಗಳೆ ಬೆಳ್ಳೊಲ ಮೂನೂಜಿಂ 
ಫುಲಿಗೆಜಕೆ ಮೂನೂಟಿವಂ ಸುಖಸಂಕಥಾನಿನೋದದಿಂದಾಳುತ್ತ ಮಿಜ್ಬು 
(ಎಇ. XX, ೬-೬; 1012). [ಸಂ] 

ಪತಿಂವರೆ (ನಾ). ೧. ತನ್ನ ಗಂಡನನ್ನು ತಾನೇ ಆರಿಸಿಕೊಳ್ಳುವ 
ಅವಕಾಶವಿರುವ ಯುವತಿ; ಸ್ವಯಂವರದ ಅವಕಾಶವಿರುವ 
ಕನ್ಯೆ: ನಿಜವಿಜಯಶ್ರೀ  ಪತಿಂನರಾಪರಿಣಯನೋತ್ಸವಾಲೋಕನ 
ಕುತೂಹಲಪ್ರಚಲಿತ ಸಮಸ್ತ ಸಾಮಂತಚಕ್ರನುಂ (ಆದಿಪು. ೧೪೨೯೧ ವ) ; 
ನರಮುಕ್ತಿ ಪ್ರಮದೆ ಪತಿಂವರೆ ಪುರುಸನನಲಿಸಿಕೊಳ್ಳ ವೋಲ್‌" ವಿಜಯ 
ಮುನೀಶ್ವರನಂ ಕೆಯ್ಯೊಂಡಳ್‌ ದೇವರ ಪಲವುಂ ತೆಜದ ಪಜಕಿಗಳೊಡ 
ನೆಸೆವಿನೆಗಂ (ಶಾಂತಿಪು. ೫-೭೩) ; ಬರನೇಬ್ವೈಕೆಡಿರದೆ ಪತಿಂ (?) ವರೆಯಂ 
ಮುಂದಿಟ್ಟು ಖೇಚರಾಧೀಶ್ವರನಂ ಪರಿಣಯನೋತ್ಸವಮಂ ನಾಡೆ ರಯ್ಯ 
ಮುಪ್ಪಂತು ಮಾಬಿಕ್ಟಿ ಮಾಮುಂಂ ತಾಮಂಂ (ವರ್ಧಮಾ. ೩-೬೮). 


೨. ವಿವಾಹಯೋಗ್ಯಳಾದ ಕಕ್ಕೆ; ವಿವಾಹ ವಯಸ್ಕಳಾದ ಕನ್ಯೆ; 


೫೧೮೭ 


ಪತಿಕರಿಸು 


ಉಪವರ ಕನ್ಯೆ: “ಮುಂನ್ನಂ ಕುಡಲಾದನಳ್‌' ಪತಿಂವರೆಯೆನಿಕುಂ? 
(ನಸ್ತುಕೋ. ೫೩-೧೦) ; ಕೃತಿ ಗಡ ಕೊಳ್ವಂ ಕುಡುವಂ ಕೃತಿ ಗಡ 
ಭಾವಿಸುವಡಾ ಸತಿಂನರೆಯುಂ ತಾಂ ಕೃತಿ ಗಡೆನಲ್‌ ಕೊಳ್ಳೊಡೆಯೇನತಿ 
ಶಯಮಾದುದೊ ಕೃ ತಾರ್ಥಮೆನೆ ಭುವನಜನಂ (ಪುಸ್ಪಪು. ೧-೬೮). 
[ಸಂ. ಪತಿಂನರಾ] - 
ಪತಿಳರ, ಸಯಿಕರ (ನಾ). ೧. ಸ್ವೀಕಾರ; ಅಂಗೀಕಾರ; 
ಮಾನ್ಯತೆ : ಪತಿಯಾಜ್ಞಿಯಲ್ಲಿ ಚಂಸ ಸತಿಗೇಕೆ ಪ್ರತಿಜ್ಞೆಯು ಪ್ರತಿ 
ಜ್ಞೈಯ ಪತಿಕರದಲ್ಲಿ ಮೋಸದಿಕೆ (ಲೋಪವಿರೆ?) ಉಯಾತನೆಯಲ್ಲವೆ ಇವಳ 
ಲಿಂಗನಿಷ್ಕೆ ಇವಳಿಗೆ ನಮ್ಮ ನಿಸ್ಕೆ ಸತಿಯಾಜ್ಞೆಯಲ್ಲಿ ಕಾಣಾ (ಸರ್ನವ. 
೧೯೪-೧೦). ೨. ಕರುಣೆ ; ಅನುಗ್ರಹ. ೩. ಒಲವು:'೪. ಹೊಗಳಿಕೆ; 
ಪ್ರಶಂಸೆ: "ಪತಿಕರಿಸು' ಪರಾ, ಪಯಿಕರ ೨. ಅಯ್ಯಾ 
ನಿನ್ನ ನಂಬಿಜೆನೊ. .. ಪಯಿಕರವನು ತೋರೊ ಪತಿತರ ಸುರತರು 
(ನೋಸ್ಷದೀ. ೧೪-೧). [ಎ-ಮರಾ. ಪತಕರ*, ಪತಕರಾ, ಪತಕಾರ”] 
ಪತಿಕರಣೆ (ನಾ). ೧. ಸ್ವೀಕಾರ; ಅಂಗೀಕಾರ : ನೇನುವಾಯಿತು 
ಮತ್ತೆ ನೃ ಸತಿಸ್ತೋಮವರ್ಜುನನೊಡನೆ ಕದನೋದ್ಧಾಮರುಬ್ಬರಿಸಿದರು 
ಪತಿಕರಣೆಗೆ ಮುಹೀಪತಿಯ (ಕುವ್ಯಾಕ. ೧೮-೧೦) ; ಪತಿಕರಣಿ ಪಲ್ಲವಿಸೆ 
ಶರಣಾಗತನ ರಕ್ಷಿಸಿ ರಾಮನಮರಾವತಿಗೆ ಬೀಳ್ಕೊಟ್ಟಿನು ಬಲಾಸುರ 
ರಿಪುಕುಮಾರಕನ (ತೊರ. ೪-೪ ಸೂಚಕ). ೨. ಗೌರವಿಸುವಿಳೆ; 
ಆದರಣೆ: ಕಂಗಳಲಿ ಕುಡಿಮೇಳ ಹುಬ್ಬಿನ ಹೊಂಗಿನಲಿ ಭಂಜವಣೆ 
ಭಾವದ ಭಂಗಿಯಲಿ ಪತಿಕರಣೆ (ಕುನ್ಯಾಆ. ೧೩-೨೫). 
[ಪತಿಕರಿಸು --ಅಣ್ಮೆ] 
ಪತಿಕರಿಸು, ಪತಕರಿಸು, ಪತೃರಿಸು (ಕ್ರಿ). ೧. ಅಂಗೀಕರಿಸು ; 
ಸ್ವೀಕರಿಸು ; ಒಪ್ಪಿಕೊಳ್ಳು : ಆಶೆಯ ಧಿಕೃರಿಸಿ ನಿರಾಶೆಯ ಪತಿ 
[ಪಾಠಾಂ, ಪ್ರತಿ]ಕರಿಸಿದ ವೇಷನ ಕಂಡಡೆ ನೀ ಸರಿಯೆಂಬೆ (ಚನ್ನವ, ಕ. 
೫೬೧-೧೨೨೮) ; ಫೃತ ತೈಲ ಜಲ ಚರ್ಮಪಾತ್ರೆಯೊಳಗಿರಲನಂ ಪಶಿಕರಿಸ 
ಲಿಲ್ಲ ಶಿವಭಕ್ತ ನಾಗಿರ್ದವಂ(ದೀಕ್ಷಾ ಬೋ.೨೬-೪೭೦); ಇಂದು ನಿನ್ನಯ ಪಟ್ಟ 
ದರಸಿಯಳೆಂದು ಕೊಂಡಾಡುವೊಡೆ ಬಪ್ಪೆನು ಎಂದೆನಲು ಕಾಮಾತುರನು 
ತಾನಧಿಕತಾಪದಲಿ ಎಂದುದನು ಪತಿಕರಿಸಿ ಕೊಟ್ಟಿನು (ಸಂಭಪ. ೩-೨೦); 
ಎಲೆ ತಾಪಸವರ್ಯನೆ ನೀನೊಲನಿಂದೀ ನನ್ಯಮಪ್ಪ ಪಟ್ಟಾನಳಿಯಂ 
ಸಲೆ ಪತಿಕರಿಸುವುದು (ತ್ರಿಪುವಿ. ೯-೪೯). ೨. ಆದರಿಸು ; ಸತೃರಿಸು; 
ಉಪಚರಿಸು : ತರಿಸಿ ಸಾದು ಜವಾದಿಯನು ಕರ್ಪುರದ ನೀಳೆಯವುಡು 
ಗೊಜಿಕಿಗಳಲಿ ಹಿರಿದು ಪತಿಕರಿಸಿದನು ಸರಿವಾರನನು ಕಲಿದ್ರೋಣ 
(ಕುನ್ಯಾಡ್ರೋ. ೧೫-೨೦).; ಭರತಾದಿಗಳ್ಳೆರಸಿ ಕುಳ್ಳಿರ್ದ ಬಳಿಕ ಪತಿಕರಿಸಿ 
ಕಾಕುತ್ಸ ನಂ ಕೊಂಡಾದಿ..., ಮಂನಿನರನೊಯ್ಯೂನಿಂತೆಂದನು (ಜೈಮಿಭಾ. 
ಅತಿಥಿಗಳಭ್ಳಾಗತರೊಡನಧನರ ಯತಿಯಾಚಕರೆಲ್ಲರನು 
ಪತಿಕರಿಸುವುದು ಬಳಿಕ ಸಂತಸದೊಳು ಸತಿಯರು ಸವಿವುದನ್ನ ನನು 
(ಹನಿಬ. ೮-೩೨) ; ಮಾಧನೀಮಂಟಪವು ಭೋಗ್ಯವಸ್ತುಗಳಿಂದ ಮನೋ 
ಹರವಾಗಿರುವ ಕಾರಣ ನಿಜವಾಗಿ ಕುಶಲಪ್ರಶ್ನಪೂರ್ವಕವಾಗಿ ನಮ್ಮನ್ನು 
ಪತಿಕರಿಸುವಂತಿದೆ (ಶಾಕುಂತ, ೮೪-೧೪). ೩. ಕೃಪೆ ಮಾಡು; ಕರುಣೆ 
ತೋರಿಸು; ಅನುಗ್ರಹಿಸು : ಹರಪದಾರ್ಚಕರೊಪ್ಪಿ ಸುವರೇ ' ಶರಣು. 
ಹೊಗೆ ನರರಾದಡಂ ಪತಿಕರಿಸಿ ಕವರು ಸಾವು ನೋವುಂ ಜೀವಿಗಳಿಗೆಲ್ಲ 
ಸರಿಯಲಾ (ಬಸಪು, ೨೮-೧೨) ; ಹರ ಪತಿಕರಿಸಿ ನುಡಿದುದೆ ಪರನುಪಾನನ 
ಧರ್ಮತತ್ವವದು (ಕುವ್ಯಾಆ. ೧೬-೫೩) ; ಕಪಿ ತಲೆಗುತ್ತಿ ದೇವರಿಗಿನ್ನು 
ತಾ ಪಡಿಯುತ್ತ ರಕೆ ಪಾಸಟಯೆ ಪತಿಕರಿಸೆಂದು ಕೈಮಂಗಿದ (ತೊರರಾ. 
೪-೨-೪೯) ; ನೀ ಪತಿಕರಿಸೆ ಬಳಿಕಿನ್ನೆ "ನು ಚಿಂತಿಸಲೇಕೆ ರಕ್ಷಿಸು (ತರಸಾ. 
೪0). ೪. ರಕ್ಷಿಸು; ಕಾಪಾಡು :ಇಂದು ನಿನ್ಮುಂಭ್ರಗಳ ಮಲಕಿವೊಗ 


೨೧-೫೨) ; 


ಪೆತಿಕಾರ್ಯ 


ಬಂದೆನೆಸ್ನ್ನಲು ಪತಿಕರಿಸಬೇಕೆಂದು ಕೌರನನನುಜ ಬಿನ್ನಯಿಸಿದನು. 
ಭೂಪತಿ. (ಕುನ್ಯಾಭೀ. ೨-೩೮); ಶರೆಣು ಹೊಕ್ಕ ವಿಭೀಷಣನ ಪತಿಕರಿಸಿ 
ಲಂಕಾವನಿಯ ಜನಪದದರಸುತನವನು ಕೊಟ್ಟು ನುನ್ನಸಿದನು. ರಘು: ಪ್ರಭನ 
(ತೊರರಾ. ೬-೩ ಸೂಚನೆ) ; ಶಿವಪೂಜೆಯ ಮಾಡಿ ದೀಕ್ಷೆಯೆನಗಿಲ್ಲ ಪಾಪಾ 
ತ್ಮನಂ ಪತಿಕರಿಸಿ ಕರುಣದಿಂ ಧರ್ಮಪಥಕೆ ಶಿಕ್ಷಿಸಿದೆ (ಚೆಬಪು. ೫೧-೨೧). 
೫. ಸಮರ್ಥಿಸು ; `ಸಾಧಿಸು: ಭಾಷೆಗಳ ಬಲ್ಲಹನು ಭಕ್ತನಿವಾಸಿ 
ಬಸವೇಶ್ವರನ ಭಾರಂ ಭಾಸೆಗಳನೆಲ್ಲಂ ಪತಿಕರಿಸಿ ನಿಮ್ಮ ಸಿವುಡಿಯಲಿ 
(ಬಸಪು. ೩೫-೫೩) ; ರೂಢಿಯೋಲೆಯಕಾಅನರ್ಜುನನಾಡಿ ಪತಿಕರಿಸುನನು 
(ಕುನ್ಯಾಕ. ೯-೧೫). ೬, ಒಲಿ; ಒಲವುತೋರು : ಬಳಿಕ ಕೇತಯ್ಯಂ 
ಗಳಾ ಗೋಕುಲನನೆಲ್ಲಂ ಪತಿಕರಿಸಿ ಕೈಕೊಳುತಿರಲ್ಯದನಲದು ಕಲುಗಳು. 
ನಿಂದಜಚುತಿರಲು (ಬಸಪು. ೬೦-೩೫) ; ಕಟ್ಟ ದನು ನಿನ್ನ ವಗೆ ಲಂಕೆಯ 
ಸಟ್ಟಿ ನನು ಸತಿಕರಿಸಿ ರಘುಪತಿ ತೊಟ್ಟಿ ಬ ಬಂದ ಶರಧಿಯ ಹೂಳಿ 
ಕಲದಲ ಕಟ್ಟ ದರು ಸೇತುವನು ಕಪಿಗಳು (ತೊರರಾ. ೬-೬-೫೫). 
೭ ಒಲಿಸು; ಮೆಚ್ಚಿಸು : ನರಮನೋರಥಸಿದ್ಧಿಯನು ಸತಿಕಂಸಿ 
ಪಡೆವುದು ಕೇಳೆನುತಲಾದರಿಸಿ ಮಾಯೆಗೆ ಹೇಳುತಿರ್ದಳು ವಿಮಳೆ ನಿನಯ 
ದಲಿ (ಸ್ರಭುಲೀ, ೩-೩), ೮. ಹೊಗಳು; ಶ್ಲಾ ತ್ಲ ಫಿಸು; ಪ್ರಶಂಸೆ 
ಮಾಡು : ಹಿರಿಯ ಭಕ್ತರ ಮಹಿಮೆಗಳನೊರೆದೊರೆದು ಶಿನನಾಗಯ್ಯುನು 
ಪತಿಕರಿಸಿ ಮೆಚ ದನು ಬಸವನಾ ಬಿಜ್ಜಳನ ಸಭೆಯೊಳಗೆ (ಬಸಪು. ೫೫ 
ಸೂಚನೆ) ; ಜಗದೊಳದ್ದು ನ್ಭಿತವೀರರಿನರೆಂದಗಧರನು ಪತಿಕರಿಸಿದನು ಪನನಜನ 
ಟಾ (ಕುಪ್ಯಾದ್ರೋ. ೧೫-೪). ಪತಕರಿಸು ; ೧. ಆದರೆ ಈ 
ತ್ರಿಯನ್ನು ಪತಕರಿಸುವಾಗ ನೀವೆ ಈ ವಿಚಾರವನ್ನು ತಿಳಿದುಕೊಳ್ಳ 
ಅಪಗ (ರಂಗರೋ. ೫೪); ನಾನು ಒಂದು ell ಬಿಡುತ್ತಿ ಕ 
ಪತಕರಿಸೋ ಣವಾಗಲಿ (ಗಾಳಿಪ, ೫೨). ಪತ್ಯರಿಸು: ೧. ಯೋಗ್ಯ 
ಮನಃಸ್ಸಿ: ತಿಯ ಲ್ಲಿದ್ದರೆ. ನರಹರಿಯಂ ಸೇಟರೊಡನೆ. ಸಂಭಾಷಣೆಯನ್ನು 
ಬೆಳಸುತ್ತಿ ದ್ದ. ಆದರೆ ಈಗ ಆ ಕೆಲಸವನ್ನು ಗಾಡಿಯಲ್ಲಿಯ ಉಳಿದ ಪ್ರ ಪ್ರಯ 
ಣಿಕರು, “ಸತ್ಯ ರಿಸಿ ದ್ದ ರು (ಸನುಜೀ. ps ನಮಗೆ ಹುಟ್ಟೂ ( ಮಕ್ಕಳ 
ಗತಿ ಏನು, . . ಅನರು ಮತ್ತೆ ಬೇರೆ ಜಾತಿ ಪತ್ಯರಿಸಬೇಕಾಗತ್ತೆತಿ 
(ರಕ್ತಧ್ವ. ೧೧೮). [ಪತಿಕರ 4--ಇಸ್ಮು] 
ಪತಿಕಾರ್ಯ (ನಾ). ೧. ಒಡೆಯನ ಕೆಲಸ,-ಸೇವೆ ; ಸ್ವಾಮಿ 
ಕಾರ್ಯ : ನಸುನಂ ದ್ವಿಜನ್ಮದಾನದೆ . * ನಿನ್ನಸುವಂ ಪತಿಕಾರ್ಯದಿ 
ವರ್ಜಿಸಿದೈ (ಗದಾಯು, ೫-೨೨) ; ಯೊಳಗ ಗೋನಿನ್ನ ನನಿತರ ಚಮೂ 
ನಾಥರೆನ್ಹುಮೇಂ  ಪೋಲ್ತಪರೆ ವಿತರಣದ ಗುಣದ ಸೌರ್ಯದ ಪತಿ 
ಕಾರ್ಯದ ಚಲದ ಬಲದ ಮಹಿಮೋನ್ಸ ತಿಯೊಳ್‌ (ಸೌಇಇ, xx, 
೪೭-೧೯ ; 7). ೨. ಸ್ವಾಮಿಕಾರ್ಯದಲ್ಲಿ ಆಸಕ್ಷನಾದನನು ; 
ಒಡೆಯನ ಕೆಲಸದಲ್ಲಿ ನಿರತನಾದವನು : ಚತುರೋಪಾಯಂಗಳಂ 
ಬಲ್ಲವಂ ಪತಿಕಾರ್ಯಂ ನರಮಂತ್ರಿಯ್ಯೈ. (ಸೋಮೇಶ. ೬೧), 
[ಪತ್ನಿ -- ಕಾರ್ಯ] 
ಪೆಶಿಕೆ (ನಾ). ಒಂದು ಬಗೆಯ ಸಸ್ಯ; 
(ಓಸಧಿ. ೯೧). 
[ದೇ.॥ ತಮಿ. ಪತಿಕ ಪತಿಯ -- ಒಂದು ಬಗೆಯ ಸಸ್ಯ; ಅಂತರಗಂಗೆ] 
ಪತಿಗೃಹ (ನಾ). ಗಂಡನ ಮನೆ,-ಗೃಹ : ಬಾಲೆ ಪತಿಗೃ ಹಕೆ ಪೋಪುದ 
ಪೇಳಲ್‌ ವನನಾಸಬಂಧುನೀ ತರುವೃಂದಂ ಕೇಳುತನುಮತಿಸಿ ಕಲಕಂಠಾ 
ಲಾಸದ ನೆವದೆ ನುಡಿವುದಿದೊ ಪಡಿಮಾತಂ (ರಾಕುಂತ. ೫೩-೮೮). 
[ಪತ್ತಿ ಗೃಹ] 
ಪತಿಫ್ಲಿ (ನಾ). ಗಂಡನನ್ನು ಕೊಲ್ಲುವವಳ್ಳು-.ಕೊಲೆಮಾಡು 
ವವಳು. (ಸಂ ಸತಿಭ್ಲೀ] 


“ಪತಿಕಾ - ಬಂಣೆಬೆಹೊನ್ನೆ” 


. ೫೧೮೮ 


15 


20 


25 


30 


35 


40 


45 


ಪತಿತಸಾನನ 


ಪತಿತ (ಗು). ೧. ಕೆಳಗೆ ಬಿದ್ದ ; 
೨. ಯುದ್ಧದಲ್ಲಿ ಸೋತ; ಪರಾಜಯ ಹೊಂದಿದ: (9). 
೩. ನೀತಿಗೆಟ್ಟ ; ಶೀಲಭ್ರಷ್ಟ : ಪತಿತ ದಲಿತನೆಲ್ಲ ಜನದ ನೋವು 
ನಲಿವು ನನ್ನವು (ಅನುತಂ, ಡು ೪, ಸೀಚನಾದ ; ದುಷ್ಟ ಕೈನಾದ. 
(ನಾ). ೫. ಬಿದ್ದುದು; ಕೆಡೆದುದು; ಪತನ ಹೊಂದಿದು : 
“ಪತಿತಂ ಪ ಪ್ರಸ್ಕನ್ನಂ್‌ (ನಸ್ತುಕೋ. ೮೨-೫) ; “ಪತಿತಮೆನೆ ಸನ್ನಮೆನೆ 
ಬಿದ್ದುದು” ೧೩೨-೨೬), ೬, ಕೆಳಗೆ ಬಿದ್ದ ವನು, 
೬. ಕೈತಿಕವಾಗಿ ಪತನ ಹೊಂದಿದವನು ; ಶೀಲಭ್ರಪೈನಾದ 
ವನು: “ಸೈನ್ನಂ ಗಳಿತಂ ಭ್ರಷ್ಟಂ ಪನ್ನಂ ಪತಿತಂ ಸರಿಚ್ಯುತಂ 
ವಿಗತಾರ್ಥಂ” (ಯಸ್ತು ಕೋ. ಓಡುತ | ನನೆಸುದಯಕ್ಕ ನಿಲೆ ಪತ್ತನೆ 
ಯೆಡೆಯೊಳ್‌ ಸುಖಸಮನ್ವಿತಂ ರವಿ ಸನ್ನೊ ಂದನೆಯೆಡೆಯೊಳ್‌ ಧನಿ 
ಪನ್ನ ರಡನೆಯೆಜೆಯೊಳ್‌ ದಕ್ಷಿಣಾಕ್ಷಿರಹಿತಂ ಪತಿತಂ (ಜಾತತಿ, ೧೮-೪); 
ಕಾಸ ಪತಿತ. . ಅನಳಂತೆಯೇ ನಾನೂ ಇಂಗ್ಲೆಂಡಿನಲ್ಲಿ ಬೇರೊಂದು ಹೆಣ್ಣಿ 
ನೊಡನೆ ಸಂಪರ್ಕವಿಟ್ಟು ಕೊಂಡಿದ್ದೆ (ಸೋತುಗೆ. ೧೫೬). ಛೆ. ನೀಚ 
ದುಷ್ಟ; ಪಾಪಿ; ಪತಿತನನೆ. ಮದ್ಯ ಮಾಂಸನನೆ ಭುಂಜಿಸಿದವಂ 
ಗಾ ೨೬-೪೭೨) ; ಪಾತಕನು ಪತಿತನು ಕ್ಸ ಕೃತಘ್ನ ನು ಘಾತಕನು 
« ಡೈನೆಡ್ರೋಹಿಯೆಂಬುದು ಭೂತಳಡೊಳೇ ನರಕ (ಕುವ್ಯಾಉ. 
pes ನವಂ ಕೇಡಿಲ್ಲ ಅನ ಪಾತಕ ಪತಿತಸಂಗವ ಮಾಡ್ಚನಲ್ಲ 
(ಪುರಂದ. ೧-೪೭-೩) ; ಪತಿತರ ಪಾನನನೆನಿಸುವ ಬಲೈಯೊಳತಿಶಯನಹಿನ 
ತೀರ್ಥಗಳು ಸತಿಯರ. ಸಾದಸೆಂಸ್ಪೃ ರ್ಶದಿಂ ತಮ್ಮ ದುಷ್ಯತನ” ಕಳೆಯ 
ಲೆಳಸುವುವು (ಹದಿಬ. ೨-೬) ; ಸೋಸರದ್ರೊ ಹದಿಂ ರಾಜನಿದ್ರೊ | €ಹದಿಂ 
ಪತಿತನಾಗಿಹ ಪಾಪಿ ಮರಣಮೆ ನಿನಗೆ ಶಿಕ್ಷೆ (ಶ್ರೀರಾಮಾ. ೨೮೨-೧೧೧). 
ಹಲ: ಜಗದೊಳ್ಳು. ಶಾಸ್ತ್ರಪ್ರ ಪ್ರಕರಕೆ ಮೈಗೊ್ಟಿ. ನಂ ಮಿಗೆ ಪತಿತನಾಗ 
ದಿರ್ದಪನೆ (ಜೈಮಿಭಾ. ಟ್‌ ೯. 'ಹಾಂಪುದು ; ಜಿಗಿದುದು. 
೧೦. [ನಾಟಿ ] ಏಳು ಬಗೆಯ ಹುಬ್ಬಿನ ಭೇಡಗಳೆ್ಲ ಒಂದು ; 
ಹುಬ್ಬನ್ನು ಕಗಳಸುವುದು : ಸಹಜ, ಪತಿತ, ಉತ್ಸಿಪ್ತ,. , - 
ಚತುರ - ಈ ಏಳು ಹುಬ್ಬಿನ ಭೇದಂಗಳ್‌ (ಲಾಸ್ಕರಂ, ೩-೪೩ವು; 
ನಿಟಲದಿಂದಿಳಿದ ಪುರ್ಬುಂ ದಿಟಿದಿಂ ಕೇಳ್‌ ಪತಿತಮೆಂಬ ಪೆಸರಂ ಪಡೆಗುಂ 
(ಲಾಸ್ಯರಂ, ೩-೪೪). ೧೧. ಎಂಟು ಬಗೆಯ ಹಿಮ್ಮಡಿಯ ಭೇದ 
ಗಳಲ್ಲಿ ಒಂದು ; ಪಾಸ್ತಿ ರ್ನ ಭೇದ : ಪಿರಿದುತ್ಕ್ರಿಪ್ತಂ ಪತಿತಂ [ಮಾಠಾಂ. 
ಸಪ್ತಮ ಪತಿತಂ] ವಿರ ಎಸ್ತೆಂ ಸಿಗಲ್ಲ ರಾಜಿಪ ಪಠಿತಂ... 
ನಿಯಂಕ್ತಾ ಆಗುಲಿಸಂಗತನಾಮಿಂಟುಂ ಸಮಂತು ಪಾರ್ನಿಯ ಭೇದಂ 
(ಲಾಸ್ಕ್ರರಂ, '೩-೧೦೯); ಉ 


ಕೆಜೆದ; ಪತನ ಹೊಂದಿದ. 


(ಮಂಗಂ3, 


ತ್ಕಿಪ್ತ, ಪತಿತ [ನಾಣಂ. ಅಸಿತ], ಉತ್ಕಿಪ್ತ. 
ಪತಿತ್ಕ ಅಂತರ್ಗತ, ಬಹಿರ್ಗತ, ಮಿಥೋಯಂಕ್ಷ, ವಿಯುಕ್ತ, ಅಂಗುಲಿ 
ಸಂಗತ -' ಈ ಎಂಟು ಪಾರ್ಸ್ದಿಯ ಭೇದಂಗಳ್‌ (ಲಾಸ್ಕರಂ, ೩-೧೧೦ ಪ). 
೧೨. ಏಳು ಬಗೆಯ ಳ್ಳ ಬೆರಳುಗಳ ನಿನ್ಯಾ ಸಗಳಲ್ಲಿ ಒಂದು; 
ಹಸ್ತಾಂಗುಲಿ ಭೇದ:ಸಲೆ ಸಂಯುತ ಬಹತ ಸುಲಲಿತವಳಾ ಶಿ 
ಪಲಿತ ಪತಿತಾಖ್ಯಂಗಳಿ ಲಲನೇ ಕುಂಚನ್ಮೂಲಂ ಗೆಲೆನಂದ ಪ್ರ. 
ಮೆಂದು ಭರತದೊಳೆಸೆಗಂಂ (ಲಾಸ್ಕರಂ, ೩-೧೧೨); ಹಳ ತ್ತ 
ವಿಯುತ, ನಕ್ರ, ವಲಿತ, ಪತಿತ, ಕುಂಚನ್ಮೂಲ, ಪ್ರಸೃತ - ಈ ಏಳು 
ಹಸ್ತಾ ಲಿಯು ಚೇದಂಗಳ್‌ (ಲಾಸ್ಕರಂ, ೩-೧೧೩ ವ). [ಸೆಂ] 

ಸತಿತತ್ವ (ನಾ). ೧. ಕೆಟ್ಟ ಸ್ಚತನ; ನೀಚತನ. ೨. ಅನೈತಿಕತೆ. 

[ಸಂ.] 

ಪತಿತಪಾವನ (ಗು). ೧. ಪಾಪಿಗಳನ್ನು ಉದ್ದಾ ಶ್ಹಿರಮಾಡುವಂಥ ; 
ನೀಚರನ್ನು ಪರಿಶುದ್ದ ಗೊಳಿಸುವಂಥ : RAR ನನ ಪರ್ವತಾ 
ಶ್ರ ಮದಲಿಸ್ಸೆ ನುನ್ನು: ತ ಮು್ಲಿನಾಭನೆಂಡನ್ನ ನಾಮಂ (ಸಿದ್ಧಂಾ, ೨-೨೮) ; 


ಪತಿತಾಗ್ರ 


ಪತಿತಪಾವನಮೂರ್ತಿಯಾಗಿಯೆ ಯತಿಗಳೊಳು ಯಂ ತಿಯಾದರಣೆಯಂ ಜತನ 
ದಿಂದಾಚರಿಸುತ (ಗಗತಾ. ೨೧-೧) ; ರಘುಪತಿ ರಾಘವನ ರಾಜಾರಾಂ, ಪತಿತ 
ಪಾವನ ಸೀತಾರಾಂ(೩ರಾತೆ.೫೧).(ನಾ). ೨. ಪಾಪಿಗಳನ್ನು ಪರಿಶು 
ಗೊಳಿಸುವಂಥವನು,--ಮೇಲೆತ್ತುವವನು ; ಪರಮಾತ್ಮ : ಪತಿತ 
ಪಾವನನೆಂಬ ನಾಮ ಸಕಲಶ್ರುತಿತತಿಗಳಿಗೆಲ್ಲ ನಿಲುಕದೀ ನಾಮ (ಫುಶಂದ. 
ಧಾ. ೩-೬೮-೧). [ಪತಿತ -- ಪಾವನ] 

ಪಶಿಶಾಗ್ರ (ನಾ). [ನಾಟ್ಯ] ನೃತ್ಯ ಮಾಡುವಾಗ ತೋರುವ 
ಆರು ಬಗೆಯ ಅಂಗಾಲಿನ ವಿನ್ಯಾಸಗಳಲ್ಲಿ ಒಂದು; ಪದತಳ ಭೇದ: 
ಸತಿತಾಗ್ರ, ಉಚ್ಛ್ರಿತಾಗ್ರ, ಭೂಮಿವಿಲಗ್ನ, ಉದ್ವೃತ್ತ, ಕುಂಚನ್ಮಧ್ಯ, 
ತಿರಶ್ಸ್ರೀನ ಈ ಆಜಂ ಅಂಗಾಲ ಭೇದಂಗಳ" (ಲಾಸ್ಕರಂ. ೩-೧೨೦ ನು). 

[ಸಂ-) 

ಪತಿತೆ (ನಾ). ನೈತಿಕವಾಗಿ ಪತನ ಹೊಂದಿದವಳು : ಅವಳು 
ಪತಿತೆ (ಸೋತುಗೆ. ೧೫೬). [ಸಂ. ಪತಿತಾ] 

ಪತಿತೋದ್ಧಾರ (ನಾ). ನೈತಿಕವಾಗಿ ಪತನಹೊಂದಿದ ವ್ಯಕ್ತಿಯ 
ಉದ್ಧಾರ್ಯರಕ್ಷಣೆ. [ಪತಿತ-- ಉದ್ಧಾರ] 

ಪತಿಶೋಡ್ಠಾ ರಕ (ಗು). ಪಾಪಿಗಳನ್ನು ಉದ್ದಾರಮಾಡುವ, 
ಮೇಲೆತ್ತುವ : ಸುಂದರ ಶುಭಕರ ಮು ತಸಂಜೀವಕ ಸತಿತೋದ್ಭ್ವಾರಕ 
ಚೇತನಮೇ! ಏಳೇಳೈ ಮಹಿಮಾನ್ವಿತ ಬಾಲಕ ನಮೋ ನಮೋ ನಿನಗೋ 
ಶಿನನೋ! (ಅಹಲ್ಯ. ೧೧೦-೨). [ಪತಿತ ಉದ್ಧಾರಕ] 

ಸತಿತ್ವ (ನಾ). ೧. ಒಡೆತನ; ಪ್ರಭುತ್ವ; ಸ್ವಾಮ್ಯ : “ಎಕ 
ಪ್ರನದ್ರವ್ಯದಾನೇ (ಸುರಿ), ಪತಿತ್ವೇ ಚ (ಒಡೆತನ)? (ಶನುಧಾ); 
“ಯಂತಿಪತಿ' ಯಂತಿತ್ವಮಂ ಪಳಿಯಂತ್ತೆ, ಪಾರುತೆ ಪತಿತ್ವಮಂ, ತನ್ನ 
ನಿಜಮಂ ನುಡಿದನತಿಕಾತರತೆಯಿಂದೆ (ಚಿತ್ರಾಂಗ. ೩೫-೯೬೦). ೨. 
ಮದುನೆಯಾಗಿರುವಿಕೆ ; ವಿವಾಹಿತ ಸ್ಥಿತಿ: (ಐ. ೩. ಪತಿಯ 
ಭಾವನೆ; ಗಂಡನೆಂಬ ಭಾವ : ಪತಿತ್ವನುನಾಳ್ವ ಚಾಟುನಿಸ್ವನಮೆರ್ದೆ 
ಗೊಳ್ವ ಚುಂಬನಕೆ ಬೆಂಬಲ ಯಿಂದಿದಿರ್ವಪ್ಪ ತನ್ನ ಚುಂಬನ[ಮೆ]ಣೆಯಾಗೆ 
ಕಾಂತೆ ಪುರುಷಾಯಿತದೊಳ್‌ ಕರಮೊಬ್ಬ ತೋಲ ದರ (ಸೂಕ್ತಿಸು. 
೧೪-೪೭). [ಸಂ.] 

ಪತಿದಾನ (ನಾ). ಗಂಡನನ್ನು ದಾನವಾಗಿ ನೀಡುವಿಕೆ, 
ಕೊಡುವಿಕೆ : ಅಕೆ ತನ್ನ ಪತಿಯನ್ನು ತನಗೊಪ್ಬ ಸುವಂತೆ ರಾಮಾನಂದ 
ನನ್ನು ಬೇಡಿದಳು. ಗುರು ಅವಳಿಗೆ ಪತಿದಾನವನ್ನು ನೀಡಿದನು. 
(ಭಾರದ, ೨೯೨), [ಸತ್ಥಿ -- ದಾನ] 

ಪತಿದ್ರೋಹ (ನಾ). ಗಂಡನಿಗೆ ಮಾಡುವ ದ್ರೋಹ,--ನಂಚನೆ; 
ಪತಿಯ ವಿಚಾರದಲ್ಲಿ ಮಾಡುವ ಅಪರಾಧ: ಅನ್ಭುತಮತಿಯದು 
ಪತಿಡ್ರೋಹವಾದರೆ ಚಂಡಶಾಸನನದು ಮಿತ್ರದ್ರೋಹ (ಶಾನ್ಯಸ, ೭೭). 

[ಸತ್ತಿ + ದ್ರೋಹ] 

ಪತಿಡ್ರೋಹಿ (ನಾ). ಗಂಡನಿಗೆ ವಂಚನೆ ಮಾಡುವವಳು : ಅವಳು 
ಪತಿದ್ರೋಹಿ ಎಂದಿಗೂ ಅಲ್ಲ (ಮುತ್ತೈದೆ. ೨೨೪). [ಪತ್ಚಿ-ದ್ರೋಹಿ] 

ಪತಿಧರ್ಮ (ನಾ).[ವೀಶೈ] ಪರಮಾತ್ಮನನ್ನು ಕುರಿತು ಆಚರಿಸುವ 
ವಿಧಿ)-ನಿಯಮು: ಇಲ್ಲಿ ಯೋಗನೆಂದರೆ ಪತಿಧರ್ಮ. ಧರ್ಮಗಳಲ್ಲಿ ಪಶು 
ಭರ್ಮ, ಪತಿಧರ್ಮ ಎಂದು ಎರಡು ವಿಧ. . . ಶಿವವ್ರತ, ಶಿನಧ್ಯಾನ, 
ಶಿನಜ್ಞಾನ, ಶಿನಭಕ್ತಿ, ಶಿನಾರ್ಚನ ಇವು ಐದು ಪತಿಧರ್ಮಗಳು 
(ಭಾರದ. ೨೪೧). [ಪತಿ * ಧರ್ಮ] 

ಪತಿನಿಷ್ಕೆ (ನಾ). ಹೆಂಡತಿಗೆ ಗಂಡನಲ್ಲಿರುವ ಶ್ರದ್ಧೆ: ನರ್ಮದೆಯ. 
ಕರ್ತೃತ್ವಶಕ್ತಿ , . . ಸತಿನಿಸ್ಕೆ ಗಳು ರೇನತಿಯ ಚಿತ್ತಭಿತ್ತಿಯ ಮೇಲೆ 
ತೇಲಿ ತೇಲಿ ಬರಹತ್ತಿ ದುವು (ಮುತ್ತೈದೆ. ೨೬೮). [ಪತ್ಚಿ-ನಿಷ್ಕೆ] 


೫೧೮೯ 


45 


ಪತಿಭಾವ 


ಪತಿಸರಾಯಣೆ (ನಾ). ಗಂಡನಲ್ಲಿ ಶ್ರಶ್ಕೆ ಹೊಂದಿದವಳು; ಪತಿ 
ನಿಸ್ಕೆಯುಳ್ಳ ವಳು :  ಅನಳಂತಹ ಪಹಿಸರಾಯಣೆಯನ್ನು ನಾನು 
ಈವರೆಗೂ ನೋಡಿಲ್ಲ (ಮುತ್ತೈಜೆ. ೨೨೪). [ಸಂ. ಪತಿಸರಾಯಣ] 

ಪತಿಪೂಜೆ (ನಾ). ಸತಿಯನ್ನು ಕುರಿತು ಮಾಡುವ ಪೂಜೆ : ಚಾರು 
ಲತೆಯ. ಲಕ್ಷ್ಯವನ್ನು ಆಕರ್ಷಿಸುವ ಸಲುವಾಗಿ ಸದಾ ಸರ್ವದಾ ಅನನು 
ಪ್ರಯತ್ನಪಡದೆ. ಇದ್ದರೆಯೇ ತನ್ನ ಪತಿಪೂಜಿ ಚಾರುಲತೆಗೆ ಸಹಜ 
ಸಾಧ್ಯವಾಗುತ್ತಿತ್ತು (ಇಪ್ಪ್ರಕ.೨೮೬). [ಪತ್ನಿ 4 ಪೂಜೆ] 

ಪತಿಪ್ರಾಣತೆ (ನಾ). ಗಂಡನನ್ನು ಪ್ರಾಣಕ್ಕೆ ಸಮವಾಗಿ ಪ್ರೀತಿಸು 
ವಿಕೆ; ಸತಿಯೇ ಪ್ರಾಣನೆಂಬ ನಂಬಿಕೆಯನ್ನು ಹೊಂದಿರುವಿಕೆ ಕ 
ಅದರಲ್ಲಿ ಸೂಯರ್ಯಿಮುಖಿಯು ಕಮಲನುಣಿಗೆ ತನ್ನ ಪತಿಸ್ರಾಣತೆಯನ್ನು 
ತಿಳಿಸಿ ಪತ್ರ ಬರೆದ ಸ್ಥಳದಿಂದ ಓದಲು ಮೊದಲು ಮಾಡಿದನು(ಬಂಕಿನು. ೪೮). 

[ಸಂ. ಪತಿಪ್ರಾಣತಾ] 

ಪತಿಬಿಂಬ "ನಡಿಬಿಂಬ' ನೋ. 

ಪತಿಬ್ರತಾಗುಣ (ನಾ). ಹದಿಬಜೆಯ ನಡವಳಿಕೆ ಆಚರಣೆ : 
ಆತನ ಕುಲವಧು ವಿನಯೋಪೇತೆ ಮಹಾಸತಿ ಪತಿಬ್ರ ತಾಗು ಣದೆಡೆಯೊಳ್‌ 
ಸೀತೆಯನೆ ಪೋಲ್ತಳ್‌ (ಸೌಇಇ. XX, ೧೦೧-೩೬; 1129); ಆ ನೆಗಳ್ನ 
ಮದ್ಮಿರಾಜನ ಮಾನಸಕಳಹಂಸೆಯೆನಿಪ ಮಾಕಾಂಬಿಕೆಗಂ ಭೂನುತ 
ಪತಿಬ್ರತಾಗುಣ ಜಾನಕಿ 26೬ ಜನರ ಪುಣ್ಯದಿಂ ಪಡೆದಳ್‌ ಸುತರವರ್‌ 
(ಎಕ.೪1, ಕಡೂರು, ೫೧-೩೨; 1169). [<:ಸಂ.ಪತಿವ್ರ ತಾಗುಣ] 

ಪತಿಬ್ರತಿಕೆ (ನಾ). ಹದಿಬದೆತನ; ಪಾತಿವ್ರತ್ಯ: ರನ್ನನ ಸತಿ ಸತ್ಯಗುಣ 
ಸಂಪಂನ್ಮ್ನೆ ಪತಿಬ್ರತಿಕೆಯೊಳು ಮಹಾಸತಿಯೆನಿಸುತ್ತ ೫ ೫ ಸೆಜಕಿ 
ಮೆದನಿಮರ್ಪುುನ್ನತಿಯಂ ಪಡೆದು - ಪೆಂಪಿಂನಾಗಮಮಾದಳು (ಕಣಳ. 
೧೨-೪-೫೮; ಸು. 1093). [ಪತಿಬ್ರತೆ( ಎ ಹದಿಬದೆ)--ಇಕೆ] 

ಪೆತಿಬ್ರತೆ "ಹದಿಬದೆ' ನೋ. 

ಪತಿಭಕುತಿ (ನಾ). ಗಂಡನಲ್ಲಿರುವ ಭಕ್ತಿ,--ಶ್ರದ್ಧೆ : ಪತಿಭಕುತ 
ಯುನ್ನತಿಕೆಯಲಿ ನಿಷ್ಠ ತೆಯಲಾ ಸಾವಿತ್ರಿ ಯಾಕೆಯ ನುತಚರಿತ್ರ ದವೋಲು 
ನಿಮ್ಮ ದ್ರೌಪದಾಜೀನಿ ಹಿತನನಾಚರಿಪನಳು (ಕುವ್ಯಾಅ. ೨೩-೨); ಪತಿ 
ಭಕುತಿ ಇಲ್ಲದಿಹ ಸತಿಯ ಸಂಗ ಪ್ರತಗೆಟ್ಟು ಸುಖಪಡೆಯಲಿಲ್ಲವೋ ರಂಗ 
(ಪುರಂದ, ೪-೧೪೪ ಪಲ್ಲವಿ). [ಪತ್ನಿ --ಭಕುತಿ(-ಬಕುತಿ)] 

ಪತಿಭಕ್ತಿ (ನಾ). - ಪತಿಭಕುತಿ: ನೆಗಟ್ತಿ ನೆತ್ತ ಪತಿಭಕ್ತಿಯ ಮೈ ಮೆಯ. 
ಮಾನಸಿಕ್ಕೆಯಗ್ಗ ಲದ ಪೊಗಟಕ್ತಿ ತನ್ನದೆನೆ ಪೆಂಪು ಮನೋಹರಿಗಲ್ಲ 
ದಳ್ಕುಮೇ (ಆದಿಪು. ೧-೭೨); ಪತಿಭಕ್ತಿ ಭನದ್ವಯಕಂ ಹಿತಮೆಂಬುದ 
ನಜಕಿದು ವಿನಯದಿಂ ವಿಷ್ಣು ಮಹೀಪತಿಯಂ ಮೆಚ್ಚಿ ಸುತೆ (ಎಕ. ೪, 
ಬೇಲೂರು. ೧೬-೨೦; ಸಂ.1120) ; ಪತಿಭಕ್ತಿಯೊಳರುಂಧತಿಗೆ ಸರಿ... 
ಹಂಶ್ಚ ೦ದ್ರನ್ಸ ಪನರಸಿ ಚಂದ್ರಮತಿ ಭೂತಳದೊರ್ಳಿ (ಹಚಕಾ. ೧-೪೪). 

[ಸತ್ತಿ ೬೪] 

ಪೆತಿಭಕ್ತೆ (ನಾ). ಗಂಡನಲ್ಲಿ ಭಕ್ತಿಯನ್ನುಳ್ಳವಳು; ಗಂಡನಿಗೆ 
ನಿಧೇಯಳಾಗಿರುವವಳು : ಮತಿವಂತೆಯ ಧರ್ಮಜ್ಞೈೆಯ ಪತಿಭಕ್ತೆಯ 
ಸಂದ ಶೌಚವಂತೆಯ ಸತ್ಯಾನ್ವಿತನಚನೆಯಂ . ಕಥೆಯನೆ ಸೇಲ್ಲ ತಿಶಯದಿಂ 
ತನ್ನ ವಧುಗೆ (ನುದತಿ.೮-೧೮); ಪತಿಭಕ್ತೆ ಯಾದರೆ ತನ್ನ ಪತಿಗೆ ಸರ್ವೋಪ 
ಚಾರಂಗಳ ಮಾಡಿ . . . ಅತನುಂಡು ವಿಂಕ್ಕುದನುಂಬುಜೀ ಪತಿವ್ರತಾ 
ಭಾವ (ಸಿದ್ಧನ. ೭೩-೨೨೬) ; ಪತಿಭಕ್ತೆ ಬಂದಳೆಂಬಾ ಸ್ಥಿತಿಯೆಲ್ಲಿಯು 
ಪರೆಯಲು (ನನ್ನಚಾ. ೩-೩೦). [ಸತ್ತಿ -/- ಭಕ್ತೆ] 

ಪೆತಿಭಾನ (ನಾ). ಗಂಡನೆಂಬ ಭಾವನೆ ; ಪತಿ ಎಂಬ ಭಾವ: ನಿತ್ಯ 
ಸತಿಭಾನ ಶ್ರೀಲಕುಮಿಡೇನಿಗಯ್ಯ ನಿತ್ಯ 'ಪುತ್ರಭಾವ ಬೊಮ್ಮ 
ರಿಗೆ (ಪುರಂದ. ೫-೫೧ ಉಗಾಭೋಗ). [ಪತ್ನಿ 4 ಭಾವ್ಯ] 


ಪ್ರಾಣ 


ಪೊಭಿಕ್ಸೆ 


ಪತಿಭಿಕ್ಷೆ (ನಾ). ಗಂಡನನ್ನು ಭಿಕ್ಷೆಯಾಗಿ ಬೇಡುವಿಕೆ; ಗಂಡನನ್ನು 
ಹೊಂದುವುದಕ್ಕಾ ಗಿ ಮಾಡುವ. ಯಾಚನೆ: ನಾನು ತಮ್ಮಲ್ಲಿ ಸ 
ಗೊಡ್ಡಿ ನಕ್ಷೆಯನ್ನು ಬೇಡುವವಳಾಗಿರುವೆನು (ಚಿನ್ನ ಜೀ. ೭೦). 
[ಪತ್ನಿ -- ಭಿಕ್ಷೆ 
ಸತಿರಾಯ(ನಾ). ಗಂಡ; ಸತಿ: ಹನ್ನೆರಡು ಹೆತ್ತ ರು ಒಲಿದಿಲ್ಲನಲ್ಲರಿ ಪತಿ 
ರಾಯರು (ಇಂಚಾಪ, CUS W I ಹೋದ ಅಭರಣಗಳನ್ನು ಪತಿ 
ರಾಯನೇ ದೋಟಿಕೊಂಡಿರಬೇಕೆಂಬುದರಲ್ಲಿ ಅವಳಲ್ಲಿ ಸಂದೇಹವಿಲ್ಲ 
(ಮುತ್ತೈದೆ. ೧೯೮);ಆಕಳಂಥಾ ಅತ್ತಿ ಗೋಕುಲದಂಥಾ ಮಾವ ಶ್ರೀಕೃಷ್ಣ 
ಸತಾ ಸತಿರಾಯನಿದ್ದರ ಸಾಕಿದಾ ತವರ ಮರತೇನ (ಗರತಿ.೭೧). 
[ಸತಿ 4 ರಾಯ] 
ಪತಿರುಣ (ನಾ). ಒಡೆಯನ ಖಣ ; ಸ್ವಾಮಿಯ ಹೆಂಗು : ಕೂಡೆ 
ವೈರಿಗಳ ಕೆಡಹಿ ಪತಿರುಣನ ನೀಗಾಡಿದರಧಟಿ ಬಿಲ್ಲವರು (ಕಂನವಿ.೧೯-೬೫). 
[ಪತ್ನಿ ೬ ರುಣ] 
ಪತಿನಂಚಕಿ ನಳ ನಕಕ : ಸಂಚಪತಿಯರೊ ಮೇಣಿನರು 
ಸತಿವಂಚಕಿಯಕೋ ಗ್ರೀಸ್ಮಕಾಲದ ಪಂಚತೆಯೊಳಾಲಿಂಗಿಸಿತು ದಿಗ್ದ ಧು 
ಗಳಂಬುದವ (ಕುವ್ಯಾಆ. ೧೯-೨೦). [ಪತ್ನಿ -- ವಂಚಕಿ] 
ಪತಿವಂತೆ (ನಾ). ಗಂಡನನ್ನು, ಳೃವಳು; ಸುಮಂಗಲಿ: ತನಗೆ ಕಠೋರ 
ಶಿಕ್ಷಣ ದೊರೆಯುತ್ತಿದ್ದ ಕಾಲದಲ್ಲಿಯೂ ತಾನು ಪತಿನಂತೆ ಎಂಬುದನ್ನು 
ಅವಳು ಮರೆತಿರಲಿಲ್ಲ (ಬಂಕಿನು. ೨೮೯). [ಪತ್ನಿ 4--ನಂತೆ] 
ಸತಿವತ್ನಿ (ನಾ). ಪತಿವಂತೆ : “ಸತ(ನಶ್ಲೀ))ನಾಮೆ ದಲ್‌ ಭರ್ತೃಸಂ 
ಯುತ್‌” (ನೆಸ್ತು'ಕೋ.೫೩-೬); “ಪತಿವ[ಪಾಠಾಂ.ಪ] ತ್ಲಿಯೆನಲೈಜೆಯಕ್ಕು? 
(ಮಂಗರಾ, ೮೯-೩). [ಸಂ.ಪತಿವತ್ತೀೀ] 
ಸತಿವುತ (ನಾ): ಸತಿಗೆ ಪತಿಯಲ್ಲಿರುವ ನಿಷ್ಮೆ, ಭಕ್ತಿ; ಹದಿಬದೆ 
ತನ; ಪಾತಿವ್ರತ್ಯ : ಈ ಧರೆಯೊಳ್‌ ನೆಗಟಿಕ್ತಿ ವಡೆದಿರ್ದ ಪತಿವ್ರತದುನ್ನ 
ತಿಕ್ಕೆ ತಾಂ ಸಾಧನೆವೋಯ್ತು ಮುಂ ಸೆಗಲ್ಕ ಿರೆಂಧತಿಯೊಳ (ಎಕ; ೪, 
ಫಿ. ೧೧೨ ; ಸು. 1220), [ಸಂ.] 
ಸತಿವುತತ್ವ (ನಾ). -ಪತಿವ್ರತ: ನಿನ್ನ, . . ನಿರ್ಭನ್ನತೆಯ ಪತಿವ್ರತಜ್ಞ 
ವನು ಪರಿಕಿಪೆನೆನುತ ನನ್ನಿ ಯಿಂಂ ಬರಿಸಿದೆನು (ನನನ್ನೋ.೯-೪೫). [ಸಂ.] 
ಸತಿವುತಸ್ಥೆ (ನಾ).ಪಾತಿವ್ರ ಪ್ರತ್ಯವುಳ್ಳ ವಳು; ಪತಿವ್ರತೆ; ಸಾಧ್ವಿ: ಎಸೆವ 
ಪತಿವ್ರತಸ್ಥೆ ದಮಯಂತಿ ಮನಃಪ್ರಿಯನಂ ವಿಚಾರಸಲ್‌ ದೆಸೆದೆಸೆಗಳ್ಳಿ 
ಭೂಸುರ ವೇಷದ ಚಾರರನಟ್ಟಿ ದಳ್‌ (ನಳಚಂ, ೬೫೩). 
[ಸಂ ಸ್ರ ತಸ್ಮಾ] 
ಪತಿ ವ್ರುತಾಗುಣ(ನಾ). ಎಪತಿಬ್ರತಾಗೆಣ: ದಿನ್ಶಮುನಿಪುಂಗವ[ರಂ] 
ಬಗೆದೀರ್ಪಿನಂ ನಿಜಾತ್ಯಂತಪತಿವ್ರ ತಾಗುಣದಿನರ್ಚಿಸಿ ಮೆಚ್ಚಿಸು ನೀಂ 
(ಪಂಪಭಾ, ೧-೧೧೪); ಸಂದ ಪತಿವ್ರ ತಾಗುಣನಿಭೂಸಣದಿಂ ನೆಗಟ್ಗಬ್ಬಲಬ್ಬೆ 
ತಾಯ್‌ (ಅಜಿಪು,೧೨-೪೮). [ಸಂ.] 
ಪತಿವುಠಾಚರಣ (ನಾ). ಪಾತಿವ್ರತ್ಯ ದ ಆಚರಣೆ; ಪತಿವ್ರತೆಯ 
ನಡವಳಿಕೆ : ನಧುರೋಹಿಣಿ ಬೆನ್ನೊ ಕ ಬಂದಂದಮನಾತ್ಮನಲ್ಲಭನೊ. 
ಳಾದನುರಕ್ತತೆಯಂ ಮುಹತ್ವನುಂ ಸಂಡ ಪತಿವ್ರತಾಚರಣನುಂ ಯಜು 
ವೃತ್ತಿಯನಂದು ಭಾವಿಸುತ್ತೊಂದುನುನೆಂದಳಿಲ್ಲ ಬಟಿಕಿಯಂ ಸಿರಿದುಂ 
ತನಗಾದ ಲಜ್ಜೆ ಯಂ (ಕಾದಂಉ.೮೧೫). [ಸಂ.] 
ಪೆತಿವುತಾಧರ್ನು (ನಾ). ಪತಿವ್ರತೆಯ ಧರ್ಮ; ಹದಿಬಜಿತನ: 
ಪತಿವ್ರತಾಧರ್ಮುನುಂ ಕೈ ಕೊಂಡು, ನಿಯಮನಜ್ರದೊಳಿಂದ್ರಿಯಂಗಳಂ 
ಬಿಗಿದು-ದೃ ಢನುನದಿ, ಸೇರಿನ ನಿನ್ನನ್‌ (ಶ್ರೀಂಾನಾ, ೮೮-೨೭೪), [ಸಂ.] 
ಪೆತಿವ್ರು ತಾಭಾವ (ನಾ). ಎಸತಿಬ್ರತಾಗುಣ : ನಿನ್ನ ಚರಿತನೆ ಪುಣ್ಯ 
ಚರಿತವು ನಿನ್ನ ನೆನೆದಂಗನೆಗೆ ಬಹುದು ಪತಿವ, ವ್ರತಾಭಾನ(ಕುನ್ಯಾಆ.೧೬-೫೨); 


೫೧೯೦ 


30 


40 


45 


ಸತಿಸೇವೆ 


ಪತಿಭಕ್ತೆಯಾದರೆ ತನ್ನ ಪತಿಗೆ ಸರ್ವೋಸಪಚಾರಂಗಳ ಮಾಡಿ... ಆತ 
ನುಂಡು ನಾಕ್ಕುದನುಂಬುನೇ ಸತಿಪ್ರತಾಭಾವ (ಸಿದ್ಧೇನ, ೭೭-೨೨೬): 
'ಅನಸೂಯಾದೇನಿ ಪತಿಪ್ರತೆಯಾಗಿ ಶಿನನ ಕೃಪೆಯ, ಪಡೆದಳೆಂಬುದ 
ಅರುಂಧತಿ ಕೇಳಿ, ತಾನು ಸತ್ರ ತಾಭಾವದಿಂದ ಜನ ಪೂಜಿಸುತ್ತ ಹಿಮಾ 
ಚಲದಲ್ಲಿರಲು (ಭೈರಸೂ. 11, ೬೬). [ಸಂ.] 
ಪೆತಿವ್ರ ತಾಲಿಂಗ ಜಾ). [ಜೈನ] ಮುನಿಗಳ ಯೋಗಸಾಧನೆಯ 
ಒಂದು ವಿಧ: ಸ್ಟ್ರೀಲಿಂಗಂ ಸರಸ್ವತಿಲಿಂಗಮೆಂದುಂ ಪತಿವ್ರತಾಲಿಂಗ 
ಮೆಂದುಂ ಆ ಹ ಅರಿಂಜಯಲಿಂಗಮೆಂದುಂ ಹರಾ 
ಲಿಂಗಮಕ್ಟುಮವಜಕೊಳ್‌ * ಪತಿಪ್ರತಾಲಿಂಗಂ ನಿಕಲ್ಪಯೋಗ 
ಸಾಧನಂ (ಚಾವುಂಪು. ೨೨೨). "ಕೇಶಪ್ರ ತಿಲಿಂಗ' ಪರಾ. [ಸಂ] 
ಸತಿವುತಿಕೆ,ನತಿವುತಿಕ್ಸೆ (ನಾ). ಎಪತಿವುತ: ಸತಿಯರ್ಪತಿವ್ರತಿಕೆಯೆಂ 
ನಂಬಿಯಲಗನಿಕ್ಕಿ ತೊಟಕಿಯೆಯಂಂ ಕುಂಟಿಣಿಯರ್‌ ಸೋಲ್ತ ಸನಿಗಂಡು 
ಬೇಟಿಕ್ಕೆ ಕಂಟಿಕರಾದೆವೆಂದು ನೀಕರಿಸೆಯುಂ. (ಅರ್ಧನೇ. ೫-೨ ನ), 
ಪತಿಪ್ರತಿಕ್ಕೆ: ಆಯಂಗೆಟ್ಟು ಪತಿವ್ರತಿಕೈಯಳವಂ ತಾಂ ಸುಟ್ಟು... 
ಕಳಂಕಮಾಗೆ ಕುಲಮುುಂ ಪೋನಿಂದರೀನೊಳ್ಳ ತೇ. ಶ್ರೀಯಖಂ ರೂಪು 
ಮುದೇವುದಯ್ಯೂ ಸಿರಿಗಂ ಶೀಲಕ್ಕ ಮೋನಂತರಂ (ಹ, ೨ಿ೨ಿಅ-೩೮). 
[ಸಂಸ್ತೆ ತ4-ಇಕೆ] 
ಸಶಿವ್ರತಿಕ್ಕೆ "ಪತಿವ್ರತಿಕೆ' ಕೋ. 
ಪತಿವ್ರತೆ (ನಾ). ಸತಿಸೇನೆಯೇ ವ್ರತವಾಗಿ ಉಳ್ಳವಳು ; ಗರತಿ; 
ಸಾಧ್ವಿ: : “ಕುಲವಧು ಸಾಧ್ವಿ ಸತಿವ್ರ ತೆ ಕಾತ್‌ ಸತಿ ಚರಿತ್ರ: ನತ 
ಯಕ್ಕುಂ” (ವಸ್ತು ಕೋ. ೫೨-೪); ಆರತ ಪತಿವ್ರತೆ ಕಯಸೆತ್ರಡಳ್‌ 
ತೊಡುಗೆಗಳ್ಲೆ ಕರಮರ್ಥಿನಿ ರೂಪಿನ ಕಣಿ ಸೂಬೀಕನೆರಾಯ್ಲೊ ನಿಪುಣ 
ವಿಂಥುನಾಲಯಾದಿಮುದ್ರೆ ₹ಕ್ಕ್ಯಾಣಂ (ಜಾತತಿ. ೧೯-೭); ಪತಿಯಿಂ ಸಿಂಬಡಿ 
ನೊಳ್‌ ಪತಿವ್ರತೆ ಬೇಜಕೊಂದುಂಟಿ ಕೃತ್ಯಂ ವಿರಾಗತೆಯಂಂ ಮೇಣ 
ತದನುಪ, ಪ್ರಯಾಣವಿಧಿಯಂಂ ತಾವಲ್ಲದೆ(ಕಾನ: ವ್ಯಾನ, ೭೦೬); ಸರಮಪತಿವ್ರತೆಗೆ 
ಗಂಡನೊಬ್ಬ (ಬಸವ, ೬೧೫). [ಸಂ. ಪತಿನ ವ್ರತಾ] 
ಸತಿವುತೆತನ(ನ್ರಾ). ಸಾಧ್ವಿಯ.ಗುಣ : ವರಸಂಪದದಿಂ ಸಿರಿಯಂ. .. 
ಪತಿವ್ರ ತೆತನದಿಂ ನಿರುತಮುರು ಂಧತಿಯೆಂ ಪೋಲ್ಡಿ। ರುತಿರ್ಪಳ್‌ ಕೀರ್ತಿವೆತ್ತು 
ಚಿಗಳಿ ಮುಂದದಿಂ (ಕ್ರಿ ಪುನಿ. ೧೦-೪). [ಪತಿವ್ರತೆ 4--ತನ] 
ಪತಿಶುಶ್ರೂಸೆ (ನಾ). ಗಂಡನ ಸೇವೆ -ಉಪಚಾರ : ಪತಿನಾದ 
ಭಕ್ತೆ ಯರೆನಿಸಿ [ಬಣ್ಣ ನೆ] ವೆತ್ತ ಸತಿಯರೊಲಿದು. ಸಮನಿಸುವ ಪತಿ 
ಶುಶ್ರೂಷೆಯ ಬಗೆಯನಚಿಕಿತು ಸಂಗತಿಗೈ ದದನು ಬಣ್ಣಿ ಪೆನು (ಹಬಬ, ೩-೩). 
[ಪತ್ತಿ -- ಶುಶ್ರೂಷೆ] 
ಪತಿಸದನ (ನಾ). ಗಂಡನ ಮನೆ ; ಸತಿಗೃಹ : ಹೊಕ್ಕ ಪತಿಸದನದಲಿ 
ಸುಖ ಶಾಂತಿ' ಇರದೆ, ಸೊಕ್ಕಿ ' ಕುಳಿತಳು ಕೋಗರಕ್ಕಸಿಯು ಶಿರದೆ 
(ಕಎಫು. ೩೪-೨). [ಸತ್ನಿ-ಸದನ] 
ಸತಿಸದ್ಮ (ನಾ). - ಪತಿಸದನ : ಅ ಶಕುಂತಳೆ ಪತಿಸದ್ಮಕೈದಿದಸಳಾಕೆಗ 
ನುಜ್ಜೆಯನೀವುದೆಲ್ಲರುಂ (ಉಾಕುಂತ, ೫೩-೮೬). [ಪತಿ ಸದ್ಮ] 
ಪತಿಸನ್ನಿಧಿ (ನಾ). ಗಂಡನ ಸಮಿಖಾಪ, ಹತ್ತಿರ: ಕನ್ನೆ ಪೆರನೊಡನೆ 
ಗಡ ಪತಿಸನ್ನಿ ಧಿಗಿಂದವಳ ಕಳುಹಿ ನಿರ್ಮಲವಾದತ್ತೆನ್ನಯ ಮಾನಸಮಾದಂ 
ತನ್ನಯ ಬಳಿಯಿಟ್ಟೊ ಡವೆಯ ಮುಗುಳಿತ್ತನವೊರ್ಲ (ಕುಂತ, ೫೯-೧೦೦), 
[ಪೆತ್ಮಿ -- ಸನ್ನಿಧಿ] 
ಪತಿಸೇನೆ' (ನಾ). ಗಂಡನ ಸೇವೆ, ಉಪಚಾರ: ಪತಿಸೇನೆಯೊಳಂತು 
ಪಸಿದ ಪಾರ್ನನ ಮಜಕಿದತಿ ನಿಳಂಬನನಾಚರಿಸೆ ಸತಿಯರ ಧರ್ಮದ ಸಾರನನ 
ಅಯದೆ ಖತಿಗೊಂಡು ಮಂನಿಗಳಪಿದನು (ಹವಿಬ, ೨-೩೯). 
[ಸತ್ಯ ಸೇವೆ] 


ಪತಿಹಿತ 


ಪತಿಹಿತ(ನಾ).೧.ಸ್ವಾಮಿಯ ಹಿತ; ಒಡೆಯನ ಒಳಿತು: ಬಸನಂ ಪತಿ 
ಹಿತದಲ್ಲಿಯೆ . . . ಬಸನಂ ನೋಂಪಿಗಳಲ್ಲಿಯೆ ಬಸನಂಗಳು ಶಾಸ್ತಿ ದೇವಿ 
ಯೊಳು ಪೆಜಿಮೊಳವೆ (ಎಕ. ೪, ಹಾಸನ. ೧೧೬-೩೪; 1123); ಪತಿಹಿತಂ 
ಪೌರಜನದುತ್ಸವಂ, ದೇಶದುನ್ನತಿ. . . ಪುಣ್ಯಸೀತಿಸಂತತಿಗಳೆಬ್ಲಂ ನೆರೆದು 
ರೂಪಾದುದೆಂಬಂತೆ ಮತಿನಂತ ಸತ್ಯಕೀರ್ತಿಯೆನಿಪ್ಪ ನೇಕಪ್ರ ಧಾನನಾ 
ಭೂಮಿಸತಿಗೆ (ಹಚಕಾ.೧-೪೬). ೨.ಸ್ವಾಮಿಯ ಹಿತವನ್ನು ಬಯಸು 
ನನನು; ಒಡೆಯನಿಗೆ ಒಳ್ಳೆಯದನ್ನು ಂಟುಮಾಡುವವನು : ಪತಿ 
ಹಿತನಂಜನಾತನಯನಾ ಪನನಾತ್ಮಜಸಿಂ ಬಗೇಶ್ವರಂ ಪತಿಹಿತನಾ ಮರುತ್ತ 
ನಯನಿಂ ಖಗರಾಜನಿನರ್ಕನಂದನಂ ಪತಿಹಿತನಾ ಮರುತ್ತ ನೆಯನಿಂ ಖಗರಾಜ 
ನಿನರ್ಕಜಾತನಿಂ ಪತಿಹಿತನೀತನೆಂದು ಪೊಗಬ್ಗುಂ 
ರಾಜನಂ (ಸಂಚತಂ. ೩೧೨-೧); ನಾನಾಯಂ ಧವಿಶಾರದನ ಭರಿತಥೈರ್ಯನ 
ಪತಿಹಿತನ. , , ಸೇನಾಪತಿಯ ಮಾಡುವುದು (ಕುನ್ಯಾಉ. ೪-೮೮). 

ಸತಿಹಿತಚರಿತ- ಒಡೆಯನ ಹಿತವನ್ನು ಬಯಸುವವನು; ಒಂದು 

ಬಿರುದು :ಪರಸೈನ್ಯಜಳಧಿ ಸಂಜಾತ ಜಯಶ್ರೀ ಪತಿ ಪತಿಹಿತಚರಿತಂ ಶ್ರೀಪತಿ 
ದಣ್ನಾ ಧಿನಾಥನೆಸೆದಂ ಧರೆಯೊಳನ (ಸೌಇಇ, ೫%; ೭೪-೬; 1112). 
ಪತಿಹಿತನಿಧಿ - ಒಡೆಯನ ಹಿತನೇ ನಿಧಿಯಾಗುಳ್ಳ ವನು; ಒಂದು 
ಬಿರುದು : ಪರಮುಗುಣರತ್ನ ನೆನಿಸಿದ ಸಿರಿಪತಿ ದಣ್ಮಾ ಧಿನಾಥತಿಳಕನೆ 
ಸುಜನಾಭರಣನ ಮಯ್ಲೂನನೆಸೆದಂ ಪ[ತಿ]ಹಿತನಿಧಿ ನೆಗರ್ದ್ನನನ್ತದಣ್ಣಾ 
ಧೀಶ (ಸೌಇಇ. 20, ೭೪-೨೧. 1112). ಪತಿಹಿತವೈನತೇಯ - ಸ್ವಾಮಿಗೆ 
ಹಿತವನ್ನು ಬಯಸುವುದರಲ್ಲಿ ಗರುಡನಂತಿರುವವನು ; ಒಂದು 
ಬಿರುದು: ಮಹಾಪ್ರಚಣ್ಣದಣ್ಣನಾಯಕಂ . . . ಪತಿಹಿತವೈನತೇಯಂ. 
ಶೌಚಾಂಜನೇಯಂ (ಸೌಇಇ. ೫೫, ೪೬-೨೧ ; 1072) ; ಪ್ರತಾಪಸಹಾಯಂ 
ಪತಿಹಿತವೈನತೇಯಂ ಪಿಸುಣರ ಗಣ್ಣಂ .. . ನಾಮಾದಿ ಸಮಸ್ತೃಪ್ರಶಸ್ತಿ 
ಸಹಿತಂ ಶ್ರೀಮದ್ಧಣ್ಣ ನಾಯಕಂ ಬರ್ಮ್ಮದೇವಂ (ಎಕ. ೪11, ಶಿಕಾರಿ. 
೧೨೪-೧೪; 1077). [ಪತ್ನಿ 4 ಹಿತ] 

ಸತಿಹಿತವ(ನಾ). ಯಜಮಾನನಿಗೆ ಹಿತವನ್ನು ಬಯಸುವ ವ್ಯಕ್ತಿ: 
ಪತಿಹಿತವರೆನಿಪ ಸಚಿವರ ಸತಿಯರ್‌ ನಾಲ್ವರ ಮುಹೋತ್ಸನಂ ಮಿಗೆ 
ದೈವಸ್ಥಿತಿಯಿಂ ಪುತ್ರರನೆರಣೆರಡಂ ತಿಂಗಳಿಂ ಹಿಂಚಿ ಪಡೆದರ್‌ (ದಶಕು. 
೨-೩೫). [ಪತ್ಕಿ-ಹಿತವ] 

ಪತಿಹಿತನೆ (ನಾ). ಸತಿಗೆ ಹಿತವನ್ನು ಬಯಸುವವಳು; ಪತಿವ್ರತೆ; 
ಸಾಧ್ವಿ: ಗಂಗೆ ಹೆಚ್ಚಿ ದಳು ನರಕಿಗಳು ತನ್ನೊಳಗೆ ತೊಳೆದ ದೋಸ ತವಿ 
ಲಾದುದಿಂದು ಪತಿಹಿತನೆಯಹ ಸು ಜಿತಿಯನೃತನನಲಯದನನೀಶನುಭಯ 
ಕುಲಶುದ್ಧನಹ ಕುವರನೀ ಸ್ವಾಮಿಹಿತನನಹ ಮಂತ್ರಿಯ ಸೋಂಕು 
ತನಗೆ ಕೈಸಾರ್ದುದೆಂದು(ಹಚಕಾ.೧೦-೩೨). [ಸತಿ + ಹಿತವೆ] 

ಸತಿಹಿತಾಚಾರೆ (ನಾ). ಪತಿಹಿತವೆ : ಜನಕಂ ತಾಂ ದಾಸಿರಾಜಂ 
ಜನನಿ ಪತಿಹಿತಾಚಾರೆ ದುಗ್ಗಬ್ಬೆ (ಹೌ. XX, ೧೪೪-೨೪ ; 1166). 

[ಪತಿಹಿತ ೬ ಆಚಾರ -ಎ] 

ಪತಿಹಿತಿಕ್ಕೆ (ನಾ). ಸ್ವಾಮಿಯ ಹಿತವನ್ನು ಬಯಸುವಿಕೆ ; 
ಸ್ವಾಮಿಭಕ್ತಿ 2. ಅಳವಜಕಿವು ನನ್ನಿ ಪೆಂಪಸ್ಸಳಿತಗುಣಂ ಪತಿಹಿತಿಕ್ಕೆ 
ಯೆಂಂಬಿವು ಕನ್ನೊಳ್ಳೆಳದು ಪುದಿದಿರೆ ಸುಪುತ್ರ 8 ಕುಳದೀಪಕನೆನಿಸಿ ಚಾನ 
ವೆಗ್ಗಣೆ ನೆಗಟ್ಬಿಂ (ಎಕ. ೪, ಮೆಂಜರಾ. ೪೫-೧: ಸು, 10307). 

[ಪತಿಹಿತ 4 -ಇಕ್ಕೈ(-ಆ.-ಇಕೆ)] 

ಪತಿಹಿತೆ (ನಾ). - ಸತಿಹಿತವೆ : ಪತಿಯ ಕಳಂಕನುನಾತ್ಮದ್ಭೂತಿಯಿಂದಪ 
ಹರಿಸಳೆನ್ನು ರೋಹಿಣಿಯಂ ಪತಿಹಿತೆ ಶಾಸ್ತ್ರ ಲದೇನಿಯಸಿತಕೀರ್ತ್ತಿ 
ಜ್ಯೋತ್ಸ್ನೆ ಸಂತತಂ ನಗುತಿಕ್ಕ್ಟ್ಯು(ಎಕ. ೪, ಹಾಸನ, ೧೧೬-೩೫; 1123); 
ಪತಿಹಿತೆಯರೆನಿಸ ಸಕಿಯನರತಿದುರ್ಲಭಮೆಂದುಮಿಂತುಮಲ್ಲದೆ ಕುಲಟಾತತಿ 


ಸಲೆ ದುರ್ಗನನುರ್ವ | ; 


೫೧೯೧ 


20 


25 


30 


335 


40 


45 


ಪತ್ತನಾಜೆ 


ಸುಲಭಂ ಸುಸ್ಸರ್ಶಮದತಿದುರ್ಲಭನುಂತೆ ಕಾಜದೇಂ  ದುರ್ಲಲಭಮೇ 
(ಪುರ್ಶ್ವಪು, ೩-೧೦೯) ; ಪತಿಹಿತೆಯಂ ರತಿಯೊಳಂ ಪತಿಯೊಳ್‌ .ಪೆಣಗು 
ನಂತೆ (ಸತಿಲ. ೫-೫೭). [ಪತಿಹಿತ---ಎ್ಯ] 

ಪತಿಹೀನೆ (ನಾ). ಗಂಡನಿಲ್ಲದವಳು ; ಪತಿಯನ್ನು ಕಳೆದುಕೊಂಡ 
ವಳು: “ನೋಟ ಇ ಪತಿಹೀನೆ?” (ಶಾಶಕೃ. ೯೪). [ಸೆಂ ಪತಿಹೀನಾ] 

ಫೆತುಮೆ "ಸಡಿಮೆ' ನೋ. 

ಪತೂರ, ಸತೂರ್ಯ(ನಾ).ಒಂದು ಬಗೆಯ ಸಸ್ಯ; ಹೊನ್ನಗನ್ನೈ : 
“ಪತೂರಃ, ಪತೂರ್ಯಃ- ಈಯೆರಡು ಹೊನ್ನಗನ್ನೆಗ (ಓಷಧ. ೯೧). 
ಸತೂರ್ಯ : ಮೇಲಿನ ಪ್ರಯೋಗವನ್ನು ಕೋಡಿ. 

[ಆಸಂ. ಸತ್ತೂರ] 

ಪತೂರ್ಯ "ಪತೂರ' ನೋ. 

ಪತ್ಯರಿಸು "ಸತಿಕರಿಸು' ನೋ. 

ಪತ್ತ, ಪತ್ಯ (ನಾ). ಪಾತ್ರೆ; "ಭಾಂಡ: ಯಾರ ಕಾಲನೊರಸುನೆ 
ಯಾರ ಹಾಸ ಹಾಸುವೆ? ಯಾರ ಪತ್ತ ಚೀನರನೆತ್ತಿ ಹಿಡಿವೆ? (ವೈ 
೭೭-೩೪೬), ಪೆತ್ಯ : ಇಲ್ಲೇ ಒಂದಿಷ್ಟು ಬೂಂದಿ, ಪಕೋಡ ಮಾಡಿಸಿ 
ಗೂಡೇಲಿ ತುಂಬಿಸಿ ತೆಗೆದುಕೊಂಡು ಹೋಗಬಾರದೇ ! ಅಲ್ಲಿ ಸತಗಳಿದ್ದೇ 
ಇನೆ. ತುಂಬಿದಾ ಇಟ್ಟಿ! (ಬನಾರಿ. ೮೭). [ ಪ್ರಾ. ಪತ್ತ. /ಸೆಂ.ಪಾತ್ರ] 

ಪತ್ತ್ಯ "ಸತ್ತರ;' ನೋ. 

ಪತ್ತಂಡ (ನಾ). ಒಬ್ಬಾತನ ಹೆಸರು (?) : ಅನ್ಮುಳೆಯ ಪತ್ತಣ್ಣ 
ತೆಹುವ ಆಯನ್ನ್ನಉು ಭತ್ತ ಪಡೆಯಂ ಯಿಂದಕ್ಕೆ ಸಾಕ್ಷಿ ಮುಗುಳಿ ಚಣ್ಣ 
ಯೂರ ಪಲ್ಮಾಡಿ ಅಮ್ಮಾಳೆ ಕಿರಿಯ ಮುಗುಳಿ ಮುಂಬಕೆವಳ್ಳಿ ನಲ್ಲೂರು 
ಮಾಗುಣ್ಣ ತೇಗುರು ಆರಮಣ್ಣ ೦ ಬಿಟ್ಟಿ (ಎಕ. ೪1, ಚಿಕ್ಕಮ, ೪೨-೧೭; 
959). [ಗ್ರ 

ಪತ್ತಣ (ನಾ). ಪಟ್ಟಣ; ನಗರ: ಹರಿಯ ಪತ್ತಣಕೆ ದೂರ್ವಾಸ 
ಬಂದು ಹರಿಯೆರಮನೆಗೆ ಬಿತ್ತರದಿ ಸೋಗಿ ಭಿಕ್ಪಾನ್ನನಂ ಯೋಜಿಸಲ್‌ 
(ಏಕೋಪು, ೧೧-೬೭), "ಪಟ್ಟಿಣ' ಸರಾ. [-ಸೆಂ. ಪತ್ತನ] 

ಪತ್ತನ(ನಾ). ನಗರ;ಪುರ ; ॥“ಬಂಡಿಗಳಲ್ಲಾಗಲಿ ನಾವೆಗಳಲ್ಲಾ 
ಗಲಿ ಪ್ರಯಾಣ ಮಾಡಿ ಸೇರಬಹುದಾದ ಪುರ'(ನಡ್ಡಾರಾ, ಸಪ್ಪಣಿ. 
೧೯೯); “ಪತ್ತೆನಂ, ಅಧಿಸ್ಮಾನಂ, ನಿಗಮಃ . . . ಪುರಂ, ಪುರೀ 
ಈ ೧೧ ಪಟ್ಟಿಣಂ” (ಹಲಾಯು, ೪೮-೧೩೦) ; ಗ್ರಾಮು ನಗರ ಖೇಡ 
ಖರ್ವಡ ' ಮಡಂಬ ಪತ್ತನ ದ್ರೊ(ಣಾಮುಂಖಂಗಳಂ ವಿಹಾರಿಸುತ್ತಂ 
ಬರ್ಪೊರಾ ವಾರಣಾಸಿಗೆ ನಂದು ಸಗರ 
ಚಕ್ರ್ರೇಶ್ವರಂ ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪತ್ತನ ದ್ರೋಣಾ 
ಮುಖ ಸಂವಾಹನ... ಅಸ್ಟಾದಶನಿಷಯ ಭಾಷಾಸಮನ್ವಿತನಪರಿವೃ ತ 
ಸಟ್ಟಿ ೦ಡಭರಿತಮಪ್ಪ ಭರತನುಂ ಭರತನಂತೇಕಚ್ಛ ತ್ರಚ್ಛಾಯಾಯ” ಸುಂ 
ಆಜ್ಞಾವಿಧೇಯೆನುಂನುಂ ಮಾಡಿ (ಅಜಿಪು. ೧೦-೧ ವ); ಖೇ! “ಟಿ 
ಮಟಿಂಬ ಪತ್ತನ ಜ್ರೋಣಾಮುಂಖ ಸಂನಾಹನಿಚಯನಿಚಿತನು- . , . 
ಮನೋಹರಮಂನಮೆನಿಸಿದ ಭರತಕ್ಷೇತ್ರದ ಮಧ್ಯದೊಳ್‌  ಮಧ್ಯದೇಶ 
ಮಂಂಟು (ಜಗವಿ. ೨-೧ ನ) ; ವಿನುತ ಹಂಸಾವಳಿಯೆ ನದಿಗಳಿಂ. . , 
ಅಹಿತನಿಧುರಾಹುನೆನಿಪ ಬಿರುದಿನ ಕೇತುಮಯ ಪತ್ತ ನಂಗಳಿಂ ದೇಶಂ 
ನನಗ್ರಹಾತ್ಮಕವೆನಿಸಿತು (ಭಾನಚಿಂ. ೨-೬). [ಸಂ.] 

ಪತ್ತನಾಜೆ (ನಾ). (ಕರಾ) ಸೌರಮಾನದ ಎರಡನೆಯ ತಿಂಗಳಿನ 
ಹತ್ತನೆಯ ದಿನ; ವೃಷಭಮಾಸದ ಹತ್ತನೆಯ ದಿನ: ಈ 
ನರುಷದ ಜಾತ್ರೆ ಮುಗಿದೊಡನೆ ಪತ್ತ ನಾಜೆಗೇ ನಮ್ಮ ಹೂವಯ್ಯ ನಿಂದ 
ಗಜ್ಜೆಗಳನ್ನು ಬಿಡಿಸಿ ಥೋಮಸನಿಗೆ ಗೇಣಿಗೆ ಕೊಟ್ಟು ಬಿಡುವ (ನೆಲನ. 

[ ತುಳು... ಪತ್ತ ನಾಜಿ, ಪತ್ತನಜೆ, ಪತ್ತನದ್ಯ] 


ಖಿ. 


(ನಡ್ಡಾ ರಾ, ೧೦೨-೧೬) ; 


೩೭). 


ಪತ್ತರ, 


fl 


ಪತ್ತರ,, ಸತ್ತ್ಯ, ಪತ್ತಿ (ನಾ). ೧. ಓಲೆ; ಪತ್ರ: ತಿಟ್ಟನ ಮೇಲೆ 

ಕುತುಕೊಂಡು (ಒಳ್ಳೆ) ಸತ್ತರ ಓದೋನೇ . . , ನಮ್ಮೂರ ಗೋವಿನ 

ಸೆರೆಗಳ ಬಿಡಿಸಯ್ಯಾ (ನಾಸೆದ. ೧೩೫). ಸತ್ತ: ೧. “ಪತ್ತ್ಯತ್ತಿ)-- 

ಪತ್ರ ಇಎಲೆ, ಓಲೆ(ತದ್ಧ ಕೋ. ೨೪). ೨. ಎಲೆ; ಪರ್ಣ: ಮೇಲಿನ 
"ತದ್ಭೃಕೋ' ಪ್ರಯೋಗವನ್ನು ನೋಡಿ. ಪತ್ತಿ, : ಮೇಲಿನ 
"ತದ್ಭಕೋ' ಪ್ರಯೋಗವನ್ನು ನೋಡಿ. 

[<ಪ್ರಾ. ಪತ್ತ ./ಸಂ. ಪತ್ರ] 

ಪತ್ತರ್ಯ "ಪತ್ತಿರಿ” ನೋ. 

ಪತ್ತಲ, ಸತ್ತಲು, ಪಾತಳು (ನಾ). ಒಂದು ಬಗೆಯ ತೆಳುವಾದ 
ಸೀರೆ: ಬಿಳಿಯ ಸತ್ತ ಲವುಟ್ಟು ಕೆಂಪು ರನಕೆಯ ತೊಟ್ಟು ನೊಸಲಿನಲಿ 
ತಾರಗೆಯ ತಿಲಕವಿಟ್ಟು (ಕನಸೆ. ೧೬-೧) ; ಯಶೋದ ಬೇಕೆ ಮಾತಿಲ್ಲದೆ, 
ಪತ್ತಲ ಕೂಡ ಬದಲಿಸದೆ ಚಿಕ್ಕಪ್ಪ ನನ್ನ ನುಸರಿಸಿದಳು. (ವಾತ್ಸಲ್ಯ. ೩೮); 
ಉಡುವುದು ಬಿಳಿಯ ಹೊಳಿಹೊಳೆಯಸನ ರೇಶಿಮೆ ಪತ್ತಲ (ಸಾಹೇಬ್‌. 
೩೦). ಹತ್ತಲು : ಅಂದು ಗುಲಾಬಿ ಪತ್ತಲು ಉಟ್ಟಿದ್ದಳು (ಚೆಂದುಟಿ, 
೬೬) ; ಖನ್ನಿ ಸಾರ್ನತಿದೇವಿಗೆ ಎಣ್ಣಿ ಪತ್ತ ಲುಡಿಸಿ ಸೋಬಾನ ಪಾಡ್ಯಾ 
ರಲ್ಲ (ವ ಗ ೬). ಪಾತಳು: ಓರಣವಾಗಿ ಗೌರವರ್ಣದ ಮೈಗೆ ಬಿಗಿಯಾಗಿ 

ಒರಗಿದ ಒಂದು ಪಾತಳು (ಮುಂಗಾಪು. ೩೦). [£-ಮರಾ. ಪಾತಳ್‌] 

ಪೆತ್ತಲು "ಪತ್ತಲ' ನೋ. 

ಸತ್ತವಂದ (ನಾ). ಒಂದು ಬಗೆಯ ಸಸ್ಯ : ಕ(ತಿ)ರುಳಿಗೆ ಕಾಗೆಡೊಂಡೆ 
ಯಜದೊಂಡೆ ಪುನರ್ನವಿ ಪತ್ತವಂದನೀಶ್ವರಿ . . . ಕಾತರಿಕೆಯೆನಿಪ್ಪಿ ನಂ 
ಮುಧಂಯಂಂತಂ ಫೃತಕರ್ಪಟಿ ಶುಲ್ಪ ನಾಗಲೋಹರಜಮನಟ್ಟು ಕಟ್ಟಿ 
ಕಳೆದಿಕ್ಕುಗುಮಾವಗಮಸ್ಥಿವೃದ್ಧಿಯಂ(ಲೋಕೋಪ.೯-೧೨೯);“ಪತಂಗದ 
ಮರನ ಬದನಿಗೆ” (ಲೋಕೋಪ. ಟೀಕು. [?] 

ಪತ್ತಳ (ನಾ). (?): ಫಳನಳಿಯಂ ಕಟ್ಟ ಕಸ್ತುರಿ ಛಳೆಯ ಕುಂಕುವು 
ನಮ್ಮ ಶ್ರೀಖಂಡ ಪತ್ತಳನ ವಿಶ್ರಿಸಿದ ಮಂಟಿಸಂ `ಚಿಲ್ವಾಯ್ತು ಕೃತ್ತಿ 
ವಾಸನ ಚರಕ್ಕೆ (ಲಿಂಗಪು, ೧೫-೪೮). [11 

ಪತ್ತಳಕರಣ "ಪತ್ತಳೆಕರಣ' ನೋ. 

ಪತ್ತಳಿಕೆ,, ಬತ್ತಲಿಕೆ, ಬತ್ತಳಿಕೆ, ಬತ್ತಳಿಗೆ (ನಾ). ಬಾಣಗಳನ್ನಿ 
ಡುವ ಕೋಶು--ಚೀಲ ತೂಣೀರ : “ಅಂಬಿನ ಪತ್ತಳಿಕೆ,ಕಲಾಪ, 
ತೂಣೀರೆ? (ನಾಚಿಲಾ. ಕಿ); ಕುಸುಮಶರಂ ತನ್ನ ಪುಷ್ಪಂಗಳೆಂಬ ಬಾಣಂ 
ಗಳಿಂ ತುಂಬಿದ ಪತ್ತಳಿಕೆಗಳನಲ್ಲಿ ತಂದಿರಿಸಿದನೆಂಬಂತೆ ಪಿರಿದಪ್ಪ ಪೂಗಳ 
ಬಳಗಮನೊಳಕೊಂಡಗುರ್ವುವಡೆದುರ್ವಿ ಕೊರ್ವಿ ಪರ್ನಿದ ಮ ತಲ್ಲಿಕಾವಲ್ಲೀ 
ನಲ್ಲರಿಗಳಿಂದತ್ಯಂತರಮಣೀಯ ಮಾಗಿರ್ದುದು. (ಬಾಧಪು. ೧-೧೦೯ ವ). 
ಬತ್ತಲಿಕೆ : ಭುಗುಭುಗು ಛಟಛಟಲೆಂದು ಲೋಚನದಿಂದೊಗೆದ 
ದಳ್ಳುರಿ ಸುತ್ತಿ ಸ್ಮರನ ಬಿಗಿದ ಬತ್ತ ಲಿಕೆ ಕರ್ಪುವಿಲ್ಲು ಸಹಿತೆ ಸುಟ್ಟುಗಿದುದು 
ಉರಿ ನಭಸ್ತಳಕೆ (ನೋಹತ. ೭-೩೯). ಬತ್ತಳಿಕೆ : ೧. ಮನ್ಮಥಭೂಪನು 
ತಿಳಿದು ಬಿಲು ಬತ್ತಳಿಕೆಗಳನಲಸೆ ತೊಂಡಗಿಳಿಗಳು ಚಂಚುವಂ ಮನೆಯೆ 
ಮೂಡಿತ್ತು ಯತುಸಂಧಿ (ಹಚಕಾ. ೩-೧೪); ನೃಪತಿಲಕ ಬತ್ತಳಿಕೆಯಲಿ 
ಸೆಳೆದನು ಹೂಡಿದನು ಶರನ (ಕುವ್ಯಾಕ ೧೧-೪೩); ವಿಶಿಖಹತಿಯಲಿ 
ನೊಂದು ಹಲೌಮೊಜಕಿ ದಸುರನುಗಿಜನು ಬತ್ತಳಿಕೆಯಿಂದಸನುನಯನ 
ಕಳಂಬನನು ಕಳವಳಿಸೆ ಸುರನಿಕರ (ಕೊರ. ೩-೬-೬೭) ; ಮಿಾನಕೇತನ 
ಬಾಣದ ಬತ್ತ ಳಿಕೆಯನೇನುಳಿಯದೆ ತಳೆದಂತೆ ಮಾನಿನಿಯೆನುಪಮುಜಾನು 
ಯುಗಳನಿಪ್ಪವು (ಅಂಜಚ. ೫-೧೨೫). ಬತ್ತೆಳಿಗೆ: ಬಿಲ್ಲು ತೀರು 
ಹೆದೆ ಬತ್ತ ಳಿಗೆ ಸೀಸಕ ನಜ್ರ ಕವಚ . . , ಮಯೂರಿ ಖೇಟಕ ಮುಂತಾದ 
ಶತ್ರು ಜಯಾತ್ಮರಕ್ಟಾದಿ ಸಾಧನನಿಶೇಷಂಗಳಿಂದಲುಂ (ವಿನೇಕ.೨೬೨). 

[ದೇ.॥ ತೆಲು. ಬತ್ತಳಿಕಬತ್ತಡಿಕ, ಬತ್ತಳಿ, ಬತ್ತ ಡಿ] 


೫೧೯೨ 


25 


35 


4 


ಪತ್ತಟಕಿ 


ಪತ್ತಳಿಕ್ಕೆ (ನಾ). ಕಾಗದ; ಪತ್ರಿಕೆ : 
ಮಕ್ಕು” (ನುಂಗ. ೧೦೫-೧೫); “ಪತ್ತಳಿಕೆ (ಪತ್ತಳೆ)--ಪತ್ರಿಕಾ? 
(ತೆದ್ದಕೋ. ೨೪). [ಪತ್ತ ಳೈ 4--ಇಕೆ] 

ಪತ್ತಳಿಗ (ನಾ). ಕಾಗದ, ಪತ್ರಗಳಲ್ಲಿ ವ್ಯವಹರಿಸುವನನು : 
ಸಾಲಿಗಂ, ಪಡನಂದಿಗಂ, ಪತ್ತಳಿಗಂ, ತೆಲ್ಲಿಗೆಂ(ಭಾಷಾಭೂ, ೧೭೩ ಪ್ರಯೋ). 

[ಪತ್ತಳಿ, 4-ಇಗ] 

ಪತ್ತಳೆ,, ಸತಳೆ, ಪತ್ಯಕ್ಕೆ (ನಾ). ೧. ಎಲೆ ; ಪತ್ರಾವಳಿ; ಹಚ್ಚಿ 
ದೆಲೆ: ಸರಿಪಾಕನಾದ ಮಾಂಸೋತ್ಕರನನದಂ ಮುತ್ತದೆಲೆಯ ಸತ್ತ ತ 
ಯೊಳಗಿಕ್ಕಿ ರದಾಗಳ್‌ ಮುಂದಿಟ್ಟ ರರಂಂದೆನ್ನನನೆ ಪಸಿದೆ ಉಣ್ಣೆ ನುತಿರ್ದಂ 


“ಪತ್ತ ಳಿಕೆಯೆನಲು ಕಾಗದ 


್ರಿಫವಿ. ೨೭-೧೨೪). ೨. ಕಾಗದ; ಸತ್ರ: "ಪತ್ತಳಿಕ್ಕೆ' 
ಸರಾ. ೩. ಅಧಿಕಾರಪತ್ರ; ಶ್ರೀಮುಖ: ಕಾಮ ದೇವ 
ನಿತ್ತಂ ಮಧು ಸೆತ್ತನೀ ನೆಲನನಿಂತಿದು. ಸತ್ತಳಿ[ನಾಣಂ.ಪತ್ತೆಳೆ, 


ಪೆತ್ತಳೆ, ಪೆತ್ತಿಳೆ]ಯೆಂದು ಸಾಜುನಂದಂ ಮಿಗೆ ಕರ್ಚಿ ಪಾಲದುವು ಕೆಂದ 
೪ರಂ ಗಿಳಿನಿಂಡಿನೋಳಿಗಳ್‌ (ಸಂಸಭಾ. ೫-೩೧); ಉದಾನದೇಶಮನಾಳ 
ಲೆಂದು ಕಾಮೆನ ಕೆಯ್ಯೊಳ್‌ ತೊಳಗಿದ ಪತ್ತಳೆಯಂ ಕೊಂಡು ಜಾದಂ 
ತೊಡೆದಂತೆ. ತಳಿರ್ತಶೋಕೆಗಳಿಂ (ಅರ್ಥನೇ. ಪತಳೆ: 
೩. ಹಡುವಣ ಮುಂತ್ತೆ ರಿಸೀಮೆ ಆತನ ನು % ೫ ಪಯ್ಯುನ್ಹ್ನ ಸಲಸಿವಂತಾಗಿ 
ಕೊಟಿ ಪತಳೆ (ಎಕ. 1, ಸು. 1250), ಪತ್ಕಳೆ, : 
೩. ಸಮಸ್ತ ಪ್ರಧಾನರ ಶ್ರೀಮನ್ಮಹಾಮಂಡಳೇಶ್ವರಂ ಕುಮಾರಂ 
ಬಿಜ್ಜ ಲದೇವರಸರ ಸೌರಸದಿಂ ಸತ್ಕೃಳೆಸಹಿತಂ ಪಡೆದು ಬರೆದ ಶಾಸನಂ 
(ಕೊಲ್ಬಾ ಶಾ. ೮೨೩೯; 1142). [ಸ ತ್ರಾ, ಸತ್ತಲ. /ಸಂ, ಸತ್ರ] 
ಪತ್ರ ತ್ತಕ್ಕೆ," ಸತ್ಸ ಳೆ (ನಾ). ಒಂದು ಬಗೆಯ ತೆರಿಗೆ: "ಪತ್ತ ಳೆಕರಣ' 
ಸರಾ. ತ್ತೆ ಳೆ: ಪ್ರ ಧಾನನ್ಮೂಜನೆಯ ಪತ್ನಳೆಯೆ ಗೋವಿಸಯ್ಯ 
ನಾಯಕನು ದ ೫111, ೩೨೨-೫೪ ; 1126). "ಪತ್ಯಳೆಕರಣ' ಪರಾ. 
[<ಪ್ರಾ. ಪತ್ತಲೀ] 
ಪೆತ್ತಳೆಕರಣ, ಪತ್ತಳಕರಣ, ಪತ್ಯಳೆಕರಣ (ನಾ). ತೆರಿಗೆಯನ್ನು 
ನಸೂಲು ಮಾಡುವ ಉಕ್ಳೋಗವುಳ್ಳ ನನು--ಅಧಿಕಾರವುಳ್ಳಿ 
ನನು: ಶಿ ಶ್ರೀಮನ್ಮಹಾಪ್ರಧಾನಂ ಸಾವಾಸಿಗಳಧಿಷ್ಕಾಯಕಂ ಮನೆ 
ವೆರ್ಗ್ಗಡೆ ಪತ್ತಳೆಕರಣಂ ದಣ್ಣನಾಯಕ ಭೀನಣಯ್ಯೂಂಗಳು (ನ. x೪1, 
೩೩-೧೩ 11೦2). ಪೆತ್ತ ಳಕರಣ : ಸಮಸ್ತ ಪ್ರಶಸ್ತಿಸಹಿತಂ ಶ್ರೀಮನ್ಮಹಾ 
ಪ್ರಧಾನಂ ಸೇನಾಧಿಪತಿ ಪತ್ತಳಕರಣಂ ಇಂ ಹೆರ್ಗ್ಗಡೆ ದಂಡ 
ನಾಚುಕ ಮಹಾದೇವಯ್ಯಂಗಳುಂ (ಸೌಇಇ. X1-i, ೫೦-೨೩; 1138). 
ಪತ್ಕಳೆಕರಣ: ಲೋಕಸಹವಾಸಿಗಳಧಿಸ್ಮಾಯಕಂ ಪತ್ಥಳೆಕರಣಂ . . . 


೪-೬೮ ವ). 


೪೦೭-೭ ; 


ಶ್ರೀನುನ್ಮಹಾಪ್ರಧಾನಂ ದಣ್ಣನಾಯಕಂ (ಸೌಇಇ. XX, ೩೪-೧೮; 
1112). [ಪತ್ತಳ್ಳೆ 4: ಕರಣ] 
ಪತ್ತಳೆಗೂಳು (ನಾ). ಎಲೆಯಲ್ಲಿಟ್ಟಿ ಆಹಾರ ; ಎಡೆ: ನನೆದೈನ 


ಮಪ್ಪ ಕೃತಾಂತನ ಪರ್ನದ ದಿನೊಳಗಾ ಮೃ ತ್ಯುದೇವಿ ನುನಮೊಸೆದಿಟ್ಟಿ 
ಮಿಸಾಸಲ ಪತ್ತ ಳೆಗೂಳನನಂಕರಿಸಿದವು ಪಿಂಡಗಳು (ಶ್ರೀಪಾಲ. ೮-೧೪), 
[ಪತ್ತಳೆ, 4- ಕೂಳ್ಳು( ಕೂಟ", )] 
ಪತ್ತಲುಗಾವುದ (ನಾ). ಹದಿನಾರು ಗಾವುದ: ಸೆಜಕಿ ಕೋಲ್‌ 
ಸೆಜಕಿಕೋಲಿಂ ಪತ್ತಜುಗಾವುದ ಬಲದ ಪನಣನನಿತಿನಿತೆಂದಾನಖಯೆಂ 
(ಪಂಪಭಾ. ೧೦-೫೯). [ಪತ್ತು 4 ಅಜಿಂಗಣವುದ] 
ಪತ್ತಲಕ್‌ (ನಾ). ಎಂಜಲು; ಉಚ್ಛಿ ಸ್ಟ; “ಎವುಬಿಕೆ ದುಂ, ತಿನ್ನಮೆಂದುಂ, 


ಪತ್ತಟಿಕಿಯೆಂದುಂ ಎಂಜಲ್‌? ಕ ೬೭-೫೦೮) ; “ಎವುಲಕಿ ಜಲು. 
ಮೆನ್ನುತ್ತು0 ತಾವೇನುಂ ಸತ್ತಟಕಿನ್ನಲುಚ್ಛಿಪ್ಟಕ್ಕಂ” (ಕವಿಕಂ. ೨೦೭). 


[7] 


ಪತ್ತಾನುಪತ್ತು 


ಪತ್ತಾನುಪತ್ತು (ನಾ). ಕೈಯಿಂದ ಕೈಗೆ ಸಾಗಿಸುವ ರೀತಿ, 
ವಿಧ(?):ಬರಿಯ ಕಾಗದನಾದರೆ ಪತ್ತಾ ನುಪತ್ತು ಆಗಿ ಅನರಿಗೆ ಮುಟ್ಟ ಸ 
ಬಹುದಿತ್ತು ಇದು ರಿಜಿಸ್ತ್ರಿ ಹೋಗಿ ದಸ್ಯತು ಪಡೆಯದೆ ಇರಲು ನಿರ್ವಾಹ 
ವುಂಟೀ? (ವಯು, ೨೩). [2] 

ಪತ್ತಾಯ, ಪತ್ತಾಯಿ (ನಾ). (ಕರಾ) ಧಾನ್ಯಗಳನ್ನು ತುಂಬುವ 
ಸಾಧನ; ಕಣಜ ; ಗಳಗೆ: ಅನನು ನೆತ್ತಿಗೆ ಎಲೆನಸ್ತ್ರನನ್ನು ಸುತ್ತಿ 
ಕೊಂಡು ಪತ್ತಾಯೆದ ಮೇಲಿರಿಸಿದ್ದ ಬಾಳು ಮತ್ತು ಬುಟ್ಟಿಗಳನ್ನು 
ಎತ್ತಿಕೊಂಡ (ನಡೆದಾ. 11, ೧೧೨೫). ಪೆತ್ತ್ಯಾಯಿ: ಪತ್ತಾಯಿಯ 
ತುಂಬ ಕಾಳುಗಳಿನೆ (ರೂಢ). 
[ದೇ.॥ ತಮಿ. ಮಲ. ಕೊಡ. ಪತ್ತಾಯ ; ತುಳು. ಪತಾಯಿ, 
ಪತ್ತಯ, ಪತ್ತಾಯ, ಸತ್ತಾ ಯಿ./ಪೋರ್ಚು. ಪತಯಾ] 

ಪತ್ತಾಯಿ "ಸತ್ತ್ವಾಯ? ನೋ. 

ಪತ್ತಾರ, ಪತ್ತಾರಿ, ಪೊತ್ತಾರ (ನಾ). ೧. ಚಿನ್ನ; ಬೆಳ್ಳಿಯ ಕೆಲಸ 
ಮಾಡುವವನು; ಅಕ್ಕಸಾಲಿಗ : ಲೌಕಿಕದಲ್ಲಿ ಪಂಚಾಳಕುಲದಲ್ಲಿ ಒಬ್ಬ 
ಸತ್ತಾರನಿಗೆ ಒಂದು ಸನಗು ಮಾಡಿಕೊಡೆಂದು ಕೊಟ್ಟರೆ ಅವರು ಮಾಡಿ 
ಕೊಟ್ಟಿ ಸನಗು ತಮಗೆ ಪರಿಣಾಮವಖಬ್ಪಿ ದರೆ ಇಟ್ಟು ಕೊಂಬುವರು 
ಪರಿಣಾಮವಿಲ್ಲದಾದರೆ ಮರಳಿ ಮತ್ತೊಬ್ಬ ಜಾಣ ಪತ್ತಾರನ ಕೈಯಿಂದ 
ಮಾಡಿಸಿ “ಇಟ್ಟು ಕೊಂಬುವರು (ನಚಸಂ. ೧೨೬-೧೦೭) ; ಆದರೆ ಕಿರೀಟ 
ಕೆಡಿಸದೆ ಪತ್ತಾರನ ಮೋಸವನ್ನು ಬೈಲಿಗೆ ಹಾಕುವ ಮಾರ್ಗವು ಅನನಿಗೆ 
ತೋರಲಿಲ್ಲ (ಮುಂಬಯಿ. ೫-೬೬) ; ನನ್ನ ನತ್ತು ಮುರಿದಿತ್ತು, ಓಳಕರು 
ಒಬ್ಬ ಪತ್ತಾರನನ್ನು ಕೂಡಲೆ ಕರೆದು ತಂದರು (ಸ್ಮೃೃತಿಚಿ, ೬೭). 
೨. ಟಂಕಸಾಲೆಯ ಮೇಲ್ವಿಚಾರಕ,--ಅಧಿಕಾರಿ; ನಾಣ್ಯಗಳ 
ಪರೀಕ್ಷಕ : ಬಳಿಕ ಪತ್ತಾರನು ಆ ಗಟ್ಟಿ ಗಳಲ್ಲಿ ವೊಂದನ್ನು ತಕ್ಕೊಂಡು 
ನಟ್ಟ ನಡುವೆ ಕಡಿಡು, ವೊಂದು ರೊಪಾಯಿ ತೂಕ ತುಂಡನ್ನು ಕಡಿದು 
ಕೊಂಡು . . . ಜಾಲಗಾರನ ಕೈಯಲ್ಲಿ ಕರಗಿಸಲಿಕ್ಕೆ ಕೊಡುವನು 
(ಕಭಾಗೆ. ೨೮೨); ಪತ್ತಾರ-ಈತನು ಬೇರೆ ಬೇರೆ ನಾಣ್ಯಗಳ ಪರೀಕ್ಷೆ 
ಮಾಡಿ ಬೆಲೆ ಗೊತ್ತು ಪಡಿಸಲಿಕ್ಕೆ ಗೌಡನಿಗೆ ಸಹಾಯ ಮಾಡುವನು 
(ಮಭಾರ,. ೧೭೨). ಪತ್ತಾರಿ: ೩. ತೆರಿಗೆ ಹಣದ ಪರೀಕ್ಷಕ 
ಮತ್ತು ಸಾರ್ವಜನಿಕರ ದವಸ-ಧಾನ್ಯಗಳನ್ನು ಅಳತೆ ಮಾಡು 
ನವನು: (6. ಪೊತ್ತಾರ: ೪. ಬಣ್ಣದ ಕೆಲಸ ಮಾಡು 
ವವನು; ಗಾರೆಯವನು: ಗಣೇಶಚತುರ್ಥಿಯ ಪೂರ್ವದಲ್ಲಿ ದೊಡ್ಡ 
ಪಟ್ಟಣಗಳಲ್ಲಿ ಸೊತ್ತಾರರು, ಜೀನಗಾರರು ಮಂಂತಾದನರು ಗಣಪತಿಗಳನ್ನು 
ಮಾಡುತ್ತಾರೆ (ನಬಂಬಯಿ. ೫-೨೪೭). 
[ಜೇ.॥ ತನಿ. ಪತ್ತರ್‌; ತೆಲು. ಬತ್ತು ೦ಡು. /ಪ್ರಾ.ಪತ್ತ ರಕ -: ಆಭರಣ] 

ಪತ್ತಾರಿ "ಸತ್ತಾರ' ನೋ. 

ಪತ್ತಾರುವಸ್ತ್ರ (ನಾ). ಒಂದು ಜೊತೆ ಬಟ್ಟಿ; ಜೋಡಿ ವಸ್ತ್ರ : 
ಮನೆಯ ಯಜಮಾನ ಆ ಕೂಡಲೇ ಒಳಗೆ ಹೋಗಿ ಒಂದು ತಟ್ಟಿ ಯಲ್ಲಿ 
ಹಣ್ಣು ಹಂಪಲುಗಳನ್ನೂ ೨೫ ರೂಪಾಯಿಯನ್ನೂೂ ಒಂದು ಪತ್ತಾರು 
ವಸ್ತ್ರವನ್ನೂ ತಂದು ಸನ್ಮಾನಿಸಿದರು (ನಾಕಲಾ. ೧೯). 

[ಪತ್ತಾರ್ಸು(p- ತಮಿ. ಪತ್ತಾಲಿ) + ವಸ್ತ್ರ] 

ಪತ್ತಾಸು (ನಾ). ೧. -ಪತ್ತಾಯ : ಈಗ ನಿಮ್ಮ ಚಾವಡಿಯಲ್ಲಿ ಅಕ್ಕಿ 
ಹಾಕಿರಿಸಲು ಒಂದು ಪತ್ತಾ ಸಿಲ್ಲವೇ? ಸತ್ತಾಸಿಲ್ಲದೆ ಚಾವಡಿಗೆ ಲಕ್ಷಣನೇ 
ಇಲ್ಲ (ನುರನು, ೧೨೧). ೨, ಪೆಟ್ಟಿಗೆ; ಸೆಠಾರಿ: ಇವರ ಸಮ್ಮುಖದಲ್ಲಿ 
ಪತ್ತಾ ಸಿನಿಂದ ದಫ್ತರುಗಳನ್ನು ಕೆಳಕ್ಕಿಳಿಸಿದರು ' (ನಂಬಿನಾ, ೨೩೧) ; ಆದರೆ 
ಆ ಸೀರೆಯನಿಟ್ಟ ದೃ ಪತ್ತಾಸೇ ಉರಿದು ಹೋಗಿತ್ತು (ದೇನಹೆಂ. ೭೦). 

[4-ತುಳು. ಪತ್ತಾಸ್‌] 


೫೧೯೩ 


35 


40 


ಪತ್ತಿಗಾರ 


ಪತ್ತಿ, "ಪಟ್ಟಾ' ನೋ. 

ಪತ್ರಿ "ಪತ್ತರ್ಯ' ನೋ. 

ಪತ್ರಿ (ನಾ). ೧. ಚಲಿಸುವಿಕೆ; ಚಲನೆ; ನಡಗೆ: “ಪತ್ತಿಃ -- 
ನಡಿಗೆ, ಕಾಲುನಡೆ ಜನ, ಸೇನಾಭೇದ? (ಸಿದ್ಧಾಂತಿ. ೩೯೨). ೨.ಕಾಲಾಳು; 
ಪದಾತಿ ; ಕಾಲುನಡೆಯ ಸೈನಿಕ: “ಪದಾತಿಃ, ಪತ್ತಿ. . : ಪಾದ 
ಚಾರೀ - ಈ ೮ ಕಾಲಾಳ್‌? (ಹಲಾಯು. ೭೬-೨೯೬) ; ಪೊಳೆನ ಮಿಂಚು 
ಗಳಂತಿಕೆ `` ಕೇತುಗಳ” ಜಳದವೃಂದದನೋಲಿರೆ ಹಸ್ತಿಗಳ್‌ ಗಳಿತಧಾರೆ 
ಗಳಂತಿರೆ ಪತ್ತಿಗಳ್‌ ಬಳಸಿ ಕಾರ್ಗೆಣೆಯಾಯ್ತೊ ಮಹಾಹನಂ (ಕವಿಂ. 
೧-೧೪೪) ; ಪತ್ತಿ ಶತಂಗಳ ಕದನೋತ್ಸ ತ್ತಿಯ ಮಾತೆತ್ತ ಲೆಂಬಿನಂ ಗಜ 
ಫಟಿಯಂ ಪತ್ತಿ ನಡೆತಂದುವೆನೆ ಸಂಪತ್ತಿಗೆ ಕುಳಭವನಮೊಂದೆ ದಲ್‌ 
ಜಿನಸನನಂ (ಮಲ್ಲಿಪು. ೧೨-೭೫) ; ಗಣನಾತೀತಮದೇನದೇನೆಸೆದ್ದುದೋ 

ನರೂಥಂಗಳುಲ್ಪಣಶಸ್ವ್ರಾಸ್ತ್ರಗಭಸ್ತಿವಿಸ್ಪೃ ತವಿಯದ್ದಿಗ್ಳಿ ಶ್ರಿ ಗಳ್‌ 

ಪತ್ತಿಗಳ್‌ (ಪುಷ್ಪಪ. ೫-೧೩). ೩. ಸೈನ್ಯದ ಒಂದು ಅತಿ ಚಿಕ್ಕ 
ಭಾಗ; ಒಂದು ರಥ, ಒಂದು ಆನೆ, ಮೂರು ಕುದುರೆ ಮತ್ತು 
ಐದು ಕಾಲಾಳುಗಳ ಗುಂಪು: “ಒಂದು ಸಾನಂಜನೊಂದು ತೇರ್‌ 
ಮೂಜಶ್ಚಮೆಯ್ದು ಕಾಲಾಳ್ಗಳ್‌ ಪತ್ತಿಯಕ್ಕುಂ? (ನಸ್ತುಕೋ. ೮೩-೮); 
ತದ್ಭಲಂಗಳ ಪ್ರಮಾಣಮೆಂತೆನೆ ಪತ್ತಿಯೆಂದುಂ ಸೇನೆಯೆಂಂದುಂ .. . . 
ಅನೀಕಿನಿಯೆಂದುಮಪ್ಪ ಪ್ರಕಾರಂ (ಮಹಾನೇ. ೧೧-೧೧೨ ವ). [Ao] 

ಪತ್ತಿ (ನಾ). ಹಿಸ್ಸೆ; ಪಾಲು; ಭಾಗ: ಬನೂಮಾನಿಂಯ ಮೈಮೇಲಿನ 
ಬಂಗಾರವಿತ್ತು. ಸಾಂಗಲಿಯಲ್ಲಿ ಅದನ್ನು ಮಾರಿದ್ದರೆ “ಪತ್ತಿ”ನ ಪ್ರಶ್ನೆ 
ಬರುತ್ತಿತ್ತು (ದೀಪಹ. 1, ೨೩೬). "ಪತ್ರಿಗೃ', "ಪತ್ರಿಗಾರ' ಸರಾ. 

[4-ಹಿಂ. ಪತ್ತೀ; ಮರಾ. ಪಾತೀ] 

ಪೆತ್ತ, (ನಾ). ನಿವೇಶನ (?) : ಬಟುಕ್ಕೆ ಪತ್ತಿ ಮೂವತ್ತೆರಡು ಮನ್ನೆ 
ಸತ್ತಿಗರವಣಂ ಮೂಣು ಗದ್ಯಾಣಂ ಮಲ್ಬ ಪೊರಿಸಂ ಬಿಟ್ಟಿ ಮರ್ಯಾದಿ 
ಎಂಟನೆಯ ಶ್ರಾಹೆಗೆ ಪತ್ತಿ ಗೆ ಮೂಜಿ ಧರಣಂ ಮೂಲಿಕನೆಯ ಶ್ರಾಹೆಗೆ 
ತೆಜಿಕೆ ನೆಳಕಿದು ಮೂಜು ಗದ್ಯಾಣಮುಂ ಪತ್ತಿಗೆ ತಿಜುವರೆಲ್ಲಾ ಕಾಲಕೃ 
ಮಿದುವೆ ಮರ್ಯಾದೆ (ಸೌಇಇ. IX-, ೭೭-೨೩; 992); ಶ್ರೀಪೆರ್ಗ್ಗಡೆ 
ಯರೆ ಮರುಳಿಮುಯ್ಯುಂ ದೇವರಂ ಪ್ರತಿಷ್ಠೆ ಮಾಡಿ ಶಿ[ವ]ನಾಗಯ್ಯಗೇರಿಯ 
ಶತದ ತರ್ಕ್ಕಿಲ್ಲೆಯ್ಯ ಮತ್ತರು ೩ ಮನೆ ಪತ್ತಿ ೩ ಮಂಕಯ್ಯಗೇರಿಯ 
ಶತದ ಕಿಸುಕಾಡು ತೋಂಟಿಂ ಮತ್ತ ೧ (ಕಣ. 11, ೯-೧೯; 1075). 

| 

ಪತ್ತಿಗ,, ಹತ್ತಿಗ(ನಾ). ೧. ಜೊತೆಯನನು; ಸಂಗಡಿಗ; ಸ್ನೇಹಿತ: 
ವ್ಯಾಸ್ತ್ರಿಯಂಳ್ಳ ನಮ್ಮ ಮಡಿವಾಳ ಮಾಚಯ್ಯ ನಿನ್ನ ಪತ್ತಿ ಗರಿ[ಪಾತಾಂ, 
ನಿನ್ನ ತೆತ್ತಿಗರಿ, ನಿನ್ನಾ ಪತ್ತಿಗಿಅ೨]ನರಯಾ (ಬಸನ. ೬೫೧; ನಚಶಾ. 1, 
೨೨೦-೪ ನೋ). ೨. ನೆಂಟ; ಬಂಧು: ಪೊರೆನರಾರ್‌ ಕೌಸಲ್ಯೆ 
ಸುವಿಂತ್ರೆಯರ ಚಿತ್ತದಿರವರಿದು ಪೋಷಿಸುನವನಾರು ಮದ ಮನಸಂಭರಿತ 
ಹೃತ್ತಾ ಪದಿಂ ತೊಳಲುತಿಹರುಪಚರಿಪ ದ[ಪ]ತ್ತಿ ಗರದಾರಿರ್ಪರು 
(ನೆಂಕಾಂ9, ೨-೧೧-೩೩). ೩. "(ನರ್ತನದಲ್ಲಿ) ಕುಣಿತದ ಜೊತೆ ; 
ಪತ್ತಿಗರು” '(€ಂಟplಂ. ಇಸ). ಹತ್ತಿಗೆ: ೪. ಉಂಟುಮಾಡು 
ವವನು: ಹೆತ್ತ ನಿನ್ನೊಡಲಿಂಗೆ ತಂಪಿನ ತೆತ್ತಿಗನೊ ಮೇಣ್‌ ಬಹಳ ತಾಪದ 
ಹತ್ತಿಗ[ಸಾಕಾಂ. ಮಂತ್ತಯ]ನೊ ಕುರುರಾಯನೆಲೆ ಧೃತರಾಷ್ಟ್ರ 
(ಕುನ್ಯಾದ್ರೋ. ೪-೨). [ಪತ್ತ ---ಇಗ] 

ಪತ್ತಿಗೈ (ನಾ). - ಪತ್ತಿಗಾರ: “ಪತ್ತಿಗ-ಕೋರುಕಾರ ; ಸಾಲಿಗ; 
ಪರಿಚಯಸ್ತ" (ಜಾನಕೋ. ೧೪). [ಪತ್ತಿ +-ಗೃ] 

ಪತ್ತಿಗಾರ (ನಾ). ಪಾಲುದಾರ ; ಹಿಸ್ಸೇದಾರ: (8). 


[ಪತ್ತಿ ---ಗಾರ(-ಆ-ಕಾಜ)] 


ಪೆತ್ತಿಗೆ 


ಪತ್ನಿಗೆ, "ಸತ್ತುಗೆ' ನೋ. 

ಪತ್ತಿಗೈ (ನಾ). ಸ್ನೇಹಿತೆ ; ಜೊತೆಗಾತಿ; ಒಡನಾಡಿ: ಅತ್ತಿಗೆಯ 
ಹುಡಕ್ಕನಹುದು ತಾಯಹುದಕ್ಕ ಗುತ್ತಿಗೆಗಾತಿ ನೀನಹುದು ಸತ್ತಿಗೆ 
ಪರಮಾನುಕೂಲೆ ಕೇಳೆಂದು ಕೈಯೆತ್ತಿ ಕೊಂಡಾಡಿದ ಕುಮರ (ನೋಹತ. 
೩೧-೫೭), [ಸತ್ತಿ ಗೃ*--ಎ್ಯ] 

ಪಶ್ತಿಗೈ, ಹತ್ತಿಗೆ (ನಾ). ೧. ಕಾಗದ ; ಪತ್ರ; ಓಲೆ: “ಸತ್ತಿಗೆ 
—ಪೆತ್ರಿಕಾ ಎ ಕತ್ತಿಯ ಅಲಗು, ಓಲೆ? (ತದ್ದಕೋ. ೨೪). ೨.ಕತ್ತಿಯ 
ಅಲಗು ; ಧಾರೆ: (೪.೩. ಚಾಕು; ಚೂರಿ: (8). ಹತ್ತಿಗೆ: 
೧. “ಪತ್ರಿಕೆ, ಹತ್ತಿಗೆ? (ಶಬ್ದಾನು, ೧೫೪ ಪ್ರಯೋ); “ಹತ್ತಿಗೆ--ಪತ್ರಿಕಾ 
ಪತ್ತಿಗೆ” (ತದ್ಭಕೋ. ೪೮). [ಸೆಂ ಪತ್ರಿಕಾ] 

ಪತ್ತಿಗ್ಗೆ (ನಾ). "ಹಿಸ್ಸೆ ; ಪಾಲು” (ಜಾನಕೋ. ೧೪). [ಎಸತ್ತ್ಯಿ] 

ಪಶ್ರಿಗೆಯಾರಂಬ (ನಾ). ಜೊತೆಯಾಗಿ ಮಾಡುವ ಉದ್ಯೋಗ ; 
ಒಟ್ಟಾಗಿ ಮಾಡುವ ಕಸುಬು : (8). 

[ಪತ್ತಿಗೆ, (ಎತ್ತುಗೆ) ಆರಂಬ] 

ಪತ್ತಿನು (ನಾ). (2) : ಕುನಾರಗಾಣಿಕೆ ಪಣ ೮ ವಿಜಯನೀರವಣ ಪಣ 
೪ ಕೊಡತಿವಣ ಸಣ ೧, , . ಎಳ್ಳು ಸಲಗೆ 4 ಕೊಳಗ ೧೯ ಕೃಂ 
ಗದ್ಯಾಣ ೧ ಪಣ 4 ಹಾ ಜೋಳಕಾರುಣ್ಯ ಬಿಟ್ಟಿಯ ಭಂಡಿ ಗದ್ಯಾಣ ೧ 
ಪಣ ೯ ಪತ್ತಿನು ಪೊತ್ತರ ಪಣ ೪ ಹಾ (ಎಕ. ೪, ಬೇಲೂರು. ೭೪-೧೪೪; 
1261). "ಎತ್ತಿಲು' ಪರಾ, [?) 

ಪತ್ತಿಯ ಮತ್ತ್ವಉರ "ಪಟ್ಟಿಯ ಮಟ್ತವುರ್‌ ನೋ. 

ಪತ್ತಿರ,' ಹತ್ತರ,, ಹತ್ತಿರ, ಹತ್ತಿರ್ಕು, ಹತ್ತಿರ, ಹತ್ತಿಲ್ಕ ಹತ್ರ, 
(ನಾ). ಸಮಿಾಪ; ಬಳಿ; ಮಗ್ಗುಲು; ಬದಿ: ಮರಳಿ ಪತ್ತಿರ ಶಿಸ್ಕನ 
ಶಿರದ ಮೇಲೆಯಂ ತಮ್ಮದಕ್ಷಿಣಕರನ ಚಾಚುತಲಿ(ಗಗತಾ.೨-೩೦), ಹತ್ತರ: 
ಕಾರವಾಡದ ಹತ್ತರದಲ್ಲಿ ಕಾಳೀನದಿಯ ಮುಖ . . , ಹೊನ್ನಾವರದ 
ಹತ್ತರದಲ್ಲಿ ಶರಾವತಿಯ ಮುಖ (ಕಛಾಗೆ. ೪) ; ಇರುಳಿನೊಳು. ಪುಲಿ ಸಿಂಗ 
ಕರಡಿ ನರಿ ತೋಳಗಳ್ಲಿರುಶುನವು ಹತ್ತರದೆ ಜೋಡಿಗೋರ್ವರುವಿಂಲ್ಲ 
(ಮಲ್ಲಚ,೧೭-೯); ಖರೇದಿ ಮಾಡುವ ಸ್ಥಳವು ದೂರ ಅಥವಾ ಹತ್ತರ 
ವಿದ್ಧಂತೆ ಭಂಡೀಬಾಡಿಗೆ ಮುಂತಾದ ಖರ್ಚು ಹೆಚ್ಚು ಕಡಿಮೆ ಹತ್ತು ವುದ 
ರಿಂದ ಖರೇದಿ ಕಾಲದಲ್ಲಿ ಹತ್ತಿದಸ್ಟು ಖರ್ಚು ಹಿಡಿಯಲಾದೀತು 
(ಮುಂಬವ್ಯಾ, ೬). ಹತ್ತಿರ; : ಹಸೆಯ ಮೇಲಣ ಮಾತ ಜೆಸಗೊಳಲಟ್ಟ 
ದನೆ ಶಶಿಧರನ ಹತ್ತಿ ರಕ್ಕೆ ಕಳುಹಿದರೆನ್ಮುನರು (ಮಹಾದೇ. ಬ. ೨೫-೪೮) ; 
ಹತ್ತಿರಕೆ ಪರಿದೆಯ್ದಿಯಲಗಂ ಕಿತ್ತು ತಾಂ ಜಡಿಜಡಿದು ನೊನೆದೋಟುತ್ತ 
(ಬಸಪು. ೩೨-೫೮) ; ಗರುನರನು ಮಾನ್ಯರನು ರಣಧೀರರನು ದೂರದಲಿರಿ 
ಸುವರು ಹತ್ತಿರಕೆ ಕರೆವರು ಬಾಯಿಬಡಿಕರ ಜಗದ ಭಂಡರನು(ಕುನ್ಯಾಜ್ರೋ. 

ಇತ್ತರೋಲೆಯನನದಿರವದಿರ ಹತ್ತಿರಕೆ ಕರೆದಯ್ಯನರನಿಗೆ. 

ಚಿತ್ತದಲಿ ಶಂಕಿಸುತ ಹದನೇನೆಂದು ಬೆಸಗೊಳಲರಿ (ತೊರರಾ. ೨-೬-೩), 

ಹತ್ತಿರು: ಶಿನನಂ ಸುತ್ತಿ ಸುತ್ತಿ ಬರುತ್ತ ನೋಡುತ ಹತ್ತಿರಿಗೆ 

ಬಂದು (ಬಸಪು. ೧೮-೬೧) ; ಕಿನಿಯ ಹತ್ತಿರಿಗೆಯ್ದಿ ವಂದುಸಿರು ನಂತಿರ್ದ 

ವೊರ್ನ ಗೋಪಾಂಗನೆಯ ನಿಡುಗಣ್ಗಳು (ಭಿಕ್ಸಾಚ. ೩-೨೨); ಇತ್ತ 

ಲಣ್ಣಗೆ ಮಾಲ್ಯ ನಂತನು ಹತ್ತಿರಲಿ ಕೈಮುಗಿದು (ಆನಂರಾ, ೧-೬-೩೯). 

ಹತ್ತರೆ, : ` ಆಗಳತಿಸಾಕಾರರೂಪನದಾಗಿ ನಡನಡಗುತ್ತ ಹತ್ತಿ ರೆಗಾಗ 

ಕೈಸನ್ನೆಯಲಿ ಕರೆವುತ್ತ (ಬಸಪ, ೨೬-೨೫) ; ದೊರೆಗೆ ಹತ್ತಿ ರೆಯಾಯ್ತು 

ಕಾಳೆಗವರಿದೆನಲು ನಿಸ್ಸಾಳಳೋಟಯ ಧರಧುರದ ದೆಖ್ಪಾಳದಲಿ ತಲೆ 

ದೋಜಕಿದನು ಪಾರ್ಥ (ಕುನ್ಯಾಕ. ೪-೧೮). ಹತ್ತಿ ಲ: ಕಡುವೆಡೆಗಾದು 

ದೆಮ್ಮನಶಲಾದುಜೆ ವಿತ್ತ ಮರಾತಿಯಂ[ಪಡಲ್ವೈಡೆ] ೆಡೆಗಾದುದೆಂಬ[ಜಶಿ ಪ] 

ಸೊತ್ತಿ ರಲಾದುದೆ. ಕಯ ಸತ್ಕಮಂ ನುಡಿವೆಡೆಗಾದುದೆಂದುಸಿಯಲಾದುದೆ 


೧೫-೮) ; 


೫೧೯೪ 


20 


25 


30 


3: 


ಪತ್ತಿಸು 


ನಾಲಗೆಯೆ ಹತ್ತಿಲದಿಂದು ಕೀರ್ತಿ ಪೊಂಗಡಿನಿಡೆ ರೋಟಿನೆಂಬಿಸಿನ 
ನಾರ್ಪಿನೆ ಕೂರ್ಪಿನ ಸತ್ಯದೇಳ್ಗೆಯಂ (ಕಇಆ. ೨೧-೭-೧೩; 1093), 
ಹತ್ರ, : ಸೊಸೆಗೆ ಬುದ್ಧಿ ಹೇಳಿ, ಆತ್ತೆ ಅಗಸನ ಹತ್ರ ಹೋದಂತೆ 
(ಗಾದೆ), 
ಹತ್ತಿರಾಗು -ಸವಿರಾಪಿಸು ; ಸನಿಹವಾಗು ; ಹತ್ತಿರಕ್ಕೆ ಬರು: 

ಇತ್ತ ನಿಜಭಾಷೆಗೆ ಪರಾಭವ ಹತ್ತಿರಾಯಿತು ನರ ನಿಧಾನಿಸೆನುತ್ತ ಮುರ 
ರಿಪು ರಥವ ಬಿಟ್ಟಿ ನು ಕಡೆಯ 'ಮನೋಹರಕೆ (ಕುಸ್ಕಾಡ್ರ್ರೋ. ೧೪-೨೫). 
ಚತ್ತಿರಿಣ- ಹತ್ತಿರದ; ಸವಿರಾಪದ; ಬಳಿಯ : ಬಡಗಲು ಈಶ್ವರ 
ಪುರದ ಊರ ಬಳಿಯ ಹತ್ತಿರಿಣ ಹುಣಿಸೆನುರೆ (ನಕ. ೪11, ಶಿವಮೊ, 
೨೬-೨೫೦ ; 1524), [ಪತ್ತು ,./ತುಳು. ಹತ್ತರ, ಹತ್ರ] 

ಪತ್ತಿರೆ, ಸತ್ತರ್ನ, ಹತ್ತರ, ಹತ್ತಿರ, ಹತ್ತಿರ, ಹತ್ತು (ಅ). 
ಸಮಿನಾಪದಲ್ಲಿ ; ಸನಿಹದಲ್ಲಿ ; ಪಕ್ಕದಲ್ಲಿ: ಕರುವನ ಕೇರಿಯಾದಿತ್ಯು 
ದೇವರ ಕೆಯ್ಯಿಂ ಪತ್ತಿರೆ ಬಡಗ ತೋರಣಗಾವುಂಡಗೆಯಿ: ನವಿಲಮತ್ತರು 
ಹತ್ತು... . ಮತ್ತರು ಮತ್ತಮೋರ್ವಾಯ ಬಟ್ಟಿ ಯಿಂ ಪತ್ತಿರೆ ಮೂಡ 
ಮಣಿಯಗೆಯಿ ನವಿಲ ಮತ್ತರೇಳಜ ಭುಜೆ  (ಸೌಇಇ, 7/, 
೧೯೭೬-೪೬ ; 1119) ; ದೇವರಿಂ ಪತ್ತಿರೆ ಬಡಗಲು ರಾಜಬೀದಿಯಿಂ ಪತ್ನಿರೆ 
ಸುೂಡಲತಿ  (ಬೊಂಕಶಾ, ೧೯೩೦, ಬಾಗೆನಾಗಿ ೧೦೩-೪೫ ; 1165) ; 
ರಾಜವಾಹನಂ ಸೋಮದತ್ತನಂ ತಟಿಕ್ಕ್ರಿಸಿಕೊಂಡು ಪತ್ತಿರೆ ಕುಳ್ಳಿ 
ರಿಸಿ. . . ಬೆಸೆಗೊಳಲ್‌ (ದಶಕು. ೫-೧೨ ನ). ಪೆತ್ತೈರ ; ಸತ್ತರಿದ್ದನ 
ರಲ್ಲ ಚಲ್ಲಿದರ್ಜಿಸೆದೆಸೆಗೆ (ತುರಂಗ. ೫-೫೭). ಹತ್ತರ್ಯ : ನನ್ನ ಹತ್ತರ 
ಒಂದು ಆಣೆ ರೊಕ್ಕ ಅದೆ (ಮುಂಬಯಿ. ೪-೪೪) ; ಅದರ ಹತ್ತರ ಶಸ್ತ್ರಾಸ್ತ್ರ 
ಸಜ್ಜಿ ತನಾದ ಒಬ್ಬ ವೀರಯಂವಕನು ನಿಂತಿದ್ದನು. (ಮಂದಾಕಿ. ೧). 
ಹತ್ತಿರ : ಹತ್ತಿ ರಾತನ ನಿಲಿಸಿ ಬಟ್ಟ ಲಲಿತ್ತು ನೀಳೆಯನನು ಸುಯೋಧನ 
ಕೆತ್ತು ಕೊ೦ಡಿರೆ ನುಡಿಸಿದನು ಕಲಿಕರ್ಣನನನಿಪನ (ಕುಮ್ಯಾದ್ರ್ರೋ. ೧-೧೫); 
ಸಂಶಯಂದಿಂದೆ ಭೂಪಾಲಕಂ ತನ್ನ ಹತ್ತಿರಿಹ ನಿಜಮಂತ್ರಿ ನಕುಲಕೇತುವ 
ನೀಕ್ಷಿಸಲೈ (ಜೈಮಿಭಾ. ೨೫-೫೮). ಹತ್ತಿರ : ಮಾವಿನ ಕೆಜಿಯ ಕೆಳಗೆ 
ಗುತ್ತ ಶ್ವರದೇನರಗದ್ಜೆ ಯಿಂ೦. ಬಡಗ ಹತ್ತಿರೆ ಒ(ಂ)ಮ್ಮೆಕೆಯಲಿ(ಂ) 
ನ್ನೇಸಜಲು ಗದ್ದೆ ಕಂಮಂ ೧೦೦ (ಸೌಇಇ. 1X-i, ೨೭೬-೫೦ ; 1183) ; 
ನಡೆದಿಹಃ ಪಗೆಯಾಂಡರೂರ ಹತ್ತಿರೆ ಬಂದು ಮೃಡಮೂರ್ತಿಪುರದ ಬಾಗಿ 
ಲ್ವಾಡದೊಳು ನಿಂದು (ಇಹರ. ದೇ. ೩೨-೫); ಲಗ್ನ ವಿದೆ ಹತ್ತಿ ರೆ(ಕುಪ್ಯಾಅ. 
೧೩-೮) ; ಹತ್ತಿರೆ ಕರೆದು ಕುಳ್ಳಿ ರಿಸಿಕೊಂಡಳು ಪ್ರಾಣಪತ್ತು ಗೆಗಾತಿಯ 
ಮುದದಿ (ನೋಹತೆ, ೨೭-೪). ಹತ್ತು: ಛತ್ರಿ ಚಾಮರ ಢಾಳು 
ಎತ್ತಿ ನಿಡಿದಿರುವವರು ಹತ್ರ ಚಿಮ್ಮುವ ಹಾಕು ಪಾನಡಿಗರು . . . ಎಜೆ 
ಯಾಡುನರು ಲೆಕ್ಕವಿಲ್ಲ ಸಂದಣಿಯಂ (ಶರಲೀ, ೨೩೦-೩).  [ಪತ್ತಿರ] 

ಪೆತ್ತಿವರ್ಗ (ನಾ). ಕಾಲಾಳುಗಳ ಗುಂಪು; ಪದಾತಿ ಸೈನ್ಯ 
ಉತ್ತ ರದೇಶದ ಸತ್ತಿ ನರ್ಗಂಗಳುಯಿಂನರು ಪಾಂಡ್ಯಜೀಶದ ಪದಾತಿಗಳು 
(ಸೌಗಂಧಿ, ೧೩೦-೭). [ಪತ್ತ್ಯಿ -- ನರ್ಗ] 

ಪತ್ತಿಸು, ಹತ್ತಿಸು (ಕ್ರಿ). ೧. ಅಂಟಕೊಳ್ಳು ನಂತೆ ಮಾಡು ; 
ಅಂಟಿಸು ; ಸೇರಿಕೊಳ್ಳು ವಂತೆ ಮಾಡು ; ಲಗತ್ತಿಸು : ಒತ್ತಿದ 
ತಳ್ಳೆತ್ತಿ ದ ತಟ ಮುತ್ತಿನ ಪೊಸದುಡುಗೆ ತಳಿರ ಸೋರ್ಮೂನಿ ಮನಮಂ 
ಪತ್ತಿಸಿ ಜೊತ್ತಿ ಸೆ ಮದನೋನ್ಮತ್ತೆಯರನಯನದೆ ಬಂದರರಸಿಯರರೆಬರ್‌ 
(ಪಂಸಭಾ,೫-೫೯); ನನದೊಳ್‌ ನೇಣುಳೆನಣ್ಣ ನಗ್ಗಿಜಿ ಬಹುಪ್ರ ಖ್ಯಾತಿಯಿ 0 
ಪತ್ರಿಸಲ್‌ , ,  ದೂಜಿರ್‌ ಪೋದುದೇ (ಸೋಮೇಶ. ೮೩) ; ಅದೆ 
ತನ್ನೇತ್ರಂ ಪದಡೊಳ್‌ ಪತ್ತಿಸಿ ಬಾಳ್ಮ ಭಾಪುರೆ ವಿರೂಸಾಸ್ಷಂ 
ಲಲಾಟೀಕ್ಷಣಂ (ಪಂಪಾಶ. ೩೭), ೨. ಸೇರಿಸು; ಕೂಡಿಸು: 
ಗಂಂ ಎಂಬುದರ್ಕೆ--ತೆಗಟ್ಗು ೦, ನೆಗಟ್ನುಂ, ಪೊಗಟ್ಗುಂ, ಎಂಬಂತುಟಿಃದು 


ಪತ್ತಿಸು 


ನರ್ಕೆಲ್ಲಂ ಪತ್ತಿಸುವುದು (ಶನುದ. ೪೪ ಅತ್ತಣಿಮೆಂದು 
ನಿಮಿರ್ಚುವರೆತ್ತ ಮದೆಂದುಸಿರ್ವ ಪಂಚನಿಂಯನಲ್ಲಿ ಕೆಲರ್‌ ಪತ್ತಿಸುವರ್‌ 
ಮೂದೆಜನಂ ಪೆತ್ತ ತೃತೀಯೆಯನೆಕಾರನುಂ ಪರಿಹರಿಪರ್‌ (ಶಖ್ದಾನು, 
೨೬೧ ಪ್ಯಾಖ್ಯಾ). ೩. ಅಳವಡಿಸು ; ಹೊಂದಿಸು : ಕತ್ತರಿಸಿ ಚಂದ್ರ 
ಕಳೆಯಂ ಪತ್ತಿಸಿದಂತೆಸೆವ ಸತಿಯ ಸುಲಿಪಲ್‌ (ಮಲ್ಲಿಪು. ೩-೭೫); ಕಳೆಯಂ 
ಪತ್ತಿಸಿ ಕೋಮಲಾಂಗುಲಿಗಳಿಂದಾ ತಂತಿಯ ನೀವಿ ನಿರ್ಮಳಮಂ ಮಾಡಿ 
೬ ೬ ೬ ಸುಕಂಕೆ ಬಾಜಿಸಿದಳಾ ಜಾಣಿಂ ಲಸದ್ವೀಣೆಯಂ (ಕುಸುಮಾ. 
೧-೩೬) ; ವನಮಧ್ಯದ ತೆಜಂಬೊಳೆವ ತೆಟಪಿನೊಳಳನಟ್ಟಿ ಕೊಳವೇರ್ಗಳ 
ಕೇರ್ಗಳೊಳಗೆ ತಮಾಲದೆಳೆದಳಿರಂ ಕೊಆಕಿದು ಚಿತ್ರಪತ್ರಮಪ್ಪ ತೆ ಪತ್ರಿಸಿ 


ಪ್ರಯೋ); 
ಪ್ರಯೋ) 


ಕ್ರಹ್ರಕಾಅ್ಸ 
ನಟ್ಟ ಪೊಂಬಾಳೆಯ ಬಾಳ್ಗಂಬಂಗಳಿಂ (ರಾಜರೇ, ೧೦-೩೧ ನ). 
೪. ಸೇರಿಸಿಕೊಳ್ಳು ; ಹೊಂದಿಸಿಕೊಳ್ಳು : ದುರ್ಯೋಧನಂ . , . 


ಗಳಿತಗರ್ನನಾಗಿ ಪಾಂಡವರ ಮೊಗಮಂ ನೋಡಲ್‌ ನಾಣ್ಣಿ ಮಂದಗಜಪುರಕೆ 
ಪೋಗಿ ಜೂದಿಸೊಳ್‌ ಗೆಲ್ಲ ನೆಲನಂ ನಯಜ್ಞನಾಗಿ ತನ್ನೊಳ್‌ ಪತ್ತಿಸಿ 
ದುಶ್ಶಾಸನನಂ ಯಂನರಾಜನಂ ಮಾಡಿ ನಿರ್ವ್ಯಾಜಮರಸುಗೆಯ್ಳುತ್ತು 
ಮಿರ್ದಂ (ಸಂಸಭಾ, ೭-೩೯ವು. ೫. (ದೀಪ, : ಬೆಂಕಿ ಮೊದಲಾ 
ದುವು) ಹೆತ್ತಿಕೊಳ್ಳು ವಂತೆ ಮಾಡು ; ಪುಟಮಾಡು ; ಹೆಚ್ಚು (| 
ಹೊತ್ತಿಪು : ಪತ್ತು೦ ಬೆರಲೊಳ್‌, ಸೊಡರೆಂ ಪತ್ತಿಸುವರ್‌ (ಸಮಪ, 
೯-೧೨೩) ; ಶುದ್ಧ ಮನಾತ್ಮಪಾತ್ರಗತಮಂ ಸುಸ್ಸಿಗ್ಧ ಮಂ ಚಿತ್ತ ವರ್ತಿಕೆಯಂ 
ಪತ್ತಿಸಿ ರಾಗದಿಂ ಬೆಳಗುವೆಂ ಬೋಧಾಮಲಜ್ಯೋತಿಯಂ (ಅರ್ಥನೇ. 
೧-೧೧). ೬. ಲೇಪಿಸು; ಬಳಿ; ಸವರು: ತಾವರೆಯ ನೂಲಿಂ ಸುತ್ತಿದ 
ಸಿರಿಕಂಡದುರುಳಿಯಂ ಪತ್ತಿಸಿದ ಮೃಣಾಳನಾಳವಲಯದಿಂ ಮುದ್ರಿಸಿದ 
ನಳಿನೀಪತ್ರಪುಟನಂ೦ ತೆಗೆದು (ರಾದಂಉ. ೧೮೮) ; ಕರ್ಣಾವತಂಸದೊಳ್‌ 
ಕೀಲಿಸಿದ ನೀಲದುನ್ಮುಖಮೆಯೂಖಸಂಕುಳಂ ಕೊಡಂಕೆಯೊಳ್‌ ತಿಂಬಿ 
ತೆಂಬಂತೆ ಕೊಗ್ಗಿಯ ಕತ್ತು ರಿಯೆಂ ಪತ್ತಿಸಿಯಂಂ (ಚಂದ್ರಪು. ೬-೬೩ ವ). 
೭. (ಮನಸ್ಸನ್ನು) ತೊಡಗಿಸು ; ನಿಲ್ಲಿಸು; ನೆಲೆಯಾಗುವಂತೆ 
ಮಾಡು : ಉತ್ತ ಮವಿದ್ಯೆಗಳ್ಳೆ ಗುುಯಾದ ತನೂಭವರೆಯ್ದೆ ಚಿತ್ತಮಂ 
ಪತ್ತಿಸೆ ಪತ್ತಿ ದಂಗನೆಯರೊಳ್‌' ಬೆಸಕೆಯ್ವ ಮರೇಂದ್ರರಾಗಸಂಪತ್ತು ಮನಂ 
ಗೊಳುತ್ತು ಮಿರೆ (ಆದಿಪು. ೮-೬೧) ; ವಿನಯದಿನವಳ ಶ್ರಾವಕತನಮಂ 
ಲೇಸಾಗಿ ಕಡಿಸಿ ತಿಳಿಸಿ ಬುಕ್ಕಾ ವನಿತೆಯನೇಗೆಯ್ದುಂ ಮೆಲ್ಲನೆ ನಯ 
ದಿಂದೆನ್ನ ಧರ್ಮದೊಳ್ಳ ತ್ತಿಸುವೆಂ (ಧರ್ಯಾಮೃ. ೪-೧೯೪) ) ಒದವಿಸಿ ನಡೆ 
ನುಡಿ ನೋಟದ ಪದದಿಂ ಪೆಣ್ಗಳ್ಳೆ ಕಲಿಸುವರ್‌ ವೈಶಿಕಮಂ ಮಂದುಖೆ 
ದಲೀ ಕುಂಟಣಿ ಮೆಯ್ಬ ದುಳದ ಗೆಯ್ಮೆಯೊಳಮಿಂತು ಪತ್ತಿಸಳಮಮಾ 
(ಚಿಕವಿ. ೬-೮೬), ಲೆ. ವಶಪಡಿಸಿಕೊಳ್ಳು 2 ಮೇಳದೊಳಪ್ಪು ಕೆಯನ್ನ 
ಗೊಟ್ಟ ಯೊಳೊಳಪೊಯ್ದು ಪತ್ತಿಸುವ ಸೂಳೆಯರಂದಮನೆಯ್ದೆ ಪೋಲ್ವ್ಯ 


೬೬ ೬ ಸೂಳೆಯರ ನೆಗಟ್ತಿ ನಾಡೆ ತನಗಬಿ (ಸಂಸಭಾ. ೪-೯೪); 
ಬೆಸನಕ್ಕಾ ಗರಮಾದಳೀಕಸೊಬಗಿಂ  ಕೂರ್ತಂದದಿಂ ಮತ್ತೆ ಪತ್ತಿಸ 
ಲೆಂದಾಟಸಿ ಬಂದಪಂ (ಉನಂಉ. ೬೨), ೯. ಕೈಗೊಳ್ಳುವಂತೆ 


ಮಾಡು ; ಹೇರು ; ಅಮರಿಸು : ಕ್ಷತ್ರಿಯಧರ್ನುವರಿಯಪ್ಪ ನಿನಗೆ 
ಯತಿಧರ್ಮಮಂ ಪತ್ತಿ ಸಿದಂ (ಸಂಚತಂ. ೧೧೪-೧೯). ೧೦. ಉಂಟು 
ಮಾಡು; ಉತ್ಪತ್ತಿಮಾಡು ; ಹುಟ್ಟಿಸು: ಬಸನಂ ಕೈಗಣ್ಮೆ 
ತಮ್ಮೊಲ್ಲರನೆ ಪಿಡಿದು ಬಲ್ಲಂದದಿಂ ನಲ್ಮೆಯಂ ಪತ್ತಿಸಿ ಚಿತ್ರಂಬೆತ್ತು 
ಮೆಚ್ಚಂ ಸಲಿಸಿ ಸಲುವ ತಾಣಂಗಳೊಳ್‌ ಜಾಣರಂ ಜೊತ್ತಿಸಿ (ಸಮಸ, 
೧೧. ತೊಡಿಸು ; ಧರಿಸುವಂತೆ ಮಾಡು: : ಚಿತ್ತಜನ 
ಸಿತನುತ್ತ ಮಾಂಗಳೆ ಪತ್ತಿ ಸಿದ ಮಕುಟಾಗ್ರ ಕೆತ್ತಿದ ಮುತ್ತಿ ನಂದದ ಸತ್ತಿಗೆ 
ಯೊಳೊಪ್ಪಿ ದನು ಭುಜಗೇಂದ್ರ (ಆನಂರಾ. ೧-೩-೪೦). ೧೨. (ಏಟು) 
ತಾಗುವಂತೆ ಮಾಡು,--' ಬೀಳುವಂತೆ ಮಾಡು: ಮಿಕ್ಳುದು 
45 


೫-೫೦). 


೫೧೯೫ 


45 


ಪತ್ತಿಸು 


ವಜ್ರಸಾತಮಂಮಮನೆಂಬಿನಮುಬ್ಬಸಮಾದ ತೋರಹತ್ತಕೈ ತಗುಳ್ಳು 
ಪತ್ತಿಸುವ ಮಾನಸಗೋಳಮೆನಿಪ್ಪ ಡೊಕ್ಕರಕ್ಕಿಕ್ಕಿದೆ. ವಜ್ರಲೇಪಮೆನೆ 


ಪತ್ತುವ ಲಗ್ಗೆಗೆ ಬೆರ್ಚಿದನನಂ (ಚಂದ್ರಪು. ೫-೮೦). 
೧೩. ವ್ಯಯಿಸು ; ವೆಚ್ಚಮಾಡು ; ವಿನಿಯೋಗಿಸು : ಜಿನ 
ಪೂಜೋತ್ಸವಕೆಲ್ಲಿಯಂಂ ಜಿನಕಥಾಳಾಪೋತ್ಸನಕೆಲ್ಲಿಯುಂಂ . . . ಜಿನ 


ಮುಹಾದಾನೋತ್ಸವಕೆಲ್ಲಿಯಂಂ ಧನಮಂ ಪತ್ತಿಸುತಿರ್ನೆ ನೀನೆ ಪಿರಿಯ್ಕೆ 
ಶ್ರೀ ದಾನಚಿಂತಾಮಣೀ (ಅಜಿಪು. ೧೨-೧೬). ಹತ್ತಿಸು: ೧. ಚಂಡ 
ವಿಕ್ರಮಭೀಮನದ ಕೈಕೊಂಡು ಇನವಿವೇಕದಲಿಯೆಂದ್ದಂಡತನದಿಂ 
ತಂದ ಹತ್ತಿ ಸಲರಿದು ನಮಗೆಂದ (ಕುಮ್ಯಾಅ. ೩-೧೮) ; ರತಿರೊಪ ಹರಿದು 
ಹತ್ತಿಸಿದಂತುಟಿಸೆವ ನಿನ್ನತಿಶಯದ ರೂಪುಗಂಡಿನಳನಾಳುವುದಿಲ್ಲವದಜ೨ಂದ 
ಕೊಡುವುದೆನಗೆ ' ಹಿತವಲ್ಲವೆಂದೆನಲೈ. (ಸಮ್ಮಾ. ೫-೧೬). ೩. ಬೆಸಸಿ 
ದೂಳಿಗವನಾ ಪಡಿಹಾಜಿರಂದಲೊದಗಿಸಿ ಕಾರ್ಯಭಾಗವಿಡಿದರಸನಿಚ್ಚೆಯ 
ನಜ೨ದು ಬೆಸುಗೆಬಿಡಿದಂತೆ ಹತ್ತಿಸಿ (ಚೆಬಪು. ೭-೬) ; ಬತ್ತಿ ಹೆತ್ತುಪ್ಪನು 
ಹ[ನಾಳಂ, ಹೊತ್ತಿಸಿದ ಫಲವೇನು ಮತ್ತೊಂದು ದೈನಕೆಅಗುನನ 
ಶಿವಪೂಜೆ ಹತ್ತಿಗೇಡೆಂದ (ಸರ್ನಜ್ಞ.೧೭೨); ಊದುಬತ್ತಿಯನ್ನು ಹತ್ತಿ ಸಟ್ಟಿ 
ದ್ಹಾಕೆ (ದೌಲತ್‌. ೯). ೫. ಸತ್ತು ಪೋಗಿಹಯೆನ್ನ ಪುತ್ರಗೆ ಹತ್ತಿಸುವೆ 
ಅಗ್ನಿಯನುಯೆಂದರೆ ಹತ್ತಿ ಬೇಯ್ವಾದುಯೆನಗೆ ನಡಲಂರಿ (ಹನುಚ. 
೧೬೪). ಹ ಕಣಿವೆ 'ಬಿಳುಪೇಟಕಿ ಕಪ್ಪ ಹತ್ತಿಸಿ ಮುಖಕೆಣ್ಣೆಯ. 
ಮಿಂಚುಗಳಿಕ್ಕಿ ಹುಣ್ಣುಗಲೆಯ ಸೀರೆಯಲಿ ಮಜಸಿಹ ಮಂದಿ 
ಪಣ್ಯಾಂಗನೆಯರೊಪ್ಪಿ ದರು (ಕಂನವಿ. ೬-೧೯೨); ಬೇರೆ ಬೇರೆ ಅಂಗಾಂಶ 
ಗಳ ಒಳಭಾಗಗಳಿಗೆ ಬಣ್ಣ ಹತ್ತಿಸುವ ಅನಿಲೀನ್‌ ಬಣ್ಣಗಳ ಅನೇಕಾನೇಕ 
ಬೆರಕೆಗಳಿಂದ ಆಮೇಲೆ ಈ ಕೊಯ್ತಗಳಿಗೆ ಬಣ್ಣ ಕಟ್ಟಿ ಬಹುದು (ಕವಿಕೋ. 
1, ೫೪). ೯೪. ಅವನು ತನ್ನ ಕೆಲಸವನ್ನು ನನಗೆ ಹತ್ತಿಸಿದನು (ರೂಢ). 
೧೦. ಅವನು ಇಬ್ಬರ ನಡುವೆ. ಜಗಳವನ್ನು ಹತ್ತಿಸಿದನು (ರೂಢಿ) , 
ಸಿಹಿಪದಾರ್ಥ ಮಗುವಿನ ಬಾಯಲ್ಲಿ ರುಚಿ ಹತ್ತಿಸಿತು (ರೂಢಿ). 
೦೪. ಏರಿಕೊಳ್ಳುವಂತೆ ಮಾಡು; ಏರಿಸು: ಡೊಂಬರವನು 
ಹುಡುಗನನ್ನು ಗಳೆಯ ಮೇಲೆ ಹತ್ತಿ ಸಿದನು (ರೂಢಿ), ೧೫, (ಶಾಖ 
ಮೊದಲಾದುವನ್ನು) ಕೊಡು; ಒದಗಿಸು: ಉಟ್ಟ ಸೀರೆಯ 
ಪೊಟ್ಟಿ ಣಂಗಟ್ಟ ಶೂಲಿಯಕ್ಷಿಗೆ ಬಾಯ ಶೇಖವನೋಳಿಯಿಂ ನಸು ಹತ್ತಿಸು 
ತ್ತಿಕೆ ಸೇಲೆಯೆಲ್ಲಂ ನನೆಯಲಚ್ಛ ರಿನಡುವನೊಡನೊಡನ್ನೆ (ಬಸಪು. ೧೮-೬೦). 
೧೬. (ಹೆಡೆಯನ್ನು) ಬಿಗಿ ; ಸಿದ್ಧಗೊಳಿಸು : ಹತ್ತಿಸಿದ ಚಾಪಮಂ 
ಜೇಗೈದು ಕೂಡೆ ಮಸೆವೆತ್ತ ಕೂರಂಬುಗಳನಾರ್ದಿಸಲ್ಸೇನೆ ಮಂಅದತ್ತ ವನ 
ಬಾಣಘಾತಿಗೆ (ಜೈಮಿಭಾ. ೪-೩೧). 

ಪತ್ತಿಸಿಕೊಳ್ಳು,ಹತ್ತಿಸಿಕೊಳ್ಳು - ೧.ಏರಿಕೊಳ್ಳು ವಂತೆ ಮಾಡು; 
ಏರಿಸಿಕೊಳ್ಳು : ಏಡಿ ಬರ್ದುಂಕಿದೆನೆಂದು ಮುಂದೆ ನಿಲೆ ನಿಜಕಂಠತಳನುಂ 
ಪತ್ತಿ ಸಿಕೊಂಡು ಶಿಲಾತಳಮನೆಯ್ದೆ ವರ್ಪುದುಂ (ಸಂಚತಂ. ೮೫-೩) ;- 
ಇವನು ನನ್ನನ್ನು ತನ್ನ ಹೆಗಲ ಮೇಲೆ ಹತ್ತಿ ಸಿಕೊಂಡನು (ನುಂಬಯಿ 
೩-೧೨೬). ೨. ಲೇಹಿಸಿಕೊಳ್ಳು ; ಬಳಿದುಕೊಳ್ಳು : ಸೊಗಸಾಗಿ 
ಅಲಂಕಾರ ಮಾಡಿಕೊಂಡು, ಸುಗಂಧವನ್ನು ಹತ್ತಿಸಿಕೊಂಡು, ಒಬ್ಬ 
ಕೊಡನೆ ಒಬ್ಬರು ಹುರುಡು ಮಾಡುತ್ತ ಎಲ್ಲ ರಾಜರೂ ಕುಳಿತಿದ್ದರು 
(ನಚಭಾ. ೫೧); ಬಣ್ಣ ಹತ್ತಿ ಸಿಕೊಂಡ ಪದಾರ್ಥಗಳ ರಾಸಾಯನಿಕ 
ಗುಣಗಳನ್ನು ಆ ಬಣ್ಣ ಗಳು ಎಂದಿಗೂ ಸೂಚಿಸುತ್ತಿರಲಿಲ್ಲ (ಕವಿಕೋ. 1, 
೫೪). ೩. (ಬೆಂಕಿ, ದೀಸ ಮೊದಲಾದುವು) ಹತ್ತಿಕೊಳ್ಳು 
ವಂತೆ: ಮಾಡು ; ಪುಟಿಗೊಳ್ಳು ನಂತೆ ಮಾಡು: ಅನನು ಕತ್ತಲೆ 
ಕೋಣೆಯಲ್ಲಿ ಹಣತೆಯನ್ನು ಹತ್ತಿಸಿಕೊಂಡು ಓದುವನು (ರೂಢಿ). 

(ಪತ್ತು, + -ಇಸ್ಕು] 


ಪತ್ತೀಂದ್ರ 


ಸತ್ತೀಂದ್ರ (ನಾ). ಕಾಲಾಳುಗಳ ಸೇನೆಯ ಅಧಿಪತಿ; ಪದಾತಿ 
ನಾಯಕ ; ಗಗನಗಹನಯೊಳೆ ಗನಿಂಯಿಪ ಖಗಕ್ಕೆ ಪತ್ತಿ ದ್ರ ಧೀವರಂ 
ಬೀಸಿದ ರೇಣುಗಣನನಜಾಲಕೊಳಗಾಯ್ತೊ ಗುಮಿಗೆಯಿಂದನಿಮಿಷಪ್ರ ತೌನಂ 


ಚಿತ್ರಂ (ರಾಜರೇ. ೬-೪೩). [ಪತ್ತಿ 3* ಇಂದ್ರ] 
ಪತ್ತು, ಹತ್ತು, (ಕ್ರಿ). ೧. ಅಂಟು; ಅಂಟಿಕೊಳ್ಳು : “ಸತ್ತು 
ಸಂಶ್ಲೇಷೇ TN ಕೊಳ್ಳು), ಕಲಹ, ಸಂಖ್ಯಯೋಃ”  (ಶನುಧಾ)' 


*ಸಗಿಲ್ಲು ದು ಪತ್ತಿ ದಕ್ಕೆ ನಾನ (ಶಬ್ದನುಂ. ೨೨) ; : ಅಲ್ಲಿಯೆ ಕರ್ಣ 
ಸಳಂಚೆ ಮನನುಲ್ಲಿಯೆ ಕೀಲಿಸೆ ನೆಚ್ಚು ಮೆಚ್ಚ ತಳ್ತಲ್ಲಿಯೆ ಸೋಲ್ತು 
ಪತ್ತೆ (ಅದಿಪ, ೨-೪೨) ; ನಡಪಾಡುವ ವನದೇವಿಯರಡಿಯೂಡಿದಲಕ್ತ ಕ 
ಪ್ರವಂ' ಸತ್ತಿದವೋಲ್‌ ಕಡುಗೆಂಪನಾಳ್ನುವೊಂದೊಂದೆಜಿ ' ವನಚರವಿದ್ಯ 
ಮೃಗಗಣಾರುಣಜಳದಿಂ (ಚಂದ್ರಪು. ೫-೪೯). ೨. ಸೇರು ;` ಕೂಡು: 
ತನೆ ಮಾಟೀಇಂತ ಬಲಂ ಕಣುತ್ತ ಅದು. ತನ್ನಾಳ್ಮಂ : ಕರಂ ಮೆಚ್ಚಿ 
ಗೆಲ್ಫ ವನಂ ಶ್ರೀನಧರಿ ಪಕ್ತುಗುಂ (ಸಂಸಭಾ. ೧೦-೧೪) ; , ಪೇನಂತೆ 
ತಲೆಯಂ ಪತ್ತಿ ಸಲ್ಮಡಿನರ್‌ ತೇರಣದಂತೆ ತಳಮಂ ಸತ್ತಿ ಕತ್ತರಿಸುವಂ್‌ 
(ಧರ್ಮಾಮೃ, ೩-೭೩) ; ಪಕ್ಬ್ಸಾರ್ಥನು೦ ಪೇಲಸಕ್ಟಿಕಾರಂ ಕಡೆಯಾಗಂ 
ಳ್ಳೊಡೆ ಶಬ್ದಂ ಲಿಂಗತ್ರಯ ನಚನತ್ರಯ ಪುರುಸತ್ರಯಾನ್ವಿತಮಾಗಿ 
ಧಾತುವಿನ ಕಡೆಯೊಳ್‌ ಪತ್ತು ಗುಂ (ಕನುಡ. ೨೫೦ ವೃತ್ತಿ); ಹೊತ್ತ 
ದೇಹನ ಬಿಟ್ಟು ಮತ್ತೊಂದು ದೇಹನ ಪತ್ತದೆ ನಿಲ್ವುದು ಮುಕ್ತಿ 
(ಭರಚೆ. ೧-೧೧೪). ೩. 'ಬೆಸುಗೆಯಾಗು ; ಬೆಸೆದುಕೊಳ್ಳು 

ತೆತ್ತುತನಕ್ಕೆ ತೆತ್ತುತನಮಂ . . . 'ಆಸೆಗಮಾಸೆಯನಾದಲಂಪಿನಿಂ ಪತ್ತಿದ 
ಮೆಯ್ಗೆ ಪತ್ತು ಗೆಯನುಕ್ಕೆ ನಕುಕೈವಗೆಯ್ತ ಮಂ ಸೊಣರ್ಚೂತ್ತು ನಂ 
ಪಾಯದಿಂ ಕಳಿಯೆ ಕೂಡುವನಂ ವಿಭು ಕಂಡು ಮೆಚ್ಚಿದಂ(ಕಾನ್ಯಾಸಾಾ೯೮೫ 
ಶೂದ್ರಕ);ಕಂಭದೊಳ್‌ ಪತ್ತಿದ ಪೊನ್ನ ಪುತ್ಮಳಿ ತೊಡರ್ಚಿದ ಮಂತ್ತಿನ 
ಸೂಸಕಂ' (ಪುಷ್ಪಪು. ೪-೭೮), ೪. ಅಳವಡು ; ಹೊಂದಿಕೆಯಾಗು : 
ಮುತ್ತಿನ ತೋರಣಂ ಗಜದ ನೆತ್ತಿಯ ಮಂಂತ್ತು ಗಳೆಲ್ಲ ಸಲ್ಗಳೊಳ್ಬತ್ತಿದ 
ಪೋಲ್ವೆಯಂ ಪಡೆನ ಗೋಪುರಪಂಚಕಮಾಸ್ಯಮಾಗೆ .'. . ಪ್ರತಾಪಮಂ 
ಪೊತ್ತು ದದೊಂದು ಸಿಂಹಫುರಮೆಂಬ ಪುರಂ ಫನಘೋಷಫರ್ಜಿತಂ 
(ಅರ್ಥನೇ. ೧-೬೭); ಕೆಂಬುನಿಭಕಂಠಿ. ತನುಪುಳಕಂಬೂರಿಸೆ ವಿಸಂನಿ 
ರನ್ನಮುಂ ಪತ್ತು ವವೋಲ್‌ ಲಂಬಾಳಕತತಿ ಮದರೋಲಂಬಾಳಿಯನಿಟಾಸ. 
ಲಸ್ಬಿ ದಳ್ಳಲ್ಲಭನೆಂ (ಉದ್ಭ ಟ:: ೮-೧೦೮). ೫. ಹಿಡಿ; ಹಿಡಿದುಕೊಳ್ಳು : 
ಅಂತು ಸತ್ತು ೦' ನೆಲನಂ ಪತ್ತು ನಿಡೆನೆಂಬಂತೆ ನೆಲನಂ ಪತ್ತಿ ಮೂರ್ಛಾಗತ 
ನಾಗಿರ್ದ ಕುರುಕುಳಚೂಡಾವಂಣಿಯನೇನುಂ ಮಾಣದೆ ಕಿನಿಸ್ಠಾರವೈರಿ 
ಮುಟ್ಟಿ ನಂದಾಗಳ್‌ (ಪಂಸಭಾ..೧೩-೯೭ನ); ಉದ್ಭತ್ಕಾ ತಿ ಚಂಚನ್ನಖಗತ 
ತರನಂತ ಬಿಡಂ ಪತ್ತಿ ಕಾಲಂ ಸತಿ. ಬೀಟಿ! ರ್ಜಪ್ಪ ನಿಂತೀತನ ತೆಟಸದಂ 
ಕಾಣೆ ನೀನುತ್ಬ ಲಾಕ್ಷೀ (ಕಾದಂಸೂ. ೮೯೭) ; ತತ್ತಟಿಗುದಿದು ಕಾಯ್ದ 
ಕಾಯೊ ಂಡದೆಣ್ಣೆ ಯೊಳರ್ದಿ ಬರ್ದಿಸುತ್ತು ಮಾಪಾದನುಸ್ತ ಕಂಬರಂ 
ಮೃತ್ತಿಸಿ-ಪತ್ತಿ ತಿದಿಯುಗಿಯುತ್ತೆ. (ಅಜಿಪು. ೧೧-೧೦ ನ) ; ತನಿವಣ್ಣಳ 
ಸಾರಮಂಶುಕಾವಳಿ ಸಲೆ ಪತ್ತಿ ಸೀತೈರಿಸಿ ಕಣ್ಣ ಳನಿಂತರೆನುಚ್ಚಿ ೫ೀರುತುಂ 
ವಿಳಸಿತಚುಂಬನಾಭಿನಯನುಂ ನೆಜಕಿ ತೋರ್ಪವೊಲಿರ್ದುದಾನ್ರುಡೊಳ್‌ 
(ಕುಸುಮಾ, ೫-೮೯). ೬. ತಾಗು; ಸ್ಪರ್ಶಿಸು: ಅಗಸಡೊಳಗೊಂದು 
ಮಹೀಭಾಗದೊಳಿನ್ನೊಂದು ದಾಡೆಯಾಗಿರೆ ಮನದಿಂ 'ಬೇಗಂ ಬರ್ಪಳ 
ದಿಟ್ಟಿಗಳಾಗಳೆ ಪತ್ತಿ ದುವು. ಗೆಂಟಿಜಕೊಳ್‌ ಮಾರುತಿಯಂ (ಸಂಸಭಾ. 
೩-೧೩) ; ಧರಣಿಯನೆಯ್ದೆ ಪತ್ತದೊಡೆ ನೀಳ್ವ ಮಡಂ . . , ಕೃಶಂ 
ತೊಡೆಯೆನಿಪ್ಪೊ ಡೆ. ಪಾಪದ ಪುಂಜನುಂತನಳ್‌ (ಲೋಕೋಪೆ, ೧೧-೫೨) ; 
ಪಣ ಕಬ್ಬಿನಂತೆ ನೆಲನಂ ಪತ್ತಿ ಸೆಅಕಿಸಿಕ್ಕಿ ದನಂತಂಮ್ಮಳಿಸಿ (ಧರ್ಮಾಮೃ. 
೧-೧೬೮). ೭. ಓದಗು ; ಉಂಟಾಗು ; ಬರು: ಖಳಸಂತತಿಯಿಂಂ 


೫೧೯೬ 


5 


30 


35 


40 


45 


ಸತ್ತು, 


ಪತ್ತಿದ ಕಳಂಕಪಂಕಮನೆ ಚೆಚ್ಚರಂ ಭನ್ಯಜನಂಗಳ ವಚನಮೆಂಬ ನಿರ್ಮಳ 
ಜಳದಿಂ ಕರ್ಚುವುದು ಸೌಖ್ಯಮಂ ಬಯಸುವವಂ (ಸಮಪ, ೬-೧೦೮); 
ಎಸೆವಾ ಪ್ರತಮಂ ಪ್ರತಿಸಾಳಿಸುತ್ತು ಮಿರ್ದಂಗದೊರ್ಮೆ ಕರ್ಮದ 
ಬಸದಿಂ ನಸಿಗುತ್ತಂ ಪತ್ತಿ ವಿವರ್ಧಿಸುತಿರ್ದುದು ಬಂಧುಜನದ ಮನ 
ದುಮ್ಮುಳಮಂ (ನರ್ಧಪು. ೧೬-೫೬). ಲೆ. ಆವರಿಸು; ಆಕ್ರಮಿಸು; 
ವ್ಯಾಪಿಸು : ಅಣಕಿವುಗೆಡಸುತ್ತು ಮೆಲ್ಲಾ ತೆಜದಿಂ ದೆಸೆಗೆಡಿಸದಿರೆದು ವಿಷಯ 
ಸಮೂಹಕ್ಕೆ ಅಗಿ ಬಿಡದಂತೆ ಪತ್ತುವ ಮಜುಕಂ' ದಿಜ್ಕ್ಕ್ಮೋಹದಂದದಿಂ 
ಮಾನಿಸರಂ (ಕಾದಂಪೂ.೫೩೮) ; ನರರಂ ಪತ್ತಿದ ಪಾಪಂ ಪ್ರಾಯಶ್ಚಿತ್ತಂ 
ಪೊಜಿಗಾಗಿ ನಚನದಿಂ ಪೋದಪುದೆ (ಸನುಪ, ೧೧-೮೭); ತಪನಂಗೊಗೆದುದು 
ಪೆರ್ಚದ ತಣ, ಗ್ನಿಗೆ ಶೀತಂ ಪತ್ತಿ ತೇನನೆಂಬೆಂ ಹಿಮ ದೊಳ್‌ (ಗಿಂಕ.೯-೭೧). 
೯. ಏರು; ಆರೋಹಣ ಮಾಡು; ಮೇಲಕ್ಕೆ ಹೋಗು : ಪತ್ತಿ 

ಪ್ರವಸಾದಫಲಕನುನತ್ಕುಗ್ಗ ಗ್ರಗ್ರಾಹನಿನಹಸಂಕ್ಷೋಭಿತದೊಳ್‌ ಮತ್ತೀ 
ರತ್ನಾ ಕರದೊಳ್‌ ಪುತ್ರಿಕೆಯೆನಿ ಬಟ್ಲಿಳಿಂತು ಬಾಯ್ವಿ ಜೆ ಚೋದ್ಯಂ 
(ಕವಿತಂ. ತೆಜಪುನಡೆದಂಗಜಂ ಕೆಯ್ಸೆಆಗೊಳೆ ನೋಟಕರ 
ಮನಮನಾಗಳ ಕೊಳದಿಂ ಪೊಜಮಣೆ. ಜಿಗಿಲ್ರು ಪತ್ತಿದ ಕುಟುನಡಿಗಳೆ 
ಮೆಟಕಿ ದುವೆನರ ನಾಣ್ಗಳ: ತೆಜಪರಿ (ಸಂಸಭಾ. ೫-೬೭); ಮಕ್ಕಳಂತೆ 
ವಿಮಾನಮಂ ಬಿಡದೆ ಪತ್ತುತುಂ ನಂಹಾನಂಂತ್ರಿಯೆಂತೆ ವ್ರ ವ್ರತರಕ್ಷಣೋ 
ಸಾಯನಮಂಂ ಚಿಂತಿಸುತ್ತು 0 (ಧರ್ಮಾಮೃ. ಸತ * ಪತ್ತು 
ವಂದಣಮ೦ ಕೆಂಪಿನ ಪೂನನೆಣ್ಣೆ ದಲೆ ನೂತ್ಮ್ಮಾ ಗಾರನುಂ ದೈತ್ಯರಂ 


೨-೩೬); 


- ಕನಸೊಳ್‌ ಕಾಣಲು ಬಾರದೈ (ಸೋಮೇಶ.೬೦). ಇಂ. (ದೀಪ, “ot 


ಮೊದಲಾದುವು) ಹೊತ್ತು ; ಉರಿಗೊಳ್ಳು '; ಸಂದಣಿಸಿ ಪತ್ತಿದುರಿ. 
ಫರಿಲೆಂಡುರುಪಿಡೆ ಬೇಗದಿಂದೆ ಉರಿದಾಕ್ಷಣದೊರ್ಳ ಬೆಂದ ನುಲಿಯಂತೆ 
ಮದನಂ ನಿಂದಿರೆ ಕಂಡಭವನೆಯಿನ್ಹಿ ಮುಳಿದಂ ತುಳಿದಂ (ಗಿರಿಕ. ೮-೫೨). 
೧೧. ಬಳಿದುಕೊಳ್ಳು ; ಲೇಪನವಾಗು : ಪಿರಿದಾಗಿ ಪತ್ತೆ ಕೆಂದಳದರಿ 
ಸಿನವಿರಿಸಿದಳೊ ಪರಿದು ಪೊದೆಯಂ ರತಿ ತನ್ನರಸನಲಗುಗಳನೆಂಬಂತಿಕೆ ಮಗ 
ಮಗಿಸುವುವು ಪೊಂಗಿ ಪೊಂಗೇದಗೆಗಳ್‌ (ಲೀಲಾನ, ೬-೧೨೪). ೧೨. 
ಸ್ನೇಹಮಾಡು ; ಸಂಬಂಧವನ್ನು ಹೊಂದು : ಪದನಜದು ಪತ್ತುವ 
ಪತ್ತುಗೆಗಂ ಇಂಬಜಿಕಿದರುಿ ಸೇವಿಸುವ ಸೇನೆಗಂ ನೆರನಜಾದು ಪಾಡುನ 
ಪಾಟಿಕ್ಕಂ ಪೊಟ್ಟಿ ಆಂದು ಸಾರ್ನ ಸಾರ್ಕೆಗಂ ಮನಂಬೆಚ್ಚು ಪತ್ತೆ ಪೊಯ್ದಂ 
ತಾಗಿರೆ(ಶಾಂತಿಪು. ೩-೫೯೮); ಮಂತ್ತರ ಮುಂತ್ತರಿಂ ಪಡೆದ ವೈತ್ತಿಯನಿಯ್ಯುಳಿ 
ಗೊಳ್ವರೊಳ್ಳೆರಂ ಪತ್ತು ವವೋರ್‌ ನಿಚಾರಿ[ರ]ಪರರಲ್ಲದ ಮೂರ್ಜರ 
ದೊಂದು ದೆಯ್ವಮಂ ಪತ್ತಿಯುಮಂತದಂ ಪಬಿಕಿವರಂ ತಿಳಿಸಲ್ಕಣಮಾಜದಾ 
ಗಳಾರ್ಜತ್ತ ಲೆ ಬರ್ಸರಂತದಜಕೊಳಾರ್ಹತರಲ್ಲದರತ್ತ ನೋಲ್ಬಿ ಡಂ (ಸನುಪ. 
ಅನುಬಂಧ. 1; ೩೭೩-೪೭); ಪತ್ತಿದ ಗಂಡರ ಚಿತ್ತವ ಕಿಡಲೀಯದಿತ್ತು ಜೀ 
ಕೋಟ ತನೆಗೆಂಬ ಸೂಳೆಯ ಹಿತ್ತಿ ಲಲ್ಲಿರದೆ ಸುರಭೂಜ (ಲೀಲಾನ. ೨-೩೫). 
೧೩. (ಬಿಸಿಲು, ಬೆಂಕಿ ಮೊದಲಾದುವು) ಹೆಚ್ಚಾಗು; ಪ್ರಖರ 
ವಾಗು ; ಪ್ರಕರ್ಷವಾಗು : ಪತ್ತಿತು ಬಿಸಿಲುಅಕಿ ಕಾಲಂ ಮುತ್ತಿತು 
ನೋವು (ಗಿ:ಕ.: ೨-೧೪). ೧೪. ಒಳಸೇರು; ಒಳಕ್ಕೆ ಸೇದಿ 
ಕೊಂಡಿರು: ಆಕೆಯ ಪತ್ತಿದ ಕಣ್ಣು ಮನುಟ್ಲೂದ ನುನನಖನುಂ ಜೋಲ್ಡ 
ನಾಣುಮುಂ ನೇಲ್ಜ ಸರಮಂಮನಹಿಶಿದೆಂ (ಸಂಸಭೂ, ೪-೪೦ ನ) ; ಪತ್ತಿದ 
ಬಸಿಳಾ*" ಫೋತಂದ ಕರ್ಣ, , , ಸರ್ಪಕನದ್ಭೂ ಷಣಭೀಷಣಂ ಭಯದ 
ಮಾಯ್ತಾ 'ರಾಕ್ಷಸೀರೂಪಕಂ (ಕಾನ್ಯಾನ, ೮೨೨); ನರೆತ ಮಂಡೆಯಖನೀಕೊ 
ಗುವ ಕಂಗಳು ಲೋಳಿ ಸುರಿವ ಬಾಯ” ಸೆರೆಯೊಜಹಾದ ಕೊರಳು ಬೀಳಲು 
ಸಲ್ಲು ಪತ್ತಿದ ಗಲ್ಲದ ನೆಜಕಿ ವೃದ್ಧ ನಡಿಯಿಟ್ಟಿ ನೊಲಿದು (ಜೀವೆಂಸಾಂ. 
೧೬-೩೦).೧೫. ಬೆನ್ನಟ್ಟು; ಹಿಂಬಾಲಿಸು : ಅನುವಿಸೆ ಬೇಟಕಾಆ[ನೊ 
ಲನಿರ್ಮಡಿಯಪ್ಪು ದು ೬ ೬ « ನೂಂಕೆ ಬೇಟಿಕಾಲನ ಮನವಟ್ಟ ಪತ್ತು ವುದು 


ಪತ್ತು 


ಸ 


ಬೇಟಿನಿದೇಂ ವಿಪರೀತವೃತ್ತಿ ಯೋ (ಸಂಪಭಾ, ೪-೧೦೩); ಪತ್ತಿ ಜನನಂತೆ 
ರಿಫುಬಲಸತ್ತಿಯನಿಸೆ ಲಕ್ಷ ೬ಣಂ ವಿಯಚ್ಚರಸೈನ್ಶಂ ಸತ್ತ್ತುದಂ ಪುಕ್ಫತ್ತುದು 
ಬೆನ್ನಿತ್ತುದು ಪೂಣ್ತಿ ಅಿವುದರಿದು. ಗರುಡಧ್ಯಜನೊಳ್‌' (ಸಂರಾಮಾ. 
೯-೬೪); ಪತ್ತುತ್ತಂ ಹರಿಯಂ ಳೆಲರೊತ್ತುತ್ತಂ ನೀರೊಳಾಳ್ವಿನಂ 
ಚಂದನದಿಂ ಮೆತ್ತುತ್ತಂ ಜೀರ್ಕೊಟಿವಿಯೊಳೊತ್ತುತ್ತಂ" ರಾಗದಿಂದಮಾಡಿದ 
ರಾಗಳ್‌ (ಬಂಹರಿ.೧೩-೭); ವಸುಪಾಲನಾನೆ ಕಟ್ಟದ ಕಂಭಮಂ ಕಿತ್ತಿ ಟ್ಟು 
. » ೬.ಹಿಂದಂ ಪತ್ತಿ ಬಪ್ಪ ಮಂದಿಯಂ ಕೊಂದು ಕೂಗುತ್ತ ಬರ್ಸಾಗಳ್‌' 
(ಪುಣ್ಕಾಸ್ರ. ೩-೨೨). ೧೬, (ದೆವ್ವ ಮೊದಲಾದುವುಗಳಂತೆ) 
ಮೆಟ್ಟಿ ಕೊಳ್ಳು : ಪುಗೆ ನೃಪಸಂಕುಳಂ ಮನಸಿಜಗ್ರಹವಾಗ್ರ ಹದಿಂದೆ 
ಪತ್ತ ಲಂದೊಗೆಯೆ ವಿಕಾರಚೇಸ್ಟೈ (ನೇಮಿಪ. ೯-೮೯).೧೭. ಅನುಸರಿಸು: 
ಅಂತಾ ಮಾರ್ಗನುಂ ಪತ್ತಿ ಸತ್ತುವಿಡಜೆ ನಡೆದು ಜೀವಿತಾವಧಿ 
ಯೊಳ್ಳೇವಗತಿನಡೆದು (ಪಂರಾಮಾ, ೬-೧೯ ವ) ; ಬಸವೇಶಂ ಮಾಚಿದೇವಂ 
ಮುಳಿದ ಬಗೆಯನಾಕರ್ಣಿಸುತ್ತುಂ. ಮಹಾಸಾಧ್ವಸದಿಂ ಮಂಂಗೆಟ್ಟು 
ಚಿತ್ತಂ ಕದಡೆ ನಡುಗಿ ತನ್ಮಾರ್ಗಮುಂ ಪತ್ತಿ . .  ಕಾರ್ಪಣ್ಯಮ ೦ ಬೀಲಿಕಿ 
ತಾಗಳ್‌ (ನೃಷವಿ. ೧೩-೭). ೧೮, ತೊಡಗು ; ಪ್ರಾರಂಭಿಸು ; 
ಮೊದಲು ಮಾಡು: ಮನದೆ ನೆನೆದನರ ಕಿಡುಗುಂ' ಜಿನಾಧಿಪಾ ನಿನ್ನ 
ಪಾಪನಿಚಯಂ ಗುಣಮುಂ ನುಂನಿಗಳುವುದಆಕಿಂ ಕತ್ಸೇವನೆಯಿಂ ಕಿಡಿ 
ಸಲ್ಫೈ ಸತ್ತಿ ದರ್‌ ಸಂಸ್ಕೃತಿಯಂ (ಕನಸಾ, ೧-೯೧). ೧೯. ಆಲಿಂಗಿಸು ; 
ಅಪ್ಸಿಕೊಳ್ಳು : ಘಟಾಲನೆ ಬರ್ಪೆನ್ನಂ. ಕಂಡಟಲಿರ್ನುಡಿಯಾಗೆ ಪತ್ತಿ 
ಕೆಳೆಯನ ಕೊರಲಂ ಪಳನಿಸಿ. ಕಪಿಂಜಳಂ ಬಾಯಬದಬ್ರಹ್ಮಣ್ಯಮೆಂದು 
ಬಿಡೆ ಪುಯ್ಯೂಲ್ವಲ್‌ (ಕಾದಂಪೂ, ೯೧೮). ೨೦. ಪ್ರಭಾವ ಬೀರು; 
ಪರಿಣಾಮಕಾರಿಯಾಗು: . (8). ಹತ್ತು: ೧. ಹತ್ತದಿರೆ ಫಲ 
ಬಳಿಕಲಾ ದೇವೋತ್ತ ಮನು ನಸುನಗುತ ನುಡಿದನು (ಕುನ್ಯಾಅ. ಓರಿಇ. 
೪-೪೪); ಮುತ್ತದಕೆ ಹಾಲು ನೀರೆಅಕೆದು ಸಂಪಳೆಗಲಸಿಯತ್ತ ರದ ಮೇಲೆ 
ದೊನ್ನೆಯುನಿರಿಸಿ ತುಪ್ಪ ವಂ ಹತ್ತದಂದದಿ ತೊಡೆದು ಹೊಯ್ದ ಕೊಂಡದ 
ನಿಡ್ಡಲಿಗೆಯಂತೆ ಬೇಯಿಸುವುದು. (ಸೂಸಶಾ. ೬-೭); ಹತ್ತಿದ 
ಮೆಯ್ದೂಳ ಕೊಡಹಿ : ಕರವ ಹಿಡಿದೆತ್ತಿ ದಳಬುಜಾಯತಾಸ್ಷಿ (ನೋಹತ. 
೪-೨೬). ೨. ಹೊತ್ತುವುದು ಸರಿಯಹುದು ನನೆಗುದಿಯಹುದು ತವುಡು 
ಹ[ಪಾಾಂ.ತಡಹು]ತ್ತಿ ಹುದು. . . ನಸುಗಂಜಿ ಸುತ್ತಿಹುದುವೊಣಗಿಹುದು 
ದೋ ಷವಶನಕ್ಕೆಂಟು ತೆಟನಪ್ಪುದು (ಸೂಸಶಾ, ೩-೧); ದ್ರಾನಿಡ 
ಭಾಷೆಗಳಲ್ಲಿ ಪುರುಸವಾಚಕಸರ್ವನಾಮುಗಳೇ ರೂಪಾಂತರಗೊಂಡು ಆಖ್ಯಾತ 
ಪ್ರತ್ಯಯಗಳೆಂಬ ಹೆಸರಿನ ಪುರುಷವಾಚಕಪ್ರತ್ಕಯಗಳಾಗಿ ಧಾತುಗಳಿಗೆ 
ಹತ್ತುತ್ತ ನೆಂಬುದನ್ನೂ ಗಮನಿಸಬಹುದು (ದ್ರಾವಿನಿ. ೨೫೩) ; ಕೆರೆ, ಬಾವಿ, 
ಹಳ್ಳ, ಹೊಳೆ ಬತ್ತಿ, ಬೆನ್ನಿಗೆ ಹೊಟ್ಟಿ ಹತ್ತಿ ನೆಲನೆದ್ದು ಬಡಿಯಂನಂತೆ ! 
(ನೆಲನು. ೧೪-೨೬), ೭. ಒಡೆಯರ ಬರನಿಂಗೆ ಕುನ್ನಿ ಬಾಲ ಬಡಿದರೆ 
ನೆಚ್ಚ ವೇನು ಹತ್ತು ನದು (ಬಸನ, ೨೧೭); ಚಳಿ ಹತ್ತಿ ಮಳೆಯೊಳಗೆ 
ಘಾಸಿಯಾಗುತೆ ಬಂದು ನಡುಗಿ ಹಲು ಹಣಕಿಗುಟ್ಟ ಬಾಗಿಲೊಳು ನಿಂದಿರಲು 
(ಇಳೆರ. ದೇ, ೫೨-೮) ಕಳನಳಿಸುತಂ. ಬಿಡ್ಕೊಟಿಲುವರು ತಲೆಗಳಂ 
ಸೆಕೆ ಹತ್ತಿ ದಹಿಸಲು ಜ್ವಲನನೇತ್ರನ ಜೇಗುಲಂಗಳಿಗೆಯ್ಲಿ ಬದುಕುವರು 
(ಬಸಪು.೫೬-೩೮). ಲೆ, ಚಾತುರಂಗವಂಂ ಜಾನಿಸಿ ನೋಡಿ ನೋಡಿ ಹೊಗೆ 
ಹೆ[ಸಾಊ೦.ಸು]ತ್ತಿ ದ್ಧ ಪುತ್ತಳಿಯಂತೆ ಬಂದನುದ್ಯಾನನನೊಪ್ಪದಿಂ ಕಳಿದು 
ರಾಜಕುಮಾರನಸಾರಚಿಂತೆಯಿಂ (ನಂಬಿರ, ೭-೩); ಹರಿಹರಿ ಎಂದೊದಲಿಕೊ 
ಹತ್ತಿದ ಪಾಸಗಳಿಗೆ: ಬೆದಜಕೊ (ಪುರಂದ. ೨-೭೭-೧). ೪. ಮುಂದನು ತಗರ್ತ್ರಿ 
ಕೊಠೆಯ ಹತ್ತಿ ಹೆಂಗಳಿರ್ಕ್ಯೂಡೆ ಹೇಲಳನ ಮಾಡುತ್ತ ನಿರಲು (ಮೈಆಂ 
೧೯೨೯, ೧೫-೪ ; 12ನೆಯ ಶತ್ಯ?); ಕಾಳೆಗದ ಭಂಡಿಯಂ ಹತ್ತಿ ಹೋಹಂ 
ರಥಿಕನಾ ಸ್ಫಂದನಾರೋಹನೆಂಜೆನಿಕ್ಕುಂ (ನುಂಗರಾ, ೭೩-೨೬) ; ಅಲ್ಲಿಂದ 


೫೧೯೭ 


30 


55 


40 


45 


ಪತ್ತು 


ko 


ಬಡಗೆಲಂ ಹರಿದು ಬಿಟ್ಟಿರು ಹತ್ತಿದರು ಬೇಸಜದೆ ಕಲುದರಿಗಳಲಿ "ಬಹಳ 
ಶ್ವೇತಪರ್ವತನ (ಕುನ್ಯಾಸ, ೩-೫೭); ಹತ್ತಿ ದರೊರ್ವರೊಂದೊಂದು ಸಲ್ಲಕಿಯ 
ಮುತ್ತಿನ ಕುಚ್ಚು ಗಳ ಮೆಜಿಕಿಯೆ (ನೋಹತ.೨೪-೫). ೧೦,ಹತ್ತು.- 
ಹೊತ್ತು ; ಉರಿಯಾಗು” (ಜಾನಕೋ. ೫೩); ಒಲೆ ಹತ್ತಿ ಯರಿರಿದೊಡೆ 
ನಿಲಬಹುದಲ್ಲದೆ ಧರೆ ಹತ್ತಿಯಖುರಿದೊಡೆ ನಿಲಬಾರದು (ಬಸವ, ೨೬); 
ಬೇಗೆ ಹತ್ತಿದಲ್ಲಿ ಹೊಗೆಗೆ ನಿವಿಂತ್ಯ ಕೇಳಬೇಕೇ ? (ಗಾಜಿ), ೧೧, ಅವನ 
ಮುಖಕ್ಕೆ ಮಸಿ ಹತ್ತಿದೆ (ರೂಢಿ). ೧೨. ಧಗಿಲು ಭುಗಿಲನೆ ಎದ್ದು 
ಹರಿದು ಹತ್ತುವನಲ್ಲ ನಿರನಯಕೆ ಚವುಸದನಿಲ್ಲ ನಾಲ್ಕನೆಂಟಿಕೆ ತಂದು 
ಎಂಟಿ ಹದಿನಾಜ ಮಾಡಿ ಸೃಷ್ಟಿ ಸಬಾರದ ಘನಶರಣನು(ಶಿವಗೀ.೧೦೪-೫೦೫). 
೧೩. ಬಿಸಿಲು ಹತ್ತಿದ ಮೇಲೆ ಹಪ್ಪಳ ಒಣಗಿಸಬೇಕು (ರೂಢಿ). 
೧೫,' ಕರೂಷದ ಕೊಬ್ಬಿನನದಿರು ಹಿಂದೆ ಹತ್ತಿದರೆ ನಂರಳ ಬಲ್ಲನೆ 
ಭೀಮನು (ಕುವ್ಯಾಕ, ೩-೨) ; ಮತ್ತೆ ಚಿತ್ರಾಂಗಡೆಯ ಜಾತನಂ ಧಾತನಂ 
ಹತ್ತಿ ಹರಿದುದು ಬಲನುಶೇಷಮಂಂ ಘೋಷಮುಂ ಘೋರತರಸಂಗರ 
ದೊಳು (ಚೈಮಿಭಾ. ೨೨-೩೬). ೧೬. ತರುಣಿ ಹರಿಣಿಯಂಪದೇಶದಿಂದೆ 
ಗತಿ ಪಥ ನಂಂಕ್ತಿಯ ಪಡೆದು ಬಟ್ಟಿಯ ಹತ್ತನೆ ವಿನಾಶಕ್ತಿ ರಾಯನು. 
(ಬಸವ, ೬೫೬); ಮಕ್ಕಳು ಬುದ್ಧಿ ವಂತರಾಗಿ ಒಳ್ಳೆಯ ಹಾದಿಯನ್ನು 
ಹತ್ತಿದರೆ ಪೋಷಕರು ನಿಶ್ಚಿ ಂತರಾಗಿರಬಹುದು (ರೂಢಿ). ೧೮. ಎಂಥಾ 
ದೊಡ್ಡ ಮಳೆ ಬರಹತ್ತಿತು (ಮುಂಬಯಿ. ಕಿ, ೧-೨೧) ;: ಉದ್ಯಾನಗಳಲ್ಲಿ 
ಪುಷ್ಪಗಳು ಸುಗಂಧವನ್ನು ಬೀರಹತ್ತಿನೆ (ಮಂಜುಕ. ೨) ; ಭಟ್ಟರು 
ಹೊದ್ದ ಭೋತರನನ್ನು ಟೊಂಕಕ್ಕೆ ಸುತ್ತ ಹತ್ತು ನರು (ಜೊಸಂಸಾ.೫೩); 
ಈ ಎಲೀ ಹಚ್ಚೂ ಗ್ರಾಮೋದ್ಯೋಗದ ಮ್ಯಾಲ ಪ್ರಬಂಧ ಓದಲಿಕ್ಕೆ 
ಹತ್ತಿದೇನು? (ದೀಪಹ. 21, ೪). ೨೦. ಅವನಿಗೆ ಸೆಟ್ಟನ 'ಚುರುಕು. 


ಹತ್ತಿತು. (ರೂಢಿ), , ೨೧. ಸುಕ್ಕು; ಸುರುಟು; ಬಾಡು: 
ಬತ್ತಿದ ಗಲ್ಲ ಹತ್ತಿದ ಮೊಲೆ. . .' ಹೊತ್ತ ಬೆಳ್ನೆರೆಕೊದಲಾ ಮುದಿ 
ಸೂಳೆಯರ ಮೊತ್ತ ವೊಪ್ಪಿ ದುದಾಗಲ್ಲಿ (ಕಂನವಿ. ೬-೧೯೦). 


೨೨. ಬೇಕಾಗು; ಅಗತ್ಯವಾಗು : ಆ ಕಟ್ಟಿಗೆ' ಹತ್ತುವ ಧನನನೂ 
ಶ್ರೀಹರಿಹರಡೇನರ ಬ್ರಹ್ಮರ ಪ್ರತಿಹಸ್ತ ವಾಗಿ ಬುಳ್ಳೆ ರಸರ ಕೈಯಲ್ಲಿ 
ಧಾರೆಯನೆಅದು ಕೊಟ್ಟು (ನಕ. ೫1, ದಾವಣ, ೨೯-೧೭; 1424); 
ಅದರ ಬೆಳನಣಿಗೆ ಸೂರ್ಣವಾಗಲಿಕ್ಕೆ ಐದು ವರ್ಷ ಹತ್ತು ವುದು (ಮುಂಬಯಿ. 
೪-೪೮) ; ಮುಂದೆ ಕೋರ್ಟಿನಲ್ಲಿ ನಿರ್ಣಯವಾಗಬೇಕಾದರೆ ಎನು ವರ್ಷ 
ಹತ್ತೀತೆಂಬ ನಿಯಮನಿಲ್ಲ (ಗ್ರಾಮಾಯ. ೩೫೩). ೨೩: (ಸುದ್ದಿ 
ಮೊದಲಾದುವು) ತಲುಪು ; ಮುಟ್ಟು : ನೊತ್ತ ದರಸುಗಳು ಕೂಡಿ 
ಬರ್ಪಾ ವಾರ್ತೆ ಹತ್ತಿತು ಭಂಭಾಪುರಕೆ (ಪ್ರಭಂಜ, ೨-೫೦). 
೨೪. (ನೆಲ ಮೊದಲಾದುವನ್ನು) ಆಶ್ರಯಿಸು': ಎಡೆಯಲಗು 
ಕೊಂಡಂಕಟಲೆಯನನಿಯ ಹತ್ತಿ ಬಸನಳಿಯೆ (ಕುನ್ಯಾಬ್ರೋ. ಓರಿಇ. 
೭-೧೧ ಅಡಿಸದ್ಯ), ೨೫. ಒರಗು; ಬೀಳು : ಬತ್ತಿದ ಹರ್ಸಾಶ್ರು 
ಗಳಿಂಡೆ ಧರಣಿಗೆ ಹತ್ತಿದಳಾಕೆ ಬೇಗದಲಿ (ನೋಹತ. ೨೯-೨೦). 
೨೬. ಲೆಕ್ಕಕ್ಕೆ ಸಿಗು; ಗಣನೆಗೆ 'ಬರು:: ಹತ್ತುಸಾವಿರದೇಳು 
ನೂಟಜುವತ್ತು ಗಜ ಹನ್ನೊಂದುಸಾನಿರ ಹತ್ತಿ ದವು ರಥನೆರಡು ಲಕ್ಕವ 
ನೆಣಿಸಿದರು ಹಯನ (ಕುನ್ಯಾಶ-೨-೭). ೨೭. (ಹಣ ಮೊದಲಾದುವು) 
ಉಳಿತಾಯವಾಗು ; ದಕ್ಳು; ಊಹಿಾ-ಉಡಿಗಿ ಪರಭಾರೆ ಹೋಗಿ 
ಮ್ಯಾಲ ದಹಾ-ಬಾರಾ ರೂಪಾಯಿ ಕೈಗೆ ಹತ್ತ ತಾವ (ದೀಪಹ. 11,೧೩); 
ಲೆಕ್ಕ ನಿಲ್ಲದೆ ಸೋಲು ಮಾಡಿದರೆ ಹಣ ಕೈಗೆ ಹತ್ತು ವುದಿಲ್ಲ (ರೂಢಿ). 
೨೮. (ರುಚಿ ಮೊದಲಾದುವು) ತೋರು ; ಉಂಟಾಗು ; ಆಗು: 
ನಮ್ಮ ಹಾಲಿನ ಚಹಾ ಕಹಿ ಹತ್ತದೇನ (ದಾಸಹು. ೪೧). ೨೯. ಎದು 
ರಾಗು; ಕಾಣು : ಹೋಗಹೋಗುತ್ತ ದಾರಿಯಲ್ಲಿ ಒಂದು ಸಭಾ 


ಪತ್ತು, 


ಮಂದಿರವು ಹತ್ತಿತು (ಅನ್ನ. ೧೯). ೩೦, ಸಾಲು; ಸಾಕಾಗು; 
ಪೂರೈ ಕೆಯಾಗು : ನಿಜಗುಣಿಯು ತನಗೆ ಹತ್ತು ವಷ್ಟು ರೊಟ್ಟಿ ಬುತ್ತಿ 
ಕಟ್ಟಿ ಸಿಕೊಂಡಿದ್ದನು (ಮುಂಬಯಿ, ೩-೧೨೧) ; ಬರುವ ಸಂಬಳದಲ್ಲಿ ತಿಂಗಳ 
ಖರ್ಚಿಗೇ ಹಣ ಹತ್ತುವುದಿಲ್ಲ (ರೂಢ). ೩೧. (ನೆಲಕ್ಕೆ) ಅಂಟು ; 


ಬೇರೂರು: ಟೊಂಗೆಗಳನ್ನು ಹಚ್ಚಿದರೆ ಹತ್ತುನವು (ಮುಂಬಯಿ. 
೨-೨೨), ೩೨. (ಔಷಧಿ, ಆಹಾರ ಮೊದಲಾದುವು) ಶರೀರಕ್ಕೆ 
ಒಗ್ಗು ; ಒಂಟು: ಅನನಿಗೆ ಅನಾರೋಗ್ಯದಿಂದ ಅಹಾರ ಮೈಗೆ 


ಹತ್ತುತ್ತಿಲ್ಲ (ರೂಢಿ), ೩೩. (ಬೆಲೆ ಮೊದಲಾದುವು) ಅಂದಾಜಿಗೆ 
ರು; ಎಟುಕು; ಗಿಟ್ಟು: ಇಂದಿನ ಸಂತೆಯಲ್ಲಿ ಅಡಕೆಯ ಧಾರಣೆ. 
ಹತ್ತಿದ್ದು ದರಿಂದ ಮಾಡಿದ ಖರ್ಚೂ ಹತ್ತಲಿಲ್ಲ (ರೂಢಿ). ೩೪. ಸಂಭೋ 
ಗಿಸು: ಚಿತ್ತನೃತ್ತಿಯನಆಂದು ಹತ್ತೆನಿಡಿದೋಲಯಿಸು ಚಿತ್ತ ವನು 
ಪಡೆದು ಮದನಾಗೆ ಮೊಲ ನಾಯ ಹತ್ತಿ ದಂತಕ್ಕು (ಸರ್ವಜ್ಞ. ೬೩೧). 
ಸತ್ತಿ ಕೊಳ್‌, ಹತ್ತಿ ಕೊಳ್ಳು -.೧.ನೆಲೆಯಾಗಿರು; ಸ್ಥಿರವಾಗಿರು; 
ಸ್ಥಿರವಾಗಿ ನಿಲ್ಲು: 'ನಿಮ್ಮಂಶ್ಪ ನಿಸ್ಬೃಹರ್ಗೆ ಕೂಲಿಕಿಂಗಾಟಸಿ ಮ್ಳೈ 
ಸುಖಮಂ ಪಾಟಸಿ ಮನ್ನ! ಜಿಗಾಸಿಗೆಯ್ದೊ ಂದೆಡೆಯೊಳ್‌ ಪತ್ತಿಕೊಂಡಿರೆ 
ಲಾಗದು (ಧರ್ಮಾಮೃ. ೨. ಆಸ್ತಿ ಕೊಳ್ಳು : ಒಡಹುಟ್ಟ ದರ 
ಕಂಡು ಬಿಗಿಯಪ್ಪಿ ಸ್ನೇಹನ ಬಿಡದಿಹ ಸುಜನರಂದನಲಿ ಕಡುತನಕದೆ 
ಕರಿಬುಕಂಠವ ಪತ್ತಿ ಕೊಂಡೊಡನೊಸ್ಟಿ ದುವು ಮುಂ್ತಾಳಿ (ಕಂನವಿ. 
೨೪೨೩೩). ೩. ಅಂಟಿಕೊಳ್ಳು ; ಸೇರಿಕೊಳ್ಳು : ಎತ್ತ ಹೋದರು 
ಮನವ ಹತ್ತಿ ಕೊಂಡೇ ಬಹದು ಮತ್ತೊ ಬ್ಬ ಮಂನಿಡುಕೊಳಲರಿಯ 
ಜ್ಞಾನದ ಬಿತ್ತು ಲೇಸೆಂದ (ಸರ್ವಜ್ಞ. ೩೨೦); ಪಚ್ಚಿಯು ತೀರ ನನ್ನನ್ನು 
ಹತ್ತಿ ಕೊಂಡು ಕುಳಿತಳು (ನೀದಿನು. ೪, ಉಂಟಾಗು ; 
ಮೊದಲಾಗು ; ಸಂಭವಿಸು : ನನ್ನ್ನ ಮಗನ ದುರ್ಬುದ್ಧಿ ಯಿಂದ 
ಯುದ್ಧ ಹತ್ತಿ ಕೊಂಡಿತು (ವಚಭಾ. ಜು ೫. ಆಶ್ರಯಿಸು ; ಅವ 
ಲಂಬಿಸು ; ಆಸರೆಗೊಳ್ಳು : ಹೆತ್ತ ತಾಯ್ನೆ ಏಕಿ ಮಡಿದು ದುಃಖವ 
ನೆತ್ತ ಲೇನೆಂಡಜಃಯದೆನ್ನನೆ ಹ್ಟುಕೊಿಸುತರಿಕನಿತ್ಸಾಸದರಿ ನೆಲಕೆ ನಂಬಿ 
(ಸಿಭಾಗ. ಪತ್ತಿರ್‌, ಇ ೧. ಅಂಟಕೊಂಡಿರು; 
ಹತ್ತಿ ಕೊಂಡಿರು: ಕದಪಂ ಪತ್ತಿರ್ದ ಶಯ್ಯಾಕಮಲಕುನಂದಕಿಂಜಲ್ಯಮಂ 
ತಳ್ತ ಕೋಮಾಂಚದಿನೀಡಾಡುತ್ತ (ಕಾದಂಉ. ೫೧೭); Sill 
ಪತ್ತಿರೆ ಕರಾಗ್ರದಿಂ ತೊಡೆದು ಕಳೆದೆ. ವಸ್ತ್ರ, ೦ಚಲದಿಂ (ಗದಾಯು. ೯-೨೭); 
ತೀರೆಮನಡರ್ಮ ನಿಡುಗೇಸಂಗಳೊಳ್‌ ಇಂವ ನೀರೆನಾಆಸಿ ನಾಂದು 
'ಕಾಯದೊಳ್‌ ಪತ್ತಿರ್ಡ ಸೀರೆಯಂ ಕಳೆದು ನನವಸ ಸ್ತ್ರ ಭೂಸಣಕುಸುಮು 
ಪರಿಮಳದ್ರವ್ಯಂಗಳ ಓರಂತೆ ತೊಟ್ಟು ನಟ್ಟು ಮುಡಿದು ಲೇಪಿಸಿ (ಚಿಬಪು. 
೪೫-೬೬), ೨. ಸೇರಿಕೊಂಡಿರು ; ಕೂಡಿಕೊಂಡಿರು : ಒಡಲೊಳ್ಳ 
ತ್ತಿರ್ದಸುನಂ ಬಿಡೆ ಪೊಡೆ ನೋನೆಂತುಟಿಂತೆ ಮಿಥ್ಯಾತ್ವ ನುನ 
ಬಿಡಿಪೆಡೆಯೊಳಕ್ಕುಮುದಲಂ ಬಿಡಲಲಕಿನನೆ ಲಬ್ಧ ಹೀನನೆಂತುಂ ಜೀವಂ 
(ಸಮಸ. ೮-೨೩೫) ;  ಪಲಬರನರೋಧಕಾಂತೆಯರೊಲನಿಂ ಪತ್ತಿರೆ 
ಯಾಮಾಕೆಯೊಳ್‌ ಸೈಪನನಿಶಂ  ನಲಿಡೊಂದಿರ್ಸ್ನಂ ತಾರಾವಳಿ 
ತಳ್ತಿ ರಲಿಂದುಚಂದ್ರಿ ಕೆಯೊಳೊಂದುನವೋಲ್‌ (ಪುಸ್ಪಪು.. ೩-೬೨); 
ವಿಪ್ರರ್‌ ಎತ್ತಿದ ಸೇರೆಗೈ, ಯೊಳ್‌ ಸಂಧ್ಯಾನುಂಡಪನುನಲಂಕರಿಸೆಯೆಂಂ 
* ಬಾಲಕರ್‌ ಆಟಿ ಪಾಟಿಂಗಳಂ ಮಜಕಿದು ತಾಯ್ವಿರೊತ್ತಂ 
ಪತ್ತಿರೆಯೆಂಂ, ಮುಚ್ಚಂಜೆ | (ಉಾನಾಶ್ವ, 
೩. ಒದಗಿರು; ಉಂಟಾಗಿರು : ತ್ತಿ ನಿಂದಿರೆ ಪತ್ತಿತ್ತು ಸಮಸ್ತ 
ಧಾತ್ರಿನಳಯಕ್ಕೆ ದುಂ ಇನ್ನಿ ತಂದೆಯ ಕೀರ್ತಿಯೇಂ 
ಬಳೆದುದೋ. ಸಳ್ಕಾಕ್ರಯೆಂ ಧನ್ಯನೋ (ಗದಾಯು, ೧-೧೨); ಪತ್ತಿರ್ದ 
ನಂತಭನಮುಂಮಸಿತ್ತೆಯ್ಲುಂ ನಿಸಯಪೈರಿಗಳ್ಳಟಃದೈೆ ನೀಂ ಮತ್ತಿನ್ನು 


೬-೭೧), 


೧೪೬). 


೫-೫-೩೪). 


೨೨-೨೨). 


೫೧೯೮ 


15 


0 


25 


35 


40 


45 


ಪತ್ತು 


ಸಃ 


ಕೇಳ್‌ ಸರತ್ರೆ ನಿಮಿತ್ತಂ ನಿನಗೊಂದು ಭವಮನೀಯಲ್ಯಾ ಗಾ (ಜೀನಸಂ, 
೮೧-೯). ಳು ನೆಲೆಯಾಗಿರು ; ನೆಲಸು ; ಸ್ಥಿರವಾಗಿರು : ಒಂದೆಡೆ. 
ಯೊಳು ಮೋಹೋದಯದಿಂದಂ ಪತ್ತಿ. Phe ಸುಖನುಂ 
ಪೊಂದೆಂದುಂ ಪಾಟಿಸುತಿರ್ಹನುಮೆಂದು0. ಸುರಲೋಕಮೆಯ್ದ. ಲಾಅನ 
ಮೋಘಂ (ಧರ್ಮಾಮೃ, ೬-೭೦) ; ಚಿತ್ತ ಸರೋರುಹದೆಡೆಯೊಳ ಚಿತ್ತ ಜನಿಭ 
ನುದ್ಭ ಟೋರ್ವಿಪನ KE 'ಕರಂ ಪತ್ತಿ! ಲುನ್ನ ತನಿರಹದೆ ಪತ್ತಿಯಿನನನ 
ಕಡಿಡ ಚಿಂತಿಸುತಿರ್ದಳ್‌ (ಉದ್ದಟ. Mb ಹತ್ತ ಕೆಡು - ಪೂರ್ತಿ 
ಯಾಗಿ ಕೆಟ್ಟುಹೋಗು ; ಸಂಪೂರ್ಣವಾಗಿ ಹಾಳಾಗು: (4). 
ಹತ್ತಗೊಡು- ky ಏರಲು ಅನಕಾಶ ಕೊಡು ; ಮೇಲೇರಲು 
ಅನುವುಗೊಡು : ಅ ತುಂಟಕುದುಕೆ ಸವಾರರನ್ನು ಹತ್ತ ಗೊಡುವುದಿಲ್ಲ 
(ರೂಢಿ). ೨. ಕೂಡು; ಸೇರು: ನಮ್ಮ ಬೆಳೆಗೂ ನನಗೂ ಗೆ ಕೈ ಹತ್ತ 
ಗೊಟ್ಟಿರ ಎರಡು ಹೊಡೆತದಾಗ ಅವನ್ನ ನೆಲಕ್ಕು ರುಳಿಸಿ ಬಿಟ್ಟನು 
ಹ ೧೩). ಹತ್ತ ಬಡಿ ಇ "ಸದಿಬಡಿ. ಹಣಿ ಗತರ. 

- ಹತ್ತಿದಕಿ ಮುರುಟುಹ-.. ಮುಟ್ಟಿದರೆ ಔಕಿಗಳು ಮುದುರಿ 
ಕೊಳ್ಳುವ ಒಂದು ಬಗೆಯ ಸಸ್ಯ; ಮುಟ್ಟ ದರೆ ಮುನಿ; 
“ಹತ್ತಿ: kA ಮುರುಟುಹಂ ರಕ್ತಸದಿ ಶೀಘ್ರಿ/ ಯ (ಮಂಗ! 
೪೩-೪೩). ಹತ್ತಿ ದವನು -ಸಮಿಾನದವನು ; ಸಂಬಂಧಿಕ ; ನೆಂಟ: 
'ಅನನೇನು ಹತ್ತ್ವಿದವನೂ ಅಲ್ಲ ಹೊಂದಿದನನೂ ಅಲ್ಲ(ರೂಢಿ). ಹತ್ತಿ ಬರು 
ಇಗ. ಅನುಸರಿಸು; ಹಿಂಬಾಲಿಸು: ಒತ್ತರಿಸಿ ಬಂದರಇಸತ್ತು 
ಸೇನೆಯೊಲು, ನಿತ್ತರಿಸಿ ಅಳುಕನುಉಿದಿದಿರಾಗುತವನು, ಹತ್ತಿ ಬಹ ನರಳಂಕೆ 
ಮುತ್ತಿ ನಿಮಿಷಡೊಳಡಗಿ ಎತ್ತಿ ಹೋಗುವುದದರ ಪಾಡೆಂದು ತಿಳಿದು 
(ಕಎಪು. ೫೨-೧೩). ೨. ಹೊಂದಿಕೊಂಡು ಬರು; ಸಮಾಪದಲ್ಲಿರು: 
ನೇಮೋಜನ ಮನೆಯ ಹತ್ರ ಬನ್ನ ಬೀದಿಯೇ ಮೇರೆ (ಸೌಇಇ. 
೫-11, ೧೪೦-೩೭; 1097). ೩. ಹೆಚ್ಚಾಗು ; ಅಧಿಕವಾಗು : 
ಅಂಥನನ ವಿಚಾರಕ್ಕೆ ಸಣ್ಣ ಮಾತು ಕೇಳಬೇಕಲ್ಲಾ ಎಂತ ನನ್ನ 
ಅಳಲು ಹತ್ತಿ ಬರುತ್ತೆ (ಕುಸುಸಂ. ೧೦೧). ಹತ್ತಿ ಬೀಳು- 
೧. ಒತ್ತಾಯಿಸು ; ಬಲವಂತ ಮಾಡು ; ದುಂಬಾಲು ಬೀಳು : 
ನಾನು ಭಾವನಿಗೆ ಹತ್ತಿ ಬಿದ್ದು ಕೇಳಿದಾಗ ತಾನು ಆ ಗೊಂದಲಿಗನಿಗೆ. 
ಕೊಟ್ಟದ್ದು ನಿಜವೆಂದು ` ಒಪ್ಪಿ ಕೊಂಡರು (ಸ್ಮೃತಿಚಿ೯೬). ೨. ಶಾಂತಿ 
ಯನ್ನು ಕಳಿದುಕೊಳ್ಳು ; ನೆಮ್ಮದಿಯನ್ನು ಕಳೆದುಕೊಳ್ಳು 
ಧನ ಎಂಬ ಪದಾರ್ಥ ಒಳ್ಳೆ ಯಲ್ಲ. ಧನದಿಂದ ಮನಸ್ಸು ಹತ್ತಿ ಯ 
ಹೋಗುತ್ತದೆ (ಇಪ್ಪಕ. ೨೦೯). ಹತ್ತಿ ಹಿಡಿ ಬಿಗಿಯಾಗು ; ಅಂಟಿ 
ಕೊಳ್ಳು : ಸರ್ವಾಂಗ ತೊಯ್ಲಿದ್ದ ಅವಳ ಪುಸ್ಟವಾದ ಅಂಗಾಂಗಗಳಿಗೆ 
ಉಟ್ಟಿ ಸೀರೆ, ತೊಟ್ಟ ರೆನಕೆಗಳು ಹತ್ತಿ ಹಿಂದಿದ್ದ (ಒಡ್ಡಿಉ. ೪). 
ಹತ್ತಿ ಹೊಂದು - Ki ವಾಗಿ ಹೊಂದಿಕೊಂಡಿರು ; ಸನಿಖಾಪವರ್ತಿ 
ಯಾಗಿರು : ಇದು ನಿನ್ನ ಹತ್ತಿ ಹೊಂದಿದ ಮನೆ. ನಿನ್ನ ಮನಸ್ಸಿಗೆ 
ಬಂದಷ್ಟು ದಿನ ನೀನು ಇದ್ದು ಕೊ (ಇಸ್ಟಕ, ೨೧೫), ಹತ್ತಿ ಹೋಗು 
೧. ಹಿಂಬಾಲಿಸಿ ಹೋಗು ; ಓಡಿ ಹೋಗು : ಎಂದಾದರೂ ಒಂದು 
ದಿನ ಇವಳೂ ಯಾವನಾದರೊಬ್ಬನೊಡನೆ 'ಹತ್ತಿ' ಹೋಗುತ್ತಾಳೆ. 
(ಕುಸುಸಂ. ೧೯೦). ೨, ತಳಕ್ಕೆ ಅಂಟಿಕೊಳ್ಳು ; ಒಳಸೇರು ; 
ಬತ್ತು : ನಿತ್ರಾಣದಿಂದ ಅನನ ಕಣ್ಣುಗಳು ಹತ್ತಿ ಹೋಗಿವೆ (ರೂಢಿ). 
ಹತ್ತೆಸರು ಇ. ಕುದಿ ಹತ್ತಿ ಅನ್ನವನ್ನು ಹದಕ್ಕೆ ತರುತ್ತಿ 
ನೀರು; (ಕ). ಓ ಈ ಧಾತು ಅನೇಕ ಶಬ್ದ ಗಳಿ ಮುಂದೆ ಸೆ 
ಸಂಯುಕ್ತ ಧಾತುವಾಗಿ ಬೇಕೆ ಬೇಕಿ ಅರ್ಥಗಳನ್ನು ಕ 
ತ್ತದೆ. ಉದಾ. ಕೈಗೆ ಹತ್ತು, ಮೈಗೆ ಹತ್ತು, ದ್ದೆ ಹತ್ತು 
ಇತ್ಯಾದಿ. 


ಪತ್ತು 


[ದೇ.॥ ತಮಿ. ಮಲ. ಸಜ್ಜು ; ತುಳು. ಪತ್ತು; ಕೆಲು. ಪಟ್ಟು, 
ಹತ್ತು ; ಕೊಡ. ಪರ್ಜಿ. ಪತ್ತ್‌; ಕೋತ. ತೊದ. ಸತ್‌] 
ಸತ್ತು, (ನಾ). ೧. ಅಂಟಿಕೊಳ್ಳು ವಿಕೆ; ಹತ್ತಿಕೊಳ್ಳು ವಿಕೆ: 
“ಅಡರು ಪೊರ್ದುಗೆ ಸಂಖ್ಯೆಗಳು ಪತ್ತು ೧(ಶಬ್ಲಮಂ.೯೪). ೨.ಸಂಬಂಧ; 
ಬೆಸುಗೆ ; ಕೂಡಿಕೊಳ್ಳು ವಿಕೆ: ಕಣ್ಣೆ ನೆಯಿಕ್ಕುನನಿತು ಪೊಟ್ರಿಪ್ಪೊಡ 
ಮುಸಿರ್‌ ಪತ್ತಿ [ನಾರಾಂ. ಪತಿ, ಪಿತಿ]ಲ್ಲದೆ ದುಃಖಂಗಳನನುಭನಿಸುನರ್‌ 
೯೬-೨) ; ಸಂಚಪ್ರಕಾರದು ॥ಖಂಗಳನನೇಕಪ್ರ ಕಾರದಿನನುಭನಿ 
ಸುತ್ತ ಮರ್ಧನಿನಿಂಸಮಾತ್ರಮಪ್ಪೊ ಡಮಂಸಿರ್ಪ([ತ್ತಂ] [ಪಾಂ90. ತಂ]ಬಡೆ 
ಯುಡೆ , . . ಅನಂದಿರ ವೈಕ್ರಿಯಕಶರೀರಂಗಳ್‌ ಪಾದರಸದ ಮಾರ್ಗದಿಂ 
ಪತ್ತುತ್ತುಮಿರ್ಕುಂ (ಸುಕುನೂ. ೧೧-೪೭ ನ). "ಉಸಿರ್ಪತ್ತು' ಪರಾ. 
೩. ಸಂಪರ್ಕ; ಸಹವಾಸ; ಸಂಗ: ಕೆರಳಿದ ಹರಿ ಸೊಕ್ಕಿದೆ ಕರ 
ಮುರ್ಜನನೆರವಿ ಪತ್ತಿನೊಳಿರಲು (ತರ್ಕಳೌ. ೯-೫೧). ೪. ಆಶ್ರಯ: 
“ಪತ್ತುಗುಡು' ಸರಾ. ೫. ಯುದ್ಧ ; ಕಲಹ; “ಸತ್ತು - 
ಸಂಶ್ಲೇಸೇ (ಹತ್ತಿ ಕೊಳ್ಳು )». ಕಲಹ, ಟಾ ತ (ಶನುಧಾ). 
[ಎತ್ತು ./ತಮಿ, ಮಲ್ಲ ಸಜ್ಜು ; ತೆಲು. ಪಟ್ಟು ; ಕೋಶ. ಸತ್‌] 
ಪತ್ತು, ಹತು, ಹತ್ತು (ನಾ). ಒಂದು ಸಂಖ್ಯೆ ; ; ಒಂಬತ್ತರ 
ಅನಂತರ ಬರುವ ಸಂಖ್ಯೆ; ದಶೆ: “ಪತ್ತು - ಸಂಶ್ಲೇಷೇ (ಹತ್ತಿ 
ಕೊಳ್ಳು), ಕಲಹ, ಹಾಕೋ (ಶನುಧಾ); ಪತ್ತು ಪಣನಂ 
(ಎಇ. ೫1೪, ೧೯೧-೧೫; 725); ಕುದಿಕುದಿದತ್ತ ಣಿಂ ಕುದುರೆ ನೂಅ 
ಜಕೊಳಾ ಬಲದಾನೆ ಪತ್ತು ತಾಗಿದುವೆನೆ ದೋಷಮಾ ಪಿರಿದು ಸಂಖ್ಯೆ 
ಯೊಳೀಕಬಹುತ್ವಸಂಗದಿಂ (ಕನಿಖ. ೧-೧೨೦); ಮೊದಲಿಂದಂ ತುದಿ 
ಯೆಯ್ಮೆ ಸಂದ ನರಕಾಯಂಸ್ಯಾಬ್ಗಿ ಕೇಳೊಂದು ಮೂಜಾದಟಿಸಂದಂ 
ಬಬಿಕಿಕೇಟು ಪತ್ತು ಪದಿನೇಟಪ್ಪ ತ್ರೈರರೀ ಮೂಜು ಪೆರ್ಚಿದ ಮೂನತ್ತೆನೆ 
» ಏಂ ದುಃಖಕ್ಕ ವರ್ನೊೋಂತರೋ (ಆದಿಪು. ೫-೯೩) ; ದೊಣೆಯಿಂದಂ 
ತೆಗೆನಾಗಳೊಂದು ತುಡುವಾಗಳ್ಪ ತ್ತು. ಬಾಣಂ... . ನಡುವಾಗಳ್ಳೋಟ 
ಸೇನಾಂಗದೊಳ್‌ ಗಣನಾತೀತನಿದೆಂದೊಡೇವೊಗಟ್ಟುದೋ ಬಿಲ್ಲ ಸ್ಲಿಲ್ಕೇಯಂಂ 
ಪಾರ್ಥನಾ (ಗದಾಯು. ೩-೩). "ಅಯ್ಯತ್ತು' ಪರಾ. ಹತು: 
ಸಲಗೆ ಎರಡು ಕೊಳಗ ಹತು (ಎಕ. ೪1, ಕಡೂರು, ೨-೧೪; ಸು, 1110). 
ಹತ್ತು, : ಒಬ್ಬಳೇ ಹೆಂಡತಿ ಮೂನರ ಪುಕ್ರ್ರರ್‌ ಎರಡಾರ'ಬೆನೆಸಾಯಂ 
ಹತ್ತು ಹಸು ಕಜಕಿಹ ಮಧ್ಯದೇಶದೊಳ್‌ ಸುಕ್ಷೇತ್ರಮಪ್ಪ ತಂಣದೊಳಿ 
ರ್ಪುಜೀ ಸೇವ್ಯಂ (ಸಂಚತಂ. ೬೫-೧೪); ಆ ನಿಃಕಲವಪ್ಪ . ಶಿನನ 
ನಿಃಕಲೆಯಪ್ಪ ಕುಂಡಲಿನಿಯ ಹತ್ತಜಕೊಳೊಂದಂಶದಲ್ಲಿ ಶಿನಸಾದಾಖ್ಯ 
ಜನಿಸಿತ್ತು (ಆದನ. ೩-೧೧) ; ಹತ್ತುಂ ಕರಣಂಗಳು ನೆಟ್‌ ಹತ್ತುಂ ಡೆಸೆ 
ಗೋಡಿ ಪೋದುವರಿಗಳವಾಣಂ ಪೊತ್ತಾ ನಲಾಲದುಳಿದುವು. (ಮೈಆರಿ. 
೧೯೪೦, ೧-೬೦; ಸು. 13ನೆಯ ಶತ); ಶ್ರೀಮಹಾಕಾಶಿಯೊಳು ತತ್ಪುರ 
ಧಾಮವಿಶ್ವೇಶ್ವರನನತಿಶಯನೇಮವಾಗಲು ತನ್ನ ಹತ್ತು ಚೆರಳ್ಗ ಳಂ. ಕಡಿದು 
ಪ್ರೇಮುದಿಂದರ್ಚಸಿ ಪಡೆದನಭಿರಾಮವೆನಲು (ಬಸಪ. ೫೩-೫೬) ; ಹತ್ತು 
ಶರದಲಿ ಧರ್ಮಜನನಿಪ್ಪ ತ್ತ ಅಂ ೦ದಭಿಮನ್ಸುವನು . , . ಐವತ್ತು ಶರದಲಿ 
ಸಕಲ ರಥಿಕರನೆಚ್ಚು ಬೊಬ್ಬಿ ಉದ (ಕುವಸ್ಯಿದ್ರ್ರೋ ೩-೩೨). 
ಹತ್ತುಹತ್ತು, ಹತ್ತತ್ತು (ದ್ವಿರುಕ್ತಿ) : ಸೋನೇ([ಶ್ವ]ರಂ ದೇವರ 
ನಂದಾದೀವಿಗೆಗಲಂದೆಯ ಮುದ್ರಾವಣದ ಸುಂಕದೊಳಗೆ ತಿಂಗಳ್ಳಿಂಗಳ್ಲಿ 
ಹತ್ತ್ತುಹತ್ತು ದ್ರ[ವೃಮಂ] ಬಿಟ್ಟಿ ೦ (ಎಇ. 2೧೮೫111, ೫-೫೬; ಸು. 
1082) ; ಉತ್ತುಂಗ ಗನಯ ಶತಬಲಿ ಸುಸೇಣರ ಮೇಲೆ ಹತ್ತು ಹತ್ತ ಂ 
ಬೊಡಲ್ವುಗಲೆಚ್ಚಂ (ಚೈಮಿಭಾ. ೨೧-೧೯); ಅವರು ಹಬ್ಬದಲ್ಲಿ ಆಳುಗಳೆಲ್ಲ 
ರಿಗೂ ತಲಾ ಹತ್ತತ್ತು ರೂಪಾಯಿ ಕೊಟ್ಟಿ ರು (ರೂಢಿ). ಪತ್ತನೆಯನತೆ 
ಹತ್ತನೆಯ ಅವಸ್ಥೆ 4 ದಶಮಾವಸ್ಥೆ ; ಸಾವು: ಪತ್ತುದೇರ್ನೆಸ 


(ನಂಡ್ಡ ರ, 


೫೧೯೯ 


20 


30 


35 


40 


45 


ಸತ್ತು 


ರಾಂತನಗೊಲ್ಲು ಪುಟ್ಟಿ ಯಿರ್ಪತ್ತು ತೋಳ್‌ ಶಿರ ಪತ್ತರನನ ಪತ್ತಸೆಯನತೆ 
ಗಾನಿಸಿ ರೋಕನೆ ಕಾಯ್ದ ಪತ್ತ ನತಾರ ಶ್ರೀರಂಗ (ಶತಸಾಂ. ೧೪-೭೭). 
ಸತ್ತನತಾರ, ಹತ್ತವತಾರ್ಯ ತ್ತು ಅವತಾರ. ೧.ಹತ್ತು ಅವತಾರ 
ಗಳನ್ನು ತಾಳಿದವನು; ವಿಷ್ಣು : ಸತ್ತು ಜೀರ್ನೆಸರಾಂತನಗೊಲ್ಲೂ 
ಪುಟ್ಟ ಯಿರ್ಪತ್ತು ತೋಳ” ಶಿರ ಪತ್ತರವನ ಪತ್ತ ನೆಯವತೆಗಾನಿಸಿ ಲೋಕವ 
ಕಾಯ್ದ ಪತ್ತವತಇರ ಶ್ರೀರಂಗ (ಕತಸಾಂ. ೧೪-೭೭). ೨. ವಿಷ್ಣು ವು 
ತಾಳಿದ ಮತ್ಸ ತ್ಸ) ಕೂರ್ಮ, ವರಾಹ, ನರಸಿಂಹ, ನಾಮಿ, 
ಸರಶುರಾಮ, ರಾಮ, ಕೃ ಪ್ಲ, ಬುದ್ಧ ಮತ್ತು ಕಲ್ಕಿ ಎಂಬ 
ಹತ್ತು ಅವತಾರಗಳು ; ಔಶಾನತಾರ: ಹತ್ತ ನತಾರನನೆತ್ತಿದ 
ನಮ್ಮ ಸತೃಮೂರುತಿ ಪುರಂಡರನಿಕಲರಾಯನು(ಪುರಂದ.ಭಾ. ೪-೨೫-೩); 
ದೇನರ ಹತ್ತ ನತಾರಗಳ ನರ್ಣನೆಯನ್ನು ಅನಳಾಶನಿದ್ದಲೆಲ್ಲ ಭಕ್ತರು 
ಮಾಡಿದ್ದಾರೆ. (ಕರ್ನಾಕ,೩೫೨) ; ಅಡಿಗಡಿಗೆ ಹತ್ತು ಅವತಾರನ ಮಾಡಿದ 
ಕಡುಕಪಟಯಲ್ಲದೆ ಭಾರಿಗುಣದನನಲ್ಲ (ಪುರಂದ. ಧಾ, 
ಸತ್ತುಗೈಯನ -. ಹತ್ತು ಕೈಗಳುಳ್ಳ ವ; ಶಿವ” (ಗಂಗಾನು. ೧೯೬), 
ಪತ್ತುದಿಶೆ - ಹತ್ತುದಿಕ್ಕುಗಳು; ದಶದಿಕ್ಳುಗಳು: ಪತ್ತುದಿಶೆ 
ನಾಲ್ಕುವಾರ್ಥಿ ವಿಯತ್ತಳವೊಂದನನಿಯೊಂದೆ 'ಕುಳನಗವೇಟಿಂ ಮತ್ತೆ 
ಸೆಅನೆಡೆಗಳಿಲ್ಲನಲತ್ತ ಡಗಿರಲೆನ್ನ ತಳದೊಳಿರ್ದನೆಯಲ್ಲೆ (ನೀಮಿಪು. ೧೨-೬೨). 
ಪತ್ಪುಜಿಸೆ -ಪತ್ತುದಿಶೆ: ಸಂಖ್ಯೇಯಕ್ಕೆ--ಪತ್ತುದೆಸೆ, ಸತ್ತು ದೆಸೆಗಳ್‌ 
(ಶನುದ. ೧೩೯ ಪ್ರಯೋ) ; ಪತ್ತು ಜಿಸೆಯಂ ಚೆಳಗಿಸುವೆ ಸನ್ನೆರಡುರಾಶಿ 
ಗೊತ್ತಾ ಸೆಯಾಗಿರ್ಸೆ (ಜೈಮಿಭಾ. ೨೦-೪೨). ಪತ್ತುಮಡಿ, ಹತ್ತುನುಡಿ 
= ಹತ್ತರಷ್ಟು ; ಹತ್ತುಪಟ್ಟು : ಪದಿನಾಲ್ಕೂಂ ಭುನನಂಗಂಂಣಿಸೆನ 
ತದ್ದ್ರಹ್ಮಾಂಡಮಂ ಬಾಹ್ಯದೇಶದೊಳಂ ಕೊಂದಳಿಸಿನೊಂದು ಪತ್ತು 
ಮುಡಿಯಿಂ -ಪೆರ್ಚಿರ್ಪವು (ವಿಸ್ಸು ಪು. ೧-೧-೧೦೮) ; ಹೊಣಗೆ ರಥಿಕರು 
ರಾಹುತರು ಜೋಧರು ಪದಾತಿಗಳಿದ್ದುದಂದಿನ ಸಿರಿ ಸುರೇಂದ್ರನ ಸಾಡಿಗೈ 
ಮಡಿ :ಹತ್ತು ಮಡಿ (ಕುವ್ಯಾಸ, ೧೩-೩೨); ಬಲವಿರೋಧಿಸಹಾಯಶೌರ್ಯಾ 
'ಕಲಿತನರಿನಕುಲದನನಿಪಾಲಕತಿಲಕರನರಿಂದೀ ಮಹೀಪಶಿ ಹತ್ತು ಮಡಿ 
(ತೊರಂ೧.೧-೩-೨೦), ಪತ್ತೆಂಟು, ಹಕೆಂಟು, ಹತ್ತೆಂಟು - ಕೆಲವು ; 
ಹಲನು: ಚಕ್ರೇಶ್ವರಂ ' ವಾರ್ಧಿಭೂತಲನಾಥಂಗನುರಾಗಮಂ ಬಳೆಯಿ 
ಸಲ್ಕ ರ್ಫ್ಯಕ್ರಿಯಾತಂಡು ಲಂಗಳಿನೆಂದಾದರಬಿಂದೆ ಕೊಂಡನವಣಿಕೊಳ್‌, 
ಪತ್ತೆ ಟು ರತ್ನ್ನಂಗಳಂ (ಆದಿಪು. ೧೨-೧೨೦) ; ಇನ್ನಿ ವಕೊಳ್‌: ಇರದೆ. 
ಸತ್ತೆ ಣ್ಭುವಳಯ 0. ಚಾರಿಸದನ್ನಂ ಭೋಗ ಮಿಕ್ಕ ವನಲ್ಲನಿನ್ನ್ರರಾಜಂ(ನಿಕ. 
11, ೧೩೩-೧೦೫ ; 982) ; ವ್ಯಾಳಿ ಸತ್ತೆಂಟು' ದಿವಸಂ ಪೋದಿಂಬಬಾಯಂ. 
ಮೆಲ್ಲನೆ ಕನ್ನೆಗಿಂತೆಂದಳ್‌ (ಧರ್ಮಾಮೃ, ಬೆಟ್ಟಿ ಹಳಿಯೆಂಬ 
ಗ್ರಾಮಉ ಹಿಂದೆ ಹತೆಂಟುಕಾಲದಿಂದ ನಾಮನಸ್ಟ ವಾಗಿ ನರ್ನಾನು 


೩-೯೧-೨), 


೩-೧೨೫) ; 


ವಾಯಿತು (ನಕ. 1% (6), ಚನ್ನಪ. ೨೯೯-೧೧ ; 1387); 
ಕರ್ಣಾಟಕಪ್ರಕೃ ತಿಸ್ವರಲೋಪಕ್ಕೆ ಥಃ ಉಳಾರಕ್ಕೆ -- ಸುತ್ತೋಲೆ, 
ಹತ್ತೆಂಟು (ಶನುದಃ ೫೨ ಪ್ರಯೋ) ; ' 'ಮಡದಿಯಗಲಿದ ಬಳಿಕ 


ಹತ್ತೆ ಂಟಿಡಿಯ ದಾಂಟುನ ಮರಳಿ ನಿಜಸತಿಯೆಡೆಗೆ ತಿರುಗುವ ಚಂದ್ರ 
ಬಿಂಬಾನನೆಯನೀ ಕ್ಷಿಸುವ (ನಳಚ. ೫-೧೮) ; ತುರಗ ಸಾಸಿರ ನಾಲ್ಕು ಗಜ 
ಹತ್ತು ಕಾಲಾಳ ನೆರನಿ ಹತ್ತೆಂಟುಸಾವಿರದ ನರಗಣನೆಯ ನೋಹರನ 
ಖಾನನ ಪಿತ ಗರುವ ಸರಾತ ತೋಟಿಸದನು ' (ಕಂನವಿ, ೧೧-೮೩). 
ಪತ್ತಿರಡು- ೧. ಹತ್ತು ಮತ್ತು ಎರಡು ; ಹನ್ನೆರಡು. ೨.ಎರಡು 
ಹತ್ತುಗಳು ; ಇಪ್ಪುತ್ತು: ಪತ್ತೆರಡುಯೋಜನಮುನಳಿಸುತ್ತಲ್ಯಂತಲ್ಲಿ 
ಕಲ್ಲು ಕಾಣದೆ ತನಗಿರ್ಪತ್ತುಪವಾಸನುದಾಗಲ್‌' ಚಿತ್ತ ದೊಳಂದಳ್ಳ ದಜಸು 
ತಿರ್ದಂ ಭಕ್ತ 0 (ತ್ರಿಪುವಿ: ೫೨-೧೫). ಹತ್ತನೆ ಅವಸ್ಥೆ - ಸತ್ತನೆಯವತೆ: 
ನರ್ನೀಯಾನ್‌, , ದಶಾ, ಜ್ಯಾಯಾನ್‌ - ೩ ಶತವೃದ್ಧ, ಬಹಳ 


ಪತ್ತು 


ಮಂದುಕ, ಹತ್ತನೇ ಅವಸ್ಥೆ ಸಮಾಫನಾಗಿ ಉಳ್ಳ ನನು. (ಸಿದ್ಧಾಂತಿ. 
೧೪೦). ಹತ್ತರ ಕೂಡ ಹನ್ನೊಂದು, ಹತ್ತರ ಕುಡೆ ಹನ್ನೊ ಉದು 
ಹತ್ತ ರಗೂಡ. ಹನ್ನೊ ಂಡು-. ಹತ್ತೆ ಕೊಂದಿಗೆ' ಹನ್ಯೊ ಂದನೆಯದು ; 

ಸಾಮಾನ್ಯ ವಾದುದು ; ಮಹತ್ವವಲ್ಲದುದು : ಹತ್ತರ ಕೂಡ 
ಹನ್ನೊಂದು, ಸರಸೇ ಕೂಡ ಗೋನಿಂದ (ಗಾದೆ) ; ಹತ್ತರ `ಕೂಡೆ 
ಹನ್ನೊಂದು ; ಪರಿಸೆ ಕೂಡೆ ಗೋವಿಂದ! (ಅನಾಥೆ. ೧೬೩); ನಾನು 
ನನ್ನ "ಹತ್ತರ ಗೂಡ ಹನ್ನೊಂದು, ಪರಿಶಿಯ ಕೂಡ ಗೋವಿಂದ' ತರಗತಿಯ. 
ಆಯುಸ್ಯೂದಲ್ಲಿಯ ಪ್ರಸಂಗಗಳ ವಿಷಯ ಮಾತಾಡಿದೆನು (ದಾಸಹು.೧೦೧), 
ಹತ್ತರಲ್ಲಿ ಹನ್ನೊ ಸ ಎ ಹತ್ತರ ಕೂಡ ಹನ್ನೊಂದು : ಅವನ 
ಭಾಗಕ್ಕೆ ಕೋಷನ್‌" ಹತ್ತರಲ್ಲಿ ಹಸ್ಕೊ ್ಲಾಂದಾಗಿರಲಿಲ್ಲ (ರೂಪಸ. ೧೩೦). 

ಹತ್ತ, ಆವರು ಹಾ ಹಲವರು : ಹಿತನರು ಹತ್ತಉುವರು. ತನ್ಮೊಳು 
ಸನ್ಮತದಿಂ ಸಹಭೋಜನವಂ ಮಾಡಿದರ್‌ (ಯೋಗಾಂನಿ, ೫-೮). ಹತ್ತ 
ಆಕೊಳಗೆ ಹನ್ನೊಂದು ಹೆತ್ತರ ಕೂಡ ಹನ್ನೊಂದು : ಹತ್ತ ಕೊಳಗೆ 
ಹನ್ನೊಂದಾಗಿ ನೀರ ತಾನರೆಯಂತಿಸ್ಟೆ ನು (ಮಹಾಜೇ, ಬ. ೯೯-೨೩೦), 
ಹತ್ತಾರು ಅನೇಕ ; ಸಾಕಷ್ಟು : ಕನ್ನಡದ ಡಳಾರಾಂತ ಧಾತುಗಳು 
ಕೃದಂತಭಾವನಾಮಗಳಾಗುವಾಗ ಡಾಟ ಆಗುವುದಕ್ಕೆ ಹತ್ತಾರು 
ಉದಾಹರಣೆಗಳು ನಮ್ಮಲ್ಲಿ ಇನೆ (ದ್ರಾವಿನಿ. ೮೩); ಹತ್ತಾರು ಸಲ ನೀನು 
ಬಟ್ಟಿ ಯನಳಿದರು . ಕತ್ತ ರಿಸುವುದೊಂಡಿ ಸಲವೆ (ಇಂಚಾಸ, ೨೦೭-೨೧): 
ಹತ್ತಿ ಪ್ಪತ್ತು ಹಲವು; ಕೆಲವು: ನನ್ನಲ್ಲಿ ಹತ್ತಿಪ್ಪತ್ತು ಪುಸ್ತ ಕಗಳಿನೆ 
(ರೂಢಿ), - ಹತ್ತುಜನ-೧. ಅನೇಕ ಮುಂದ: ಹತ್ತು ಜನರೆ ಹಲ್ಲು 
ಕಡ್ಡಿ ಒಬ್ಬನ ತಲೆಹೊರೆ (ಗಾದೆ). ೨.=ಹತ್ತುಮಂದಿ ೨: ಹತ್ತು 
ಜನ. ನಂಬುವರು ಮುತ್ತಿನ ಸಮಾನ (ಗಾದೆ) ; ಹತ್ತು ಜನರ ಮುಂದೆ 
ಮಾನ. ಕಳೆಯಬೇಡ (ರೂಢಿ). ಹತ್ತು ಪಟ್ಟು - ಪತ್ತುಮಡಿ: 
ಅನನು ನನಗಿಂತ ಹತ್ತು ಪಟ್ಟು ಹೆಚ್ಚಿನ ಶ್ರಿ ಶ್ರೀನುಂತ (ರೂಢಿ). ಹತ್ತು 
ಮುಂದಿ -೧. ಅನೇಕ. ಜನ; ಸಾಕಷ್ಟು. ಜನ: ಅಕ್ಕಚಕಿಂದಲ್ಲಿ 
ಹೆತ್ತು ಮಂದಿಯ ಕೂಡಿ ನಕ್ಕರು ಕೆಲೆದರು ತಮತಮಗೆ (ಮಹಾದೇ. ಬ. 


೧೬೫-೩೬೩) ; ಮುಂದಿದ್ದ ಕೂಸನ್ನು ಒದ್ಡಾಳೊ ಹತ್ತು ಮಂದಿಲಿ 
ಮಾನವ ಕೆಡಿಸ್ಯಾಳಣ್ಣ (ಪುರಂದ, ೧-೧೮೨-೩) ; , ಹತ್ತು ಮಂದಿಯ 
ತಾಯಿ ಬೀದೀಲಿ ಬಿದ್ದು ಸತ್ತಳಂತೆ (ಗಾದೆ). ೨. ಅನೇಕ .ಜನ 


ಸಭ್ಯರ ಒಕ್ಕೂಟಿ ; ಸಮಸ್ತರು : ದುಷ್ಟೆ ಕರ್ತಶಿಸ್ತ್ರೀಯಳ ಹೆಸರು 
ತಗಿಯುನಾರದು ಹತ್ತು ಮಂದಿಗಂಜದವನ ಸ್ಥ ೀಹಿಸದಾರದು (ಪುರಂದ. 
೨-೫೮-೩) ; ಹತ್ತು ಮಂದಿಯ ಮಾತು ಮಾರಬೇಡ, ರಾಯರಿಗೆ, 
ದೇವರಿಗೆ ಸುಳ್ಳಾ ಡಬೇಡ (ಗಾಡಿ).ಹತ್ತು ಸಮಸ್ತರು- ಹತ್ತು ಮಂದಿ ೨: 
ಅದು ಧಾರ್ಮಿಕನೇ ಆಗಲಿ, ಲೌಕಿಕನೇ ಆಗಲಿ ಅವುಗಳನ್ನು 'ಸುದರ್ಶನ 
ಭಟ್ಟಿರ ಅವಗಾಹನೆಗೆ ತರದೆ, ಅವರ ಸಲಹೆ ತೆಗೆದುಕೊಳ್ಳದೆ ಊರಿನ 
ಹತ್ತು ಸಮಸ್ತರು: ನಿರ್ಣಯಿಸುತ್ತಿ ತ್ತಿರಛಿಲ್ಲ (ಉಜ್ಜೋ. ೬). 
ಹತ್ತೆ ೈದು ಎ ಕೆಲವು ; ಹಲವು: ಕುಮಾರಂ ತನ್ನ ಮುನದನ್ನರಸ್ಪ 
ಹತ್ತೈದು ಸಖಿಗಳಂ ಕೂಡಿಕೊಂಡು ತುಂಬುರನಂ ಕರೆಯಿಸಿ (ನಂಬಿರ. 
೪-೯೩); ಗಳಿಗೆ ಜಾನಂ ದಿನಂ ಪಕ್ಷ ಮಾಸಾಬ್ದತತಿಗಳ ಹಂಗು ಹೊದ್ದ 
ದೊಂದೆರಡುಸಂವತ್ಸರಂಗಳಲೆ ಹತ್ತೈೈದು ವರುಷದ ಹರೆಯವಂ ತಳೆದ 
ನನುಪಮಸ್ವಾತಂತ್ರನು (ಸಿದ್ದಂ. ೨-೧೧). 

[ದೇ.॥ ತನಿ. ಮಲ. ಪತ್ತು ; ತುಳು, ಪತ್ತ್‌; ತೆಲು. ಪದಿ; 
ಕೊಡ. ಸತ್ತೀ; ಕೋತ. ಪತ್‌;: ತೊದ, ಪೊತ್‌; 
ಪದೀ ; ಗೊಂಡಿ, ಪದ್‌, ಪದಿ] 

ಸತ್ತು “ಪೊಟ್ಟು' ನೋ. 
ಪತ್ತ್ಯು (ನಾ). ೧.:(ವ್ಯವಹಾರದಲ್ಲಿ ಒಬ್ಬ ವ್ಯಕ್ತಿಯ ಪ್ರಾಮಾಣಿ 


ಕೋಲಾ. ಪದಿ: 


೫೨೦೦ 


೩0 


25 


30 


35 


40 


45 


ಪತ್ತುಗೆ 


ಕತೆಯ ಬಗ್ಗೆ ಇಡುವ) ನಂಬಿಕೆ; ವಿಶ್ವಾಸ; ಭರವಸೆ: ವ್ಯಾಪಾ 
ರೆಸ್ತರು ಸಹ ಸಾಲ ಮಾಡುವದುಂಟು, ಆದರೆ ಅನರ ಸತ್ತು ವೊಳಿತಾಗಿ 
ಇರುವುದರಿಂದ ಅವರ ಸಾಲದ ಬಡ್ಡಿಯ ದರವು ಹಗುರಾದದ್ದಿರುತ್ತದೆ 
(ಕಛಾಗೆ, ೨೮೬) ; ಇದರಿಂದ ಹಿಂದೂಜನರ ಪತ್ತು ಕೆಡಿಸಿಕೊಂಡನು 
(ಹಿಂನಏಿಸ, ೧೩೨); ಆತ ಕೇಳಿದಂತೆ ಎರಡುನೂರು ಮುನ್ನೂರು. 
ರೂಪಾಯಿಗಳವರೆಗೆ ತನ್ನ ಸತ್ತಿನ ಮೇಲೆ ಸಾಲ ತಂದು ಕೊಟ್ಟಿದ್ದನು 
(ಜೀನಪ್ರ, ೧೦೦). ೨. ಘನತೆ; ಗೌರವ; ಓರಿಮೆ: ಅಹಿಂಸಾ 
ಪ್ರತಿಗಳನ್ನು ಹಿಂಸಿಸಿದರೆ ಸಾಮ್ರಾಜ್ಯದ ಪತ್ತು ಹಾಳಾಗುವುದು, ಅಸ್ರೀತಿ 
ಬೆಳೆಯುವದು (ವಿಚಾನುಂ, ೪೨). [--ಮರಾ. ಪತ್‌] 
ಪತ್ತು (ನಾ). ಬಟ್ಟೆಯನ್ನು ಸುತ್ತಿ, ಎಣ್ಣೆಯಲ್ಲಿ ನೆನೆಸಿ ಹೊತ್ತಿ 
ಸಿದ ಪಂಜು: ಹು ತಲೆ PN Adon ಬೀದಿ ಮೇಲೆ ತಮಟಿ 
ಹೊಡೆಸಿಕೊಂಡು, ಪತ್ತುಗಳಿಗೆ ಗುಗ್ಗುಳ ಹಾಕಿಸಿಕೊಂಡು , . . ಬಂದರೆ 
ಚಂದ ಅಂತ ಕಾಣಿಸಿತು (ನನ್ನೂರು, ೩೦೦), [?] 
ಸತ್ತುಗಾರ (ನಾ). ಚಿನ್ನ, ಬೆಳ್ಳಿ ಯ ಕೆಲಸ ಮಾಡುವವನು ; ಅಕ್ಕ 
ಸಾಲಿಗ: ಒಡನೆ ಮಾಡಿಸಲು ಬಂದನಳನ್ನು ಕೆಡಿಸಿದನೆಂದು ಅಸನಾದ 
ಹೊತ್ತು ಬಂದ, ಪತ್ತುಗಾರೆ (ಸೆಶೂರ, ೫೩). [ಪತ್ತಾರ] 
ಪತ್ತುಗುಡು (ಕ್ರಿ). ಹತ್ತಿಸು; ಆಶ್ರಯಿಸುವಂತೆ ಮಾಡು; 
ಹಬ್ಬಿಸು : ಲೋಕಜಿ ಲೋಗರ್‌ ಕಾಡ ಬೀಟಂ ತಂದು ಊರೆ ಮರ 
ನೊತ್ತಿ ಗಿಡುವರುಂಟು, ನೋಡೆ ನಾಡೆಳೆವಳ್ಳಿಯಂ ಸಮಂತು ಕಾಡ 
ಕರ್ಮರನೊಳ್‌ ಪತ್ತೂಗುಡುವರೊಳರೇ | (ರಾಮಾಶ್ವ, 
[ಪತ್ತು ಕುಡು,( ಆ. ಕೊಡು[)] 
ಫತ್ತುಗೆ, ಪತ್ತಿಗೈ, ಹತ್ತಿ ತ್ರಿಗೈ, ಹತ್ತುಗೆ (ನಾ). ೧. ಸೇರಿಕೊಂಡಿ 
ರುವಿಕೆ; ಕೂಡಿಕೊಂಡಿರುವಿಕೆ : ಗೆಕಾರಕ್ಕೆ ಉಡುಗೆ. , .ಪಣ್ಣು ಗೆ, 
ಪತ್ತು ಗೆ (ಶಮದ. ೨೧೧ ಪ್ರಯೋ); ಗ ಭೂಳ್ಳತ್ತಕಯೂಂ 
ಜ್ಯೋತಿಯೊಡೆನೆರೆದ 'ಶೋಕಡಯಂ ಪತ್ತುಗೆಯಿನಂಡಮಥ್ಯದೊ 
ಳೆತ್ತಂ ಸನರಾಮರಾಸುರರ್‌ ವರ್ತಿಸುಗುಂ (ವಿಷ್ಣು ಪು. ೧-೧-೧೦೭). 
೨. ಹೊಂದಿಕೆ ; ಹೊಂದಾಣಿಕೆ: ಮುತ್ತ ಬಿಡುಗಣ್ಣ ವರ್‌ ನೆಲದ ಸೊಸ 
ನಲ್ಲರೆಂ ಪತ್ತುಗೆಯ ನೋಳ್ಪ ಫೋಲರಿಲುಗಳ್‌ ವಿನುಗೆ (ಕಾಲೂರ. 
೬೫-೧೧೧). ೩. ಸಂಬಂಧ; ಸಂಪರ್ಕ: ಪೊಗಲಲ್‌ ದೇಸೆಗೆ` ದೇವ 
ರಿಂದುಕಳೆಯಂ: ನಿಸ್ಸಾರಮಂ ತಮ್ಮ ಪತ್ತುಗೆಯಿಂದಂ ಪದಿನಾಟನಲ್ಲಿ 
ಸವಿವರ್‌ (ಮಲ್ಲಿಪು. ೨-೪೪) ; ಪಣದಾಸೆ ನಂಟುತನದ ಪತ್ತುಗೆ ನೇ ಹದೆಣಿಕೆ 
ಗಳಿಂದೆಜೆಗರಗಿ ಗುಣ ಜವ್ವನ ' ಕುಲ ರೂಪುಗುಂದಿದ ನಡೆನೆಣಕೀಯ 
ಲಾಗದು ಪೆಣ್ಣ (ಹದಿಬ.೫-೧೭). ೪. ದೇಹಸಂಬಂಧ ; ಸಮಾಗಮ; 
ಸಮ್ಮಿಲನ: ತೆತ್ತುತನಕ್ಕೆ ತೆತ್ತು ತನನುಂ . , .'ಪತ್ತಿದ ಮೆಯ್ಸೆ 
ಸತ್ತು ಗೆಯಸುಕ್ಕೆ ನಕುಕೈನಗೆಯ್ತ ನುಂ  ಪಸೊಣರ್ಚುತ್ತುಮುಪಾಯದಿಂ 
ಕಳಿಯೆ ಕೂಡುನನಂ ವಿಭು ಕಂಡು ಮೆಚ್ಚಿದಂ (ಕಾನ್ಯಸಾ. ೯೮೫ 
ಶೂದ್ರಕ); ಅಮರ್ಕೆಗೆಟ್ಟೊ ಡಲವೋ ಡಿದುದೆಂದಗಿನೆನ್ನ ನಿನ್ನ ಪತ್ತುಗೆಯ 
ತೊಡರ್ಪದಿಂದು ಪಜದತ್ತು ಮನಂ ಬಲಕಿಕೆಯ್ದೆ ಸೊರ್ಕಿದಾನೆಗೆ ಸಂ 
ನಂತಿರಿಂದು ಪಜಂದತ್ತೆನಗಂ ನಿನಗಂ ತಳೋದರೀ. (ಆದಿಪು. ೧೨-೩೭); 
ಪದನಅತದು' ಪತ್ತುನ ಪತ್ತುಗೆಗಂ ಇಂಬಲಃದು ಸೇವಿಸುವ ಸೇನೆಗಂ 
ಹ ಮನಂಬೆಚ್ಚು ಪತ್ತೆಪೊಯ್ದಂತಾಗಿಕೆ (ಶಾಂತಿಪು. ೩-೫೯ ವ). 
೫. ಸ್ನೇಹ; ಒಲವು; ಗೆಳೆತನ: ಗುರುವುಂ ತಾನುಂ ಮನ್ನಂ 
ಗೊಂಡರಾ ನಖಮಾಂಸಸ್ಥಿತಿಯಪ್ಪ ಸತ್ತು ಗೆಗಳಿಂ ಕ್ಷೇಮಂಕರಾಧೀಶನಂ 
(ಶಂತಿಷೆ. ೭-೧೨೧) ; ಎಮಗೆ ಸತ್ತು ಗೆಯಂ. ಮಾಡಿದಿರಪ್ಪೊಡೆ ಸುಖ 
ಡೊಳ್‌ ನೆಲಸದೆ ತಿರಿವಿರೆಂದು ಸೇಟ್ವಿಂತೆ ಸಂಚಳಿಸುವ ಕಣ್ಗಳುಮಂ. 
ನೋಡಿ ವೈರಾಗ್ಯಂ ಫೆರ್ಚಿ (ಧರ್ಮಾಮೃ. ೧೧-೯೦) ; ಸವಿ ತನದನ್ನೆಗಂ 


೬-೪). 


ಪತ್ತುಗೆ ೫೨೦೧ ಸತ್ತುಗೆಗೊಳ್‌ 
ಮನದ ಸತ್ತುಗೆಗಳ್‌ ಕಿಡದನ್ನೆಗಂ ಸೆಜಿಂಗವಳಿಡೆಯಾಗದನ್ನೆಗಂ 11 ಯನ್ನೂ ಪರೀಕ್ಷಿಸಿದಲ್ಲಿ ಕನ್ನಡಕ್ಕೆ ತನ್ನ ಕಾಲ ಮೇಲೆ ನಿಲ್ಲುವ ಮೂಲಶಕ್ತಿ 
ತವಿಫಪುದು ತನ್ನನೊಪ್ಪಿ ಸುವುದು (ಚಂದ್ರಫು. ೮-೮೧) ; ದೊಡ್ಡ ವರೊಡನೆ ಇರುವುದೆಂದು ಊಹಿಸಬಹುದು (ತನಸಿ. ೫೮); ಳ್ಳಿ, "ಪಾಳ್ಯ--ಪಟ್ಟು' 


ಸತ್ತ್ತುಗೆಯನು ಪಡೆಯಬೇಕೆಂದು ಬಯಸಿದುದಕೆ ಇದು ಯೋಗ್ಯವಾದ 
ದಂಡ (ಇಂದಿರೆ, ೨೮). ೬. ಉಂಟಾಗುವಿಕೆ ; ಒಧಗುವಿಕೆ ; ಸಂಭ 
ವಿಸುವಿಕೆ : ಜಸದಟಂನಂ ಪರಾಭವದ ಪತ್ತುಗೆಯಂ , . . ಜನತಾಪ 
ನಾದಮುಂ ವ್ಯಸನಿಗಳಾರುಮೆತ್ತ ಲವರ್‌ ವಿಷಯಾಸನನುತ್ತ ಚೇತಸರ್‌ 
೬. ಹೊಂದುನಿಕೆ; ಪಡೆಯುವಿಕೆ : 
ನೆಗಬ್ಬ ಭಯಘೋಸಷಚಕ್ರಿಯ ಮಗಳ ಮನೋರಮೆಯ ಮುದುನೆಗಂ 
ರಾಜ್ಯದ ಸತ್ತು ಗೆಗಂ ಗುರೂಸರೋಧಕೃಗಿದು ಮನಂದಂದನೇಂ ಚಿತಾತ್ಮನೊ 
ಪುರುಷಂ (ಅದಿಪು. ೬-೨), ೮, ಹೊಂದಿಕೊಂಡ ಭಾಗ; ಪಕ್ಕ; 
ಸವಿರಾಪ : ಕುಂದರಾಜನ 'ತಂಗೆ ಬೀಚಬರಸಿಗೆ ಊರಿಂ ಮೂಡಣ. 
ಭೇರುಣ್ಣೇಶ್ವರದ ತಳವೃತ್ತಿ ಪುಲ್ಲೆಯ ಬಯಟ ಮೂಡಣ ಪತ್ತುಗೆಯಲೆ 
ಭೇರುಣ್ಣಗಳೆಯಲ್ಕೊ ಟ್ಟಿ ಗಟಿಕ್ಸಿಯೆ ಮತ್ತರತ್ತ್ತು 


(ಸಂರಾಮಾ ೧೪-೧೧೮). 


(ಎಕ ೪11, ಶಿಕಾರಿ, 
೧೫೧-೮೧,; 1047) ; 
ತಂನ ವಿಸಂಕಾಣಿಯ ಬಳದೊಳಗೆ ಗೂಗೆಯಬಾಗಿ ಪಡುವಣ ಪತ್ತು ಗೆಯೊಳು 

$ ಬಿಟ್ಟ ಎಕರೆಯ. ಮತ್ತರೊಂದು (ಕೊಲ್ಲಾಶಾ, ೧೫-೮೧; 1186). 
೯ ಆಶ್ರಯ ; ಆಧಾರ: ಸೊಗಯಿಸ ಸುರಭೂಜದ ಪತ್ತುಗೆಯಂ 
ನವಕಲ್ಪಲತಿಕೆ ಪಡೆದಂತಿರೆ ನೆಟ್ಟಗೆ ಖಚರಾಧಿಸನೆರ್ದೆವತ್ತು ಗೆವಡೆ 
ದಳ್‌' ವಾಯುನೇಗವನಿತಾರತ್ನಂ (ಶಾಂತೀಶ್ವ. ೧-೧೫೬). ೧೦.ಸಿಸ್ಮೆ sj 
ತತ್ಪರತೆ ; ಏಕಚಿತ್ತ : ಎಡೆನಿಡಡೆ ನೀಮವರ ಮಕ್ಕಳನ್‌ ಬಗೆ ಪೊರಳ 
ಜೊಂಡೆ ಪತ್ತು ಗೆಯಿಂದೆ ಸೇವೆಗೆಯ್ದಿರ್ಟು ದುವರ್‌ ಬಲ್ಲೆನ್‌ (ಅಂತಿಗೊ. 
೯-೧೫೬). ೧೧. ಸ್ಥಿರತೆ; ಅಚಲತೆ ; ಶಾಶ್ಚತವಾಗಿರುವಿಕೆ : 
ಮುಗಿಲೊಡ್ಡಿಂದ್ರನ ಧನು ಮಿಂಚುಗಳೇಳೆ ಬಳಿಕ್ಕೆ ವಾರಿವರಲಿಂದಂ 
pa ಕಾಲನುದು ಪತ್ತುಗೆಯಂ ಫಪಟಿನುತಡ ಕ್ಷಣ 
ದೊಳ್‌ (ವೀರವಿ, ೬-೧೫). ೧೨. (ರಥದಲ್ಲಿ) ಸಂಬಂಧವನ್ನುಂಟು 
ಮಾಡುವ ಭಾಗ; ಅಡ್ಡನಟ್ಟ % ಅಚ್ಚು : ಅಡ್ಡನಂದ ನಳಿಗೊಂಬಿನ 
ಸತ್ತುಗೆ ಜೋಲ್ವ ಬಳ್ಳಿ ಗೊಂಬಿನ ಬಳೆ... . ಕಣ್ಣಿ ಚೆಲ್ಫೈನೆ ನಡೆತಂದು 
ವಂದಸುಗೆಯೆಂಬ ನೆಗಟಿಕ್ತಿಯ ತೇರ್ಗಳೆತ್ತಲುಂ (ಕಬ್ಬಿಕಾ,. ೨೧೩). 
ಸತ್ತಿಗೆ: ೧. "ಪತ್ತಿಗೆಯಾರಂಬ' ಸರಾ. ೧೩. ಹಿಡಿದು 
ಕೊಂಡಿರುವಿಕೆ ; ಹಿಡಿತ: (೪. ಹತ್ತಿಗೆ, : ೩. ಶೋಕದ ಡತ್ತಿಗೆಗೆ 
ಹೊರೆಜೆಗೆದು ಮಖವೆಯ ಚಿತ್ತ ನನು ಚೇತರಿಸಿ ಮೆಲ್ಲನೆ ನುಡಿಸಿಧನು ಮುನಿಪ 
(ಕುವ್ಯಾಗ. ೧೧-೧೦); ಆತ್ಮನಲ್ಲಿ ಭಾವಲಿಂಗಸಂಬಂಧವ ತಿಳಿದುದಕ್ಕೆ, ಜ್ಞಾನ 
ಕ್ರಿಯೆಗಳಲ್ಲಿ ಹತ್ತಿ ಗೆಯುಳ್ಳ ವನಾಗಿರಬೇಕು (ನೋಳಿಮಾ. 
ಅರ್ಥ), ೧೨. ಬೆಚ್ಚಿ ದವು ರಥವಾಜಿ ಹತ್ತಿ[ಸಾಕಾಂ.ತ್ತು]ಗೆ ಬಿಚ್ಚಿ ರಥ 
ನುಗ್ಗಾಯ್ತು ಶೌರ್ಯದ ಕೆಚ್ಚು ಮುಜಿಕಿದುದು. ಹಿಂಗಿದರು ಪಾಂಡನ 
ಕುಮಾರಕರು (ಕುಸ್ಕ್ಯಾಕ, ೩-೩೧); ಮಂಜಕಿದ ಬಲುಗುದುರೆಗಳ.., ಹತ್ತಿಗೆ 
ಹಠದ ಗಾಲಿಯ ಕಥನ ಚಿನಕಡಿನಡೆದ ಕಾಲಾಳ ಅಜುಹಿದರು. ಭೊಪತಿಗೆ 
(ಕುವ್ಯಾಶ. ೨-೬). ೧೪. ಹತ್ತಿಕೊಂಡಿರುವಿಕೆ ; ಅಂಟಿಕೊಂಡಿರು 
ವಿಕೆ: ಹತ್ತಿಗೆಯ ಬಿಡಿಸಿ ಕೆಡಲಸಿ ಬಿದಿರ ಸಟ್ಟು ಗನನಿತ್ತಟ್ಟಿ ನೊಳು 
ಬೆಂದುದಂ ಹಿಡಿದು ತೆಗೆದಿರಿಸಿಯುತ್ತಮುದ ಸಕ್ಕರೆಯನದ ಪದರೊಳು 
ತುಂಬಲದು ಬಿಚ್ಚು ಫೇಣಿಯಾಯ್ತು (ಸಂಸ. ೧-೪೯). ಹತ್ತುಗೆ 
೧. ಸುತ್ತುರುಂಲ್ಲಿಯ ರುಲ್ಲರಿಯ ಬಲುಹತ್ತುಗೆಯ ಬಿಜಂಬುಗಳ 
ತೇರಿನ ಹತ್ತು ಸಾವಿರ ಹೊದಣಂಡೆಗೆದವು. ಶಲ್ಯನೆಡಬಲಕೆ. (ಕುನ್ಯಾಶ. 
೨-೨೬) ; ದೇವಿಯಿದ್ಮಳು ಬಾಗಿದೊಡಲಿನ ಕೈ ನೆರಳ ಹತ್ತು ಗೆಯ ಕದಪಿನ 
ಜೀವನಪನುದುಗಲಿಪ ನಯನದ ಮಣಿದ ಮಸ್ತಕದ (ತೊರಂ.೫-೩-೩೩). 
ಷ್ಣ ತಮಿಳು ಕನ್ನಡಗಳ ಹತ್ತುಗೆಯನ್ನೂ ಕನ್ನಡದೇಸಿಂಂ ವೆಗ್ಗಳಿಕೆ 


೬೩-೨೮೮ 


ತಿಪ್ಪ ಗಾವುಂಡನ ಸಾತಿಗಾವುಂಡಂ ಅಗಸಗೆಟಕಿಯ |" 


34 


95 


ಈ ನುಡಿಗಳಲ್ಲಿರುವ ಹತ್ತುಗೆಯು ನಿಮರ್ಶಾರ್ಹವಾಗಿದೆ (ಕರ್ಣಾಪೂ. ೩೦). 
೫. ಒತ್ತಿ ಗೈತಂದಾಗಲಭಿನವಿಸುತ್ತ ಬಿನ್ನವಿಸಿದನು. ತಂದೆಯ ಹತ್ತು 
ಗೆಯ ಬುದ್ಧಿ. ಗಳ ತುದಿ ಮೊದಲಾಗಿ ದರಶಿರನು (ಉತ್ತಕ. ೧೦೨೨೨) 
೭,೮ ಮುಂನಿವರನು . . ಉತ್ತ ಮನದ] ಶ್ರು ್ರುತಿಯಲಿ£ಲ್ಲಿ] ಭಕ್ತಿಯ 
ಹತ್ತು ಗೆಯಖು ನಿನಗಂಂಟಿಯೆಂದಾ ದ್ವಿಜನ ಕೇಳಿದನು (ತಿನ್ಮುಶಾಂ. ೭-ರ೯) . 
೮, ನಿಟ್ಟೂರ ' ಹೊಲದ ಹತ್ತುಗೆಯ ಹೊಲನನ್ನ ಹುಲಿಗೆಜಕಿಯ 
ಗಡಿಮ್ಮುದ ಗಳೆಯ ನೂಜು ಮತ್ತರ್ಕೈೆಯ್ಯಮ, . ಪಾರಮೇಶ್ವರ 
ದಶ್ತಿಯಾಗಿ ಪಡೆದು (ಎಇ. 26೪1, ೪೮-೫೩ ; 1147); ಗೂಗೆಯ ಬಾಗಿಂ 
ಬಡಗಲೆರೆಯ ಮತ್ತರೊಂದು ಮತ್ತಂ ಬಳ್ಳಹಾರದ ಬಡಗಣ ಹತ್ತುಗೆ 
ಯೊಳ್ಳತ್ತ ಗೊಂದು (ಕಣ. 1, ೨೪-೨೧; 1148)... ೪. ಎತ್ತಿದವು 
ಶರೆಜಾಲ ಫಲುಗುಣನ ರಥ ಹಯ ಸಮಸ್ತ ಕಂ ಜೇನ ನೊಣದಂತೆ ಕನಿಯಲ್ಲೆ, 
ಶರ ಹತ್ತುಗೆಗೆ ಪೊಗಲೆಡೆಯ ' ಕಾಣದೆ ಮಂರಧ್ವಂಸಿಯಂ ನೋಡ್ಸವಾ 
ಹಯಗಳು (ತುರಂಗ, ೬೮-೩೫). ೧೫. ಸೇರಿಸುವಿಕೆ; ಕೂಡಿಸು 
ವಿಕೆ; ಹೊಂದಿಸುವಿಕೆ : ತತ್ತೆನಲ್‌ ನಾದವದಜಕೊತ್ತಿ ನೊಳ್‌ ತ್ವಂ 
ಪದವೆ ಮತ್ತೆ ಸೆವ ಬಿಂದುನೆಂದಿಂತೆರಡನು ಹತ್ತುಗೆಯ' ಮಾಳ್ಪ ಸಿಯೆ 
ಚಿತ್ತೆ ಬ ಬೆಳಗು (ಮುನೋವಿ, ೨-೩೩). ೧೬. ಹೊಡೆತ; ಆಘಾತ : 
ತ್ವ ಸನೆಯದು . . . ತೆತ್ತ ಕೈ ಕಂಪಿಸದು ಮುಷ್ಟಿಯ ಹತ್ತುಗೆಗೆ 
ಮನ ರೋಂಪಿಸದು ಮದವೆತ್ತಿ ಮೆಟ್ಟ ದಕೊಬ್ಬಕೊಬ್ಬರ ಮುರ್ಮಘಾತ 
ದಲಿ (ಕುವ್ಯಾಸ. ೨-೧೧೧) ೧೭. ನಂಟು; ಮೊರೆ; ಬಂಧುತ್ವ: 
ದೈತ್ಯರ ಮೊತ್ತ ಶಿಶುಪಾಲಾತ್ಮಜರು ಸಹಿತತ್ಯಧಿಕ ರಣಶೂರರೆನಿಸುವರವ 
ರಸಂಖ್ಯಾತ ಹತ್ತುಗೆಗೆ ವರದೃಷ್ಟ ಕೇತು ನರೋತ್ತ ಮರು ಸಹಿತವರ ಬಲ 
ಬಲುಮೃತ್ತುವನು ಕೈಕೊಳ್ಳ ದವರಕ್ಷೋಣಿಯಿಹುದು  (ಕೋಗಯ. 
೨9-೧೯). ೧೮. ಮೇಲೆ ಬೀಳುವಿಕೆ; ಮುತ್ತುವಿಕೆ; ಆಕ್ರಮಿ 
ಸುವಿಕೆ; ಮಂತ್ತಿತಾ ಬಲಜಲಧಿ ವಡಬನ ಮುತ್ತು ವಂಬುಧಿಯಂತೆ ಬಳಿಕಾ 
ಹತ್ತುಗೆಯ ಹವಣಿನಲಿ ಹರಿಸುತನಿರ್ದನು (ತೊರರಾ. ೫-೬-೮) ; ಬಿತ್ತರಿಸ 
ಲರಿದಾದಿನೀರರ ಹತ್ತು ಗೆಯ ಹನಣುಗಳ ಸಂಗರನೆತ್ತ ನೋಡಲು ಕೊಲೆಗೆ 
ಮೇಲದು ಬಲುಹು (ತೊರರಾ, ೬-೧೮-೧೧). [ಸತ್ತು ---ಗೆ] 
ಪತ್ತುಗೆಗಾಅ (ನಾ). ಸಮನಾದವನು ; ಅನುರೂಪ; ಹೊಂದಿಕೆ 
ಯಾಗುವಂತಹವನು : ತೆತ್ತಿಸಿ ನೋಡಲು ಕುನರಿಯ ರೂಹಿಂಗೆ 
ಸತ್ತುಗೆಗಾಜರಿಲ್ಲೆ ಸುತೆ ಬತ್ತಿ ದ ಹರ್ಷಾಶ್ರುಗಳಿಂದೆ ಧರಣಿಗೆ ಹತ್ತಿದಳಾಕೆ 
ಬೇಗದಲಿ (ನೋಹತ. ೨೯-೨೦). [ಪತ್ತು ಗೆ---ಕಾಣ] 
ಪತ್ತುಗೆಗುಂದು (ಕ್ರಿ). ಸಂಬಂಧವನ್ನು ಕಳೆದುಕೊಳ್ಳು ; 
ಸಂಪರ್ಕನನ್ನು ಬಿಡು: ಪಗಲೆಂದುಂ ತಲೆಯೆತ್ತಲಣ್ಮಳೆನಸುಂ 
ಚಂದ್ರಂಗೆ ಕೂರ್ತಂತೆ ಪತ್ತುಗೆಗುಂದಳ ನಿಸೆಯಪ್ಪುದುಂ ಪರಿದು 
ದುಗ್ನಾ ಂಭೋಧಿಯೊಳ್‌' ಕೂಡುವಳ್‌ , , . ಕೌಮುದಿ (ಲೀಲಾವ, 
ಪಿ! Me ಕಡುಗೊರ್ಬಿ ಸರ್ಬಿದ ನುರ್ಬು ಮಿಗನಕ್ಕೆಗನೊಳಾದ ಪಗೆಕನಮಂ 
ಬಗೆಗೊಂಡು ತಜ್ಞ ನಕ ನನನಿಧಿಯಂ ಕನಲ್ಲು ಸುತ್ತಮೊತ್ತರಿಸಿ ಮೊತ್ತ 0 
ಗೊಂಡು ಪತ್ತುಗೆಗುಂದದೊತ್ತಿ ಮುತ್ತಿ ದುದೆಂಬೊಪ್ಪ ಮನಪ್ಪು ಕೆಯ್ದು 
(ರಾಜಶೇ, ೧-೧೦೨ ವ). [ಪತ್ತುಗೆ ಕುಂದು] 
ಪತ್ತುಗೆಗೆಡು (ಕ್ರಿ). ಸಂಬಂಧ ತಪ್ಪು; ಜೊತೆ ಕೆಡು: ಪತ್ತುಗೆ 
ಗೆಟ್ಟು ಮೊಂದುನುಡಿಗೊಂಬತನೆಂಜೆರಡೆಂಟಿನೀಗಳಾನೆತ್ತಲನಂದಮೆಂಬ ತೆ 
ದರ್ಜೆ (ಚಂದ್ರ ಪು. ೮-೭೯). [ಸತ್ತು ಗೆ.-ಕೆಡು] 
ಪತ್ತು! ಗೆಗೊಳ (ಕ್ರಿ). ಹೊಂದಿಕೆಯಾಗು ; ಕೂಡಿಕೊಳ್ಳು ; ಸೇರಿ 


ಕೊಳ್ಳು : ಆವಗಂ ಮದಂ ಜಗುಬದಿಭಂಗಳಾಂತ ಪೊರೆ ನಿಲ್ಲಳೆ 'ನಕ್ಷದ 


ಪತ್ತುಗೆಗೊಳಿಸು 


ಲಕ್ಷ್ಮಿ, ಕೂರ್ತು ಪತ್ತು ಗೆಗೊಳೆ ತಳ್ತು ತೋಳೊಳೆಸೆದಳ್‌ ಧರಣೀವಧು 
ಸದ್ಮಭೂಪನಾ (ಪುಸ್ಪಪು. ೩-೪); ಧರೆಯಂ ಗಾಲಿಯನೆತ್ತಿ ವಪ ತ್ತು ಗೆ 
ಗೊಳುತ್ತು೦ ತಾಗಿಸಲ್‌ ಲೋಕಮಂ ತುರಗಂಗಳ್‌ ಖುರಘಟ್ಟ ನೋಚ್ಚ ಳಿತ 
ಧೂಳೀಜಾಳದಿಂ ಸೊಟಲ್‌ , , ಭರೆದಿಂ ಬಂದಿದಿರಾಂತು ನಿಂದುನರ 
ದಂಗಳ (ನುಖಾನೇ. ೧೨-೨೨೧) ; ಜಗಡೇಕನೀರ ನರಸತಿ ಜಗದೀಶ್ವರನಂಶ 
ಮಕ್ಕುಮಲ್ಲದೊಡಿವನೊಳ” ಪಣಗೆ ಪತ್ತುಗೆಗೊಂಡನರುಂ ಸೊಗವಾಳ್ವರೆ 
ದಿವ್ಯಭೋಗಭಾಗ್ಯೋದಯದೊಳ್‌ (ಅಸ್ರತಿ, ೫೭-೬). 
(ಪತ್ತುಗೆ4ಕೊಳ್‌,] 

ಪತ್ತುಗೆಗೊಳಿಸು (ಕ್ರಿ). ೧. ಹೊಂದಿಸು ; ಕೂಡಿಸು ; ಸೇರಿಸು ; 

ಅತ್ತಿಗೆ ನಾದಿನಿಯರೊಳಂತರಂಗವ ಪತ್ತು ಗೆಗೊಳಿಸಿ ಬಾಳುವುದು (ಹದಿಬ. 


೪-೨೧); ಆ ತನೂಜಾತರ್ಗೆ ಜಾತಕರ್ಮಮಂ ನೆಗಟ್ಸ ೬೬ ೬ ಅನ್ವರ್ಥಂಗ 
೪ಾದ ನಲ್ವೆಸರ್ಗಳುಟ್ಟು . ಶಸ್ತ್ರಶಾಸ್ತ್ರವ್ಯತ್ತತ್ತಿಯಂ ಸತ್ತು ಗೆಗೊಳಿಸಿ 
(ಚಿಕವಿ. ೨-೨೪), ೨. ಅಳವಡಿಸು | ; ಜೋಡಿಸು: ಕತ್ತುರಿಯಿಂಡೆ 


ಸಮ್ಮಾರ್ಜನೆಗೆಯ್ದು ಪೆರ್ಮುತ್ತುಗಳೊಡನೆ ಮಾಣಿಕವ ಪತ್ತು ಗೆಗೊಳಿಸಿರ್ದ 
ದಯರಂಗವಾಲಿಯ ಬಿತ್ತರಿಸಿದರು ತೀಕ್ಷಣದಿ (ನೋಹತ. ೨೧-೫), 
[ಪತ್ತು ಗೆಗೊಳ್‌-4- ಇಸು] 

ಪತ್ತುಗೆವಿಡು (ಕ್ರಿ). ಸಂಬಂಧವನ್ನು ಕಳೆದುಕೊಳ್ಳು ; ಬೇರ್ಪಡು; 
ಭಿನ್ನವಾಗು : ಸಂಪುಟಂ, ಸತ್ತು ಗೆನಿಟ್ಟೋರಂದದಿಂ ಗ 
ಸಿಡಿಲ್ರಂದ ಮುಕ್ತಾ ಫಲಶ್ರೇಣಿಗಳಿಂದಂ ಪಶ್ಚಿ ಮಾಂಛೋಧಿಯ ಪುಳಿನಚಯಂ 
ಬೆಳ್ಬ ನಾಳ್ಗಿ ರ್ಮುವಾಗಳ (ಕಾದಂಪೂ. ೧೪೨). [ಪತ್ತು। ಗೆ4-ಬಿಡು|] 

ಪತ್ತು ಗೆವೆಕೆಸು, (ಕ್ರಿ). ೧. ನಿಕಟಸಾಮಿಪ್ಯವನ್ನು ಪಡೆ; 
ಸಂಬಂಧವನ್ನು ಹೊಂದು: ನಗೆಮೊಗದಿಂದ ಪೊಣ್ಮುನ ಸುಗಂಧದಿಂ 
ಘ್ರಾಣದಿಚ್ಛೆಯಂ ಸಲಿಸುವ ಪತ್ತು ಗೆವೆರಸಿ ಬೆರಸಿಯೊಲಿಸುವ ನೆಗಬಿ್ತಿ ಯಿಂ 
ಮನವನೂನಸುಖಮಂ ಪಡೆಗುಂ (ಸಸಾರ. ೧೮೭). ೨. ಪ್ರೀತಿಯನ್ನು 
ಗಳಿಸು; ಆಪ್ತವಾಗು : ಅತ್ತೆ ನಾದಿನಿಯರೊಳಳುಕದೆ ಕಾದುವುನ್ಮತ್ತೆ 
ಯರೀ ಕೃತಿಗೇಳೆ ಉತ್ತಮಗುಣಗಳಿಂದೊಳಗುಗೈ | ದವರೊಳು. ಪತ್ತು ಗೆವೆರಸಿ 
ಬಾಳುವರು (ಹದಿಬ. ೧-೫೮). 

[ಸತ್ತುಗೆ4ಚೆರೆಸು, (-ಬೆರೆಯಿಸು)] 

ಪತ್ತುಗೆನೆರಸ್ಕು (ಅ). ಸಂಬಂಧವನ್ನು ಹೊಂದಿ; ಹೊಂದಿಕೆ 

ಯಿಂದ ಕೂಡಿ : ತಾಯ ಶಿಶುವಿನಂತೆ ಕಜುವಿನೆಳಗಂದಿಯಂತೆ ಲೋಭಿಯೆ 


ಪೊನ್ನಂತೆ ಸಂಚಪರಮೇಷ್ಠಿ ಗಳೊಳಪ್ಪ ಸತ್ತು ಗೆವೆರಸು . . . ಪ್ರಭುಕೆಟ್ಟ 
ನಾಡಂತೆ ಸಂಸಾರದ ಶರೀರದ ಭೋಗದ ಮೇಲೆ ಬೇಸಟುಂ (ಧರ್ಮಾಮೃ. 
೫-೧೨೫), [ಪತ್ತು ಗೆ--ಬೆರಸ್ಕು) 

ಸತ್ತುಗೆನೆಣು (ಕ್ರಿ). ಸ್ನೇಹದಿಂದಿರು ; ಒಲಿದಿರು : ಆ ಕಾಂತೆ 


ಯೊಳಾ ಸಕಲಮುಹೀಕಾಂತಂ ವಜ್ರಲೇಪದನು ಬಂಧನುನಿತ್ತಾ ಕೃತಿಯಿಂಂ 
ಪತ್ತುಗೆನೆತ್ತ್ಕೋ ಕುಳಿಯಾಡುವನನಂಗರಾಗಾನೃ ತದೊಳ್‌:(ಮಲ್ಲಿಪು, ೩-೮೭). 
[ಪತ್ತು ಗೆ./. ಪೇನ] 

ಪತ್ತುಗೇಡು (ನಾ). ನಂಬಿಕೆಯನ್ನು ಕಳೆದುಕೊಳ್ಳು ವಿಕೆ. 
ಪತ್ತುಗೇಡಾಗು - ನಂಬಿಕೆಯು ಹಾಗು ಆ ಆಲೀಕಾಕಗಳು 
ದೊರೆಯದಿದ್ದರೆ ಜನರಲ್ಲಿ ನನ್ನ ಸತ್ತು ಗೇಡಾಗುವುದು (ಕಳ್ಳ ಶಾ. ೪೧). 
ಸತ್ತುಗೇಡು ಮಾಡು - ನಂಬಿಕೆಯನ್ನು ಹಾಳುಮಾಡು : ನಾನು 
ಹಲವು ಬಗೆಗಳಿಂದ ಅನನ ಪತ್ತುಗೇಡು ಮಾಡುವೆನು (ಕಮಲ, ೨೦). 

[ಪತ್ತು , + ಕೇಡು] 
ಪತ್ತುಗೊರಳ (ನಾ). ಹೆತ್ತು ತಲೆಗಳನ್ನುಳ್ಳ ನನು ; 
ರಾವಣ” (ಗಂಗಾನು, ೧೯೬). 
[ಪತ್ತು --ಕೊರಳು( ಎ ಕೊರಲ್‌) +--ಅ,] 


ದಶಶಿರ ; 


೫೨೦೨ 


20 


25 


30 


35 


40 


4 


ಪತ್ತುವಿಡು 


ಪತ್ತುಗೊಳ್‌ (ಕ್ರಿ). ೧. ಸೇರು; ಕೂಡು: ಜಿತ್ತೆನ್ನಡೆ ಬೇರೆನ್ನದ 
ನಿತ್ತುಂ ಭಾಗಂಗಳಿಂಜಿಯುಂ ಕುತ್ತಗಳಂ ತುತ್ತುವ ಗಿಡುನನೊಲಕನ ಂ 


ಸತ್ತು ಗೊಳಲ್‌ಸಿರಿ ಪರೋಪಕಾರಿಗಳೆಡೆಯೊಳ್‌ (ನೀತಿನುಂ.. 11, ೧೭೭). 
೨. ಹಿಡಿದುಕೊಳ್ಳು ; ವಶಪಡಿಸಿಕೊಳ್ಳು : ಆರೊಂದು ಹಯ 


ಮೆಂಬುದನಾ! ಕೈ ದು ಪೋಗದೆ ಪತ್ತುಗೊಳ್ವ ನೀಂ ಕಾಲುರಿಚನಕ್ಕುಂ, 
ಸಾಜಂ (ಅನ್ತ. ೮೬-೧೫). [ಪತ್ತು ೬ ಕೊಳ್‌] 
ಪೆತ್ತುದಲೆಯ (ಫಾ). = ಷತ್ತುಗೊರಳೆ : ಪತ್ತು ದಲೆಯನು ಕೀಚಕನು 
ಮನವಿತ್ತು ಪರವಧುವಿಂಗೆ ಬಾಳ್ಗರೆ (ನಾಗಷ. ೧೮-೪೯). 
[ಸತ್ತ್ರುತಳೆ, +-೪,] 
ಪತ್ತುನರಿಜ (ನಾ). ಹತ್ತು ಅವತಾರಗಳನ್ನು 
ನಿಷ್ಣು : “ಎಲರುಣಿನಟಿಕ್ಕಿಗೆ ಪಾಟುಂಬಳೆಗೆಯ್ಯಂ . . . ಹರಿಯೆಂದು 
ಪತ್ತು ವರಿಜನೆನುತ್ತು ೦% (ಕವಿಕಂ. ೨೫). [ಪತ್ತು, 37-ಸರಿಜ್ಯು -.- -ಅ| 
ಪತ್ತುವಳಿ (ನಾ). ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿ 
ಕೊಳ್ಳು ವಿಕೆ, ಸ್ವಂತಕ್ಕೆ ಬಳಸಿಕೊಳ್ಳು ವಿಕೆ, - ದಸ್ತುಮಾಡು 
ವಿಕೆ; 'ಛಪಾವಣೆ: ಇದು ತಿಳಿದು ಪತ್ತು ವಳಿ 'ಬಾಬತಿನಲ್ಲಿಯೂ ಬಲನಂತ 
ದಿಂದ ಬಿಟ್ಟಿ ಬೇಗಾರಿಯಲ್ಲಿ ಹೊಲ ಗದ್ದೆಗಳ ಮಾಡಿಸಿಕೊಂಡು 
ಯುದ್ಮಾಗ್ಯೂ ಸಹ... ಮಾಜಿ ಅವಿಸಾಲಗೆ ಅನನ ಅಮರ್ಲನಲ್ಲಿ ನಡೆದು 
ಇರುವ ವಿದ್ಯಮಾನಕ್ಕೆ ಮಹಜರು ಬರೆದು ಕೊಡಬೇಕು(ಮಹಾವಂ, 11,೫೯), 
[ಪತ್ತ್ವು---ವಳಿ] 
ಪತ್ತುವಿಡಿ (ಕ್ರಿ). ದೃಢವಾಗಿ ಹಿಡಿದುಕೊಳ್ಳು ; ಅಂಟಿಕೊಂಡಿರು: 
ಗೊರವನ ಬೆಳ್ಗೊರಲೊಳಮರ್ದ ಹಾಲಾಹಲದ ಕರ್ನೆಳಗುದುಟುಗಲ 
ಮಾಬಕ್ಕೈಯಿಂಂ ಶಂಖಧವಳಕಂಠದೊಳ್‌ ಪತ್ತು ತ್ತಿ ವಿಡಿದೇಕಮಂಖೀರುದ್ರಾಕ್ಷ 
ಮೊಂದು ತೆಜಂಬೊಳೆಯೆ. (ರಾನಾಶ್ವ. ೪೦-೨೫). [ಪತ್ತು ಸಿಡಿ] 
ಪತ್ತುವಿಡಿಸು (ಕ್ರಿ). ಸಂಬಂಧವನ್ನು ತಪ್ಪಿಸು ; 'ಬೇರ್ಪಡಿಸು ; 
ಅಗಲಿಸು ; ದೂರ ಮಾಡು: ನನತಮಿಪತ್ತ ತ್ರ ಂಗಳನೊಯ್ಯನೆ ನೆಲೆಯಿಂ 
ಪತ್ತು ವಿಡಿಸಿ ಕಳಿಕೆಗಮುತ್ತ ತ್ತಿ ನಿವಿಂತ್ತ ಮಾಗಿ ಶಿಶಿರಮುನಮಿನಿಸಿನಿಸನೆ ತನ್ನ 
'ಸೆಜನನಅಾಪಿದುದೀಗಳ್‌ (ಆದಿಪು. ೧೧-೮೯) ; ಎನಗಾದದೊಂದು. ಸಂಭನೆ 
ಮನಾರ್ಗೆ ದೂಖದಪೆನಾರ್ಗೆ ಪೇಟ್ಗಿಪೆನಿದನಾಂ ನಿನಗುಸಿರ್ದನಂತರೆಂ 
ಸುಖದಿನೆನ್ನ ತನುವಿಂದೆ ಪತ್ತುವಿಡಿಸುವೆನಸುನಂ (ಕಾದಂಉ. ೨೯೮) ; 
ನಳಕೂಬರನೊಳ್ಳೂಡಿ ಸು ಖಮಿಂರೆಂದಾಕೆಯ ದುಷ್ಪರಿಣಾನುಮಂ ಪತ್ತು 
ನಿಡಿಸಿ. . . ಮನ್ನಿಸಿ ಭಯಮಂ ಕಳೆದಿತ್ತಂ ಭೃತ್ಯಪದನಿಯಂ ದಶ 
ಈತನ ಧನಮುಂ ಬುದ್ಧಿ ಯುಂ 


ಎತ್ತಿದವನು; 


ವದನಂ (ಸಂರಾಮಾ, ೧೦-೧೯೫ ನ); 


ವೃಥೆಯಾಗ ದಂತೆನ್ನ ಬಲ್ಲ ಮಾರ್ಗದಿಂ ತಿಳಿಸಿ ಬಲಿಿಕ್ಕೀ ಧರ್ಮಮಂ 
ಪತ್ತು ವಿಡಿಸಿ ಮದೀಯ ಧರ್ಮದೊಳ ಪತ್ತಿಸುನೆಂ (ಧರ್ಮಾಮೃ. 


೧-೧೦೯), [ಪತ್ತು ನಿಡು -- -ಇಸು,] 


| ಪತ್ತುನಿಡು (ಕ್ರಿ). ೧. ಸಂಬಂಧವನ್ನು ಬಿಡು, ತೊರೆ, 


ತ್ಯಜಿಸು : ಕುಲಜನುಮಲ್ಲಂ ನಣ್ಣಿ ನ ಬಲನುಂಂ ತನಗಿಲ್ಲ ಕಣ್ಣ ಮೇಳಿದ 
ಾರೊಳ್‌ ಸೆಲಸಿರನೆಲ್ಲಿಯಂನು[ನನ]ಂ  ಚಲನೆಂದುಂ ಸತ್ತುವಿಡದ 
ದೊಂದುಂಟು ಗುಣಂ (ಕವಿಂ. ೩-೧೭೨); ಅಂತು ಸತ್ತುಂ ನೆಲನಂ 
ಸತ್ತು ವಿಜೆನೆಂಬಂತೆ ನೆಲನಂ ಪತ್ತಿ ಮೂರ್ಛಾಗತನಾಗಿರ್ದ ಕುರುಕುಳ 
ಚೂಡಾಮಣಿಯನೇನುಂ. ಮಾಣದೆ ಕಿವ್ಪನ್ಮಾರವೈ ಮಟ್ಟಿ ನಂದಾಗಳ್‌ 
(ಪಂಸಭಾ. ೧೩-೯೭ ನ); ಸಿಂಹಶರಭಶಾರ್ದೂಲವ್ಯಾಳನೃುಗಮಿಥುನಂಗಳ್‌ 
ಕಾಲಸ್ವಭಾವದಿಂ ಖುಜುಸ್ವಭಾವಮಂ ಪತ್ತುವಿಟ್ಟು ನಿಸಮಸ್ವಭಾನ 
ಮನಪ್ಪು ಕೆಯ್ತುಡುಂ  (ಸಂಂನಾ. ೧೨೭೧ ನ) ; ಒಂದು ತಿಂಗಳು 
ಪ್ರಾಯೋಪಗನುನವಿಧಿಯಿಂದ ದೇಹವ ಪತ್ತುವಿಟ್ಟು ಒಂದುಕ್ಷಣದೊಳು 
ಸರ್ವಾರ್ಥಸಿದ್ಧಿ ಯೊಳಹಮಿಂದ್ರರಾಗಿರ್ದರ್‌ 


(ಶೂಂತೀಚ, ೫-೧೪೮). 


ಪತ್ತುವಿಡು 


೨. ಬೇರ್ಪಡು; ಜೇರೆಯಾಗು ; ದೂರವಾಗು ; ಅಗಲು: 
ಶರಪಂಜರಡೊಳೊಲಗಿಯಂಮೊಡಲಿಂ ಪತ್ತುನಿಟ್ಟು ಪೋಸ ಜೀವಮಂ 
ಪೋಗಲೀಯದೆ ಸ್ವಚ್ಛ ಂದನಿಟ್ಟು ನಪ್ಪು ದಜಸಂದುತ್ತ ರಾಯಣಂ ಬರ್ಪನ್ನ 
ನಿರಿಸಿದಂ (ಸಂಸಭಾ: ೧೧-೪೭ ನ) ; ಜಾತಿಜರಾಮರಣಣನಿಸ್ಟ ಸಂಯೋಗ 
ಮಿಸ್ಟನಿಯೋಗ ಸಹಜಸಮಂದ್ಭ ನಶಾರೀರಮಾನಸಾಗಂತುಕದುಃ ಖದಿಂ 
ಪತ್ತುವಿಟ್ಟಿ ನಂತಚತುಪ್ಪಯನುಂ ಸೊರ್ದಲೆಂದು ತಪಂಬಟ್ಟಿ ೦ (ಅಜಿಪು. 
೧೦-೪5); ಮತ್ತೆಹೆಸ್ತಿಗಳ ಮಸ್ತ ಕದಿಂ ಬಿದಿರಿಂ ಫಣೀಂದ್ರ್ರೋತ್ತ ಮಾಂಗ 
ದಿನಗುರ್ನಿಪ ಪಂದಿಯ ಕೋಟ್ಕಿಳಿಂ ಪತ್ತುನಿಟ್ಟಿ ಗನಿಕುಂಜದೊಳೊಕ್ಕೈಳ 
ನುಂತ್ತನಾಯುತ್ತು ನಂರ್ಹ ಶಬರಪ್ರಿಯಕಾನಿಂ£ಯರ್ಕಳಂ (ಕನ್ಯಾನ. 
೧೧೯) ; ಒದೆದದ್ರಿಕ್ಲಿತಿಸಂಧಿ ಪತ್ತುನಿಡೆ ಭೈಭ್ಛಯೆಂಬಿನಂ ಕಿಟ್ರು (ಶಮದ. 
೫೩ ಪ್ರಯೋ). ೩. ಇಲ್ಲವಾಗು ; ಮರೆಯಾಗು; ಕಾಣದಾಗು: 
ಆಗಳ ತನ್ನ ರಾಗಮಂ ರಾಗಿಗಳ್ಳಿ ಲ್ಲಂ ಪಚ್ಚು ಕೊಟ್ಟಂತೆ ಕೆಂಪು ಪತ್ತು 
ವಿಟ್ಟ್ರಾಗಳ್‌ (ಸಂಸಭಾ. ೪-೫೦ ವು. ೪. ನಿನಾರಣೆಯಾಗು ; ಪರಿ 
ಹಾರವಾಗು : ತಸಡೊಳ್‌' ನಿಂದುಂ ನಿನ್ನ ನೆಲಡೊಳ್‌' ನಿಂದೆನೆಂಬ 
ಮಾನಕಷಾಯ ಮನರ್ಗಿನ್ನುಂ ಪತ್ತು ವಿಟ್ಟು ದಲ್ತ'ದಟಶಂ' ಕೇನಲಜ್ಞ್ಯಾನೋ 
ತೃತ್ತಿಯಾಗದಿರ್ದುದು (ಆದಿಪು. ೧೪-೧೪೩ ನ) ; ಸಲವು ತೆಅದಿಂ ಸಂಜೀ 
ವಕನೊಳಾದ ಭಯಂ ಪತ್ತುವಿಡೆ. ಸಂತಸಂಬಡೆ ನುಡಿಡೊಡಂಗೆೊಂಡು 
ಬಂದಂ (ಪಂಚತಂ. ೫೬-೩) ; ಬೆಸಸಿನಿಂ ದನೆನ್ನ ಮುನದೊಂದು ಸಂಶಯಂ 
ಪತ್ತುವಿಡುವಿನಂ (ಸುಕುನಾ. ೫-೭); ಆ ಕನ್ಯಾಕತ್ನದ ಕರಸ್ಪರ್ಶನದಿಂ 
ಪನಿತ್ರಸುರಭಿಸಲಿಲಸೇಚನದಿಂ ಪತ್ತುವಿಡೆ ಮೂರ್ಛೆ (ಸಂರಾಮಾ.೧೪-೭೦) 
ಕೆಡುವ ಭಂಡದಂತೆ ಮಾಣಿುವೋಗದು ಪೇನಂತೆ ಪತ್ತು ವಿಡದು ಬಣಗಿನಂತೆ 
ಫೇರಿತಲ್ಲದು (ಥರ್ಮಾಮೃ. ೪-೧೭೫). ೫. ಕಳೆದುಕೊಳ್ಳು ; ನೀಗಿ 
ಕೊಳ್ಳು : ಥೈರ್ಯನುಂ ಸತ್ತು ಬಿಟ್ಟಿ ತಿಪ್ರಲಾಪಂಗೆಯ್ವ ಲಲಿತಾಂಗ 
ದೇವನಂ ಸಾಮಾನಿಕದೇವಕೈದೆನಂದು . 4 ಎನೆ (ಅದಿಪು, ೩-೫ ವ); 
ಅರಿಸಡ್ವರ್ಗಂ ಕಾಡುವಂತುಗಿಬಗಿ ಮಾಡಿ ಕಾಡುವಜಂವರ ಕಾಟಿಕ್ಕಮಲ. 
ಸದೆಯುಂ ಭೈರ್ಯಮಂ ಸತ್ತು ವಿಡದೆಯಂಂ ಇರ್ದು (ರಾಂತಿಪು. ೪-೬೬ನ). 
೬. (ಬಾಲ್ಯ ಮೊದಲಾದುವು) ಮುಗಿ; ಕಳೆದುಹೋಗು : 
ನಿಜಜನನೀಜನಕರ್‌ . . . ಪುತ್ರನಿಂದಗ್ಗಳಮಪ್ಪ  ಸರಮಪ್ರೀತಿಯಿಂ 
ನಡಪುತ್ತಮಿರೆ ಕೆಲವು ದಿನಸದೊಳವಿದಿತಸ್ನೇ ಹಶೋಕಾಯಾಸಮಪ್ಪ 
ಶೈಶನಂ ಪತ್ತು ವಿಡುವುದುಂ (ಕಾದಂಪೂ, ೭೧೪): ಪಿ ಅಗಲಿಸು ; 
ಬೇರ್ಪಡಿಸು ; ದೂರಮಾಡು : ತನಯರಿರ್ವರ ವಾರ್ಶೆಯನತ್ತ 
ಕೇಳ್ವುದುಂ ಜೀವಮನಂತೆ ಪತ್ತುವಿಡುಗುಂ ತನುನಿಂದದಲಂದನಿನಾಗಳ್‌ 
» ೬ « ಸಂತೆಯಿಸು ಪೋಗಿ ಮನೋಠಮೆಯಂ (ಕಾದಂಉ. ೬೫೮). 
೯. ನಿವಾರಿಸು; ಹೋಗಲಾಡಿಸು ; ಪರಿಹರಿಸು: ಚಕ್ರಿ ಚಕ್ರಿಕಾ 
ನರ್ತಿಯಪ್ಪು ದಆಸಂದಾ ವನಾಂತರಾಳಕ್ಕೊರ್ವನೆ ಬಂದು ಮಾಧನೀ 
ಮಂಟಿಪನುಂ ಸೊಕ್ಕು ಅನರಿರ್ನರ ನಾಣುಮಂ ನಡುಕಮಂ ಸತ್ತುನಿಟ್ಟು 
ನುಡಿದು (ಸಂಪಭಾ, ೫-೧೯ ನ)... ೧೦, (ಬಾಲ್ಯ ಮೊದಲಾದು 
ನನ್ನು) ಮುಗಿಸು ; ಪೂರೈಸು; ಕಳೆ: ತತ್ಕುಮಾರನಂ ಕೈಕೊಂಡು 
ಬಾಲಜನ್ಮೋಚಿತಕ್ರಿಯೆಗಳಂ ಮಾಡಿ ಜನ್ಮಾನುರೂಸಮಾಗೆ ಪುಂಡರೀಕ 
ನೆಂದು. ಫೆಸರಸಿಟ್ಟು ಶೈಶನನುಂ -ಪತ್ತುವಿಡಲೊಡನುಖಿಳವಿದ್ಯಾಕಲಾಪ 
ದೊಳ್‌ ಪರಿಣತನಂ ಮಾಡಿ (ಕಾದಂಪೂ. ೬೬೫); ಪತ್ತೂನಿಟ್ಟಿ ನಣಂ 
ಶೈಶನಮಂ ಸಮಂಜ್ವಳನವಿದ್ಯಾಹೃ ದೃಷೀಯೂಷಸೇನನೆಗೀಗಳ್‌ ನೆಜಕ 
ಯೋಗ್ಯಮಾದನೆಸೆನೀ ಕಂದರ್ಪದೇವಂ ದಲ್‌ (ಕುಸುಮಾ, ೭-೨೫); 
ಸರ್ನ್ವತೈಯ್ಯನೆಂಬ ನಾನಂಮಂ ತಳೆದು ಶಯಿಶವಲೀಲೆಯಂ ಪತ್ತು ನಿಟ್ಟು 
ಸಕಲಪ್ರಪಂಚತೆಯಂ ಲಘುತರಂ ಮಾಡಿ ತಾಂ ಗುರುತೆನೆತ್ತುದಳಂಂ 


(ಎಕ. ೫೪, ಹೊಳೆನ. ೧೧೨-೧೪; 1282); ದಿನದಿನದೊಳ್‌' ತತ್ಕು 


೫೨೦೩ 


15 


25 


45 


ಪತ್ತೆ 


ಠಃ 


ಮಾರಿಯಂ ನೆಡೆಗಲ್ಲು ತೊದಳ್‌ ಪಿಂಗಿ ಶೈಶನಮಂ ಪತ್ತುವಿಟ್ಟು ಬೆಳಿ 
ದಿರ್ದಳ್‌ (ತ್ರಿಪುವಿ, ೩೫-೫ನ). ೧೧. ನಿಲ್ಲಿಸು; ನೆಲೆಗೊಳಿಸು , 
ಸ್ಥಿರಗೊಳಿಸು : ಶ್ರೀಸರಮಾತ್ಮಚಿಂತೆಯೊಳೆ ಚಿತ್ತ ಮನಾಗಳೆ ಪತ್ತು 
ವಿಟ್ಟಿನನ್ಹಾ ಸ್ಪ ದಸೌಖ್ಯಮಂ ಪಡೆವ ಪಣ ಪದಂಗಳನೋದುತರ್ತಿಯಿಂ 
(ಎಕ. ೪೫11, ನಗರ. ೪೪-೧೦ ; 1255). [ಸತ್ತು - ಬಿಡು] 
ಪತ್ತೂರ (ನಾ). ಒಂದು ಬಗೆಯ ಮರ; 'ಕೆಂಪುಚಂದನ : 
*ಪತಂಗಂ-ಪತ್ತೂರ? (ಓಷಧಿ. ೯೧). [ಸೆಂ] 
ಪತ್ತೆ, ಹತ್ತೆ (ಅ). ಸಮಾಸಕ್ಕೆ ; ಹತ್ತಿರಕ್ಕೆ ; ಬಳಿಗೆ: "ಪತ್ತೆ 
ಸಾರ್‌ ಪರಾ. ಹತ್ತೆ, : ಇತ್ತ ಬಾರಯ್ಯಾ ಇತ್ತ ಬಾರಯ್ಯಾ ಎಂದು 
ಭಕ್ತರೆಲ್ಲರೂ ಕೂರ್ತು ಹತ್ತಿ ಕರೆಯರುತಿರೆ (ಬಸನ, ೨೪೫) ; ಹಾಲಿನ 
ಹಂಸನ ಹತ್ತೆ ಕರೆವುದೊಂದು ಚಂದಮಾಮ '(ಶಿನಗೀ. ೧೯೪-೯೭೨). 
"ಹತ್ತೆಸಾ೦್‌' ಪರಾ. [ಸತ್ತ್ವ] 
ಸತ್ತೆ (ನಾ). ೧. ಗುರುತು; ಸುಳಿವು; ಚಿಹ್ನೆ; ಮಾಹಿತಿ: 
ಹದಿನೈದು ದಿನವಾದರೂ ಅನರ ಪತ್ತೆಯೇ ಇಲ್ಲ (ಸ್ಮೃೃತಿಚಿ. ೫೮) ; ಆ 
ಮಾಸ್ತರರ ತಮ್ಮ ಶ್ರೀಪಾದನ ಪತ್ತೆಯೇ ಇಲ್ಲ! (ಕನಳೆ. ೩೦); ಏನೇ 
ಅಗಲಿ, ತನ್ನು ನಿಜವಾದ ಪತ್ತ್ಮೇನ ಬಿಟ್ಟು ಕೊಡಬಾರಜು (ವೀರಯೋ,೮) ; 
ಬಹಳ ಸೂಕ್ಷ ನಾಗಿ ನೋಡದಿದ್ದರೆ ಕೋಟನಲ್ಲಿ ಹೊಲಿದ ಪತ್ತೆ ಕಾಣಿಸ 
ಲಾರದು (ಭಾರತಿ. ೧೧೮), ೨. ವಿಳಾಸ; ಅಡ್ರೆಸ್ಸು : ನಿಲ್ಲ ಸುದ್ದಿ 
ತಿಳಿಸಿ ನೀ ಈವರೆಗೆ ಮೂರು ನಾಲ್ಕೂ ಪತ್ರ ಬರೆದೆ. ಇಲ್ಲಿಯ ನನ್ನ ಪತ್ತೆಗೆ 
ತಡವಾಗಿ ಆದರೂ ಅವೆಲ್ಲ ಮುಟ್ಟ ದುವು (ಅನ್ನ. ೪೫) ; ನಾನು ಒಬ್ಬರ 
ಸತ್ತೆ ಕೇಳಲು ಅಲ್ಲಿ ಮನೆಯೊಂದರ ಒಳಗೆ ಹೋದೆ (ಕೊಂದಯಾ. ೫೩). 
ಪತ್ತೆ ಕೊಡು - ವಿಳಾಸವನ್ನು ಕೊಡು ; ಪ್ರಭುರಾಯರು ಡ್ರಾಯಿ 
ವರನನ್ನು ತಮ್ಮ ಮನೆಗೆ ಕಳಿಸಿಕೊಡಲು ಹೇಳಿ, ತಮ್ಮ ಪತ್ತೆ ಕೊಟ್ಟು 
ಹಿಂತಿರುಗಿ , ಹೋದರು (ಕೊಂಡಯಾ, ೫೨); ಸೆಟ್ಟಿರೆಂದರೆ 
ನಿಮ್ಮೂರ ಸೆಟ್ಟಿರಲ್ಲ. . . ಎಂದು ತಿಳಿಹೇಳಿ ಅವರ ಪತ್ತೆ ಕೊಟ್ಟರು 
(ಹುಚ್ಚುಹು. ೩೩). ಪತ್ತೆ ಮಾಡು- ಗೊತ್ತು ಹಚ್ಚು ; ಶೋಧಿಸು ; 
ಕಂಡುಹಿಡಿ; ತಲಾಶು ಮಾಡು ; ಇನ್ನು ಯಾರಿಹರೊ ಅನರನಾದರು 
ಸತ್ತೆ ಮಾಡಿರಿ ಜನದಿ (ಯಚೋರ. ೮೨) ; ನಾನು ಆತನನ್ನು ಪತ್ತೆ ಮಾಡಿ 
ಧರ್ಮಸ್ಥಾನದಲ್ಲಿ ಶಿಕ್ಷೆಗೆ ಗುರಿಮಾಡುವೆನು. (ಪಿಶಾಪ. ೬); ಸದಾಶಿವ 
ರಾಯರು ಕಳ್ಳ ತನವನ್ನು ಪತ್ತೆ ಮಾಡುವಾಗ ಅತ್ಯಂತ ಕ್ರೂರವಾಗಿ 
ವರ್ತಿಸುತ್ತಿದ್ದರು. (ರಂಗರೋ..-೨೨), ಪತ್ತೆಯಾಗು- ಗುರುತು ಸಿಕ್ಕು; 
ಶೋಧವಾಗು ; ಕಂಡುಹಿಡಿಯಲ್ಪಡು ; ಗೊತ್ತಾಗು : ಯಾರಿಗೂ 
ಪತ್ತೆಯಾಗದನ್ಟು ದೂರ, ಬಹುದೂರ ಹೋಗಬೇಕೆಂಬ ಹಂಬಲನೇ 
ಆ ಯಾಚನೆಯ ಲ್ಲಿತ್ತು (ಹೊಸಕ್ಷಿ. ೩೩) ; ನಿಮ್ಮ ಕಳವಿನ ಮಾಲು ಪತ್ತೆ 
ಯಾಗಿದೆ (ಭಾರತಿ.೩೬) ; ಬೇಟಿಯಾಗದಿದ್ದರೆ ಊರಿಗೆ ಆಳುಗಳು. ಬಂದದ್ದೇ 
ಪತ್ತೆಯಾಗುತ್ತಿರಲಿಲ್ಲ (ಹುಟ್ಟಿಹ. ೨೧). ಪತ್ತೆ ಹಚ್ಚು (ರಹಸ್ಯ 
ವಿಚಾರಗಳನ್ನು) ಕಂಡುಹಿಡಿ, - ಶೋಧಿಸು : ಅಡುನುಡಿಯನ್ನೂ 
ಅದರೆ ಸ್ವರೂಪ--ಉಚ್ಚ್ವಾರಗಳನ್ನೂ ಪತ್ತೆ ಹಚ್ಚಲು ಇರುವ ಆಧಾರ 
ಗಳೇನು? (ಬ್ರಾವಿನಿ. ೭೬); ಸುಧಾಕರನು ` ಗುಪ್ತ ಚಾರನಾಗಿ ಮಾರು 
ನೇಸದಿಂದ ನಮ್ಮ ಚಲನನಲನಗಳನ್ನು ಪತ್ತೆ ಹಚ್ಚಲು ಈಗಾಗಲೇ 
ತಿರುಗಾಡುತ್ತಿ ರುವನು (ದೇಶಥು. ೯೪); ಒಂದು ದಿನ ಮುನಿಯ ., , 
ದೈನ ತೋರಿಸಿದ ಹೆಣ್ಣನ್ನು ಸತ್ತೆ ಹಚ್ಚಿ, ಮಧ್ಯಸ್ತಗಾರರನ್ನು ಬಿಟ್ಟು 
ಚೆನ್ನಿಯನ್ನು ಮುದುನೆ ಮಾಡಿಕೊಂಡು ಬಂದೇಬಿಟ್ಟ (ನಡೆದಾ, 11, ೧೦೧೪). 
ಪತ್ತೆ ಹತ್ತಿಸು- ಸಕ್ತೆ ಹೆಚ್ಚು : ಅದರಲ್ಲಿ ಯಾರಾದರೂ ಬಂದು ಅರೆ 
ಔತು ಕೊಂಡು ಇದ್ದರೆ, ಸತ್ತೆ ಹತ್ತಿಸಿ ಹಿಡಿದು, ಅವರನ್ನು ಕಡುದು 
ಹಾಕುವದು (ಉಜೇಂದ್ರ. ೨೪೫). [4-ಹಿಂ. ಪತಾ; ಮರಾ. ಪತ್ತಾ] 


ಪತ್ತೆದಾರ 


ಪತ್ತೆ ದಾರ (ನಾ). ರಹಸ್ಯ ವಾದ ಕೊಲೆ, ಕಳ್ಳ ತನ ಮೊದಲಾದು 
ವನ್ನು ಗೊತ್ತು ಹಚ್ಚು ವವನು, -.ಕಂಡುಹಿಡಿಯುವನನು : 
ದಿವಾ ನಿಶಿಯರು ಇದನ್ನು ಬಸೆಹರಸುತುದಕ್ಕೆ ಸತ್ತೆ ದಾರನನ್ನು ಕರೆಸ 
ಬೇಕೆಂದು ಸಲಹೆಮಾಡಿದರು (ಬಂಕಿಮ, ೨೬೯); ಈ ನಾಯಕನ ಪೇಟಿ 
ಯಲ್ಲಿಯೇ ಲೋಕಪ್ರಸಿದ್ಧ ನಾದ ಅರಿಂದಮನೆಂಬ ಪತ್ತ್ವೇದಾರನು ವಾಸ 
ವಾಗಿರುತ್ತಿ ದ್ಯ ನು (ಪಿಶಾಪ. ೧); ಹರವಲ್ಲಭರಾಯೆನು ಇಂದು ಪತ್ತೇದಾರ 
ನಾಗಿ ಬಂದಿದ್ದಾ ನೆ (ದೇವೀಚೌ. ೧೪೨) [ಸತ್ತೆ 2 -ದಾರ್ಕ] 

ಪತ್ತೆದಾರಿ (ನಾ). ರಹಸ್ಯವಾದ ಕೊಲೆ, ಕಳ್ಳತನ ಮೊದಲಾದು 
ನನ್ನು ಗೊತ್ತು ಹಚ್ಚು ಎಕ ಕಂಡುಿಡಿಯುನಿಕೆ, ಪತ್ತೆ 
ಹಚ್ಚುವಿಕೆ : ಕೆಲವು Ky ತಾಲ್ಲೂಕು ಪೋಲೀಸಿನ ಮುಖ್ಯಾಧಿಕಾರಿ 
ಯಾಗಿ ನಾನೇ ಅನೇಕ ಘಟಿನೆಗಳನ್ನು ಸ್ವತಃ ಪರಿಶೋಧಿಸಿ ಪತ್ತೆದಾರಿ 
ನಡೆಸಿದ್ದೇನೆ. (ನಡೆದೂ, 11, ೮೫೦) ; ಇಂತಹ ಒಬ್ಬಿಬ್ಬ ಕಕ್ಷಿಗಾರರು ಇರು 
ವುದಾದರೆ, ನನ್ನ್ನ ಪತ್ತೇದಾರಿಯ ಕೆಲಸಕ್ಕೆ ಇಂದೇ ಜಲಾಂಜಲಿಯನ್ನು 
ಕೊಡಬೇಕಾದೀತು (ನಿಶಾ. ೩). [ಪತ್ತೆ ದಾರ] 

ಸತ್ತೆ ಸಾಯ್‌ (ಕ್ರಿ). ಸಮಾಪಕ್ಕೆ ಹೋಗು ; ಸಮಾಪಿಸು ; ಹತ್ತಿ 
ಕಕ್ಕೆ ಬರು : ಕತ್ತಲೆಯೆಂಬ ಕಾರ ುಗಿಲೊಳಗಣಿಂ ಸೊಳೆದು ಪಾಯ್ದೆಳ 
ಮಿಂಚಿನಂತೆ ಮೇಲ್ವಾಯು ಲತಾವೇ ಷ್ಟಿ ತದೊಳ್‌' ಪರಿಣತೆಯಪ್ಪು ದಜ ೦ 
ಪತ್ತೆ ಪಾಯ್ವಂತೆ ಮುರಿದಡರ್ದು ಪತ್ತಿ... ಅಡಸಿ ಪಿಡಿದಾಗಳ್‌ (ಲೀಲಾ. 
೧೪-೧೦೫ ವ). [ಪತ್ತೆ $ಪಾಯ”,] 

ಪತ್ತೆ ಪೋಯ್‌ "ಸತ್ತೆ ವೊಯ” ನೋ. 

ಪತ್ತೆವಿಡಿ, ಹತ್ತಿವಿಡಿ, ಹತ್ತೆಹಿಡಿ (ಕ್ರಿ). ೧. ಬಿಗಿಯಾಗಿ ಹಿಡಿ; 
ಹಿತ್ತಿಹಿಡಿ; ಭದ್ರವಾಗಿ ಹಿಡಿದುಕೊಳ್ಳು : ಬಾಲೆಯೊರ್ವಳ್‌ . . , 
ಅರೆಜಾಆಿದ ಮೇಲುದುಮಂ ಸಮಂ ನೇವರಿಸುತುಂ ಪತ್ತೆವಿಡಿದುಡೆ 
ನೇಣನೊತ್ತು ಸೇರಿಸುತುಂ . - ಪೊಂಬಟ್ಟಿ ಉನೆತ್ತಿ ಬರುತುವಿರ್ದಳ” 
(ರಾಮಾಶ್ವ. ೪೮-೨೭). ಹತ್ತೆನಿಡಿ: ೨. ಸೆಮಾನದನ್ಲಿರು ; ; ಪಕ್ಕ 
ದಲ್ಲಿರು ; ಜೊತೆಯಲ್ಲಿರು : ಚಿತ್ತವೃತ್ತಿಯನಟತದು ಹತ್ತೆವಿಡಿದೋಲ 
ಯಿಸು (ಸರ್ನಣ್ಞ. ೭೩೧). ಹತ್ತೆ ಓಡಿ: ೨. ಏಕಾದತಾಕ್ಷೋಹಿಣಿಯೆ 
ವಲ್ಲಭನ "ಹತ್ತೆ ಹಿಡಿಬೋಲಗಿಸುವರು ವರಮತ್ತ ಕಾಶಿನಿಯರುಗೇಗಳು 
ಸುತ್ತೆ ಮುತ್ತಿತು ಘೂಕ ವಾಯಸ ಜಂಬುಕವ್ರಾತ (ಕುನ್ಕಾಗ. ೧೨-೧೬). 

(ಸತ್ತೆ, +೩೩] 

ಪತ್ತೆವೊಯ್‌, ಪತ್ತೆಪೊಯ್‌ (ಕ್ರಿ). ಒಂದಾಗಿಸು; ಬಿಸೆ; 
ಗಳಕಳರನಮಂ ಕೆದಅ ಬಲ್ಪಿ ನಿಂ ಬಾಯಿಂ ಬಾಯಂ. ಬಿಡಿಸಿ ಬಾಯ್ಗೆ 

ಪತ್ತೆ ವೊಯ್ಮಂತೆ ಸತ್ತಿ ತಟ ತೋಳ ತೊಡಂಕಂ ತಪ್ಪಿಸಿ 
(ಲೀಲಾನ. ೭-೫೫ ನು, ಪತ್ತೆ ಪೊೋಯ್‌ : ಅವರ ಮನಮನಲದು 
ನುಡಿವ ನುಡಿಗಂ . . . ಪೊಚ್ಚಿಅದು ಸಾರ್ವ ಸಾರ್ಕೆಗಂ ಮನಂಬೆಚ್ಚು 
ಸತ್ತೆ ಸೊಯ್ಲಂತಾಗಿರೆ (ಶಾಂತಿಪು.೩-೫೯). [ಪತ್ತೆ -- ಪೊಯರ್‌,] 

ಪತ್ತೆ ಸಾರ್‌, ಹತಕ್ತೆಸಾರ್‌, ಹತ್ತೆಸಾರು (ಕ್ರಿ). ಸಮಾಪಿಸು ; 
ಸನಿಹಕ್ಕೆ ಸೇರು ; ಹತ್ತಿರಕ್ಕೆ ಬರು : ಪ್ರಾಣಸರಿತ್ಯಾಗಳ್ಳೆ ಸೂಣಿಸಿ 
ಪತ್ತೆ ಸಾರ್ದು ಸುರಿವ ಬಾಪ್ಪ'ಬಿಂದುಗಳಿಂ ಕೋದೆಜಿಂಕೆಯ ಮೊದಲು 
ಗಳುಮಂ ಕಂಠದ ತುಪ್ಪುಟುಮಂ ನಾಂದುತ್ತು ಮಿರ್ದ ನನವಿಪಂಚಿಯಂಮಂ 

೬. ಇಂತೆಂದಳ್‌ (ಲೀಲಾನ. ೧೪-೧೨೦ ವ) ; ಆಂತಿರ್ದಿರನಂ ಕಂಡು 

ಕಳಭಾಸಿಣಿ ಪತ್ತೆ ಸ್ಕಾರ್ದು ೬.೬ ೬ ನಂಡಿಸಿದಳ್‌ (ಕುಸುಮಾ, ೧೩-೭೯ ವ); 
ಆ ಸನುಯದೊಳಾ ಮಹಾಸೇನಮುಹಾರಾಜಂ . . . ನಿಜತಾಂಬೂಲಿಕ 
ನೊರ್ವಂಗೂಡಿ ಕರುಮಾಡಮಂ ಪತ್ತೆಸಾರ್ದು ನಿಲ್ವುದುಂ (ಬಾಧಪು, 
೨-೬೮ ವ) ; ಬಿಸುಸುಯ್ದು ಬಬಿಲ್ಲು ಬೇನಸಂಗೊಳುತಿರೆ. ಪತ್ತೆ ಸಾರ್ದ 
ನರಸಂ ಸರಸಂ ಮಿಗೆಯೆಂದಿನಂದದಿಂ (ಟಕವಿ. ೩-೨೮). ಹತ್ತೆ ಸಾರ್‌ ; 


ಪಾಯ್ಡು' 
ಸಿ 


೫೨೦೪ 


20 


25 


33 


40 


45 


ಪತ್ನೀತ್ವ 


ಗಿರಿಸುತೆ ಬಂದು ಕಂಡು ಬೆಜಗಾಗಿ ಕೃಪಾಕರಟಚಿತ್ತೆ ಹತ್ತೆ ಸಾರ್ದು ರತಿಯ 
ಮೆಯ್ಯುನುಂ ಮೊಗಮುಂನುಂ ತಡವ್ರತ್ತಿರೆ, (ಗಂ. ೮-೭೦); ಹಲ್ಲಂ 
ಕಿರಿದರಂ ಕೊಲ್ಲದೆ. ಬಿಟ್ಟು ಹುತ್ತ ನನಡರ್ದರಂ` ಹತ್ತೆಸಾರದೆ , , . 
ಮಾಣುಇಂತರಂ ತಾಲುತ್ಟ್ಟಿಪ್ಪಿ ಪ್ಪಿನಂ ಮಾಡಿ (ದಶಕು. ೫-೪೪ ಪ) ;. ನಂದಿ 
ನಾಥನ ಹತ್ತೆ ಸಾರ್ದಿರೆ ರಕತ ತನ್ನ ಮನದೊಳಗೊಂದಿದೆಮ್ಮಂ 
ಕಂಡು ಸಂಭ್ರಮವನೆತ್ತಿ RS ದಂಡಪ್ರಣಾಮವನಿಕ್ಕಿ ವಂದಿಸುತ (ಬಸಪು. 
೨-೨೧) ; ವಿಪ್ರರೆಲ್ಲರಸಸುತ್ತಾ ಮುಹಾಂತನೆನಿಸುವ ಸಿದ್ಧ ಲಿಂಗೇಶನಿರ್ಪ 
ಮರನಂ ಕಂಡು ಹತ್ತೆ ಸಾರ್ದು . . . ಎಅಗಲು (ನ್ಮ hy ೪-೪೦). 
ಹತ್ತೆಸಾರು ; ಹತ್ತಿಸಾರಿದ ಮೃಗನ ತಾನೆಚ್ಚದೆ ನಾರಿ 'ಹಟಾರು ಬಿಲ್ಲು 
ಮುಂದು ಹುಲ್ಲೆ ಸತ್ತಿತ್ತು (ಆಅನಟಂ. ೧೪೫-೬೬೨) ; ಎತ್ತಲೀಯದೆ. 
ತಲೆ ಕೈಗಳ ಬಿಲ್ಲವೊತ್ತೊತ್ತೆ ಯಿಂಂದಾರ್ದಿಸುತ ಹೆತ್ತೆ [ಸಾಂಂ.ತ್ತ, ತ್ತಿ] 
ಸಾ ಹತ್ತಿದರು ಕೋಟಿಯನು (ಕುಂಸಾಂ. ೧೦-೩೩) ; ಸುತ 
ನೋಡುವಳೊಮ್ಮೆ ನೂಪುರನಲುಗದಂತೆ ಹತ್ತೆ ಸಾರುವಳೊನ್ಮು 
(ಚೈ ಮಿಭಾ. ೩೦-೨೩). [ಪತ್ತ 4+ ಸಾರ್‌] 

ಪತ್ತೆ ಮಾರಿ “ಫತ್ತೆಮಾರಿ' ನೋ. 

ಪತ್ತೊಂದಿ (ನಾ). ಹತ್ತರಲ್ಲಿ ಒಂದು ಭಾಗ; ಹತ್ತನೆಯ ಒಂದು 
ಭಾಗ; ದಶಮಾಂಶ: ಭಟ್ಟರ್ಗ್ಗೀ ಗಟಸ್ಸಿ ಒಡ್ಡಲಿ ಆ ಪತ್ತೊ 
ವಿಟ್ಟಾ ರ್‌ (ಮೈಲರಿ, ೧೯೩೬, ೧೬-೧೬; ಸು. 450); ಅನೆಳಸೊಳಗಯು. 
ಇದ್ದಿ ಗನ್ನುಣ್ಣು, ಸ್ಟ ತ್ತೊನ್ನಿಯ ಕ್ಕಿ ಉಣ್ಟೊ ಉಟಿಿದ ಮೂವತ್ತು 
ಗಳೊಳಮ್ಬು ಧವಳ ಪತ್ತೊ ಸ್ಥಿಯಸಿಕ್ಕಿ ಊರ್ಗೆ ಅಳವಿಯಸನಿಕ್ಕಿ 
ಉಣೊ 'ಕಟುಪೆನ್ನಿ ವ್ವಃ ರ್ಕ 


ಬ 
ಮು್ಬನ್ಪು ಲಮೆಲ್ಲ ಪತ್ತೊ ನ್ನ ವಿಸ (ಎಕ. ೫1೪, ತಿರುಮ. ೨೫೨-೫; 2); 


(ಎಕ. 111, ಮಂಡ್ಯ. ೧೪-೭; 907); 


ಸತ್ತೊನ್ನಿ - ಹತ್ತ ರಲ್ಲೂ ೦ದು ಭಾಗವೆಂಬ ಭಿನ್ನಾಂಶನನ್ನು ಈ ಪದವು 
ತೋರಿಸುತ್ತದೆ (ಸಂಭಾನೆ. ೨೦೬). "ಅಯ್ದೊಂದಿ', *ದಶವಂಧ' 
ಷರಾ. [ಸತ್ತ್ವ 4 ಒಂಡು ---ಣ್ವ] 


ಪತ್ರ್ಯಂಗ (ನಾ). ಒಂದು ಆನೆ, ಒಂದು ರಥ, ಮೂರು ಕುದುರೆ 
ಗಳು ಹಾಗೂ ಐದು ಕಾಲಾಳುಗಳಿಂದ ಕೂಡಿದ ಸೈನ್ಯ ದ ಒಂದು 
ಒಳ ವಿಭಾಗ : ಏಕೇಭ ಎಂದರೆ ಆನೆ ೧ ಏಕರಥ ಎಂದರೆ ರಥ ೧ ತ್ರೃಶ್ಯ 
ಯೆಂದರೆ ಕಂದಿರೆ ೩ (ಮೂಲ) ಪಂಚಪಜಾತಿಗಾ ಎಂದರೆ ಕಾರ” ೫ 


ಯಿವು ನಾಲ್ಕ ಬಗೆಯ ಚತುರಂಗಬಲವೂ ಒಂದು ಸತ್ತ್ಯಂಗವೆನಿಸುವುದು 
(ವ್ಯವಹಾ. ಅನುಬಂಧ ೧. ೯-೨೬). [ಸತ್ತಿ 4 ಆಂಗ್ಳ] 

ಸತ್ಯಳೆ; "ಪತ್ತಳ್ಗೆ' ನೋ. 

ಸತ್ಮಳ್ಲಿ "ಸತ್ತಳ್ಕೆ' ನೋ. 

ಪತ್ನಳೆಕರಣ- "ಸತ್ತ್ಯಳೆಕರಣ' ನೋ. 

ಪತ್ನಿ (ನಾ). ಹೆಂಡತಿ; ಮಡದಿ; ಸಹಧರ್ಮಿಣಿ: “ಸಹಚರಿ 
ಭಾರ್ಯೆ ಕುಟುಂಬಿನಿ ಸಹಧರ್ಮಿಣಿ ಪತ್ನಿ... , ಸಜ್ಜ ನಕ್ಕೆ ಪೆಸರಿಂ 
ತಿನಿಸುಂ” (ನಸ್ತುಕೋ. ೫೨-೩); ಪ್ರಿಯ ಕೇಳುತ್ಸ ನವಾರ್ತೆಯಂ 


ತನಯನಂ ಪೆತ್ತಳ ಗಷಂ ನಿನ್ನ್ನ ಸತಿ ಯಶೋದಾವಧೂ (ಜಗವಿ. ೩-೨೩); 
ಜಾರತ್ವ ಮಾಡೊ ಸತ್ನಿಯ ಕೂಡಿ ಆಳಬಾರದು (ಪುರಂದ. ೨-೫೪-೨). 
[ಸಂ. ಪತ್ನೀ] 
ಪತ್ನಿಕುಲ (ನಾ). ಹೆಂಡತಿಯ ಕುಲ,--ವಂಶ: ಆ ಸತ್ನಿಕುಲ 
ಸಾವಿರವಾಗಲು ಗೋಪಾಲಬುಟ್ಟ ಹಿಡಿಸಿದಳಯ್ಭು (ಪುರಂದ, ೧-೯೫-೨). 
[ಪತ್ನಿ + ಕುಲ], 
ಪತ್ನೀತ್ಸ (ನಾ). ಹೆಂಡತಿಯಾಗಿರುವಿಕೆ : ಒಮ್ಮೆ ತಾಯಿಯಾದ 
ನಳು ಎಂದೆಂದಿಗೂ ತಾಯಿಯೇ: ಅವಳು ಪುನಃ ಕನ್ಮೆಯಂತೆ 
ಪತ್ನೀತ್ವವನ್ನು ಪ್ರಾರಂಭಿಸುವುದು ಹೇಗೆ? (ನಂಶನ್ಯ. [ಸಂ.] 


೨೫೮). 


ಪತ್ನೀಭಾಗ 


ಪತ್ಲೀಭಾಗ (ನಾ). ಹೆಂಡತಿಗೆ ಸೇರಬೇಕಾದ ಪಾಲು, --ಅಂಶ : 
ನೀವು ಊಟಿ ಮಾಡಿ, ಪತ್ನೀಭಾಗ ಅಂತ ನೀವು ಬಿಟ್ಟಿದ್ದು ನನಗೆ 
(ದೂರಸ. ೩೨೨). [ಸಂ] 

ಪಶ್ನೀಶಾಲೆ (ನಾ). ರಾಣಿವಾಸ; ಅಂತಃಪುರ : ಮಯನ ಮತದಲಿ 
ವಿಶ್ವಕರ್ಮನ ನಯನಿನೇಕದಲಿ... ಪತ್ನೀಶಾಲೆ ಜನವೇದಿಯ . , . 
ಬಹಿರ್ವೇದಿಗಳನಳವಡಿಸಿದರು ನಹಿಲದಲಿ (ಕುನ್ಯಾಸ. ೬-೨೪). 

[ಸಂ. ಪತ್ನೀಶಾಲಾ] 

ಪತ್ಮಂಗೆಣಕೆ (ನಾ). ಒಂದು ಸ್ಥಳದ ಹೆಸರು: ಪತ್ಮಂಗೆಕಿಯೊಡೆಯ. 

ವಚ್ಚಗೋತ್ರದ ಕಣ್ಣ ಮ್ಮಯ್ಯನ ಮಗ ನಿರುಗಮಯ್ಯನುಂ (ಎಕ. ೫, 


ಕೋಲಾರ, ೫೭-೬ ; 925), ಇದು "ಪದ್ಮಂಗೆಜಕೆ' ಎಂದಿರಬಹುದು. |. 


[1+ 86] 
ಪತ್ಯ (ನಾ). ೧. ಯೋಗ್ಯ ವಾದುದು; ಉಚಿತವಾದುದು : ಅಂತಾ 
ವಿಬುಧವೈರಿ ವಾನರರಿಗೆನಿತಾದರುಂ ಉಟೆನಿಸದತಿಹಿತಂ ನುಡಿ ಸತ್ಯಮೆನ್ನಿ 
ಸದು(ಸೆಂಕಾಶಾ, ೬-೧೭-೮), ೨. ಹಿತವಾದುದು; ಪ್ರಿಯವಾದುದು: 
ದೂಷಣೆ ಪತ್ಯವಾಗಿ ಮನದಾಶ್ರಯಕ್ಕೆ ತಂದಾತ ಕೇಕಣ್ಣ ಸ್ರಿ ಪ್ರಿಯ ನಾಗಿ 
ನಾಥಾ ಬಸವಣ್ಣ ನಿಂದ ಬದುಕಿದೆ (ಸರ್ವವ, ೪೫-೨೩೯). ಸೂ ಪಥ್ಯ] 
ಪೆತ್ರ(ನಾ).೧. ಎಲೆ; ಪರ್ಣ:*ಬರ್ಹಂ. » ಪತ್ರಂ, ಪಲಾಶಂ, ಭದನಂ, 
ಛದಃ -- ಈ ೭ ಮರದ ಎಲೆ? (ಹಲಾಯು. ೩೧-೩೧); ಲಳಿತವಿಚಿತ್ರಪತ್ರಫಲ 
ಪುಸ್ಪ್ರಯಂತಾಟವಿ ಸೊರ್ಕಿದಾನೆಯಂ ಚೆಳೆವುದು (ಸಂಪಭಾ. ೧-೫೪); 
ವಿದಿತ ವಿಸ್ತ್ರತ ಸಾರತರಾಗ್ರ ಹಾರದಿಂ ನಾಗರಬಣ್ಣ ಪತ್ರಪರಿವೇಪ್ಟನದಿಂ 
ಜನನೇತ್ರ ಪುತ್ರಿ ಕಾರಾಗಮನಿತ್ತು (ನಕ. ೪೫1, ಸೊರಬ, ೨೮೬-೮; 
1169) ; ನಯೆಮಂಂ ತೋರ್ಕೆಯುವಿರ್ಪುನೋಡಿದ ನಿದಾಘಾಕ್ರಾಂತ 
ಭೂಜಾಳಿ ಶೌರಿಯ ಸಂಕಲ್ಪದೆ ಪತ್ರಪುಸ್ಪ ಫಲಭಾರಾಕ್ರಾ ೦ತಮಾಗಿರ್ದು 
ಪೊರ್ಮೆಯೆ ವೃಂದಾನನಭೂಮಿಯೊಳ್‌ (ಜಗವಿ, ೩-೬೭). ೨. ದಳ; 
ಎಸಳು; ಪಕಳೆ : "ಶತಪತ್ರ' ಪರಾ. ೩.:ಬೆಲ್ಲವೆತ್ತದ ಎಲೆ; 
ಪತ್ರೆ: ಪ"ದ'(ರ)ನ ಪತ್ರವೆಂದೆಯಲ್ಲಾ ಪತ್ರಕ್ಕೆ ಗಣನಾಥನ ತಂದೆ 
ಯೆಲ್ಲಾ (ಸರ್ನನೆ. ೩೦-೪೧). ೪. ಎಲೆಯ ಒಂದು ಭಾಗ; 
ಎಲೆಯ ಹೊರತುದಿ, ಅಂಚು: ಪತ್ರ: ಇದರ ಬಣ್ಣ ಹಸಿರು, 
ಇದು. ಅಗಲವಾಗಿರುವ ಎಲೆಯ ಭಾಗ (ಸಸ್ಕಶಾ. ೩೪). ೫. ತಾಳೆ 
ಮರದ ಗರಿ; ಓಲೆಗರಿ. ೬. ಒಂದು ಕ. ಸಸ್ಯ ಮತ್ತು 
ಅದರ ಎಲೆ ; “ಬಾಸ್ಪಕ - ಅಂಬಟಿ, ಇಂಗು, ಪತ್ರ, ಕಂಬರಾಜಗೀಕೆ” 
(ಓಸಧಿ. ೧೦೮), ೩೭, ಲವಂಗ: ತ್ವಕ್‌, Fe »:, ವರಾಂಗಳಂ 
— ೭ ಅವಂಗ? (ಸಿದ್ಧಾಂತಿ. ೧೪೩). ಲೈ ಬಕಿದ ಕಾಗದ; ಓಲೆ; 
ಲೇಖ್ಯ : “ಓಲೆ ಪತ್ರಮಡದಂ ಲೇಖ್ಯಮಕ್ಕು” (ನುಂಗ. ೧೦೫-೧೫) ; 
ಪೆತ್ರುಮನಿದನನನೀಪತಿ  ಸೂತ್ರಿಸಿದವೊಲುತ್ತ ಮಾಂಗಡೊಳ್‌ ತಾಳ್ಡಿ 
(ಪಾರ್ಶ್ವಪು. ೨-೭೮) ; ಪತ್ರ ಬರೆದು ಹಾಕಿ ಎಂದಾಗ ಮಾಸ್ತರರಿಗೆ ಎದಿ 
ತಿನಿದಂತಾಯತ್ತಿ (ಕಾನೇರಿ. ೧೨). ೯, ಪುಸ್ತಕದ ಹಾಳೆ; ಪಾನು. 
೧೦. ದಾಖಲೆ; ದಸ್ತಾವೇಜು: ಚಿತ್ರಗುಪ್ತರ ಕೈಯ ಪತ್ರನ 
ನಿಲಿಸಿತ್ತು ಗುಹೇಶ್ವರನೆಂಬ ಲಿಂಗೈಕ್ಕದ ನಿಲವು (ಅನಚಂ. ೬೬-೨೮೯) ; 
ಇನ್ನ್ಟಿವರ್ಗಾಳಪ್ಟೆ ನಂಂಟುಂಟು ತಪ್ಪು ವುದೆ ಇನ್ನೇನೊ ಇನರ ಪತ್ರಂ ಗೆಲ್ಲ 
ದಿರ್ದಪುಡಿ ನೋಡುನೆಂ (ನಂಬಿರ. ೭-೬) ; ಅರಸಪ್ಪೊ ಡೆಯರ ಹೆಸರ ಅಡವು 
ಮೈಸಾಲದ ಪತ್ರಗಳು ನಮ್ಮ ದಾನಿವಾಸದ ಸೀಮೆಯ ನಾಡವರ ಹೆಸರ 
ಪತ್ರಗಳೂ ಸಿಕ್ಕಿ ಇರಲಾಗಿ (ಎಕ. ೪1, ಕೊಪ್ಪ. ೫-೯ ; 1569) ; ಎಲ್ಲರೂ 
ಗೋಗರೆದು ಒಂದಕ್ಕೆರಡರಂತೆ ಮತ್ತೆ ಬೇರೆ ಬೇಕಿ ಸತ್ರಗಳನ್ನು ಬರೆದು 
ಕೊಟ್ಟು ೬ ೬೬ ನಾಯಕನ ಮನೆಯ ಸೆರೆಯಿಂದ ಬಿಡುಗಡೆಯಾದರು 
(ಹೇನುಕೂ, ೩೪). ೧೧. ವರ್ತಮಾನ ಪತ್ರಿಕೆ : «ಪತ್ರಕರ್ತ' 


೫೨೦೫ 


25 


30 


35 


40. 


4 


ಪತ್ರಚ್ಛದ 
ಪರಾ. ೧೨. ಲೋಹದ ಫಲಕ; ತಗಡು. ೧೩. ಹಕ್ಕಿ; 
ಪಕ್ಷಿ ೧೪. ಹಕ್ಕಿಯ ಗರಿ,-_ರೆಕ್ಕೈ: “ತನೂರುಹಂ, ಗರುತ್‌, 
ಪತ್ರಂ . . . ಪಕ್ಷಃ - ಈ ೯ ಎಐ(0)ಕೆ?ಿ (ಹಲಂಯು, ೪೦-೮೬); 


"ಪತ್ರಿ? ಪರಾ. ೧೫, ಬಾಣದ ಗರಿ; ಪುಂಖ. ೧೬. ಕುದುರೆ, 
ಒಂಟಿ, ರಥ, ಗಾಡಿ ಮುಂತಾದ ವಾಹನ: “ಪತ್ರಂ ವಾಹನ ಹೇತಿ 
ಸತತ್ರಂ” (ನೆಸ್ತು ಕೋ. ೧೩೩-೯೦); ಸತ್ರಂ ಭುಜಂಗಸಮಿತಿ ಕಳತ್ರಂ 
ವಳ್ಳುರಿ ವಿಭೂಸಣಾನಳಿ ಭೂಭೃತ್ಪು ತ್ರಿ ಗವಾಧಿಪನಜಿನಂ ನೇತ್ರಂ ನಿವಸನ 
ಮೆನಿಪ್ಪ ನೊಸೆಗೆಮಗಭನಂ (ಕಾವ್ಯಾನ. ೪೫೪). ೧, ೧೬: ನುತಪುಂಡ 
ರೀಕ ವಿಲಸಿತಮಾಗಿ ಕೊಳನಲ್ಲಮತುಳಸತ್ರವಿರಾಜಮಾಗಿ ಮರನಲ್ಲ, , , 
ಎನಿಸಿ ಪಡೆ ನಡೆಗೊಂಡುದು (ಚಿಬಪ. ೨೬-೯). ೧೭, ರಥಕ್ಕೆ 
ಹೂಡುವ ಕುದುರೆ: “ನಾಹನಂ, ಥೋರಣಂ, ಯುಗ್ಯಂ, ಯಾನಂ, 
ಪತ್ರಂ --ಈ ೫ ರಥನ ಹೂಡುವ ಕುದಿರೆ” (ಹಲಾಯು. ೭೪-೨೯೫). 
೧೮. ಕತ್ತಿ ; ಖಡ್ಗ: “ಅಸಿಪುತ್ರಿಕಾ, ಆಸಿಧೇನುಃ, ಕ್ಷಂರಿಕಾ, ಪತ್ರಂ, 
ಶಸ್ಟ್ರಿಕಾ- ಈ ೫ ಸುರಿಗೆ' (ಹಲಾಯು. ೭೮-೩೧೯). ೧೯. ಕತ್ತಿಯ 
ಅಲಗು ; ಧಾರೆ. ೨೦, ಗರಗಸ: “ಶಣು।-ಪತ್ರ೦? (ಕಾಶಕೃ. ೩೪). 
೨೧. ಹಗೆ; ಶತ್ರು. ೨೨. ಅಗ್ನಿ. ೨೩. ಪರ್ವತ; ಗಿರಿ: 
“ಯಾನ "ರಿಪು ಖಡ್ಗ ಪರ್ಣ ಕೃ ಹ ಗಿರಿಯಾಟು ಪತ್ರ; ತಬ್ದ೦* 
(ನಾನಾಕಂ. ೨೦). ೨೪. ಎಪತ್ರಭಂಗ: "ಮಕರಿಕಾಪತ್ರ' ನರಾ. 
ಪತ್ರದೊಜೆ - ಪತ್ರೊಡೆ: ಮೊಸರೊಡೆ ಪತ್ರಜೊಡೆ , , . ಶಾಕ : 
ಪಾಕವುಂ ಸತಿಯರಣಂನಂತೊರೆನೆನು (ಸೂಸಶಾ. ೬ ನಟನ. "ಪತ್ರ 
ದ್ವಾರದಿಂದ - ಕಾಗದದ ಮೂಲಕವಾಗಿ ಮುಖಾಂತರವಾಗಿ : 
ನಮ್ಮ ಆಸಾವಿಂಯವರಿಗೆ ಏನಾದರೂ ಶಂಕೆಯಂ ಬಂದಿದ್ದಾದರೆ ನಮಗೆ 
ಪತ್ರದ್ವಾರದಿಂದ ಕೇಳಬೇಕು (ಮುಂಬನ್ಯೊ. ೨೮೨). [ಸಂ.] ೆ 
ಪತ್ರಕ (ನಾ). ೧. ಎಲೆ; ಪರ್ಣ: “ಸರ್ಣಂ-ಪತ್ರ ಕ? (ಓಷಧಿ. ೯೦). 
೨. ವರ್ಣಲೇಪನದ ಆರು ವಿಧಗಳಲ್ಲಿ ಒಂದು : ಅನಿಲಕಂ ಸತ್ರಕಂ 
ಬಿಂದುಕಂ ಧೂಮ್ರಾ ವರ್ತಕಮುದ್ವರ್ತನಂ ಚಿತ್ರಪ್ಪ ದ್ರ ನರ್ಕನೊಂಬಾಯುಂ 
ತೆಜಿದಣೈಯುಮಂ ೬೬ « ಪರಿಭಾವಿಸಿ ನೋಡಿ (ಮಲ್ಲಪು. ೫-೪೨); 
ಪುಲಕಂ ಪತ್ರಕೆಂ ಬಿಂದುಳಂ ಧೂಮ್ರಾವರ್ತಂ ಉದ್ವೆರ್ತನಂ ಚಿತ್ರ ರ್ತ 
ಮೆಂಬಾಲಿಮಣ್ಯೆಗಳೊಳಂ . , . ಅಪೂರ್ವಭಿತ್ತಿ ಯ0 ತಳೆದು(ಚಂದ್ರಪು. 
೧೫೬೯), &. ಒಂದು ಬಗೆಯ ಔಷಧಪದಾರ್ಥ; ಚಾಳೀಸ 
ಪತ್ರೆ : “ಪತ್ರಕ, ಪತ್ರಕಾ-ಈ ಯೆರಡುಂ ತಾಳೀಸಪತ್ರೆ? (ಓಷಛ೯೦); 
ಭದ್ರಮಂಸ್ತೆ . . . ಪತ್ರಕ, ಕುಂಬಳದ ಬೀಜ, ಇಸ್ಟು ಔಷಧಗಳನ್ನು 
ಸರಿಯಾಗಿ ಕೂಡಿ ಚೂರ್ಣನ ಮಾಡಿ ಗ ೩ ತೂಕವನ್ನು ಜೇನುತುಸ್ಪ ಡಲ್ಲಿ 
ಕಲಸಿ ಮಜ್ಚಿ ಗೆಯಲ್ಲಿ ಕದಡಿ ಕೊಡುವುದು(ಎನೈವಿ.೪೪). ೪. ಇ ಪತ್ರ ೧೦: 
“ಕರಾರು, ಪತ್ರಕ” (8006: ಪಾರಿಸಿ. ೯). ೫. ಗುರುತಿನ ಚೀಟಿ 
ಸಟ್ಟಿಕೆ; ಕೌರು: ಗ್ರಂಥಗಳ ಜನಾದರಣೇಯತೆಯನ್ನು ಸೂಚೀ 
ಕಾರು ಆರಿತು ಆ ಹೆಸರನ್ನ ಪತ್ರಕಗಳನ್ನು ಬರೆದರೆ ಸೂಚಿಯೆ ಉಪ 
ಯೋಗ ಹೆಚ್ಚು ಸಾರ್ಥಕವಾಗುತ್ತದೆ (ಗ್ರೇಥಾಲ. ೩೮). [ಸಂ.] 
ಪತ್ರಕರ್ತ (ನಾ). ಪತ್ರಿಕೆಯ ಉದ್ಯಮದಲ್ಲಿರುವವನು : : ಫ್ರಾನ್ಸಿನ 
ಪತ್ರ 'ಕರ್ತನೊಬ್ಬ; ನು ಪ್ರಥಮ ಬಾರಿಗೆ ಇಂಥ ಸ್ಪ ಸ್ಪರ್ಧೆಯನ್ನು ತೊಡಗಿದನು 
(ಬಾಲಪ,. 1, py (ಪತ್ರ pS er] 
ಪತ್ರಗುಚ್ಛ (ನಾ). ಎಲೆಗಳ ಗೊಂಚಲು : ಸಾಲುಸಾಲಾಗಿ ನಿಂತಿದ್ದ 
ತಾಲವೃ ಮೈ ಕ್ಷಗಳು - « « ತುದಿಯಲ್ಲಿ ಕಚ್ಚಿ ನಂತೆ ನಿಬಿಡವಾದ ಪತ್ರ; ಗುಚ್ಛ 
(ಹಸುಹೊ. ೩೩೪). [ಪತ್ರ 4-ಗುಚ್ಛ] 
ಪತ್ರಚ್ಛದ (ನಾ). [ಸಂಗೀತ] pie ತಾಳಗಳಲ್ಲಿ ಒಂದು : 
'ವುಳಕೊಳು ಚಂಚತ್ಬುಟ ಚಾಚತ್ಪುಟಿ ಸಡ್ಗೀತ ಸತ್ರಚ್ಛದ . 


ಪತ್ರಚ್ಛೇದ 


ಜಯಾಳನೆಂಬಿವು ಮೊದಲಾದ ನೂಜಕೆಂಟು ತಾಳಂಗಳುಂ (ವಿನೇಕ. ೨೩೮). 
[2] 


ಪತ್ರಚ್ಛೇದ (ನಾ). ಎಲೆಗಳಲ್ಲಿ ಚಿತ್ರವನ್ನು ಬಿಡಿಸುವುದು : 
ಚಿತ್ರ ರ್ಮ ಸತ್ತ ತ್ರಚ್ಛೇದ ಗ್ರಹಗಣಿತ ರತ್ನ ಸರೀಕ್ಷೆಗಳೊಳಂ ... . ಮುದ್ದರ 
ಸ 


ನಿವಿಧಾಯುಧಂಗಳೊಳನುತಿಪ್ರನೀಣ[ನು)ಮಾರೂಢಸರ್ವಜ್ಞ 
ಮಹೇಂದ್ರಜಾಣ (?) [ನು]ಮಾಗಿ (ಸಂಸಭಾ. ೨-೩೪ ನ). “೬೪ ಕಲೆ 
ಗಳಲ್ಲಿ ಒಂದು, ಎಲೆಗಳ ಆಕಾರದಲ್ಲಿ ಕತ್ತರಿಸುವುದು ಇತ್ಯಾದಿ” 


(ಪಂಪದೀ, ೬೯); ಅಕ್ಷರಗಣಿತಗಾಂಧರ್ನಚಿತ್ರಕರ್ನು ಪತ್ರಚ್ಛ ದಾದಿ 
ಸಪ್ತತಿಕಳೆಗಳೊಳಂ ಪರಿಣಿತನಾಗಿ (ಧರ್ಮಾಮೃ. ೮-೧೦೭). 
"ಜೌಸಸ್ಟಿ ಕಲೆ' ಪರಾ. [ಪತ್ರ -- ಛೇದ] 


ಪತ್ರಚ್ಛೇದ್ಯ (ನಾ). - ಪತ್ರಚ್ಛೇದ: ಹಸ್ತ ಕೌಶಲಕಳಿತಚಿತ್ರಕಳಾಪ 
ಪತ್ರ ಚೈ ಸ ಸದಿ ಸಮಸ್ವೃತಮತ್ದೆ ಶಿಲ್ಪ ಮಂಮಂ ಪಡೆದು (ಆದಿಪು. 
೮-೬೪ he [ಸತ್ರ ಭೇದ 

ಪತ್ರಡೆ "ಪತ್ರೊಡೆ? ನೋ. 

ಪತ್ರನಾಡಿಕೆ (ನಾ). ಎಲೆಯಲ್ಲಿರುವ ನಾರು,--ಎಳೆ. 

[ಸಂ. ಪತ್ರ le 
ತ್ರಪಡಿ (ನಾ). ಕಾಗದದ ನಕಲು, ಪ್ರತಿ; ಪತ್ರ: ಆಚಾರಿ 
ಕಳು ಕಯ್ಯಲು ಜೀವರು ಧಾರೆಯನೆಆದು. ಸುಖ ಬಾಳುನಂತಾಗಿ 
ಕೊಟ್ಟ ತಾಂಬ್ರಶಾಸನದ ಪತ್ರಪಡಿ (ಎಕ. ೫11, ಗುಬ್ಬಿ. 
[ಪತ್ರ 4 ಪಡ್ಮಿ] 

ಪತ್ರಪೆರಶು (ನಾ). ಅಕ್ಕಸಾಲಿಗನು ಉಪಯೋಗಿಸುವ ಒಂದು 
ಬಗೆಯ ನಯವಾದ ಅರ: “ವ್ರಶ್ಚನಃ, ಪತ್ರಪರಶುಃ--ಚೀರ್ಣದ 
ಹೆಸರು. ಆಗಸಾಲಿಗನ ಕೊರಮುಟ್ಟು' (ಸಿದ್ಧಾಂತಿ. ೩೧೬). [ಸಂ.] 

ಪತ್ರಸಾಲಿ, ಪತ್ರಪಾಳಿ (ನಾ). ಬಾಣದಗಗರಿ. ಪತ್ರಪಾಳಿ: “ಸತ್ರ 
ಪಾಳೀ, ವಾಜಃಈ ೨ ಗಜ? (ಹಲಾಯು. ೭೭-೩೧೪) ; “ಗಣ ಪತ್ರ 
ಪಾಳಿ ವಾಜಮೆನಿಕ್ಕು” (ಮಂಗಲಾ. ೮೬-೩೪). (ಸಂ, ಪತ್ರಪಾಲೀ] 

ಪತ್ರಸಾಳಿ "ನತ್ರಪಾಲಿ' ನೋ. 

ಪತ್ರಪುಟಕೆ (ನಾ). ಎಲೆಗಳಿಂದ ಮಾಡಿದ ಶೊನ್ನೆ; ಎಲೆವಟ್ಟಲು: 
ವನಮಹತ್ತರಂ ವಿಚಿತ್ರ ಪುಷ್ಪ ಫಲಹಸ್ತಂ ಬಂದು . . ೬ ವಿವಿಧ ಪತ್ರಪುಟಕಾ 
ನಿಹಿತಂಗಳೆಂ ತಂದು ಮಿಲಾಪಿ ಚಂದ್ರ ಪು.೨-೭೫). [ಪತ್ರ--ಪುಟಕೆ] 

ಪತ್ರಪುಟ್ಟಿಗೆ(ನಾ). - ಪತ್ರಪುಟಕೆ : "ಹಸು ಕರಾಗ್ರದ ಪತ್ರ ಪುಟ್ಟ 
ಗೆಯ[ಪಾಠಾಂ, ಪುಟಕೆಗಳ]ಒಡಲ ಡಗೆಯಲಿ ತೋಜುತಥಿನನನ್ನು ಡನ 
ವೊಲು ವಾಲಗಕೆ ಶಿಸ್ಕರ ಗಡಣದಲಿ ನಡೆತಂದು ಕಂಡನು ಮುನಿಪನಚ್ಛುತನ 
(ಭಾಗ, ೧೦-೫೪-೪), [ಸತ್ರ +ಪುಟ್ಟಿಗೆ,(ಎಪುಟ್ಟಕೆ)] 

ಪತ್ರಭಂಗ (ನಾ). ಶಸ್ತೂರಿ,' ಕುಂಕುಮಕೇಸರಿ, ಚಂದನ 
ಮುಂತಾದ ದ್ರವ್ಯಗಳಿಂದ ಸ್ತ್ರೀಯರು ತಮ್ಮ ಮುಖ ಹಾಗೂ 
ದೇಹದ ಮೇಲೆ ಚಿತ್ರ ಗಳನ್ನು ಬರೆದು ಮಾಡಿಕೊಳ್ಳು ವ 
ಅಲಂಕಾರ ; ಮಕರಿಕೆ ಸಟ್ಟಿ ದಕುಂತಳೆ ಪತ್ರಭಂಗಪಲ್ಲವಿತ ಕಪೋಲ 
ಪತ್ರೆ ನೃಪೇಂದ್ರಕಾಂತೆ ನವಕಲ್ಪ ಲತಾಕೃ ತಿಯಿಂಂದಮೊಸ್ಪಿ ದಳ್‌' 
(ಶಾಂತಿಪು. ೯-೨೦೦) ; ಸಂನ್ಮಣೆಳಿತಿ ಭಾಗದೊಳ್‌ ಪುರವನಿತಾಜನಂ ಬರೆ 
ಯ್ಯುತಿರ್ಪುದಭಂಗುರಪತ್ರಭಂಗಮಂ (ಪಂ09ಮಾ. ೧-೧೧೭) ; ಚಿತ್ರಿಸಿದಳ್‌ 
ಸುದತಿಯ ಕಪೋಲದೊಳ್‌' ಸಮ್ಮದದಿಂ ಮೃ ಗಮದದ ಪತ್ರಭಂಗಮ 
ನೊರ್ವಳ್‌ (ಜಗವಿ. ೧೦-೧೨೨). [ಸಂ.] 

ಪತ್ರಭಾಜನೆ (ನಾ). - ಪತ್ರಪುಓಕೆ: ಭಕ್ತ ಲಿಂಗಾರ್ಪಿತನ ಮಾಡಿದ 
ಪತ್ರಭಾಜನಮಂ ಶ್ವಾನ ಸೂಕರ ಗಾರ್ದಭ ಕುಕ್ಕುಟ ಮಾರ್ಜಾಲಂಗಳು 
ಮುಚ್ಚಿ [ಟ್ಚತ್ತಿದೊಡೆ ಅನಜ ಕೂಡೆ ಸಹಭೋಜನವ ಮಾಡಿದಂತೆ 


೯-೩೨ ; 1306), 


೫೨೦೬ 


20 


35 


40 


45 


ಪತ್ರಸಾಸನ 


ಕಾಣಿರಣ್ಣಾ: (ಚನ್ನವ. ೩೫-೨); ಘನನನಫೃತವ. ತಂದೆಜ?ದರು ಪತ್ರ 
ಭಾಜನ ತುಂಬಿ ಕಡೆಗೋಡಿವರಿಯೆ (ನೋಹತ. ೩-೫೪). [ಪತ್ರ 4 ಭಾಜನ] 

ಪತ್ರ ತ್ರರಥ (ನಾ). ಗರಿಗಳ ಸಹಾಯದಿಂದ ಚಲಿಸುವುದು; ; ಪಕ್ಷಿ 
“ಪತತ್‌ , . . ಪತ್ರರಥಃ . . . ದ್ವಿಜಃ--ಈ ೨೬ ಹಕ್ಕಿ” (ಹ 
೪೦-೮೪), [ಪತ್ರ 455] 

ಪತ್ರರೇಖೆ (ನಾ). -ಪತ್ರ್ರಭಂಗ: ಮೃಗನುದಸತ್ರರೇಖೆಗಳನೇಕೆಗೆ 
ತಾಳಿ ಗ್ಲಿರ[ದಾದು]ನೀ ಕದಂಪುಗಳ್‌ (ಸಂಸಭಾ. ೪-೬೨), [ಪತ್ರ ರೇಖಿ] 

ಪತ್ರ ಲೇಖಿ (ನಾ). - ಪಶ್ರಭಂಗ: “ಸತ್ರಾಂಗುಳಿ ಪತ್ರಲೇಖೆ ಚರ್ಚಾನು 
ಲೇಪನಂ ಸ್ಥಾ > ಸಕಂ ಪ್ರಬೋಧನಮಕ್ಕು ೦” (ನಸ್ತುಕೋ. ೭೬೯); 
ವದನಾಮೋ ಚ್ಕಿಆಗುವ. ಮದಭೃ-ಂಗದ ಕರ್ಣಪೂರಕೈರವದ ನೆಟಲ್‌ 
ಪುದಿದತ್ತು ಕಪೋಲದೊಳೆನೆ ಸುದತಿಗೆ ಮೃ ಗಮದದ ಪತ್ರ ಲೇಖೆಗಳೆಸೆಗುಂ 
(ಜಗವಿ. ೧೦-೧೨೩). (ಸ್ತು + ಲೇಖಿ] 

ಪತ್ರವತಿ (ನಾ). ಒಂದು ಬಗೆಯ ಸಸ್ಯ : “ಶಂಚೆ'ಪತ್ರವತಿಯಕ್ಕು? 

[ಸೆಂ. ಪತ್ರನತೀ] 

ಪತ್ರನಲ್ಲಿ (ನಾ). - ಸತ್ರಭಂಗ :ತೋರ ಮೊಲೆ (ಕೆನ್ನೆ) ಕೊರಳ್ಗೆಳಲ್ಲಿ 
ಅನುಲೇಪನದಿಂದಂ ಬರೆದ ರೇಖಿ ಪತ್ರ ವಲ್ಲೀ ಎಂಬುದು” (ಹಲಾಯು. 
೮೯-೩೮೮). [ಸಂ. ಪತ್ರನಲ್ಲೀ] 

ಪತ್ರವಾದ್ಯ (ನಾ). ಎಲೆಯಿಂದ ಮಾಡಿದ ವಾದ್ಯ ; ಪೀಪಿ: 


(ನಂಂಗರಾ, ೪೫-೪೮). 


ಮಧುರಸ್ವನಪತ್ರವಾದ್ಯನಿರತರ್‌ ಮನೋಜ್ಞಗೋಪಾಲವೇಣುವಾದನ 
ಸುಭಗರ್‌ (ಜಗವಿ. ೩-೭೬). [ಪತ್ರ 4 ವಾದ್ಯ] 
ಪತ್ರವಾಹಕೆ (ಗು). ೧. ಕಾಗದವನ್ನು ಒಯ್ಯುವ, ಸಾಗಿ 


ಸುವ: ಈ ಪತ್ರವಾಹಕ ವ್ಯಕ್ತಿಯಿಂದ ಯಾವ ಕೆಲಸಗಳು ಆಗಿನೆಯೋ 
ಅವೆಲ್ಲಾ ನನ್ನ ಆಜ್ಞಿಯಿಂದಲೇ ಮತ್ತು ರಾಷ್ಟ್ರದ ಹಿತಕ್ಕಾಗಿಯೇ 
ಆಗಿವೆ (ಯೋಧರು. ೧೩೨). (ನಾ). ೨. ಕಾಗದವನ್ನು ಒಯ್ಯು 
ವವನು : ಮೊದಲು ಪತ್ರವಾಹಕ (೫7೩೧6 0) ನಂತೆ: ಕೆಲಸ 
ಮಾಡುತ್ತಾ ವಾರಕ್ಕೆ ಎರಡೂವರೆ ಹಿಲಿಂಗುಗಳಂತೆ ಸಂಪಾದಿಸತೊಡಗಿದನು 
(ವಿಜ್ಞಾಕ. ೭೭). [ಪತ್ರ 4 ವಾಹಕ] 

ಪತ್ರನಾಹನ (ನಾ). ಪಕ್ಷಿಯನ್ನು ವಾಹನವನ್ನಾಗಿ ಉಳ್ಳವನು 
ವಿಷ್ಣು. : ಧಾಶ್ರಿಯಲ್ಲಜಾಯೆ ಶನಿತ್ರಯೋದಶಿಯೊಳು ಪತ್ರ ನಾಶ 
ಫೋಸ್‌ ಭಾಳನೇತ್ರ ನೋಲಗಕೆಯ್ದೆ ಚಿತ್ರವ ತಿಳಿಯ್ಫೈ (ಭೈರನೇ- ೫-೭೭). 

ಪತ್ರವಾಹನನೇತ್ರ - ವಿಷ್ಣು ವಿನ ಸ್‌ ಇನ್ನು ಹೊಂದಿದವನು ; 

ಶಿವ: ಪತ್ರವಾಹನನೇತ್ರ ದಶ ಸತ್ರ. ಸಂಚಯ ಮಿತ್ರಮಂಡಲ . . , 
ಗುರೆಸಿದ್ದೇಶ ಮಾಂ ತ್ರಾಹಿ (ಬಸಪು. ೧೧-೫೯). ಕತವಾಹತತಕ್ತ. - 
೧. ವಿಷ್ಣುವಿನ ಮಗ; ಬ್ರಹ್ಮ. ೨. ಕಾಮ ; ಮನ್ಮಥ: 
ನಾಹನಪ್ರಿ ನಿಗ್ರಹಗೋತ್ರ್ರ ಶತಕೋಟಿ ಪತ್ರವಾಹನ ಪುತ್ರ ಜ 
ಸ್ತೋತ್ರಪಾತ್ರ | ತ ತ್ರಾಹಿ (ಬಸಪು. ೧೧-೫೬). wg 
ಪುತ್ರಪುತ್ರ - ಬ್ರಹ್ಮನ ಮಗ; ನಾರದ: ಪತ್ರವಾಹನಪುತ್ರ ಪುತ್ರ. 
ಗುರುಸಿದ್ದೇಶ ಮಾಂ ತ್ರಾಹಿ (ಬಸಪ. ೧೧-೫೬). [ಪತ್ರ ಪ 

ಪತ್ರ ನ್ಯ ವಹಾರ (ನಾ). 'ಅಂಚೆಯ ಮೂಲಕ ನಡೆಯುವ ಕಾಗದ 
kt "ನಿಮಯ 1 ಇನನ ಕಾರ್ಯಕ್ಕೆ ಮೆಚ್ಚಿದ ಸರಕಾರವು ಇವನ 
ಸತ್ರವ್ಯವಹಾರಕ್ಕೆ ಅಂಚೆಯ ಕಟ್ಟನ್ನು ಕೂಡಾ ಹಾಕಲಿಲ್ಲ (ಪತ್ರಿಕಾ, 
೧೪) ; ಪತ್ರ ವೃವಹಾರದ ಮೂಲಕ ಶಿಕ್ಷಣ ಕೊಡುವ ಪದ್ಧತಿಯು ಈಗ 
ಜಾರಿಯಲ್ಲಿದೆ (ರೂಢಿ). [ಪತ್ರ 4 ವ್ಯವಹಾರ] 

ಪತ್ರಸಾಸನ (ನಾ). ತಾಮ್ರಶಾಸನ; ದಾಖಲೆ: ನಾಗಂಣ್ನ ಪೊಡೆ 
ಯರು ಆ ಪುರವರ್ಗ್ಗದ ಭಕ್ತರಿಗೆ ಕೊಟ ಪತ್ರಸಾಸನ (ಮೈಆರಿ. ೧೯೩೬, 


೨೪-೩೯ ; 1359). [ಪತ್ರ + ಸಾಸನ] 


ಪತ್ರಾಂಕುರ 


ಪತ್ರಾಂಕುರ (ನಾ). ಇ ಸತ್ರಭಂಗ : ಗುರುಕುಚತಟಿದೊಳು ಸತ್ರಾಂಕುರ 
ಮಂ ಬರೆದಳನಂಗನ ಯಂತ್ರವ ಬರೆದಂತಿರೆ ಮತ್ತೊ ರ್ವಳು ಸೀತೆಗೆ ಹರಿ 
ಕುಲಯುವತಿ ಲಾವಣ್ಯವತಿ (ಕುನುಂ, ೪-೮). _ [ಪತ್ರ 4 ಅಂಕುರ] 

ಪೆತ್ರಾಂಗ (ನಾ). ೧. ಒಂದು ಬಗೆಯ ಮರ;. ಸಪ್ಸಂಗ. 
೨. ಕೆಂಪು ಶ್ರೀಗಂಧ ; ರಕ್ತಚಂದನ : “ತಿಲಪರ್ಣಿ, ಪತ್ರ್ರಾಂಗಂ 
ರಂಜನಂ, ರಕ್ತ ಚಂದನಂ, ಕುಚಂದನಂ--೫ ಕೆಂಪುಬಣ್ಣದ ಚಂದನನೃ ಕ್ಷದ 
ಪೆಸರುಗಳು? (ಸಿದ್ಧಾಂತಿ. ೨೦೮). &. ಭೂರ್ಜವೃಕ್ಷ. , (ಸಂ, 

ಪತ್ಪ್ರಾಂಗುಲಿ, ಪತ್ರಾಂಗುಳಿ (ನಾ). ಬೆರಳುಗಳಿಂದ ಹಣೆ, 
ಕೊರಳು ಮುಂತಾದುವುಗಳ ಮೇಲೆ ಸುಗಂಧದ್ರವ್ಯಗಳಿಂದ ಚಿತ್ರ 
ವನ್ನು ಬರೆಯುವುದು. ಪತ್ರಾಂಗುಳಿ ; “ಸತ್ರಾಂಗುಳಿ ಪತ್ರಲೇಖೆ 
ಚರ್ಚಾನುಲೇಪನಂ : ಸ್ಥಾಸಕಂ ಪ್ರಬೋಧನಮಕ್ಕುಂ? (ವಸ್ತುಕೋ. 
೬೬೯). [ಸಂ.] 

ಪತ್ರಾಂಗುಳಿ «ಪತ್ರಾಂಗುಲಿ' ನೋ. 

ಪತ್ರಾಂಜನ (ನಾ). ಕಾಗದ ಬರೆಯಲು ಉಸಯೋಗಿಸುವ ಮಸಿ; 
ಶಾಯಿ, [ಪತ್ರ 4: ಅಂಜನ] 

ಪತ್ರಾಗಾರ. (ನಾ). ಸಾರ್ವಜನಿಕನಾದ' ಕಾಗದಪತ್ರಗಳನ್ನು 
ಇಟ್ಟಿರುವ ಸ್ಥಳ; ದಫ್ತ್ಯರಖಾನೆ: ಇವು ಟಬೆಟ್‌ ಮತ್ತು ಚೀನಾ 
ದೇಶಗಳ ಪತ್ರಾಗಾರ (೩೯೦01165) ಗಳಲ್ಲಿದ್ದು ಓಬೆಟನ ಭಾಷೆಗೋ ಅಥವಾ 
ಚೈನೀ ಭಾಷೆಗೋ ಅನುವಾದಿತವಾಗಿನೆ (ಭಾರಪ. ೩೮). [ಪತ್ರ 4-ಆಗಾರ] 

ಪತ್ರಾಢ್ಯ (ನಾ). ೧. ವಾಹನಸಂಪತ್ತಿನಿಂದ . ಕೂಡಿದವನು. 
೨. ಖಡ್ಗ ಪ್ರಯೋಗದಲ್ಲಿ ನಿಪುಣನಾದನನು: ಮದನಕಳಾಗ್ರಂ 
ಪತ್ರಾಢ್ಯಂ ಕಂಜನಾಮಿ ಭುವನವರೇಣ್ಯಂ (ಜೆಮ್ಮಾರ, ೮-೪). 

[ಪತ್ರ 4 ಆಢ್ಯ] 

ಪತ್ರಾನ್ಸಿತ (ನಾ).೧.ಎಲೆಗಳಿಂದ ಕೂಡಿರುವುದು.೨. ಗರಿಗಳಿಂದ 
ಕೂಡಿರುವುದು. ೧, ೨: ಹರಿಯ ಪರಿಯಂಕಮೆಂಬಂತೆ ಪತ್ರಾನ್ವಿತದಿ 
ನೆರೆವುದಯಾಚಲದಂತೆಯರುಣಫಲಭಾರದಿಂ . . . ಪರಮುಯೋಗೀಶರಂ 
ತಶಿಶಾಂತಿಯಿಂದೊಪ್ಪ ವೆತ್ತೊಂದು ವಟಿವೃಕ್ಷವು (ನವನೋ. ೮-೩೮). 
೩. : ವಾಹನದಿಂದ ಕೂಡಿರುವುದು : “ಸರಮಸತ್ರಾನ್ವಿತ' 
ಸರಾ. [ಪತ್ರ ೬ ಅನ್ವಿತ] 

ಪತ್ರಾಲಂಬನ (ನಾ). ನಾದಕ್ಕೆ ಸಿದ್ಧವೆಂಬ ಘೋಷಣಪತ್ರವನ್ನು 
ಹಿಡಿದುಕೊಂಡಿರುವಿಕೆ ; ವಿವಾದಕ್ಕೆ ಆಹ್ವಾನ ನೀಡುನಿಕೆ; 
ವಾದಕ್ಕೆ ಕರೆನೀಡುವುದು : ನಿಜಯಜಿಹ್ವನೆಂಬನೊರ್ವ ವಾದಿ , , . 
ಅರಮನೆಯ ಬಾಗಿಲೊಳ ನಿಂದು ಪತ್ರಾಲಂಬನಂ ಮಾಡಿರ್ಪುದುಂ 
(ಸುಕುಮಾ. ೨-೧೪ ನ).[ಪತ್ರ + ಆಲಂಬನ] 

ಪತ್ರಾಲಿ (ನಾ). ಎಲೆಗಳ ಸಮೂಹ,--ಗುಂಪು : ಸರಸೀಮಾಲೆ 
ಯೊಳಿಸೆದುವು ನನಪತ್ರಾಲಿಯ ತೆಃಪಿಂಡೆ ತೋರ್ಪ ಕಮಲದ, 
ಮುಗುಳ್ಗ ಳ್‌ (ಜಗವಿ. ೪-೬೩), [ಪತ್ರ *-ಆಲ್ಫಿ] 

ಪತ್ರಾವಳಿ (ನಾ). ೧. ಎಲೆಗಳ ಸಮೂಹ,--ಗುಂಪು ; ಸಾನುರಾಗ 
ದೊಳುಟ್ಟಿ ಪಸುರುಡಿಗೆಯೆನೆ : ಧರಾಮಾನಿನಿಯೆ ಮೊಗದಾನರೆಯ 
ಮಂಸುಕಿಕೊಂಡಿಹ ನನೀನಸತ್ರಾವಳಿಗಳೆನೆ ನಗರಮಂ ಬಳಸಿದುಪವನಂ 
ಗಳ್ಳೆಜಿಕಿ ವುವು (ಜೈಮಿಭಾ. ೩-೨೨); ಈ ಕೋನಮುಳೆ ಕಾಮಕ್ಚಿಷ್ಟೆ 


ಚಿತ್ತೆ ಕೃಳಲನೊಲವುನುಂ ಪುಟ್ಟಿಪಳ್‌ ನೋಡೆ ಪತ್ರಾನಳಿ ಶೋಷಂ 
ಬೆತ್ತ ಚೈತ್ರಾ ಗನುಪವನಪರಸ್ಸ ಷ್ಟ ನಾಸಂತಿಯಾವೋಲ್‌ (ಶಾಕುಂತ. 


೩೫-೬೧). ೨. ಮುತ್ತುಗ, ಆಲ ಮುಂತಾದ ಬಿಡಿಎಲೆಗಳನ್ನು 
ಜೋಡಿಸಿ ಮಾಡಿದ ಊಟದೆಲೆ ; ಇಸ್ರಿಎಲೆ ; ಪತ್ರೋಳಿ ; 
ಆಲದ ಎಲೆಗಳು ಹರವು ಇರುವುದರಿಂದ ಪತ್ರಾವಳಿಗೆ ಬರುತ್ತವೆ 


೫೨೦೭ 


43 


ಪಶ್ರಿಕುಲ 


(ಮುಂಬಯಿ, ೨-೨೯) ; ಸಾಲುಸಾಲಾಗಿ ಪತ್ರಾನಳಿಗಳನ್ನು ಹಾಕಿದ್ದಾರೆ' 
* ೬. ೬ ಕುಂಬಳಕಾಯಿಯ ಪಲ್ಲೆ ಬಡಿಸಿಡೆ (ಹೊಸಕಿ, 
೩.-- ಪತ್ರಭಂಗ : ಸೌಂದರಿಯ ಕದಪುಗಳೊಳೊರ್ನಳ್‌ ಸುರನಧು 
ಬರೆದಳ್‌' ವಿಚಿತ್ರಸತ್ರ್ರಾವಳಿಯ ೦ (ಪುಷ್ಪ ಪು. ೯-೭೮). 
[ಪತ್ರ -- ಅವಳಿ; (ಇ ಆವಲಿ)] 

ಪತ್ರಾಶ್ರಯ (ನಾ). ಓಲೆ ಮೊದಲಾದ ಅಲಂಕಾರವಸ್ತುಗಳನಿಟ್ಟು 
ಕೊಳ್ಳುವ ಕಿವಿಯ ಮೆದುವಾದ ತಳಭಾಗ; ಹಾಲೆ : “ಹಾಲೆ 
ಸತ್ರಾಶ್ರಯಂ ಲಂಬಿಕಾಖ್ಯಂ” (ನುಂಗರಾ. ೯೪-೫). [ಪತ್ರ-- ಆಶ್ರಯ] 

ಪತ್ರಿ (ನಾ). ೧. ಗರಿಗಳನ್ನುಳ್ಳುದು; ಪಕ್ಷಿ: “ಪತತ್‌, ಸಕಂಗಃ, 
ಸತಗಃ, ಪತತ್ರೀ, ಪ್ರೀ. . . ದ್ವಿಜಃ - ಈ ೨೬ ಹೆಕ್ಕಿ” (ಹಲಾಯು, 
೪೦-೮೪) ; “ಶಕುನಿ ವಿಹಗಂ ವಿಹಂಗಂ ಪತ್ರಿ . . . ಶಕುಂತಿಯೆನೆ ಸಕ್ತಿ” 
(ನುಂಗರಾ. ೫೦-೧), ೨. ಎಲೆಗಳನ್ನುಳ್ಳುದು ; ಮರ, ಗಿಡ 
ಮುಂತಾದುವು. ೩. ಗಿಡುಗ; ಡೇಗೆ: “ಶಶಾದನಃ, ಪತ್ರೀ, 
ಶ್ಯೇನ - ೩ ಗಿಡಗನ ಹಕ್ಕಿ? (ಸಿದ್ಧಾಂತಿ. ೧೫೭). ೪. ಬಾಣ; ಕಣೆ; 
ಅಂಬು: “ಕಂಕಪತ್ರಃ ೬ ೬ ಪಶ್ರೀ, ಖಗಃ, ಶಿಳೀಮುಖಃ, ರೋಸಪಃ- 
ಈ ೧೬ ಅಂಬು” (ಹಲಾಯು. ೭೭-೩೧೨) ; “ಚಿತ್ರಪುಂಖಂ . . . ಪತ್ರಿ 

« ೬ಶಾಂಡನೆಂಂಜಿನಲ್ಯ ಂಬೆನಿಶ್ಶು 0? (ನುಂಗರಾ,೮೭-೩೪), ೫. ಒಂದು 

ಬಗೆಯ ಮರ ; ತಾಳೆ: “ತಾಳಧ್ವಜದ್ರುಮಂ ಪತ್ರಿಯೆನೆ ತಾಳು” 
(ಹಂಗರ. ೩೪-೯), ೬ ಬೆಟ್ಟಿ ; ಗಿರಿ ೭. ಉಕ್ಕಿನ ಲೆಕ್ಕಣಿಕೆ ; 
ಕಂಠ: “ಪತ್ರಿ[ನಾರಾಂ. ಪ್ರತಿ] ನಾರಾಚಮೆನೆ ಕಂಠಂ” (ಮಂಗರಾ, 
೧೦೬-೧೫). ೮. ರಥ. ೯. ರಥಿಕ. [ಸಂ.ಪತ್ರಿನ್‌] 

ಪತ್ರಿಕ (ನಾ). ಬರೆಯುವುದಕ್ಕಾಗಿ ಓಲೆಗಳನ್ನು ತಯಾರಿಸು 
ವವನು : “ಓಲೆಗಳ ಮೂಚ್ಚಿ ವಂ ಪತ್ರಿಕೆ” (ಮಂಗರಾ. ೧೧೧-೨). 

[ಪತ್ರ -- -ಇಕ] 

ಪಶ್ರಿಕಾಕರ್ತ (ನಾ). ಎ ಪತ್ರಕರ್ತ: ಸುದ್ದಿಗಾರರು ಜಿಗುಳಿಯಂತಹ 
ಪ್ರಾಣಿಯೆಂದು ಸಾಮಾನ್ಯವಾಗಿ ಇಂಗ್ಲಿಷ್‌ ಪತ್ರಿಕಾಕರ್ತರು ಹೇಳುತ್ತಾರೆ 
(ಪತ್ರಿಕಾ. ೫೨). [ಸಂ.] 

ಪತ್ರಿಕಾಗೋಷ್ಠಿ (ನಾ). ಪತ್ರಿಕೆಗಳ ಪ್ರತಿನಿಧಿಗಳನ್ನು ಕರೆಸಿ 
ನಡೆಸುವ ಸಭೆ: ಶ್ರೀಯುತರು ಪತ್ರಿಕಾಗೋಷ್ಠಿ ಯೊಂದರಲ್ಲಿ ತನ್ಮು 
ನಿಲುವನ್ನು ಸಮರ್ಥಿಸಿಕೊಂಡರು (ರೂಢಿ). [ಸೆಂ] 

ಪಶ್ರಿಕಾನೃತ್ತಿ(ನಾ).ವರ್ತಮಾನಪತ್ರಿಕೆಗಳ ಉದ್ದಿಮೆ, ವೃತ್ತಿ: 
“ಸತ್ರಿಕೋಡ್ಯೋಗ; ಪತ್ರಿ ಕಣನೃತ್ತಿ ”(10070411507/ಸತ್ರಿ8.೪೮).[ಸಂ.] 

ಸೆತ್ರಿಕಾವ್ಯನಸಾಯ (ನಾ). ಇ ಪತ್ರಿಕಾವೃತ್ತಿ : ಪಕ್ರಿಕನವ್ಯನ 
ಸಾಯಕ್ಕೂ ಮತ್ತು ವೃವಸಾಯಿಗಳಿಗೂ ಇಂದಿನ ಹಾಗೆ ಒಂದು ನಿಶ್ಚಿತ 
ಸ್ಥಾನ ಬಂದುದು ೧೬೪೩ ರಲ್ಲಿ (ಸತ್ರಿಕಾ. ೯). [ಸಂ.] 

ಪತ್ರಿಕಾನ್ಯವಸಾಯಿ (ನಾ). ವರ್ತಮಾನ ಪತ್ರಿಕೆಗಳ ವೃತ್ತಿಯಲ್ಲಿ 
ತೊಡಗಿರುವವನು : ಸಾಹಿತಿಗಳಾಗಲೀ ಪತ್ರಿ ಕಾವ್ಯನಸಾಯಿಗಳಾಗಲೀ 
ಒಬ್ಬರನ್ನೊಬ್ಬರು ಬಿಟ್ಟು ಸುತರಾಂ ಇರಲಾರರು (ಸತ್ರಿಕಾ, ೫೫). 

[ಸಂ. ಪತ್ರಿಕಾವ್ಯವಸಾಯಿನ್‌] 

ಪತ್ರಿಕಾಸ್ಟಾತಂತ್ರ್ಯ (ನಾ). ಪತ್ರಿಕಾವೃ ತ್ತಿಯಲ್ಲಿರುವವನಿಗೆ ತನ್ನ 
ಪತ್ರಿಕೆಯಲ್ಲಿ ಯಾವುದೇ ವಿಚಾರವನ್ನು ಕುರಿತು ಲೇಖನಗಳನ್ನು 
ಬರೆಯಲು ಇರುವ ಸ್ವಾತಂತ್ರ್ಯ: ಯಾನ ಜೀಶದ ಸರಕಾರನೇ ಆಗಲಿ 
ಸತ್ರಿಕಾಸ್ವಾತಂತ್ರೂನನ್ನು ಕಸಿದುಕೊಳ್ಳ ಬಾರದು (ರೂಢಿ). [ಸಂ] 

ಪಶ್ರಿಕುಲ (ನಾ). ೧. ಎಲೆಗಳ ಗುಂಪು. ' ೨: ಬಾಣಗಳ 
ಸಮೂಹ,ರಾಶಿ. ೧, ೨: «ಪಶ್ರಿಕುಲಚರಿತ್ರ' ಸರಾ. 


೨೦೪). 


[ಪತ್ರಿ + ಕುಲ] 


ಪತ್ರಿಕುಲಚರಿತ್ರ 


ಪತ್ರಿಕುಲಚರಿತ್ರ (ನಾ). ೧. ಎಲೆಗಳಿಂದ ಕೂಡಿರುವುದು. 
೨. ಬಾಣಗಳಿಂದ ತುಂಬಿರುವುದು. ೧, ೨: [ಸಂಕಲಿತಶೀ 
ನಖಖವಾನರಟಿಹ್ನಂ ಸತ್ರಿಕುಲಚರಿತ್ರಂ] ರಿಪುಭೀಕರಮೆನಿಪಂತಕಕೃತ ನವ 
ತರುವಿರ್ಪಂತಿರ್ದುದಲ್ಲಿ ಗಾಂಡಿವಿಯ ರಥಂ (ಗದಾಯು. ೪-೩೪). ([ಸಂ.] 
ಪತ್ರಿಕೆ (ನಾ). ೧. ಬರೆಯುವ ಕಾಗದ. ೨. ಓಲೆ; ಪತ್ರ: 
ನವಯುವತಿ ... ಪತ್ರಿಕೆಯನು ತವಕದಿಂ ಬಿಟ್ಟು ಮುದ್ರೆಯೆನೋಸರಿಸಿ 
ತೆಗೆದು . ನಿಂದೋದಿಕೊಳುತಿರ್ದಳು (ಜೈಮಿಭಾ. '೩೦-೨೪). 
೩. ವರ್ತಮಾನಪತ್ರ ಮುಂತಾದ ನಿಯತಕಾಲಿಕ: ಇಡೀ ಪತ್ರಿಕೆ 
ಗಳನ್ನು ಓದುವಸ್ಟು ಕೂಡ ವಿರಾಮವು ಅನೇಕರಿಗೆ ಇಂದಿನ ಿನಸದಲ್ಲ 
ಇಲ್ಲ “se ೪೭). ೪. ಬರೆದಿರುವ ಲೋಹದ ತಗಡು, 
ಓಲೆಯ ಹಾಳೆ ಮುಂತಾದುವು ; ಪಟ್ಟಿ : ರಘುನಾಥಂ ತುರಂಗಮಂ 
ಪೂಜೆಗೈದಿಳೆಯೊಳ್ಳ ರಿಸಲದಜ ಪಣೆಗೆ ತನ್ನಗ್ಗ ನಂ ಬರೆದ ಪತ್ರಿಕೆಯನು 


ಮಃ (ಪ್ರಮಿಳಾ. ೨೦-೪). ೫. “ತ್ತಿ ಯ ಅಲಗು, ಧಾರೆ: 
(೪. ೬. ಒಂದು ಬಗೆಯ ಸುಗಂಧವಸ್ತು ; ಬ 
ಲನಂಗಮುಂಂ 


ಜಾತಿಫಲ ಜಾತಿಫಲನುಂಂ ಪತ್ರಿಕಾ ತಮಾಳಪತ್ರಮಂಂ 
ಕರ್ಪೂರ ಪಚ್ಚೆ ಕರ್ಪೂರನುಎಂ (ಪ್ರತಿಷ್ಠಾ. ೭-೧೧). 
ಸತ್ರಿಕಾಮುಖ - ಕಾಗದದ ಮೂಲಕ(- ಮುಖಾಂತರ : 
ನಡಿಸಿದ ಪೌರಕಾರ್ಯವನ್ನು ಸತ್ರಿಕಾಮು ಖದಿಂದ ತಿಳಿಸುವಂತೆ ನಾವು 
ಹೇಳಿದೆನೆಂದು ಮಂತ್ರಿಗೆ ತಿಳಿಸು(ರಾಕುಂತ. ೮೩-೧೧). ಪತ್ರಿಕಾಹೇಳಿಳೆ- 
ವರ್ತಮಾನ ಪತ್ರಿಕೆಗಾಗಿ ಕೊಡುವ ಸಂದೇಶ: ಈ ವಿಸಯವನ್ನು 
ಅವರು ತಮ್ಮ ಸತ್ರಿಕಾಹೇಳಿಕೆಯಲ್ಲಿ ತಿಳಿಸಿದ್ದಾರೆ. (ರೂಢಿ). 
[ಸಂ. ಪತ್ರಿಕಾ] 
ಪತ್ರಿಕೆಹುಲ್ಲು (ನಾ). ಒಂದು ಬಗೆಯ ಹುಲ್ಲು: ಸಣ್ಣ ಪುರಳೇಹುಲ್ಲು, 
ಪತ್ರಿಕೆಹುಲ್ಲು, ಕೋತಿಸುಬುತ್ತಿ ಹುಲ್ಲು (ಮೈಡಔಗಿ, ೩೪-೬೬೦). 
[ಪತ್ರಿ ಕೈ 4-ಹುಲ್ಲು (ಎಪಲ್‌)] 
ಪಶ್ರಿಕೋಷ್ಯವಿಂ (ನಾ). ವರ್ತಮಾನಸತ್ರಿಕೆಯ ಉದ್ಯಮದಲ್ಲಿ 
ತೊಡಗಿರ-ವವನು : ಅಲ್ಲಿ ತನ್ನಂತಿರುವ ಇತರ ಪತ್ರಿ ತ್ರಿಕೋನ್ಯಕುಗಳನ್ನು 
ಕೂಡಿಕೊಂಡ (ಒಂಟದ, ೧೯). [ಸೆಂ. ಪತ್ರಿ ತ್ರಿಕೋದ್ಯನಿಂನ್‌] 
ಸತ್ರಿಕೋದ್ಯೋಗ (ನಾ). - ಪತ್ರಿಕಾವೃತ್ತಿ : “ಪತ್ರಿಕೋಡ್ಕೋಗ ; 
ಪತ್ರಿಕಾವೃತ್ತಿ” (Journalism. ಪತ್ರಿ. ೪೮). [ಸಂ.] 
ಪತ್ರಿಕೋದ್ಕೋಗಿ (ನಾ). ಇಪತ್ರಿಕೋದ್ಯಮಿ: ಆಮುಂತ್ರಣಪತ್ರಿಕೆ 
ಯಲ್ಲಿ “ಪತ್ರಿಕೋಡ್ಕೋಗಿಗಳ ಭೇಟಗಾಗಿ' ಎಂದು ಸ್ಪಷ್ಟವಾಗಿ ಹೇಳಿದೆ 
(ಒಂಟದ. ೨). [ಸಂ. ಪತ್ರಿಕೋದ್ಕೋಗಿನ್‌] 
ಪತ್ರಿಪದ (ನಾ). ಪಕ್ಷಿಯನ್ನು ವಾಹನವಾಗಿ ಉಳ್ಳವನು; ವಿಷ್ಣು. 
ಸತ್ರಿಸದಪುತ್ರ - ವಿಷ್ಣು ವಿನಮಗ; ಮನ್ಮಥ: ra ತ್ರಿಪದಪುತ್ರ ತಸು 
ಗೋತ್ರ: ಸ್ವರು ಚಿತ್ರ! ಕರ Ey ತ್ರಿರಥನೇತ್ರ ಜಯ (ಗುರುಚಾ, ೬-೧). [ಸಂ.] 
ಪತ್ರಿರಥ (ನಾ). ೬ ಪತ್ರಿನದ 
ಪತ್ರಿರಥನೇತ್ರ ಇ ನಿಷ್ಣು ವಿನ ಕಣ್ಣ ನ್ನು ಹೊಂದಿದವನು ; 
ಶಿವ: ಪತ ತ್ರಿರಥನೇತ್ರ, ಜಯ , * ತ್ರಿಪುರಕತ್ರು ಜಯ ಸಿದ್ಧ ನಂಜ 
(ಗುರುಚಾ. ೬-೧). [ಪತ್ರಿ ರಥ] 
ಪತ್ರೀಂದ್ರ (ನಾ). ಹಕ್ಕಿಗಳ ರಾಜ; ಗರುಡ. 
ಸತ್ರೀಂದ್ರವಾಹನ - ಗರುಡನನ್ನು ವಾಹನವನ್ನಾಗುಳ್ಳವನು ; 
ವಿಷ್ಣು : ಪಶ್ರ್ರೀಂದ್ರವಾಹನಂ ಬಳಿಕೈದೆ ಪಾಂಡವಧರಿ ಶ್ರೀರಮಣರಿದಿ 
ರ್ಗೊಂಡರು (ಜೈಮಿಭಾ. ೨-೪೭). (ತ್ರ + ಇಂದ್ರ] 
ಪತ್ರೆ (ನಾ). ೧. ಎಲೆ ; ಪರ್ಣ : ಬನ್ನಿಯೆಕ್ಕೆಯುತ್ತ ರಣೆಯ ಬೆಲ್ಲವತ್ತ ದ 
ತೊಳಂಚೆಯ ಪತ್ರೆ ತ್ರೆಯನೊಂದನಿತ್ತು. ಡಿಚ್ಚರನುಮರತ್ವಮಂ ಪಡೆಯಿಂ 


೫೨೦೮ 


20 


25 


30 


35 


40 


46 


ಸಥ 


(ಸಮಪ, ೮-೧೨) ; ಕಾಡ ಪತ್ರೆಯ. ನಾಡ ಕೀಡೆ ತಿಂದಿರವೆ (ಸಮಾವ, ಕ. 
೯೦-೭). ೨. ಬಿಲ್ವ, ಬನ್ಸಿ ತುಳಸಿ ಮುಂತಾದುವುಗಳ 
ಎಲೆ, ದಳ : ಬಳಸಿದ ಪತ್ರೆಯಂ ಬರುತೆ ಕೆಪ್ಪಿನ ಕಾಲೊಳೆ ನೂಂಕಿ 
(ಸಮಸ.-೧೦-೮೦); ಹೊತ್ತಾರೆ ಎದ್ದು ಅಗ್ಭವಣಿ ಪತ್ರೆ[ಐಾಊಂ, ತ್ತರೆ]ಯ 
ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ (ಬಸವ. ೧೭೨) ; 
ಸತ್ರೆಯಿಂ ಪುಸ್ಪದಿಂ ಪೂಜೆಯಂ ಮಾಡುತಂ ಚಿತ್ತ ಜಹರಂಗೆ ಧೂಪಾರತಿಯ 
ನೆತ್ತುತಂ (ಕಣ್ಣರ. ದೇ. ೧೪೧-೧೫) ; ಓಹಿಲನರಣ್ಯಕ್ಕೆ ಂದಿನಂದದೊಳೆಯ್ಲಿ 
- ಪತ್ರೆ ಯಂ ಕೊಯ್ಮು (ಬಸಪು. ೪೩-೮೩) ; ಬಟ್ಟಿ ಯ ಕಲ್ಲಿಂಗೆ ಬಟ್ಟಿ 
ಸತೆ ತ್ರಯೂ್ಟು . ಶರಣೆಂಬ ಭ್ರಸ್ಟ ನರನು ನೋಡ [A ಪಿಂ೨) ; 
ಪತ್ರೆ ಇಲ್ಲದ ತ ಪತ್ರನಿಲ್ಲದ ಸಾಲ "ಕ ೩. ಜಾಯಿಕಾಯಿ 
ಮುಂತಾದುವುಗಳ ಮೇಲಿನ ತೊಗಟಿ, ಸಿಪ್ಪೆ ಈಗ ಮಂಗಗಳು 
ಇವುಗಳ ಮೇಲಿನ ಪತ್ರೆಯನ್ನು ತಿಂದು, ಬರಿ ಕಾಯಿಗಳನ್ನೇ ಚಲ್ಲಿ 
ಬಿಟ್ಟಿರುತ್ತವೆ (ಮುಂಬಯಿ, ೫-೨೧೧). ೪, ಸುವಾಸನೆಯಿಂದ ಕೂಡಿದ 
ಒಂದು ಬಗೆಯ ಔಷಧಿಸಸ್ಯ ; ಮಂಚಿಪತ್ರೆ: “ಮಾಟೀ 
ಪತೆ ತ್ರಯಂಂ, ದೇನಗಣಿಕೆಯಂಂ, . ಶರೀರವುಂ” (ಕಾಶಕೃ. ೯೪). 
೫. ಗಾಂಜಾ, ಹೊಗೆಸೊಪ್ಪು ಮುಂತಾದುವುಗಳ ಎಲೆ: ಅವನು 
ಈಚೆಗೆ ಪತ್ರೆ ಸೇದಲಾರಂಭಿಸಿದ್ದಾನೆ (ರೂಢಿ).೬, ಲೋಹದ ತಗಡು, 
ಹಲಗೆ : 3 ಅಂದರೆ ಕಾರೋಗೇಟಿಡ್‌ ಆಯರ್ನಶೀಟ್‌ ಇವುಗಳ 
ಬಗ್ಗೆ ಮಜೂರಿಯ ದರ (ಮುಂಬನ್ಯಾ. ೧೭ ಪ್ರಸ್ತಾನನೆ) ; ಕೆಲವರು 
ಅಲ್ಲಿಯೇ ಇರುವ "ವೀರಶೈವ ಲಿಂಗಾಯತರ ಚಹಾ-ಕಾಫಿ-ಫರಾಳ 
ದುಕಾನ'ದ ಪತ್ರೆಗಳ ಕೆಳಗೆ ನಿಂತು ಹನಿಗಳಿಂದ ಪಾರಾದರೂ ಒಳಗಿನ 
ಹೊಗೆ ಅನರ ಕಣ್ಣೊ ಳಗಿಂದ ನೀರು ತರಿಸಿತು (ಮುಗಿನು. ೪). 
ಪತ್ರೆ ಹಾಕು- ಪೂಜೆಗಾಗಿ ಮನೆಮನೆಗೆ ಬಿಲ್ವ ಮುಂತಾದ 
ದಳಗಳನ್ನು ತಂದುಕೊಡು, ಒದಗಿಸು : ಕಿನ್ನರಿ ಬಾರಿಸಿಕೊಂಡು. 
ಪಾತ್ರದವರ ಮನೆಗೆ ಪತ್ರೆ ಹಾಕೋದಕ್ಕೆ ಹೋಗುತ್ತೇನೋ(ಬಿಳುನು.೮೦). 
[ಸಂ. ಪತ್ರ] 
ಪತ್ರೊಡೆ, ಪತ್ರಡೆ (ನಾ). (ಕರಾ)ಕೆಸುವಿನ ಎಲೆಯಿಂದ ಮಾಡುವ 
ಒಂದು ಬಗೆಯ ಖಾರದ ಕಡುಬು: ವನಜ... ಕೆಸವಿನ 
ಸೊಪ್ಪಿನ ಪತ್ರೊಡೆಯೊಂದಿಗೆ ಕಡಲೆಯ ಪಾಯಸ ಮಾಡಿ ಬಡಿಸಿದ್ದಳು 
(ದೇನಹೆಂ. ನಾಲ್ಕು ಕೆಸುವಿನ ಎಲೆಗಳನ್ನು ತಂದು... 
ಸತ್ರೊಡೆಗಾರಂಭಿಸಿದರು (ಬಾ. ೨೩). ಪೆತ್ರಡೆ: ದಾರಿಯಲ್ಲಿ ಅಜ್ಜ 
ಮರಕೆಸ ಕಂಡು “ನೋಡಲ್ಲಿ ಪತ್ರಡೆಗೆ ಲಾಯಕ್ಕಾಗಿದೆ” ಎಂದರು 


೧೧೭); 


(ಸ್ರಕಿ. ೯೮). [4- ತುಳು. ಪತ್ರೊಡೆ] 
ಪತ್ರೋರ್ಣ (ನಾ).' ೧. ಒಂದು ಬಗೆಯ ಮರ; ದಿಂಡಲು. 
೨. ರೇಷ್ಮೆವಸ್ತ್ರ: “ಪತ್ರೋರ್ಣಂ.  ಧೌತಕೌಶೇಯಂ- ತೊಳೆದ 


ಪಟ್ಟೀಸೀರೆ ಮುಂತಾದದ್ದು? (ಸಿದ್ಧಾಂತಿ. ೨೦೨). [ಸಂ] 

ಪತ್ರೋಳಿ (ನಾ). ಎ ಪತ್ರಾವಳಿ ೨: ಹತ್ತ ಪತ್ರೋಳಿ ಅನ್ನಾ 
ಹಾಕತಾರ ಅನ್ನೊ ಭರೋಸ ಅದ ನನಗ (ದೀಪಹ. 11, ೫೩); “ಹಳೇ 
ಸತ್ರ್ರೋಳಿ?, “ಹರಕುನೊಚ್ಚೆ”ಗಳ ಮಾಲೆಯಲ್ಲಿಯೇ ಕಸಬರಿಗೆಯನ್ನೂ 
ಗೆಯ್ಯಾಳಿಯೆ ಬಾಯಿಯು ಪೋಣಿಸಿದರೆ ಏನಾಯಿತು? (ನಿಂಭ. ೧೫೪). 

[<ನತ್ರಾನಳ] 

ಪತ್ಚ (ನಾ). [ವ್ಯಾಕ] "ಪ' ಎಂಬ ಅಕ್ಷರ; ಪಕಾರ: ನೆಗಟ್ಲುರ್ದ 

ಕೇಫ ಅಟಿ ನಾಂತ ಗಾಂತ ಸಾಂತೋತ್ವದಿದಿರ ವತ್ವಂ ಪತ್ವಂ ಪುಗುಗುಂ 
ತ್ವಂ (ಶನುದ. ೨೩೨). [ಸಂ.] 

ಪಥ (ನಾ). ಹಾದಿ; ದಾರಿ; ಮಾರ್ಗ: ನಿಷ್ಠೆಯಿಂದ ಲಿಂಗನ 

ಪೂಜಿಸಿ ಮತ್ತೊಂದು. ಪಥವನಣೀಯದ ಶರಣರು ಸರ್ಪನ ಹೆಡೆಯ 


ಪಥಕ 


ಮಾಣಿಕದಂತಿಪ್ಪರು ಭೂಸಣರಾಗಿ (ಬಸನ, ೭೪೫); ಪುಳಕದ ಹಾದಿಗೆಂದು 
ಸಥವಪ್ಪುದು ಕಣ್ಗಳ ಕೋಡಿಗೆಂದು ನೀರ್ಗಳ, ಕಡೆಗಾಣ್ಸು ದು(ಸಂಸಾಶ.೨); 
ವಿದುರನಟ್ಟ ದ ಖನಕ ಬಂದನುಯಿಂವರ ಸಜ್ಜೆಯ ಮನೆಯಲತಿಗುಪ್ತ ದಲಿ 
ನೆಲಡೊಳು ಸನೆಸಿದನು ಪಥನ (ಸಂಭನ. ೮-೮೬) ; ವಿಶ್ವಾನುಭವನೆ 
ನಿಶ್ಚಾತ್ಮಾನುಭನಕೆ ಪಥ (ಮಂಕುಕ. ೪೦೦). [ಸಂ.) 


ಪಫಕ (ನಾ).೧. ಸೈನ್ಯದ ಒಂದು ತುಕಡಿ,-ದಳೆ: ಜರ್ಮನಿಯು ತನ್ನ 


Vat ಐ ೧೧೩ 


ಏರಾಟವನ್ನು ಜೋರಿನಿಂದ ಸಾಗಿಸಿದ್ದರಿಂದ ಇಲ್ಲಿಯ ಒಂದು ಪಥಕವನ್ನು 
ಫ್ರಾನ್ಸದೇಶಕ್ಕೆ?' ತೆಗೆದುಕೊಂಡು ಹೋಗುವುದು ಿಶ್ಚಿತನಾಯಿತು. 
(ನೇದಿಮ. ೧೯೭). ೨. ತಂಡ; ಸಂಘ; ಗುಂಪು: ಮೆಂಬರಾದ 
ಮೇಲೆ ಅವರು ಮಾಡುವ ಯಾವುದೇ ಕನ್ನಡ ಚಟುವಟಿಕೆಗೆ ತ್ರಿಸಸ್ಟಿ 
ಎಂಬ ಪಥಕದ ಹೆಸರಿಡಬೇಕು (ಮುಂಗಾಪು, ೬). 
[ಇಮರಾ. ಪಥಕ, ಸತಕ] 

ಪಥಕಲ್ಪನೆ (ನಾ). ಇಂದ್ರಜಾಲ ; ಕಣ್ಯಟ್ಟು, [ಸಂ. ಪಥಕಲ್ಪ ನಾ] 

ಪಥಗೊಳಿಸು (ಕಿ). ಪ್ರಯಾಣಕ್ಕೆ ಮೊದಲು ಮಾಡಿಸು ; 
ಪ್ರಯಾಣ ಹೊರಡಿಸು: ಅರ್ಜುನನುಳಿದ ಸತಿಯರಂ ಶೋಕಗಳ 
ಹತಗೈಸಿ ದ್ವಾರಕಾಪುರಕೆ ದಾರುಕನೊಡನೆ ಪಥಗೊಳಿಸಿಯೆ ಕಳುಹಿ 
(ತುರಂಗ. ೯೦-೧೮). [ಸಥ ಕೊಳ್‌, ---ಇಸ್ಕು] 

ಪಹಥಸರಿಶ್ರಮ (ನಾ). . ಮಾರ್ಗಕ್ರಮಣದಿಂದ ಉಂಟಾದ 
ಬಳಲಿಕೆ, -_ ದಣಿವು: ನಾನಾವಿಧದ ಪಡೆಪಿನೊಳ್‌ ' ಹರಿಗಾನಗಮಾಣಕಿ 
ದುದು ಪಥಸರಿಶ್ರಮನೆಲ್ಲಂ (ಪಂಪಭಾ, ೯-೨೮). [ಪಥ”-ಪರಿಶ್ರಮ] 

ಸಷಪ್ರುದರ್ಶಕ (ನಾ). ಹಾದಿಯನ್ನು, ತೋರಿಸುವವನು ; 
ಮಾರ್ಗದರ್ಶಕ : ತಾವು ಈಗಲೂ ಕೂಡ ನನ್ನ ಆಪ್ತ ನಿತ್ರರಾಗಿಯೂ 
ಪಥಪ್ರ ದರ್ಶಕರಾಗಿಯೂ ಇರಬೇಕು. (ಮೃಜಲ, ೧೮೦). 

[ಪಥ ಪ್ರದರ್ಶಕ] 

ಪಥಭೇದ (ನಾ). ೧. ಮಾರ್ಗವನ್ನು ಬದಲಿಸುವ "ಮಜಲು, 
ಹಂತ : “ಪಥಭೇದದೊಳಗಂಚೆಯು? (ಶಬ್ದಂ, ೮೬), ೨. ಎ ಪಥ 
ಸಂಖ್ಯೆ: “ಪಥಭೀದಂ ದಿನ್ಯ ಕ್ರೋಶಾಹ್ವಯಂ” (ನಾನಾರ, ೧೧೩). 

[ಪಥ -- ಭೇದ] 

ಸಥಭ್ರಾಂತ (ನಾ). ದಾರಿ ತಿಳಿಯದವನು ; ಹಾದಿ ತಪ್ಪಿ ದವನು : 
ಪೂರ್ವಪರಿಚಿತವಿಲ್ಲದ ವನದಲ್ಲಿ ತಿರುಗುವುದಕ್ಕೆ ಹೋಗುವವರು ಒಂದು 
ಕ್ಷಣದಲ್ಲಿ ದಾರಿ ತಪ್ಪಿ ಸಥಭ್ರಾಂತರಾಗುವುದರಲ್ಲಿ ಸಂಶಯವಿಲ್ಲ 
(ಕನಾಳುಂ. ೧೬). [ಪಥ 4-ಭ್ರಂತ] 

ಪಥಭ್ರಾಂತಿ (ನಾ). ದಾರಿ ತಪ್ಪುವಿಕೆ; ದಿಕ್ಕು ತೋರದಿರುವಿಕೆ: 
ನನಕುಮಾರಣಿಗೆ ಹಾಗೇನೆ ಸಥಭ್ರಾಂತಿಯು ೦ಟಾಯಿಂತು (ಕಪಾಕುಂ.೧೭). 

[ಪಥ -- ಭ್ರಾಂತಿ] 

ಪಫಶಿಲ್ಸಿ (ನಾ). ದಾರಿಯನ್ನು ಸಿದ್ಧಪಡಿಸುವವನು; ರಸ್ತೆಯನ್ನು 
ಮಾಡುವವನು : ಸೈನ್ಯದ ಚಲನೆಯು ಸುಗನುವಾಗಿರುವುದಕ್ಕಾಗಿ 
ಸಿದ್ಧ ಸಡಿಸಲು ಸೈನ್ಯಕ್ಕಿಂತ ಮುಂಚೆಯೇ ಪಥಶಿಲ್ಪಿಗಳು ತನ್ಮು ಸಿಬ್ಬಂದಿ 
ಯೊಡನೆ ಹೋಗಿ. . ,. ಕೆಲಸವನ್ನು ಮಾಡಿಸುತ್ತಿ ದ್ವರು(ಕಠಂಅ. ೨೫೬). 

[ಸಥ --ಶಿಲ್ಪಿ] 

ಪಥಶ್ರಮು (ನಾ). ಇ ಪಥಸರಿಶ್ರಮ : ವೃದ್ಧತಾಪಸನಂ : . . 
ಅಲ್ಲಿಯ ಮೂಲಿಗನಪ್ಪ ಪಟ್ಟಿ ಸಾಲಿಗಂ ಕಂಡು ತನ್ನ ಮನೆಗೊಡಗೊಂಡು 
ಫೋಗಿ ಪರಮಭಕ್ತಿ ಯಿಂದಂ ಪಥಶ್ರಮನಃುನಾಣಕಿಸಿ (ಸಂಚತಂ, ೭೩-೧೦); 
ಮಿಗೆ ಬಾಂಬಟ್ಟಿ ಗರಿರ್ದು ಸಥಶ್ರಮದಟ್ಟುಳೆಯಂ ಕಳೆದು. ಪೋಪರತಿ 
ಮುಂದದಿಂದಂ (ಹಮ್ಮಾರ. ೧-೬೨). [ಪಥ -- ಶ್ರಮ] 

ಪಥಶ್ರಾಂತ (ಗು). ೧. ಪ್ರಯಾಣದಿಂದ ಬಳಲಿದ್ಕ--ದಣಿದ 


೫೨೦೯ 


28 


30 


35 


40 


45 


ಪಶ್ಯ 


” (ನಾ). ೨. ಎಸಥಪರಿಶ್ರಮ : ಆ ನದಿಯ ತೀರಡೊಳ್‌ ಕುಳ್ಳಿರ್ದು 
ಪುಸ್ಕಳೆಯಂಂ ಶೌಂಡಿಕನುಂ ಸಥಶ್ರಾಂತಮಂ ವಿಶ್ರಮಿಸಿಕೊಂಡು 
(ನನ್ನಚಾ- ೩-೧೧೧ ನ). ಷಿ. ಪ್ರಯಾಣದಿಂದ ಬಳಲಿದವನು : 
ಪುರಹರನು ಸೆಟ್ಟಿಯು ಸಥಶ್ರಾಂತರ ತೆಜದಿ ವೈಶಿಕದ ನಿದ್ರೆಯೊಳಿರಲು 
(ಬಸಪು. ೨೪-೫೪) ; ಶ್ರೀಧರಭಟ್ಟನುಂ ನಾರಸಿಂಹಭಟ್ಟ ರೆಂಬ ಪಾರ್ವ 
ರಿರ್ವರುಂ ಪಥಶ್ರಾಂತರಾಗಿ ಬಂದುಮಾ ಪುಸ್ಯಳಿಯಂ ಕಂಡು (ನನ್ನಚಾ. 
೩-೧೨೧ ವ). [ಪಥ4ಶ್ರಾಂತ] 

ಪಥಸಂಖ್ಯೆ (ನಾ). ದೂರವನ್ನು ಅಳೆಯುವ ಒಂದು ಪ್ರಮಾಣ ; 
ಹರದಾರಿ : “ದಿನ್ಯದಲ್ಲಿ ಪಥಸಂಖ್ಯೆಯಲಿ ಕ್ರೋಶನುಕ್ಕು 0” (ಮಂಗಂ. 
೧೪೪-೨೫),. [ಪಥ--ಸಂಖ್ಯೆ) 

ಪಥಾರ್ತ(ನಾ) - ಪಥಶ್ರ್ರಾಂತ ೩ : ಬಳೆದಿನ್ಮಾವಿನ ಬಾಟಕೆ ಯಾಳೆಗಳ 
ಸಣ್ಣಂ ಪಣ್ಣನೋರೊರ್ಮೆ 'ಮೆಲ್ಲೆಳನೀರೀಂಟಿ ಪಥಾರ್ತರಿರ್ಪರಳಿಕೀರ 
ಧ್ವಾನದುದ್ಯಾನದೊಳ್‌' (ಜಗವಿ, ೯-೮೮). [ಪಥ + ಆರ್ತ] 

ಪಥಾಸನ (ನಾ). [ಯೋಗ] ಒಂದು ಬಗೆಯ ಆಸನ: ಯೋಗ 
ಯೋಗಾಸನಗಳಲ್ಲಿ ಪಥಾಸನ , , , ಅರ್ಧಾಸನಾದಿಯೆಂಭತ್ನಾಲ್ಭಾಸನ 
ಭೇದಂಗಳ್‌(ವಿನೇಕ. ೧೫೦). [ಪಥೆಗ- ಆಸನ] 

ಪಥಿಕ (ನಾ). ದಾರಿಗ;. ಪ್ರಯಾಣಿಕ : “ಸಾಂಥಃ . . . ಸಧಿಕಃ- 
ಈ ಬಟ್ಟಿ ನಡೆವಾತಂ” (ಹಲಾಯು, ೫೯-೨೦೨); ನೋಕ್ತಪುರಪ್ರ ಸ್ಥಿತ 
ಭವ್ಯಪಧಿಕನಾಥೇಯುಮುಪ್ಪ  ಸಮ್ಯಕ್ತ ಮುಮಂ . , . ಭಗೀರಥ 
ಮಹೀಪತಿಕೆಯ್ಯೊ ೦ಡುಂ (ಅಜಿಪು,೧೨-೧ ವ) ; ಪಥಿಕರ್‌ ಗಿಳಿಸೋವಬಲಾ 
ಜನಂಗಳಂ ಕಣ್ಣೆ ಮೆಯಿಂಕ್ಕದೀಕ್ಷಿಸೆ (ಸಂರಾಮಾ, ೧-೧೦೭) ; ಅಸಮ 
ವೀರರು ಪಥಿಕಂಇದರು ಗಗನಮಾರ್ಗದಲಿ (ಕುವ್ಯಾಜ್ರೋ. ೫-೧೫).[ಸೆಂ.] 

ಪಥಿಕಜನ (ನಾ). ದಾರಿಯಲ್ಲಿ ಹೋಗುವ ಜನ; ಪಾಂಥಜನ: 
ಪಥಿಕಜನದ ಕಣ್ಮಂ ಮನಕ್ಕಂ 'ಪಸರಂಬಡೆದು ನೆಣ! ಸೊಗಯಿಸುನ 
ಸರಸಸರಸೀರುಹಾಕರಂಗಳೊಳ (ಶಾಂತಿಪು. ೧-೫೭ವ); ಎಲರಲೆಪ 
ದಿಂದುರುಳ್ಳು ಪರೆದೆಸೆವ ಕುಸುಮರೇಣುಗಳೊಳಂ ಪಥಿಕಜನಂಗಳಿಂ 
ಪಸರಿಸಿದ ಲವಂಗಪಲ್ಲವದ ಪಾಸುಗಳೊಳಂ' (ಕಂದಂಪೂ. ೯೭); ಅನ್ಫುತ 
ಕಿರಣಬಿಂಬಾಯಮಾನಶೀತಳಚ್ಛಾ ಯಾಪರಿಸೀತಪಥಿಕಜನಶ್ರಮಜನಿತಸ್ವೇದ 
ಬಿಂದುಸಂದೋಹಮುನುಪ್ಪ ನಟಿವಿಟಿಪಿಯೆ ತನಗೆ ರಾಜಧಾನಿಯಾಗೆ 
(ಸಂಚತಂ, ೨೦೨-೧). [ಪಥಿಕ -/- ಜನ] 

ಪಥಿಶ್ರನು (ನಾ). ಎ ಪಥಪರಿಶ್ರಮ : ಆತನ 'ಕೀರ್ತಿಪ್ರಮದೆ ಪಥಿ 
ಶ್ರಮದಿಂ ವಿಶ್ರಮಿಸಿದಳೇಲಾಲವಂಗಲನಲೀವನದೊಳ್‌ (ಶಾಂತಿಪು.೮-೫೫). 

[ಸಂ,] 

ಸಥಿಸು (ಕ್ರಿ). ಹಿತವಾಗು ; ಒಗ್ಗು ; ಹಿಡಿಸು: ಉಳಿದ ಪುಸ್ಪದ 
ಪರಿಮಳವು ಪಥಿಸಿದರೆ ಸಂಪಗೆಯರಳ ಪರಿಮಳ ಪಥ್ಯವೇ ತುಂಬಿಗಳ 
'ಶಿಂತಿಣಿಗೆ (ಕುನ್ಯಾಬ್ರ್ರೋ. ೪-೪೩). [ಪಥ್ಯ -ಇಸ್ಕು] 

ಪಥ್ಯ (ಗು). ೧. ಯೋಗ್ಯ ವಾದ ; ಉಚಿತವಾದ. ೨. ಹಿತವಾದ; 
ಸ್ರಿಯವಾದ.(ನಾ).&. ಯೋಗ್ಯವಾದುದು; ಉಚಿತವಾದುದು: 
ಬಿಡು ಕನ್ಯಾರತ್ನಮನೀಗಡೆ ಚಕ್ರಿಪದದ್ವಯಕ್ಕೆ ತಡೆದಿರದೆಲಗೇಪಡೆಮಾತೊ 
ಬಂದು ಕಾಣ್‌ ಕಂಡೊಡೆ ಪಥ್ಯನುಪಥ್ಯಮಿಾ ಕನಿಷ್ಠಾ ಚರಣಂ (ಉಂತಿಪು. 

ಎಲೆ ಭೂನಿಸಾಶ್ಚರ ನಿನಗೆ ಪಥ್ಯಮಾವುದದಂ ಮಾಡು 

(ಯಶೋಚ, ೧-೬೫) ; ದುರುಳತನವಾರಿಂಗೆ-ಪಥ್ಯವು ದಿಟಿ ವಿಚಾರಿಸಲು 

೪. ಹಿತವಾದುದು ; ಒಳ್ಳಿ ತಾದುದು ; 

ಪರಿಣಾಮವೇ ಪಥ್ಯವಾಗಿ ಅಂತರಂಗಶುದ್ಧ ಪರಿಪೂರ್ಣವಾಗಿ ನಿಂದು 

ಸಂಸಾರಕ್ಕೆ ಸಿಕ್ಕದೆ... . ಮಲ್ಲಿಕಾರ್ಜುನನಲ್ಲಿ ಸರ್ವಾಂಗದಲ್ಲಿ ನಿರ್ಲೇಪ 
ವಾದುದೇ ಶರಣಸ್ಮಲ (ನೋಳಿಮಾ. ೧೦೦-೩೯೭); ಸುಜನನಚನಸಥ್ಯುಕ್ಕೆ 


೩-೮೯); 


(ಕಾಂ. ೩೮-೪). 


ಪಶ್ಚಂಗೊಡು 


ತಾಂ ವಕ್ರಿಸುತ್ತುಂ (ರಕ್ಲಾಶ. ೨೭) ; ಮರಳಿ ತೊಡುತೊಡು ಬೇಗ 
ಕೌರನನರಸುತನವುಳಿವುದು: ಕಣಾ ಹೇವರಿಸದಿರು ಹೇಳುವುದು ಪಥ್ಯವಿದು 
(ಕುನ್ಯಾಕ. ೨೫-೧೬) ; ನಾನು ಫಿನಗೆ .ಸಥ್ಯವಾದ ಒಂದು ಮಾತನು 
ಹೇಳಲೇಬೇಕು (ನಡಭಾ. ೨೯೬). ೫. (ರೋಗಿಯು) ಆಹಾರಕ್ರಮ 
ದಲ್ಲಿ ಅನುಸರಿಸುವ ನಿಯಮ, ಕಟ್ಟುಪಾಡು : ಆಕೆಯು. 
ಅನ್ನಪಾನಾದಿಗಳಲ್ಲಿ ಸಥ್ಯವನ್ನು ಮಾಡಬೇಕಾಗುವದು. (ಸೀಗಟ್ಟು. ೧೧); 
ನುಹಾನೈದ್ಯನಾಥಆಅಯ್ಯೂಂ” ಅನರು ಊಟದಲ್ಲಿ ಸಥ್ಯದಲ್ಲಿರುತ್ತಿ ದ್ವರು 
(ಸಂಗೀತ, ೪). ೬, (ರೋಗಿಯು) ನಿಯಮದಂತೆ ತೆಗೆದು 
ಕೊಳ್ಳುವ ಆಹಾರ, ಔಷಧ ಮುಂತಾದುವು; ಅನುಪಾನ: 
ಪಥ ಮಜ್ಜಿ ಗೆಲನ್ನ . . . ಸಥ್ಯ ಮೊಸರ ಕೋನೆ ಓೀರುನುಜ್ಚಿ ಗೆ 
(ವಿನೈವಿ, ೨); ಈ ಸನ್ಲಿಪಾತಕ್ಕೆ . ಔಷಧಿಗಳಂ ಪ್ರಯೋಗಿಸಿ 
ಹುರಿಯಕ್ಕಿಗಂಜಿಯಂ ಪಥ್ಯಮನಿಕ್ಕಿಸುವುದು (ಸಕವೈ, ೧೫೨); ಹತ್ತಿದ 
ರೋಗ ಹರಿಯಲಿಲ್ಲ, ಪಥ್ಯದ ಮಡಕೆ ಇಳಿಯಲಿಲ್ಲ (ಗಾದೆ). ೭, ವ್ರತ 
(2): ಇಷ್ಟ ಲಿಂಗನನಣಕಿದು ಪೂಜೆಯ ಮಾಡಿ ಪ್ರಾಣಲಿಂಗನನಖಂದು 
ಪಥವ ಕೊಂಡು ಜಂಗಮವಾದೆವೆಂಬ ಮಿಥ್ಯತಥ್ಯದ ಅಣ್ಣಗಳು ನೀವು 
ಕೇಳಿರೋ (ನೋಳಿಮಾ. ೧೯-೭೩). 

ಸಥ್ಯ ಮಾಡಿಸು - ಅನುಪಾನದ ಮೇಕೆಗೆ ಅನಾ ನ್ನಿಹಾರಗಳನ್ನು 
ಸೇವಿಸುವಂತೆ ಮಾಡು : ಚಿಕ್ಕ ಮಕ್ಕಳಿಗೆ ಕಾಯಿಲೆ ಬಂದರೆ ಪಥ್ಯ 
ಮಾಡಿಸುವುದು ಕಷ್ಟ (ರೂಢ). "ಡ್ಯ ಮಾಡು- ಪಥ್ಯದ ನಿಯಮ 

ಗಳನ್ನು ಅನುಸರಿಸು ; ಕಟ್ಟುನಿಟ್ಟಾ ಗಿರಂ: ಕಃ ಚಣ ವೈದ್ಯರು 

ಹೇಳಿದಂತೆ ಪಥ್ಯ ಮಾಡಬೇಕು (ರೂಢಿ). [ಸಂ] 
ಪಥ್ಯಂಗೊಡು (ಕ್ರಿ). ೧. ರೋಗಿಗೆ ಕಟ್ಟುಪಾಡನ್ನು ವಿಧಿಸು, 


ಅನುಪಾನವನ್ನು ನಿಯಮಿಸು : ಅಟ್ಟಿ ವಾತದ ತೈಲವಂ ತಾಂ 
ಬೊಟ್ಟ ಡಿಸಿ. ಕೇಹಿಸುತ ಸಥ್ಯಂಗೊಟ್ಟ ದಕ ತು .ೋಸಾಸನವ 
Col (ಬಸಪು, ೧೭-೪). ೨. ಸಧ್ಯ ವಾದ ಆಹಾರವನ್ನು 


ಕೊಡು: (೪. [ಪಥ್ಯ 4 ಕೊಡು] 
ಪಥ್ಯಕಾರಿ (ನಾ). ಹಿತಕರವಾದುದು ; ಒಳ್ಳೆಯದು : ಪಡನಲದ 
ಕಾಯಿ . . . ಆಡಿನ ಹಾಲು, ಮಂಂತಾದಿನೆಲ್ಲಂ ಖಾಸ ಶ್ವಾಸ ಬಿಕ್ಕುಳು 
ರೋಗವುಂಬಾದವರಿಗೆ ಪಥ್ಯಕಾರಿಗಳೆಂದರಿವುದು (ಸಕವೈ. ೨೪೬). 
[ಸಂ. ಪಥ್ಯಕಾರಿನ್‌] 
ಪಥ್ಯದ್ರವ್ಯ (ನಾ). ಅನುಪಾನಕ್ಕೆ ತಕ್ಕ ಆಹಾರಪದಾರ್ಥ : 
ಹುರಳಿಕಟ್ಟು ಸಿ ಚಿಲಿಕೀರೆಸೊಪ್ಪು ಇವುಗಳೆಲ್ಲವೂ ಜ್ವರದನರಿಗೆ 
ಪಥ್ಯದ್ರವ್ಯಗಳು (ಸಕನೈ. ೧೦೨). [ಪಥ್ಯ - ದ್ರವ್ಯ] 
ಸಥ್ಯಾ ಹಾರ(ನಾ).೧. 'ವ್ರತನಿಯನುಗಳಿಗೆ ತಕ್ಕುದಾದ ಆಹಾರ್ಯ 
ಊಟ; ಅಲ್ಲಿರ್ಪ್ವ ತಪೋಧನರ ಪಥ್ಯಾಹಾರಮೋಸಷಧನಿವಿತ್ಯುಕಮಾಗಿ 
. ಧಾರಾಪೂರ್ವಕಂ ಮಾಡಿ ಬಿಟ್ಟ ನೆಲಂ (ಸೌಇಇ. XX, ೨೧-೫೬ ; 
1019), ೨. ರೋಗನಿವಾರಣೆಗೆ ತಕ್ಕ ಆಹಾರ : ವೈದ್ಯರು ಪಥ್ಯಾ 
ಹಾರನನ್ನು ಹೇಳಿದ್ದಾರೆ (ರೂಢಿ). [ಪಥ್ಯ4- ಆಹಾರ] 
ಪಥ್ಯ (ನಾ). ಒಂದು ಬಗೆಯ ಮರ; ಅಳಿಲೆಕಾಯಿ ಮರ: 
“ಹರೀತಕೀ) ಅಭಯಾ, ಪಥ್ಯಾ--ಈ ೩ ಅಣಿಲೆ' (ಹಲಾಯು. 
೧೦೧-೪೬೪); ಎರದೆಳಗಾಯ್ಗೆ ಪಥ್ಯೆ ಲನಣಕ್ಕೆ ತೊಳಂಚೆ ನಿಸಾಸಹಾರಕಂ 
(ಲೋಕೋಸ. ೮-೨೬). [ಸೆಂ. ಪಥ್ಯಾ] 
ಪದ್ಮ, ಪದನ್‌, ಸದನ, ಪದನು, ಹದ್ಕ ಹದನ್‌, ಹದನ, 
ಹೆದನು (ನಾ). ೧.'ಸೆರಿಯಾದ ಸ್ಥಿತಿ; ಹನಣಾಗಿರುವ ಸ್ಥಿತಿ; 
ಹಾಳತ :'(8). ೨. ಅವಸ್ಥೆ ; ; ನಿಲ ಸ್ಥಿತಿ; ಪಾಡು: ನಿನ್ನನೀ 
ಸದಕ್ಕೆ ತಂದುದು ಮುನ್ನಿನ ಯ್ದ ದೋಷಮಿನ್ನಆದು ಜಿನೇಂದ್ರ 


೫೨೧೦ 


20 


25 


30 


38 


40 


ಪದ, 
ಧರ್ಮಜಲದಿಂ ಕಳೆ ಕರ್ಚ ಕಳಂಕಪಂಕಮಂ (ಆವಿಪು ೩-೪೦). 
೩. (ಸರಿಯಾದ) ಸಮಯ ; ವೇಳೆ; ಕಾಲ; ಕಡುಮುಳಿದು 


ನಿನ್ನ ತೊಡೆಗಳನುಡಿವೆಡೆಯೊಳ್‌ ಭೀಮಸೇನ ನಾನಾ ಪದದೊಳ್‌ ಪಿಡಿಯ 
ಲೈಂದಿರ್ದೆಂ (ಸಂಪಭಾ. ೯-೫೯) ; ಅಲರಾಯ್ವ್ಚ ಸದದೊಳೆರಡನೆಯಲರ್ಗಂ 
ಕೈ ನೀಡಿ ಸೇದೆವಡುವರ್‌ ಸತಿಯರ" (ಕಾದಂಪೂ.೧೦೦೫); ರಕ್ಕಸನಿದಿರೆರ್ದು 
ಕೊಲ್ವ ಪದದೊಳ್‌ (ಸುಕುಮಾ,೭-೧೬); ಸುರರ್‌ ತದನಂತರಂ ಸ್ವಕೀಯಾ 
ವಾಸಕ್ಕೆ ಪೋಸ ಸದದೊಳ್‌ (ಸೇವಿಪು. ೫-೨೪ ನ). ೪, ರೀತಿ; ಸ ಮ; 
ಹವಣು; ಬಗೆ: ಕೆಯ್ಯ ಮರಗಸಂ ಪುಲ್ಲ ಸಮೆಂಬೆರಡುಮುಂ ಡು 
ಪದದೊಳ್‌ ಬಿತ್ತದೊಡಂ. ಮುನದೊಳುಳ್ಳ. ರಾಗದ್ವೇಷಮೆಂಚೆರಡುಮುಂ 
ಕಳೆದು ಶುದ್ಭಚಾರಿತ್ರಡೊಳ್‌ ಪತ್ತ ಯೊಡನೂತಂಗೆ ಬೆಳಸುವಿಸಾತಂಗೆ 
ಸುಗತಿಯಾನೆಂತಳ್ನು ೦ (ಜೀನಸಂ. ೪೭-೧೩ ನು. ೫. (ಆಹಾರಗಳ 
ವಿಷಯದಲ್ಲಿ) ಸಕ್ವೆಗೊಂಡ ಸ್ಥಿತಿ; ಪಕ್ವತೆ; ಸರಿಯಾಗಿ ಬೆಂದಿ 


ರುವ ಸ್ಥಿತಿ: ಅಕ್ಕಿಯೆನಿಂಬಾಗಿ ಮೂಜು ಸೂಟಿ" ಕರ್ಚಿ ಪೊಯ್ದೊಡೆ 
[ಕುದಿನೆ]ಸರೊಳುತ್ತನುಮಕ್ಕುಂ ಪದದೊಪ್ಪ ಲ್‌ ಸಮರಸನಾಗಿರ್ಕು 
ಕಟಿಯನೆಜಕಿಯಲ್ಟ ನ್ನ (ಲೋಕೋಸ.- ೮-೨), ೬. ಕಳಿತುದು; 


ಮಾಗಿದುದು: *ಸದೆಗಾಯಿ', ಪದವಣ್‌' ಪರಾ. ೭. ತೀಕ್ಷ A) 
ಹರಿತ; ಚೂಪು: "ಪದಗೊಳಿಸು' ಪರಾ. ೮, “ಆಯುಧಗಳಿಗೆ 
ಬಾಯ ಹರಿತ ಬರುವುದಕ್ಕೆ ಕುಡಿಸುವ ನೀರು” (ಪ್ರಭಣ್ಣ). 
೯. ತೇವ; ಆರ್ದ್ರತೆ : "ಪದಂಗೊಳಿಸು' ಸರಾ. ೧೦. ಸುರತ 
ದ್ರವ : ರಾಗನಿಂಲ್ಲದ ಸುಸಿಲಟ್ಕಲಲ್ಲದ ಪದಂ ನೆವಮಿಲ್ಲದ ಕಾಯ್ದೊ 
« ಕರಂ ಚದುರರುಮಂ ಮನಂಗೊಳಿಪುದೇಂ ಕಡುಜಾಣೆಯರೋ 
ಲತಾಂಗಿಯರ* (ಆದಿಪು. ೧೨-೪೫); ಶಯನಂ ಘರ್ಮಾಂಬುವಿಂ ನಾನೆ 
ಮುನ್ನಮೆ ನಾೊ[ಟ್ಯು]ಡಿವೋಗಿ ಸೂಸುವ ಪದಂ ಗಂಗಾಂಬುವಂ 
ಪೋಲೆ (ಪಂಪಭಾ. ೪-೧೦೯) ; ಪದಂ ಸೂಸಿ ಪಾಯ್ತುರೆ ತಾಖಿಂತು 
ಸುಖಾಮೃತಾಬ್ದಿ ವಳಿಯೊಳ್‌ ತೇಂಕಾಡಿದರ್‌ (ಶಾಂತೀಶ್ವ. ೫-೧೩೪) ; 
ಭಾನೆಯರೊಳ* . . . ಇಂತೊಡಗೂಡೆ ಪದಂ ತುಳುಂಕುಗುಂ (ಮನ್ಮ ವಿ. 
"ನಾಣ್ಬದ? " ಪರಾ. ೧೧. ದಯೆ; ಅನುಗ್ರಹ 
“ಒಲುಮೆ ಪದವಕ್ಕು” (ನುಂಗರಾ, ೭೯-೬). ಫೆದರ್‌ ಃ ೧. ಹಳಮುಖ 
ನೆಂಬ ಸಾರ್ವಂ ತನ್ನ ಮೂಡಣ ಕೆಯ್ಯೂನುಟಿಲೆಂದು ಪೋಗಿ ಕೆಸಆಾ 
ದುದಂ ಕಂಡುಟಲ್‌ ಪದನಲ್ಲೆಂದು, . . ಪೋಗುತ್ತಂ (ನಡ್ಡಾರಾ. 
೧೫೨-೧೭೬). ಷಿ. ಪದನಂ ಕಾಣಿಸಿಕೊಳ್ವನಲ್ಲಿ ಮಟಿಕಿಗಳ್‌(ಆದಿಪು.೧-೫೧). 
೪. ತಪ್ಪದೆ ಗುರುವಚನಮುಮಂ ತಪ್ಪ ಬಸನಿಗೆ ಮದೀಯ ಕೋಪದ 
ಪದನೇಂ ತಪ್ಪಿ ದುದೆ. (ಶಿಇಂತಿಪು, ೬-೭೮); ನೋಡುವ 'ಮಾತಾಡುವ 
ಬಾಯೂ ಡುವ ಪದನನ್ಮುತಮತಿಗೆ ಸೂರ್ವಸ್ಮಿತಿಯಿಂ ಪಾಡಲಾಯಾಂತ್ತಿರೆ 
(ಯಶೋಟೆ. ೨-೪೬) ; “ಗಗನನುಂಖಂ ದುಪ್ಟ್ರನೇಶ್ಯಂ” ಎಂದು ಡಂಗುರ 
ಪಿರ್ಕುಂ; ಅದಅನೀಗಳೆ ಪೋಪುದು ಪದನಲ್ಲು (ರಾಮಾಶ್ವ್ಯ. ೧-೧೪). 
೧೨. ಯೋಗ್ಯವಾದುದು; ಉಚಿತವಾದುದು: ಪಾರ್ದಿರ್ದಪುನೆನ್ನು 
ದಯನುನಾನಿಂ ತಡೆದಿರ್ಪುದು ಪದನಲ್ಲಿಂದು ದಿನಪನುದಯಂಗೆಯ್ದ | 0 
(ಸಂರಾಮಾ, ೧೩-೯೪). ಪದನ : ೧. ಕಡುಬಜಕಿತ ನದನದಿಂ ರದನದಿಂ 
ಪದನದಿಂಪಳಿದಧರದಮುರನಿಕರಂ . ಚೀಅಕಿ ತೋಟದ 
ರದ್ಭು ತಾಕಾರನಂ(ಚೆಒಪು, ೩೧-೩೮). ಪದನು: ೩, ಈ ಕಂದರ್ಪಂ 
ಶಸ್ತ್ರಾ ಭ್ಯಾಸದೊಳೆಂತುಂ ವಿಸ್ತ ತನುತಿಯಾಗಲಿದುವೆ ಸದನೆಂದು ನೃಪಂ 
ಬಗೆದು(ಕುಸುಮಾ, ೭-೫೬) ; ಆಂ ಸಂಧಿಪೊಡಿಂದಿನೀ ಪದನೆ ಲೇಸೆಂದಬ್ಬಿ 
ತನ್ನಾ ಶ್ರಿ ತಾದ್ರಿಗಳಂ ಕಾಣಿಸಲಿಂದ್ರನಲ್ಲಿಗೆ ತರುತ್ತಿರ್ದಪ್ಪು ಬೆಂಬಂತೆ ಮೇರು 
ಗಿರೀಂದಾ ತ್ರಗತಿಜೀವಕೋಟಘಟಿಕೋಟೀಯೂಥಮೇಕೊಸ್ಪಿ ತೋ(ಪುಷ್ಪಪು. 
೧೧-೧೬). ೪. ಸದನಿನುಣ್ಮುವ ಸುಯ್ಯೊಲರ್ಗಂಪುಗಳ್‌ ದಳಂಗಳನಧಿ 


೩-೧೮). 


ದೂಲಿಸಿ 


ಸದ್ಯ 


ವಾಸಿಸುತ್ತುಮಿರೆ ಘಟ್ಟ ಮಗುಟ್ಬು ವುದಂಗನಾಜನಂ (ಚಂದ್ರಪು,೧-೩೦). 
ಹದ : ೧. ಹಾಲ ಹದದಲಿ ಹೆಪ್ಪ ನೆಜಕಿದರೆ ಮೇಲೆ ತುಪ್ಪ ವನುಂಬರು 
(ಪ್ರಭುಲೀ. ೧೭-೨೧). ೩. ಒಬ್ಬಾ ನೊಬ್ಬ ಹಲಾಯುಧನು ಮಳೆಯ 
ಹದದಿ ಭೂವಿಂಯ ಬೆಡೆಯನಳಿದು . . . ಧಾನ್ಯಗಳನ್ನು ಬಿತ್ತಿ(ನಚಶಾ. 
11, ೭೬); ಶಿಶುಪಾಲ ಕಂಸನ ಮಾವನಿಂತಿವರ ಕೊಲುವಡಿದು ಹದ 
(ಕುನ್ಯಾಸ. ೨-೭). ೪. ಮಗನು ರಣದಲಿ ಮಡಿದ ಹದ ಬೀಡುಗಳೊ 
ದುದು ವಾರ್ತೆ(ಕುನ್ಯಾದ್ರೋ.೭-೧); ನೀಲಿಯ ಮಾಡುವ ಹದವು ಬಹು 
ಸೋಜಿಗವಾದದ್ದು (ಮುಂಬಯಿ, ಕಿ. ೪-೫೪) ; ಸರಕಾರದ ಆದಾಯ 
ನೆಚ್ಚಗಳಂದ ಬೇಟಿಯ ಹದ ಕೆಡುವುದು ಸಾಧ್ಯನಾಗದಂತೆ ನ್ಯನ್ಮೆ 
ಮಾಡಬೇಕು (ಹಣಸ್ರ. ೧೯). ೫, ಸೊಜ್ಜಿಗೆಯ ಹಿಟ್ಟಿನೊಳು ಬೆಣ್ಣೆ 
ಸಕ್ಕರೆಯಿಕ್ಕಿ ಬಟ್ಟಿ ವಾಲೊಳಗಂಬಲಿಯ ತೆರಿ ಬೆರಸಿಯೊಲೆಯೊಳಗೆ 
ಗಾರಿಗೆಯ ಹದದೊಳು ತೊಳಸಿ (ಸೂಸಶಾ.೧-೨೦);ಪುತ್ರಜೀಪಿ ತಿರುಳನ್ನು 
ಚೆನ್ನಾಗಿ ಕುಟ್ಟ... ಹದವ ನೋಡಿ, ಬಸಿದುಕೊಂಡು (ಸಕವೈ. ೭೦). 
೭. ಚಗುರುಗಳಿನುವ ಭಲ್ಕಗಳ ಅಲಗುಗಳಂ . . . ವಿರಹಿಗಳ ಹೃದಯ 
ವೆಂಬ ಮಡುವಿನಲ್ಲಿರುವ ಕೆಂಪಾದ ನೀರಿನಿಂದ ಹದಂಗಳಂ ಕೊಟ್ಟು 
(ಸೌಗಂಧಿ. ೪೭೩-೨೧) ;- ಆ ಶಿಖಂಡಿಯಂ ಕತ್ತೀ ಹದವುಳ್ಳ ಆಂಬಿನಿಂದ 
ಸೆಟ್ಟು ಬಿದ್ದು (ಕೃವಾಕ. ೭೭) ; ಮೊಂಡಪ್ಪನ ಕತ್ತಿ ಬೆಣ್ಣೆ ಕೊಯ್ಯೂನಸ್ಟು 
ಹದವು (ಗಾಜಿ). ೧೩. ಅಳವು; ಪ್ರಮಾಣ : ನೀನು ಸ್ವಲ್ಪ ಬೆಳಿಗ್ಗೇ 
ಬಂದರೆ ನಿನ್ನ ಹದದ್ದೇ ಹಿಟ್ಟು ಮಾಡಬಹುದಿತ್ತು (ಮೂರುದಾ. ೧೩೮) ; 
ಎಸ್ಟು. ಹೂ ಹಾಕಬೇಕು . . . ಯಾವ ಹದದಲ್ಲಿ ಭಟ್ಟ ಯಿಳಿಸಬೇಕು. 
(ಹಸುಹೊ, ೧೮೪). ೧೪. ಜಾಣ್ಮೆ; ಕೌಶಲ: ಕಂಡ ಒಂದೊಂದು 
ಸಂಗತಿಯನ್ನು ತಟ್ಟನೆ ಪದಕ್ಕೆ ತಿರುಗಿಸುವ ಹದ ಅವರದು (ಸರೀಫ. 11, 
ಮೊದಲ ಮಾತು), ಬಿಳಿ. (ಲೋಹದ ವಿಷಯದಲ್ಲಿ) ತಕ್ಕ ಗಡುಸು 
ಮತ್ತು ಸ್ಥಿತಿಸ್ಥಾಪಕತೆಗಳ ಗುಣ : ಸಾಮಾನ್ಯ ಉಕ್ಕನ್ನು ಕಾಯಿಸಿ 
ನೀರಲ್ಲಿ ಮಂಣುಗಿಸಿದಕೆ, ಅದರ ಹದವು ನಷ್ಟವಾಗಿ, ಅದು ಬಿರುಸೋ 
ವಿಂದುವೋ ಆಗುವುದು. ಆದರೆ ಈ ಮೆಂಗನೀಸ್‌ ಮಿಶ್ರವಾದ ಉಕ್ಕಿನ 
“ಹದ”(Temper)ನು ಬದಲಾಗುವುದಿಲ್ಲ (ಬಾಲಸ್ರೆ. 311, ೧೨೪೫). 
ಹದನ್‌ : ೧೦. ಹಡ್ಗನಂ ಹಸ್ತಾಗ್ರದಿಂ ಘ್ರಾಣಿಸಿ ಬೆಜೆವಿಡಿಯ ೦ ಮೆಚ್ಚಿ 
ಮೇತಕ್ಕೆ ಮೆಯಸ್ನಾಅದೆ . . - ಕಾಡೊಳ್‌ ಮದನವ್ಶಾಸಂಗದಿಂದಿರ್ದುದು 
ಗಿಡಿಗಿಡಿಜಂತ್ರಂಬೊಲಂದೊಂದಿಛೇಂದ್ರಂ (ಲ೬೮ಲಉವ.೮-೫). ೧೬. ಸಂಗತಿ; 
ವರ್ತಮಾನ; ಸುದ್ದಿ : ಈ ಹದನನೆನಗಲ್ಲಿಯೆ ಪೇಟಿಕ್ಕಿಯಪ್ಪೊ ಡೆನ್ನೈರ್ದೆ 
ಯನಾಗಳೆ ಕೊಂಡು ಬರ್ಪೆಂ (ಸಂಚತಂ. ೨೮೦-೯); ಗಿಳಿ ಜನ 
ದಿಂಜೆಟ್ಲು ಮಂಂಚೀ ಹದನನಲಸ ಫುನೆನೆಂದು ಪಾಜಿಕಿ ಬಂದಸುಕೆಯ 
ಪೊಸ ಬನಮುಂ ಸೊಕ್ಕು (ಉದ್ದ ಟ.೭-೧೨೬ ವ); ಬಿನ್ನವಿಸಲೆಂದಿರ್ದ ಹದನಂ 
ಮುನ್ನಜ ದು ಪರಮೇಶ್ವರಂ ಹಿನುಗುನ್ನಯನದಿಂ ನೋಡುನವಸರದೊಳ್‌ 
(ಬಸಪು. ೧-೫೫); ಅರಸನಿಂದು ಸಜೀನಿಯೋ ಸುರಪುರನಿವಾಸಿಯೊ ಹದನ 
ನೇನೆಂದಅಿಸಿಯೆನು. (ಕುನ್ಯಾಕ- ೧೪-೩೮). ಹದನ: ೩. ರಾಘನನಿಂದ 
ಬದುಕುನೆನೆನಲಭಾಗ್ಯಂಗಾದುದೀ ಹದನ ಎಂದು ಮನದೊಳಗಳಲಿ 
ವಿಭೀಷಣ ನೊಂದು (ಕೌ. ೨೯-೧೯). ೪. ಅರೆಸನಿಂ ಧನಮಿತ್ರಂ 
ಬೀಟಕಿಕ್ಕಾಂಡು ಬಂದು ಕಾರ್ಯದ ಹದನನೆನ್ನೊಳ್‌ ಫೇಟಿಲ್‌ (ದಶಕು. 
೪-೧೫೧ ಪ); ಬರುತ ಕಳ್ಳರ ಹೆಜ್ಜೆ ಹದನನುಂ ನೋಳ್ಪಾ ಗಲರಸು 
ಮೆಟ್ಟುವ ಸಂಚರತ್ನಮಯಪಾದುಕಂ 4 ಕನ್ನದ ಬಾಯೊಳಿರೆ ಕಂಡು 
(ಸಮ್ಯಕೌ. ೨-೨೨) ; ಈ ಹುಮ್ಮಸದ ಕುದುರೆಯನು ಏರುವ ಹದನನನು 
ಕಲಿಸಯ್ಯಾ (ಅಂತರಾ. ೫೦). ೭. ಹದನವಾಗಿಹ ಬಾಣವನ್ನಾ ಚದುರ 
ಧನ್ವಿಯು ಸೂಡಿ ಹೆದೆಯಲಿ (ರಘುವಂ. ೯೭-೫೭) ; ಅದರ ಉಗುರು 
ಬಹಳ ಹದನ (ಮುಂಬಯಿ, ೧-೩೮) ; ಹದನವಾದಗಲ ತ್ತಿ ಕೈಯೊಳಿದೆ 
46 


೫೨೧೧ 


30 


45 


ಪದ, 


(ನೆಲಮು. ೮೪-೧೧). ಹದನು : ೨. ಅವನಿಪತಿ ಪೂರಾಯದುಗುಡದಲಿ 
ನರನ ಹದನೇನೋ ವೃ ಕೋದರೆನಿರವು ತಾನೆಂತೆನುತ ಚಿಂತಾಭರಿತನಿದ್ದನು 
(ಕುನ್ಯಾಅ. ೧೧-೨) ; ಏನ ಮಾಡುವೆನೇನು ದಿಕ್ಕೆನಗೇನು ಹದನೆಂದಳಲಿ 
ಬಳಲುವ ಹೀನಹೃದಯನನುಪಚರಿಸಲು ಪಸಿಸ್ಕ ನೈತಂದ (ತೊರರಾ, 
೧-೪-೪) ; ಆ ಸಮಯದಿ ಸದ್ಗುರುಂಇಯ ನೆನೆದ ಪರಾಶರಮುನಿಗಾದ 
ಹದನ (ಮೋಹತ. ೫-೨೭) ; ಜೋಕಿನ ನಾಯಕಿಯರಿರ್ದರಾ ಕೇರಿಯೊಳ್‌' 
ಸೋಕಿದವರ ಹದನೇನು (ಕಂನವಿ. ೬-೧೦೮). ೪. ಸುಖನನನುಭವಿಸಿ 
ಅನು ಸುಖದ ಹದನನು ಕಂಡೆ ದು॥ಖನನನುಭವಿಸಿ ಅನು ದುಃಖದ 
ಹದನನು ಕಂಡೆ (ಸಮಾನ, ಕ, ೫೯೬-೩೩); ದೇನ ನನ್ಮುದು ಧರ್ಮ 
ಯುದ್ಧ ವಿದಾವೆ ಹದನನು ಬೆಸಸಿದಿರಿ (ಕುನ್ಯಾದ್ರೋ. ೧೪-೧೨); ರಜಕ 
ನಾಡಿದ ದೂಸಖಂ ನೆನೆದು ಕುಲಸತ್ನಿಯಂ ಬಿಡುವ ಹದನಾವುದು 
(ಜೈಮಿಭಾ. ೧೮-೫೩) ; ಒನ್ಸೆಂಡಿರೀ ಧರ್ಮದ ಹದನ ತಾಚರಿಸುವುದು 
(ಹದಿಬ. ೧-೬೧). ೫. ಹದನಾದ ಮಾಂಸಮಂ ನುಂಂದಿಡುತ್ತ ಭನಂಗೆ 
ವಮಿದದಿಂದಮುರ್ಪಿಸಿದನಾ ಪುಳಿಂದಂ (ಮಹಾವಿ. ೭-೪೪). . ೧೨. ಸದೆ 
ಕೂಡಿಸಲಿಕ್ಕೈ ತಿಳಿಯದನ ಹದನಾದ ಕೆಲಸ ಮಾಡ್ಯಾನೇ? (ಗಾದೆ). 
೧೬. ಸರನೇಶ್ವರಂಗೀ ಹಡನನುಹಬೇಕೆಂದು ನಂದೀಶ್ವರನತಿತ್ವರಿತ 
ಗಮನದಿಂದೈತಂದು (ಚೆಬಪು.. ೩೧-೨); ತಾಳಿಕೊ ಸಖಿ, ಅಂಜಿಕೆಯುಳಿ, 
ಪೇಳೇನೀ ಹದನು? (ಅಹಲ್ಯ. ೭-೧೫). ೧೭. ಕಾರಣ: ಎಮ್ಮ 
ಬರಿಸಿದ ಹದನಡೇನು (ಕುನ್ಯಾಅ. ೪-೯೭) ; ನೋಹನಿಂತೇಕಿವರೊಳೆನ 
ಗೆಂಬಾ ಹದನನಣವೊಡೆ ಬಗೆದು ಜಿತಮೋಹಿಗಳನಾ ಚತುರನೆಳನಗೆ 
ತೊಳಗಲಿಂತೆಂದ (ಸಾಳ್ವಭಾ. ೪-೫೦). ೧೮, ಹಂಚಿಕೆ; ಉಪಾಯ: 
ಇದಕ್ಕೆ ಹದನೇನು ? ಆಲೋಚಿಸಿ ಹೇಳು (ಭೀಸ್ಮಚ. ೧೪೭). 

ಪದ ಮಾಡು, ಹದ ಮಾಡು, ಹದನು ಮಾಡು -೧. ಚೂಪು 
ಮಾಡು ; ಹರಿತಗೊಳಿಸು : ಪದ ಮಾಡಿ ತಳುವಿಕ್ಕಿ ಪೊಳೆವ ಬತ್ತಿ 
ಸಾಯಂಧನಿಡಿದಭ್ಯಾಸಿಗಳ . . . ಕಾದಿಸುವ ಕೋವಿದ ಶಿರೋಮಣಿ. 
(ನೋಹತ ೧೭-೮೩); ನಾಲಗೆಯನು ಹದ ಮಾಡು ಜಡನನು ತೊರೆದೇಳು. 
ಜಗ ನಿನಗಡಿಯಾಳು (ಇಂಚಾಸ. ೨. ಸರಿಮಾಡು ; 
ಅನುವುಗೊಳಿಸು : ಗಂಧಕುಂಕುಮರೆಸಭರಿತಗಂಧವ ಗಂಥೋದಕದಿಂದೆ 
ಹದಮಾಡಿ ಗಂಧವಟ್ಟ ಲನಿರಿಸಿದಳು. (ಮೋಹತ, ೨೧೯೯); ಈ ದಿವ್ಯ 
ದರ್ಶನಫಲ ಕೈಸೇರಬೇಕಾದರೆ ಸಾಧಕನು ತನ್ನ ಚಿತ್ತಶ್ಷೇತ್ರವನ್ನು ಶುದ್ಧಿ 
ಮಾಡಿ, ಸಂಯಮ ನಿಯಮಗಳಿಂದ ಹದ ಮಾಡಿ... ಕರುಣೆಗೆ 
ಕಾಯಬೇಕು. (ಜಗದಾ. ೨೬); ಹಡೆದನ್ಮು ನೀರಾ ಹದ ಮಾಡೀ 
ಏನಂದಾಳೂ (ಹುಟ್ಟಿಹ. ೧೭೬) ; ಅಂಕಿ ಅಂಶಗಳನ್ನು ಹದನು ಮಾಡಿ 
೬ « ತರ್ಕಸಮ್ಮತವಾದ ಅನುಮಾನಗಳನ್ನು ಸ್ಥಾಪಿಸುವುದು ಸಂಖ್ಯಾ 
ಶಾಸ್ತ್ರದ ಕಾರ್ಯ (ಕವಿಕೋ. 1, ೮), ಹದಕ್ಕೆ ಬರು ಸರಿಯಾದ 

ತಿಗೆ ಬರು: ಕುಟ್ಮಿಲಃ . . . ತತ್ಕಾಲದಲ್ಲಿ ವಿಕಸಿತವಾಗತಕ್ಕಷ್ಟು 
ಹದಕ್ಕೆ ಬಂದ ಹುವ್ವಿನ ಮಗ್ಗು (ಸಿದ್ಧಾಂತಿ. ೧೧೫) ; ಮರಮುಟ್ಟು ಗಳ 
ಬೆಲೆ ಹದಕ್ಕೆ ಬರುವವರೆಗೆ ಆ ಕೆಲಸಕ್ಕೆ ಕೈಹಾಕುವಂಥ ಹುಚ್ಚೆ ನಲ್ಲ 
(ಯೋಧಪು. ೨೫). ಹದದಡಿಕೆ- ಚೆನ್ನಾಗಿ ಬಲಿತ ಅಡಿಕೆ: (8). 
ಹದನಾಗು, ಹದವಾಗು -೧. ಸರಿಯಾದ ಸ್ಥಿತಿಗೆ ಬರು ; ಅವರ 
ಮನಸ್ಸು ಈ ಕಾರ್ಯಸಾಧನೆಗಾಗಿ ಹದನಾಗುತ್ತಿತ್ತು (ಶ್ರೀವಿನ್ಯಾ.೧೫೯); 
ಅಧರರದನಡೊಳಗಿಟ್ಟು, ತಾ ಹದವಾಗಿಯೊದಗಿ ವಕ್ಷಸ್ಕಳಕಾಗ. ಎದೆಗಳ: 
ಹೂಡಿ ನಿನ್ನಯ 'ಮಂಸಿಸನು ಕಳೆವುದಕೆನ್ನಳನೆ (ಕಂನವಿ. ೬-೧೭೧) ; 
ಕಂಠನಾದ: ಹದವಾಗಲೆಂದು ಮನಸ್ಸಿನಲ್ಲೇ ಹರಸಿಕೊಂಡು ಮಂಖವನ್ನು 
ತಮಟಿಯಂತೆ ಕೆಂಚಗೆ ಕಾಯಿಸಿದೆ (ನಂಟರು. ೩೮). ಪಿ. ತೀಕ್ಷ್ಮ 
ವಾಗು; ಹರಿತವಾಗು : ಅದರ ಕೊಂಬುಗಳ ತುದಿಗಳು, ಎದುರು 


೧೫೩-೫೨). 


ಪದ, 


2 


ಬರುವ ಶತ್ರುಗಳನ್ನು ಒಂದೇ ತಿವಿತಕ್ಕೆ ಸೀಳಿಬಿಡುವಸ್ಟು ಹದನಾಗಿದ್ದವು. 
(ಬಂಗಾಹೆ, ೩೧). ೩. ನಯವಾಗು ; ನುಣುಪಾಗು : ಕರುಗಳು 
* ಬೇಗನೆ ಮೈಗೂಡುತ್ತವೆ. ಮುಂಡದ ತೂಕ ಹೆಚ್ಚು, ಹದ 
ವಾಗುವ ಅಟ್ಟಿ ಭರ್ಜರಿ (ಕವಿಕೋ. 
[ಜೇ.॥ ತಮಿ. ಮಲ. ಪತ; ತೆಲು. ಪದನು, ಪದುನು, ಹದನು; 
ಮಲ್ಲೊ. ಪತೊ] 
ಪದ್ಧ (ನಾ). ೧. ಚರಣ ; ಅಡಿ; ಪಾದ: “ಚರಣಂ ಕ್ರಮುನುಂಭ್ರ 
ಪದಂ” (ನಸ್ತುಕೋ. ೬೭-೨); ಅಲೆದುಂ. ನೋಡಿ[ಯೊ]ಅಲ್ವುವಿಟ್ಟ 
ಪದಮಂಂ ನೋಳ್ಕುಂ ಕಳಲ್ಲುಂ ಪಳಂಚಲೆದುಂ ಮುಟ್ಟ ದ ಸೀಯನಪ್ಪ 
ದನಿಯಖಂ ಮೇಲ್ವಾಯ್ಸು ಮೇವೈಸಿಯಂಂ ಪಿರಿದುಂ ಲುಂದುವ ಬೇಟ 
ದೊಂದು ಸುಸಿಲುಂ ನೋಯಿಕ್ಕುಂ (ಆದಿಪು. ೧೨-೨೩) ; ಪದದಿಂ 
ನಾಭಿವರಂ ವಾತದ ತಾಣಂ (ಲೋಕೋಸ. ೯-೨); ಪದವಂ. ಸುಖಾಶ್ರು 
ವಿಂದಂ ತೊಳೆದು (ತಿರುರ. ಹ. ೮-೨) ; ಆಂಬುಜಾಕ್ಷನ ಪದವ ಮಣಕ ದರೆ. 
ಪಾತಕದ ದುರ್ಗದಲಿ ಕೆಡಹನೆ ನಮ್ಮನು (ಕುನ್ಯಾಸ.೫-೪೨). ೨. ಹೆಜ್ಜೆ; 
ದಾಪು : ಉದ ಎ ಹೀತೆತಾಂಬೂಲಕರಂಕವಾಹಿನೀಸ್ಕಂಧವಿನ್ಯಸ್ತ ಹಸ್ತ ನು 
ಮಾಗಿ ಕತಿಪಯಪದೆಂಗಳಂ ನಡೆದು (ಉಾದಂಪೂ, ೭೯). ೩. ಹೆಜ್ಜೆಯ 
ಗುರುತು ; ಪಾದದ ಜಾಡು : ಪದಮುನುನಿಂಬುನುನಣಮಲಯದ 
[ದೇವು]ದು. ಬದ್ಡಿ ಬೆಳ್ಮಿಗಂ ಸಜ್ಜೆ ದಲೆಂಬುದನೆರಡುಮನಅಂವಾತನೆ. 
ಚದುರಂ (ಸಂಸಭಾ. ೫-೪೫). ೪. ಹಾದಿ; ಮಾರ್ಗ : "ಪದಂಗೆಡು' 
ಪರಾ. ೫. ಕುರುಹು; ಸಂಕೇತ; ಚಿಹ್ನೆ. ೬. ಅಧಿಕಾರ ; 
ಪದವಿ; ಹುದ್ದೆ; ಸ್ಥಾನ: ನಿಸಳಯಕೋದಿತಾನಗೂಂಮಿಲ್ಲದನೂ 
ಪ್ರಭು ಮಾಡಿ ಭೂರಿ ಪದಂಗಳಂ ಪುಗಿಸಿ (ಸಂಸೆಭಾ. ೧-೧೪); 
ಪದಂ ನಿನಗೆ ಮಂಕ್ತಿಯೊಂದೆ ಕುಡುತಿರ್ಸೆ ನೀನಂತದಂ ಪದಾಶ್ರಿತರ್ಗೆ 
(ಚಂದ್ರಪು. ೧೪-೯೭) ; ಪದದ ದರ್ಪದಲಂಬುಜಾಕ್ಷನ ಪದವ ಮಜಕಿದರೆ 
ಪಾತಕದ ದುರ್ಗದಲಿ ಕೆಡಹನೆ ನಮ್ಮನು (ಕುವ್ಯಾಸ. ೫-೪೨); ನಿನಗೆ 
ಕೊಟ್ಟ ಪೆನು ಪುಸಿಯಲ್ಲ ಚತುರ್ನಿಧಪದಂಗಳನು (ಸ್ರಾಢಂ. ೬:೫೬); 
೬. ಸ್ಥಳ; ಜಾಗ: ಉಡೆದೊನಲುಟ್ಟು ಕಾಳಿಕೆಯ ಕುಪ್ಪಸವಿಟ್ಟು 
ಪದಂಗಳಲ್ಲಿ ಮೆಲ್ಲಡಿಗಳ ಸಾರ್ಚಿಕೊಂಡು . . . ಚರಿಸುತಿರ್ದನದೊರ್ವ 
ಪುಳಿಂದನಾಯಕಂ (ಮಲ್ಲಕಾ. ೩-೨೦೨). ೮, ಸದ್ಗತಿ; ಮೋಕ್ಷ: 
ಗುರುಪಾದಕೆಜಗಿದರೆ . , . ಸರಿಣಾಮವಕ್ಕು. ಪದವಕ್ಕು (ಸರ್ನಜ್ಞ.೯೯). 
ಇದೆ ತುಳಸಿ ಸೇವಿಸಲು ಪೂರ್ವದಲ್ಲಿ , . . ಒಬ್ಬ ಭೂಸುರ ಪದಕೆ 
ಸೋದ (ನಿಸಾಳೃ. ೯೮-೧೧). ೯. ಅವಕಾಶ; ಆಸ್ಪದ: ಮೊದಲೊಳ್‌ 
ತಮ್ಮನೆ ನೋಡಲಿತ್ತ ಪದಡೊಳ್‌ ಕೈಕೊಂಡವರ್‌ (ಕಾದಂಪೂ. ೫೬೯). 
"ಪದಂಬಡೆ' ಪರಾ. ೧೦. ಮನೆ ; ಆಶ್ರಯ; ಆವಾಸಸ್ಥಳ. 
೧೧. ವಸ್ತು ; ಪದಾರ್ಥ; ದ್ರವ್ಯ. ೧೨. ಕಾರಣ; ಹೇತು; 
ಮೂಲ ೧೩.ನೆಪ; ವ್ಯಾಜ, ೧೪. ವ್ಯವಹಾರ; ಕಾರ್ಯ 
ಭಾರ. ೧೫. ರಕ್ಷಣೆ; ಕಾಫು. ೧೬. ವೇದಮಂತ್ರಗಳನ್ನು 
ಹೇಳುವ ರೀತಿಗಳಲ್ಲಿ ಒಂದು ಪ್ರಕಾರ: ಬ್ರಹ್ಮರಾಕ್ಷಸನಾಗಿ 
ಯೊಕ್ಕ ಲಿಗಗೋರ್ವನಂ ಹಿಡಿದು ಬೋಧಿಸಿಕೊಂಡು , . . ನಖುಮುಖ 
ಗಳಿಂ ಗಣನೆಯಿಂ ಗುಣಿಸಿ ಪದ ಪಾಳಿ ಸುಜಟಾಕ್ರ್ರಮಂ (ಎೀತೈಫು. 


1, ೨೨೨). 


೪-೭-೨೧);ಉದಾತ್ತ , . . ಪದ ಕ್ರಮ ಜಟಿ ಚರ್ಚೆಯೆಂಬ ಯಗ್ಯಜು 
ಸ್ಪಾ ಮಾಭಿಧಾನಮುಳ್ಳ ನೇದಶಾಸ್ತ್ರಂಗಳಂ .ವಚಿಸುವೆಂದಡಾಭಾಸ 
ರೂಪಮಾದವು  (ದಶಾನ. ೨-೧೩ ನ); ಅವನು ಕಲಿಯಬೇಕಾಗಿದ್ದ 


ವೇದದ ಮಂತ್ರ ಭಾಗನನ್ನು ಜಟಿ, ಪದ, 
* ಒಪ್ಪಿಸಿದನು (ಭಾರದ. ೨೭೧). 
೧೭: 


ಕ್ರಮಗಳ ರೀತಿಯಾಗಿ 
೧೭. ಕರಣ ; ಕದಿರು. 


೬ ಪದಮಂತ್ಯುತ್ತು ಂಗಗೋ ತ್ರಾಚಳಶಿಖರದೊಳೊಪ್ಪು ತ್ತಿರಲು 


25 


35 


4 


ಶಿ 


45 


ಪೆದಂಗಾಸು, 


- ಜಗದ್ವಂದ್ಯಮಾದತ್ತು ದಯಾದಿತ್ಯಪ್ರ ಭಾವಂ ಪ್ರಕಟಿತಭುವನಾ 
ಭೋಗ ತೇಜೋವಿಳಾಸಂ(ಎಕ, ೪, ಬೇಲೂರು.೧೭-೫೩; 1136), ೧೮. 
ಅಳೆಯುವ ಒಂದು ಪ್ರಮಾಣ; ಮನೆದಾಯ : ಮನೆಯೆಗಲದಿಂದೆ 
ಗುಣಿಯಿಸು ನೀಳಮಂ ಪದಮೆನಿಕ್ಕುಂ (ಲೋಕೋಸ. ೩-೨೦); ನಾಲ್ಕು 
ಪದವು ಪ ಪ್ರಮಾಣದಲ್ಲಿದೆ, ಆಗ ಆದ್ಯಂತ ಪದಗಳ ಗುಣಾಕಾರವು ಮಧ್ಯ 
ಪದದ ಗಣಕ್ಕೆ ಸಮವಾಗಿದೆ (ಭೂಮಿಅ. ೫೨). ೧೯. [ವ್ಯಾ ಕ] 
ಪ್ರತ್ಯಯಸಹಿತವಾದ ಶಬ್ದ ; ಮಾತು: “ಪ್ರಕೃತಿ ಪ್ರ ಪ್ರತ್ಯಯಂ 
ಗಳೆರಡುಂ ಕೂಡೆ, ಪದನುಕ್ಕುಂ” (ಶೆಮದ. ೩೫ ಸ್ಮ: ಪದಮರ್ಥಪ್ರತಿ , 
ಪಾದನಪ್ರ ವಣಮುರ್ಥಂ.. * « ರಸಪ್ರಸ್ಥಂದಿ ಮಾಟ್ಕುಂ ಮನೋಮಂದಮುಂ 
(ಮಲ್ಲಿಪು. ೧-೩೭) ; ಪದಮಂ ಪ್ರಾಸಮಂಮಂ ತಪ್ಪದೆ ಬಲ್ಲಂ (ಅನಂಪು. 
೧-೪೩); ಪದ ಪದದಕ್ಕರಕ್ಕರದ ವಾಕ್ಯದ ವಾಕ್ಯದ ವಿಶ್ರಮಂ ಲಯಂ 
ಪುದಿದ ಬೆಡಂಗಿನಿಂ . . . ರಸಂಗಳೋಜೆನಡೆದೋದುವನೀ ಚಿಕದೇ ನಭೂವರಂ. 
(ಚಿಕವಿ. ೪-೯೬); ಪ್ರಕೃತಿಯೂ ಪ್ರತ್ಯಯವೂ ಕೂಡಿದರೆ ಪದವಾಗುತ್ತದೆ 
(ಸುಧ್ಯನು. ೫). ೨೦. [ಸಂಗೀತ] ಗೀತರಚನೆಯಲ್ಲಿ ಒಂದು 
ಪ್ರಕಾರ : ಭರತನಾಟ್ಯಕ್ಕೆ ಮಾಸಲಾದ ಈ ಪದಗಳು ಶೃಂಗಾರರಸ 
ಪ್ರಧಾನವಾಗಿದ್ದು, ಭಗವಂತನ ಲೀಲಾವಿನೋದಪ್ರ; ಸಂಗಗಳನ್ನು ಒಳ 
ಗೊಂಡ ಸಾಹಿತ್ಯದಿಂದ ಕೂಡಿರುತ್ತವೆ (ಸಂಗೀಚಂ, ೭೬); ನಿಬದ್ಧ ಸಯನ 
ದಲ್ಲಿ (೧) ಬರೇ ರಾಗಲಯಪ್ರ ಪ್ರಧಾನವಾದ ಪ್ರೌಢಬಂಧಗಳೂ (ಈ ವ, ಪದ 

» ಜಾವಳಿ ಇತ್ಯಾದಿ) ಕೃತಿಗಳೂ ಸೇರುತ್ತವೆ (ಭಾರದ. ೫೪೨). 
೨೧. ಪದ್ಯ; ಹಾಡು; ಗೀತೆ: ಉಡಯಂಕಾಲಡೊಳೆದ್ಕೊ ಲಿದಿಷ್ಟ ದೈವದ 
ಪದಗಳ ಪಾಡುವಂದಯೊಳು (ಹನಿಬ. ೨-೧೫) ; ಮಗಳೇ, ಸಂಗಣ್ಣ ಗೆ 
ನಿನ್ನ ಪದಗಳನ್ನು ಕೇಳೋ ಆಸೆ ಆಗಿದೆ. ಎರಡು ಪದಗಳನ್ನು 
ಹೇಳನ್ವ (ಹಾಹುತ್ತ.. ೭೨) ; ಪದದಂತೆ ತಾಳ, ಮನದಂತೆ ಗರ್ವ (ಗಾಡ 
೨೨, ಪದ್ಯದ ಒಂದು ಪಂಕ್ತಿ,--ಸಾಲು, ೨೩. [ಗಣಿತ] 
ಎರಡು ಎಂಬ ಸಂಖ್ಯೆಯ ಸಂಕೇತ: ಪದಯುಗಳಂ ಸನು 
ಉಭಯಂ ಬಾಹುಕಿವಿಗಳೆರಡಜ ನಾಮಂ (ವ್ಯವಹಾ. ೯-೨). 

ಪದವಾಕ್ಕ ಪ್ರಮಾಣಜ್ಞ -. ವ್ಯಾಕರಣ, ತರ್ಕ ಮತ್ತು ವಿಖಾಮಾಂಸೆ 
ಗಳೆಂಬ ಶಾಸ್ತ್ರಗಳನ್ನು ಬಲ್ಲವನು : ಪದವಾಕೃ[ನಾಂಂ. ಕ್ಯಾರ್ಥ] 
ಪ್ರ; ಮಾಣಜ್ಞ ಸೆಂದೆನ್ನ ಕೋನಿದರು ಕೊಂಡಾಡುವರು (ಕುರಾ 
೧-೭೩). ಪೆದವಾಕ್ಕ ವಿದ ವ್ಯಾಕರಣ ಮತ್ತು ತರ್ಕಶಾಸ್ತ್ರ ಸ್ರ್ರಗಳನ್ನು 
ಬಲ್ಲವನು : ಪರಬಾಕ್ಯವಿದರಾಗ ವಾದಗಡಣೆಯ ಬಿಟ್ಟು ಒದವಿಪರು. 
ದಿಟಿಡರಿವ (ಮಂಕುಕ. ೪೧). [ಸಂ.] 
ಪದಂಗಲಿ (ನಾ). ಒಂದು ಸ್ಥಳದ ಹೆಸರು (?) : ಎನಂಜ ಲ್ಲಳೊನ್ನು 
ಜೇಗುಲಕ್ಕೆ ನೆಲನ ಕಟ್ಟಸಿ ಕೊಟ್ಟ ಪದ[ಜ]ಲಿಗಂ ಒನ್ನು ನರಯಣನ 
ದಾನಗೊಟ್ಟಿ (ಸೌಇಇ, ಕ, RS 1933). [1 ಕ 
ಪದಂಗಾಣ್‌, ಪದಗಾಣ್‌ (ಕ್ರಿ). ಹದಗೊಳ್ಳು ; ಪಕ್ವವಾಗು : 
ಕನ್ನಡದೊಳ್‌" ಬಿಂದುವಿಕಲ್ಪ ಕೈ ಪದಂಗಂಡಂ--ಪದಗಂಡಂ 


0, 


[ಪಾಂ7ಂ, ಪದಂಗೊಟ್ಟಿ ©, ಪದಗೊಟ್ಟಂ, ಪದಂಗೊಂಡಂ, ಪದಗೊಂಡಂ] 
(ಶಮದ.ಮ.೧೭೮ ಪ ಪ್ರಯ, ಪದಗಾಣ್‌: ಮೇಲಿನ ಪ ಪ್ರಯೋಗವನ್ನು 
ನೋಡಿ. [ಪದ ಕಾಣ್‌] 


ಪೆದಂಗಾಸು,, ಹದಗಾಸು(ಕಿಗ" ೧- ಹದವಾಗುವಂತೆ ಕಾಯಿಸು; 


ಪುಟವಿಕ್ಕು : ಉದಯಾದ್ರಿಯೊರ್ಳ ಪದಂಗಾಸಿದ ಪೊನ್ನ ಪುಂಜಿಯ 
ವೊಲಿರ್ದುದು ಕಣ್ಣೆ ಹಿನಾಂಶುಮಂಡಲರ (ಸಂಸಭಾ್‌ ೩-೮೧). 
"ಪಟಿಂಗಾಸು' ಪರಾ, ಹೆದಗಾಸು: ೨. ಪಕ್ವವಾಗುವಂತೆ. 


ಬೇಯಿಸು ; ಹದಕ್ಕೆ ಬರುವಂತೆ ಅಡು: ನಿನ್ಮು ಪಿಸ್ತ್ರಸಾವೇಶದ 
ಅಂಗಣಾಗ್ನಿ ಯಿಂದ ಹದಗಾಸಿ:ತನಿಪಾಕ ಮಾಡಿಕೊಂಡು ಸವಿನೋ ಡಿಯೋ 
ಬಿಡಬೇಕು ತತ. ೨೯-೧೮). [ಸದ 4-ಕಾಸು,] 


ಪದಂಗಾಸ್ಕು 


ಪದಂಗಾಸ್ಕು (ನಾ). ಪುಟನಿಟ್ಟುದು; ಕಾಸಿ ಶುದ್ಧಗೊಳಿಸಿದುದು: 
ಅನುವಿಸಿ ಕರೆದೂ ಗೆ ಸೊರ್ಕಿನ ಸಿಂಧುರಮನಿಲಜವದ ವಾಜಿ ಪದಂಗಾಸಿನ 
ಪೊಂಗಳಲ್ಲದೀಯದೆ ನಿನಗೆಂತುಂ.ಲೋಭಮುಂಟಿ ದಾನವಿನೋದ (ಲೀಲಾನ. 
೪-೪೩). [<ಪದಂಗಾಸು|] 

ಸದಂಗುಟ್ಟು (ಕ್ರಿ). ಹೇಳು ; ನುಡಿ : ಪುಷ್ಪ ಶರನಶೀಕರಣನುಂತ್ರಮಂ 
ಪದಂಗುಟ್ಟಿದ ಕೋಗಿಲೆಗಳಿಲ್ಲ (ಸಂರಾಮಾ, ೧-೧೦೭ ನ); ಚತುರಡತು 
ರಿಕೆಯರೋದಿಸಿದ ನಂದನಾಗನುಂಗಳಂ ಪದಂಗುಟ್ಟ ಪರಮುಸಂಡಿತಂ 
ಗಳೆನಿಪ ಪಂಜರದ ಪಂಡಿತನಕ್ಕಿಗಳ್‌ (ಪುಪ್ಪಪು. ೨-೭೭ವ) ; ಕುಸುಮ 
ಸಾಯಕ ಜನವಶ್ಶಮಂತ್ರಂಗಳನೊಸೆದು ಸದಂಗುಟ್ಟ ದಿರ್ಪ ಪಸುಳೆಪಾರಿನ 
ಗಳಾ ಬನದೊಳಗಿಲ್ಲ (ಕುರಾಸಾಂ, ೩-೨೨). [ಪದ್ಧ-*ಕುಟ್ಟು,] 

ಪದಂಗುಡು "ಪದಂಗೊಡು' ನೋ. 

ಪದಂಗೆಡು (ಕ್ರಿ). ಮಾರ್ಗ ತಪ್ಪು ; ಹಾದಿ ತಪ್ಪು: ಕಾಣದವಂ 
'ಗುರ್ವಿದ ಮರ್ವು ದಿಗ್ಭ್ರಮೆ ಪದಂಗೆಟ್ಟಿ 0ಗೆ (ಕಾದಂಪೂ. ೮೦೩). 

[ಪಡ್ಮ"ಕೆಡು,] 

ಫದಂಗೊಡು, ಪದಂಗುಡು, ಪದಗುಡು, ಪದಗೊಡು, ಹದಗೊಡು 
(ಕ್ರಿ). ೧. ಸರಿಯಾದ ಸ್ಥಿತಿಗೆ ಬರುವಂತೆ ಮಾಡು ; :ಹದ 
ಗೊಳಿಸು : ಕನ್ನಡತ್ವದೊಳ್‌ ವಿಕಲ್ಪ ಬಿಂದುವಿಂಗೆ . . . ಪದಂಗೊಟ್ಟಿ ೦, 
ಪದಗೊಟ್ಟಿ ೦. [ನಾರಾಂ. ಪದಂಗಂಡಲಿ ಸದಗಂಡಂ, ಪದಂಗೊಂಡಂ, 
ಪದಗೊಂಡಂ] (ಶಮದ. 8. ೧೬೭ ಪ್ರಯೋ). ಪೆದಂಗುಡು : (8). 
ಪದಗುಡು: ೨. 
(ಸ್ರಭಣ್ಣ). ಪದಗೊಡು : ೧. ಮೇಲಿನ "ಪದಂಗೊಡು' 
ಉಲ್ಲೇಖದ ಪ್ರಯೋಗವನ್ನು ನೋಡಿ. ಹದಗೊಡು : ೧. ಗಿಳಿ 
ಹಣ್ಣ ಕದುಕಿ ನುಡಿ ಹದಗೊಡುವದು (ನೆಲಮು. ೨೩-೪). 

[ಪದ್ಯ 4 ಕೊಡು;] 

ಪದಂಗೊಳ್‌, ಪದಗೊಳ್‌, 'ಪದಗೊಳ್ಳು, ಹದಗೊಳ್ಳು (ಕ್ರಿ). 
ಸರಿಯಾದ ಸ್ಥಿತಿಗೆ ಬರು; ಹದವಾಗು ಕನ್ನಡದ ಅತ್ವದೊಳ್‌ 
ವಿಕಲ್ಪ ಬಿಂದುನಿಂಗೆ ೬ » ೬ ಪದಂಗೊಂಡಂ, ಪದಗೊಂಡಂ [ಪಾಠಾಂ, 
ಪದಂಗಂಡಂ, ಸದಗಂಡಂ, ಪದಂಗೊಟ್ಟಿ ೦, ಪದಗೊಟ್ಟಿಂ] (ಶನುದ. 
೧೬೭ ಸ್ರಯೋ). ಪದಗೊಳ್‌ : ಮೇಲಿನ ಪ್ರಯೋಗವನ್ನು 
ನೋಡಿ. ಪೆದಗೊಳ್ಳು : ಎಲೆ ಕಾಂತ ನಿನ್ನ ಸನಿನಚನವರುಷಂ. 
ಗರೆಯೆ ನಲನಿಂದಲೆನ್ನ ಹೃದ್ಭರಣಿಯತಿಸದಗೊಂಡು (ನನನೋ. ೬-೨). 
ಹದಗೊಳ್ಳು : ಕಂಜೆನೆನ್ನ ನುನೋರಥದ ಹದಗೊಂಡ ಹೊಂಬೆಳ 
ಗೈಯ ಹೊಂಬೆಳಸಿನ' ಮಹೋದಯವ (ಸಿಭಾಗ. ೧೦-೩೩-೩೭) ; ಒಸೆದು 
ಗುಣಿಸಲೈ ಕಂಭಮು ಸುಸರದಿ ಹದಗೊಳ್ಳಿ ಸಮದ ಚ ಕಮದಕ್ಕುಂ 
(ಕ್ಷೇತ್ರಗ- ೩೨-೧೯); ಕುದಿಯಂನದು, ನಿದಿಯುನದು, ಹೊಂದಿ ಹದ 
ಗೊಳ್ಳು ವದು (ನೆಲಮು. ೩೨-೨೩). [ಸದ್ಯ ಕೊಳ್‌] 

ಪಜಂಗೊಳಿಸು ಪವಗೊಳಿಸು, ಹದಗೊಳಿಸು, ಹೆದನಗೊಳಿಸು, 
ಹದನುಗೊಳಿಸು (ಕ್ರಿ). ೧. ಹೊಂದಿಸು; ಅಳವಡಿಸು: 
ಅಲರಂಬಿಂಗಣಸಂ ಮಣಿಕುಲದಿಂ ಸಮೆದೆಂಗಜಂ ಪದಂಗೊಳಿಸಿದವೋಲ್‌ 
ತಳತಳಿಸಿ ಪೊಳೆಯುತಿರ್ಕುಂ ಲಲನೆಯ ಪೆಂಪೆಸೆವ ಬೆರಳ ಮಣಿಮುದ್ರಿಕೆಗಳ” 


(ದಶಕು. ೬-೬೦). ೨. ತೇವಗೊಳಿಸು ; ತೋಯಿಸು : ಇಳಿದಿಳೆಯಂ |' 


ಪದಂಗೊಳಿಸೆ ದಾನಜಳಂ ಜಳದಂಗಳಂತೆ ಮುಂಜುಳಪೃಥುಕೂಟದಂತೆಸೆಯೆ 
(ರಾಜಕೇ. ೧೩-೬೬). ಪೆದಗೊಳಿಸು : ೨. ಸದಗೊಳಿಸುತ್ತೆ ದಾನ 
ರಸದಿಂ ರಸೆಯಂ . . . ಬಂದುದದೊಂದಂ ಸಿಂಧುರೆಂ (ಶಬಶಂ. ೩-೪೧). 
೩. ಚೂಪು ಮಾಡು ; ಹರಿತಗೊಳಿಸು; ತೀಕ್ಷ ಎಗಾಳಿಸು: 
ಎಕ್ಕಲಂ ಚಳಿಗದಿರ್ಗಲ್ಲಿನೊಳು ದಾಡೆಯಂ ಮಸೆದು ಪದಗೊಳಿಸುವನಿತಕ್ಕೆ 


“ಅಲಗಿನ ಬಾಯಿಗೆ ನೀರು. ಕುಡಿಸು” |; 


೫೨೧೩ 


5 


30 


55 


40 


ಪದಂಬಡಿಸು 


ಜಾಯಿಲ ಕಂಡು ಪಾಯಲ್‌ (ಉಘಚ. ೧೭-೭೨). ಹದಗೊಳಿಸು : 
೪. ಸಿದ್ಧ ಗೊಳಿಸು ; ಅಣಿಮಾಡು : ಗನಿಂಸುವಸುನಿನ ಲೋಹನುಂ 
ಚಿದ ಮನದಿಂ ಹದಗೊಳಿಸುವಾ ಕನ್ಮಾಳಿನುಂ ತಾನೆ (ಬಸಪ. ೨೧-೨೪) ; 
ಎದೆಗದಡದಜಗಳನು ಮುನ್ನವೆ ಹದಗೊಳಿಸಿ ಈ ರೀತಿಯಲಿ ನೀವೊಡಗಿದೊಡೆ 
ನೀನೆಂದ ಕಾರ್ಯನದಹುದು (ಸಾಳ್ವಭಾ. ೧೩-೭೩) ; ಮಂದರತಿಯಿಂದ 
ಹದಗೊಳಿಸಿದನು ಹಸ್ತಿ ನಿಯೆ (ಭರಚ. ೧೫-೮೪) ; ಅನ್ಮ್ಮೈಯ್ಯನು ಅನರ 
ಅಣ್ಣೈಯ್ಯನನರ ಆರೋಗಣೆಗೆ ಹದಗೊಳಿಸುವುದಕ್ಕೆ , . . ಹೋಗಿದ್ದಿರ 
ಬೇಕು (ಚೆಂಗಾಳ್ವ. ೨೬೦). ೫. ಹದಮಾಡು : ಭೂಮಿಯನ್ನು 
ಹದಗೊಳಿಸುವ ಕೆಲಸದಲ್ಲಿ. . . ಮುಖ್ಯವಾದುದು ಉಳುಮೆ (ನೃವನ. 
೧೩); ಅವರೆಗು ಈ ಹೊಲದ ಬದುಕು ಹದಗೊಳಿಸೋಣ (ನಿಲಮು. 
೧೮-೨೦). ಹದನಗೊಳಿಸು : ೫, ಇವುಗಳೊಳಗಿನ ಪ್ರತಿಯೊಂದು 
ಘಟನೆ ಸನ್ನಿವೇಶಗಳು . . . ನಮ್ಮ ಜೀನನನನ್ನು ಹದನಗೊಳಿಸಿಕೊಳ್ಳು 
ವುದಕ್ಕೆ, ಪರಿಶುದ್ಧ ಗೊಳಿಸಿಕೊಳ್ಳು ವುದಕ್ಕೆ ಸಹಾಯಕಗಳಾಗಿರುವುವು 
(ನಾಣಕೃ,೧), ಹದನುಗೊಳಿಸು : ೩. ಹದನುಗೊಳಿಸಿದ ಕೋರೆಯಲಿ 
ಚಿಮ್ಮಿದಡೆ ಗಗನಾಂಗಣಕೆ ನೆಗೆದುಮ್ಮದವಳಿದು ಬಿದ್ದನು ರಸಾತಳ 
ವದುರೆ ಮೂರ್ಛೆಯಲಿ (ಅನಂರಾ. ೧-೪-೨೮), [ಪಡಂಗೊಳ್‌ --ಇಸ್ಕು] 
ಪದಂದಸ್ಪು, ಹದತಪ್ಪು (ಕ್ರಿ). ೧. ಸರಿಯಾದ ಸಮಯಕ್ಕೆ 
ಬರದಿರು : ಅಭೀಷ್ಟ ವೃಷ್ಟಿ ಕರೆಯುತ್ತಿ ರ್ಕುಂ ಪದಂದಪ್ಪದೆ (ಪಸ್ಪ್ರಪ. 
೨-೩). ಹೆದತಪ್ಪು ': ೨.' ಪಕ್ಟವಾಗಿಲ್ಲದಿರು; ಸರಿಯಾಗಿ 
ಪಾಕವಾಗದಿರು : ಮಹಾಕವಿ ಕೂಡ ಈ ಔಚಿತ್ಯನಿಯನುವನ್ನು 
ಮಾರಿದರೆ ಅವನ ಕೃತಿಪಾಕವು ಹದತಪ್ಪಿ "ಹೋಗಬಹುದು (ಕಾನ್ಯಸ. ೫). 
[ಪದ, ತಪ್ಪು |] 
ಪದಂದಿರಿ (ಕ್ರಿ). ಹೆಜ್ಜೆ ಯನ್ನು 'ಬೇಕಿ ಕಡೆಗೆ ತಿರುಗಿಸು, ಹೊರ 
ಳಿಸು: ಅರ್ಕನ ವಾಜಿಗಳ್‌ ಪದಂದಿರಿಯೆ ಕಡಲ್‌ ಕಲಂಕೆ ಧರೆ ಕಂಪಿಸ 
ಲದ್ಭುತಮಾದುದಾಹನಂ (ಶಾಂತೀಶ್ವೆ. ೬-೬). [ಪದ್ಯ -- ತಿರಿ] 
ಪದಂಪು "ನದಪು' ನೋ. 
ಪದಂಬಡಿಸು, ಪದವಡಿಸು(ಕ್ರಿ). ೧,ಅಣಿಗೊಳಿಸು; ಸಿದ್ಧಮಾಡು: 
ಆ ಜಿನಾಂಬಿಕೆಯ ಮುಂದೆ ಸಂಗೀತಕನುಂ ಸೆಂಗಳಿಸಿ ಪದಂಬಡಿಸುವೆಡೆ 
ಯೊಳ್‌ (ಕಾಂತ್ಲೀಶ್ವೆ, ೧೩-೨೨೩ ವ). ಪದವಡಿಸು : ೧. ಸುಧಾಶನಾ 
ಧೀಶ್ವರನಿಯವಿಂತ ನಿಳಿಂಸನಲ್ಲವತತಿ ಪದವಡಿಸ ನವದಿವ್ಯಾನ್ನದೊಳಂ , , . 
ಪ್ರವರ್ಧಮಾನಮಾಗಿ ಬಳೆಯೆ ಬಳೆಯೆ ೧೫-೧೪ ವ). 
೨. ಹದಮಾಡು : ಅನ್ನದಾನಂ ... ನವವಿಧಮಕ್ಕು 0 ಅದೆಂತೆಂದೊಡೆ 
ಇದಿರ್ಗೊಂಡುಚ್ಚ ದೊಳಿರಿಸುವ ಪಯಂಗನುಂ ತೊಳೆನ ಪೂಜಿಖೆಆಸಂಗವ 
ಚೋಹೃ ದಯಾನ್ನ ಶುದ್ಧಿ ಯಂ ನೇಜಿ ಪದನಡಿಸುವ ಭೇದದಿಂದೆ ಸರಮಾಗವು 
ಡೊಳ್‌ (ಚಂದ್ರಪು. ೩-೩೦) ; ಕುಸುಮಕಾರ್ಮುಕನ ಸೊಡೆಗೆ ಸದನಡಿಸಿ 
ಕಾಸಿ ಕಂದಿಸಿದ ಸೆಲಗಿನಂಬಿನಲಗುಗಳಿವೆನಿಸಿ ಕಡುಗಂದಿ'ಸೂಸಿದ ಸಾಸಿದೆಳೆ 
ದಳಿರ್ಗಳುಂ (ನರ್ಧ. ೫-೬೩ ವು; ಮಣಿನುಯಭಾಜನಂಗಳೊಳ್‌' 
ತೀನಿದನರ್ಫ್ಯುರತ್ನಂಗಳೆ ಪಡನಡಿಸಿದ ಸುಗಂಧದ್ರವ್ಯಂಗಳ ಕರ್ಪೂರವಾರಿಗಳ 
(ಮಹಾನೀ. ೯-೪ನ). ಷಿ. ಉಪಶಮಿಸು ; ಶಾಂತಗೊಳಿಸು ; 
ಸಮಾಧಾನಪಡಿಸು : ಅನವಳಂಬಿತಕುಲೀನಧೀರತಾಜಲದಿನೊಯ್ಯೇ 
ನೊಯ್ಯನೆ ತದುದ್ರೇಕಮಂ ಸದವಡಿಸಿ (ಶಾಂತಿಪು. ೩-೬೬ ವ); ಅಂತು 
ಕಂತುಸಂತಾಪಕ್ಕೆ ಪಕ್ಕಾಗಿ ಕುಕ್ಕುಟಗುದಿದುರ್ಕದೊಳಗೊಳಗೆ ಬೇವ 
ಹೃದಯಮಂ ಸದನಡಿಸಲಾಣದೆ . ,  ಕೆಳೆಯೆಂಗಿಂತೆಂದಂ (ಅನಂಪು. 
೧೧-೨೯ ನ) ; ಅಜಿಕಿಯೆಯಾ, ನೀನ್‌, ಪ್ರಮಿಾತ್ಕೂಸ್‌ ಪದುಳಂಗೆಟ್ಟ 
ಮನನುನ್‌ ಪದವಡಿಪ ಒಳ್‌ನುಡಿಗಳೊಳನೆಂಬುದನ್‌' (ಬದ್ದಪ್ರ. 


(ಉಾಂತೀಕ್ವ. 


೨೧-೪೩೪). ೪. ನೆರವೇರಿಸು ; ಪೂರೈಸು ; ಪೂರ್ಣಗೊಳಿಸು : 


ಪದಂಬಡೆ 


ಅನುಕ್ರ ಮದಿಂ ನೀರ್ಗುಡಿಸಿ ಯಥಾಕ್ರಮದಿಂ ಪದವಡಿಸಿ ಪಾರಲೌಕಿಕ 
ಕಥಯ (ಶಿಇಂತಿಪು. ೪-೫೮). ೫, ವಶಪಡಿಸಿಕೊಳ್ಳು ; ಅಧೀನಕ್ಕೆ 
ಒಳಪಡಿಸು; ಹತೋಟಗೆ, ತರು: ಅತನಂ ಸಾನುದಿಂನನುಳವಡಿಸ 
ನೋಡುವೆಂ ಸಾಮದೊಳಂ ಪದವಡದೊಡೆ ಬಟಿಸಿಕಿರ್ದಪುದಲ್ತೈೆ ಪದವಡಿಸ 
ಲೆನ್ನ ಬಯಕೆಯ ದಂಡಂ (ಆದಿಪು. ೧೪-೪೩) ; ಕೌಮುದೀಮಹೋತ್ಸವ 
ಮಂ ನೋಡುನಟ್ತಿೀಯೊಳ್‌ ಅಕ್ಕ ಕೃ ತಕಾರಾಮಸಂವರಣನನುಪಲಕ್ಷಿತ 
ಭಾಷ?ಸಂಕೇತಜನಂಗಳ್ಳಿ ಡಿದು ಬರ್ಪೊನಲ್ಲಿ ಫುಲ್ಲಶರನುಮಂ ಚಲ್ಲದೊಳ್‌- 


ಪದವಡಿಸಲುಂ (ಕಾಂತಿಪು. ೮-೭೨ ವ) ; ಅಜಜಕೊಡನೆ ಪೋರ್ದು 
ಬಲ್ಬಿಂ ಪದವಡಿಸಿ ವಶಕೈದಂದು (ಮಹಾನೇ, ೪-೭೭). 
[ಪದ್ಯ + ಪಡಿಸು] 


ಪದಂಬಡೆ (ಕ್ರಿ). ಅವಕಾಶವನ್ನು ಹೊಂದು : ವಿಸಂಟಯ ನುಣ್ಣರ 
ಮೊಂದೆ ಪಾಡಿ ಕೋಮಲಮೆನೆ. ಚಿತ್ರಮಂ ಬರೆದು ತೋಲ ನದಂಬಡೆ 
ಜಿಯ್ದೆ ಮೇಳದೊಳ್‌ ನೆಲಸಿದ ಮಾತನಾಡಿ . ೬ ಓಲಗಿಸಿತ್ತೊಲನಿಂ 
ಸಖೀಜನಂ (ಚಂದ್ರಪು. ೩-೯೦). [ಸದ್ಯ -. ಪಡೆ, 

ಪದಕ (ನಾ). ೧. ಹಾರ ಮೊದಲಾಡುವುಗಳ ಮಧ್ಯದಲ್ಲಿ ಅಳವಡಿ 
ಸುವ ಅಲಂಕಾರಯುಕ್ತ ವಾದ ಬಿಲ್ಲೆ; ಸರದ ನಡುವ ಬಿಲ್ಲೆ : 
ಸುರಗಿಯಲರ ಮುಗುಳ ಮುತ್ತಿನ ಮಾ| 'ಲೆಯಿಂ . . ಕುಂಕುಮದ 
ಕುಟ್ಮಲದ ಪದಕದಿಂ . , . ಅಲಂಕರಿಸಿ (ಉದಂಉ. ೭೮೪) ; ಆ ಪರದಂ 

* ಓಂದುದಿನಂ ವ್ಯಂತರದೇವಂ ಕೊಟ್ಟಿ ಸದಕಮಂ ಸತಿಗಿತ್ತಂ 

(ಧರ್ಮಪ. ೧೦-೮೧) ; ತಳಿತ ಚೂತದ ಸಸಿಗಳನನಿಗೆ ಮಲಗುವಂತಿರೆ ರಾಜ 
ಪುತ್ರರು ಹೊಳೆವ ಪದಕದ ಕೊರಳ ತಲೆಗಿಂಬಾದ ತೋಳುಗಳ . . , 
ದಳಿತದಂಸ್ಟ್ರಾ ನನದಲೆಸೆದರು ಸಾಲಶಯನದಲಿ (ಕುಪ್ಯಾದ್ರೋ. ೫-೭೯) ; 
ಶೃಂಗಾರವಾಗಿದೆ. ಸಿರಿರಂಗನ ಮಂಚ . , . ಶಂಕರನ ಕೊರಳಿಗೆ ಪದಕ 
ವಾಗಿಹ ಮಂಚ (ಪುರಂದ. ಧಾ. ೧-೧೪-೫) ; ಮುತ್ತಿನ ಹಾರದ ನಡುವೆ 
ಇದ್ದ ವಜ್ರದ ಪದಕ ನಕ್ಷತ್ರದಂತೆ ಹೊಳೆಯುತ್ತಿದ್ದ ತು (ಹಾಹುತ್ತ. ೭೪). 
೨. ಬಹುಮಾನವಾಗಿ ಅಥವಾ ಬಿರುದಾಗಿ' er ಬಿಲ್ಲೆ ; 
ಮೆಡಲು : ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪ್ರಶಸ್ತಿ ಪಡೆದ ಸಜಾ 
ಗಳನ್ನೆಲ್ಲ ಬಹು ಹಿಂದೆ ಹಾಕಿ. . , ಬಂಗಾರದ be ದೊರಕಿಸಿ 
ಕೊಂಡನು (ಸಸ್ಕಕ. ೧೧೫) ; ಶ್ರೀಯವರಿರಿಸಿದ ಚಿನ್ನದ ಪದಳವು ನನ್ನ 
ನೀಳ್ಗವನಕೆ ಬಂತು (ಇಂಚಾಪ, ೨೯-೩೨). ೩. ವೇದದ ಪದಪಾಠ 
ವನ್ನು ಅಭ್ಯಾಸ ಮಾಡಿದವನು, ೪. ಒಂದು ಬಗೆಯ ಆಭರಣ. 
೫. ಒಂದು ಬಗೆಯ ಸಸ್ಯ: “ಕೇದಾರಜಂ - ಪದಕ” (ಓಷಧಿ. ೪೦). 
೬. (ಗ್ರಂಥದಲ್ಲಿ ಕೊಡುವ) ಅನುಕ್ರಮಣಿಕೆ ; ಸೂಟಿ: (8). 
೭. [ಛಂದ] ಛಂದೋವೃತ್ತಗಳಿಗೆ ಸಂಬಂಧಿಸಿದುದು; ಛಂದೋ 
ಬದ್ಧ ವಾದುದು : (8). [ಸಂ.] 

ಪದಕಟಕ (ನಾ). ಕಾಲಿಗೆ ತೊಡುವ ಕಡಗ ; ಅಂದುಗೆ; ಕಾಲು 
ಬಳೆ: ಅರುಣಾಂಬುಜನಾಳಮುನಾನರಿಸಿದ ನವಫೇನಸಿಂಡಮಾಲೆಯ 
ಚೆಲ್ವಂ 'ಪರಿಭನಿಸಿ ಮೆ ದುದೇಶಿಲ್ಲರಸಿ ಪದಾಗ್ರದೊಳೆ ವರೌಕ್ತಿ ಕದ 
ಪದಕಟಿಕಂ (೦೫ಜಶೇ, ೩-೫೭). [ಜ್ಯ 4-ಕಟಿಕ,) 

ಪದಕವಾದ (ನಾ). ಕೇವಲ ಶಾಬ್ದಿ ಕವಾದ ವಾದ ; ಶಬ್ದಾಡಂಬರ 
ದಿಂದ ಕೂಡಿದ ಮಾತು : ನೇದಾಗನುಂಗಳ ನುೂಲನಲ್ಲದಿದು ಸದಳ 
ವಾದನಿಡೆಂದು ನೀನುಸುರದಿರು (ಬಸಪು. ೩-೭೮). [ಪದಕ--ವಾದ್ಮ] 

ಪದಕನಿ (ನಾ). ಹದ ತಿಳಿದ ಕವಿ; ಶ್ರೇಷ್ಠನಾದ ಕವಿ: ಸೊಂಕಿಲ್ಲದೆ 
ಬಿಜುನುಡಿಗಳನಂಕಿಸದೆ. ಮನೋನುರಾಗ ಮೃದುಪದತತಿಯಂ . 
ಕೇವಣಿಸಲ್ಕಂ ಕರ ಕನಿರಸಿಕನೆಂಬರಾ ಪಚಿಕನಿಯೂ (ಕವಿ. ಲ) 
ಮದಹಸ್ತಿಗಳ ಕೈಯ ನೂಕಿ ಬಂಧಿಸುವ ಪೆರ್ಗದ ವಜ್ರ ಲಾಳವಿಂಡಿಗೆಯ 


೫೨೧೪ 


15 


20 


25 


30 


35 


40 


45 


ಪದಗುಡು 


ಆದಟನ ದ್ವಾರಾಪ್ತ್ರಕವ  ವರ್ಣಿಸುವೊಡೆ ಪದಕವಿಗಳಿಗಗೋಚರವು 
(ನೋಹತ. ೨೦-೧೩). [ಪದ 4 ಕನ್ನಿ], 

ಪದಕವಿತೆ (ನಾ). ಹಾಡುಗಬ್ಬ ; ಸಂಗೀತದ ಸಹಾಯದಿಂದ 
ಶ್ರವ್ಯವಾಗುವ ಕಾವ್ಯ : ಕೋವಿದರು ಕೊಂಡಾಡುವರೊಸೆದು 
ಚದುರರು ಪೇಳೆನಲೀ ಪದಕವಿತೆಯ ಮುದದಿಂದಾನುಸುರಿದೆನು(ಕುರಾಸಾಂ, 
೧-೭೩). [ಪದ್ಮ ಕವಿತೆ] 

ಪದಕೋಶ (ನಾ). (ಪದಗಳ) ಅರ್ಥಕೋಶ; ಶಬ್ದ ರಿ ಕೋಶ ; 
ನಿಘಂಟು : ಆ ಪೇಳೆಗಾಗಲೆ 'ಗೋಂಡಿಭಾಷೆಯ ವ್ಯಾಕರಣ ಮತ್ತು ಪದ 
ಕೋಶಗಳನ್ನು ಕುರಿತ ಕೃತಿಗಳು ಒಂದೆರಡಾದರೂ ಸಿದ್ಧ ವಾಗಿದ್ದುವು 
(ದ್ರಾವಿನಿ, ೧೫೦). [ಪದ್ಧ 4 ಕೋಶ] 

ಪದಕ್ರಮ (ನಾ). [ಸಂಗೀತ] ತಾಳಲಯದ ವಿನ್ಯಾಸದಲ್ಲಿ ಒಂದು 
ಪ್ರಕಾರ: ಸುರೀತಿ ರಕ್ತಿ ಪದಕ್ರಮಂ ಎಳಿ ಸುರಂಗಿತಮಾಯತಂ ಮಣಿ 


ಕಂಪಿತಂ , , . ಇಂಪು ಹಟೂಸ್ಪ ದಂ(ವೃ ಸವಿ. ೧೧-೯). [ಪದ್ಧ ಕನು] 
ಪದಗ, (ನಾ). ಇ ಪದಕ ೧: *ಸದಗಂ ಪದಕಣಭಿಧಾನದೊಳ್‌? 
(ಕರ್ಣೂನಿ. ೩೧). [ಆಸಂ. ಪದಕ] 


ಪೆದಗ್ಯ (ನಾ). ೧. ಕಾಲುನಡಗೆ. ೨. ಪಾದಚಾರಿ. ೩. ಪದಾತಿ; 
ಕಾಲಾಳು : “ಪದಾತಿಃ, ಪತ್ತಿಃ, ಪದಗಃ , . . ಪದಿಕಃ - ೭ ಕಾಲು 
ನಡೆಯ ಭಟರ ಹೆಸರುಗಳು? (ಸಿದ್ಧಾಂತಿ. ೨೫೬). [ಸೆಂ.] 

ಪದಗತಪಾತ (ನಾ). [ಛಂದ] ನಿಚ್ಛ ತ್ತ ತಿಚಿತ್ರ ಕಾವ್ಯದಲ್ಲಿ ಒಂದು 
ಬಗೆ; ಪದ್ಯ ಪಾದಗಳಲ್ಲಿ ಅಕ್ಷರಗಳನ್ನೂ ಅನುಸ್ವಾರ, ವಿಸರ್ಗ 
ಗಳನ್ನೂ ಲೋಪ ಮಾಡಿರುವುದು : : ಶರ ಶೂಲ ಚಾಪ ಚಕ್ರಾಸಿ 
ರೂಪಮಿಭ ರಥ "ತುರಂಗ ಪದಗತಪಾತಂ ಮುರಜಂ ಗೋಮೂತ್ರಿಕೆ 
ಪುಸ್ಕರಮರ್ಧಭ್ರ ನುಣ ಸರ್ವತೋಭದ್ರಂಗಳ್‌' (ಕಾವ್ಯಾವ, ೫೬೯). [ಸಂ.] 

ಪದಗತಿ (ನಾ). ೧. ಕಾಲುನಡಗೆ ; ಕಾಲ್ನಡೆ : ಮಂತ್ರಿಯ ಮಾತ 
ಕೈಕೊಂಡು ಸದಳನೆಲ್ಲವ ನಿಜನಿವಾಸಕ್ಕೆ ವೀಕ್ಕೊಟ್ಟು ಪದಗತಿಗಳಲಿ ಗಮಿಸಿ 
(ಹಚಳಾ. ೪-೧). ೨. ಹೆಜ್ಜೆ ಯಿಡುವ ಭಂಗಿ, --ರೀತಿ : ಪದಗತಿ 
ಪಾಠದಕ್ಕರಮನುಗ್ಬಡಿಸಂತಿರೆ ತೂಕದೋಲೆ ಗೀತದ ಲಯಮಾನಮಂ 
ಪವಣಿಪಂತಿರೆ , . . ನರ್ತಿಪರಲ್ಲಿ ಕಾಂತೆಯರ್‌ (ವರ್ಧಪು. ೧-೭೧). 

(ಕನ್ಯ-ಗಳ 

ಪದಗರ್ಭ (ನಾ). [ಸಂಗೀತ] “ಪಲ್ಲವಿಗೆ ಪ್ರಥಮ ಮತ್ತು 
ದ್ವಿತೀಯ ಎರಡು ಅಂಗಗಳು. ಈ ಅಂಗಗಳು ಸಂಧಿಸುವ ಸ್ಥ ಸ್ಥಳಕ್ಕೆ 
"ಪದಗರ್ಭ? ಎಂದು ಹೆಸರು” (ಸಂಗೀಚಂ. ೯೧). [ಸಂ.] 

ಪಫದಗಾಣ್‌ "ಸದಂಗಾರ್ಣ' ನೋ. 

ಪದಗಾಯಿ, ಹದಗಾಯಿ(ನಾ). ಹಣ್ಣಾ ಗಲು ಬಂದಿರುವ ಕಾಯಿ; 
ಬಲಿತ ಕಾಯಿ: ಕಾಯ ಪದಗಾಯಿ ದೋರೆವಣ್ಣು ಗಳಿಂದೆಯತಿ 
ಪಕ್ಟಮಾಂತ ರಸಮೊಸರ್ವ ಪರಿಪರಿ ಫಳಾವಳಿಗಳಿಂಜೆ .. , ಒಪ್ಪಿ ರ್ದುದಾ 
'ಬನೆಂ (ನನನೋ. ೮-೨೭) ; ಕಗ್ಗಾಯಿ ಬಲಿಬಲಿದು ಮ್ಯಾಲೆ ಮಧುರತಸ 
ಬೆರೆದು ಸದಗಾಯಿಯಾದಂತೆ (ನನನೋ, ೨೨-೩೪). ಹದಗಾಯಿ : 
ಆ ಮರದಲ್ಲಿ ಹದಗಣಯಿಗಳೇ ತುಂಬಿವೆ (ರೂಢಿ). 

[ಪದ್ಯ ೬ಕಾಯ್ಕಿ( ಎಕಾಯ)] 

ಪೆಡಗಾರ್ತಿ (ನಾ). ಹಾಡು ಹೇಳುವವಳು ; ಹಾಡುಗಾತಿ: ಅಲ್ಲಿದ್ದ 
ಇನ್ನೊಬ್ಬ ಷದಗಾರ್ತಿ--“ಶಾಸ್ತ್ರ ಮಾಡೋವಾಗ ಪದಾ ಹೇಳಾನವ್ವ 
೬ ೬ ಸಾಕು ಸುಮ್ನಿರು” ಎಂದು ಕೆಂಚಿಯ ಬಾಯ ಮೇಲೆ ಹೊಡೆದಳು 
(ಸುವಸಂ, ೫೦). 

[ಪದ್ಮ---ಕಾರ;(-೮-ಕಾಜಿ)---ಶ(-ಆ-ಇತ್ತಿ)) 
ಪದಗುಡು "“ಪದಂಗೊಡು' ನೋ. 


ಪೆದಗೆಂಪು 


ಪದಗೆಂಪು, ಹದಗೆಂಪು (ನಾ). ಹದವಾದ ಕೆಂಪುಬಣ್ಣ : ಘೆಟ್ಟಿಸಿದ 
ಕೀಟ ಘಟ್ಟ ಣೆಯೊಳ್‌ ಸೊಟ್ಟ, ಗೊಡೆದ ತಾಳುಗೆಗಳ ರುಧಿರಜಳದೊಳ್‌ ಬೆರೆಸಿ 
ಸದಗೆಂಪನಾಳ್ವ ಚಾತ್ಯಶ್ವದ ಲಾಳಾಜಳದೆೊಳಂ ನೆಲದೊಳೊಗೆವ ರಜಂ 
ಫೊದಲ್ಮೂಲಂಗಿಡೆಯು0 (ಹಂಸಭಾ. ೧೦-೭೦: ಹೆನೆಗೆಂಪು: 
ನಾಗಸ್ವರಂಗೇಳ್ದ ನಾಗರನ ತೆರನಾಗಿ ಹೆಡೆಮುಚ್ಚಿ ತೊಯ್ಯುನೊಂಯ್ಯೂನೆ 
ನೊಗಳೆ ಹಡಗೆಂಪು ಕಾಯ್ದ ತ್ತ ಮುನಿಸು: ಲಕ್ಷ್ಯ: (ಪ್ರೀಳಾನಾ. 


೮೩-೧೪೫). [ಪದ್ಯ -4-ಕಂಪು,] 
ಪದಗೆಡಿಸು, ಹದಗೆಡಿಸು (ಕ್ರಿ). ೧. ಹದವಿಲ್ಲದಂತೆ ಮಾಡು ; 
ಹಾಳುಮಾಡು ; ನಾಶಗೊಳಿಸು : ಎನ್ಮು ಬೊಮ್ಮಬರೆಸಂ - ಸದ 


ಗೆಡಿಸಿತ್ತು (ಅಸ್ರತಿ.೧೨೫-೬); ಪದಿನಾಟುಂ ಸಾಸಿರ್ಮರ ಪದಗೆಡಿಸಿದ ಚದುರಂ 
(ಕವಿ, ೬-೨೬೧). ಹದಗೆಡಿಸು: ೨. ರೀತಿಯನ್ನು ಕೆಡಿಸು; 
ವಿರೂಪಗೊಳಿಸು : ಆತ್ಮಕಥೆಯನ್ನು ಹದಗೆಡಿಸದೆ ಬರೆಯುವುದು ಕಠಿನ 
(ಸನಾಲೋ ೫೩); ಕೊಲ್ಲುವನನಂ ಜೀನಿಯನ್ನು ಹದಗೆಡಿಸಿ ನಾಶಗೊಳಿಸು 
ತ್ತಾನೆ (ಹಿಂಕಿರು, ೩೬) ; ಹಲವು ಸಮಗಾರರು ಕೂಡಿ, ತೊಗಲು 
ಹದಗೆಡಿಸಿದರು (ಗಾದೆ). [ಸದ್ಯ -- ಕೆಡಿಸ] 

ಪದಗೆಡು, ಹದಗಿಡು, ಹದಗೆಡು (ಕ್ರಿ). ೧. ಅವ್ಯವಸ್ಥಿತವಾಗು ; 
ಕ್ರಮಗೆಡು : ಪದಿನೆಂಟು[ಬಣ್ಣ ನೆ]ಯೆಂದು. ಬನಣೆಗೊಂಡು ಪದಗೆಟ್ಟು 
ಬಯಲ ಬಣ್ಣಿಸದೆ . . . ಹದಿಬದೆಯ ಧರ್ಮವ ಬಣ್ಣಿ ಪೆನು (ಹದಿಬ. 
೧-೪೬). ಹದಗಿಡು : ೨. “ಅನು ಕೂಲದಪ್ಪು (ಸ್ರಭಣ್ಣ). 
ಹದಗೆಡು : ೧. ನುದಕರಿಗಳು ಕಟ್ಟದ ಮಲ್ಲಗಂಭನನೊಡೆದು ಕೆಡಹಿ 
ಕೊಂಡಾಗ ಬೆದಚಕಿ ತಮ್ಮಿಚ್ಚೆ ಯೊಳಗೆ ದೆಸಿಡಿಸೆಗೈದಿ ಹದಗೆಟ್ಟೋಡಿ 
ಯಾಡಿದುವು (ಕಂಸವಿ. ೧೫-೯೨) ; ತಾಲ್ಲೂಕಿನ . ಆಡಳಿತ ಹದಗೆಟ್ಟು 
ಹೋಗಿತ್ತು (ಸಂಜಸಂ. ೧೮೦) ; ಒಂದಕ್ಕೊಂದು ಹದಗೆಟ್ಟದ್ದ ರಿಕಾರ್ಡು 
ಗಳನ್ನು ಸರಿಪಡಿಸಲು ಎರಡುದಿನ ಬೇಕಾಯ್ತ್ತೂ (ಕಾನೇರಿ. ೧೧೭). 

[ಪದ್ಯ --ಕೆಡು,] 

ಪದಗೆಯ್‌, ಹದಗೆಯ, ಹದಗೈ (ಕ್ರಿ). ಸಿದ್ಧಗೊಳಿಸು; ವ್ಯವಸ್ಥೆ 
ಮಾಡು; ಉಪಯೋಗಿಸುವುದಕ್ಕೆ ಹೆದಮಾಡು : ತನ್ನ ಸಖನಂ 
ಕರೆದು ಭರದಿನವಳೆಡೆಗೆಯ್ದಿ ಪೊನ್ನ ಂಟಿನಿತ್ತು ಪದಗೆಯ್ಕೆಂದು ಕಳುಪಲ್‌ 
(ಆರಾಚ.೨-೫-೧೦). ಹದಗೆಯ; ಹುರಿದ ಹೊಸಭಂಗಿ ಹಡಗೆಯ್ದ ಪಿನಿ 
ಕೂಟದೊಳ್‌ ಬೆರೆದನುಲ್‌: ಜಾಯಿಕಾಯ್‌ ಪತ್ರೆ. . - ಪರಿಪರಿಯ 
ಭೋಜನದ್ರಮೈಂಗಳಿಡಿದ ಭಂಡಿಗಳ್ಳೈಡೆ ಬರುತಿರ್ದುವು (ಚೆಬಪು, ೪೭-೪೫), 
ಹದಗೈ : ಹದಗೈದುಕೊಂಡೆಯ್ದಿ ನುಜುಂದಿನ ಕಂಡನು ಮದನನ 
ನಾಸ್ಕಾ ಲ ಕ. ೪೮-೨). (ಸದ್ಯ +ಕೆಯ್‌,] 

ಪೆದಗೊಡು "ಪದಂಗೊಡು' ನೋ. 

ಪದಗೊಳ್‌ "ಸದಂಗೊಳ್‌' ನೋ. 

ಪದಗೊಳಿಸು "ಪದಂಗೊಳಿಸು' ನೋ. 

ಸದಗೊಳ್ಳು “ಪದಂಗೊಳ್‌' ನೋ. 

ಪದಗ್ರಹಣ (ನಾ). ಸದನಿಯನ್ನು ಸ್ವೀಕರಿಸುವುದು : ರಾಷ್ಟ್ರಪತಿ 
ಯವರು ತಮ್ಮ ಪದಗ್ರಹಣದ ತಾರೀಖಿನಿಂದ ಐದುವರ್ಷಗಳ ಕಾಲ 
ರಾಷ್ಟ್ರ ಸತಿಸದದಲ್ಲಿರತಳ್ಳು ದು (ಭಾಧಾನ- ೨೮), (ಪದ್ಧ--ಗ್ರಹಣ] 

ಪದಘಟ್ಟಣೆ (ನಾ). ಕಾಲಿನಿಂದ ಮೆಟ್ಟುವಿಕೆ; ಪದಾಘಾತ : 
ನನಸಹಸ್ರತುರಂಗ ಕಾಲಾಳವಗಡಿಸಿತೈ ನತ್ತುಸಾನಿರವವನಿತಳ ನುಗ್ಗ! ಯ್ರು 
ಸದಘಟ್ಟಿ ಣೆಯ ಘಲ್ಲಣಿಗೆ (ಕುನ್ಯಾಕ. ೩-೭). [ಪದ್ಧ -- ಘಟ್ಟಿಣೆ] 

ಪದಘಣತ(ನಾ). ಇ ಸದಘಟ್ಟಣೆ : ಸದಘಾತಕ್ಕಗಿದಳ್ಳಿ ಬಳ್ಳಿ ದುದಧೋ 
ಲೋಕಂ .. , ಭುವನಮಂ ಪರ್ಯಾಕುಲಂ : ಮಾಡಲಾರ್ತುದೋ 
ದುರ್ಯೋಧನ ಭೀಮಸೇನರ ಗದಾಯುದ್ಧಂ ತ್ರಿಧಾಭ್ರಾಂತಿಯಂ 


20 


25 


30 


88: 


40 


45 


ಪದಡೆ 
(ಗದಾಯು. ೮-೧೦) ; ಸದಘಾತೋದ್ಧೂ ತಧೂಳೀಪಟಲಮಹಿಮ 
ರುಗ್ಬಿಂಬನುಂ. ನುಂಗಿ ರೋದೋಂತದೊಳಾದಂ ಧ್ವಾಂತಸಂತಾನಮ 
ನೊದವಿಸೆ , , . 


ನಡೆದತ್ತಾ ಜಗನ್ನಾಥಸೈನ್ಯಂ (ಜಗವಿ; ೧೫-೭೭) ; ಇದೆ 
ರಥದ ಪದಘಾತದಲಿ ಹೆಣಮೆದೆಯೆ' ಪಾಯದಳೌಘ ಭೀಮನ ಕದನಪಥ 
ವಿಜಿಯೆನುತ ನಗುತೈತಂದನಾ ದ್ರೋಣ (ಕುವ್ಯಾದ್ರೋ. ೧೩-೨); 
ಪದಫಾತಕ್ಕೆ ಧರಾತಳಂ ಕುಸಿಯೆ . . . ಯಂದ್ಛಂಗೆಯ್ದ ರೀಶಾರ್ಜುನರ್‌ 
(ಶಬಶಂ, ೪-೭೮), [ಪದ್ಯ--ಘಾತ್ಯ] 

ಪದಚತುರೂರ್ಥ (ನಾ). [ಛಂದ] ಒಂದು ವೃತ್ತದ ಹೆಸರು: ಕರಿ. 
ದಿನಪ ರಾಜ ರಾವಣ ಕರ ಪರಿಸಂಖ್ಯಾಕ್ಷರಂ ಸೊದಟಕ್ಕಿ ಸೆಯೆ. ಗಣಾಂತರಿತಂ 
ಸದಚತುರೂರ್ಥ್ವಂ ಸಂಸ್ಸು ಟಂ ಬಗೆದು ಕೇಳ್ಕುದು 
೩-೨೧೫), [Ao] 

ಪಡಚತುಷ್ವಯ (ನಾ). ಸಾಲೋಕ್ಯ, ಸಾಮಾಪ್ಯ, ಸಾರೂಪ್ಯ 
ಮತ್ತು ಸಾಯುಜ್ಯಗಳೆಂಬ ಮೋಕ್ಷದ ನಾಲ್ಕು ಪ್ರಕಾರಗಳು : 
ಎಣೆಯರಾಗಿ. ಪದಚತುಸ್ಪಯನ ಕೂಡಿ (ಮನೋವಿ, ೧-೩೦), 

[ಪದ್ಮ 4ಚತುಪ್ವಯಂ] 

ಪದಚಾರಿ (ನಾ): ೧. ಹೆಜ್ಜೆ ಯ ಗತಿ, ಗಮನ ; ನಡೆ : ಪರಚಾರಿಗೆ 
ಪದಚಾರಿಯನೊದವಿಸುತುಂ ಗಜಕಿ ಗಜಲುತುಂ . . . ಕೃಷ್ಣ ದಾನನರ್‌ 
ಪೊಕ್ಕು ಪೊಯ್ದ ರೊರ್ವರನೊರ್ವರ್‌ (ಜಗವಿ. ೯-೭೨). ೨. [ನಾಟ್ಯ] 
ಒಂದು ನಾಟ್ಯಭೇದ. [ಪದ್ಧ 4 ಚಾರ್ಮಿ] 

ಪದಚ್ಛೇದ (ನಾ). [ನ್ಯಾಕ]ನಾಕ್ಯವನ್ನು ಪದಗಳನ್ನಾಗಿ ವಿಂಗಡಿ 
ಸುವುದು : (8). [ಪದ್ಧ -- ಛೇದ] 

ಪದಚ್ಯುತ (ಗು): ೧. ಸ್ಥಾನದಿಂದ ಬಿದ್ದ. (ನಾ). ೨. ಪದವಿ 
ಯನ್ನು ಕಳೆದುಕೊಂಡವನು ; ಸ್ಥಾನಭ)ಷ್ಟ. [ಸದ್ಯ--ಚ್ಯುತ] 

ಪದಚ್ಯುತಿ (ನಾ). ಪದವಿಯನ್ನು ಕಳೆದುಕೊಳ್ಳುವುದು; 
ಸ್ಕಾನಭ )ಸ್ಟತೆ: ಪದಚ್ಯುತಿಯ ಅಥವಾ ಇತರ ಕಾರಣದಿಂದ ಉಂಟಾದ 
ಕಾಸ್ಟ್ರ ಪತಿಪದದ ರಿಕ್ತ ತೆಯನ್ನು ಪರಿಹಾರ ಮಾಡುವುದಕ್ಕಾಗಿ ನಡೆಯುವ 


(ಛಂಜೋಂಬು. 


ನಿರ್ನಾಚನವನ್ನು , » ಎ ತಡವಾಗದಂತೆ ನಡೆಯಿಸತಕ್ಕುದು(ಭಾಧಾನ. ೩೧); 
ಏವುವುಂ ಎನ್ನಿಂದೆ ಎಂತಾನುಮೊತ್ತಿ ಪೊಲಿಮಡಿಸಲಾಲಿದಯ್‌, ವಿಧಿ 
ನಿಯತಮಪ್ಪ ನನ ಪದಚ್ಯುತಿಯನ್‌ ತಪ್ಪಿಸುವ ಯಖಕ್ತಿಯನ್‌ 


(ಬದ್ದ ಪ್ರ. ೫೩-೧೧೫೦). 

ಪೆಡಚ್ಯಿ ತಿಗೊಳಿಸು (ಕ್ರಿ). ಅಧಿಕಾರದಿಂದ ತೆಗೆದುಹಾಕು; 
ಫೆದನೆಯಿಂದ ಕೆಳಕ್ಕಿಳಿಸು : ರಾಷ್ಟ್ರಪತಿಯವರನ್ನು , .. ಮಹಾಭಿ 
ಯೋಗದ ಮೂಲಕ ಪಡಚ್ಯುತಿಗೊಳಿಸಬಹುದು (ಭಾಧಾನ, ೨೮) ; 
ಮೇಜರ್‌ -ಗೋರ್ಡನ್‌ರು ಅವನನ್ನು ಸಡಚ್ಯೂತಿಗೊಳಿಸಿದ್ದರು (ಬೆಂಜ್‌, 
೮೪). [ಸದಚ್ಯುತಿ 4 ಕೊಳ್‌, 4-- ಇಸು] 

ಪದಜಾತ (ನಾ). ೧. ಒಂದು ವರ್ಗಕ್ಕೆ ಸೇರಿದ ಶಬ್ದಗಳು. 
೨. ಸದಗಳ ಗುಂಪು; ಶಬ್ದ್ಧಸಮೂಹ, ([ಪದ್ಮ--ಜಾತ] 

ಪದಡಕ್ಕೆ "ಪಡಡಕ್ಕೆ' ನೋ. 

ಪದಡಿ ಸ್ಟ ಮೋ. 

ಪದಡೆ, 'ಪದಡಿ, ಹದಡಿ, ಹದಡೆ (ನಾ). ಒಂದು ಸ್ಸ್‌ ಹೆಸರು ; 
p ಈಗಿನ ದಾವಣಗೆರೆ ತಾಲ್ಲೂಕಿನ ಹೆದಡಿ : ಶ್ರೀಮನ್ಮನೆವೆರ್ಗ್ಗಡೆ 
ಪಲ್ಲವಾಭರಣ. ಬ್ರಹ್ಮಾದಿರಾಜಪ್ಪ ೯ದಡೆ ' ಪಗೈೆ [ರಡುನುಸಾಳುತ್ತುರಾರೆ 
(ಎಕ. ೫1, ದಾವಣ. ೧೨೬-೧೬ ; 1097). ಸಜಿ: ಸಾಕ್ಷ್ಮಿ ಪದಡಿಯ 
ಗಾಪುಣ್ಣಂ ನಾಗಿಯಣ್ಣ ನುಂ (ಎಕ.೫1, ದಾನಣಗ೨೪-೮೯ ; ಸು.10421). 
ಹದಡಿ : ಹದಡಿ ಚಾಳುಕೃರ ಕಾಲದಲ್ಲಿ ಪ್ರಸಿದ್ಧ ವಾಗಿದ್ದರೂ ಈಗ ಅಲ್ಲಿ 
ಹಳೆಯ ದೇವಾಲಯಗಳಿಲ್ಲ (ಹೊಯ್ಸವಾ. ೨೩೫). ಹದಡೆ: ಹದಡೆಯ 


[ಪದ್ಮ-*ಚ್ಯುತಿ] 


ಪದಢಕ್ಕೆ 


ಕುಲುಬ ಎಜಕಿಕಗೌಡ ಬಿನ್ನಲಗೆಣಕಿಯ. ದನವ ಕೊಂಡುಹೋಡಲ್ಲಿ 
(ಎಕ. ೫1, ದಾವಣ, ೧೨೫-೨; 7). [?] 
ಸದಢಕ್ಕೆ "ಪಡಢಕ್ಕೆ' ನೋ. 
ಸೆದತಲ್‌ ಪದಶಳ ಹಾ). ೧. ಕಾಲಿಡುವ ಸ್ಥಳ; ಪಾದಪ್ರದೇಶ : 
ಪದತಲದೊಳಿದನರ್ಪಿಸುವೆ, 'ಹೇ ಸದಯ ಗುರುಡೇನ (ವಿಸೀಗೀ, ೧-೧) ; 
ತನ್ನೆ ತನುರುಚಿರತೆಯ ಪದತಲದಿ ಪೂಜೆಗೈನಾತನನು, ಕಾಣುತಂ ಕನಿಕರದಿ 
ಕರಗಿದಳ ಚಿತ್ರ್ರಾಂಗಿ (ಚಿತ್ರಾಂಗ,. ೩೮-೧೦೩೦), ೫ದತಳ : 
೨. ಅಂಗಾಲು: ಪದತಳಮುಂ ದಳಮಂಂ ನೋಯದೆ ಕಂಡದೆ ನಲಿದು 
ನರ್ಕಿಸುತ್ತಿರ್ಪ ಮರುತ್ಸುದತಿಯರ್ಗಿಂದ್ರನ: ಹೃತ್ಸ ದೃಜೊಳಾಡುವ ಭಕ್ತಿ 
ಲಕ್ಷ್ಮಿ ಲಾಸಿಕೆಯಕ್ಕುಂ (ಚಂದ್ರಪು, ೧೨-೭೦) । ಚೂತತಳಿರಂ ಪೋಲ್ವ 
ಪದತಳಂಗಳು (ಬ್ರೌಢಲ. ೯-೫) ; ಹೆಚ್ಚಿಟ್ಟುಗಳು, ಪದತಳಗಳು , 
ಶಿರಸ್ಸು ಮುಂತಾದ ಸ್ಕಾ ನಗಳೇ ಸ್ರೀಯರುಗಳಗೆ ಕಳಾಸ್ಮಾ ನಗಳು 
ಕೊಂಬುವು (ಸಕನ್ನೆ. ೬೦). [ಪದ್ಮ ತಲ] 
ಪದತಳ "ಸದತಲ' ನೋ. 
ಪದತ್ಯಾಗ (ನಾ). ಪದವಿಯನ್ನು ತ್ಯ ತ್ಯಜಿಸುವುದು ; ಅಧಿಕಾರವನ್ನು 
ಬಿಟ್ಟುಕೊಡುವುದು ; ರಾಜ್ಯನ ನೀಡುವುದು: ರಾಷ್ಟ್ರಪತಿ 
ಯವರು, ತನ್ಮು ಹಸ್ತಾ ಕ್ಷರದೊಡನೆ ಉಪರಾಸ್ಟ್ರ ಪತಿಯನರಿಗೆ ಪತ್ರ ಬರೆದು 
ತಮ್ಮ ಪದತ್ಯಾಗ ಮಾಡಬಹುದು (ಭಾಧಾನ. ey: [ನದ ತ್ಯಾಗ] 
ಪದತ್ಯಾಗಪತ್ರ (ನಾ). ಪದವಿಯನ್ನು ಬಿಟ್ಟುಕೊಡುವಾಗ ಬರೆ 
ಯುದ ಸತ್ರ; ರಾಜೀನಾಮೆ ಪತ್ರ: ಮೇಲಿನ. * ಸರತ್ತಿನ 
ಖಂಡದ ಮೇರಿಗೆ ಉಪರಾಷ್ಟ್ರ ಪತಿಯವರಿಗೆ ಬರೆದ ಪಡತ್ಯಾಗಪತ್ರ ವ 
ಸೂಚನೆಯನ್ನು * ೬೬ ಅಧ್ಯಕ್ಷರಿಗೆ ತಿಳಿಸತಕ್ಕು ದು (ಭಾಧಾನ. ೨೮). 
[ಪದತ್ಯಾಗ 4 ಪತ್ರ ತ್ರ] 
ಪದತ್ರಯ (ನಾ). ಮೂರು ಹೆಜ್ಜೆ : ತದಶ್ವಮೇಧದೊಳೀತ ವಾಮನ 
ನಾಗಿ ಯಾಚಿಸಿದನು ಪದತ್ರಯವ (ಕುವ್ಯಾ ಸ, ೯-೪೫). [ಪದ್ಯ + ತ್ರಃ ಯು] 
ಪದತ್ರಾಣ (ನಾ). ಪಾದರಕ್ಷೆ ; ಜೋಡು ; ಮೆಟ್ಟು : ಶಿರಸ್ತ್ರಾಣ 
ಮಧ್ಯತ್ರಾಣ ಪದತ್ರಾಣ . . . ಮುಂತಾದ ಶತ್ರು ಟ್ರಜಯಾತ್ಮಕ ರಕ್ಸ್ಪಾದಿ 
ಸಾಧನಂತೇಸಾಗಳೀ ಮಂ (ವಿನೇಕ. ೨೬೨), "ಪಾದತ್ರಾಣ' ಪರಾ. 
[ಪದ್ಯ 4 ತ್ರಾಣ] 
ಪದದಪ್ಪು (ಕ್ರಿ). ಮಾರ್ಗ ಬಿಟ್ಟುಹೋಗು : ಸದದಪ್ಪ ಜಿಯಂಂ 
ಬಗೆ ಬೆದಬದೆಯುಂ ಕತೆ ಕಿಡದೆಯುಂ . . . ಆ ಜಿನಚಯ್ರಂ ಇಂತೆಂದಂ 
(ಶಾಂತಿಪು. ೫-೧೦). [ಪದ್ಧ + ತಪ್ಪು |] 
ಪದದರುಶನ (ನಾ). ಪಾದದರ್ಶನ : ನೆನಹದಲ್ಲದೆ. ನಿನ್ನ ಪದದರುಶನದ 
ಭಾಗ್ಯವು ತನ್ನೊ. ಳಾದುದು ಘನಮಹಿಮ ನಮೊಯೆನುತ 4 ಮುಗಿದಿರ್ದಳಾ 
ಕಾಂತೆ Wd, ೧-೧೨-೨೧). [ಪದ್ಧ--ದರುಶನ] 
ಪದದಲನ (ನಾ). ಕಾಲಿನ ತುಳಿತ ; ಪಾದಾಘಾತ : ಲೋಕಕ್ರೊ) 
ಮದಹಸ್ತಿ ಪದಡಲನರೋಷದಾವಾಗ್ನಿ ಗಾಹುತಿಯಾಗಿ ಬಿಳ್ನ ನಿನ್ನಾ FN 
ರಾಶಿಯಂ ತೊಳೆವುದಿದೊ ಕಣ್ಣ ಗೆ ರಾನಾ. ೧೧೫-೮೨). [ಸದ್ಯ ಲನ] 
ಪದದಳಿತ (ಗು). ಕಾಲಿನಿಂದ. ಬಡಿದ, ಮೆಟ್ಟಿ ದ; ವಿತತರಥ 
ಸದದಳಿತ ವಸುಧೋತ್ಪ ತಿತ ಧೂಳೀ ಸಟಿಲಸರಚುಂದಿತ ದಿ ಮುಖಸ್ಸೈದಿದನು 
ಕುರುರಾಯ ಮೋಹರವ (ಕುವ್ಯಾವಿ,೫-೪೮). [ಪದ್ಮ -. ದಳಿತ( -ದಲಿಳ)] 
ಪದದೋಷ (ನಾ). [ಕಾವ್ಯ ಮಾ] ಪದಗಳ ರಚನೆ ಅಥವಾ 
ಪ್ರಯೋಗದಲ್ಲಿ ಕಷಟ ದೋಷ, ತಪ್ಪು : ಪದಜೋಷವು 
ಪದದ ಒಂದು ಭಾಗದಲ್ಲಿ ಮಾತ್ರ ಇರಬಹುದು ಅಥವಾ (ಅನೇಕ ಪದಗಳು 
ಸೇರಿ ಆಗುವ) ಒಂದು ನಾಳದಲ್ಲಿ ಅಥವಾ ಅವುಗಳ ರಚನೆಯಲ್ಲಿ 
ಇರಬಹುದು(ಕೈ ಓಣ, ೨೨೬). [ಪದ್ಧ -- ದೋಷ] 


೫೬೨೧೬ 


20 


25 


30 


40 


45 


ಪದನಣ 


ಪದಧಾರಿ (ನಾ). ಯಾವುದಾದರೊಂದು ಸ್ಥಾ ನವನ್ನು ಹೊಂದಿರು 
ವವನು ; ಅಧಿಕಾರಿ : ಧಾರ್ಮಿಕ ಅಥವಾ ಸಾ ಸಂಪ್ರ ದಾಯಿಕ ಸಂಸ್ಥೆಯ 
ಕಾರ್ಯಕಲಾಪಗಳ ಸಂಬಂಧದ ಯಾವನಾದರೂ ಪದಭಾಕಿಯಾಗರಿ ಹ 
ಯಾವುದಾದರೂ ವಿಶಿಷ್ಟ ಸಂಪ್ರದಾಯಕ್ಕೆ ಸೇರಿದವನಾಗಿ ಇರಬೇಕೆಂದು. 
ಉಸಬಂಧವನ್ನು ಮಾಡಿರುವ ಯಾವುದೊಂದು ವಿಧಿಯ ಅನುಲಿಗೂ 
ಬಾಧಕವಾಗತಕ್ಕುದಲ್ಲ (ಭಾಧಾನ, ೯). [ಸಂ. ಪದಧಾರಿನ್‌] 

ಪದಧೂಲಿ, ಪದಧೂಳಿ (ನಾ). ೧. ಪದಾಘಾತದಿಂದ ಮೇಲಕ್ಕೆ 
ಎದ್ದ ಧೂಳು: ಪದಧೂಲೀ[ನಾಣಂ. ಊೀ]ಕ್ಷೋಭದಿಂ ಜು 
ನದನನುಂ ಶ್ಯಾಮಳಂ ಮಾಡಿ... ಅತ್ಮುಗ್ರಾಸ್ತ್ರಶಸ್ತ್ರ ಶ್ರ ಕರಿರಣ 
ಸಂಘಾತತೀವಾ ್ರಾ ತಥೋದ್ಯೋತದಿನರ್ಧಶ್ಯಾಮುಳಂ “ಸಂಸದ ದಿನ 
ಮುಮಂ ಕೂಡೆ ರಾಜೇಂದ್ರ ಸೈನ್ಯಂ (ಅದಿಪು. ೧೪-೮೮). ಪದಧೂಳಿ : 
೧. ಸದಧೂಳೀಸೀತಸಾತಃ ಪ್ರತಿ ನದಿಗಳಂ ತೀವುತುಂ (ವರ್ಧಪು. ೮-೬೭), 
ತಿ. ಪಾದಧೂಳಿ; ಪಾದರಜ : ಪದಧೂಳಿಯಲಿ ದೂಟದನಹಲ್ಮಾ 
ಸತಿಯ ದುಷ್ಯತನ (ತೊರಂ. ೧-೨-೨೦); ಪುಣ್ಯವಹುದೆನ್ಮ ಧರೆ ನೆಲನ 
ಪದಧೂಳಿಯಿ ೦ (ಚಿತ್ರಾಂಗ. ೬೦-೧೬೪೨), [ಪದ್ಮ 4-ಧೂಲಿ] 

ಪದಧೂಳಿ "ಪದಧೂಲಿ' ನೋ. 

ಪೆನ್‌ "ಸದ್ಯ' ನೋ. 

ಪದನ "ಸದ್ಯ' ನೋ. 

ಪೆದನಖ (ಕಾ). ಕಾಲಿನ ಉಗುರು : ಪದನಖಮಣಿದರ್ಪಣದೊಳ್ವದ 
ನೇಂದುವನೀಕ್ಷಿಸುತ್ತು ಮಿರೆ ಕೋಮಳೆ (ಮಲ್ಲಿಪು. ೪-೨೦); ಚರಣದಲ್ಲಿ 
ಚಾಚಿದರು. ಭೂಮಿಸಾಶ್ವರರು ಮಕುಟವನಂತತಾರಾಸರಿವೃ ತೇಂದುವಿನಂತೆ. 
ಮೆಜಿಿದುದು ಹರಿಯ ಪದನಖವು (ಕುವ್ಯಾಉ. ೮-೫೫). [ಪದ್ಧ -/- ನಖ] 

ಪದನಖರ (ನಾ). ಎ ಪದನಖ: ಪದನಖರಾಳಿ ಬೇರ್ವರಿಯಿ 
ಕೇಶಚಯಮಂಗಮನಾರರಿಸುತ್ತೆ ತೋಟಕೆ ಪಿಂಗದೆ ಶಿವಲಿಂಗದಂಭ್ರಯ: 
ಜಾನಿಸುತಿರ್ದನತೀವಭಕ್ತಿಯಿಂ (ವೃ ಷವಿ. ೨೨-೨೨). [ಪದ್ಮ 4 ನಖರ್ಯ _ 

ಪದನತ (ಗು). ೧. ಕಾಲಿಗೆ ಬಿದ್ದ,- -ನಮಸ್ಕ್ಯ ರಿಸಿದ. ೨. ಕಾಲಿನ 
ವರೆಗೆ ಇಳಿದು ಬಂದ. ೧, ೨: Seuss euotsiis ವಿಸಮಾ 
ನಳ ಭೀಮಲೋಚನಂ ಸದನತ ದಾನವಾರಿ ಗಿರಿಶಂ ಗಿರಿಜಾತನಿನೂತಕೇಳಿ 
ಕಣ್ಣೊದನಿದ ಶೋಭೆಯಂ ಕುಡುತಮಿರ್ಪದು (ಪಾರ್ಕು, ೪-೧೩೨). 

[ಪದ್ಮ -. ನತ] 

ಪದನಲಂ, ಹದನಖಿ, ಹದವರಿ, ಹದವಜಿ (ಕಿ). ೧. ವಿಷಯ 
ವನ್ನು ತಿಳಿ; ಅಭಿಪ್ರಾಯವನ್ನು ತಿಳಿ: ಪದನಜಿಸದು ನುಡಿಯಲುಂ. 
ನುಡಿದುದನಟಿಃ ದಾರಯಲುಮಾರ್ಪರಾ ನಾಡವರ್ಗಳ್‌ (ಕಮ್ಮಿ, ೧-೩೮). 
೨. ಸರಿಯಾದ ಕ್ರಮವನ್ನು ತಿಳಿ: ಸ್ತಂಬಕರ್ಯಾದಿ ನಾನಾವಿಧ 
ಧಾನ್ಯಂಗಳಂ,  ಸದನಖಾದುಡುಗುವ ಕಳಂಮಾಡುವೊಕ್ಳುನಡಕುವ 

ತೆಅನುಮುನಲಾಯೆ ಪೇಟ್ಗು  (ಆದಿಪು. 

ಮಾಗಿಯೊಳಬ್ಬ ಕಾಲದೊಳ್‌ ಭೂಮಿಯೊಳಂ ಪದನಣಸತು ನೀರನೆತ್ತುಗೆ 
ಬಲ್ಲರ್‌ (ಲೋಕೋಸೆ. ೬-೮) ೩. ಪ್ರಮಾಣವನ್ನು ತಿಳಿ: ಕ್ರಮದಿಂ 
ಪಾಲಂ ಕಾಸಿ ಹೆಪ್ಪನಿಟ್ಟು ಕಡೆದು ಬೆಣ್ಣೆ ಗೊಂಡು ಪದನಟಕದು ಕಾಸಿ 
ದಾಗಳ್‌ ತುಪ್ಪಮಕ್ಕುಂ (ಥರ್ಮಾಮೃ. ೯-೧೨೦). ೪. ಸರಿಯಾದ 
ಕಾಲ ಅಥವಾ ಯೋಗ ವಾದ ಸಮಯವನ್ನು ತಿಳಿ: ಸದನಟದು 
ಬಿತ್ತದ ಬಚೆಳಸುಂ.. fs ನೋಡುವ” ಮಾನಿಸರುಂ ತುದಿ 
ಯೊಳ್‌ ಮಹಾದು॥ ಖನುಸೆಯನ್ನ ವರ್‌ (ಧರ್ಮಾಮೃ. ೧೧-೪೨). 
ಹದನ : ೨, ಸಹಜಾನುಗ್ರಹಸ್ವಾಯತಸಂಬಂಧವ. ಮಾಳ್ಬು ದೀ 
ಹದನಅಕಿಯದನನುಗ್ರಹ : ಸಲ್ಲ (ತನಗೀ. ೫೪-೨೫೫) ; ಹದನಲವ 
ತುರಗದ ವೈದ್ಯತತಿಯೆಚ್ಚ ಉಕೆಯಲಿ ಸಂತೈಸಿದರು. ವಾಜಿಗಳ ವೇದನೆಯ 


೬-೬೭ ವ); 


ಪದನಿಮಿತ್ತ 


೪. ಹದನಟಿಂದು ಹರಗುವ ಬೆಡೆಯನಟಃದು 
ಬಿತ್ತುವ. , . ಲೋಕಾಧಿಲೋಕಗಳ ಹಗೆಯ (ಹಗೆವು)ನಿಕ್ಶುವನಯ್ಯಾ 
(ಸರ್ವವ. ಹದನರಿ: ೨. ಕಚ್ಚಾ ಪದಾರ್ಥನನ್ನು 
ಹದವರಿತು ಉಸಯೋಗಿಸಿಕೊಳ್ಳು ನಂತೆ ನಿರ್ದೇಶಿಸಲು . . . ವಿಜ್ಞಾನ 
ನನ್ನು ಬಲ್ಲ ಓನರ್‌ಸಿಯರುಗಳೂ ಬೇಕು (ಶಿಕ್ಷಣ. ೧೯೫). ಹದವಣಂ : 
೨. ಸುಭಕ್ಷ ಸುಸಕ್ವಫಲಗಳ ಮೋಕ್ಷಗಳಿಗೆ ಹದನ[ನಾತಾಂ. ನ[ಉಡಿಕ್ಕಿ 
ದನು (ಭರೆಚ. ೩-೯೧). [ಪದನ್‌ (ಎಪದ,)+ ಅ೪೨] 

ಪದನಿಮಿತ್ತ (ಅ). ಸ್ಥಾನದ ಕಾರಣವಾಗಿ ; ಅಧಿಕಾರದ 
ಪ್ರಯುಕ್ತವಾಗಿ: ಭಾರತದ ಉಪರಾಷ್ಟ್ರ ಪತಿಯನರು ತಮ್ಮ ಪದ 
ನಿಮಿತ್ತ ರಾಜ್ಯಪರಿಸತ್ತಿ ನ ಸಭಾಪತಿಯ ನರಾಗಿರತಕ್ಕುದು (ಭಾಧಾನ. ೩೨). 

[ಸಂ.) 

ಪದನಿಮಿತ್ತ ಸದಸ್ಯ (ನಾ). ಸ್ಥಾನದ ಬಲದಿಂದ ಸದಸ್ಯನಾಗಿರು 
ವವನು : “ಅಧಿಕಾರ ಬಲದ ಸದಸ್ಯ, ಪದನಿಮಿತ್ತ ಸದಸ್ಯೆ” (Ex-oficio 
member. ಪತ್ರಿ 8. ೩೭). [ಪದನಿಮಿತ್ತ --ಸದಸ್ಯ] 

ಪದಸನಿವಾಸ (ನಾ). ಪದವಿಯಲ್ಲಿರುವಾಗ ಸರ್ಕಾರವು ಪುಕ್ಕಟಿ 
ಯಾಗಿ ಕೊಡುವ ವಸತಿ: ಉಡ್ಡತಮನ್ಯಾಯಾಲಯದ ಪ್ರತಿ 
ಯೊಬ್ಬರು ನ್ಯಾಯಾಧೀಶರೂ ಬಾಡಿಗೆ ಕೊಡದೆಯೇ ಪದನಿವಾಸವನ್ನು 
ಉಪಯೋಗಿಸಲು ಹಕ್ಕು ಹೊಂದಿರತಕ್ಕುದು (ಭಾಧಾ 

[ಪದ್ಧ + ನಿವಾಸ] 
ಪದನಿಸು (ಕ್ರಿ). ಅನುಗ್ರಹಿಸುವಂತೆ ಮಾಡು; ಆಕರ್ಷಿಸು ; 
ವಶಪಡಿಸಿಕೊಳ್ಳು : ತದಾನನಾಂಬುಜದ ತುಂಬಿಗಳಂ ಸುರಪ್ಪಷ್ಪ ವೃಷ್ಟಿ 
ತಾಂ ಪದನಿಸಲಾರ್ತುದಿಲ್ಲ ನಿಜಗಂಧದಿನೇನದಜಕೊಳ ಳುಂಬಮೋ 
(ಪುಷ್ಪಪು. ೧೨-೨೦). [ಪದನ್‌( ಪದ್ಮ) ---ಇಸ್ಕು] 

ಪದನು "ಪದ್ಮ' ನೋ. 

ಪದನೋಟ (ನಾ). ಹಿತವಾದ ದೃಷ್ಟಿ; ಪ್ರಿಯವಾದ ನೋಟ: 
ಮುದದಿ ಮೋಹಿಸಿ ಮುಂದುವರಿವೆನ್ಸೈರ್ದೆಯಿರನಿದ ನೋಡೀ ಪರಿಯೆಂದು 
ಇದಿರಿಡುವಂತೆವೋಲೆಳನಗೆಗೂಡಿದ ಪದನೋಟವ ಪರ್ಬಿಸುವುದು (ಚಕನಿ. 
೬-೧೫೭ ಸಾಂಗತ್ಯ). [ಪದ್ಯ + ನೋಟ] 

ಪದನ್ಯಸನ (ನಾ). ಹೆಜ್ಜೆ ಯನ್ನು ಇಡುವಿಕೆ; ನಡಗೆ ; ಪದ 
ವಿನ್ಯಾಸ: ರತಿಯೊಳ್ಳ ದನ್ಯಸನನುಂ ಕಲ್ಪಂಚೆ ಶೀತಾಂಶು ತೀನಿದ 
ನೆಯ್ಲಿಲ್ಲೊ ಳನಲ್ಲದಿಲ್ಲೆ ನೆ ಬನಂ ಚಿತ್ತೊ ₹ತ್ಸನಾಲಂಬನಂ .(ಮುಲ್ಲಿಪು.೨-೩೭). 

[ಪದ್ಮ ನ್ಥಸನ] 


(ಕುನ್ಯಾಭೀ. ೫-ರ೯). 


೧೬೨-೭೬೮). 


೨೪೭). 


ಪದನ್ಯಾಸ (ನಾ). ೧. ಇ ಪದನ್ಯಸನ : ಸ್ಮರನುಂತ್ರದೇನತೆಯವೋಲ್‌ [ 


ಬಾಹಾಲತಾಂದೋಳನಂ ಬಗೆಯ ೦ ಬಲ್‌ಸೆಅಕಿಗೆಯ್ಯೆ ಬಾಲೆ ಮೆಲೆ ದಳ 
ಲೀಲಾಪದನ್ಯಾಸನುಂ (ಸಂರಾಮಾ, ೫-೪೨). ೨. ಹೆಜ್ಜೆಯ ಗುರುತು; 
ಪಾದಚಿಹ್ನೈ: ಸುಹೃತ್ಬದ್ಮದೊಳಿಂಬುನೆತ್ತುದು. ಪಡನ್ಯಾಸಂ . ... 
ಶ್ರೀ ಸೂಜ್ಭಸಾದೇಶನಾ (ಪುಸ್ಪ ಪು. ೧-೨೪). [ಪದ್ಧ-ನ್ಯಾಸ] 
ಪದಪದ್ಧತಿ (ನಾ). ೧. ಹೆಜ್ಜೆಯ ಗುರುತು; ಪಾದಚಿಹ್ನೆ: 
ನಿನ್ನ ಸೆಡೆದುಣಂಗಲೊಳೆನ್ನ ಪದಪದ್ಧ ತಿಗಳಿರ್ದಪುವು ಇನಂ ಕಂಡೊಡೆ 
ಪನ್ನಗವಿರೋಧಿಯಂ ಕಾದು ಕಲಕಿಪುಗುಂ ಪೋಗು (ಜಗವಿ. ೩-೧೧೩ ನು). 
೨. ಪದಗಳನ್ನು ಜೋಡಿಸುವ ಕ್ರಮ, ರೀತಿ: ಉಚಿತ ಪುರಾಣ 
ಮಾರ್ಗ ಪದಪದ್ಧತಿ ಬಂಧುರಬಂಧಮೆಂಬಿನಂ ರಚಿಯಿಸೆ ವಾಚ್ಕವಾಚಕ 
ನಿಶೇಷ್ಟವಿಶೇಷಣ ಲಕ್ಷ್ಮಲಕ್ಷಣಪ್ರಚುರತೆ ಕಾಳಿದಾಸನುಮನೇಟಃಸಿತಿ 
ಕೃತಿ ನಾಗವರ್ಮನಾ (ಛಂದೋಂಬು, ೧-೭). [ಪದ್ಧ 4 ಪದ್ಧತಿ] 
ಪದಪದ್ಯ (ನಾ). ಇ ಸನದಕವಿತೆ: ಗಗನಗಣಾಗ್ರಡೊಳಂ ತಾಂ 
ಯಗಣನುಫಿಡಲಶುಭನುಬ್ದ ಮಂಖಿ ಕರ್ತಂಗಂದಗಣಿತಭಯ ಕೇಡಕ್ಕುಂ 


೫೨೧೭ 


0 


15 


20 


25 


30 


35 


40 


43 


ಪದಪು 


ಪಗೆನರ್ಗಂ ಪೇಳನೇಡ ಪದಪದ್ಯಗಳೊಳ್‌  (ಕನಿಜಿ, ೧-೨೭) ; ಇನನಿಗೆ 
ನಿನೋದದಲ್ಲಿ ಹೊತ್ತು ಹೋಗುವ ನಿಮಿತ್ತವಾಗಿ. . . ಪದಸದ್ಯಗಳ 
ನೋದುವ ಹೆಣ್ಣುಗಳ ಸಂಗಡಲೆ ಕಳುಹಿಸಿಬಿಡು (ನಚಕಾ, ೬೨). 
[ಪದ್ಮ ಪದ್ಯ] 
ಪದಪಲ್ಲಟ (ನಾ). ಪದಗಳ ಸ್ಥಾನ ಬದಲಾಗುವುದು: ಈ ಮೇಲಿನ 
ಪದ್ಯಗಳಲ್ಲಿ ಆಕ್ಷರಸಲ್ಲಟಿ, ಸದಪಲ್ಲಟಿ... ಕಂಡು ಬರುವುದನ್ನು 
ಗಮನಿಸಬಹುದು (ಕುಮಾಸಾಂ. ೯೩). [ಪದ್ಧ + ಪಲ್ಲಟ] 
ಪದಪಾಂಸು (ನಾ). - ಪದಧೂಳಿ ೨: ಸಮಂತಭದ್ರ ಖ್ಯಾತರ 
ಪದಸಾಂಸು ಕಿಡಿಸುಗಘಪಾಂಸುಗಳಂ (ನುಲ್ಲಿಪು. ೧-೧೩). 
[ಪದ್ಯ --ಪಾಂಸು] 
ಪದಪಾಕ (ನಾ). ಸಿದ್ಧವಾದ ಅಡುಗೆ; ತಯಾರಾದ ಅಡುಗೆ: ನಲಿ 
ನಲಿದು ಕಾಸಿ ಪದ[ನಾಂಂ. ಪ್ರತಿ]ಪಾಕಮಂ ನೋಡುತಂ (ಕಣ್ಣರ.ದೇ. 
೧೩೫-೨೪); ಪದಪಾಕಕ್ಕೊಳಗಾಗೆ ಬಾಗಿಸಿದ ರಾಜಾನ್ನ್ನಾನ್ನ ದೊಳ್‌ ಘಾಸಿ 
ಯಾಗದುದಂ ಸಜ್ಜು ಕವಾಲ ಘಟ್ಟ ಮೊಸರಂ ತಂದಿಕ್ಕಿ (ಮುಹಾನೇ. ೧೬-೪೯), 
[ಪದ -- ಪಾಕ] 
ಪದಪಾಠ (ನಾ). ವೇದಸಠನದ ಒಂದು ಕ್ರಮ ; ವೇದಸಂಹಿತೆ 
ಯನ್ನು ಪದವಿಭಾಗಪೂರ್ವಕವಾಗಿ ಅಧ್ಯಯನ ಮಾಡುವುದು : 
ವೇದದ ವಾಕ್ಯಗಳನ್ನು ಪದವಿಭಾಗ ಮಾಡಿ ಹೇಳುವ ರೂಢಿ ಬಂತು 
(ಪದಪಾಠ) (ಭಾರದ. ೩೨), [ಪದ್ಧ ಪಾಠ್ಯ] 
ಪದಪಾತ (ನಾ). ೧. ಹೆಜ್ಜೆ ಯಿಡುವುದು, ೨. ಒದೆತ; ಪಾದಾ, 
ಘಾತ; ತುಳಿತ; ದೋಹದವನ್ನು ತೀರಿಸುವ ಒಂದು ಬಗೆ : 
ದಯೆಗೆಯ್‌ ಪದಪಾತಮನಸುಗೆಯೊಳಂತದು ತಳಿರ್ಗುಂ (ಚಂದ್ರಪು. 
೭-೭೪); ವನಿತಾ ಪದಪಾತದಿನಾದನುರಾಗಂ ತನ್ನೊ ಳೊದವೆ ಸಾಸಿರ್ಮಡಿ 
ಯಾದನಿತಂ ಸೂಚಿಸುತಿರ್ದುದು ಬನಜೊಳ್‌ ವಿಂಷುಪಸುಗೆ ಮಿಸುಪ 
ಕೆಂದಳಿರ್ವೊಜಕೆ ಯಿಂ (ಕುಸುಮಾ, ೫-೯೩). [ಪದ್ಮ 4-ಪಾತ|] 
ಪದಪೀಠ (ನಾ). ಕಾಲಿಡುವುದಕ್ಕಾಗಿ ಮಾಡಿದ ಪೀಠ; 
ಕಾಲುಮಣೆ ; ಪಾದಪೀಠ: ಪದಪೀಠದ ಸನ್ನಿ ಧಿಯೊಳ್‌ ಪಡೆಪಿಂ 
ಕುಳ್ಳಿರಿಸಿಕೊಂಡು - ಬೆಸಗೊಂಡನಾ ನರೇಂದ್ರ ಮಂಕುಂದಂ 
(ಕುಸುಮಾ. ೧೫-೧೩೨) ; ದೇವ ಮಾಲಿ ದೆನ್ನಿಷ್ಟ ಮನೆಂದು ಬೇಟ್ಟ 
ಪದದೊಳ್‌  ಪದಪೀಠದ ಮಾತುಳುಂಗಮೇಂ ತುಪ್ಪಿಯನಿತ್ತುದೋ 
ಜಗುಟಕಿವಂದಿದಿರ್ಗೊಂಡು ಮನಕೃಪೂರ್ವನುಂ (ಪುಸ್ಪಪು. ೩-೧೦೩). 
[ಪದ್ಯ + ಹೀರ] 
ಪದಪು, ನದಂಪು, ಪದಪ್ಪು, ಸದುಪು, ಪಡೆಪು, ಹದಹು (ನಾ). 
೧. ಆಸೆ; ಇಷ್ಟ; ಬಯಕೆ; ಅಪೇಕ್ಷೆ: ಇದು ಸರ್ಗಕ್ಕೆ ದು 
ಸದ್ಮೋದ್ಭ ನಂ ಸುದತೀರತ್ನಸಮುೂಹನುಂ ಪದಪಿನಿಂ ಬೈಚಿಟ್ಟಿ ಭಂಡಾರ 
ಮಪ್ಪುಧೆನಲ್‌ ಸಂದಣಿಸಿರ್ದ ಸುಂದರಿಯರಂ ಕಂಡಂ ನರೇಂದ್ರಾತ್ಮಜಂ 
(ಕಾದಂಪೂ, ೯೯೮) ; ಕೊಲ್ಲದ . . . ಪರವನಿತೆಯರ್ಗೆ ಪದಸಿಂ ಚಿತ್ತಂ 
ಸಲ್ಲದ ಪರಿಗ್ರ ಹಕ್ಕಳಿಸಿಲ್ಲದ ಸುವ್ರತನಿಂವೈದುನುಲ್ಲವೆ ರತ್ನಂ (ಧರ್ಮಾಪೃ. 
೧-೮೧) ; ಅದನೆ ಮಗುಳ್ಳೊಂದು ಮತದಿಂ ಪದಪಿಂ ಪೇಳಲೈ 66 
ಭೇದಳಾತಿಶಯವಚನಂ (ನರಚ. ೩೩-೬೬) ; ಮದುನೆಗುರಲೊಟ್ಟಿಲಿರಬೇ 
ಕೆಂದು ಕೊಳ್ಳಿ ಗಳ ಪದಪಿನಿಂ ಬೆಳ್ಳಿಯೊಟ್ಟ ರ್ದಳ್‌ (ಕಾಲೂರ, ೧೮೨-೪೧೨). 
ತ್ರ ಉತ್ಸಾಹ ; ಸಡಗರ ; ಸಂಭ್ರಮ : “ಪದಸೆಂಜೆನೆ ಸಂರಂಭಂ? 
(ಚತುನಿ. ೪೪) ; ರೂಪ೦ ಪದಸಿಂದಂ ಮಾಡಿಯುಂ ನೋಡಿಯಂ 
ಮಸದೃ ಶದೊಳ್‌ ಗರ್ಹಿತಸ್ಟ ರ್ಶಸಂಭೋಗದೊಳಿಂತೀ ದುಷ್ಟ ಚಂಡಾಲರ 
ಕುಲದೊಳಗೇಗೈದನೋ ದುರ್ವಿವೇಕಂ(ಕಾದಂಪೂ,೫೦); ಪದಪಿನಿಂ ಪಶ್ಚಿಮ 
ಪಯೋಧಿಯೆಂಬಿಂದ್ರ ನೀಲದ ಪೀರಮಧ್ಯದೋೊಳ್‌ ಮುಂಚ್ಚಂಜೆಯೆ ಂಬೋಜ 


ಪದಪು 


ನುದಿತ ಸಂಭ್ರ ಮದಿಂದೆ ನಿಜಾಿಸಿದುರುತರದ ನನಮಾಣಿಕದ ಲಿಂಗಂಬೊಲು 

- ಸಂಜೆಗೆಂಸೆಸೆಯೆ (ಉದ್ಭದೇ. ೪-೭); ಪೊಡೆನ ತಂಬಟಪಟಹ 
RN ಭೂರಿಗಳ ಪದಸಿಂದೆ ಪಡೆ ನಡೆದುದು (ಚೈಮಿಭಾ. ೨೦-೩೭). 
೩. ಪ್ರೀತಿ; ಒಲುಮೆ; ಮೆಚ್ಚುಗೆ: ಪದಪು "ನಕ್ಕೆ ಸೊರ್ಕು 
ನಯನಕ್ಕೆ ಸೆಯುತ್ತಿರೆ . , . ಅಡಸಿದನಾತನನಂಗಜನೆಂಬ ನಟ್ಟು ವಂ 
(ಆದಿಪು ೪-೧೫) : ಮಂನಿಸಿಂ ಬಯ್ಯದೆ ಪೊಬ್ಲಮೆಗೆ ಜಲಿಕಿಯಲಾರದೆ. 
ಪದಸಿಂ [ಮಗನ ನಿನೋದನುಂ , . . ನೋಡುತುಮಿಂತಿರುತಿರ್ದ 
ರಿರ್ವರುಂ] (ಧರ್ಮಾಮೃ. ೨-೧೨) ; ಜಡೆಯನೈನಾರು . . . ಸೌಂದರನಡಿ 
ಗಡಿಗೆ ಸದಪಿನಿಂದಪ್ಸಿ ನಖಂಡಾಡಿ . . , ನೋಡಿದರು ಮಗನೆಂಬ ಭಾವ 
ದಿಂದ (ಸೌಂದಪು. ೫-೪೦); ಪದಪಲಿ ತಳರ್ದವುಟಿದ ಮಲಿದುಂಬಿಯ 
ಹದನಂತೆ ಮೆಲೆ ದುದರ್ತಿಯಲಿ (ಕಂನವಿ. ೬-೧೧೬). ೪. ಸಂತೋಷ ; 
ಹಿಗ್ಗು ; ನಲಿವು: ತ್ರೈಲೋಕ್ಯರಾಜ್ಯಾಭಿಸೇಕನೆ ಕೈ ಸಾರ್ದುದಿವಳ್ಳಿ 
ನುತ್ತೆ ಪದಪಿಂದಾನಾಕೆಯಂ ನೋಡಿದೆಂ (ಕಾದಂಪೂ. ೮೦೪) ; ಪದಪಿಂ 
ವಿಚಿತ್ರರತಕೇಳೀವಾರ್ಧಿಯೊಳ್ಳೂಡಿ ಮುಟ್ಯಾಡುತ್ತುಂ... ಪ್ರಿಯ 
ರಿಂತು ಪೊಟ್ಟು ಗಳೆವರ್ನಿಚ್ಚಂ ಪುರೋದ್ಯಾನದೊಳ (ಮುಲ್ಲಿಪು. ೨-೩೮); 
ಪದಪಿನೊಳೇಲುನೆಂ ಸುರಗಜೇಂದ್ರಮಂ . . . ಎಂಬ ಮನನುಳ್ಳೊಡೆ 
ಪೊರ್ದು ಜಿನೇಂದ್ರ ಧರ್ಮಮಂ (ಧರ್ಮಾಮೃ ೬-೧೬೨); ತನ್ಮಜ್ಜ ನಾಂಬು 
ವೊಳ್‌ ಪದಪಿಂ ಮುಟಿ ಕುಸ್ಮಂ ನೀಗಿದೂಡಯಂಗೆಜಗಿ ಕರುಣಂಬಡೆ 
ಯನೇ (ಪದ್ಮರಾ. ೪-೬೦). ೫, ಆದರ; ವಿಶ್ವಾಸ : ಪದಪಿಂ ಧರ್ಮನು 
ನೊಪ್ಪಿ ನಿಂದೆನಗಘಪ್ರ ಧ್ವಂಸನೋಪಾಯಸಂಪದನುಂ ತನ್ಮುನಿ ಪೇಟ್ಜಣು 
ಪ್ರತಮನಾನೀಗಳ್‌ ಬಿಸುಬಿ್ಬಾ ಗಳ್‌" (ಸುಕುಮಾ. ೬-೫೦); ಪದಪಿಲ್ಲದ 
ದಾನಿಯಂಂ ಜಿನೇಶ್ವರಪದಸೇವೆಯಿ ಲ್ಲದವನುಂ ನೆಣ! ರಂಜಿಸಲಾಅರುರ್ನಿ 
ಯೊಳ್‌ (ಧರ್ಮಾಮೃ. ೧೩-೧೩೬); ಪದಪಿಂ ಮಾಡುವ ದಾನಶಕ್ತಿ 
ಶಿವಧರ್ಮ್ಮಾಧಾರಕತ್ವಂ (ಕಣ, V, ೩೨-೪೦ ; 1215); ನೀನಾವ ತಾಣ 
ದೊಳಿರ್ದೊಡಾಯೆ)ಡೆಗೆ ಪದಪಿಂದಲಾನು ಬಿಜಯಂಮಾಡಿ ಸೇವೆಯನು 
ಕೊಂಬೆ (ಸೌಂದಪು. ೧-೪೬); ಪದಪಿನಿಂದಿಪ್ಪ ಲಕ್ಕದ ಮೇಲೆ ತೊಂಬತ್ತಾ 
ರ್ಸಾಸಿರ ಸುಜಂಗಮವನು ಕರೆತಂದು (ಚೆಬಪು. ೬-೧೬). 
೬. ಮನೋಹರತೆ ; ಚೆಲುವು ; ಸೊಗಸು : ಇದು ಶುಕ್ರಚಾಪಲತೆ 
ಪುಟ್ಟದ ತಾಯ್ವನೆಯೆನೆ ವಿಚಿತ್ರ ಮಣಿಗಣರುಚಿಗಳ್‌ ಪುದಿದ ಲಹರೀ 
ಸಮಾಜದ ಪದಪಿಂ ರಾಜಿಪುದು ಲವಣಪಾರಾವಾರಂ (ಕುಸುಮಾ, ೧-೨೩) ; 
ರನ್ನದ ಘಟಂಗಳ ಕೈಕೈಗೆ ಮಿಗೆ ಕೊಡುವ ಕೊಂಬೊಂದು ಪದಪು 
ಕಂದುಕಕೇಳಿಯೆನೆ ತೋಲಕಿದುದು (ಸಾಳ್ವಭಾ. ೩೩-೬೦); ತಡಿತಡಿ 
ಗಡರ್ನ ಜಲದೊತ್ತು ಗಳ ಮುತ್ತುಗಳ ಪದ[ನಾರಾಂ. ಡೆ]ಪಿನಿಂ ಕಡಲೆಸೆ 
ದುದು (ಚೆಬಪು, ೨-೪) ; ಬಿದಿಗಿ ಚಂದ್ರನು ಬೆಳೆದು ಹುದಗಿರುವ 
ಬೆಳಕನ್ನು ಪದಸಿನಲಿ ಸುತ್ತ ಚೆಲ್ವಂತೆ (ನಡಸ, ೧೩). ೭. ಸುಖ; 
ಕ್ಷೇಮ : ಅಬಲೆ. , . ಮನನೊಂದೆನಗಿನನಿಂದ ಪದ[ನಾಂಂ. ಡ]ಪು 
ಇಂದು ಜೊರೆರುಂಲ್ಲನೆನುತ ವಿಧಿಯ ಬೈಯಂತಂದು ತದ್ಗ ೨೫ಕ್ಕೆ ದಿದಳು 
(ನೋಳಿಪು. ೧-೮೨). ಲ, Nel ಕ ಶ್ರದ್ಧೆ: ಪದಪು fd ದ್ರಪಾದ 


ಕಮಲಂಗಳೊಳಾನಗನೂಗೆ , . . ಕುದಿದಪತೃಸ್ಥೆ ಯಂ ಕುಸಿದು ವ 
ಸುನೆಯ್ಸುನಣುವ್ರತಂಗಳು (ಆದಿಫು. ೬-೭); ಪಡಪಿನಿಂ ಕೇಳ್ವಳ್‌ 
ಪುರಾಣಂಗಳಂ (ಕಾದಂಪೂ, ೩೬೮), ೯. ಅಚ್ಚು ಕಟ್ಟು ; ಒಪ್ಪ : 
ಗುರುಗುಂಜೆ ಪುನರ್ನನಿ ಪದ್ಮಪತ್ರ್ರಮೆಂಬಿನಿತುವನಿಕ್ಕಿ ಸುಣ್ಣ 


ದೊಳವಂ ಪದಪಿಂ ತೆಗಪುತ್ತೆ (ಲೋಕೋಪ. ೮-೩೧) ; ಉಂಡೆಯೊಂದನೆ 
ತೆಗೆದು ಬಿದಿರ ನೇತ್ರದ ತೆಆದಿ ಗೇಣಗಲವಂ ಮಾಡಿ ಪದಪಿನಿಂ ಹಂಚಿ 
ನೊಳು ತುಪ್ಪವ ತಡಹಿ ಅಡಲು ಮಂಡಗೆಯೆನಿಸಿಕೊಂಡುದು (ಸೂಸಶಾ. 
೧-೨೯); ನೋಡು ನನ್ನ ಬಾಳ ಪದಪ (ಉನುನ. ೪). ಪದಂಪು: 


0 


20 


25 


35 


40 


ಪದಪುಂಜ 


&. ಅಡಿಗೆಚಿಗಿದ ಕೇಯೂರಕನನಿತ್ತ ಬಾಯೆನುತ ಪದಂಪೊದವೆ ತೆಗೆತೆಗೆದು 
ತಟ ಸಿದನಾಗಳ್‌ ನೃಪತಿ ನಿಬಿಡನಿಜಭುಜಯಂಗದಿಂ (ಕಾದಂಉ. ೩೬೦). 
ಹ, ತಂಗಾಳಿಯ ಪದಂಪು ಗಿಳಿಗಳ ರನದ ಸೊಂಪು . . , ಸಂಗಳಿಸಿತೆಲ್ಲೆ ಲ್ಲ 
ಯುಂ. ಚೈತ್ರಾಗನಂ ಬರಲ್‌ (ಚಿಪು. ೪೫-೧೫) ; ಈ ಪದಂಪು, ಈ 
ತಂಪು ದೂರದ ದಿನನುಂದಾರದ ಗಂಧದ ಗಣಿಯಿಂದ ಬಂತು (ನಡೆಬಂ. 
೭-೨೧), ಪದಪ್ಪು : ೩. ಆತನ ನುಡಿಯೊಳ್ಬ ದಪ್ಪ ನಪನರ್ಕಿಪುದಬ್ಪಿ ನ 
ದೊಂದು ನೇರ್ಪು 'ಚುಂಬನಮನನಹಜ್ಞೆ ಮಾಡುವುದು (ಚಂದ್ರು. ೮-೮೨). 
ಪದುಪು: ೯. ದಿನಭುವನನನು ನಡೆದು ಹಾಸುಹೊಕ್ಕಂತೆ ಪದುಪಿಂದ 
ಲೊಂದಿಸುತೊಂದೆ. ಮಗ್ಗದಲಿ: 8% ಕೂತ ಕಬಲಾಂಕುಕವನುರುತ 
(ಗಿಳಿವಿಂ, ೨೩-೬೮). ಪಡೆಪು: ೩." ಉದಾತ್ತರಾಘನನ ಪೆಪನಾವಂ 
ಪಡೆವಂ (ಪಂರಾಮಾ. ೧೨-೮೧) ; ಗೋಪಿಯುರ್‌ ಸದೆಪಿಂ ಜಕ್ಕುಲಿಸೆ 
ಲಲಿತಾನನಾಂಬುಜಮಲರ್ದಿಸೆದುದು ಮಂದಹಾಸದಿಂ ಮುರಹರನಾ(ಜಗವಿ. 
೩-೩೩); ಸೋಮಪ್ರಭಂ ಲೀಲೆಯಿಂದಿದಿರ್ವಂದಾನತರಾದ ಸುಪ್ರಭಮಧು 
ಪ್ರಧ್ವಂಸರಂ ಹರ್ಷಬಾಪ್ಟದೆ ಮೆಯ್ದೆರ್ಚದಂ , , . ಇಕ್ಕಿ ದಂ ಪಡೆಪಿನಿಂ 
ಬಾಯ್ವಾಯ ತಾಂಬೂಲಮ ೦ (ಅನಂಪು, ೧೪-೨೪). ೪. ಶಿವಿಗಿಂಪಂ 
ಕೆಳೆ] ಗೀತ. . “ತನಿಸೊಕ್ಕು ಮೆಯ್ಲೆ ಪದೆಸಂ ತಂದೀಯೆ ಡೇವಾಂಗನಾನಿವ 
ಹಾಸಂಗದೆ ಸಿಂಹಕೇತು ಪಡೆದಂ ಪಂಚೇಂದ್ರಿಯ ಪ್ರೀತಿಯಂ (ನರ್ಧಮಾ, 
೬-೫೦) ; ಧನಮಂ ಮರ್ಯಾಡೆಯಿಂದಾರ್ಜಿಸಿ ವಿಸಯಸುಖಾಸ್ವಾದನಂ 
ದೋಷನಿಷ್ಟಾ ದನಮಲ್ಲೆಂಬಂತೆ ಚಿತ್ತ ಕ್ಕೊ ದವಿಸೆ ಪದೆಪಂ (ಪಂರಾಮಾ, 
೩-೧೬೧) ; ಲತಾನಿಕೇತನಾಂತದೊಳಾಗಳ* ಪಡೆಪು ವಿಗೆ ಖಚರದಂಪತಿ 
ಮದನಸು ಖಾಸ್ಟ ದಮನಾಂತ ಕುಸುಮದ ಪಸೆಯಂ ಭೋಂಕೆನೆ ಕಂಡು 
ನೋಲ್ಬನ್ನೆಗಂ (ನೇಮಿಪು. ೪-೨೮) ; ಪದೆಪಿಂ ಪೇಟ್ವಪೆಂ ರೀತಿ ಭಾವಂ 
ಛಂದೋಲಂಕಾರಸಾರಂ ಪುದಿದಿಕೆ ಗಿರಿಜೋದ್ವಾಹಮಂ. ಪ್ರೀತಿಯಿಸಂಔಂ 
(ಗಿರಿಕ. ೧-೪೨). ೫. ಇಂದೀವರನಯಂನೆ . .. ಗುಣನಿಳಯನನಂದಾಗಳ್‌ 
ನೋಡಿ ಪೋಗಲಾಣಅದೆ. ಪಡೆಪಿಂ ಸಾರೆ ಕುಳ್ಳಿರ್ದು (ಧರ್ಮಾಮೃ 
ರತ್ನ್ನಮಾಲೆಯೆನಿಂದ್ರಾಣಿಯುವಿಂದ್ರನುಂ. ಪದೆಹಿನಿಂ 
ಸಂತೈಸಿ (ಅನಂಪು. ೯-೭೯). ೬, ಸಂತತಮಾ ಸುರಾಪಗೆಯ ಬೆಳ್ಳೊನಲಂ 
ಪದೆಪಿಂದುಗಂಟ್ಜ ಹೇಮಂತನಗೇಂದ್ರಮಂ ನೆನೆಯಿಸುತ್ತುಂ (ಕುಸುಮಾ. 
೧೦. ಅತಿಯಾಸೆ; ಮೋಹ: ಈ ಪರದನೆ ಸಖನೆನ್ನದೆ 
ಪಾಪಯುತಂ ಪೊನ್ನೊಳಾದ ಪದೆಪನೆ ಬಗೆದಂ (ಧರ್ಮಾಮೃ. ೧೨-೭೯). 
೧೧. ಸತ್ಕಾರ; ಉಪಚಾರ ; ಶುಶ್ರೂಷೆ: ತೀವಿದ ಮಜ್ಜ ನದಿಂ 
ಸದ್ಭಾ ವದಿನೊಸೆದೆತ್ತಿಡೊಂದು ಬೋನದೊಳಂ ನಾನಾ ವಿಧದ ಪದಿಸಿ 
ನೊಳ್‌  ಹರಿಗಾನಗಮಾಣಕಿದುದು. ಪಥಪರಿಶ್ರ ಮಮೆಲ್ಲಂ (ಪಂಸಭಾ. 
೯-೨೮) ; ವರ ಪಂಚಾಚಾರಮಂ ರಕ್ಷಿಸುವ ಪಡೆಪು ಲೇಸಸ್ಪಿನಂ,.. 
ವರ್ತಿಸುತ್ತುಂ (ಬಾಧಪು. ೧-೩). ಹದಹು : ೨. ಅದನು ಕಂಡಾ 
ಧೀವರಂ ನಲಿಯುತೊಂದುದಿನದುದಯದೊಳಗಾ ಹಕ್ಕಿ ದೆಸೆದೆಸೆಗೆ 
ಮೇಂಬೊಲಕೆ ಹದಹು[ಸಾರಾಂ. ವು] ಮಿಗೆ ಹಾಲಸಹೋದುದನಲಕಿತು. 
(ಸಮ್ಮಕಾ. ೨-೩೨). (ಪಡೆ, +-ಪ್ಪು] 
ಪದಪುಂಜ (ನಾ). ೧. ಪದಗಳ ಗುಂಪು,--ಸಮೂಹ : “ಸತ್ಯಂ 
ಶಿವಂ ಸುಂದರೆಂ' ಎಂಬ ಪದಪುಂಜವನ್ನು ಕವಿ ರನೀಂದ್ರರು ತಮ್ಮ ಲೇಖನ 
ಗಳಲ್ಲಿ ಬಳಸಿ ಪ್ರಚುರಕ್ಕೆ ತಂದಿದ್ದಾರೆ (ಸೌಂದಸ. ೪೧೦); ಈ ಪದಪುಂಜ 
ಗಳಲ್ಲಿ ಬರುವ ಪೂರ್ವಪದೆವಾದ "ಪೂರ್ವ' ಎಂಬುದಕ್ಕೆ ಸೂರ್ವದಿಕ್ಕು 
ಎಂಬ ಅರ್ಥವನ್ನು ಅನ್ವಯಿಸಬಾರದು. (ದ್ರಾವಿವಿ.ಒಹನ್ನಿಲಿ). ತಿ. [ವ್ಯಾ ಳ್ಳ 
(ಅಪೂರ್ಣವಾದರೂ) ಹೊಂದಿಕೆಯಾಳ್ಳ ಅರ್ಥವನ್ನು ಕೊಡುವ 
ಪದಗಳ ಗುಂಪು; ಸಮನ್ವಿತವಾದ “ಕಬ್ಬ ಗಳ ಸಮೂಹ; 
ವಾಕ್ಯಾಂಗಭಾಗ ; 4 ಪದಸಮುಚ್ಛ ಯ. [ಪದ್ಯ + ಪುಂಜ] 


೧೦-೧೬೬) ; 


೧೫-೨೦). 


ಪದಪುಗಾರ 


ಪದಪುಗಾರ (ನಾ). ಸೊಗಸುಗಾರ; ಒನಪುಗೌರ : ಗದ್ದ ಅಲಗಿಸುತ್ತ 

ಕೇಳಿದ ಈ ಪದಪುಗಾರ (ಬಿಳುನು. ೯೨). 
[ಪದಪು4-ಕಾರ,( ಆ-ಕಾಣ)] 

ಪದಪುಗಾರ್ತಿ, ಸದಿಪುಗಾರ್ತಿ (ನಾ). ೧. ಉತ್ಸಾಹದಿಂದ 
ಕೂಡಿರುವವಳು:“ಪದಪುಗಾರ್ತಿಯೆಂದುಂ, ಹೊನಹುಗಾರ್ತಿಯೆಂದುಂ, 
ಸಂರಂಭವತಿ” (ಕಠಸಾ. ೬೨-೩೮೧). ಪದೆ ಪುಗಾರ್ತಿ: ೨. ಸಂತೋಷ. 
ನನ್ನು ಉಂಟುಮಾಡುವವಳು ; ಗಣಿಕೆ: *ಪಡೆಪುಗಾರ್ತಿಯು 
ಮೆನಲ್ಯಂದದು ತಾಂ ಗಟಿಕಸಾಟನೆಣ್ಣಿ ಗಳ್ಳುಂ ನಾಮಂ” (ಕನಿಕಂ.೧೬೮); 
ಇನನ್ನು ಅನುಗೆಯನ್ನು ಕೊಳ್ಳುತ್ತ ನೋಂತ ಭಾಗ್ಯರ ಉಪಭೋಗಕ್ಕಳವಡಿಸಿ 
ಯೊಸ್ಟಿ ಸುವ ತನಕಳ್ಳಾಗಿ ಪದೆಪುಗಾರ್ತಿಯರು ಸಿದ್ಧ ವಾಗಿರುವರು(ಬೆಟ್ಟ ಅ. 
೮೩-೬). [ಪದಪು-/--ಗಾಜ(-ಲ--ಕಾಅ) + -ತ್ತಿ( ಆ-ಇತ್ತಿ)] 

ಪದಪುಗೊಳ್‌ (ಕ್ರಿ). ಶೋಭಿಸು; ಸೊಗಸಾಗು: ಮುಂದ 
ಣೊಂದೆಸಕಮಂ ಮೊಗದೋಣದೆ ನಿಂದುದೊಲ್ಮೆ ಕೈ ವಿಸಾಲಂದ ಮೇಲದೇಂ 
ಪದಪುಗೊಂಬುನೆ ಪೆಣ್ಗಳ ಪಂಥ ಪಾಡುಗಳ್‌ (ಚಿಕವಿ. ೬-೨೦೯) ; ಅವರ 
ಪಾದಸ್ಪರ್ಶದಿಂದ ಪದಪುಗೊಂಡಿರುವ ಮಂಜಂಲಮಾರ್ಗ ಯಾವುದು? 
(ತ:0ಗಭ, ೮೦). [ನದಪು4- ಕೊಳ್‌] 

ಪದಪೂರಕ (ನಾ). ಪದ್ಯದ ಒಂದು ಸಾಲನ್ನು ಪೂರ್ಣಗೊಳಿಸಲು 
ಸೇರಿಸುವ ಪದ ; ಪಾದಪೂರಣಕ್ಕಾಗಿ ಸೇರಿಸುವ ಪದ : ವಿಯತಿ' 
'ಪದಪೂರಕಂ . . . ಕ್ರಿಯಾಳಂಕಾರಹೀನವೆನಿಪ್ಪ ಪೊಳ್ಳಂ ತೂಟಕ ಕಳೆದು 
(ಬಸಪು. ೧-೧೮), [ಪದ ಪೂರಕ] 

ಪದಪೂರಣ (ನಾ). - ಸದಪೂರಕ : ಪದಪೂರಣಮನಣಂ ಪುಗಿಸಜಿ 
ಕುದಿದು ವೃಥಾಕ್ಷರಂಗಳಂ ಪ್ರಾಸದೊಳಿಕ್ಕದೆ . . . ಪೂಣೈಯಿನೋದು 
ನೇಟಿಕ್ಟೊಡಾರ್‌ ಮೆಚ್ಚರಿದಂ (ಜಾತಿ. ೧-೧೨): [ಪದ್ಮ ಪೂರಣ] 

ಪದಪ್ಪು "ಸದಪು' ನೋ. 

ಪದಪ್ರಹಾರ (ನಾ). ಒದೆ; ಒದೆಶ: ಬಳಿಕ ನೂಲನೆಯಲಿ 
ನಿನ್ನ ವನಳವಿಗೊಟ್ಟ ನು ಭೀಮಸೇನನ ಚಲಗತಿಯ ಚಾತುರಚಪೇಟಪದ 
ಪ್ರಹಾರದಲಿ (ಕುನ್ಯಾಗ. ೪-೨೩). ([ಪದ್ಧ--ಪ್ರಹಾರ] 

ಪದಬಂಧ (ನಾ). ೧. ಪದಗಳ ಜೋಡಣೆ : ಸದಮಳಯುಕಕ್ತಿ ಗೆ 
ಯತ್ನಂ ಪದಬಂಧದ ಮಂತ್ರಶಕ್ತಿ ಕೃತಿರತಿರತ್ನಂ (ಹಮ್ಮಿರ, ೧-೨೦) ; 
ಮೃ ದುಪದಬಂಧವನೆಸಗುವ ಸುದತಿಯ ನಿವಿರ್ಜಿತ್ತಿ ದೊಂದು ಪುರ್ನಿಂ 
ಮೆರೆವೀ ವದನಂ (ಶಾಕುಂತ. ೩೮-೧). ೨. ಪದ್ಯದಲ್ಲಿ ಸಾಲುಗಳ 
ರಚನೆ: (ಚತುನಿ.ಕಿ. 11, ೧೨೧). ೩. ಕಾಲಿನ ಆಭರಣ : ಅಂಗ್ರಿ 
ನಖಕಿರಣಾಚ್ಛಾ ರುಣಸಂಕಾಶವಗೌಕ್ತಿ ಕಪದಬಂಧಂ ಆ ದೇವಂ ಶ್ರೀದೇವ 
ನಾಮಮಂಂ ತಾಳ್ವಿ (ಶಾಂತಿಪು, ೬-೧೩ ವ), [ಪದ್ಧ ಬಂಧ] 

ಪದಬಂಧನ (ನಾ). - ಪದಬಂಧ ೧ : ವ್ಯಾಕರಣಾಂಶಗಳಲ್ಲಿ ಕಾಣುವ 
ಪದಬಂಧನ(Morphological Constructions) ಇತ್ಯಾದಿಗಳಲ್ಲಿ ಕಾಣುವ 
ಸಾಮ್ಯ ಮತ್ತು ಭೇದಗಳು (ಸುವರ್ಣ. ೩೩೫). [ಪದ್ಧ ಬಂಧನ] 

ಪದಬರ (ನಾ). (?).: ಶ್ರೀ ಕೇಸ(ಶ)ನೇಶ್ವರದೇನಗ್ಗೆ ೯] ದೇವಪೂಜಾ 
ನನ್ನ ರಂ ಪದಬರದೊಳ್‌ ಧಾರಾಪೂರ್ವ್ವಕದಿನಾಚ[0] ದ್ರಾರ್ಕತಾರಂ ಬರಂ 
ಬಿಟ್ಟಿ ರ್‌ (ಎಇ. 2೮೫1, ೮೫-೩೫ ; 1067). [7] 

ಪದಬಲ (ನಾ). ಕಾಲಾಳುಗಳ ಪಡೆ ; ಪದಾತಿಸೈನ್ಯ : ತರಣಿಕುಲ 


ರಥ ಘನ ಹರಿ ದ್ವಿರದಾತುಳ ವನಚರಾಗ್ರಪದಬಲದಿಂದಂ ಧರಣೀಶಂ 
, ರಾಮನನೊಲ್‌ ಸುರಗಣನರನರದ ಶರಧಿಕರನೆಸೆದಿರ್ಕುಂ (ಕಮ್ಮಾರ. 
೧-೪೦). [ಪದ್ಧ -- ಬಲ್ಕ] 


ಪದಭಜಕ (ನಾ). ಪಾದವನ್ನು ಸೇವಿಸುವವನು, - ಪೂಜಿಸುವ 
ವನು; ಪಾದಾರಾಧಕ: ಇದುವೆ ಚರದುಂದುಭಿಯಲಾ ಎರಡನೀಶ್ವರನ 


20 


30 


40 


ಸದಮೈತ್ರಿ 


ಪದಭಜಕರಾ ಕಾಲನಆಕಿದು ಬಾಜಸಿಸಲಾಗಿ ಮುದನಾರಿಯಾ ಘೋಸಣಕ್ಕೆ 
ಸಂತೋಷಿಸುತ್ತವರನಾ ಕೈಲಾಸದಾ ಸದನದೊಳಗಣ ಪದವ ಕೊಡಲಲ್ಲಿ' 
ಸರ್ವಭೋಗದೊಳಿರ್ಪರು (ವೀತೈಫಪು. ೭-೫-೫೩). [ಸದ್ಯ -- ಭಜಕ] 
ಪದಭಾರೆ (ನಾ). ಕಾಲಿನ ಭಾರ: ಏಳಬುಧಿ ಕಡೆಯಾದ ಸರ್ವರಾಜ್ಯ 
ಶ್ರೀಯ ಮೇಳದೊಳು ವೀರಸಿರಿಯೆಂ ವಿಜಯಸಿರಿಗಳಂ. ತಾಳಲಾರ್ಪದಟುಳ್ಳ 
ಭುಜವನಾನಿಕನ ಪದಭಾರಕ್ಕೆ ಬಸವಳಿವುದೇ (ಹಚಕಾ, ೧೧-೩೨). 
[ಸದ್ಯ 4 ಭಾರ] 
ಸದಭ್ರಸ್ಟ (ನಾ). ಅಧಿಕಾರವನ್ನು ಕಳೆದುಕೊಂಡವನು ; ಸ್ಥಾನ 
ಭ್ರಷ್ಟ ನ ಮಲ್ಲಿಕಾರ್ಜುನ ಪದಭ್ಛೃಷ್ಟ ನಾದ (ಅಂತಲೂ, ೪೦೧). 
[ಪದ್ಯ -- ಭ್ರಷ್ಟ] 
ಸದಭ್ರಾಂತಿ (ನಾ). ಶಬ್ದಗಳನ್ನು ತಪ್ಪಾಗಿ ಗ್ರಹಿಸುವುದು : 
ಪದಭ್ರಾಂತಿ : ಎರಡು ಶಬ್ದಗಳಿರುವ ಸಾಮಾನ್ಯ ಸಾದೃಶ್ಯವು ಅವುಗಳ 
ನಿರ್ದಿಷ್ಟ ವ್ಯತ್ಯಾಸವನ್ನೂ ಮರೆಸುವಂತಿದ್ದಾಗ ಒಂದನ್ನು ಮತ್ತೊಂದಕ್ಕೆ 
ತಪ್ಪಾಗಿ ಭಾವಿಸುವ ಸಾಧ್ಯತೆಯಂಂಟು (ಭಾರಪ, ೭೦). 
[ಪದ್ಯ 4 ಭ್ರಾಂತಿ] 
ಪದಮಂಜರಿ (ನಾ). [ಸಂಗೀತ] ಒಂದು ರಾಗದ ಹೆಸರು: 
ಸಮಸ್ತ ರಾಗಂಗಳೊಳಗೆ ರಾಮಕ್ರಿಯೆ . . , ಪದ[ಪಾಠಾಂ. ಪಳ, ಫಳ] 
ಮಂಜರಿ. , . ಮಧ್ಯಮಾನತಿಯೆಂಬ ಮೂವತ್ತಾಣು ರಾಗಂಗಳೇ 
ಮುಖ್ಯಮಾಗಿ ಬಳಿಕೆಯಿಂದಧುನಾತರಲ್ಲಿ ಪ್ರಸಿದ್ಧ ಗೊಂಡಿರ್ಪುವು (ವಿನೇಳ, 
೨೩೪). "ಫಲಮಂಜರಿ' ಪರಾ. [ಸಂ.] 
ಪದಮಧ್ಯಸಂಧಿ (ನಾ).(ವ್ಯಾಕ] ಪ್ರಕೃತಿ ಮತ್ತು ಪ್ರತ್ಯಯಗಳು 
ಸೇರುವಾಗ ಉಂಟಾಗುವ ಸಂಧಿ: ಪ್ರ್ಳ ತಿಪ್ರತ್ಯಯಂಗಳ ಮಧ್ಯಮಂಂ 
ಪೂರ್ವಪದದ ಕಡೆಯಂ ಸರಪದದ ಮೊದಲುಂ ಕೂಡೆ ಪದಮಧ್ಯಸಂಧಿ, 
ಪದಾಂತಸಂಧಿ ಎಂದು, ಸಂಧಿವಿಸಯಮಿರ್ಶೆಜಿಂ (ಕನುದ. ೫೦ ವೃತ್ತಿ). 
[ಪದ್ದ ಮಧ್ಯ, ಸಂಧಿ] 
ಪದಮುಸ್ತಕ (ನಾ). ಬಾವಲಿ; ಕಪ್ಪಟಿ: “ಪದ[ನಾಣಂ. ಮದ] 
ಮಸ್ತ ಕಂ ಬಾವಲೆನಿಸಿಕ್ಕು” (ಮಂಗಂಾ. ೫೨-೧೧). [ಸಂ.] 
ಪದಮಿಕ್ಕು (ಕ್ರಿ). ಪದವನ್ನು ಜೋಡಿಸು ; ಪದವನ್ನು ರಚಿಸು : 
ಒಂದೆಡೆಯೊಳೊಂದಂ ಕಂದದ ಮೊದಲುಮಂ ವೃತ್ತದ ತುದಿಯಂಮು 
ನೊಂದು ಮಾಡಿ ಪದಮಿಕ್ಕಿಯೋದಿ ಪಂಡಿತಿಕ್ಕೆಗೆ ನಂಯ್ವಾಂತುಂ. . . 
ದೆಸೆದೆಸೆಗೆ ಬೆಸೆವ ಪಚ್ಚೆ ಪಸಿಯೆಗ್ಗರುಮಂ ಕಂಡು (ಸಂಸಭಾ. ೪-೯೪ ವ). 
[ಪದ್ಮ 4 ಇಕ್ಕು] 
ಪುದನಿಡು "ಪದವಿಡು' ನೋ. 
ಪದಮುಖ (ನಾ). ಕಾಲಿನ ತುದಿ: ಸದಮಂಖಕೆ ಮುಂಜೆಅಗೆ 
ಬಿಟ್ಟನು ೬ ೬ ೬ ಕರ್ಣಾಭರಣ ಚರಣದ ಖಡೆಯದಲಿ ರಂಜಿಸಿದನಾ ಕರ್ಣ 
(ಕುಪ್ಯಾಕ, ೮-೧೭). [ಪದ್ಧ + ಮುಖ] 
ಪದನೆಟ್ಟು (ಕ್ರಿ). ಹಿಂಜರಿ ; ಹಿಂಡಿಗೆ ; ಹಿನ್ಮೆಟ್ಟು ; ಕುಗ್ಗು : 
ಸದಮೆಟ್ಟ ದ. ಜೌನನದುರ್ಬುಗೊರ್ಬಿನಿಂದೊಡಲೊಡಲೊಂದೆ ತೋಲಸು 
ವೆನೆನ್ನಯ ಪೆಣ್ತನಡೊಂದು ಪೆರ್ನೆಯೆಂ (ಚಿಳವಿ. ೬-೨೫೦). 
[ಸದ್ಯ ಮೆಟ್ಟು |] 
ಪದಮೇಳ (ನಾ). (ಸಂಗೀತ ಅಥವಾ ನೃತ್ಯದ) ಹಿತವಾದ ಸರಸ 
ವಾದ ಗೋಷ್ಠಿ : ಒದಯುವ ದನಿಗೊಳಗರುಡಿಯ ಪದಮೇಳಮನುಟಂದು 
ಬಾಗಿಲೆಡೆಗೇಲ್ತ ೦ದರ್‌ . . . ಬೆಲೆನೆಣ್ಗಳ್‌ (ಚಿಕವಿ, ೬-೧೨೧). 
[ಪದ್ಮ 4 ಮೇಳ( ಎ ಮೇಲ್ಯ)] 
ಪದಮೈತ್ರಿ (ನಾ). [ಕಾವ್ಯಮಾ] ಪದಗಳಿಗೆ ಇರುವ ಪರಸ್ಪರ 


ಹೊಂದಾಣಿಕೆ: ಪದಗಳಿಗೆ ಇರತಕ್ಕ -ಅನ್ಕೋನ್ಯವಾದ ಮೈತ್ರಿಗೆ ಶಯ್ಯೆ 


ಪೆದಯಿದ 


ಎಂದು ಹೆಸರು. . . ಶಯ್ಕೆಗೇ "ಪದಾನುಗುಣ್ಯ' ವೆಂದೂ "ಪದಮ್ಮೈ ತ್ರಿ' 
ಯೆಂದೂ ಹೆಸರು (ಕೈಪಿಡಿ. ೨೨೪). [ಪದ್ದ ಮೈತ್ರಿ] 

ಪದಯಿದ (ನಾ). ಪ್ರಿಯನಾದವನು ; ಇಷ್ಟನಾದವನು : ಸದಯಿದ 
ನೆಲ್ಲಿದಂ, ಪರಮನೆಲ್ಲಿದಂ . . .. ಎಲ್ಲಿದನೋ ಮನಃಪ್ರಿಯಂ (ಅಜಿಪು, 
೬-೧೧೮) ; ನಾಯಂಣ್ಣದ ದೋಣಿಯೊಳೂಡಿದೊಂಗೆ 'ಪದಯಿದನೆ ಕರಂ 
(ಸುಕುನಾ, ೨-೬೯). [ನದಿ -ದ್ಮ, ನ ಇದು "ಒಳ್ಳಿ ದ' "ಬಲ್ಲಿದ? 
ಎಂಬುವುಗಳ ಶಬ್ದಸಾಮ್ಯ ದಿಂದುಂಟಾದ ರೂಪವಿರಬಹುದು] 

ಪದಯಿಲ (ನಾ). ಅಧಿಕಾರದಲ್ಲಿರುವವನು ; ಅಧಿಕಾರಸ್ಥ : 
ಗಾವಿಲಂ, ನಾನಿಲಂ , . , ಪದಯಿಲಂ, ಪಚ್ಚ ಯಿಲಂ (ಶಬ್ದಾನು. ೪೪೧ 
ಪ್ರಯೋ). [ಪದ್ಧ ---ಇಲ] 

ಪದಯಿಸು "ನಜೆಯಿಸು' ನೋ. 

ಪದಯುಗ (ನಾ). ಎರಡು ಪಾದ; ಪಾದಯುಗ : ಎನಸುಂ 
ಮಾಣದೆ ಬಾಗಿದಂ ಸದಯುಗಳ್ಳಾರೂಢಸರ್ವಜ್ಞನಾ (ಪಂಪಭಾ.೩-೩೪) ; 
ಪದಯಖಗರನ್ಮುನಪ್ಪ ಹರಿ ಮುಂನ್ನಳೆಯಲ್ಲೈ ತದಂಸ್ರ್ರಗಾದಮೆಯ್ದ ದ 
ನೆಲನೆಯ್ದಲಪ್ಪು ದೆ ಚತುಶ್ಚ ರಣಾಂಚಿತದೀ ಹರಿಸ್ಸು ರತ್ಟ ದನಿಕರಕ್ಕೆ (ಕುಸುಮಾ. 
೪-೭೯); ಭೂತಳವನಲ್ಲಿಂದ ಬಳಿಕ ಪ್ರೀತಿಯಲಿ ಕನುಲಜಕಟಾಹೋದ್ಯೂತ 
ಚರಣದೊಳಳೆಯ ಲಾದುದು ಧರಣಿ ಪದಯಂಗಕೆ (ಕುನ್ಯಾಸ. ೯-೪೫) ; 
ತಮ್ಮ ಪದಯುಗಗ ನೆನಹೆ ಸಕಲೇಪ್ಸಿತವನೊದಗಿಸಲೆನಗೆ ಸಾಧನವೇಕೆ ಬೇರಿ 
(ಗಗತಾ, ೧೭-೬೨). [ಪದ್ಧ 4- ಯಂಗ] 

ಪದಯುಗಳ (ನಾ). ಎ ಪದಯುಗ : ಪದಯಂಗಳಂಗಳಂ ತೊಳೆದು 
ಪೂಜಿಸಿ ಬಂದಿಸಿ ಕಾಂತೆ ಕಾಯವಾರ್ಕ್‌ಹೃದಯವಿಶುದ್ಧಿ ಯಿಂದೆ ನಿರವದ್ಧ 
ಮುನನ್ನಮನೀಯೆ (ವರ್ಧಪು. ೧೫-೫೭) ; ನದಿನದವನುತ್ತರಿಸಿ ಹರಿಹರಪದ 
ಯುಗಳಕಛಿನವಿಂಸಿ . . . ನಡೆತಂದ (ಕುವ್ಯಾಆ. ೧೯-೧೭). 

[ಪದ್ಧ ಯಗಳ ಎಯಂಗಲ)] 

ಸಡೆಯೆಗ್ಮ (ನಾ). ಎ ಪದಯನಿಗೆ : ಮಲಯಾಳತಪೋನಿಧಿ ದೇವ 
ಸಿಂಗಿಜೀಯರ ಪದಯುಗ್ಮಮಂ ಪಡೆದು ಕಟ್ಟಿ ದರರ್ತ್ಮಿಯೆ ಪುಣ್ಕಮೂರ್ತಿ 
ಗಳ್‌ (ಸೌಇಇ. ೫%, ೪೯-೫೮; 1076); ನಾಡೆ ನಿನ್ನ ಪದಯುಗ್ಮಕ್ಕೆ 
ಕಣ್ಣಿತ್ತ ಬೇಡ ನಗಧರರೀರ್ವರೊಳಗೆಯಾ ಕಣ್ಣಪಂ ಮಾಡಿದೆಂಜಲನೆ 
ನೀನುಂಬಗ್ಗ ಳನನಾತಗಿತ್ತಿ (ನೀಶೈಪು. ೫-೬-೧). [ಪದ್ಧ + ಯುಗ್ಮ] 

ಪದರ "ಸದರ್ಕು' ನೋ. 

ಪದರಕ್ಷೆ (ನಾ). ಮೆಟ್ಟು ; ಪಾದರಕ್ಷೆ: ತಲೆಗೆ ಪದರಕ್ಷೆಯಂ ನಾಣಿಲಿ 
ಕಟ್ಟಿ ಸಿಕೊಂಡ ತೆಜದೆ ಲೋಕನಿರುದ್ಧ 0( ಸಾರ್ಶ್ವಪ. ೩-೬೪). [ಪದ್ಧ -. ರಕ್ಷೆ] 

ಪದರಗಲ್ಲು "ಸದರುಗಲ್ಲು' ನೋ. 

ಸದರಚನೆ (ನಾ). ೧, ಪದಗಳನ್ನು "ಜೋಡಿಸುವುದು : ಪಡರಚನಿ 
*»» ಮೃದುವೆನೆ ಪೊಸಬಗೆ ರಸಭಾನದೊಳೋಕುಳಿಯಾಡೆ ಪೇಟ್ಮ ನಭಿನವ 
ಪಂಪಂ (ನುಲ್ಲಿಪು. ೧-೪೨) ; ಪದದ ತರುವಾಯ ಪದರಚನಿ ತಾವಾಗಿ 
ಹೊಂದಿ ಬಂದವು (ಇಪ್ಪಕ. ೧೧೦). '೨. ದೇಶೀಯವಾದ ಹಾಡಿನ 
ನುಡಿ ; ಸಂಜಳವೆ ತನಗೆ ರಂಜಿಸುವಧರೋಷ್ಟ ವಾಗೆ ಪದರಚಸೆಯೆ ತನಗೆ 
ಮ್ರಿದುಸವನವಾಗೆ ಅಂಬುನೆ ತನಗೆ ಕಂಬುಗ್ರೀನವಾಗೆ ಪೂರ್ಣರಾಗವೆ. 
ತನಗೆ ಕರ್ಣಾಭರಣವಾಗೆ (ಕೊಲ್ಲಾರಾ, ೧-೨೧; ೫). [ಪದ್ಧ -- ರಚನೆ] 

ಪದರಜ (ನಾ). ೧.೬ ಪದಧೂಳಿ ೧: ಸದರಃದಿಂ ಗಿರಿದುರ್ಗಂ . .. . 
ಪುದಿದುತ್ತುಂಗಧ್ವಜದಂಡದಿನದು ವನದುರ್ಗಮೆನಿಸಿದುದು ನೃಸಸೈನ್ಯಂ 
(ಪಾರ್ಶ್ವಪು, ೮-೮೩) ; ಅಮಮ ಪದರಜ ರನಿಯ ತಿವಿದುದು ದಿವವನಳಿ 
ದುದು (ಕುನ್ಶಾಭೀ, ೪ ಸೂಚನೆ. ೨. -ಪದಧೂಳಿ ೨: ಅನಗೆ 
ಶಾಸನಿನೋಚನವು ರಾಘವನ ರಾಣಿಯ ಪದರಜದ ಸೋಂಕವಗೆ ಘಟಸಲಿ 
ಕೆಂಬುದಿದು. ತಾನತ್ರಿನಚನವಲ (ತೊರರಾ. ೨-೬-೯), [ಪದ್ಮ ರಜ] 


೫೨೨೦ 


25 


55 


40 


45 


ಪದರು 


ಪದರಜ್ಜು. (ನಾ). ಕಾಲಿಗೆ ಕಟ್ಟುವ ಹಗ್ಗ,--ಸಂಕೋಲೆ : ಏಂದು 
ವಾರಾಂಗನಾಕೈತನಂಗಳ್‌ ನಾಡೆ. ನಿರುತದಿಂ ಬಲೆದೊಡಕುಗಳ್‌ , , . 
ವಿಟರ ಮನಮೆಂಬ' ಕರಿಯ ಸದರಜ್ಜು ಗಳ್‌ (ಆರಾಚ. ೨-೫-೪೧), 

[ಪದ್ಯ --ರಜ್ಜ] 

ಪದರರೂಪೆ (ನಾ). ಹಾಳೆಯಂತೆ ಅಗಲವಾಗಿರುವ ಆಕಾರ: ತುದಿ 
ಒಂದೇ , ಕಡೆ ದಪ್ಪವಾಗಿ ತಟ್ಟೆಯಂತೆ ಅಗಲವಾಗಿದ್ದರೆ ಪದರರೂಪ 
(Lamellate) (ಕೀಟಬೆ. ೧೪), [ಪದರ(-ಆ.ಸದರ್ಯು)--ರೂಪ] 

ಪರಾಗ (ನಾ). ಅಂಗಾಲಿನ ಕೆಂಪುಬಣ್ಣ : ಪದರಾಗಂ ಪಲ್ಲವಂ. . . 
ಮೆಯ”" ಲತೆ ತೊಡೆ ಕದಳೀಸ್ತಂಭಮಾಗಲೈ ೬ *ತತ್ಯಾಂತೆ ಕಣ್ಣೆಡ್ಡ 
ಮಾದಳ್‌ (ಲೀಲಾವ, ೬-೬೨). [ಪದ್ಧ -- ರಾಗ] 

ಪದರಾಟ (ನಾ). ಗಡಿಬಿಡಿ ; ಆತುರ: ಇದ್ದಕ್ಕಿದ್ದಂತೆ ಉದ್ಗಾರ, 
ಒದರಾಟ, ಪದರಾಟಿ (ಕಒಸೂ. X%iii, ಪೀರಿಕ), 

[ಹದರು,( ಎಪದಂ, )--ಆಟ] 

ಪದಂಇಡು (ಕ್ರಿ). ೧.. ಕಂಗೆಡು; ದಿಕ್ಕುಗೆಡು : ಸದರಾಡ, 
ಬಾಯ್ಕಿಟ್ಟು, ಮೇಲೆಮೇಲುರುಳ್ವರನ್‌ ಕೆಳಗೆ ಪಾತಾಳಂ ನುಂಗಿದುದು 
(ಪಾರಸಿ. ೧೯-೨). ೨. ಅಸಂಬದ್ಧ ವಾಗಿ ಮಾತನಾಡು : (8). 

[ಪಡರು, (ಎ ಪಡಲಂ, )4+-ಆಡು,] 

ಪದರಿಸು (ಕ್ರಿ). ಗದರಿಸು ; ರಟುಂಕಿಸು; ಲೇಸೆನಿಪುದೈ ಸಾವು ಸಾಧು 
ಸಜ್ಜ ನರೆಡೆಯೊಳು ಪಾತಕಿಯದೆಂತಿರುವೆ ಪದರಿಸಲಡೇನೊರೆನೆ (ನಿಂಕಾರಾ. 
೪-೮-೨೪). [ಪದರ್ಕ( ಆ.ಪದಣು)---ಇಸ್ಫು] 

ಪದರು, "ಸದಜ್ಮು' ನೋ. 

ಪದರು "ಪದಿರ' ನೋ. ನ 

ಪದರ್ಮು, ಪದರ (ನಾ). ೧. (ಮರ, ಬಟ್ಟೆ ಮುಂತಾದುವುಗಳ) 
ಮಡಿಕೆ; ಪೊರೆ; ಹಾಳೆ: ಆ ಹೋಳುಗಳ .ನಡುವಳಂಯ 
ಕತ್ತಿಯೊಳು ಸೀಳಿಕೊಂಡಾ ಪದರಿಗಿಡಿದು , . . ನಾರಿಂದನಂ ಬಿಗಿವುದು 
(ಸೂಸಶಾ. ೫-೧೩) ; ಅಸುಗೆಯ ತಳಿರೊಳ್ಳಲಗಿಸಿ ಪಕ್ಷದ ಪದರೊಳಗಳ 
ವಡಿಸಿ ., , ಮಚ್ಚಾ ರಿಕೆ ಮಣುಗಿದುದು (ಜಯಕಾ. ೨-೨೯) ; ಬೆಣಚು 
ಗಲ್ಲಿನ ಒಂದು ಪದರು -ಬೆಳಕಿಗೆ ಹೊಳೆಯುತ್ತಿತ್ತು. (ಕುಡಿಕೂ, ೧೬) ; 
ನಭೋಮಂಡಲದಿಂದ ಕಾರ್ಮೋಡದ ಪದರಿಂದ ವಿಂಂಚೊಂದಂ ಸುಳಿದು 
ಹೋಯಿತೇನು? (ನೂನುನಿ. ೧). ೨. ಮಜಲು; ಹಂತ; ಸ್ತರ; 
ತುಳು ನಾಡಿನ ಸಾಮಾಜಿಕ ಪಡರುಗಳಲ್ಲಿ ಪ್ರಾಮುಖ್ಯವಾದುವುಗಳನ್ನು, . . 
ವಿವೇಚಿಸಿದ್ದೇನೆ (ತುಳುನಾ. ೪) ; ಇನ್ನೊಬ್ಬ ಕನ್ನಡ ರಸಿಕರು ಪಾಶ್ಚಾತ್ಯ 
ಸಮಾಜದ ಬಗೆಬಗೆಯ ಪದರುಗಳನ್ನು ಕನ್ನಡಸಾಹಿತ್ಯ ಕೃತಿಗಳಲ್ಲಿ 
ಪಡಿಮೂಡಿಸಿದ್ದಾರೆ (ಸಾಸಮಾ, ೧೪).೩. ಈರುಳ್ಳಿ ಮುಂತಾದುವುಗಳ 
ಮೇಲಿನ ಸಿಪ್ಪೆ: (8). ೪. ಮಾನು, ಮೊಸಳೆ ಮುಂತಾದುವುಗಳ 
ಹೊರಕವಚ ; ಶಲ್ಕ : ಚರ್ಮದಲ್ಲಿ ಹೊರತೊಗಲು ಒಳತೊಗಲು ಎಂಬ 
ಎರಡು ಪದರುಗಳಿವೆ (ಸಸ್ಕಶಾ. ೬). ೫. ಸೆರಗು ; ಮಡಿಲು; ಅದರ 
ಸಂತೋಷದ ಮತ್ತಿನಿಂದಾ ತನ್ಮು ದೌಲತ್ತಿನ ಪದರನ್ನು ಮಹಾದೇವನು 
ತುಂಭಿಸಬೇಕು. (ರಾಜೇಂದ್ರ. ೨೨೫) ; ಭಾಗ್ಯನಿಧಾತನು ಅವನ ಸಾಲಿನ 
ಸಂಚಾಮೃತವನ್ನು ಅವನ ಪದರಿನಲ್ಲಿ ಸುರಿಯುವ ಮುಂದೆ ನಾನು 
ಬೇಡೆಂದು ನುಡಿಯಬಹುಜೇ? (ಜಯಂತ. ೯೧). ೬. ತೆರೆ; ಪಟಲ ; 
ಕೆಳಮುಖ ಮಾಡಿಕೊಂಡು ಕುಳಿತಿದ್ದಳು ಗಿರಿಜ. ಕಣ್ಣಲ್ಲಿ ನೀರಿನ ಪದರು 
ಬಂದಿತ್ತು (ಸದ್ಮಸ, ೩೪) ; ರಾಜನಿಗೆ ಕಂಬನಿಯ ಪದರು ಕಣ್ಣಲ್ಲಿ 
ಬಂದಂತಾಯ್ತಿ (ಕಾನೇರಿ. ೩೨). ೭. ರಕ್ಷಣೆ; ವಶ; ಅಧೀನ: 
ಈ ಮಗುವಿಗೂ ಅವರ ಪತಿಗಳಿಗೂ ಮಾನ ಬಹುಮಾನದಿಂದಾ ಕಾಪಾಡು 
ವಂಥಾದ್ದು ತಮ್ಮ ದವಲತ್ತಿನ ಪದರಿಗೆ ಕೂಡಿ ಇದೆ (ಲಾಜೇಂದ್ರ.೨೧೬); 


ಪದರುಗಟ್ಟು 


ಪಂಚಮಕುಲದ ವೇಶ್ಕೆಯಾದ ರಂಗಿ ಪಾಳೆಯಗಾರರ ಪದರಿನಲ್ಲಿ ಬೀಳದೆ 

ಹೋಗಿದ್ದರೆ. ರಂಗನಾಯಕಿಯಾಗುತ್ತಿ ರಲಿಲ್ಲ (ಶಿಲಾನು. ೬೧); ನಿಮ್ಮ 

ಪದರಿನಲ್ಲಿ ಶ್ಯಾಮಕಿರಣನನ್ನು ಬಿಟ್ಟು, ಹೋದರೂ ನಿಮ್ಮಲ್ಲಿ ನನ್ನ ಮೇಲೆ 

ಸ್ವಲ್ಪಾದರೂ ಸಿಟ್ಟಿನ ಅಂಕುರ. ತೋರಲೊಲ್ಲದು (ಜೀನಪ್ರ. ೩೮). 

ಪದರ: ೧. ಆತ್ಮ ಸರಮಾತ್ಮನನಜಿಯಬೇಕೆಂಬರು ಇಂತೀ ಆತ್ಮ 

ಭೇದವನಅಕಿವುದಕ್ಕೆ ಪದರದ ಹೊಲಕಿಯೆ ಅಟ್ಟ ಣೆಯ ಸಂದೆ (ಆವರೇ, ಕ. 

ಈ ಬಣ್ಣದ ಉರಿಯ ಪದರಕ್ಕೆ ವರ್ಣಮಂಡಲ 
(Chromosphere) ವೆಂದು ಹೆಸರು (ಜ್ಯೋತಿಷಣ] ೯೪). ೨. ದಕ್ಷಿಣದ 
ರಾಗಸ್ವರೂಪವು ಬರೇ ಕಿನಿಯ ಮೇಲೆ ಬೀಳುವುದಕ್ಕಿಂದ ಒಂದು ಪದರೆ 
ಹೆಚ್ಚಾಗಿ ಒಳಗೆ ಪ್ರವೇಶಿಸಬೇಕು (ಭಾರದ. ೫೪೩); ಆದರ ಒಂದೊಂದು 
ಸದರವೂ ಅನನ ಕಣ್ಣಿ ಗೆ ಕಟ್ಟ ದಂತಾಗಬೇಕು (ಕಗದ್ಯ. ೧೫೪). 

ಪದರದ ಚೀಲ ಹಲವು ಮಡಿಕೆಗಳಿಂದ ಕೂಡಿದ ಚೀಲ: (8). 

ಪದರಿಗೆ ಬೀಳು - ಆಶ್ರಯವನ್ನು ಪಡೆ; ಅಧೀನವಾಗು : ಹೀಗೆ ಬಿಕ್ಕೆ 
ಬೇಡುತ್ತ ಇವಳು ಯಾರದಾದರೂ ಪದರಿಗೆ ಬೀಳುತ್ತಾ ಳೆ(ಸ್ಶ್ಮ ತಿಚಿ. ೨೮೦); 
ಅವರ ಪದರಿಗೆ ಬಿದ್ದು ಅವರ ಅನುಗ್ರಹಕ್ಕೆ ಪಾತ್ರಳಾಗಬೇಕೆಂದು ನಿರ್ಧರಿ 
ಸಿಡಳು (ಕಛವಿ, ೪೧೪). ಪದರಿಗೆ ಹಾಕಿಕೊಳ್ಳು -೧. ಮಡಿಲಿಗೆ ಸೇರಿಸಿ 
ಕೊಳ್ಳು. ೨. ತನ್ನದಾಗಿ ಮಾಡಿಕೊಳ್ಳು : ಆ ಶ್ರೀಯಸ್ಸನ್ನು 
ತಮ್ಮ ಪದರಿಗೆ ಹಾಕಿಕೊಳ್ಳುವ ಇಚ್ಛೆಯು. ಸುಬ್ಬಣಾಚಾರ್ಯರಲ್ಲಿ 
ಪ್ರಬಲವಾಗಿತ್ತು (ಸಮಜೀ. ೪೪೫). 

ಪದರುಗಟ್ಟು (ಕ್ರಿ). (ಮೊಸಳೆ ಮುಂತಾದುವುಗಳ ಚರ್ಮದಂತೆ) 
ಮಡಿಕೆಗಳಿಂದ ಕೂಡಿರು : ಮೊಸಳೆಯ ಬೆನ್ನು ಬಹು ದಪ್ಪವಾಗಿ 
ಪದರುಗಟ್ಟ ಕಲ್ಲಿನ ಹಾಗೆ ಗಟ್ಟಿಯಾಗಿರುತ್ತದೆ. (ಮುಂಬಯಿ. ೪-೧೨೮). 

[ಸದರ್ಕೂ- ಕಟ್ಟು] 

ಪದರುಗಲ್ಲು, ಪದರಗಲ್ಲು (ನಾ). ಸ್ತರಗಳಿಂದ ಕೂಡಿದ ಕಲ್ಲು; 
ಹಾಳೆಹಾಳೆಯಾಗಿರುವ ಕಲ್ಲು: (ಲೋಹ . . , ಪದರುಗಲ್ಲು, 
ಸಸ್ಕದ ಅಂಗವಸ್ತು, ಮೊ.ಗಳ) ತೆಳುತಗಡು (Lamina. ಇಂಕನಿ). 
ಪೆಡರಗಲ್ಲು : ಗಾಳಿ, ಹರಿನ ನೀರು ಅಥವ ಸಮುದ್ರದಿಂದ ಪದರ 
ಪದರವಾಗಿ ಸೇರಿಸಲ್ಪಟ್ಟ ಸರ್ವತರಾಶಿಗೆ ಪದರಗಲ್ಲಿನ ಸರ್ವತಗಳೆಂದು 
ಹೆಸರು (ಭೂವಿ ೧೩೫), ([ಪದರ್ಕು-- ಕಲ್ಲು(-ಆಕಲ್ಕ್‌)] 

ಪದರುಗುಂಡು (ನಾ). -ಪದರುಗಲ್ಲು: ನೆಲದ ಹೊಟ್ಟಿ ಬದುಕ 
ನೋಡು--ಗಟ್ಟಗಲ್ಲು ಹಿಟ್ಟಮಟ್ಟ ಸದರುಗುಂಡು ದುಂಡಿಬಂಡೆ 
(ಮೂರ್ತಿಕಾ, ೧೩-೩). [ಪದರು 4 ಗುಂಡು] 

ಪದರುಪಚಾಲಿ (ನಾ). ಒಂದು ಬಗೆಯ ಸಸ್ಯ : ಪಚ್ಚೀರಿ, ಪಚಾಲೆ, 
ಸದರುಪಚಾಲಿ (ಮೈ ಔಗಿ. ೨೮-೫೪೯), [1] 

ಪದರುಬಂಡೆ (ನಾ). - ಪದರುಗಲ್ಲು : ಒಂದು ಪದರಿನ ನಂತರ 
ಇನ್ನೊಂದು ಪದರು ಬೀಳುತ್ತ ಬರಲು . . . ಮೇಲಿನ ಭಾರದಿಂದ 
ಈ ಕಲ್ಲು, ಮಣ್ಣು, ಎಲುಬುಗಳೆಲ್ಲಾ ಬಂಡೆಗಳಾಗುವುವು. ಇಂಥವುಗಳಿಗೆ 
ಪದರುಬಂಡೆ (56061/1060 7008) ಗಳೆನ್ನುತ್ತಾರೆ (ಬಾಲಪ್ರ. 1, ೧೩೯)- 

[ಸದರ್ಯು -- ಬಂಡೆ, ] 

ಪದರೇಚಿತ (ನಾ). [ನಾಟ್ಯ] ಹೆಜ್ಜೆ ಯನ್ನು ತಿರುಗಿಸುವ ಕ್ರಮ; 
ಐ "ಹಿಂದಕ್ಕೂ ಮುಂದಕ್ಕೂ ತೂಗಾಡುವಂತೆ ಕಾಲ್ಪೆರಳು 
ಮತ್ತು ಹಿಮ್ಮಡಿಗಳ ಮೇಲೆ ಪುನಃ ಪುನಃ ನಿಂತುಕೊಳ್ಳು ವುದು” 
(ಲಾಸ್ಕರಂ. ೨೮೬ ಗದ್ಯಾನುವಾದ); ಮಡತುದಿ ಬೆರಲ್ಗಳ ತುದಿಗಳ್‌ ಬಿಡದೇ 
ಪೊಅಮೆಯ್ಯಿನೊಳಗು ಮೆಯ್ಯಾಗರ್ಲಕೇಳ್‌: ಕಡುನೀಜಕೆಯರ ಶಿಕೋಮ 
[ಣೆ]ಯೊಡರ್ಚೆ: ಸದರೇಚತಖ್ಯಮೆಂದೆನಿಸಿರ್ಕುಂ (ಲಾಸ್ಯರಂ, ೪-೨೦). 

[ಪದ್ಮ ೬ರೇಚಿತ] 


೨೫-೬೧) ; 


೫೨೨೧ 


0 


40 


ಪದವರ 


ಪದರೇಣು (ನಾ). ಪದಧೂಳಿ ೨: ಆನು ಪೇಳಿದ ಕೃತಿಯೊಳು 
ತಪ್ಪು ಪುದಿದಿಹುದಾಗಿ ಕೋವಿದರು ಹೃದಯದೊಳಕೆಯ್ಯದೆ ತಿದ್ದಿ 
ನಿಮ್ಮಯ ಪದರೇಣುವಾನಾದಖೆನು (ತ್ರಿ ಪುಸಾಂ. ೨-೨೧). 

[ಪದ್ಮ ರೇಣು] 

ಪದಲಾಲಿತ್ಯ (ನಾ). ಪದಗಳ ಮೃದುತ್ವ; ಮೃದುವಾದ ಪದ 
ರಚನೆ: ಕಾಲಿದಾಸನ ಉಪಮಾ, ಭಾರವಿಯ ಅರ್ಥಪುಷ್ಟಿ, ದಂಡಿಯ 
ಸದಲಾಲಿತ್ಯ. ಈ ಮೂರುಗುಣಗಳೂ ಈ ಕಾವ್ಯದಲ್ಲಿವೆ (ಭಾರದ. ೪೫೨). 

[ಪದ್ಮ ಲಾಲಿತ್ಯ] 

ಪದಲೋಚನ (ನಾ). ಕಾಲಲ್ಲಿ (ವಿಷ್ಣು ವಿನ) ಕಣ್ಣ ನ್ನು ಧರಿಸಿದ 
ವನು; ಶಿವ: ಪದಲೋಚನ ಭನಮೋಚನ . . . ಪರಿಪಾಲಿಸೆಮ್ಮನು 
(ಹಾಲಾಸ್ಯು. ೧-೫-೧೦). "ಪಾದಾಕ್ಷ? ಪರಾ. [ಪದ್ಯ 4 ಲೋಚನ] 

ಪದಲ್ಲಾಣ (ನಾ). (2): ಕೋಸಿಗರಾ ಜಯೆಮೆಲ್ಲ ಎಮ್ಮೋನ್‌ 
ಗೋಸಾಸಿ ಪುದಾರುಂ ಬೆದೆ ಮತ್ತ ಲುಂ ಪದಲ್ಲಾಣಮಂಂ ಕೊಟ್ಟೊ ನ್‌ 
(ಎಕ. ೪111, ಸೊರಬ. ೯೧-1; ಸು. 910): [7] 

ಪದನಡಿಸು "ಪದಂಬಡಿಸು' ನೋ, 

ಪೆದವಡು (ಕ್ರಿ). ೧. ಹದವಾಗಿರು; ಅಚ್ಚುಕಟ್ಟಾಗು; ಹೊಂದಿಕೆ 
ಯಾಗು: ಅಲರುತ್ತು ವಿರ್ಪ ಪದದೊರ್ಳ ಪದನಟ್ಟು ಪೊದಟ್ಟು ತೋರ 
ಮಲ್ಲಿಗೆಯ ತುಲುಂಬು ರಾಹು ತವೆ ನುಂಗಿದ ಚಂದ್ರನನೊಯ್ಯನೊಯ್ಯ 
ನಂದುಗುಬ್ವಿ ವೊಲೊಪ್ಪಿ ರಲ್‌ ಬಲದೊಳುರ್ವಸಿ ದೇಸಿಗೆ ದೇಸಿಯಾಡಿದಳ್‌ 

ಪದವಟ್ಟ ನಾರೆಐಂಕೆಗಳ್ಳ, ಕಡಲ ಪಯಣದಾ 
ಕಪ್ಪಲ್ಲಳನ್‌ ನಾವಿಕರ್ಗೆಂದು ಮಾಡಿದೆನ್‌ (ಬದ್ಧಪ್ರ. ೨೫-೫೩೨). 
೨. ಹಿತವಾಗು ; ಅಮರಸಮಿತಿವೆರಸೋಲಗಂಗೊಟ್ಟ ರ್ದಲ್ಲಿ ಮದೀಯ 
ಸಿಂಹಾಸನಾರ್ಥೈಕದೇಶಮನಳಂಕಂಸಿ ಪದವಡೆ ಸೋಂಕಿ ಕುಳ್ಳಿರ್ದ 
ರೂಪುಮ೦ (ಆದಿಪು. ೪೨೯ ವ). ಷಿ. ಸಮಯಕ್ಕೆ ತಕ್ಕುದಾಗು ಸ 
ಹೆದಗಾಲವನ್ನು ಅನುಸರಿಸು: ಯಥೋಚಿತಮಾಗೆ ದಾನಮಂ ಕೊಟ್ಟಿ 
ನನಂತಮಪ್ಪ ಫಲಮಂ ಪಡೆಗುಂ ಸದನಟ್ಟು ಬಿತ್ತಿದಂ ಇಟ್ಟಿಳನಪ್ಪು 
ದೊಂದು ಬೆಳಸಂ ಪಡೆವಂತೆ (ಸಮಪ. ೭-೬೬). ೪. ವಶವಾಗು ; 
ಹೆತೋಟಗೆ ಬರು: ಆತನಂ ಸಾಮದಿಂದಮಳವಡಿಸಿ ನೋಡುವೆಂ 
ಸಾಮದೊಳಂ ಪದವಡದೊಡೆ ಬಟಿಕಿರ್ದಪುದಲ್ತೆ ಪದವಡಿಸಲೆನ್ನ ಬಯಕೆಯ 
ದಂಡಂ (ಆದಿಪು. ೧೪-೪೩). [ಪದ್ಯ -- ಪಡು,] 

ಪದವಡೆ (ಕ್ರಿ). ಹದಗೊಳ್ಳು; ಪರಿಪಾಕವಾಗು : ಖಡೆಯ ಪೆಂಡೆಯ 
ದೊದವಿನಿಂ ನಿಗ್ಗವದ ಬಡಿಕೋಲ್ವದವಡೆದ ಬಿಲ್ಲಂಬು ಬಲೆವಿಡಿದಿಹರು 
ಬೀಯದರು (ಸಾಳ್ವಭಾ-೫-೭). [ಪದ್ಮ -- ಪಡೆ] 

ಪದವಣ್‌ (ನಾ). ಸರಿಯಾಗಿ ಮಾಗಿರುವ ಹಣ್ಣು; ಪಕ್ವವಾದ 
ಹಣ್ಣು: ಕುಡಿ ತೋಳ್‌ ನಯಂ ನಯಂ ನೆಲೆ ನೆಲೆ ಭಂಗಿ ಭಂಗಿ ಪದವಣ್‌ 
ಬೆಳರ್ನಾಯಂ* ಖೆಅತಲ್ಲಿದೆಂತೊ ಕೋಮಲಲತೆ ಪೇಟಃಮೆನ್ನಿಸಿಯಳಂ 
ಮಣಕಿಗೊಂಡುದೊ ಸೂಜಕಿಗೊಂಡುದೋ (ಸಂಪಭಾ. ೫-೧೨), 
ಪದವಣ್ಣು ದಿದೀಳೆ, . . ಬೇರಿಂ ತುದಿಮುಟ್ಟಿ ಕಾಯ್ದು ಪಲಸೆಂಬಿವು 
ಕುಂದವು ನಂದನಂಗಳೊಳ್‌ (ಜಗವಿ. ೨-೧೫); ಪದವಣ್‌ ಪೇಆಂರ್ದ 
ನಾರಂಗದ ತರು ತನಿವಣ್‌ ಪೇದಿಮ್ಮಾವು . . . ಪುರೋದ್ಯಾನದೊಳ್‌ 
ಕುಂದವೆಂದುಂ (ಸೂಕ್ತಿಸು. ೪-೩೮). [ಪದ್ಮ 4 ಪಣ್‌] 

ಪದವರ (ನಾ). ಪದಗಳನ್ನು ಚೆನ್ನಾಗಿ ಬಳಸಬಲ್ಲವನು ; ಹೊಗಳು 
ಭಟ್ಟಿ (?) :  ಮುಂಗಳನಾಕಕಪ್ಪಕರಧ್ಧಾನಡೊಳಂ ಜಯ ಜೀಯ. 
ನಾಯವಧಾರೆಂ ದಡಿಗಡಿಗುಗ್ಗಡಿಪ ಪದನರರ ಕಳಕಳದೊಳ್ಳ ೦ದನೇಕ ರಾಜ 
ಲೋಕಂಬೆರಸೊಳಗಂ ಪೊಕ್ಕು. ನೋಳ್ಬನ್ನೆಗಂ (ತ್ರಿಷಎ. ೧೯-೪೨ವ್ಮ್ಯ 


(ಪಂಸಭಾ. ೭-೮೭) ; 


“ವಂದಿ” (ತ್ರಿಪವಿ. ಕೋಶ). [ಸಂ] 


ಪದನರ್ಣ 


ಪದನರ್ಣ (ನಾ). [ಸಂಗೀತ] ಸಂಗೀತರಚನೆಯಲ್ಲಿ ಒಂದು 
ಪ್ರ ಕಾರ: ಪದನರ್ಣ ... ಸಾಹಿತ್ಯ ಶೃ ಂಗಾರರಸಪ್ರ ಧಾನವಾಗಿದ್ದು 
ಟೊ (ತ್ರರೂಪದ ಸಾಹಿತ್ಯವೂ ಟ್ಟು" ನಾಟ್ಕಕ್ಕೇ ₹ ಮಾಸಲಾಗಿಡೆ 

* ಪದನರ್ಣವನ್ನು ಚೌಕವರ್ಣನೆಂದೂ ಕರೆಯುವ ರೂಢಿಯುಂಟು 


(ಸಂಗೀಚಂ. ೩೨); ಪಟ್ಡಂ ಸುಬ್ರಹ್ಮಣ್ಯಅಯ್ಯರ್‌ ಅವರು , , . 
ಸದನರ್ಣಗಳು, ತಿಲ್ಲಾ ನಗಳು "ಮತ್ತು ಜಾನಳಿಗಳನ್ನು ರಚಿಸಿದರು. 
(ಸಂಗೀತ, ೨೦). [ಪದ್ಯ 4 ನರ್ಣ] 


ಪದವಳೆ "ಸದನಟ್‌' ನೋ. 

ಪವವಟ!, ನದವಳೆ, ಹದಮಳೆ. ,ಹದವಳೆ(ನಾ). ಕಾಲಕ್ಕೆ ಸರಿಯಾಗಿ, 
ಕೃಷಿಗೆ ಅನುಕೂಲವಾಗಿ ಬರುವ ಮಳೆ; ಸಂದರ್ಭೋಚಿನ 
ವಾಡ ಹಾಗೂ ಅನುಕೂಲಕರವಾದ ಮಳೆ: ಅಂತು ಕೊಂಡ 
ಪದೆವಟಕಿಗಳೊಳ್‌ ಕಳಮಷಸ್ಟಿ ಕಾನ್ರೀಹಿ. « ವಿವಿಧ ಧಾನ್ಯ ಭೇದೆಂಗಳುಂ 
ಕಲ್ಪವೃಕ್ಷ ಪರಿಕ್ಷಯದೊಳ್‌ ಪ್ರಜಾಚೀನನೋಪಾಯಹೇತುಗಳಕ್ಕ ಸ್ವ 
ಪಚ್ಛಂಗಳಾಗಿ (ಆದಿಪು, ೬-೭೨); ಪದವಟಿಕೆ [ನಾರಾಂ. ಪುದದಳಿ, 
ಪುದವಳಿ]ಯಿಂ ಧಾರುಣಿ ಬೆಳೆವುದು ಭರದಿಂದಧಿಕನೃಪ್ಟ್ರಿಯಿಂ ಬೆಳೆಯದ 
ವೋಲ್‌ (ಮದತಿ. ೧೦-೮೭) ; ಪದನಟಃ ಕೊಳ್ಳೆ ಧಾತ್ರಿ ಪಿರಿದುಂ 
ಬೆಳಗುರ್ವಕೆಯಂ ಧರಾಧಿಪರ್‌. . , . ಪರಿಸಾಲಿಸುತಿರ್ಕೆ (ಸಂಚತಂ. 
೩೧೨-೬); ಕೊಳೆ ಪದವಟಿಕೆಗಳ್‌ ಕರ್ನಿನ ಮಡಲಂಕೆ ಕನಲ್ಪುರ್ಪಿದ 
ಕೆಯ್ವೊಲಗಳೆಸೆಗುಂ. (ಕಾನ್ಯಾನ. ೨೦೭); ಪದವಟಕಿಯಾದುದಿಟ್ನು 
ಯನಿತುಂ ಲಯಮಾದುದಕ್ಕಷ್ಪ ಪಚ್ಯಮಾದುದು (ಅನಂಪು. ೬-೬೬). 
ಪದವಕೆ : ಈತನೆಲ್ಲರ್ದನಲ್ಲಿ ಪದನಳೆಯೆಂದುಂ ಕುಂದದಿಪ್ಪಂತು. 
ಮಾಳು ದು (ಕಣ. 7, ೨೫-೩೦; ಸು. 1186), ಹದಮಕಳೆ : ರಾತ್ರಿ 
ಹದನುಕೆಯಾಯಿತು(ರೂಂ). ಹದವಳೆ: ತನ್ನಯ ಸಲುಗೆ ಬಿನ್ನ ಹೆನೆಂಬ 
ಬೀಜದ ಬೆಳೆಗೆ ಹದವಳೆ ಹಣ್ಣಿ ನಸಂಸಿತೆನುತೆ ಹರುಷದಲಿ ನಲಿದು 
(ಪ್ರಭುಲೀ. ೮-೨೨) ; ಇದಿರಾಗುತಲು ದಧಿಯ ಪತಿಸುತನಂದದಟ ನಿಲಿಸಿಸಿ 
ದಳೆನಿಪ ಹದನಳೆಯನು ಸುರಿಯಲು ಭೂಮಿಪಾಲರು ಹೆದಣ ಹಿಂದಕೆ 
ತೆರಳಿದರು (ಅಂಜಚ, ೧೧-೨೦). [ಪದೆ 4- ಮಟ] 

ಪದವಾಸನೆ (ನಾ). ಹೆಜ್ಜೆಯ ವಾಸನೆ: ಒಡೆಯನಾನೆಡೆ. ಸಾರ 
ನೆಂದು ಪದವಾಸನೆಯ ತಡಕಿ ಮೂಸುತ ಶುನಕನಲೆದಾಡುವಂತೆ 
(ಮುಂಕುಕ. ೨೨೩). [ಪದ್ಧ--ವಾಸನೆ] 

ಪದವಿ (ನಾ). ೧. ದಾರಿ; ಮಾರ್ಗ; ಪಥ: 
ಪದವೀ, ಮಾರ್ಗಃ, ಪದ್ಯಾ, ನಿಗಮಃ--ಈ ೧೨ ಬಟ್ಟಿ? (ಹಲಾಯು. 
೪೩-೧೦೫). ೨೬ ಸ್ಥಾನ; ಅಂತಸ್ತು: ಮಾಡಿದೆವು ಗುರುಸೇವೆ 
ಯದರಿಂ ರೂಡಿಯೊಳಗೀ ಪದವಿ ಬಂದುದು (ಗಗತಾ. ೧೯-೩); ದೇಶದ 
ಹಣವ್ಯವಸ್ಥೆಯಲ್ಲಿ ಚನ್ನ ಕ್ಕೇ ಮೊದಲನೆಯ ಪದವಿ ಇರುವುದು 
(ಹಣಪ್ರ-೨೦). ೩. ಅಧಿಕಾರ; ಹುದ್ದೆ: ಬೇಡಿದ ಪದವಿಯನೀನ ಕೂಡಲ 
ಸಂಗಮದೇವ (ಬಸನ, ೧೮೯); ಪದವಿಯ ರೂಪಿನ ಸೊಬಗಿನ ಮದಮಂ 
ಮಾಡುವರ ಮೂಗಿನೊಳ್‌ ಪಾತ್ರಮನಾಡದೆ ಮಾಣನನಂಗಂ (ಯಶೋಚ. 
೨-೬೨); ಬಲ್ಪನೆರಡನೆಯಾಶ್ವರಂ ಫಣಿತಲ್ಪ ನಿನ್ನಯ ಪದವಿಯೆಂ 
ಸಂಕಲ್ಪಿ ಸುವನೇ (ಒಸಪು, ೨-೧೯); ರಾಜಸೇನೆಯ ಸದವಿ ಪಾಶಕಫಲ 
ವೆನುತ ನೂಕಿದರು ರಥನನು ಹಳಿವು ದರ್ಪದ ಹೇನಮಾರಿಗಳು 
(ಕುಪ್ಯಾಡ್ರೋ. ೬-೨೫). ೪, ಮನ್ನಣೆ ; ಮರ್ಯಾದಿ ; ಗೌರವ 
ತೊತ್ತಿಂಗೆ ಬಲ್ಲಹನೊಲಿದರೆ ಪದವಿಯ ಮಾಡದೆ. ಮಾಣ್ಬನೆ (ಬಸವ, 
೪೭೪) ; ದೇವರಾಜನು ದಿಲ್ಲಿಯ ಬಾದಶಣೆನಿಂದ ರಾಜನೆಂಬ ಪದವಿ 
ಯನ್ನೂ . * * ಸೆಂಪಾದಿಸಿದನು (ಮುಂಬಯಿ, ೪-೮೨); ನಿರಾಯಾಸ 
ವಾಗಿ ಪದನಿಯನ್ನು ಪಡೆಯಬಹುದು. ಆದರೆ ಪದವಿಯು ಕೀರ್ತಿಯಲ್ಲ 


೫೨೨.೨ 


20 


25 


30 


40 


456 


ಪದವಿಧಿ 


(ಚೆಂಗಾಳ್ವ. ೩). ೫. ಸಂಪತ್ತು; ಐಶ್ವರ್ಯ :  ಹೆದಗಡಕನಿಗೇ 
ಪದವಿ ಬಂದರೆ ಹಿಡಿಸಿದ ಹಗಲಲಿ ದೀನಟಗೆ (ಜನನಾ, ೯೧) ; ಪದವಿ 
ತಪ್ಪಿದ ಮೇಲೆ ನಂಟರಿಪ್ಪರೆ ನಮಗೆ ಕಟ್ಟಟ್ಟ ಹಗೆ ಕಾಣ ಕೊನೆಗೆ 
(ಇಂಚಾಸ. ೯೨-೫೦). ೬. ವಿದ್ಯಾನೀಠ, ವಿಶ್ವವಿದ್ಯಾನಿಲಯ 
ಮೊದಲಾದುವುಗಳ ಪರೀಕ್ಷೆಯಲ್ಲಿ ತೇರ್ಗಡೆಯಾದಾಗ ಕೊಡುವ 
ಪ್ರಶಸ್ತಿ ; ಡಿಗ್ರಿ: ಪಡವಿಯ ಓದಿಗೆ ಕನ್ನಡವನೆ ಆಯ್ಕೆ (ಇಂಚರ. 
೨೫-೧೧). ೬. ಗೌರವಕ್ಕಾಗಿ ಕೊಡುವ" ಬಿರುದು : ನಾವು ಅನರಿಗೆ 
ಜಹಗೀರುಗಳನ್ನು ಕೊಡಲಾಗುವುದಿಲ್ಲ. ಅದಕೆ ಅದಕ್ಕೆ ತಳ್ಳ ಸದನಿ 
ಗಳನ್ನು ಕೊಡಬಹುದು (ಉಣಿ. ೧೬೨). ೮. ಮೋಕ್ಷ; ಮುಕ್ತಿ: 
ಹಲವು ಕರ್ಮಗಳಿಂದ ಮೂತ್ರದ ಬಿಲಗಳಲಿ ಸಂಚರಿಸಿ ಪದವಿಯ ಫಲವ 
ಕಾಣದೆ ಹೊಲಬು ತಪ್ಪಿ ದೆನು (ಹಂಸಾ. ೫೯). [ಸಂ.] 
ಪದವಿಡಿ (ನಾ). ಬೆಜೆಗೆ ಬಂದ ಹೆಣ್ಣಾನೆ: ಸದನಿಡಿಯನಖಸಿ ಪಾರಯ್ಸಿ 
'ದಪುದು ಕರಿ ಪೆಅನನೊಲ್ಲದದು (ಬಂಹಂ. ೨-೪೩), [ಸದ 4-ಓಡಿ] 
ಪದನಿಡು, ಪದಮಿಡು (ಕ್ರಿ). ೧. ಹೆಜ್ಜೆಯಿಡು; ಸಾಗು; 
ಮುಂದುವರಿ; ಗಮಿಸು: ಪದವಿಟ್ಟ ಯ ಲಿಂ ತಾವರೆಗೆ ಸಿರಿ. 
ಲತಾಕೋರಕಗ್ರಂಥಿ ನೀರೇೇದುವು. , , ಶಿಶಿರದೆಸಕಮಂ ಮಿಕ್ಳುದಳ್ಳುಂ 
ಬಸಂತಂ (ಮಲ್ಲಿಪು. ೫-೩); ಹರೆನನರ್ಚಸಿದ ಪರಿಯಂ ನೆನೆದು ಪದವಿಡುತೆ 
ತಿರುಗಿ ತಮ್ಮರಮನೆಗೆ ಎಂದಿನಂದದಿ ಬರುತೆ (ತಿರುರ, ಹೇ. ೬-೭) ; 
ನಡದುದೆ ಮಾರ್ಗಂ ಪದನಿಡಲೊಡರಿಸಿದುದೆ ಭಂಗಿ ಕೇಶನಂಗಿದಿರುಂಟೀ 
(ಶಮದ, ೨೯೩ ಸಮಾಪ್ತಿ ನಾಕ್ಕಂಗಳ್‌) ;  ನಳಿನಲೋಟಚನೆ ಕಂಡು 
ಪಕ್ಷಿಯ . . . ಹಿಡಿಯಬೇಕೆಂಡೆನುತ ಗನಿಸಿದಳು ಮೆಲ್ಲಮೆಲ್ಲನೆ ಪದವಿಡುತ 
[ನಾಕಾಂ. ಅಡಿಯಿಡುತ] ಕರಪಲ್ಲವವ ಚಾಚಿದಳು (ನಳಚ, ೨-೩೩ 
೨. (ಕೃತಿಯಾಗಿ) ಹೇಳು, ಬಕೆ ; ಶಬ್ದ ರೂಪದಲ್ಲಿ ರಚಿಸು 
ಪದವಿಡುವೆಡೆಯೊಳ್‌ ಪಲ್ಲವದೊಳ್‌ ಪದಬೊಳುಭಯಗಣ ಸಮನಾಗಲ್‌ 
ಸಲ್ಲಲಿತಕೀರ್ತಿಯಾದಪುದಲ್ಲದೊಡಾ ಕೃತಿಗೆ ಹಾನಿ ತಪ್ಪದೆ ಬರ್ಕುಂ 
(ಛಂದೋಂಬು. ೧-೪೬ ಅಡಿಟ) ; ವೀರೇಶನ ಲೀಲಾಕಥನವ ಪದನಿಡುನೆನು 
ಚಿತ್ತೆ ಸುವುದು (ವೀರೇಡ. ೧-೭) ; ಹಲಗೆ ಬಳಪವ ಪಿಡಿಯದೊಂದಗ್ಗೆ ೪ಿಕೆ 
ಪದನಿಟ್ಟಳುಪದೊಂದಗ್ಗಳಿಕೆ . . . ಗದುಗಿನ ವೀರನಾರಾಯಣನ ಕಿಂಕರಗೆ 
(ಕುವ್ಯಾಆ. ೧-೧೫) ; ಬರಹವನಅಿಕಿಯೆನಾ ಪದವಿಟ್ಟು ಕಡಿತದೊಳ್‌ 
ಬರೆದು ಮಾಡಿದ ಕೃತ್ಳಿಯಲ್ಲ (ನೋಹತ. ೧-೨೧). ಪದಮಿಡು: 
೧. ಮೊದಲೊಳಿದೊಂದು ಪತ್ತು ತುಡುವಲ್ಲಿ ಶತಂ ಬಿಡುವಲ್ಲಿ ಸಾಸಿರಂ 
ಪದಮಿಡುವಲ್ಲಿ ವೈರಿಶರಸಂಹತಿಯಂ ತಟನಲ್ಲಿ ಲಕ್ಷಮಗ್ಗದ ಗತಿಯಲ್ಲಿ 
ಕೋಟ ಸಮರಾಂಕಣದೊಳ್‌ ಗಣನಾವಿಹೀನಮಪ್ಪು ದು ರಿಪುವೃಂದಮಂ 
ತನಿಸಿ MES ಮಹಾಶರಂ (ಶೆಬಶಂ, ೫-೫೧). ೨. ಪದ 
ಮಿಡಲಜಕಿಯಂ ಗಡ . . . ಕುಕವಿ ನನರಸಾನುಭನಣಿ ತನ್ನಂ ಪೆಳರನೆಂತೊ 
ಪೇಟ್‌ ತಣಿಸಿದಪಂ (ಪುಸ್ಪಪು. ೧-೪೬). [ಸದ್ಯ Fe 1] 
ಪದನಿದ್ಯ (ನಾ). ವ್ಯಾಕರಣ ಶಾಸ್ತ್ರ: ಮತ್ತಂ ಸ್ವಯಂಭುವಾಭಿಧಾನ 
ಪದನಿದ್ಯಾಚ್ಛ ರಜೋನಿಚತ್ಯಲಂಕಾರಯ್‌ಕೆಂಬ ಮೂಣಕಿ೦ ಪೆಸರ್ವಡೆದ 
ವಾಜ್ಮಯವಣಮಂ ತ ತನೂಜರ್ಗೆಲ್ಲಮುಪದೇಶಂಗೆಯ್ದಂ. (ಆವಿಪು, 
೮-೬೦ ನ) , ಪದನಿದ್ಯಾಮಾರ್ಗದೊಳ್‌ ವ್ಯಾಕರಣಪರಿಣತಾಳಾಪಡೊಳ್‌ 
ಮಿಕ್ಕ ಸಟ್ಟಿರ್ಕದೊಳಾರ್ಗಂ ದುರ್ಗಮೆಂಬಂತಿರೆ. . . ಆಶ್ಚರ್ಯಮಂ 
ತಾಳ್ವಿ ನಿಂದಂ (ಸುಕುನಾ, ೨-೧೫). [ಪದ್ಧ 2ರ] 
ಪದವಿಧಿ(ನಾ). [ವ್ಯಾಕ] ಸಮಾಸದಲ್ಲಿ ಪದಗಳನ್ನು ಜೋಡಿಸುವ 
ನಿಯಮ : ಜೆರಸಿ ಸಮಸಂಸ್ಕೃತಂಗಳ್‌ ಬರೆ. ಕನ್ನ AR ಸಮತೆ. 
ಯಿಂಂದಂ ಸಲ್ಲು ೦ ನಿರವದ್ಯಮಾಗಿ ಪದವಿಧಿ ವಿರುದ್ಧ ಮಕ್ಕುಂ ತದನ್ಮಥಾ 
ವೃತ್ತಿಗಳೊಳ್‌ (ಕಾನ್ಯಾನ. ೨೮೨) ; ಪದವಿಧಿ ಕನ್ನಡಕಂ ಸಕ್ಕದಕ್ಕ. 


ಪದವಿನತ 


ಮಿಲ್ಲಾದ್ಯರಿಂದೆ ಸಂದುವನಜತಿದಿರ್ಪೆದು ಬಿರುದಾವಳಿಯೊಳ್‌' ಪೇಟ್ಟುದು 
ಪೆಅವಜಿಕೊಳಾಗದಿದು. ವಿರುದ್ಧ ಸಮಾಸಂ (ಕಮುದ. ೧೭೪). [ಪದ್ಧ ವಿಧಿ] 

ಪದವಿನತ (ನಾ). ಪಾದಗಳಿಗೆ ನಮಸ್ಕರಿಸಿದವನು: ಆ ಜಿನ 
ಮುನಿಗಳೊಡನೆ ವಾದಿಸಿಯನರು ಸೋಲ್ಲು ಸದವಿನತರಾಗಲೈ 
(ವೀತೈಪು. ೪-೯-೧೬). [ಪದ್ಮ +ವಿನತ] 

ಸದವಿನ್ಯಾಸ (ನಾ). ೧. ಹೆಜ್ಜೆ ಇಡುವುದು ; ಹೆಜ್ಜೆ ಹಾಕುವುದು: 
ಪದವಿನ್ಯಾಸದ ತುಲುಗಲ್‌' ಪೊದಟಿಕ ಲಯಂಬೆರಸು ರಂಗಮಂ ಬಳಸಿದನಾ 
ಶ್ರಿದಶಾಧಿನಾಥಂ (ಆಫ. ೭-೧೧೯); ಪದವಿನ್ಯಾಸದಿನೆಯ್ಲೆ ಕಂಖಿಸೆ 
ಬುಹೀಚಕ್ರಂ 1» ೬ ಆ ಕೂರ್ಮಕಂಸದಿನಂಭೋಧಿ ಕಲಂಕಿದತ್ತೆನಿಸಿ 
ತೇನುಚ್ಚಂಡಮೋ ತಾಂಡವಂ (ಪುಸ್ಪಪು, ೧೨-೩೬); ತಾಳನಿರ್ಣಯ, 
ನೇಗ, ಪದನಿನ್ಯಾಸ ಇವು 'ಕಥಕ್‌ಪ್ರ ದರ್ಶನದ ನಿರ್ಣಯಾಂಶಗಳಾದವು 
(ಭಾರದ, ೫೫೮). ೨. ಶಬ್ದಗಳನ್ನು ಜೋಡಿಸುವುದು : ಪಡನಿನ್ಯಾಸದ 
ದೇಸೆ ಮಾರ್ಗದ ವಿಲಾಸಂ ರೂಢಿವೆತ್ತಂಗಹಾರದಲಂಕಾರದ ಬಂಧ ಭಾವ 
ದೆಸಕಂ . . . ಎಸೆದತ್ತು (ಸೂಕ್ತಿಸು. ೬-೧೧೦). ೧ ೨: ಪದನಿನ್ಯಾಸ 
ನಿಶೇಸದೊಳ್‌ ಸದವಿಲಾಸಂ ಸೊಂಪುನೆತ್ತಿರ್ದ ಕಾವ್ಯದ ಮೆಯ್ಯೊಳ್‌ 
ಸಮುದಾಯೆಶೋಭಿ .. . ಸನ್ನಿಧಿಯಾಗಿರ್ದ ಜಿನೇಂದ್ರ ವಾಗ್ವನಿತೆ 
ನಿಲ್ಕಸ್ಮನ್ಮುಖಾಂಭೋಜದೊಳ್‌' (ಅನಂಪು. ೧-೮). [ಪದ್ಧ -- ವಿನ್ಯಾಸ] 

ಪದನಿಭಾಗ (ನಾ). ಪದ್ಯದ ಪದಗಳನ್ನು ಛಂದಸ್ಸು ಅಥವಾ 
ಅರ್ಥಾನುಸಾರವಾಗಿ ಬಿಡಿಸುವುದು: ಈ ಪದ್ಯವನ್ನು ಪದವಿಭಾಗ 
ಮಾಡಿ ಅರ್ಥ ಹೇಳು (ರೂಢ). [ಪದ್ಧ--ವಿಭಾಗ] 

ಪದನಿಲ್‌, ಹದವಿಲು, ಹದವಿಲ್ಲು (ನಾ). ಬಾಣಪ್ರಯೋಗಕ್ಕೆ 
ಹವಣಾದ ಬಿಲ್ಲು : ಮಂನಿದೆರಡಂಬಿನೊಳ್‌' ರೆಥಮಂಮಂ ಪದವಿಲ್ಲು 
ಮನೆಯೆ ಪಾರ್ದು ನೆಕ್ಕನೆ ಕಡಿದಿಂದ್ರನಂದನನಳುರ್ಕೆಯಿನಾರ್ದೊಡೆ 
(ಪಂಪಭಾ. ೧೧-೧೯) ; ಪದವಿಲ್ಲಂ ನನೆಯಂಬಿನ ಪೊದೆಯಂ ಪಿಡಿದಿರದ 
ಪದದೊಳಾರ್ನೊೋಡಿದೊಡಂ ಮದನಂಗಂ ಮಾನಿನಿ ದಶವದನಂಗಂ ರೂಪ 
ಭೇದಮೇನಾದಪುದೇ (ಸಂರಾಮಾ. ೯-೧೬೬) ; ಬಳಿಯಂಬು ಪೂವಿನಂಬೆನೆ 
ತೊಳಗುವ ಪದನಿಲ್ಲೆ ನನೆಯ ಬಿಲ್ಲೆ ನೆ. ಬೆನ್ನೊಳ್‌ ತಳೆದು... ಮನೋಜ 
ನಂತಿರೆ ನಡೆದಂ (ಲೀಲಾವ. ೫-೨೦) ; ಪದವಿ" ಕಟ್ಟಿದ ಗೇರ್‌. . . 
ಪಾಠದ ವಿಶ್ವಕದ್ರು ದೇಸಿಯನೊದವಿಸಿ ನಡೆದತ್ತು ಬೇಂಟಿಗಾಜರ ತಂಡಂ 
(ಸೂಕ್ತಿ ಸು, ಪದವಿಲ್‌ ಮೊನೆಯಂಬು ಲತಾಂತಮಾಲೆ 
ಮಂಜುಲ ಗಜದಂತದೊಳ್ಳಳೆ ವಿರಾಜಿಸೆ ಕಣ್ಣಿಸೆದರ್‌ ಪುಳಿಂದಿಯರ್‌ 
(ಶಬಶಂ. ೩-೧೦). ಹೆದನಿಲು : ಬೋಳೆ ಕವಲಂಬುಗಳ , ಹದನಿಲು. 
ತಾಳಿಕೆಯ ಕುಪ್ಪ ಸದ ಬೇಂಟೆಯ ಮೇಳದಲಿ ಭೂಪಾಲ ಹೊಜನಂಟನು. 
(ಕುವ್ಯಾಅ. ೪-೧೨); ಉರು ಹತ್ತಳದ ಕಟ್ಟಗೆ ಬೇಂಟಿಗಳ ಹದವಿಲು 
ತದೀಯ ಶರಾಳಿಗಳ ತಂದಿಳುಹಿದರು ಚರರು (ಕುನ್ಯಾಸ. ೫-೪೬). 
ಹದವಿಲ್ಲು: ಹದನಿಲ್ಲ ಬೆನ್ನ ಬಕ ್ತಳಿಕೆಗಳ . . . ಶಬರಿಯರು ಪದೆದು 
ಕುಸಿದಡಸಿ ತೋಹುಗಳಲ್ಲಿ ಹರಿವ ಹುಲ್ಲೆಗಳನೆಸುತಿರ್ದರು. (ಹಚಕಾ. 
೫-೪೭); ಹೊಯ್ದ ತಿರುವನು ಸೆಳೆದು ಕಿವಿನರೆಗೊಯ್ದ ನಿದು ಹದವಿಲ್ಲಲಾ 
ಬಿಲು ಹೊಯ್ದುದಕಟಾ ಬಜಕಿದೆ. ಹೆದಲತು ಮಾಗಧಾದಿಗಳು 
(ಕುನ್ಯಾಆ. ೧೫-೨೮) ; ಭ್ರೂ ಲತೆಯ ಹದವಿಲ್ಲುಗಳ ಹೊಳೆವಾಲಿಗಳ , , . 
ಬೇಟಿಕಾತಿಯರೈದಿದರು ವೆನವ (ತೊರರಾ. ೧-೫-೩೯) ; ಮದಗಜನಿಂಡು 
ಬಂದುದ ಕಂಡು ಸ್ಮರಸುತ ಹದವಿಲ್ಲ ಜೇವಡೆಗೆಯ್ಲೂ (ಮೋಹತ, ೩೪-೬). 

[ಸದ್ಯ 4 ಬಿಲ್ಡ್‌] 

ಪದವಿಸೃತಿ (ನಾ). ಸದ್ಯದ ಪಾದದ ವಿಸ್ತಾರ: ನಿಯತಸ್ಮಾನಂ 

ಪದವಿಸೃ ತಿಯೊಳಾದ ವಿರಾಮಮಣಅಾಗೆ ಯತಿಯಕ್ಕುಂ (ಕಾವ್ಯಾನ,ಇ೭೯). 
[ಸದ್ಯ--ವಿಸೃತಿ] 


೩-೧೦೨); 


೫೨೨ 


20 


35 


40 


45 


ಪದಕಬ್ದ 


ಪದವೀದಾನ (ನಾ). (ಘಟಿಕೋತ್ಸವದಲ್ಲಿ ವಿಶ್ವವಿದ್ಯಾನಿಲಯವು 
ಉತ್ತೀರ್ಣಕಾದ ವಿದ್ಯಾರ್ಥಿಗಳಿಗೆ) ಯೋಗ್ಯ ತಾಪಶ್ರವನ್ನು 
ಕೊಡುವಿಕೆ: ಕುಲಪತಿಗಳು ಪದನೀದಾನ ಸಮಾರಂಭದಲ್ಲಿ ವಿದ್ಯಾರ್ಥಿ 
ಗಳಿಗೆ ಹಿತವಚನ ಹೇಳಿದರು (ರೂಢಿ). [ಸಂ.] 

ಪದವೀಧರ (ನಾ). (ವಿಶ್ವವಿದ್ಯಾನಿಲಯ ಮೊದಲಾದುವುಗಳಿಂದ) 
ಪದವಿಯನ್ನು ಪಡೆದವನು : ಅನನು . . . ಪದವೀಧರನಾಗಿ 
ಮೂರುವರ್ಷಗಳ ಕಾಲ ಗಣಿತಶಾಸ್ತ್ರ ಮತ್ತು ನಿಜ್ಲ್ಯಾನಶಾಸ್ತ್ರನನ್ನು 
ಕಲಿಸುತ್ತಿ ದ್ದನು. (ಸಸ್ಯಕ. ೭೧); ಸೀವು ಈ ಏಕಾಣುಜೀನಿಶಾಸ್ತ್ರದಲ್ಲಿ 
ಪದನೀಧರರಾಗುವವರೆಗೂ ನಾನು ಕಾದಿದ್ದು ನಿಮ್ಮನ್ನೇ ಮದುನೆಯಾಗು 
ತ್ತೇನೆ (ಹೊಸಕ್ತಿ. ೩). [ಸಂ.] 

ಪದನೀಪತ್ರ (ನಾ). (ವಿಶ್ವವಿದ್ಯಾನಿಲಯವು ಉತ್ತೀರ್ಣರಾದ 
ವಿದ್ಯಾರ್ಥಿಗಳಿಗೆ ಕೊಡುವ) ಯೋಗ್ಯತಾಸತ್ರ : ಆ ಪದನೀ 
ಸತ್ರ್ರನನ್ನು ಮೊದಲು ನಿಮ್ಮ ಪಾದಗಳ ಮೇಲಿಟ್ಟು ನಂತರ ಕೈಗೆ ತೆಗೆದು 
ಕೊಳ್ಳುತ್ತೇನೆ. (ನಂಶವೃ.- ೧೪೨). [ಸಂ.] 

ಪದವು (ನಾ). (ಕರಾ) ಸಮತಲಭೂಮಿ ; ಪ್ರಸ್ಥಭೂಮಿ: ಮೇಲೆ , 
ಪದವನ್ನು ಏರುವ ಎಂದು ಮುಂದುವರಿದ. ಚಿಕ್ಕೆಗುಡ್ಡ ವನ್ನೇರಿದರೆ 
ಮುಂದೆ ಬರುವುದೇ ಪದವು (ಸರಸ. ೮೦). [-ಶುಳು. ಪದವು] 

ಪದವೆಂಕೆ (ನಾ). ಹದವಾದ ಉರಿ; ತೀವ್ರವಾದ ಉಷ್ಣತೆ: 
ಮೆಯ್ಯ ಸುಖಯ್ಯು ಪದವೆಂಕೆಗಳಂ ಬಿಗಿಯಸ್ಪಿ ದಪ್ಪುಗಳ್‌ ಕಳೆದುವು 
ನಾಣುಮಂ . . « ಚುಂಬನಂ ಕಳೆದುವು (ಸಂಸಭಾ. ೫-೨೭). 

[ಪದ + ಬೆಂಕೆ] 

ಪದವೆಣು, (ಕ್ರಿ). ಹದವನ್ನು ಪಡೆ; ಹವಣುಹೊಂದು : ಪಠನೆ 
ಶ್ರಿರ್ನರ ಜೀವನೊಂದೊಡಲೆ ಬೇಲಿಂಬಂತಟಿಂ' ಮಾಡಿದಂ ಮದನಂ 
ಗಾವುದು ಡೋಸಂ (ಕಾವ್ಯಾನ. ೮೦೫) ; ಸದನೆತ್ತಿರ್ದ ಗಭೀರಭಾವ 
ಗುಣದಿಂ ಲಾನಣ್ಯಲೀಲಾವಿಲಾಸದಿಂ . . . ತತ್ಕಾವ್ಯಂ ಜಗತ್ಸೇವ್ಯ 
ಮಫ್ಪು ದು (ಶೃ ಂಗಾರ.೧-೧೦); ಶುಭಾಂಗಿ ಸರ್ವಮಂಗಳೆ ರತಿಕೋಟಯಂ. 
ಪಳಿದು. ರಂಜಿಸಿದಳ್‌ ಪದವೆತ್ತ ಚೆಲ್ವಿನಿಂ (ಶಬಶಂ. ೧-೭೬). 

[ಪದ್ಮ 4 ಪೆಜ] 

ಪದವೆಣ್ಕು (ಕ್ರಿ). ೧. ಸ್ಥಾನವನ್ನು ಪಡೆ; ಎಡೆಯನ್ನು ಹೊಂದು: 
ವಿದಿತ ವಿಶೇಷಣಸದಮವು ಮೊದಲ ವಿಭಕ್ತಿಗಳನಾಂತು ವಾಕ್ಯದ ಮೊದ 
'ಲೊಳ್‌ ಪದನೆತ್ತು ವಗ್ರಕಾರಕ ಪದದ ವಿಭಕ್ತಿ ಯನೆ ತಳೆವುವನ್ವಯಮುಖ 
ಡೊಳ್‌' (ಕಮದ. ೧೪೦). ಪಿ. ಅವಕಾಶವನ್ನು ಪಡೆ; ಆಸ್ಪದವನ್ನುು 
ಹೊಂದು : ಪದವೆತ್ತ ನುರಾಗವಿಭ್ರಮಂ ಜನಿಯಿಸಲಾಗಳಾಕುಲಕೆಯಂ 
ತಳೆದೆನ್ನ ನೊಟಲ್ಲು ನೋಡಿದಳ್‌ (ಕಾದಂಉ. ೩೧೪) ; ಒದೆದು ಕಲಂಕಿ 
ನಾಯ್ಯ ಪದದೊಳ್‌ ಪದನೆತ್ತು ಪುಡುಂಕುನೀರನರ್ದಿದಳುಣಕಿ ಮೋದಿ 


ಮಂಂದಲೆಗೆ ಪಾಯ್ದು ಪೊರಳ್ಳಿದಳ್‌ . . . ಅವಳಾಲದೋವದವನಂ 
ವನಿತಾಜನಚಿತ್ತ ಚೋರನಂ(ಲೀಲಾವ, ೧೩-೨೨); ತಾಂ ಮೊಗಂಗುಡೆ 
ಸದವೆತ್ತು ಚುಂಬಿಸಿ (ಚಂದ್ರಪು, ೬-೮೨). [ಸದ್ಗ-ಸೆಳು,] 


ಪೆದಶಕ್ತಿ (ನಾ). ಪದಕ್ಕೆ ಇರುವ ವಾಚ್ಯ, ವ್ಯಂಗ್ಯ ಮೊದಲಾದ 
ಅರ್ಥಗಳನ್ನು ತಿಳಿಸುವ ಸಾಮರ್ಥ್ಯ : ನದಶಕ್ತಿ ಯಲ್ಲಿ ಮುಖ್ಯ ಗೌಣ 


ಗಳಲ್ಲದೆ ಸರಮುಖ್ಯವೆಂದೊಂದಂ ಸ್ವೀಕರಿಸಲ್ಪಟ್ಟು ಸಕಲಶಬ್ದವಾಚ್ಛತ್ವವೂ 
ಪರಮಾತ್ಮನಿಗೆ ಸ್ಥಾದಿಸಲ್ಪಟ್ಟರುವುದು (ಹಿಂದಸಾ, ೨೬೬). 
[ಸದ್ಯ--ಶಕ್ತಿ ] 
ಪದಶಬ್ದ (ನಾ). ಕಾಲಿನ ಸಪ್ಪುಳು; ಹೆಜ್ಜೆಯ ಧ್ವನಿ: ಪದಶಬ್ದ 
ಕಿನಿಗೆ ಬೀಳುತ್ತಲೇ ಅವಳ ಮನಸು ಬಾಗಿಲ ಕಡೆಗೆ ಎಗರೆಗಂ ಹೋಗ 
ತೊಡಗಿತು (ಇಸ್ಪಕ. ೨೭೨), [ಸದ್ಯ--ಶಬ್ದ] 


ಸದಕಯ್ಯೆ 


ಸದಶಯ್ಯೆ (ನಾ). ಪದಗಳ ಹೊಂದಾಣಿಕೆ; ಪದಬಂಧ : ಸರಸಪದ 
ಶಯ್ಯಾದೃ ಢವ್ಯಾಕರಣಯಂತಲಾಲಿತ್ಯನಿಯಮಾಕ್ಷರಸಲಕ್ಷಣಭಾವಮಾಗಿರೆ 
ರಚಿಸುವೆಂ ಕೃತಿಯ (ಬಸಪು. ೧-೧೯). [ಪದ್ಯ--ಶಯ್ಯೆ] 
ಪದಶಾಸ್ತ್ರ (ನಾ). ವ್ಯಾಕರಣಶಾಸ್ತ್ರ : ವ್ಯಾಕರಣಶಾಸ್ತ್ರವನ್ನು ಪದ 
ಶಾಸ್ತ್ರನೆಂದೂ . . . ಪರಿಗಣಿಸುವಂತೆ ನಿನಾಮಾಂಸಾಶಾಸ್ತ್ರ ವನ್ನು (ವಾಕ್ಯ) 
ಪ್ರಮಾಣಶಾಸ್ತ್ರ ವೆಂದು ನಿಷ್ಕರ್ಷಿಸಿದೆ (ತತ್ವಪ್ರಾ. ೨೮೫). ಪದ್ದ. ಶಾಸ್ತ್ರ] 
ಸಡಿಲ (ನಾ). ಅಡಿಗಲ್ಲು; ತಳದ ಕಲ್ಲು: ಪೃಥ್ವಿ: ಕುಳಮಂಟಸದ 
ಮೇಲೆ ಪ[ಪಾಕಾಂ. ಪಾ]ದಶಿಲೆ ಬಿಗಿದು ತಳಕಂಬ ಕಳಶದ ಮೇಲೆ 
ಕೆಸಲುಗಲ್ಲು (ಅನಚಂ. ೨೭-೧೧೨), [ಪದ್ಧ--ಶಿಲೆ] 
ಪದಸಂಘಟ್ಟಿನ (ನಾ). ಕಾಲಿನಿಂದ ಅಪ್ಪ ಳಿಸುವಿಕೆ,-ಹೊಡೆಯು 
ವಿಕೆ; ಪದಾಘಾತ : ಸದಸಂಘಟ್ಟ ನದಿಂದವೆಬ್ಜ ವಿಯ ೦. ಪರ್ವಿರ್ದ 
ಕೆಂದೂಳಿ ದಿಗ್ರ ದನಿವ್ರಾತದ ಕುಂಭಮಂ ಪುದಿದು ತತ್ಸಿಂಧೂರದಂತಿರ್ದುದು 
(ನೇಮಿತ, ೧೧-೧೪೧). [ಪದ್ಯ--ಸಂಘಟ್ಟ ನ] 
ಸದಸಂಘಟ್ಟ ನೆ (ನಾ). - ಜಸತ ನ: ಪದಸಂಘಟ್ಟ ನೆಯಿಂ 
ಶಿರೋಚ್ಚಯಕುಲಂ ನುರ್ಗಾಗೆ . . . ಮುತ್ತಿದನೊತ್ತಂಬದೆ ರಾಜಹಂಸ 
ಪುರಮಂ ಶ್ರೀಮಾಳವಕ್ಷೋಣಿಸಂ (ದಶಕು. ೧-೭೨). 
[ಸದ್ಯ 4 ಸಂಘಟ್ಟಿನೆ] 
ಪದಸಂಚಯೆ (ನಾ). - ಪದಪುಂಜ ೧ : ಉಡುಗಿದುದೀಗಳೀಗಳಿನ 
ಕಬ್ಬದೊಳೊಟ್ಟ ಜೆ ಕೆಟ್ಟು ದೀಗಡೀಗಡಿನ ಕವಿವ್ರಜಕ್ಕೆ ಪದಸಂಚಯಂ 
(ಶಾಂತಿಪು. ೧೨-೭೯). [ಪದ್ಧ ಸಂಚಯ] 
ಪದಸಂಚರಣೆ(ನಾ).ಸದಗಳನ್ನು ಪ್ರಯೋಗಿಸುವ ರೀತಿ, --ಕ್ರಮ: 
ಪದಸಂಚರಣೆಯಲಿ ಲಿಪಿ ತಿರುಗಿ ನೋಡದ ಬಿರಿದು ಬೇಜಕಿ ಕುಮಾರ 
ವಾಲ್ಮೀಕಿಯ ವಚೋಲಹರಿ (ಕೊರರಾ. ೧-೧-೧೦), .[ಪದ್ಯ--ಸಂಚರಣೆ] 
ಪದಸಂಧಾನ (ನಾ). ಪದಗಳ ಹೊಂದಾಣಿಕೆ, -ಜೋಡಣೆ : 
ಮಾನಿತಪದಮಂ ಸದಸಂಧಾನಮನರ್ಥಪ್ರತೀತಿಯಂ ಕವಿಹೃ ದಯಸ್ಕಾನ 
ಮನಲಾಡೋದಡೆ ಕಣ್ಟೇನೆಯ ಕರಡಿಯ ವೊಲೂಟ್ಮಪಂ ವಾಚಕನೇ 
(ಛಂದೋಂಬು, ೧-೩೦ ಅಡಿಟ), [ಪದ್ಧ ಸಂಧಾನ] 
ಪದಸಂಪತ್ತು (ನಾ). ಶಬ್ದಸಂಪತ್ತು : ಅವರು ಈ ಭಾಷೆಯ ಪದ 
ಸಂಪತ್ತನ್ನೂ ಪಟ್ಟ ಮಾಡಿಕೊಟ್ಟ ದ್ಹಾರೆ (ದ್ರಾವಿವಿ, ೧೬೬). 
[ಪದ್ಮ ಸಂಪತ್ತು] 
ಸದಸಂಯೋಜನೆ (ನಾ). - ಪದಸಂಧಾನ : ಮಹೋನ್ನತವಾದ 
ಆಲೋಚನೆ ಸರಳ ಸಾಧಾರಣವಾದ ಪದಸಂಯೋಜನೆಯ ಮೂಲಕವೂ 
ಅಭಿವ್ಯಕ್ತಿ ಗೊಳ್ಳ ಬಲ್ಲದು (ಸೌಂದಸ. ೩೯೦). [ಪದ್ಗೆ ಸಂಯೋಜನೆ] 
ಸದಸೋಂಕು (ನಾ). ಕಾಲಿನ ಸ್ಪರ್ಶ; ಪಾದಸ್ಪೃರ್ಶ: ದಳನಿಳಯನನು 
ಸಾರಿದು ಮುಂದೆ ಸಂದಿಪ ಹನಣನಜಿಕಿಯದೆ .,.ಸಾರುತಿರೆ ಸದಸೋಂಕಿಗಾ 
ಸತಿ ಕ್ರೂರವಾಯಸಕಂಜಿ ಪತಿಯ ಕರೀರನನು ಬಿಗಿಯಪ್ಪು ತಾಚರಿಸಿದಳು 
ಭೀತಿಯಲಿ (ತೊರರಾ, ೨-೭-೧೦). [ಪದ್ಧ 4 ಸೋಂಕು] 
ಸದಸ್ಸಳನ (ನಾ). ಹೆಜ್ಜೆ ತಪ್ಪುವಿಕೆ: ಸದಸ್ಸಳನಮಾದುದಂಚೆಗಿದಿ 
ರೊಳ್ಳಿ ಕಂ ನಕ್ರಮಂ ತೊದಳ್ನುಡಿದುದು (ಮಲ್ಲಿಪು. ೧೪-೩೯). 
[ಪದ್ಧ My ಸ್ಪಳನ( ಎ. ಸಲನ)] 
ಪದಸ್ತ (ನಾ). ಪದವಿಯಲ್ಲಿರುವವನು ; ಅಧಿಕಾರದಲ್ಲಿರುವವನು ; 
ಹುದ್ದೆ ದಾರ: ಸರಸದ ನಾಡು ವೈಸಿಕದ ಬೀಡು ಪದಸ್ತನ ಸೀಮೆ 
ಜೇಂಟಿಡಾಗರೆನುಂಹಚಾರದಿಕ್ಕೆಯೆನಲೊಪ್ಪು ವುದ್ಲಿಯ ಸೂಳೆಗೇರಿಗಳ್‌ 
(ತ್ರಿಪವಿ. ೧೭-೩೦) ; ಹಸ್ತಿ ವಾಹನನಾದಿಯಾದ ಸಮಸ್ತದೇನನಿಕಾಯ 
ದೊಳಗೆ ಪದಸ್ತ [ಸಾಳಾಂ. ಪ್ರಶಸ್ತ ]ನಾವನು ನಿನ್ನವೋಲ್‌ (ಹಂಸಾ, ೨೭). 
[-ಆಸಂ. ಸದಸ್ಯ] 


೫೨೨೪ 


20 


21 


30 


35 


40 


ಪದಹಾಡು 


ಸದಸ್ತ್ರತನ (ನಾ). ಹಿರಿಮೆ ; ಹೆಚ್ಚು ಗಾರಿಕೆ ; ಘನತೆ : ಖೇಡತನನನು 
ಬಿಡಿಸಿ ಸಲೆ ಕೊಂಡಾಡಿ ಕಾಡಿದನಸುರೆಜಾತಿಯೊಳೋಡೆ ಪರಿಭನ ತನ್ನದೆಂಬ 
ಪದಸ್ತ ತನದಿಂದ (ಕುವ್ಯಾಜ್ರೋ. ೧೫-೬೨).  [ಸದಸ್ತ4-ತನ] 

ಪದಸ್ತೆ (ನಾ). - ಪದಸ್ಯೆ ೨ : ಇದಕ್ಕೆಲ್ಲಾ ಕಟ್ಟು ಮಾಡೋವ ಮೊದಲು 
ತನ್ನ ಹೆಂಡತಿಗೆ ಮಾಡಲಿ, ನಾವು ಪದಸ್ತೇರು, ಗರತೀರು ಕೆಟ್ಟುಹೋಡೆನೆ? 
(ಮುಸುಗ. ೭೮). [<ಸಂ. ಪದಸ್ಕಾ] 

ಸದಸ್ಯ (ಗು). ೧. ಮೇಲ್ತರಗತಿಯ ; ಉತ್ತ, ಮವಾದ: ಕಾನು 
ಶಾಸ್ತ್ರ ಮಂ ನನ್ನಿ ಯೌಳೋದಲ್‌ . . , ಪದಸ್ಥ ಕೈಗಣೆಳಕುಲನೊಲ್ಲು ಅತ 
ಕೇಳ ದಾವಗಂ (ಮಲ್ಲಕಾ. ೮-೫೧೨) ; ಗಾವಿಲ ನನು ಪಟ್ಟ ಣದ ಪಡ 
ವೇಶ್ಯಾವನಿತೆಯರ ಕಂಡಂಜಿ ಭಾನಜಕೇಳಿಗೆ ಮೇಲಕ ಸೈದಿರೆಲವನಾನೆ 
ಸತ್ಪುರುಷ (ಕುಮಾಸಾಂ, ೩೪), (ನಾ). ೨. ಎಸದಸ್ತೈ : ಪದಸ್ಕೆನೆನೆ 
ಸತ್ಯ ಕೌರ್ಯ ಶೌಚಾದಿಗುಣಾಸ್ಟ ದನೆನೆ ನೆಗಟ್ಯ ಸ ಹವಮಲ್ಲದೇನನಂ ಮನಜಿ 
ಗೊಂಡನಣ್ಣಿ ಗದೇವಂ (ಅಜಿಪು. ೧೨-೨೩) ; ಘನನಲಾ ಭಗದತ್ತ ಕಾಂಭೋ 
ಜನು ಪದಸ್ಕನಲಾ (ಕುನ್ಯಾಸ. ೧೦-೪೮). ೩. [ಜೈನ] ಪದಸ್ಥ, 
ಪಿಂಡಸ್ಕ, ರೊಪಸ್ಥೆ ಮತ್ತು ರೂಪಾತೀತ ಎಂಬ ನಾಲ್ಕು ಬಗೆಯೆ 
ಧ್ಯಾ ನಗೆಳಲಿ ಒಂದು ; ಪಂಚಪದವೆಂಬ ಮಂತ್ರಪೂರ್ವಕವಾದ 
ಧ್ಯಾನ; ಧರ್ಮಥಧ್ಯಾನದ ಭೇದ; ಪೂರ್ನಾಚಾರ್ಯರು ಪುಸಿ 
ಸಿದ್ಧಾಂತದಲ್ಲಿ ಬರೆದಿರುವ ಮಂತ್ರಗಳ ಚಿಂತನೆ: ತಾರಗೆಯಂ 
ಸೀರಾಬ್ಮಿಯೆ ವಾರಿಯೊಳಿರದೊರಸಿ ಕರ್ಚಿದಂತೆವೋಲೆಸೆವಾಕಾರದ ಸಂಚ 
ಪದಂಗಳನಾರಯ್ಸ ತಿಶುದ್ಧ ಮನದೊಳಿರಿಸೆ ಪನಸ್ಮಂ (ಪಸಾರ, 

[ಸಂ.] 

ಸದಸ್ಥಿಕೆ (ನಾ). - ಪದಸ್ತತನ : ಪಾಡಿ ಮೆಚ್ಚಿಸಿದ ಕತದಿಂ ತ್ಯಾಗ 
ವಾಸತ್ತು ಬೇಡಿದುದಲಾಂ ದಾನ ಹವಣಿನ ಪದಸ್ಥಿಕೆಯ ಜೋಡಿಯುಂಟಿದ 
ಅಕೊಳುಪಕಾರ (ಹೆಚಕಾ. ೭-೧೨). [ಪದಸ್ಮ -- 'ಇಕೆ] 

ಪದಸ್ಥೆ ಕೈ (ನಾ). ೧. ಪದವಿಯನ್ನು ಹೊಂದಿರುವವಳು; ಸ್ಕಾ ನವನ್ನು 
ಪಡೆದಿರುವವಳು : ಅಗ್ರಮಹಿಸೀಪದದಲ್ಲಿ ಪದಸ್ಥೆ ಕ್ಲಿಯಾಗು (ಆದಿಪು. 
೪-೫೬). ೨. ಜಾರೆ; ಸೂಳೆ: ಅತನು ಬಂದಪೆನೆಂದೊಡನಾರನಾ 
ದೊಡಂ ತಡೆಯಿರಿಯೆಂಬ ಗರ್ವದ ಪಡಸ್ಥೆ ಹ್ಹಿಯರಾ ಜೊತೆಯಲ್ಲಿಯೊಪ್ಪು ಗುಂ 
(ಮಲ್ಲಕಾ. ಆ-೫೧೩). [ಸಂ. ಪಜೆಸಾ ಸ] 

ಪದಹತ (ಗು). ಪದಾಘಾತಗೊಂಡ : ಸದಹತಧೂಳಿಮಯವಾಕಾಶ 
ರಥತುರಗಳಳಿಮಯ ದಿಗುಜಾಲನೇನೆಂಬೆನು ಮಹಾದ್ಭು ತವ (ಕುನ್ಯಾಭಿ 
೩-೨೪). [ಸದ್ಮ--ಹತ] 

ಸದಹಶಿ (ನಾ). ಕಾಲಿನ ಹೊಡೆತ ; ಷದಾಘಾತ : ಪದಹತಿಯಿಂ 
ನೆಲಂನ್ನಡುಗೆ . . . ವಿರೋಧಿಯಂ ತುಳಿದು ಕೊಲ್ಬುದು (ಸೌಇಇ. 
2-1, ೧೦೩-೧; ಸು. 1070) ; ಬಿಜುನಡೆಯ ಪದಹತಿಗಳಿನೆ ಪಲತೆಟದ 
ಜೀವಿಗಳಿಗೆ ನಿನೋಕ್ಷಂ ದೊರೆವುದು (ಬಸಪು. ೩೪-೩೬); ಸದಹತಿಗೆ 
ಮಾಹೇಂದ್ರಶೈಲ ಭೂಮಿಯ ತಳದಿ ಹುದುಗಿದುದು (ನೆಂಕಾರಾ. 
೫-೧-೨೯). [ಪದ್ಯ -. ಹತಿ] 

ಪದಹಾಡು (ಕ್ರಿ). ೧. ಹಾಡನ್ನು ಹೇಳು : ಅಕ್ಕವ್ವ ತನ್ನ ಸನಿಯಾದ 
ದನಿಯಲ್ಲಿ . , . ಬಸವನ ಮೇಲಿನ ಪದ ಹಾಡುತ್ತಾ ಳೆ (ನನ್ನೂರು. ೨೨). 
೨.(ಆಲಂ) ಮುಕ್ತಾಯ ಮಾಡು; ಮುಗಿಸು: ಅನನು ಆ ಕೆಲಸಕ್ಕೆ 
ಸದ ಹಾಡಿದ (ರೂಢಿ). ಷಿ. ಹಿಂಸೆಗೆ ಒಳಗಾಗು ; ಸುಡು; ಬಿಸಿ 
ತಾಗು : ಈ ಉರಿಬಿಸಿಲಲ್ಲಿ ಹೊರಟು ಚಪ್ಪ ಲಿಯೂ ಕಿತ್ತುಹೋಗಿ ಕಾಲು 
ಪದಹಾಡುತ್ತಿದೆ (ರೂಢ). ೪. ದುಃಖಿಸು; ಗೋಳಾಡು: ಸದಾ 
ಕಾಲವೂ ಮಗನಿಗೆ ಕೆಲಸವಾಗಲಿಲ್ಲವೆಂದು ಅವನಿಗೆ ಪದಹಾಡುವುದೇ 
ಆಯಿಂತು (ರೂಢಿ). [ಪದ. 4 ಹಾಡು, (-ಎಪಾಡು,)] 


೫೭೩), 


ಪದಹೇಳಿಸು 


ಪದಹೇಳಿಸು (ಕ್ರಿ). ೧. ಹಾಡನ್ನು ಹೇಳಿಸು : ಆ ಹೆಣ್ಣು ಅವನನ್ನು 
ಕರೆದು ತನ್ನ ಮನೆಯ ಹತ್ತಿರ ಕೂರಿಸಿ ಪದಣೇಳಿಸಿ ಭಿಕ್ಷ ಹಾಕಿದಳು 
(ಸಣ್ಣಕ. 1೪, ೬೬). ೨. ಗೋಳುಗುಟ್ಟಸು ; ಅಳಿಸು; ಉರಿ 
ಬಿಸಿಲಿಗೆ ಕಾಲು ಚುರುಗುಟ್ಟ ಪದಹೇಳಿಸುತ್ತಾ ಇದೆ (ರೂಢಿ). 

[ಪದಹೇಳು ---ಇಸ್ಫು] 

ಪದಹೇಳು (ಕ್ರಿ). ೧. - ಪದಹಾಡು ೧: ಪಡಹೇಳಿಡ ಮೇಲೆ ಅವಳು 
ಇವನಿಗೆ ಸ್ವಲ್ಪ ಎಲೆ ಅಡಕೆ ಕೊಟ್ಟಳು (ಸಣ್ಣಕ. 1೪, ೬೫); ಪದಹೇಳು 
ವುದಕ್ಕಾಗಿಯೀ ಬೀಗುತಿಯಿಂದ ಆಹ್ವಾನಿತಳಾಗಿದ್ದ ಕೆಂಚಿ ಮುಂದೆ. 
ಬಂದು ಹಾಡಲು ಸಜ್ಜಾಗಿ ಕುಳಿತಳು (ಸುನಸಂ. ೫೦). ೨. (ಆಲಂ) 
(ನೋವಿನಿಂದ) ಗೋಳಾಡು; ದುಃ ಖಿಸು : ಕೊಡದೇ ಪದಣೇಳ್ಳಾನು! 
ನಾ ಬಿಡ್ತೇನೇನು (ತಿಡುಗು, ೭೯). [ಪದ್ಧ 4 ಹೇಳು( ಎಪೇಲ್‌*)] 

ಪದಟು,, ಸತರು, ಪದರು, (ಕ್ರಿ). ೧. ಕ್ಲೋಭೆಗೊಳ್ಳು ; ಕಿನಿಸು ; 
ಕೋಪಿಸು ; ಉದ್ವಿಗ್ನವಾಗು : ಪದಜಃ ಸಕಲಪ್ರಜೆಯ ನೋಯಿಸ 
ಲದು ನೃಪಗೆ ಲೇಸಲ್ಲ . . . ಸದುಳದಲಿ ಭೂಪ್ರಜೆಯು ಕೆಡದಂದದಲಿ 
ರಕ್ಷಿಸ ಬಗೆಯ ವಿರಚಿಸುವುದೆ ವಿಚಾರಿಸ ಧರ್ಮಸಾಧನನೆಂದನಾ ಭೀಷ್ಮ 
(ತಿಮ್ಮಶಾಂ. ೨-೮೮); ಬಜಿಂದೊಡಂಬಡಿಕೆಗೊಳಗಾಗದಿರೆಯೆಳ್ಲು . ಪರಿ 


ದೆಯ್ನು ವನಿತಅಕೊಳ್‌' ಪದಣಕಿವಂದು . . ಸೆಜ್ಜೆ ವನೆಗೆಳೆದೊಯ್ತು 
(ನುಡಿಕ್ಯಾ. ೪1, ೧೬೩೦). ಪೆತರು: ೨. ಚಡಪಡಿಸು ; ಕಳವಳ 
ವನ್ನು ಹೊಂದು; ಒದ್ದಾಡು: "ಪತರುಗುಟ್ಟು” ಪರಾ. 


ಪದರು, : ೧. ನೀನು ಅವರನ್ನು ಸಂಹಾರ ಮಾಡತಕ್ಕವನೇ ಸರಿ; 
ಪದರಬೇಡ ; ತಾಳಿಕೊ (ಭೀಷ್ಮಚ. ೧೧೧). ೩. ಅಸಂಬದ್ಧ ವಾಗಿ 
ಮಾತನಾಡು ; ಬಡಬಡಿಸು : ಪರಿಹಾಸ್ಯವನು ಮಾಡಿ ಪದರಲಾಗದು 
ಅಂತಃಕರಣ ನೀನಿಟ್ಟು ತೆರಳುವುದೆ. ಸೌಖ್ಯ (ಶ್ರೀಕೃಪಾ. ೧೯); ತಾನೇ 
ನಾದರೂ ಪದರಿಬಿಟ್ಟ ಕೆ. ಅವಿವೇಕ. ಏನಾಗುವುದೋ ಎಂದು ಶಂಕಿಸಿ 
ಮಾತನ್ನೇನೂ ಆಡದೆ. ಸರೋಜಳನ್ನು ೬. ೬ « ಕೊಡಿಸಿದನು (ಮಹಾಗ, 
೨೬೦). ೪. ಹೆದರು; ನಡುಗು : ಸುದತಿಗಾ ನುಡಿ ನಿಶಿತ ಶೂಲಾಗ್ರ 
ದಲಿ ತಿವಿದಂತಾಗೆ . . . ಚಿಂತೆಯಲಿ ಪದರಿ ಹಮ್ಮನೆ ಹರದು ಕಂಗ 
ಳೊಳುದುರೆ ಜಲಬಿಂದುಗಳು (ಆನಂರಾ. ೬-೨೩-೨೧) ; ಕಂಧರಂಗಳ್ಳಿತಂದ 
ಮಾಳ್ಕೆಯೊಳ್‌ ಬರೆ ಕಂಡು ಬೆದರಲನಿವಿಷನಿಕರಮಾ ಪುರಂ ತಲ್ಲಣಿಸಿ 
ಪದರದೆ[ಏಾ00, ಬೆದರಜಿ] ನೃಪಾಗ್ರಣಿ ವಿದೇಹನಂದನನಿರ್ದನತಿನುನೋ 
ಹರ್ಷದಿಂದ (ವೆಂಕಾರಾ, ೧-೧೯-೬) ; ಪದರಿ ತಲ್ಲಣಗೊಂಡು ಪಶುಗಳು 
ಚೆದರಿ ಓಡಿಹೋದವು (ಗೋಹಾಡು. ೧೧-೫೧) ; ನಿನ್ನ ಮನೆಯಲ್ಲಿ ಯಾತ 
ಕೈೇನು ಕಡಮೆ? . . . ಯಾಕೆ ಪದರುತ್ತೀಯೆ ? (ಅದೂಟ. ೩೩). 
೫. ಅಲುಗಾಡು ; ಮಿಸುಕು; ಚಲಿಸು: ಅದ ಕಂಡು ಪಕ್ಷಿಗಳು 
ಬೆದರಿ ಭೂಮಿಗೆ ಯಿಳಿದು ಪದರಾದೆ ಕುಳಿತಿರಲು ಕಂಡಾ ನಳನಾಗಾ 
(ಯನಳ.೧೪) ; ಬಿಳಿಯ ಮಂಜಿನ ಮುಸುಕು ಬಳಸಿದ ಮೆಳೆಯ ಪೊದರಲಿ 
ಪದರುತ . . . ಮಿನುಕುನ ಮಿಂಚುಹುಳವೆಂದೆಣಿಸಲೋ ! (ಇಂಗೀತ. 
೧೩-೨). ೬, ಚಂಚಲತೆಯನ್ನು ಹೊಂದು ;ಅಸ್ಥಿರವಾಗು : ಆ 
ಸಮಯದಲ್ಲಿ ಕಾದಂಬರಿಯ ನೀನು ಚಂದ್ರಾಪೀಡನ ಕಂಡು ಪದರಿ ಇದೇನ 
ತೊಡಗಿದೆ ಎಂದು ಲಜ್ಜ್ಮೆಯು ನಿಗ್ರಹಿಸುತ್ತಲಿರುವುದು (ವಚೆಕಾ, ೬೨); 
ಯದುಕುಲಾಬ್ಧಿ ಚಂದ್ರನೆ ಪದರದಲೆ ತಾನಾಡೀದವಧಿಗೆ ಬಂದಾನೆ 
(್ರೀಕೃಪಾ. ೨೩). 

ಪದಪದರು (ದ್ವಿರುಕ್ತಿ): ಬಳ್ಳಿ ಗೊಂಚಲಿನಂತೆ ತೀವಿ, ಹಬ್ಬಿದುದು 
ನಮ್ಮ ತೋಳ" ಪದಪದರಿ ಬೆದರೆ ಆಥೆನ್ಸ್‌ ! (ಪಾರಸಿ. ೩೪-೭೭೩). 
[ದೇ.॥ ತಮಿ. ಪತಜು ; ಮಲ. ಪದಜು, ಪದರು ; ತೆಲು. ಪದಜು, 
ಪದರು, ಪದುರು; ಮಲ್ತೊ. ಪದ್ರರೆ, ಪದ್ಮರೆ] 


೫೬೨೨೫ 


5 


35 


40 


45 


ಸದಾಘಾತ 


ಪದಲು, (ನಾ). ಉದ್ವಿಗ್ನತೆ; ಆತುರ: ಪದಣಸಿಂದೊಂದಿದ ಭೀತಿಯಿಂ 
ನಡುಕಮಂ ಪೆರ್ಚಿಕ್ಳುಮಂಗಕ್ಕೆ ಮಾಸಿದ ಮದೃಷ್ಟಿಗಳಂ ಕರಂ ಮಜ 
ಸುಗುಂ ಹರ್ಷಾಶ್ರುವಿಂ (ಮಿತ್ರಗೋ. ೬೧-೯೨). [ದಜ] 

ಪದಾಂತ (ನಾ). ಪದದ ಕೊನೆಯ ಭಾಗ,--ಅಕ್ಷರ: ತಳೆಗುಮು 
ದಂತ ಪದಾಂತಂಗಳಿತ್ವಮುಂಮನಿತ್ವ ವೃ ತ್ರಿಯಂಮನುತ್ವಮುಮಂ(ಕನುದ, 
೨೭೮) ; ಪದಾಂತವಾದ ಣಕಾರಕ್ಕೆ ಪರವಾದ ನಕಾರಕ್ಕೆಣ್‌ ಆದೇಶ 
ವಾಗುತ್ತದೆ. (ಕೈಪಿಡಿ, ೧೧). [ಪದ್ಧ ಅಂತ್ಯ] 

ಪದಾಂತರ (ನಾ). ೧. ಮತ್ತೊಂದು ಹೆಜ್ಜೆ. ೨. ಬೇರೆಯ 
ಶಬ್ಧ ; ಇನ್ನೊಂದು ಪದ : ಮಜಿಸುಂದು ಸೂಟಿಸುಂದನೆ ಸಿಜಕಿತಿನಿ 
ಯೆನೆ ಪೂಖಸಯಿನೆ ಪದಾಂತರದಿಂದಂ ನೆಜಕಿದು. ನಿಲೆ ದುಷ್ಕೃತೀತಿಯ 
ನಜಕಿಪುವ ಪೆಅಪೆಜವುಮಿನ್ನ ವೇಗ್ರಾ ಮ್ಯೂಂಗಳ್‌' (ಉವ್ಯಾವ, ೪೪೩); ಇಂತಿದೆ 
ನೆಲೆನೆಲೆಯಿನಗೆಂದುಪದಾಂತರದಿಂದತನು ತನ್ನ ಪೆಸರನದರ್ಕಂ ಸಂತಸದಿ 
ನಿಟ್ಟನೆನೆ ಚೆಲ್ವಂ ತಳೆದ ವಿದೇಹನಾಮಮಾ ಮಹಿಗೆಸೆಗುಂ (ಚಂದ್ರಪು, 
೧೨೭೯). [ಸದ್ಯ -ಅಂತರ] 

ಪದಾಂತರೀಕರಣ (ನಾ). ಒಂದು ಸದಕ್ಕೆ ಬದಲು ಮತ್ತೊಂದು 
ಪದವನ್ನು ಸೇರಿಸುವುದು: ಪ್ರಣುತ ಪದಾಂತರೀಕರಣಮಂತದೆ 
ತಾಣದೊಳಾದೊಡಂ ಮಹಾಗುಣಮನೆ ತರ್ಕುಮೇಕಬಹುಭೇದವಿಕಲ್ಪ 
ಮನಲ್ಲಿ ನೋಡಲಿಂ (ಕವಿರಾ. ೧-೧೨೨). [ಸೆಂ] 

ಪದಾಂತಸಂಧಿ (ನಾ). [ವ್ಯಾಕ] ಒಂದು ಪದದ ಅಂತ್ಯವರ್ಣವು 
ಮುಂದಿನ ಪದದ ಆದಿವರ್ಣದೊಂದಿಗೆ ಸೇರಿ ಆಗುವ ಸಂಧಿ: 
ಪ್ರಕೃತಿ ಪ್ರತ್ಯಯಂಗಳ ಮುಧ್ಯಮುಂ, ಪೂರ್ವಸದದ ಕಡೆಯಂಂ ಪರೆಪದದ 
ಮೊದಲುಂ ಕೂಡೆ ಪದನುಧ್ಯಸಂಧಿ ಪದಾಂತಸಂಧಿ ಎಂದು: ಸಂಧಿ 
ವಿಷಯಮಿರ್ತೆಲಿಂ (ಶಮದ. ೫೦ ವೃತ್ತಿ); ಪದಾಂತಸಂಧಿಯು ಈಗಿನ 
ಪದ್ಯರಚನೆಯೆಲ್ಲಿ ಅನಿತ್ಯವೆಂಬ ಅಭಿಪ್ರಾಯವನ್ನು . . . ತೋರಿಸುತ್ತವೆ 
(ಕಎಪು. ಪೀಠಿಕೆ). [ಪದಾಂಕ ಸಂಧಿ] 

ಪದಾಂತ್ಯ (ನಾ). ೧. - ಪದಾಂತ: ದೀರ್ಫಂ ಪೂರ್ನನದಾಂತ್ಯ 
ದೊಳುತ್ತರಪದದ ಮೊದಲೊಳೊದವಿರೆ ಲೋಪಂ (ಶನುದ. ೨೯೩). 
೨. ಪದ್ಯದ ಪಾದದ ಅಂತ್ಯ, ಕೊನೆ : ಬಿಂದು ನಿಸರ್ಗಂ ಮೈಂಜನ 
ಮೊಂದಿದ ದಡ್ಡ ಕೃರಂ ಪದಾಂತ್ಯಂ ದೀರ್ಫಂ ಬಂದೊಡಲಃ ವನಜನುಂಖಿ 
ಗುರುವೆಂದು೦ (ಛಂದೋಂಬು, ೧-೩೫). [ಪದ್ಧ ಅಂತ್ಯ] 

ಪದಾಂತ್ಯಸಂಧಿ (ನಾ). ಎ ಪದಾಂತಸಂಧಿ : ಪದಾಂತ್ಯಸಂಧಿಗೆ : 
ಅವನ - ಆಳ ನಂ, ಅನನಾಳ್ತನಂ (ಶನುದ. ನ. ೬೦ ಪ್ರಯೋ). 

[ಪದಾಂತ್ಯ 4-ಸಂಧಿ] 

ಪದಾಕ್ರಾಂತ (ನಾ). ೧. (ಅಧಿಕಾರವು) ಆಕ್ರಮಣಕ್ಕೆ ಒಳ 
ಸಟ್ಟುದು : ಚಲುಕ್ಕರಾಜ್ಯಲಕ್ಷ್ಮಿಯು ಪಲ್ಲವರಿಂದ ಪದಾಕ್ರಾಂತವಾದ 
ಮೇಲೆ ವಿಕ್ರಮಾದಿತ್ಯನು ಹೇಗಾದರೂ ತನ್ನ ವಂಶದ ಕೀರ್ತಿಯನ್ನು 
ಕಾಪಾಡಬೇಕೆಂಬುದೊಂಜೇ ಉದ್ಧೇಶದಿಂದ . . . ಪ್ರಯತ್ನಸಟ್ಟನು 
(ಕರ್ಣಾಅ. ೭೧). ಪಿ. ಆಕ್ರಮಣಕ್ಕೊಳಗಾದ ವ್ಯಕ್ತಿ : ಮದನಂ 
ಮದಿರಾಕ್ಷಿಯೆರನೀ  ಕ್ಷಣಮಾತ್ರಡೊಳೆ ತನ್ನ ಪದಾಕ್ರಾಂತರಂ ಮಾಲ್ಟ 
ಮಿತ್ರನ ಚರಿತ್ರಕ್ಕೆ ಮೆಚ್ಚಿ (ಸಾರ್ಶ್ವಪು, ೮-೩೦ ನ). [ಪದ್ಧ 4 ಅಕ್ರಾಂತ] 

ಪದಾಗಮಜ್ಜ (ನಾ). ವ್ಯಾಕರಣದ ನಿಯಮಗಳನ್ನು ಬಲ್ಲವನು: 
ಅಸಮರ್ಥಮಪ್ರತೀತಂ... ನೀರಸಮೆಂದು ದೋಷಮಿವು ಸಮನಿಸುಗುಂ 
ಪದದೊಳ್‌" ಪದಾಗಮಜ್ಞರ ಮತದಿಂ (ಕಾನ್ಫಾವ, ೪೩೫). 

[ಪದ್ಧ ಆಗಮಜ್ಞ] 

ಪೆದಾಘಾತ (ನಾ). ೧. ಒದೆತ; ಪಾದಾಘಾತ : ಭೀಮಸೇನನ 

ಗೆದಾಘಾತದೊಳೂರುಭಂಗಮುಂ ಪದಾಘಾತದೊಳ್‌ ಮಕುಟಿಭಂಗ 


ಪದಾಜಿ 


ಮುಮಾಗೆ (ಗದಾಯು. ೯-೧೬ ನ); ನಿನ್ಮು ಪದಾಘಾತದಿಂದ ಈ ಕೊಡಗು 
ನುಚ್ಚು ಸೂರಾಗಿದೆ (ದೌಲತ್‌. ೩೩೫). [ಪದ್ಧ ಅಘಾತ] 

ಪದಾಜಿ (ನಾ). ೧. ಕಾಲಾಳು ; ಪದಾತಿ: “ಸದಿಕಂ ಪತ್ತಿ ಸದಾತಂ 
ಪದಾತಿ ಪದಾತಿಕಂ ಪದಾಜಿಗೆ ನಾಮಂ” (ನಸ್ತುಕೋ. ೮೩-೧೦). 
೨. ಕಾಲ್ಗಡಿಗೆಯಲ್ಲಿ ಹೋಗುವವನು; ಪಾದಚಾರಿ. [ಸಂ.] 

ಪದಾತ (ನಾ). -ಪದಾಚಿ ೧: “ಪದಿಕಂ ಪತ್ತಿ ಪದಾತಂ ... 
ಪದಾಜಿಗೆ ನಾವಂ? (ನಸ್ತುಕೋ, ೮೩-೧೦), [ಸೆಂ] 

ಪದಾತಿ (ನಾ): ೧. ಕಾಲುನಡೆಯ ಸೈನಿಕ; ಕಾಲಾಳು: “ಪದಾತಿಃ 
೬೬ ಪದಿಕಃ, ಪಾದಚಾರೀ - ಈ ೮ ಕಾಲಾಳ್‌* (ಹಲಾಯು.೭೪-೨೯೬); 
ರಥವ್ರಜಮಯಮಂಂ ಪದಾಶಿಮಯಮುಂ ನೆಜಿಯಾದುದು. ಕಾಡು 
ಕೋಡುಮಾರ್‌ ತ್ರಿಜಗದೊಳಾಂಪರೀ ಬಲಮನಿನ್ನೆ ನಿಸಿತ್ತು ಚತುರ್ಬಲಾ 
೧೯ನಂ (ಸಂಪಭಾ. ೯-೯೮); ನೆರೆದುದು. . . ನಿಜಭುಜಾಲಾಪದ 
ಪದಾತಿಯೊಡ್ಡು ಗಳಲ್ಲಿ (ಇಹರ,ಹ, ೧೩೫-೨೪) ; ಚೂಣಿಯೊಳೆರೆಡು ಬಲದ 
ಪದಾತಿ ಸನೆದುದು (ಕುನ್ಯಾಳೀ.೪-೪೬). ೨, 'ಕಾಲುನಡಗೆಯವನು; 
ದಾರಿಗೆ. [Ao] 

ಪದಾತಿಕ (ನಾ). ಎಪದಾಜಿ ೧: "ಪಾದಾತಿಕ' ಪರಾ. [ಸಂ.] 

ಪದಾತಿನಿ (ನಾ). ಕಾಲಾಳಿನ ಸೈನ್ಯ : ವಂಕದರದಿಂ ಪೊಳನುಟ್ಟಲಃ 
ವಾಳ್ಗ ಮಾಂಕೆಯೊಳ್‌ ಗಡಣಿಸೆ ಕಾದುತಿರ್ದುದು. ಮಣೇಂದ್ರ ಪದಾತಿನಿ 
ಮುತ್ತಿ ಸುತ್ತಲು (ಚಂದ್ರಪ. ೫-೧೦೬). [ಸಂ. ಪದಾತಿನೀ] 

ಪದಾತಿಸತನ (ನಾ). ಕಾಲಾಳುಗಳ ಸೋಲು,--ನಾಶ: ಮಹಾ 
ರಥರು ಮೆಡೆಗೆಡೆದುದುಳಿದ ಪದಾಶಿಪತನವನಚಾಯೆ ನಾನೆಂದ (ಕುವ್ಯಾಗ. 
೧-೩೮). [ಪದಾತಿ ಪತನ] 

ಪದಾದಿ (ನಾ). ೧. ಪದದ ಆರಂಭ. ೨. ಪದಾರಂಭದ ಅಕ್ಷರ: 
ಪದಾದಿಯ ಬಳಾರಕ್ಕೆ ಐತ್ವಂಬೆರಸಿದ ಭಕಾರಮಕ್ಕುಂ (ಶಮದ. ೨೭೫ 
ನೃತ್ತಿ). [ಪದ್ಮ ಆದ್ಮಿ] 

ಪದಾಧಿಕಾರಿ (ನಾ). ಅಧಿಕಾರದಲ್ಲಿರುವವನು ; ಅಧಿಕಾರಸ್ಥ : 
ಆವೇದನಪತ್ರದ ಮೇಲೆ ಆ 'ಪದಾಧಿಕಾರಿಯಿಂದ . . . ಅವನ ಹೆಸರು 
ರಿಜಿಸ್ಟರು ಮಾಡಲ್ಪಟ್ಟ ರುನ ಸಂದರ್ಭದಲ್ಲಿ (ಭಾಧಾನ- ೫). 

[ಪದ್ಯ-- ಅಧಿಕಾರ] 

ಸದಾಧ್ವ (ನಾ). ([ನೀಕೈ] ಮಹಾಲಿಂಗಗಲ್ಲಿ ಉತ್ಪತ್ತಿಯಾದ 
ಸಾದಾಖ್ಯಗಳು ಜಗತ್ತಿನಲ್ಲಿ ಪ್ರಕಟವಾಗಲು ಸಹಾಯಕವಾಗಿ 
ರುವ ಆರು ಮಾರ್ಗಗಳಲ್ಲಿ ಒಂದು ; ತಿಳಿವಳಿಕೆಯನ್ನುಂಟು 
ಮಾಡುವ ಪದಗಳ ದಾರಿ; ಮಂತ್ರ, ಪದ್ಯ ವರ್ಣ, ಭುನನ, 
ತತ್ತ್ವ ಮತ್ತು ಕಲಾ ಎಂಬ ಆರು ಮಾರ್ಗಗಳಲ್ಲಿ ಒಂದು: 
ವರ್ಣಾಧ್ವ, ಪದಾಧ್ಯ್ವ, ಮಂತ್ರಾಧ್ವ (ಇವು ಮೂರು ಶಬ್ದಾಧ್ವಗಳು) 
(ತಿನಾಸೂ, ೨ ಅಡಿಟ), [ಪದ್ಧ 4 ಅಧ್ವ] 

ಸದಾನತ (ನಾ).ಪಾದಗಳಿಗೆ ನಮಸ್ಕರಿಸಿದನು --ಬಾಗಿದವನು: 
ಇಂದ್ರನಂ ಕಂಡು ಪದಾನತನೆಂದಂ ದಶಮುಖನಪ್ರತಿಮಂ *:ನರಡೊಳಿದಿ 
ಚ್ಚುವನರಾರನನಂ (ಸಂರಾಮಾ, ೧೦-೧೬೩) ; ಜರತ್ತ ಎನಿಜುಗುಪ್ಸೈಯಿಂ 


ಬಿಸುಟಿಹೀಂದ್ರಮರ್ತ್ಯೋಂದ್ರನಿರ್ಜರೇಂದ್ರಸದಮಂ ಪದಾನತರ್ಗೆ ಮತ್ತೆ 
ನೀನೀವುದೇಂ ಕರಂ ಬಗೆಯೆ ಚೋದ್ಯಮೇ. (ಚಂದ್ರಪು, ೧೪-೯೩). 
[ಪದ್ಧ--ಆನತ] 
ಪದಾನುಗುಣ್ಯ (ನಾ). - ಪದಮ್ಮೈ ತ್ರಿ: ಪದಗಳಿಗೆ ಇರತಕ್ಕ ಅನ್ಯೋನ್ಯ 
ವಾದ ಮೈತ್ರಿಗೆ ಶಯ್ಕೆ ಎಂದು ಹೆಸರು, , . ಶಯ್ಕೆಗೇ "ಸಜಾನು 
ಗುಣ್ಯ' ನೆಂದೂ "ಪದಮೈ ತ್ರಿ' ಯೆಂದೂ ಹೆಸರು (ಕೈಪಿಡಿ, ೨೨೪). 
[ಪದ್ಯ--ಅನುಗುಣ್ಕಾ] 


೫೨೨೬ 


25 


45 


ಪದಾರ್ಥ 


ಪದಾಯುಧ (ನಾ). ಕಾಲನ್ನು ಆಯುಧವನ್ನಾಗಿ ಉಳ್ಳುದು ; 
ಹುಂಜ: “ಕುಕ್ಕುಟಿಂ ತಾಮ್ರಚೂಡಂ ಪದಾಯುಧಂ ಕೃಕವಾಕು 
ಕೋಟಾಯಕ್ಕುಂ” (ಮಿಂಗರಾ, ೫೧-೫) ; ಪದಾಯುಧ ಚಕ್ರವಾಕ 
ಕಳಿಂಗ, . . ಭರದ್ವಾಜಾದಿ ಪಕ್ಷಿಪ್ರಕರ ಬಿದ್ದುದು ಬಿಗಿದ ಕೇಸುಂ 
ಕಣ್ಣಿ ವಲೆಗಳಲಿ (ಕುನ್ಯಾಅ. ೨೦-೫೨). "ಚರಣಾಯುಧ' ಪರಾ. 
[ಪದ್ಧ ಆಯುಧ] 
ಪದಾರ್ತ (ನಾ). ಅರ್ಪಿಸಿದ ದ್ರವ್ಯ,--ವಸ್ತು : ತಮ್ಮ ಭಕ್ತಿಯಿಂದ 
ತೋಂಟದ ಶ್ವಾಮಿಗೆ ಕಲ್ಲ ಮಟಿವ ಕಟ್ಟಬೇಕೆಂದು ಬಿಟ್ಟಿಗೆ ದೇವರಿಗೆ 
ಪದಾರ್ತಮಂ ನಮಸ್ಕಾರಮಂ ಮಾಡಲಾಗಿ ಭಕ್ತಿ ಪದಾರ್ತಮಂ ಕೈಕೊಣ್ಣು 
ಹ ಸಜ್ಜನ ಸತ್ಪು ರುಸರು ಯಿಂ ಮಟಿದಲಿ ಯಿ ಪದಾರ್ತವ ಅನುಭವಿಸು 
ವರು (ಎಕ. ೫೪1, ಕುಣಿಗ.೪೯-೩೦; ಸು. 14801). [-ಆಸಂ. ಪದಾರ್ಥ] 
ಪದಾರ್ಥ (ನಾ). ೧. ಪದದ ಅರ್ಥ, ಅಭಿಪ್ರಾಯ : ಸುಕಥಾ 
ಳಾಸಮನೋತು ' ಪೇಟ್ವುಧು ಪದಾರ್ಥೋಕ್ತಿಯಿಂಂ (ಸುಕುಮಾ: 
೧-೪೬) ; ಕಾವ್ಯಮಂ ಕೇಳ್ದು ಮಥಿಸಿ ಜನಿಸಿದ ಪದಾರ್ಥಮಂ ತಿಳಿದು 
ನೋಡದೆ ಪಿನೂತನಕವಿತೆಯೆಂದು ಕುಂದಿಟ್ಟು ಜಲಿಕಿದೊಡೆ ಪೇಳ್ದವ 
ನೊಳಾವದೂಣೆಯಂ (ಜೈಮಿಭಾ. ೧-೭). ೨. ವಸ್ತು; ದ್ರವ್ಯ ; 
ಇನಿವಿರಿದು ಪರಾಕ್ರಮಮುಳ್ಳ, ನಿನಗೆ ತೀರದ ಪದಾರ್ಥಮಿಲ್ಲೆ ಂಬುದನಾಂ 
ನೆನೆನೆನೆದು ಲಜ್ಞೆಯಿಂ ಬೇಡೆನಲಜಂದಸೆನಿಲ್ಲ ನಿನ್ನನಿನ್ನುಂ ಬರನಂ 
(ಚಂದ್ರಪು. ೫-೮೪) ; ಉಪ್ಪು ಬಹಳೆ ಉಸಯಂಕ್ಷ ವಾದ ಪದಾರ್ಥವು 
(ಮುಂಬಯಿ. ೪-೧೯೮). ೩: ಸಾರು, ಹುಳಿ ಮುಂತಾದ ಮೇಲೋ 
ಗರ: ಹಸಿಯ ಬಿಸಿಲನಿ ಕೊಯ್ಲು ಪದಾರ್ಥವ ಮಾಡಿ ಉಸಿರ 
ಎಸರಲ್ಲಿ ಬಾಗುತ್ತಿ ಪ್ಪರಯ್ಯ (ಅನಚಂ. ೫೮-೨೫೦). ೪. ಸಿದ್ಧ ಪಡಿಸಿದ 
ಆಹಾರವಿಶೇಷ : ಪ್ರ್ರಾಣಲಿಂಗಳ್ಳ ಕ್ಕಜ5೦ ಪರಿಯಾಣದಲಿ ಪೊಸ ಪೊಸ 
ಪದಾರ್ಥಶ್ರೇಣಿಯಂ ಲೇಸಾಗಿ . . . ನೀಡುತಿರಲು (ಬಸಪು. ೩೩-೧೧) ; 
ಉಣ್ಣುವ ಪದಾರ್ಥಗಳನ್ನು ಆಗಾಗ್ಗೆ. ಬದಲು. ಮಾಡುತ್ತಿ ರಬೇಕು 
(ಮುಂಬಯಿ, ೪-೨೫). ೫. [ಗಣಿತ] ಒಂಬತ್ತು ಎಂಬ ಸಂಖ್ಯೆಯ 
ಸಂಕೇತ: ನನ ಪದಾರ್ಥ ರಂಧ್ರ . . . ನಾಟ್ಯಾಂಗ ಇಂತಿನಿತುಂ 
೯ಕ್ಕೆ ಪೆಸರು (ನ್ಯನಹಾ-೧೧). ೬. ಏಳು ಎಂಬ ಸಂಖ್ಯೆಯ ಸಂಕೇತ: 
ಬಂದಿರೆ ಶಶಾಂಕ ದಿವಸೇಶ ಮರುದಿಂದ್ರರ್‌ . . , ಇಂದುವದನೇ ಯತಿ 
'ಪದಾರ್ಥದೊಳೆ ನಿಂದಂದೆಂದುನಿದ ಕೇಳ ಪೆಸರಿಂ ವನಮಯೂರಂ 
(ಛಂದೋಂಬು. ೨-೧೪೯). ೭. [ನ್ಯಾಯ] ವಾದದ ಅಂಶಗಳನ್ನು 
ಒದಗಿಸುವ ವಿಭಾಗ, ಪ್ರಕರಣ. ೮. ಎ ಪದಾರ್ಥಸಪ್ತಕ: 
ನೇದೋಕ್ತ ಧರ್ಮವನ್ನು ಎಲ್ಲರೊ ಮಾಡಬೇಕು. ಆದರೆ ಮಾಡುವ ಕ್ರಮ 
ದಲ್ಲಿ ಕಾಲ ದೇಕ ಶಕ್ತಿ ಶುದ್ಧಿ ಅಶುದ್ಧಿ ಸಹಾಯೆ ಮೊದಲಾದ 
'ಸಾಮಗ್ರೀಭೀದದಿಂದ ದ್ರವ್ಯ ಪದಾರ್ಥ ಅಮ ಪಕ್ವ ಮೊದಲಾದ ಪ್ರಭೇದ 
ಗಳೆಂದು ನಿರ್ಣಯವಿರುವುದು (ಹಿಂದಸಾ. ೧೬೨), ೯. [ಜೈನ] ಜೀವ, 
ಅಜೀವ, ಆಸ್ರವ, ಬಂಧ, ಸಂವರ, ನಿರ್ಜರೆ, ಮೋಕ್ಷ, ಪಾಪ 
ಮತ್ತು ಪುಣ್ಯಗಳೆಂಬ ಒಂಬತ್ತು ಬಗೆಯ ತತ್ತ್ವಗಳು: ಸಮ 
ವಾಯಮಪ್ಪು ದಲ್ತೆಂದು ಮನಂ ಬಸಮನಾಡಿ ದೋಸವಿರಹಿತನಾಪ್ತ 0 
ಕ್ರಮದಾಪ್ತನೆ ಪೇಟ್ಗುದದಾಗಮಮಾಗಮದರ್ಥಮಾವುದದುನೆ ಪದಾರ್ಥಂ 
(ಆದಿಪು, ೫-೫೪); ಜೀವಾದಿ ಪದಾರ್ಥಂಗಳೊಳಾವುದು ಸಂದಿಗ್ಧ ಮಾದೊಡಂ 
ಬಲಗೊಳೆ ಭವ್ಯಾವಳಿಗೆ ವಿದಳಮಕ್ಕು 0 (ಅಜಿಪು. ೫-೭೦). ೧೦.[ವೀಕೈ] 
ಹೆಣ್ಣು, ಹೊನ್ನು ಮತ್ತು ಮಣ್ಣು ಗಳೆಂಬ ಮೂರು ಬಗೆಯ 
ಮೂಲದ್ರವ್ಯಗಳು : *ತ್ರಿವಿಧಪದಾರ್ಥ' ಪರಾ. 
ಸದಪದಾರ್ಥ (ದ್ವಿರುಕ್ತಿ): ಒಂದು ಲಕ್ಕ ದ ಮೇಲೆ ತೊಂಬತ್ತೊಂದು. 
ಸಾವಿರ ಜಂಗಮ ಕೈಂದಂದು ಮಾಡಿದ ಪದಪದಾರ್ಥಾವಳಿಗಳೆಲ್ಲವನು 


47 


ಪದಾರ್ಶಪ್ರಸಾದ 


ಒಂದು ವಿಘಳಿಗೆಯೊಳಗೆ ಸವೆಯಲು (ಬಸಪು. ೮-೧೬) ; ಇನಿದೆನಿಪ 
ಮೃಡುತರರಸರಸಾಯನಪದಸದಾರ್ಥಂಗಳಂ ಪಾವನದ ಪಾನಾದಿಗಳನೊ 
ದವಿಸಿ ಕೂಡೆ ಗಡಣಿಸುತ (ಬಸಪು. ೩೩-೪). [ಸಂ.] 
ಪದಾರ್ಥಪ್ರಸಾದ (ನಾ). [ನೀಕೈ] ಪ್ರಸಾದಗಳಲ್ಲಿ ಒಂದು 
ಪ್ರಭೇದ; ಭೋಗಿಸುವ ವಸ್ತುಗಳನ್ನು ಮೊದಲು ಗುರುಲಿಂಗ 
ಜಂಗಮಕೃರ್ಸಿಸಿ ಅವರು ಉಳಿಸಿದ ಶೇಷವನ್ನು ಪ್ರಸಾದರೂಪ 
ವಾಗಿ ತೆಗೆದುಕೊಳ್ಳು ವುದು: ಗುರುಲಿಂಗಜಂಗಮಕ್ಕೆ ಸರ್ವ 
ಪದಾರ್ಥವ ಸರ್ವಭೋಗಂಗಳ ಭೋಗಿಸಲಿತ್ತು ಶೇಷಪ್ರಸಾದವ ಭೋಗಿಸು 
ಪುದು ಪದಾರ್ಥಪ್ರಸಾದ (ಉರಿಪೆ.ಕ.೧೧೮-೧೮೭). [ಪದಾರ್ಥ- ಪ್ರಸಾದ] 
ಪದಾರ್ಥಭಾವಿನಿ (ನಾ). [ತತ್ತ್ವಶಾ] ಶಾಕ್ತ ಮತದಲ್ಲಿ ಮೋಕ್ಷ 
ಸಾಧನವೆಂದು ಹೇಳಿರುವ ಏಳು ಜ್ಞಾನಭೂನಿಕೆಗಳಲ್ಲಿ ಆರನೆ 
ಯದು : ಪದಾರ್ಥಭಾವಿನೀ- ಹೊರಗಾಗಲಿ ಒಳಗಾಗಲಿ ಯಾವದೊಂದು 
ವಿಶೇಷಜ್ಞ್ಞಾನವೂ ಆಗದಿರುವದು (ಅಮೃತ, ೬-೬ ಟೀಕು) ; ಅನುಭವದಿಂದ 
ಶಿಳಿಯತಕ್ಕ. ಭೂಮಿಕೆಗಳು ಜ್ಞಾ ನಭೂಮಿಕೆಗಳು. ಅವುಗಳು “ವಿವಿದಿಸಾ” 
,. ೬ ಆಪದಾರ್ಥಭಾವಿನೀ” “ತುರ್ಯಗಾಗ ಎಂದೇಳು (ಭಾರದ. ೨೨೭). 
[ಸಂ. ಪದಾರ್ಥಭಾವಿನೀ] 
ಪದಾರ್ಥಸಪ್ತಕ (ನಾ). [ನ್ಯಾಯ] ಶಾಕ್ತಮತದಲ್ಲಿ ಮೋಕ್ಷ 
ಸಾಧನವೆಂದು ಹೇಳಿರುವ ವಿವಿದಿಷ್ಠಾ ವಿಚಾರಣಾ, ತನು 
ಮಾನಸಾ, ಸತ್ವಾಪತ್ತಿ, ಅಸಂಸಕ್ತಿ, ಪದಾರ್ಥಭಾವಿನೀ ಮತ್ತು 
ತುರ್ಯಗಾ ಎಂಬ ಏಳು ಜ್ಞಾನಭೂಮಿಕೆಗಳು ೫ ಕಾಣಾದನೆಂಬ 
ವೈಶೇಸಿಕಶಾಸ್ತ್ರವೇ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ 
ಅಭಾವಗಳೆಂಬ ಸದಾರ್ಥಸಪ್ತಕಮಂ ಪ್ರತಿಪಾದಿಪುದಜ೨೦ ಪ್ರಪರಿಚ 
ಸ್ವರೂಪಮಂ ವಿವರಿಸಿ ವಿಭಾಗಿಸುತಿರ್ಕುಂ (ವಿವೇಕ, ೧೦). 
[ಸದಾರ್ಥ--ಸಪ್ತ ಕ] 
ಪದಾರ್ಪಣ (ನಾ). ಕಾಲನ್ನು ಇಡುವುದು ; ಹೆಜ್ಜೆ ಊರುವುದು: 
ಅವರ ಹೃದಯದಲ್ಲಿ ಭೀತಿಯ ಪದಾರ್ಪಣವಾಗಿತ್ತು (ಸರ್ವಮಂ, ೩೮). 
ಪದಾರ್ಪಣ ಮಾಡು - ಹೆಜ್ಜೆ ಯಿಡು ; ಕಾಲಿಡು ; ನಡೆ : ಅತನು 
ಯಾವ ಅನ್ಯಾಯದ ಮಾರ್ಗದಲ್ಲಿಯೂ ಎಂದೂ ಪದಾರ್ಪಣ ಮಾಡಿಲ್ಲ 
ನೆಂದು ನಾನು ಶಪಥಮಾಡಿ ಹೇಳುವೆನು (ಬಿನ್ನಬೀ. ೭೩); ಹಳತಿಂದ 
ಹೊಸತಿಗೆ ನಾವು ಸದಾರ್ಸಣ ಮಾಡುತ್ತೇವೆ (ಆತ್ಮಾರ್ಸ. ೧೯೧). 
[ಪದೆ + ಅರ್ಪಣ] 
ಪದಾವಧಿ (ನಾ). ಅಧಿಕಾರದ ಅವಧಿ, ಕಾಲ : ರಾಷ್ಟ್ರ ಸತಿಯವರು 
ತನ್ಮು ಪದಾವಧಿಯು ಸಮಾಪ್ತವಾದ ಮೇಲೂ ತಮ್ಮ ಉತ್ತರಾಧಿಕಾರಿ 
ಯವರು ಪದಗ್ರಹಣ ಮಾಡುವವರೆಗೂ ತಮ್ಮ ಸ್ಥಾನದಲ್ಲಿರತಳ್ಕುದು 
(ಭಾಧಾನ. ೨೮). [ಪದ್ಧ ಅನಧಿ] 
ಪೆದಾವನತಿ (ನಾ). ಕಾಲುಗಳಿಗೆ ಬಾಗುವಿಕೆ, -ಎರಗುನಿಕೆ ; 
ನಮಸ್ಕಾರ : ನನಜಜ ಬನ್ನಿಮಿತ್ತ ಹರ ಕುಳ್ಳಿ ರಿಮುಂನ್ನತಹೀಕದೊಳ್ಳ್‌ 
ಪದಾವನತಿಯಿನೇಲಃ* ಮಹೇಂದ್ರ (ಜಗವಿ. ೩-೫೯). [ಪದ್ಮ-- ಅವನತಿ] 
ಪದಾವಾಸ (ನಾ). - ಪದಥಿವಾಸ ; ರಾಷ್ಟ್ರಪತಿಯವರು ಬಾಡಿಗೆಯನ್ನು 
ಕೊಡದೆ ತಮ್ಮ ಪದಾವಾಸಗಳ ಉಪಯೋಗಕ್ಕೆ ಹಕ್ಕು ಹೊಂದಿರ 
ತಕ್ಕುದು (ಭಾಧಾನ. ೨೯). [ಪದ್ಧ ಆವಾಸ] 
ಪದಾವೃತ್ತಿ (ನಾ). ಪದದ ಪುನರಾವರ್ತನೆ: ಸಮಗೊಂಡರ್ಥ ಪದಾ 
ವೃತ್ತಿ ಮತ್ತ ದಾವೃತ್ತಿ ಯೆಂಬ ಖೆಸರಂ ಪಡೆಗುಂ (ಕಾವ್ಯಾವ. ೬೫೨). 
[ಪದ್ಧ 4 ಆವೃತ್ತಿ] 
ಪದಿ,, ಹದಿ, (ಕ್ರಿ). ೧. (ರತ್ನ ಮುಂತಾದುವುಗಳನ್ನು) ಕೂರಿಸು; 
ಕೆಚ್ಚು; ಕುಂದಣಿಸು; ಮೆಟ್ಟು: ಅನ್ಭುತಲೋಕದ ಮಾತೆ, 


೫೨.೨೭ 


5 


50 


56 


40 


ಪದಿಟಿ 


ಅಳಿಯದಳ್‌, ಬಾನ್‌ಬಾಳ ಪೆರ್ಮೆಗಳ ತಾಯಿ, ತಲೆಯಲ್ಲಿ ಪೊನ್ನ 
ಮುಡಿ, ಪದಿದರಿಲ ಪೆಂಪು, ಬೆಳ್ಳಾನರೆಯ ಪೊಂಗಯರ್‌ ! (ಹೊಂಗಳು. 
ಹದಿ, : ೧. ಕೊರಳಿಗೆ ಮುತ್ತು ಕಾಲಿಗೆ ಧರಿಸುವ ಆಭರಣ 
ಗಳಿಗೆ ವಜ್ರಗಳನ್ನು ಹದಿಯುತ್ತಾರೆ (ಪ್ರವಾಣ. 11, ೧೩೬); ಕೇಳಿ, ಎದೆ. 
ಯಲಿ ಹದಿಯರಿ-ಹೊಸ ಆಳ ಬಾಳಲಿ ಹುದಿಯಿರಿ (ಹೊಂಗಳು. ೨-೧೧). 
೨. (ನೆಲಗಟ್ಟಿಗೆ ಹಾಕಲು) ಕಲ್ಲುಗಳನ್ನು ಅಥವಾ ಇಟ್ಟಿಗೆ 
ಗಳನ್ನು ಹಾಸು : ದಾರಿಯಲ್ಲಿ ಮತ್ತು ರಂಗದಲ್ಲಿ ಅಲ್ಲಲ್ಲಿ ಬಹಳ 
ಕಾಲದ ಹಿಂದೆ ಒರಟುಕಲ್ಲುಗಳನ್ನು ಹದ್ದಿದ್ದರು (ನನ್ನೂರು, ೧೧). 
೩. ಹೂಳು; ಹುಗಿ: ಕಸ್ಚದಲಿ ನೆರವಾಗಲೆಳಸುತ ಅಳಲನಿನ್ನೂ 
ಹದಿನೆವು (ಒಲುಮೆ, '೩೨-೨). ೪. ಅಗೆದು ತೆಗೆ; “ಹದಿ- ಖನನ 
ವಿನರಣೇ (ಹೊಳಿರುವುದನ್ನು ಅಗೆದು ಕಾಣಿಸು)”. (ಶಮಧಾ). 
[ದೇ.॥ ಶಮಿ. ಪತಿ; ಮಲ. ಪದಿ, ಪದಿಯಂ] 
ಸದ್ಧಿ, ಹದ್ದಿ (ನಾ). ೧. ವಾಸಸ್ಥಳ; ಹಕ್ಕೆ : ಕಾಲುನಂಯ 
ಪದಿ ಸಹನಾಗಿ ನಿಮಗೆ ಸರ್ವಮಾನ್ಯವಾಗಿ ಕೊಟ್ಟಿ ವು (ಎಕ, XV, 
ಗುಂಡ್ಲು ಸೇ, ೧೩೨-೯; 1540). ೨, ನೆಲೆ; ಆಶ್ರಯ : ಪಾದತೀರ್ಥವ 
ಸಲಿಸಿ ಪಾವೆನವಾಯಿತ : ಜನ್ಮ ರೋಮುರೋಮೆಲ್ಲ ರವಿಚನ್ನ ಗುರು 
ನಿಮ್ಮ ಪಾದದಲಿ ಕಂಡೆ ಪದಿಗೋಳು (ಗರತಿ. ೪೧). ಹದಿ: ೧. ಊರೆ 
ಒಡೆಯನ ಹದಿಯಲು ಮನೆಭಾಗದಲು ತೆಜುವ ತೆಲಿ (ಸೌಇಇ. 
IX-i ವೊಳನುಟನ ಹಳಿಯ ಹದಿಯ ಹಳ. 
(ಎಕ, ೩1೪, ಮಳವ. ೧೪೫-೨೦ ; 2). ೩. ಬುನಾದಿ ; ಅಡಿಪಾಯ; 
ತಳ : ಪದಪಿನಿಂ ಬಸದಿಗಳ ಕಿತ್ತು ಕೋಂಟಿಯ ಹದಿಗೆ ಹಾಯ್ಕಿ 
(ಸಿದ್ಯೇಪು. ೭-೬೩) ; ಮನೆಯ ಹದಿಗೆ ಹಾಕಿರುವ ಕಲ್ಲುಗಳ ಪೊಟರೆ 
ಗಳಲ್ಲಿ ಕಿರಿಜೇನು, ದುಂಬಿಗಳು ಒಂದು ವಿಧವಾದ ಜೇನನ್ನು ಶೇಖರಿ 
ಸಿಡುತ್ತಿದ್ದುವು (ಹುಟ್ಟಿಹ. ೧೫೪); ಈ ಹದಿಯ ಮೇಲೆ ಸಂಘದ 
ಕಾರ್ಯಮಂದಿರವನ್ನು ಕಟ್ಟ ಬೆಳಸುವುದು ವಾಡಿಕೆ (ಹಣಪ್ರ. ೧೬೪). 


೧೭-೧). 


i, ೪೨೪-೫೨; 1401); 


“ತಳಹದಿ” ಪರಾ. [<ಪದ್ಗಿ./ಕಮಿ. ಪತಿ] 

ಪದ್ಮಿ "ಸದಿನ್‌' ನೋ. 

ಪದಿಂಬು (ನಾ). ಒಂದು ಬಗೆಯ ಮರ: ಸಿರಿಸಂ ಸದಿಂಬು 
'ಕರ್ಮರ ಬೆರಸು . .. ಅಶನ ಕಡುಗಡವೆಸಳ್ಗ ಳೆಂದೆಂಬೀ' ಮರೆಂಗಳುಂ 


(ಅಟ್ಟಮ. ೧೧-೩೪). [11] 

ಪದಿಕ (ನಾ). ೧. ಕಾಲ್ಪಡಿಗೆಯಿಂದ ಹೋಗುವವನು; ಪಾದ 
ಚಾರಿ. ೨. ಪದಾತಿ; ಕಾಲಾಳು: “ಪದಿಕಂ ಪತ್ತಿ... ಪದಾಜಿಗೆ 
ನಾನುಂ” (ನಸ್ತು ಕೋ. ೮೩-೧೦). ೩&. ಒಂದೇ ಒಂದು ವಿಭಾಗ 
ವನ್ನುಳ್ಳುದು. [ಸಂ.] 

ಪದಿಕೆ "ಪೊದಕ್ಕೆ' ನೋ. 

ಪದಿಕೊಳ "ಪದಿರ್ಕೊಳ' ನೋ. 

ಸದಿಟಿ, ನದಿಷ್ಟೆ, ಪ್ರತಿಟ್ಟಿ, ಪ್ರ ದಿಟ, ಹದಿಟಿ (ನಾ). ೧. ದೇವತಾ 
ವಿಗ್ರಹವನ್ನು ಸ್ಥಾಪಿಸುವುದು ; ಜೀವತಾಪ್ರತಿಷ್ಯೆ : “ಪದಿಟಿ 
ಗೆಯ ಷರಾ. ೨. ಸ್ಥಾಪಿಸುವುದು; ಪ್ರತಿಷ್ಠಾಪನೆ; “ಪ್ರತಿಸ್ಕಾ- 
ಹದಿಟೆ, ಪದಿಟಿ” (ಕಮದ. ೨೮೩ ಪ್ರಯೋ). ೩. ಗೌರವ; ಘನತೆ; 
ಹಿರಿಮೆ : “ಪದಿಟಿ-ಪ್ರತಿಸ್ಕಾ  ಗೌರನ” (ತದ್ಭಕೋ. ೨೪). ಪೆದಿಷ್ಟೆ : 
೧. "ಪದಿಷ್ಟೆಗೆಯ' ಪರಾ, ಪ್ರಶಿಟ್ಟಿ : ೧. "ಪುತಿಟ್ಟಿಗೆಯ್‌” 
ಸರಾ. ೪. ಒಬ್ಬ ವ್ಯಕ್ತಿಯ ಉಪಜೀವನಕ್ಕೆ ತಕ್ಕ ಏರ್ಪಾಡು 
ಮಾಡುವುದು : ಸುಕುಮಾರಪಣ್ಣಿತ ಪ್ರತಿಟ್ಟಿಯಂಂ ಮಾಡಿ (ಎಕ. ೫1, 
ಮೊಳಕಾ. ೨೪-೩; ಸು. 1290). ಪ್ರೆದಿಟೆ; ೨. ಮುಮ್ಮಾಡಿ ಚಿಕ 


ಗೌಡಯನವರ ಪ್ರದಿಟಿ ಹನುಮನ ದೊಣೆ (ಎಕ. ೫೪1, ನುದ್ಮಗಿ. ೧೧೬- 


ಪದಿಟಿಗೆಯ್‌ 


೬; ಸು. 1646). ಹದಿಟೆ; ೧, ಈಶಕೋಟತ್ರಯದ ಹದಿಟಿಗೆಯ್ದೊಲವಿಂ 
ವಿಭೀಷಣನ ಪಾಲಿಸಿದ (ರೇವಣ, ೨-೪). ತಿ, “ಪ್ರತಿಷ್ಠೆ ಹದಿಟಿ” 
(ಕರ್ಣಾಡಿ, ೪೯) ; ಸಾಮಾನ್ಯ ಕಾವ್ಯರೂಢಿಯಲ್ಲಿ ಇಲ್ಲದ ಹದಿಟಿ 
(ಪ್ರತಿಷ್ಠೆ). ..ಮೊದಲಾದ ಅನೇಕ ತದ್ಭ ನಗಳು ಕಾರಣವಾಗಿಪ(ತನಿ.೧೯೬). 
೫. (ಧನ ಮುಂತಾದುವನ್ನು) ಭೂಮಿಯಲ್ಲಿ ಹೂಳುವುದು ; 
"ಹದಿಟಿಗೆಯ೯' ಪರಾ. ೬, ಅಹಂಕಾರ; ಸೊಕ್ಕು : ಕವಿತೆಯ 
ನಾದರಿಸದ ಹದಿಟಿಯ ಮೆರೆನನುಮರಿಯಮೆಯಿಂ (ಸಂಸನ. ೩೬-೯). 


[<ಸೆಂ. ಪ್ರತಿಷ್ಠಾ] 
ಪದಿಟಿಗೆರ್ಯ, ಸದಿಷ್ಟೆ ಗೆಯ, 3 ತಿಟ್ಟ ಗೆಯ”, ಹದಿಟಿಗೆಯ" 
(ಕ್ರಿ). ೧. ದೇವತಾವಿಗ್ರಹವನ್ನು ಸ್ಥಾಪಿಸು ; ' ದೇವತಾ 


ಪ್ರತಿಷ್ಠಾಪನೆಯನ್ನು ಮಾಡು: ಅಂಗನುನುರುಭಕ್ತಿ ಯಿನಾ ಮಂಗಲ 
ಸೊಳ ದಿಟಿಗೆಯ್ನು ಪೂಜಿಸಿ (ಹಾಲಾಸ್ಯ, ೧-೩-೫). ಪದಿಸ್ಟೆ ಗೆಯ: 
೧. *ಪದಿಷ್ಟೆಗೆಯ್ಗು ’ ಪರಾ. ಪ್ರತಿಟ್ಟಿ ಗೆಯ : : ೧. “ಪ್ರುತಿಟ್ಟಿ 
ಗೆಯಿಸು' ಪರಾ. ಹದಿಟಿಗೆಯ್‌ : ೧. ಕೂರ್ಮೇಶ ಶ್ವರಾಖ್ಯ 
ತ್ವದಿಂ ನೇದಾತೀತ ಹ ಹದಿಟಿಗೆಯ್ಲಿಸ್ಟಾರ್ಥಮಂ ಸಾರ್ದಂ 
(ಹಮ್ಮಾರ. ೭-೨೮). (ಧನ ಮುಂತಾದುವನ್ನು ನ್ಟ) ನೆಲದಲ್ಲಿ 
ಹೊಳು : ಆಟಾ ಸಿರಿಯಂ ಹದಿಟಿಗೆಯ್ವಂತು ದೇವಿಯನಿರಿಸಿ 
(ಉಪಾಶ್ವ, ೧೪೯-೧೨). [ಪದಿಟಿ4ಕೆಯ”,] 
ಪದಿತೂಪು (ನಾ). ಧಾನ್ಯದ ಒಂದು ಅಳತೆ; ಹತ್ತು ಕೊಳಗ: 
ಮಂದುವೂರ ತೊಯುಕೊಳ್ಳ ಲ್ಲಿ ವಿಟಿಕ್ಲೋರ್‌ ಪೆರಾಣ್ಕ್ಯೋವರ್‌ ಅವಂಗೆ 
ಪದಿತೂಪು ಕಬಿನಿ ನೆತ್ತ ಪಡಿ (ಎಕ. ೫, ಶ್ರೀಸಿವಾ,. ೨೦-೭; ಸು. 750). 
"ಅಯ್ದೂಂಬು' ಪರಾ. [ಪದ್ಮೀ(-ಆಸತ್ತ್ತ್ಯು)-- ತೂಪು(-ಆತೂಂಬು)] 
ಪದಿನ್‌, ಪದ್ಯಿ, ಪದಿರ್ಕ್‌, ಪಧಿ, ಪನ್‌,, ಪಯಿನ್ಸ್‌, ಹದ್ಮಿ, 
ಹೆದಿನ್‌, ಹನ್‌ (ಸಪೂರೂ). ಸಮಾಸದಲ್ಲಿ "ಪತ್ತು? ಎಂಬ ನಾಮ 
ವಾಚಕಕ್ಕೆ ಬರುವ ಆದೇಶರೂಪ : ಕೈವರಡೊಳ್‌ ಒನ್ನು ಮಾನ್ಯಂ 
ಮಣಮುಂ ಮೂಗಣ್ಣುಗಂ x ಮ್ಮಣ್ಣುವಿರ್ಪತ್ತುಗಣ್ಣುಗಮುದುವುಂ 
ಪದಿನ್ಮುಳಂ ಪಾಟುಂ ಇದಂ ಪಡೆಯೋರೀಶ್ವರದಾಸರ್‌ (ಎಕ.೫(9),ಚಿಕ್ಕಬ. 
೧೦೬-೭೬೪ ; 850). ಪೆದ್ಮಿ : ಒಂದೆರಡೆಂಬಿವು ಪದಡೊಳ್‌ ಸಂದಿಸೆ 
ಪತ್ತರ್ಕೆ ಸನ್ನೆ ನಿಕ್ಕಂ ರೂಸಂ ಮುಂದೆ ಪೆಅವೊಂದಿ ನಿಲೆ. ಪದಿಯೆಂದಕ್ಕುಂ 
(ಕಾವ್ಯಾವ, ೨೭೫) ; ಪತ್ತರ್ಕೆ ಪನ್ನೆ ನಿಕ್ಕುಮದುತ್ತ ರಕೊಂದೆರಡು ನೆಲಸೆ 
ಪದಿಯೆಂದಕ್ಕುಂ ಮತ್ತೊ ದನಿ ಮೂಡು ನಾಲ್ಕಿರೆ ಸುತ್ತೇಂ ಸ್ವರಮಿರೆ 
ನಕಾರವಿಧಿ ಮುಂದೆಲ್ಲಂ (ಶಮದ.೧೯೨). ದಿರ್‌: "ಪದಿರ್ಕಂಡುಗ', 
"ಪದಿರ್ಕೊಳ', "ಪದಿರ್ಮಡಿ' ಪರಾ. ಪಧಿ: ಮೆಲೂರ ಕೆಜಕಿ 
ಕೀಟ ಪಧಿ ಕಣ್ಣುಗಂ ಪ್ರೀಹಿಭೂಮಿ (ಇಆ. ೪, ೧೩೬-೨೬; 454), 
ಪನ್‌,:ಮೇಲಿನ"ಪದ್ಮಿ' ಉಲ್ಲೇಖದ "ಶಮದ? ಪ್ರಯೋಗವನ್ನು 
ನೋಡಿ. ಪೆನ್ಸ್‌, : ಸಾಸಿರಮಿರೆ ಮುಂದೊತ್ತಿ ಸಮಾಸದೊಳಕ್ಕೂಂ 
ಪಯಿನ್‌ (ಕಾನ್ಯಾನ. ೨೬೮); ಪತ್ತರ್ಕೆ ಪಯಿನ್ನೆಂದಾದತ್ತಾದೇಶಂ 
(ಕನುಡ. ೧೯೧). ಹದಿ: "ಹೆದಿಮೂಟು' ಪರಾ. ದಿನ್‌: 
“ಹೆದಿನಯ್ಮು' ಸರಾ. ಹನ್‌: “ಹನ್ನೊಂದು”, “ಹನ್ನೆರಡು” 
ಪರಾ. 
ಪದಿಂಬರ್‌, ಪದಿಂಬರು, ಪಯಿಂಬರ್‌ - ಹತ್ತುಮಂದಿ,--ಜನ: 
ಪದಿಂಬರ್‌ ತರ್ಪ ಪೊಜಕಿಯನೊರ್ವನೆ ತರ್ಪಂ (ನಡ್ಡಾರಾ. ೭೭-೩); 
ಸಂತಾಪನುಂ ... ದುರಿತಾಸ್ತ್ರನುಮೆಂಬ ಸದಿಂಬರುಮೋರೋರ್ವರಂ. 
ಗಟಸನ್ನೆ ಗೆಯ್ಲು  ಕಾದುವಲ್ಲಿ (ಸಂಲಾನೂ.೧೩-೯೭ ವ); ತನಯರ್‌ 
ಪದಿಂಬರೆಸೆದರ್‌' (ವರ್ಧಪು, ೧೫-೪೩) ; ಚಂಪಕ ಮೋಹಕರ್‌ ಮುಂತಪ್ಪ 
ಪದಿಂಬರ್‌' ಕುವರರ್ನೆರಸು ತಾನುಂ ಬದ್ಯದಿಂ ಯುದ್ಧ ಸನ್ನದ್ಧ ನಾದಂ 


೫೨೨೮ 


10 


20 


25 


35 


40 


45 


ಪದಿನಾಲ್ಕು ಜಗ 


(ರಾಮಾಶ್ವ, ೧೪೧-೨೮) ; ಪಂಚಾಣಂತ್ತ ರೆಗಳೊಳ್ಳುಟ್ಟುವ ಪತ್ತು ತೆಜದ 
ಪದಿಂಬರು (ಶಾಸ್ತ್ರ ಟೀ. ೧೦೬-೯); ಪಯಿಮ್ಮೆ, ಪಯಿಂಬರ್‌ (ಕಬ್ಜಾನು. 
೩೬೩ ಪ್ರಯೋ). [ಪತ್ತು 3) 

ಪದಿನಯ್ಗ ಣೆ (ನಾ). ಹದಿನೈದು ಬಾಣ : ಪದಿನಯ್ಗಣೆಗಳಿಂ ಬಲನ 
ಕಾಯಮಂ ಸೀಳಿ (ಚೆಬಪು.೪೯-೧೩). [ಪದಿನ್‌ (ಹತ್ತು ,) ಆಯ್ಗಣೆ] 

ಪದಿನಯ್ಗುಳ (ನಾ). ಹದಿನ ದು ಕೊಳಗ; ಒಂದು ಅಳತೆ: 


ಬಸವಸೆಟ್ಟಿ ಪದಿನಯ್ಮುಳ ಸೀರ್ಮ್ವಣ್ಣು ಆಯನ್ನಳ ಪೂಂಬೊಲನುಂ. 


ಸೊನ್ನ. ಕೊಟ್ಟ ಮಣ್ಣ ಜಂ ಕೊಣ್ಣು ವರ್‌ (ಎಕ. ೪, ಹೆಗ್ಗಡೆ. 
೧೬-೯; 1021). [ಸದಿರ್ನ ( (ಆಪತ್ತು ನ್ನ) 4+ ಅಯ್ದು ೪] 
ಪದಿನಯ್ಕು ಸಾ ಪದಿನೈ ದು, ಹೆದಿನಯ್ದು ಸ) ಹದಿನೈದು (ನಾ).ಹತ್ತು 


ಮತ್ತು “ಐದು ಸೇರಿ ಆದ ಸಂಖ್ಯೆ; ಪಂಚದಶ : ಪದಿನಯ್ಲು 
ಕನಿಷ್ಟನರ್‌' (ಎಇ. 219, ೧೯೦-೧; a ಸ್ವಸ್ತಿ ಸತ್ಯವಾಕ್ಯು ಪೆನ್ನು 
ನಡಿಗಳ ಪಟ್ಟ 0ಗಟ್ಟದ ಸಪದಿನಯ್ಜು ನರಿಶದನ್ನು (ಎಕ. 11, arv-n; 
8847) ; ಇಂತು ಸ್ರ್ರಾಯೋಸಗಮೆನಂಗೆಯ್ಲು. ಪದಿನಯ್ನೂ ದಿವಸಂ 
ಮೆಯ್ಕೂಂ ತೊಟಕೆದಿರ್ಪೊರ” (ನಡ್ಡಾರಾ. ೧೦೧-೧೩) ; ಪದಿನಯ್ಲು 
ಕೊಳಗ ಬೆದೆ. ಗಟಕಿ ಯಂ (ಎಕ. 1%, ಹೆಗ್ಗೆಡ ೧೬-೧೪; 1021). 
ಪದಿಸೈದು : ಇಂತು ಬಾಟುತ್ತಂ ಪದಿಸೈದು ಪದಿನಾಜು ವರುಷದ 
ಪ್ರಾ ಸಯ ಜತಹಾಗಿ (ನಡ್ಡಾರಾ,. ೩೬-೨೧) ; ಪದಿನೈ ದುದಿನಸಮರಸಂ. 
ನುದದಿಂ ಮೆಯ್ಯೇಣಯದುದಕ್ಕೆ ಪುರಜನಮೆಲ್ಲಂ ಗದಗದಗಂಪಂಗೊಂಡುದು 
(ಧರ್ಮಾಮೃ. ೯-೧೬೪). ಹೆದಿನೆಯ್ಲು : ಹಂದಿ ಹದಿನಯ್ಸು ಈದರೂ 
ಓಂದೂ ಹಯವಾಗಲಿಲ್ಲ (ಗಾರು. ಹದಿನೈದು: ಹದಿನೈದು ಕಂಗಳ 
ವಿಗಡರುದ್ರನು ... ಭೀಮ ಪೆಸರಿನಲೈದೆ ಜನಿಸಿದನು (ಕುಪ್ಯಾಆ, 
ಕಾದಿದನು ಸಮೂಲ ಹದಿನೈ: ದು ದಿನ ಪರಿಯಂತ 
(ತೊರಂಾ, ೧-೮-೩೯). 
ಪದಿನಯ್ವರ್‌, ಸದಿಕ್ಸೈವ್‌್‌-. ಹದಿನೈದು ಜನ್ಮ--ಮಂದಿ: 
೫ದಿನಯ್ವರ್‌ (ಭಾಷಾಭೂ. ೯೦ ವೃತ್ತಿ) ; ಅಲ್ಲಿ ಚಿತ್ರಸೇನಾದಿಗಳಪ್ಪ 
ಪದಿಸೈನರಿಂ ಪಿರಿಯೆನೆನಿಸಿ ಚಿತ್ರರಥನೆಂಬನೊರ್ವಂ . ., ಉದಯಿಸಿದಂ 
(ಕಾದಂಪೂ. ೭೦೪). ಪದಿನೈದು ಕಣ್ಣುಳ್ಳ - ಶಿವ; ಈಶ್ವರ : ಪುರನ 
ನಿಟ್ಟಿಸಿ ನೋಡುವೊಡೆ ನೆಜಕಿ ಮುಖಾಬ್ಜ ಗಳೊಳು ಸದಿನೈದು ಕಣ್ಣುಳ್ಳ, 
ಗರಿದು ಮಿಕ್ಶವರ ಪಾಡೇನು (ಕಂನವಿ. ೧೧-೧೪೯). 
[ಪದಿನ್‌( ಪತ್ತು ,) 4 ಅಯ್ದು] 
ಸದಿನಾಲ್ಕು , ಹದಿನಾಕು, ಹದಿನಾಲ್ಕು (ನಾ). ಹತ್ತು ಮತ್ತು 
ನಾಲ್ಕು ys ಆದ ಸಂಖ್ಯೆ; ಚತುರ್ದಶ : ಭದ್ರ ಬಾಹುವೆಂಬ ಮಾಣಿ 
ಯೊಂದು ಬಟ್ಟನ ಮೇಗೆ ಸಡಿಲ, ಬಟ್ಟಿ ನೊಂದೊಂದಜಿ ಮೇಗೋಳಿ 
ಯೊಳಿಟ್ಟಾ ಡುತ್ತಿರ್ಪನ್ನೈಗಂ (ನೆಡ್ಡಾರಾ. ೭೩-೨೩) ; ಇಂತೀ ಪದಿನಾಲ್ಕು 
ಮನತ್ಯಂತಂ ದೃಢಹೃ ದಯನಾಗಿ ತಾಳ್ನಿರ್ದಂಗೆ (ಧರ್ಮಾಮೃ. ೧-೮೨); 
ಕೌಸಲೆಯ ಕುವರ ರಾಮಂಗೆ ಪದಿನಾಲ್ಕು ವರ್ಷಂಬರಂ ವಿಪಿನಯಾತ್ರೆ 
್ರೀಲಾನಾ. ೬೫-೩೧೪). ಹದಿನಾಕು : ನೂಕಿತೊಂದೇ ನಾಫೆಯಲಿ 
ರಥ ನಾಕುಸಾವಿರ ಬಲುಗುದುರೆ ಹದಿನಾಕುಸಾವಿರ (ಕುಪ್ಯಾಕ, ೨-೯). 
ಹದಿನಾಲ್ಕು : ಕಾದಿಹೆನು ಹದಿನಾಲ್ಕು ವರುಷವು (ತರರಾ.೨-೬-೩೩). 
ಪದಿನಾಲ್ವರ್‌ - ಹದಿನಾಲ್ಕು ಮಂದಿ--ಜನ : ಪದಿನಾಲ್ವರ್‌ 
ಪರಿವಿಡಿಯಿಂಂ ಮುನುಗಳಾದರ್‌ (ಕಾನ್ಯಾವ, ೪). 
[ಪದ್ಯ( ಆ.ಸತ್ತ್ಯು)--ನಾಲ್ಕು] 
ಪದಿನಾಲ್ಕು ಜಗ(ನಾ).ಭೂಲೋಕ, ಭುವರ್ಲೊಕ; ಸ್ವರ್ಲೋಕ, 
ಮಹಲೆರ್ನೀಕ ಜನಲೋಕ, ತಪೋಲೋಕ ಮತ್ತು ಸತ್ಯ ಲೋಕ 
ಎಂಬ ಏಳು ಊರ್ಧಲೋಕಗಳು, ಅತಲ, ವಿತಲ, ಓಲ 


೮-೧೨) ; 


ಪದಿನಾಲ್ಕು ಲೋಕ 


ರಸಾತಲ, ತಲಾತಲ, ಮಹಾತಲ ಮತ್ತು ಪಾತಾಲಗಳೆಂಬ 
ಏಳು ಅಧೋಲೋಕಗಳು ಕೂಡಿ ಒಟ್ಟು ಹದಿನಾಲ್ಕು ಲೋಕ 
ಗಳು : ಪದಿನಾಲ್ಕುಜಗದ ಜನ್ನಂಗಳು ಕರುಣಇನಿಧಿಯೆಂದು ನಿನ್ನ 
ಕೀರ್ತಿಸರು (ನೋಹತ, ೮-೩೫). [ಪದಿನಾಲ್ಕು--ಜಗ] 

ಪದಿನಾಲ್ಕುಲೋಕ, ಹದಿನಾಲ್ಕುಲೋಕ (ನಾ). - ಪದಿನಾಲ್ಕು 
ಜಗ: ಜೋಡಿಸಿ ನಭಕುಪ್ಪರಿಸಲ್ಕೆ ನಿಲ್ಲದಲ್ಲಾಡಿತು ಪದಿನಾಲ್ಕುಲೋಕ 
ಕೋಡಿ ಬಿದ್ದುವು ಸಸ್ತ ಶರಧಿ ದುವ್ವಾಳಿಯ ಮಾಡಿದ ಗರುಡ ನೇಗದಲಿ 
(ನೋಹತ. ೪೨-೬) ; ಇವರಿಂದ ಅಧಿಕರಿನ್ನಿಲ್ಲಿಲ್ಲ ಸದಿನಾಲ್ಕುಲೋಕ 
ದೊಳ್‌ ಸತ್ಯ ಸತ್ಯಂ ಸತ್ಯವು (ಸತಿ೮.೪-೯೮), ಹದಿನಾಲ್ಕು ಲೋಕ: 
ಹಬ್ಬುಗೆಯ ಹದಿನಾಲ್ಕುಲೋಕದ ಮೊಬ್ಬುಗಳನೀಡಾಡಿ ನಭದೊಳ. 
ಗೊಬ್ಬನೇ ರವಿ ತೊಳಗಿ ಬೆಳಗುವವೋಲು ಪಾಂಡನರ ಕೊಬ್ಬುಗಳ 
ನಿಲಿಸುವೆನು (ಕುನ್ಯಾಅ. ೮-೯). "ಚತುರ್ದಶಲೋಕ' ಪರಾ. 

[ಹದಿನಾಲ್ಕು ಲೋಕ] 

ಪದಿನಾಣು, ಹದಿನಾರು, ಹದಿನಾಜು (ನಾ). ಹತ್ತು ಮತ್ತು 
ಆರು ಸೇರಿ ಆದ ಸಂಖ್ಯೆ ; ಷೋಡಶ : ಅರಸನುಮಾದಿವಸ ದಿರುಳ* 
ಪದಿನಾಜಿುಂ ಪೊಲ್ಲ ಕನಸುಗಳಂ ಕಂಡಂ (ನಡ್ಡಾರಾ.೮೫-೨೧); ಪದಿನಾಜು 
ನೆಲೆಯ ಮಣಿಮಾಡದಿನೊಪ್ಪು ವ ಪೊನ್ನ ರಥ (ಧರ್ಮಾಮೃ. ೮-೨೨೧) ; 
ಪದಿನಾಜು ದಿಡ್ಡಿ ಬತ್ತೀಸ ಬಿಲದ್ವಾರ ನಿಧುನಿಂತ್ರದುಪಲದಿಂ ಬಿಗಿದ ರುಧಿರಾ 
ಪುರದಾಳುವೇರಿ (ನೋಹತ. ೨೦-೧೪). ಹದಿನಾರು : ಕುಂಟಿಗೆ ಎಂಟು 
ಚೇಷ್ಟೆ, ಕುರುಡಗೆ ಹದಿನಾರು ಚೇಷ್ಟೆ (ಗಾದೆ). ಹದಿನಾಟಿಂ : ಇಂತೀ 
ಹದಿನಾಣು ತೆಜನ ಭಕ್ತಿಯನು ಚರಲಿಂಗಕ್ಕೆ ಕೊಟ್ಟು .. . ನಾನು ಪ್ರಸಾದ 
ಮುಂತಾಗಿ ಭೋಗಿಸುವೆನು (ನುಹಾದೇ. ಬ. ೯೦-೨೧೫) ; ಹದಿನಾಆಂಬು 
ಹರಿದವು ಮತ್ತೆ ಬಳಿಸಲಿಸಿ (ಕುನ್ಯಾಕ. ೪-೧೫) ; ಏಜಕಿದನು. ನಡೆದು 
« « ೬ ಹದಿನಾಲುಯೋಜನದುದ್ದದುಪ್ಪ ರಿಗೆಯನು (ತೊರರಾ.೫-೩-೩). 

ಸದಿನಯವರ್‌, ಪದಿನರುವರ್‌, ಪದಿನರುವರು, ಪದಿನಯಿನರು- 

ಹದಿನಾರು ಮಂದಿ, ಜನ: ಸರ್ನ್ವಾಭ್ಯಂತರ ಸಿದ್ಧಿ ಅಂತಪ್ಪು ದಂ 
ಪದಿನೆಣ್ಬರುಂ ಫದಿನಆಂವರುಂ ಕಾವರ್‌ (ಸೌಇಇ. 201-1, ೩೮-೧೫ ; 
950) ; ಜಿನಾಳಯಕ್ಕೆ ಪದಿನರುವರ್ಸ್ಸೆಟ್ಟಯರ ಮಹಾನಗರದ ಸಮು 
ದಾಯದ ಸಂನ್ನಿಧಾನದೊಳ್‌ . , . ಕೊಟಿ. ಮೊಳೆಯ ಪೊಸವೊಂ. 
ಗದ್ಯಾಣ ೩೫ (ಸೌಇಇ. ೫1-, ೯೪-೮ ; 1059); ಪದಿನರುವರು (ಲೋಕಸ, 
೧೫೩) ; ಧರ್ಮ್ಮವೊಳಲ ಪದಿನಣುವರು(ವರ್‌)ಸ್ಸೆ(ಸ್ಸೆ)ಟ್ಟಿ ಗಳು (ಇಆ.೫, 
೧೪೬-೧೫; 1095). ಹದಿನಾರಾಣೆ ಎ ಪೂರ್ತಿ; ಅಪ್ಪಟ; ಹದಿನಾರಾಣೆ. 
ನ್ಯವಹಾರ--ಬುದ್ಧಿ ಯ ವ್ಯಕ್ತಿ (ವಂಶವೃ, ೨೫೪). ಹದಿನಾಟಿ ಬಣ್ಣ, 
ಹದಿನಾರು ಬಣ್ಣ - ಪೂರ್ಣ ; ಅಪ್ಪಟ: ತೋಜಂದನು ತಾ ಬಳಿಕ 
ನಗೆ ಹದಿನಾಜು ಬಣ್ಣದ ಪುಟದ ಚಿನ್ನೆ ನೂಲಂಮುಡಿಯೆನೆ ಹೊಳೆಹೊಳೆವ 
ರೂಪಕನ(ತೊರರಾ, ೩-೮-೧೪); ಹದಿನಾಣು ಬಣ್ಣದ ಸೊನ್ನೆಯ ಸರಳ್ಗಳ 
ಕುದಿಗಾಸಿ ನೀರೊಳಿಟ್ಟಿ 0ತೆ ಉದಿಸಿತು ಘುಳುಘುಳು ಘುಳುಘುಳು ಧ್ವನಿ 
ತಂಗೊಳದೊಳು ತನು ತಾಪದಿಂದೆ (ನೋಹತ, ೯-೪೨) ; ಅವನು ಖಂಡಿತ 
ವಾಗಿಯೂ ಹದಿನಾರು ಬಣ್ಣದ ರಾಜಪುತ್ರ ವಂಶದವನೇ ಸರಿ (ಭಾರವೀ, ೫೨). 


[ಪದಿನ್‌( ಎಪತ್ತು ,) + ಅಜ್ಕು] 
ಪದಿನಾಜುಭಾವನೆ, ಹದಿನಾರುಭಾವನೆ (ನಾ). [ಜೈ ನ] 
ತೀರ್ಥಂಕರತ್ವನಾಮಕರ್ಮದ ದರ್ಶನಶುದ್ಧಿ, ವಿನಯ 


ಸಂಪನ್ನತೆ, ಶೀಲವ್ರತೇಷ್ಟನತಿಚಾರ, ಅಭೀಕ್ಷ್ಣಜ್ಞಾನೋಸ 
ಯೋಗ, ಸಂವೇಗ, ಶಕ್ಕಿತಸ್ತ್ಯಾಗ, ಶಕ್ತಿತಸ್ತಪ, ಸಾಧುಸಮಾಧಿ, 
ವೈಯ್ಯಾನೃತ್ಯ ಕರಣ, ಅರ್ಹದೃಕ್ತಿ, ಆಚಾರ್ಯಭಕ್ತಿ, ಬಹು 
ಶ್ರುತಭಕ್ತಿ, ಪ್ರವಚನಭಕ್ತಿ, ಆನಶ್ಯಕಾಪರಿಹಾಣಿ, ಮಾರ್ಗ 


೫೬೨೨೯ 


10 


25 


40 


45 


ಪದಿನೆಂಟುಜೋಷ 


ಪ್ರುಭಾನನೆ ಮತ್ತು ಪ್ರವಚನವತ್ಸಲತ್ವಗಳೆಂಬ ಹದಿನಾರು 
ಬಗೆಯ ಭಾವನೆಗಳು : ಪದಿನಾಜುಭಾವನೆಯೆಂ ಬಹುವಿಧಮುಲ 
ದಹರ್ನಿಶಂ ಭಾವಿಸೆ (ಉಂತಿಪು. ೯-೧೧೬). ಹದಿನಾರುಭಾನನೆ : ಈ 
ತಿಂಗಳಲ್ಲಿ ಹದಿನಾರುಭಾನನೆಗಳನ್ನು ಪ್ರತಸಹಿತ ಜಿನಮಂದಿರಗಳಲ್ಲಿ ಅಭ್ಯಾಸ 
ಮಾಡಲಾಗುತ್ತಿದೆ (ಜೈನಸ. ೫೭೦). [ಪದಿನಾಯಿ-- ಭಾವನೆ] 
ಪದಿನೆಂಟು, ಹದಿನೆಂಟು (ನಾ). ಹತ್ತು ಮತ್ತು ಎಂಟು ಸೇರಿ 
ಆದ ಸಂಖ್ಯೆ ; ಅಷ್ಟಾದಶ: ಸದಿನೆಂಟು ಧರ್ಮಶಾಸ್ತ್ರಂಗಳುವುಂ 
ಬಲ್ಲೊಂ ಸೋಮಶರ್ಮನೆಂಬೊಂ (ನಡ್ಮಾರಾ. ೭೩-೧೫); ಗದಾಯುದ್ಧ. 0 
ಸಂಚ್ಛಿ ನ್ನವಿಂ ತು ದಿನಂಗಳ್‌ ಪದಿನೆಂಟಿಐ90 ಸಮೆದುದಾ ರೌದ್ರಾಹನಂ 
ಭಾರತಂ (ಗದಾಯು, ೯-೩೬); ಭಕ್ತ ಂಗನ್ಯದೇವಸ್ಮರಣೆಯದು ಪದಿನೆಂಟು 
[ಸಾಣಾಂ. ಹದಿನೆಂಟು, ಇಪ್ಪ ತ್ತೆ ಟು]ಕೋಟ ವಿವರ ನರಕನಹುದು 
(ಬಸಪು, 3-೭೩); ಪ್ರಡುರದಿ ಪದಿನೆಂಟು ರಚನೆಯ ಕಾವ್ಯಕೆ ರಚಿಸುವರಾ 
ನಂತು ಪೇಳೆ (ಭರಚ. ೧-೧೫). ಹದಿನೆಂಟು : ಹದಿನೆಣ್ಚು ವಿಷಯದ 
ದೇಸಿಯು ಕರೆದು (ಮೈಆರಿ. ೧೯೧೫, ೨೧-೧೦ ; 1047); ಕರ್ಣ... 
ಸನನಜನ ಘಾಯದಲಿ ಸೋಲಿದು ಬವರಮಂಖದಲಿ ಹಿಂಗಿದನು 
ಹದಿನೆಂಟು ಸೂಳಿನಲಿ (ಕುನ್ಯಾದ್ರೋ. ೧೩-೫೦). 
ಪದಿನೆಣ್ಬರ್‌ ಇ. ಹದಿನೆಂಟು ಜನ,--ಮಂದಿ : ಸರ್ವ್ವಾಭ್ಯಂತರ 
ಸಿದ್ದಿ ಅಂತಪ್ಪುದಂ ಪದಿನೆಣ್ಛರುಂ ಪದಿನಜುವರುಂ ಕಾವರ್‌ (ಸೌಇಇ, 
2೭1-1, ೩೮-೧೫ ; 950); ಭೂರಮಣರಲ್ಲಿ ವಿನಿಯೋಗಮಂ ತಾಳ್ಡು 
ಪದಿನೆಣ್ಬರ್‌ ಪ್ರಧಾನರೆನಿಕುಂ (ಮಂಗಲಾ. ೮೧-೧೧) 
[ಪದಿನ್‌( ಎಪತ್ತ್ತು) 4- ಎಂಟು] 
ಪೆದಿಸೆಂಟುದೋಷ, ಹದಿನೆಂಟುದೋಷ (ನಾ).[ಜೈನ]ಮನುಷ್ಯ 
ನಿಗೆ ಉಂಟಾಗುವ ಕ್ಷುಥೆ, ತೃಷೆ, ಭಯ, ಡ್ವೀಷ್ಯ ರಾಗ್ಯಮೋಹ, 
ಚಿಂತೆ, ಜರೆ, ರೋಗ ಮೃತ್ಯು, ಖೇದ, ಸ್ಟೇದ, ಮದ, 
ಅರತಿ, ವಿಸ್ಮಯ, ಜನ್ಮ, ನಿದ್ರೆ ಮತ್ತು ನಿಷಾದ.ಎಂಬ ಹೆದಿ 
ನೆಂಟು ಬಗೆಯ ದೋಷಗಳು : ಪದಿನೆಂಟುಡೋಪದಿಂ ಪಿಂಗಿದನಂತ 
ಚತುಸ್ಟ್ರಯಾತ್ಮಕಂ (ಅನಂಪು, ೩-೫೬) ; ಕಲಸಿಪ್ಪ ಸದಿನೆಂಟು ದೋಸದಿಂ 
ಕೋಸದಿಂ ನೆಲಸಿಪ್ಪ ಸತಿಯರಂ ಸೀತಿಲಿಂಂ ಪ್ರೀತಿಯಿಂ ಕೀರ್ತಿಸರ್‌' 
ಗುರುನೆ ನರರು (೩3೮. ೨-೫೨), ಹದಿನೆಂಟುಜೋಷ : ಇನರಲ್ಲಿ 
ಶುಥೆ . . . ವಿಷಾದ ಎಂಬ ಹದಿನೆಂಟು ದೋಷಗಳೂ ಇರುವುದಿಲ್ಲ 
(ಜೈನಸ. ೫೦೪). P “ದೋಷ.-೧೮ : (ಅ) ಅರ್ಹಂತರಲ್ಲಿರದ : 
ದಿಗಂಬರಸಂಪ್ರದಾಯದಂತೆ - ಕ್ಷುತ್‌ (ಹಸಿವು), ಪಿಪಾಸಾ 
(ನೀರಡಿಕೆ), ಜರಾ (ಮುಪ್ಪು), ಆತಂಕ (ರೋಗ), ಜನ್ಮ 
(ಹುಟ್ಟು), ಅಂತಕ (ಸಾವು), ಭಯ (ಅಂಜಿಕೆ) ,ಸ್ಮಯ(ಗರ್ವ). 
ರಾಗ, ದ್ವೇಷ ಮೋಹ, ಚಿಂತೆ, ರತಿ, ನಿದ್ರೆ ವಿಸ್ಮಯ, ವಿಷಾದ, 
ಸ್ವೇದ, ಖೇದ (ರತ್ನ್ನಕುದ.ಅ.» ೬ ನ್ಯಾ). ಶ್ವೇತಾಂಬರಸಂಪುದಾಯ 
ದಂತೆ ವೀರ್ಯಾಂತರಾಯ್ಯ-- ಭೋಗಾಂತರಾಯ, ಉಪ 
ಭೋಗಾಂತರಾಯ, ದಾನಾಂತರಾಯ, ಲಾಭಾಂತರಾಯ್ಕ 
ನಿದ್ರಾ, ಭಯ, ಅಜ್ಞಾನ, ಜುಗುಪ್ಸಾ, ಹಾಸ್ಯ, ರತಿ, 
ಅರತಿ, ರಾಗ, ಜ್ವೀಷ್ಯ, ಅವಿರತ, ಕಾಮ ಶೋಕ, 
ಮಿಥ್ಯಾತ್ವ (ರತ್ನ್ನಕ, ದ. ಅ, ೬ ವ್ಯೂ). (ಆ) ನಿಧನ, ನಿದ್ರೆ 
ಚಿಂತೆ, ಲಜ್ಜೆ, ಕುಥೆ, ತೃಷೆ ವಿಷಯ, ಆಧಿ, ವ್ಯಾಧಿ, 
ದ್ಯೂತೋದ್ಯೋಗ್ಯ ದಾಹ, ಶೋಷ, ರತಿ ಸ್ವೇದ 
ಕೋಪ, ಶೋಕ, ಉದ್ಭ ಮೆ, ಭಯ (ಆದಯ್ಯ. ೨೬೧) (ಇ). 
ನೋ. ಕಾವ್ಯದೋಷಗಳು-೧೮” (ಶ್ರೀನತ್ಸ. ೨೧೩). “ಅಷ್ಟಾದಶ 
ದೋಷ? ಪರಾ. [ಪದಿನೆಂಟು--ಜೋಷ] 


ಪದಿನೆಂಟುವರ್ಣ 


ಪದಿನೆಂಟುನರ್ಣ (ನಾ). ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಲಿಂಗ 
ವಂತ, ಬಣಜಿಗ, ಗಂಗಡಿಕಾರವೊಕ್ಳಲಿಗ, ಅಗಸ್ತ್ಯ ಕೆಲಸಿಗ, 
ಕುರುಬ, ಕುಂಬಾರ, ಕಟುಕ, ಬಡಗಿ, ಅಕ್ಕಸಾಲೆ, ತೊರೆಯ, 
ಉಪ್ಪಾರ, ಬೆಸ್ತ, ಹೊಲೆಯ ಮತ್ತು ಮಾದಿಗರೆಂಬ ಹದಿನೆಂಟು 
ಬಗೆಯ ಜಾತಿಗಳು : ಮಿಕ್ಕಿನ ಲೋಕದೊಳು ಸದಿನೆಂಟುನರ್ಣಾನೀಕ 
ರೆಲ್ಲಂ ಭಕ್ತ ಲೋಕನೆ ಕುಲನಲಾ ದಿಟಕೆ (ಬಸಪು. ೫೫-೨೦). "ಅಷ್ಟಾದಶ 
ಜಾತಿ' ಪರಾ. [ಪದಿನೆಂಟು 4 ವರ್ಣ] 

ಪದಿನೇಟ, ಪದಿನೇಲು, ಪನ್ನ್ನೇಳು, ಹದಿನೇಳು, ಹದಿನೇಟು(ನಾ). 
ಹತ್ತು ಮತ್ತು ಏಳು ಸೇರಿ ಆದ ಸಂಖ್ಯೆ; ಸಪ್ತದಶ: ಅನರ 
ಮಗಂ ತಿಪ್ಪಯ್ಯನೆಮ್ಟೊ ಸದಿನೇಟ್ಮ್ಮಾನಿಸಂ ಬೆರಸಿ ಕಾಳಗಡೊಳ್ಳ ಸತ್ತು 
(ಎಕ. ೪, ಅರಕ, ೬೧-೬; 920) ; ಮೊದಲಿಂದಂ ತುದಿಯೆಯ್ದೆ ಸಂದ 
ನರಕಾಯಂಷ್ಯಾಬ್ಕಿ ಕೇಳ್‌... ಪದಿನೇಟಾಪ್ಪ ತ್ರೆರಟಾ ಮೂಲು 
ಪೆರ್ಚಿದ ಮೂನತ್ತೆನೆ (೪೧4. ೫-೯೩). ಪೆದಿನೇಟು : ನಕಾರಕ್ಕೆ- 
ಪದಿಸೈದು ಸದಿನಾಜು, ಸದಿನೇಟು (ಕಮದ.೧೯೨ ಪ್ರಯೋ). ಪೆನ್ನೇಳು: 
ಗಡಿಂಬದ ಕೋಲೊಳ್‌ ಕೊಣ್ಣು ಕೊಟ್ಟ ಮತ್ತರೆರೆ ಸನ್ನೇಳು (ಸೌಇಣ. 
X1-, ೯೬-೩೧; 1062). ಹದಿನೇಳು; ತ್ರೇತಾಯಂಗ ಹದಿನೇಳು 
ಲಕ್ಷ ಇಪ್ಪತ್ತೆಂಟುಸಾವಿರ ವರುಷದಲ್ಲಿ ಸೇತುರಾಮೇಶ್ವರದೇವರು 
ಮೂಲಸ್ಥಾನ (ಅದನ. ೪೬-೧೩೧) ; ಸೀಳಿದನು ಸೌಬಲದೊಳಿಪ್ಪ ತ್ರೇಳನಾ 
ಮಾದ್ರೇಶಕೊಳು ಹದಿನೇಳನು (ಕುನ್ಯಾಬ್ರೋ. ೩-೪೬). ಹದಿನೇಟು : 
ವಿಷಮ ಸದಯುಗ್ಮಕ್ಕೆ ಸಸಿನೆ ಹದಿನೇಲು (ಛಂದೋಂಬು, ಕಿ. ೫-೩೨೫). 

[ಸದಿನ್‌(-ಆ ಸತ್ತ್ಯು)-ಏರ್ಟ್‌] 

ಪದಿನೇಟು "ಸದಿನೇಟು? ನೋ. 

ಪದಿನೈದು “ಪದಿನಯ್ದು” ನೋ. 

ಪದಿಪು (ನಾ). (1): ಈಸ್ತಿನಅ ಸದಿಪುಂ ಹಾರಣೆ ಮೊದಲಾಗೆ 
(ಬೊಂಕಶಾ. ೧೯೩೫, ಕಾಣಿ ಬೆನ್ನೂರು. ೮-೨೧; 955). [17] 

ಪದಿಮೂಜು, ಹದಿಮೂರು, ಹದಿಮೂಲು (ನಾ). ಹತ್ತು 
ಮತ್ತು ಮೂರು ಸೇರಿ ಆದ ಸಂಖ್ಯೆ; ಶ್ರಯೋದಶ : ಅನಂತ 
ನೀರ್ಯನುಂ ರತ್ನಪ್ರಭೆಯಂಂ ಘರ್ಮೆಯುಮೆಂಬ ಮೊದಲ ನರಕದ 
ಸದಿಮೂಜಕಿಂದ್ರಕಂಗಳೊಳ್‌ . . , ಪುಟ್ಟ ದಂ (ಶಾಂತಿಫು. ೪-೧೦೯ ವ); 
ರತ್ನತ್ರಯಕ್ಕೆ ಉಪಾಗಿ ಬಳಸಿದ ಕೋಂಬೆಯಿದೆನಿಸಿರ್ಪ ಪದಿಮೂಣ 
ಚಾರಿತ್ರಮುಮಂ (ಧರ್ಮಾನ್ಳು.೧-೧೬೦). ಹದಿಮೂರು; ಈ ಪುಸ್ತಕದ 
ಬೆಲೆ ಹದಿಮೂರು ರೂಪಾಯಿ (ರೂ). ಹದಿಮೂಟು : ದವಸ 
ಹದಿಮೂ[ಸಾಕಾಂ. ನಾ]ಜಣಲಿ ಕೈಕಾಭನನನೊಡಬಡಿಸಿದರು (ತೊರರಾ. 
೨-೬-೮). 

ಪದಿಮೂವರ್‌, ಹದಿಮೂನರ್‌ ಇ ಹದಿಮೂರು ಜನ್ಯ-ಮುಂದಿ : 

ಅನರೊಳು ತೇರಸರುಮೆನೆ ಬಿರಿದೆಸೆವ ಪದಿಮೂವರುಂ ತಾವೆಲ್ಲರಂ ನಿಲಿಸಿ 
(ಬಸಪು. ೫೧-೭೦) ; ಆದಿಯಲರಸಿಯರು ಹದಿಮೂವ[ಪಾಉಂ.ಮುವ] 
ರಾದರು ವರಮರೀಚಿಸುತಂಗೆ ದಕ್ಷಮುನೀಂದ್ರತನುಜೆಯರು (ತೊರರಾ. 
೩-೧-೩೯). [ಪದ್ಮಿ( ಆ ಪತ್ತ್ಯು)--ಮೂಜು] 

ಪದಿನೊಗ (ನಾ). ಹತ್ತುಮುಖಗಳು. 

ಪದಿಮೊಗದವಂ - ಹತ್ತುಮುಖಗಳುಳ್ಳ ವನು; ರಾವಣ: 

ಇನರೊಳ್‌' ಸಿರಿಯ ನೊರ್ವಂ ಸಾಸಿರನೊಗದನಂ, ಕಿಜಕಿಯಂ ಪದಿ 
ಮೊಗದವಂ (ಅದ್ಭುತ. ೪೦-೨). [ಪದ್ಯಿ(-.ಪತ್ತ್ಯು) 1-ಮೊಗ] 

ಸದಿಯಡಿ (ನಾ)..(?) : ಸತ್ಕಾಶ್ರಯಜೊಳ ಸಗರಕ್ಕೊ ಲಲ್ಲಿ ತಳಜಜಕೆ 
ಸದಿಯಡಿಯೊನ್ನು ಬೋವಟಕ್ಕಿ ಪದಿಯಡಿಯೊನ್ನು (ಕಣಅ.೮೩-೬೧-೪೬ 
ಸು. 932), [2] 


೫೨೩೦ 


20 


25 


30 


40 


45 


ಪಿರ್‌, 


ಪದಿಯರಕ್ಕ (ನಾ). (?) : ಪದಿಯರಕ್ಕರ ಜೋಳಯ್ಯಗವುಣ್ಣರ ಮಗಂ 
ಪಲಯ್ಯಗವುಣ್ಣರ ತಂಗೆ ಮಣ್ಣಿಯಬ್ಬೆ (ಎಕ, 1X, ಹೊಸಕೋ. ೧೦-೬; 
1023). [1] 

ಪದಿಯಳೆ (ನಾ). ಒಂದು ಸ್ಥಳದ ಹೆಸರು (?) : ಸತ್ಯವಾಕ್ಯ 
ಸೆರ್ಮ್ಮನಡಿಗಳ ಪೃಥುವೀರಾಜ್ಯಂಗೆಯ ಬೂತರಸ ತೊಣಕಿಕಾರಟ್ಟಿಯೆಂ 
ಪದಿಯಳೆಯೆಂ ನೆಲೆಗೂರು ಮೊಗಪೆ ಅಳೆಯುವ ಬಿಟ್ಟಿ (ಎಕ. ೪, 
ಗುಂಡ್ಲು ಪೇ. ೯೪-೪; ಸು. 890), [1] 

ಪದಿರ್‌,, ಪದರು, ನದಿರು, ಪದುರು, ಹದರು,, ಹದಿರ್‌,, ಹದಿರು,, 
ಹದುರು (ನಾ). ೧. ಎರಡರ್ಥವುಳ್ಳ ಮಾತು; ದ್ವಂದ್ವಾರ್ಥದ 
ನುಡಿ: ಒರ್ವ ಜಾರೆ ಮನೆಯನರ್ಗಂಜಿ ಮಹೋತ್ಸ್ಪಾಹದಿಂ ಪುದಿದ 
ತನುಮಂ ಪದಿರಿಂ ಪಾಡಿದಳ್‌ (ಗಿಂಕ, 9-೭೦ ವು). ೨. ಒಗಟಿಯಂಥ 
ಮಾತು : ಯಮದಂಡನೆಂದಂ ದೇವಾ ನೀಂ ಗೆಲ್ಸೆಯಾಂ ಸೋಲ್ತೆನುಂ 
ಸತ್ತೆ ನುಮೆಂದಿರ್ವರ್‌ ಪದಿರಿನಿಂ ನುಡಿವ ಸೂಟೀಸ್ಕಿತುಗಳಂ ಕಾನಿನನರುಂ 
೬ ಕೇಳ್ಸು (ನಡ್ಡಾರಾ. ೧೨೫-೧೦). ಷಿ, ಚಮತ್ಕಾರದ ಮಾತು; . 
'ಜಾಣ್ಮೆಯ ನುಡಿ; ಚತುರೋಕ್ತಿ : ಮದಮಾನಸಮೆಅಕಂ ಜಾಣ್ಬ 
ದಿರೆಂಬುವನಣಕಿದು ತನ್ನ ಕೊಡೆಗಳ್ಳಿ ಡೆಗುನ್ಮದಕರಿಯಂಂ ಬರ್ದೆಯೆಮಂ 
ಮಂದದಿಂ ಶ್ರೀ ರೇಚನೃಪತಿ ಬಸಮಾಗಿಸುವಂ (ಮದತಿ.೧-೨೩) ; ಅಲಸಿಕೆ 
ನೋಟಿದೊಳ್‌' , . . ಪೊಲೆಗೆಳೆ ಸೋಲದೊಳ್‌ ಪದಿಕೊಳೊತ್ತಿ ದಿರೊಳ್‌ 
ಪಲಮಾತು ಮಾನಯೊಳ್‌ ಕಲಿತನಮಾಗದಂತಬಲೆ ವರ್ತಿಸಿದಳ್‌ ಕವಿತಾ 
ವಸಂತನೊಳ್‌' (ಅರ್ಧನೇ. ೫-೭೦) ; ಪದಿರನಾಡುವ ಸೂಟ್ನುಡಿ ದುಷ್ಟ 
ಚೇಸ್ಟೆಯಂ ಮೆಕಿಯಿಪ ತಮ್ಮ ಭಂಗಿ ಮಜಕಿವಾಟ ಮನೋಜಸುಖಕ್ಕೆ 
ಸಂತತಂ ಮಟುಗುವ ಚಿತ್ತದಿಂ ರಜನಿರಂಜನಮಾದುದು ಬಂಧಕೀಜನಂ 
(ಸೂಕ್ತಿಸು, ೮-೮೫) ; ರಾಗಡೋನವರಿ ಪದಿರ ಪಾಳೆಯಂ . . . ಎನಿಪು 
ದಂಗಜನ ಘಾರಾಘಾರಿ ರಾಜಿಸುವ ಸೂಳೆಗೇರಿ (ಸದ್ಮರಾ. ೮-೮೬), 
೪. ಸಂಕೇತ; ಸಂಜ್ಞೆ; ಸೂಚನೆ: ಪದನಖಮಯೂಖ ಲೇಖಾ 
ಚ್ಛ ಲನಂಗುಳಿ. ಪ್ರಣಾಳಿಕೆಗಳೊಳ್‌ ತಿಳಿವಾಲ ಪೊನಲಂ ಬಿಟ್ಟು ಬಿನದದಂಚೆ 
ಗಳನಿಂಚರದ ಪದಿರೊಳ್‌ ಕರೆವ ಪದಪಯೋಜಲಕ್ಷಿ ಯ ಮೃ ದುನಿನದ. 
ಮೆನಿಸಿ (ವರ್ಧಪು. ಓ೯ 5), ೫, ಅನೇಕ ಬಗೆಯ ಧ್ವನಿಗಳು ; 
ನಾದವೈವಿಧ್ಯ : (). ೬. ಧ್ವನಿ; ನಾದ: "ಪದಿರಿಕ್ಟು' ಪರಾ. 
ಪದರು : ೭. ಪರಸ್ಪರ ವಿರೋಧ ; ಇಬ್ಬಗೆ : ಬಯಲು ಬಯಲು 
ಜೆರೆದಲ್ಲಿ ಮೇರೆಯುಂಟಿ ಅಯ್ಯಾ ಕ್ಷೀರ ಕ್ಷೀರವ ಕೂಡಿದಲ್ಲಿ ಪದರುಂಟಿ 
ಅಯ್ಯಾ (ಅಖಂಡೇ. ೩೪೧-೫೬). ಪದಿರು : ೧. ಇವನಿಲ್ಲನಿಂದು ಬಾರಂ 
ಘನತಿಮಿರವಿಂಿದಪ್ಪು ದಕಟ ನೇಹನುದಿಲ್ಲಂ ಮನೆಯೊಳ್ಗೊ ಡರಿದೆ 
ಪೋದುದು ಜನರಹಿತಂ ನೆರೆಯಿದೆಂದು ಪದಿರಿಂ ನುಡಿದಳ್‌ (ಜೀ, 
೧೧-೩೨) ; ಸೀರಣಿಗೆ ಕಿನಿಯೋಲೆ ತಾಳಿ ಮೂಗುತಿಯೆನೆ ಆಕೆಸಲಿ ಪದಿರ 
ಪುರುಳರಿವು ದೊಡ್ಡಂಗೆ (ಕಾಲೂರ. ೫೨-೭೮). ೪. ಪದಿರಿನೋನರಿಯು 
- ೬ * ಭಾವದ ಸುಗ್ಗಿಯಪ್ಪು ದೆಲೆ ಸುದತಿಯಾಂ ಪೇಳ್ಮ ಜನವಶ್ಯಮಿಳಿಗೆ 
(ಜನವ, ೧೩-೭೯) ; ಒರೆದಳ್‌ ಪದಿರಿಂದಂ ಕಡೆನರೆಯದ ಬರ್ಜೊದನಿದ 
ಕಾಮಿನಿ ತಡೆಯದೆ ವಿಟರೊಡವೆಯೆನಿಪ ನಿಧಕಿನದಂಜನಮೆನೆ ಸುತೆಗೆ 
(ಉದ್ಭದೇ, ೪-೩೯). ಪದುರು: ೩. (ಗದುಗಿಲ್ಲಿಂದಮೆ ಪರ್ಪಿತೆಲ್ಲ ಜಗಳಂ 
ಜಾಣ್ಪೊಂಗಿದತ್ತಿ ತ್ತಣಿಂ ಪದುರೀ ತಾಣದೆ ಬಲ್ಲುದು (ಚಿಕವಿ. ೬-೬೫). 
ಹದರು,: ೩. ನಿಮಗೆ ಹೊತ್ತು ಹೋಗದೆ . . . ಎನ್ನ ಕೂಡೆ ಹದರು 
ಚದುರಿನಿಂದೆ ವೇಳೆಯವ ಕಳೆನರೆ ಹೇಳಾ (ಅಖಂಡೇ. ೩೨೬-೨೬). 
೮. ವ್ಯಂಗ್ಯ ವಾದ ಮಾತು; ಚುಚ್ಚುಮಾತು; ಮೂದಲಿಕೆ ; 
ವಿಡಂಬನೆ : ಗುರುಹಿರಿಯರಂ ಕಂಡು ಕನಸಿನೊಳ್ಳಮಿಸ ಕಟಕಿಯ 
ನಾಡುತಂ ಹದರಿನಿಂ ಪರೆಶಿನನ ಮಂತ್ರ ರುದ್ರಾಕ್ಷಿಯ ವಿಭೂತಿಯಂ 


ಪದಿರ್‌ 


ಉರುಭಾಳ ಜಿಹ್ವೆಯೊಳ್ಳ ರಿಸಹೊನ್ಮೆಯು (ಪ್ರಥುಪು,೩-೬೭). ಹೆದಿರ್‌,: 
೩. ಹಲವು ತೊಡಿಗೆಗಳ ಸೀಗುರಿಯ ಚಾಮರಂಗಳ ಹದಿರ ಹಾಡುವಾಡುವ 
ಸ್ತ್ರೀಯರ. (ಹಿಕಾ. ೪-೩೯); ಸೊಕ್ಕು ಜಮ್ಮನೆಯರಾಡುವ. ಹದಿರ್‌ 
ಚದುರುಗಳ ಹಕ್ಕೆ ಮೋಹನದಿಕ್ಕೆಯೆನಿಪ ವೇಶ್ಯಾಶ್ರಯಂ ಮಂಂದೆ ಕಡು 
ಚೆಲ್ವಾದುಡು (ಚೆಬಪು.೧೧-೩೭). ೪. ಸಶುಮೃ ಗಪಕ್ಷಿಜಾತಿಗಳಲಿಂಗಿತಮುಂ 
ಹದಿರಂ ಸಮಂತು ಭಾನಿಸಿ (ಮುದಕಿ. ೧೧-೨೭) ; ಅರಲಂಬಿಂ 
ಗಲುಸಸ್ನೆದೋಖುವನನಂಗಂ 'ಚೆಂದ್ರಮಂ ಕೂಂಕುವಂ ಕರದಿಂ. , , 
ನಲ್ಲನಗಲ್ಲೊಡಿನ್ನುಗಿದು ತಾನೇಗೆಯ್ವೊಡಂ ಸಲ್ಲವಾಧರೆ ಕೇಳಂಜು 
ವಳಲ್ಲೆ ನೀ. ಹದಿರೆಸೋಪಂ. ಕಣಣ್ಣು ಮೆಂದಂಜುನೆಂ (ಅನಂಪು. ೮-೨೧), 
ಹದಿರು; : . ೩. ಹದಿರು[ನಾಂಂ, ಹಾದರೆ] ಸೂಳೆಗೆ ಕಟಕಿ ವಿದ್ಯಾ 
ನಂತಂಗೆ ಮದ್ದುಮರ ಹಾನಡಿಗಂಗೆ ಗೆಲ್ಲ ಸೋಲದ ಮತ್ಸರ ಕೊಲ್ಲಟಿಗಂ 
ಗಳಲ್ಲದೆ ಶಿವಭಕ್ತ ರಿಗುಂಟಿ ಅಯ್ಯಾ (ಚನ್ನನ. ಕ. ೧೬೫-೩೬೦) ; ಒಳಸರಿದು 
ಹದಿರನು ನುಡಿನ ಜಾರೆಯನರಸನೀಕ್ಷಿಸಿದ (ಜೀನಂಚ. ೧೭-೧೮) ; ಹದಿರು 
ಚದುರು ಗನ್ನೆಗತಕ ಬಯಲದೊಂದು ಕದನಕರ್ಕಶನನು ಮಾಡಿ ಹೃದಯವ 
ಕರಗಿಸಿ ಧನವ ಸೆಳೆದುಕೊಂಬ ಚದುರೆಯೆ ನರನೇನೆಂಬೆ (ಅಂಜಚ.೩-೧೨೭); 
ನಲಿದು ಬಂದೆನ್ನ ಕಾಲ್ಗೆ ಆಗಬೇಕೆಂದು ನಲ್ಲಳ ಕೂಡೆ ಹದಿರನಾಡಿದನು 
(ಭರಚ. ೧೪-೧೦೦) ; ಹದಿರು ಚದುರಿನಾಗರ ಕಾಳಿಯ ಪೇಟಿಯೊದನಿದ 
ಮೋಹನಶಾಲೆ ಮದನನ ಚೆಳ್ಳಾ ರನಲೆಯಂತೆ ರಾಜಿಸಿ ಸದನಗಳಿಹುವು 
ಸೂಳೆಯರ (ಕಂನವಿ. ೨-೮೭). ೪. ಕಂಗಳೆಂದೆಂಬ ಬಲೆಗಳ ವಿಸರದಿಂ 
ಕಟಾಕ್ಷಂಗಳೆಂದೆಂಬ ಬಿಡುಬಾಣಂಗಳಿಂ . . . ಹಿಂಗದೆಳೆನಗೆಗಳೆಂದೆಂಬ 
ತೆಕೆಯಿಂಂ ವೈಶಿಕಂಗಳೆಂದೆಂಬ ನಾನಾ ಹದಿರಿನಿಂ ವಿಟಿಜನಂಗಳೆಂಬ ನರಮೃಗ 
ಬೇಂಟಿಯಾಡುವ ವಾರಾಂಗನೆಯಕರೆಸೆದಿರ್ದರು. (ತುರಂಗ. 
೭. ಡ್ರೋಹಚಿಂತನೆಯನ್ನು ರೇಮಟ ವೇಂಕಟಾದ್ರಿ ನಾಯಕನು ಮಾಡಿರು 
ನನೆಂದು ಅಲ್ಲಿಯ ಜನರಿಗೆ ಹೇಳ್ತಿ ಹದಿರನ್ನು ಹುಟ್ಟಿಸಿ (ಸುಗುಗಂ, 
೪೭-೧೭). ೮. ಮದನಹರ ಸೋಮಯ್ಯನೇನ ಬಂದಪನೆಂದು ಹದಿರೊಳ 
ಣಕದೊಳು ಕಟಿಕಿಯೊಳು ಗುಡಿಯಂ ಕಟ್ಟ ಸಿದ ಮಹಿಮರೇ (ಸೋಮಚ. 
೪-೬೨) ; ಆಡಬಹುದೇ ಹದಿರ ಅರಸನೋಲಗದಲ್ಲಿ (ಪ್ರೌಢರಾ. ೧-೪೪) ; 
ಸದಮಲ ಮಲಪ್ರಹರಿ ಪರಿದು ಬೆಟ್ಟ ಕ್ಯಾಂತು ಹೋದಳೀ ದಕ್ಷಿಣದೆಸೆಗೆ 
ಪದನಿಡಲು ಬೆಟ್ಟ ದ ತುದಿಯ ಮಯೂರ ಕಂಡು ಹದಿರಿಂದ ಕೂಗಿತ್ತಹೋ 
ಗಂಗೆ ಬೆಟ್ಟ ಕೈ ಹೆದಣಿಕ ಬೆಳುನಲದೇಶಮಂ ಪೊಕ್ಕಳೆಂದು. (ಗುರುಚಾ. 
೧-೧೬). ೪. ರೀತಿ; ಬಗೆ: ಕುದುರೆಯ ಚದುರೆಯ ಹದಿರೆರಡು 
ಒಂದಯ್ಯ (ಸರ್ವಜ್ಞ. ೧೬೬೭). ೧೦. ಚಮತ್ಕಾರ; ಜಾಣ್ಮೆ : 
ಹಿಡಿವ ಬಿಡುವೊಬ್ಬು ಳಿಗೆ ತಹ ಬಲನೆಡಕೆ ಹಾಯ್ಯುವ ಸುತ್ತಲೊತ್ತುವ 
ತಡೆವ ನಡಸ)ವ ಸೆಳೆವ ತಿರುಹುವ ಹದಿರ ಜೋಕೆಯಲಿ ಗಡಣಿಸಿದನವನಿಭಪಶಿ 
ಯನನಗಡಿಸಿ ನೂಕಿಡೊಡೆ (ಕುನ್ಯಾಬ್ರೋ. ೩-೧೧). ಹದುರು : ೩. 
ಹದುರಿನ ನೆಲ ಚಡುರಿನ ಚಾರಚಾನಡಿ ಮಂದದ ಮಂದಿರೆ ಮೋಹನದ 
ಸದನವೆನಿಸ ಸೂಳೆಗೇರಿಯಿತ್ತ ರದೊಳಗದುಭುತವಾಗಿರುತಿಹುದು (ಅಂಜಚ. 
೩೯೧) ; ಓರೋರ್ವರು ಸವಿಸನಿಯ ಚದುರ ಹದುರಿನ ' ಮಾತುಗೊಡುವ 
ಸುರತವನ ನೋಡಿಸ್ಟು ತಡಮಾಡಿ ಬಂದನೊಳರಸ ಮುಂಗುಳ್ಗೆಗೆನೆತ್ತ 
(ನಾಗಕು. ೩೧-೧೦೯) ; ಹದುರಿನೆಡೆ ಗನ್ನಗತಕದ. ಪಕ್ಕೆ. * «ರಾಗದ 
ಭೂಮಿಯಿಂದೆಯಂಲ್ಲದಿಲ್ಲೆ ೦ಬ ಪೆಂಸಿಗಾಸ್ಪ ದವಾದಂದಾ ಕೇರಿಕೇರಿಯೆಲ್ಲ 
(ರಾಘಚ, ೬-೨೫) ; ಚದುರತನಕೆ ತಾಣ ಹದುರಿನ ಹಸರ'. . . ಬಿಂಕದ 
ವೀದಿಯಿಂ ಮೈಯ ಸದನದಿಂದೆಸೆವುದಾ ಕೇರಿ (ಕರಾ, ೬-೮). ಲ 
ಮೊಳೆನಗೆಯ ಕಟಿಕಿಗಳ ಹದು[ನಾರಾಂ.ದಿ]ರಿನ ಹಳಿವುಗಳ . . . ವಿನಾಸೆ 
ಯೊಳಿಳಿವ ಬೆರಳ್ಗಳ ಕರ್ಣ ಸೈಂಧವ ಖಳತಿಲಕ ದುಶ್ಶಾಸನಾದಿಗಳಿದ್ದರೀಚೆ. 
ಯಲಿ (ಕುವ್ಯಾಸ. ೧೪-೨೯) ; ಕುಥವ ಬಿಜ್ಜಳ ಕೇಳು ಶಿನಶರಣರೊಳು. 


೭-೨೧). 


೫೨೩೧ 


0 


30 


35 


45 


ಪೆದಿರ್ಕಂಡುಗ 


ನೀನು: ಹದುರ ನುಡಿದುದಜಕಿಂದಲಿಂತಾಯ್ತು ತಿಳಿದು ಸದುಹೃದಯೆ 
ದಿಂದಾತನಡಿದಾವರೆಗೆ ಮಣಿಯೆ ಪರಿಹರಿಪ ಪೋಗೆನಲು (ಪ್ರೌಢರಾ. 
೧೦-೪೧) ; ಹಲ್ಲು ವಿಷಂ ಫಣಿಪತಿಗಂ ಎಲ್ಲ ವಿಷಂ ದುರ್ಜನಂಗದೆಂತೆನೆ 
ಸೇಳ್ವೆಂ ಹಲ್ಲಿಂ ಹದುರಿಂ ಸೊಲ್ಲಿಂ ಕೊಲ್ಲದೆ ಮಾಣ್ಮಪನೆ (ನೀತಿಸಾ. ೫೧೬). 
ಪದಿರ ಪಟ? - ಯಾವುದಾದರೂ ಸಂಕೇತನನ್ನು ಸೂಚಿಸುವ : 
ವಾದ್ಯ, ಹರಿ: ಮತ್ತಂ ಸಸಂಭ್ರಮಪ್ರಚಳಿತ ಸಮದಗಜಘಟಾ 
ಘಂಟಾರನಂಗಳಿಂದಂ ತುರಂಗಮಹೇಷಿತಂಗಳಿಂದಂ ಮಹಾಸಾಮಂತರ 
ಪದಿರ [ಸ][ಪಾಠಾಂ, ವ]ಅಕಿಗಳಿಂದಮಗುರ್ವಾಗೆ (ಸಂಪಭಾ.೯-೧೦೪ ವ) ; 
ಇತ್ತ ಚಕ್ರವರ್ತಿ ಕುಲಧನಂಗಳುಂ ರಾಜ್ಯಚಿಹ್ನಂಗಳುನುಂಬಿಿದುಲಿದ 
ಮಣಿಕನಕಾದಿ ಸಾರದ್ರವ್ಯಂಗಳಂ ವ್ಯಯಂಸಾಧ್ಯಸಾಧುವಾದ ಪುಣ್ಯನಿಮಿತ್ತ. 
ಮನೇ ಕಮಾಗಧವಂದಿಬ್ಬ ೦ದಾರಕಬ್ಬ ದಕ್ಕಿತ್ತು ನಾನಾವಿಧದ ಪದಿರ 
ಪಅಕಿಗಳೆಸೆಯಿ . . . ಪೊಜಮಟ್ಟು (ಶಾಂತಿಪು, ೩-೧೦೭ ನ); ತಂತಮ್ಮ 
ಮೊನೆಯ ನಾಯಕರ ಬಿರುದಿನ ಬೀರವದ್ದ ಳೆಯ ಸದಿರ ಪಜಿಕಿಯ ಕಹಳೆಯ 
ಕಳಕಳ೦ ಕನಿ ಶಬ್ದಂಗಿಡೆ (ಪಂರಾಮಾ, ೧೩-೩೪ ವ); ಆಗಳಿರಡುಮೊಡ್ಡು 
ಗಳ ಮೊನೆಗಳೊಳ್‌ ತಂತಮ್ಮ ಬಿರುದಿನ ಬೀರನದ್ದಳೆಯ ಪದಿರ ಪಟಿಕಿಗಳುಂ 
ನೆಲಂ ನೊಲಗಿದಂತೆ ಮೊಲಗೆ (ನೀಮಿಪು, ೧೧-೧೪೮ ನ), ಹದುರ ನುಡಿ ಎ 
ಚಮತ್ಕಾರಥ ಮಾತು; ಚತುರೋಕ್ತಿ : ಸರಸನುಡಿ ಮುರುಕು 
ನುಡಿ ಹದುರ ನುಡಿಯ . . . ಟಿವುಳಿನುಡಿಗಳಿಂ ಪುರುಸರನು ಬೆಗಡು 
ಗೊಳಿಸುವ ಬನ್ನಣೆಯ ನುಡಿಯ ಭಾನೆಯರು ಬರುತಿರ್ದರಿಕ್ಕಲದೊಳು 
(ನನನೋ. ೨೪-೧೫). 
[ಜೀ.॥ ತಮಿ. ಪುತಿರ್‌ ; ತುಳು. ಪದರ್‌; ತೆಲು. ಪದರು] 

ಪದಿರ್‌, "ಪದಿನ್‌' ನೋ. 

ಪದಿರಿಕ್ಕು, ಹದರಿಕ್ಬು,, ಹದಿರಿಕ್ಕು (ಕ್ರಿ). ೧. ಧ್ವನಿ ಮಾಡು ; 
ಸಪ್ಪುಳು ಮಾಡು: ಬಬಕಿಕ್ಕೆ ಪುಳಿಂದಂ ಮರಮನಿಟುನವಸರಮನಾ 
ನಟದು ಪದಿರಿಕ್ಕಲೊಡಂ ಪವನಜವದಿಂ ಗಗನಕ್ಕೆ ನೆಗೆದು ಪೋಗಿಮೆನೆ 
(ಪಂಚತಂ.೨೯೦-೧೨);"ಸೂಚಿಸು, ಸಂಕೇತದ ಮಾತುಗಳನ್ನಾಡು” 
(ಸ್ರಭಣ್ಣ)- ಹಡರಿಕ್ಕು, : ೨. ಮೂದಲಿಸು; ಕಡೆಗಣಿಸು: 
ಎಲ್ಲಿಗೆಲವೋ ಹೋಗದಿರು ಕಪಿ. . . ನಿಲ್ಲೆನುತ ಹದರಿಕ್ಕಿ ಹೆಡಕನು 
ಘಲ್ಲಿಸಲು (ತೊರರಾ, ೫-೧-೨) ; ದಿವಿಜರಿಪು . . . ಮಾಯಾಯಂವತಿಯೆಂ 
ಹದರಿಕ್ಕಿ ನುಡಿದನು ಮನದ ಕಡುಹಿನಲಿ (ಅಂಬಿಕಾ, ೪೨-೧). 
ಹದಿಶಿಕ್ಕು : ೨. ರೋಸದ ಬಣಿತೆಯಂ ಹದಿರಿಕ್ಕಿ ಶಕ್ರನ ಗದರಿ 
ಗರ್ಜಿಸುತೆ , . . ಸಾರೆನುತ ತೆಗೆದೆಚ್ಚನಾ ದೈತ್ಯ (ಅಂಬಿಕಾ. ೨೦-೨೫). 

[ಪಿರ್‌ + ಇಕ್ಕು] 

ಪದಿರು "ಪದಿರ್‌,' ನೋ. 

ಪೆದಿರುವಾತು, ಹದಿರುವಾತು (ನಾ). ಚತುರೋಕ್ತಿ; ಚಮ 
ತ್ಕಾರದ ಮಾತು: ಸದಿರುವಾ[ನಾಂಂ. ಸತಿಯ ಮಾ]ತುಗಳಾ ಪೊಸ. 
ಗಾಡಿಯೆಂಬಿವಂ ಜಾನಿಸಿ ಕಾಣ್ಬಾದೇ ನರಕಮಲ್ರೈ (ಶಂಕಶ, ೬೯). 
ಹದಿರುವಾತು : ಜಾಣಂ , . . ಲೋಲೆಯಂ ಹದಿರುವಾತಿಂ ಜಟಕ 
ದನು (ಚೆಬಪು, ೧೦-೪೭ ಅ), [ಸದಿರು( <ಪದಿರ್‌,)4-ಮಾತು,] 

ಪದಿರ್ಕಂಡುಗ (ನಾ). ಹತ್ತುಖಂಡುಗ : ಸ್ವಸ್ತಿಶ್ರೀ ಅಷ್ಟೋರಯ್ದ 
ದಿನರ್ಕ್ಯು ಪದಿರ್ಕ್ಯಣ್ಣುಗ ನಲ್ವತ್ಥ * ೫೫ (ಎಕ. ೪1, ಚಿಕ್ಕನೆ. ೫೦-೬; 
ಸು. 4807); ದುಣನ್ನಿಸಮುದ್ರದಾ ನಯಲುಳ್ಳಿಅಕಿದಾಚಿಗಾಮೆಗೆ 
ಪದಿರ್ಕ್ಯಣ್ಣು ಗಂ ಮಣ್ಣ ಂ (ಎಕ, 1೪, ನಾಗನುಂ. ೮೫-೬೬ ; 776); 
ಸೊಲ್ಲಯ್ಯನ ಮಾಡಿಸಿದ ದೇಗುಲಕ್ಕೆ ಕೊಟ್ಟಿ ಮಣ್ಣೊ ರೆಗಾಲಲ್ಪ ದಿರ್ಕ್ಯ 
ಣ್ಹುಗೆಂ ನೀರ್ಮ್ವಣ್ಣು (ಎಕ. 19, ಎಳಂದೂ, ೪೧-೩;'982). 

[ಪದಿರ್‌ (ಎತ್ತು) + ಕಂಡುಗ(-ಎಖಂಡುಗ)] 


ಪದಿರ್ಕಳ 


ಪದಿರ್ಕಳ "ಸದಿರ್ಕೊಳ' ನೋ. 
ಪದಿರ್ಕೊಳ್ಳೆ ಪದಿಕೊಳ್ಳ ಪದಿರ್ಕಳ (ನಾ). ಹತ್ತು ಕೊಳಗ ; 
ಶ್ರೀ ಶಿನಭೀನುಗ ಪ್ರತಿಷ್ಠೆಗೆ ಒಮ್ಮದಿಮ್ಟರುಂ ಬನ್ನು ಪದಿರ್ಕ್ಕೊಳಂ. 
ಕಟನಿ ಒಕ್ಕಣ್ಣುಗಂ ಕೆಮ್ಮ ಕೊಟ್ಟಿ ನ್‌ (ಎಕ. 1%, ಬೆಂಗಳೂ, ೪೨-೨; 
ಸು. 820); ಒಕ್ಕಲೊಳೊನ್ನು ಸೊಲಿಕಿಯುಂ ಕೆಯುಂ ಸದಿರ್ಕ್ಯೊಳಂ 
ಭತ್ತಮುಂ ವಿಖಾಸಲುಂಬಳಿನತ್ತಮಂಂ ಸಲ್ವದು (ಎಕ, 111, ನಂಜನ, 
೧೪೩-೧೧ ; 977). ಪೆದಿಕೊಳ : ಮಹಾಜನ ಪದಿಕೊಳ ಕಟನಿ ಕೊಟ್ಟ 
(ಎಕ. 1%, ಹೊಸಕೋ. ೯-೧೧ ಸು. 870). ಪೆದಿರ್ಕಳ : ಶ್ರೀಮತ್‌ 
ಬಿಚ್ಜೈಯ್ಯ ಸಾನಿಯಬ್ಬೇಸ್ವರಕ್ಕೆ ಬಿಟ್ಟ ಮಣ್ಣಾವುನೆನ್ನೊಡೆ ಶಿವರಾಯ. 
ಕೆಜಕಿಯೊಳ್ಳ ದಿರ್ಕ್ಯಳವೆಡೆ (ಎಕ. 2೮೪, ಕೃಷ್ಣರಾ. ೩೩-೧೦; 11007), 
[ಶದಿರ್‌( ಆ.ಪತ್ತ್ತು ಕೊ) 
ಸದಿರ್ಕೊಳಗ (ನಾ). -ಸದಿರ್ಕೊಳ; ತುನುಣ್ಣೊಳಗಣ ಮಣ್ಣಿದು 
ಬ್ರಮುದಾಯ ರಾಜನುನ ಪದಕ್ಕೊ| ೯ಳಗಾಟಕ್ಸಿಸೆಗೆ ಗುಣ್ಣ ಲಊರ್‌ 
ಬೀಡ ಒಕ್ಕಲು ಸಲಿಸೊ (ನಿಕ. ೫, ಗೋರೀಬಿ. ೫-೪; ಸು. 900). 
[ಪದಿರ್‌( ಎ ಪತ್ತು) + ಕೊಳಗ] 

ಸದಿರ್ಮಡಿ (ನಾ). ಹತ್ತರಷ್ಟು; ಹತ್ತು ಶು ಸಟ್ಟು : ಚಂದ್ರಭುಕ್ತಂಗೆ 
ಸೃಥ್ವಿಯೆಲ್ಲಮುನಾಳ್ವ ಲಕ್ಷಣಂಗಳೊಳವು ಈತಂಗರಸು ಮಾಡಿದಪೆಂ ನಿಮಗೆಲ್ಲ 
ಮಿಲ್ಲಿಯ ಬಾ[ಟಿಂನ್‌] ಪದಿರ್ಮಡಿ ಬಾಟಂ ಮಾಡುವೆನೆಂದು ಬೋಧಿಸಿ 
ಕಾಳಬ್ಬೆ ಗಾ; ವಿತಿಗೆ ಗುಜ್ಜ ಣಂ ಪುಟ್ಟ ತಂದೆಗೆ 
ಪದಿರ್ಮ್ಮಡಿಯನಾಗಿ. ಪೆರ್ನ್ಮೂಡಿಗಾವ್ರಣ್ಣ ನೆಂಬ ಫೆಸರೊ ಪಡೆದಂ (ಎಕ.೪1], 
ಶಿನನೊ. ೧೦-೩೨ ; 1085) ; ಚೆಲ್ವಿಡಿದಲರ್ನಿಲ್ಲೆ ಸೋರ್ಮೂಡಿ ಪದಿರ್ಮಡಿ 
ಸೋಗೆಗೆ ಪುರ್ವ ಕೊರ್ವು ಚೆಲ್ನಡೆಗೆ ನಖಂ ಮುಖಂ ಪತಿಗೆ ತೋಳ್‌ 
ಕರವಾಳ್‌ ಮದನಂಗೆ ಕಾಂತೆಯಾ (ಪುಷ್ಪಪು. ೯-೪೩) ; ಚಂದ್ರಿಕಾಪಟಲದ 
ಶೈತ್ಯವತಾರ್ದವಗುಣಕ್ಕೆ ಪದಿರ್ಮಡಿಯಾಗಿ . . . ಎಸೆದಿರ್ಪುದಾ ಕೊಳಂ 

(ನಳಚಂ. ೧೨೨). [ಪದಿರ್ಕ್‌( ಎತ್ತ) 4 ಮಡಿ] 
ಸದಿರ್ಮಡಿಸು (ಕ್ರಿ). ಹತ್ತುಸಟ್ಟಾಗು; ಹತ್ತರಷ್ಟಾಗು : 
ಈ ನೆಗಬ್ಜ ಚಮೂತ್ರಿತಯ ಮದಾನೀಕಿನಿಯಕ್ಕು ಮದು ಸದಿರ್ಮಡಿಸ 
ಲೊಡಂ ತಾನಕ್ಸ್‌ಹಿಣಿಯಕ್ಕುಂ (ಪಂರೀಮಾ. ೧೩-೮); ಆ ದೇವಿ 
ಮನೋಮಂಡದಿಂದನಂತನೊಳ್‌ ಕೂಡಿದಪರ್ಥಿ ಯೌವನಮದಂ ಪದಿರ್ಮಡಿ 
ಸುವಿನಂ (ಜಗವಿ. ೮-೧೬); ಆ ಸರೋನರಂ ಜಲಕೇಳಿಯನೆಳಸುವ 
ಲಾನಣ್ಯವತಿಯರ ಲಾನಣ್ಯರಸಮಂ ತನ್ನ ಘನರಸದಿಂ ಪದಿರ್ಮಡಿಸಿಯುಂ 
* ಮೆಬಿಕಿವುದು (ಸಳಚಂ, ೧೨೧ 5) ; "ಹರಡಿಕೊಳ್ಳು ; ಹಬ್ಬು” 


'(ನಡ್ಡಾರಾ, ೧೮೭-೩); 


(ಸ್ರಭಣ್ಣ)- [ಪದಿರ್ಮಡಿ - -ಇಸು,] 
ಪದಿಲ "ಸದುಳ' ನೋ. 
ಪದಿಸ್ಟೈ "ನದಿಟಿ' ನೋ. 


ಪದಿಸ್ಟೆ ಗೆಯ «ಪದಿಟಿಗೆಯ್‌' ನೋ. 
ಸದಿಷ್ಟೆ ಗೆಯ್ಸು , ಪ್ರತಿಟ್ಟಿಗೆಯಿಸು (ಕ್ರಿ). ೧. ಡೇವತಾನಿಗ್ರಹ 
ವನ್ನು ಪ್ರತಿಷ್ಠಾಪನೆ ಮಾಡಿಸು : ಸ್ವಸ್ತಿ ಸಿಶ್ರೀ ಬಿಜಯಿತನು ನುರಿ 
ಯಸೆಯೊಳ ಭಗನತಿಯಂ ಪದಿ ಕೀ ಗೆಯ್ಬಾದೊಡೆ (ಮೈಲರಿ, ೧೯೨೯,೩೮್ಲ 
೪, 8ನೆಯ ಶತ). ಪ್ರತಿಟ್ಟಿ ಗೆಯಿಂಸು : ೨. ಸ್ಕಾ ಪನೆಯಾಗುವಂತೆ 
ಮಾಡು ; ನೆಲೆಗೊಳಿಸು : ಕೊಳಗುರೆನೇಗುಲಕ್ಕೆ. ಕಣ್ಣಪೀಟಿ ಪಣಿಯ 
ನಟ್ಟ, ವಿಂನಿತುವೆಂ ಕೊಟ್ಟು ಪ್ರತಿಟ್ಟಿ ಗೆಯಿಸಿದ ಬಳ್ಳ md ] (ಸೌಇಇ. 21-/, 
೩೫-೧೫ ; 933). (ತಿಸಿ ಗಸ (.ಸಂಟಿಗೆ) 4 ಸು] 
ಪದುಂಪಯ (ನಾ). ಒಬ್ಬಾತನ ಹೆಸರು: ಸದುನ್ಪುಯ ಸಲಿಪದು 
*. ಅಟಿ ಸತ್ತ (ಎಕ. ಸ, ಚಿಂತಾನು. ೧೨೩-೨; 1010). 


[Fಇದು"ಸದುಮಪ್ಪ ಯ್ಯ” ಎಂಬುದರ ಅಸಲಿಖಿತನಿರಬಹುಜಿ?] 


೫೨೩೨ 


20 


25 


30 


35 


40 


45 


ಪದುಮನಾಭ 
ಪದುಗು, ಹೆದಿಗು, ಹದುಗು, (ಕ್ರಿ). ೧. ಉಡುಗು ; ಕುಗ್ಗು ; 
ಸಂಕುಚಿಸು : ಪುದುಗಿತೆಣ್ಣಿ ಸೆಯಾನೆ ಪ[ನಾರಾಂ, ಹ]ದುಗಿದಂ 


ಭೋಗಿಪಂ ಗದಗದಿಸಿತಾ ಸಾಯಕದ ಬಿಸಿಗೆ ಬ್ರಹ್ಮಾಂಡಮದನೇನ ಬಣ್ಣಿ 
ಸುವೆನು (ಚೈಮಿಭಾ, ೧೩-೪೭) ; ಪದಿನಾಣುಂ ಸಾಸಿರ್ವರ ಪದಗೆಡಿಸಿದ 
ಚದುರನೀಗಳೀ ಕೇರಿಯ ಪೊಕ್ಕಿದೆ ಕೊಳ್‌ ಕವರ್ತೆದೆತ್ತೇಂ ಪದುಗುತ್ತ್ವೇ 
ಕಾಂತಮಿಂತು ಪರಿದಪನಕಟಾ (ಚಿಕವಿ, ೬-೨೭೧). ೨, ಸುಳ್ಳಾ ಗು; 
ತಪ್ಪು : ಸಿರಿಯರಸ ಸದಯನತಿಸತ್ಯಸಂಕಲ್ಪ ನಾತನ ಭಾಸೆ ನಡುಗುವುೆ 
(ನೆಂಕಾರಾ. ೨-೩-೪), ಹೆದಿಗು: ೧. ಮದನನ ಕಡುಧಾಳಿಯಬ್ಬರ 
ಕೊಳಗಾಗಿ ಹದಿಗಿ ನೋಳ್ಬ ಕಾದಲರ ಉಡೆಗೋಟಿ ಕೋಳುಹೋದುದು 
(ಚಂಪ್ರಸಾಂ. ೯-೨೦೫), ಹೆದುಗ್ಗು, : : ೧. ಒದನಿ ಕೈಸೋಂಕಿಡೊಡನೆ 
ಹದುಗುನ ಮೆಯ್ಯ , . « ಬೆಚ್ಚುವ *ಮನದೆಳೆಯಳ ಎಣೆಗರಗಿಪುದಿಚಿ 
ಯತು (ಹನಿಬ. ೬-೩೬) ; ತರುಣರಪುಣನು ಬಯಕೆನೋಟಿಗಳನು 
ಸುಳಿಸುತಿರುವನು ನಾಚಿ ಹದುಗಿರುವ ಸತಿಯೆಜೆಗೆ (ಒಲುಮೆ, ೩೫-೩); 
ಹುಲಿಯನ ನಾಲಗೆಯೂ ಅದರ ಗಂಟಲಿನಲ್ಲಿ ಹದುಗಿ ಮೌನವಾಗಿತ್ತು 
- ೨೫೧), ೩. ಸೆಡೆ; ಹಿಂದೆಗೆ: ಹರಲೊತ್ತೆ ಹದುಗುವ ಹಜ್ಜೆ 
. ಸುರಿವ ಬೆಮರು ಸೂಸುವ'ಸೇಡೆಯಿಂದಾ ನರನಾಥರೆಯ್ತ ಂಡರಾಗ 
(ನೇಮಿಸಂ, ೩೪-೧೧೯). ೪. ಬಾಗು; ಮಣಿ: ತಿರುನೀಲಕಂಕಕುಶನರು 
ಬಂದು . , , ತಲೆಗರೆದು ತಗ್ಗಿ ಹದುಗುತ್ತೆ ಕೈಮುಗಿದಿರ್ದು ಇರಲು 
(ತಿರುರ, ದೇ. ೧೫-೨೨). ೫. ಅಡಗು; ಮರೆಯಾಗು: ಅಲ್ಲೆಲ್ಲ 
ನೋಡಿದರು ಬಾನ ಕರೆಯಲಿ ಹದುಗಿ ಕಾರ ಮುಗಿಲಂತಿಹವು ಬೆಟ್ಟಿ ಹಬ್ಬಿ 
(ಹೊಂಗಳು: ೫-೯) ; ಆ ಮರಗಳ ಮರೆಯಲಿ ನೋಡಲ್ಲಿ ಹದುಗಿದೆ ಕ 
ಹೆಂಚಿನ ಮನೆಗಳ ಬಡಹಳ್ಳಿ (ಕೋಗಿಲೆ. ೯೦-೯) ; ವಹ್ನಿ ಹಂಸ 
ಹದುಗುತ್ತ ಕಳೆಗುಂದಿ ಭಟ ಫ್ಸಹವುಡುಗುತಿಹನು ಇಹ; ೩೩-೧೪). 
೬. ಹನ್ಮೆಟ್ಟು; ಹಿಂಜರಿ : ನಿಂತೇನು ನೋಡುತಿಹೆ? ಹದುಗುವರೆ 
ಇಲ್ಲಿ? ಮಸಣನಾಗಲಿ ಎಜೆಯು ರಣರಂಗದಲ್ಲಿ ! (ಸಾಂಚಜ. ೭-೧೦). 
೭.ಒಳಸೇರಿರು; ಹುದುಗಿರು;: ಮುನಿಯೊಳು ಹದುಗಿಹುದೈ ಸತಿಯಾಸೆ 
ಮಾಗಿಯೊಳಿರುವೊಲು ಬಸಂತದಾಸೆ (ಅಹಲ್ಯೆ. ೨೪-೧). 
[ದೇ.॥ತಮಿ. ಪತುಜ್ಕು, ಪತುಕು ; ಮಲ. ಪದ್ಯ ಪದಿ, ಪದುಕ್ಕು ; 
ತುಳು, ಸದೆ, ಪದ್ಗು] 
ಪದುಜೆಯ್ಯ (ನಾ). ಒಬ್ಬಾತನ ಹೆಸರು: ಇನಿತು ಮಣ್ಣ ಬಿಡಿಸಿದ 
ಪ್ರಭುಗಳಂಕನಾಮ ಭೂನಗಾವುಣ್ಣ ಪಡಿಲಯ್ಯೂ ಪದುದೆಯ್ಯ (ಎಕ. ೪, 
[1] 


(ನುಲೆನು. 


ಅರಳ. ೨೪-೧೬ ; ಸು. 900), 
ಪದುಪು "ಸದಪು' ನೋ. 
ಪದುಮ, ಪದುವ (ನಾ). ಕಮಲ; ತಾವರೆ : ಪದುನು "ಸಂಜಳ' 

(ಪಜ್ಜಳ) ವರ್ಣ ನೆಯಿದಲೆ (ನೈದಿಲೆ) ಯಾಗಿರ್ದಳನ್ನೆ  (ಸರ್ನನ. 

೬೯-೩೭೪); ಉಕಾರಕ್ಕೆ-ಅಲ್ಪ-ಅಲುಪ, ಪದ್ಮ-ಪದುಮ '(ಶನುದ, ೨೫೪ 

ಪ್ರಯೋ). ಪಡುವ : *ಚೆಂಬದುವ' ಪರಾ. [-೬ಸಂ. ಪದ್ಮ] 
ಪದುಮಜ (ನಾ). ಕಮಲದಲ್ಲಿ ಹುಟ್ಟಿ ಸ್ಪಿದವನು; ಬ್ರಹ್ಮ: 


ಉನ್ನತಿಯ ಪದುಮಜನು ಕಂಡನು ಮಸ್ತಿ ಸರನಾ ಮನುಜವರ್ಗನನು 
(ಸಂಸತ, ೫-೨೩). [.ಸಂ. ಪದ್ಮಜ] 
ಪಡುಮಣ್ಣ (ನಾ). ಒಬ್ಬಾತನ ಹೆಸರು : ಕುನ್ನಗೆಸೆನೆ ಕಲಿಯಮ್ಮ 
ಬೆಳ್ಮಣಿಯ ಪದುನುಣ್ಣ ನ್‌, . , ಇಸ್ತೀ ಎನೆಬರು ಶ್ರಿ ಶ್ರೀಕರಣಸಹಿತಂ 
ಬಿಟ್ಟ್ರಾರ್‌ (ಎಕ. 9111, ಸೊರಬ, ೧೦-೧೨; ಸು. 800), 
[ಪದುಮ 4 ಅಣ್ಣ |] 


ಪೆದುಮನಾಭ (ನಾ). ಹೊಕ್ಕುಳಲ್ಲಿ ಕನುಲವುಳ್ಳ ನನು; ವಿಷ್ಣು ಕ 
ಸದುಮನಾಭನ ಚೋದಿಸುವ ರಥ ನೇಗದಿಂ ಪದ, ಸವ್ಫೂಹನುನೆಯ್ದೆ ನಡು 


ಪದುಮಭನ 


(ಸೆಂಸಭಾ. ೧೧-೧೩೪ ನ); ಉದರನೈರಾಗ್ಯವಿದು ನನ್ಮು ಪದುಮನಾಭನಲಿ 
ಲೇಶ ಭಕುತಿಯಿಲ್ಲ (ಪುರಂದ, ೨-೨೫ ನಲ್ಲನ). [£ಸಂ. ಪದ್ಮನಾಭ] 
ಪದುಮಭವ (ನಾ). - ಸದುಮಜ: ಸದುಮಭನನೈಯ್ಯುನು . . . 
ನಿಗಮನ ಪೇಳ್ವನೊಲನಿನಲಿ (ಸಿಭಾಗ, ೧೧-೨೮-೭೨). [-ಆಸಂ.ಪದ್ಮಭವ] 
ಪಡುವುಮಿತ್ರ (ನಾ). ಕಮಲದ ಸ್ನೇಹಿತ ; ಸೂರ್ಯ : ಪದುನು 
ಮಿತ್ರನ ಉದಯ ಹರಿಗಭ್ಳುದಯದಂತಿರೆ ರಾಮ ನಿದ್ದಿಸಮುದಯದಿಂದುಪ 
ವಾಸನಟ್ಟಿ ನು ಮೂಜುದಿನ ತನಕ (ಕಾಶಿರಾ, ೧೫-೩೮), 
[ಪದುಮ + ಮಿತ್ರ] 
ಪದಡುಮರಾಗ (ನಾ). ನವರತ್ನಗಳಲ್ಲಿ ಒಂದು; ಮಾಣಿಕ್ಯ ; 
ಪದ್ಮರಾಗ: ಮಂನಿಕುಮಾರರೋದುನ ನೇಡನೇದಾಂಗಂಗಳಂ ತಪ್ಪು 
ವಿಡಿದು ಜಡಿದು ಬಗ್ಗಿ ಸುವ ಪದುಮರಾಗದ ಬಣ್ಣ ದರಗಿಳಿಗಳುಮಂ . , . 
ನೋಡಿ (ಸಂಸಭಾ, ೧-೧೧೫ ನ). , [ಪದುಮ--ರಾಗ] 
ಸದುನುಲೋಚನ (ನಾ). ಕಮಲದಂತೆ ಕಣ್ಣುಳ್ಳ ವನು ; ವಿಷ್ಣು: 
ಇದು ಸಕಲ ವರ್ನಾಶ್ರಮಕೆ ಕಡುಮುದವನೀವುದು , , . ಸ್ತ್ರೀ ಶೂದ್ರ 
ರಿಗೆ ಮೊದಲಾಗಿ ಸದರನಿದು ಮಾಡುವರೆ ಪೇಳೆಲೆ ಪದುಮಲೋಚನ 
ನಿಮ್ಮಡಿಯ ಶ್ರೀವದನದಲಿ ಪೇಳುವುದೆ ಮುಖ್ಯವಿದೆಂದನಾ ಭಕ್ತ (ಸಿಭಾಗ. 
೧೧-೩೨-೩೬). [ಪದುಮ 4 ಲೋಚನ] 
ಪದುಮವಿಟ್ಟಿರ (ನಾ). ಕಮಲದ ಆಕಾರದಲ್ಲಿರುವ ಆಸನ, 
ಪೀಠ: ಹೊಂಗೆಲಸದ ಪೊಚ್ಚ ಪದುನುವಿಟ್ಟಿ ರಡೊಳು ಮಂಗಲಮಜ್ಞನ 
ಗೆಯ್ದು ಅಂಗಸುವಸ್ತ್ರಭೂಷಿತನಾಗಿ ಶಿವಪೂಜಾರಂಗಸ್ಥಳನ ಸಾರಿದನು 
(ನೋಹತ. ೨೧-೩). [ಸದುಮ --ವಿಟ್ಟಿ ರ] 
ಪಡುಮವ್ಯೂಹ (ನಾ). ಎಸಡ್ಮವ್ಯೂಹ ೨ : ನಾಲ್ಕ ಂಯೋಜನದ. 
ಪದುಮವ್ಯೂಹದೊಳಂಗರಾಜ ಶಲ್ಕ ವೃಷಸೇನ ಕೃಪ ಕೃತನರ್ಮಾಶ್ವ 
ತ್ಥಾಮರಂ ದುರ್ಯೋಧನಂ ಬೆರಸಿರಿಸಿ (ಸಂಸಭಾ, ೧೧-೧೩೨ ನು. 
[<ಸಂ. ಪದ್ಮವ್ಯೂಹ] 
ಪದುಮಸಂಭವ (ನಾ). - ಪದುಮಜ : ಪದುಮಸಂಭನ ನಾರದಗೆ 
ನಾರದನು ನಲ್ಮೀಕಜಗೆ . . , ಎನುತ ಪೂರ್ವಾಚಾರನಾರ್ಗವನನುಸರಿಸಿ 
ಗೀರ್ನಾಣಭಾಷಾನನಧಿಯೆನೆ ಶೋಭಿಸುವ ರಾಮಾಯಣದ ಸತ್ಯಥಿಯಾ 
. « ಉಸುರ್ವೆನು (ಆನಂರಿಾ, ೧-೧-೧೩). [ಪದುವು -- ಸಂಭವ] 
ಸದುಮಸಖ (ನಾ). - ಪದುಮನಿತ್ರ : ಪದುನುಸಖ 'ಕೋಟ 
ಪ್ರಕಾಶನು . . . ನಿಗನುನ ಫೇಳ್ಹನೊಲನಿನಲಿ (ಸಿಭಾಗ, ೧೧-೨೮-೩೨). 
[ಪದುಮ -- ಸಖ] 
ಸದುಮಾಕ್ಷ (ನಾ). . ಕಮಲದಂತೆ ಕಣ್ಣುಳ್ಳ ವನು; ಕಮಲ 
ಲೋಚನ : ನರಹರಿಯಂದುದುಭವಿಸಿದ ಮಾಸ ತಿಥಿಯು ಪುದಿದತಿ 
ಶುಭವಾರ ಸಂಜೆಯೊಳುದಿಸಿದ ಪದುಮಾಕ್ಷನೀತ. ತಾನೈಸೆ (ಕೆಂನವಿ೧-೧೯). 
[<ಸೆಂ. ಪದ್ಮಾಕ್ಷ] 
ಸದುಮಾಕ್ಷಿ (ನಾ). ಕಮಲದಂತೆ ಕಣ್ಣುಳ್ಳವಳು : ಚದುರಂಗ 
ವಾಡುನ ಬಾರೆಂದೊರ್ವನ ಪದುಮಾಕ್ಷಿ ಹಿಡಿದೆಳದೊಯ್ಲುು ಮದನಾಗಮ 
ದೊಳು ಮಗ್ಗಿಸಿ ಹಣಗಳನುದಿರದೆಗೆದಳವನಿಂದ (ಕಂನವಿ. ೨-೯೭), 
[-ಸೆಂ. ಸದ್ಮಾಕ್ಷೀ] 
ಸದುಮಾಲಯೆ (ನಾ). ಕಮಲವೇ ಮನೆಯಾಗಿರುವವಳು ; 
ಲಕ್ಷ್ಮಿ: ಪಾಲಿಸೆ ಸದುಮಾಲಯೆ ನೀನೇ ಗತಿ (ವಿಸಾಕೃ. ೩೯ ಸಲ್ಲವಿ). 
[ಆಸಂ. ಪದ್ಮಾಲಯಾ] ೆ 
ಪದುಮಾಸ್ಟ್ರ (ನಾ). ಮನ್ಮಥನ ಸಂಚಬಾಣಗಳಲ್ಲಿ ಒಂದು ; 
ಕಮಲದ ಬಾಣ: ಮದನ ವಿಯೋಗಿಗಳಿದೆಯ ಥಟ್ಟು ಗಿದೆಚ್ಚ 
ಸದುಮಾಸ್ಟ್ರ ದಲಗಿನಗ್ರದಲ್ಲಿ ಪುದಿದ  ಕೆನ್ನೀಕಿನಲಲತಿಗೆಯುಗುರ್ಗಳಿಂ 


೫೨೩೩ 


20 


30 


35 


40 


45 


ಸೆದುಳ 


ಪದವೆರಳೆಸೆದುವಂಗನೆಯ (ಕಂನವಿ. ೯-೧೪). [ಪದುನು4 ಅಸ್ತ್ರ] 
ಪಡುನಿಂನಿ (ನಾ). ೧. ಎ ಪದುಮ: ಹೃದಯಂಗುಡದುದನಜಾಯಜೆ 
ಸದುಮಿನಿಗಿರದಳಿಸಿ ಕೈಯನಿಕ್ಕುನ ಶಶಿಯಂ ಪದೆದೀಕ್ಷಿಸಿ ಮಿಗೆ ನಗು 
ನಂದದಿನಲರ್ದುದು ನೋಡೆ ನಾಡೆ ಕುನಲಯನಿವಹಂ (ಕುಸುಮಾ, 
೪-೪೪), ೨. ಕಮಲವನ್ನು ಕೈಯಲ್ಲಿ ಹಿಡಿದಿರುವವಳು ; ಲಕ್ಷ್ಮಿ: 
"ಪದುಮಿನಿವಲ್ಲಭ' ಪರಾ, ೩. [ಕಾಮಶಾ] ಸ್ತ್ರೀಯರ ನಾಲ್ಕು 
ಜಾತಿಗಳಲ್ಲಿ ಒಂದು ; ಪದ್ಮಿಥಿ : ಹೊಲೆಯೆಕೊಳು ಪದುನಿಂನಿ ಹೆಣ್ಣು 
ಹುಟ್ಟಿ ದರೇನು (ಪುರಂದ. ಧಾ. ೫-೧೩೭-೧). [-ಆಸಂ. ಪದ್ಮಿನೀ] 
ಸದುಮಿನಿನಲ್ಲಭ (ನಾ). ಲಕ್ಷ್ಮಿಯ ಒಡೆಯ ; ವಿಷ್ಣು: ಮೃದು 
ಮನದೊಳು ನಿಲ್ಲು ಪದುಮಿನಿನಲ್ಲಭ (ವಿಸಾಕೃ. 
[ಪದುನಿನಿ + ವಲ್ಲಭ] 
ಸದುಮೆ (ನಾ). ಲಕ್ಷ್ಮಿ; ಪದ್ಮಾವತಿ : ಪಡುನೆಯರಸ ಸನಂದ 
ನಾರ್ಚಿತ ಪದುಮಸಿರಿಧರ ಗೋಪಿನಾಥನು . . , ನಿಗಮನ ಸೇಳ್ನ 
ನೊಲವಿನಲಿ (ಸಿಭಾಗ, ೧೧-೨೮-೬೨). (-ಆಸಂ. ಪದ್ಮಾ] 
ಪದುಯ್ಯ (ನಾ). ಒಬ್ಬಾತನ ಹೆಸರು : ಬರಿಡಂ ಪೆಗಂ ಖಣ್ಣರಿಸಿದಂ 
ಸದುಯ್ಯ (ಎಕ. ೪11, ಶಿಕಾರಿ, ೯-೧೮; 1021). [1] 


೬೦-೧). 


'ಪೆದುರು "ಪದಿರ್‌,' ನೋ. 


ಪದುವ "ಪದುಮ ನೋ. 

ಪಡುವಗರೆ (ನಾ). ಒಂದು ಸ್ಥಳದ ಹೆಸರು : ಪಡುನಗರೆಯಯ್ಲೂ 
ಅಜ ಭೋಗಪತಿ ಆಯ್ಕ್ಯಪ ಮಂಗಳಮಂ ಪೂರ್ವಮರ್ಯ್ಯ್ಯಾದೆದನ್ಟಿ 
ಅಕ್ರಮಂಗೆಯ್ಯ (ಎಕ. ೫1, ಹಿರಿಯೂ, ೧-೧೧; 925). 
[೫ ಇದು"ಪಡುವಗೆರೆ' ಎಂಬುದರ ಅಪಲಿಖಿತವಿರಬಹುಜಿ ?] 

ಪದುವಾರ (ನಾ). (?) : ನಾಲ ಬರಿಸ ಪರಿಯಾರಮು ಐದಾನೆ 
ವರಿಸ ಪದುವಾರಮರಿಂ ಮೇಣ್ಛೆಯೆಿ ಸತ್ತಿ ಗಮನ ಇನೆತ್ತು ಮಾ [ನ್‌] 
ಪ್ರಸಾದಂಗೆಯ್ನಾರ್‌ (ಸಾಇಇ. IX-i, ೫೦-೧೫; ಸು 9ಕೆಯ ಶತ). 

(1) 

ಪದುಳ, ಪದಿಲ, ಹದುಳ, ಹದುಳು (ನಾ). ೧. ಒಳಿತು; ಸುಖ; 
ಕ್ಷೇಮ : ಸಂತಮಿರ್ಪುಡೆ ನವಗ್ರ ಹಮಾಶಾದಂತಿಗಳ್‌ ಪದುಳಮೇ 
(ಕಾನ್ಯಾನೆ. ೧೫೧) ; ಸಚಿವಂ ಬಂದು ಹರಭಕ್ತನಂ ಪದುಳದಿಂಡೆ ಕಳುಪಿದೆ 
ನೆಂದು ಬಿನ್ನಯಿಸೆ ಸೇದಿರಾಜಂ ಸಂತಸಂಬಟ್ಟು (ಸೇದಿರು ಜೀ. ೬೬-೬); 
ವಿಷ್ಣು ಪದದಲ್ಲಿ ಸದಮಳಇತ್ಮಕ ಶಿಂಶುಮಾರನು ಪದುಳದಲಿ ಸಕಲಕೆ ಸಲೆ 
ಯಾಧಾರವಾಗಿಹನು (ಕುನ್ಕಾಆ. ೭-೬೮) ; ಬಂದಿಕೆ ಪರಿಣಾಮನೆ ಮನೆ 
ಯೊಳಗಕ್ಕಂದಿರನುನೆ. ಮಕ್ಕಳು ಪದುಳನೆ (ಜಯಾ, ೧-೨೦) ; ಸದುಳ 
ದಳಿಳೆಯಾಳುತಿರ್ದನಾ ನೃಪಚಂದ್ರಂ (ಮುರಾಚ,೬-೨೨), ೨. ನಿರಾತಂಕ; 
ಸಮಾಧಾನ ; ನೆಮ್ಮದಿ: ಕಾಯಜೀನಂ ಪದುಳವಿರಬೇಕಾಯಿತಾ 
ದೊಡೆ ನಿನಗೆ ಪೇಳ್ವೆನುಪಾಯವೊಂದಂ ಕೇಳು ನೀ ಶಿನಭಕ್ತಿ ಮಾರ್ಗದಲಿ 
(ಬಸಪು, ೪೯-೨೭) ; ಪರಿದೂರ ಬೀದಿಬೀದಿಯ ಪಲವನೆಯೊಳು ತಿರುಗುವ 
ದಿಟ್ಟಿ ನೆಣ್ಗಳನು ಕರೆದು ಮನ್ನಿಸದೇಕಾಂತನನಾಡದೆ ಪರಿಹರಿಪುದು ಪದುಳ 
ದೊಳು (ಹದಿಬ. ೮-೪೩); ಅದುವೇ ನನ್ನಾ ಹೊನ್ನಿಯೆ ಪದುಳದ 
ಬಾಳುನೆ ತೊರೆಯಲಿ ಸುಳಿಯಾಯ್ತ (ನಲ್ಮೆ. ೧೦-೮). ೩. ಸಂತೋಷ; 
ಹಿಗ್ಗು : ಉದರಮೆ ತೊಟ್ಟ ಲಾಗೆ ಭುವನತ್ರಯನುಂ ನೆಜಕಿ ತಾಳ್ವಿ ದೇಹಿ 
ನರ್ಗದ ಕೃತಸಾಸಸುಣ್ಯಫಲನುಂ- ಸಲೆ. ತೂಗುನ ಕರ್ಮಸಾಕ್ಷಿಯಂ 
ಪದುಳದೆ ತೊಟ್ಟಿ ಲೊಳ್‌ ಪಡಿಸಿ ತೂಗಿದರ್‌ . . , ಲತಾಂಗಿಯೆರ್‌ ( ಜಗವಿ, 
೩-೨೮); ಅದು ಸುಕೃ ತಪ್ರಸಿದ್ಧಿಯ ತವರ್ಮನೆ ಜ್ಞಾನಮಹಾಬ್ದಿ 
ತೀರನುಂ ಪದುಳದಿನೊಲ್ಲು ತೋಂಸುನ ಮಾರ್ಗಂ . . . ಎನಲ್ಕೆ 
ವಾರಣಸಿ ರಂಜಿಪುದಲ್ಲೆ (ದರಕು. ೯-೪); ಸಟ್ಟಿ ಮಲಬ್ರಹ್ಮಸಿರ್ಣಯುವನತಿ 


ಪದುಳ 


ಮುಂದಿಂದ ಶಿನೆಗೆ ಶಿನನಜುಪಿದನದಲ್ಳಿ ತಿಳಿದು ಪದುಳದಿಂದದನೆ ಪೇಳ್ವೆಂ 
(ಲತಿಚಿಂ, ೪೮-೧); ಭೂರಮುಣಂ ಸತ್ಯಧರ್ಮದಿಂದಂ ಪೊರೆಯಲ್ಫೀ ರಾಜ್ಯ 
ಮೆಲ್ಲಮಂ ಪ್ರಜೆ ರಾರಾಜಿಕುಂ . , . ಪೆಂಡಿರ್‌ ಮಕ್ಕಳ್ಳೆರಸು ಹರಿದಿನದ 
ಹಬ್ಬದ ಸರಿಪರಿಯುಕ್ಕೆ ವಮನೆಸಗಿ ಸದುಳದೊಳಿರ್ಕುಂ (ಚಿಕವಿ. ೩-೧೪೧). 
೪. ಉತ್ಸಾಹ; ಹುರುಪು: ನಂಜಣಾರ್ಯವಿರಚಿತಮಿ ದಲೊಳಧಿಕ 
ತರ ಸೆತ್ಯಥಾವಿಸರರತ್ನ೦ಗಳಂ ಪದಂಳದಿಂ ಸರಗೆಯ್ದ ಸಟ್ಟದಿಗಳ್‌ 
(ಏಿಕೋಫು, ೧-೬೭). ೫. ವಿಶ್ವಾಸ; ಪ್ರೀತಿ: ಅದಜಕಿಂದಲೆನುಗೆ 
ಕ್ಷೇನುವದೆಲ್ಲಿಯದೆಂದು ಪದುಳದೆ ಪ್ರಾಣಮಿತ್ರನೊಳು ಒದನಿದ ಚಿಂತೆ 
ಯನುಸುಕೆ ಪ್ರಹ್ಲಾದನು ಮುಂದನ ತಳೆದು ನಸುನಗುತ (ಅಂಜಚ. 
೫-೨೬); ಮಂದಿಕುರುಡಿ ಹೊಂಗೆಯನು “ಬಾದಾಮಿ, ಕೋ” ಯೆನುತ 
ಪದುಳದಿಂ ಮೊಮ್ಮಂಗೆ ಕೊಡಲು ಸಿಹಿಯಹುದೆ? (ಮಂಕುಕ. ೮೬೩). 
೬. ಶ್ರಜ್ಮೆ ; ಭಕ್ತಿ : ಹೃದಯದೊಳು ಧ್ಯಾನಿಸೆನೆ ಗುರುವಂ ಪದುಳದಿಂ 
ಶಿರವಾಗೆನೆ ಗುರುಪದಕೆ (ಬಸಪು. ೪೫-೧೬) ; ಭೋಜಶಾಸ್ತ್ರ ದುದಧಿಸೌಂದರ 
ಗಣೇಶ್ವರ ಕೇಶಿರಾಜಂಗೆ ಪದುಳದಿ ನಮಸ್ಕರಿಸಿ (ಎಕೋಪು, ೧-೨೦). 
೬. ಸೊಗಸು; ಅಂದ; ಚೆಂದ: ಶಕ್ರನೃ ತೃದೊಳೊಡಂಬಡೆ ನರ್ತಿ 
ಸುನಲ್ಲಿ ಜತ್ತುವಟ್ಟಿ ದ ಮಣಿಯೆಂತದೇಂ ಪದುಳಮಾದುದೊ ದಿವ್ಯವಧೂ 
ಕದಂಬಕಂ (ಆದಿಪು. ೭-೧೨೫); ಉದಯಗಿರಿಯ ಮೇಲೆ ಮೆಜಕಿವ ಭಾನು 
ನಿಗೆ ಮತ್ತಿದಿರಾದ ಪ್ರತಿಸೂರ್ಯನಂತೆ ಪದುಳದುತ್ತು ಂಗಸಿಂಹಾಸನ 
ವೇಜಕಿ , . . ಠೀವಿಯೊಳೆಸೆದನಾ ರಾಯ (ಭರಚ. ೧-೩೦); ಪದುಳದೆ 
ಬಾಲಲೀಲೆಯ ತೋಜ ಸಕಲರ್ಗೆ ಚದುರಕುಮಾರರೊಬ್ಬ ದರು (ಕಂನವಿ. 
೪-೮೧). ಲೆ. ಸ್ಥಿರಚಿತ್ತ ಸ ದೃಢಚಿತ್ತ ; ಆಯಿರವಿನೊಳ್‌ ಪದುಳನೊ 
ಪದುಳನಲ್ಲನೊ ಪರೀಕ್ಷಿಸುವೆನೆಂದು ಬಂದು (ಜೀನಸಂ. ೧೭೭-೧೨). 
ಪದಿಲ : ೧. ನಿರ್ನಳಹೃ ದಯರಿಗೆ ವಿಶ್ವಾಕೃತಿಯ ಸದ್ಭ್ರಹ್ಮಭಾವ 
ನಪು ಪದಿಲದಿಂ ನೆಲೆಗೊಂಡು ಚಲನಾಸ್ಸ ದಮಾಯದೆ ತುಂಬಿರಲು (ಗಗತಾ. 
೧೭-೧೦) ; ಗೋಕಾಂಬುವೆಂಬ ಸಟ್ಟಿಣದಿ ಪದಿಲದಿಂದಲಿಯಾಳ್ವ ಭಾನು 
ನಂಶಾಢ್ಯ ಧರಣಿಚಂದ್ರಮನೆಂಬ ಧವಳಸೇನಂಗೆ ಮಂತ್ರಿಗಳಾಗಿ 
ಇಬ್ಬರು ಇರಲು (ಸಾರಂಗ. ೨೯). ೪. ನಿರ್ಧಾರ; ನಿಶ್ಚಯ : 
ಮೊದಲೆನ್ನ ನೀ ತೆರದಿ ಮೊಂಡಾಗು ನೀನೆಂದು ಪದಿಲದಿಂದಲಿ ಬ್ರಹ್ಮ ಬರೆದು 
ಪುಟ್ಟಸಿದ (ಸಾರಂಗ, ೨೭), ಹದುಳ: ೧. ಹದುಳನೇ ಪಾರ್ಥಂಗೆ 
ಹೇರಾಳದಲಿ ಕಾದಿದನಾ ಸುಶರ್ಮನ ಕದನ ಬೆಟ್ಟಿತು (ಕುವ್ಯಾಕ. ೧೬-೧೧); 
ಮಠಗಳಂ ಹದುಳನಲ ದೊಡನೆ ಕಟ್ಟಸಿ... ಸುಜಂಗಮವನು 1 
ಕರೆತಂದು , . . ಅನರೇನ ಬೇಡಿದಡೀ ಸುವಸ್ತುಗಳನಿತ್ತು ಕಳುಪುವುದು 
(ಚೆಬಫು. ೬-೧೬) ; ಹದುಳಕೆ ಹೊಣೆ ಅವನಿರದಿರೆ, ತಿರೆ ಪೋಪುದು ಮಗ್ಗಿ! 
(ಅಹಲೈ. ೨೦-೧೬). ೨. ನೋಡಿ ವಂದಿಸಿ ಹೋಹ ಶಿಷ್ಯಂಗೆ ನೀಂ 
ಕೃಪೆಯ ಮಾಡುವುದು ಹದುಳದಿಂ (ಹಚಕಾ, ೪-೧೧); ಹ [ಪಾಜಾಂ.ಪ]] 
ದುಳದಿಂ ಪದ್ಮಾಸನಾಸೀನದಿರವಂ ಕಲಿನಂತೆ ಕುಳ್ಳಿ ಹನಿದುನೆರಡನೆಯ 
ಶಂಭು ವೃ ಸಭನು ತಾನೆಯೆಂಬವೊಲು (ಬಸಪು. ೩-೩೯). ೪, ಬಿಣ್ಣಿತ್ತಾದ 
ಲರ್ಜೊಂಸದ ಕಂಪಂ ಹಣ್ಣ ಹದುಳದಿಂದಾಂತೆಳಸುತ್ತ ೦ ತಣ್ಣನೆ ಪಣ್ಣನೆ 
ನುಣ್ಣ ನೆಗಂಪಿಂ ಸುಳಿಗೆಲರಾ ಬನದೊಳ್‌ (ಉದ್ಭ ದೇ.೨-೨೧). ೫. ಒಲನಿಂದ 
ನಡೆತಂದು , . . ಅಗ್ಭವಣಿಯನೊಬನಿಂದಿಳಿಸಿ ಸಂಗಮೇಶ್ವರನ ಹತ್ತಿರೆ 
ಹದುಳದಿಂದಿಳಿಪಿ (ಬಸರ, ೩-೪೨). ೬, ಹದುಳನಿಲ್ಲದ ದೇಹರಂ , , . 
ಪ್ರವರ್ಧನನಹುದೆ ಲೋಕದೊಳು (ಬಸಪು. ೩೭-೩೪). ೧೦. ಶುಭಕರ 
ವಾದುದು ; ಮಂಗಳಕರವಾದುದು : ಒಗ್ಗದರೆ ನಾಲ್ಬಗೆಗೆ ಹುಡುಕಿ 
ಹದುಳದ ಪೊಳ್ತು (ಕಾಲೂರ, ೭೩-೧೩೩). ಹದುಳು : ೧. ಹರಸಿ 
ಹದುಳಿನಲಿರಿಸಿ ನೀಡುವನ ಪಡೆಯಂವನ, ಎರಡುಗುಣದಿಂದ ಸುಕೃತಾರ್ಥ. 
ನಹುದು (ಕಎಫು. ೫೩). [ದೇ.॥ ತೆಲು. ಸದಿಲ] 


೫೨೩೪ 


10 


20 


25 


30 


35 


40 


4: 


ಪದುಳಂಗೊಳಿಸು 


ಪೆದುಳಂ (ಅ). ೧. ಕ್ಷೇಮವಾಗಿ; ಸುಖವಾಗಿ; ಒಳ್ಳಿ ತಾಗಿ : 
ಅವನೀಮಣ್ಣಳನುಂ ನಿರಂತರಿತಮಾ ಹೇಮಾದ್ರಿಯೆಂ , ದಕ್ಷಿಣಾಬ್ಬಿ ವರಂ 
ದೋರ್ವ್ವಳದರ್ಪ್ಪದಿಂ ಸದುಳಮಾ ಪೂರ್ವ್ಯಾಬ್ದಿಯೆಂ ಪಶ್ಚಿ ಮಾಬ್ಬಿ ವರಂ 
ಪಾಳಿಸಿದಂ . . , ಆಹನಮಲ್ಲಂ (ಸೌಇಇ. 1X-1, ೧೨೬-೨: 1064); 
ಪದುಳಂ ಸಾಳಿಪನೆಳೆಯಂ . . . ಬಲ್ಲಾಳನೃಪಂ. (ಎಕ. ೪, ಬೇಲೂರು, 
೮೬-೨೨; 1177); ತನ್ನೊಂದು ಗರಗರಿಕೆಯ ಸೊಮ್ನಿನಭ್ಯುದಯದೆ 
ಪದುಳಮರಸಾಳ್ವ ಬಸಂತರಾಯನುರ್ಕುಂ ಸೊರ್ಕುಂ ಸೋರ್ದು ಬಯಲಸ್ಬಿ 
ನೆಗಂ ದಾಟಃಗೆಯ್ಲೂ , , . ಗ್ರೀಸ್ಮರಾಜಂ ತಲೆದೋಜಿಸಿದಂ (ಉನಾಶ್ವ. 
೫೧-೧೯). ೨. ನೆಮ್ಮದಿಯಾಗಿ ; ನಿಶ್ಚಿಂತೆಯಿಂದ ಕೂಡಿ: 
ಪದುಳಂ ಕುಳ್ಳಿರ್ದೆಮಗಾಯದ ಮಾತಂ ತಗುಳೆ ಗಲಪಿ ಪೋದಂ ಸಂದಿರ್ದ 
ದಟರೊಳಿಜಾದಅಸಿಯಂ ತಪ್ಪದೆ ಕಮ್ಮಲಿಿಯೋಜನೆನಿಸಿದಂ ಬಿಲ್ಲೋಜಂ 
(ಗದಾಯು. ೨-೧೩) ; ಪದುಳಂ ಸೀಠಾಗ್ರದೊಳ್ಳುಳ್ಳಿ ರಲಜಕಿಯದುದುಂ 
ಕಣ್ಣ ನೀರಾಗಳುಂ ಸೋರ್ವುದುಂ . , . ಸದ್ಫೈೈದ್ಯರಿಂ ನೋಡಿಸಿ ಪಲ 
ಪಡಿಸಿ ನಿಶ್ಚಯಂ ಬೇಗವಿನಾಗಳ್‌ (ಸುಕುಮಾ. ೧೧-೩೪); ಮಂದದಿಂ 
ತತ್ಪ ದಸಂಕೆಜಕ್ಕೈಜಗಿ ನೀಂ ನಿನ್ನನ್ವ ವಾಯೋರ್ನಿಯೊಳ್‌ ಪದುಳಂ ಸಿಂದಿರು 
ಗೋತ್ರಮಿತ್ರಸಹಿತಂ (ನೇಮಿಪು. ೧೧-೧೦೪) ; ಆನುಮೆನ್ನೋಸಳುಂ 
ಪದುಳಂ ಕ್ರೀಡಿಸುತಿರ್ದೆವಂದು ವಿಲಸತ್ಕಲ್ಪ ದ್ರು ಮೋ ದ್ಯಾನದೊಳ್‌ 
(ಪಷ್ಟಪ. ೬-೨). ೩. ಜೋಪಾನವಾಗಿ; ಎಚ್ಚರಿಕೆಯಿಂದ ಕೂಡಿ: 
ಮೇನಾಸತಿ ನಿಜಸುತೆಯಂ ನೋಡಿ . . , ಪದುಳಂ ಪೋಗವ್ವ ಪೋಗೆಂದತಿ 
ಭಯರಸದಿಂ ಬುದ್ಧಿ ವೇಳುತ್ತು ಮಿರ್ದಳ್‌ (ಗಿರಿಕ. ೫-೧೨). ೪. ಚೆನ್ನಾಗಿ; 
ಸೊಗಸಾಗಿ : ಅವರ್ಕೆ ಪುಟ್ಟದ ಯಂಗಳಂಗಳ್‌ , . . ಪೆಜವೇಟು 
ದಿವಸಕ್ಕೆ ತಳರ್ನಡೆ ನಡೆದುಂ ಪೆಜವೇಟುದಿವಸದೊಳ್‌ ಪದುಳಂ ನಡೆದುಂ 
- - ಶ್ರಿಪಲ್ಯೋಪಮಜೀವನಿಗಳುಮಾಗಿ (ಅದಿಪು. ೫-೪೧ ನ) ; ಪಹುಳಂ 
ನಿರ್ನೂರವಾರಿಯಂ ತಳಿಯುತುಂ ಮಂದಾರಕಾಗಂಧಮಂ ಕೆದಜುತ್ತುಂ 
೬ ೬ ಆ ನಗೇಂದ್ರದ ಮಂದಾನಿಳನಾಬೀಸಿತ್ತು ನಯದಿಂ ದೇವಾಗಮ 
ಶ್ರಾಂತಿಯೆಂ (ಪುಸ್ಪಫು. ೧೮-೫೩). ೫. ಸ್ಥಿರವಾಗಿ ; ದೃಢವಾಗಿ : 
ಪದಂಳಂ ತ್ರಿಪ್ರಭೃತಿಗ್ರಹಂಗಳಿರೆ ತಂತಮುನ್ಮಚ್ಚದೊಳ್‌ ಭೂಪವಂಶದವಂ. 
ಭೂಪತಿಯ ಕ್ಕುಂ (ಜಾತತಿ, ೧೨-೧); ಪದುಳಂ ನಿಂಜಿಡಗಯ್ಯೊಳೊತ್ತಿ 
ರಘುಜಂ ಕೊಪ್ಪ ಂ ಪದಾಂಗುಸ್ಕ ಮೂಲದೊಳಿಟ್ಟ ಸೆ ಕಾಲದಂಡ 
ನಿಭಮಂ ಕೋದಂಡಮಂ. ಭೂತಳಂ ಪದುಳಂ ನಿಂದುದೆ (ಪಂರಾಮಾ, 
೫-೮೭) ; ಅಂಗಂಸ್ಮ ದ ಕೊನೆಯನೂಅ ನೆಲದೊಳ್‌ ಪದುಳಂ ನಿಂದಿರ್ದು 
ಮಾಟ್ಬಿ ನೊರ್ವಂ ತಪಮಂ (ಜಗವಿ. ೧೬-೬೦), 
ಸದುಳಂ ಮಾಡು-ಕ್ಷೇಮವಾಗಿರುವಂತೆ ಮಾಡು; ಸುಖ 
ವಾಗಿರಿಸು ; ಅಂತಾತ್ಮೀಯಭಾಗಿನೇಯನನಾ ರಾಜ್ಯದೊಳ್‌ ಪದುಳಂ 
ಮಾಡಿ ಮಹಾಸಾಮಂತಮಂತ್ರಿಮಂಡಳಕ್ಕಪ್ಪ ಯಿಸಿ ನಿಜನಿಜಯರಾಜ 
ಧಾನಿಗುತ್ಬ ಳಖೇಟಕ್ಕೆ ವಂದು (ಆವಿಪು. ೫-೨೧ ನು. [-ಆಪದುಳ] 
ಪದುಳಂಗೆಡು (ಕ್ರಿ). ನೆಮ್ಮದಿ ತಪ್ಪು; ಕ್ಷೋಭೆಗೊಳಗಾಗು : 
ಅಜಿಿಯೆಯಾ, ನೀನ್‌, ಪ್ರವಿಸಾತ್ಯೂಸ್‌, ಪದುಳಂಗೆಟ್ಟಿ, ಮನಮರ್ನ 
ಪದನಡಿಸ ಒಳ್‌ನುಡಿಗಳೊಳನೆಂಬುದನ್‌ ? (ಬದ್ಧ ಪ್ರ. ೨೧-೪೩೩), 
[ಸದುಳ--ಕೆಡು] 
ಪದುಳಂಗೆಯ್‌ (ಕ್ರಿ). ನೆಮ್ಮದಿಗೊಳಿಸು: ಎಲ್ಲರುಂ ನೀಡುಂ 
ನೋಡಿ . . . ಹೃದಯಮಂ ಪದುಳಂಗೆಯನ್ನು ನೆಲದೊಳಿರ್ದಳನೆತ್ತಿ ಪಾಸಿ 
ನೊಳ್‌ ಸಟ್ಟಿರಸಿ ೬ ೬ * ತೆಮ್ಮೊಳಿಂತೆಂದರ್‌ (ಲೀಲಾನ, ೧೦-೩೪ ವ), 
[ಸದುಳ 4 ಕೆಯ್‌,] 
ಪದುಳಂಗೊಳಿಸು, ಪದುಳಗೊಳಿಸು (ಕ್ರಿ). ೧. (ಸೇನೆಗೆ) 
ನೀಡು; ಒದಗಿಸು; ದಯಪಾಲಿಸು : ಪದಕನುಲನುಂ ಪದುಳಂ 


ಪದುಳಂಬಡಿಸು 


ಗೊಳಿಪುದು ನಲ್ಮೆಯಿನೊಲ್ಲು ಸೇವೆಗೆಯ್ವರ್ಗೆ' (ನಸ್ತನಂ. ೧-೬). 
ಪದುಳಗೊಳಿಸು: ೨. ಅಂದಗೊಳಿಸು; ಚಿಲುವಾಗಿಸು : 
ಪದುಳಗೊಳಿಸಿ ಸಲಬಗೆ ಪಸದನಗಳ ಪುದುಗಿಸಿ ಪೊಂದೊಡಿಗೆಗಳ ಮದುವೆಗೆ 
ನೆಜೆದ ಸೆಣ್ಮಕ್ಕಳ ನಿಟ್ಟ ಪರೆಡೆಗೊಳಿಪಂತೆಸಗುವುದು (ಹವಿಬ. ೫-೧೪). 
[ಸದುಳ + ಕೊಳ್‌, ---ಇಸ್ಕು) 

ಪದುಳಂಬಡಿಸು (ಕ್ರಿ). ಸುರಕ್ಷಿತವಾಗಿರುವಂತೆ ಮಾಡು; ರಕ್ಷಣೆ 
ಯನ್ನುಂಟುಮಾಡು : ಇಂತಿರ್ಕೇರಿಯವರನಾಳ್ಕೊಂಡು ಪಡುಗಡೆಯಂ 
ಪದುಳಂಬಡಿಸಿ ದೆಸೆಗೆಲಲೆಂದು ಮೂಡ ಮದನಾರಿಯ ಭಾರಿಯ ಮಾರಿ 
ಗಿಕ್ಕಿ . . . ಬಂದಂ (ಚಿಕವಿ, ೫-೩೧ನ), [ಪದುಳ-4-ಪಡಿಸು] 

ಸದುಳಂಬಡೆ, ಪದುಳನಡೆ (ಕ್ರಿ). ೧. ಸಮಾಧಾನಗೊಳ್ಳು : 
ಕದುಬಂ ಕಳೆ ಕಡುಚದುರೇ ಪದುಳಂಬಡೆಯೊಸಗೆಯೇನದಂ ಬಿತ್ತರಿಸು 
(ಟಿಕವಿ, ೪-೧೮). ೨. ಸಂತೋಷಗೊಳ್ಳು : ಒಲ್ಬು ನೋಡಿ ಪದುಳಂ 
ಬಡೆದುರ್ವುನ ನೀಳೆ ರಕ್ಷಿಕೆಮ್ಮನವಿರತಂ ೫ಟಾಕ್ಷರಸದಿಂ(ವಿಸ್ಲುಪು.೧-೧-೪). 
ಪದುಳವಡೆ : ೧. ಮೋಹವೀ ಸರಿಯೊಳೆನ್ನ ಮುಂದುಗೆಡಿಸುತ್ತಿದೆ 

೬ ೬ ಬಜಿಸಿದೆಯವನ ಬಳಿಯ ನಿಂದು ಪದುಳವಡೆಯಲೀಸದು(ಗೀತಗೋ. 

೩೦-೧೫), [ಪದುಳ 4-ಪಡೆ,] 

ಪದುಳಂಬೆಉು (ಕ್ರಿ). ಬೆಳೆ; ಅಭಿವೃದ್ಧಿಯನ್ನು ಹೊಂದು : 
ಈ ರಾವಿಂಜೆ ಸಂದಿಚ್ಚ ಕಂ ಪದುಳಂಬೆತ್ತುದು ನುತ್ತಮೇಂ ಭವಸುಖಂ 
ಪೆಂಸಾದುದೀ ಬೀದಿಯಿಂ (ಚಿಕವಿ. ೬-೬೫). ' [ಸದುಳೆ4-ಪೆಜಂ] 

ಪದುಳಂಬೋಗು, ಹದುಳಹೋಗು (ಕ್ರಿ). ೧. ಸಮಾಧಾನ 
ಹೊಂದು,--ಪಡೆ : ಗುದಜನಿತಂ ಭಗಪಾತಕರೊದವಿದ ಕೆಲಸಕ್ಕೆ ನೀಂ 
ಸಹಾಯನಣೆಯರ್ಯ ಪದುಳಂಜೋ([ಪಾಠಾಂ. ಪೋ]ಗು ಬೃಹಸ್ಪತಿ 
ಮುದದಿಂದಂ ಪೇಳು ಕಂಡ ಕಾರ್ಯದ ಹದನಂ (ಗಿರಿಕೆ, ೬-೩೮ ಅಡಿಸದ್ಯ), 
ಹದುಳಹೋಗು : ೨. ಕ್ಷೇಮವಾಗಿ ಹೋಗು ; ಸುಖವಾಗಿ 
ಹೋಗು: ನೀವಿಲ್ಲಿಂದಂ ಹದುಳಹೋದಡೆ ಸಾವಿರನುದುನೆಯ ಮಾಡಿದ 
ಸಂತಸಂ (ನಂಬಿರ, ೬-೭೯); ಹೃದಯವನು ತೋಣಂಸದೆಯಲ್ಲಮು ಹದುಳ 
ಹೋಹನೆ ಕಾಂಬೆನೆನುತಲಿ ಮದಮತಿಯಲಾ ಗಿರಿಜೆ ನುಡಿದೊಡೆ(ಪ್ರಭುಲೀ, 
೨-೩೯). [ಪಡುಳ--ಸೋಗು,( ಎಪೋ,)] 

ಫದುಳಗೊಳಿಸು "ಪದುಳಂಗೊಳಿಸು' ನೋ. 

ಪದುಳಗೊಳು (ಕ್ರಿ). ಸುಲಭವಾಗಿ ದೊರಕು,-ಪ್ರಾಪ್ರವಾಗು: 
ಎರನಿಲ್ಲದೇಕನೆನಿಸಿ ಧರ್ಮದೊಳು ಸಂಸರಿಸುವ ಸತಿಪತಿಗಳಿಗೆ ಪುರುಷೋ 
ತ್ರಮನಡಿಗಳ ಪೂಜೆಯಿಂಂದಿಹ ಪರಸುಖ ಪದುಳಗೊಳುವುದು (ಹದಿಬ. 
೬-೫೦), [ಪದುಳ + ಕೊಳು(-ಆ ಕೊಳ್‌, )] 

ಸದುಳತೆ (ನಾ). ಸೌಖ್ಯ : ಇದುವೆ ಪಂಚಾಕಾಶತಾರಕವಿದನು ದೇಶಿಕ 
ನಿಂದ ಬಲ್ಲನ ಸದುಳತೆಯಲಾ ಪಂಚಬ್ರಹ್ಮದ ಸಡವನೈ ದುನನು (ಗಗತಾ. 
೨೦-೨೧). [ಪದುಳ---ತೈ] 

ಪೆದುಳಮಿರ್‌, ಪದುಳವಿರು, ಪದುಳಿರು, ಹದುಳವಿರು, ಹದುಳಿರ್‌ 
(ಕ್ರಿ). ೧. ಸುಖವಾಗಿರು ; ಹಾಯಾಗಿರು : ಆತ್ಮಾಂತರಂಗಡೊಳ್‌ 
ಸದುಳನಿರ್ಪ ವಲ್ಲಭನಿಧಾನಮಂ ಬಂಚಿಸಿ ಕೃತಾಂತಸಾಧಕಂ ನೆಗಓಿ 
ಕೊಂಡುಯ್ಕೆ ಕಲ್ಲನೆ ಕನಲ್ಲು (ನರ್ಧಪು. ೯-೬೦ ನ); ಸದುಳಮಿರ್ದಡೆ 
ಸಾಲ್ಕುದು ಎಂದರಸಂ ನುಡಿಯೆ ಬಸವಣ್ಣಂ ಕೇಳ್ದು ನಸುನಗುತ್ತ 
(ಬಸರ, ೧೦-೫೩); ನೇಸರ್ವೆಟಕೆಗಳಿರಾ ನೀವಿರಾಸುದಿನಂ ಬನಣಿಗೊಂಡಿರಿಂ 
ಸದುಳಮಿರಿಂ (ಅಪ್ರತಿ. ೪೦-೧೬). ಪೆದುಳವಿರು : ೧. ನಿನ್ನ ನಿಜ 
ಭಕ್ತಾಳಿಗಂ ನೀನು ಸದುಳವಿಹುದೆಂದು . ಕರುಣಂಗೆಯ್ಲು 'ಪರಶಿನನ 
ಚರಣಾಂಬುಜಕ್ಕೆ. ಶರಣು (ಲಕಿಚಿಂ, ೭-೧೫) ; ಇಂದುಶೇಖರನು , . . 
ನಲವಿಂದಮಿಸಾರ್ನರು ಪದುಳವಿಪ್ಪ ೦8 ಗೆಯ್ವೆ ನಾನೆಂದು ಸಂತೈಸಿ ಸಪೋದಂ 


೫೨೩೫ 


20 


30 


35 


40 


ಪೆದುಳಿಗ 


(ಸೌಂದಪು, ೧೪-೧೩). ೨. ಸಮಾಧಾನದಿಂದ ಕೂಡಿರು ; ನಿಶ್ಚಿಂತ 
ನಾಗು ; ಶಾಂತನಾಗು : ಎದೆಗೆಟ್ಟು ದೇವಿಯಂ ಜೋಪಷಿಯೆಂಬರೆ. 
ಜೀಯ ಪದುಳವಿಹುದೆಂದು ವಿನಯದೊಳಗ್ರ ಜಾತನಂ ಕದುಬಿ ನುಡಿದಂ 
ಭರತಂ (ಜೈಮಿಭಾ. ೧೮-೫೩). ಪದುಳಿರು: ೧. ಸೂನೃ ತವಾದ 
ನುಡಿಯಂ ನಂಬಿ ಪದುಳಿರು ಚಿಂತಿಸದಿರಿನ್ನು (ಬಸಪು. ,೩-೨೦) ; ಜನಕ 
ಹಿಮನಂತ ಗಿರಿರಾಜನಾದಂ ... ಓನಧಿಪ್ರಸ್ಥ ಪುರನರದೊಳಂ ಸದುಳಿರುತ್ತ 
(ಲತಿಟಿಂ. ೧೪-೩). ಪಿ. ತನುನೆರಡಾತ್ಮನೊಂಬಾಗಿರುತಿಹೆವಾ ತನುನ 
ನುಳಿದು ಜೀವನವು ಮನಮೊಸೆದೆಡೆಗೆ ಪೋಪುದ ನೋಡಿ ಪದುಳಿಹುದನು 
ಚಿತವೆಲೊ ಪ್ರಹಸಿತನೆ (ಅಂಜಚ. ೫-೯೯). ಹದುಳವಿರು : ೧. ಏನಿ 
ಬಂದಿರಿ ಹದುಳನಿದ್ದಿಕೆ. ಎಂದರೆ ನಿಮ್ಮ ಮೈಸಿರಿ ಹಾಲಾಹೋಹುದೆ 
(ಬಸನ, ೨೪೧). ಹದುಳಿರ್‌ : ೧. ಕೀಳಾರು ಮೇಲಾರು ಹದುಳಿಪ್ಪ 
ನಾನು ಚಾಂಡಾಳನೋ ಹುಸಿಯ ಹೊಲೆಯಂ ಹೊಜುವ ನೀನು 
ಚಾಂಡಾಳನೋ ಹೇಳೆಂದೊಡೆ (ಹಚಕಾ. ೧೧-೨೦). [ಪದುಳೆಂ ಇರ್‌] 
ಪೆದುಳಮಿರಿಸು, ಸದುಳವಿರಿಸು, ಹದುಳಿರಿಸು (ಕ್ರಿ). ಕ್ಷೇಮವಾಗಿ 
ರಿಸು; ಸುಖದಲ್ಲಿರಿಸು: ಅಖಿಳಧರಾಜಾರಮಂ ತನ್ನು ವಿಕ್ರಾನ್ತದ 
ಬಲ್ಬ ತನ್ನ ತೋಳೋಳ್ಪ ದುಳಮಿರಿಸಿದಂ ವಿಕ್ರಮಾದಿತ್ಯದೇವಂ (ಎಕ. 
vi, ಶಿಕಾರಿ. ೧೨೪-೧೧; 1077). ಹೆದುಳವಿರಿಸು ; ಆ ರಾಜಸಿಖಾ 
ಮಣಿ ಪ್ರಿಥ್ವಿರಾಜ್ಯಂಗೆಯ್ನೂ ಭವಳಭತ್ರಾಧಾರತೆಯಿಂ ಸಕಳ 
ಮಹೀಭಾರಮುಂಮಂ ಪದುಳವಿರಿಸಿದಂ ನರಸಿಂಹಂ (ನಕ.೫1೪, ನಾಗನುಂ. 
೧೪೦-೧೬; ಸು. 1224). ಹದುಳಿರಿಸು : ಹದುಳಿರಿಸಿಕೊಂಡಿದ್ದ 
ಭಕ್ತನಂ ಮದಿಸಿ . . . ಎಮ್ಮನ್ಮವನಿನಿತು. ಬಗೆಗೊಳ್ಳ (ಬಸಪು. ೫೫-೫). 
[ಸದುಳಂ-- ಇರಿಸು] 
ಪದುಳನಣೆ "ಪದುಳಂಬಡೆ' ನೋ. 
ಪದುಳವಿರಿಸು "ಪದುಳಮಿರಿಸು' ನೋ. 
ಪದುಳವಿರು "ಪದುಳಮಿರ್‌' ನೋ. 
ಪದುಳಿಕೆ (ನಾ). ೧. ಸಮಾಧಾನ; ಶಾಂತಿ; ನೆಮ್ಮದಿ : ಕರಮೆ 
..ಪದುಳಿಕೆಯ ಸೊಂಪಾವರಿಸಿದ ನಿಜಸದಯಹೃದಯಸದನದೊಳತ್ಯಾದರೆದಿಂ 
ಸಕಳತ್ಯಾಗಸ್ವರೂಪಸನ್ಯಸನದೈನನಮುಂ ಸ್ಕಾಪಿಸಿದಂ (ವರ್ಧಪ. ೩-೯). 
೨.ದೃಢತೆ;ಸ್ಥಿರವಾಗಿರುವಿಕೆ ;ಪದುಳಿಕೆಗುಂದದಿರ್ದ ಪಳಿತರಕದ ಚೆಲ್ವು 
ಸಡಿಲ್ದುದಿಲ್ಲ ಕರ್ಮದ ಬಿಗಿಪೊಯ್ಯನೊಯ್ಯೂನೆ ಸಡಿಲ್ಲುದು (ಸುಕುಷಾ, 
೯-೧೭); ಮರೀಚಿಯುಮದೃಢಮನಂ ನಿಗಳಿತಾರ್ಹತಬ್ರತಮಾರ್ಗಂ 
ಪದುಳಿಕೆಯನಂಟಿಂದು ಕೌಪೀನದಂಡಮೌಂಜೀಶಿಖಾದಿ ವೇಸಮನಾಂತಂ 
(ವರ್ಧಪು. ೧೦-೪೪) ; ಮನದ ಪದಂಳಿಕೆಗೆ ಕಂಟಿಕಮೆನಿಸ ಬಹಿರ್ನಿಸಯ 
ನಿಸಮದೇವುದೋ (ಸಸಾರ, 9೫೩). ೩, ಹೆಸರುವಾಸಿ; ಪ್ರಸಿದ್ಧಿ: ಅದು 
ನೂಜಿ ನಾಲ್ವತೆಂಬೀ ಪದುಳಿಕೆಯಂ ತಳೆದು ಕಂಪಣ[ಂ] ಶ್ರ್ರೀಯಿಂ[0] 
ದಭ್ಮುದಯ[0] ಲಕ್ಷ್ಮಿನಿನಾಸಾಸ್ಟ ದವೆನಲೀ ಬ್ಯಾಸಪುರನರಂ ರಂಜಿಸುಗುಂ 
(ಕಣ, IV, ೧೦-೧೩; 1121). [ಪದುಳ-- -ಇಕೆ] 
ಪದುಳಿಕೆನೆಉ (ಕ್ರಿ). ಪ್ರಸಿದ್ಧಿಯನ್ನು ಸಡೆ,- ಹೊಂದು ; ಹೆಸರು 
ವಾಸಿಯಾಗು : ದಯಾಸರನೆಂದು ಪುಂಣ್ಯಸಂಪದದಡೊದನಿಂಡೆ ತಾನೆ 
ಗತಿ ಮಂತ್ರದಿ ತಂತ್ರದಿ ಬಲ್‌*ನೆಂಬುದಂ ಸಡುಳಿಕೆನೆತ್ತ ಪುಣ್ಯನಿಧಿಯಂ 
ಸಲೆ ಬೇಡಿರೆ ಮಂತ್ರಿ ಘಟ್ಟಯಂ (ಎಕ.೫11, ತಿಷಟೂ, ೧೨೮-೫೬;1202). 
[ಪದುಳಿಕೆ 4ನೆ] 
ಪದುಳಿಗೆ, ಹದುಳಿಗ (ನಾ). ೧. ಕ್ಷೇಮದಿಂದಿರುವನನು; ಸುಖ 
ವಾಗಿರುವವನು : ಚದುಕನೆಸಿಪ್ಪಂ ವಿಂಥ್ಯಾತ್ವದ ಬಾರಿಗೆ ಸೋಗಿ 
ಬಿರ್ದು ಸಂಸಾರಸಮು ದ್ರದೊಳರ್ದು ಕಿಡಜಿ ಮುನ್ನಮೆ ಪದುಳಿಗನಾಗಜಿಕಿದು 
ನಿಡಿವುದೀ ದರ್ಶನಮುಂ (ಧರ್ನಾನ್ಸು. ೬-೨೦೬); ಸೆಂತಂ ಸತೃತಿಗೊಲ್ವನೀ 


ಪದುಳಿದ 


ಸದುಳಿಗಂ ಮುನ್ನಾಂತ ಸನ್ಮಂಗಳಕ್ಕೆ ಂತುಂ ಪಾತ್ರ ತ್ರನುದಾರನೆಂದುಸುರುತುಂ 
ತಮ್ಮಿಲ್ಲೆ ಫೋದರ್ಜನರ್‌ (ಮೈಸೂಮೆ. ೬-೧೫೨) ; ಮಂದದಿನೀವುತ ನಿನ್ನ್ನ 
ಸತಿಸುತ ಪದುಳಿಗರು ನೀಂ ಸೇವಿಸೆನೆ ಭೂಸು ದತಿಯಾಣ್ಮನ. ಸಿ0ಹಪೀಶದ 
ಮೇಲೆ ಕುಳ್ಳಿರಿಸಿ (ದೇನಪು, ೯-೪೪). ೨. ಹಿತವನ್ನು ಂಟುಮಾಡು 
ವವನು; ಸಿತಕಾರಿ : : ಪ್ರಿಯಂನದಂ ಪರಂಗ(ನ)ಸೊತುನೊಳ್ಳ ದೆ 
ನಿಪ್ಪೊಡೆ ದೂತನ ನಾತದುತ್ತ, ಮಂ (ಲೋಕೋಸ. ೧೦-೫); ಸೂ 
ಸುಬುದ್ಧಿ ಯೆಂಬನಂ . * ಸಂತತಂ ಪ್ರಜೆಗಳಂ ಪ್ರೀತಿಯಿಂ ಪೊರೆದು 
ಪರಿಜನಕೆ ಪದುಳಿಗನಾಗಿ ಭೂಪನಂ ಫೋಡಿಸುವೆನು (ಜೈಮಿಭಾ, ೧೭-೧೩). 
೩. ಎಚ್ಚ ರಿಕೆಯುಳ ಳ್ಳವನು ; ಜಾಗರೂಕ : ಬಿಟ್ಟಿಯೊಳ್‌ ಭಯ 
ಮುಳ್ಳು ಬರದೆ ಭಟ್ಟ ನನೋಸಂಟಕೊಂಡು ಪದುಳಿಗ [ನಾಂಂ.ದ] 
ನಾಗಿ ನಡೆವಾತಂ ತನ್ನು ದ್ದ ಶಿಸಿದೆಡೆಯಂ ಬೇಗಮೆಯ್ಲೂನಂ (ಜೀನಸಂ. 
೧೭೫-೫); ಪದುಳಿಗನಪ್ಪು ದೋಜೆನೆರಸಿಫ್ಪು ದು 1! ಲಘುಹಸ್ತನಪ್ಪುದು 
ವಿಶೇಷಗುಣಂ ಗಣಕಂಗೆ ಲಕ್ಷಣಂ (ಸೂಕ್ತಿಸು, ೧೬-೩೭). ಹದುಳಿಗೆ ; 
೧. ಹದುಳಿಗನು ದೇವೇಂದ್ರನಾತನ ಸುದತಿಯರು ಸುಖಜೀನಿಗಳು 
(ಕುನ್ಯಾಆ. ಓರಿಇ, ೧೨-೨೭) ; ಕುಶಲನೇ ಜನಕಕ್ಷಿತೀಶನು ಕುಶಪತಾಕನು 
ಹದುಳಿಗನೆ (ತೊರಂ.೧-೧೬-೪); ತಂಗಿ ಬಂದೌ ತಾಯೆ ಲೇಸಾಯ್ತ ಂಗಜನ 

"ವಿತ ಹದುಳಿಗನೆ (ಕೋಗಯ, ೧೪-೧೦). ೨. ಪ್ರಜೆಗಳಿಗೆ ಪ್ರಿಯನಾಗಿ ಪರಿ 
ಜನಕ್ಕೆ ಹದುಳಿಗನಾಗಿ ರಾಜನನ್ನು ಸುಬುದ್ಧಿ ಪೋಸಿಸುತ್ತಾನೆ (ಬಿದುರೆ, 
೮೨), ೪. ದೃಢವಾದ ಮನಸ್ಸಿನಿಂದ ಕೂಡಿದವನು ; ಸ್ಥಿರಚಿತ್ತ: 
ಹದುಳಿಗನಾಗಿ ಉಳಿದರೆ ಪದವಿಯೆನೀವ ಕಾಣಾ ಕೂಡಲಸಂಗಮದೇವ 

೫. ಸಂತೋಷಚಿತ್ತ ; ತೃಪ್ತ : ಅದು ಬೇಕು 
ಇದು ಬೇಕು ಎಂದೆಂಬ ಎದೆಗುದಿಹತನ ಬೇಡ ಹದುಳಿಗನಾಗಿದ್ದರೆ ಸಾಕು 
(ಸಮಾನ, ೧-೩) ; ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲೆಯಯ್ಯೂ 
ನೀನು (ಪುಹಸದೇ. ಹೆದುಳಿಗು ದಾಸೋಹತನದಲಿ 
ವಿದಿತ ಕಾಮ ಕ್ರೋಧ ಲೋಭಾಸ್ಪ ದನಿರಹಿತರವರ್ಗಳಿರವಂ ಕೇಳು 
(ಬಸಪು. ೨೩-೪೨). [ಪದುಳ + -ಇಗ] 

ಪದುಳಿದ್ಕ ಹದುಳಿದ (ನಾ). ೧. - ಪದುಳಿಗ ೧: ಪದಯಿದನೆನೆ 
ಪದುಳಿದನೆನೆ . . . ನೆಗಲಸ್ಥಾಹವಮಲ್ಲದೇನನಂ ಮನದೆಗೊಂಡನಣ್ಣಿಗ 
ದೇವಂ (ಅಜಿಪು. ೧೨-೨೩) ; ಧನೆಪತಿ ಪದುಳಿದನೂನಾಂಗಿ ನಿಪುಣಮತಿ 
ನಳಸನುಂದೃ ವಂ (ಜಾತಿ. ೧೩-೧೨). ೨. ಪದುಳಿಗೆ ೨೪ ಇದೇಂ 
ಪದುಳಿದನೆಂದು. ಕೀರ್ತಿ ಪುದೊ.  ಗೋನುಗನಂ ಸಕಳಾವನೀತಳಂ 
(ಎಕ.%111, ಸಾಗರ. ೧೦೮-೨೫; 1631), ೩. ಸ್ಥಿರಮನಸ್ಸು ಳೃವನು; 
ದ ೈಢಚಿತ್ತ : ಪದುಳಿದನಲ್ಲದನಂ ಕಲಿಸಿದೊಡಂ ತಿಳಿಪಿದೊಡಮೇಂ 
ಕಬ್ಬಳಗುನು (ಸನುಪೆ. ೧೧-೧೫೯), ಹದುಳಿದ : ೨. “ನಿಸ್ರಬ್ಧ 1, 
ಸ್ಮರ -೨ ಹದುಳಿ (ಗ)ದಂ” (ಹಲಾಯು. ೬೧-೨೧೫). "ಪದಯಿದ” 
ಪರಾ. [ಎ ಪದುಳ], 

ಪದುಳಿರು "ಪದುಳಮಿರ್‌' ನೋ. 

ಪದುಳಿಸು, ಹದುಳಿಸು (ಕ್ರಿ). ೧. ಕಾಪಾಡು; ಸುಖವಾಗಿರು 
ನಂತೆ ಮಾಡು : ಮದನದರಿಸ್ರಿ ಪರನಾಜಿಯೊಳದಿರದೆ. ಬೆಂಕೊಂಣ್ಣು 
ಧರಿಯನುನ್ನ ತಶೌರ್ಯ್ಯಂ ಪದುಳಿಸಿ ಪಾಳಿಸಿ ಕೀರ್ತ್ರೀಯನೊದನಿಸಿದಂ 
ಗುಣವಿಭಾಸಿ ಮನ್ನೆಯ ಸೋಮ (ಎಕ. ೪11, ಚೆನ್ನಗಿ. ೩೮೧೯;1149 7); 
ಹರಿ ಸದುನುಭವ ರುದ್ರಾಖ್ಯರು . . . ಸದುಳಿಸುವ ಸೃಜಿಸುವ ಸನುಸ್ತ 
ವನೊದಗಿಸುವ ಸಂಹರಿಸುವಾ ಕರ್ಮುದಲಿ ಸೇರಿದರಾ ಮಹಾಪುರುಷರ 
ನೇಮದಲಿ (ನಿಭಾಗ. ೬-೩-೩೫). ೨. ಸಂತೋಷಪಡು ; ಹಿಗ್ಗು : 
ವರ್ತಿಸಿತು ಸದಪಿನಿಂ ಜಯರವಂ ಲೋಕದೊಳ್‌ ನಾಕದೊಳ್‌ ಪದುಳಿಸಿ 
ದರಮರರ್‌ ಪ್ರನೋದದಿಂ (ಚಿಒಪು. ೪೨-೩೨); ಸದುಳಿಸಿದರಣರುದ್ದ ಸಾತ್ಯಕಿ 


(ಬಸನ, ೬೬೦). 


ಬ. ೧೨-೯); 


೫೨೩೬ 


25 


30 


35 


40 


ಪದುಳಿಸು 


ಸಪ್ರದ್ಭುನ್ನು ಗದ ಸಾಂಬ ಕೃತವರ್ಮ ನಿಶಕಪ್ರಮುಖರಾದ ಯುದುವೀರರು 
(ಜೈಮಿಭಾ. ೨೪-೬೯). ೩, ತೃಪ್ತಿಹೊಂದು ; ತಣಿ : ತೊಆಕಿಯೊಳ್‌ 
ಪೋಪನಂಗೆ ತೆಪ್ಪ ವನಿಕ್ಕಿ ದಂತಿಕ್ಕಿದ ಗಟ್ಟ ಗೊಂಡ ಬಲ್ಮೊಸರಂ ಕೊಂಡು 


ಪದುಳಿಸಿ ನಿಂದ ಬಲಿಕಿಕ್ಳ ೦ (ಧರ್ಮಾನ್ಯು. ೧-೧೪೮). ೪, ಸಮಾಧಾನ 
ಗೊಳ್ಳು ; ನೆನ್ಮುದಿಯನ್ನು ಹೊಂದು ; ಸಂತೈಸಿಕೊಳ್ಳು 
ತನ್ನ್ನಂತಿರೆ ಬಗೆವುದು ಪೆಜರಂ. ಪ್ರಾಣಹಿಂಸೆಯಂ ಮಾಡಲ್ವೇಡ , . 


ಪದುಳಿಸಿ ಕೇಳ್‌ ಮಗನೆ. ಹಿತಮಿದುಭಯಭನಕ್ಕಂ (ಯಶೋಚ. ೪-೩೫). 
೫. ಸಾವರಿಸಿಕೊಳ್ಳು ;ಚೇತರಿಸಿಕೊಳ್ಳು : ಅಗಳವರೆಂತಾನುಂ ಸಂತೈಸಿ 
ಪದುಳಿಸಿ ಮಗುಟಕ ಕ ರ್ದು ಮಗಧಪತಿ ys ಶಿಶುಪಾಲ ಸಾಲ್ವ 
ದಂತವಕ್ತ್ರಾ! ದಿಗಳ ಮೊಗನುಂ ನೋಡಿ (ಜಗವಿ. ೮-೮೩ ವ); ಅದನೀಕ್ಷಿಸಿ 
ನಳನರಸು ಯಿದಂ ಮತ್ಸೃಖಿಯೆಂದೊಡಾಕ್ಷಣಂ ಕಡುಪಿಂದಂ ಹೃದಯದ 
ತಾಪಂ ಸೆರ್ಚಲ್‌ ಪದುಳಿಸಿಕೊಂಡಂ ಮುಗುಟ್ಳೂ ಧೀರೋದಾತ್ತ, ೦ (ನಳಚಂ. 
೬೩). ೬. ಕುಗ್ಗು ; ಕಡಮೆಯಾಗು ; ; ಶೆಮನವಾಗು: ಸಿರಿಯಾಳಂ. 
ಹೃದಯದಲಿ ಬೆದಬೆದನೆ ಕುದಿವುತ್ತ ಶೋಕಂ ಪದುಳಿಸದೆ ತಲೆವಾಗಿ ಲಜ್ಜಿ ಸಿ 
ಮಲಪ (ಬಸಪು. ೨೪-೬೬). ೭. ಸಮಸ್ಥಿ ತಿಗೆ ಬರು: 
ಸದುಳಿಸದಂಗಮೆಟ್ಟ ಆದ ಕಣ್ಮಲರ್‌ , . , ಗಂಡೆಯೇಟಿಡ ಕರಘಾತ 
ಮೊಪ್ಪೆ ಸುಸಿಲಿಂ ತಣಿದೊಯ್ಯುನೆ ಜಾರೆ ಜಾಲಿಸಿದಳ್‌ (ಲೀಲಾವ, ೩-೧೫); 
ಪದುಳಿಸದ ತನು ಪುದಿದ ಫಪುಳಕಾಳಿನೆರಸಿ ಗುರುನಂ ನೋಳ್ಬ ತವಕದಿಂ 
ಸುರತಾಂತಕಾಂತೆಯರದೇಂ ಬಂದರೋ (ಸದ್ಮರಾ, ೩-೬೦); “ಪ್ರೀತಿಸು” 
(ಪದ್ಮರಾ. ಕೋಶ). ಲೆ. ಒದಗಿಸು ; ಉಂಟುಮಾಡು : ಹದನಾದ 
ನಾಣುದಾಣಕೆ ಲಿಂಗಯೋಗವ ಪದುಳಿಸುವಾಗ ಸ್ವರ್ಗನನು ಮಿದಿಯದೆ 
ಗೇಣು ಚೋಟಿನೆ ತೋಜುತಿದ್ದುದು (ಭರಚ, ೪೧-೬೨), ಹೆದುಳಿಸು: 
೪, ಮದನರಿಪು ತನ್ನೊ! ಳಗೆ ಕಿನ್ನ ನ ರನಸುವನಡಗಿಸಲು ಹೆಣ್‌ ದಂಡಾ 
ಧೀಶ್ವರೆಂ ಮನಗದಡಿ ಚೊನ್ಮುಮ್ಮಗಳ ಹದುಳಿಸದೆ ನಿಬ್ಬರದ 
ಶೋಕಾಕ್ಟಾ, ಂತನಾಗುತ್ತ (ಬಸಪು. ೩೬-೧); ತಾಯೆ ಹದುಳಿಸು ದೇವ 
ಲೋಕರಲಸುದಲ್ಲಿ ಸಲಿಸಾ ಕುಮಾರರನು (ಕುನ್ಯಾಗ. 
ಹದುಳಿಸೆಲೆ ರಾಜೇಂದ್ರ . . . ನಿನ್ನ ಕುಲಸಂಪದದ 
ನಾಡನು ಪುತ್ರನೆಂದೆಂಬ ಮುದವಿರಲುಬೇಕನಿ (ತೊರಂಣ, ೨-೫-೭) ; 
ದೇವ ನಿನ್ನ ಮುಖಾ ಇಬ್ಬ ವನು ಬಿಟ್ಟಾವ ಪರಿಯಲಿ ಹದುಳಿಸುನೆನು 
(ಅಕ್ರ್ರೂಚ. ೪-೭೮) ಹರಣ ಹದುಳಿಸೆ ವಿಪ್ರಸುತನಿಗೆ (ಉತ್ತಕ. ೪೭-೨೯), 
೫. ರಥದೊಳಗೆ ಮಾದ್ರೇಶನೀ ಸಮರಥನ ಸಂತೈಸಿದನು ಕವಳಪ್ರಥಿತ 
ಮಂತೌ ಸ್ರಿಷಧಿಗಳಲಿ Wi ಕರ್ಣ (ಕುನ್ಯಾ ಬ ೧೨-೩೨) ; ಕರಪುಟ 
ಮೇಳವಿಸಿ KN ಯಿಕ್ಕಿ ಪರಮ ೈ ಪಾಳುನಿಗೆ. ಬಿನ್ನ ಸಿದನು ಹದುಳಿಸುತ 
ನಾಗೇಂದ್ರ (ಳ್‌ ೧೦-೧೬-೫೩). ೯. ತೃಪ್ತಿ ಡಿಸ ; ತಣಿಸು: 
ಭೂಮಿಪತಿ ಕೇಳಿಂದು ವರಲಕ್ಷ್ಮೀ ಮನೋಹರ ಧೌಮ್ಯಮುಖಿಯನೆ 
ಪ್ರೇಮುದಲಿ ಮುನಿನಿಕರನನೆ ಹದುಳಿಸಿದನೊಲವಿನಲಿ (ಕುನ್ಶಾಅ, ಓರಿಇ, 
೪-೬೦), ೧೦, ನಿಯಂತ್ರಿಸು; ಹತೋಟಿಯಲ್ಲಿಡು: ನಾವು 
ವೃದ್ಧರು ನನ್ನು ಬಾಲನ ನಾವು ಹದುಳಿಸಲಾಜಕಿವು. (ಕುನ್ಯಾಅ. 
೧೦-೧೭) ; ಮದನಾತುರ ಕೈನಿಸಾಲಸಿದೊಡೆದೆಯೊಳೆ ಹದುಳಿಸಬೇಕಲ್ಲ 
ದಿಂತು ಇದಿರಿಗೆ ಕಾಣಿಪುದುಚಿತನೆ (ಕುರಾಸಾಂ. ೨೩-೯೩), ೧೧. ಎಚ್ಚ 
ರಿಸು; ಜಾಗೃತಗೊಳಿಸು : ಅದು ಶಿನೈಕ್ಯರ ಮನೆಗಳಾದಣೆ ನುಂದದಿ 
ಹೆಸರಂ ಹೇಳಿ ನಂದಿಸಿ ಹದುಳಿಸುತ ಬಹನು . , . ಬೊನ್ಮುಯ್ಯ 
(ಬಸಪು, ೩೧-೨೬). 

ಪದುಳಿಸಿಕೊಳು, ಹದುಳಿಸಿಕೊಳು - ೧. ಸಮಾಧಾನಮಾಡಿ 
ಕೊಳ್ಳು ; ; ಸಂತೈಸಿಕೊಳ್ಳು : ಭಾವದಲಿ ನಿಂಗೆ ಕಳವಳಿಸಿ ಪದುಳಿಸಿ 
ಕೊಳಲ ಭೂಪತಿತಿಲಕ ನೆಸೆವುತಿದ್ದನು ವೀರನರಯಣನ 


೧೧-೧೪); 
ಸಿರಿಗಾಭರಣ 


ಚಿಂತಿಸಿ 


ಪದೆ 


(ಕುನ್ಯಾಸ, ೧-೯೪) ; ಧರಣಿಪಾಲಕುಮಾರನಾ ಪೆರಿಚರಣಕಮಲನಿಯೋಗ 
ಚಿಂತಾತುರನು ತನ್ನಲ್ಲಿ ತಾನೆ ಹದುಳಿಸಿಕೊಂಡು ನಿಜಮುನವ . , . ಮರಳಿ 
ದನು ನಿಜಪುರಕೆ (ಸಿಭಾಗ. ೪-೪-೩೪). ೨. ಚೇತರಿಸಿಕೊಳ್ಳು ; 
ಸಾವರಿಸಿಕೊಳ್ಳು : ಬಂದೆನೆಲ್ಲಿಂದಿಲ್ಲಿಗಾರೋ ತಂದು ಬಿಸುಟರು ನಮ್ಮ 
ನಿತ್ತಲು ಮಂದಿರಕೆ, . . ಎಂದು ವಿಸ್ಮಿತರಾಗಿ ಪ್ರಮಥರು ನೊಂದು 
ಹದುಳಿಸಿಕೊಳುತ ಗಮಿಸಿದರು (ಸಿಭಾಗ. ೧೦-೫೬-೧೩). 
[ಸದುಳ 4 -ಇಸ್ಫು] 

ಪದೆ, ಹದ (ಕ್ರಿ). ೧. ಬಯಸು ; ಆಸೆಪಡು ; ಇಷ್ಟಪಡು ; 
ಅಪೇಕ್ಷಿಸು; “ಥೆ- ಈಪ್ಸಾಯಾಂ( ಅನೇಕ್ಷಿಸು)”(ರಮಧಾ); ಅಲಸದೆ ಹೀನಂ. 
ಸಜಿಯದೆ ಪಾಂಗಟದು ದೋಷಮಂ ಪಿಂಗಿಸಿ ತಪ್ಪದೆ ಬಗೆದು ಸೇಟ್ವು 
ಡಾಗಮಮುದಾರನೃ ಪತುಂಗಜೇವನಿದಿತಕ್ರಮದಿಂ (ಕಮ. ೧-೪೪); 
ಕನ್ನೆಯಂ ಪದೆದೊಡಗೊಂಡು ಪೋಗಿರದಿರೆಂದು ಗುಣಾರ್ಣವಭೂಭುಜಂಗೆ 
ಕಟ್ಟ ದಿರೊಳೆ ಬಟ್ಟಿ ದೋಜುವವೊಲಂದೊಗೆದಂ ಕಮಲೈಕಬಾಂಛವಂ 
(ಸಂಸೆಭಾ. ೪-೧೧೧) ; ದೊರೆಕೊಳ್ಳ ದುದಕ್ಕಧಿಕರ್‌ ವಿವೇಕಿಗಳ್‌ ಪಡೆವರೆ 
(ಅನಂಪು. ೧೨-೬೫) : ಕೌಸಲೆ ಕುಮಾರರ ಪದೆದು ಹಣೆದುದೆ ಸಫಲ 
(ಕುನ್ಯಾಉ. ೮-೨೨); ಘನರಸಮಂ ಪದೆದೀಂಟುವ ವಿನುತಂ ಚಾದಗೆ 
ಕುವಾರಿಯಂ ಕುಡಿವುದೆ (ಶಬಶಂ. ೧-೨೨) ; ನಿನ್ನ ಪದೆವಂದೆರೆದ ಬಡ 
ತಿರುಕರೆಲ್ಲಿ? (೧೪೩೦. ೩೦-೮೨). ೨. ಉತ್ಸಾಹಿಸು; ಹುರುಪಿನಿಂದ 
ಕೂಡಿರು ; ಹುಮ್ಮಸ್ಸಿ ನಿಂದ ಕೂಡಿರು: ಸದೆದಡಿಯಿಟ್ಟಿ ಫೊಲ್‌ 
ಕುಸುಮದೊಳ್‌ ಮದನಾಯುಂಥಲಕ್ಷ್ಮಿ . ನವಯೌವನಲಕ್ಷಿ ೬ 
ವಿಳಾಸಲಕ್ಷ್ಮಿ ಘಯಂದದಿನಡಿಯಿಟ್ಟು ದಂದು ವಸುದೇವನ ಚೆಲ್ವಡರ್ದಂಗ 
ಯಷ್ಟಿಯೊಳ್‌ (ಅರ್ಥನೇ. ೪-೧೩೨); ಪಡೆದು ಪೂರೈಪ ಶಂಖಧ್ವಾನ 
ವಂದೊಗೆಯೆ (ಇಹರ. ದೇ. ೪೫-೪); ಮೃದುಮೃ ದಂಗಂ ಬಹಳ ಕಹಳಾ 
ರವದ ನಡುವೆ ಪಡೆದು ಪೊಣ್ಮುವ ಶಂಖಭೇರೀರವದ ನಡುವೆ . . . 
ಆಂಗಜಹರಂಗೆ ಮುಕುರಂದೋಲ ಮೈಯಿಕ್ಕಿ ನಿಂದು (ಬಸರ. ೩-೭೮). 
೩. ಉತ್ಕಂಕೆಯಿಂದ ಕೂಡಿರು ; ಉದ್ವಿಗ್ನವಾಗು : ಪವಣಿಲ್ಲದ 
ದೊಂದೌತ್ಸ್ಯುಕ್ಕವನೊಳಕೊಂಡೆನ್ನ ಮನನಮಪಾರೂಢಮಹೋತ್ಸವಮಂ 
ಕೇಳಲ್ಪ ದೆದಪುದವನೀಶ ನಿವೇದಿಸು (ಕಾದಂಪೂ. ೩೮೮); ಪದೆದೆಯ್ದಿ 
ಜಾರೆ ಸಂಕೇತದ ಗೃಹದೊಳ್ಳಿ $ಯನನಲ್ಲಿ ಕಾಣದೆ ಮನದೊಳ್‌ ಬೆದಜುತ್ತಂ 
೬೬» ಪೋಗುತ್ತಿರ್ದಳ್‌ (ತ್ರಿಪುವಿ, ೨೪-೧೩೦). ೪. ಒಲಿ; ಮೆಚ್ಚು; 
ಪ್ರೀತಿಸು ; ಪಜಿವ ಮನಂಬೆರಸೆಅಗಿದ ಪದದೊಳದೇಂ ಚೆಲ್ವಿ ವಡೆದುವೋ 
ಜಿನಜನನೀ ಪದಸಲ್ಲವತಳದೊಳ್‌ ಸುರಸು ದಶೀಚಯದಲಕವಲ್ಲರೀಕುಸುಮಂ 
ಗಳ್‌ (ಆದಿಪು, ೭-೪) ; ಪದೆವೆರ್ಜಿ ಬತ್ತೆ ಕೆತ್ತುವಧರಂ ದೆಸೆಗೆಟ್ಟ ಲರ್ಗಣ್ಣ 
ನೋಟಂ . . . ಈಕೆಯೊಳೀಗಳಾದುದಿಂತಿದು ಕುಸುಮಾಸ್ತ್ರ ನೆಂಬದಟಿ 
ನಿಕ್ಕಿದ ಸೊರ್ಕಿನ ಗೊಡ್ಡ ಮಾಗದೇ (ಪಂಪಭಾ. ೪-೬೦); 
ಪದಮಂ ಚಂದ್ರಮಂ . . . ಸೋಂಕಿನೊದನಂ ಮಂದಾನಿಳಂ ಕೊಟ್ಟಿ 
ವೊಲ್ಪ ದೆದೋರೊರ್ವರೊಳೊರ್ವರಂದು ಪಡೆದರ್‌ ಪಂಚೇಂದ್ರಿಯ 
ಪ್ರೀತಿಯಂ(ಮಲ್ಲಿಪು. ೩-೯೦); ಏಣನಿಶಾಲನೇತ್ರೆ ಪಡೆದೆನ್ನ ಮನೋಹರ 
ವಕ್ರ್ಯಪದ್ಮ್ಧಮಂ ಕೂಣಿತದೃಷ್ಟಿ ಯಿಂದಡರ್ದು ನೋಡಲೊಡಂ (ದಶಕು. 
೧೨-೩೬) ; ಆ ಮಂತ್ರಿನರೌಲಿಮಣಿಗೆ , . . ಚೋಳಧರಾಭಾಮಾಧಿಪತಿ 
ಮನೋಜ್ಜ ಶ್ರೀ ಮಹಿತಂ ಪೃಥುಳಭಾಗ್ಯನುಂ ಪದೆದಿತ್ತಂ (ರಾಜಕೇ.೩-೨೫).. 


೫. ನಲಿ; ಹಿಗ್ಗು; ಸಂತೋಷದಿಂದಿರು: ಇದಿರ್ಗೊಳ್ಳುದು 
ಕಾಲ್ಗರ್ಚುವುದು . . . ಪದೆದನ್ನ ಮನೀವುದೆಂಬ ನವವಿಧಪುಣ್ಯಂ, ತಮಗೆ 
ದೊರೆಕೊಳೆ (ಆದಿಪು. ೪-೯೬); ನಲ್ಲನುತ್ಸ ನೋಕ್ತಿ ಗಳವತಂಸಮಾಗೆ 


ಪುಳಕಾಂಕುರಮೊರ್ಮೊದಲಾದುವಾ ಲತಾಂಗಿಗೆ ಪಡೆ[ನಾಂಂ. ಡೆ]ದಾಲಿ 
ಸಲ್ಪ ಜೆವರಾರೊ ತನೂಭನಲಾಭನಾರ್ಕೆಯಂ (ನುಲ್ಲಿಪ. ೪-೨೯); ಪದೆದ 


೫೨೩೭ 


0 


45 


ಪದೆಯಿಸು 


ಲರ್ದೊಡವಂ ಲತಿಕಾಸ್ಪದಮಂ ನೆಜಿಕಿ ಮಾಡಿ ಹರ್ಷದತಿಶಯಮಂ 
ತೋರ್ಪುದು (ಕುಸುಮಾ. ೧೨-೧೩೬); ಪಾಡಿದರ್‌ ಪಡೆದು ಗಂಧರ್ವ 
ರಾನಂದದಿಂ (ಚೆಬಪು. ೪೦-೩೨). ೬. ಚೆಲುವಾಗಿರು; ಸೊಗಸಾಗಿರು: 
ಇದು ಮಳಯಾಚಳಂ ಮಳಯಜಂ ಮಳಯಾನಿಳನೆಂದು ಪೆಂಪುವೆತ್ತು ದ 
ಸಿರಿಕಂಡಮುಂ ಪ[ದೆ][ಸಾಂಂ, ಡೆ]ದು ತೀಡುವ ಗಾಳಿಯುಂ (ಪಂಸಭಾ. 
೪-೨೧); ಪದೆದೊಳ್ಗಡೆಗಳ್‌ ಬಲಿದೊಪ್ಪಿ ದುವು . . . ಆ ಕುವರಂಗೆ 
ಶೈಶವಾತಿಕ್ರಮದೊಳ್‌ (ತ್ರಿಪುವಿ. ೧೭-೧೭೭). ೭. ಬೆಳೆ; ವೃದ್ಧಿಸು; 
ಹೆಚ್ಚಾಗು : ಅತಿಬಹಳಜಲನ್ನೀನಳಬ್ಬಾಸಮಂದ್ರಂ ಪದೆದಾಯಾಸಕ್ಕೆ 
ಪಕ್ಕಾಗಿರೆ (ಎಕ. 26, ಮುಳಬಾ. ೩೮-೨೦; ಸು. 890); ಬಳಸುವ 
ಬೇಟದೊಳ* . . , ಗೊಲೆಗೊಂಡ ಬೇಟಿನೆಂಬೆಳಲತೆ  ಕೂಟಿಡೊಳ್ಳ 
ಪದೆದು ಪಣ್ಣೆರ್ದೆಗಿಂಬಿನಲಂಪನೀಯದೇ (ಆದಿಪು. ೧೨-೨೦) ; ಪಡೆದನು 
ತಾಪದಿಂ ತನು ಬೆಳರ್ಕುದು (ಸೂಕ್ತಿಸು. ೧೫-೩೪). ೮. ಹೆಚ್ಚಾಗು 
ವಂತೆ ಮಾಡು; ಬೆಳೆಸು: ಅರಗಿನ ಮಾಡದೊಳಿ ಸದ ಲಡ್ಡು ಗೆಯೊ 
ಳ್ಕೊಲಲೆಂದು ಬಂಧುಮುತ್ಸರದೊಳೆ ವೈರಮಂ ಪಡೆದು ಭೀಮನನಿನ್ನಿ ನಿತರ್ಕೆ 
ತಂದ ನೀಂ ಮರುಳನೊ (ಗದಾಯು, ೪-೪೪). ೯. ಒಳಗೊಳ್ಳು 3; 
ತಳೆ; ಹೊಂದು : ಮೆಲ್ಲನೆ ತಣ್ಬಂ ತನಿಗಂಪುಮಂ ಸದೆದು ತೀಡಿತ್ತೊಂದು 
ಮಂದಾನಿಲಂ (ಸುಕುಮಾ, ೪-೪೫) ; ಪುದಿದ ತಣ್ಸ ನಾಲಿಂಗಿಸಿ ತಣ್ಣನೆ 
ಪಡೆದು ಮಂದಗತಿಯಿಂದಂ ಪಣ್ಣನೆ . . . ಮಾರುತನೆಂಬ ಕಾಮುಕಂ 
ಸುಳಿಗುಮನಾರತಂ (ಸುಕುಮಾ. ೧೦-೫೫ ರಗಳೆ). ೧೦. ವ್ಯಕ್ತವಾಗು; 
ಪ್ರಕಟವಾಗು : ಉದಯವಪ್ಪ ಸದಮಲಾಮೃತಕರನೊ ಎಂಬಂತೆ 
ಭೂತಳಕ್ಕು ದಯಿಸಿದನಮೃತಕರನಾಗಿ ಸಕಲರು ನಲಿಯೆ ಪಜಿದು ಕುವಲಯ 
ಲೋಕದಘತಿನಿಂರವೋಡೆ ಕರಕಮಲಾಳಿ ವಖಗಿಯಲಂದು (ಯದ್ದರಾ. 
೬-೫೧); ಬಲಭಾರಕ್ಕೆ ಧರಾತಳಂ ಕುಸಿಯೆ . . . ಪದೆದೇಳ್ತಂದಂ 
ನರೇಂದ್ರಾತ್ಮಜಂ (ರಾಜತೇ. ೧೩-೬೭). ೧೧, ಯತ್ನಿಸು; ಪ್ರಯತ್ನ 
ಪಡು: ಗುದಡೊಳಗಪಾನಹರಿಯಿರ್ದು ಮಲಮೂತ್ರ ಮಂಮನೊದವಲೀ 
ಯದೆ ವಿಸರ್ಜಿಸಿಯಥೋದ್ವಾರಮಂ ಪದೆದು ಬಲಿದನ್ನರೆಸಮಂ 
ವ್ಯಾಸ್ತ್ರಿಯಂ ಮಾಡುತಿಹುದನುದಿನಂ ಮೆಜಕಯದೆ (ಚೆಬಪು. ೫೮-೨೩). 
ಹಣೆ, : ೫. ಸುದತಿಪುತ್ರ ಮಾತಾಪಿತರು ಹಿತರು ನಿತ್ಯವೆಂದು ಹದೆದು 
ಕುದಿದು ಕೋಟಲೆಗೊಂಬನ್ನ ಕೃರ ಗುರುವೆಂದೇನಯ್ಯು (ಸಿದ್ಧನ, ೭೫-೬). 
ಪಜೆಪು "ಸದಪು' ನೋ. 
ಪದೆಪುಗಾರ್ತಿ “ಪದಪುಗಾರ್ತಿ' ನೋ. 
ಪದೆಪುಗೆಡು (ಕ್ರಿ). ಸಂತೋಷವು ಹಾಳಾಗು,--ಇಲ್ಲವಾಗು : 
ಪದೆಪುಗೆಡ[ಲ]ಬೈೆ ಯೊಡವುಟ್ಟ ದ ಮಾವನ ಮನೆಯೊಳುಂಡುಟ್ಟುಂ 
(ಸುಕುಮಾ. ೨-೬೯). [ಪಡೆಪು ಎಪದಪು) ೬ ಕೆಡು,] 
ಪಜಿಪುದಂಡೆ (ನಾ). ಸೊಗಸಾದ ಹಾರ, -ಮಾಲೆ : ಭತ್ತಿಯೊಳ್‌ 
ಶೊಳನುಟ್ಟಿ ಚಾನಡಿ ಮದನಕ್ಕೆಯೆತ್ತಿದ ಪಜಿಪುದಂಡೆಗಳು , . 
ರಂಜಿಸಿತು (ನೋಹತ, ೨೨-೭). [ಪದೆಪು(-ಆ ಪದಪು)*-ದಂಡೆ,] 
ಪದೆಯಿಸು, ಪದಯಿಸು (ಕ್ರಿ). ೧. ಬಯಸುವಂತೆ ಮಾಡು; 
ಆಸೆಯನ್ನು ಹುಟ್ಟಿಸು: “ಪದೆಯಿಸು-ಈಸ್ಫಾಯಾಂ (ಆಶಿಸುವಂತೆ 
ಮಾಡು)”  (ಶನುಧಾ); ಪದೆಯಿಸೆ[ಪಾಂಂ. ಸಿ) ಸೊಂಕಿ ಸಂಕೆಗಿಡೆ 
ಮೇಳಿಸಿ . . . ಅಲಂಪಿನುಬ್ಬದಿಗಮನಾ ಲತಾಂಗಿಗೆ ನೃಪಂ ಪಡೆದಂ 
ನನಸಂಪ್ರಯೋಗದೊಳ್‌ (ಕಾವ್ಯಾನ. ೮೦೦). ಪೆದೆಯಿಸು: ೧. ಪದ 
ಯಿಪ ಸೋಂಕು ಚುಂಬಿಸುವಲಂಪು . . . ಮೇರೆದಪ್ಪಿ ದುದೆನೆ ಕೂಡಿದರ್‌ 
ಪ್ರಿಯತಮರ್‌ (ಸೂಕ್ತಿಸು. ೧೪-೪೩). ೨. “ಹದಗೊಳಿಸು"(ಲೀಲಾವ. 
ಕೋಶ) : ಪದಯಿಸಿ ಸಿಂಡುಗೆಯ್ದೂ ಸೆಳೆದುಳ್ಳು ಡೆಯಂ ತೊಡೆಯಿಂದಿ 
ಉುಂಕಿ ಸೋಂಕಿದೊಡೆ . , . ಕಾಂತೆಯೇಂ ಪಡೆದಳೋ ಮನಕಾದ 
ಮಲಂಪನೋಪನಾ (ಲೀಲಾನ, ೧೩-೧೩). [ಪದೆ---ಇಸ್ಫು] 


ಪದೇಪದೇ 


ಪದೇಸದೇ (ಅ). ಪುನಃ ಪುನಃ ; ಮತ್ತೆ ಮತ್ತಿ: 
ಅವರು ಪದೇಪದೇ ಒತ್ತಾಯ ಪಡಿಸುತ್ತಿದ್ದರು (ಪಂಜಸಂ. ೧೮೧); 
ಗಾಂಧೀಜಿ ... ಹಿಂಸಾಮಾರ್ಗ ಉಚಿತವಲ್ಲವೆಂದು ಪದೇಪದೇ ಹೇಳಿದರು 
(ಅತ್ಕಾರ್ಪ. ೧೪೪) ; ಪದೇಪದೇ ಹೇಳಿದರೂ ಸದೆ ಕೂಡಿಸೋದು ಬಿಡ 
(ಗಾದೆ). [ಸೆಂ.] 

ಸದೋದಕ (ನಾ). ಕಾಲುಗಳನ್ನು ತೊಳೆದ ನೀರು; ಪಾದೋದಕ: 
ಕೈಯೊಡ್ಡಿ ಆ ಅಯ್ಯನ ಪದೋದಕಮಂ ಪ್ರಸಾದಮನನುಭವಿಸುತಂ ತತ್ವ 
ಗೋಷ್ಠಿ ಯೊಳಾ ಬಸವನಿರಲು (ಬಸಪು. ೨೮-೮). [ಪದ್ಧ--ಉದಕ್ಕ) 

ಸದೋನ್ನ ತಿ (ನಾ). ಪದವಿಯಲ್ಲಿ ಉಂಟಾಗುನ ಏರಿಕೆ. -ಬಡ್ತಿ : 
ಸಮಸ್ಸೆ ತಿಗಳನ್ನು ಮತ್ತು ಒಂದು ಸೇವೆಯಿಂದ ಇನ್ನೊಂದು ಸೇನೆಗೆ 
ವರ್ಗಾವಣೆಗಳನ್ನು ಮಾಡುವುದರಲ್ಲಿ (ಭಾಧಾನ, ೧೮೬) ; ಆದರೆ ಕಂಡು 
ಬಂದಿತು, ಮೇಲಿನನನು ಪ್ರ ಪ್ರಸನ್ನ: ನಾದರೆ ಒಂದೆರಡು ವರ್ಗಗಳನ್ನು ಜಿಗಿದು 
ಸದೋನ್ನತಿ ಪಡೆಯಬಹುದೆಂದು (ಇಸ್ಟಕ. ೪೮೪). [ದ್ಯ ಉನ್ನ ತಿ] 

ಪದ್ದಳಿ (ಪಜ್ಜತಿ' ನೋ. 

ಪದ್ದಿ (ನಾ). ಒಂದು ಬಗೆಯ ಹಕ್ಕಿ (?) : ಕೊರದಿಂಬಾಗಿರೆ ಪದ್ದಿಯ 
ಗಣಕಿಯನದಂ ಗುಳಿಗೆ ಮಾಡಿ ಪುಣ್ಣೊ ಳಗಿಟ್ಟಿ ತೆಅದಿಂ (ಅಶ್ವೈನೈ. ೧೬-೭೩). 

[1] 


ಮೋಹನನಿಗೂ 


ಪದ್ದು; "ಪರ್ದು? ನೋ. 
ಡಿಪದ್ದ್ಯು “ಹದ್ದು ' ನೋ. 


ಪೆದ್ದುದೇರ "ಫರ್ದುಜೀರ' ನೋ. 

ಪೆದ್ದು ಪಾಡು (ನಾ). “ಸುಖದುಃಖ? (ಸ್ರಭಣ್ಣ) ೭ ಪದ್ಮುಪಾಡಿಂಗಿಲ್ಲ 
ದಾಸ್ತನು ಇದ್ದು ಫಲಮೇನಂ (ಅಂಬಿಕಾ. ೨೧-೫೬). [ಪದ್ಮು?--ಪಾಡ್ಯು] 

ಪದ್ದ್ವಂದ್ವ (ನಾ).ಎಪದಯನಿಗೆ: ಡುರದುಂಡಿ ' ಮುಂದಿರ್ದದಂ 
ನೋಡಿ .'. . ಕರೆತಂದು ಮೂರ್ತಿಗೊಳಿಸುತ್ತೆ ಪದ್ಮ್ವಂದ್ವವಂ ತೊಳೆದು 
(ದರಪು, ೨೯-೬), [ಸಂ. (ಸದ್‌--ದ್ವಂದ್ವ)] 

ಪದ್ಧತಿ (ನಾ). ೧. ಹೆಜ್ಜೆ ; ಆಡಿ. ೨. ಹೆಜ್ಜೆಯ ಗುರುತು,- 
ಚಿಹ್ನೆ: ಕಾಳಿಯನಂ ನೋಡಿ ನೀನಿಲ್ಲಿರಲ್ವೇಡ . . . ನಿನ್ನ್ನ ಪೆಡೆದುಣಂಗ 
ಲೊಳೆನ್ನ ಸದಪದ್ಧ ತಿಗಳಿರ್ದಪುವು ೬. * ೬ ಪೋಗೆಂದು ಪೇಟ ಕಟುಖೆ 
(ಜಗವಿ. ೩-೧೧೪ 5). ೩. ಮಾರ್ಗ; ದಾರಿ; ಹಾದಿ: “ಅಧ್ವಾ, 
ಪಂಥಾಃ, ಪದ್ಧತಿಃ ೬ ೬ ೬ ನಿಗಮಃ - ಈ ೧೨ ಬಟ್ಟೆ * (ಹಲಾಯು. 
೪೩-೧೦೫). ೪. ಸಂಪ್ರದಾಯ ; ಆಚಾರ; ರೂಢಿ: ಪದ್ಮತಿಯ 
ಮೇರೆಗೆ ಪುರೋಹಿತರ್‌ ನಾನುಕರಣಂಗೆಯ್ವಾ (ಶ್ರೀರಾಮಾ, ೧೬-೪೮) ; 
ಅತಿಥಿಯನ್ನು ಮಾತಾಡಿಸುವುದು ಅನೂಚಾನವಾದ ಪದ್ಧತಿ 
(ನಂಟರು. ೪೧), ೫. ಕ್ರಮ; ವಿಧಾನ; ರೀತಿ: ಏನೆಂಬ ಸರ್ವ 
ನಾಮಂ . . . ಬಹುನಚನಾರ್ಥಮನಾನಲ್‌ ಸಾಲ್ವತ್ತು ಮತ್ತೆ ಕೃತಿ 
ಪದ್ಧ ತಿಯೊಳ" (ಕನುದ. ೭೯). ಹ. ವ್ರತನಿಯಮ. ೭. ಸಾಲು; 
ಪಂಕ್ತಿ. [Ao] 

ಪದ್ಧ ತಿಕೆ (ನಾ). [ಛಂದ] ಪಜ್ಚೃಕೆಯೆಂಬ ಮಾತ್ರಾಛಂದಸ್ಸು : 
ಪಲತೆಅದ ಪದ್ಯದಿಂದಂ ಲಲಿತನಚೋರಚನನಿಚಯಪದ್ಧ ತಿಕೆಗಳಿಂ ಸಲೆ ನಿಲೆ 
ಸಮೆದುದು ಸರಸಾಖಿಲವರ್ಣನಮಾಡೊಡದುವೆ. ಜಾಜನೆಗಬ್ಬ ೨ (ಕಾನ್ಕಾನ. 


೯೫೫). “ಪಜ್ಚಟಿಕೆ' ಪರಾ. [ಸೆಂ. ಪದ್ಮತಿಕಾ] 
ಪದ್ಮ (ನಾ). ೧. ತಾವರೆ; ಕಮಲ: “ಸಡಸ್ರಪತ್ರಂ . ೬ ೬ ಪದ್ಮಂ, 
ಪಂಕಜಂ - ಈ ೧೭ ತಾವರೆ? (ಹಲಾಯು. ಜಾ ಹರಿಸಂಜೋಹ 


ವಿರಾಜಿತಂ ವಿವಿಧಪದ್ಮಾಲಂಕೃತಂ ಹಂಸಸಂಚರಣಪ್ರೌಉಡ ಉದಾತ್ತ 
ವಿಕ್ರಮಗುಣೋದ್ಯತ್ಪು ೦ಡರೀಕಾಂಕಂ (ಎಕ. ೪, ಅರಸೀ.೩೯-೮; 1186). 


೨. ಕನ್ನೈದಿಲೆ; ಉತ್ಸಲ. ೩. ಆನೆಯ ಮೈ ನೇಲೆ ಕಂಡು 


೫೨೩೮ 


10 


15 


20 


25 


30 


40 


45 


ಸಡ್ಮ 
ಬರುವ ಬಿಳಿಯ ಅಥವಾ ಬಣ್ಣ ದ ಚುಕ್ಕೆ ; ಚಿಬ್ಬು : “ಆ ಬಿಂದು 
'ಸದ್ಮಂ ಮೆಯ್ಯ ಚಿಬ್ಬಕ್ಕು? (ಮಗಾ, ಬುಟ್ಟ ೧, ೩: ಸ್ಮಿರಸದ್ಮ 
ವಕ್ತ ಕ್ರದಿಂದುರುತರನಂಶಬಂದೆೆನ ದಾನದಿನೀ ನರೆಸಿಂಹಭೂಭುಜಂ "ಸರಿಟತ 
ಭದ್ರಲಕ್ಷಣದಿನೊಪ್ಪು ನ ಬಪ್ಪನ ಗನ್ಮ ವಾರಣಂ. (ಎಕ. ೪, ಬೇಲೂರು, 
೧೯೩-೫೧; 1161), ೪. ಅಷ್ಟಫಣಿಗಳಲ್ಲಿ ಓಂದು : “ಘನದನಂತಂ 
ವಾಸುಕಿ, . , ಪದ್ಮಂ ಕುಳಿಕನೆಂದು ನಾಗರ 'ಕುಲಂಗಳೆಂಟಕ್ಕೆ ನಾಮಂ” 
(ಸುಂಗಂ. ೧೧೯-೪); ಇಂದ್ರಾಗ್ನಿ ಮೊದಲಾದೆಂಟುದಿಕ್ಕಿನ ಭೂಮಿಯಂ. 
ಕ್ರಮದಿಂ ಪೊತ್ತು ಅನಂತ . . . ಪದ್ಮ ಕರ್ತೋಟಕ ಕ್ರೋಡ ಕಾಳ 
ವೆಂಬಸ್ಟ ಕುಲಫಣಿಗಳಿರ್ಕುಂ (ನಿನೇಕ. ೧೫೦). ಗ್ಯ; ೪: ಚರಣಮುಂ 
ಬಾಸೆಯು೦ ಪದ್ಮನುಂ ಪದ್ಮಮುಮನಿರದೆ ಪೋಲ್ತಿ ರಲಲ್ಲಿ ಬಾಲೆಯರ್‌ 
೬ ೬ ಕಣ್ಣೆಸೆದರು ' (ಚೆಬಪು. ೧೦-೪೫). ೫. ಚಂದ್ರ : ಸಾರಂಗ 
ಪದ್ಮಧರ ಜೀಮೂತಜಾರಮಣ , , , ಸಿದ್ಧ ನಂಜೇಶ. ಪಾಲಿಪುದು 
(ಚೆಬಪು. ೬೩-೭೭ ಅ). ೬. ಸುಗಂಧಯುಕ್ತ ವಾದ ಒಂದು ಬಗೆಯ 
ಮೂಲಿಕೆ. ೭. ನೀರು; ಜಲ. ೮. ಕಮಲದ ಆಕಾರದಲ್ಲಿ 
ರಚಿಸಿದ ಒಂದು ಬಗೆಯ ಸೇನಾವ್ಯೂ ಹಃ “ಪದ್ಮವ್ಯೂ ಹ' ಪರಾ. 
೯. ಕೊಳ; ತ್ತ ೧೦. ಜೊಂತು; ವಕ್ರತೆ. ೧೧. ಯತಿ; 
ಮುನಿ, ೧೨. ದಿ! ಟ್ಟ; ಧೈರ್ಯಶಾಲಿ. ೧೩. ಒಂದು ಬಗೆಯ 
ಮರ: “ನಂದ್ಯಾವರ್ತಃ,, ಸರಲಃ . . . ಪದ್ಮಃ, ಸ್ಥಂದನಃ, ನೋಕ್ಷಃ- 
ಎಂಬಿವು ಮರಂಗಳುನುಪ್ಪುವು? (ಹಲಾಯು, ೧೩೫-೨೬). ೧೪. ಒಂದು 
ನರಕದ ಹೆಸರು : ವಿಕರಾಳ ಪ್ರಕಂಪ ಪದ್ಮ ಸುವಕ್ತೃ ಕಾಲನೆಂಬೈದು 
ಮಂತ್ರಿನರಕಂಗಳಿಂದಾವರಿಸಿ ಅಘೋರನೆಂಬರಸುನರಕವಿಹುದು (ವಿವೇಕ. 
೧೬೯). ೧೫. ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು: 
ಪರಮಶೈವ ... ಪದ್ಮಾಗ್ನೇಯ ಬ್ರಾಹ್ಮ, ಬ್ರಹ್ಮಕ್ಕೆವರ್ತ ಸಾಂಗ 
ದಿಂದಷ್ಟಾ ದಶಪುರಾಣಂಗಳೊಳೆಸೆನ ಭಸಿತಸೇವಾಸಂಗವಾಯಿತ್ತೆನ್ನ ಜನ್ಮವು 
ಸಫಲವಾಯಿತ್ತು (ಬಸಪ. ೪೩-೭೬). ೧೬, ಎಪದ್ಮಮುದ್ರೆ ೨: 
ಚಕ್ರಮುದ್ರೆಯಲ್ಲಿ ಹಿಂಕಾರನಾಮದಿಂದಲೂ . . . ಪದ್ಮದಲ್ಲಿ ಪ್ರಸ್ತಾನ 
ನೆಂಬ ಹೆಸರಿನಿಂದಲೂ . . . ಇರುವನು (ಹಸಾರ. ೮-೨೮ ತಾತ್ಪರ್ಯ). 
೧೭. [ಗಣಿತ] ಒಂದು ಸಂಖ್ಯೆ; ನೂರುಕೋಟ: ಎಕ್ಕಂ... 
ಪದ್ಮ . . . ಮಹಾಪರಿನಿತ ಈ ೪೦ ಸ್ಮಾನದ ಉಗ್ಗಡಣೆ (ನೈನಹಾ. 
೮-೨೪) ; ಮೂಲಬಲ ಮುನ್ನೂಜಂಪದ್ಮವ ಭಾಳಲೋಚನನಂತೆ ಲಯಿ 
ಸಿದನಂದು ರಘುರಾಯ (ಕೌತಿರಾ, ೩೭ ಸಲ್ಲವಿ); ನೆರೆದುದು , , . ಹರಿವ 
ರಥ ಶತಕೋಟ ವಿಂಶತಿಸದ್ಮ ಕಾಲಾಳು (ಮೈರಾಕಾ ೪-೩೩) ; ಪಗಡೆಯ 
ನಾಡಿ ಸಾರಿಯನಿರಿಸುನ ರೇಖೆರೇಖೆಗೆ ಪದ್ಮನದ್ಮ ದ್ರವ್ಯನ ಸೋತನು 
(ಭೈಯೂ. ೧೦೧); ಶ್ರೀ ಬೆಟ್ಟಿದ ಚಾನುರಾಜ ನಾಮದ ಮಹಿಮೆಗಳನ್ನು 
ಪದ್ಮ ಖರ್ವ ನುಹಾಭೂರ ಗಣನೆಯ ಗ್ರ ಗ್ರಂಥಗಳಲ್ಲಿ ಹಾಡುವೆನು (ಹಗ. 
೩೦-೧೫). ೧೮, [ಯೋಗ] ಪೂಜೆ ಧ್ಯಾನ ಮುಂತಾದ ಸಮಯ 
ದಲ್ಲಿ ಕುಳಿತುಕೊಳ್ಳು ನ ಒಂದು ಭಂಗಿ “ಕಮಲ ಯತಿ ಲಕ್ಷ್ಮಿ 
ಕೊಳ ಚಂದ್ರಮ i FaRdartd ಚಿಬ್ಬುಂ ಲೆಖ್ಬಂ ಕುಮುದಾಸನ 
ವ್ಯೂಹ ಭಟಿಂ ಕ್ರಮದಿಂ ಪದಿಮೂಜು ಪದ್ಮ ಶಬ್ದಂ? (ನಾನಾಕಂ-೮೮೨). 
“ಪದ್ಮಾಸನ' ಪರಾ. ೧೯, ಕುಬೇರನ ಮಹಾಪದ್ಮ, ಪದ್ಮ, 
ಶಂಖ, ಮಕರ, ಕಚ್ಛಪ, ಮುಕುಂದ, ಕುಂದ (ಅಥವಾ 
ನಂದಕ), ನೀಲ, ವರ (ಅಥವಾ ಸಿನ ಗಳೆಂಬ ಒಂಬತ್ತು ನಿಧಿ 
ಗಳಲ್ಲಿ ಒಂದು: ಮಹಾಸದ್ಮ ಪದ್ಮ . . . ವರನೆಂಬ ನವನಿಧಿಗಳಿಗಧಿಕಾರ 
ಮುಂಟಾಗಿ (ನಿನೇಕ. ೨೨೧). ೨೦. [ಜೈನ] ಚಕ್ರವರ್ತಿಯ 
ಕಾಳ, ಮಹಾಕಾಳ, ನೈಸರ್ಪ, ಪಾಂಡುಕ, ಪದ್ಮ, ಹಿಂಗಳ, 
ಮಾಣವಕ, ಶಂಖ, 'ಸರ್ನರತ್ನ ಗಳೆಂಬ ಒಂಬತ್ತು ನಿಧಿಗಳಲ್ಲಿ 


ಪದ್ಮಕ 
ಒಂದು: ಅನುಕ್ರಮದಿಂ ಶ್ರೀಗೃ ಹದೊಳ್‌ ಪುಟ್ಟಿದ ಕಾಳ ಮಹಾಕಾಳ 
ನೈಸರ್ಪ ಪಾಂಡುಕ ಪದ್ಮ sel. ಮಾಣವಕ ಶಂಖ ಸರ್ವರತ್ನ್ನಂಗಳೆಂಬ 
ನನನಿಧಿಗಳುಂ (ಆವಿಪು. ೧೫-೩ ನ); ಕಾಳ ಮಹಾಕಾಳ ಪದ್ಮ , . . 
ಎಂಬೊಂಬತ್ತು ನಿಧಿಗಳುಮನನುಕ್ರಮದೊಳರ್ಚಿಸಿ (ಚಂದ್ರ ಪು.೬-೧೦೧ನ). 
“ನವನಿಧಿ' ಪರಾ. ೨೧. ಒಂದು ಕಾಲಗಣನೆ : ಎಂಬತ್ತು ನಾಲ್ಕು 
ಮತ್ತು ಎಂಬತ್ತು ನಾಲ್ಯು ಲಕ್ಷ ಗುಣಿತಕ್ರ್ರಮದಿಂದ ಕುಮುದಾಂಗ 
ಮತ್ತು ಕುಮುದ, ಪದ್ಮಾಂಗ ಮತ್ತು ಪಡು « ಎಂಬಿವು ಕ್ರಮದಿಂದ 
ಆಗುತ್ತವೆ. (ಚೈನ. ೩೦೬). 
ಪದ್ಮದ ಸುತ ತಾ| 'ವರೆಯಲ್ಲಿ ಹುಟ್ಟ ದವನು; ಬ್ರಹ್ಮ: ಪದ್ಮದ 
ಸುತನಖಿಸಕಳಾಸದ್ಮಂ (ಅರ್ಥನೇ. ಬ. ಪದ್ಮದ 'ಹಾವು-ಕೃ ಸ 
ಸರ್ಪದಂತೆ ಹೆಡೆಯಲ್ಲಿ ಪದ್ಮದ ಚಿಹ್ನೆ. ಯುಳ್ಳೆ ಒಂದು ಬಗಯೆ 
ಸಣ್ಣ ಜಾತಿಯ ವಷೆಸರ್ಪ : (ಕಿ). [ಸು ] 
ಪದ್ಮಳ (ನಾ). ೧. ಆನೆಯ ಮೈಮೇಲೆ ಕಂಡುಬರುವ ಬಿಳಿಯ 
ಅಥವಾ ಬಣ್ಣ ದ ಚುಕ್ಕೆ; “ಬಂದು, ಸದ್ಮಕಂ-ಈ ೨ ಚಬ್ಬು” 
(ಹಲಾಯು. ಜು ೨. ಒಂದು ಬಗೆಯ ಮರ ಮತ್ತು ಅದರ 
ಚೆಕ್ಕೆ: “ಸದ್ಮಕಂ-ಸದ್ಮಕ . , . ಕೋಸ್ಕ* (ಓಸಧಿ, ೯೦); ಮಧು 
ಜೀವನಿ ಪದ್ಮಕಂಗಳಂ ತಳ್ಕೊಳ್ಳಾಗಧಸಹಿತಂ ಪ್ರತಿಸಾನದ ವಿಧಾನನುಂ 
ಶರದದಂದು. ಮಾಟ್ಕನುನಯದಿಂ (ಅಶ್ವಶಾ. ೭-೮೩) ; ಪದ್ಮಕ, ಆಡು 
ಸೋಗೆಸೊಪ್ಪು . . ೬ ತಾವರೆಗೆಣಸು-ಇವು ಪ್ರತ್ಯೇಕ ಗ ೨ ತೂಕ 
ಹಾಲಿನಿಂದ ಸಣ್ಣ ನಾಗಿ ಆರೆದು. (ಸಕವೈ. ೧೩೯) ; ಬಟ್ಟಿ ಯೊಳ್‌. ಸಟ್ಟಣಿಗ 
ರುರಿಸಿದರ್‌ ಚಂದನಾಗರು ಸರಳ ಪದ್ಮಕದ ಚೂರ್ಣದಿಂದಲ್ಲಲ್ಲಿ ಧೂಪಮಂ 
ರಾಜಭಕ್ರಿಗೆ (ಶ್ರೀರಾಮಾ, ೧೧೯-೨೧೨). ಷಿ. ಸುಗಂಧಯುಕ್ತ ವಾದ 
ಒಂದು ಬಗೆಯ ಮೂಲಿಕೆ ಮತ್ತು ಅದರಿಂದ ಮಾಡುವ ಸುಗಂಧ 


ದ್ರವ್ಯ : ಸಕುಟಲರಕ್ಷೆ ವಶ್ಯತಿಲಕಂ ಸಕಲೌಪಧಿ ಕಾಮುಯಂತ್ರಮುದ್ರಿಕೆ 
ಪದ್ಮಕಕ£ದಸ್ತಿನುಲೇಪನಂ (ನಳಚಂ. ೩೦೯). ೪. ಒಂದು 
ಬಗೆಯ ಸರ್ಪ : ಬೆನ್ನಿನಲ್ಲಿ ರಕ್ತ ವರ್ನವಾದ ಬಿಳಿದುಗಳುಳ್ಳ ದು ಪದ್ಮಕ 


ವೆನಿಸಿಕೊಂಬದು (ವಿಷಚಿ. ೨-೪). [ಸಂ.] 

ಪದ್ಮಕರ್ಣಿಕೆ (ನಾ). ಕಮಲದ ಮಧ್ಯಭಾಗ, ಬೀಜಕೋಶ : 
ಸದ್ಮನೇತ್ರಂ ಪದ್ಮಕರ್ಣಿಕಾನಾಸಿಕಂ . . . ಸಿರಿಯಿಂದೆ ಪದ್ಮೆಗೆಣೆಯಾಗಿ 

'ದೃಶ್ರಿೀವೆಸರನೆ ತಾಂ ಪಡೆದಳನ್ವರ್ಥದಿಂ (ಸಮ್ಯಳೌ, ೯-೩). 
[ಪದ್ಮ ೬ ಕರ್ಣಿಕೆ] 

ಪದ್ಮ ಕಾಸ್ಟ (ನಾ). - ಪದ್ಮಕಾಷ್ಮ : ಸೂರ್ತಿ ಚವಾಳಾ ಮಣದ 
ಮೇಲೆ ಕಿನ್ಮುತ್ತು ಇರತಕ್ಕ ಜೀನಸಗಳು. ೧, ಅಕ್ಕಲಖಾರ ೬೬ ೧೨೪, 
ಸದ್ಮಕಾಸ್ಟ್ರ (ಮುಂಬನ್ಯಾ- ೧೨೬), [-ಆಸಂ. ಪದ್ಮಕಾಸ್ಮ] 

ಪದ್ಮ ಕಾಸ್ಕ (ನಾ). ೧. ಒಂದು ಬಗೆಯ ಮರ: “ಪದ್ಮವೃಕ್ಷಂ, 
ಸದ್ಮಕಾಸ್ಮ ೦-ಈ ಯೆರಡುಂ ಪದ್ಮಕ? (ಓಸಧಿ. ೯೩). ೨. ಪದ್ಮವೆಂಬ 
ಮರದ ಸುಗಂಧಮಯವಾದ ಸೌದಿ,-ಕಟ್ಟಗೆ. [ಸಂ] 

ಸದ್ಮಕೇಸರ (ನಾ). ತಾನರೆಯಲ್ಲಿರುವ ಕುಸುರು ; ಕಿಂಜಲ್ಯ | 
“ಸಂಚಸುಗಂಧಃ - ಶ್ರೀಗಂಧ . . . ಪದ್ಮಕೇಸರ, ತಾನರೆಯ ಕೇಸರ” 
(ಓಷಧಿ. ೯೩) ; ಸಾಮುದ್ರಲನಣ, ಪದ್ಮಕೇಸರ ಇನೆರಡನು ಸಮಾಂಶ 
ವಾಗಿ ತೆಗೆದುಕೊಂಡು ನೀರಿಂದ ಅರೆದು ಪಾನನ ಮಾಡಿಸಲು ಓತಿಯ 
ಎಲ್ಲಾ ವಿಷಗಳೂ ಶನುನನಹವು (ವೈದ್ಯಸೂ. 11, ೨೨೦). [ಸದ್ಮ--ಕೇಸರ] 

ಪದ್ಮಕೇಸರಿ (ನಾ). - ಪದ್ಮಕೇಸರ : ನಾಗಕೇಸರಿ, ಪದ್ಮಕೇಸರಿ, 
ತಾವರೆಗೆಡ್ಲೆ, ನೈದಿಲೆಗೆಡ್ಡೆ . | ಖಚೋರ-ಇಸ್ಟನೂ ಸಮಭಾಗವಾಗಿ 
ಕೂಡಿ ಚೂರ್ಣವಂ ಮಾಡಿ (ಸಕವೈ. ೨೪೯). 

[ಆಸಂ. ಪದ್ಮಕೇಸರ] 


೫೨೩೯ 


20 


30 


35 


40 


45 


ಪದ್ಮನಾಭ 


ಪದ್ಮಕೋಶ (ನಾ). ೧. ತಾವರೆಯ ಮೊಗ್ಗು : ಪದ್ಮಕೋಶಸ್ತನೆ 
ಚಪಲಚಕೋರಾಕ್ಷಿ ನಿಂದಿರ್ದೊಡೆ (ರಾಜತೇ, ೪-೧೩). ೨. [ನಾಟ್ಯ) 
ಹಸ್ತಮುದ್ರೆಗಳಲ್ಲಿ ಒಂದು ಬಗೆ: ಅಸಂಯುತಹಸ್ತೆಗಳು ಯಾವು 
ವೆಂದರೆ - ೧ ಪತಾಕ , . , ೧೨ -ಪದ್ಮಕೋಶ (ಆಭಾನೃ. ೪೮). 

[ಪದ್ಮ-- ಕೋಶ] 

ಪದ್ಮಗಂಧಿ, (ನಾ). ಕಮಲದ ಹೂವಿನಂತೆ ಸುಗಂಧವುಳ್ಳನಳು ; 
ಸದ್ಮಿನೀಜಾತಿಯ ಶ್ರೀ: (4). [ಆಸಂ. ಪದ್ಮಗಂಧಾ] 

ಪದ್ಮಗಂಧಿ, (ನಾ). ಒಂದು ಬಗೆಯ ಮರ: “ಪದ್ಮಗಂಧಿ-ಹಿಪ್ಪಲಿ 
ಮೂಲ್ಯ ಸದ್ಮಕ? (ಓಸಧಿ. ೯೩). [ಸಂ.] 

ಪದ್ಮಗಣ (ನಾ). [ಛಂದ] “ಮುಡಿಗಿಂತಲೂ ಅಕ್ಷರಪ್ರಮಾಣದಲ್ಲಿ 
ಉದ್ದವಾಗಿ, ಮುಕ್ತಾಯದ ಭಾವನೆಯನ್ನು ಅದಕ್ಕಿಂತ ಸಾವ 
ಕಾಶವಾಗಿ ತರುಷ 0೦೦ ಲಕ್ಷಣದ ವಿಶೇಷಗಣಕ್ಕೆ “ಪದ್ಮಗಣ? 
ಎಂಬ ಹೆಸರು” (ಸಮಾಲೋ. ೨೧೩). [ಪದ್ಮ-/- ಗಣ] 

ಸದ್ಮಗದ್ದುಗೆ (ನಾ). ಕಮಲದ ಆಕಾರದಲ್ಲಿ ರಚಿಸಿರುವ ಪೀಠ: 
ಶ್ರೀಕೃಷ್ಣಯತಿತೋಸದಿಂ ಸದ್ಮಗದ್ದುಗೆಯಡರೆ (ನನನೋ. ೧೦-೬೯). 

[ಪದ್ಮ ಗದ್ಮುಗ್ಗೆ (<ಗರ್ದುಗೆ,)] 

ಪದ್ಮಗರ್ಭ (ನಾ). ಕಮಲದಲ್ಲಿ ಜನ್ಮ ತಾಳಿದವನು; ಬ್ರಹ್ಮ : 
ಅಳ್ನುಂ ನಿರಾಳಂಬಮಾ ಬನವಾಸಂ ರಸೆಗೆಂಬ ಶಂಕೆಯೊಳೆ ದೇವೇಂದ್ರಾ 
ಲಯಂಗಳ್ಳಿ ದೇವನಗಂ ಪೋಲ್ವು ದು. ಪದ್ಮಗರ್ಭನ ಕಿರೀಟಿಸ್ತ್ರ ಂಭಮಂ 
ಸ್ತಂಭಮಂ (ಅಜಿಪು. ೨-೩). [ಸದ್ಮ--ಗರ್ಭ] 

ಪದ್ಮಚಾರಿಣಿ (ನಾ). ಒಂದು ಬಗೆಯ ಸಸ್ಯ; ಬೆಟ್ಟಿ ದಾನರೆ : 
“ಅವ್ಯಥಾ, ಅತಿಚರಾ, ಪದ್ಮಾ, ಚಾರಟೀ, ಪದ್ಮಚಾರಿಣೇ-೫ ಕಾಶ್ಮೀರ 
ದೇಶದಲ್ಲಿರುವ ಬೆಟ್ಟ ದಾನರೆ ಹೆಸರು” (ಸಿದ್ಧಾಂತಿ. ೧೪೫). 

[ಸಂ. ಪದ್ಮಚಾರಿಣೇ] 

ಪದ್ಮಜ (ನಾ). ಎ ಪದ್ಮೆಗರ್ಭ : ಜಗಮಂ ಮಾಡಿದ ಪದ್ಮಜಂ ಪಡೆಡ 
ನಿಲ್ಲೀ ಕನ್ನೆಯೆಂ (ಪಂಪಭಾ. ೪-೭೫); ವಿಪುಲಶ್ರೇಯ ಪದ್ಮಜ ಸೋಮ 
ಧರ ನಾರಾಯಣರು ಕೊಡಲೆಂದು ಹರಸಿತು ಭೂಸುರವ್ರಾತ (ಕುವ್ಯಾಆ- 
೧೦-೪೦). [Ao] 

ಪದ್ಮ ಜನಿ (ನಾ). - ಪದ್ಮಗರ್ಭ : ಮಂಡಿತಮತಿಯಿಂದೆ ಪದ್ಮಜನಿಯಂ 
೬೬೬ ಜಯಿಸಿರ್ದನುದಾತ್ತವೈಭವಂ (ರಾಜಕೇ. ೪-೧೧೧). [ಸಂ.] 

ಪದ್ಮಜಸೂನು (ನಾ). ಬ್ರಹ್ಮನ ಮಗ; ಜಾಂಬನಂತ: ಓಲಗ 
ನಡೆತಂದರಾ ಕಪಿಸಾಲ ಪದ್ಮಜಸೂನು ಕೇಸರಿ ಶೂಲಿಸಮುಬಲ ಹನುಮ 
ಹರಿಸುತಸುತ ಸುಸೇಣಕರು (ತೊರರಾ, ೬-೧೦-೧೬). [ಸಂ.] 

ಪದ್ಮ ಜಾಂಡ (ನಾ).ಬ್ರಹ್ಮಾಂಡ; ವಿಶ್ವ: ಒಡೆದುದೊ ಪದ್ಮಜಾಂಡಮ 
ನನೀವಳಯಂ ಪಿಳಗಿತ್ತೊ (ಚಂದ್ರಫು. ೬-೩೧); ಜೆಸೆಯಾಗಸಗಳಾವೆಜಿ 
ಯೊಳೆಂದುಸುರಲೈ ಬಾರದಾದುದು ಪದ್ಮಜಾಂಡಮದು ಬೆಸುಗೆ ಬಿಡದಿರ 
ದೆಂಬ ಮಾಳ್ಳಿಯಿಂ (ಘೋರಾಸು. ೭-೪). [ಪದ್ಮಜ 4 ಅಂಡ] 

ಪದ್ಮಜಾಪತಿ pe): ಲಕ್ಷ್ಮಿಯ ಒಡೆಯ; ನಿಷ್ಣು ; ಹಿರಿಯ 
ಒಡೆಯನಲ್ಲವೆ . . . ಪದ್ಮಜಾಪತಿ ದೈತ್ಯನ ಕೊಂದು ವೀ ಕಮಲೋ 
ದೃವಗಿತ್ತು ಕಾಯಿದ ಕಾರಣದಿಂದ (ಪುರಂದ. ಧಾ. ೩-೧೨೨-೨). [ಸೆಂ] 

ಪದ್ಮೆತಂತ್ರ (ನಾ). [ಶೈವ] ಸ್ವಾಯಂಭುವಾಗಮದ ಮೂರು 
ಪ್ರಕಾರಗಳಲ್ಲಿ ಒಂದು : ಸ್ವಯಂಭೂತ ಪ್ರಜಾಸತಿಮತ ಸದ್ಮತಂತ್ರ 
ನೆಂದು ಸ್ವಾಯಂಭುವಾಗಮದ ಪ್ರಭೀದಂಗಳು (ವಿನೇಕ. ೬೫). 

[ಪದ್ಮ ತಂತ್ರ] 

ಪದ್ಮನಾಭ (ನಾ). ೧. ಹೊಕ್ಕುಳಲ್ಲಿ ಕಮಲವುಳ್ಳ ವನು ; ವಿಷ್ಣು: 

“ವಿಷ್ಣುಃ «~~. ಪೆದ್ಮನಾಭಃ . . . ಗದಾಧರಃ-ಈ ೪೫ ನಾರಾಯಣನ 


ಪದ್ಮನಾಲ 


ಪೆಸರ್‌” (ಹಲಾಯು, ೫-೨೨) ; ಒಂದು ಧನುವಿಂಗೆ ಮೂಲಿಂಬ ಹಿಡಿದೆ. 
ಒಂದು ಬಾಣವ ಬಿಡಲಾಗಿ ಸದ್ಮೋದ್ಭ ನನ ಸೃಷ್ಟಿಯ ಕಟ್ಟಿತ್ತು 
ಮತ್ತೊಂದು ಬಾಣವ ಬಿಡಲಾಗಿ ಪದ್ಮನಾಭನ " ಹೆಡಗಯ್ಯ ಕಟ್ಟಿತ್ತು 


(ಸಕನ, 111, ೧೦೨-೧೯೧, ಗಾಣದ ಕಸ್ಪಣ್ಣನ ನಚನ) ; ಶೋಭನ ಶೋಭ 
ನನೆ. . . ಪದ್ಮನಾಭ ಶ್ರೀ ಪುರಂದರವಿಕಲಗೆ. ಪದ್ಮಾನತೀಪ್ರಿಯ ಶ್ರೀನಿ 
ವಾಸಗೆ (ಪುರಂದ. ಭಾ, ೧-೧೫೭-೫). ೨, [ಗಣಿತ] (2) : ಮಗ್ಗಿ 


ಗಣಿತ «2: ಮಂಗುಳಿ ಅಳತೆ ರಾಜನೀತಿ ಬಣ್ಣಾ ೦ತರೆ ಪದ್ಮನಾಭ... 
ತಗುಣಿ ಉತ್ಕಳಿತ ಗುಣಿಮುತ್ತಿನ ಚೆಲ್ವಿನ ಗುಣಿತವುಂ ಅಸ್ಟಾ ದಶಗುಣಿತಂ 
ಗಳು (ಕ್ಷೇತ್ರಗ. ೨-೪). [Ao.] 

ಪೆದ್ಮನಾಲ, ಸದ್ಮನಾಳ (ನಾ). ಕಮಲದ ದಂಟು, -ಜೀಟು,- 
ಕಾವು. ಪದ್ಮ ನಾಳೆ: ಪದ್ಮನಾಳಪ್ರಶೋಭೆಯ ಸಮತೆಗೊಳದ ಕೋಮ 
ಲಿತ ಸದ್ಭಾಹುಯುಗದಿ ಪದ್ಮವನದಂತೆ ರಸಿಕೌಘರೋಲಂಬ 
ನಲಿಯಲ ಸತಿಯರೈತಂದರು (ನಂದಿನಾ, ೪-೧೩). [ಪದ್ಮ 4 ನಾಲ] 

ಪದ್ಮನಾಳ "ಸದ್ಮನಾಲ' ನೋ. 

ಪದ್ಮ ಸತ್ರ (ನಾ). ೧. ತಾವರೆಯ ಎಲೆ; ಕಮಲಪತ್ರ : ಸದ್ಮ 
ಪತ್ರದ ಜಲಬಿಂದುಪಿನಂತೆ ಚಲಿತಮಾದುದು ಚಿತ್ತಂ (ಸಂರಾನೂ. 
೯-೭೬) ; ಸದ್ಮಪತ್ರಂಗಳಿಂದೊತ್ತಿ ಸಿಕೊಳುತ್ತೆ ಕಾಮನಂಬಿಂ ಮುಮ್ಮಳಿ 
ಗೊಳುತ್ತೆ (ನಂಬಿರ. ೧೨-೧೧೭) ; ಪದ್ಮಪತ್ರದ ಗುಣ-ತಾನರೆಎಲೆಯಲ್ಲಿ 
ಊಟ ಮಾಡುವುದರಿಂದ . . , ಹೊಟ್ಟೆ ಯಲ್ಲಿ ಹುಟ್ಟುವ ಸಕಲರೋಗ 
ಸಮೂಹವನ್ನೂ ಹೋಗಲಾಡಿಸುವುದು (ಸಕವೈ. ೪ಬ). ೨. ತಾವರೆಯ 
ದಳ; ಕಮಲದ ರೇಕು. ೩. ಒಂದು ಬಗೆಯ ಸಸ್ಯ ; “ಪುಷ್ಕರ 
ಮೂಲ” (ಪಂಡಿತ, ೨೪೪): “ಪೌಷ್ಯರೆಂ, ಕಾಶ್ಮೀರಂ, ಪದ್ಮಪತ್ರಂ-2 
ಪೌಷ್ಯರಮೂಲೇ - ತಾವರೇಗಡ್ಡೆ, ಕಾಶ್ಮೀರದಲ್ಲಿ ನೆಲತಾವರೇಗಡ್ಡೆ? 
(ಸಿದ್ಧಾಂತಿ. ೧೪೫). 

ಪದ್ಮಪತ್ರಜಳ - ತಾವರೆಎಲೆಯ ಮೇಲಿನ ನೀರಿನ ಹನಿ: 
ಪೊಯ್ವ ಕಂತುಕದ ಚೆಂದಂ ಮಿಕ್ಕು ಮೇಲ್ಕುರ್ಬುತಂ ನಡೆದರ್‌ 
ನೋಳ್ಪೊ ಡೆ ಪದ್ಮಪತ್ರಜಳದಂತಲ್ಲಾ ಡದಾಶ್ಚರ್ಯದಿಂತ್ರಿ ಪುವಿ. ೨೪-೨೬೬). 
[ಪದ್ಮ--ಪತ್ರ] 

ಪದ್ಮಪಾಣಿ (ನಾ). ೧. ತಾವರೆಯನ್ನು ಕೈಯಲ್ಲಿ ಹಿಡಿದಿರುವ 
ವ್ಯಕ್ತಿ. ೨. ಲಕ್ಷ್ಮಿ. ೩. ಪಾರ್ವತಿ. ೪. ವಿಷ್ಣು. ೫. ಬ್ರಹ್ಮ. 
೬. ಬುದ್ಧ. ೭. ಸೂರ್ಯ. [ಪದ್ಮಪಾಣಿ] 

ಪದ್ಮ ಪೀಠ (ನಾ). ೧. ಕಮಲದ ಪೀಠ: ಪದ್ಮಪೀರದಗ್ರ ಭಾಗ 
ದೊಳ್ಳರಂ ವಿರಾಜಿಪಾ ಪದ್ಮಸದ್ಮೆಯಂತೆ ತೋರ್ಪ ಯಂತ್ರಮಧ್ಯದಲ್ಲಿ 
೬ ೬ * ತತ್ಪ್ರದ್ಮನೇತ್ರೆಯೊನ್ಪಿ ದಳ್‌ (ಉದ್ಭಟ. ೫-೫೫). ೨. ಕಮಲದ 
ಆಕಾರದಲ್ಲಿ ರಚಿಸಿರುವ ಫೀಠ್ಕ-ಆಸನ : ಶಿವಾರ್ಚನೆಗುಪಯುಕ್ತ 
ಮಾಗಿ ಅನಂತಪೀರೆ... ಪದ್ಮಪೀಠೆ... ಪ್ರಣವಪೀಕಗಳ ಭಾವನೆಯೆಂದುಪ 
ಕಲ್ಪಿ ತಮಾದ ದಿವ್ಮಮಂಟಿಸಮಧ್ಯಗತಸಿಂಹಾಸನಕ್ಕೆ (ನಿನೇಕ. ೧೦೪); 
ಪ್ರತಿಮೆಗಳಿಗೆ ಬೇಕಾದ ಪೀಠಗಳು ಅನೇಕವಿಧನೆಂದೂ ಅವುಗಳಲ್ಲಿ ಮುಖ್ಯ 
ವಾದುದು ಭದ್ರಪೀಠ, ಪದ್ಮನೀಠ . . , ಶ್ರೀಕಾಮ್ಯನೆಂದೂ ಹೇಳಿದೆ. 
(ಭಾರದ. ೫೧೭). [ಪದ್ಮ--ಪೀಠ] 

ಪದ್ಮ ಪುರಾಣ (ನಾ). ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು : 
ಬ್ರಹ್ಮಪುರಾಣ ಪದ್ಮಪುರಾಣ , . , ವೈಷ್ಣ ನಪುರಾಣ ಶೈನಪುರಾಣ ತ 4 
ಬ್ರಹ್ಮಾಂಡಪುರಾಣನೆಂಬವೇ ಹದಿನೆಂಟು ಮೂಲಪುರಾಣಂಗಳು 
(ವಿನೇಕ. ೪) ; ಪದ್ಮಪುರಾಣವ ವಿಚಾರಿಸು ಮನುಜ ಅಲ್ಲಿ ಸ್ಪಷ್ಟವಾಗಿ 
ಪೇಳುವುದು ವಚನ (ಪುರಂದ, ೫-ಗಿ೬೧-೧೧೦). 

[ಪದ್ಮ 4 ಪುರಾಣ] 


೫೨೪೦ 


20 


30 


40 


45 


ಸದ್ಮಮುಖ 


ಪದ್ಮ ಪುಷ್ಕರ (ನಾ). ಒಂದು ಬಗೆಯ ಸಸ್ಯ : ಪದ್ಮಪುಷ್ಕರ, ಪುಷ್ಕರ 
ಮೂಲ (ಮೈಜಔಗಿ, ೪೬೯೧೬). [ಪದ್ಮ ಪುಷ್ಕರ] 

ಪೆದ್ಮಪ್ರಭ(ನಾ).೧. ಕಮಲದಂತೆ ಕಾಂತಿಯುಳ್ಳು ದು.೨.[ಜೈನ] 
ಆರನೆಯ ತೀರ್ಥಂಕರನ ಹೆಸರು : ವೃಷಭ ಅಜಿತ. . . ಪದ್ಮಪ್ರಭ 
* « « ವರ್ಧಮಾನರೆಂಬಿಪ್ಪತ್ತು ನಾಲ್ವರ  ತೀರ್ಥಕರರ್‌ (ಚಾವುಂಪು. 
೪೦೨). ೧,3: ವದನಂ ಚಂದ್ರಪ್ರಭಂ ವಿಕ್ರಮಭುಜಮಜಿತಂ ಪಾಣಿ 
ಪದ್ಮಪ್ರಭಂ. . . ತಾನದಜಕಿ0 ಪ್ರತ್ಯಕ್ಷ ತೀರ್ಥೇಶ್ವರನೆನೆ ನೆಗಬ್ಬಂ ಪದ್ಮ 
ನಾಭಪ್ರಧಾನಂ (ಅರ್ಥನೇ. ೧-೪೩). [ಸಂ.) 

ಪದ್ಮಬಂಧು (ನಾ). ತಾವರೆಯ ಗೆಳೆಯ, --ಬಂಧು ;. ಸೂರ್ಯ. 

[ಪದ್ಮ ಬಂಧಂ] 

ಪದ್ಮಬೀಜ (ನಾ). ೧. ತಾವರೆಯ ಬೀಜ. ೨. ಒಂದು ಬಗೆಯ 
ಸಸ್ಯ; (ನೈಔಗಿ, ೪೮-೯೪೯) ; (ಸಸ್ಯಣಿ, ೭೮). [ಪದ್ಮ--ಬೀಜ] 

ಪದ್ಮಭವ (ನಾ). ೧. = ಪದ್ಮಗರ್ಭ : ಪದ್ಮಭನನ ಮತಿಗಂ ಹರಿ ನಿನ್ನ 
ಮಹತ್ವಂ ಪ್ರಥಿತಮಗಾಧಂ (ಜಗವಿ. ೩-೧೦೫) ; ಒಮ್ಮೆ ಬಗೆನನೆ ಪದ್ಮ 
ಭವ ನಿನ್ನ ಸ್ವಲ್ಪ ಪದವಿಯನು (ಬಸಪು. ೨-೧೯) ; ಬಿಡದೆ ಕಾಡುವ ಗಂಡ 
ಪೆಂಡಿರನೇತಕೆ ಪಡೆದನಕಟಿ ಸದ್ಮಭವನು (ಹದಿಬ. ೬-೯), ೨. [ಛಂದ] 
ಬ್ರಹ್ಮಗಣ : ಎರಡಜಕೊಳಾಜಕೆಂಬ ಸಂಖ್ಯೆಯೊಳ್‌ ಬರೆ ಪದ್ಮಭವ 
ನುಟಾದುವು ಮೆಚ್ಚುವ ತೆಅದಿಂದಿರೆ ಮುಂದಣ ಪದಂ ಮುನ್ನಿ ನಂತಿರೆ. 
ಕರಂ ಗೀತಿಕೆಯಿಂತಕ್ಕುಂ (ಛಂಜೋಂಬು. ೫-೨೫೬). [ಪದ್ಮ 4 ಭವ] 

ಪೆದ್ಮಭವಾಂಡ (ನಾ). -ಪದ್ಮಜಾಂಡ : ಪಾಯನ್ನು ಪೊಯ್ದೊಡೆವರ್‌ 
ಪದ್ಮಭವಾಂಡಮಂ ಮೃಡನ ಭಕ್ತರ ಬಲ್ಲಿದರ್ಭೂವರಾ (ರಜಶೇ. 
೬-೧೧೮)... [ಪದ್ಮಭವ 4 ಅಂಡ್ಯ] 

ಪದ್ಮಭೂ (ನಾ). ಬ್ರಹ್ಮ : “ಬ್ರಹ್ಮಾ, ಸ್ರಷ್ಟಾ, ಧಾತಾ, ಪರಮೇಷ್ಠಿ, 
ಪದ್ಮಭೂಃ ಕಮಲಾಸನ॥ - ಈ ೨೦ ಬ್ರಹ್ಮನ ಪೆಸರ್‌” 
(ಹಲಾಯು, ೨-೬). [ಸಂ.] 

ಪದ್ಮ ಭೂಷಣ (ನಾ). ಕಲೆ, ವಿಜ್ಞಾನ, ಸಮಾಜಸೇವೆ, ಆಟಪಾಟ 
ಗಳು ಮುಂತಾದ ಯಾವುದಾದರೂ ಶ್ಲೇತ್ರದಲ್ಲಿ ವಿಶೇಷ ಸಾಧನೆ 
ಯನ್ನು ಮಾಡಿದ ವ್ಯಕ್ತಿಗೆ ಭಾರತಸರ್ಕಾರದವರು ಕೊಡುವ 
ಒಂದು ದೊಡ್ಡ ಪ್ರಶಸ್ತಿ; £ ಇದು "ಪದ್ಮಶ್ರೀ'ಗಿಂತಲೂ 
ಮೇಲ್ಮಟ್ಟದ ಪ್ರಶಸ್ತಿ : ಪದ್ಮಭೂಷಣ, ಪದ್ಮಶ್ರೀಗಳು ಹಲ್ಯಾಜನರ 
ಸೊತ್ತಾಗ್ತಾ ಇನೆ. ಇದಕ್ಕೆ ಕಾರಣ - ನಮ್ಮ ಜನದ ಮೊದ್ಗುತನ 
(ನತೆದಾ, 11, ೧೨೧೬). ಪದ್ಮವಿಭೂಷಣ” ಷರಾ. [ಸಂ.] 

ಪೆದ್ಮಮಂದಿರೆ (ನಾ). ತಾನರೆಯೇ ಮನೆಯಾಗಿರುವವಳು ; 
ಲಕ್ಷ್ಮಿ: “ಶರಧಿಸುತೆ ರಾಮೆ ಗೋವಿಂನಿ ಲಕ್ಷ್ಮಿ ಸದ್ಮಮಂದಿಕೆ. 
ಮನ್ಮಥಮಾತೆಯೆನಲು ಸಿರಿಗಳ್ಳು ನಾಮಂ* (ಮುಂಗರಾ. ೬-೧೮). 

[ಸಂ. ಪದ್ಮನುಂದಿರಾ) 

ಪದ್ಮಮಣಿ (ನಾ). ಒಂದು ಬಗೆಯ ಆಭರಣ (?) : ಚೆಲ್ಲಣಂ 
ಬಾಲಗೈಸಂ . . . ಬಲ್ಲೆಯಂ ಚಕ್ರ ಗಿರುಗಟಿ ತೊಡಕುವಳೆ ನಂಕಿ 
ಕಲ್ಲಮಣಿ ಸದ್ಮಮಣಿ ಪುತ್ರಜೀವಿಯಂ ಹುಲ್ಲುಮಣಿ ಪಟಕವಣಿ ಭೂಷಣಂ 
(ಗುರುಚಾ, ೩-೫೦). [ಪದ್ಮ + ಮಣಿ] 

ಪದ್ಮಮಿತ್ರ (ನಾ). ತಾವರೆಯ ಗೆಳೆಯ ; ಸೂಯ : ಕೆಂಪೇಆತು 
ಮೂಡಣದೆಸೆ . , . ಸಕಳಜಗಂ ಪೆಂಪೇಳಿತು ಪದ್ಮನಿಂತ್ರನುದಯಿಸು 
ವಾಗಳ* (ಗಿಂಿಕ. ೫-೪). [ಪದ್ಮ*ಮಿತ್ರ] 

ಪದ್ಮಮುಖಿ (ನಾ). ೧. ತಾವರೆಯಂತೆ ಮುಖವುಳ್ಳ ವಳು: 
ಸದ್ಮಮುಖಿ, . . ಪದ್ಮವ್ರಜಮಂ ಪದ್ಮಾಕರದಲ್ಲಿ ಕೊಯ್ಮಳುತ್ಸವದಿಂಗಂ 
(ತ್ರಿ ಪವಿ. ೨೪-೬೭). ೨, [ಛಂದ] ಪ್ರತಿಪಾದದಲ್ಲಿ ಹದಿನಾರು 


ಪದ್ಮಮುದ್ರೆ 


ಅಕ್ಷರಗಳನ್ನುಳ್ಳ, ಅಸ್ಟಿಛಂದಸ್ಸಿ ನಲ್ಲಿಯ ಒಂದು ಸಮಸಾದ 
ವೃತ್ತದ ಹೆಸರು : ಇಂದುಗಣಂ ಶರಸಂಖ್ಯೆಯೊಳೊಂದಿರೆ ಚಂದ್ರಧರೆಂ 
ಹಿಂದು ಪದಾಂತದೊಳಿರ್ದೊಡೆ . . . ಜಗದ್ವಂದಿತ ಪದ್ಮಮಂಖೀ ನಿಜ 
ನಾಮದೆ ಪದ್ಮಮುಖೀ (ಛಂದೋಂಬು, ೨-೧೬೧). [ಸೆಂ. ಸದ್ಮಮಂಖೀ] 

ಪದ್ಮಮುದ್ರೆ (ನಾ). ೧. ಮಂತ್ರ ಶಾಸ್ತ್ರದಲ್ಲಿ ಹೇಳಿರುವ ಕಮಲದ 
ಆಕೃತಿಯುಳ್ಳ ಮುದ್ರೆ ; ವಿಶೇಷವಾಗಿ ಮಾಧ್ವರು ಹಣೆಯಲ್ಲಿ 
ಧರಿಸುವ ಮುದ್ರೆಗಳಲ್ಲಿ ಒಂದು: "ಚಕ್ರಮುದ್ರೆ' ಪರಾ. 
೨. ಧ್ಯಾನಕಾಲದಲ್ಲಿ ತೋರಿಸುವ ಮಂತ್ರಶಾಸ್ತ್ರಪ್ರಸಿದ್ಧ ವಾದ 
ಒಂದು ಬಗೆಯ ಹಸ್ತಮುದ್ರೆ : ಸದ್ಮಮುಂದ್ರೆ . . . ಸಂಹಾರ 
ಮುದ್ರೆಯೆಂಬಾದಿಯಾಗಿ ಸಕಲ ಮುಡ್ರೋಪವರಿದ್ರಾಬಂಥ ಲಕ್ಷಣಂಗಳಂ 
ಗುರುವರಿಖದಿಂದಚಕಿತು. (ನಿನೇಕ, ೧೧೦); ಪದ್ಮೆದಲಿ « ಪದ್ಮಮುದ್ರಿ 
ಯಲ್ಲಿ, ಪ್ರಸ್ತಾನ- ಪ್ರಸ್ತಾ ನನಾನುಕ ಪರಮಾತ್ಮನು . , . ಇರುವನು 
(ಹಸಾರ, ೮-೨೮ ಪದ್ಯಾರ್ಥ). [ಪದ್ಮ ವಿದ್ರೆ] 

ಪದ್ಮಯ (ನಾ). ಒಬ್ಬಾತನ ಹೆಸರು : ಆತನ ಅನುಜ ಪದ್ಮಯನು 
ಆತನ ತಮ್ಮ ಚಿಕ್ಕತಂನ್ಮುಗೌಡರು (ಎಕ. ೪11, ಶಿನಮೊ, ೧೧೪-೧೬ ; 
9507), [ಪದ್ಮ ಆಯ (-- ಅಯ್ಯೂ,)] 

ಸದ್ಮಯೋನಿ (ನಾ).-ಸದ್ಮಗರ್ಭ : ಬರೆವೊಡೆ ಚೀರಘಟ್ಟ ಕರು 
ವಿಟ್ಟಿ ಪನೆಂದೊಡೆ ಪದ್ಮಯೋನಿ ಕಂಡರಿಸೊಡೆ ವಿಶ್ವಕರ್ಮನಅಕಿಗುಂ 
ನೆಲಕಿಯಂ (ಪುಸ್ಪಪು. ೨-೯೨). [ಸದ್ಮ--ಯೋನಿ] 

ಪದ್ಮರಾಗ (ನಾ). ೧. ಕಮಲದ ಬಣ್ಣ; ಕೆಂಪುಬಣ್ಣ. ೨. ಕೆಂಪು 
ಬಣ್ಣದ ರತ್ನ; ಮಾಣಿಕ್ಯ : *ಶೋಣಾಶ್ಮ, ಪದ್ಮರಾಗಃ - ಈ ೨ 
ಮಾಣಿಕ್ಯಂ? (ಹಲಾಯು, ೨೯-೨೧) ; ಪಸುರ್ಪುವಡೆದ ನೆಲದೊಳ ಪದ್ಮ 
ರಾಗದ ಪರಲ್ಗಳಂ ಬಲಿಗೆದಅಕಿದಂತೆ ಉಪಾಶ್ರಯಂಬಡೆದಳಂಕರಿಸುವಿಂದ್ರ 
ಗೋಪಂಗಳುಮಂ . . . ಕಂಡು (ಸಂಸಭೂ. ೭-೨೫ ನ); ಓರೊಂದೆಡೆ 
ಯೊಳ್‌ ಪೊಳೆದುವು ರಾರಾಜಿಪ ಪದ್ಮರಾಗರುಚಿಮಂಜರಿಗಳ್‌ (ಸಂರಾಮಾ, 
೧೨-೮೮); ಪದ್ಮರಾಗಂಗಳಂ ವರೌಕ್ಷಿ ಕಪ್ರಜಮನನುಮಾಡಿಕೊಂಡು 
ಮಂಗಳವಾಡದ ಬಸವನ ಮಹಮನೆಯ ಮುಂಡೆ ಪೋಗಿರೆಂದು 
ಕುಬೇರನಂ ಕಳುಪುತಿರ್ದಂ (ಬಸರ, ೧೨-೩೪). [ಪದ್ಮರಾಗ] 

ಪದ್ಮರಿಪು (ನಾ). ಕಮಲದ ಶತ್ರು ; ಚಂದ್ರ : ವಿಶ್ರುತಯಶದಿಂದೆ 
ಪದ್ಮರಿಪುವಂ ರಿಪುವಂ ನಿಜತೇಜದಿಂದೆ ... ಜಯಿಸಿರ್ದನುದಾತ್ತ ವೈಭವಂ 
(ಉಜಕೇ, ೪-೧೧೧). [ಪದ್ಮ ರಿಪು] 

ಪದ್ಮರೇಖೆ (ನಾ). ೧. ಕಮಲದ ಆಕಾರದಲ್ಲಿ ಬರೆಯುವ 
ವಿನ್ಯಾಸ, ರಂಗವಲ್ಲಿ: ವೃಕ್ಷಂ ಲತೆ ಸ್ವಸ್ತಿಕಂ ಪದ್ಮಕೇಖೆ ಗೃಹ 
ಲಕ್ಷಣಮೆನಿಪ್ಪ ಬಂಧಂ ರಂಗವಾಲಿಯಕ್ಕು (ಮಂಗಂಣ, ೬೦-೧೪). 
೨. [ಸಾಮುದ್ರಿ] ಅತುಳೈಶ್ವರ್ಯನನ್ನು ಪಡೆಯುವುದನ್ನು 
ಸೂಚಿಸುವುದೆಂದು ನಂಬಲಾದ ಅಂಗೈಯ ಒಂದು ರೇಖೆ, 
ಗೆರೆ: ಹಸ್ತ ದಲ್ಲಿ ಸದ್ಮರೇಖೆಯಿರಲು ಕೋಟ ದ್ರವ್ಯಾಧಿಸತಿಯಾಗುವನು 
(ಸಾಮುಲ, ೫೫-೨೦) ; ಕರೆಳಳದೆ ಪದ್ಮರೇಖಾಂಕಿತನ ನೋಡಿ ಗಿರಿವರ 
ತನೂಭನೆಯ ವದನಾಬ್ಜ ವೀಕ್ಷಿಸಿ * » ಮೃದುಲತರ ಪರಿಯಂಕದಿಂ ಸಕಲ 
ಲೋಕಚೈತನ್ಯಾತ್ಮನುಪ್ಪ ನಡಿಸಿದ ಮನಿದದೊಳು (ಸಂದಿಮೂ. ೨೪-೪). 

[ಸದ್ಮ--ರೇಖೆ] 

ಪದ್ಮಲತೆ (ನಾ). ತಾವರೆಯ ಬಳ್ಳಿ : ಅಂತೊಂಜೊಂದೆ ತನ್ನೀರಜಾ 
ಸ್ಪ ದಮೊಂದೊಂದಲಕೆೊಳೊಂದೆ ಪದ್ಮಲತೆ ಸಂದಿರ್ಕುಂ ಲಸತ್ಪತ್ರದಿಂ 
(ನೇಮಿಪು. ೮-೧೨೩). [ಸದ್ಮ--ಲತೆ] 

ಪದ್ಮ ಲಾಂಛನ (ನಾ). ೧. ತಾವರೆಯ ಚಿಹ್ನೆಯನ್ನು ಹೊಂದಿರು 
ವವನು. ೨. ಪದ್ಮರೇಖೆಯುಳ್ಳವನು ; ರಾಜ; ದೊಕೆ. 


೫೨೪೧ 


35 


40 


ಸದ್ಮಶ್ರೀ 


೩. ಬ್ರಹ್ಮ. ೪. ಕುಬೇರ. ೫. ಸೂರ್ಯ. [ಪದ್ಮ ಲಾಂಛನ] 

ಪೆದ್ಮಲೇಶ್ಯೆ (ನಾ). [ಜೈನ] ಕರ್ಮಸಂಬಂಧವಾದ ಬೂದು, 
ಕೃಷ್ಣ, ನೀಲ ಮೊದಲಾದ ಆರು ಲೇಶೈಗಳಲ್ಲಿ ಒಂದು; 
P “ಕಮಲದ ಬಣ್ಣ ದಂತಿರುವುದು, ದಾನಶೀಲತೆ, ಭದ್ರಪರಿ 
ಣಾಮ್ಮ ಇಷ್ಟಾನಿಷ್ಟಉಸದ್ರನಸಹನೆ, . ಮುನಿಗುರುಪೂಜಾ 
ಪ್ರೀತಿ - ಇವು ಇದರ ಲಕ್ಷಣ” (ಚೈನಕೋ, ೧೫೭) : ಗುರುಭಕ್ತಂ 
ಯಜು ಧರ್ಮಾನುರಾಗಿ ಭದ್ರಂ ಕ್ಷಮಾಗುಣಂ ತ್ಯಾಗಿ ದಯಾಪರನೆನಿಸುವ 
ನರನಿಂತಿಲ್ಲಿರವೊಪ್ಪಿ ರ್ದವನೆ ಪದ್ಮಲೇಶೈೆಯ ಜೀವಂ (ಶ್ರಾನಕಾ, ೭೧-೧೭). 
“ಲೇಶೈ' ಪರಾ. [ಪದ್ಮ 4 ಲೇಶೈ] 

ಪದ್ಮಲೋಚನೆ (ನಾ). ೧. ಕನುಲದಂತೆ ಕಣ್ಣುಗಳುಳ್ಳ ವನು. 
೨. ವಿಷ್ಣು: ಬಾರೆಲೆ ಪದ್ಮಲೋಚನನ ಮುಯ್ಲುನ ಪಾಂಡವ ನಿನ್ನ 
ಭಕ್ತಿ ವಿಸ್ತಾ ರಮಿದಿತ್ತು ದೆನ್ನ ಬಗೆಗುತ್ಸವಮಂ (ಶಬಶಂ. ೫-೫೦). 


[ಪದ್ಮ ಲೋಚನ] 
ಪದ್ಮ ಲೋಚನೆ (ನಾ). ಕಮಲದಂತೆ ಕಣ್ಣುಗಳುಳ್ಳ ವಳು : ಪದ್ಮ 
ಮುಖಿ ಪದ್ಮಲೋಚನೆ . , , ಸದ್ಮವ್ರಜಮಂ ಸದ್ಮಾಕರದಲ್ಲಿ ಕೊಯ್ದ 


ಳುತ್ಸವದಿಂದಂ (ತ್ರಿ ಪುವಿ, ೨೪-೬೭), [ಸಂ. ಪದ್ಮಲೋಚನಾ] 

ಪದ್ಮ ವಾಸೆ (ನಾ). ಕಮಲದಲ್ಲಿ ನಾಸಿಸುವಳು ; ಲಕ್ಷ್ಮಿ : “ಲಕ್ಷ್ಮೀಃ, 
ಶ್ರೀಃ... ಪದ್ಮವಾಸಾಃ . .. ಈ ೯ ಲಕ್ಷ್ಮಿಯ ಪೆಸರು” (ಹಲಾಯು. 
೬-೩೨). [ಸಂ. ಪದ್ಮವಾಸಾ] 

ಪದ್ಮನಿಭೂಷಣ (ನಾ). ಕಲೆ, ವಿಜ್ಞಾನ, ಸಮಾಜಸೇವೆ, ಆಟ 
ಪಾಟಿಗಳು ಮುಂತಾದ ಯಾವುದಾದರೂ ಕ್ಷೇತ್ರದಲ್ಲಿ ನಿಶೇಷ 
ಸಾಧನೆಯನ್ನು ಮಾಡಿದ ವ್ಯಕ್ತಿಗೆ ಭಾರತಸರ್ಕಾರದವರು 
ಕೊಡುವ ಒಂದು ಜೊಡ್ಡ ಪ್ರಶಸ್ತಿ; ॥ ಇದು "ಪದ್ಮಶ್ರೀ? 
*ಸದ್ಮಭೂಷಣ'ಗಳಿಗಿಂತ ಮೇಲ್ಮಟ್ಟಿ ದ ಪ್ರಶಸ್ತಿ. [ಸಂ.] 

ಪದ್ಮವಿಷ್ಟರ (ನಾ). -ಪದ್ಮಪೀಠ ೧: ನಿಂದ ಶಿಲೆ ತಪನತಸ್ತ್ರನಿ 
ದೆಂದಂಬುಜನಿಳಯೆ. ಪದ್ಮವಿಸ್ಟರಮಂ , , , ಅಕೃತೇಚ್ಛಂಗೆ ಪಡೆದು 
ಪಡೆಪಂ ಮೆಜಕಿದಳ್‌ (ಆದಿಪು.೯-೮೫); ಪರಮಂಗೆ ಲಕ್ಷ್ಮಿ, ಪರಮಾದರದಿಂದಂ 
ಗೂಢ ಪದ್ಮನಿಷ್ಟ ರಮಂ ತಂದಿರಿಸಲ್‌' (ಅಜಿಪು. ೭-೯). [ಪದ್ಮ--ನಿಷ್ಟ ರ] 

ಪೆಡ್ಮವೃಸ್ಷ (ನಾ). ಒಂದು ಬಗೆಯ ಮರ: “ಪದ್ಮನೃಕ್ಷಂ, ಪದ್ಮ 
ಕಾಷ್ಮಂ- ಈ ಯೆರಡುಂ ಪದ್ಮಕ” (ಓಷಧಿ. ೯೩). [ಪದ್ಮ-- ನೃಕ್ಷ] 

ಪದ್ಮವೇದಿಕೆ(ನಾ). ಕಮಲದ ಆಕಾರದಲ್ಲಿ ರಚಿಸಿರುವ ಜಗಲಿ: ಆ 
ಜಂಬೂದ್ವೀಪದ ನಟ್ಟ ನಡುನೆ . . . ಪದ್ಮನೇದಿಕಾಸರಿವೃತರತ್ನ ತೋರ 
ಹಾಂಚಿತಜಿನಭವನಪರಿನೃ ತನುಂಂ (ಅದಿಪು. ೧-೪೯ ವ). [ಪದ್ಮ + ವೇದಿಕೆ] 

ಪದ್ಮವ್ಯೂಹ (ನಾ). ೧. ಕಮಲಗಳ ಸಮೂಹ,--ಗುಂಪು. ೨. 
ಕಮಲದ ಆಕಾರದಲ್ಲಿ ನಿಲ್ಲಿಸಿದ ಒಂದು ಬಗೆಯ ಸೇನಾರಚನೆ : 
ಅಸಮಸದ್ಮವ್ಯೂಹವನು ಭೇದಿಸುವನಾನವನೆನಲು ಕೇಳಿದು ಶಿಶುತನದ 
ಲಾಹನಕೆ ನಡೆದನು ನಾವು ಬೇಜಿನಲು (ಕುನ್ಯಾದ್ರೋ.೮-೨೨) ; ಸುತ್ತ ಪದ್ಮ 
ವ್ಯೂಹಮಂ ರಚಿಸಿ ನಡುವೆ. ನರನುತ್ತಮತುರಂಗನುಂ ಕಟ್ಟ (ಚೈಮಿಭಾ, 
೧೨-೧೦) ; ನನಗೆ ತಂದೆಯು ಸದ್ಮವ್ಯೂಹನನ್ನು ಭೇದಿಸಿ ಒಳಕ್ಕೆ ಹೋಗು 
ವುದನ್ನು ಹೇಳಿಕೊಟ್ಟ ದ್ದಾನೆ (ನಚಭಸ. ೨೮೩). ೧,೨ : ಕೆದಜದುದು 
ಶಿಲೀನುಂಖಪಾತದಿಂದೆ ಶೋಣಿತಸರಾಗತತಿ ಪದ್ಮವ್ಯೂಹದೊಳಿನೆ ಕೃಷ್ಣ 
ಶರಾಘಾತದಿನೊಗೆದುದು. ದೈತ್ಯಬಲದೊಳರುಣಜಲೌಘಂ (ಜಗವಿ.೧೨-೧೩). 
"ಚಕ್ರವ್ಯೂಹ ಸರಾ. [ಪದ್ಮ ವ್ಯೂಹ] 

ಪದ್ಮಶ್ರೀ (ನಾ). ಕಲೆ, ವಿಜ್ಞಾನ, ಸಮಾಜಸೇವೆ, ಆಟಿಪಾಟಗಳು 
ಮುಂತಾದ ಯಾವುದಾದರೂ ಕ್ಷೇತ್ರದಲ್ಲಿ ವಿಶೇಷಸಾಧನೆಯನ್ನು 
ಮಾಡಿದ ವ್ಯಕ್ತಿಗೆ ಭಾರತಸರ್ಕಾರದವರು ಕೊಡುವ ಒಂದು 


ಸದ್ಮಸಂಡ 


ದೊಡ್ಡ ಪ್ರಶಸ್ತಿ: ಇದರ ತೃ ಪದ್ಮಶ್ರೀ ಡಾ. ರಂಗನಾಥನ್‌ರು 
ಭಾರತದ ಅತ್ಯಮೂಲ್ಯ ಸೊತ್ತಾ ಇದ್ದ ರೆ (ಗ್ರಂಫಾಲ.೨೭); ಪದ್ಮಭೂಷಣ, 
ಪದ್ಮಶ್ರೀಗಳು ಹಲ್ಕಾ ಜನರ ಸೊತ್ತಾ ಗ್ತಾ ಇನೆ. ಇದಕ್ಕೆ ಕಾರಣ 
ನಮ್ಮ ಜನದ ನೊಡ್ಡುತನೆ (ನಡೆವ, 11, ೧೨೧೬). "ಪದ್ಮಭೂಷಣ', 
"ಪದ್ಮನಿಭೂಷಣ' ಪರಾ. [ಸಂ.] 

ಪದ್ಮಷಂಡ (ನಾ). ೧. ಕಮಲಗಳ ಸಮೂಹ, -ಗುಂಪು: 
ನೀಲೋತ್ಸ ಲಸಂಡಂ ಸದ್ಮಷಂಡಂ ಲಲಿತವನಲತಾಪಂಡಮಂಂ ತಂಡತಂಡಂ 
ಗಳಿನೀ  ಬಂದಪ್ಪುದೆಂಬಂತೆಸೆದುದು ಭರತಾಂತಃಪುರೆಸ್ತ್ರೀಸಮೂಹಂ 
(ಆದಿಫು. ೧೧-೧೩೫) ; ಪದ್ಮೆಸಂಡಂಗಳೊಳೆತ್ತಂ ಸುತ್ತು ಗೊಂಡಿರ್ದಳಿಕುಳಂ 
(ಸುಕುನಾ. ೧-೭೧). ೨, ತಾವರೆಯ ಕೊಳ ; ಕಮಲಸರೋವರ: 
ಆ ಕುಂಡಮನೆ ಪದ್ಮಷಂಡಂ ಮಾಡಿಯಲ್ಲಿ ಸಹಸ್ರದಳಸುವರ್ಣತಾಮಂರಸ 
ಮುಮದಜ ಕರ್ಣಿಕೆಯ ಮೇಲೆ ಸಿಂಹಾಸನನುಂಮಂ ವಿಗುರ್ನಿಸಿ 
(ಸಂರಣಮಾ, ೧೬-೨೯ ನು [ಸದ್ಮ--ಸಂಡ] 

ಪದ್ಮಸಂಭವ (ನಾ). ಎ ಪದ್ಮಗರ್ಭ, [ಸದ್ಮ- ಸಂಭವ] 

ಪದ್ಮ ಸಂಹಿತೆ (ನಾ). ಆಗಮಶಾಸ್ತ್ರದಲ್ಲಿ ಒಂದು ಭೇದ: ಪ್ರಭೂತಾ 
ಗರು ವೀರೋದ್ಭೂ ತಾಗಮ ಪಾರ್ನತಿಕತಂತ್ರ ಸದ್ಮಸಂಹಿತೆಯಿಂದು 
ಆಜಿತಾಗಮುದ ನಾಲ್ಕು ಭೆಕಿದಂಗಳು (ವಿನೇಕ. ೬೫), [ಪದ್ಧ ಸಂಹಿತೆ] 

ಪದ್ಮಸಖ (ನಾ). ಎ ಪದ್ಮಬಂಧು : ಪದ್ಮಸಖಕೋಟಗಳ ಕಾಂತಿ 
ತಾ ಕಾಂತೆಯ ರೂಪಾದವೊಲ* , , , ಕಣ್ಣೆ ಸೆದಳ (ನಂದಿಮಾ, ೭-೮) ; 
ನೀಳ್ವ ಸತಾಕೆಗಳ ಪಸರಿಸಿದ ಪಟಿಪಟಿಲಂ ಪದ್ಮಸಖರುಚಿಯಂ ಪರಿಭನಿಸೆ 
(ರ೪ಜಕೀ. ೬-೧೧ ನ). [ಪದ್ಮ 4 ಸಖ] 

ಪೆದ್ಮಸದ್ಮ (ನಾ). ೧. ಕಮಲವನ್ನೇ ಮನೆಯಾಗಿ ಉಳ್ಳ ವನು; 
ಬ್ರಹ್ಮ : ತನ್ನ ಸಾಮರ್ಥ್ಯಮೆ ರೂಸಾನನ್ಷಿ ನಾಭೊಂಬುರುಡವಿನೊಗೆಟಂ 
ಚಿನ್ಮಯಂ ಪೆಜ್ಮಸದ್ದೆಂ (ಎಕ. ೪11, ಶಿಕಾರಿ. ೧೨೩-೪; 1159); 
ತತ್ತಿತೃದ್ವಂದ್ವದ ಮನಕೆ ಸಮಾಕಾರೆ ಸಂಪಡ್ವರಾಲಾಭದುರಂತೋದ್ವೇ 
ಗಮಂ ನೀಡಿದನತಿತರನಿರ್ಬಂಧದಿಂ ಪದ್ಮಸದ್ಮೇಃ ೦ (ಚಂದ್ರಪು. ೫-೯೭) ; 
ಮುರಹರಸದ್ಮಸದ್ಧಮು ಖನಿರ್ಜರಕೋಟಿಯನೊೊಕ್ಕ ಲಿಕ್ಕಿ (ರಾಜರೇ. ೧-೫); 
ತುಂಬಿ ತುಳ್ಳುವ ಮೊಗದ ಮೊಗಂಬಡೆದ ಸೊಬಗು ಪದ್ಮಸದ್ಮನ ಮೊಗಸಿರಿ 
ಯಂನೆಡವುತೆಡಂನಾಡೆ (೧ಉಮಾಶ್ವ. ೧೩೯-೧೧). ೨. ತಾವಕೆಯ 
ಕೊಳ : ಮಿಸುಪ ಪಿರಿಯ ಮಾಂಗಳ್‌ ದಾಡೆ ತಾಮಾಗಿಳಾರಾಕ್ಷಸಿಯ 
ತೆಜಕೆದ ಬಾಯೆಂತಿರ್ದುದಾ ಪದ್ಮಸದ್ಮಂ (ಚಂದ್ರಪು. ೫-೪೧). 

[ಪದ್ಮ ಸದ್ಮ] 

ಸದ್ಮಸದ್ಮೆ(ನಾ).ಕಮಲವನ್ನು ಮನೆಯಾಗಿ ಉಳ್ಳ ವಳು; ಲಕ್ಷ್ಮಿ ; 
ಸದ್ಮಪೀಠದಗ್ರ ಭಾಗದೊಳ್ಳರಂ ವಿರಾಜಿಪಾ ಸದ್ಮಸದ್ಮೆಯಂತೆ ತೋರ್ಪ 
ಯಂತ್ರಮಧ್ಯದಲ್ಲಿ, . . ತತ್ಪ ದ್ಮನೇಶ್ರೈಯೊಸ್ಪಿ ದಳ (ಉತ್ಕಟ. ೫-೫೫). 

No ಸದ್ಮಸದ್ಮಾ] 
ಪದ್ಮಸಾಲೆ, ಸದ್ಮಸಾಳಿ (ನಾ). ನೇಕಾರರಲ್ಲಿ ಒಂದು ಪಂಗಡ : 
ಸಪ್ರಸಂನಆಂಜನೇಯಸ್ವಾಮಿಯನವರಿಗೆ ಸರ್ಜಾಪುರದಲ್ಲಿರುವ ಪದ್ಮ 

ಸಾಲೆಯನರು . . ಬರೆಸಿಕೊಟ್ಟಿ ದಾನಶಾಸನಕ್ರಮ (ಎಕ. 1x (8), 
ಅನೆಕ, ೧೦೬-೪; 1801), ಫದ್ಮೆಸಾಳಿ : ನೇಕಾರರು... ೧ನೇ 
ವರ್ಗದಲ್ಲಿ ಪದ್ಮಸಾಳಿ, ಸುಕಸಾಳಿ, ಸಕ್ಕುಲಸಾಳಿಯೆಂಬ ಮೂರು. 
ವೊಳಜಾತಿಗಳಿವೆ (ಕಭಾಗೆ. ೧೫೯). [ಪದ್ಮ + ಸಾಲ್ಮೆ(-ಆಸೇಲೈ)] 

ಪದ್ಮಸಾಳಿ "ಸದ್ಮಸಾಲೆ' ನೋ. 

ಸದ್ಮಹ್ರದ (ನಾ). ಎ ಪದ್ಮಾಕರ ೧: ಪದ್ಮಥ್ರದದಲ್ಲಿ ಪ್ರಭವಿಸಿದ 
ಕಾರಣಮಾ ಕೂಸಿಂಗೆ ಪದ್ಮಾನತಿಯೆಂಬ ಪೆಸರನಿಟ್ಟು (ಪಣ್ಯಾಸ್ರ 
೨-೩೧ ಮೆ. [ಪದ್ಮ -- ಪ್ರದ] 


40 


ಸ್ರ. | 48 


೫೨೮೨ 


ಪದ್ಮಾನುಷಂಗಿತ್ವ 


ಸದ್ಮಾಂಕಿತ (ನಾ). ಕಮಲವನ್ನು ಲಾಂಛನವಾಗಿ ಉಳ್ಳುದು : 
ನರದ ಪದ್ಮಾಂಕಿತಂ ತೋಳೆರಡು he ವಜ್ರಪ್ರಭಾಭಾಸುರಂ ತೋಳೆ 
ರಡು (ಅ೭ಫು, ೧-೭). [ಪದ್ಮ + ಅಂಕಿತ] 

ಪದ್ಮಾಂಗ (ನಾ). [ಜೈನ] ಒಂದು 'ಜೊಡ್ಡ ಸಂಖ್ಯೆ; P"ಕುಮುದ 
ನನ್ನು ಎಂಬತ್ತನಾಲ್ಬರಿಂದ ಗುಣಿಸಿದಾಗ ಬರುವ ಲಬ್ಧ? 
(ಚೈನಕೋ. ೧೫೭) : ಎಂಬತ್ತು ನಾಲ್ಕು ಮತ್ತು ಎಂಬತ್ತು ನಾಲ್ಕುಲಕ್ಷ 
ಗುಣಿತಕ್ರ್ರಮದಿಂದ ಕುನುಂದಾಂಗ ನುತ್ತು ಕುನುದ್ಯ, ಪದ್ಮಾಂಗ 
ನುತ್ತು ಪದ್ಮ... ಎಂಬಿವು ಕ್ರ. ಮದಿಂದ ಆಗುತ್ತವೆ (ಜೈ 

[ಪದ್ಮ. ಭಂಗ | 

ಪದ್ಮಾಕರ (ನಾ). ೧. ಕಮಲಗಳಿಗೆ ಆಶ್ರಯಸ್ಥಾನವಾದುದು ; 

ತಾನಕೆಯ ಕೊಳ ; ಕಮಲಸರೋವರ : “ಸದಾ ಕರ, ತಟಾಕಃ 
ತಿ ತಾನರೆಗಳುಳ್ಳ ಕೆರೇ ಹೆಸರುಗಳು” (ಸಿದ್ಧಾಂತಿ. ೮೫); ಬಳಸಿ 

ರ್ದುದ್ಯಾನಮುದ್ಯಾನದೊಳೊದನಿದ ಪದ್ಮಾಕರಂ (ಸುಕುಮಾ. ೧-೭೧); 
ಶ್ರೀಕಾಂತೆ ತನ್ನುರಃಸದ್ಮಾಕರಬೊಳ್‌ ಹಂಸಿಯಂತೆ ನೆಲಸಿರೆ (ಪಸ್ತಪ. 
೩-೧) ; ಕಡುಪರಿಮಳದ ಪಸರದ ಸೊಗಸು ತೀವಿತು ವಿಮಳ ಪದ್ಮಾಕರದ 
ಪನಮಾನ (ಕುನ್ಯಾಅ. ೨೩-೧೩). ೨. ಲಕ್ಷ್ಮಿಯ ಕೈ. ೧, ೨: 
ಪದ್ಮಾಕರಾಬ್ಜ ಗ್ರ ಹಣಕಳಿತನಿತ್ಕೋ ಯಂ ಲೋಕದೊಳ್‌ ಸುಸ್ಮಿರಮಕ್ಕೇೇ 
ದೋರ್ಯಶಶ್ಮ್ರೀರತಭರತಭವದ್ಭಾ ಗೃಚಂಡಾಂಶುಬಿಂಬ (ಎಕ್ಕ ೪1, 
ಚಿಕ್ಕಮ. ೧೬೦-೫೪ ; 1103). [ಸೆಂ. (ಪದ್ಮ--ಆಕರ; ಪದ್ಮಾ -- ಕರ)] 

ಪದ್ಮಾ ಸ್ನ (ನಾ). ೧. ಕಮಲದ ಬೀಜ; ಐ ಇದನ್ನು ಜಪಸರದ 
ಮಡಿಯಾಗಿ ಉಪಯೋಗಿಸುತ್ತಾರೆ. ೨. ಕನುಲದುತೆ ಕಣ್ಣುಳ್ಳ 
ವನು: ಉಸ್ಟ್ರಕರ ಶೃಂಗ ಪಿಂಗಳ ಪಾರಿಭದ್ರ ಸೌರಾಷ್ಟ್ರ ಕಂ Fy ಸ 
ಧ್ವ ಜ್ರದುತಾನುಗಳೋಸ್ವ 'ಪಿಂಜರಲೋಚಮಾನ ಸದ್ಯಾತೆ ಪಾರ್ಶಿಕ 
ಪುಂಗವಾಂಗ . . . ಕರ್ಣಪೂರ್ಣಂ ಮುಖ್ಯಗಣರ ಸಂದಳಿಯಿರ್ದುದು 
(ನಂದಿಮಾ, ೨೪-೨೫). ೩. ಸೂರ್ಯ, [ಸಂ.] 
ದ್ಮಾಸ್ಷಿ (ನಾ). - ಪದ್ಮಾಕ್ಷ ೧: ರುದ್ರಾಕ್ಷಿಯ ಧರಿಸಲೊಲ್ಲದೆ. 
ಪದ್ಮಾಕ್ಷಿ ತೊಳಸಿಯ ನಂಣಿಯಂ ಕಟ್ಟ ಕೊಂಬಿರಿ (ಸರ್ನವ. ೧೭೯-೮೨೯). 


[ಸೆಂ. ಪದ್ಮಾಕ್ಷೀ] 
ಪದ್ಮಾಗನು (ನಾ). ಆಗಮಶಾಸ್ತ್ರದಲ್ಲಿ ಒಂದು ಭೇದ: 


ಮಾತಂಗತಂತ್ರ ಯಕ್ಷಿಣೇಶಾಸ್ತ್ರ ಪದ್ಮಾಗಮ ಪೌಷ್ಯರ ಸುಪ್ರಯೋಗ 
ಹಂಸಾಗಮ  ಸಾಮಾನ್ಯಾಗಮನೆಂದು ಪಾರಮೇಶ್ವರಾಗಮದೇಳು. 
ಭೇದಂಗಳು (ವಿನೇಕ, ೬೬). [ಪದ್ಮ 4 ಆಗಮ] 

ಸದ್ಮಾಟಿ (ನಾ). ಒಂದು ಬಗೆಯ ಮರ; ಚಕ್ರುಮರ್ದ” (ಪಂಡಿತ. 
೨೪೦): *ಪ್ರಪುನ್ನಾಟಃ, ಏಡಗಜಃ, ದದ್ರು; ಥಃ, ಚಕ್ರಮರ್ದಕಃ, 
ಪದ್ಮಾಟ।, ಉರಣಾಕ್ಟಃ ಎ ಡೇಗಳು ಹೆಸರುಗಳು, ತಗಿಚಿ, 
ತಗ್ಗಚ್ಚಿ? (ಸಿದ್ಧಾಂತಿ, ೧೪೬). [ಸಂ.] 

ಪದ್ಮಾನಂದಿ (ನಾ). ೧. ಕಮಲವನ್ನು ಸಂತೋಷಸಡಿಸುವವನು; 
ಸೂರ್ಯ. ೨. ಲಕ್ಷ್ಮಿಯನ್ನು ಸಂತೋಷಪಡಿಸುವವನು ; 
ವಿನ್ನು. ೧, ೨೬ ಹರಿ ಪದ್ಮಾನಂದಿ ಸೀತಾಂಬರೋಲ್ಲಸಿತಂ ಚಕ್ರ 
ಸಹಾಯ ನಾಕ್ರಮಿಸಿದಂ ಭೂಚಕ್ರನುಂ ಪಾದದಿಂ ರಸೆಗಾಗಳ್‌ ಬಲಿ 
ದುಸ್ತಮಂ ತಳರ್ನಿನಂ ದಾನಪ್ರಬದ್ಧಾ ಕುಳಂ (ಪುಷ್ಪಪು, ೮-೨೩). 

[ಸಂ. ಪದ್ಮಾನಂದಿನ್‌] 

ಸದ್ಮಾನಂಸಂಗಿತ್ವ (ನಾ). ೧. ಕಮಲಜೊಡನೆ ಕೂಡಿಕೊಂಡಿರು 
ವುದು, ೨. ಐಶ್ವರ್ಯದೊಂದಿಗೆ ಕೂಡಿಕೊಂಡಿರುವುದು. 
೧,೨ : ಸದಾಳಿಪ್ರಿಯಂ ವರದಾನೋನ್ನ ತಭದ್ರಲಕ್ಷಣಸದಂ ಪದ್ಮಾನು 
ಸಂಗಿತ್ವಮಾಗಿರಿ ಸಂಸಚ್ಚ ರಿಯಾದ ಜೀನೆಗೆಣಪಂ ರಕ್ಷೆ ಭೂಚಕ್ರಮಂ 
(ಜಗವಿ. ೧-೫). [ಸಂ.] 


ಕೈನಸ. ೩೦೬), 


ಪೆದ್ಮಾಲಯ 


ಪದ್ಮಾಲಯ (ನಾ). ೧. ಕಮಲಗಳಿಗೆ ಆಶ್ರಯವಾದುದು. 
೨. ಐಶ್ವರ್ಯಕ್ಕೆ ನೆಲೆಯಾಗಿರುವುದು. ೧, ೨ : ತೋಯಜಾಕರ 


ದಂತೆ ಸದ್ಮಾಲಯಂ . . . ಕಾಯಜನ ಸಿತನಂತನಂತಮಣಿರೆಂಜಿತದೊಳರ 
ಮನೆ ನಿರಾಜಿಸಿದುದು (ಚೆಬಪು. ೫-೫೩). [ಸದ್ಮೆ ಆಲಯ] 
ಪದ್ಮಾಲಯೆ (ನಾ). - ಪದ್ಮಮಂದಿರೆ : “ಲಕ್ಷ್ಮೀ, ಪದ್ಮಾಲಯಾ, 


ಪದ್ಮಾ, ಕಮಲಾ, ಶ್ರೀ, ಹರಿಪ್ರಿಯಾ-೬ ಲಕ್ಷ್ಮ ೀದೇವಿಯ' ಹೆಸರುಗಳು” 
(ಸಿದ್ಧಾಂತಿ, ೧೪); ಧರೆಯಂ. ಸ್ಥಿರೆಯೆನಿಸಿದನಿಂದಿರೆಯಂ ಪದ್ಮಾಲಯಾಖ್ಯೆ 
ಯೆಂದೆನಿಸಿದಂ , . . ಅಜೀಂ ಸಮರ್ಥನೊ ಪದ್ಮಂ (ಪುಷ್ಪ. ೩-೨). 
[ಸಂ, ಪದ್ಮಾಲಯಾ] 
ಪದ್ಮಾಲಿಂಗಿತ (ನಾ). ೧. ಐಶ್ವರ್ಯದಿಂದ ಕೂಡಿದವನು. ೨. 
ಲಕ್ಷ್ಮಿಯಿಂದ ಆಲಿಂಗಿತನಾದವನು ; ವಿಷ್ಣು : ಪದ್ಮಾಲಿಂಗಿತನಂತ 
ಶ್ರೀಲೋಲತೆಗಂ ದೂರಮೆನಿಸಿದಂ ಕೀಖಯಂದುಂ (ಶಾಂತಿಪು. ೭-೧೧೬). 
[ಸಂ- 
ಪದ್ಮಾವತಿ (ನಾ). ೧.ಲಕ್ಷ್ಮಿ: ಶೋಭನ ಶೋಭನವೆ . . . ಪದ್ಮನಾಭ 
ಶ್ರೀ ಪುರಂದರವಿಕಲಗೆ ಪದ್ಮಾನತೀಪ್ರಿಯ ಶ್ರೀನಿವಾಸಗೆ (ಪುರಂದ. ಧಾ. 
೨-೧೫೭-೫). ೨. [ಜೈ ನ] ಒಬ್ಬ ದೇವತಾಸ್ರ್ರೀ : ಇಳಾದೇವಿ ಸುರಾ 
ದೇವಿ ಸೃಥ್ವಿ ಪದ್ಮಾವತಿ... ಭಡ್ರಿಯೆಂಬೆಣ್ಣರುಮಾಶಾ ವಧೂವರರ 
ನಾದಿಪುರುಷಾಂಬಿಕೆಗೆ . . . ವಿಚಿತ್ರಾತಪತ್ರಂಗಳಂ ವಿಡಿಯಲುಂ . . , 
ಬೆಸಸುವುದುಂ (ಆದಿಪು: ೬-೩ ವ), ಪದ್ಮಾನತೀಲಬ್ಧ ವರಪ್ರಸಾದಾಸಾದಿತ 
ಪಿಪುಳತುಳಾಪುರುಷ 'ಹುಹಾದಾನಹಿರೆಣ್ಯಗರ್ಬ್ಯತ್ರಯಾಧಿಕದಾನ (ಎಕ. 
೪111, ನಗರ. ೩೫-೩, 1077), ಪಿ. ಒಬ್ಬ ಯಕ್ಷಿಯ ಹೆಸರು; 
ಇಪ್ಪ: ತ್ರುಮೂರತೆಯ ತೀರ್ಥಂಕರನಾದ ಪಾರ್ಶ್ವನಾಥನ ಯಕ್ಷಿ. 
ನಡ್ಡಾ ವತಿಯ ಕಲ್‌ - ಪದ್ಮಾವತಿಯೆಂಬ ಜೈನದೇವತೆಯ 
ವಿಗ್ರಹೆ : ವಾಯವ್ಯದೊಳ್‌ ಪದ್ಮಾವತಿಯ ಕಲ್‌ 
೫೬-೩೩ ; 1053). [ಸಂ. ಪದ್ಮಾವತೀ] 
ಪದ್ಮಾಸನ (ನಾ). ೧. ಕಮಲವನ್ನು ಪೀಠವನ್ನಾಗಿ ಉಳ್ಳ ವನು ; 
ಬ್ರಹ್ಮ: ಕಂಡಲಿರ್ನಂ ಬಲದೇನನೆನ್ನ ನುಣೆಯಂ ದುರ್ಯೋಧನಂಗಾ 
ನೊಡಂಬಡೆನೀವಟ್ತೂಯದಾಗಳುಂ ನಿನಗೆ ನರ್‌ ಪದ್ಮಾಸನಂ ತಾನೆ ನೇರ್ಪ 
ಡಿಸಲ್‌ ಕೂಡಿದಂ (ಪಂಪಭಾ. ೫-೨೦); ಪಲರ್ಗಂ ಕಾಮಸುಖಾರ್ಥ 
ಮಿತ್ತಿ ನನೊಳಿರ್ಪಂತುಂ ಸಮಂತಾಸರೊಳಂ ಚಲಮಂ ಕೋಪಿಯುಪಾಗ 
ದಂತೆ ಪಡೆದಂ ಪಫದ್ಮಾಸನಂ ವೇಶ್ಯಯೆಂ (ನುದತಿ. ೧೦-೧). 
೨. [ಯೋಗ] ಧ್ಯಾನ, ಪೂಜಿ ಮುಂತಾದ ಸಂದರ್ಭಗಳಲ್ಲಿ 
ಕುಳಿತುಕೊಳ್ಳುವ ಒಂದು. ಭಂಗಿ; ಒಂದು ಬಗೆಯ ಯೋಗಾ 
ಸನ; "ಮೊದಲು ಬಲದಡಿಯನ್ನು ಎಡಪಾದದ ಮೇಲೆ 
ಎತ್ತಿರಿಸಿ, ಬಳಿಕ ಎಡದಡಿಯನ್ನು ಬಲದೊಡೆಯ ಮೇಲಿಟ್ಟು, 
ಆಮೇಲೆ. ಬಲಗೈ ಯಿಂದ ಎಡಗಾಲ ಹೆಬ್ಬೆ ತೈರಳನ್ನೂೂ ಎಸ್ಸೈ 
ಯಿಂದ ಬಲಗಾಲ ಜಿ ಶ್ಬಿರಳನ್ನೂ, ಹಡಿದೆಕೆದು, ಅಯಾಸ್ಕಾನ 
ಗಳಲ್ಲಿ ಮೇಲ್ಮೊಗ ಮಾಡಿದ ಅಂಗಾಲುಗಳನ್ನು ಸರಿಯಾಗಿ ಅಳ 
ವಡಿಸಿ, ಅನಂತರ ಎದೆಯ ಬಳಿ ಅಂದರೆ ಅದರಲ್ಲಿನ ನಾಲ್ಕು ಬೆಟ್ಟ 
ನಷ್ಟು ಪ್ರದೇಶದಲ್ಲಿ ತಲೆ ತಗ್ಗಿ ಸುವುದರ ಮೂಲಕ ಗದ್ದವನ್ನು 
ಒತ್ತಿಟ್ಟು, ದಿಟ್ಟಿಯನ್ನು ಮೂಗಿನ ತುದಿಯಲ್ಲಿ ನೆಟ್ಟಿರಬೇಕು. 
ಇದೇ "ಪದ್ಮಾಸನ' ದ ಭಂಗಿ” (ಯೋಗದೀ, ೧೦೫) ; ವರಪದ್ಮಾ 
ಸನದೊಳ್‌ ಕನನ್ಮಣಿಮಯಂ ಸಿಂಹಾಸನಂ ... ನಿಜ್ಞಾನದಿಂದಂ ಜಗದ್ಗುರು 
ವಾದಂ (ಗದಾಯು. ೧-೩) ; ಬಲಿದ ಪದ್ಮಾಸನಂ ಮುಗಿದಕ್ಷಿ ಮುಚ್ಚಿ 
ದಂಜಲಿವೆರಸಿ ಗುರುವಸಿಸ್ಮ ಂಗೆಜಗಿ (ಹಚಕಾ, ೧೩-೧೪) ; ಸಿದ್ಧ ಪದ್ಮಾಸನ 
ದೊಳಿರ್ದು ವಿಶುದ್ಧ ತನು ತಾನಾಗಿ (ಬಸಪು. ೩-೫) ; ರಣಮಂಡಲದೊಳಗೆ 


(ಎಇ. XVI, 


48 


೫೨೪೩ 


25 


45 


ಪದ್ಮಿನಿ 


ಯೋಗಾರೂಢನಾದನು ವರಸಮಾಧಿಯಲಿ 
೩. [ಕಾಮಶಾ] ಕರಣಗಳಲ್ಲಿ ಒಂದು 
ಬಗೆ ; ಪಂಕಜಾಸನ : ಪದ್ಮಿನಿ ಪದ್ಮಾಸನದಿಂ ನಾಗರಕಬಂಧದಿಂ ಚಿತ್ತಿನಿ 
ಶಂಖಿನಿ ನೇಣುದಾರಿತದೆ ಹಸ್ತಿನಿ ತಣಿಕುಂ ಸೈಂಧಪಾದದಿಂ ಕೂಡುವಿನಂ 
(ಮನ್ಮವಿ. ೨-೮) ; ಮೆಲ್ಲನೆ ಮಲಗಿರ್ದ ಸ್ತ್ರೀ ತನ್ನೆರಡು ಕಿರುದೊಡೆಗಳಂ 
ಮೇಲಕ್ಕೆ ಎತ್ತಿ ಪಲ್ಲಟಿ ಮಾಡಿ ಎಡದ ಕಾಲ ಹೆಬ್ಬೆರಳಂ ಎಡಗೈ ಯಿಂಂ 
ಹಿಡಿದು ಇರೆ ರಮಿಸುವದು ಪದ್ಮಾಸನಮೆಂಬ ಕರಣಂ (ಕಾನುಶಾ. ೨೩೫). 
[ಪದ್ಮ ಆಸನ] 
ಸದ್ಯಾಸನಸ್ಥ (ನಾ). ಪದ್ಮಾಸನವನ್ನು ಹಾಕಿ ಕುಳಿತಿರುವವಳು ; 
* ಗಂಟೆಗಳ ಕಾಲ ಪದ್ಮಾಸನಸ್ಮೆಯಾಗಿ ಧ್ಯಾನದಲ್ಲಿ ಕುಳಿತಳು 
(ಶಾಂತಲಾ, ೨೯೨). [ಸಂ. ಪದ್ಮಾಸನಸ್ಮಾ] 
ಪದ್ಮಾಸೀನ (ನಾ). ಕಮಲದಲ್ಲಿ ಕುಲಿತಿರುವವನು, --ನೆಲಸಿರು 
ನನೆನು : ಪದ್ಮಾಸೀನನಾದ ಬುದ್ಧ ನನ್ನು ಕುರಿತು ಹಾಡಿದ ಕನನದಲ್ಲಿ 
« ರಮಣೀಯವಾದ ದರ್ಶನವು ಚಿತ್ರಿತವಾಗಿರುವುದು (ಪ್ರಬಂಧ.೮೦). 
[ಸದ್ಮ-- ಆಸೀನ] 
ಪದ್ಮಾಸ್ಯೆ (ನಾ). ಕಮಲದಂತೆ ಮುಖವುಳ್ಳವಳು ; ಪದ್ಮಾಸ್ಕೆ 
ಯರ್‌ ಭೃಂಗಕುಂತಳೆಯರ್‌ , . . ವರ್ತಿಸಿದರ್‌ ಕುಮಾರನ ಮನಶ್ಯಿ_! 
ಸಾರಕಾಸಾರದೊಳ್‌ (ಪುಸ್ಪ ಪು. ೧೨-೧೧೨). [ಸಂ. ಪದ್ಮಾಸ್ಕಾ] 
ಪದ್ಮಿ (ನಾ). ೧. ಕಮಲಗಳಿಂದ ಕೂಡಿದುದು : ನನಮಾಲಿಯಂದದಿಂ 
ಪದ್ಮಿ ಸದ್ಮಿಯೆವೋಲ್ಫು ವನಕುಕ್ಷಿ. . . ಕುನಲಯಾಧಾರಿವೋಲ್ವನಮಾಲಿ 
ಯೆನಿಸಿ ರಂಜಿಸುವ ಕಾಸಾರಮಂ ಸರ್ವಮಂಗಳೆ ಕಂಡಳು (ಜೈಮಿಭಾ, 
೧೫-೧೨). ೨. ಬಣ್ಣ ಬಣ್ಣ ದ ಚುಕ್ಕೆಗಳಿಂದ ಕೂಡಿದುದು. 
೩. ಆನೆ: “ದಂತೀ, ದಂತಾನಳಃ, ಹಸ್ತಿನ್‌ . . . ಇಭಃ, ಸ್ತ ಂಬೇ 
ರಮಃ, ಪದ್ಮೀ - ೧೫ ಆನೆಯ ಹೆಸರುಗಳು? (ಸಿದ್ಧಾಂತಿ, ೨೪೬). ೪. 
ವಿಷ್ಣು : ವನಮಾಲಿಯಂದದಿಂ ಪದ್ಮಿ ಪದ್ಮಿಯವೋಲ್ಫು ವನಕುಕ್ಷಿ, . . 
ಕು ನಲಯಾಧಾರಿವೋಲ್ವ ನಮಾಲಿಯೆನಿಸಿ ರಂಜಿಸುವ ಕಾಸಾರಮಂ. 
ಸರ್ವಮಂಗಳೆ ಕಂಡಳು (ಜೈಮಿಭಾ. ೧೫-೧೨). [ಸಂ. ಪದ್ಮಿನ್‌] 
ಪದ್ಮಿನಿ (ನಾ). ೧. ತಾವರೆಯ ಬಳ್ಳಿ ಮತ್ತು ಅದರ ಹೂವು; 
ಕಮಲ: “ನಳಿನೀ, ಬಿಸಿನೀ, ಪದ್ಮಿನೀ-೩ ಕಮಲಲತೆಗೆ ಹೆಸರುಗಳು? 
(ಸಿದ್ಧಾಂತಿ. ೮೯); ದಿನಕರನುನ್ನ ತದ್ಯೂತಿಗೆ ಪದ್ಮಿನಿ ಚೈತ್ರಮಹೋತ್ಸವಕ್ಕೆ 
ನಂದನವನಲಕ್ಷ್ಮಿ, . . . ಸಂತತಮಹೋತ್ಸನದಿಂ ಪೊರೆಯೇಜಂವಂತೆ 
ತನ್ನಿನಿಯನ ಕಾಣೆ ಯಿಂ ಸುದತಿ ನೂತನಕಾಂತಿಯನಾಂತುದೊಪ್ಪದೇ 
(ನಳಚಂ. ೭೩೬); ಇನವಿರಹಿಣಿ ಪದ್ಮಿನಿ ಕಾಂತನಗಲೈಯನಾಂತರಸುಗೆ 
ಮುಳಿವ ಸಿಶಾಕಾಂತನ ಕರಕೆ ಬೆರ್ಚಿ ಮುಚ್ಚಿ ದಳೆನೆ ಮೊಗವಂ ಮುಗಿವ 
ಪಂಕಜಂ ಕರಮೆಸೆಗುಂ (ರಾಜಶೇ, ೧೧-೧೦) ; ಸವತಿಯೊಂದು ಪಿಸುಣ್ಣೆ 
ಎಜಿಕಿಯಂ ಮಾಜುವೋಡನೆಂಬೊಂದುಬ್ಬೈಗದಿಂ ಕೊರಗಿದಳೆನೆ ಪದ್ಮಿನಿ 
ನಾಡೆ ಬಾಡೆ (ಉನಾಕ್ವ. ೨೪-೧೦). ೨. ಕಮಲಗಳ ಸಮೂಹ, 
ಗುಂಪು. ೩. ತಾವರೆಗಳಿಂದ ಕೂಡಿದ ಕೊಳ; ಕಮಲ 
ಸರೋವರ : ಪದ್ಮಲದೇನಿ ರಾಜಿಸುತಮಿರ್ಪ್ಪಳು ಹುಳ್ಳರಾಜಾಂತ 
ರಂಗಮರಾಳಂ ರಮಿಯಿಪ್ಪ ಪದ್ಮಿನಿಯನೊಲು (ಎಕ. 11, ೩೪೬-೧೧; 
ಸು. 1165). ೪. [ಕಾಮೆಶಾ] ನಾಲ್ಕು ಬಗೆಯ ಸ್ಕಿ ಸ್ತ್ರೀಜಾತಿಗಳಲ್ಲಿ 
ಮೊದಲನೆಯದು ಮತ್ತು ಆ ಜಾತಿಗೆ ಸೇರಿದ ಸ್ರಿ ಶ್ರೀ ತನುವಂಧ್ಯಾಂ 
ಭ್ರಮರಾಳಕಂ ಪಿಕಧ್ವನಿ ವಜ್ರ! ದ್ವಿಜನಾಗೆ' ಪದ್ಮಿನಿಯಂವಳ್‌ 
(ಮದತಿ. ೨-೧); ಜಲಜಾಸ್ಯಂ ತತ್ಸುಗಂಧಾಕೃ 4೮6 ಶ್ರೀಫಲೋದ್ಯ 
ತ್ಯುಚಂ ಕೋಕಿಲನಾದಂ ಹಂಸಯಾನಂ ಮೃದುಲಘುತರಭ್ರೂಕರ್ಣ 
ಸತ್ಯುಂತಲಂ ಸಿಪ್ಪ ಲನರ್ಣಾಕಾರಗುಹ್ಯಂ ಚಕಿತಮೃಗದ್ದ ಶಂ ಲಜ್ಜೆ ಮೇಣ್‌ 


ಪದ್ಮಾಸನವನನುಕೊಳಿಸಿ. 
(ಕುಪ್ಶಾಜ್ರೋ. ೧೪-೨೧). 


ಪದ್ಮಿನೀಸ್ರಿಯ 


ಶ್ಯಾಮನರ್ಣಂ ತಿಲಪುಷ್ಪ ಘ್ರಾಣವಾ ಪಾಂಡುರಭರಣಮಯಂ ಪದ್ಮಿನೀ 
ನಾರಿಗಕ್ಕುಂ (ಮನ್ಮವಿ. ೨-೩); ಸರಸತರಲಾವಣ್ಯರಸದಿಂದುರಿ ಮಸಗೆ 
ಜನಹೃದಯಂದಲಿ ಮೈಪರಿಮಳದ ಪಸರದಲಿ ಪದ್ಮಿನಿ ಬಂದಳೊಲವಿನಲಿ 
(ಕುಮ್ಯಾವಿ. ೫-೩೪) ; ಬಿಳಿದುಡುವ , . . ಒಳಗುಗುಡದೋಜೆ ಕಂಗೊಳಿ 
ಸುತಿರ್ಪವಳೆ ಕೋಮಲೆ ಕೇಳು ಪದ್ಮಿನಿಯೆನಿಪ್ಪ ೪ಳೆಗೆ (ಜನನ, ೨-೧೧); 
ಮೂಡಲದು ಹಸ್ತಿನಿಗೆ , . . ತೆಂಕಲಿನ ಬೀಡು ಪದ್ಮಿನಿಗೆ (ಸರ್ವಜ್ಞ, 
೧೬೨೦). [ಸಂ. ಸದ್ಮಿಸೀ] 

ಪದ್ಮಿ ನೀಪ್ರಿಯ(ನಾ). ಕಮಲಕ್ಕೆ ಪ್ರಿಯನಾದವನು ; ಸೂರ್ಯ : 
ಉದಯಗಿರೀಂದ್ರ ವೇದಿಕೆಯನೇಜಕಿದನೊಯ್ಕುನೆ ಪದ್ಮಿನೀಪ್ರ್ರಿಯಂ(ಕಾದಂಉ, 
೪೩೦); ಅನನೀಶ್ವರಂ. ಪುರುಷರಾರುಂ ಕಾಣದಂತಂಗನಾಚಯವಿರ್ದಲ್ಲಿ ಗೆ 
ಭೋಂಕನೆಯ್ದಿ ವಿಲಸತ್ತೆ (ಜೋಮುಯಂ ಸದ್ಮಿನೀಪ್ರಿಯನೆಂಬೊಂದು 
ವಿಳಾಸದಿಂ ಸೆಲಸಿದಂ ಶೃಂಗಾರರಂಗಸ್ಥ ಳಂ (ನಳಚಂ. ೨೬೯). [ಸಂ.] 

ಪದ್ಮಿನೀಮಿತ್ರ (ನಾ). ೧. ಸೂರ್ಯ, ೨. [ಗಣಿತ] ಹನ್ನೆರಡು 
ಎಂಬ ಸಂಖ್ಯೆಯ ಸಂಕೇತ: ಅನಿಲಂ. . . ಮುಂದೆ. ನಿಲಲ್‌ 
ಭೂತೇಶಂ ದೇವ ಕಡೆಯೊಳ್‌ ವಿಶ್ರಮಹೋದಯಂ ಪದ್ಮಿನೀಮಿತ್ರನೊಲ್‌ 
(ಛಂದೋಂಬು. ೨-೧೩೬). [ಸೆಂ.]. 

ಪದ್ಮಿನೀನಲ್ಲಭ (ನಾ). ಸೂರ್ಯ: “ಕರ್ಮಸಾಕ್ಷೀ, ಜಗಚ್ಚಕ್ಷಂಃ, 
ಅಂಶುಮಾಲೀ, ತ್ರಯಾತನುಃ ೬೬ ಪದ್ಮಿನೀವಲ್ಲಭಃ, : ಹರಿಃ ೧೨ 
ಸೂರ್ಯನಾಮಂಗಳು? (ಸಿದ್ಧಾಂತಿ. ೩೨). [ಸಂ.] 

ಪದ್ಮಿನೀಷಂಡ (ನಾ). ೧. ಕಮಲಗಳ ಸಮೂಹ್ಯ--ಗುಂಪು : 
ಮಿಹಿರಪ್ರದ್ಯೋತಿ ಸೆಂಧ್ಯಾಭವನಸಮಯದೊಳ್‌ ಪದ್ಮಿನೀಷಂಡಬೊಳ್‌ 
ಸೊದಟ್ಲು . . . ಮುಂಗುಳೊಳ್‌ ಸಿಲ್ಕಿ (ಸುಕುಮಾ. ೩-೧೫).೨. ಪದ್ಮಿನೀ 
ಜಾತಿಯ ಸ್ತ್ರೀಯರ ಸಮೂಹೆ. ೧, ೨ : ಚಂಡನಿರೋಧಿಸಾಧನ 
ತಮಸ್ತಮಮೋಡೆ ವಿಶಿಷ್ಟ ಪದ್ಮಿನೀಸಂಡಮರಲ್ಲು ರಾಗದಿನೊಲಲ್ಲಿರೆ. 
(ಸಂಸಭಾ, ೧-೩). [ಸಂ.] 

ಪದ್ಮೆ (ನಾ). ೧. ಲಕ್ಷ್ಮಿ: “ಲಕ್ಷ್ಮೀಃ, ಶ್ರೀಃ, ಕಮಲಾ, ಪದ್ಮಾ 
೬ ಈ ೯ ಲಕ್ಷ್ಮಿಯ ಪೆಸರು” (ಹಲಾಯು. ೬-೩೨); “ಶ್ರೀ ರಾಮೆ 

-- ಪಡ್ಮೆ .. . ದನೂಜಾರಿಪ್ರಿಯೆಯೆಂದಿನಿಂದಿರಾನಾಮಂಗಳ್‌” 

(ನಸ್ತುಕೋ. ೫-೨೬). ೨. ಒಂದು ಬಗೆಯ ಸಸ್ಯ; ನೆಲದಾವರೆ: 
“ಅವ್ಯಥಾ, ಅತಿಚರಾ, ಪದ್ಮಾ, ಚಾರಟೀ, ಪದ್ಮಚಾರಿಣೀ--೫ ಕಾಶ್ಮೀರ 
ದೇಶದಲ್ಲಿರುವ ಬೆಟ್ಟ ದಾವರೇ ಹೆಸರು* (ಸಿದ್ಧಾಂತಿ. ೧೪೫). ಷ್ಠ. ಒಂದು 
ಬಗೆಯ ಸಸ್ಯ; 'ಸಂಟುಭಾರಂಗಿ ; ಭಾರಿ” (ಸಂಡಿತ, ೨೪೨); 


“ಹಂಚಿಕಾ , ಬ್ರಾಹ್ಮಣೀ, ಪದ್ಮಾ, ಭಾರ್ಗೀ , . . ಬರ್ಬರಃ, 
ವಂದಕ1--೯ ಭಾರಂಗೀ ಹೆಸರುಗಳು. ಗಂಟುಭಾರಂಗೀ ಎಂಬುವನ 
ಗ್ರಂಧಿಕದ್ರವ್ಯವು ಪ್ರಸಿದ್ಧ ವಾದದ್ದು? (ಸಿದ್ಧಾಂತಿ. ೧೩೨). ೪. ಲವಂಗ. 


[ಸಂ. ಪದ್ಮಾ] 
ಸದ್ಮೇಶ (ನಾ). ೧. ಕಮಲಕ್ಕೆ ಒಡೆಯ ; ಸೂರ್ಯ. ೨. ಸಂಪ 
ತಿಗೆ ಒಡೆಯ; ಅತ್ಯಂತ ಶ್ರಿ (ಸೂತ: ೧,೨ : ಮನುಜನಿದಆಕೊಂದೆ 
ಕುವಲಯ ಮನೊಂದೆ ಪದ್ಮಮನುಮಾಧಿಪಂಗೇಜಕಿಸೆ ತೊಟ್ಟ ನೆ ಕುವಲಯ 
ಪತಿ ಪಡ್ಮೇಶನಪ್ಪ ಪೂಗೊಳನೆ ಬನದ ಪೂಗೊಳನೆಲ್ಲಂ (ಜಗವಿ, ೧೬-೪೦), 
[ಪದ್ಮ ಈಶ] 
ಪದ್ಮೋದರ (ನಾ). ಹೊಟ್ಟಿ ಯಲ್ಲಿ ಕಮಲವನ್ನು ಳ್ಳವನು ; 
ಕಮಲನಾಭ ; ವಿಷ್ಣು : A ಸಂಧ್ಯಸ್ಷರದಂತಿರೆ. ಗುರು ದೀರ್ಫಂ 
ಗೂಢಸಂಧಿಯೆನೆ ತೋಳ್‌' ನಾಲ್ಕುಂ ಕರಮೆಸೆದಿರ್ಕುಂ ಪದ್ಮೋದರಂಗೆ 
ಚಕ್ರಾಸಿ ಶಂಖ ಶಾರ್ಜ್ಗಸಮೇತಂ (ಕಾಷ್ಯಾನ. ೧೪), 
[ಪದ್ಮ 4 ಉದರ] 


೫೨೪೪ 


10 


20 


25 


30 


35 


40 


45 


ಣೆ 


ಸಮ್ಮೋದ್ಭವ (ನಾ). - ಸದ್ಮಗರ್ಭ : ಪದ್ಮೋದ್ಭ ವೋದ್ಭಾನಕಂ 
ವಿದಿತಾರ್ಥಾನುಗನಾಮನಲ್ತೆ. ನಿನೆಯಾದಿತ್ಯಾನನೀಪಾಲಕಂ (ಎಕ. 111, 
ಮಳನ, ೩೧-೧೧; 1117); ಒಂದು ಧನುವಿಂಗೆ ಮೂಜಂಬ ಹಿಡಿದೆ ಒಂದು 
ಬಾಣವ ಬಿಡಲಾಗಿ ಸದ್ಮೋದ್ಭ ವನ ಸೃ ಷ್ಟ್ರಿಯ ಕಟ್ಟಿತ್ತು (ಸಕವ. 111, 
೧೦೨-೧೯೧, ಗಾಣದ ಕಪ್ಪಣ್ಣ ನ ನಚನ): [ಜಡ ಉಡ ವ] 

ಸಮ್ಮೋದೃವತ್ತ (ನಾ) 1 ಬ್ರಹ್ಮನ ಸದವಿಸ್ಕಾನ: ಸಂತು ತಾಂ 
ಸದ್ಮೋದ್ಭ ವತ್ವಂಬಡೆದುಲಿದು ತಸಸ್ತಸ್ತನಾ ಘಟಂ * ನಿರ್ಮಿಸಿ 
ಜಯಿಸಿದ. (ಪುಸ್ಪ: ಪು. ೩-೨೩). [ಸಂ.] 

ಸದ್ಯ (ಗು). ೧. ಪದಗಳಿಂದ ಕೂಡಿದ. ೨. ಪಾದಕ್ಕೆ ಸಂಬಂಧಿ 
ದ ಪಾದಗಳಿಂದ ಕೂಡಿದ; ಸಾಲುಗಳುಳ್ಳ. (ಕಾ). ತಿ 
ಮೂರು, ನಾಲ್ಕು, ಆರು ಇತ್ಯಾದಿ ನಿಯತವಾನ ಸಾಲುಗಳುಳ್ಳ 
ಛಂದೋಬದ್ಧ ವಾದ ರಚನೆ: ಷ್ಟ (ಕಂ ಯಶವಖಂ ನಟನ 

, ತಾನಕನ್ನಿಂ” (ವಸ್ತು ಕೋ. ೧೨೧-೨೦) ; ಪದ್ಯಂ ಸಮಸ್ತಜನತಾ 

ಹೃದ್ಯಂ ಪದವಿದಿತಪಾ ದನಿಯನಮುನಿವೇದ್ಯಂ (ಕವಿಂ. ೧-೩೦); ಪದ್ಯಂಗಳ 
ನವರಸನಿರವದ್ಯಂಗಳ್‌ ಸುಜನಸಂಕುಳಕ್ಕೆ ನಿರಂತಂ ಹೃದ್ಯಂಗಳ್‌ (ಗಿರಿಕ, 
೧-೧೩) ; ಮರುಳುಹಾರುವ ಗದ್ಯಪದ್ಯದ ಸರಸವಿದ್ಯಗಳಲ್ಲದೀ ಸಂಗರದ 
'ಕರ್ಕಶವಿದ್ಯೆ ನಿಮಗೇಕೆಂದನಾ ಕರ್ಣ (ಕುವ್ಯಾವಿ. ೭-೧೧) ; ಸದ್ಯಂ ವಧ್ಯಂ 
ಗದ್ಯುಂ ಹೃದ್ಯಂ (ರಾಮಾಶ್ವ. ೪. ಭಗವಂತನ ಪಾದದಲ್ಲಿ 
ಹುಟ್ಟಿದವನು ; ಶೂದ್ರ : “ಶೂದ್ರಃ, ಅಂತ್ಯವರ್ಣಃ, ವೃಸಲಃ, 
ಪದ್ಯಃ--ಈ ೪ ಶೂದ್ರಂ* (ಹಲಾಯು. ೯೬-೪೩೨) ; “ನೆಜಕಿ ಪಂಚಮಂ 
ಪದ್ಮುನಕ್ಕು” (ಮಂಗಂಖ, ೧೧೦-೬). *ಗದ್ಯ' ಪರಾ. [ಸಂ.] 

ಪದ್ಯ ಕಾನ್ನ (ನಾ). [ಕಾವ್ಯಮಾ] ಕಾವ್ಯ ಗಳಲ್ಲಿ ಒಂದು ಪ್ರಕಾರ; 
ಪದ್ಯದಕ್ಲಿ ರಚಿಸಿದ ಕಾವ್ಯ : ಬಗೆಯದೆ ಕ ತೃ ಣಾಭ್ಯವಹಾರಿಗಳುಸಿರ್ವ 
ರ್ಗದ್ಯಕಾವ್ಯದೊಳ್‌ A FAL ಬಳದು ತೆಗಟಕಿಂದಾ 
ಗದ್ಯಪದ್ಯಕಾವ್ಯದೊಳಿಕ್ಕರ್‌ (ಶಮದ. ೬೦) ; ಸರೇಫನಿಂದಿರಾಗೆ. ಶಿಥಿಲ 
ಮಪ್ಪು ದೆಂಬ ಸಂಧಿಯನಜ್ಞರ್‌ ಗದ್ಯಕಾವ್ಯದೊಳ್ಳೆ ಚ್ಛ ಕಮೆಂಬರ್‌ ; 
ಪ್ರಾಜ್ಞರದಂ ದೂಸ್ಯಮೆಂದು ಪದ್ಯಕಾವ್ಯಜೊಳೆಂತಂತೆ ಗದ್ಯಕಾವ್ಯದೊಳಂ 
ಪ್ರಯೋಗಿಸರ್‌ (ಕಮುದ, ೬೦ ವೃತ್ತಿ); “ಪದ್ಯ” ಎಂಬುದನ್ನು ಲಾಕ್ಷಣಿಕರು 
ಪದ್ಯಕಾವ್ಯವೆಂಬ ಅರ್ಥದಲ್ಲಿ ಪ್ರಯೋಗಿಸಿರುವಂತೆ ತೋರುತ್ತದೆ 
(ಸಂಶೋಧ. ೧೨೪). “ಗದ್ಯ ಕಾವ್ಯ” ಪರಾ. [ಪದ್ಯ ಕಾವ್ಯ] 

ಪದ್ಯಗೆಂಧಿ (ನಾ). ಪದ್ಯದ ಲಯ ತೋರುವ ಗದ್ಯ : ಸಂಸ್ಕೃತದಲ್ಲಿ 
"ಚೂರ್ಣಿಕೆ?-ಮೊದಲಾದ ಪದ್ಯಗಂಧಿ ಗದ್ಯಗಳಿನೆಯಷ್ಟೆ (ನಾಡೋಜ, ೨೭೫); 
ತ್ರಿಸದಿಯಂ ಪದ್ಯಗಂಧಿಯಾಗಿರುವ ಗದ್ಯದಂತೆ ಕಾಣಿಸುವುಡಿ "ವಚನ' 


೫-೧೪). 


ಎನಿಸಲು ಕಾರಣವಿರಬಹುದು (ಸಂಶೋಧ. ೧೪೫). [ಸಂ.] 
ಪದ್ಯನಾಟಕ (ನಾ). ಛಂದೋಬದ್ಧ ವಾದ ಸಂಭಾಷಣೆಗಳನ್ನು 
ಒಳಗೊಂಡಿರುವ ದೃಶ್ಯ ಕಾವ್ಯ : ಪದ್ಯನಾಟಕ , , , ii 


-ಎಲ್ಲವೂ ಇಂದು ಕನ ಡದಲ್ಲಿ ನೆಲೆಗೊಂಡಿವೆ ಗಾ ೨೪). 
[ಪದ್ಯ + ನಾಟಕ] 

ಪದ್ಯ ರಚನೆ (ನಾ). ಪದ್ಯ ವನ್ನು ಕಟ್ಟುವುದು ; 4 ಸದ್ಯದ ರಚನೆ, 
ಸಕವಣಿಗೆ: ಸದ್ಯ ಕಾಳಿದಾಸನುಂ ಗದ್ಯರಚನೆಯೊಳ್‌' 
ಬಾಣನಂಂ * . . ನೆಗಟ್ಜಿರ್‌ (ಗದಾಯು, ೧-೯), [ಪದ್ಯ - ರಚನೆ] 

ಸದ್ಯಾರ್ಧ (ನಾ). ಪದ್ಯದ ಅರ್ಧಭಾಗ : ಸದ್ಯಾರ್ಧ ವಾಕೃನೇಪ್ಟನ 
ದೆಡೆಗಂ ಸ್ಫು ರದನುಕೃತಿಗಂ ಸ್ವರಮವು ಪರಮಿರೆ ಯತ್ವಕ್ಕಮಂತೆ ಸಂಧಿ 
ವಿಕಲ್ಪಂ (ಶಮದ. ೬೧). [ಪದ್ಯ ಅರ್ಧ] 

ಪದ್ಯೆ (ನಾ). ಮಾರ್ಗ; ದಾರಿ; ರಸ್ತೆ: “ಅಥ್ವಾ . . ..ಪದ್ಮಾ 
ನಿಗಮಃ-ಈ ೧೨ ಬಟ್ಟೆ ೨ (ಹಲಾಯು. ೪೩-೧೦೫) ; “ಆಯನಂ,ವರ್ತ್ಕ್ಮನ್‌, 


ಪದ್ವಂತಿಕೆ 


ಮಾರ್ಗಃ ,., ಪದ್ಯಾ, ನರ್ತನೀ, ಏಕಪದೀ - ೧೨ ದಾರಿಯ ಹೆಸರು 
ಗಳು” (ಸಿದ್ಧಾಂತಿ. ೯೭), [ಸಂ, ಪದ್ಮಾ] 
ಪದ್ದಂತಿಕೆ (ನಾ). (2) : ಎಡೆಮಾರ್ಗದಿ ಪದ್ವಂತಿಕೆಗಳಿಂದ ಥಳಥಳಿಸಿ 


ಗುತ ಭರದ್ವಾಜಮುನಿಸನಂ ಕಂಡು... ಸಮಂದನೆತ್ತುಪಚರಿಸಿ 
(ಪರಶು. ೪೧-೨೯). (% 
ಪೆದ್ವಲಿ (ನಾ). ಒಂದು ಬಗೆಯ ಸಸ್ಯ : ನೀಮುಂಖಾ, ಸರೇರಾ 


ಜರು ಪದ್ವಲಿ, ಪಾತ, ಕಾಡುಬಳ್ಳಿ (ಮೈ ಔಗಿ. ೨೧-೩೯೪). 

ಪಧಿ “ಪದಿನ್‌” ನೋ. 

ಪನ್‌, "ಪದಿನ್‌' ನೋ. 

ಪೆನ್ಸ್‌, ಸಂ (ಸಪೂರೂ). ಸಮಾಸದಲ್ಲಿ "ಪಸಿ' ಎಂಬ ನಾಮ 
ವಾಚಕಕ್ಕೆ ಬರುವ ಆದೇಶರೂಸನ ; "ಪಂದಲೆ', "ಸಂಡೋಲ್‌' 
ಪರಾ. ಪೆಂ: "ಪಂಬಸಲೆ' ಪರಾ. "ಪೊಂ' ಹೋ. [ಸಸಿ] 

ಪನ, ಸನವು (ನಾ). ರಹಸ್ಯಸ್ಥಳ ; ಗುಟ್ಟಾಗಿ ಗೊತ್ತುಪಡಿಸಿದ 
ಪ್ರಡೇಶ ; ಸಂಕೇತಸ್ಥಳ : ಸಂತಸ” (ಶನುದ,ಪಂ.೨); 
ಸಸುರಸನ್ನ ದ್ದ ಕೆಯ ಸನ್ನಣದ ಸಂಭಾರಗಳನ್ನು ತಕ್ಕೆಡೆಯ. ಪನದಲ್ಲಿ 
ಸಂಗ್ರಹಿಸಿಕೊಂಡು ಸಜ್ಜಾ ಗಿರುವನು (ನುಂತ್ರಶ. ೧೩೪-೬). ಹೆನವು 
“ಸಂಕೇತಸ್ಥಳಕ್ಕೆ ಪನನೆಂದು ಕೊಂಬೆಂದು ಪೆಸರ್‌? (ಕಬ್ಬಿ ಕೈ. ೧೬೨) ; 
"ಮಾಗಿಯ ಕಾಲಕ್ಕೆ ಹೇಗಿದ್ದ ಕೋಗಿಲ?', “ಹೋಗಿದ್ದೆ ಬನವಾಸಿ 
ಪನವಿನೊಳೆ? (ಸಖೀಗೀ. ೧೪-೧೭೪). [ವೇ.॥] 

ಪನಂಬುಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ : 

[ಸನೆಂಬ್ಬು4-ಬಳ್ಳಿ] 

ಪನಟ (ನಾ). ಒಂದು ಊರಿನ ಹೆಸರು (?) : ಗಂಗೆಸೆಟ್ಟ ಕಲಸ್ಯಅಕ 
ಪನಟಯ. ತುರುಗೊಳೊಳ್ಳೊಣ್ಣು ಪುಯ್ಯೂಲ್ವೋಗಿ ಆನ್ರಿಅದು ಸಗ್ಗ 
ಮೇಜಕಿದ೦ (ಎಕ. ೫, ಕೋಲಾರ. ೨೪೫-೩; 966). [?] 

ಪನಪನ (ನಾ). ಒಂದು ಅನುಕರಣ ಶಬ್ದ: ತನ್ನ ಸಹಜಕವಚಮಂ 
ಸೆತ್ತರ್‌ ಪನಪನ ಪರಿಯೆ ತಿದಿಯಂಗಿವಂತುಗಿದು ಕೊಟ್ಟೊಡೆ (ಸಂಸಭಾ, 
"೧-೧೦೨ ವ); ಅಂತು ಸಹಜಕವಚ ಕತ್ನಕುಂಡಲಂಗಳಂ ನೆತ್ತರ್‌ ಸನಪನ 
ಫನಿಯೆ ತಿದಿಯುಗಿವಂತುಗಿದು ಕೊಟ್ಟು ದರ್ಕೆ ಮೆಚ್ಚಿ (ಪಂಪಭಾ, 
[೧೬೩ ವ, 

ಪನವು "ಸನ' ನೋ. 

ಪನಸ "ಸಲಸು' ನೋ. 

ಪನಸವಾಡಿ, ಹನಸವಾಡಿ (ನಾ). ಒಂದು ಊರಿನ ಹೆಸರು.: ಸರ್ವ 
ನಮಸ್ಕಮಾಗೆ ಪನಸವಾಡಿಯಂ ಬಿಟ್ಟು (ಎಕ. ೪11, ಶಿವನೊ, ೧೦-೫೨ ; 
10857)... ಹನಸವಾಡಿ : ಚಿಕ್ಕಕೂಡಲಿಯ ಹನಸವಾಡಿಯ 
ಪೂರ್ವ್ವಾಯ ಅಪೂರ್ನ್ವಾಯ ಆಳುಯನ್ಯಾಯ ಯೇನೂಯಿಲ್ಲೆಂದು 
ಧಾರಾಪೂರ್ನ್ವ ಮಾಡಿದ ಧರ್ಮ (ಎಕ. ೪11, ಶಿನಮೊ, ೬೮-೩; 1313), 

[ಪನಸ ( ಎ ಪಲಸು) -ಪಾಡಿ,] 

ಪನಸಾರೆ, ಪಸಾರೃ, ಪಸಾರೆ (ನಾ). ೧. ಪಿಪ್ಪುಲಿ, ಸರ್ಪಿ, ಸಿತ, 
ಕ್ಲೌದ್ರ, ಸಯಸ್ಸು ಗಳೆಂಬ ಐದು ಬಗೆಯ ಸಾರಗಳು; ಪಂಚ 
ಸಾರ: ಆ ಮೂಲಿಕೆಗೆ, ಕೆಲವು ಪನಸಾರೆ ಮದ್ದುಗಳನ್ನು ಬೆರಸಿ... 
ಮದ್ದನ್ನು ತಯಾರಿಸಿದ (ಹುಲಿಹಾ. ೪೪). ಪಸಾರ್ನ : ೨. ಔಷಧ 
ದ್ರವ್ಯ ; ಗ್ರಂದಿಗೆದ್ರವ್ಯ : "ಪಸಾರಿ' ಪರಾ. ಪೆಸಾಕೆ: ೧. 
ಔಷಧಕ್ಕೆ ಪಸಾರೆ ಸಾಮಾನು ಬೇಕೆಂದು... ಹೊರಟು (ನುಸುಗ. ೧೬೨). 


(1) 


(ಮೈ ಔಗಿ. ೩೬-೭೪೧). 


ಐ"ಪನಸಾರ', "ಪಂಸಾರ' ಎಂಬ ರೂಪಗಳೂ ಇದ್ದಿ ರಬಹುದು. 
ಪ್ರಯೋಗಗಳು ದೊರೆತಿಲ್ಲ. [-ಆಸಂಚಸಾರ] 
ಪನಸು "ಸಲಸು' ನೋ. 


೫೨೪೫ 


20 


25 


30 


$5 


40 


45 


ಸನಿ, 


ಪನಸೋಗೆ, ಹನಸೋಗೆ (ನಾ). ೧. ಒಂದು ಸ್ಥಳದ ಹೆಸರು; 
ಐ ಈಗಿನ ಹುಣಸೂರು ತಾಲ್ಲೂಕಿನಲ್ಲಿರುವ ಹನಸೋಗೆ: 
ಶ್ರೀರಾಜಕೇಸರಿನರ್ಮ್ಮಸೆರ್ಮ್ಮಾನಡಿಗಳ್‌ ನಿಲ್ಲದೆ ಸನಸೋಗೆಯ ಕಾಳೆಗದ 
ಲೊಟ್ಟ ಕೆಯ್ದಂ (ಎಕ. 1೫%, ಕೊಡಗು," ಸು. 1005). 
ಹನಸೋಗೆ : ೧, ಸ್ವಸ್ತಿ ಶ್ರೀ ಮೂಲಸಂಘ ಡೇಶೀಯಗಣ ಪೊಸ್ತ ಕ 
ಗಚ್ಛ ಕೊಂಡಕುಂದಾನ್ವಯ ಹನಸೋಗೆಯ ಬಳಿಯ ಶ್ರಿ ಶ್ರೀಬಾಹುಬಲಿ 
ಮಂಧಾರಿದೇನ (ಎಕ, 1೪, ಹುಣಸೂ. ೧೪-೨; 1303) ; 'ಶನಸೋಗೆಯ 
ಆದಿಶ್ರೀ ಅವ್ವಗಳು (ಎಕ. 1 (8), ೧೯-೨೭; 1544), ೨, [ಕೈನ] 
ಯತಿಗಳ "ಒಂದು ಶಾಖೆ: ಅನ್ವಯಗಳು: ಪೊರಳ್‌. 
ಹನಸೋಗೆ, ಮೈಲಾಪ (0೮. ೮೬), [1] 

ಸನಾಯಿತ (ಗು). ೧: ಹೊಗಳಲ್ಪಟ್ಟ; ಕೊಂಡಾಡಲ್ಪಟ್ಟ. 
(ನಾ. ೨. ಹೊಗಳಲ್ಪಟ್ಟುದು ; ಕೊಂಡಾಡಲ್ಪಟ್ಟುದು: 
“ಈಡಿತಂ, ಶಸ್ತ್ರ ೦, ಪಣಾಯಿಂತಂ, ಪನಾಯಿಕಂ, ಪ್ರಣುತಂ, . . 
ಈಳಿತಂ, ಸ್ತು ತಂ--೧೨ ಹೊಗಳಲ್ಪಟ್ಟದ್ದು, ಕೊಂಡಾಡಲ್ಪಟ್ಟದ್ದು, ಬಣ್ಣಿ 
ಸಲ್ಪಟ್ಟಿದ್ದು” (ಸಿದ್ಧಾಂತಿ. ೩೫೨). [ಸಂ.] 

ಪನಾಳಿ, "ಸನ್ನಾಳ್ಕ' ನೋ. 

ಪನಾಳ್ಕಿ (ನಾ). ಬ್ರಿಟಿಷ್‌ ಆಡಳಿತಕ್ಕೆ ಮೊದಲು ಬಳಕೆಯಲ್ಲಿದ್ದ, 
ಪನಾಳವೆಂಬಲ್ಲಿ ಟಂಕಿಸಿದ ನಾಣ್ಯ ; ಹದಿನಾರು ಪ್ರಕಾರದ 
ನಾಣ್ಯಗಳಲ್ಲಿ ಒಂದು: ಬೆಳ್ಳಿಯ ನಾಣ್ಯಗಳು , . . ೧. ಔರಂಗಾ 
ಬಾದಿ, , . ೮, ಹೈ! ದರಾಬಾದಿ ೯. ಪನಾಳೀ (ಕಭಾಗೆ. ೨೮೧). 

[ಕೆನ್ನಾ ಳ್ನ (-ಸನ್ನಾವಟಕಿ)] 

ಪನಿ, ಹನಿ, (ಕ್ರಿ). ಸನಿತು, ಹನಿತು(ಭೂತನ್ಯೂ). ೧. ತೊಟ್ಟು 
ತೊಟ್ಟಾಗಿ ಬೀಳು; ತೊಬ್ಬಿ ಕ್ಳು; ಒಸರು; ನುಗು: ಆ ಕೂಸ 
HR 'ಪಿಷಬಿಂದು ಪನಿತುದಜಶಿಂದಾತಂಗೆ ಬಿಂದುಸಾಗರ 
ನೆಂದು ಸೆಸರನಿಟ್ಟು ೧೯೧-೭) ; ಕಿನಿಯೊಳಮರ್ದಿನ ಪನಿ 
ಪನಿವಿನಮೆ ಸೆದರರೆಬರಳಿಕುಳರುತಿಯಿಂ೦  (ಆದಿಪು. ೧೧-೭೯) ; ಸೊನೆವನಿ 
ಚಂಚುವಿಂ ಪನಿಯೆ ಮಾಂಗೊನರಂ ನಸುಗರ್ಚಿ . . .ಪುಗಲ್‌ ಪುಗಲೆಂದುದು 
ಕೋಕಿಲವ್ರಜಂ (ಜಗವಿ, ೧೪-೩೮) ; ಸತಿಯ ನೊಸಲರ್ಧಚಂದ್ರಾ 
ಕೃತಿಯದಲಂ ಪನಿತ ಸುಧೆಯ ಬಿಂದುಗಳೆಂಬಂತೆ .. , ಪೊಸಮೂಕುತಿ 
ಮೆಣಿಕೆದತ್ತು. (ನಳಚಂ. ೩೨೩), ೨. (ನೀರಿನ) ತೊಟ್ಟುಗಳಿಂದ 
ಕೂಡಿರು,--ಬಿಂದುಗಳಿಂದ ಕೂಡಿರು: ಮೇಘಂಗಳ್‌ ಪನಿತಡರೆ 
ನೇಘಂ 'ಕುಂಭ(ದ)ನೇಘಮೆ ಂಬನೊಲೆ ಮಟಕಿ ಕೊಳ್ಳುಂ (ಅಟ್ಟನು. 
೮-೪೭). ೩. (ಮಳೆಯಂತೆ) ಸತತವಾಗಿ ಸುರಿ; ಧಾರೆಯಾಗಿ 
ವರ್ಷಿಸು : ಅಂತು ಸಹಜಕವಚರತ್ನಕುಂಡಲಂಗಳಂ ನೆತ್ತರ್‌ ಸನಪನ 
ಪನಿಯೆ ತಿದಿಯಂಗಿನಂತುಗಿದು ಕೊಟ್ಟು ದರ್ಕೆ ಮೆಚ್ಚಿ ದೇವೇಂದ್ರ ನಾತಂಗ 
ಮೋಫಶಕ್ತಿಯೆನಿತ್ತ ೦ (ಸಂಸಭಾ. ೯-೬೩ ವು; ಪನಿತುವು ಮುಂಗಾ 
ಕೊಳ್‌' ಬಲ್ವನಿಗಳ್‌ (ಕುಸುಮಾ. ೬-೨೬) ; ಕಡುಗೆದಚಕಿದ ಕೇಶದಿಂದ 
ನೀರ್ವನಿಗಳು ಬಿಡದೆ ಪನಿತನೇನೆಂಬೆ(ಚಂಸ್ರ ಸಾಂ.೧೭-೨೧೯), ಹಸ್ಸಿ: ೧. 
“ಹನಿ--ಬಿಂದುಪತನೇ?(ಶನುಧಾ); ಉರಿವ ಬಿಸಿಲು ತಾಗಿಯಾ ಮಂಡೆಯ. 
ಬೆಣ್ಣೆ ಕರಗಿ ಕನಿತು ನೋಡುವನರ ಮಂಡೆಯ ಮೇಲೆ ಹನಿತು ಬೀಳಲು 
ನೇಮಿಸಂ. ೭-೧೧೧); ಮಾನವತೆಯ ಪುಣ್ಯಗಂಗೆ ಹರಿನಂತಿಹುದು 
ಮಂಗಲತೆಯ ಹಿಮವು ಕರಗಿ ಹನಿವಂತಿಹುದು (ಕನಸೆ. ೧೯-೧೬). 
೨. ಕಲ್ಲು ಕವಣೆಯ ನುಂಗಿಯಿಡುವಾತನ ಹಣೆ ತಾಕಿತ್ತು ಹಣೆ ಹನಿತು 
ಮೂಲಂ ಸೊನೆಯಾಯಿತು (ಮನುಗುಂ, ೮೩-೩) ; ಅನರ ಕಣ್ಣು 'ಹನಿ 
ಯಿತು (ಮುಗಿನು. ೬). ೪. ಸೋರು; ಹರಿದುಹೋಗು : ತನುವ 
ದಂಡಿಸುತುದಯಕೆ ತಂದರಾ ಕರ್ಮ ಹನಿತು ಹೋಹುಜಿ ಕೃತನಾಕಾ 


೪೬-೫; 


(ನಡ್ಡಾರಾ- 


ಪನ್ನಿ 


(ಭರಚ. ೬೮-೭೫). ೫, ಮಳೆಯು ಬೀಳು,--ಸುರಿ; ವರ್ಷಿಸು: 
ಈ ನರ್ಷ ಸ್ವಲ್ಪವೂ ಹನಿತಿಲ್ಲ (ರೂಢಿ). 

ಹನಿದಿರು- (ದ್ರವಬಿಂದುಗಳಿಂದ) ತುಂಬಿರು : ಕಳ್ಳೆ ಯೊಳು. 
ಹಾಲು ಮುಳುಗಳ್ಳಿ ಯೊಳು ಹೆಣ್ಣೆ (ನು ಎಳ್ಳಿ ನೊಳಗೆಣ್ಣೆ, ಹನಿದಿರಲು 
ಶಿನಲೀಲೆ ಸುಳ್ಳೆ ನ್ನಬಹುದೆ (ಸರ್ವಜ್ಞ. ೧೯೪). 

[ಜೇ.॥ ತಮಿ. ಮಲ. ಪನಿ; ತುಳು. ಪೂ, ಪಣಿ; ಕೊಡ. ಪನ್ನ್‌] 

ಪನ್ನಿ, ಹನಿ (ನಾ). ೧. (ನೀರು ಅಥವಾ ಯಾವುದೇ ದ್ರವಪದಾ 

ರ್ಥದ) ತೊಟ್ಟು, ಬಿಂದು : ತಅಕಿಸಂದಾ ಸಕ್ಕದಮೂಮನಟಃ 
ಯದೆ ಕನ್ನಡಮುಮಂ ಸನಾಸೋಕ್ತಿ ಗಳೊಳ್‌ ಕುಣಂತು ಬೆರಸಿದೊಡೆ 
ವಿರಸಂ ಮಟುಗುವ ಪಾಲ್ಗಳೆಯ ಪನಿಗಳಂ ಬೆರಸಿದವೋಲ್‌ (ಕಮೀ. 
೧-೫೬); ಇಫಿಯವು ಮೊದಲೊಳ ನಂಜಿನ ಪನಿ[ನಾರಾಂ. ಸವಿ]ವೊಲ್‌ 
ಬಬಿಕಿಕೆಯ್ದೆ ಮುಳಿದು. ಕೊಂದಿಕ್ಕು ಪುನಿಂತೆನೆಯೆನೆ. ವಿಷಯವಿಷಾಸ್ವಾದನ 
ದೊಳ್‌ ಲಂಪಟರಿಡೇಕೆಯೋ ನರಪಶುಗಳ್‌ (ಅವಿಫು. ೧೪-೧೨೫) ; ರುದ್ರನ 
ಬಾಣಹತಿಯಿನುಗುತರುತಿರೆ ದೈತ್ಯರ ನೆತ್ತರ -ಸನಿಯೊಳ್ಳಾಸಿರನಸ್ಪ ರ್ದೈತ್ಯ 
ಕೆಂಬರಿನ್ನವು ಪುಸಿಗಳ್‌(ಸಮಸ. ೧೦-೬೮) ; ಚಾದಗೆ ಕಾರ್ಮೂಗಿಲ್ವನಿಯಂ 

* ಪಾರ್ವ ತೆಜದಿಂ (ದಶಕು. ೨-೬೭). ೨. ಮಳೆ; ವೃಷ್ಟಿ 
ಪನಿಯಿಲ್ಲದೊಣಗಿರ್ಥ ಸಸ್ಯಾಳಿಗಂ ಮೇಘನನಿಯ ಕಂಡಂದದಿಂ (ನೆಂಕಾರಾ. 
೫-೭-೨೫) ; ಬಾನಿಂದ ಪ[ಪಾಳಾಂ. ಹ]ನಿ ಬಿಟಕ್ಕೊಡಲ್ಲದೆ ಮತ್ತಂತೆ 
ಸಸುಂಬುಲ್ತಲೆ ಕಾಣ್ಬುದರಿದು (ಕುಜಳ್‌. ೧-೨-೬), ೩. ಮಂಜಿನ 
ಹನಿ; ತುಷಾರ ಕಣ : ಬೆಳಗಪ್ಪ ಜಾನದಯ್ಯಿ ೮೯ ಕೊಳೆ ಶೀತಕ್ಕಾಅ 
ದಳ್ಳಿ ತೊಟ್ಟಿರ್ದ ಧರಾತಳಮೆಂಬ ಪೆಣ್ಣ ಪೊಸಕಂಚುಳಿಕೆಯ ಸೀರ್ಮುತ್ತಿ 
ನಂದಮಾದುವು ಪನಿಗಳ್‌ (ಕಾನ್ಯಸಾ. ೬೯೪ ಶೂದ್ರಕ). “ಪನಿಪುಲ್‌', 
"ಪನಿಪೊಳ್ಳು' ಪರಣ. ೪. ತಂಪು;"ಶೀತಲ: “ಪನಿನೀರ್‌' ಪರಾ. 
೫. ಕಣ್ಣೀರು ; ಕಂಬನಿ: "ಪನಿಗೊಳ್‌' ಪರಾ. ೬. ಸುವಾಸನೆ ; 
ಪರಿಮಳ: “ಪನ್ನೇರಳು”, ಪನ್ನೇಅಳೆ' ಪರಾ. ಹನಿ: ೧. 
“ವಿಪ್ರುಷಃ, ಬಿಂದುಃ-ಈ ೨ ಹನಿ” (ಹಲಾಯು. ೧೧೨-೫೫) ; ಹೊಸ 
ಹಾಲ ಹನಿಗಳಷಸಿದ ತೆಜದ ತೆನೆಗಳಂ ತಿಲಾತಿಆುದು ತಂದು ತಂದು 
(ಸಿದ್ಧರಾ, ೨-೨೯) ; ಸ್ವಾತಿನರುಷಂ ಸುರಿಯಲೆಂತಹ ಹನಿಗಳಿಗೆ ಏಪರಿ 
ಯೊಳಂ ಕಜಿಸಗೊಳ್ಳ ದಂತಾಗಿದಲಿ ಪರಿ ಬೇಣಕಿ (ಬಸಪು. ೫೧-೨೪); ವರ 
ಸುಧೆಯ ಹನಿಯೊಂದು ಯಮುನೆಯ ಪರಿಯೊಳುಕ್ಕಿತು (ಸಂಭಪ.೫-೫೭); 
ಹನಿ ಕೂಡಿದರೆ ಹಳ್ಳ, ತೆನೆ ಕೂಡಿದರೆ ಭತ್ತ (ಗಾದೆ). ೨. "ಮಳೆ, ಸರಿ, ಸರವು, 
ಸೆಳಕು, ಸೋನೆ, ಹನಿ, ಸಿಡಿಸಲು” (ಕಂನುಹು. ೮೯) ; ಬಸವನೆಂದರೆ ಪಾಪ 
ಜಿಸೆಗೆಟ್ಟು ಹೋಗುವದು ಬಿಸಿಲಿಂಗೆ ಹಸುರೊಳೆಸೆದಿರ್ಪ್ಷ ಹನಿಯಾಅಕ 
ಹುಸಿದು ಹೋದಂತೆ (ಸರ್ವಜ್ಞ. ೨೯೪). ೭.(ಆಲಂ)ಅತಿ ಸ್ವಲ್ಪ; ತೀರ 
ಕೊಂಚ; ಲವಲೇಶ : ಮನೆಯಲ್ಲಿ ಹನಿ ಎಣ್ಣೆಯೂ ಇಲ್ಲ (ರೂಢಿ). 

ಪನಿಯ ಪೊಳ್ತಾರೆ-ಮಂಜು ಬೀಳುವ ಬೆಳಗಿನ ಹೊತ್ತು ; 
ಮುಂಜಾವ : ಪನಿಯ ಪೊಳ್ತಾರೆ ಜಿನಪದ ಮೊಗವ ಕಂಡು ವನಿತೆಯರು 
ಗಳಾದ ನಾವು ವಿನಯದಿಂದತ್ತೆ ಮ್ಮನವರ ಪಾದ ಕಂಡು ಮನದಕ್ಕರಿಂ ಶರ 
ಣೆಂದು... ತಮ್ಮೊತ್ತಿಗೆ ಬಹೆವು(ಜ್ಞಾ ನಚ. ೨೪-೧೦೪). ಹನಿಯಾಗು ಎ 
(ಕಣ್ಣೀರಿನ) ತೊಟ್ಟುಗಳಾಗು : ಸುಡುವಳಲ್‌ ಹನಿಯಾಗಿ ನುಡಿಯಾಗಿ 
ನೆರವಾಗಿ . . . ನಿಂದಂ (ಕಾಲೂರ. ೧೦೯-೨೨೪). 
[ಪನಿ ./ಕಮಿ. ಮಲ. ನಾಯ್ಕಿ. ಪನಿ; ತುಳು. ಪನಿ, ಪಣಿ, ಹನಿ; 
ತೊದ. ಪೊನಿ; ಕೋಲಾ. ಪೋ] 

ಪನಿಗಿಣು (ಕ್ರಿ). ಹನಿಯೆಂದು ಭಾವಿಸ್ಕು--ಎಣಿಸು : ನಡುನೆತ್ತಿ 

ಬಿರಿದು ಮುತ್ತು ಗಳೊಡೆದುಚ್ಚ ಳಿಸುತ್ತೆ ಪಾಲಕಿ ಪನಿಗೆತ್ತು ನವಿಲ್‌ ತುಡುಕೆ 
(ರಾಜಶೇ. ೫-೪). [ಪನ್ನಿ ೬ ಗಿಜು] 


೫೨೪೬ 


20 


25 


30 


40 


ಪನಿನೀರ್‌ 


ಪನಿಗೊಳ್‌ (ಕ್ರಿ). ಕಣ್ಣೀರಿಡು ; ಕಂಬನಿದುಂಬು; ದುಃಖಿಸು: 
ಜನನೀಯಗ್ರ ಜನಲ್ಲಿಗೆಯ್ದಿ ಬಹುಶಾಸ್ಟ್ರಾರ್ಥೋಕ್ತಿಯಂ. ಕಲ್ರುದಂ ಪನಿ 
ಗೊಂಡುಂಡುದನೋದಿ ಬಂದೊಡರಸಂ. ಮಂತ್ರಿತ್ವಮಂ ಕೊಟ್ಟು ದಂ 
ನೆನೆವೋ (ಸುಕುಮಾ, ೫-೨೫). [ಸನ್ನಿ ಕೊಳ್‌] 
ಪನಿತ (ಗು). ೧. ಹೊಗಳಿದ ; ಸ್ತುತಿಸಿದ. (ನಾ). ೨. ಹೊಗ 
ಳಲ್ಪಟ್ಟುದು ; ಕೊಂಡಾಡಲ್ಪಟ್ಟುದು : “ಈಡಿತಂ, ಶಸ್ತ್ರಂ, ಪಣಾ 
ಯಿತಂ, ಪನಇಯಿತಂ, ಪ್ರಣುತಂ, ಪಣಿತಂ, ಪನಿತಂ . . . ಈಳಿತಂ, 
ಸ್ತುತಂ -೧೨ ಹೊಗಳಲ್ಪಟ್ಟದ್ದು, ಕೊಂಡಾಡಲ್ಪಟ್ಟ ದ್ದು, ಬಣ್ಣೆ ಸಲ್ಪ 
ಟ್ವಿದ್ದು” (ಸಿದ್ಧಾಂತಿ. ೩೫೨), [ಸೆಂ] 
ಪನಿತರ್‌ (ಕ್ರಿ). ಹನಿಯಾಗಿ ಬೀಳು ; ತುಂತುರಾಗಿ ಬರು: 
ಸುರಿವ ಮಂಗುಳುಗಳ ಮಳೆಯೊಳು ಕೂಡಿ ಪನಿತರ್ಸ[ಸಾಂಾಂ, ಪ್ಪ] ಕುರು 
ಪಿಂದಮಣಿಮೌಕ್ರಿಕದ ಪರಲೊಪ್ಪಿ ದುವಾಲಿಕಲ್ಲಿಂದ್ರಗೋಪದ ದೊರೆ 
ಯೆನೆ ಕಣ್ಣೆ ಡ್ಡ ಮಾಗಿ (ಶ್ರೀಪಾಲ, ೬-೮೪). [ಪನಿ ತರ] 
ಪನಿದಂದಲ್‌ (ನಾ). ಹನಿಹನಿಯಾದ ಮಳೆ; ತುಂತುರುಮಳೆ; 
ಸೋನೆ : ತೋರ ಬಾಸ್ಟ ದ ಪನಿದಂದಲಂ ಸುರಿಯುತುಂ ಕುಸುಮಾವಳಿ 
ದೇನಿ ನಾಡೆ ನೋಡಿದಳ್‌.. . ಮದೀಯ ಮುಖಾರವಿಂದನುಂ 
(ಕುಸುಮಾ. ೧೨-೧೪೪). [ಪನ್ನಿ + ತಂದಲ್‌] 
ಪನಿನೀರ್‌, ಪನಿನೀರು, ಪನ್ನೀರ್‌, ಪನ್ನೀರು (ನಾ). ೧. ತಂಪಾದ 
ನೀರು; ಮಂಜಿನ ನೀರು; ಶೀತಲವಾರಿ: ಸೇವಂತಿಗೆಯ ತೋಂಟಿ 
ದೊಳ್‌ ಮಾಂಟುವರಿವ ಪರಿಮಳದ ಪನಿನೀರ ಪಳ್ಳ ಮಂ ದಾಂಟಲಾಜದ 
'ಬಾಲಮರಾಳಂಗಳಂ . . . ದಾಂಟಿಸುತಿರ್ಹ ರಾಜಹಂಸರಾಜಿಗಳಿಂ (ಗಿರಿಕ. 
೨-೭೬೧ ನ) ; ಮಳಯರುಹದ ಕರ್ಪೂರದ ಪಳಿಕಿನ ಪನಿನೀರ . . . 
ಶೀತಳತೆಯಿನವನಿಪನನಾಸ್ತರುಜ್ಜಿ ಓನಿಸಿದರ್‌ (ಅನಂಪು, ೧೧-೬೮) ; ಚಿತ 
ಪಚ್ಚೆಯಂ ಪುಡಿಗೆಯ್ದು ಪನಿನೀರೊಳೊಡಗಲಸಿ ಕಣ್ಣೆಚ್ಚಿ (ಸೌಂದಪು. 
೮-೧೯),೨.ಸುಗಂಧಯುಕ್ತವಾದ ನೀರು; ಸುವಾಸನೆಯ ಫೀರು; 
ಪರಿಮಳೋದಕ :  ಚಂದನರಸಮಂ ಪನಿನೀರೊಳ್ಳೇಳಿಸಿ ಸಂತಸ 
ದಣ್ಬಂಗೈದುಂ ಲಸದಕ್ಷತೆಯಂ ತ್ರ ಕ್ಷಂಗಿತ್ತು (ಉದ್ಭದೇ. ೩-೪೬) ; 
ಪೊನ್ನಗೊಪ್ಪ ರಿಗೆದೀವಿದ ಪುಣುಗು ಕತ್ತುರಿ ಜವಾದಿಗೂಡಿದ ಕುಂಕುಮ 
ರಸಂಗಳಿಂ ಬಿತ್ತರಂಬಡೆದ ಪನಿನೀರ್‌ (ಹಾಲಾಸ್ಯ. 
ಪನಿನೀರು : ೨. ಕಸ್ತೂರಿ ಕಾಶ್ಮೀರ ಪನಿನೀರು ಸಿರಿಖಂಡಾದಿಯಾದ 
ಸೌರಭ್ಯಲೇಪನಮುಮಂ ಧರಿಸಿ (ಸನ್ಮುಕೌ. ೯-೩೪); ಕುಂಕುಮರಸ 
ಪನಿನೀರ ಬಟ್ಟಿ ಬಲ್ಮೊಲೆಗೆ ಸಿಂಪಿಸಲು ಇಟ್ಟಿ ಮಂಡಿಗೆಯ ಪೊಂಬುಜ್ಜ ಣಿ 
ತೈಲಸಂಘಟ್ಟಿದಿಂ ಪೊಂಗಿದಂತಾಯ್ತು (ಮೋಹತ, ೨೮-೧೮) : ಧರಣೀಶನ 
ಸಿರಿಮುಡಿಗಾಗ ನಾರಿಯರ್‌ ನೆಅಕಿ ಪನಿನೀರ ಸೂಸಿದರು (ಕಂನವಿ. 
೨೨-೫೭). ಪನ್ನೀರ್‌ : ೧, “ಹಿನುವಾರಿ ಪನ್ನೀರೆನಿಕ್ಕುಂ"(ಮಂಗಂಾ. 
ಒಡನಾಡಿಗಳಡಿಗಡಿಗೆ ತಳಿವ ಪನ್ನೀರ ತುಂತುರ್ವನಿ 
ಗಳಿಂ ಪೊಸತಪ್ಪ ಕಾರ ಸಿರಿಯ ಪರಿಯಂ ಪಡೆದಂತಿರ್ಪಳ್‌ (ಕಬ್ಬಿಕಾ, 
೩೧೫). ೨. ಪನ್ನೀರ ಪರಿಮಳದ ಪೂಗೊಂಡು ಮುಂದೆ ತೋತಿತ್ತಿರ್ಪ 
ಪೂಗಿಡುಗಳಂ ಕಂಡು (ಪುಷ್ಪರ. ಹ, ೫೨೪-೧೧); ಕಮ್ಮೆಣ್ಣೆ ಯಿಂ ಮರ್ದನಂ 
ಮಾಡಿಸಿ ಸನ್ನೀರಿಂ ಮಜ್ಜ ನಂಬುಗಿಸಿ (ಧರ್ನುಖೆ. ೨-೫೨ ವ); ಗಂಧಾದಿ 
ಗಳನೆಲ್ಲಂ ತೆಗೆದು ತೆಗೆದು ಸನ್ನ್ಟೀರಿಂದ ಮೇಳಯಿಸಿ . .. ಮೃಗನಯನೆ. 
ಗನುಲೇಪಿಸಿದರು (ಬಸಪು. ೪-೩೫) ; ಬೆರಸಿದರು. ಪನ್ನೀರ ಹೊಂಗೊಪ್ಪರಿಗೆ 
ಯಲಿ (ನಳಚ. ಪನ್ನೀರು: ೧. ಶೈತ್ಯ ಸೌರಭ್ಯ 
ಮಾಂದ್ಯಮಿಂಬ ತ್ರಿವಿಧಮದಸಮೃದ್ಧೆ ಮಾದ ಪನ್ನೀರು... 
ಕರ್ಪೂರವೃಕ್ಷ ಹಿಮಾದಿ ಸಂಪರ್ಕದಿಂ... ಪ್ರೇಕ್ಷಣೀಯಮಾಗಿರ್ಕುಂ 
(ವಿನೇಕ. ೨೨೭). ೨. ಕೇರಿಕೇರಿಯ ಬೀದಿಗಳ ಪನ್ನೀರ ಚಳೆಯದ. . . 


೧-೬-೨೭ ವು. 


೯೯-೨೨), 


೩-೬೪). 


ಪನಿನೀರು 


ಸೂರನೀ ಧಿಯ ರಚನೆಯಲಿ ರಚಿಸಿದರು ಪಟ್ಟಿಣವ (ಕುನ್ಯಾ ಆ ೧೨-೮) ; 
ಸಚ್ಚಿಗಪ್ಪುರ ಸನ್ಸ್ಟೀರು ಮೃ ಗನಾಭಿಮುಖ್ಯಲೇಪನದಿ ತಿಗುರನಿಕ್ಕಿದರಇ೪ಿ 
ಯರು (ನೋಹತ. ೨೩-೧೨); ಪನ್ನೀರನೊಡನೊಡನೆ ತೊಡೆದೊಡದಕೆ 
ಮಿಗೆ ಪೆಚ್ಚಿತುರಿಯೆಂದು ಮತ್ತೆ ಸಿಡಿನಿಂಡಿಗೊಂಡು (ಚೈಮಿಭಾ. ೩೧-೨) ; 
ಸನ್ನೀರು ಕರ್ಪೂರನೀಳೆಯ ನೋಹನದನುಲೇಪನಾದಿ ವಸ್ತುಗಳ. , , 
'ಅನುಗೊಳಿಸಿದನಂ (ಕಂನವಿ. ೧೦-೩೯). 
ಪನಿನೀರ ಗಿಂಡಿ, ಪನ್ನೀರ ಗಿಂಡಿ « ಪರಿಮಳಯುಕ್ತವಾದ 

ನೀರನ್ನು ಚಿಮಂಕಿಸಲು ಬಳಸುವ ಗಿಂಡಿ; ಪನ್ನೀರುದಾನಿ: 
ಗಂಡುಗಳನು ದಿಂಡುಗೆಡಿಸುವ ಕುಸುಮ ಕೋದಂಡನ ರಾಣಿಯಂತೆಸೆನ 
'ಪುಂಡರೀಕಾಕ್ಷಿಯ ಸಭಿಯೊಳು, ಪನಿನೀರ ಗಿಂಡಿಯ ಪಿಡಿಡೊರ್ವಳಿಹಳು 
(ಚಂಪ್ರಸಾಂ, ೯-೨೦) ; ಅವರ ಮನೆಯ ಪನ್ನೀರ ಗಿಂಡಿ ತುಂಬ ಚಿನ್ನಾ 
ಗಿದೆ (ರೂಢ). ಪನ್ನೀರ ದಾನಿ ಎ ಸನಿನೀರ ಗಿಂಡಿ: ನಮ್ಮ ಮನೆಯಲ್ಲಿ 
ಬೆಳ್ಳಿಯ. ಪನ್ನೀರ ದಾನಿ ಇದೆ (ರೂಢಿ). 
[ನನ್ನಿ 4-ನೀರ್‌./ ಶಮಿ. ಪನೀರ್‌, ಸನ್ಟ್ಟೀರ್‌; ಮಲ, ಪನಿನೀರ್‌; 
ತುಳು. ಸಲ್ಗೀರ್‌ ; ಕೊಡ. ಸನ್ನಿರಿ; ತಲು. ಪನ್ನೀರು, ಪನ್ನೀರಮು] 

ಪನಿನೀರು "ಪನಿನೀರ್‌' ನೋ. 

ಪನಿಸೀರೆಅಕೆ (ಕ್ರಿ). ಪನ್ನೀರನ್ನು ಧಾರೆಯಾಗಿ ಸುರಿ,ಹಾಕು : 
ನಿಡುಗಂಬೆಳಗುಚೊನ್ನ ದೊಳು ಮುಳುಗಿಸಿ ತನ್ಮು ಲಾವಣ್ಯಯೆಂಬ 
ಪನಿನೀರೆಖಿಕಿದು (ಸಾಳ್ವಭಾ. ೧-೬೨), [ಪನಿನೀರ್‌ 4 ಎಜಕ್ಕ] 

ಪನಿನೀರ್ಗುಪ್ಪಿಗೆ (ನಾ). ಪನ್ನೀರನ್ನು ತುಂಬಿಡುವ ಜಾಡಿ, 
ಭರಣಿ: ಸನಿನೀರ್ಗುಪ್ಪಿಗೆ ಪುಡಿಗತ್ತುರಿಯ ತಟ್ಟಿ , . . ಕರ್ಪುರದ 
ಇಳಿಗಳ ಸಿಡಿದೊಡನೆ ನಡೆದರೊಲಿದು (ಪದ್ಮಂ. ೮-೭). 

[ಪನಿನೀರ್‌--ಕುಪ್ಪಿ ಗೆ] 

ಪನಿನೀರ್ದಳಿ, ಸನ್ನೀರ್ದಳಿ (ಕ್ರಿ). ಪನ್ನೀರನ್ನು ಚಿಮಂಕಿಸು,- 
ಸಿಂಪಡಿಸು : ಸಿರಸಚ್ಚೆ ಗರ್ಪರದ ಹಳಿಯನೊಡೆದಾ ಧೂಳಿಯಂ ಹರಹಿ 
ಮೇಲೆ ಪನಿಸೀರ್ದಳಿದು ತನ್ನಿನಿಯನಂ ಕಳವಳಿಪ ಕಾಂತೆಯ ಮಲಂಗಿಸಿ 
(ಸದ್ಮರಾ- ೪-೯೨). ಪನ್ಸ್ಟೀರ್ದಳಿ : "ಸನ್ನೀರ್ದಳಿಪ' ಪರಾ. 

[ಪನಿನೀರ್‌ + ತಳ್ಳಿ] 

ಪನಿಪುಲ್‌ (ನಾ). ಮಂಜಿನ ಹನಿಯನ್ನು ಹೊಂದಿರುವ ಹುಲ್ಲು; 
ಇಬ್ಬನಿಯಿರುವ ಹುಲ್ಲು: ಮಾನಸವಾಬಕಿಂಬುದು ಪನಿಪುಲ್ಲ ಮುಗಿಲ 
ಸಂಜೆಯೊಳೋರಂತಪ್ಪು ದಜ3ಂದದಾರ್‌  ಬಾರಿಸಿದೊಡಂ ನಿಲ್ದೈನಲ್ಲೆಂ 
(ನೆಡ್ಡಾರಾ, ೪೭-೬);  ವಿನಿತಾನುಮಂಬುನಿಧಿಗಳನನೇಕ ನಾಕಂಗಳಲ್ಲಿ 
ಕುಡಿದುಂ ಪೋಯ್ಬಿ ಲ್ಲೆ ನಗೆ ನರಭೋಗಮೆಂಬೀ ಪನಿಪುಲ್ಲಂ ನಕ್ಕೆ ತೃಷ್ಣೆ 
ಪೇಟ ಪೋದಪುದೇ (ಆದಿಪು. ೯-೫೭); ಸಮುಂಜ್ವಲ ತಾರಕಪುಂಜಮೆಂಬ 
ವಿಭ್ರಮಮನೆ ಬೀಜಂತಿರ್ದುದೆನಸುಂ ಪನಿಪುಲ್ಲ ಪಯಃಕಣವ್ರಜಂ 
(ಕುಸುಮಾ, ೧೦-೮೦). [ಪನ್ನಿ -- ಪುಲ್‌] 

ಪನಿಪೊಳ್ತು, ಪನಿಹೊತ್ತು, ಹನಿಹೊತ್ತು (ನಾ). ಇಬ್ಬನಿ ಬೀಳುವ 
ಸಮಯ ; ಉಷಃಕಾಲ; ಬೆಳಗಿನ ಜಾವ: ಅಲರೇಖುವ ಶತ 
ಪತ್ರಂ... ಉಡುಗುವ ತಾರಾತತಿ ಸದಮಲನಡೆದಾಶಾಮು ಬಮೊಬ್ಬ 
ದುದಾ ಪನಿಪೊಳ್ತಿ ನೊಳು. (ಜಯಕಾ. ೧೨-೧); ಅಂಬುಜದೊಳು. 
ಪಾಡುವ ಸಜಮೆನವಬಿಕಿಗಳಿಸೆದುವು ಪನಿಪೊಳ್ಸಿನ ಸಮಯದೊಳು (ಜಯಕಾ, 
೧೪-೮೪).  ಪನಿಹೊತ್ತು :  ಇನಳನನುಮಾನಿಸಡೆ ಪನಿಹೊತ್ತಿ 
ಸೊಳ್ತ ರಿಸಿ ಇವಳು. ನುಡಿದಾ ನಾಲಗೆಯನುತ್ತ ರಿಸಬೇಕು (ಸನ್ಯುಳೌ. 
೧೦-೫೯). ಹನಿಹೊತ್ತು  ಹನ[ನಾರಾಂ. ನೆ)ಹೊತ್ತಿ ನೊಳು ತಂದ 
ನೀರ ಕಳಸಿಗೆಯೊಳಾ ದಿನದ ಹಗಲಿರುಳು ಮಾಳಿಗೆಯ ಮಚ್ಚಿ ನೊಳು . . . 
ಇರಿಸಿ (ಸೂಸರಾ. ೨-೪೧) ; ದೊರೆಡೊರೆಗಳು ಹನಿಹೊತ್ತಿ ಗೆ ಮುನ್ನೆಳ್ಳು 


2೩೨೪೭ 


40 


4 


ಪಕ್ಕೆ 


ತುರಗನನೇಣ ಭೂವರನ ಪರಿನೇಪ್ಟಿಸಿದರು (ಶ್ರೀಪಾಲ. ೧೩-೮೩). 
[ಸನ್ನಿ 4 ಪೊಳ್ತು (-ಆ ಪೊಟ್ಟು )] 

ಪನಿಯಾಲ (ನಾ). ಒಂದು ಊರಿನ ಹೆಸರು : ಅಸ್ತ ಬನ್ನು ಪನಿ 
ಯಾಲಕಾಲ ಬಡ (ಗ)ಣ ಬೇಲಿಯಿಂ (ಎಕ. 111, ನಂಜನ. ೧೩೯-೧೫; 
9159), [1] 

ಪನಿವಾರ "ಸಣಿಯಾರ' ನೋ. 

ಪಠಿಸಿರಿ (ನಾ). ತಂಪಿನ ಹೆಚ್ಚಳ ; ಶೀತಲತೆಯ ಆಧಿಕ್ಯ : ಪೂಸುನ 
ಸಿರಿಗಂಪ ಸೂಸುವ ತಳಿರ್ಗಳ ಸೂಸುನ ಪನಿಸಿರಿಯೆಳಪ ಓಸರಿಸದೆ ನೆಳಲುಗಳ 
ಸಾರುನ ದೇಶದೇಶದ ಜನಗಳೊಸ್ಪಿ ದರು (ಕಂನವಿ, ೯-೧೩). [ಸನ್ನಿ"-ಸಿರ] 

ಸನಿಸು, ಹಣಿಸ್ಯು, ಹನಿಸು (ಕ್ರಿ). ೧. ಹನಿಹನಿಯಾಗಿ ಬಿಡು; 
ತೊಟ್ಟು ಕೊಟ್ಟಾಗಿ ಹಾಕು: ನರಮೂತ್ರದೊಳರುಳಾಳದ ಪರಿಸಕ್ವಫಲಂ 
ಸಮಂದ್ರಫಳಮೆಂಬೆರಡಂ ಬೆರಸರೆದು ಪನಿಸು ಮೂಗಿನೊಳುರಗಳುಳೋ 
ಗ್ರೋಗ್ರತರ ಏಿಸಂಗಳ್‌ ಕಿಡುಗುಂ(ಏನುದ, ೭-೮), ಹೆಸ್ಯು:೨. ಸುರಿ; 
ಎರೆ; ಹಾಕು: ಆನೆಗಳು ಶುಂಡಿಲಜೊಳಗೆ ನೀರು ತುಂಬಿ ತಂದು 
ಗಿಡಗಳಿಗೆ ಹಣಿಸುವುದು (ಮುಂಬಯಿ. ೫-೩೧೧); ಜೇನುತುಪ್ಪದಲ್ಲಿ 
ಹೊಯ್ಲಾರ ಹಣಿಸಿದರೆ ಬೇವು. ತನ್ನ ವಿಷವ ಬಿಡಲಿಲ್ಲ (ಕಜಾಗೀ.೩೪) ; 
ಅಲ್ಲಿ ನೀರಂತೆ ಹಣಿಸಿದ ಮಾಳಿಯ ರಕ್ತ ವನ್ನು ನೋಡುವ ಕಣ್ಣೇ ಇಲ್ಲ! 
(ನನ್ಕಕಾ, ೩೩). ಹಥಿಸು : ೧. ಗಾಯದ ಮೇಲೆ ಈ ರಸನನ್ನು ದಿನಕ್ಕೆ 
ಎರಡು ಸಲ ಹನಿಸು (ರೂಢಿ). ೨. “ಹನಿಸು--ರಸದಾನೇ (ಸುರಿ)? 
(ಶಮುಧಾ); ಒಬ್ಬ ಕರ್ಪೂರವನಿರಿಸಿಲ್ಲಿ ಕೂಡೆ ಮತ್ತೊಬ್ಬ ತೈಲವನಲ್ಲಿ ಹನಿಸಿ 
ಇಬ್ಬರು ಹೋಗಿಕ್ಕೆ (ಭರಚೆ. ೪೫-೭೨) ; ನಾಲ್ಕಲಿಲ್ಲಿ ಒಂದು ಪಾಲು 
ಎಣ್ಣೆಯ ಹನಿಸಿ ಆ ಎಣ್ಣೆ ಗೆ ಸರಿಮೊಸರ ಹನಿಸಿ ಪಾಕವ ಮಾಡುವಲ್ಲಿ ಅದಕ್ಕೆ 
ಹಾಕುವ ಕಲ್ಯದ್ರವ್ಯ (ವೈದ್ಯಸಾ, 1, ೨೨೭); ಹಳ್ಳದಿಂದ ನೀರು ತಂದು 
ವಿದ್ಯಾರ್ಥಿಗಳು. ಕೈತೋಟಕ್ಕೆ ಹನಿಸುತ್ತಾರೆ (ಕಸಪ. ೫-೧). ೩. 
ಚಿಮುಕಿಸು ; ಸಿಂಪಡಿಸು ; ತಳಿ: ತಾರೆಗಳಾಚೆಯ ನೀಲಿಮೆಯಂತೆ 
ಹನಿಸದೆ ಬರಿ ಸುರಿಯುವಳು (ಆರಳು. ೧೩-೭) ; ಮುಖದ ಮೇಲಿಷ್ಟು 
ನೀರು ಹನಿಸಿಡ (ರಂಗನ. ೪೩). [ಪನ್ನ + -ಸುಂ|] 

ಪನಿಹೊತ್ತು "ಪನಿಪೊಳ್ಳು' ನೋ. 

ಪನ್ನೆ, ಹನೆ, (ನಾ). ಒಂದು ಬಗೆಯ ಮರ; ತಾಳೆ; “ತಳನುಂ. 
ತಾಳಮಂಮೆನೆ ಸನೆ” (ನಸ್ತುಕೋ. ೩೩-೪); ಬನ್ನಿ ಚಂಪಕ ಚೂತ ಸನೆ 

» 2 ಅಗಿಲು ನಾನಾವರ್ಣದುತ್ತ ಮತರುಗಳಿಂಡೆಸೆದುದು ಮಹೋದ್ಯಾನ. 
(ಪ್ರಹ್ಲಾಚ, ೧೩-೪); ನೆಲ್ಲಿ ನೇಟಿಕಿಲ್‌ ತಡುಳು ಪನೆ[ಪಾರಾಂ, ಸರಿ] 
ಗಳೊಪ್ಬಿ ರ್ಕುಮಾ ಕಾಡೊಳೆತ್ತ ೦ (ಶಬಶಂ. ೩-೩೨) ; ಅಡಕೆಯ ಬಾಗಿಸಿ, 
ಪನೆ ಇಬ್ಬಾಗಿಸಿ, . . ತೆಂಕಣ ಗಾಳಿಯು ಕೊಂಕಣಸೀಮೆಗೆ ಬಂತೈ ! 
(ಕನು. ೨೮-೫). ಹನ : “ತುಂಗದ್ರುಃ--ಹನೆ” (ಓಷಧಿ. ೭೧) ; 
ಅಸುರನ ಹೆಣನನುತ್ಯ ಟಿರೋಷದಲಿ ತಿರುಹಿಟ್ಟ ನೊಪ್ಪು ವ ಹನೆಯ ಕೊನೆ 
ಗಳಿಗೆ (ಸಿಭಾಗ. ೧೦-೧೫-೩೨) ; ಅದು ಈ ಹನೆಗರಿಗಳ ಕರೆಕರೆಯಲ್ಲಿ 
ಯಾರಿಗಾದರೂ ಕೇಳಿಸಬೇಕೆ? (ನುರನು, ೧). 
ಪನೆಯ ಮರ, ಹನೆಯ ಮರ ಪನೆಮರ : “ಪುರುಸ॥-ಸೆಗುಡಿತೆ, 

ಸುರುಗಿ, ಫನೆಯ ಮರ” (ಓಸಧಿ. ೧೦೦); “ತುಂಗದ್ರುಮ--ತೇಗು, 
ಹನೆಯ ಮರ? (ಓಷಧಿ.೭೦); ಹನೆಯ ಮರದ ಬನನಿರ್ಕುಂ(ಟಿಕವಿ, ೩೪). 
[ದೇ.॥ ಶಮಿ. ಪನೈ; ಮಲ. ಸನ; ತುಳು. ಸನೆ, ಪಣೆ ; ಕೊಡ, ಪನೆ] 

ಪನ್ನೆ, ಹನ್ಕೆ (ನಾ). ೧. ಹೊಸದಾಗಿ ಹುಟ್ಟಿದ ಹಲ್ಲು; 
ಅದೇ ತಾನೆ ಮೊಳೆಯುತ್ತಿರುವ ಹಲ್ಲು; ಮೊಳೆಹಲ್ಲು : “ಪನೆ 
ಯೊಂದು ಮೊಳೆನಲ್‌? (ಕಶಸಾ, ೭೨-೬೪೨); ಪನೆಗಳ್‌ ತೋಜದ 
ಮಂದಹಾಸರುಚಿ ಮುದ್ದಂ ನಾಡೆಯಂಂ ಬೀಜಿಕಿ (ಉದಂಪೂ ೩೫೫) ; 


ಪನೆಕೋಡುಪಾದಿ 


ಪನೆ ಮಿಜುಗಲ್‌ ಮುಗುಳ್ನಗೆ ನಗುತ್ತೆ (ಜಗವಿ. ೩-೩೮); ನನೆಯೋಟಕಿ | 
ತ್ರದಿರ್ಗಂತಿ ಮಂಂತೆ ಪನೆಗಳ್‌ ತೋರ್ಪಂತೆ (ಅನಂಪು.೬-೭೨).೨. ಹಲ್ಲು: 
ಸಣೆ ಕಣ್‌ ಕಿವಿ ನೆತ್ತಿಯ ಕಣ್ಟನೆ[ನಾರಾಂ.ಕಣ್‌ ಪಣೆ]ಯೆಂಬಿವಣಕೊಳಗೆ 
ಬೇನೆಯಾಗಲ್‌ ಗರುಗಂ . . . ಎಣ್ಣೆಯ ಬೆರಸಿ ನಸ್ಕೆಗೆಯ್ಯಲ್‌ ಕಿಡುಗುಂ 
(ಲೋಕೋಪ. ೯-೧೬೭) ; ಆಹಾರಮನಗಿದೀವುವಲ್ತೆ ರಸನೆಗೆ ಪನೆಗಳ್‌ 
(ಕೀತಿನುಂ, 1, ೨೭). "ಕೊಂಕುಂಬನೆ' ಪರಾ. ೩. ಕೋರೆಹಲ್ಲು; 
ದಾಡೆ: "ನಿಡುಸನೆ' ಪರಾ. ಹನ್ನೆ : ೧. “ಹನೆ-[ಮೊಳೆವಲ್ಲು], 
ಹಲ್ಲು? (ಕಂನುಹು, ೯೧). 

ಪನೆಕೋಡುಸಾದಿ (ನಾ). (?) : ದೇಯ ತಾತ್ತದೀ ಪನೆಕೋಡುಸಾದಿ 
ಮೂಡಿ ಭಾಗಕೆ [ಕೈ] (ಇಆ, 21%, ೨೩೨-೫೪ ; 9ನೆಯ ಶತ). [1] 

ಪನೆಗರ್ಚು (ನಾ). ಹಲ್ಲು ಕಚ್ಚುವುದು,--ಕಡಿಯುವುದು : 
ಪನೆಗರ್ಚಂ ಕುಡಿವಿನಾಸೆ ಕೂಂಕಿ ಕುಣಿಯಲ್‌ (ಮೈಸೂಮೆ. ೪-೩೬). 

[ಪನ್ಮೆ -- ಕರ್ಚು] 

ಪನೆಡ್ಗುಂಟೆ (ನಾ). ಒಂದು ಸ್ಫಳದ ಹೆಸರು : ಉದಕಪೂರ್ನನ್ನತ್ತ 
ಪೊಲನೇರೆ ಪ್ರಾಚೀದೆಸೆ ಸನೆಡ್ನುಣ್ಟೆ ಯಿನ್ಮೂಡಾಯಕಡೆ ಆಗ್ನೇಯದೆಸೆ. 
ಪುಲ್ಲಾಯಣಕಿ (ನಿಕ.೫ (5), ಮುಳಬಾ. ೩೨೮-೪೯ ; 650). (Ka) 

ಪನೆಬೆಲ್ಲ (ನಾ). ತಾಳೆನುರದ ರಸದಿಂದ ತಯಾರಿಸಿದ ಬೆಲ್ಲ; 
ತಾಳೆಬೆಲ್ಲ, [ಪನೆ, ೬ ಬೆಲ್ಲ] 

ಪನೆಮರ, ಹನೆನುರ (ನಾ). ತಾಳೆಯ ಮರ; ತಾಲವೃಕ್ಷ : 


ದಾಳಿಂಬಂ ಬಳ್ಳೆನಲಸು ಪನೆಮರಂಗಳ್‌ ಎಡೆಯೆಡೆಯೊಳ್‌ ಮನೋಹರ 20 


ಮಾಗಿರ್ಕುಂ (ರಾಮಾಶ್ಚ. ೮-೨೫) ; ಮಾಮರಂ, ಪನೆಮರಂ ಮುಂತಪ್ಪ 
ಮರಂಗಳಾವೆಗಂ ಫಲಗಳಿಂ ತುಂಬಿರ್ಕುಂ (ಅದ್ಭುತ. ೪೦-೧೭) ; 
ಕಾಮಾತ್ಮಕಂ ಮೇನಕೆಯನಾಟಸೆ ವಿಶ್ವಾವಸುವವನಂ ಕಾಲಿಂದವೊಜೆದ 
ನಲೆ ಸಿಡಿಲಿಂದೆ ಪನೆಮರನನಂತೆ ಕಿನಿಸಿಂ (ಸಾನಂದ. ೭-೩೯). ಹೆನೆಮರ: 


ಬೆಳಗಿನ ಬಿಸಿಲು ತೆಂಗು, ಹನೆಮರಗಳ ಹನಿಯಿಂದ ತೊಯ್ದ ಹೆಡೆಗಳನ್ನು |, 


ಮುದ್ದಿಸುತ್ತ ತ್ತು (ಮರನು. ೪೮); ಮಳೆಗಾಲ ಬಂದರೆ. ಯಾರನ್ನಾದರೂ 

ಬೇಡಿ ಕಾಡಿ, ಇನ್ನೊಂದು ಹೆತ್ತು ಹನೆಮರದ ಗರಿಗಳನ್ನು ತಂದು ನಾಲ್ಕು 

ಸುತ್ತಲೂ ತೂಗಿಸುತ್ತಾನೆ (ಹಹಸ, ೭೬), [ನ್ಮೆ 4 ಮರೈ] 

ಪನ್ನ, ಪನ್ನಿ, ಹನ್ನ (ನಾ). ೧. ಸೊಕ್ಕು; ಬಿಂಕ; ಜಂಬ: 
“ಕಾಮಕರ ಗಬ್ಬ ಬಿಂಕ ಸನ್ನ ಮುಮುರ್ಕೆನರ್ಲ ಗರ್ಪವು?(ಶಬ್ದಮಂ. ೩೯); 
ತನ್ನ ಪನ್ನಂ ಕಟಲ್ಲುಂ ಮನದೊಳ್‌ ತೊಟ್ಟಾ ಗ್ರ ಹಂ ಮದ್ವಿ ಭುಗಮಿಭುವರಂ 
ಶೌರ್ಯಸಂಲಬ್ಧಮಕ್ಕುಂ (ಚಂದ್ರಪು. ೯-೧೧೨ ಸು.ಪನ್ನಿ : ೧. ಹಯ 
ಶಿಕ್ಪಾಕ್ರೀಡೆಯಂ ಕೋಲುವ ಹರಿಸುತನೋ ತಾನೆನಿಪ್ಪ ೦ದದಿಂ ಪನ್ನಿಯ 
ಸೋಂಕುಂ ಬಿಂಕನಂಂಂ . .:. ನೂಂಕುವ ಬಿಡುನ ಪೊಡರ್ಪಂ ಸೊದ 
ಟಕ್ಕೊಪ್ಪಿರಲ್‌ ನಾಡೆಯುಮಾ ಕಂದರ್ಪದೇವಂ ಸುರುಚಿರ ತುರಗಾರೂಢಿ 
ಯೊಳ್‌ ಪ್ರೌಢನಾದಂ (ಕುಸುಮಾ.೭-೭೫); ಹೊಸ ವಕೀಲನ ಸನ್ನಿ ಅನಕ 
ತಡಕೊಳ್ಳು ನದೇ ಪ್ರಯಾಸ (ವಾಗ್ದೇವಿ, ೧೮೭) ; ಬನ್ನಿ ಎಂದರೆ ಸನ್ನಿ 
ಹೆಚ್ಚು (ಗಾಡಿ), ೨. ಅಹಂಕಾರದ ಮಾತು ; ಜಂಬದ ಮಾತು; 
ಸೊಕ್ಕಿನ ನುಡಿ: ಕಾಳಗದಿ ಕರ್ಣನಂ ಗೆಲಲರಿದು ನಿನಗಿಂದು ಬರಿ 
ಸನ್ನಿಯನ್ನಾ ಡಬೇಡೆಂದನು (ತುರಂಗ, ೬೪-೪೦) ; ಚನ್ನಿಗ ಕೇಳಿತ್ತಲು 
ನೀ ಹರಟದ ಸನ್ನಿಗಳೆಲ್ಲಿ ಪೇಳು (ಚಂದ್ರಾನ. ೧೩). ಹನ್ನ್ಯ : ೧. 
ಅನ್ನೆಗಂ ಕೊಲೆಗೆ ಸಿಲ್ಮಿದ ಹಣ್ಣ ನಲ್ಲೆ ಂಬರತಿಗನ್ನಗದಿಕಿನಿಂದ ಹನ್ನದಿಂ 
ಹರುಷಗೆಡಿಸಿದರು (ಲಕ್ಷ್ಮ ಭಾ. ೩-೩೪). [ದೇ.॥ ತುಳು. ಪನ್ನ, ಸನ್ನ] 

ಪನ್ನ, (ನಾ). ವೇದದ ಒಂದು ಭಾಗ : ನಮಕ ಚಮಕ ನಾರಾಯಣ 


ಪನ್ನವೋದುವಿ ಯೇನಂತನೋದಿದೆ ಕತ್ತೆ ಸಮನಿಸಲಿಲ್ಲ ನೇದಾಂತಾರ್ಥವು | ,; 


ನಿನಗೆ (ಚಿದಾಕೋ. ೨೨-೧).[-ತೆಲು. ಪನ್ನ -/ಪ್ರಾ.ಪಣ್ಣ./ಸಂ,ಪ್ರಶ್ನ] 


೫೬೨೪೮ 


55 


40 


ಪನ್ನಂಬರ 


ಪನ್ನ, ಸರಣ,, ಪರ್ನ, ಹನ್ನ್ನ (ನಾ). ಎಲೆ; ಪರ್ಣ: “ಪನ್ನ 
ಗುಡಿ ಪರಾ. ಪೆರಣ, : ಪರಣದ್ದಾಸಿಗೆಯಲ್ಲಿ ಮಲಗಿದ ಶಿಶುವ 
ಸೂಪರಣಗಳು ನೋಡುತಾಗ ಕಿರಣ ಬೀಳದಲೆ ಸೂರ್ಯಗೆ ಮರೆಮಾಡುತ 
ತಮ್ಮ ರೆಕ್ಕೆ ಪಸರಿಸುತಾಗ (ಕರ್ನಾಕ. ೨೯೪). ಪರ್ನೆ: ತಟದರೆಯಂ 
ಪರ್ನಗಳ ಕಾಸ್ಟ್ರಕೆ ಮುಂಅಕಿದರಾ ಶಾಖೆಗಳ... ತರುತನುನ ತೆಲುವಂತೆ 
ದೇಹಜೊಳೊರೆದ ಗರ್ನನ ಬಿಟ್ಟು ಕೇಳ್ಳೆ ಪರರ ಕೆಲಸನ ಮಾಡದನನೇ 
ಪಾಪಯುತತನೆಂದ (ನಿಭಾಗ. ೧೧-೧೩-೨೪). "ಪರ್ನಕುಟಿ', "ಪರ್ನ 
ಶಾಲೆ' ಪರಾ. ಹನ್ನ್ಯ: "ಹನ್ನವಣಿಗ' ಪರಾ. 

[<ಪ್ರಾ. ಪಣ್ಣ ./ಸಂ. ಪರ್ಣ] 

ಪನ್ನ್ಯ(ಗು). ೧. ಕೆಳಕ್ಕೆ ಬಿದ್ದ; ಪತಿಶ. ೨. ಹೋದ ; ಚಲಿಸಿದ. 
೩. ಪಡೆದ; ಹೊಂದಿದ. (ನಾ). ೪. ಕೆಳಕ್ಕೆ ಬಿದ್ದುದು: 
“ಪನ್ನಂ, ಪತಿತಂ ಈ ೨ ಜಿಟ್ಲುದು” (ಹಲಾಯು, ೧೨೬-೮೨) ; "ಪತಿತ 
ಮೆನೆ ಪನ್ನಮೆನೆ ಬಿದ್ದುದು? (ನುಂಗ. ೧೩೨-೨೬). ೫. ಕೆಳಕ್ಕೆ 
ಬೀಳುವುದು. ೬. ದೂರ ಹೋದುದು: “ಪನ್ನಂ ಪತಿತಂ ಪರಿ 
ಚ್ಯುತಂ ವಿಗತಾರ್ಥಂ” (ವಸ್ತು ಕೋ. ೧೦೬-೪೮). ೭. ನೆಲದ ಮೇಲೆ 
ಜೇಕುವುದು ; ತೆವಳುವುದು. [ಸಂ.) 

ಪನ್ನ “ಸನ್ನಾ' 'ನೋ. 

ಪನ್ನಂಗೈ "ಪಲ್ಲಂಗ' ನೋ. 


ಪನ್ನೆಂಗ್ಯ (ನಾ). ಹಾವು; ಸರ್ಪ : "ಪನ್ನಂಗಥರೆ', "ಪನ್ನಗ 
ಶಾಯಿ' ಪರಾ. [<ಸಂ. ಪನ್ನಗ] 
ಪನ್ನಂಗಧರ (ನಾ). ಹಾವನ್ನು ಧರಿಸಿರುವವನು ; ಶಿವ: ಅದರ 


ಮ್ಯಾಗ ಪನ್ನಂಗಧರನ ಬರೆಯಿರೆ (ಲೋಕಗೀ. ೧೬) ; ಕನ್ನ ಬೇಟಿಯ 
ನಾಡಿ ಹೊನ್ನ ಬೆಟ್ಟ ನ ತಿರುಗಿ ಸನ್ನಂಗಧರಗೆ ಎಡೆಮಾಡಿ (ಕನ್ನಜಾ, 
೧೩೮). [<ಸೆಂ. ಪನ್ನಗಧರ] 

ಪನ್ನಂಗಶಯನ (ನಾ). ಇ ಪನ್ನಂಗಶಾಯಿ : ಇನ್ನಾದರು ನಿನ್ನ 
ದಾಸಸಂಗವಸಿತ್ತು ಮನ್ನಿಸಿ ದಯೆ ಮಾಡೊ... ಸನ್ನಂಗಶಯನ ಶ್ರೀ 
ಪುರಂದರನಿಠಲ (ಪುರಂದ, ಧಾ. ೨-೩೧-೨); ಕರಿಯಜಿನ ಪೊತ್ತನನೊ. 
ಗೋಪಾಲಾ ನೆರೆದ ಭೂತ ತಂದವನೊ ಶರಧಿಶಯನ ನಿನ್ನ ಚರಣಪಂಕಜ 
ಭೃಂಗ ಪುರ೦ದರವಿಟ್ಠ ಲ ಪನ್ನಂಗಶಯನನೆ. (ಪುರಂದ. ಧಾ. ೪-೩೮-೫). 

[ಸನ್ನ ಂಗ್ಮ + ಶಯನ] 

ಸನ್ನಂಗಶಾಯಿ (ನಾ). ಹಾವಿನ ಮೇಲೆ ಮಲಗಿರುವವನು ; 
ವಿಷ್ಣು: ಪನ್ನಂಗಶಾಯಿ ಹಯನದನನ ನಿಜಭಕ್ತ ನಿನ್ನ ಪೋಲುವರುಂಟಿ 
ಮಧ್ವಮುನಿರಾಯಾ (ನಾವಿಕೀ, ೨೭-೫). [-ಸಂ. ಸನ್ನಗಶಾಯಿನ್‌] 

ಪನ್ನ್ನಂಗಿ (ನಾ). ೧. ಒಂದು ಬಗೆಯ ಗಿಡ ; ನೆಲಜೀವು : “ಗೌಂ 
ಗೊಟ್ಟಕ್ಕಿ ಪನ್ನಂಗಿಯೆನೆ ನೆಲಬೇವು” (ನುಂಗ. ೪೪-೪೫). ೨, ಬಿದಿರಿ 

ಒಂದು ಬಗೆ: ಪನ್ನಂಗಿ, ಇಬ್ಬಿದಿರು (ಮೈ ಔಗಿ, ೫೯-೧೧೮೨). 

ಸ್ಯ [ವಸಂ. ಪನ್ನಗ] %y ) 

ಪನ್ನಂಬರ, ಪೊನ್ನಂಬರ (ನಾ). ೧. “ಉಷ್ಣ ವಲಯದ ಸಮುದ್ರ 
ಗಳಲ್ಲಿ ತೇಲುತ್ತ ದೊರೆಯುವ, ಒಂದು ಜಾತಿಯ ತಿಮಿಂಗಿಲದ 
ಕರುಳಿನಲ್ಲಿ ಹುಟ್ಟುವ, ಮೇಣದಂತೆ ಮೆತ್ತಗಿರುವ ಸುಗಂಧ 
ದ್ರವ್ಯ” (Ambergis. ಇಂಕನಿ) : ತಿಖಿಂಗಿಲ ಸತ್ತ ಮೇಲೆ , , , 
ಹೊಟ್ಟೆ ಯನ್ನು ಬಗೆದು ಸನ್ನಂಬರನನ್ನೂ ಅದರ ತಲೆಯನ್ನು ಸೀಳಿ 
ಪೀಪಾಯಿಗಟ್ಟಿ ಎಣ್ಣೆಯನ್ನೂ ತೆಗೆಯುತ್ತಾರೆ (ಸ್ರನಾಣ. 11, ೪೫). 
ಪೊನ್ನಂಬರ : ೧. ಚೆಳ್ಳಗಿರುವುದನ್ನು ಪುನಂಬರ್‌ (ಪೊನ್ನ ಂಬರ) 
ಎಂತಲೂ, ಇದಕ್ಕೆ ಬಹಳ ಬೆಲೆಯೆಂಂತಲೂ ಹೇಳುತ್ತಾರೆ (ಪ್ರಾಣ. 11, 
೩೪೧). ೨. “ಬಡಾಯಿ ಕೊಚ್ಚಿಕೊಳ್ಳುವುದು” (ಆನೆಂನಾ). 
“ಪನ್ನ” ಪರಾ. '[ಇ-ಕುಳು. ಪನಂಬರ, ಸನ್ನ್ನಾಂಬ್ರ] 


ಪನ್ನಕದಂ 
ಸನ್ನಕದಅ? (ನಾ). ಒಬ್ಬಾತನ ಹೆಸರು (?) : ಶ್ರೀಮದ್ಧಿವ್ಯ 
ಶಕ್ತಿ ಪಣ್ಣೆ ತಭಟಾರರ ಮಯ್ಮಗಾವುಣ್ಣನುಂ ಸಾದಮುಲಮುಂ ಪನ್ನ 


ಕದಣಿಗಿವುಣ್ಣ ಕೃಳುಮಿಟ್ಲು (ಎಕ. ೫ (8), ಚಿಕ್ಕಬ.೨೬-೭; 9ನೆಯ ಶತ). 
[1] 

ಪನ್ನಕೇಣಿ (ನಾ). ವೀಳೆಯಡೆಲೆಯ ಮೇಲಿನ ಒಂದು. ಬಗೆಯ 
ಸುಂಕ (?): ಪನ್ನಕೇಣಿ ವಡ್ಡಲಾಗುಳದ ಸುಂಕನೆರ್ಗ್ಗಡೆ ಸಂಗ 
ವಯ್ಯನುಂ ಬನವಾಸಿ ಸನ್ನಿರ್ಚ್ಸಾಸಿರದ ಸುಂಕವೆರ್ಗ್ಗಢೆ(ಡೆ) ಚಾವುಣ್ಣ 
ಮಯ್ಯ ನುಂ (ಎಇ, 2೫1, ೩೮-೩೨ ; 1037). "ಸನ್ಮಾಯ' ಪರಾ, 

[ಪನ್ನ + ಕೇಣಿ?] 

ಪನ್ನಗ (ನಾ). ೧. ಹಾವು; ಸರ್ಪ: “ವಿಷಧರಃ ... ಪನ್ನಗ, 
ನಾಗಃ... ಭುಜಂಗಮಃ- ಈ ೨೫ ಪಾವಿನ ಪೆಸರ್‌* (ಹಲಾಯು. 
೧೦೫-೧೮) ; ತನ್ನೊಳಗಣ ಸನ್ನಗನಂ ಮುನ್ಲೀನ್‌ ನಿಡಿದೊಗೆಯೆ ಕಾಯ 
ಲಾಜದೆ ಪಿರಿದುಂ ಬನ್ನದ ಕರ್ಪೆಸೆದುದು ತೊಜಿಕೆಗೆ (ಪಂಸಭಾ. ೫-೫೪) ; 
ಪರಿಪಂಥಿಸನ್ನಗವೈನತೇಯನೆನಿಸ ಬಿಜ್ಜ ಳಭೂಪನೊಪ್ಪಿ ಪ್ಪ ಸಮಯದೊಳು 
(ಬಸರ. ೬-೬೪) ; ಪನ್ನಗಂಗಳು ಸಾವಿರವಜಿಕೊಳಗುನ್ನ ತಪ್ಪ ಫಣಿಗಳಿನಲ್ಲಿ 
ಬಲಂ ನಿಗುರ್ದಪವೆಂಟುಜಾವಗಳಿಗೆ ಪತಿಗಳಾಗಿ (ಬಸಪು. ೪೬-೨೭); 
ಸನ್ನಗನ ಸಿರಿಮಂಚದಾತನು ಬೆನ್ನಲಿರಲೀ ಪಾಂಡುತನಯರಿಗಿನ್ನು 
ಮಂಗಳವೆನುತ ಸಂಜಯ ಬಂದನಿಭಪುರಿಗೆ (ಕುಪ್ಯ್ಯಾಉ.. ೨-೪೮). 
೨. ಕಶ್ಯಸನ ಪತ್ನಿಯಾದ ಕದ್ರುವಿನಲ್ಲಿ ಜನಿಸಿದ ಒಂದು 
ದೇವಸಂತತಿ; ಪಾತಾಳಲೋಕದ ನಾಗವಂಶ : ವಿದ್ವಿಸ್ಟವಿದ್ರಾ 
ವಣನ ಮೊನೆಯಂಬಿನಂಬೇಣಸ ೦ಗಳ್ಳಿ ೬ ೬ ೬ ವಿದ್ಯಾಧರೆರಧರರಾಗೆಯುಂ. 
ಪನ್ನಗರ್‌ ಪನ್ನತಿಕೆಯಿಂ ಬಂದಾಂತೊಡೆ (ಸಂಪಭಾ. ೫-೮೮ ವ) ; 
ಪನ್ನಗ ಗರುಡಾಮರಕರಕೊಳಗಾರಾನುಂ ಮುನ್ನಿ [ನ] ರೋಷಭವತ್ಸಂಖನ್ನೆತೆ 
ಯಿಂದೊಯ್ದರಕ್ಕುಮಾತ್ಮಾರ್ಭಕನಂ (ಬಂಹರಿ. ೮-೭); ಇಲ್ಲ ನೋಡ 
ರ್ಜುನಗೆ ಪಡಿ ನರರಲ್ಲಿ ನಿರ್ಜರರಲ್ಲಿ ಸನ್ನಗರಲ್ಲಿ (ಕುವ್ಯಾಉ. ೫-೧೬)... 
೩. [ಗಣಿತ] ಐದು ಎಂಬ ಸಂಖ್ಯೆಯ ಸೆಂಕೇಶ: ಪಂಚವ್ರತ 

» ಪನ್ನಗ ಹರನಕ್ತ್ಯ ಪಾಂಚಜನ್ಯ ಶುಕ್ಲ ಇಂತಿನಿತುಂ ೫ಕ್ಕೆ ಹೆಸರು 

(ವ್ಯವಹಾ. ೧೦-೨೨). [ಸಂ.] 

ಪನ್ನಗಳಟಿಕ (ನಾ). ಹಾವನ್ನು ಕಡಗವನ್ನಾಗಿ ಧರಿಸಿರುವವನು; 
ಶಿವ : ಎನ್ನ ನಾಲಗೆಯ . , . ಮಹಾನುಭಾವಿಗಳ ಚರಣಕ್ಕಂ ಹೊನ್ನ 
ಹಾವಿಗೆಯ ಮಾಡೆಲೆ ಪನ್ನಗಳಟಿಕಾ (ಶಂಕಕಂ, ೧-೩). 

[ಪನ್ನಗ 1- ಕಟಕ] 

ಪನ್ನಗಕನ್ನಿಕೆ (ನಾ). ನಾಗಲೋಕದ ಹೆಣ್ಣು ನಾಗಕನ್ಯೆ : 
ಸನ್ನಗಳನ್ನಿಕೆಯರೆಯ್ತಂದು ಮಂಜುಳರೀತಿಯಲಿ ಪಡುತ್ತಿರಲು (ಬಸಪ. 
೨೭-೧೦). [ಪನ್ನ ಗ-ಕನ್ನಿ ಕೆ] 

ಸನ್ನಗಳನೈ (ನಾ). ಎನನ್ನಗನ್ನುಕೆ ಸನ್ನಗಳನ್ಯೆಯೊರ್ವಳುಪದೇಶ 
ಮತ್ರ & ನಾಗಬಂಧನುಂ (ಕಾನ್ಯಾನಃ ೫೩೭), [ಪನ್ನಗ 4 ಕನ್ನೆ] 

ಪನ್ನಗತಳ್ಳ (ನಾ). ಎ ೆನ್ನಂಗಶಾಯಿ: ಸನ್ನಗತಲ್ಳಂ ಕಂಸಹರಂ 
ನಗಧರಂ (ಉನ್ಯಾನ. ೧೯೪). [ಪನ್ನಗ-ತಳ (ಎತಲ್ಪ)] 

ಸನ್ನಗಧರ (ನಾ). -ಪನ್ನಂಗಧರ : ಎನ್ನ ಮಗಳ ಹರಣನುಂ ಕಾವು 
ದೆಂದು ಬಿನ್ನವಿಸೆ ಪನ್ನಗಧರಂ ಕೇಳ್ದು (ನಂಬಿರ. ೧೨೭-೩೫); 
ಮುನ್ನ ಕೈಲಾಸದಲಿ ಪನ್ನಗಧರನಾಳು ಎನ್ನಯ ಪೆಸರು ಪುಷ್ಪ ದತ್ತನು 
(ಸರ್ವಜ್ಞ, ೩). [ಸಂ.] 

ಪನ್ನಗಧ್ವಜ (ನಾ). ೧. ಹಾವಿನ ಚಿಹ್ಮೆಯುಳ್ಳ ಧ್ವಜ, ೨. ತನ್ನ 
ಬಾವುಟದಲ್ಲಿ ಸರ್ಪವನ್ನು ಚಿಹ್ನೆಯಾಗ ಉಳ್ಳ ನನು ; ದುರ್ಯೋ 
ಧನ : ಬರೆಸಂ ಚಿತ್ರಿತ ಚಿತ್ರದಂತೆ ಮೃ ದುರೇಖಾಮಂಡನಾಡಂಬರೆ 


೫೨೪೯ 


25 


30 


85 


40 


46 


ಪನ್ನಗನೈರಿ 


ಸ್ಫುರಿತಂ ಬಾಜನೆ ಪನ್ನಗಧ್ವಜನುಹೀಭೃ ತ್ಸೇನೆವೊಲ್‌ ಕರ್ಣಸೌಂದರ 
ಮುದ್ಯತ್ಯವಿತಾಗುಣಂ ಗಣಿಕೆವೊಲ್‌' ಭಾವಾದ್ಯಲಂಕಾರಬಂಧಂರಮೆಂಬು 
ನ್ನ್ನ ತಿಯಿಂ ಜಗಳಕ್ಕೆ ನೆಗಲ್ನಿಂ ವಾಕ್ಸಿ ಕ್ಸೀಧರಂ ಶ್ರಿ (ಧರಂ (ಜಾತತಿ. ೧-೭). 
“[ಸನ್ನಗ ಸಜ] 

ಸನ್ನಗಪತಾಶ (ನಾ). - ಪನ್ನಗಧ್ವಜ ೨ : ಅಂತು ಮೂರ್ಛಾಪ್ರಸಂಗ 
ನಾದ ಪನ್ನಗಪತಾಕಂಗೆ ಶಿಶಿರೋಪಚಾರಕ್ರಿಯೆಗಳಂ ಮಾಲ್ಟ ಸಂಜಯ 
ನಿರವಂ ತತ್ವ ರಿಜನಂ ಕಂಡು (ಗದಾಯು. ೩-೭೭ ವ). 

[ಪನ್ನಗ -- ಪತಾಕ, 

ಪನ್ನಗಪತಿ (ನಾ). ಹಾವುಗಳ ಒಡೆಯ ; ಆದಿಶೇಷ: ದೀಪದೊಳ್‌ 
ಪನ್ನಗಪತಿಯ. ಫಣಾರತ್ನದೀಪಂ ೬ * » ತುಣಂಗಿದುವು (ಆದಿಪು, ೧೬-೨); 
ಸನ್ನ ಗಪತಿ ಗರುಡ ರುದ್ರ ಇಂದ್ರ್ರಾದ್ಯರಿಗೆ ಉನ್ನ; ತಗುರುವಾಗಿ ಮಿಾಜಾದ 
(ಹಂ. ಧಾ. ೧-೭-೨), [ಸನ್ನ ಗ--ಪತ್ರಿ] 

ಪನ್ನ ಗಭೂಷಣ (ನಾ). ಹಾವನ್ನು ಆಭರಣವನ್ನಾಗಿ ಧರಿಸಿರುವ 
ನನು; ಶಿವ: ಪನ್ನಗಭೂಸಣ , . . ಚೆನ್ನಯ್ಯೂನೆನ್ನ ಮುತ್ತಯ್ಯನ 
ಜ್ಜ ನಪ್ಪ ನಯ್ಯಾ (ಬಸನ, ೩೪೭) ; ನಿನ್ನ ಮುಗನ ಮಗನೊ ಗೋಪಾಲಾ 
ಪನ್ನ ಸ್ನಗಭೂಷಣನೋ ಧನ್ಯನಾಗಿ ಶ್ರೀರಾಮನಾಮವನು. ಚೆನ್ನಾಗಿ ಚಿಂತಿ 
ಪನೊ (ಪರಂಜ, ಧಾ. ೪-೩೮-೪). [ಪನ್ನಗ -- ಭೂಷಣ] 

ಪನ್ನಗರಾಜ(ನಾ):೧. - ಪನ್ನಗಪತಿ: ಸುರ ಖಚರ ಕವಿ ಗರುಡ ವಿದ್ಯಾ 
ಧರ ಪನ್ನ! ಗರಾಜವಂದಿತಂ (ಛಂದೋಂಬು. ೪-೨೩೬) ; ಅವಂದಿರೆಂ ಸನ್ನಗ 
ರಾಜಂ 'ಕೊಂದನೆಂಬುದಪಸಿದ್ದಾ ತಂ (ಅಜಿಪು, ೧೨-೨೯); ಪನ್ನಗರಾಜನ 
ಸಿರಿಗಂ - . . ಎನ್ನ ಜಮ್‌ (ಧರ್ಮಾಮೃ. ೧೪-೪೧). ೨. Ines] 
ಒಂದು ಎಂಬ ಸಂಖ್ಯೆ ಯ ಸಂಕೇತ: (8). [ಪನ್ನ ನಗ 4-ರಾಜ] 

ಪನ್ನಗಲೋಕ (ಕಾ|, ಹಾವುಗಳ ಲೋಕ; ನಾಗಲೋಕ : 
ಸೆನ್ನಗಲೋಕದ ಜೀವರಾಶಿಗರ್ಳ ಪೊತ್ತು ವ ಮಾಲಕ್ಕಿಯಿಂ ತಿದಿಗಳಿಂ ಪೊಗೆ 
ಜಪ್ಪರೊ ಭಿಲ್ಲರೆಂಬಿನಂ ಪುತ್ತ ನಗುಟ್ಟು. ಪೆರ್ಗರಡಿಗಳ್‌ ಮೊಗಮಿಟ್ಟಿ ಸೆಗುಂ 
ವನಾಂತಡೊಳ್‌' (ದಶಕು. ೨-೧೧೯) ; ಪನ್ನಗಲೋಕಮಂ ಬಿಡದೆ. ನೆಟ್ಟ 


ಮನುಷ್ಯರ  ಲೋಕಮೆಲ್ಲವುಂ ತನ್ನಯ ಪಾದಸೇವನೆಯೊಳೊಂದಿಸಿ 
(ಬಾಧಪು. ೧-೬೬). [ಸನ್ನಗ--ಲೋಕ] 
ಪನ್ನಗನಿದೈೆ (ನಾ). ಹಾವಿನ ವಿಷಕ್ಕೆ ಮದ್ದು ಮಾಡುವುದೇ 


ಮುಂತಾದ ವಿಷವೈದ್ಯ ವಿದ್ಯೆ ; “ಸರ್ಪವಿದ್ಯೆ (?)” (ಜೈನಕೋ. 
೧೫೭) : ವಜ್ರ್ರಾವರ್ತ ಸಾಗರಾವರ್ತಂಗಳೆಂಬ ಬಿಲ್ಲಳಂ ಗಾಂಧಾರ ಪನ್ನಗ 
ವಿದೈೆಗಳನಿತ್ತ್ತು ಪೋದಂ (ಚಾವುಂಪು. ೩೮). [ಪನ್ನಗ ವಿದ್ಯ] 

ಪನ್ನಗವಿರೋಧಿ (ನಾ). ಹಾವಿನ ಶತ್ರು ;' ಗರುಡ: ನಿನ್ನ ಪಡಿ 
ದುಜುಗಲೊಳೆನ್ನ ಪದಪದ್ಧ ನ ತಿಗಳಿರ್ದಫುವು . . ಇವಂ ಕಂಡೊಡೆ ಸನ್ನಗ 
ಕೋಫಿ, ಉದು ಸಟಪುಗುಂ Re ೩-೧೧೩ ನ). 

[ಪನ್ನಗ ನಿರೋಧಿ] 

ಪನ್ನಗವೀಥಿ (ನಾ). ನಾಗಲೋಕದವರು ಸಂಚರಿಸುವ ಮಾರ್ಗ: 
ಪನ್ನಗರು ಬರ್ಪ ಪನ್ನಗನೀಥಿಗಳ ನಡುವೆ . . . ಬರುತಿರಲು (ನಂಬಿರ, 
೯-೮೪). [ಪನ್ನಗ + ವೀಧಿ] 

ಪನ್ನ ಗವೇಣಿ (ನಾ). ಹಾವನಂತೆ ಉದ್ದ ವಾದ ಜಡೆಯುಳ್ಳ ವಳು; 
ಮನೋಹರವಾದ ನೀಳಕೇಶರಾಶಿಯುಳ್ಳ ವಳು: ನಾಣಿ ನೀರಜ 
ಪಾಣಿ ಬ್ರಹ್ಮನ ರಾಣಿ ಪನ್ನಗನೇಣಿ. . . ನರಗೀರ್ನಾಣಿ . ರಕ್ಷಿಸು 
(ನಳಚ. ೩-೬೩). [ಸಂ. ಸನ್ನೆಗವೇಣಲ. 

ಪನ್ನಗನೈರಿ (ನಾ). ೧.-ಸನ್ನಗವಿರೋಧಿ : ಮನದ ಬಯಕೆಗೆ 
ಬಡತನಂಗಳೆ ಅನುವನಜಂದೈತರಲಿ ಪನ್ನಗವೈರಿಯೆಂದೆನಲು 
೧೯-೫೬). ೨. “ನವಿಲು” (ಅನಂನಾ). [ಪನ್ನಗ--ನೈರಿ] 


(ಕೌತಿರಾ. 


ಪೆನ್ನಗಕಯನ 


ಪನ್ನಗಶಯನ (ನಾ)... ಪನ್ನಂಗಶಾಯಿ : ಪನ್ನ ಗಠಯನನವತರಣೋ 
ಜೋಗದ ನಾಗೇಂದ್ರ ನಂ ನೋಡಿ (ಜಗವಿ, ೨-೫೬ ನು; ಪನ್ನ ಗಶಯನನ 
ಕಣ್ಣಿ ನಿಂದಲ್ಲಿ ಕಂಡು ತ ನಾ (ಪುಂದ. ೩ i ಸನ್ನಗ 
ಶಯಾನನೆ ಕುಣಿಯೊಮ್ಮೆ ಕುಣಿಯೆಂದು ಕುಣಿಸಿ ನಗುವ ಪುಣ್ಯವೆಂತು 
ಪಡೆದಳಯ್ಯ (ಕನಕ, ೧೪೮-೨), [ಪನ್ನಗ ಶಯನ] 
ಪನ್ನ ಗಶರಣ (ನಾ). ಹಾವುಗಳಿಗೆ ಆತ್ರಿಯಸ್ಯಾ ನವಾಗಿರುವುದು ; 
ಸಾಗರ; ಸಮುದ್ರ: “ಪನ್ನ ್ನಗರರಣನುಕೂಪಾರವದಧಿ ಪಾರಾವಾರಂ” 
(ವಸ್ತು ಕೋ. ೨೨-೨). [ನ್ನ ಗ--ಶರಣ] 
ಪನ್ನ ಗಾಂತಕ (ನಾ). ಹಾವನ್ನು ಕೊಲ್ಲುವುದು ; 
[ಪನ್ನಗ-1: ಆಂತಕ] 
ಪನ್ನಗಾಧಿಪ (ನಾ). ಇ ಪನ್ನಗಪತಿ : "ಪನ್ನಗಾಧಿಪಹಾರ' ಪರಾ. 
[ನನ್ನಗೆ + ಅಧಿಪ] 
ಪನ್ನಗಾಧಿಪಹಾರ (ನಾ). ಹಾವನ್ನು ಮಾಲೆಯಂತೆ ಧರಿಸಿರುವ 
ವನು; ಪನ್ನಗಾಧಿಸಹಾರ ಹಾ ಎನಗಿನ್ನು ಗತಿ ನೀನೊಬ್ಬನೆ. 
ನುತಂ (ಬಸಪು, ೧೪-೩೧). [ಪನ್ನಗಾಧಿಪ + ಹಾರ್ಯ] 
ಸನ್ನಗಾಭರಣ (ನಾ). -. ಪನ್ನಗಭೂಷಣ : ಪನ್ನಗಾಭರಣನ ಪಸಿ 
ವನಾಜಕಿಸುವುದೆಂದು ಅಣುಪೆ (ಇಳಿರ. ದೇ. ೫೩-೨3); ಸನ್ನ ಗಾಭರಣಂ. 
ನಿಸೇಧವದೆನ್ನದಾರೋಗಿಸಿದನು. (ಬಸಪು, ೩೩-೧೬) ; 'ಸನ್ನ ಗಾಭರಣನಂ 
ಸುತಿಗೆಯ್ದು (ಚೆಬಪು. ೪೭-೩). [ಪನ್ನಗ 1 ಆಭರಣ] 
ಪನ್ನಗಾರಿ (ನಾ). = ಪನ್ಯ ್ನಗವಿರೋಧಿ : "ಪನ್ನಗಾರಿಧ್ವಜ' ಪರಾ. 
[ಪನ್ನಗ ಆರ] 
ಪನ್ನ ಗಾರಿಧ್ವಜ (ನಾ). ೧. ಗರುಡಚಿಹ್ಕೆ ಶ್ಲಿಯುಳ್ಳ 
ಧ್ವಜದಲ್ಲಿ ಗರುಡನ ಚಿಹ್ಹೆ ಸ್ಲಿಯುಳ್ಳ ವನು; ಸ್ಸ ಷ್ಣಃ ಪನ್ನಗಾರಿ 
ಧ್ವಜನ ರಾಜಗೃಹನುಂ ಕಂಡು . ಕಜ ತಬ (ಜೈಮಿಭಾ. 
೬-೪೦); ಸನ್ನಗಾರಿಧ್ವಜನ ಮೆಂಂದಲೆಯ ಕೊಯ್ದ ಸಂಪನ್ನನೆನಿಸುವ 
ಶಂಖುಕರ್ಣಗಣನಾಥನೇಕೋರಾಮಿತಂದೆಯೆಂಬ ಉನ್ನತದ ನಾಮದಿಂ 
೬ ಜನಿಸಿದ (ಗುರುಚಾ. ೨-೪೧), [ಪನ್ನ ನಗಾರಿ -- ಧ್ವಜ] 
ಸನ್ನಗಾಶನ (ನಾ). ೧. ಹಾವನ್ನು ತಿಕ ವುದು; ಗರುಡ: 
“ಗರುತ್ಮಾನ*, ಗರುಡಃ, ತಾರ . . . ಸುಪರ್ಣಃ, ಸನ್ನಗಾಶನಃ- 
೯ ನಿಸ್ಣು ದೇವರ ವಾಹನವಾದ ಗರುಡನ ಹೆಸರುಗಳು” (ಸಿದ್ಧಾಂತಿ. ೧೮). 
೨. ನನಿಲು. [ನ್ನಗೆ ಅಶನ] 
ಪನ್ನಗುಡಿ, ಪರ್ನಕುಟಿ (ನಾ). ಎಲೆಮನೆ; ಪರ್ಣಕುಟೀರ: 
ಮೈಥಿಲಿ ಪನ್ನಗುಡಿಯ ಕಣೆಯೆಲೆವಾಗಿಲಂ ತೆರೆದು ನೋಡಿದಳಹಾ | 
ಪನ್ನಗುಡಿ ತಡಿಕೆಪಡಿಯಂ ಕೆಲಕ್ಕೋಸರಿಸ 
(ಶ್ರೀಂನಾ, ೪೮೭-೪೦). ಪರ್ನಕುಟ : ನಿನಗೆ 
ಬಗೆಯೊಪ್ಪೆ  ರಚಿಸುವೆನನುತ್ತಮಂ  ಪರ್ನಕುಟಿಯಂ (ಶ್ರೀರಾಮಾ, 
೧೯೬-೫೬).. [ಆಸಂ. ಪರ್ಣಕುಟೀ] 
ಪನ್ನಗೇಂದ್ರ್ರಾಭರಣ(ನಾ).ನಾಗಭೂಷಣ; ಶಿವ; ಪನ್ನಗೇಂದ್ರಾ ಭರಣ 
ನಿಮಗೆಂದುನ್ನಿ ಸಿದ ಚೆಲುವಕ್ಕಿಯವು (ಬಸಪು. ೨೭-೧೮). [ಸಂ.] 
ಸನ್ನತ (ನಾ). ಶೂರ; ವೀರ; ಪರಾಕ್ರಮಿ : ಪನ್ನತರೆ ನಡುವನುಡಿ 
ಯಲೈಃ ನ್ನ್ನ ಭುಜಾರ್ಗಳಮೆ ಸಾಲ್ಲುಂ (ಸಂಸಭಾ. ೬-೨೬); ತನ್ನ 0 
ಚೇಯಿಸ ಶಶಿಯಂ ಪನ್ನ; ತನೆಂದೆರ್ದೆಯ ಕಿಚ್ಚಿ ನೊಳ್‌ ಯ 
(ಲೀಲಾನ. ೧೧-೩೩) ; ಎನ್ನ ತನೊಜನನೊಯ್ನು ವರೆಸ್ನರೊ . 
ಪನ್ನತರಳವೆನಿತಾದುದು. (ಬಂಹರಿ. ೮-೬). 
ಪನ್ನತಿ (ನಾ). ಪನ್ನತಿಕೆ ೧: ಅನನು ಪನ್ನ ತಿಯಿಂದ ಭೋರನೆ ಬಂದು 
(ಭೈರನೇ, ೧-೧೨೦). [<ಸನ್ನತ] 


ಗರುಡ : (8) 


ಧ್ವಜ." ೨. 


್ರೀಲಾನಾ, ೧೯೮-೧೧೭) ; 
ಬಂದಳು ಬಯಲ್ಲೆ 


೫೨೫೦ 


25 


30 


35 


40 


45 


ಪನ್ನಸು 


ಸನ್ನ ತಿಕೆ (ನಾ). ೧. ಶೌರ್ಯ; ಪರಾಕ್ರಮ : ಪನ್ನ ತಿಕೆ...-ಪರಾ 
ಕ್ರಸಂ? (ಶಮದ. ಪರಿ. ೨); ಸನ್ನಗರ್‌ ಪನ್ನ ತಿಕೆಯಿಂ ಬರಾ 
(ಪಂಸಭಾ. ೫-೮೮ ನು; ಆ ಕನೆನುನೆಯ್ದೆ ರುದ್ರ 0 ಕೇಳಿ ಕೋಪದಿಂದೀ 
ರವಿಯ ನೋಡೆ... ಸೂರನುಜಕಿ ಬಿಳ್ಳು ಕುತ್ತಿ ರ್ದನಣಿಯರಂ 
ತನ್ನ ಪನ್ನ ತಿಕೆ ಜಾಜಿ (ಅರಾಚೆ. ೧-೬-೪೧) ; ಮೇಘಾಸ್ರ' ಕೈ. ಪನ್ನ ತಿಕೆ 
Fh ಫಾಯನ್ಯಾಸ್ತ ಮಂ ಪೂಡಿ (ಚೆಬಪು.೪೩-೨೬). ೨. ಯೋಗ್ಯತೆ; 
ಅರ್ಹತೆ; ಸಾಮಥ್ಯ : ನನ್ನ ನುಡಿಯೊಳ ಬಣ್ಣ ಬಣ್ಣ ದಲಿ ಬಣ್ಣಿ ಸುನ 
ಪನ್ನತಿಕೆ ಬರುನನಕ 5 ನನ್ನ ಬಾಳಿದು ನರಕ | 

(ನನ್ನ ತಃ -ಇಕೆ] 

ಸನ್ನ ತಿಕೆವೆಟು (ಕ್ರಿ). ಪರಾಕ್ರಮವನ್ನು ಹೊಂದು ; ಶೌರ್ಯದಿಂದ 
ಸೊಡರು: ಸಿಂಹಳೇಂದ್ರಂ . . . ತನ್ನ ಪನ್ನತಿಕೆನೆತ್ತ ಪಾರ್ಥಿವ 
ಕುಮಾರರೊಂದುಗೂಡಿ ಗಂಧಸಿಂಧುರಸ್ಕ ೦ಧಾರೂಢನಾಗಿ ಕಡುನಹಿಲದಿನಿ 
ದಿರ್ಚಿ ಬರ್ಪಾಗಳ್‌ (ರಾಜಕೀ, ೬-೮೧: ವ). [ಪನ್ನ ತಿಕೆ-1-ಪೆಲ] 

ಪನ್ನ ವಣ, ಹನ್ನವಣ (ನಾ). ೧. ವೀಳೆಯದೆಲೆಯ ಮೇಲಿನ 
ಬಂದು ಬಗೆಯ ತೆರಿಗೆ : ಗಾತ್ರಿ ಗರುಂ ಪನ್ನ ನಣಮುಂ ಕೊಟ್ಟಿ ಲೆ [ಯಂ] 
ಹೇಜು ಅಂತು ಹೇಜಕಿಗೆ [ನಡೆ] ೨೦೦ (ಸೌಇಇ. X೫,೪೫-೨೫ ; 1071). 
ಹನ್ನವಣ: ೧. ಬೆಲ್ಲಂ ಭಣ್ಣಿಗೆ ನಿಂ. ಹೇಜಕಿಂಗೆ ೨ ಹನ್ನ ನಣದಲ್ಲಿ 
ಹಳೆ ಯೆಲೆ ೫೦ (ಸೌ, IX-i, ೧೭೨೨೩೪; 100 ಪಿ. 
ಮಾರುಕಟ್ಟೆಯ ಸುಂಕದ ಅಧಿಕಾರಿ: ನಾನಾದೇಸಿ ಗಾತ್ರಿಗರು 
ಹನ್ನವಣರುಂ (ಎಇ. XII, ೩೩೦-೩೨; 1105). [ಪನ್ನ್ಯ - ಪಣ್ಯ] 

ಪನ್ನವಳ “ಸನ್ನಾವಟಕಿ' ನೋ. 

ಪನ್ನಸ “ಪನ್ನಸು' ನೋ. 

ಪನ್ನಸಾದು (ನಾ). ಕರ್ಪೂರ ಬೆರಸಿ ಮಾಡಿದ ಸಾದು,-ಬಟ್ಟು : 
ಪನ್ನೀರು ಪರಿಮಳ ಮೃ ತ ಗನಾಭಿ ಭರಣಿಯ ಸನ್ನಸಾದಿನ ಕಂಪು ಎಸೆಯೆ 
(ಅಬ್ಬಲೂ, ೩-೬೮). [ನನ್ನೆ 2 ಸಾದ್ಲು (-ಆಸಾಂದು)] 

ಪನ್ನಸಿ' "ಪನ್ನಸು' ನೋ. 

ಪನ್ನಸಿಗ, ಹನ್ನುಸಿಗ (ನಾ). ಪನ್ನಸು ಎಂಬ ತೆರಿಗೆಯ ಉಸ್ತು 
ವಾರಿ ಮಾಡುತ್ತಿದ್ದ ಅಧಿಕಾರಿ: ಪನ್ನಸಿ [ಗ]ರ್ಗ್ಗೆ ಮತ್ತ ರೆಣ್ಳ ಸಿರ 
ನಂವರ್ಗ್ಗೆ ಮಾನ್ಯಮೆಂಟುನೂಟು ತೋಂದಿಮೆಂಟು, (ಸೌಇಇ, ಹ 
೭೭-೧೯ ; 992); ಪನ್ನಸಿಗ ತೀಮಯ್ಯುನ ಕಯ್ಯೊಳ್‌ ಸಿರಿವುರದ ಪನ್ನಸಿನ 
ಇರ್ಸ್ಟತ್ತನಾಲ್ಕು ಮುತ್ತರ್ಕೈಯ್ಯಮ್‌ ಮಾಯುಗೊಣ್ಣು (ಎಇ. 2೪, 
'೩೩೫-೧೩; 1040); ಗಾವುಣ್ಣುಗಳುಂ ಪನ್ನಸಿಗರು ಮೊ [ಳಂ]ಬಸಕೊ 
[ಳಂ]ಗೆಯಿ ವಾಡಂ (ಸೌಇಇ, 20೭, ೩೮-೨೭; 1058); ಪನ್ನಾಸು 

೬ » ತೆರಿಗೆಯನ್ನು ನೋಡಿಕೊಳ್ಳುತ್ತಿದ್ದ ಅಧಿಕಾರಿಯನ್ನು "ಪನ್ನಸಿಗ? 
ನೆಂದು ಕರೆಯುತ್ತಿದ್ದರು (ಕರಾಅ. ೪೦೦). ಹನ್ನುಸಿಗ : ದೇವರ್ಗ್ಗೆ 
ರ್ಕ್ಯಯ್ಯ ಮನೆಗಳ ೧೩ ಗಾಣ ೧ ಹನ್ನು ಸಿಗಂ ಪದ್ಮನಾಭ ೫೫x 
ತ್ತರ್‌ ೧೨ ಗಟ್ಟಿ ಕಮ್ಮ ೪೫೦ (ಸೌಇಇ. X1-i, ೮೬-೪೩; 1050). 
[ಪನ್ನಸು--ಇಗ] 

ಪನ್ನ ಸು ಪನ್ನ್ನಸ, ಪನ್ನಸಿ, ಪನ್ನಾಸು, ಪನ್ನೆಸೆ, ಪೆನ್ನಸ, ಹನಸ್ಕು, 
ತೆನ್ನಸು, ಹೆನ್ನಾಸಿ (ನಾ). ೧. ಶೇಕಡ ಐವತ್ತರಷ್ಟು ತೆರಿಗೆ 
ವಿನಾಯಿತಿಯನ್ನು ಕೊಟ್ಟ ಭೂಮಿ; ಅರ್ಧತೆರಿಗೆಯ ಜಾನು 
ಇಲಾವ ನೊಟಂಬಂ ಭಾಗೆ ಆಯ್ಲೊಳ ಕಟನಿ ಪನ್ನಸು ಬಿಟ್ಟೊ (ಎಕ. x, 
ಚಿಂತಾನು. ೫೦-೩; ಸು. 950); ಅಣ್ಣಯಭಟ್ಟಿ ೦ಗೆ ಕೊಟ್ಟ ಸನ್ನಸು 
ಅಜುಗಣ್ಣಗಂ (ಎಕ. ೫11, ೫0೨. ೯೨೯೧; 1072) ; ಗವಜಕೇಶ್ವರದೇವ 
ಗೆಯಿಂ ಪಡುವ ಮಂನೆಯ ಪಂನಸು ತೆಂಕ ಭೂ ೧೪೦ ಹ ೨4 
(ಸೌಇಇ, 13-1, ೨೫೨-೪೦; 1148); ತೆಂಕಲು ಮೂತೆನೆಯ ಪಂನಸಿನ 


(ಭಾರಂಗ. ೧-೧೫). 


ಪನ್ನಾ 


ದಾರಿಯ ಸತ್ತಿರೆ (ಕೊಲ್ಲಾಶಇ. ೧೩-೩೧; 1166) ; “ಪನ್ನಾಸ' ಪರಾ. 
ಪನ್ನಸ: ೧. ಶ್ರೀನುತ್‌ ಶೋಟಮಹರಜಸೈಟ್ಟು ಬರ್ವ್ವರಿಗೆಯಿತ್ತ 
ಸನ್ನಸ ಪನ್ಲಿರ್ಬಣ್ಗುಗದ ಬೆದೆ (ಸೌಣಇ. 1X-i, ೪೦೧-೪; ?). 
ಪನ್ನಸಿ: ೧, ಪನ್ನಸೀ ಭೂಮಿ ೨೦೦ ಮೈಲಾರ ದೇವಾಭೂಮಿ ೨೦೦ 
(ಇಆ. XIV, ೧೪೨-೩೦ ; 12ನೆಯ ಶತ), ಪನ್ನಾಸು: ೨. ಶೇಕಡ 
ಐವತ್ತರಷ್ಟು ತೆರಿಗೆ; ಅರ್ಥತೆರಿಗೆ : ಲೋಕೇಶ್ವರದಾ ನರೆಯಂಗಲ್ಲ 
ಪನ್ನಾಸುಗಳಾನಿತ್ತ ಸಮಯಮೊರ್ಮ್ಮತ್ತರ್ಗೆ ಇರ್ಕುಳ ಜೋಳಮ್‌ 
ಕುಡುವುದು (ಇಆ. ೫, ೧೬೭-೩; 7ನೆಯ ಶತ); ಶ್ರೀತರುಣವಸನ್ತ ನ್‌ 
ಸಾಮನ್ಸಕೇಸರಿಯಾ ಕೊಟ್ಟಿ ಪನ್ನಾಸು ಸಿಂಗುಟ್ವಿಯಾ ಲಿಖಿತಂ ಬಲ್ಲವರಸರ 


ಸೂಬೂಚಿಕ್ಕು (ಸೌಇಇ, 126-1, :. ೪೬-೧೮; ಸು. 9ನೆಯ ಶತ); 
ಪನ್ನಾಸು. . . ಈ ತೆಂಗೆಯನ್ನು ನೋಡಿಕೊಳ್ಳುತ್ತಿದ್ದ ಅಧಿಕಾರಿ 
ಯನ್ನು “ಪನ್ನ ಸಿಗ'ನೆಂದು ಕರೆಯುತ್ತಿದ್ದರು. (ಕಶಾಅ. ೪೦೦). 


ಪನ್ನೆಸೆ: ೨. ಆಯಿರಡಿ ಆಳ್ವ ವಿಕ್ರಮಾದಿತ್ಯರ್ಕೊಟ್ಟೊದು [ಸ]ನ್ನೆಸೆ 
ಉಣ್ಣ್ಹುರು ತಾಟಕಿಜಕೆಯರ್ಗೆ ಎರೆಕಾಡು ಇರ್ಪ್ಪತ್ತ್ವೈಮತ್ತರು (ಸೌಇಇ. 
13-1, ೪೬-೬; ಸು. 9ನೆಯ ಶತ). ಪೆನ್ನಸ: ೧. ಪಾಣ್ಮ್ಮಗಾವುಣ್ಣಂ 
ತಮ್ಮ ಕೆಟಕಿಯೊಳ್‌ ಮಾಧನಯ್ಯೂಂಗೆ ಇರ್ಕಣ್ಣುಗ ಮಣ್ಣ ಪೆನ್ನಸ 
ಬಿಟ್ಟಿ (ಎಕ. ೩೪, ಹೊಳನ. ೭೮-೮; 974). ಹನೆಸು,:೨.ಗಾಉಂಡುಗ 
Kx ನತ್ತೊಕ್ಕಲುಂ ಹನಸುಂ ಕಿಣು ೫೫x «ಗೋಲ (ಸಾಇಇ. 
೫1-i, ೨೦೫-೧೬; 1).  ಹೆನ್ನೆಸು: ೧. ನರಯಂಗಲ್ಲ ತೆಂಕಣ 
ಭಾಗದ ಹಿರಿಯ ಹನ್ನಸಿನ ತಿಪ್ಪಣಯ್ಯೂನಾಯಕರು ತಿಪ್ಪ ಣೇಶ್ವರದೇನರ್ಗ್ಗೆ 
ತನ್ನ ಹನ್ನಸಿನ ಬಳದೊಳಗೆ 950); 
ಗಂಜಿಗೆಜಕೆಯಿಂ ಬಡಗಣ ತೋ ೫ ೫ ಕಮ್ಮಣಿ ಹನ್ನಸು ಮ ೧೨ 
(ಸೌಇಇ. 1೫-5, ೧೬೬-೩೧; 1099), ಹೆನ್ನ್ನಾಸಿ: ೧.[ನೈ]ನೇದೃಕ್ಕಂ 
ನಂದಾದೀವಿಗೆಗಂ ಬಿಟ್ಟ ಹೆನ್ನಾಸಿ* ೫ ಸಮತ್ತರು ೧ (ಸೌಇಇ. 120-/, 
೧೮೨-೮; 1110). [-ಆಸಂ. ಪಂಚಾಶತ್‌] 

ಪನ್ಮಾ, ಪನ್ನ, (ನಾ). (ಬಟ್ಟಿ, ಗೋಡೆ ಮೊದಲಾದುವುಗಳ) 
ಅಗಲ : ಅವಳೆ ಹತ್ತಿಬಟ್ಟಿಗಳ ಪನ್ನಾ-ಅಗಲ ಮೂರು ಅಂಗುಲ 
(ಗಲಿಪ್ರ. ೭೫). ಪನ್ನ, ಅವನಿಗೆ ಒಂದು ಸೂಟಗೆ ಆರು ಗಜ ಡಬ್ಬಲ್‌ 
ಪನ್ನ ಬಟ್ಟಿ ಇಲ್ಲದಿದ್ದರೆ ಆಗದು (ರಂಗಕ. ೨); ಬನಾತು ಬಟ್ಟಿ ಎಂಬುದು. 
ಎಂಟು ಮೊಳ ಉದ್ಭದ ಎರಡು ಪನ್ನಗಳನ್ನು ಸೇರಿಸಿ ಹೊಲಿದ ಹೊದಿಕೆ 
(ಪ್ರನಾಇ. 1, ೮೮ ಅಡಿಟ), [4-ಹಿಂ. ಪನಹಾ; ಮರಾ. ಪನ್ನಾ] 

ಪನ್ನಾಡೆ (ನಾ). ತಾಳೆ, ತೆಂಗು, ಅಡಕೆ ಮುಂತಾದ ಮರಗಳಲ್ಲಿ, 
ಸೋಗೆಗಳ ಬುಡದಲ್ಲಿರುವ, ಬಲೆಯಂತಹ ತೆಳ್ಳ ಗಿನ ಪೊರೆ : ಈ. 

[ಜೇ.॥ ತಮಿ. ಪನ್ನಾಟೈ; ಮಲ. ಪನ್ನಾಡ] 

ಪನ್ನಾಯ (ನಾ). -ಪನ್ನವಣ ೧: ಮಾಳಿಕಬ್ಬರಸಿ ತುಂಬುರ ಬೆಳದ 
ಬೋಗಿನಲು ಎಡೆಯೂರ ಪೊಲದೊಳ್‌ ಬಿಟ್ಟ ಮತ್ತ ರ್ಪನ್ನ್ನರಡು ಸನ್ನಾಯ 
'ಕೊಳಗಟಕ್ಸಿಯೆಂ ಬಿಟ್ಟಿಳ್‌ (ಎಕ. ೫1, ನೊಳಕಾ. ೪೦-೭; 987); ಆ 
ತೋಂಟಕೆ ಸುಂಕಾ ಸಂನ್ನಾಯ ಸ(0)ಮಸ್ತವುಂ ಮಂನ್ನಣೆ (ಸೌ. 
X1-i, ೬೯-೪೧ ; 1033) , ಎಲೆಯೆಂ. . . ಫೇಣನಲುಂ ತಲೆವೊಟಕ 
ಯಲೆಲ್ಲಿ ತಂದದಂ ದೇವರ್ಗ್ಗೆ ಪನ್ನಾಯದ ಸುಂಕಮುಮಂ ಪುರಿಗೆ! 
ಯಲು ಮಾಜನೆಲೆಯ ಪಂನಾಯಮಂಮನತ್ತ ಸುಂಳನಿಕ್ಕಿ (ಎಇ. XVI, 
೩೪-೩೮; 1102); ಆ ತೋಂಟದೆಲೆಯ ಸಂನ್ನಾಯದೆಲ್ಲಾ ಸುಂಕ 
ಮುಮಂ... ಬಿಟ್ಟು ಕೊಟ್ಟ (ಎಕ. ೪11, ಶಿಕಾರಿ, 
1156) ; ಪಟ್ಟ ದಲು ಮುಂನ ನಡುಉತಿರ್ದ್ವ ಪಂನಾಯಮಂ ಧಾರಾ 
ಪೂರ್ವ್ವಕಮಾಗಿ ಬಿಟ್ಟ ಶಾಶನ (ಸೌಇಇ, XV, ೬೧೧೨೯ ; 1291). 
"ಅಚ್ಚುನನ್ನಾಯ', "ಸಂಗ,' ಸರಾ. [ಪನ್ನ 4-ಆಯ,] 


(ಸೌಇಇ. XV, ೪೨-೩೭; 


೧೦೪-೫೨ ; 


೫೨೫೧ 


20 


25 


30 


35 


40 


ಪನ್ನಿನುಡಿ, 


ಸನ್ನಾಲೆ (ನಾ). ಲಾಳಿಕೆ; ಬುದ್ಧಿವಂತ: ಅಗಲ ಕಿಂದಾಗುತ್ತ 
ಹೋಗುವ ಕೊಳವೆ. . . . ಲಾಳಿಕೆ; ಆಲಕಿ ; ಪನ್ನ್ನಾಲೆ (ಗಟಗಗel. 
ಇಂಕನಿ) ; ಕಡಿಮೆಯಾದ ಆಳವನ್ನುಳ್ಳೆ ಸನ್ನಾಲೆಯ ಆಕೃತಿಯ 
ದೊಡ್ಡ ಮಡುಗಳಿವು (ಜ್ಯೋತಿರ್ವಿ. ೮೯); ಈ ಹಲ್ಲು- ಕೊಂಡಿಗಳ ಮಧ್ಯೆ 
ಬಾಯಿತೆರೆ ಗಲ್ಲದ ಪನ್ನಾಲೆ (Buccal (une!) ಇದೆ. 
(ಕೀಟಬೆ. ೮೧). "ಪನ್ನಾಳ' ಪರಾ. [<- ಇಂ: funnel] 

ಪನ್ನಾವಟಕಿ, ಪನ್ನವಳ, ಪನ್ನಾಳ್ಯ, ಸನ್ನಾಳ್ಕೆ (ನಾ). ಒಂದು 
ಊರಿನ: ಹೆಸರು: ಪನ್ನಾವಟಕಿಯ ಕೋಟಿಯ . , , ಪಾಣನ್ಸಾಳ 
ಲಾಳರಂ ಭುಜಬಳದಿಂ ಕ ೫೫೫ [ಕೊಣ್ಣೂಳ್ಳನು] (ಸಾ. 21-/, 
೮೬-೧೦; 1030), ಪನ್ನವಳೆ: ನಂದನನುಂ ಕಿಳಿಗಿಳನುಂ ಚಂದನ 
ಚಾಣಕ್ಯ ಚೌಕ ಪನ್ನವಳಗೆಯಿಸನ್ನಣಿಗಡಗನಿಕರಮನೊನ್ಹ ರನನಿಸದೆ 
ಕೊಣ್ಣ ವೀರಸಾಣ್ಮ್ಯ (ಸೌಇಇ. IX-i, ೧೧೮-೬೩5 ಸು, 1057). 
ಪನ್ನಾಳ, : ಪನ್ನಾಳೋನ್ಮೂಳನಂ (ಎಇ. ೫೪1, ೭೮-೨೬; 1037). 
ಪನ್ನಾಳಿ : ಪನ್ನಾಳೆಯ ಕೋಟಿಯ ನೆಲೆನೀಡಿನೊಳ್‌ (ಎಇ. x೪, 

[1] 

ಪನ್ನಾಸ (ನಾ). ಒಂದು ಸಂಖ್ಯೆ ; ಐವತ್ತು: ತಿಂಗಳಾ ಸನ್ನಾಸ 
ಕೊಟ್ಟು ನನ್ನ ಹಸನನ ಇಲ್ಲೆ ಕಾವಲಿಟ್ಟಾರ (ರಕ್ತಧ್ವ. ೩೨೭). 
"ಪನ್ನಸು' ಪರಾ. 
[<ಪ್ರಾ. ಪನ್ನಾಸ, ಪಣ್ಣಾಸ./ಸಂ. ಪಂಚಾಶತ್‌. ಹಿಂ. ಪಚಾಸ್‌; 
ಮರಾ.ಪನ್ನಾಸ್‌] 

ಪನ್ನಾಸು “ಪನ್ನಸು' ನೋ. 

ಪನ್ನಾಳೆ, ಪನಾಳಿ, ಪನ್ನಾಳಿ, ಪನ್ನಾಳೆ, (ನಾ). ೧. ನೀರು 
ಹರಿದುಹೋಗಲು ಮಾಡಿರುವ ಕೊಳವೆ ; ಹರಿನಾಳಿಗೆ; ಪೋರಿ: 
ಹರಿತೆಗೆಯೊ ಸೂಜಿಯೊ . . . ರೊಟ್ಟಿ ಗೆಯೊ ನಾಳಮೋ ಪನ್ನಾಳನೋ 
(ಕುಮುಂ, ೧೩-೨೯). , ೨. ಕೊಳವೆ; ನಳಿಕೆ: "ಪನ್ನಾಳಗಿಂಡಿ' 
ಪರಾ. ಪೆನಾಳಿ, : ೨. ತವರಿನ ಪನಾಳಿಯ ಕಲೈ ಮಾಡಿಸಿದವುಗಳು 
(ಮುಂಬನ್ಯಾ. ೧೭ ಪ್ರಸ್ತಾವನೆ). ಸನ್ನಾಳಿ ೧. ಭೀಮೇಶ್ವರಸ್ವಾಮಿಯ 
ಪಂನಾಳಿ ಗಾರೆಯು ಜೀರ್ನವಾಗಿ (ಮೈಆರಿ. ೧೯೪೫, ೪-೨; 1903). 
ಪನ್ನಾಳಿ : ೧. ಭೀಮೇಸ್ವರ ಸ್ವಾಮಿಯ ದೇವಸ್ಥಾನದ ಸಂನಾಳೆ 
ವಗೈರೆ ಜೀರ್ನವಾಗಿ ಹೋದಂತಾದ್ದು (ಮೈಆರಿ,೧೯೪೫, ೩-೪; 1870). 
"ಪನ್ನಾಲೆ' ಪರಾ. 
[ ಆಪ್ರಾ.ಸಣಾಲ./ಸಂ.ಪ್ರಣಾಲ./ಮರಾ. ಸನಾಳ್‌,ಪನ್ಮಾಳ್‌,ಪನ್ಹಾಳ್‌] 

ಪನ್ನ್ನಾಳ್ಕ "ಪನ್ನ್ಮಾವಟಕಿ ನೋ. 

ಪನ್ನಾಳಗಿಂಡಿ (ನಾ). ಕೊಂಬು ಅಥವಾ ಸೊಂಡಿಲಿರುವ ಸಣ್ಣ 
ಪಾತ್ರೆ : ಸನ್ನಾಳಗಿಂಡಿ ನಡು ಮಧ್ಯ ಇಟುಕೊಂಡು ಆಂಗಳಕೆ ನ್ಯಾಯ 
ಹರದಾಳೆ. (ಹಳ್ಳಿಯ. ೧೬೦). [ಸನ್ನಾಳ, “+ hoa] 

ಪೆನ್ನಾಳಿ "ಸನ್ನಾಳ' ನೋ. 

ಪನ್ನಾಳಿ, "ಪನ್ನಾಳ್ಕ' ನೋ. 

ಪನ್ನಾಳ್ಳೆ "ಸನ್ನಾವಟಕಿ' ನೋ. 

ಸನ್ನಿ “ಪನ್ನ” ನೋ. 

ಸನ್ನಿಕ್ಕಂಡುಗ “ಪನ್ನೆರಡು' ನರಾ. 

ಪನ್ನಿಚ್ಛಾಸಿರ "ಪನ್ನೆರಡು' ಪರಾ. 

ಪನ್ನಿತ್ತೈಣ “ಪನ್ನೆರಡು' ಪರಾ. 

ಪನ್ನಿನುಡಿ; (ಕ್ರಿ).ಗರ್ವದ ಮಾತನಾಡು; ಜಂಭ ಕೊಚ್ಚಿ ಕೊಳ್ಳು : 
ಮುನ್ನ್ನಿನವರ ಬಗೆಯ ಕಂಡು ಸನ್ನಿನುಡಿನೆ ಚೋರರಾಕ್ಷಸಾ(ಪುಕಾಸ್ರ.೨೫). 

[ಪನ್ನ (ಪನ್ನ) ೬ನುಡಿ,] 


೭೮-೯; 1050). 


ಪನ್ನಿನುಡಿ, 


ೆಸ್ನಿನುಡಿ, (ನಾ). ಗರ್ವದ "ಮಾತು ; ಸೊಕ್ಕಿನ ನುಡಿ; 
ಕನ್ನಡಿಯ ಹೊಳಹಿನೊರ್ಳ ರತ್ನಮಂ ತೋರ್ಡಂತೆ ಪನ್ನಿನುಡಿಯಂ 
ನುಡಿದು ನಾಕದ ಯಹಷೀಶ್ವರಂ ತನ್ನೆದೆಗೆ ತಾಡಮಂ ಬೀರಿ ತಾಂ ಜಾರಿದಂ 
(ಪರಶು. ೭-೨೫). [ಪೆನ್ನಿ( <ಪನ್ನ)4ನುಡಿ,] 

ಸನ್ನಿಬ್ಬರ್‌ "ಪನ್ನೆರಡು' ಪರಾ. 

ಪನ್ನಿಬ್ಬರು "ಪನ್ನೆರಡು' ಪರಾ. 

ಸನ್ನಿರಂಡು “ಪನ್ನೆರಡು' ನೋ. 

ಪನ್ನಿರುವರ್‌ "ಪನ್ನೆರಡು' ಪರಾ. 

ಸನ್ನಿರ್ಕಂಡುಗ “ಪನ್ನೆರಡು' ಪರಾ. 

ಸನ್ನಿರ್ಕುಳ «ನನ್ನೆರಡು' ನರಾ. 

ಸನ್ನಿರ್ಕೊಳ "ಪನ್ನೆರಡು' ಪರಾ. 

ಸನ್ನಿಕೋಟ "ಪನ್ನೆರಡು' ಪರಾ. 

ಸನ್ನಿಕ್ಕೋಲ್‌ "ಪನ್ನೆರಡು' ಪರಾ. 

ಪನ್ನಿರ್ಚ್ಸಾಶಿರ "ಸನ್ನೆರಡು' ಪರಾ, 

ಸಸ್ನಿರ್ಚ್ಸಾಸಿರ "ಸನ್ನೆರಡು' ಪರಾ. 

ಸನ್ನಿರ್ಭಾಸಿರ “ಪನ್ನೆರಡು” ಪರಾ. 

ಪನ್ನಿರ್ತೆಅ "ಪನ್ನೆರಡು' ಪರ. 

ಪನ್ನಿರ್ಪಳ್ಳಿ “ಪನ್ನೆರಡು' ಪರಾ, 

ಸನ್ನಿರ್ಬರ್‌ "ಸನ್ನೆರಡು' ಪರಾ. 

ಪನ್ನಿರ್ಮತ್ತ "ಸನ್ಸೆರಡು' ಸರಾ. 

ಸನ್ನಿರ್ಮತ್ತರ್‌ "ಸನ್ನೆರಡು' ಪರಾ. 

'ಪಸ್ನಿರ್ವರ್‌ "ಪನ್ನೆರಡು” ಪರಾ. 

ಪನ್ನಿರ್ವರು "ಪನ್ನೆರಡು' ಪರಾ. 

ಸನ್ನಿಲಸ್ಸಾ ಸಿರ “ಪನ್ನೆರಡು' ಪರಾ. 

ಪನ್ನೀರ್‌ “ಪನಿನೀರ್‌ ನೋ. 

ಪನ್ನೀರು “ಪನಿನೀರ್‌ ನೋ. 

ಸನ್ನೀರುಗುಲಾಬಿ (ನಾ). ಒಂದು ಬಗೆಯ ಗುಲಾಬಿಯ ಗಿಡ 
ಮತ್ತು ಪನ್ನೀರಿನಂತೆ. ಸುವಾಸನೆಯುಳ್ಳ ಅದರ ಹೂವು: 
ಅತ್ತರು ರೋಜಾಹೂ, ಪನ್ನೀರುಗುಲಾದಿ (ಮೈಔಗಿ. ೬೬-೧೩೫೬). 

[ಪನ್ನೀರು(< ಪನಿನೀರ್‌) 4-ಗುಲಾಬಿ] 

ಪನ್ನೀರುಡಾಸಿ (ನಾ). ಪನ್ನೀರನ್ನು ಹಾಕಿಡುವ ಪಾತ್ರೆ; 
“ರಂಧ್ರಗಳಿರುವ ಮುಚ್ಚಳವುಳ್ಳ ಸುಗಂಧದ್ರವ್ಯಸಂಪುಟ ; 
ಪನ್ನೀರುದಾನಿ; ಅತ್ತರುದಾನಿ” (೩5501000. ಇಂಕ೩): "ಅತ್ತರು 
ದಾನಿ' ಪರಾ. [ಪನ್ನೀರು (-ಆ ಪನಿನೀರ್‌) - ದಾನಿ] 

ಸಸ್ನೀರೆಲೆ (ನಾ). ಸನ್ನೀರಿನ ಸುವಾಸನೆಯುಳ್ಳ ಒಂದು ಬಗೆಯ 
ಸಸ್ಯ ಮತ್ತು ಅದರ ಎಲೆ : ನಿತ್ಯಮಲ್ಲಿಗೆ ಮರುಗ ರಾಜಶೇಖರನಿಗೆ 
ಸನ್ನೀರೆಲೆ (ಸಿದ್ಧ ಪು. ೧೮-೮೯). [ಸನ್ನೀರು( ಎಪನಿನೀರ್‌)+-ಎಲೆ,] 

ಸನ್ನೀರ್ಗಾಲ್ವೆ ' (ನಾ). ಸನ್ನೀರಿನ ಕಾಲುನೆ-ಸೋಡು: 
ಪನ್ನೀರ್ಗಾಲ್ವೆಯೊಳಂ ಕುಂಕುವದ ಮಡುಗಳೊಳಂ . . . ಕಂಪಿನ 
ಸೊಟಲೆಂಬ ಬೀಡು ಬಗೆಗೊಳಿಸುತಿರ್ಪುದು (ಕಬ್ಬಿ ಕಾ, ೧೧೮), 

[ಪನ್ನೀರ್‌( ಎ ಪನಿನೀರ್‌) -. ಕಾಲ್ವೈ (ಆಕಾಲ್ವಾಯ*)] 

ಪನ್ನೀರ್ಗೊಡ (ನಾ). ಪನ್ನೀರು ತುಂಬಿರುವ ಕೊಡ: ಪಡಂ 
ಗೊಳಿಸಿದ ಸನ್ನೀರ್ಗೊಡಂಗಳಿಂ ಮುತ್ತಿನ ರಂಗನಲ್ಲಿಗಳಿಂ (ರಉಜಕೀ, 
೮-೫ ವ). [ಪನ್ನೀರ್‌ (ಎ ಪನಿನೀರ್‌) + ಕೊಡ] 

ಸನ್ನೀರ್ಚಳೆಯ (ನಾ). ಪನ್ನೀರನ್ನು ಚಿಮಂಕಿಸುವುದು, 


ತಳಿಯುವುದು : ಕನ್ಮುಲರ್ಸರಿಯ ಪನ್ನ್ರೀರ್ಚಳೆಯದ ಸರಿಮಳಂ 


೫.೨೫೨ 


20 


35 


40 


ಪನ್ನೆರಡಬ್ದ 


ಸರಿಕಲಿಸಿ ಮೊರೆವ ಮಂಜದುಂಬಿಗಳ ತೆಅನಲಂತು ಸುಳಿವೆಳೆಯೆ ಗಾಳಿ 
(ನಂದಿನಾ. ೭-೩). [ಪನ್ನೀರ್‌ (ಆಪನಿನೀರ್‌) -- ಚಳೆಯ |] 

ಪನ್ನೀರ್ದಳಿ “ಪನಿನೀರ್ದಳಿ' ನೋ. 

ಪನ್ನೀರ್ದಳಿಪ (ನಾ). ಎ ಪನ್ನೀರ್ಚಳೆಯ : ಪ್ನೀರ್ದೇಸದಿಂ 
ಕತ್ತುರಿಯ ಸಾರಣೆಯಿಂ . .. ಕಂಗೊಳಿಸೆ (ನೃಷವಿ. ೫-೪೪ ನು. 

[ಪನ್ನೀರ್ದಳಿ ( ಆಪನಿನೀರ್ದಳಿ) ಪ] 

ಸನ್ನೀರ್ನರ್‌ "ಪನ್ನೆರಡು' ಪರಾ. 

ಸನ್ನು (ನಾ). ಒಂದು' ಬಗೆಯ ತೆರಿಗೆ :: ನಾಉ ಬಂದು ನಿಂ[ಮ]ನು 
ನಂಮ ಪೆನುಗೊಂಡೆಯ ಹ[ಟ್ಟ ]ದೆರೆಯ ಕುಳದ , ಓಕ್ಕಲಂ ನಂಮ 
ಕುಳದ ಪಂನು ತೆರಬೇಕುಯೆಂದು ನಿಂಮನು ಹಿಡಿಯಲಾಗಿ (ಸೌ. 
೪111, ೩೬೨-೬; 1507); ಅಗ್ರಹಇರದಲು »« « * ಕೊಡುವ ಪಂನಿನ 
ಕೊಕ್ಳನನು (ಸೌಇಇ, 13-11, ೬೫೦-೧೧; 1553). 

[ಜೇ.॥ ತಮಿ. ತೆಲು, ಪನ್ನು] 

ಪನ್ನುನಕ (?) (ನಾ. (): ಶ್ರೀಪುರುಷ * % ಹಾರಾಜರ್‌ 
ಪ್ರಿಥುನೀ ೫ ಜೃಂಗೆಯ ಮಾದಿಗೋ x೫ ೪ ಸನ್ನುವಕ ಸಹಳ್ಲಿಲ್ಲರಾಳಂ 
ಕಲ್ಕುನ್ನೋನ್ಯವು ಬನ್ನು ಕೆಟುವುಜ * * ಮಂಮಂನೆ ತಾಗಿಮು ಕೊಟ್ಟಿರ್‌ 
(ಎಕ. 21೪, ತಿರುನೆ. ೧೫೧-೪; 1). [?] 

ಸನ್ನೆ, (ನಾ). ಕರ್ಪೂರ: “ಪ್ರಾಲೇಯಮೆನಲು ಘನಸಾರಮನೆ ..... 
ಪನ್ನೆಯಕ್ಕು” (ಮಂಗರಾ. ೯೯-೨೨); ಪಚ್ಚಿಕಪ್ಪುರ ಕೂರು ಒಂದಕ್ಕೆ, 
ಹಾಗ ಸನ್ನೆ ಕುರು ಒಂದಕ್ಕೆ ಬೇಳೆ (ಎಕ. ೪, ಬೇಲೂರು. ೭೫-೮೦ ; 
1982). [--ತಮಿ. ಸನ್ನ] 

ಪನ್ನೆ (ನಾ). ಅಲಂಕಾರಕ್ಕಾಗಿ ಗಂಡಸರ ಕೆನ್ನೆಯ ಮೇಲೆ 
ವಿಶಿಸ್ಟರೀತಿಯಲ್ಲಿ ಕಿವಿಯ  ಕೆಳನೇರದವರಿಗೆ' ಕತ್ತರಿಸಿದ 
ಕೂದಲು : ಕತ್ತರಿಸಿದ ಪನ್ನೆಯೊತ್ತಿ ದ ಕೊನೆಖಾಸೆ . . . ಕಣ್ಣೆಸೆಯೆ 
(ಕುರಾಸಾಂ. ೪೧-೯೨) ; ಕರ್ಣಾಭರಣದ ಕಾಂತಿಯೆಡೆಯಾಡಲವನ ಪನ್ನ 
ಯೊಳು ಗಡಣಿಸಿ ಕಾರ ಮುಗಿಲೊಳೆಡೆಯಾಡುವ ಕುಡುಮಿಂಚಿನಂತಿಹುದಲ್ತೆ 
(ಭರಚ, ೬-೫೦); ಸನ್ನೆಗಳ ಕೊನೆವಿಸಾಸೆಗಳ ಹೊಸಹೊನ್ನ ಜವ್ವನದವರು 
ಗಳು... ನಡೆತಂದಕ್ಕೆ (ಪ್ರಹ್ನಾಚೆ. ೧೭-೨೩); ಒತ್ತಿದ ಸನ್ನೆ ಬವರಿ 
ಗಡ್ಡ ಕೊರಳೊಳು ಸುತ್ತಿದ ಯಜ್ಞೋಪವೀತ (ಜ್ಞಾನಚೆ. ೩೫-೨೫) , 
[+-ತುಳು. ಸನ್ನೆ ಎ ಕೆನ್ನೆ ./ಹಿಂ. ಪನ್ನಾ - ಕುರಿಯ ಕೆನ್ನೆಯ ಮೇಲೆ 
ಕತ್ತರಿಸಿದ ಕೂದಲು] 

ಪನ್ನೆ, (ನಾ). ಕುರು; ಬೊಬ್ಬೆ ಗುಳ್ಳೆ (7): ಆ ಸನ್ನೆ ವೊಡದು 
'ಯಿದ್ದರೆ ಅಳಿಲೆಕಾಯಿ ಚೂರ್ನ ಕಾಚಿನ ಚೂರ್ನವಂ ಕೂಡಿ (ಆಶ್ವವೈ. 
೧೮-೮ ಟೀಕು) ; ಉಮ್ಮತದ ಸೊಪ್ಪು ಉಪ್ಪ ೦ ಹುರಿದು ಪುಡಿಮಾಡಿ 
ಇಕ್ಕಿ ವುದು ಪನ್ನೆ ಮಾಣ್ಣುಂ. (ಅಶ್ವಥ, ೧೧೮-೧೧), [1] 

ಪನ್ನೆಗಪ್ಸುರ (ನಾ). - ಸನ್ನೆ, : ಸಿಂಪಟ್ಚೈ ಪನ್ನೆಗ[ಪಾಠಾಂ, ಕ] 
ಪ್ಪುರದ ರಾಶಿಗಳು ... ಬಿನ್ನಾ ಣವಡೆದುಲ್ಲಲ್ಲ (ಭರಚ, ೪೭-೧೮), 
"ಪರ್ನಕರ್ಪೂರ' ಪರಾ. [ಪನ್ನ +-ಕಪ್ಪುರ] 

ಪನ್ನೆ ತಿದ್ದು (ಕ್ರ). ಕೆನ್ನೆಯ ಮೇಲಿನ ಕೂದಲನ್ನು ಕತ್ತರಿಸಿ ಸರಿ 
ಪಡಿಸು : ಸೆಳೆದ ಕುಡಿಖಾಸೆ ಕತ್ತರಿಗಡ್ಡ ಸನ್ನೆ ತಿದ್ದಿದ ವಿಶಾಲಮಲ. 
ಫಣೆಯನಿ (ನನನೋ. ೧೭-೫೫). [ಸನ್ನಿ *ತಿದ್ದು, (ಎತಿರ್ದು,)] 

ಸನ್ನೆ ಮಾಸೆ (ನಾ). ಕತ್ತರಿಸಿದ ಕೆನ್ನೆಗೂದಲಿನವರೆಗೂ ಬೆಳೆದಿರುವ 
ಮಾಸೆ: ಆ ಕೋಲುಮುಖದ ಗಲ್ಲಗಳಲ್ಲಿ ಹರಡಿಕೊಂಡು ಹೊರವಾಗಿ 
ಬೆಳೆದಿರುವ ಪನ್ನೆಮಾಸೆ (ಬಿಳುವ. ೧೫). [ಪನ್ನ 4 ಮಾಸೆ] 

ಪನ್ನೆರಂಡು "ಪನ್ನೆರಡು' ನೋ. 

ಸನ್ನೆರಡಬ್ದ "ಸನ್ನೆರಡು' ಪರಾ. 


ಪನ್ನೆರಡಿನ 


ಪನ್ನೆರಡಿನ “ಪನ್ನೆರಡು' ಷರಾ. 
ಪನ್ನ ರಡು, ಪನ್ನಿರಂಡು, ಸನ ್ಲರಂಡು, ಸನ್ನೆ ರಾಟ್ಟು, ಹದಿನೆರಡು, 
ತನ್ನೆರಡು (ನಾ). ಒಂದು ಸಂಖ್ಯೆ; ಹತ್ತ ತ್ಕ ಎರಡನ್ನು ಸೇರಿಸಿದ 
ಸಂಖ್ಯೆ ; ; ದ್ವಾದಶ : ಸಿಟ್ಟಿಗೆಜಕಿ ಕ ರಡು ಗಾನುಣ್ಣ ಪ್ರಜೆರ್‌ ಸಕ್ತಿ 
(ಎಕ. ೫1, ಚಿತ್ರದ. ೨೪-೧; ಸು. 500 ps ಸನ್ನೆ ರಡು ಗದ್ಯಾಣ ದಣ್ಣ 
(ಮೈಆರಿ. ೧೯೪೨, ೪೭-೨೧ ; ಸು, ,790) ; ಸನ್ನೆರಡು ತಲೆಯ ಪಾನಂ 
ಕಂಡು ದಚಿಕಿಂದಿಲ್ಲಿಂ ತೊಟ್ಟಿ € ನಾಡೊಳ್‌ ಪನ್ನೆರಡು ನರ್ಷಂಬರಂ ರೌದ್ರ 
ಸಸವಮುಕ್ಕುಂ(ನಡ್ನಾ ರ9,೮೬-೧೧);ಪನ್ನೆರಡು ನರುಸದವಧಿಯುವನಿನನ್ನೈಜಕಿ 
ಯಲ್‌ ಬ[ಂ]ದುದಹಿತನಿಳೆಯಂಂ ಕುಡಂ ಪನ್ನ 
ರಡುಂ ಗಟಿಕ್ಸಿ ನೀರ್ಮ್ಮಣತ್ಸಿ ಮಂ, . . ಕೊಟ್ಟಿರ್‌ (ಎಕ. 1೪, ಚಾನುಂೂ. 
೧೮-೧೪; ಸು. 1000 ?) ; ಪನ್‌ ಎಂಬುದರ್ಕೆ - ಸನ್ನೊ! ೦ದು, ಸನ್ನೆ ರೆಡು 
(ಕನುಡ. ೧೯೨ ಪ್ರಯೋ). ಪೆನ್ನ್ಟಿರಂಡು ; ಸಸ್ನಿರಂಡು. ಗಿಡ್ಡು ಗೆಗೊಟ್ಟು 
(ಎಕ.2 ಚಿಂತಾಮ, ೩೪-೬ 935), ಹೆನ್ನೆರಂಡು : ಪನ್ನ ರಡು ನನ್ನೆ 
ರಣ್ಣೆ ಪರಿಹಾರ (ಎಕ. ೩೪1, 3೦. ೧೨೩-೧೪; 780), ಪೆನ್ನೆರಾಟ್ಟಿ : 
ಪಾಲ್ಕುರ್ಗೆ ಪನ್ನೆರಾಟ್ಟಿ * ಪಡ್ಗೆ % * * ಸತಿ ಪನ್ನೆರಾಟ್ಟು ಕಿಉುದೆಅಕಿಯು 
(ಎಕ. ೫೪1, ತಿರಾ, ೧೨೩-೯; 788). ಹದಿನೆರಡು : ವೆಂಕಟಿನೆಂಬ 
ಕನಿಯು ಹದಿನೆರಡುಸಾವಿರ ಪದ್ಯಗಳ ರಾಮಾಯಣವನ್ನು ಬರೆದ ನೆಂಕಾ 
ಮಾತ್ಯನನ್ನು ಸ್ಮರಿಸಿದ್ದು ಕಾಣುತ್ತದೆ (ಯಕ್ಷಬ. ೩೪). ಹನ್ನೆರಡು : 
ಹಕ್ಕನಕೆಅಕೆಯ ಗದ್ದೆಯಿರಂ ಮೂಡಲು ಕೆಯಿ ಮತ್ತರು ಹನ್ನೆರಡು 
(Mn. 21-11, ೧೨೨-೧೬; 1072); ಹನ್ನೆರಡು ಗಾವುದದಳತೆಯ 
ಸಮುನ್ನತಿಯೆ ಕಲ್ಯಾಣಪುರವಂ ಮುನ್ನವೇ ಸಿಂಗರಿಸವೇಳ್ಗು (ಬಸಪು. 
೫-೧೩) ; ಪಾಂಚಾಲರಲಿ ಹನ್ನೆರಡುಸಾವಿರ ರಾಜಪುತ್ರರು ಜಣಕಿದು. 
ಜೋಡಿಸಿತು (ಕುನ್ಯಾಜ್ರ್ರೋ. ೧೬-೩೯); ನನಿಸ್ಠಾ ಪಡೆಯ ನೆರಹಲು 
ಸರಿದವನಧಿಗೆ ದಿವಸ ಹನ್ನೆರಡು (ತೊರಂ. ೪-೬-೨೯) ; ಹನ್ನೆರಡು ವರ್ಷ 
ಸಾಧಕ ಮಾಡಿ ಮನೆಯ ಮಂದುಕಿ ಸೊಂಟ ಮುರಿದ ಹಾಗೆ (ಗಾದೆ). 
ಪನ್ನಿರ್ಕಂಡುಗ, ಪನ್ನಿಕ್ಕಂಡುಗ-೧. ಹನ್ನೆರಡು ಖಂಡುಗದ 
ಪ್ರಮಾಣ : ಪನ್ನಿರ್ಕಂಡುಗಡಕ್ಕಿಯ ಕೂಟುಮ[ನ]ಡರ್ಕೆ ತಕ್ಕ ಪರಿಕರ 
ಮುಮನೊರ್ವ ಮಾನಸಂ ಕೊಂಡು ಪೋಪಂ (ಸಂಸಭಾ, ೩-೨೫ ವ) 
೨. ಹನ್ನೆರಡು ಖಂಡುಗದಷ್ಟು ಬೀಜವರಿಯುಳ್ಳುದು : ಪನ್ನಿ 
ರ್ಶ್ಯಣ್ಣ್ನುಗನೆದೆನೆಲ್ಮಣ್ಣ ನನ್ನು. (ಇ. ೪, ೧೩೭-೧೪ ; 434); ಸನ್ನಿ 
ರ್ಕ್ಯಣ್ನುಗ ಬೆದೆ ಮಣ್ನೊಟ್ಟಾರ್‌ (ಮೈಆರಿ- ೧೯೪೪, ೬-೩; ಸು. 808); 
ಶಿನಕೆಆಉಕೆಯೊಳ. ಸನ್ನಿಕೃಣ್ಣುಗ ಬಿಟ್ಟಿ ನಿಮ್ಮಣ್ಣು (ಎಕ. 21೪, ಕೃಷ್ಣರಾ. 


(ಪಂಸಭಾ. ೭-೬೪) ; 


7] 


೩೪-೧೮; 1). ಪನ್ನಿರ್ಕುಳ ಇ ಹನ್ನೆರಡುಕೊಳಗದ ಪ್ರಮಾಣ: 
ಸನ್ನಿರ್ಕುಳ ಮಿಾಾರಿಯಂಂ 'ಒರ್ಕ್ಕುಳ ತುಪ್ಪ (ಎಕ. 111, ಮಂಡ್ಯ. 
907). ಸನ್ನಿರ್ಕೊಳ- ಪನ್ನಿರ್ಕುಳೆ : ತುರಂಗಲ್ಲೊಳ್‌ 
ಸನ್ನಿಕ್ಕೊಳ ಗಟಕ್ಸಿ ಸಲ್ಲು (ಎಕ. ೫ (5), ಬಾಗೇಸೆ, ೯೩-೮ ; 10ನೆಯ 
ಶತ). ಪನ್ನಿರ್ಕೋಟ- ಹನ್ನೆರಡು ಕೋಟಿ; ನೇದನಿದರಂ ಪಂನಿ 
ರ್ಕ್ಯೋಟಯ ತೀರ್ತ್ನೃದ ತಡಿಯೊಳು ಕೋಟಿನುಹಾದಿನದೊಳಳಿದ ಧರ್ಮ್ಮ 
ಮನಳಿದನು (ಎಕ. ೪1, ತರೀಕೆ. ೬೬-೩೭; 1190). ಪನ್ನಿರ್ಕೋಲ್‌ ಇ 
ಹನ್ನೆರಡು ಕೋಲು, --ಗಳೆ (?): ಸಅುಗೋಲ ಪನ್ನಿರ್ಕೋ 
[ಸಾಕಾಂ, ಕ್ಯೋ]ಲಿಂದಂ ದೋಣಿಯೊರ್ಕೊ ಲ್‌ ಲೇಸೆಂಬಂತೆ(ಧರ್ಮಾಮೃ. 
೩-೧೩೬). ಪಶ್ನಿರ್ಛಾಸಿರ, ಪನ್ನಿಚ್ಛಾಸಿರ, ಪನ್ನಿರ್ಚ್ಸಾಶಿರೆ, ಪನ್ನಿ 
ರ್ಚ್ಚಾಸಿರ, ಪನ್ಸ್ನಿಲ್ಫ ಸಿರ ಹನ್ನಿರ್ಚ್ಸಾಸಿರ-. ಹನ್ನೆರಡು ಸಾವಿರ: 
ಮದ್ರರಾಜನಂ ಪನ್ನಿರ್ಲಾಸಿರಮಾನೆನೆರಸು ನೀಳನೆಡೆಗೊಂಡು 
ತಾಗಿದಾಗಳ್‌ (ಸಂಸಭಾ, ೧೦-೧೦೮ ವು ; ಲಕ್ಷ್ಮಣಂ . . ., ಪನ್ನಿರ್ಭಾಸಿರ 
ವರ್ಷನಂಂ ಜೀವಿಸಿ (ಸಂರಾಮಾ.೧೬-೬೨ ನ); ತಪ್ಪು ದಂಡಕ್ಕೆ, ಸನ್ನಿಚ್ಛಾಸಿರ 


೧೪-೧೧ ; 


೫.೨೫೩ 


45 


ಪನ್ನೆರಡು 


ಹೊನ್ನ 0 ಕೊಟ್ಟು (ಬಸರ. ೬-೮೬) ; ಬಾಣರೆನಾಡಿ ಸನ್ನಿ ಚ್ಚ್ಚ್ಯಾಶಿರದ 
ಬಳಂಜನುಲ್ಲ ನೆರ (ಎಕ. ೫ (5), ಮುಳಬಾ. ೩೦೬-೩; ತ “i ॥ 
ಬನವಾಸಿ ಸನ್ನಿರ್ಚ್ಯ್ಯಾಸಿರಮುನಮನಾಳುತ್ತಿರೆ. (ಇಎ. ೧೯೪೭, ಹಾನಗಲ್‌. 
ಪಿಗ೪-೧೮; 943); ಶುದ್ಧ ಪೃಥ್ವಿಗೆ ಸನ್ನಿರ್ಚ್ಯಾಸಿರ ವರ್ಷಂ (ಶಾಸ್ತ್ರಟೀ. 
ಲಡ್ಡುಗೆಯ ನೇಮಧಾರಿಗಳು ಪನ್ನಿರ್ಚ್ಯಾಸಿರ (ರಉಾಘಚ. 
೪-೩೧) ; ಲೋಕಟಿ ಬನವಸೆ [ಸ]ನ್ನಿಟಿಇ್ಸಾ ಸಿರಮುಂಮ ನಾಳೆ (ಸೌಇಇ, 2೧೦, 
೧೫-೫; 904); ಪಾನುಂಗಲ್ಲಯ್ನೂ ಆಜ ಹಲಸಿಗೆ ಹನ್ನಿರ್ಚ್ಚಾಸಿರದ 
ಹೆರ್ಜ್ಜುಂಕ (ಇನಿ. ೧೯೪೭, ಹಾನಗಲ್‌. ೨೦೯-೨೪; 1). ಪನ್ನಿರ್ತೆಆ, 
ಪಸ್ನಿತ್ತೆಆ- ಹನ್ನೆರಡು ಬಗ್ಗೆ -ನಿಧ: ಪನ್ನಿರ್ತೆಆದ ತಸದೊಳುತ್ತ 
ಕೋತ್ತರಂ ನೆಗಟ್ಟು (ಧರ್ನಾಮೃ, ೨-೨೩೮) ; ಅಕ್ಷರಮಾಚಾರಾಂಗದಿ 
ಜೇದದಿಂ ಪನ್ನಿತ್ತೇ ಅನುಮಕ್ಕುಂ (ತಸೂನ್ಸ. ೨೧). ಸನ್ನಿ ರ್ಸಳ್ಳಿ ಹಾ 
ಹನ್ನೆರಡು ಹಳ್ಳಿ ಗಳು: ನಿರಟ್ಟೂರಾ ಸನ್ನಿರ್ಪಳ್ಳಿಯ , “ಕೊಟ್ಟಿ ರ್‌ 
(ಎಕ. 1%, ಜು ೮೨-೪; ಸು..750) ; ಬಿಳಿಊಪ್ಪ ರನು ೯ಳ್ಳಿ 
ಯುಮಂ . ಕೊಟ್ಟರ್‌ (we. VI,, ೧೦೩-೮ ; ಕಾ 
ಸನ್ನಿರ್ಮತ್ತ, ಪನ್ನಿರ್ಮತ್ತರ್‌ -. ಹನ್ನೆರಡು ಮತ್ತರಷ್ಟು ವಿಸ್ತೀರ್ಣ 
ಪುಳ್ಳು ದು : ಬಿಸನುರಸರ ದೇಗುಲಕೆ ಕೊಟ್ಟ' ಕೆಯ್ಯು ಪನ್ನಿರ್ಮ್ಮತ್ತ 
(ಎಕ. ೫1, ಚಳ್ಳಕೆ. ೩೩-೨೩; ಸು. 815); ಸನ್ನಿಮ್ಮರ್ತ್ಯರ್ಕೈಯ್ಯಂ 
ಮಾಲುಗೊಣ್ಣು ಬಿಟ್ಟಿನಾ ಪನ್ನಿರ್ಮತ್ತ ರ್ಕೈಯ್ಗ ೦ ನಾಲ್ಕುಗೆಯ್ದೂ 
[ಜೀವ]ಮನ್ಯ[ಗ್ಸಾಗಿ: ಬಾಟ್ಟುದು (ಸೌಇಇ. X1-;, ೩೪-೧೨; 925); 
ಕೂಸುಗಳ್‌ ... ಪನ್ನರ್ಮತ್ತ ರ” ಪರ್ನಿದಾಲದ ಮರದ ಮೊದಲ್ಲೆ 
ವೆಂದು (ಸೆಂಪಭಾ. ೨-೩೦ ವು. ಪನ್ನಿ ರ್ವರ್‌, ಸನ್ನಿ ಬ್ಬ ರ್‌, ಸನ್ನಿ ಬ್ಬ ರು 
ಸನ್ನಿ ರುವರ್‌, ಸನ್ನಿ ರ್ಬರ್‌, ಪಸ್ನಿ ರ್ಷೆಕು, ಪನಿ ರರ ಹನಿ ರು 
ಹಿ ಬರ್‌, ಹನ್ನಿ ಬ್ರರು ಹನ್ನಿ ರ್ಬರ್‌, ನ್ನ ರ್ನರು- ಎಹೆನ್ಸೆಕೆಡು 
ಜನ... ಮಂದಿ: ಪನ್ನ ಸ್ವರಾ, ಏಟ್ವಿರಾ "ಯ್ದ ಧರ್ಮಂ 
(ಎಕ.1೪, ಚಾಮರ. ೬೩-೯; ಸು, 750); ನೀನಿಂದು ಪನ್ನಿರ್ವರ್‌ ಪಾರ್ವರ್ಗೆ 
ಸಾರಮಪ್ಪ ಕ್ಷೀರಭೋ ಜನನಂ ಮಾಡಿಸಿದೆಯಸ್ಪೊಡೆ . .. ಮನೋರಥ 
ಸಿದ್ಧಿಯುಮಕ್ಕುಂ (ಸಂಚತಂ. ೧೫೪-೧೦) ; ಪನ್ನಿರ್ವರ್‌ ಖೇಚರಕನ್ನೆ 
ಯರೆಂ ಮದುನೆನಿಂದು (ಸಂರಾಮಾ, ೧೦-೩೯ ವು; ಮೇಲೆನಿಸ ಭಂಡಾರಿ 
ಗಳು ಪನ್ನಿಬ್ಬರ್‌ (ಬಸಪು, ೫-೧೮) ; ಬಸವಮಂತ್ರಿಯನು ಕರೆದು ಮನ್ನಣೆ 
ನೆತ್ತ ಪನ್ನಿಬ್ಬರು ಮಹಾಮಾತ್ಯರೊಳಗಗ್ರೆ (ಶ್ವರನೆಸಲು (ಬಸಪು. ೫-೬೫); 
ಪನ್ನಿರುವರುಂ ಕಟ್ಟಿ ವಾಡಿ ಮೇಗೆ ದಣ್ಣು ವೋದಲ್ಲಿ (ಎಕ. ೫11, ಮದ್ದಗಿ, 


೨೬-೪); 


೯೨-೨; ಸು, 750); ಪನ್ನಿರ್ಬ್ಬರ್‌' ಚೌ[ನೇ]ರರುನುಂ. . . ಕವಿಲೆಯಂ 
ಮನಟಕಿದ ಮಹಾಪಾತಕಂ(ಸೌಇಇ.21-1,೪0-೧೬; 965); ಅರಿಯೂರ 
ಪನ್ನಿರ್ವೃರು (ಎಕೆ. 1೪, ಗುಂಡ್ಲು ಸೇ. ೮೯-೧; ಸು, 750); ಸನ್ನಿರ್ವರು 


ಮುಹಾಪರಿಸೆಯಂ ಎಡೆನಾಡ ಮುವರ್ನ್ನಾಟಸ್ಕಾ ಮಣ್ಣು ಗಳುಂ ಸಕ್ಕಿ (ಎಕ. 
111, ಸಂಜನ, ೧೫೫-೮ ; ಸು. 9701) ; ವರ ದಿವಾಕರರು ಪನ್ನೀರ್ವರುಂ 

FR ಇರ್ದರೀಶನೊಡ್ಡೋಲಗದೊಳು. (ಸಿದ್ಧೇಪು. ೧-೩೫); ಹನಿಬ್ಬರು 
ನಾಯಕರು ಕೋಳಿಯೂರ ಕೋಟಿಯ ಮುತ್ತಲು (ಎಕ.೫1೪, ಎಡತೊ. 
೮೧-೫ ; ಸು,1125) ; ಶೂರರು ಹನಿಬ್ಬರಯ್ಯಾ (ಬಸನ, ೧೬); ಸೋಮೇ 
ಶ್ವರದೇನನೊಳಗಾಗಿ ಹಂನಿಬ್ಬರರಸುಗಳಂ (ಸೌಇಎ. 
ಸಿದ್ಧನಟ್ಟ, ೯-೧೬; 1160) ; ಗುತ್ತಿ ಹನ್ನಿಬ್ಬರೆ ಗಂಡ ಪಟ್ಟಿ (ಇಆ. ೪, 
೪೧-೬ ; 1586); ದೇವರ ಬ್ರ ಬ್ರಹ್ಮಪ್ರಂಯ- ತ್ನ ಬ್ಬ! ೯ರ್ಗ್ಗಂ ಸೂರ್ಯ್ಯ 
ಗ್ರ ಹಣದಲು ಧಾರಾಪೂಬ್ಭ ೯ಕಂ ಮಾಡಿ ಕೊಟ್ಟಿ ಡು (ಸೌಇಇ, IX-i 
೨೫೧-೪೩; 1149) ; ನಂಹಾಜನನುಂಂ ಹಂ;ರ್ಬ್ಬರುಂ ೬.೬  ನಡಿಸಿಕೊಟ್ಟಿ 
ಕೆಯಿ (ಕಣ. ದೇವಪುತ್ರಿಕರು ಹಂನಿರ್ವ್ವರಿಗೆ 
ಗದ್ಮಾಣನಿರ್ಪ್ಪತ್ತ ನಾಲ್ಕು (ಜೊಂಕರಾ, ೧೯೩೩, ಹಾವೇರಿ, ೩೦-೨೧ ;?). 


೧೯-೪೦, 


1, ೩೩-೩೫ ; 1246) ; 


ಪನ್ನೆರಳ್‌ 


ಪನ್ನೆರಡಬ್ಬ - ಹನ್ನೆರಡು ವರ್ಷಗಳ ಕಾಲ, ಅವಧಿ : ಮತ್ತಮಿರ 
ವೇಬ್ಬುದು. ಸನ್ನೆರಡಬ್ಬನಂ0 ಮನಂ ಮಲುಗೆ ಬನಂಗಳೊಳ್‌ (ಚಂಸಭಾ, 
೮-೪೯). ಪನ್ನೆರಡಿನ- ಹನ್ನೆರಡು ಜನ ಸೂರ್ಯರು ; ದ್ವಾದ 
ಶಾದಿತ್ಯರು: ಪನ್ನೆರಡಿನರು ಸನ್ನೊಂದು ರುದ್ರರು . . . ನೆರೆದು ಭಜಿಸಲು 
(ಬಸಪ. ೧೦-೩೧). ಹನ್ನಿಬ್ಬರ ಗಂಡ - ದ್ವಾದಶಚಕ್ರವರ್ತಿಗಳಿಗಿಂತ 
ಹೆಚ್ಚು ಪರಾಕ್ರಮಿಯಾದವನು ; ಒಂದು ಬಿರುದು: ಕದನ 
ಪ್ರಚಂಡ ಹಂನಿಬ್ಬರ ಗಂಡ ಮಂಡಳಿಕಛ್ಸೈರನಂ (ಸೌಇಇ, XX, ೨೨೧-೮; 
1283). ಹನ್ನಿರ್ಕಯಿ . ಹನ್ನೆರಡುಮಾರುಗಳಷ್ಟು ವಿಸ್ತೀರ್ಣ 
ವುಳ್ಳು ಧು: ಹಂನಿರ್ಕಯಿಯಗಲನೆಯಗಲವಾಗಿ ಬಿಟ್ಟ ಮಠದ ಮನೆ 
(ಕಣ, 1, ೨೫-೮೨; 1186); ಹ[ತ್ತು]ಕಯಿ ಅಗಲ . , . ಹನ್ನಿರ್ಕಯಂ 
ಅಗಲದ ನಿನೇಶಣ (ಸೌಇಇ. ೫%, ೧೩೧-೧೧; ೫). ಹನ್ನಿರ್ಧಾನ್ಯ -- 
ಹನ್ನೆರಡು ಬಗೆಯ ಧಾನ್ಯಗಳು : ಶ್ರೀಭಂಡಾರದ ಹನ್ನಿರ್‌ಧಾನ್ಯಮಂಂ 
* ಏಗಾದಿ ಏಗೋತ್ತರವಾಗಲು (ಎಕ. ೪, ಬೇಲೂರು. ೨೦-೪; 

1180). [ಪನ್‌ (ಎ ಪತ್ತು) 4 ಎರಡು] 

ಪನ್ನೆರಳ್‌ "ಸನ್ನೆರಟೂ' ನೋ. 

ಪನ್ನೆರಳ್ಳೋಟ "ಸನ್ನೆರಟೀ' ಪರಾ. 

ಸನ್ನೆರಳ್ಬರಿಸ "ಪನ್ನೆರಟೀ” ಪರಾ. 

ಪನ್ನೆರಳ್ಳೇದ “ಪನ್ನೆರಟೀ ಪರಾ. 

ಸನ್ನೆಸೆ "ಪನ್ನಸು' ನೋ. 

ಸನ್ನೆ ರಟ5, ಪನ್ನೆರಳ್‌(ನಾ). “ಪನ್ನೆರಡು' ಎಂಬ ಸಂಖ್ಯಾವಾಚಿಗೆ 
ವ್ಯಂಜನಾದಿ ಶಬ್ದ ಸೇರಿದಾಗ ಉಂಟಾಗುವ ರೂಪ. ಪನ್ನೆರಳ್‌ ತ 
ಅಸುರನೀರರಂ ಕಂಡೊಡನೆ ಪನ್ನೈರಳ್ನಯನದಿಂ ಕಿಡಿ ಸುರಿಯೆ... 
ಗುಹನೆಸೆದನು (ಚೆಬಪು. ೩೯-೧೮). 

ಸನ್ನೆರಣ ಪ- ಹನ್ನೆರಡು ಬಗೆಯ ತಪಸ್ಸು : ಸನ್ನೆರಟ್ತಿ ದೊ 

ಳುತ್ತಮನಾರ್ತು ಸಮಾಧಿನೆತ್ತು . . . ಪಡೆದಂ ಸುರರಾಜಸೂಜ್ಯಮಂ 
(ಶಾಂತಿಪು, ೯-೫೪). "ದ್ವಾದಶತಪ' ಪರಾ. ಸನ್ನೆ ರಲ್ಸಿರಿಸ, 
ಸನ್ನೆರಳ್ಳರಿಸ- ಹನ್ನೆರಡುವರ್ಷಗಳ ಕಾಲ: ನೆಜಕಿದುವು ಪನ್ನ 
ರಟ್ಟಿರಿಸ [ಪಾಠಾಂ, ಟ್ವಿರುಷ]ಮುಗ್ರನಿರೋಧಿಜನಕ್ಕೆ ಮಿಟ್ಟುಗಳ್‌ ನೆಜಕಿವ 
ವೊಲ್‌ (ಪಂಪಭಾ, ೮-೪೯) ; ಮುನಿವರಂ ಸನ್ನೆರಳ್ಳರಿಸಕ್ಕೆ ಶಿನನ 
ಕೃಪೆಯೊದಗಿತೆನುತಿಂತೆಂದನು (ರಾಘಚ. ೧೦-೭೫). ಸನ್ನೆರಳ್ಳೋಟ 
ಹನ್ನೆರಡುಕೋಟಿ : ಸನ್ನೆ ರಳ್ಕೋಟ ಚರಲಿಂಗಕೊಲ್ಲು . ,.. ಪರಮಾನ್ನ 
ಮಂಖ್ಯೂಂಗಳಂ ಹರಿಸದಿಂದೊಪ್ಪಿ ಸಿದೊಡೊಲ್ಲದಾಂ ಮನನೊಸೆದು ಪರಮ 
ಪ್ರಸಾದನುಂ ಕೊಂಬುದಿಲ್ಲ (ಆರಾಚ. ೨-೧೩-೨೨) ; ಪನ್ನೆರಳ್ಕೋಟಿ 
ಭೈರವರ್‌ ಪೌಲಸ್ತ್ಯದೆಸೆಯ ಬಾಗಿಲ ಕಾದು ಸಂತತ ವಿಶಾಲ ಸೌಭಾಗ್ಯ 
ದಿಂದಿರ್ಪ ಭೀಷಣನಾನು ಭೈರವ (ನಂದಿಮಾ, ೩-೧೨). ಸನ್ನೆರಳ್ಳೇದ ಇ 
ಹನ್ನೆರಡು ಬಗ್ಗೆ ರೀತಿ : ಕ್ರಮದಿಂದಂ ಪನ್ನೆರಳ್ಳೆ ದಮನೆ ತಳೆದ 
ತೇಜಸ್ಸಿಗಂ . . . ಕಮಲಾಕ್ಷಂಗಂ ತಮರ ತಾಮೆನುತ (ಶಾಕುಂತ, 
೧೧೨-೧೯೦). [-ಆಪನ್ನೆರಡು) 

ಸನ್ನೆರಬ್ರಪೆ "ಸನ್ನೆರಟ"' ಪರಾ. 

ಪನ್ನೆರಬ್ಬರಿಸ "ಪನ್ನೆರಟೀ” ಪರಾ. 

ಪನ್ನೆರಾಟ್ಟು. "ಸನ್ನೆರಡು' ನೋ. 

ಸನ್ನೇರಲು “ಪನ್ನೇಅಳೆ' ನೋ. 

ಸನ್ನೇರಲೆ "ಸನ್ನೇಜಳೆ' ನೋ. 

ಪನ್ನೇರಳು “ಪನ್ನೇಅಳೆ' ನೋ, 

ಪನ್ನೇರಳುನುರ "ಪನ್ನೇರಳೆಮರ' ನೋ. 

ಪನ್ನೇರಳೆ "ಪನ್ನ್ನೇಖಳೆ' ನೋ. 


೫೨೫೪ 


20 


2 


30 


35 


40 


45 


ಸನ್ನೊಂದು 


ಸನ್ನೇರಳಿಮರ, ಪನ್ನೇರಳುಮರ (ನಾ). ೧. ಪನ್ನೇರಳೆ ಹಣ್ಣಿನ 
ಮರ: ಪನ್ನೇರಳೇಮರ ಅನಳ ಸಮಾಧಿಯ ಮೇಲೆ ನೆರಳನ್ನು 
ಹರಡಿತ್ತು (ನಾಲ್ಕಮ. ೧೬೪); ಅವರ ಮನೆಯ ಕೈತೋಟದಲ್ಲಿ ದೊಡ್ಡ 
ಪನ್ನೇರಳಿನುರವಿದೆ (ರೂಢ). ಪನ್ನೇರಳುಮರ : ೨. ಹೊವುಗಳನ್ನು 
ಬಿಡುವ ಒಂದು ಬಗೆಯ ಮರ; ಬಿಳಿಹೂವಿನ ಲಕ್ಕಿಮರ : (8). 

[ಪನ್ನೇರಳಿ( ಎ ಪನ್ನೇಜಳೆ) 1- ಮರ] 

ಸನ್ನೇರಿಳಿ “ಪನ್ನೇಅಳಿ' ನೋ, 

ಪನ್ನೇಳು "ಪದಿಫೇಲ್‌” ನೋ. 

ಪನ್ನೇಅಳಿ, ಪನ್ನೇರಲು, ಪನ್ನೇರಲೈ, ಪನ್ನೇರಳು, ಪನ್ನೇರಳೆ, 
ಸನ್ನೇರಿಳೆ (ನಾ). ೧. ಒಂದು ಬಗೆಯ ಮರ ಮತ್ತು ಸುವಾ 
ಸೆನಾಯುಕ್ತ ವಾದ ಅದರ ಹಣ್ಣು : ಗುಚ್ಛ ದ್ರಾಕ್ಷೆ ಸೀಬಿ 
ಸನ್ನೇಖಳೆ « « ತರುನಿಕರಂಗಳುಂ (ವಿನೇಕ. ೨೧೧) ; ಆತ್ತಿ ಪನ್ನೇಖಳೆ 
ನೆನೆಗಡಲೆಯುು (ನಾದಿಕಿ! ೧೪೯-೨). ಪೆನ್ನೇರಲು: ೧. "ಗುಡ್ಡ 
ಪನ್ನೇರಲು” ಪರಾ, ಪನ್ನೇರಲೆ: ೧. ಸನ್ನೇರಲೆ. ಕೆಕ್ಕರಿಕೆ 
ವಿಂಣಿಕೆ. , , ಮುಂತಾದ ಮಧುರಫಲಂಗಳ್‌' (ಸೌಗಂಧಿ, ೩೭-೩) ; 
(ಮೈ ಗಿ. ೪೭-೯೩೦). ಪನ್ನೇರಳು : ೨. ಸುವಾಸನೆಯ ಹೂವು 
ಗಳನ್ನು ಬಿಡುವ ಒಂದು ಬಗೆಯ ಮರ: “ಜಿಳಿಹೂವಿನ ಲಕ್ಷಿ ಮರ, 
ಪನ್ನ್ಟೇರಳು? (ಸಸ್ಯಸಿ, ೬೭) ; “ಪನ್ನ್ಪೇರಳು, ಬಿಳೀ ಹೂವಿನ ಲಕ್ಶ್ಮಿ ಮರ” 
(ನೃಕ್ತಾನ ೧೧೭). ಪನ್ನೇರಳುಮರ' ಪರಾ. ಪನ್ನೇರಳೆ : 
೧. "ಪನ್ನೇರಳೆಮರ' ಪರಾ. ಪನ್ನೇರಿಳೆ: ೧. ಜೀರಾ, 
ನಂದಿಬಟ್ಟಲು ಗಿಡಗಳ ಮಧ್ಯೆ ಪನ್ನ್ನೇರಿಳೆ ಹಣ್ಣಿನ ಮರ (ಹೊಸಸ್ಷಿ. 

೨. ಇಲ್ಲಿ ಪನ್ನೇರಳೆ ; ಅಲ್ಲಿ ಹೊಂಗುಲಾಬಿ ಹಂತಿ... 
ಹೊಸತೆ ಬಂತೊ ತಾಯ ಹರಕೆ ಹೂವ ರೂಪ ತಾಳಿ! (ಅಸಿಕೇ. ೨೦-೯). 

[ಪನ್ನಿ 4 ನೇಅಳೆ( ಎನೇಲಆಂಲ್‌)] 

ಸೆನ್ನೊಂದು, ಹನ್ನೊಂದು (ನಾ). ೧. ಹತ್ತಕ್ಕೆ ಬಂದು ಸೇರಿದ 
ಸಂಖ್ಯೆ ; ಏಕಾದಶ : ಪತ್ತು ಸವಾಸಂಗೆಯು್ನ ಸನ್ನೊಂದನೆಯ ದಿನಸ 
ದಂದು 'ಚರಿಗೆವೊಳ್ಯಡವಿಯಂ ತೊಟಲ್ವನ್ನೆಗಂ (ನಡ್ಮಾರಾ. ೮೯-೧೯) ; 
ಒಂದಾದಿಯಾಗೆ. ಪನ್ನೊಂದುವರಂ ಗುಣವದ್ಭ್ರ್ರತಚಿಹ್ನಂ ಗಂಣಮಣಿ 
'ಭೂಸಣಸೂತ್ರಮಮರ್ದುದವರ್ಗೆನ್ನಿಂದಂ (ಆದಿಪು. ೧೫-೨೪); ಅರ್ಜುನನ. 
ರಥಮೆಸಪ ಪನ್ನೊಂದನೆಯದು ಸೂತಾನತಾರನುಂ ಹರಿಗಾಯ್ತೇ 
(ಗೆದಾಯು. ೩-೪೪) ; ಮುನ್ನಿನ ಗುಣದೊಳ್ಳೂಡಿರ್ಪನ್ನೆಅಕಿಯುದ್ದಿ ಷ್ಟ 
ವಿರತ ಪನ್ನೊ೦ದನೆಯಂ (ಧರ್ಮಾಮೃ. ೫-೧೪೬) ; ಪನ್‌ ಎಂಬುದಕ್ಕೆ 
ಪನ್ನೊಂದು, ಪನ್ನೆರಡು (ಶನುದ. ೧೯೨ ಪ್ರಯೋ). ಹನ್ನೊಂದು: 
೧. ಅಲ್ಲಿಂ ಮೇಗೆ ಹನ್ನೊಂದು ಹನ್ನೆರಡನೆಯ. ಕಲ್ಪಂಗಳ್‌ (ಅಜಿಪು. 
೧೧-೨೬೦); ಚಾಳುಕ್ಯ ವಿಕ್ರ[ಮ] »« ೫% ಹನ್ನೊನ್ನೆನೆಯ ಕ್ಷಯಸಂನತ್ಸ 
ರದ..,ಆದಿವಾರ[ದ]ಂದು(ಸೌಇಇ, 2೭1-11, ೧೩೨-೩೪ ; 1086); ಹತ್ತ 
ಅಕೊಳಗೆ ಹನ್ನೊಂದಾಗಿ ನೀರ ತಾವರೆಯಂತಿಪ್ಪೆ ನು (ಮಹಾದೇ. ಬ. 
೯೯-೨೩೦); ಹನ್ನೊಂದು ಓದಿದ ಮೇಲೆ ಇನ್ನೊಂದು ಕೇಳಬೇಡ (ಗಾದೆ). 
೨. (ಸತ್ತ) ಹನ್ನೊಂದನೆಯ ದಿವಸದ ಶ್ರಾದ್ಧದ ಭೋಜನ | 
ಪದಪಿನಿಂ ತಂದಿರ್ಹ ಬೇಳೆ ಬೆಲ್ಲಗಳನುಂ ಬದಿಗಿಕ್ಕಿ ಬರ್ಪ ಹನ್ನೊಂದ 
ಕಾಯುನೆನೆ (ಕಾಲೂರ. ೧೭೭-೩೯೯); ಹನ್ನೊಂದರೊಳ್‌ ನೆರಿಯಿಂ 
ಬಳಗನೆರೆದು ಚೆನ್ನೈಯಂ ಫೆಸರೆತ್ತಿ ತಣಿದುಂಡು ಮರೆಯಾಯ್ತು (ಕಾಲೂರ. 
೧೮೫-೪೨೧). 

ಸನ್ನೊರ್ವರ್‌, ಪನ್ನೊರ್ಬರ್‌, ಸನ್ನೋರ್ವರು- ಹನ್ನೊಂದು 

ಜನ : ಶತಾನೀಕ ಶತದ್ಯುನ್ನು ಶತಚಂದ್ರಂ ಮೊದಲಾಗಿ ಪನ್ನೊರ್ವರ್‌ 
ತಮ್ಮಂದಿರುಂ ಬೆರಸು (ಸಂಸಭಾ, ೯-೯೫ ನ); ಶ್ರೀದಾಸಿಅಮ್ಮರ್ನ 


೧೨೩). 


ಪನ್ಮೂಲ 


ಕಂಚಿಯೊಳ ಪನ್ನೊರ್ಬ್ಬರನ್‌ ಎಜಂದು ಸ್ವರ್ಗಿ ಅದನ್‌ (ಮೈ ಆರಿ. 
೧೯೩೯, ೨೩-೪; ಸು, 740); ಅವ್ಯಾಬಾಧರು ಸನ್ನೊಂಸಾಸಿರದ ಸನ್ನೋ 
ರ್ವರು (ತಸೂವೃ. ೧೭೬), [ಪನ್‌(-ಆಪತ್ತ್ವ್ಯು) 4 ಒಂದ್ಯು] 

ಪನ್ಮೂಲ (ನಾ). ಪಾದದ ಅಡಿ,--ಕೆಳಭಾಗ: ನರ ಪನ್ಮೂಲನುನಾನ 
ನಾಬ್ಜ ಮನನರ್ಕಾಣಲ್ಯದೇನಾರ್ತರೇ (೦ಇಜಶೇ. ೩-೧೦). [ಸೆಂ] 

ಸಸಾಯ “ಪಪ್ಪಾ! ಯಿ” ನೋ. 

ಪಪುಳ್ಳಿ "ಸೊಪ್ಪ ಕ್ಸ ನೋ. 

ಪಪುಳ್ಳ ಅಚ್ಚಡ (ನಾ). ಬಣ್ಣ ಬಣ್ಣಗಳಿಂದ ಕೂಡಿದ ಹಚ್ಚಡ,-- 
ದುಪ್ಪಓ : ವಡ್ಡರ ಯಾರನ ಬೋನಿಗೆ ಕಡಗಸ೧.:. ಸಟಗ ೧ 
ಪಪ್ಪ ಅಚ್ಚ ಡ "೧ ಸಹೆ ಯಿನಾಮಂ ಕೊಟ್ಟು (ಎಕ. ೫1, ಹಓರಿಯೂ. 
೩೬-೧೪ ; 15337), [ಸಪ್ಪಳ್ಳ( ಶೊಪ್ಟಳಿ,).. ಅಚ್ಛೆ ಡೃ( £ ಪಚ್ಚಡ)] 
ಪ್ಸೆ (ನಾ). ಸ್ತುತಿಪಾಠ; ಹೊಗಳಿಕೆ ; ಸ್ತೋತ್ರ : ಬಗೆದಂದನುಪ್ಪ 
ತನು ಬಗೆನುಗೆಯುಂ ಬಗೆದಂದನುಪ್ಪ ಕೆಯ್ತೊಂ ಚಿತ್ತಂಬುಗೆಯಂಂ 
ಪಪ್ಪದ ದೇವರ್‌ ತೆಗೆದರ್‌ ಕಿಅಕಿಕಿಅಿಕಿದೆ. ದುರಿತಹರಣನ ಬಗೆಯೆಂ 
(ಶಾಂತಿಪು. ೧೦-೧೪). 

ಪಪ್ಸನರ್‌ - ಸ್ತು ತಿಪಾಠಕರು.; ಮಂಗಳಪಾಠಕರು ; ವೈ ತಾಳಿ 

ಕರು ded ಸಂಗಡಂ ಪೊಗಟ್ಟಿ ಸಪ್ಪ ನರುಂ (ಶಾಂತಿಪು. ೭-೩೪) ; 
ಪ[ನಾಠಾಂ. ದ]ಪ್ಪವರ ಸಂಹಾಸಕರೆ ರಾಜರಾಜವಲ್ಲಭರಂದಣದ 
ಗೊಂದಣಂ . . , ತಿಂತಿಣಿಗೊಂಡು (ಅನಂಪು. ೬-೯೪ ಎ) ;, ಪಪ್ಪವರ 
ಮಂಗಳೋಕ್ತಿ ಯಿನುಪ್ಪ ನಡಿಸಿ (ಪುಸ್ಪಪು. ೯-೧೦೫). 

ಪಸ್ಪಂಗಾಯಿ “ಪಪ್ಪಾಯಿ” ನೋ. 

ಪಪ್ಪ ಕ| "ನಂಪಕ' ನೋ. 

ಪಪ್ಪಕ್ಕ (ನಾ). ಪ್ರಾತಃಕಾಲದಲ್ಲಿ ರಾಜನನ್ನು ಎಚ್ಚರಿಸುವ 
ಮಂಗಳಪಾಠಕ ; ವೈತಾಳಿಕ:  ಉಪ್ಪವಡಿಸುವುದುಮುಜಂಕೆಯ 
ಪಪ್ಪ ಕರೊಡನಾಡಿಗಳ್‌ ಪ್ರಬೋಧಿಸಿದರ್‌ ಮೇಲಪ್ಪ ಪದರಚನೆಯಿಂ 
ದೊರೆಯಸ್ಪ ಮುಹಾನುಂಗಳಪ್ರಬೋಧನೆಯಿಂದಂ (ಶಾಂತಿಪು. ೫-೮೩). 

[ಪಪ್ಪ] 

ಸಪ್ಪಕ್ಕ "ಪಪ್ಪು ಕ್ಯು ನೋ. 

ಪಪ್ಪಡ, ಪಪ್ಪುಳ, ಹಪ್ಪಳ, ಹಪ್ಪಟಿ (ನಾ). ಉದ್ದು ಮೊದಲಾದ 
ಹಿಟ್ಟಿಗೆ ಸಂಬಾರವಸ್ತುಗಳನ್ನು. ಹಾಕಿ, ತೆಳ್ಳಗೆ ಲಟ್ಟಿಸಿ ಒಣಗಿ 
ಸಿದ ನಂತರ, ಕರಿದು ಅಥವಾ ಸುಟ್ಟು ನಂಜಿಕೊಳ್ಳುವ ಒಂದು 
ಬಗೆಯ ವ್ಯಂಜನಪದಾರ್ಥ : ಯಥೇಷ್ಟ ಶಾಕ 'ಪಪ್ಪಡ ಸಳಿದ್ಯಾ ದಧಿ 
ವ್ಯಂಜನವು ತಂಡತಂಡದ್ದರಿವಾಣಗಳ ಚಸಕದೊಳಗೆ ತುಂಬಿಕೊಂಡು ಬಂದರು 
(ಪ್ರಸಭಾ. ೩೫-೫). "ಪಪ್ಪುಡಕಾರ” ಸರಾ. ಪೆಪ್ಸೆಳೆ: “ಸಪ್ಪಳ(ಡ) 
= ಪರ್ಪಟ” (ತದ್ಭ ಕೋ. ೨೪); ಪಪ್ಪಳ ಸಂಡಿಗೆ ಪಚ್ಚಡಿಯುನ್ಸಿನ 
ಕಾಯ್‌... ಮುಗಿದವು ಬೇಗಂ (ಹಾಲಾಸ್ಕ್ಯ, ೧-೮-೨೦) ; ಶರ್ಕರೆಯ 
ಜೇನ್ಸುರುಡೆ ಪಪ್ಪಳಂ ಶುಂಟಿ ಯಾಲಕ್ಕಿ ಕರೆಯು (ಸರಕು. ೧೫-೩೨). 
ಹಪ್ಪಳ; “ಹಪ್ಪಳ... ಪರ್ಷಟಿ-.ಪಪ್ಪುಳ' (ತದ್ಭಕೋ. ೪೮); 
ಹಪ್ಪಳಂ ಕುಂಬಳದ ಸಂಡಗೆಯ ಸೇವಗೆಯೆನಿಪ್ಪ ನಿವು ಮೊದಲಾಗಿ. , . 
ತಂದೊಸ್ಪಿ ಸಿದೆ (ಸಿದ್ದರ. ಆ-೫೨); ತಿಗೆ... ಸಜ್ಜಿ ಗೆಯ ಗುಂಡ 
ಹಪ್ಪಳನ ಪುರಿಸಂಡಿಗೆಯೆ ಹೂರಿಗೆಯೆ (ತೊರಂಾ, ೫-೮-೬೦); ತುಪ್ಪ 
ದೊಳಗೆ ಹದನಜಕಿದು. ತಾಳಿಸಿದ ಕಮ್ಮನಪ್ಪ ಹಪ್ಪಳ ಸಂಡಿಗೆಗಳ. . 
ಬಡಿಸಲು ಚಪ್ಪರಿದುಣುತಿರ್ದರು. (ಗೋನುಟೇ, ೨-೧೨೯); ಹಕು 
ಹೋಳಿಗೆ ಲೇಸು ಮಂಜುಕ ಹಪ್ಪಳ ಲೇಸು (ಸರ್ವಜ್ಞ. ೧೧೩೦); 
ತರಗು ತಿನ್ನುವನನ ಮನೆಗೆ ಹಪ್ಪಳಕ್ಕೆ ಹೋದರು (ಗಾಜಿ), ಓ ಹೆಪ್ಪುಲ: 
ಪರ್ಪಟಂ, pe ಟಿಂ (ಶಬ್ಲಾನು. ೧೪೦ ವ್ಯಾಖ್ಯಾ). 


೫೨೫೫ 


20 


55 


40 


45 


ಪಪ್ಪುಕ್ಕ 


ಹಪ್ಪಳ ತುಸ್ಪಾನ್ನ - ಹಪ್ಪಳವನ್ನು ಕರಿದು, ಚೂರು ಮಾಡಿ, 
ಸಂಬಾರವಸ್ತುಗಳೊಂದಿಗೆ ಅನ್ನದಲ್ಲಿ ಕಲಸಿ ಮಾಡುವ ಒಂದು 
ಬಗೆಯ ಕಲಸನ್ನ್ನ: ಅವರ ಮನೆಯಲ್ಲಿ ಹಪ್ಪಳ ತುಪ್ಪಾ ನ್ನ, ಕೇಸರಿಭಾತು 
ಮಾಡಿದ್ದರು (ರೂಢಿ). ಹಪ್ಪಳದ ಎಲೆ. ಹಪ್ಪು ಳದಂತಹ' ಅಗಲವಾದ 
ದಪ್ಪ, ಎಲೆಗಳುಳ್ಳ ಒಂದು ಬಗೆಯ ಸಸ್ಯ": (8). ಹಪ್ಪಳ ಹುರಿಯ 
ಅ ೫ತ ಹಪ್ಪು ಳ ಸ ನನ್ನ : ಎನಗಿತ್ತ ಹಪ್ಪಳ ಹುಂಬ ಅನ್ನ ಆದೆ 
ಕೊಡುವುದೀಗೆನಗೆ Ni (ಕಎಪು, ೨೫-೩). 

[<ಪ್ರಾ. ಪಸ್ಪಡ,/ಸಂ. ಪರ್ಸಟ,/ಮರಾ, ಪಾಪಡ, ಪಾಸಡೀ/ 
ತಮಿ, ಅಪ್ಪಳ; ಮಲ, ಪಪ್ಪಡ; ತುಳು. ಸಪ್ಪಡ, ಪಪ್ಪಳ, ಅಪ್ಪಳ, 
ಹಪ್ಪಳ; ತಟ. ಅಸ್ಪಡ, ಅಪ್ಪಳ, ಅಪ್ಪಲ] 

ಪಪ್ಪ ಡಕಾರ, ಪಾನಡಖಾರ,. ಹಪ್ಪ ಳೆರಾರ, ಹಪ್ಪುಳಖಾರ (ನಾ). 
(ಹತ್ತ ಳವನ್ನು ತಯಾರಿಸುವಾಗ. ಬಳಸುವ) ಇಂದು ಬಗೆಯ 
ಕನ್ಸಿರು-ಲವಣ ; “ಹಪ್ಪು ಳಕಾರ ಎಂಬ ವಸ್ತು'' (ಅನಂನಾ). 
ನೌನಡಬಾರೆ; ಪಾರ (ಹಪ್ಪ ಳಖಾರ) ಆ ೧೨೦). 
ಹಪ್ಪೆ ಕಾರ : ಸೋಡಿಯಂ . . : ಇದು ಉಪ್ಪು, ಸೈಂಧನಲನಣ, 
ಹಪ್ಪಕಾರ ಮುಂತಾದ ಲನಣಕ್ಸಾರಗಳಲ್ಲಿ ಇರುತ್ತದೆ (ಮುಂಬಯಿ. 
೬-೧೭) ; ಹಪ್ಪಳಕಇರ (Baking Powder) ಎಂಬೊಂದು ಹುಡಿಯಿದೆ 
(ಬಾಲಪ್ರ. 13, ೯೯೮). ಹಪ್ಪೆ ಳೆಖಾರೆ ೬ ಪಾಪಡಬಾರ (ಹಪ್ಪಳಖಾರ) 
(ಮುಂಬನ್ಯಾ. ೧೨೦), 

[ಪೆಪ್ಪಡ-4 ಕಾರ್ಕ./ ತಮಿ. ಅಪ್ಪಳಕ್ಕಾರನ್‌] 

ಪಪ್ಪೆಯಿ “ಪಪ್ಪಾಯಿ” ಸೋ 

ಸಪ್ಪೆ ಅ (ನಾ). “(?): ಪಪ್ಪ ಲದಲರ್ಗಳ್‌ ಸಂಬಳವಂಸ್ಬಿ ನಮುಪವನಕೆ 
a in ಬರುತುಂ ಪಪ್ಪ ಕಮಾಗಿಕ ಸಜನೆಗಳುಪ್ಪಯಣಂಗೆಯ್ನ್ನು 
ನಂದು ಪೊಸಮಲ್ಲಿಗೆಯೊಳ್‌ (ಅಜಿಪು. ೬-೨೧). [1] 

ಸಪ್ಪಳ "ಪಪ್ಪಡ' ನೋ. 

ಪಪ್ಪಳಿ "ಪೊಪ್ಪಳ್ಳಿ' ನೋ. 

ಪಪ್ಪ ಬಟ್ಟೆ (ನಾ). ಚೌಕಳಿ ನಮೂನೆಯಾಗಿ ನೆಯ್ದ ಅಥವಾ 
ಅಚ್ಚೊತ್ತಿದ ಬಟ್ಟೆ: ' *ಚೌಕುಳಿಬಟ್ಟಿ ; ಪಪ್ಪ ಬಟ್ಟಿ ; ಚೆಕ್ಕು ಬಟ್ಟಿ” 
(Check. ನ [ಸಪ್ಪಳ (ಎಹಸ್ಟ 9೪) ಬಟ್ಟಿ Wy 

ಪಪ್ಪಾಯಿ, ಪಪಾಯ, ಪಪ್ಪು ಗಾಯಿ, ಪಪ್ಪ ಯಿ (ನಾ). ಒಂದು 
ಬಗೆಯ ಮರ ಮತ್ತು ನರ ಹೆಣ್ಣು; ಪರಂಗಿ : ತೋಟದಲ್ಲಿ 
ಬಾಳೆ, ಪಪ್ಪಾಯಿ . . . ಬಗೆಬಗೆಯ ಹಲಸಿನ ಮರಗಳು ಅಲ್ಲಿದ್ದವು. 
(ಶ್ಯಾಮುತಾ. ೧೧) ;$ ಎರಡು ದೊಡ್ಡ ಪಪ್ಪಾ ಯಿಹಣ್ಣು ತಗೊಂಡು 


ಮಾಸ್ತರ ಜತೇಲಿ ಹೋಗು (ಟಿರಸ್ಮ. ೯೮) ; ಮಾವು ನುತ್ತು ಪಪ್ಪಾಯಿ 


ಹಣ್ಣುಗಳಲ್ಲಿ ಎ” ಜೀವಾತು ನಿಶೇಸವಾಗಿದೆ. (ಅಡುಸೌ, ೬೧). 
ಪಪಾಯ : ಪರಂಗಿಹಣ್ಣು, ಸನಾಯ (ಮೈಡಗಿ, ೧೮-೩೨೧). 
ಸಪ್ಪಂಗಾಯಿ : (8). ಪೆಪ್ಸೆ0ರಿರಿ: ಪಪ್ಪಯಿ ಗಿಡಗಳನ್ನು ಹಾಗು 


ಮತ್ತೊಂದು ಕಡೆಗೆ ಕಬ್ಬನ್ನು . . . ಮಾಡಿಸಿ (ಕೃಷಿಪ್ರ. ೧೪೩). 
(4-ಪೋರ್ಚು. ಸ್ಪ್ಯಾನಿಷ್‌. ೫೩0873, 7೩08)0./ಮಲ. ಪಪ್ಪಾಯ; 
ತುಳು. ಬಪ್ಪ ೦ಗಾಯ; ತೆಲು. ಪಸಯೆ, ಸಸ್ಪಾಯೆ,/ಹಿಂ. ಸಪೈಯಾ; 
ಮರಾ. ಪಪಈ, ಪಸಯಿಾ, ಪಪೈಯಾ, ಪೋಪಈ, ಪೋಸಯಾ]) 

ಪಪ್ಪು "ಸರುಪು' ನೋ. 

ಸಪ್ಪುಕ| "ಸಂಪಕ' ನೋ. 

ಪಪ್ಪುಕ್ಕ,ಸಪ್ಸ ಕ್ಕ, ಸೊಪ್ಪು ಕ (ನಾ). ಬೇಟೆಯಲ್ಲಿ ಪೊದೆಗಳನ್ನು 
ಬಡಿದು ಬಿಳಿಯ ಪ್ರಾಣಿಯನ್ನು ಎಬ್ಬಿಸುವುದು; ಸೋವು 


ವುದು: “ಪ್ಪ ಕನೆನೆ ಸೊಪ್ಪುಗುಟ್ಟು ವುದು” (ಕರ್ಣಾನಿ. ೩೬); 


ಪಪ್ಪು ರತುಂಠಿ 


ನಿಯತದ್ವಿತ್ವಕ್ಕೆ--ಪಪ್ಪು ಕಂ, ಕಪ್ಪ ಡಿ (ಶನುದ,೩೬ ಪ್ರಯೋ). ಪಪ್ಪ ಕ್ಕ: 
(೪. ಪೊಪ್ಪುಕ : “ಪೊಪ್ಪು ಕಂ-ಸೊಪ್ಪು ಗುಟ್ಟು ಹಂಸ (ಶನುದ, 
ಸಂ, ೨). 

ಪಪ್ಪುರಶುಂಠಿ (ನಾ). ಒಂದು ಬಗೆಯ ಶುಂಠಿ: “ಸಡ್ಮ್ರಂಧಿಕಾ- 
ಪಪ್ಪುರಕುಂಠಿ” (ಓಸಧಿ. ೧೭೩). [ಪಪ್ಪು ರೃ -- ಶುಂಠಿ) 

ಸಪ್ಪುಳಿ, ಪೊನ್ಲಿ (ನಾ). ಒಂದು ಬಗೆಯ ಸಸ್ಯ: ಸೊಸಿ, 
ಸಪ್ಪೆ (ಮೈಔಗಿ. ೬೭-೧೫೭೮). ಪೊಸ್ಲಿ : ಮೇಲಿನ ಪ್ರಯೋಗ 
ವನ್ನು ನೋಡಿ. (1,/ತಮಿ. ಪಪ್ಪ] 

ಪಬು, ಹಬು (ನಾ). ಯಜಮಾನ; ಒಡೆಯ ; ಸ್ವಾಮಿ: (8). 
ಹಬು: “ಹಬು-ಸಪ್ರಭು-ಒಡೆಯ” (ತದ್ಭ ಕೋ. ೪೮); ಪ್ರಭು-ಹಬು 
(ಶಮದ, ೨೬೧ ಪ್ರಯೋ) ; ಪ್ರಭು, ಹಬು ; ಪ್ರಸರ, ಹಸರ (ಶಬ್ದಾನು, 
೧೫೪ ಪ್ರಯೋ); ಕೊಟ್ಟಂ . . , ಹಬುಗಳ ನೆಟ್ಟಿ ನೆಯ ವಿಚಿತ್ರಮಾದ 
ತೊಡರ್ಗಳನೊಲನಿಂ (ಜಾಲಾಸ್ಯ್ಯ. ೧-೧೩-೪೨). 

[ಪ್ರಾ. ಪಭು./ಸಂ. ಪ್ರಭು] 

ಪಬ್ಬ "ಪರ್ಬ' ನೋ. 

ಪಬ್ಬತಿ (ನಾ). ಗಿರಿಜೆ; ಪಾರ್ವತಿ: “ನಗನಾಥಾತ್ಮಜೆಯಲ್ಲಿ ಸಬ್ಬತಿ 
ಯೆನಲ್‌” (ಕರ್ಣೂಸಿ. ೯೭). [-ಆಸಂ. ಪಾರ್ವತೀ] 

ಪಯ "ಪಯನ್‌' ನೋ. 

ಪಯ್ಯ (ನಾ). ೧. "ಅಡಿ; ಪಾದ: ದತ್ವಕ್ಕೆ ಯತ್ವಂ ಪದ್ಮ--ಸಯ 
(ಶಮದ. ೨೬೭ ಪ್ರಯೋ); ಪದ, ಸಯ (ಶಬ್ದಾನು.. ೧೬೦ ಪ್ರಯೋ), 
೨. ಕಾಳಗದಲ್ಲಿಯ ಒಂದು ವರಸೆ; ಯುದ್ಧದಲ್ಲಿ ಹೆಜ್ಜೆ 
ಹಾಕುವ ಒಂದು ಕ್ರಮ, - ತಂತ್ರ: ನೆಲನ ತಗ್ಗಿ ನಲುಪ್ಪ ರದ 
ಮೆಯ್ಯೊಲವಿನಲಿ ಪಾರಗದ ಬವರಿಯ ಸುಳುಹಿನಲಿ ಚಮ್ಮಟಿದ ಪಯ 
ವಂಚನೆಯಲಿ . , , ಕಾದಿದರು (ಕುವ್ಯಾಡ್ರೋ-೧೪-೬); ಪಯ ಮೈಲುಳಿ 
ಯಲೊಲೆದರು ಪಾದರಸದಂದದಲಿ ಪಟುಭಟರು (ಕುವ್ಯಾಗ. ೩-೨): 
4. [ನಾಟ್ಯ] ಹೆಜ್ಜೆಯನ್ನು ಕುವ ರೀತಿ, - ಕ್ರಮ ; ಪದಗತಿ: 
ಸಾದದೊಳಯೂ ಮೇಳಿಸಿ ರುಂಕೆ ಬಿಂಕದೊಳೊಂಡಬಡೆ , . . ಭೂಪಾಳನ 
ಚಿತ್ತ ವಲ್ಲಭಿಗೆ ಸಂದುದು ರೆಂಬೆಯ ಲಾಸ್ಫವಿಭ್ರ್ರಮಂ (ಅನಂಪು. ೪-೯೦) 1 
ಪಯದ ಕರಾಭಿನಯದ ದೃಷ್ಟಿಯ ಕರಣದ ಭಾನದಂಗಹಾರದ ನಯಮಾ 
ಶ್ರಯಮಾಗೆಬೆಡಂಗಿಂಗಾಕೆಯನಾ ಭೂಪಾಳಬಾಳರಭಿವೀಕ್ಷಿಸುತು೦(ಮಹಾನೇ. 

೪-೫೬). (ಪಯಪಾಡು' ಪರಣ, [ಪ್ರಾ. ಪಯ. /ಸಂ. ಪದ] 

ಪಯ್ಕ (ನಾ). ೧. ನೀರು; ಉದಕ: “ಅಮೃ ತೋದಕಮುಂ 
ಯೋಚಿಸಲೀಯರಡುನಾನು ಪಯಶಬ್ದಂಗಳ್‌? (ನಾನಾಕಂ. ೧೦೦); 
“ಆಪಃ, ನಾಃ, ವಾರಿ,ಸಲಿಲಂ, ಕಮಲಂ; ಪಯಃ... 
ಮೇಫಪುಸ್ಪ ೦, ಘನರಸಂ-೨೬ ಉದಕದ ಹೆಸರುಗಳು, ಅಂದರೆ ನೀರು? 
(ಸಿದ್ಧಾಂತಿ, ೭೬); ಪಾಲಂ ಕೊಂಡು ಪಯಮನಿಳಿಕೆಯ್ದೆ ಮರಾಳಂ 
ಬೊಲು (ಜಯಕಾ. ೧-೨೨). ೨. ಹಾಲು; ಕೀರ: “ಊಧಸ್ಯಂ 
೬ ೬ ೬ ಪಯಃ, ಹೀಯೂಸಷಂ-ಈ ೬ ಪಾಲ್‌? (ಹಲಾಯು. ೪೬-೧೧೯); 
ಸಲೆ ವತ್ಸನುಣ್ಣ ದ ಪಯಂ ನೇಮವೆಂದಡಂ . . , ಕೋಡಿದನೆ ಕೊಂಕಿ 
ದನೆ (ಬಸರ. ೭-೬೨) ; ಸವಿವ ಪಯಂ ತವರಾಜಂ ತನಿನಣ್ಗಳು ಶಿವಾರ್ಪಿತ 
ವಲ್ಲದಂದಂ ಸವಿದ ಶರಣನಂತೆ ನಾಲಗೆಯೇಲು (ನಂಬಿರ. ೧೬-೧೫). 
೧, ೨ : ಉಚಿತನಹ ಸಮಯದಲನಾಯಾಸದಿಂ ಪಯವ ಸೃಜಿಸಿ ಜನರೆಲ್ಲ 
ರಿಗೆ ಹಂಚಿ ಕೊಟ್ಟು (ಧ್ವನ್ಯಾಲೋ. ೯೩). (ಸಂ. ಪಯಸ್‌] 

ಪಯಂಬಡೆ (ಕ್ರಿ). ಪ್ರತಿಫಲವನ್ನು ಪಡೆ: ನಿಲ್ಲದಿರೀಯೆಡೆಯೊಳ್‌ 
ಪಸೆಯಲ್ಲಿಗೆ ನಡೆ ಶೌರಿಯಿಂ ಪಯಂಬಡೆದಾ* * *ನಿಲ್ಲಿಗೆ ' ಬರ್ಸೆಂ 
(ಚಿಳವಿ. ೬-೨೬೮). [ಪಯ (P4- ತನಿ. ಪಯ)-4-ಪಡೆ,] 


ಜಲಂ, 


೫೨೫೬. 


25 


40 


45 


ಪಯಗಣಕಿ 


ಸಯಃಕಣ (ನಾ). ನೀರಿನ ಹನಿ ಬಿಂದು: ಆ ಕುರುತಿಲಕನ 
ಮೆಯ್ಕೊಳನೇಕಪಯಃ ಕಣಗಣಂ ಪೊದಟ್ಲುವು ಮುಕ್ತಿ ಶ್ರೀಕಾಂತೆಯಿತ್ತ 
ಮುತ್ತಿನ ವೈಕಕ್ಷದ ತೆಜದಿನಭಿಸನೋತ್ಸನನಿಧಿಯೊಳ್‌ (ಶಾಂತಿಪು.೧೦-೪೭); 
ಸಂಸಾರಸಮಂದ್ರ್ರಮಂ ತೃ ಣಸಯಃ ಕಣದಿಂದಿಬಿಕಿಕೆಯನ್ದ (ಹೆಂರಾಮಾ. 
೧-೧೪) ; ಶಿಶಿರಪಯಃಕಣನೆರಸಿದ ಕುಶೇಶಯಚ್ಛ ದಮನಕ್ಸಿಗಳ ಬಾಪ್ಪು 
ಜಲಪ್ರಶಮಿತರು ಚಿಗಳ್‌ ಪೋಲ್ತಿ ರೆ (ಜಗವಿ, ೩-೬೭). [ಸಂ-] 

ಸಯಃಕಣಿಕೆ (ನಾ). ಎ ಪಯಃಕಣ : ಬಳಸಿದ ಬಂಬಲ್ಲುರುಳೊಳ್‌ 
ಪೊಳಿವ ಸಯಃಕಣಿಕೆ ಸಿಂಧುವಾರಲತಾಂತಾನಳಿಯೆನಿಸಿ ತುಜಂಗೆ(ಕಾಂತಿಪು. 


೧೦-೪೮). [ಸೆಂ. ಸಯಃಕಣಿಕಾ] 
ಪಯಃಕೇಲಿ) ಪಯಃಕೇಳಿ (ನಾ). ನೀರಾಟ; ಜಲಕೇಳಿ. 
ಪಯಃಕೇಳಿ : ಕುಂತಳಕೌಟಲ್ಯವೃತ್ತಿ ಪಿಂಗಿದುದಬಳಾಸಂತತಿಗೆ 


ಸಯ।ಕೇಳಿಯೊಳ್‌ (ಚಂದ್ರಪು. ೬-೧೪೫). 
ಪಯಃಕೇಳಿ “ಸಯಃಃಕೇಲಿ' ನೋ. 
ಪಯಃಪೆತಿ (ನಾ). ೧. ನೀರಿನ ಅಧಿಜೀವತೆ ; ವರುಣ. ೨. ಅಷ್ಟ 

ದಿಕ್ಸಾಲಕರಲ್ಲಿ ಒಬ್ಬ ; ಪಶ್ಚಿಮದಿಕ್ಕಿನ ಒಡೆಯ : ಅತಿಶಯಸಾನು 

ವೇದಮದು ಗೋಪುರಮಾಗಿ ವಿರಾಚಿಕುಂ ಪಯ 8ಪತಿದಿಶೆಯೊಳ್‌(ಶಬಶಂ. 

೧-೬೭). [ಸಂ.] 
ಪಯಃಪೆಯೋಧಿ (ನಾ). ಹಾಲಿನ ಸಮುದ್ರ ; ಕ್ಷೀರಸಾಗರ : 

ಸಯಃಪಯೋಧಿ ಫೇನಸಂಕಾಶದುಕೂಲಪ್ರಚ್ಛ ದಾಚ್ಛಾದಿತ ವಿಚಿತ್ರ 

ನೇತ್ರ್ರೋಭಂಯೋಪಧಾನ ಶಯ್ಯಾತಲದೊಳ್‌' (ಆದಿಪು. ೫-೨೨ ವ). [ಸಂ.] 
ಪೆಯಃಪೂರ (ನಾ). ೧. ನೀರಿನಿಂದ ತುಂಬಿರುವುದು ; ಸರೋ 
ವರ. ೨. ಹಾಲಿನ ಪ್ರವಾಹ; ಹಾಲಿನ ಪೊರ: ಸಲಿಲಾಶಯಂ 
ಪಯ ಃಪೂರಮನಾಂತುದೋ ದಿಟಕೆ ತಾನೆನಿಸಿತ್ತ ಮೃ ತಾಂಶುರಶ್ಮಿಯಿಂ 
(ಚಂದ್ರಪು, ೮-೩೯). [ಸಂ.] 
ಪಯಃಪ್ರತಾನ (ನಾ). ಹಾಲಿನ ಮೊತ್ತ, ಸಮೃದ್ಧಿ : ಆ ಕಳವು 
ಧಾತ್ರಿ ಕಣಿಶಕುಚಾಕಲಿತ ಪಯಃ ಪ್ರತಾನದಿಂ ಬಳೆಯಿಸೆ.. . 
ಶುಕಾನೀಕಶಿಶುಪ್ರತತಿ ಬಳೆವುದು. (ಚಂದ್ರಪು. ೧-೯೩). [ಸಂ.] 
ಪಯಃಪ್ರವಾಹ (ನಾ). ಎ ಪಯಃಪೂರ ೧ : ಕ್ಷೀರವಾರಿಧಿವಾರಿ 
ಯೆಲ್ಲನುನೊರ್ಮೊದಲೊಳೆ ಪೊಯ್ವಂತೆ ಪೊಯ್ದ ಪಯಃಪ್ರನಾಹನುಂ 
ಬಾಲಕನಬಲ೦ ಸೈರಿಸಂ (ಶಾಂತಿಪು. ೧೦-೪೨ ನ). [ಸಂ.] 

ಪಯಗತಿ (ನಾ). ೧. ನಡೆಯುವ ರೀತಿ,-ಕ್ರಮ ; ಹೆಜ್ಜೆಯಿಡುವ 
ಬಗೆ: “ಪಯಗತಿ-ಪದಗತಿ -. ಗಮನ ಕ್ರಮ” (ತದ್ಭ ಕೋ. ೨೪) ; ಪದಗತಿ- 
ಸಯಗತಿ (ಶನುದ. ೨೮೯ ಪ್ರಯೋ), ೨. ಕಾಳಗದ ಒಂದು ವರಸೆ ; 
ಯುದ್ಧದ ಒಂದು ಬಗೆಯ ತಂತ್ರ,--ಉಪಾಯ : ಚಾರಿಯನು 
ಚಾರಿಗಳ ಪಯಗತಿಯೋರೆಸೋರೆಯ ಬನರಿಗಳ ಸಂಚಾರಣೆಯಲಬ್ಬರಿಸಿ 
ತಿನಿದನು ರಾಘವೇಶ್ವರನ (ತೊರಂಇ.೬-೨೮-೪೮), [ಪಯ್ಯ -. ಗತಿ] 

ಪಯಗರಡಿ (ನಾ). ಈದ ಕರಡಿ; ಮರಿ ಹಾಕಿದ ಕರಡಿ: ಹಂ 
ನೀಳೋಪಳನಎಂ  ಪಯಗರಡಿಯುಮಿರೆ.. ನೀಳಯುಗಳಮೆಂದೆಳಸೆ. 

(ಶಿಇಂತಿಪು. ೨-೯೭) ; ಮರದಡಿಯೊಳ್‌ ಮುದುಡಿದ ಪಯ[ಪಾಂಂ. 

ಮುದು]ಗರಡಿಯ. ಮೈಯಲ್ಲಿ ಪರಿಯೆ ಪರೆಜಿಲೆಯೆಡೆಯಿಂಂ ತರುಣ 

ರಪಿಕಿರಣತತಿ (ಲೀಲಾನ, ೭-೧೧೪)... [ಪಯ (-ಆ ಪಯನ್‌)*-ಕರಡ್ಮಿ] 
ಪಯಗರಿ (?) (ನಾ). (?): ಊರುಂ ಮೂಳಿಯಂ ತಿಂಬಗುರು 
ಸಯಗರಿಯ ತನಿಗೊಂಬಂ ಬಳೆಗೊಯ್ಯಲ್‌ ಪೂಣ್ಣು ತುದಿಯೊಳೋಡಿ 

ಪೋಸ ಭೀರುವಪ್ಪ ಪಣಿದಕಾಅನಂತೆ (ಕಾಂತಿಪು, ೮-೪೯ ನ). [1] 
ಸಯಗಳಕಿ (ಕ್ರಿ). ಹಾಲನ್ನು ಕರೆ, ಹಿಂಡು : ಘನಕಾನುಧಥೇನುವ 

ಬರಿಸಿ ವಿನುತ ಪಯಗಖಿಕ್‌ದು ನಲ್ಮೀಕನ ಕರಗಿಸಿ ಚಿನುಮಯಮೂರ್ತಿಯ 


[ಸಂ.] 


ರಾಜ 


ಸಯಗೂಡು. 


ಕಂಡ (ಕಂನವಿ. ೫-೩೧). [ಯ್ಯ -- ಕಲಕಿ] 

ಪೆಯಗೂಡು (ಕ್ರಿ). ಕಾಲಿನೊಳಗೆ ಸೇರು,--ಹೊಗು : ಹೂರಂ 
ತ್ರಿಕಟುಕಮಂ ಕಾಲ್ಕೋರೆ ಸುತಕ್ಕೋಲಘಟ್ಟ ಸಿತಜಲಧರಮುಂಂ ವಾರಿ 
ಯೊಳರೆದೀಂಟಿದುವೆ ನಿವಾರಿಕು ಸಯಗೂಡಿದೆಯ್ಯ ಮುಳ್ಳಿನ ವಿಷಮಂ. 
(ಖನುದ. ೨-೧೩೧). [ಪಯ್ಯ-- ಕೂಡು] 

ಸಯಣ, ಸೈಣ (ನಾ). ೧. ಪ್ರವಾಸ; ಪ್ರಸ್ಥಾನ; ಪ್ರಯಾಣ : 
“ಯಾತ್ರಾ, ಪ್ರಯಾಣಂ, ಪ್ರಸ್ಮಾನಂ- ಈ ೩ ಸಯಣಂ” (ಹಲಾಯು. 
೭೪-೨೯೮); ಭೋಂಕೆನೆ ಪಯಣದೊಳಿನ್ಮುಂ ಸೋಂಕಿದ ಶರದೃತುವೆ 
ಬನಡೊಳನತರಿಸಿದುದೋ (ಆದಿಪು. ೧೧-೮೭) ; ಪಯಣದೊಳಶೇಸಶಕುನಂ 
ನಯಮಂ ಕುಡೆ ಕಾರ್ಯಸಿದ್ಧಿ (ಲೋಕೋಪ. ೧೨-೫) ; ಮರುಳ 
ಸಯಣಕ್ಕೆ ತಣಗೆಲೆಯೆ ಸಂಗಡಿಗನೆಂಬಂತೆ (ಧರ್ನಾನ್ಳು. ೧-೧೯೫) ; 
ಹಾದಿಯನು ಸವಣಕಿದರು. ಯವಮಂಪುರದತ್ತ ಪಯಣಕ್ಕೆ [CTR 
೨೦-೧೭) ; ಆ ಸಂಜೆಯ ಸಮಯದಲ್ಲಿ ಪಯಣವನ್ನು ನಿಧಾನ ಮಾಡುವು 
ದಕ್ಕೆ ಇಸ್ಪವಿರಲಿಲ್ಲ (ಕಳಹು. ೪). ೨. ಶತ್ರುಗಳನ್ನು ನಿಗ್ರಹಿಸಲು 
ಮಾಡುವ ಪ್ರಯಾಣ ; ದಂಡಯಾತ್ರೆ: ನಿಶಾನಸಾನಸಮಯದೊಳ್‌ 
ಪಯಣದ ಸೂಟುಗಾಳೆಗಳಂ ವಿಡಿದು ಬೀಡೆತ್ತ ಲುದ್ಯೋಗಂಗೆಯನರ್ವಿ ದಂ 
ಕಂಡು (ಸಂಚತಂ.. ೧೨೬-೧೨); ಆಖಿಳಸೇನಾತತಿಗೆ ಪಯಣಮಂ 
ಸೇಳ್ವನಾಗಳ (ಚೆಬಪು. ೨೫-೨) ; ಮಂಂದಣ ಪಯಣವ ನಿರ್ಧರಗೈ ದಾಗ 
ಬಂದು ಬಿಟ್ಟಿ ನು ಹೊಟಬೀಡ (ಕಂನವಿ. ೧೧-೬೯) ; ಎಲ್ಲರೂ ಯುದ್ಧ ಕ್ಕೆ 
ಪಯಣ ಮಾಡಿ ಜಗನ್ನಾಥಸ್ವಾವಿಯ ದೇವಸ್ಥಾನದ ಬಳಿಗೆ ಬಂದು 
ಸೇರಿದರು (ಆರ್ಯಕೀ. ೮೧): ೩. ಒಂದು ದಿನದಲ್ಲಿ ನಡೆಯುವ 
ಹಾದಿ,-ಮಾರ್ಗ ; ಒಂದು ದಿನದ ಹಾದಿ: ಶ್ರೀವಿಜಯನುಂ 
ವಿಜಯನುಮುರ್ವರಾಸ್ಯತಿಲಕನುಮಂ ಜ್ಯೋತಿಃಪ್ರಭೆಯುಂಮಂ ಕಟಕಿ 
ಸಲ್‌ ಮೂಖ ಪಯಣಮೊಡವೋಗಿ (ಶಾಂತಿಪು, ೬-೨೦ ನ) ; ಕೆಲವಾನುಂ 
ಫಯಣಂಗಳ್‌ ಸಲೆ ಸಮನಿಸೆ (ಕುಸುಮಾ, ೧೫-೮೮); ಉದ್ಭಟಿಭೂಮಿ 
ಪಾಲಕಂ .. : ಪಿರಿದುಂ ಪಯಣಂಗಳಿಂ ಸಮಂತೆಟ್ಟಿಂದಂ (ಉದ್ದಟ. 
೨-೧೦೨) ; ಭೆರದ ಪಯಣದ ಮೇಲೆ ಪಯಣದಲುರವಣಿಸಿ ನಡೆತಂದು... 
ಹರಹಿದವು ಗುಡಿ (ಕುನ್ಮಾಅ. ೨೨-೬). ಪೈಣ: ೧. ಶ್ರಮಸಾಧ್ಯ 
ವಾಗದಂತೆ ಪೈಣವಿತ್ತು ತಮೋರಜಗುಣದವರ ಬಾಧಿಯ ತಬ್ಪಿ ಸಿ ಉತ್ತಮ 
ಯಾತ್ರಿ ಮಾಡಿಸುವದು (ವಿಸ್ರಸು. ೨೪-೧); ಸುಗಂಧರಾಜೇಂದ್ರನು 
ಉದಯಕಾಲದೊಳ್‌' ಪೈಣವಂ ಮಾಡುವಾಯಂದು ಅಪ್ಪಣೆಯನ್ನುತ್ತು 
(ಸೌಗಂಧಿ. ೩೫೬-೫); ಏಕಾಏಕಿ ಪೈಣ ನಡೆದು, , ,ಕಾಶಿ ಸಟ್ಟಣ 
ವನ್ನು ಶೇರಿದರು (ಕಥಾಮಂ. 1೪, ೨೩) ; ಒಂದು ದಿನ ಮಧ್ಯಾಹ್ನದ 
ಸೈಣ ಆದ ತರುವಾಯ ನಮಗೆ ದಾರಿ ತಪ್ಪಿ ಹೋಯಿತು (ಸುಮಚ, ೨೫೦). 

ಸಯಣಮಾಗು - ಮುತ್ತಿಗೆಗಾಗಿ ಪ್ರಯಾಣಕ್ಕೆ ಹೊರಡು : 

ಬಂದೊದವಿದ ದೊರೆಗಳ ಪೌಜುಂ ಪದಪಿಂದಂ ಪಯಣಮಾದುದಾಡಂಬರ 
ದೊಳ್‌' (ಹಮ್ಮಾರ. ೩-೨೮). [ಎನಪ್ರಾ. ಪಯಾಣ. /ಸೆಂ. ಪ್ರಯಾಣ] 

ಪಯಣಂಗೆಯ್‌, ಪಯಣಗೈ (ಕ್ರಿ). ಪ್ರಯಾಣಮಾಡು ; 
ಸಂಚಾರಕ್ಕೆ ಹೊರಡು: ಭೂಲೋಕದತ್ತಣಿಂ, ಸಯಣಂಗೆಯ್ದ 
ನೃಪನ ಪುಣ್ಯಕೀರ್ತಿ ಯುವತಿಗೆ (ನರಚ. ೭೯-೨೦೫ ವ). ಸಯಣಗೈ $ 
ನನೀನದಂಪತಿಗಳಿರ್ವರುಂ ರಸದ ಹರಿಗಲನೇರಿ "ಜೇನು ಹೊಳೆಯಲಿ ತೇಲಿ 
ಸಯಣಗೈ ದರು (ಚಿತ್ರಾಂಗ, ೪೧-೧೧೨೭). [ನಯೊಣ4 ಕೆಯ] 

ಪಯಣಂಬರ್‌ (ಕ್ರಿ). ಪ್ರಯಾಣ ಮಾಡಿ ಬರು,-ನಡೆತರು : 


ಅಂತು ಫುಂಡರೀಕಿಣಿಗಭಿನಖುಖನಾಗಿ ಪಯಣಂಬಂದು . . . ಬೀಡಂ 
ಬಿಡಿಸಿದಾಗಳ್‌ (ಅವಿಪು. ೪೯೨ನ);  ಕೆಲಕೆಲದೊಳ್‌ ರಾಜಸುತರ್‌ 
ಕೆಲಬರ್‌ ಬರೆ... ವಜ್ರಬಾಹು ಪೆಯಣಂಬಂದಂ  (ಸಂಂಉನೂ. 


೫೨೫1೭. 


25 


30 


35 


45 


ಪಯಣಿಗ 


೨-೧೨) ; ಒಬರ್ವೆಂ ಜೂರದಿಂ ಪಯೆಣಂಬಂದು ನಾಡೆಯುಂ ಬಬಲ್ಲು 
3% ನಿದ್ರೆಗೆಯನ್ಯುತ್ತು ೦ (ಧರ್ಮಾಮೃ. ಪ-೪೭೬). 
[ಪಯಣ 4 ಬರ್‌( ಆ. ವರ್‌)] 
ಪಯಣಂಬೋಗು (ಕ್ರಿ). ಪ್ರಯಾಣಕ್ಕೆ ಹೊರಡು ; ಸಂಚಾರಕ್ಕೆ 
ತೆರಳು: ಅನರ್ಗೆ ಲೋಚುಗೆಯ್ದೂ ಬ್ರತಂಗಳನೇಅಿಸಿ ಪಡಿಕಮಣಂ 
ಬೇಟಕ್ಕೊಡಗೊಂಡುತ್ತ ರಾಸಥಕ್ಕೆ ಫಯಣಂಬೋಗಿ . - . 'ಜೇಶಮನೆಯ್ಲಿ 
(ನಡ್ಡಾರಾ, ೯೧-೨೫) ; ಪಾಂಡವರ್‌, , , ಶಕುನಂಗಳೆಲ್ಲಮುತ್ತ ರೋತ್ತರಂ 
ತಿರ್ದುವಿನಮುತ್ತ ರಾಭಿಮುಖರಾಗಿ ಪಯಣಂಬೋಗಿ(ಸಂಪಭಾ.೩-೩೩ನ); 
ಅಂಬರಚರರಾಜನಂಬರಚರಗೋ ಚರೋಚಿತಪ್ರ ಸ್ಥಾನದಿಂ ಪಯಣಂಬೋಗಿ 
(ಶಾಂತಿಪು. ೫-೩೭ನ) ; ಪೊಟಲ ನಡುವಣ ಕ್ಷುಲ್ಲಕ ದ್ವಾರದಿಂ ಸೊಣನುಟ್ಟು 
ದಕ್ಷಿಣಾಭಿಮಂಖರಾಗಿ ಪಯಣಂಬೋವುದುಂ(ಸಂರಾಮಾ, ೭-೭ ವ). 
[ಪಯಣ 4 ಪೋಗೂ,(<ಪೋ,)] 
ಪಯಣಗತಿ, ಪೈಣಗತಿ (ನಾ). ಪ್ರಯಾಣದ ನಡೆ, ಮಾರ್ಗ : 
ಆ ಮುಂದಣ ಪಯಣಗತಿಯ ಸಂಚುನಟಿಯುವ ಸಂಬಂಧಮಂ : ಶರಣ 
ಮನದಲ್ಲಿ ತಿಳಿದು (ಘನನ. ೪೯-೪೫); ಹರುಷಪುಳಕದ ಹರಹಿನಲಿ ಹಯಕರಿ 
ವರೂಥಪದಾತಿಬಲಸಹಿತರಿದಿಶಾಪಟಿಮಲ್ಲ ಬಂದನು ಪಯಣಗತಿಗಳಲಿ 
(ತೊರರಾ. ೧-೬-೭) ; ಆ ಮಾಧನಂ ಪಯಣಗತಿಯಿಂದೆ ಗಜಪುರದ 
ಸೀಮೆಗೈತಂದು (ಚೈನಿಭಾ. ೭-೧೩). ಪೈಣಗತಿ: ನಿನ್ನಯಂ ನೆನವೆ 
ಮುಂಕುತಿಪಥಕೆ ದಾರಿಗಿದೆ ಪೈಣಗತಿಗೆ ಕಟ್ಟಿದ ಬುತ್ತಿ (ನೋಸ್ಟದೀ. ೪೦-೩). 
[ಸಯಣ + ಗತಿ] 
ಪಯಣಗೈ "ಸಯಣಂಗೆಯ*' ನೋ. 
ಪಯಣನಡೆ (ಕ್ರಿ). ಪ್ರಯಾಣಕ್ಕೆ ಹೊರಡು; ಸಂಚಾರಮಾಡು : 
ಕಲೆತು ನಾನವರೊಡನೆ ಪಯಣನಡೆನೆನು ಮುಂದೆ (ಇಂಗೀತೆ. ೯೩-೨೧). 
ಕ [ಸಯಣ--ನಡೆ;] 
ಪಯಣಪರ (ನಾ). ಪ್ರಯಾಣದಲ್ಲಿ ಆಸಕ್ತನಾದವನು : ಜೀವ 
ದುಂದುಭಿ ಮೊಳೆಗೆ ಪರೆಮನು ಪಯಣಪರನಾದ (ಕೌಶಿಉ. ೪-೧೧). 
[<:ಸೆಂ. ಪ್ರಯಾಣಪರ] 
ಸಯಣಲಗುನ(ನಾ). ಪ್ರಯಾಣ ಮಾಡಲು ತಕ್ಕ ಮುಹೂರ್ತ,- 
ಒಳ್ಳೆಯ ಕಾಲ: ಬೇಟಕ್ನೂಡಗೊಂಡುತ್ತ ರಾಸಥಕ್ಕೆ ಪಯಣಂಬೋಗಿ 
ಮಟ್ಟಿನುರೆ ಸಾಕೇತಪುರಿಗಾಗಿ (ರಾಮಾಸಂ. ೧-೫-೧). 
[-ಆಸಂ. ಪ್ರಯಾಣಲಗ್ನ] 
ಸಯಣನೀಳೆಯ (ನಾ). ಪ್ರಯಾಣಕ್ಕೆ ಹೊರಡುವ ಮೊದಲು 
ಕೊಡುವ ತಾಂಬೂಲ; ಬೀಳ್ಕೊಡುಗೆಯ ಸಮಯದಲ್ಲಿ 
ಕೊಡುವ ವೀಳೆಯ : ಸಯಣನೀಳೆಯವಾಗುವವರೆಗೆ ಈ ಯಿನಿಬರೂ 
ನಮ್ಮ ಅರಮನೆಯೊಳಗೇ ಗೌರನದ ರಂಜಮರ್ಯಾಜಿಯ ಅತಿಥಿಗಳಾಗಿರಲಿ 
(ಬಿರುಗಂ, ೩೬-೭). [ಸಯಣ-/-ವೀಳೆಯ] 
ಪಯಣಸನ್ನದ (ನಾ). ಯುದ್ಧೋದ್ಯೋಗಕ್ಕೆ ಸಿದ್ಧವಾಗುವಿಕೆ : 
ಪಲವುಂ ಗಡಿಗೋಂಟಿಗಳ ಬಲನುಂ ಪಯಣಸನ್ನ ದಂಗೆಯು ದೆಂದು 
ರಾಯಸಂಗಳಂ ಕಳುಪಿ (ಚಿಕವಿ, ೫-೭೭). [ಸಂ ಸ್ರಯಾಣಸನ್ನದ್ಭ] 
ಪಯಣಿಗ, ಫೈಣಿಗ (ನಾ). ಪ್ರಯಾಣಿಕ ಪ್ರವಾಸಿ: ಕೂರ್ಮೆ 
ಯಿನೆನ್ಮು ಜಾತ್ರೆ ನಯಣಿಗರ್ಗೆ ನೇರಿಟ್ಟಾ ಧಿನ್ಯಾಧಿಗಳಂ ಪರಿಹರಿಸಿ 
ಪೊರೆಯ್ಯೈ (ರಾಮಾಶ್ಚ, ೬೮-೧೯) ; ಅದು ಒಬ್ಬ ಪಯಂಣಿಗನನ್ನು ಕುರಿತು 
ಬರೆದ ಕವಿತೆಯಾಗಿತ್ತು. (ಬರಬಾ, ೬), ಪೈಣಿಗೆ: ಪೈಣಿಗರಾಗುನಡೆ 
ಮನೆಗೈದಿ ಬರಲನನಿಪನು ಕಲಿಕರ್ಣಾ ರಾಗವತಿ ನಡೆತಂದು ವಿನಿಂತಳಾಗಿ 
ನೀವೀಗಾರ ಕಾರ್ಯಕೆ ಹೋಗುವಿರಿ ಪ್ರಾಣೇಶಯೆಂದಳು ನಗುತ 
ಭಾನುಮತೀ (ಜಿನಭಾ, ೫೬-೪೬). [ಸಯಂಣ---ಇಗ] 


ಪಯಣಿಸು 


ಪಯಣಿಸು (ಕ್ರಿ). ೧. ಪ್ರಯಾಣ ಮಾಡು ; ಸಂಚರಿಸು : ಮಾನ 
ಅಳಿಯ ಮಂಗಳೂರಿಗೆ ಪಯಣಿಸಿದರು (ಒಡ್ಡಿಉ. ೪೨). ೨. ತಿರುಗು ; 
ಓಡಾಡು : ಶ್ವಾಸ ನಿಶ್ವಾಸದೊಳು ಹ ಹೊರಬರುತ ಲೋಮ 
ದೊಳು. ಶಕ್ತಕಣದೊಡನೆ ಪಯಣಿಸುತ , , . ಕೊರಗುತಿರುವೆಲೆ ಅಹಂಭಾವ 
(ಮಲೆದೇ. ೩೩-೪). [ಪಯಣ +- ks 

ತ ಗ (ನಾ). ೧. ಪ್ರಯಾಣಕ್ಕೆ ತೊಡಗುವಿಕೆ : 
ಮುನಿಷನು , ., ಸಯಣೋದ್ಯೋಗಮನನಾದನು ಸರಾಗದಲಿ(ಕೊರಂಾ. 
೧-೧೨-೩) ; 'ಕಾಗದನ್ನನ ಕೈಕೊಂಡು ಸಯಣೋದ್ಯೋಗನ ನೆನೆದಳಲ್ಲಿ 
ಯಲಿ (ನೋಹತ. ೨೮-೩೮). ೨, ಪ್ರಯಾಣಕ್ಕೆ ತೊಡಗಿದವನು : 
ಆಯೋ ಧ್ಯಾಪುರಿಗೆ  ಸಯಣೋಡ್ಯೋಗರಾದರು ಜನಕನಾಜ್ಞೆಯಲಿ 
(ತೊರರಾ, ೧-೧೬-೧). [ಸಂ ಪ್ರ ಪ್ರಯಾಣೋದ್ಯೋಗ] 

ಪಯದಳ (ನಾ). ಕಾಲಾಳುಗಳ ಸ್ಥೆ ೈನ್ಯ ; ಪದಾತಿಬಲ: ಕೈಯ 
ಕೈದುವನಿಳುಹಿ ಪಯದಳ ನಗೂ ಖೇಚರೇಶ್ವರನ (ಹನ ಅ. 
೧೯-೫೩) ; ತಳಪಟಿನ ತುಂಬಿತ್ತು ಪಂಯಂದಳ (ಕುಪ್ಯಾಡ್ರ್ರೋ. ೧೨-೮), 

[ಪಯ್ಗೆ + ದಳ್ಳ( ಎ ದಲ)] 

ಪಯನ್‌, ಸಯ್ಯ, ಸಯಿನ್‌,, ಹಯನ,, ಹಯನು, ಹಯಿನು, 
ಹಯ, ಹಯ್ದು, ಹೈನ, ಹೈನು (ನಾ). ೧. ಈದ ಹಸು, 
ಎಮ್ಮೆ. ಹುಲಿ ಮುಂತಾದ ಪ್ರಾಣಿ; ತನ್ನ ಗೋಮಂಡಳದೊಳ 
ಗೊಳ್ಳಿ ದುವಪ್ಪ ಪತ್ತು ಈಸ 'ಮೂಸಾಸಿರಗಂಡುಗೆ ಬತ್ತಮುಮಂ 

"ಕೊಟ್ಟೂ ಡೆ (ವಡ್ಮಾಂಾ. ೨೨-೩)"; ಸಶುನೆಮ್ಮೆ ಕುಟೀಗಳೆಂಬಿವು 

ಸುಳಿಗೆ ಪಯಸ್‌ (ಸಮನ, ೯-೧೧೬). ಸೆಯೆ,: ೧. ಕೆಚ್ಚಲ 
ಬಾಹು ಪುಟ್ಟ ದುದು ತೊಟ್ಟ ನೆ ನಮ್ಮ ಯಕ್ಕೆ (ಪಸಾರ, ೪೬೮) ; ಡೆ 
ವೊಡೆ ಪಯದಿಂ ಪಯಮಂ. ತಡೆಯದೆ ಕೆಳೆಗೊಳ್ಳ ರದಟಿ ಕಲು ವಂ ಚದುರರ್‌ 
(ಕೀತಿನುಂ. 1, ೩). ಪೆಯಿನ್‌, : ೧. ಸಯಿನಂ ಕಂಡು ಕುವಂ 
ಬಿಡುವಂತೆ (ಧರ್ಮಾಮೃ. ೧೪-೧೭೦). ಹೆಯನೈ : ೨. ಹಸು 
ಎಮ್ಮೆ ಮುಂತಾದುವುಗಳಿಂದ ದೊರಕುವ ಹಾಲು, ಮೊಸರು 
ಮುಂತಾದುಭ್ರ : ಹಾಲ ಸಮುದ್ರಕ್ಕೆ ಹಯನವನ್ನು ಕೊಟ್ಟಂತೆ 
ಅವನ ಕೊಡುಗೆಯಾಗಿತ್ತು (ಕರ್ನಾಕ. ೧೩೯); ಹಯನಕ್ಕಾಗಿ ಕಡ 
ಆಕಳ ಹಿಂಡುವುದು (ಜಿಟ್ಟಹೂ. ೨೨). ಹಯನು : ೧. ಕಾನುಧೇನು 
ಮನೆಯಲಿರಲು ಬೇಲಕ ಹಯನನಜಸಲೇಕೆ (ಬಸನ. ೬೦೨) ; ಬಣಡಂ 
ಹಯನ ಮಾಳ್ಟರೆಂದು . .. ನುಡಿಯೆ (ಚೆಬಪು. ೬೨-೩೦); ಹಸುನಕೃಳ 
ಹಯನುಗಳ ಬಸವಳಿಸದೆ , , , ಬಗೆಯೊಸೆದುಚಿತದೊಳೋವುವುದು 
(ಹದಿಬ. ೪-೪೫) ; ಬಹಳನ್ಟು ಬರಡು, ಒಂದೆರಡು ಹಯನು (ಚಂದ್ರಮಾ. 
೧೬-೨). ಪಿ. ಪಾಲ್ಗಡಲಿದಿರಲಿರೆ ಹಯನನಜಿಸುವರೆ (ನಂಬರ.೧೩-೪) ; 
ಈ ಸುತನು ಜನಿಸಿದೊಡಿವಗೆ ಹಯನಿಲ್ಲ (ಸಂಭನ, ೧೭-೮೨) ; ಕಟ್ಟಬೇಕು 
ಕಣಟದೆನ್ಮು ಅದಣ ಹಯನ ವಿಸ್ಟಾ ದರು. ಉಣಬೇಕು ಗಿ ೨-೫೫ 
ಸಲ್ಲವಿ) ; ಮನೆಯಲ್ಲಿ ಹಯನು ಇ (ಅಶೋಕ. ೭೮). ಹಯಿನು : 
೧. ನಡಿಯಿರಿ, ಹೊಲೆಯರಲ್ಲಿ ಹಯಿನು ಸಾದುಕೊಂಡಿದೆ (ಹೊಸಂಸಾ 
೩೨). ಹೆಯ್ಸೆ: ೨, ದನಕರುಗಳು ಬಹಳ ಇದ್ದವು. ಹಯ್ನವೂ 
ಸನ್ಮುದ್ಧಿಯಾಗಿತ್ತು (ಮುಂಬಯಿ. ಕಿ. ೪-೨೨೦). ಹಯ್ನಿ : 
ಷಿ ಜೋಳದ ಬೋನಕ್ಕೆ ಬೇಳೆಯ ತೊಗೆಯಾಗಿ ಕಾಳೆಮ್ಮೆ ಕಲದ 
ಹಯ್ನ್ನಾಗಿ [ಪಾಂ೨ಂ, ಹಯನಾಗಿ] ಬೆಳನಲಮೇಳನ ನೋಡ (ಸರ್ವಜ್ಞ, 
Rene ಆಕಳ ಹಯ ತುಸು ಆದಾಗ್ಯೂ ಬಹು ಆರೋಗ್ಯವು 
(ಮುಂಬಯಿ, ಕಿ, ೧-೨೧). * ಹೈನ: "೧. 'ಕಣಕಿನ ಹೈನಂ [ಸಾರಾಂ. 
ಹೆ ಕೈನು]ಗಳಲ್ಲದೆ ಬಂಜೆನಯಿಿ ಸಲ್ಲ (ಶ್ರೀಪಾಲ, ೧-೪೬); ಹೈ ಕೈನದ ಕೆಲಸ... 
ಮಕ್ಕ. ಳ ಉಪಚಾರ ಇವುಗಳಲ್ಲಿ ಬೇರೆಯ ನಿಚಾರಕ್ಕೆ ಅಸ್ಪ ದವೇ 


೫೩೨೫೮ 


20 


25 


35 


40 


45 


ಪಯಸಾಡು 


ದೊರೆಯುತ್ತಿ ತ್ರಿರಲಿಲ್ಲ (ಜನಜೀ, ೩೮); ಕೈಗೊಬ್ಬ ಕಾಲಿಗೊಬ್ಬ ಆಳು. 
ಬತ್ತದ ಹೈಃ ನ (ಮಣ್ಣಿನು. ೯). ೨. ಮಲ್ಲಾ ಡದ ಆಕಳು ಚನ ಆಕಳಿ 
ಗಿಂತ ಕಂದಾದದ್ದು ; ಆದರ ಹೆ ಕೈನವೂ ಅಪ್ಪ ನ್ಟ ಕೃಷ್ಣೆ (ಕಭಾಗೆ. ೫೭) ; 
ಎಮ್ಮೆ ಆಕಳುಗಳು ಹೆ ಹೈದ Alen ಉಪಯುಕ್ತ ವಾದವು (ಕಾರನ. 
Fk ಹಾಲು--ಹೈ. ನ ಹೊಟ್ಟಿ ಗೆ ಹೆಚ್ಚು ಹೆಚ್ಚು ಹೋದಸ್ಟೂ ಸಂತಾನ 

ದ್ಥಿಯಾಗದಿರುತ್ತ ಯೆ? (ಸ ತೇ). "ಹೈನು: ಛಿ. ಬರಡು 
ನ ನಾಗಿರಲು ತನುಧರ್ಮಕ್ಕೆ ನೆಲೆಯುಂಟಿ (ವಿನೇಭ, ೧೦-೪೧); ಕಂದಯ್ಯ 
eri ಕಣಗೀಲು ಚಿಗತಾವು., , ಬಾಲನ ಬರಡಾಕಳೆಲ್ಲ ಹೈನಾಗೆ 
(ಹಳ್ಳಿ ಬಾ. ೭೯). ೨. ದನಕರುಗಳ... ಹೈನು ಹೆಚ್ಚಾಗಿ ಲಭಿಸುತ್ತದೆ 
(ಕಎಪು, ೬-೧೪). 

ಸಯನಾಗು, ಹಯನಾಗು, ಹೈನಾಗು - ಹಾಲನ್ನು ಕರೆ 
ಯುನ ಹೆಸುವಾಗು; ಕರಾವಾಗು: ಸಯಂನಪ್ಪ ಸನುವ ತಣಿಪಿ 
ನಯದಿಂ ಕೆಜಕಿದು ಪಾಲಂ ಕೊಳ್ಳಂತೆ (ಜೀನಸಂ, ೨೧೮-೬) ; ನೀನೊಲಿ 
ದರೆ ಬಜಡು ಹೆಯನಾಗುವು[ಸಾರಾಂ. ಹಯನಹು]ದಯ್ಯಾ (ಬಸವ.೬೬); 
ನಿನ್ನೆ ಶೀಲಂಗಂಡು ಸುರಭಿ ಹಯನಾಯಿತ್ತು (ಬಸರ, ೯-೮೨) ; ಬಜಡು 
ಹಯೆನಾಯ್ತು (ರೇವಣ. ೩೩-೫೪) ; ಹೇರುವ ಗೊಡ್ಡು ಹಯನಕ್ಕು 
ಗುರುಕರುಣ ತೋಟುನ ದಿನಕೆ (ಸರ್ನೆಜ್ಞ, ೮೭) ; ಅಡ್ಡಡ್ಡ ಮಳೆ 
ಬಡಿದು ಜೊಡ್ಡೊಡ್ಡ ಕೆರಿ ತುಂಬಿ ಗೊಡ್ಡ ಗಳೆಲ್ಲ ಹೈನಾಗಿ (ಕನ್ನಜಾ, 
೧೫೩). ಹೈನ 'ಭನಿಡುಎ ಪಶುಪಾಲನೆ ಮಾಡು: ಈ ಪರಗಣೆ 
ಗಳಲ್ಲಿಯ ಜನರು ಶೈ! ನ ಮಾಡುತ್ತಾರೆ (ಗ್ರೇಟಬ್ರಿ. ೪); ಇವರಿಗೆ ಹೈನ 
ಮಾಡುವುದು: ತತ (ಕರ್ಣಾಟ, ೩೩೪). 

[ದೇ.॥ ತಮಿ. ಸಯ - ಫಲ, ಲಾಭ, ಸನಿ, (ಪ್ರಾ. ಪಯಾ-- 
ಜನ್ಮ ನೀಡು. /ಸೆಂ. ಪ್ರಜನನ = ಗರ್ಭಧಾರಣೆ, ಜನನ] 

ಪೆಯನಾವು (ನಾ). ಸದೆ ಹೆಸು; ಕರು ಹಾಕಿದ ಆಕಳು: 
ಮುನಿಪಂ ನೋಂತು ಬಡವಾಗಿ ವಿಕರಾಳಮಾದ ರೂಪುಮಂ. ಚ 
ಕೆಂಗೋಲ್ಮಸಗಿದ ಪಯನಾವು ಪರಿದಿಅಕಿವುದುಲ (ಚಾವುಂಪು. ೧೪೧) ; 
ಆಡೊಡನಂ ಕೊಟ್ಟು ಪಯೆನಾವಂ[ಪಾಠಾಂ. ನಾಕಳಂ]ಕೊಳ್ಳೆಂ (ಸಂಡತಂ. 
೧೮೬-೭) ; ಬರುತಿರ್ಸಾ ಮುನಿಸನ ಕೃಶಶರೀರನುಂ ಕಂಡು ಬೆರ್ಚಿ 
ಪಯನಾಟ£ವು] ಕರಂ ಪರಿತಂದು ಪಾಯೆ (ಶಾಂತೀಶ್ವ, 

[ಸಯನ್‌--ಅವು] 

'ಸೆಯನು (ನಾ). ಸವಿ: ಇತ್ತಲು ಸರನೆಗೆ ನಂಬಿಗೆ ಸಲವು ಕಸಲದಗಕ್ಕೆ 
ಪಯನಾಗಿ [ಪಾಕಾಂ.. ಯ ಹಯನಾಗಿ] ಪ್ರ ಪ್ರಣಯಕಲಹಂ ಕಾಲೂಲಿ 
ಸುಖದ ಮಳೆ ಕಣಕೆದು ನೇಹದ ವಿತ್ತಂಕುರಾ ತವಕಂ ತಳಿರ್ತು ಸಮಾ 
ನುರಾಗವರಲ್ಲು ಪ್ರೇಮಾಲಿಂಗನಡೊಳ ಶಿನಾರ್ಪಿತಂ ಸಿಲ್ಕಿ ಸಫಲವಾಗಲ್‌ 
(ನಂಬರ, ೧೬-೯೬), "ಪಯನ್‌ ಪರಾ. -[«-ತನಿ. ಸಯ] 

ಸಯಪಾಡು, ಪೈಪಾಡು (ನಾ), ೧. ಹೆಜ್ಜೆ ಯಿಡುವ ಕ್ರಮ, - 
ರೀತಿ : 8). ೨. ಕಾಳಗದ ಒಂದು ವರಸೆ, ನಟ್ಟು; ಯುದ್ಧ 
ದಲ್ಲಿ ಹೆಜ್ಜೆ ಯಿಡುವ ಒಂದು ಬಗೆಯ ತಂತ್ರ: 'ಸುಳಿದರೆಕಬಲ 
ಚಾರಿಯಲಿ ಜಾಪಳದ ಪಯಂಪಾಡಿನಲಿ ,, , ಭೀಮ ಕೌರನರು (ಕುನ್ಯಾಗ. 
೬-೨೨); ಲುಳಿಯ ಪಯಪಾಡುಗಳ., , , ಲಾಘನದೊಳು ನಿಚಿತ್ರದ 
ನೀರರೊಸ್ಪಿ ದರಸಮ ಸಮರದಲಿ (ತೊರರಾ. ೬-೩೧-೨೨) ; ಪಯಂಪಾಡು 
ಮುರಿಪು ಮೈಲುಳಿ ಲಾಗುಲನಣಿ ಲಕ್ಷ್ಮಾಂಗಳಿಂ ಧುರಡೊಳೇಆಂ ತೋಟ 
(ಚೆಬಪು. ೩೮-೩೮) ; ಖಳ ದನುಜಾಂತಕರು ಕಾದಿದರು ಪಯಖಾಡಿನಲಿ 
ಸನುವಾಗಿ (ಕೋಗಯ. ೧೦-೫೦). "ಪಯಗತಿ' ಪರಾ, ೩. [ನಾಟ್ಯ] 
ಹೆಜ್ಜೆ ಯನ್ಸ್ನಿಡುವ ಭಂಗಿ; ಸದವಿನ್ಯಾಸ : ಸಯಪಾಡು ನಿಚ್ಚ ವಣೆ 
ಚಾಳೆಯಂ . , . ಲುಳಿ ಫುದಿಜಿಸೆನಿನಂ ಕರಂ ನರ್ತಿಸಿದಳ್‌(ಧರ್ಮಪೆ.೨-೨೬); 


೭-೩೩). 


ಪಯಜಿಂದು 


ನೇಮನೆಲೆ ಪಯಸಾಡು' : ., . ತಿರುಪಿನಲಿ ,.. ಮಾಯಾಜೀನಿ 
ಮೋಹಿಸಿ ಪಾತ್ರವಾಡಿದಳು (ಸ್ರಭುಲೀ. 9-೫೩). ಪೈಪಾಡು: 
೩ ನುಡನೊಲ್ಲು » «» ವಿನೂತನದ ಸನ್ನೆರಡು ಪೈಪಾಡು ಪಿರಿದೆನಿಸು 
ನೈವತ್ತೊಂದು ಚಾಲಿಯಿಂದೆ, ತಿರುಪುಗಳ್ಬತ್ತು ತೆಟದಿಂದೆ ನಾನಾತೆಅದ 
ಕರಣಂಗಳಿಂ ನರ್ತನಂಗೆಯ್ಯೂ ತಿರೆ (ಪಾಸೋಪು. ೧-೪೮). 


[ಪಯ್ಯ--ಪಾಡ್ಯು] 
ಪಯಬಿಂದು (ನಾ). ಹಾಲಿನ ಹಧಿ,-.ತೊಟ್ಟು : ಗಣನೆಯಿಲ್ಲದ 
'ಜನನಿಯರು  ನಮೊಲೆಯುಣಿಸಲಾ  ಸಯಬಿಂದುಗಳನದನೆಗಿಸಲಳನೇ 
(ಹುಸ. ೬೨). [ಪಯ್ಯ 4 ಬಿಂದು] - 


ಪಯವುಲಿ (ನಾ). ಈದ ಹುಲಿ; ಮರಿ ಹಾಕಿದ ಹುಲಿ: 

ಸಯವುಲಿಗಳ* ಮೊಲೆಯೂಡಿದುವಾ ಹೆರಿಣಂಗಳಂ (ಉವ್ಯಾನ. ೮೨೬), 
[ಸಯ ( ಯನ್‌) 4 ಪುಲಿ] 

ಸಯಶ್ಚರ (ನಾ). ೧. ನೀರಿನಲ್ಲಿ ಸಂಚರಿಸುವ ಮೊಸಳೆ ಮೊದ 
ಲಾದ ಜಲಜಂತು,--ಜಲಚರ : ಕುಪಿತ ಮರುತ್ಸುತರನಕಳ್ಳಿ 
ಸಯಶ್ಚರನಿಕರಸಂಭ್ರ ಮೋಲ್ಲ ಹರಕೆ ಭಾನಿಸೊಡೆ: ಜನಕ್ಕೆ ಕೊಳಂ ಕಿಟ್ಟು 
ಪಾಣುನಂತಾಯ್ತು  ಕಮಲಜಾಂಡಂಬರೆಗಂ  (ಗದಾಯು. ೭-೨೦). 
೨. ಮಾನು: ಭಯಾಬ್ಕಿಯಲ್ಲಿ ಮಂಂಕೊಂಡು ಮಂಳುಂಗಿ ತೇಲ್ಮು 
ವವನೀಕ್ಷಣಯಂಗ್ಮಸಯಶ್ವರದ್ವಯಂ (ಶಬಶಂ. ೪-೧೧೦). [ಸೆಂ] 

,ಪಯಸ್ಯೆ (ನಾ). ಹಾಲಿನಿಂದ ಉತ್ಪನ್ನವಾಗುವ ಬೆಣ್ಣೆ, 
ಮೊಸರು ಮುಂತಾದುವು: “ಪಯಸ್ಯಂ ಆಜ್ಯ ದಧ್ಯಾದಿ-ಹಾಲಿ 
ನಿಂದ ಹುಟ್ಟುವ ತುಪ್ಪ, ಮೊಸರು, ಬೆಣ್ಣೆ ಮಂಂತಾಡ್ವಕ್ಕೆ , ಪೆಸರು” 
(ಸಿದ್ಧಾ! ತಿ. ೨೮೯). [ಸಂ.] 

'ನಯಸ್ವಿಸ (ನಾ). ೧.,3ರೆಯುವ ಆಕಳು; ಹಯನು: ನಸು 
ದೇವ ಜೀನಕೀದೇವಿ ಬಲದೇನರ್ಗೆ ನಂದಗೋಪನುಂ ತತ್ಸತಿಯುಮನು 
ಕ್ರಮದಿಂ ಪೊಡೆನಟ್ಟು ಪ್ರಚುರಪಯಸ್ವಿನಿಗಳಪ್ಪ ಪಶುಗಳಿಂದಅಂಬು 

” ಗಜಕೆಯಿಸಿದನಂತರಂ 'ಸಂಭಾಷಿಸುತ್ತಿರ್ಪುದುಂ. (ಮಹಾನೇ. ೬-೩೭ನು) ; 
ಒಮ್ಮೆ ಪಯಸ್ಪ್ವಿನಿಯಾದ ಧೇನುನಿನಂತೆ ತೋರುವ ಉಸೆ ಮತ್ತೊಂದೆಡೆ 
ನವನಧುನಿನಂತೆ ಗೋಚರಸುತ್ತಾಳೆ (ಸೌಂದಸ, ೯ಬ), ೨. ನದಿ; 
ಹೊಳೆ. ೩. ಒಂದು ನದಿಯ ಹೆಸರು. ೪. ಗಂಗಾನದಿ. ೫, ರಾತ್ರಿ; 
ಇರುಳು. ೬. ಆಡು, ೩. ಹದಿನಾಲ್ಕು ನಾಡಿಗಳಲ್ಲಿ ಒಂದು : 
ತರಳ: ತಿಳಿ ನಾಡಿಗಳ ಚೌದಶಗಳಿಗೆ ನಾಮಗಳಾಯಂರು ಸುಸು ಮೈಯ... 
ಪಯಸ್ವಿನಿ ಗಂಧವಾರಿಯು ನರೆಸೆದಸ್ಟ ದೆಯಿರುವವು. (ಗಗತಾ, ೯-೧೨). 

[ಸಂ. ಪಯಸ್ವಿನೀ] 

ಪಯಸ್ಸದ್ಮ (ನಾ). ನೀರಿಗೆ ಆಶ್ರಯವಾಗಿರುವುದು ; ಸಮುದ್ರ: 
ಅನುಲ ಪಯಸ್ಸದ್ಮದಿಂ ಶುದ್ಧ ವೃತ್ತಂ (ಶಾಂತಿಪು. ೯-4೧೦). [ಸಂ.] 

ಪಯಸ್ಸು (ನಾ). ೧. ನಿರು; ಉದಕ : ಪಯಸ್ಸು, ನಭಸ್ಸು, 
Sud (ಕಬ್ಮಾನು. ೬೯ ಪ್ರಯೋ). "3. ಹಾಲು. [ಸಂ. ಪಯಸ್‌] 

ಪಯೆಳ (ನಾ). "ಮೇಘದಲ್ಲಿ ತುಂಬಿದ ನಿರ್ಮಲಜಲ” (ವಿಸ್ತೋಸು. 
೧೩-೫ ಆಡಿಟ) : ಸಂಯತಿಗಳು ನುಡಿದ ಶಬ್ದಾ ಸಯೆಳಾಯಂತಿದೆ. 
(ವಿಸ್ತೋಸು. ೧೩-೫). [1] 

ಸಯಾಳ (ನಾ). (?) : ಜಗತೀಶಂ ನೋಟ್ಟ ಕಣ್ಗಂ ನುಡಿನ ದನಿ 
ಗವಿಂಂಬಾಗಿ ಕುಳ್ಳಿರ್ದರಂದೋಳಿಗಳಿಂ ದಂಡಾಧಿಸರ್‌ ನರಾಂಡಳಿಕರಥಿಕ 
ಸಾಮಂತರಂತರ್ನಿಯಂಕ್ತರ್‌ ವಗೆಕಾಜರ್‌ ಗಾಯಕರ” ಪಾಠಕರಡಸ 
ದವರ್‌ ನೆತ್ತಕರ್‌ ವಾಸಕಾಲರ್‌ ನಗೆಕಾಅರ್‌ ವಾದ್ಯಕರ್‌ -ಚಿತ್ರಕರಣುಗಿ 
ನವರ್‌ ಸೂಳೆವಾಳರ್‌ ಪಯಾಳರ್‌ '(ಅನಂಫು. ೨-೨೬) ; "ಕಾಲಾಳು? 
(ಸ್ರಳಣ್ಣ)- (1] 

49) 


೫೨೫೯ 


25 


35 


40 


4 


ಪೆಯಿಕ 


ಪೆಯಿಂಛಾಸಿರೆ, ಸಯಿಂಜಾಸಿರ (ನಾ). ಒಂದು ಸಂಖ್ಯೆ ; ಹತ್ತು 
ಸಾವಿರ: “ಎಕ್ಕಸರಂ . . . ಒಂಬಯ್ನೂ ಜು, ಪಯಿಂಭಾಸಿರಂ-ಇವು 
ಸಂಖ್ಯಾನಂಗಳ್‌? (ಕಶಸಾ. ೬೮-೫೨೯) ; ಪಯಿಂ೦ಛಾಸಿರಂ (ಭಾಷಾಭೂ, 
೧೬೨ ಉದಾ) ; ಪತ್ತರ್ಕೆ--ಸಯಿಂಛಾಸಿರಂ (ಕನುದ. ೧೯೧ ಪ್ರಯೋ) ; 
ಪಯಿಂಛಾಸಿರಂ ಮತ್ತೆ - ರಾಚಿಸುವ ನಿಖ್ಯಾತನೀರಗಣಇಳಿ ಇರ್ಪದವರಾ 
ರೆಂಬೊಡಂ ಪೇಳ್ವೆವು (ಆರಾಚ. ೧-೧೩-೬೪) ; ಆಲರಿಚನಂಚೆಗೆಡೆಯಪ್ಪ 
ಪಯಿಂಂಛಾಸಿರೆಸಬಿ ಕೆಂದಾವರೆಗಳಿಂ ಕೂಡಿ ಕಿಚ್ಚಿನೊಲ್‌ ಬೆಳಗುತಿರ್ಪ 
. ಪುಸ್ಕರನೊಂದಿರ್ಕುಂ (ಅದ್ಭುತ. ಪಯಿಂಜಾಸಿರ: 
ಹೆಬ್ಬು ಲಿಯನಡರಿ ಕೊಂಕಣಜೋಗಿಯಾ ಪಯಿಂಜಾಸಿರದ ಪಡೆಗೂಡಿ 


೩೯-೨೩). 


ಬರುತಿರ್ದೊಡೆ (ಚೇರನು, ೯-೬) ; ಸಯಿಂಂಜಾಸಿರಂ, ಸತ್ತು ಸಾಸಿರಂ 
(ಶಟ್ಲಾನಸಃ ೩೬೩ ಪ್ರಯೋ), 
ಪಯಿಂಛಾಸಿರ್ವರ್‌ - ಹತ್ತುಸಾವಿರ ಜನ --ಮಂದಿ ; ನಿಚ್ಚಂ 


ಧರಾಧೀಶರಂ ಸಡಲಿಟ್ಟಂತಿಕೆ. ಮಾಲಕಿ ನೋನಡಿ ಪಯಿಂಭಾಸಿರ್ವರಂ 
ಯುದ್ಧ ದೊಳ್‌ ,(ಸಂಪಭಾ. ೧೦-೨೫); ಅಂತು ಭೀಸ್ಮಂ... ಮಹಾ 
ಸ್ರಳಯಭೈರವನಂತೆ ಮಸಗಿ ಪಯಿಂಛಾಸಿರ್ವರ್‌ ಮಕುಟಬದ್ಧರಂ 
ಕೊಂದಾಗಳ್‌ (ಪಂಸಭಾ, ೧೧-೪೦ನು). 
[ಪಯಿನ್ಸ್‌( ಎತ್ತು ,) -- ಸಾಸಿರ] 

ಪಯಿಂಜಾಸಿರ "ಸಯಿಂಛಾಸಿರ' ನೋ. 

ಸಯಿಂಟು "ಪಾಯಿಂಟು' ನೋ. * 

ಪಯಿಕ, ಸಯಾಕ, ಪಯ್ಯು, ಪೈಕ (ನಾ). ೧. ಗುಂಪು; ಬಳಗ; 
ಪರಿವಾರ :ಬಾಚಿಗೌಡನ ನರಸುಜಾತನೆಂದೆನಿಸುವನು ಕೂಚಿಮಾರನು ತನ್ನ 
ಪಯಿಕಡೊಡನಿರೆ ನಿಗಮಗೋಚರನು (ನುರುಚಾ. ೨೧೫೩). ೨. ಒಂದು 
ವಿಶಿಷ್ಟವಾದ ಪರಿಚಾರಕವರ್ಗದ ಹೆಸರು: ಅಂತು ಪಯಿಕ 
ಮೂಕ 0 ಆಕ್ಸಿ ಹಾನೆ ನಾಲ್ಪುತ್ತಜಲೆ ಮೂಡೆ ನೂಜ ಮೂವ 
ತ್ತಜಯಿದು ಗ 22-11, ೪೧೭-೩೯ ; 1377); ವಶಿಸ್ಟ್ರಗೋತ್ರದ 

, `ನೆಲಮನೆಯ ಪಯಿಕದ ಹೆಬ್ಬಲಿಗೆಯ ಗೋನಿಂದಅಧಿಕಾರಿಗಳ ಮಗದಿರೂ 
(ಎಕ. ೪111, ನಗರ, ೧-೧೩; 1566); ಹಿಂದೆ ನಂಮ ಮೊರಸ ಪಯಿಕಳ್ಕೆ 
ನಡವ ಆಚಾರ ಕಟ್ಟಳೆ ಅಪುತ್ರಿಕನಿಲ್ಲ (ಎಕ. 1% (5), ಮಾಗಡಿ. ೯೬-೨೪; 
ಸು. 1650) ; ಚನ್ನಕೇಶ್ವರಸ್ವಾಮಿಗೆ ನಿತ್ಯೋತ್ಸವ ಪಶ್ಷೋತ್ಸವ 
ಮುಂತಾದ ಶೇನೆ ಪಡಿತರ ದೀಪಾರಾಧನೆ ಸಕಲನಿನಿಯೋಗ ಪಯಿಕಕೆ 
ಸಮರ್ನಿಸಿದು. (ಎಕ. 1%, ದೇನನ. ೩೦-೧೪ ; 1729). ೩. ನಾಡಿನ 
ಒಂದು ವಿಭಾಗ; ಕಂಪಣ : "ನಿಸಯನುಸೆ ಕೊಟ್ಟಿ ಮೆನೆ ಪಯಿಕ 
[ನಾಠಾಂ. ಪಯ್ಯೈ, ಸೈಕ]ಮೆನೆ ಕಂಪಣಕೆ ಫೆಸರೆನಕ್ಕುಂ” (ನುಂಗರಾ, 
೫೬-೨) ; 4 ಸಯಿಕ--ಸದಿಕ ಇ ಕಾಲ್ಲಡೆ, ಪ್ರದೇಶ? (ತದ್ಭಳೋ, ೫೧). 
೪. ಜವಿನಾನಿನ ಒಂದು ಭಾಗ್ಯ ತುಂಡು : ಯಿಂತೀ ಸಯಿಕ 
ನಾಲ್ಕ ಬಾಳು ಮನೆ [ಉ]ಪ್ಪು ನಾಗರಕೆಆಕೆ ಬಾನಿ . . . ಬೆಟ್ಟು 
ಸಹಿತವಾಗಿ ಬಹ ಭತ್ತ ನಾಗಂಡುಗದ ಮೂಡೆ ನೂಜ ಇಪ್ಪತ್ತುನಾಲ್ಕು 
(Man. IX-ii, 9೪೦೯-೨೩; 1365), ಹಿಕಾ : ೨. ಸುಂಕ ತಳ 
ನಾಲಕೆ ಮಣಿಹ ಪಯಾಳ ಸಹ ಸರ್ವಮಾನೃವಾಗಿ ಸಮರ್ಪಿಸಿ ಕೃತಾರ್ಥ 
ನಾಡನು (ಎಕ. 71, ದಾವಣ, ೧೮-೨೬ ; 1561). ಪಯ್ಯ ; ೨. ದಳ 
ನಾಯಿ ಬೆಟ್ಟಿ ದ ಅರಸುನಿನ ಸಜ್ಜ ನಿಕೆಯನ್ನೂ ದುರುಪಯೋಗಸಡಿಸಿ 
ಕೊಂಡು ಧೂರ್ತರಾಗುತ್ತಿ ದ್ದ ಹಳೆಯ ಸಯ್ಯದನರನ್ನು . . . ನಿಗ್ರಹಿಸು 
ವುದಕ್ಕೆ ಸಮುರ್ಥನೊಬ್ಬನು ಬೇಕಾಗಿತ್ತು (ಸಂಸಕ, ೧೦೨). ೫. ಒಂದೇ 
ವರ್ಗಕ್ಕೆ ಸೇರಿದ ಅನೇಕ ವಸ್ತುಗಳು : (೪. ಪೈಕ: ೧. ಮಟ್ಟ 
ಕ್ಕಿಯಂ ಮೆಟ್ಟಿಯಾಯತವಾಯತನ ಕೇಳ್ಳುತಕ್ಕೆರಡು ಪೈಕ ಸುಮುಹೂರ್ತ 


ಮೆನಲಟಕ ನನರ ಚರಣಾಂಬುಜಕ್ಕೆ ಶರಣು  (ಲಶಿಚಿಂ. ೧೫-೨೫) ; 


ಪಯಿಕರ 


ನಿಮ್ಮ ಪೈಕಕೆ ಖುಲ್ಲತನ ಸಹಜ (ಕುವ್ಯಾವಿ. ೬-೫) ; ಅಳಿಯ ಮಕ್ಕಳ 
ಪೈಕ [ಸಾಂ7ಂ. ಪಯಿಕ]ಭಾವ ಸಂಗಮದೇವನೊಳಗೆ ಸೇರಿತು ಪಕ್ಷ 
ವಟಿತಿತು (ಕುರಾಸಾಂ. ೩೧-೫೮) ; ಕಲಿ ಸಾಲ ಖಚರರ ಪೈಕನನು ಕಲ 
ಕಿದನು ಕಲ್ಪಾ ನಳನ ಕಡುಹಿನಲಿ (ಅಂಬಿಕಾ, ೨೨-೮). ಶಿ, ಬೆಟ್ಟದ 
ಚಾಮೇಂದ್ರ ಸಾಕಿದ ಹಳೆಯ ಪೈಕದ ನಾಯಕರು ಒಳಹೊಳ್ಳು. ವೈರಿ 
ಮಾರ್ಬಲವನು ಸದೆದು (ಕಂನನಿ. ೩-೭೯); ಸಕಲ ವಿನಿಯೋಗ ಪೈಕ 
ಸಹಾ ಸಮರ್ಪಿಸಿದ (ಎಕೆ. 1%, ದೇವನ. ೩೭-೧೧ ; 1698) ; ಹಳೆಯಾ 
ಪೈಕ ಸಂದಣಿ ಅಂದಣದ ಎಡಬಲದಿ. (ಶರಲೀ. ೫೪೨-೧); “ಪೈಕ 
(ಡೆಂಡಾಳು)ಯೆಂಬ ಶಬ್ಧವಾದರೂ ಇದೇ ಅಭಿಪ್ರಾಯವನ್ನು ತಿಳಿಸುತ್ತದೆ 
(ಕಭಾಗೆ, ೧೮೧) ; ಪ್ರಾಚೀನಕಾಲದಲ್ಲಿ ಹಟ್ಟಿ ಕಾರರ ಈ ಒಳಪಂಗಡಕ್ಕೆ. 
ಪತ್ತಿ ಗಳು, ಪದಾತಿಗಳು ಎಂದು ಹೆಸರಿತ್ತು. ಇವರೇ ಮುಂದೆ ಪಾಯಿಕರು, 
ಪೈಕರು . , . ಎಂದು ಮುಂತಾಗಿ ಕರೆಯಲ್ಪಟ್ಟ ದ್ಹಾರೆ(ಕಣ್ಣಾಪೂ, ೨೭). 
೪. ಬಡಗಲು ಪೈಕದ ಕೇರಿಯಲಿ (ಬೆೊಂಕಶಾ. ೧೯೩೮, ಇಂಡಿ. ೩೫- 
೨೮; 7. ೬. ಬಣ; ಪಂಗಡ; ಪಕ್ಷ: ಏನ ಹೇಳುವೆ ನಿನ್ನವರ 
ಜಯಮಾನನನು ಮುತ್ತೊಂದು ಪೈಕದ ಮಾನಭಂಗಸ್ಥಿ ತಿಯನೆಲೆ ಜನ 
ಮೇಜಯಸಕ್ಷಿತಿಪ (ಕುವ್ಯಾಆ. ೧೭-೨); ಪೈಕನೆರಡ ನಿಷಮನೀರರ ವಿಗ್ರಹದ 
ಸರಭಸದ ಸೌರಂಭಾತಿಶಯ ನಡೆದುದು ಸುರಾಸುರರ (ತೊರರಾ. ೬-೧೪-೧), 
೭. ಹೊನ್ನು; ಹಣ; ದ್ರುವ್ಯ ನ ಹಿರಿಯರು ಸಮಧಾತು ಭಕ್ತಿಯ 
ನೆಆಕೆವರು ಭರವಸಕ್ಕೆ ಬಂದು ಭರಿತಘಟ ಪೈಕವ ಮತ್ತೆ 'ಧರಿಸದಂತೆ 
(ತಿನಗೀ, ೮೧-೩೯೪); ತನ್ನರಮನೆಯ ಪೈಕದ ವಾರಕದ ಭಂಗಾರವೊಡ್ಡಿ ತು 
ಕೋಟಸಂಖ್ಯೆಯಲಿ (ಕುವ್ಯಾಸ. ೧೪-೯). 
ಪೈಕವರು, ಸೈಕದವರು (ಬಹುವ): ಗರುವ ಕೇಳಯ್ಯ ಪಾರ್ವತಿಯ 
ಪೈಕದರು ನಾವ್‌ (ಆ3ಟ೨. ೩೭-೫೨) ; ಇವರೆ ಬಿಲ್ಲಾಸುರನ ಪೈಕದವರು 
ಇವರು ಭಸ್ಮಾಸುರನ ಕುಲದವರು ಭಾವಿಸುವೊಡಿವರಂಧಕಾಸುರನ 
ಗೋತ್ರದವರು (ವೀತೈ ಪು. ೨-೧೨-೨೯). 
[ಎ ಪ್ರಾ. ಪಯಿಕ್ಕ./ಸಂ. ಪದಿಕ./ತೆಲು, ಪಯಿಕ, ಪೈಕ./ಮರಾ. 

ಪೈಕಾ] 

ಪಯಿಕರ "ಪತಿಕರ' ನೋ. 

ಪಯಿಕಿ “ಪೈಕಿ” ನೋ. 

ಪಯಿತ್ರ, ಪೈತ್ರ, (ನಾ). ಚೈತ್ರಮಾಸದಲ್ಲಿ ಆಚರಿಸುವ ಒಂದು 
ಉತ್ಸವ : ಧುಪ ದೀಪ ನಿನೇದ್ಯ ಚೈತ್ರ ಸಯಿತ್ರಕ್ಕೆ ಸಲಿಸುವದು 
(ಕಇ. 11, ೩೨-೧೧ ; 1204). ಪೈತ್ರ್ಯ : ವರ್ಷಂಪ್ರತಿ ಚೈತ್ರಕ್ಕೆ ಹಾಗ 
ಮತ್ತಂ ಪೈತ್ರಕ್ಕೆ ಹಾಗನುಂ ಬಿಟ್ಟ ರ” (ಸೌಇಇ. 2೮೪, ೧೩೫-೫೪; 1179). 
"ಚೈ ತ್ರಪವಿತ್ರ' ಪರಾ. [ಸಂ ಪವಿತ್ರ] 

ಸಯಿತ್ರಾರೋಪಣ (ನಾ). ಶ್ರಾವಣಮಾಸದಲ್ಲಿ ಜೀವರ ವಿಗ್ರ 
ಹಕ್ಕೆ ಯಜ್ಞೋಪವೀತವನ್ನು ತೊಡಿಸುವ ವಿಧಿ ಮತ್ತು ಆ 
ಸಮಯದಲ್ಲಿ ಆಚರಿಸುವ ಉತ್ಸವ: ಶ್ರಾನಣಶುದ್ಧ ಚತುರ್ಜ್ನಸೆ 
ಸೋಮವಾರದಂದು ಪಯಿತ್ರಾರೋಪಣ ಸಮಯದಲು 
ದಾವಣ, ೧೬೨-೧೫ ; 1265), [-ಆಸಂ, ಪವಿತ್ರಾರೋಪಣ] 

ಪಯಿನ್‌, "ಪಯನ್‌' ನೋ. 

ಪಯಿನ್ಸ್‌, "ಪದಿನ್‌' ನೋ. 

ಸಯಿನ್ನೂಳು (ನಾ). ಒಂದು ಸಂಖ್ಯೆ ; ಹತ್ತುನೂರು ; ಸಾವಿರ: 
ಪಯಿನ್ನೂಲು, ಪತ್ತು ನೂಜಿಂ (ಶಬ್ದಾನು, ೩೬೩ ಪ್ರಯೋ). 

[ಪಯಿನ್‌, (ಪತ್ತು ,) + ನೂಜ,] 

ಪಯಿನ್ಮೆ (ನಾ). ಹತ್ತು ಸಲ, ಬಾರಿ: ಪಯಿನ್ಮು, ಪಯಿಂಬರ್‌ 

(ಶಬ್ದಾನು, ೩೬೩ ಪ್ರಯೋ), [ಸಯಿನ್ಸ್‌ (<ಪತ್ತು,) +-ಮ್ಸೆ] 


(ಎಕೆ 201, 


೫೨೬೦ 


25 


30 


35 


40 


45 


ಪಯೋಂಬುಧಿ 


ಪಯಿರ್‌, ಪಯಿರು, ಪೈರು (ನಾ). ೧. ಹೊಲ, ಗದ್ದೆಗಳಲ್ಲಿ ಬಿಳೆ 
ಯುವ ಬೆಳೆ: (4). ೨. ಗಿಡ್ಕ ಮರ್ಕ ಬಳ್ಳಿ ಮುಂತಾದ ಸಸ್ಯ; 
ಹಸುರು ಚೆಳೆ: (4) “ಸಸುರ,” ಪರಾ. ಪಯಿರು : ೧. ಪಯಿ 
ರೈದದಿರೆ ಸುರಿವ ಮಳೆಯ ಸುರಿಸದಿದ್ದರೆ ಅವರೇತರದಲ್ಲಿ ನೀಡುವರಯ್ಯಾ 
(ದೇದಾವ, ೪೦-೭೮) ; ನಾನಾ ಜೀವಿಗಳ್ಳೆ ಸಂಪತ್ಸೌಖ್ಯನಪ್ಪ ತು ಸಕಲ 
ಫಲಮಂ ಪಯಿರನಿಕ್ಕುವ ಮಹಾಪ್ರಜೆಗಳು (ಚೆಬಪು. ೨೯-೪೦) ; 
ಯೇಸುಂಟಾದ ಪಯಿರುಗಳನು ಆಗುಮಾಡಿ ನಿಂದು ಪುತ್ರ ಪೌತ್ರಪಾರಂಪರೆ 
ಯಾಗಿ , , . ಅನುಭವಿಸಿಕೊಂಡು ಬಹಿರಿ (ಮೈಆರಿ. ೧೯೩೩, ೬೬-೧೬; 
1598); ಮಳೆಯಿಲ್ಲದ್ದರಿಂದ ಪಯಿರುಗಳು ಹಾಳಾಗಿ ಜನಗಳು ಸತ್ತರು 
(ವ್ಯಾಸಣ, ೧೬೦). ಪೆರು: ೧. ಸೈಂಗೆ ನೀರು ಬೇಡೆಂಬಲ್ಲಿ 
ಉಚಿತಷನಅಕಿ ದು ಬಿಡಬೇಕು (ಸರ್ನವ. ೧೦೬-೫೭೧) ; unre ಪೈರಿಗೆ 
ಬಾರದಿರ್ದ ಮಟಕಿ ತಾಂ ಬಂದೇನು (ಸೋಮೇಶ. ೧೬) ; ಬೆಳೆದಿಹ ಸೈರು 
ಗಳ ಬಿಟ್ಟು ಜನನಂಜಿ ಜಗುಳಿದರು (ಕಂಸವಿ. ೧೧-೪೮); ದೇವಸ್ಥಾನಗಳಿಗೆ 
ಸಲ್ವ ಪೈರು (ಎಕ. ೫, ಶ್ರೀರಂಗ. ೧೦೦-೧೭೨ ; 1724); ಗಡ್ಡೆ 
ಕೋಗಿನಲಿ, ಹಳದಿಯ ಪೈರು ಬೆಳೆಬೆಳೆದು ಹಬ್ಬಿಯಿರೆ ಶಾಲಿನನ 
ವನಧಿಯ ಸುನಿಸ್ತೀರ್ಣ ಲಂಬಾಯಮಾನ ಸೈಕತನೇಲೆಯನು ಹೋಲಿ 
(ಚಿತ್ರಾಂಗ. ೫೨-೧೪೩೨). 
ಸೈರುಪಚ್ಛೆ - ಬೆಳೆ; ಫಸಲು : ಅರಣ್ಯಕ್ಕೆ ಎರಡು ಆನೆ ಬಂದು ಇದೆ. 
ಕೈತರ ಸೈರುಸಚ್ಚೆ ಕರಡು ಮಾಡುತ್ತದೆ. (ಉಚೀಂಚ್ರ. ೨೬೯) ; ಕೊಳವು 
ಕುಂಟಿಯು ಪೈರುಪಚ್ಚೆಯು ತಳೆದ ಮನೆ ಅಲ್ಲಿದ್ದವು (ಕಎಪು. ೧೭-೧೦). 
[ದೇ.॥ ತಮಿ. ಮಲ. ಪಯಿರ್‌; ಶುಳು. ಪೈರ್‌; ತೆಲು. ಪಯಿರು, 
ಪೈರು] 
ಪಯಿರು "ಸಯಿರ್‌' ನೋ. 
ಪಯಿಲಾ, ಪೈಲಾ (ಗು). (ಉಕ ೧. ಮೊದಲನೆಯ ; ಒಂದ 
ನೆಯ : "ಪಯಿಲಾನಂಬರು' ಪರಾ. (ನಾ). ೨. ಮೊದಲನೆ 
ಯದು; ಪ್ರೆಥಮಸ್ಥಾನದಲ್ಲಿರುವುದು : ಆ ಸೆಟಿಗೋಡಿನೆ ಎತ್ತು 
ಲಡಾಯದಲ್ಲಿ ಗೂಳಿ ಹೋರಿಗಿಂತಲೂ ಪಯಿಲಾ ಆಗುವುದರಲ್ಲಿ ಸಂದೇಹವಿಲ್ಲ 
(ರೂಢಿ). ಸೈಲಾ: ೩. ಮೊದಲನೆಯವನು ; ಪ್ರುಥಮಸ್ಕಾನದಲ್ಲಿ 
ರುವವನು: ಎಲ್ಲಾದರಾಗ ಸೈಲಾ ಬಂದಾನ ಅಪ್ಪಾ (ಮುಗಿನ. ೬೪). 
೪. ಮೊದಲನೆಯ ತಾರೀಖು ; ಒಂದನೆಯ ತಾರೀಖು : ಎಷ್ಟು 
ಬೇಕೋ ಅಸ್ಟು ನಾನು ಕೊಡ್ತೀನಿ. ಪೈಲಾಳ್ಕೈ ಪರತು ಕೊಟ್ಟು ಬಿಡುವಂತಿ 
(ದಾಕೂಟ. ೨೧) ; ಮಾರ್ಚ ಪೈಲಾಕ ಮನೀ ನಿರೋಪ ತಗೊಂಡರಂದರೆ 
ಆತು (ದೀಪಹೆ. 11, ೨೩೦); ಸಾಮಾನು ಅಸ್ಪಕೃಸ್ಟ ಅದ. ಪೈಲಾದ 
ತನಕ ಹೋಗತದ (ಗೀಚುಗೆ. ೧೮). 
[ಪ್ರಾ ಸಹಿಲ,/ಹಿಂ. ಪಹಲಾ, ಪಹಿಲಾ ; ಮರಾ. ಪಹಿಲಾ] 
ಪಯಿಲಾನಂಬರು, ಪೈ ಲಾನಂಬರು (ನಾ). ೧. ಮೊದಲನೆಯ 
ಸ್ಥಾನ: ಗಳಿಗಿ ಪುಸ್ತಕ ಹಿಡಿಯೂದಿಲ್ಲಾ ಮನ್ಯಾಗ, ಪರೀಕ್ಷದಾಗ 
ನೋಡಿದ್ಯಾ ಪಯಿಲಾನಂಬರು (ವೈನಿ, ೨೦). ಪೈಲಾನಂಬರು ೩೨. 
ಶ್ರೇಷ್ಠ ದರ್ಜಿ | ಉತ್ತಮಮಟ್ಟ : ಪೈಲಾನಂಬರ ವರಾ ಅನ 
(ತಿಡುಗು, ೫೯). . [ಪೆಯಿಲಾ- ನಂಬರು] 
ಪೆಯಿಲ್ಕಾನ್‌ “ಪೈಲವಾನ' ನೋ. 
ಪಯಿಸರಿಸು "ಪೈಸರಿಸು? ನೋ. 
ಪಯಾಕ "ಸಯಿಕ' ನೋ. 
ಪಯೋಂಬುಧಿ (ನಾ). ಎ: ಪಯೋಧಿ ೧: 
ಕೌಸ್ತು ಭಾದಿ ನಾನಾವಿಧನಸ್ತುಗಳೊಡನೆ 
(ಛಂದೋಂಬು.ಕಿ. ೧-೨೪). [ಸಂ.] 


ಒಗೆದು... 
ಪಯೋಂಬು ಧಿಯೊಳಗೆ 


ಪಯೋಜ 


ಪಯೋಜ (ನಾ). ನೀರಿನಲ್ಲಿ ಹುಟ್ಟಿದುದು ; ತಾವರೆ; ಕಮಲ : 
ಪಯೋಜೋಪಮನಕ್ತೆ ತಳ್ಳ ತಳದಿಂದೊಸೆದೆಟ್ಟು (ಶಾಂತಿಪು. ೯-೨೦೯) ; 
ಮುನಿಮಂಡಳೀಪದಪಯೋಜಶುಶ್ರೂಸಷೆಯಿಂ . « . ಕಳೆವನಿಂತು ಪೊಟ್ತಿಂ 
ನೃಪಂ (ಕಾದಂಪೂ. ೨೨); ತಶ್ಪ್ರೀಯಾನನ ಪಯೋಜನುಂ ಕುಟ್ಮಿಳೀ 
ಕೃತಂ ಮಾಡಿದುದೇ (ಸುಕುನೂ. ೯-೯೨) ; ಕಾನವಾಮರನತ ಪಾದ 
ಪಯೋಜನ ಸೇನೆ ಸಂಭ್ರಮ ಮಾಟುತಿಹುದು (ತ್ರಿಪುಸಾಂ. ೧೧-೧೨೧). 
[Ao] 
ಪಯೋಜಂತು (ನಾ). ನೀರಿನಲ್ಲಿ ವಾಸಿಸುವ ಮಿತಾನು, ಮೊಸಳೆ 
ಮುಂತಾದುವು; ಜಲಚರ. [ಸಂ.] 
ಸಯೋಜಜ (ನಾ). ಕಮಲದಲ್ಲಿ ಜನಿಸಿದವನು ; ಬ್ರಹ್ಮ : ಇಂದು 
ಸಯೋಜಜಂಗೆ ಕೃತಕೃತ್ಯತೆ ಸಇರ್ದುದು (ಚಂದ್ರಪು. ೩-೭೯). [ಸೆಂ] 
ಪಯೋಜನಾಭ (ನಾ). ಹೊಳ್ಳುಳಲ್ಲಿ ಕಮಲವುಳ್ಳವನು; ವಿಷ್ಣು: 
ಪಯೋಜನಾಭನು ನಿರ್ಮಿಸನೆ ಚೌರಾಸಿದುರ್ಗಗಳ (ಬಸಪು. ೫೪-೩೬). 
[Ao] 
ಸಯೋಜನ್ಮ (ನಾ). ೧. ನೀರಿನಿಂದ ಹುಟ್ಟುವುದು ; ಮೋಡ. 
೨. “ಕಮಲ” (ಅನಂನಾ). [ಸಂ] 
ಫಯೋಜಸಖ (ನಾ). ತಾವರೆಯ ಗೆಳೆಯ; ಸೂರ್ಯ: 
"ಸಯೋಜಸಖಗೇಹ' ಪರಾ. [ಪಯೋಜ--ಸಖ] 
ಪಯೋಜಸಖಗೇಹ (ನಾ). [ಜ್ಯೋತಿ] ಸೂರ್ಯನಿರುವ ರಾಶಿ; 
ಸಿಂಹರಾಶಿ:  ಪಯೋಜಸಖಗೇಹಸ್ಥಾಯಂಯಾದಂದು ಸದ್ಯುವತೀ 
ನಾಯಕನಂಗನಾರ್ಜಿತಧನಂ ಮಂದಾತ್ಮಜಂ ತನ್ನರಂ (ಜಾತತಿ. ೧೭-೩೦). 
[ಪಯೋಜಸಖ--ಗೇಹ] 
ಪೆಯೋಜಸೂತ್ರ (ನಾ). ಕಮಲದ ನಾಳ್ಯ--ಡೇಟು : ಬಕುಳದ 
 ಪೂಿನಕ್ಷವಳಯಂಕ್ಕೆ ದುಕೂಲದ ಚೆಲ್ವನಪ್ಪ ಸಾಟಂಗೆಗೆ ಸಯೋಜಸೂತ್ರನನ 
ಮಂಂಜಿಗೆ ನೇತ್ರದ ಕೋವಣಕ್ಕೆ ವಿಂಕ್ಯಗುರುವ ಬೂದಿಗೊಡ್ಡೆ ತನುನಂ 
» » - ನಿಂದಳೊರ್ವಳಂ: ಕಂಡು (090 ಶಿಪು.೮-೯೦).[ಪಯೋಜ 4- ಸೂತ್ರ] 
ಸಯೋಜಿಸಿ (ಹಾ). ತಾನರೆ ; ಕಮಲ : ಪಯೋಜಿಸಿಗುಳ್ಳ ರಲಿಂಪುವೆತ್ತ 
ಸಂಪಗೆಗಲರ್ಜೊಂಸಮುದ್ಧ ಮದಮಂಜರಿ ಪಾಬಳಿಗಾಗೆ ಬಂದಂ . . . 
ಮಾಧವಂ (ರಾಜಶೇ. ೧೦-೩).  [ಸಂ. ಸಯೋಜಿನೀ] 
ಸಯೋದ (ನಾ). ನೀರನ್ನು ಕೊಡುವುದು; ಮೋಡ : ಸ್ತನಿತಫನ 
ಬೃಂಹಿತಂ ದುರ್ದಿನಮದಪೂರಂ. ಪಯೋದಗಜಘಟಿ ಸುಟೀದತ್ತು 
(ಚಂದ್ರಪು, ೪-೩೨) ; ಉಣ್ಮುವ ಮಿಂಚದು ದೀಪಮಾಲೆಯುತ್ತು ೦ಗ 
ಸಯೋಜದಮಿಟ್ಟಿ ತೆ: . ಆಲಿನರಲೊಪ್ಪು ವ ಮುತ್ತಿನ ಸೇಸೆಯಾಗೆ 
ಕಾರುಂ ಗಗನಸ್ಮಳೀರಮೆಯಂಮೊಂದಿದರೊಂದು ವಿವಾಹಲೀಲೆಯಂ. 
(ರಾಜೀ, ೮-೧೧೮). [ಸಂ.) 
ಪಯೋದಪಥ (ನಾ). ಮೋಡಗಳು ಸಂಚರಿಸುವ ಮಾರ್ಗ ; 
ಆಕಾಶ: ನಿರವಧಿಪ್ರಕಾಶಮಯಂ ತಾನಾದುದು ಭಾವಿಸಿ ನೋಡೆ 
ಪಯೋದಪಥಂ ಪ್ರಥಿತಮಾದ ದೇವಾಗಮದೊಳ್‌' (ವರ್ಧಪು. ೧೩-೯೧). 
[ಸಯೋದ 4 ಪಥ] 
ಪಯೋದನಾರ್ಗ (ನಾ). ಎ ಪಯೋದಪಥ: ಇದಿರ್ನಂದು 
ಪವನ ಪನನಂ ತದ್ವಿ ಮಾನಗತವದನಸ್ವೇ ದನವಜಲಕಣಗಣಇಂಭಮನಿನಿಸಾಲಕಿ 
ಸಿದುದು ಸಯೋದಮಾರ್ಗಾಗಮದೊಳ್‌ (ಶಾಂತಿಪು. ೩-೪). 
[ಪಯೋದ- ಮಾರ್ಗ] 
ಪಯೋದಾಗಮ (ನಾ). ಮೋಡಗಳ ಬರುವಿಕೆ; ಮಳೆಗಾಲ: 
ನವಿಲಾಟಿಂ ಸೊಗಯಿಸುಗುಂ ಸುವಿನೀಲಾಯತಗಳಂ ಪಯೋದಾಗಮ 
ದೊಳ್‌ (ಕವಿಕಾ. ೩-೭). [ಪಯೋದ 4 ಆಗಮ] 


೫೨೬೧ 


ಲ್‌ 


20| 


25 


50. 


35 


40 


45 


ಸಯೋಧಿ 


ಸಯೋಧ (ನಾ). ೧. ಮಳೆಯ ಮೋಡ; ಕಾರ್ಮೋಡ: ಹಂ 
ನೀಲದ ಭಿತ್ತಿಯೊಳಂಬುರುಹಾನನೆ ಕೂಡೆ ಕುಂಕುಮದ ಕಾರಣೆಯಂ 
ವಿರಚಿಸಿದಳರರೆ ಮುಂಗಾರ್‌ ಸಿರಿ ಸೆಳೆಮಿಂಚಂ ಸಯೋಧದೊಳ್ಬು ಟ್ಟಿ ಪ 
ಪೋಲ್‌ (ಉಜಕೇ. ೮-೪). ೨. ಸಮುದ್ರ. ೩. ಕೆರ್ಕೆ ಕೊಳ 
ಇತ್ಯಾದಿ. [ಸಂ, ಪಯೋಧಸ್‌] 

ಪಯೋಧರ, (ನಾ). ೧. ನೀರನ್ನು ಹೊಂದಿರುವುದು; ನೋಡ: 
“ಆಭ್ರಂ . . . ಪಯೋಧರಃ . . . ಬಲಾಹಕಃ- ಈ ೧೦ ಮುಗಿಲ 
ಪೆಸರ್‌” (ಹಲಾಯು, ೧೧-೫೮) ; ಚೆಲ್ವನಾವರಿಸಿದುವಂದು ಸಂದಣಿಸಿ: 
ನೀಳ್ಡ ಸಯೋಧರವಾರಿಧಾರೆಗಳ್‌ (ಜಗವಿ. ೪-೩೧); ಆ ಪಯೋಧರತಂಡ 
ಜಂರುಖಾಮಾರುತರೆನಿಸುತ , , . ಕೊತ್ತಳಾಳ್ವೇರಿ ದುರ್ಗಮ ಬಳಸಿ 
ಕೊಂಡಿರ್ಪರೆು (ನನನೋ. ೨-೫೮). ೨. ಮೊಲೆ; ಸ್ವನ: “ಉರಸಿಜಂ... 
ಪಯೋಧರಃ , ' ಸ್ತನಃ--ಈ ೫ ಮೊಲೆ” (ಹಲಾಯು. ೮೭-೩೭೨) ; 
ಖಯೋಧರದ್ವಯಂಗಳ ತುದಿ ಕರ್ಗಿ ತೋಲಕಿತಮಲೇಂದುವ ಲಾಂಛನ 
ದಂದದಂತೆ (ಕಾವ್ಯಸಾ, ೩೬೦ ಶೂದ್ರಕ) ; ನೋಡಿದಂ . .. ಗುರುಜಘನ 
ಸಯೋ ಧರಯೆಂಗಭರನಿಧುರೆಯಂ (ಕವಿರಾ. ೨-೫೬) ; ಎರಡುಮಚಲಂಗ 
ಳೆಡೆಯೊಳ್‌- ಸರಿವಮರನದೀಪ್ರವಾಹದಿಂದೆಸೆವ ವಸುಂಧರೆಯಂದದಿನಲಘು 
ಪಯೋಧರವಿಲಸಿತಹಾರಲತಿಕೆ ಸತಿ ಸೊಗಯಿಸಿದಳ್‌ (ಕಾದಂಪೂ. ೪೯೬). 
೧,೨ : ದಿನನಾಥಂ ನವವರ್ಷಾವನಿತೆಯ. ನೀವರಸಯೋಧರಸ್ಪ ರ್ಶನದಿಂ 
ವಿನತಾಂಶುಕೆನಾದೆಂ (ಜಗವಿ. ೪-೧೧); ಸ್ಫುರಿತಪಯೋಧರಂಗಳೆ ಪಯೋ 
ಧರಮಂ ಮರಲೊತ್ತೆ ... ಮಂಖಾಬ್ದ ಮದಬ್ಬ ಲೀಲೆಯಂಂತಿರೆ ಸುರ 
ಕಾಂತೆಯರ್‌' ಸಜಳಕಾಂತೆಯರೊಪ್ಪಿ ದರಾ ಪ್ರಯಾಣದೊಳ್‌' (ಪುಸ್ಪಪು. 
೧೦-೩೮). ೩. ಸಮುದ್ರ ; ಕಡಲು. ೪. ಕಣ್ಣು; ನಯನ: 
“ನಯನಂ ಮೇಘಂ ಉದಧಿ ಕುಚಂಗಳು ನಾಲ್ಕುಂ. . . ಪಯೋಧರ 
ಶಬ್ದಂ” (ನಾನಾಕಂ, ೨೧) ; “ನಯನಾಭ್ರ ಕುಚಾಂಬುಧಿಗಳ್‌ ಸಯೋ 
ಧರಂ” (ನಾನಾರ. ೭). ೫. ಕೆಚ್ಚಲು. ೬. ಬೆನ್ನೆಲುಬು; 
ಕಶೇರು. [ಸಂ.] 

ಪಯೋಧರಕಾಲ (ನಾ). ಮೋಡಗಳಿರುವ ಕಾಲ ; ಮಳೆಗಾಲ: 
ತಮಗಿದಿರಂ ಬರ್ಸಂತೆ ಬಂದ ಪಯೋಧರಕಾಲದೊಳೆರಡು ತಡಿಯಂನುಂ 
ಪೊಯ್ದು ಪರಿನ ತೊಣಕಿಗಳುಮುಂ , . . [ಜ]ರಿವೊನಲ್ಗಳುಮಂ ಕಂಡು 
(ಸಂಪಭಾ, ೭-೨೫ ವ). [ಪಯೋಧರ--ಕಾಲ] 

ಪಯೋಧವರಶರ (ನಾ). (ಮಳೆಯನ್ನು ಸುರಿಸುವ) ಮೋಡವನ್ನು 


ಸೃಷ್ಟಿಸುವ ಬಾಣ; ವಾರುಣಾಸ್ತ್ರ : ವಿಯಜಚ್ಚ ರಾಧಿಸತಿಯೆಚ್ಚ 
ಕೃ ಶಾನುಪೃಸತ್ಯನುಂ ಪಯೋಧರಶರದಿಂ , , . ಎಚ್ಚು. ತೊಳ್ಳೆ ದಂ 
(ಚಂದ್ರಪು, ೬-೩೯). [ಪಯೋಧರ -. ಶರ] 


ಪಯೋಧರಶಿಲೀಮುಖ (ನಾ). - ಪಯೋಧರಶರ: ಪಯೋಧರಶಿಲೀ 
ಮುಖನುಂ ಮರುದುಗ್ರಬಾಣದಿಂ . . . ಎಚ್ಚು ತೂಳ್ಡಿ ದಂ (ಚಂದ್ರಪು, 
೬-೩೯).  [ಪಯೋಧರ--ಶಿಲೀಮುಂಖ] 

ಸಯೋಧಾರೆ (ನಾ). ನೀರಿನ ಧಾರೆ: ಸುಖಾದುದು. .. ಜಳದೇವೀ 
ಸಮೂಹಂಬೊಲಂಭೋದಪಯೋಧಾರಾಳಿ ತಳ್ಳೊ ಯ್ವಿನಮೆಸೆದಿರು 
ಳೊಳ್‌ ಜಾರನಾರೀಕದಂಬಂ (ಜಗವಿ. ೪-೨೯). [ಸಂ. ಪಯೋಧಾರಾ] 

ಪಯೋಧಿ (ನಾ). ೧. ನೀರಿಗೆ ಆಶ್ರಯವಾದುದು ; ಸಮುದ್ರ; 
ಕಡಲು: ಪಯೋಧಿಗೊರ್ಮೆ ಜಿನಮಂದಿರಸುಂದರಮಂದಿರಕ್ಕೆ ಮತ್ತೊರ್ಮೆ 
ಮನುಸ್ಯಲೋಕ ಜಿನಪೂಜೆಗೆ ಪೋಗೆ (ಕಾಂತಿಪು. ೭-೩೫); ಶ್ರುತ 
ಸಯೋಧಿಯನೀಸಿದ ವರ್ಧಮಾನಭಟ್ಟಾ ರಕರಂ, . . ಅರ್ಚಿಖೆಂ (ಸಂರಾಮಾ, 
೧-೧೪) ; ಮುದಂ ಮಂದರಗಿರಿ ಸಯೋಧಿಯ ತೆರೆಗಳನು ತುಳಿನಂತೆ 
(ಕುನ್ಯಾದ್ರೋ, ೩-೧೮). ಪಿ. [ಜೈನ] ಕಾಲದ ಒಂದು ಗಣನೆ; 


ಪಯೋಧಿಕೇಳಿ 


ಸಾಗರ : ಅಮರರನೇಂ ನಿರ್ಮೂಳಿಸುವನೊ ವಿಧಿ ಪಯೋಧಿಯುಗಳಾ 
ವಧಿಯೊಳ್‌ (ಮಲ್ಲಿಪು. ೧೩-೧೧೦). [ಸಂ.] 

ಸಯೋಧಿಕೇಳಿ (ನಾ). ನೀರಾಟ; ಜಲಕೇಳಿ: ತೀರದ ನೀರದಂ 
ನೆಗೆದು ಗರ್ಜಿಲುದೆಂದು ಸಯೋಧಿಕೇಳಿಯಂ ಸಾರಮರಾಳನೇನುಳಿದುದೆ 

[ಪಯೋಧಿ + ಕೇಳ್ಳಿ( ಇ ಕೇಲಿ)] 

ಪಯೋನಿಧಿ (ನಾ). ೧. -ಸಯೋಧಿ ೧: ಶ್ರೀಯನರಾತಿಸಾಧನ 
ಪಯೋನಿಧಿಯೊಳ್‌' ಪಡೆದುಂ ಧರಿಶ್ರಿಯಂ " ಜೀಯೆನೆ ಬೇಡಿಕೊಳ್ಳದೆ 
(ಸಂಸಭಾ,. ೧-೧). ೨. ಹಾಲಿನ ಸಮುದ್ರ; ಕ್ಷೀರಸಾಗರ: 
ಪಯೋಸಿಧಿಯಿಂದಂ ನಿಖಿಳಾವನೀಶ್ವರಭಯಸ್ಮಾನಂ ಕಂತು ಸುಪುತ್ರ 
ನೊಗೆತರ್ಕುಂ. ನಿಮ್ಮೊಳುರ್ನೀಶ್ವರಾ (ಪುಸ್ಪಪು, ೩-೧೨೨) ; ಪಯೋನಿಧಿಯ 
ಕೆನೆಯೊಪ್ಪ ಮುಬ್ಲದೆ. ನೀರ್ಮೊಗೆಯಲಿಳಿನ ಮೇಘಂಗಳಲ್ಲೆ ನಿಸಿದುವು ಕಡ 
ಲೊಳು (ಚೈಮಿಭಾ. &-೬). [ಸಂ.) 

ಸಯೋಬಿಂದು (ನಾ). ೧. ಹಾಲಿನ ಹನಿ ತೊಟ್ಟು: ಹರಿಯ 
ಪದಕಮಲಾಭಿಸೇಕದ ವರಪಯೋಬಿಂದುಗಳು, . . ಕಡಲಾಗಿ ಕೈಗೊಳಲು 
(ಕುವ್ಯಾಉ, ೮-೧೫). ೨. ನೀರಿನ ಹನಿ. [ಸಂ.) 

ಪಯೋಭೃತ್ತ್ತು (ನಾ). ಮೊಲೆ; ಸ್ತನ: ರಜನೀಕಾಂತಾಸಯೋ 
ಭೃತ್ತಟಿಮಲಯಜಪತ್ರಂ . . . ಬೆಡಂಗಾಯ್ತು (ಚಂದ್ರಪು. ೮-೩೪); 
ಸಯೋಭ್ಯದ್ಭ ರನಮ್ರಾಂಗಾಂಗನಾಚಾಲಿತ ಚಮರರುಹದ್ವಂದ್ವಪಾರ್ಶ್ವಂ 
(ರಇಜಕೇ. ೩-೨೭), [ಸಂ. ಪಯೋಭ್ಯ ತ್‌] 

ಪಯೋರಸ (ನಾ). ೧. ನೀರು; ಜಲ: ಪಯೋರಸಂ ತೀಡುವ 
ತೆಂಬೆಲಂ” ಮನದೊಳುರ್ಕೆಗಳಂ ಸುರತಾವಸಾನದೊಳ್‌ ಮಾಡೆ (ಶಾಂತಿಪು. 
೮-೧೦೦). ೨. ಹಾಲು : ಚಂದಳಿರ್ದ-ಸಂ ಬಿಂಬದೊಳೊಂದಿದ ಕೆಂಸಂ 
ಪಯೋರಸದೊಳಮರ್ದಿಂಪಂ ಕುಂದದ ರನ್ನದಲಂಪಂ ತಂದೊಂದೆನಿಸಿದ 
ಪೊಲಧರಮೊಪ್ಪಿ ದುದವಳಾ (ರಾಜಶೇ. ೭-೫೩). [ಸಂ.] 

ಪಯೋರಾಶಿ (ನಾ). ಸಮುದ್ರ; ಕಡಲು : ಪಯೋರಾಶಿತಟಿದೊಳಾ 
ತನ ಕೀರ್ತಿಪ್ರಮದೆ ಪಥಶ್ರ ಮದಿಂ. ವಿಶ್ರಪಿಸಿದಳ್‌ (ಶಾಂತಿಪು. ೮-೫೫) ; 
ಪಯೋರಾಶಿಗಳಂ ಮುಟ್ಟ ತ್ತು ದಾನಸ್ಸ ವದೊಡನೆ  ಪರಕ್ಷೋಣಿ 
ಪಾಲಾಂಗನಾದೃಗ್ವಿಗಳದ್ಬಾಪ್ಟಾ ಬುಧಾರಾಪ್ರಸರಂ (ಅಜಿಪು. ೯-೧೭); 
ತರಣಿ ಪಶ್ಚಿ ಮಸಯೋರಾಶಿಗೈ ತಂದನು (ಹಚಕಾ. ೯-೩೭), [ಸಂ.] 

ಸಯೋರುಹ (ನಾ). ನೀರಿನಲ್ಲಿ ಹುಟ್ಟಿದುದು; ತಾವರೆ;ಕಮಲ: 
ಮುನೀಶ್ವರರ್ಗಳೆ ದೈ ನಮೆಂದವರ ಪಾದಸಯೋರುಹಸೇವೆಯಲ್ಲಿ ತತ್ಪರ 
ಕೆನಿಪರ್ಗೆ ಪೇಟ್‌ ಪಡೆಯಲಾಅದುಡೇಂ(ಕಾದಂಪೂ. ೩೪೮) ; ಕೈಮುಗಿವ 
ಮಿಲ್ಲಿಂದೆ ಪಿತೃ ಪದಸಯೋರುಹಕೆ (ಶ್ರೀರಾಮಾ, ೧೫೯-೧೯೯). [ಸಂ.] 

ಪಯೋವಾರ್ಥಿ (ನಾ). ಎ ಪಯೋಧಿ ೧: ಪಹೋನಾರ್ಥಿಗೆ ಚಂದ್ರ 
ಮನಂ. . . ತೋರ್ಪಂತಾ ನಿನುಳಿಗೆ ಗಿಂಜೆಗೆ ಶಿನಲಿಂಗನುನಧಿಕನುನಃ 
ಪ್ರಮೋದದಿಂ ತೋಜಂವುದುಂ (ಗಿರಿಕ. ೩-೫೩). [ಸಂ] 

ಪಯೋನಿಕಾರ (ನಾ). ಹಾಲಿನ ರೂಪಾಂತರವಾದ ಮೊಸರು, 
ಬೆಣ್ಣೆ, ತುಪ್ಪ ಮೊದಲಾದುವು : ಪಯೋಪಿಕಾರದಿಂ . . , ಫಳ 
ಮಕ್ಕುಂ . . . ಮನುಜಂಗೆ ಚಂದ್ರದಕೆಯಪ್ಪಾ ರೋಹಿಗೇಹಂಗಳೊಳ್‌ 
(ಜಾತ. ೯-೧೯). [ಸಂ.] 

ಸಯ್ಯ "ಪಯಿಕ' ನೋ. 

ಸಯ್ಯನೆ (ಅ). ಬೇಗನೆ; ಕೂಡಲೆ: ಸಯ್ಯನೆ ರಥಂ ಸರಿದತ್ತು 
(ಕಬ್ಬಾನು. ೨೦ ವ್ಯಾಖ್ಯಾ), [?+-ಅನೆ,] 

ಸಯ (ನಾ). (?): ಶ್ರೀಕಾಂತಾಕಾಂತನಾತ್ಮೋದರಭವನದೊ 
ಳೊಂದರ್ಕೃಅಕಂ ಬಯನ್ತಿ ಸಯ್ತುಂ ಲೋಕಾಲೋಕಂಗಳಂ (ಸಾಣಇ. 
XV, ೩೨-೪ ; 1147). 


(ರಾಜರೇ. ೧೩-೧೯). 


0 


25 


30 


35 


40 


45 


ಪರ, 


ಸಯ್ತಮಾಗು- (?) : ವಿದ್ಯೆಯಂ ಕೊಂಡು ಬಂದಪೆನಾನೀಗಳ್‌ 
ಬರ್ಸಿನಂ ಮನೆಗೆ ನೀನಿಂ ಪಯ್ತು ಮಾಗೆಂದು ಸೇಬು ಪುರಾಭ್ಯಂತರದಿಂದ 
ಮಂದಂ ಪೊಜಮಟ್ಟ ೦ ಸಾರ್ಯವಿಂತ್ರದ್ವಿಜಂ (ಸುಕುಮಾ, ೩-೨೩). [7] 
ಪಯ್ದಗೆ (ನಾ). ಒಂದು ಸ್ಥಳದ ಹೆಸರು : ಪಯ್ಮಗೆಯೆದೆ. ಜನ್ನಯ್ಯ 
x x೫ ಮಗ ನರಸಿಂಗಯ್ಯಂಗೆ ಕೊಟ್ಟಿ ಸಶನ (ಎಕ. 1೪, ಸುಂಡ್ಲು ಶೇ. 
೫೭-೫; ಸು, 900?) ; ಕಡೆಕೊಳಂ ಖಾರವುರಂ ಪಯ್ಮಗೆಯ ಮುಕ್ಕೂ 
ಡಲ್ತೆಜ್ಯಮೊಗದೆ ಪೋಗಿ (ಮೈಆರಿ, ೧೯೩೪, ೩೮-೬ ; 11ನೆಯಶತ). [?] 
ಸಯ್ಯ, ಪೆಯ್ಯ (ನಾ). ೧. ಹುಡುಗ; ಬಾಲಕ : ಸಯ್ಯರ್ಣ್ಣಗತ್ತೆ 
ಯೆಡೆಯೊಳ್‌ ಸಯ್ಯ್ಯರ್ಜಿಲ್ಯ ಲೆ ಡೆಯೊಳೆ ನೆಗಲ್ಲನರ್ಗಳ್‌ ಕೆಯ್ಯಂಬಪ್ಪೊ 
ಡುರ್ಚಿ ಮೆಯ್ಯಂಬಂ ಕಿಟ್ಟ ಕೊಂಡು ಕೂಕಿಉದೆಚ್ಚರ (?) (ಬಂಹರಿ. 
ಅಅಿದೆನದನೀ.. ಪಯ್ಕನಿನ್‌ (ಅಂತಿಗೊ. ೪೫೨೯೩೪). 
ಸೆಯ್ಯ : 5. ಕರು; ವತ್ಸ ; ಹಾಲೆಂಜಲು ಪೆಯ್ಯ[ಪ090. ಪೆಯ, 
ಪೇಯ]ನ ಉದಕನೆಂಜಲು ಮತ್ಸ್ಯದ . . . ಎಂತು ಪೂಜಿಸುವೆನಯ್ಯಾ 
(ಬಸನ. ೮೮೫). 
[ದೇ.॥ತಮಿ. ಪೈಯ ; ತುಳು. ಪಯ್ಯು, ಸಯ್ಯೆ, ಪೈಯ್ಯೆ; ತೆಲು. 
ಪರ್ಜಿ. ಗೊಂಡಿ. ಪೆಯ್ಯ] 
ಪಯ್ದೆಗುಂದುಪುರ (ನಾ). ಒಂದು ಸಳದ ಹೆಸರು; ೫ ಈಗಿನ 
ಹೊನ್ನಾವರ ತಾಲ್ಲೂಕಿನ ಹೈಗುಂದ : ಚಂಡಮಹಾಸೇನ ಪುತ್ರಸ್ಯ 
ಸಯ್ವೆಗುನ್ನು ಪುರೇಶ್ವರಸ್ಥ ಪಲ್ಲವರಾಜೇನ ದತ್ತ 8 (ಎಇ. ೫೫1, ೨೯-೫; 
8ನೆಯ ಶತ). [? + ಪುಕ್ಕ] 
ಪಯ್ದೆ ನಾಡು (ನಾ). ಒಂದು ಸ್ಥಳದ ಹೆಸರು ; ಐ ಉತ್ತರಕನ್ನಡ 
ಜಿಲ್ಲೆಯ ಒಂದು ಸ್ಥಳ: ಬನವಾಸಿ ಸನ್ನಿರ್ಚ್ಚ್ಯಾಸಿರಮಂಮಂ ಪಯ್ತೊ 
ನಾಡುಮಂ (ಎಇ. ೫೪, ೩೩೧-೬; 1028), [?4 ನಾಡು] 
ಪಯ್ಸರ “ಪೈಸರ” ನೋ. 
ಪಯ್ಸ ರವೋಗು. “ಪೈಸರಂಬೋಗು” ನೋ. 
ಪಯ್ಸರಿಸು "ಪೈಸರಿಸು' ನೋ. 
ಪರ್‌ (ನಾ). ಒಂದು ಅನುಕರಣ ಶಬ್ದ : ಮಗು ಪುಸ್ತ್ರಕನನ್ನು ಪರ್‌ 
ಎಂದು ಹರಿದು ಹಾಕಿತು (ರೂಢಿ). 
ಸರ; (ನಾ). ಪಕ್ಷ; ಕಡೆ. 
ಪರವಾಗಿ ಇ ೧. ಸಲುವಾಗಿ; ವತಿಯಿಂದ: ನನ್ನ ಪರವಾಗಿ ನೀನು 
ಎರಡು ಮಾತುಗಳನ್ನು ಆಡಬಾರದೆ? (ಹಾಹುತ್ತ . ೨); ನೀನೇ ನನ್ನ 
ಪರವಾಗಿ ಅಲ್ಲಿಗೆ ಹೋಗಿ ಬಂದು ಬಿಡು (ರೂಢಿ). ೨. ಪಕ್ಷವಹಿಸಿ; 
ಪಕ್ಷಕ್ಕೆ ಸಹಾಯವಾಗುವಂತೆ : ಆ ಪಕ್ಷದ ಸರವಾಗಿ ನಿಂತಿದ್ದ ಅಭ್ಯ 
ರ್ಥಿಗೆ ಸೋಲಾಯಿತು (ರೂಢಿ). "ಪರ್ಯ' ಪರಾ. ([ಜೇ.1ತಮಿ.ಪರ] 
ಪರ್ಯ "ಪರ್ಬ' ನೋ. 
ಸರ್ಕ (ಗು).೧. ದೂರದ; ಹತ್ತಿರವಲ್ಲದ. ೨.ಪ್ರತಿಯಾದ; ವಿರುದ್ಧ 
ಮಾದ. &. ಮುಂದಿನ; ಎದುರಿನ. ೪. ಭವಿಷ್ಯದ. ೫.ಬೇರೆಯ; 
ಅನ್ಯ. ೬. ಶ್ರೇಷ್ಠ ವಾದ; ಉತ್ತಮವಾದ. ೭. ಸರಾಕಾಸ್ಕೆಯ; 
ತುಟ್ಟಿತುದಿಯ. ೮. ಶತ್ರುತ್ವದಿಂದ ಕೂಡಿದ; ಹಗೆಯನ್ನು 
ಸಾಧಿಸುವ. ೯. ತಲ್ಲೀನತೆಯನ್ನು ಹೊಂದಿದ; ಮಗ್ಭವಾದ, 
(ನಾ). ೧೦.ದೂರವಾದುದು; ಹತ್ತಿರವಲ್ಲದುದು: “ವಿಶ್ರೆಕೃಸ್ಟಂ, 
ಪರಂ. , . ವೃನಹಿತಂ -- ಈ ೫ ದೂರಂ” (ಹಲಾಯು. ೧೧೫-೪); 
“ಪರಂ ದೂರಮೆನಿಸಿಪ್ಪುದು” (ಸುಂಗರಾ. ೧೨೭-೫). ೧೧. ಪ್ರತಿ 
ಯಾದುದು; ವಿರುದ್ಧ ವಾದುದು. ೧೨. ಎದುರಿನಲ್ಲಿರುವುದು; 
ಮುಂದುಗಡೆಯಲ್ಲಿರುವುದು : , ಸರದ ಪನರ್ಗದ ನೆಲೆಗಳ್ಳುಂ ನತ್ವಂ 
(ಶನುದ. ೬೭). ೧೩. ಮುಂದೆ ಬರಲಿರುವ ಕಾಲ ; ಭವಿಷ್ಯತ್ತು ಕ 
ಇರವುಂ ಪರೆವುಂ ತಿರುನಾಳಾದುದು (ತಿರುನೂ, ದೇ, 


೧೨-೫೮); 


2೧೬-೧ 


' ಪರಂಕಲಿಸು 


೧೪. ಅನ್ಯವಸ್ತು; ಬೇರೆಯವರ ಪದಾರ್ಥ : ಶಂಭುನಿನ ಭಕ್ತ ೦ಗಖಿಳ 
ಸಂಗತ ವಿವರಣೆಯ ತಾ ನೈಜನಲ್ಲದೆ ಪರವೆ ಪರಿಕಿಸಲು (ಬಸಪು. ೯-೫೩). 
೧೫. ಅನ್ಯ; ಬೇರೆಯವನು; ಪರಕೀಯ; ಹೊರಗಿನನನು: 
ಸರರ್ಗುಪಕರಿಸೆಡೆಗಳ್ಳು ಪಕರಣಂ ತನು ತೃ ಣದ ತೆ೦ದೆ. ಲಘುಜೀವಿತಮೆಂಬೆ. 
ರಡುಂ ಪಾವುಡಮಿಂತೀ ಬರನಿಂಗೆ (ಕಾದಂಉ. ೧೫೪); ಕಾಮಧೇನು 
ನಿಮ್ಮ ಸಾರಿರಲು ಪರರ ಬೇಡಲಾಟಕನಯ್ಯಾ (ಬಸನ. ೨೬೧); ಹರೆ 
ಕೊಲ್ಲಲ್‌ ಸರ ಕಾಯ್ತನೇ (ಸೋಮೇಶ. ೨೯); ತನ್ನಂತೆ ಪರರ ಬಗೆದಡೆ. 
ಕೈಲಾಸ ಬಿನ್ನಾಣವಕ್ಕು (ಸರ್ವಜ್ಞ ೬೦೩); ಮನೆಗೆ ಮಾರಿ ಪರರಿಗೆ ಉಪ 
ಕಾರಿ (ಗಾರೆ). ೧೬, ಶ್ರೇಷ್ಠ ವಾದುದು; ಉತ್ತಮವಾದುದು: ಪಕಕ್ಕೆ 
ಪರತರನೆನಿಪ ದೈವದ ಪರನುತತ್ವರಹಸ್ಕನನು ವರ್ಣಿಸಿದನು (ಸಿಭಾಗ. 
೧೦-೬೩-೧) ; ಪರಕೆ ಪರವೆನಿಪಾ ಕ್ಷರಾಕ್ಷರಪುರುಸರೀ ಪ್ರಕೃ ತಿಯಂ 
ತೋಲಲು(ಅನ್ಫು ತ. ೪-೫೬);ಗುರುವಿನಿಂದೆ ಪರವಿಲ್ಲವೆಂದು ಸಕಲಶ್ರುತಿಗಳು 
ಹೊಗಳುತಿಪ್ಪುವು ನೋಡಾ (ಅಖಂಜೇ. ೧೭-೧). ೧೭. ಶ್ರೇಷ್ಠನಾದ 
ನನು; ಉತ್ತಮ : “ಸರಂ ಪ್ರಧಾನಂ ಪ್ರವರಂ... ಆಗ್ರಗಣ್ಯಂ” 
(ನಸ್ತುಕೋ. ೯೮-೨). ೧೮. ಪರಮಾತ್ಮ; ದೇವರು : ಪರನಿದ್ದು 
ಪ್ರಾಣನ ಪ್ರಕೃತಿಯು ಹರಿಯದ ಭೇದವ ನರರೆತ್ತ ಬಲ್ಲರೈ (ಜೇದಾನ. 
೫-೯); ಪರನಪರಂ ಭವನಭವಂ . . . ನಿನ್ನ ನಿಜವದೇ0 ಕೇವಳಮೇ(ಜಗವಿ. 
೩-೯೭); ಪರನೆಂದರೆ ತ್ರಿಪಾದ್ವಿಭೂತಿಯಲ್ಲಿ . . . ಜ್ಞಾನಶಕ್ತಿ ಮೊದ 
ಲಾದ ಅನಂತಕಲ್ಯಾಣಗುಣವಿಶಿಪ್ಟ ನಾದ ಪರಬ್ರಹ್ಮ, ವಾಸುದೇವ 
ಮುಂತಾದ ನಾಮಗಳುಳ್ಳ ನಾರಾಯಣನು (ಭಾತತ್ತ್ವ್ವ- ೭೬೮). ೧೯. 
ಅತ್ಯಂತ ಶ್ರೇಷ್ಠವಾದ ಪದವಿ; ಮೋಕ್ಷ; ಕೈವಲ್ಯ: ಸರವು 
ಸಾಧ್ಯವಾಯಿತ್ಸೆಂದು ಕ್ರೀಯೆಲ್ಲವ ನಿಖಾಜಃ ನಡೆವೆನು (ಬಸವ. ೮೮೮). 
೨೦. ಪರಲೋಕ : ಇಹಮಂ ಪರಮಂ ಬಗೆದಂತೆ ಮಾಟ್ಬಿ ಸನ್ಮಹಿತ 
ಜಿನೇಂದ್ರ ಧರ್ಮಮಭಿವಾಂಭಿತದಾಯಿಯೆನಿಪ್ಪು ದೊಪ್ಪ ದೇ(ಘಸ್ಟಪು.೧-೯); 
ಭಜಿಸು ನಿತ್ಯಾನಿತ್ಯವಸ್ತು ವ ವಿಜಯನಹೆ ಇಹ ಪರಕೆ ತತ್ವದ ನಿಜನಿದೆಲೆ. 
(ಕುವ್ಯಾಉ. ೪-೧೦) ; ಸಿಂಯದಾರಿಂಗಾದೊಡಪ್ಪು ದು ಇರದೆ ಬಹುದಾ 
ಪಾಪ ಪುಣ್ಯವೇ ಸರಕೆವುಳಿವುದು ಕೀರ್ತ್ಯಕೀರ್ತ್ಯೃಗಳೆರಡು ಜಗದೊಳಗೆ 
(ಕಾತರ. ೨೩-೧೮); ಪರಕೆ ನಡೆಸುವ ಜಂಘೆ ಹರಿವ ಗಂಗೋತ್ತು ಂಗೆ 
(ಪುರಂದ. ೨-೨೭-೩). ೨೧. ಹೆಗೆ; ಶತ್ರು : “ಅರಿ. . . ಪರನಹಿತಂ. .. 
ನಿದ್ವಿಷ್ಟ 0? (ನಸ್ತುಕೂೋ. ೯೯-೧೦). ೨೨, ನದಿಯ ಆಚೆಯ ತೀರ; 
ಎದುರುದಂಡೆ : “ಪಾರನೆನೆ ಪರಮೆನಲು ನದಿಯಾಚೆಯೆನಿಸಿಕ್ಕು” 
(ಮಂಗರಾ, ೧೨೩-೧೨). ೨೩. (?) : ಹಿತ್ತಿಲ ಚತುಸ್ಸೀಮೆಯ ವಿನರ 
* « ೬ ಸೋವಣಸೆಟ್ಟಯ ಪರದ ಗಡಿಯಿಂದಂ 
೪೬೪-೨೫; 1472). 
ಪರಮಾಗು, ಪರನಾಗು ೧. ಮುಂದೆ ಬರು; ಮುಂದುಗಡೆ 

ಯಲ್ಲಿರು: ಮಹಚ್ಛಬ್ಬಕ್ಕೆ ಮಾ ಎಂಬಾದೇಶನುಕ್ಕುಂ. ಇವರ್ಕೆ 
ಸಂಸ್ಕೃತಸದಂ ಸರಮಾದೊಡಂ ದೋಷಮಿಲ್ಲ  (ಶಮದ, ೧೭೫ ವೃತ್ತಿ). 
೨. ಬರಲೋಕಕ್ಕೆ ಹೋಗು; ಮರಣಹೊಂದು : ಪರನೆ` ಪರವಾದ 
ಳೇನೆಂದೆಂಬೆನೆಲೆ ದೇನ ಪರನೆ ಕೈಲಾಸಕ್ಕೆ ಮುಂಂಕೊಂಡಳೆಲೆ ದೇನ 
(ನಂಬಿರ. ೧೬-೧೨೬), [ಸಂ] 

ಫರಂಕಲಿಸು "ಸರಕಲಿಸು' ನೋ. 

ಪರಂಗ "ಫಿರಂಗಿ' ನೋ. 

ಪರಂಗಿ "ಥಿರಂಗಿ' ನೋ. 

ಸರಂಗಿ ಅಕ್ಕಿ ಹುಲ್ಲು (ನಾ). ಹುಲ್ಲಿನಲ್ಲಿ ಒಂದು ಬಗೆ: ಮರಅಕ್ಕಬು 
ಹುಲ್ಲು, ಸರಂಗಿಅಕ್ಕಿ ಹುಲ್ಲು (ನೈಔಿಗಿ, ೭೫-೧೫೩೦). 

[ಸರೆಂಗಿ ( ಎಫಿರಂಗಿ) + ಅಕ್ಕಿ ಹುಲ್ಲು] 


(ಸೌಇಇ. IX-ii, 


೫೨೬೩ 


0 


5 


20 


25 


35 


40 


45 


ಪರಂತಪ 


ಪರಂಗಿಗಿಡ(ನಾ).೧. ಪಪ್ಪಾಯಿಹಣ್ಣಿನ ಗಿಡ: ಅನರ ಮನೆಯಲ್ಲಿರುವ 
ಪರಂಗಿಗಿಡದಲ್ಲಿ ಹಣ್ಣುಗಳು ತುಂಬಿವೆ (ರೂಢಿ), ೨. (ಕರಾ) ಒಂದು 
ಬಗೆಯ ಹೆಣ್ಣಿನ ಗಿಡ; ಅನಾನಸು. 
[ಪರಂಗಿ (-ಆಫಿರಂಗಿ) + ಗಿಡ (-ಆಗಿಡು)] 
ಪರಂಗಿಚೆಕ್ಕೆ «ನಿರಂಗಿಚೆಕ್ಳೆ' ನೋ. 
ಪರಂಗಿಮಣೆ «ಫರಂಗಿಮಣೆ' ನೋ. 
ಪರಂಗಿಮೆಣಸಿನಕಾಯಿ (ನಾ). ಮೆಣಸಿನಕಾಯಿಯಲ್ಲಿ ಒಂದು 
ಬಗೆ: (ಮೈಚಿಗಿ. ೧೭-೩೧೪). 
[ಪರಂಗಿ (ಫಿರಂಗಿ) 4 ಮೆಣಸಿನಕಾಯಿ] 
ಪರಂಗಿರೋಗೆ "ಫಿರಂಗಿರೋಗ' ನೋ. 
ಪರಂಗಿಹಣ್ಣು (ನಾ). ಪಪ್ಪಾಯಿಗಿಡದ ಹಣ್ಣು : ಪರಂಗಿಹಣ್ಣು, 
2. ಪಪಾಯ (ಮೈ ಗಿ.. ೧೮-೩೨೧) ; ಪರಂಗಿಹಣ್ಣು ಆರೋಗ್ಯಕ್ಕೆ ಒಳ್ಳೆ 
ಯದು (ರೂಢಿ). [ಪರಂಗಿ (ಫಿರಂಗಿ) 4- ಹಣ್ಣು (-ಆಪಣ್ಕ್‌)| 
ಪರಂಗಿಹಲಸು (ನಾ). ೧. ಪರಂಗಿಹಣ್ಣು : (8). ೨. ಅನಾನಸು 
ಗಿಡ ಮತ್ತು ಅದರ ಹಣ್ಣು : ತೋಟದಲ್ಲಿ ಬಾಳೆ, ಪಪ್ಪಾಯಿ, 
ಪರಂಗಿಹಲಸು . . . ಹೀಗೆ ಬಗೆಬಗೆಯ, ಹಲಸಿನ ಮರಗಳು ಇದ್ದವು 
[ಪರಂಗಿ (ಫಿರಂಗಿ) -- ಹಲಸು (-ಆಪಲಸು)] 


(ಶ್ಯಾಮತಾ. ೧೧). 


.| ಪೆರಂಗಿಹುಣ್ಣೂ "ಿರಂಗಿಹುಣ್ಣು' ನೋ. 


ಪರಂಚಾಟಿ (ನಾ). (ಕರಾ) ಗೊಣಗಾಟ; ಆಕ್ಷೇಷ: ಅವನು 
ಕೆಲಸ ಹುಡುಕುವ ಕೆಲಸಕ್ಕೆ ಪ್ರಾರಂಭಿಸಿದನು . . . ಮನೆಯವರೆ ಪರಂ 
ಚಾಟ ಸಾಗಿದೆ (ಚಿಗುರು. ೭೨). [-ತಶುಳು. ಪರೆಂಚಾಟ, ಪರೆಂಚಣ] 

ಪರಂಜ (ನಾ). ೧. ಕತ್ತಿಯ ಅಲಗು; ಧಾರೆ. ೨. ಕತ್ತಿ; ಖಡ್ಗ. 
೩. ತೈಲವನ್ನು ತೆಗೆಯುವ ಯಂತ್ರಸಲಕರಣೆ; ಗಾಣ. 
೪. ನೊರೆ; ಬುರುಗು. [ಸಂ.] 

ಪರಂಜಯ (ನಾ). ೧. ಶತ್ರುವನ್ನು ಇಯಿಸುವುದು,--ಗೆಲ್ಲು 


ವುದು. ೨. ನೀರಿನ ಅಧಿದೇವತೆ; ವರುಣ. [ಸಂ.] 
ಪರಂಜಳ (ಗು). ನಿರಾಳವಾದ (7). 
ಸರಂಜಳವಾಗು- ಸ್ಪಷ್ಟವಾಗು (9):  ಅಂಜಿಸುವದೇನೊ 
ಪರಂಜಳವಾಗಿದೆ. . . . ಕಿಂಜನನ ನಿನ್ನದು ನಿನಗಂಜಲ್ಯಾತಕೊ 


(ವಿದಾಕೃ. ೧೫೫-೧). [---ಮರಾ,ಪರಂಜಳ, ಪರಂಜಲ. /ಸೆಂ. ಪ್ರಾಂಜಲ] 

ಪರಂಜು "ಪರಜು' ನೋ. 

ಪರಂಜೋಶಿ (ನಾ). - ಪರಂಜ್ಯೋತಿ: ಈ ತೆಜದ ರಕ್ತಭಿಕ್ಷದ 
ನೆವದೊಳಾ ಪರಂಜೋತಿ ವಿಶ್ವಾತ್ಮ ಸಿಶ್ಚೆ ಹ ಚರಿಸಲು (ನೀಕೈಪು. 
೨-೩-೫). (ಸೆಂ. ಪರಂಜ್ಯೋತಿಸ್‌] 

ಪರಂಜ್ಯೋತಿ (ನಾ). ದಿವ್ಯವಾದ ತೇಜಸ್ಸುಳ್ಳ ವನು; ಪರಮಾತ್ಮ: 
ಸರಂಜ್ಯೋತಿ ಮುಕುಂದನೆನ್ನ ಬಗೆಯೊಳ” ನಿಲೆ. , . ಪೇಟಲೊಡರ್ಚಿ 
ಜಿನೀ ಪ್ರಬಂಧಮೆಂ (ಜಗವಿ. ೧-೧೬) ; ಪರಂಜ್ಯೋತಿಯೆ ಸರೋತ್ತಮ 
ಕರುಣಿಸುವುದು (ಕುನ್ಯಾಅ. ೬-೮೭) ; ಪರಮ ಪರಂಜ್ಯೋತಿ ಕೋಟ 
ಚಂದ್ರಾದಿತ್ಯಕಿರಣ ಸುಜ್ಞ್ಯಾನಪ್ರಕಾಶ (ಭರಚ, ೧-೧). 

[ಸಂ. ಸರಂಜ್ಯೋತಿಸ್‌] 

ಪರಂತಪ (ಗು). ೧. ಶತ್ರುಗಳಿಗೆ ತಾಪವನ್ನುಂಟುಮಾಡುವ : 
ಆ ಪರಂತಪ ಬಲಿಯ ಭವನದ ಕೈಸಜಕಿಯ ನಾರಿಯರ ವಚನಾಲಾಪ 
ಹಾಸ್ಯದ ಭಿಕ್ಷದವನಿನನಲ್ಲಲೇ (ತೊರಂ೨. ೬-೧೦-೪೮). (ನಾ).೨. ಶತ್ರು 
ಗಳಿಗೆ ತಾಪವನ್ನುಂಟುಮಾಡುವವನು ; ವೀರ; ಪರಾಕ್ರಮಿ : 
ಇತ್ತ ವಿಕ್ರಮಾರ್ಜುನಂ ಪರಂತಪಂ ತಪೋನಿಯಮನಿಯಮಿತನಾಗಿ 
(ಪಂಪಭಾ, ೭-೭೭ ನ); ಪರಂತಪನಾ ಜಿನಚಂದ್ರಂ ಜೈನಸಾದನತಮಕುಟ 


ಪರಂತಪನ 


ವರ್ತಿಯಂ ಬಿನ್ನವಿಕುಂ (ಶಾಂತಿಪು. ೬-೫೭) ; ನೀನು ಪರಂತಪ. ಸರರನ್ನು 
ತನಿಸುವಂತೆ ಮಾಡಬೇಕಾದ ನೀನು ಪರರಿಗಾಗಿ ತನಿಸುತ್ತಿದ್ದೀಯೆ 
(ಭಾರದ. ೧೧೨). [ಸಂ.] 

ಸರಂತಸನ (ಗು). ಅತ್ಯಂತ ತಾಪವನ್ನು ಕೊಡುವ; ಘೋರವಾದ: 
ಅಸರಾಜಿತನಿತ್ತ ಸರಂತಪನ ತಸಶ್ಚರಣವೊಂದೆ ಪೊಲಗೆನೆ ನಿರ್ವೇಗಸರಾ 
ಯಣಂ ಮನಂಗೊಂಡು ಪವಿತ್ರಶ್ರಾನಕವ್ರತಂಗಳೊಳೊಣರ್ದಂ (ಶಾಂತಿಪು, 
೧-೮೬). [ಸಂ.] 

ಪೆರಂತಿ, ಸರತಿ, ಹರತಿ, ಹರತ್ತಿ (ನಾ). ಒಂದು ಸ್ಥಳದ ಹೆಸರು : 
ಮುಗುಳಿ ಪರ್ತಿ ಮುಳ್ಳುನ್ನು ಏತೇಸಾಂ . . . ಮಧ್ಯಸ್ಥಿತೇ (ಇಲ, 
೪11, ೨೨0-೨೯; 656). ಪೆರೆತ್ಮಿ; ಅನ್ನು ಮೂಟುಸ್ಥಾನಮಂಂ 
ಸರತಿಯಂಂ ಕಣಿಯುಂ ಮತ್ತಂ ಶ್ರೀಜಗದೇಕಮಲ್ಲದೇವರ್ಗ್ಗೆ ನಿವೇದಿಸಿ 
(ಸೌಇಇ, X1-i, ೬೪-೧೦ ; 1029). ಹರತಿ: ಶ್ರೀಮುನ್ಮಹಾನಾಯಕಾ 
ಚಾರ್ಯ್ಯರಾದ ಹರತಿಯಿನ್ಮಡಿಕೆಜ್ಚು ಪನಾಯಕರಯನನರು , , , 
ಕೊಟ್ಟಿ ಂತ ಗ್ರಾಮದ ದಾನಸಟ್ಟೀ ಕ್ರ ಮವೆಂತೆಂದರೆ (ಎಕ. 2೭11, ತಿರಾ, 
೧-೭; 1609) ; ಶ್ರೀಮನ್ಮಹಾರಾಜ ಶ್ರೀಹರತಿಸಂಮೇಟಿ ಸರಜ ರಂಗಪ್ಪ 
ರಾಜರವರ ಸೌತ್ರರಾದ ಕೃಷ್ಣ ಸ್ಪ ರಾಜರನರ ಪುತ್ರರಾದ ರಾಯಪ್ಪ ರಾಜ 
ರವರು, , ,. ಕೊಟ್ಟ ಭೂದಾನಧ ರ್ಮ್ಮಶಾಸನದ ದಾನಪಟ್ಟ (ಎಕ. 
೪11(8), ನಾಗಮಂ, ೯೬-೨೩; 1680). ಹರತ್ತಿ ; ಚೆಂದು ಚಲ್ವರ ಗಂಡ 
ಹರತ್ತಿ ಯಿಮ್ಮಡಿ ರಂಗನಾಯ್ಕ (ಎಕ. ೫11, ಶಿರಾ. ೮೪-೫ ; 1612). [?] 

ಪರಂತು (ಅ). ೧. ಆದಾಗ್ಯೂ ; ಆದರೂ; ಆದರೆ: ಸರಂತು 
ಯುದ್ಧ ದಲ್ಲಿ ಅವರಿಗೆ ಜಯವಾಗಲಿಲ್ಲ (ಭೀಸ್ಮಚ.೨೮); ಪರೆಂತು, ರಾಜ್ಯವು 
ಅನ್ಯಾಕ್ರ್ರಾಂತವಾಗಲಿಲ್ಲ (ಆರ್ಯಕೀ. ೩೪); ಪರಂತು, ಅಆ ನಿಶಾನಿ 
ಗಳೆರಡು ಸ್ಥಿರವಾದದ್ದು (ಭೂಮಿಅ. ೧೬). ೨. ಹೊರತು; ಅಲ್ಲದೆ: 
ನಾವು ಈಶ್ವರಪೂಜೆ ಮಾಡಿದ್ದಕ್ಕೆ ಈ ದಿನ ವೀರಸ್ವರ್ಗನೇ ಪರಂತು 
ಎರಡನೇ ಮಾತೇ ಇಲ್ಲ (ಚಿತ್ರಪಾ. ೫೬). [ಸಂ] 

ಸರಂಧಾಮ (ನಾ). ೧. ಶ್ರೇಷ್ಠವಾದ ನೆಲೆ; ಸ್ವರ್ಗ. ೨.ಸ್ವರ್ಗನೇ 
ನೆಲೆಯಾದವಳು ; ಪರಮಾತ್ಮ : ಸದ್ಮನಾಭನೆ ಸರಂಧಾಮನೆ , , , 
ನಿಮಗೆಯಂ ನಮೋ ನಮೋ (ಗೋಹಾಡು. ೨೦-೧೧೪) ; ಪಾಪಿಗಳನ್ನು 
ಆ ಪರಂಧಾಮ ಯಾವ ಯಾವ ರೀತಿಗಳಲ್ಲಿ ಶಿಕ್ಷಿಸಬಹು ದು (ಎಮುಕ, ೬೬). 

ಸರಂಧಾಮನನ್ನೆ ಎದು-ಸಾಯು ; ಮರಣಹೊಂದು : ಪತಿ 

ಸರಂಧಾಮವನ್ನೆ $ನಿದ ಮೇಲೆ ಮಹಾದೇವಿಅಳ್ಳನನರು ಗಂಗರಾಜರನ್ನು 
ಮಹಾಸಚಿವಸ್ಥಾನಕ್ಕೂ ತಂದುಕೊಂಡರು (ಶಾಂತಲಾ. ೧೮); ಪಂಚ 
ನಮಸ್ಕಾರವನ್ನು ಜಪಿಸುವಾಗಲೇ ಲಲಿತಾಂಗ ಸರೆಂಧಾಮನನ್ನೆ ಪದಿದನು 
(ದಾನಚಿಂ. ೧೫). [ಸಂ.] 

ಸರಂಧಾನುರೂಪ (ನಾ). ಪರಮಾತ್ಮನ ಸ್ವರೂಪಿಯಾದವನು : 
ಪರೆಂಧಾಮರೂಪಂ ವಿಪುಳ 'ಜ್ಞಾನಾಬ್ದಿ ಸತ್ಯಂ ೬ » * ವಿರೂಪಾಕ್ಷ ಕಸ್ಷಿಪ್ಪು 
ಡೆನ್ನಂ (ರಕ್ಷಾಶ. ೮೫). [ಪರಂಧಾಮ ರೂಪ] 

ಪರಂಪದ (ನಾ). ಶ್ರೇಷ್ಠವಾದ ನೆಲೆ; ಪರಮಪದ; ಕುಲ್ಲಕರ 
ಕೂಡಾಡದಲಿಥ್ರಿ ೇವಲ್ಲಭನ ಸದ್ಗುಣಗಣಂಗಳ ಬಲ್ಲವರ ಕೂಡಾಡಿ ಸಂಪಾದಿಸು 
ಪರಂಪದನ (ಜಗದಾ. ೩೩೧). [ಸಂ.] 

ಪರಂಪರ (ಗು,) ೧. ಒಂದನ್ನೊಂದು ಅನುಸರಿಸುವ ; ಸಾಲಾ 
ಗಿರುವ ; ಕ್ರಮವಾಗಿರುವ. (ನಾ). ೨. ಸಾಲು; ಪರಿವಿಡಿ; 
ಪಂಕ್ತಿ : ಸುರಡ್ರುಮನಂಕುರತ ಪಲ್ಲವಿತ ಕೋರಕಿತ ಪ್ರಸವಿತ ಫಲಿತ 
ಸರಂಪರದಾ ವಿವರದಿಂ ವರ್ಧಿಸಿತು (ಬಸಪು, ೩೬-೪೯). ೩. ಅನುಕ್ರಮ; 
ಪರ್ಯಾಯ": ಇಂತೆಮ್ಮ ನಂಶಪರಂಸರದಿ ಬಹುದು (ಬಸಪು. ೫೮-೨೬). 

[ಸೆಂ. ಸರಂಸರಾ] 


೫೨೬೪ 


10 


20 


25 


50. 


35 


40 


45 


ಪರಂಪರೆ 


ಪರಂಪರಾಕ (ನಾ). ಯಜ್ಞ ಯಾಗಗಳಲ್ಲಿ ಪ್ರಾಣಿಗಳನ್ನು ಬಲಿ 
ಕೊಡುವಿಕೆ : “ಸರಂಪರಾಕಂ, ಶಸನಂ , ... ೨'ನಧಾರ್ಥಕೆಂ, ಯಜ್ಞ 
ದಲ್ಲಿ ವೇದೋಕ್ತ ಪ್ರಕಾರವಾಗಿ ಮಾಡುವ ಪಶುವಿಶಸನವೆಂಬ ಶ್ರೌತ ಪಠ 
ವಥೆ” (ಸಿದ್ದಾ ಂತಿ.೨೨೧). [ಸಂ.] 

ಪರಂಪರಾಗತ (ಗು). ೧. ಹಿಂದಿನಿಂದ ಬಂದಿರುವ ; “ಪರಂಪರಾ 
ಗತಪಾಠ” ಸರಾ. (ನಾ). ೨. ಒಂದಾದ ನಂತರ ಮತ್ತೊಂದು 
ಬರುವುದು ; ಕ್ರಮವಾಗಿ ಬರುವುದು: ಬಾಹುಬಲಿಯ ವೈರಾಗ್ಯದ 
ಕಥೆಗೆ ನಡುವೆ ಭರತಚಕ್ರ ವರ್ತಿಯ ಭೋಗವೈಭವ ಮಹತ್ವಾಕಾಂಕ್ಷೆಯ 
ಚಿತ್ರ ಪರಂಪರಾಗತವಾಗಿ ಚಿತ್ರಿತವಾಗಿದೆ. (ಸ08.೧೩೨), [Ao] 

ಪರಂಪರಾಗತಪಾಕ (ನಾ). ಗ್ರಂಥದಲ್ಲಿ ಹಿಂದಿನಿಂದ ಬಂದಿರುವ 
ಲಿಖಿತಭಾಗ : (ಹಸ್ತ ಪ್ರತಿಗಳಿಗೆಲ್ಲ ಸಮಾನವಾದ) "ಪರಂಪರಾಗತಪಾಕ' 
ವಾಗಲೀ (Transmitted Reading). . . ಅರ್ಥಹೀನವಾಗಿ ಬಿಟ್ಟಿರು 
ವುದು (ಭಾರಸ, ೬೭). [ಪರಂಪರಾಗತ 4 ಪಾಕ್ನ] 

ಪರಂಪರಾನುಗತ (ನಾ). ವಂಶಕ್ಕೆ ಸೇರಿರುವುದು; ಕುಲಕ್ಕೆ ಸಂಬಂ 
ಧಿಸಿರುವುದು : ಪರಂಪರಾನುಗತನಾದ ಸತ್ಸಂತಾನದಿಂದಲೇ ಹಿತೃಕರ್ಮ 
ಗಳು ನಡೆಯಬೇಕು (ಭಾರದ.೧೧೨). [ಸಂ.] 

ಸರಂಪರಿತ (ಗು). ಒಂದನ್ನು ಅನುಸರಿಸಿ ಮತ್ತೊಂದು ಬರುವ; 
ಓಂದರ ಹಿಂದೆ ಮತ್ತೊಂದು ಬರುವ; "ಪರಂಪರಿತರೂಪಕ' ಪರಾ. 


ಸಂ. 

ಸರಂಪರಿತರೊಪಕ (ನಾ). ಜ್‌ “ಒಂದು ರೂಪಕಕ್ಕೆ 
ಮತ್ತೊಂದು ರೂಪಕವು ಕಾರಣವಾದಕೆ ಅಂಥ ರೂಪಕಕ್ಕೆ 
ಸರಂಪರಿತ' ರೂಪಶನೆಂದು ಹೆಸರು. ಲಕ್ಷ್ಮ್ಯ-ಸನಕಾದ್ಯರ್ಕಳ 
ಮಾನಸಾಂಬುಜಮರಾಳಂ ನೀನೇ ವೇದಾಂತನಂದನ ಕೇಳೀರಸ 
ಲೋಲದಿವ್ಯಶುಕರಾಜಂ ನೀನೇ . . . ಶೈ ವಾಗನೌಘನಭೋ 
ಮಧ್ಯ ಮನೋಜ್ಞ ಬಾಲಮಿಹಿರಂ ನೀನೇ ಭವಾನೀಧವಾ' 
(ಕೈಪಿಡಿ. ೨೬೪). [ಪರಂಪರಿತ--ರೂಪಕ] 

ಪರಂಪರಿತಹೇತು(ನಾ).[ಕಾವ್ಯವಿಸಾಮುಂದೆ ಸೂಚಿಸುವಕಾರಣ 
ಗಳಿಗೆ ಹಿಂದೆ ಸೂಚಿಸಿರುವುದನ್ನು ಕಾರಣವಾಗಿ ವರ್ಣಿಸುವುದು: 
ಪರಂಪರಿತಹೇತುಗೆ--ನಿನಯಮನಿತ್ತುದಿಂದ್ರಿಯಜಯಂ. ವಿನಯಂ ಗುಣ 
ಸಂಪದಂಗಳಂ ಜನಿಯಿಸಿದತ್ತು (ಕಾನ್ಯಾನ. ೬೨೦). [ಪರಂಪರಿತ--ಹೇತ್ಕು] 

ಪರಂಪಕೆ (ನಾ). ೧.ಒಂದರ ನಂತರ ಮತ್ತೊಂದು ಬರುವುದು ; 
ಸಾಲು ; ಪರಿವಿಡಿ; ಓಳಿ ; ಸರ್ವಜನಭನ್ಯಜನಂಗಳಟ್ಯುಡಯಸಪರಂಪ 
ರಾದಿನೃದ್ಧಿಯನತ್ಯಧಿಕಂ ಮಾಡಿಯುಂ (ಅಜಿಪು. ೧೨-೪ ನ); ತತ್ಯಾಂತೆ 
ಚಿಂತಾಪರಂಪರೆಯಂ ತಾಲ್ಗಿದಳ್‌ (ನಲ್ಲಿಪು. ೩-೧೦೭); ಅನರ್‌ , , , 
ಸರಸಿ ಪರನೋತ್ಸನಸರಂಪರೆಯನೆಯ್ಲಿ ಸುಖನಿರ್ಪದುಂ (ಪುಸ್ಪಪು. 
೮೯೫ ನ); ೩೦೦ ರಿಂದ ಈಚಿನ ಕಾಲಗಳಲ್ಲಿ ಬ್ರಾಹ್ಮೀಲಿಪಿಯ ಮತ್ತು 
ಅದರ ಸಂತಾನಗಳ ಅನಿಚ್ಛಿ ನ್ನ ಪರಂಪರೆ ಇದೆ (ದ್ರಾವಿವಿ, ೫೪), 
೨. ಅನೂಚಾನವಾಗಿ ಬಂದಿರುವುದು ; ಸಂಪ್ರದಾಯ; ರೂಢಿ ; 
ವಾಲ್ಮೀಕಿಗೆ ಆದಿಕನಿಯೆಂಬ , ಹೆಸರೂ ಪರಂಪರೆಯಿಂದ , ಬಂದಿದೆ. 
(ಭಾರದ. ೮೩); ಹಬ್ಬಳ್ಕೊಮ್ಮೆ ಹೊಸ ಬಟ್ಟಿ ತೊಡುವ ಪರಂಪರೆ ನಮ್ಮಲ್ಲಿ 
ಉಂಟು (ದೇಕನೈ. ೩೬), ೩. ಹಿಂದಿನ ಸನ್ನಿವೇಶ | ಹಿನ್ನೆಲೆ. ಕ 
ಸಂಪ್ರದಾಯವು . . . ಇಂದು ಹುಟ್ಟ ಇಂದೇ ಬೆಳೆದು ಜನಾಂಗದಲ್ಲಿ 
ಬಂದಿಲ್ಲ. ಅದಕ್ಕೆ ದೊಡ್ಡ ಸರಂಪರೆಯುಂಟು (ಕನ್ನಜಾ, ೧3೯). 
೪.ಕುಲ; ವಂಶ; ಪೀಳಿಗೆ : ಅವರ ಪರಂಪರೆಯಲ್ಲಿ ಯಾರೂ ಇಂತಹ 
ಕೆಲಸಕ್ಕೆ ಕೈ ಹಾಕಿರಲಿಲ್ಲ (ರೂಢ). ೫, ಹಾನಿಮಾಡುವುದು ಕೇಡನ್ನು 
ಮಾಡುವುದು. ೬. ಕೊಲ್ಲುವುದು. [ಎಸಂ. ಪರಂಪರಾ] 


ಪರಂಪೋಕು 


ಪರಂಪೋಕು "ಪರಂಬೋಕು' ನೋ. 
ಸರಂಬರಿಕೆ "ಸರಾಮರಿಕೆ' ನೋ. 
ಪರಂಬರಿಸು "ಸರಾಮರಿಸು' ನೋ. 
ಸರಂಜೆ, ಪೆರಂಬ, ಫೆರಂಬೆ, ಸೆರುಂಬೆ (ನಾ). ಒಂದು ಬಗೆಯ 
ಸಸ್ಯ : “ಖದಿರಾಹ್ವಯಃ-ಪರಂಚೆ” (ಓಷಧಿ. ೪). ಪೆರಂಬ : ಉತ್ತನ 
ಸತ್ನಿ... ಶುಂಠಿ ತೆಂಗಿನಕಾಯಿ ಮತ್ತು ಸೆರಂಬಕೊಡಿಗಳನ್ನು ತಂದು 
ಮಡಗಿದಳನ (ಹುಲಿಹಾ, ೧೮೭), ಹೆರಂಬೆ ; ಮರಗಳು : ಹೆಸನ . . . 
ಪೆರಂಬೆ (ನನ್ಮನು. ೨೩೬). ಪೆರುಂಜೆ : ವುನ್ನೆ, ಸೆರುಂಬೆ (ಮೈಚಗಿ, 
೬೪-೧೩೦೪). "ಪಾರಂಬಿ?, "ಹಬ್ಬೈ' ಪರಾ. 
[ದೇ.॥ ತಮಿ. ಸರಮ್ಪೆ ನಿ ಹಿರನುತ್ಬು ಎಬೆತ್ತ ; ಮಲ. ಪೆರಮ್ಬೂ, 
ಫುರನ್ಬು ಎ ಬೆತ್ತ ; ತೆಲು. ಪ್ರ ಸ್ರಬ್ಟ ಎಬ] 
ಪರಂಬೋಕು" ನರಂಪೋಕು, ಪೊರಂಬೋಕು (ನಾ). ಬಂಜ 
ರಾಗಿರುವುದರ ಕಾರಣ ಅಥವಾ ಸಾರ್ವಜನಿಕರ ಉದ್ಜೇಶಕ್ಕಾಗಿ 
ಮಾಸಲಾಗಿರುವುದರಿಂದ.. ಕಂದಾಯ ಕೊಡಬೇಕಾಗಿಲ್ಲದ 
ಭೂಮಿ: ಸುಬ್ರ ಹ್ಮಣ್ಯದೇವಸ್ಮಾನ ಸ್ಥಾನಿಕ ಹೆಬ್ಬಾರರ ಮೂಲಿನರ್ಗ 
ನಂಬ್ರ 4 ರಲ್ಲಿತ್ತು ; ಅದು ಅನಂತರ ಪರಂಬೋಕು ಆದುದು (ತುಳುನಾ. 
೧೧೮) ; ಆ ಮನೆಯಿರುವ ಸ್ಮ ಳ ಪರಂಬೋಕು ಅಂತೆ (ಚಿಗುಬ, ೪೮). 
ಪರಂಪೋಕು : (ರೈಸ್‌ಗೆ. “1, ೫೫೮). ಪೊರಂಜೋಕು : ಈ 
ದಾರಿ ಪೊರಂಬೋಕಾಗಿ ವಿಂಗಡಿಸಲ್ಪ ಟ್ಟ. ಜಿಯೋ ಅಥವಾ ಭಟ್ಟರ 
ದರ್ಕಾಸ್ತಿಗೆ ಸೇರಿರುವುದೋ? (ಮಣ್ಣ ನಂ, ೩೦). 
[ಜೇ.॥ ತಮಿ. ಪುರನ್ಪೋಕ್ಕು ; ತೆಲು. ಸೊರಂಬೋಕು. /ಮರಾ. 
ಪರಂಪೋಕ್‌] 
ಪೆರಕ (ನಾ). ಕಣ್ಣಿಗೆ ಕಾಣದಿರುವುದು ; ದೃಷ್ಟಿಗೆ ದೂರವಾಗಿರು 
ಪುದು; ಪರೊಡ್ಣಿ ; “ಪರಕಂ- ಸರೋಕ್ಷಂ” (ಶಮದ, ಸರಿ. ೨) ; 
“ಪರಕಂ ಪರೋಕ್ಷದೊಳ್‌? (ಕರ್ಣಿ. ೨೦); “ಪರಕಮೆಂದಾ ಪರೋಕ್ಸಂ” 
(ಕಬ್ಬ ಕೈ. ೮೩). [< ಸಂ. ಪರೋಕ್ಷ. /ಪ್ರಾ ಬ್ರಾ. ಸರೋಕ್ಪ] 
ಪರಕಯ್ಯ (ನಾ). ಒಬ್ಬಾತನ ಹೆಸರು : ಕಳಗೆ ಯ ಮಗಂ ಸರ 
ಕಯ್ಯುಂ (ಎಕ. ೫1, ದಾವಣ, ೧೭-೯; 889). [ಸರಕ್ಕ ಅಯ್ಯ] 
ಪರಕರ "ಪರಕಾರ' ನೋ. 
ಪೆರಕರಿಸು 'ಪರಕಲಿಸು' ನೋ. 
ಪರಕರು "ಸರಕಾರ' ನೋ. 
ಪರಕರ್ತೃ (ನಾ). [ವ್ಯಾಕ] ಚೇಕೆಯವನು ಕರ್ಶೃವಾಗಿರುವುದು; 
ಪ್ರೇರಕ ಕರ್ತೃ: ಧಾತುಗಿಸು ಕನ್ನಡೆಕ್ಕಾ ಹೇತುನಿನೊಳ್‌ ಸ್ವಪರಕರ್ತೃ 
ಪೊಳ . . .ಇಸು, ಜಾತಂ (ಶಮದ. ೨೩೧). [ಪರ್ಕ -- ಕರ್ತೃ] 
ಪರಕರ್ತೃಕ (ನಾ). ಪರಕರ್ತೃ : ಕನ್ನಡದ ಧಾತುವಿಂಗೆ ಹೇತುನಿ 
ನೊಳಂ ಸ್ವಯಂಕರ್ತೃಕ ಪರಕತೃ। ೯ಕದೊಳಂ ಇಸುವಕ್ಕು, ೦ (ಶಮದ, ೨೩೧ 
ವೃತ್ತಿ). [Ac] 
ಪರಕಲ (ನಾ). ಒಂದು ಸುಳಿಯ ಹೆಸರು (?) : ದನಾ ಪರೀಕ್ಷೆ 
ಮಾಡೋವಾಗ ಹೀನಸುಳಿ, ಪಾತಾಳಸುಳಿ, ದಾನಣಿಸುಳಿ, ಪರಕಲಸುಳಿ 
*ಇವೆಲ್ಲಾ ನೂ ಚಂದಾಗಿ ನೋಡಿ ಒಳ್ಳೆ ಸುಳಿ ಇರೋದ ತತ್ತಾಲಾ 
(ಹುಟ್ಟ ೫, ೧೬೫). [1] 
ಪರಕಲಿಸು, ಪರಂಕಲಿಸು, ಪರಕರಿಸು, 'ಪರಿಕಲಿಸು, ಹರಕರಿಸು, 
ಹರಕಲಿಸು, ಹರಿಕರಿಸು (ಕ್ರಿ). ೧. ವ್ಯಾನಿಸು; ಹರಡು ; 
ಆವರಿಸು : ಅಂತು ನೂರ್ವರೊಳೊರ್ವನಗುರ್ಬು ಪರ್ಬಿ ಪರ[ಪಾಂ9೦. ರಿ] 
ಕಲಿಸೆ (ಪಂಗಭಾ. ೧-೧೩೧ ನು; ಕೋಡನೂಜಿಾ* ಪಣಡಬಿಕಿದು ಪರ 
[ಸಾ990. ರಿ]ಕಲಿಸಿ ಕೆಡೆದ ಮದಾಂಧಸಿಂಧುರಂಗಳಡಿಯೊಳಡಂಗಿದನೆ ಗೆತ್ತು 


೫೨೬೫ 


0 


20 


30 


40 


ಪರಕಲಿಸು 


(ಗದಾಯ. ೬-೨೮ ನ) ; ಪಿರಿದು ಪರಕಲಿಸಿ ಮೇರುವನರುಹನ ಮಜ್ಜನ 
ಸಯಃಪ್ಲವಂ ಮಂಸುಕಲೊಡಂ (ಅನಂಪು. ೫-೬೭); ಕಾವ್ಯವೆಂದೆಂಬ 
ಕಲ್ಪ ನಲ್ಲರಿಯ ಸಲಹುಗೆ ಕೃಪಾಮೃ ತರಸವನಿರದೆಕಿದು ಪರಕಲಿಸಿ ಸರ್ಬು 
ವಂತೆ (ಸೌಂದಪು, ೨. ಹೆಚ್ಚಾಗು ; ಅಧಿಕವಾಗು ; 
ಅತಿಶಯವಾಗು : ಮರಗಿ[ಡು]ನಿನ ಕತ್ತ ಲೆಯುಂ ಪರಕಲಿಸಿ ಪೊದಟ್ಮ 
ಶೋಣಮಣಿದೀ ಧಿತಿಯಂಂ ನೆಲಕಿದಿಫ್ಪುದು (ವರ್ಧಮಾ, ೫-೫೫) ; , ಅಲ್ಲಿಂ 
ನಡೆದು ಪರಕಲಿಸಿ ಪರಿವ ಕರ್ಪೂರರಸದ ಪರಿಕಾಲೊಳ್‌ ಕಾಲಂ ನೀಡಿ 
(ಲೀಲಾನೆ. ೧೧-೫೬ ನ); ಕಾಳಗತ್ತಲೆ ಲೋಕದೊಳು ಪರ್ಬಿ ಪರ 
[ಸಾಂ ರಿ]ಕಲಿಸಿ ಮಡಲಿಐಕಿದುದು. (ಸೋನುಚಿ. ೨-೬); ಸಿದ್ಧ 
ನಂಜೇಶ ಹೇಳಿದಂ ಸರಸಮೃ ದುಮಧುರನಚನಾಮೃತಂ ಪರಕಲಿಸಿ 
ಹೊಲಿಸೂಸಲು (ಗುರುಜಾ. ೪-೪೪). ೩, ವ್ಯಾಹಿಸುವಂತೆ ಮಾಡು ; 
ಹೆಬ್ಬಿಸು; ವಿಸ್ತಾರಗೊಳಿಸು: ರಕ್ಪ್ಪಾವಿಚಾರಮುಂ ಪರಕಲಿಸಿ 
(ಚೇರನು. ೧-೨೪); ಚಂದ್ರಿಕೆಯ ಪರಕಲಿಸಿ ಚಂದ್ರನುದಯಂ 
ಗೆಯ್ಗೆನು (ಪ್ರೌಢ. ೯-೨೭), ೪. ಹೆಚ್ಚುಮಾಡು ; ಅಧಿಕ 
ಗೊಳಿಸು: ವಿರಾಜಿಸುತ್ತಿ ಹುದು ಸುರಪುರದಂತೆ ವಿಬುಧಸಂಚಯಕೆ 
ಸುಖವ ಪರಕಲಿಸೆ , . . ತಿರುವಾನಲೂರು (ಸೌಂದಪು. ೨-೮). 
೫. ತೊಡೆ; ಲೇಸಿಸು; ಬಳಿ : ತೊಳಸ ಬೆಳ್ಳಿಯ ಸಲಗೆಗೆ ಕತ್ತು ರಿಯ 
ಮಿಸುಪ ರಜಮಂ ಪರಕಲಿಸುತ್ತ (ಜಯಕಾ. ೧೨-೫೨). ಪರಂಕಲಿಸು: 
೧. ಗಣಿಸನ್ನೈಗೆಯ್ದು ತೆಗೆನೆಆಕೆದೆಆಗಿ ಪರಂಕಲಿ[ಪಾಠಾಂ. ವಿ]ಸಿ ಸರ್ನಿ 
ಕೂಕಿಂದಿಸೆ PN ಮೊನೆಯಂಬುಗಳ್‌ ಕಣ್ಣೆಅಕಿಯಿಸಿದುವು, , . 
ಕಡುವಿತ್ತೆಗರಂ (ಸಂಸಭಾ. ೧೦೨೭೩). ಪೆರಕರಿಸು : ೨. ಪರಕಂಸಿ 
ಹಂಜಿಯಂ ಹಂಜರಿಸಿಯಿರುತಿರೆ. ತೆರೆನೆಗೆಯೆ ಯಮಪುರದ ಸೋಪಾನ 
ವೆಂಬಂತೆ (ನಿಂಡೋರ, ೨-೧೦) ; ಎರೆಗೊಂಡಡರ್ದವಲ್ಲಿಯ ಮರಂಗಳಂ 


೧-೬), 


ಬಿಗಿದು ಸುತ್ತಿ ಮೊಗಮೆತ್ತಿದ ಸುಯಿ ಪರಕರಿ[ಪಾಂಾಂ, ಲಿ]ಸೆ ಗರಳ 
ಭಯದಿಂ ಚರಿಯಿಂಸರದಆಗ್ರಭಾಗದೊಳ್‌ ಖಚರರ್ಕಳ್‌ (ನುಹಾನೇ. 
೪-೭೪). ಪೆರಿಕಲಿಸು: ೧. ಸಚ್ಚು ಪಂಕಲಿಸಿ ಬೆನ್ನಂ ಮುಂಚ್ಚಿಕೆ 


ಮುಡಿ ಕಳ್ಳಬೆಳ್ಳಿ ವಟ್ಟಿ ಲ್‌ ಬಾಯೊಳ್‌ ಹೆಚ್ಚಂತೆ ಸತಿ ಶಕ್ಕಯಂ ಕಚ್ಚೆ 
ನೆಲಕ್ಕಿಲಿಿದ ರಾಹುವಂ ನೆಣ ಪೋಲ್ತಳ್‌ (ಕಾನ್ಯಸಾ. ೯೬೬ ಶೂದ್ರಕ); 
ಚಕ್ರಸರ್ತಿಯ ಪಡೆ ಗಂಗಾನದ್ಯುಭಯತೀರಂಗಳೊಳ್‌ ಪಚ್ಚು ಸಂಕಲಿಸಿ 
ನಡೆದು (ಶಾಂತಿಪು. ೧೧-೩೦ ವ); ಜಳಕೇಳಿಲೋಲಭಾವನ ಲಳನಾಕುಚ. 
ತಟಿವಿಲಿಖಿತಮೃಗಮದಪತ್ರಾವಳಿ ಸಂಕಲಿಸಿ ತರಂಗಂಗಳೊಳೀ ವುದದರ್ಶ 
ಪೂರ್ವಜಳನೀಳಿಕೆಯಂ (ಚಂದ್ರಪು. ೧೫-೩೪). ೨, ಪರೆದು ಸರೀ(ರ)ಕಲಿಸಿ 
ಕನಿವಾ ಪರೆಯಂ ತೆಗೆದರಿದು ಕಳೆದು (ಅಶ್ವಿಶಾ.೧೫-೧೨) ; ಪರಿಕಲಿಸಿದುರು 
ನೌಕ್ತಿಕನ ಸಂಚರಿಸುವಾನೆಯ ಮತ್ತ ಮಜನಿರ್ಜರವ . . . ಅಸುರ 
ಸಭಾಂಗಣವ ಕಂಡ (ತೊರರಾ. ೫-೨-೬೨) ; 'ಕಾವ್ಯನಿನಚಂದ್ರಧರೆಗಳುಳ್ಳ 
ನ್ನೈಗಂ ಪರಿಕಲಿಸಿ ಮೆಲಕಿವುದು (ಭಾನಚಿಂ, ೧-೧೬). ೩. ಬಿರುದಿನ 
ಪಲ್ಲವಸತ್ತಿಗೆ ಮೆಜಿಕಿದುವು ಪರಿಕಲಿಸುತ ದಿವೃಪ್ರಭಿಯೆ (ಕಂನವಿ. ೨೦-೨೧). 
೬. ಕೂಡು; ಸೇರು: ತರುಣತನೋರುಚ ಕನುಲಾಕರಜೊಳ್‌ ನವ 
ಚಂದ್ರಕಿರಣನಂತ್ಸ ಲವನದೊಳ್‌' ಸರಿಕಲಿಸಿದಂತೆ ಕತ್ತು ರಿ ಸಿರಿಗಂಧಗಳಣ್ಟು 
ರಾಮಕೃಷ್ಣ ರೊಳೆಸೆಗುಂ (ಜಗವಿ. ೬-೨೨) ; ಪರಮಜಿನ ದಿವ್ಯಾಂಗಗಂಧದಿ 
ಪರಿಕಲಿಸಿ. . . ಪಿರಿದು ನಿರ್ಜರವಾಗಿ ಸರಿವಾ ಸರಮುಖಾನನಗಂಧಜಲನನು 
ಶಿರಡೊಳಾಂತಂದಂ ತಮತಮಗೆ ಭಕ್ತಿಯಲ್ಲಿ ಸುರನಿಕರ (ಸಾಳ್ವಭಾ. 
೩೩-೬೯). ೭. ಗುಂಪುಗೂಡು ; ಒಟ್ಟಾಗು 1 ಧನುರ್ವಲಂ ತೆಗೆ 
ನೆಆಕಿದು ಸೊಕ್ಕು ಕೂಕಿಟಂದಾರ್ದು ಪರಿಕಲಿಸಿ ಬಂಡೊಂಡೆವುಲ್ಲೆ ಗಂಬು 
ದೊಟ್ಟ ಂತೆಲ್ಲಮೊರ್ವನನೆ ಲಕ್ಷ್ಯಂ ಮಾಡಿ ಶರಾಸಾರದಿಂ ದೂರಪಾತಮಿಸು 
ವುದುಂ (ಶಾಂತಿಪು, ಆ. ವಿರಾರು; ಅತಿಕ್ರಮಿಸು : 


೪-೮ ವ). 


ಪರಕಳತ್ರ 


ಸರಿಕಲಿಸಿರೆ ತೋಳೆ ಕೊಂಬಂ ಕರಜಂಗಳೆ ಪೂಗಳೆಂ ತಳಂ ತಳಿರಂ ಸೋಲ್ತಿಕಿ 
- ಕಲ್ಪತರುವನೆ ಪೋಲ್ತಂ (ಅಜಿಪು. ೪-೫೦). ಹರಕರಿಸು : 
೧. ಬಲುಬೇಡನಡೆ ಕಡಗಿ ಹರಕರಿಸಿ [ನಾಠಾಂ. ಪಡಿಸಲಿಸಿ] ನಡೆಯೆ 
(ಹಚಕಾ, ೫-೧೪). ೪, (ಆಲಂ) ಚಂಚಲವಾಗು ; ಹರಿದಾಡು: 
ಕರಣಸಂತತಿಗಳನು ಹರಕರಿಸ (ಪಾಂ, ಹರಕಲಿಸ]ಲೀಯದೆ ಪಂಣವಿಸಿ 
ಮಾಡೆ ಗುರುಭಕ್ತಿ ನೋಡಾ (8ನಗೀ. ೨೦-೭೪). ಹರಕಲಿಸು : 
೧. ಕರೆದರ್‌ ಕಿವಿಯೊಳ್‌ ಹರಕಲಿಸಿತಂಗಲತೆಯೊಳ್‌ ಹರಣಂ ಸುಯ್‌ 
ನಿಮಿರು ನಡೆದುದು (ಲೀಲಾನೆ, ೧೦-೭೭). ೨. ಮಡಲಿಅೌದು ಹಬ್ಬಿ 
ಹರಕಲಿಸಿ ಬೆಳೆಡೆಳಲತೆಗಳಿಡುಕುಳ೨ಂ (ಹಚಳಾ. ೩-೩೩). ೩. ಅಸುರ 
ದೊಳಾನೆದೊಗಲಂ ಬಿಚ್ಚಿ ಹರಕಲಿಸಿ ಹಾಸಿ (ಸೋನುಚ; ೫-೫೫). 
೭. ತೆರಳುನ ತೇರು ಪತಾಕೆ ಹರಕಲಿಸಿದ ಭಟರಿಂದೊತ್ತಿ.' ಬರುತಿರ್ದ 
ಭರತೇಶ (ಛಂಟ.೩೨-೪೨). ಹರಿಕರಿಸು : ೩. ಹಂಕಂಸಿ ದಂತಚ್ಛವಿಯ 
ಬೆಳುದಿಂಗಳನು ಸುರಿನ ಕರಚೆಲುವ ಬಾಯ್ದೆಳಕಿಯ ಪರಮೇಶ್ವರಿ 
(ಪ್ರಭುಲೀ. ೨-೩೦). [ಪರೆ 424--ಇಸು,] 
ಪರಕಳತ್ರ (ನಾ). ಬೇರೆಯವನ ಹೆಂಡತಿ; ಪರನಾರಿ ; ಪರಸ್ತ್ರೀ : 
ಸರಕಳತ್ರಮನಬ್ಬ ದುರಂಬೆರಸು ಖಳನ ತಲೆಯಂ ಕೊಳೆಂ (ಶಾಂತಿಪು, 
೬-೭೮). [ಸರ್ಕ 4ಕಳತ್ರ( ಇ ಕಲತ್ರ)] 
ಪರಕಾಯ (ನಾ). ಬೇರೆಯ ದೇಹ, ಶರೀರ : ಪರಕಾಯದಿ ಪ್ರವೇಶ 
ಬಲ್ಲಾತನಾಗಿ ಕುಕ್ಕುರನೊಂದು ಸತ್ತು ಬಿದ್ದಿರಲದಅ ಕಾಯದೊಳು 
ಪೊಕ್ಕು (ಪ್ರೌಢಂಾ, ೧೯-೨೦). "ಪರಕಾಯಪ್ರವೇಶ' ಪರಾ. 
[ಪರ್ಯ-- ಕಾಯೆ] 
ಸರಕಾಯಪ್ರನೇಶ(ನಾ). ಅಲೌಕಿಕ ಸಾಧನೆಯಿಂದ ತನ್ನ ಪ್ರಾಣ 
ವನ್ನು ಬೇರೊಂದು ಶರೀರದಲ್ಲಿ ಪ್ರವೇಶಿಸುವಂತೆ ಮಾಡುವುದು; 
ಚೌಸಸ್ಟ್ರಿ ಕಲೆಗಳಲ್ಲಿ ಒಂದು : ಎನ್ಮು ಗುಣಾಪಹಾರಾರ್ಥಂ ಬಂದೀ 
ಶೈೇನೆ ಪಾರಾವತಂಗಳೊಳ ಪರಕಇಯ ಪ್ರ ವೇಶದಿಂ ನುಡಿವುದದು ಕಾರಣ 
ದಿನೀ ಪುರುಷಭಾಷಾನುವಾದಂಗಳೊಳವೆಂಬುದು೦ (ಶಾಂತಿಪು. ೯-೯೧ ವ); 
ಸರಕಾಯಪ್ರವೇಶ ,.. ಖಗೋಳಜ್ಞ್ಞಾನ ಮೊದಲಾದುವುಗಳು ಅವಾಂತರ 
ಸಿದ್ಧಿಗಳು (ಭಾರದ. ೧೬೫). 
ಪರಕಾಯಪ್ರನೇಶ ಮಾಡು- ತನ್ನ ಪ್ರಾಣವನ್ನು ಬೇರೆಯವರ 
ಶರೀರದಲ್ಲಿ ಹೊಗಿಸು, ಪ್ರವೇಶಿಸುವಂತೆ ಮಾಡು: ಹುಡುಗರಿಗೆ 
ಬೋಭೆ ಮಾಡುವುದು ಪರಕಾಯಸ್ರ ನೇಶ ಮಾಡುವುದು ಎರಡೂ ಒಂದೇ 
(ಮಾಮರ, ೫೬). [ಪರಕಾಯ - ಪ್ರವೇಶ] 
ಪರಕಾರ, ಪರಕರ, ಸರಕರು, ಪರಿಕರ್ಮ, ಪರಿಕಾರ್ಕ (ನಾ). 
(ಉಕ) ಸಾಮಾನ್ಯವಾಗಿ ಚಿಕ್ಕಹುಡುಗಿಯರು ಧರಿಸುವ 
ಒಂದು ಬಗೆಯ ಉಡುಪು; ಲಂಗ : ಶಾಂತಾ... ಪರಕಾರದ 
ಬದಲು ಸೀರೆ ಧರಿಸತೊಡಗಿದಳು (ಗಂಮಾಯಿ. ೨೨೪) ; ಅಕ್ಕನ ಮದುವೆ 
ನಿಶ್ಚಯವಾದಾಗ ನಾನಿನ್ನೂ ಪರಕಾರ ಉಟ್ಟು ಕೊಳ್ಳುತ್ತಿದ್ದೆ (ನೈಸಿ. ೭). 
ಪರಕರ: ಥಾಯಲಂಡದ ಚಪ್ಪಟಿಮುಖದ ಸರಕರ ಉಟ್ಟ ಗಿಡ್ಡ 
ಹುಡುಗಿ... ನುಸುಳಿ ಹೋಗುವಾಗ (ಶ್ರಿತಿಜ ೮); ವಸೂ ಪರಕರದ 
ಪೋರಿಯಾಗಿ ಉಳಿಯದೆ. . . ಹೆಣ್ಣಾಗಿ ಬಂದಿದ್ದಳು. (ದೀಪಹ, 1, 
೧೧೬). ಪೆರಕರು ಮೈಮೇಲೆ ಷರ್ಟು, ಪರಕರು... ಸಾದಿನ 
ಬೊಟ್ಟು ಇಟ್ಟು ಕೊಂಡ ಬಾಲಕಿಯರು--ಇವರೇ ತುಂಬಿಬಿಟ್ಟರು 
(ಮುಂಗಾಪು. ೨೭), ಪರಿಕರ್ಯ: ಹೆಂಗಸರು ಪರಿಕರನನ್ನು ಟ್ಟು ಕೊಂಡು 
ಬಲಕ್ಕೆ ಶರಗು ಹೊಡ್ದು ಕೊಳ್ಳು ವರು (ಕಛಾಗೆ. ೧೦೫). ಪೆರಿಕಾರ, : 
ಹೆಂಗಸರು ಪರಿಕಾರ ಉಟ್ಟು ಕೊಂಡು ಮಾರವಾಡಿ ಹೆಂಗಸರಂತೆ... 
ಸೆರಗು ಹೊದ್ದು ಕೊಳ್ಳು ತ್ತಾರೆ (ಕಭಾಗೆ. ೧೦೮) ; ಅಜ್ಜಿ ಚಿನ್ನಮ್ಮನಿಗೆ 


೫೩೨೬೬. 


20 


25 


30 


40 


4. 


ಪರಕೀಯೆ 


ಪರಿಕಾರ ಬಿಡಿಸಿ ಕಿರಿಗೆ ಉಡಿಸಿದ್ದಳು (ಮಲಿನ, ೯೩). 
ಪರಕಾರದ ಗೆಳತಿ ಬಾಲ್ಯದ ಸ್ನೇಹಿತೆ: ನಾನೀರ್ವರೂ ಪರಕಾರದ 
ಗೆಳತಿಯರು. (ಭೂಮಿತಾ. ೨೩). ಪರಕಾರದ ಹುಡುಗಿ - ಎಳೆಯ 
ವಯಸ್ಸಿನ ಹುಡುಗಿ; ಬಾಲಕಿ: ಆಗ ಅವಳಿನ್ನೂ ಪರಕಾರದ 
ಹುಡುಗಿ (ಅಲ್ಪವಿ. ೧೩೨). 
[4-ಪಾರ. ಪರಕಾರ್‌ ; ಮರಾ. ಪರಕರ್‌, ಪರಕೋರ್‌] 
ಪರಕಾರ್ಯ (ನಾ). ಪರೋಪಕಾರ; ಪರಾರ್ಥ: ಕೃಷ್ಣನಲ್ಲಾ 
ನರನ ಸಾರಥಿಯಾಗನೇ ಪರಕಾರ್ಯದನುನಜಿದು (ಕುನ್ಯಾಕ. ೫-೨೫). 
"ಪರಕಾರ್ಯನಿಷ್ಮ' ಪರಾ, [ಪರ್ಕ -- ಕಾರ್ಯ] 
ಪರಕಾರ್ಯನಿಸ್ಯ (ನಾ). ಪರೋಪಕಾರದಲ್ಲಿ ಶ್ರದ್ಧೆಯುಳ್ಳ ನನು; 
ಪರೋಪಕಾರಿ ; ಸತ್ಪುರುಸರೇ ಪರಕಾರ್ಯನಿಸ್ಥ ರು(ಕುಮ್ಯಾಕ. ೫-೨೫), 
ಸ [ಪರಕಾರ್ಯ 4: ನಿಸ್ಮ ] 
ಪರಕಾಲ (ನಾ). ೧.. ಬೇರೆಯ ಸಮಯ: ಉಳ್ಳು ದನಲ್ಲದಾರ್ಗ 
ಮಿಲ್ಲೆ ನಲ್‌ ಬಾರೆದುಳ್ಳುದುಂ ಪರದ್ರನ್ಯ ಪರಕ್ಷೇತ್ರ ಪರಕಾಲ ಪರಭಾವ 
ದಿಂದಮಿಲ್ಲದಿರ್ಕುಂ (ಶಾಂಕಿಪು. ೮-೧೩೮ ನ). ೨. ಶತ್ರುಗಳಿಗೆ ಯಮ 
ನಂತಿರುವವನು. ೩. ತಮಿಳುನಾಡಿನ ವಿಷ್ಣು ಪಂಥದ ಹನ್ನೆರಡು 


ಜನ ಆಳ್ವಾರರುಗಳಲ್ಲಿ ಒಬ್ಬರಾದ ತಿರುಮಂಗೈ ಆಳ್ವಾರರ 
ಹೆಸರು: ಶ್ರೀಕೃಷ್ಣ ಮಧುರಕವಿ . . . ಶ್ರೀಕೃಷ್ಣ ಮುಂನಿನಾಹನರ್‌ 
ಶ್ರೀಕೃಷ್ಣ ಪರಕಾಲರ್‌ (ಎಕ. ೪ (೩), ಮೈಸೂರು. ರ್ಳ-೯;?); 


ತಿರುಮಂಗೈ ಆಳ್ವಾರ್‌ ಪರಕಾಲ, ಕ್ರಿ.ಪೂ.೪೮೫೧ (ಭಾರದ. ೨೫೭೮ಡಟ). 
“ಪರಕಾಲಮಠ' ಸರಾ. [ಸಂ.] 

ಪರಕಾಲಮಠ (ನಾ). ತಮಿಳುನಾಡಿನ ತಿರುಮಂಗ್ಯೈ ಆಳ್ವಾರರಿಗೆ 
ಸಂಬಂಧಿಸಿದ ಮಠ: ಶ್ರೀಮದ್ಧಂಟ್ಟಾ ವತಾರ ಪರಕಾಲನುಕಕ್ಕೆ , . . 
ಕೃಷ್ಣ ರಾಜವಡಯರವರು ಸನಂರ್ಹಿಶಿದ ರತ್ನಪಡಿ ಶಕಗೋಪ (ಎಕ.೪ (8), 
ಮೈಸೂರು. ೨೫-೧; 1816): "ಉತ್ತರಾಧಿಮಠ' ಪರಾ. 

[ಪರಕಾಲ 4 ಮಠ] 

ಸರಕಾಳೆ (ನಾ). ೧. ಒಂದು ಬಗೆಯ ಬಟ್ಟೆ : ಗಾಂಧಾರಿಯು. , . 
ನತ್ತಾಗಿರುವ ಪರಕಾಳೆ ವಸ್ತ್ರವನ್ನು ಗಳಿಗೆ ಮಾಡಿ ಅದರಿಂದ ಕಣ್ಣು 
ಗಳನ್ನು ಕಟ್ಟಿಕೊಂಡಿದ್ದಳು ೨. “ಪರಕಾರ” 
(ಜಾನಕೋ.೧೪).[4-ಪಾರ. ಸರಕಾಲಾ; ಮರಾ. ಪರಕಳಾ, ಪರಕಾಳೇ, 
ಸರಕಾಳಾ. /ತನಿ. ಪಅಕ್ಕಾಳಿ ; ತುಳು. ಪರಕಳೆ, ಪರಕಾಳಿ) 

ಪರಕಿ (ನಾ). ಒಬ್ಬಾಕೆಯ ಹೆಸರು: ಪರಕಿಯ ಮಗಳ್‌ ಕಳಿಂಗಬ್ಬೆ 
(ಎಕ. 2೭1, ದಾವಣ, ೧೭-೮ ; 889). [1] 

ಪರಕೀಯ (ಗು). ೧. ಹೊರಗಿನ; ಅನ್ಯ: ಅದನ್ನೂ ಎರಡು ವಿಧ 
ವಾಗಿ ವಿಂಗಡಿಸಿರುವರು ; ಸ್ವಯಂಸಲಹೆ ; ಪರಕೀಯ ಸಲಹೆ. (ಶಿಕ್ಷದ. 
೫೫೩). ೨. ಶತ್ರುತ್ವದಿಂದ ಕೂಡಿದ ; ಹಗೆಯನ್ನು ಸಾಧಿಸುವ. 
(ನಾ). ೩. ಹೊರಗಿನ ವ್ಯಕ್ತಿ; ಅನ್ಯವ್ಯಕ್ತಿ: ನಾನು ನಿಮಗೆ ಅಸ್ಪ 
ಪರಕೀಯಳಾದೆನೇ ? (ರೋಸಿ. ೧೫೯) ; ಲಲಿತೆಯು ಅವನಿಗೆ ಪರ 
ಕೀಯಳಂತೆ ಕಾಣತೊಡಗಿದಳು (ಸಂಣೀ.೫೨) ; ಅನ್ನಾ ಪರಕೀಯನಾದ 
ಇವನಾವನು? (ಶಾಕುಂತ, ೧೦೯-೬), [ಸೆಂ.] 

ಪರಕೀಯತೆ (ನಾ). ಬೇರೆಯೆಂಬ ಭಾವ; ಹೊರಗಿನದು ಎಂಬ 
ಭಾವ : ವೃತ್ತಗಳು ಮಾತ್ರ ತಮ್ಮ. ಪರಕೀಯತೆಯನ್ನು ಮರೆಯಲಿಲ್ಲ 
(ಸಮಾಲೋ. ೧೬೧).  [ಸೆಂ. ಪರಕೀಯತಃ] 

ಪರಕೀಯೆ (ನಾ). ೧. ಬೇರೆಯವನ ಹೆಂಡತಿ; ಪರಸ್ತ್ರೀ. 
೨. [ಕಾವ್ಯಮಾ] ಮೂರು ಬಗೆಯ ನಾಯಕಿಯರಲ್ಲಿ ಒಬ್ಬಳು; 
ಬೇರೆಯವನಿಗೆ ಸೇರಿದವಳು; ಅನ್ಯ: ಸ್ವಕೀಯೆ ಪರಕೀಯೆ 


ಇಆ.. ೨೦೫). 


ಸರಕುಲ ೫೨೬೭ 
ಸಾನಾನೈಯರೆಂಬ ಶ್ರಿನಿಧನಾಯಕಿಯರಿಂ (ವಿನೇಕ. ೨೪೪), 
[ಸಂ, ಪರಕೀಯಾ] 

ಸರಕುಲ (ನಾ). ಬೇರೆಯ ಮನೆತನ,--ವಂಶ: ಸರಕುಲಕ್ಕೆ 

ಕಳುಹಿಸುವುದಕ್ಕಾಗಿ ನಮ್ಮನ್ನು ಪೋಷಿಸುನರು (ಹತ್ತುನು.೨೫). 

[ಪರ್ಕ 4 ಕುಲ] 5 

ಪರಕೃತಿ (ನಾ). ಬೇರೆಯನರು ರಚಿಸಿದ ಕಾವ್ಯ,--ಗ್ರಂಥ : 

ಇದು ಲೋಹಹಿನದ್ಧ ಮೆನಿಪ್ಪುದು ಸರಕೃತಿನುತಿಯೊಳಖಿಳಖಳಜನವಕ್ಟ್ರಂ 


(ಚಂದ್ರಪು, ೧-೪೦), [ಪಠ್ಯ 4-ಕೃತಿ|] 

ಪರಕೆ, ಹರಕೆ,, ಹರಿಕೆ, (ನಾ). ೧. ಆಶೀರ್ವಾದ;ಆಶೀರ್ವಚನ : 
ಪಾಂಡನರಯ್ವರುಂ . . , ಮುಹಾಬ್ರಾಹ್ಮಣರ್‌ ಸರಸುವ ಪರಕೆಗಳುವು 
ಸಿಕ್ಕುವ ಸೇಸೆಗಳುಮನಾಂತುಕೊಳುತ್ತುಂ 
ಸಾಸಿರ್ಬ್ಬರಿತ್ತ ಸರಕೆಯ, ಕೈ ಕೊಣ್ಣು ಕಲ್ಲ ನಿಅಿಸಿದಂ (ಎಕ.೪111, ಸೊರಬ. 
ಪಿ೪೮-೩; ಸು, 95017) ; ಗುರುಚರಣಂಗಳ್ಳಿ ಅಗದೆ ಪರೆಕೆಯನಾಡರದಿ 
ನಾಂತುಕೊಳ್ಳದೆ. ಮೋನಂಚೆರಸಿರ್ಪುದು ನಿನಗುಚಿತಮೆ 
೩-೮೦) ; ಸರಸುವ ಸಪ್ತ ಮಾತೃ ಕೆಯರ ಪರಕೆಯೊಳಂ ... ಗಿರಿಜಾಕೆ,.. 
ಬಳೆಯುತಿರ್ದಳ (ಗಿ. ೩-೬೯ ನ. ೨, ತನ್ನ ಅಭೀಷ್ಟ ಸಿದ್ಧಿ ಗಾಗಿ 
ದೇವರಲ್ಲಿ ಮಾಡಿಕೊಳ್ಳುವ ಸೇನೆಯ ನಿರ್ಧಾರ--ಸಂಕಲ್ಪ: 
ಬಳಾರಿಯ ಮನೆಯಂ ಪರಕೆಯ ಕುಜ೨ಯಂ ಪುಗಿಸುವಂತೆ (ಸಂಚತಂ. 
೧೬೫-೧೦) ; ಕಾವುದೆಂದಾ ಪಾದಸೀರದೊಳ್‌ ಪೊರಳ್ಳು ಸರಕೆಯಂ 
ನುಡಿದು (ಲೀಲಾನ. ೧೧-೭ ನ) ; 'ಜನ್ನಿಗಿಯಾನಂ ಪರಕೆಯ. ಪೊನ್ನಂ 
ಸರಿಯಣನುನುಯ್ವ ಕಳ್ಳನ ನಂತಿಂತೆನ್ನದು. ಗಡಮೆನೆ ದೈವದ ಸನ್ನಿಧಿಯಂ 
ನೋಡೆ ಮನೆಯ ಕುನ್ನಿ ವಿಶೇಷಂ (ಪದ್ಯಸಾ. 11, ೮೨೧) ; ಆ ಪರಕೆ 
ಕೈಗೂಡಲು (ಜೈಮಿಭಾ. ೩-೨೨) , ಪರಕೆಯ ನೋಂಸಿಯೆಂದು ಪಡೆದಬ್ಬೆಗೆ 
ಸರ್ಬಿದೆ ಬೇನೆಯೆಂದು . . . ಒರೆಯುತೆ(ಚಿಕನಿ. ೬-೯೨). ೩. ಅಭೀಷ್ಟ 
ಸಿದ್ಧಿಗಾಗಿ ಸಂಕಲ್ಪ ಮಾಡಿಕೊಂಡು, ಅದು ಈಡೇರಿದ ಮೇಲೆ 
ದೇವರಿಗೆಅರ್ಪಿಸುವ ವಸ್ತು, ಪ್ರಾಣಿ ಮುಂತಾದುವು;ಮಾಸಲು; 
ಮುಡಿಪು : ಸಿಸಿರಮನೆ ಪಿಡಿದು ಪರಕೆಗೆ ಬಸಂತನಲರ್ವೋದ ಮಾವಿನಡಿ 
ಮಂಚಿಕೆಯೊಳ್‌ ಕುಸುರಿದಲಕಿದಡಗಿನಂತೆವೊಲೆಸೆದುವು ತದ್ವನದೊಳುದಿರ್ದ 
ಮುತ್ತದ ಮುುಗುಳ್ಗಳ್‌  (ಯಶೋಚ, ೧-೩೭); ಜಗದಂಬಿಕೆ 
ಯೆನಿಸುನ ದುರ್ಗೆಗೆ ಪರಕೆಯನೀನೆಂ (ದಶಕು.: ೫-೯೦). ಹರಕೆ: 
೧. “ಹರಕೆಸ್ವಸ್ತಿ, ಆಶಿಸ್‌” (ನಾಚಿರಾ. ಕಿ); ಹರಸಿ ಮಾಡುವುದು 
ಹರಕೆಯ ದಂಡ (ಬಸನ. ೨೨೪); ನಿಮ್ಮ ಹರಳೆಯದಿನಿತುಮಿಲ್ಲದೆ ಕಾಲ 
ಪನನಾಶನನ ಕೈದುತ್ತಾಹನಲ್ಲಾ (ಬಸಪು. ೪೬-೩೭) ; ಹರಿಯ ಚರಣ 
ಕೈಲಿಗಿ ವಿಜಯದ ಹರಳೆಗಳ ಕೈಕೊಂಡು (ಕುಪ್ಶಾಉ, ೧೧-೩೭); 
ಶುಕ್ರಾಚಾರ್ಯ ಹರ ಕಮಲಜರ ಹರಕೆಗಳ ತಳೆದು . . . ಖಳದೇವ ಪೂಜಾ 
ಲಯಕೆ ನಡೆತಂದ (ತೊರ. ೬-೨-೩). ೨. ಹಬ್ಬಕ್ಕೆ ತಂದ ಹರಕೆಯ 
ಕುಲ ತೋರಣಕ್ಕೆ ತಂದ ತಳಿರ ಮೇಯಿತ್ತು (ಬಸನ, ೧೨೯) ; ತಂಡೆ- 
ತಾಯಂದಿರು , , ,ಹೊರದಿದ್ದ ಹರಕೆಯಿರಲಿಲ್ಲ'(ಕಂಬಹು. ೫೫); ಸುಮ್ಮನೇ 
ಮುಂದಕ ಯಾಕ ಹಾಕಬೇಕು, ದೇವರ ಹರಕೇನ? (ಗಂಗಾಸಾ, ೮೪). 
೩. ಹಣ್ಣ ಹರಕೆಯದೆತ್ತ ನಿಮ್ಮಗರಣ್ಯದನುಭವನೆತ್ತ (ಕುನ್ಯಾಅ. ಓಂಇ. 
೪-೫೫) ; ಹೊಡೆಸಿದರು ಕುಣಕಿ ಕೋಣ ಕಾಟಯ . . , ಉಡಿದ 
ಕೈಗಳ ಮೃತ್ಯುದೇನಿಗೆ ಕೊಡುವ ಹರಕೆಯ ಕಂಡು ರಾವಣ ನೋಡಿ 
ಮೆಚ್ಚಿ ರ್ದ (ಕೌತಿಂಇ, ೨೧-೧೨); ಗುಣಪಡಿಸೆನ್ಸ್ಟಿನಿಯಳ ರುಜೆಯಿಂದನಿಂದೆ 
ಸಲಿಸುವೆ ಹರಕೆಯನೆಂದೆ (ಇಂಚಾಪ, ೪೯-೩೪). ಹರಿಕೆ: ೧. ಹರಿಕೆ 
ಯಿಲ್ಲದ ದಾನ... ಅನ್ನದ ಕರಕ ಸನಿದಂತೆ (ಸರ್ವಜ್ಞ. ೧೭೨೫) ; ಹಿರಿ 
ಯರ ಹರಿಕೆಯ ಕೈಕೊಂಡು ಜಿನದತ್ತ (ಜಿಂಇನಾ, ೬-೧೩೯), ೨. ಎಷ್ಟೊ 


(ಸಂಪಭಾ, ೨-೯೩ ನ); 


(ಗದಾಯು. 


30 


35 


40 


4 


ಪರಕೆವೆಣು 


ಹರಿಕೆಗಳನ್ನು ಹೊತ್ತಿನು (ವಿಧಿನ್ಫೈ. ೧೫೫) ; ನರಕದಲ್ಲಿ ' ಬೀಳುವವನು 
ಹರಿಕೆ ಹೇಳಿದರೆ ತಪ್ಪೀತೇ? (ಗಾಡಿ). ೩. ದೇವಕಾರ್ಯಕ್ಕೆ ಂದು ಧಾರಾ 
ಪೂರ್ವ್ವಕವಾಗಿ ಕೊಟ್ಟಿ ಹರಿಕೆ (ಎಇ. 200111, ೧೯-೩೫೬ ; 1274); 
ಇತ್ತರು ಸಕಲ ಹರಿಕೆಯನು (ಸಂಭಪ. ೧೭-೭೫). 
ಹರಕೆ ಮಾಡಿಕೊಳ್ಳು - ಕಾರ್ಯಸಿದ್ಧಿ ಗಾಗಿ ದೇವರ ಸೇವೆಯ 
ನಿರ್ಧಾರವನ್ನು ಕೈಗೊಳ್ಳು : ಉನ್ಮುತ್ತೂರಿನ ನಾಯಕನು ಹರಕೆ 
ಮಾಡಿಕೊಂಡಿದ್ದಾ ನೆಂದೂ ೬ ೬ ೬ ಮಹಂತರು ತಿಳಿಸಿದರು (ಶ್ರೀಂಇಯ, ೭). 
ಹರಕೆಯ ಗೊಂದಲ ಹರಕೆಯನ್ನು ನೆರನೇರಿಸಲು ಅಂಬಾ 
ಭವಾನಿಯನ್ನು ಕುರಿತು ಮಾಡುವ ಒಂದು ಬಗೆಯ ಧಾರ್ಮಿಕ 
ವಿಧಿ; ನಮ್ಮಲ್ಲಿ ವಿಶೇಷ ಸಮಾರಂಭಗಳಲ್ಲಿ "ಹರಕೆಯ ಗೊಂದಲ” 
ಗಳನ್ನು ಹಾಕಿಸುವ ರೂಢಿಯು ಟು (ಕಥಕ. ೩). 
[-ಆ.ಪರೆಸ್ಕು +--ಕೆ./ಮಲ. ಪರಿಕ್ಕ ; ತುಳು. ಪರಕೆ, ಪರ್ಕೆ, ಹರಕೆ; 
ಕೊಡ. ಪರಕೆ] 
ಪರಕ್ಕೆ "ಪೊರಕೆ ನೋ. 
ಪರಕೆಗಟ್ಟು , ಹರಕೆಕಟ್ಟು (ಕ್ರಿ). ಕಾರ್ಯವು ಕೈ ಗೂಡಲೆಂದು 
ದೇವರಲ್ಲಿ ಸೇನೆಯ. ಸಂಕಲ್ಪವನ್ನು ಮಾಡಿಕೊಳ್ಳು : ದೆಯ್ಯಕೆ 
ಪರಕೆಗಟ್ಟುತ ಭ್ರಮೆಗೊಳುತಿರ್ದರು (ಜೀನಂಸಾಂ. ೧೦-೭೦). ಹರಕೆ 
ಕಟ್ಟು: ಹರಕೆಕಟ್ಟ ಹತ್ತು ವರ್ಷಗಳಾದರೂ ಇನ್ನೂ ತಿರುಪತಿಗೆ 
ಹೋಗಲು ಸಾಧ್ಯವಾಗಿಲ್ಲ (ರೂಢಿ). [ಸರಕ್ಕೆ --ಕಟ್ಟು |] 
ಪರಕೆಗುಡು "ಪರಕೆಗೊಡು' ನೋ. 
ಸರಕೆಗೈ (ಕ್ರಿ). ಹರಸು ; ಆಶೀರ್ವದಿಸು : ಕನ್ನೆ ರನ್ನೆಯರು ಸರಕೆಗೈ 
ಯಲಾ ಮನೆಯುನ್ನ ತಿನಡೆದೊಫ್ಪು ವುದು (ಹದಿಬ. ೫-೨೫), 
[ಸರಕ್ಕೆ --ಕೈ| (<ಕೆಯ್‌,)] 
ಪರಕೆಗೊಡು, ಪರಕೆಗುಡು, ಹರಕೆಕೊಡು (ಕ್ರ). ಹರಕೆಯನ್ನು 
ಮಾಡಿಕೊಂಡ ಮೇರೆಗೆ ದೇವರಿಗೆ ನಿನಾಸಲನ್ನು ಒಪ್ಪಿಸು: ದೇವ 
ತೆಗೆ ಕುಡದೆ ಸತ್ತರೆ ತೀವಿದ ಮನೆಗಳನೆ ಸರಕೆಗೊಟ್ಟು ೦ ಸತ್ತರ್‌ (ಸಮಪ, 
೫-೧೧). ಸೆರಕೆಗುಡು : ಸೋಮಶರ್ಮನೆಂಬೊಂ , . , ಮಕ್ಕಳಂ 
ಬೇಡಿ ಸಂಬರನಾಗಠಾಣಕ್ಕೆ ಪರಕೆಗುಡಲ್‌ ಪೋಪುದಂ , . . ಕಂಡು 
ನಡ್ಡಾರಾ. ೧೨-೫); ದೇವತೆಗೆ ಪರಕೆಗುಡೆ ನಾನಾನಿಧ ರುಜೆ, ಸಿಂಗಿ 
ಪೋಗೆ (ಸಮಪ. ೫-೧೧). ಹರಳೆಕೊಡು : ಹರಕೆಕೊಡಲು ಹೆಣ್ಣು 
ಕಾಯಿಗಳನ್ನು ಸಂಗ್ರಹಿಸಿದನು. (ಕಾಲೂರ. ೬ ಕಥಾಸಾರ); ಹರಕೆ 
ಕೊಟ್ಟರೂ ಹರಿಯೋದು ನಿಲ್ಲಲಿಲ್ಲ (ಗಾದೆ), [ಪರಕೆ] 4-ಕೊಡು,] 
ಪರಕೆಗೊಳ್‌, ಹರಕೆಗೊಳ್‌, ಹರಕೆಗೊಳ್ಳು (ಕ್ರಿ). ಆಶೀರ್ವಾದ 
ನನ್ನು ಸಡೆ, ಹೊಂದು: ಎನ್ನ ಪೆತ್ತ ತಂಜೆಯುಮಂ . , , ಕಂಡು 
ಸರಳೆಗೊಂಡಲ್ಲದಾಹಾರಂಗೊಳ್ಳಿ ೦ (ಅರ್ಥನೇ. ೨-೫೩ ನ) ; ಮಂನಿಸಚಿಗೆ 
ನಂದಿಸಿ ಪರಕೆಗೊಂಡು , . . ಅರ್ಜುನಂ ಪೊಜಮುಟ್ಟ ನು (ಚೈಮಿಭಾ. 
೮-೧೧) ; ಅನತ್ತೆ ನಿರ್ಗಅಗಿ ಪರಕಿಗೊಂಡೆನಿಲ್ಲ 1 (ಉಾಮಾಶ್ಚ. ೨೭-೨೭), 
ಹರಕೆಗೊಳ್‌ ; ಸದ್ಗುರು ಜೇವಭಕ್ತರ ಹರಕೆಗೊಂಬುದು ಲೇಸು 
(ಬಸಪು. ೧೩-೭೬) ; ಕಂದ ಗಮಿಸಿದನನರ ನಂದಿಸಿ ಹರಕೆಗೊಳಲೆಂದು 
(ಸಂಭಸ, ೧೬-೫೧), ಹರಕೆಗೊಳ್ಳು : ಚೌಡಯ್ಯಂಗಳಿಗೆ ನಂದಿಸಿದ 
ಬಾಲಕಿ ಹರಕೆಗೊಳ್ಳಳೆ (ಬಸಪು, ೪೬-೪೩). [ಪರಕೆ --ಕೊರ್ಳ,] 
ಪರಕೆವಿಡಿ (ಶ್ರಿ). ಎ ಸರಕೆಗಟ್ಟು : ತನ್ನ ಸಂಗಡತಿಯರ್ಗೊಲನಕ್ಕೆ 
ನುತ್ತೆ ಮಾರಿಗೆ ಸರಕೆವಿಡಿದೆತ್ತಿ ದಳ್‌ ಕುಲಟಿಯೊರ್ವಳ್‌ (ಚಿಬಪು, ೯-೧೧). 
[ಪರಕೆ + ಪಡ] 
ಪರಕೆವೆಖು (ಕ್ರಿ). ಎ ಪರಕೆಗೊಳ್‌ : ಅತನೊಳ್ಬ ರಕೆವೆತ್ತೊ ಡನೆ ಕಳು 
ಹಿಸಿಕೊಂಡು (ಚೈಮಿಭಾ. ೨೯-೪೦). [ಪರಕೆ ಪಲ್ಯ] 


ಪರಕೊತ್ತ ಲ 


ಪರಳೊತ್ತಟೀ (ನಾ). ಬೇರೆಯ ಗುಂಪು, ಸಮೂಹ: ಪರದೇಸಂ, 


'ಪರೆಕೊತ್ತಲಟಿ, ಪರವೆಣ್‌ (ಭಾಷಾಭೂ. ೧೩೨ ಉದಾ)-[ಪರ್ಯೆ -- ಕೊತ್ತ ಬಿಸ] | 


ಪರಕ್ಷಿತೀಶ (ನಾ). ೧. ಬೇರೆಯ ರಾಜ. ೨. ಶತ್ರುರಾಜ: 


ಸದಾಚಾರ ಚನ್ಷುರಭಿವ್ಮಕ್ತಪರಕ್ಷಿತೀಶಗೃ ಹವೃತ್ತಂ ವೃತ್ತ ದೋರ್ಬಂಧುರಂ 


- ಪುಟ್ಟಿ ದೆಂ (ಪುಸ್ತಪು. ೧೩-೧೦). [ಪರೈ--ಕ್ಷಿತೀಶ] 
ಪರಸ್ಷೇತ್ರ (ನಾ). ಬೇಕಿಯ ಪ್ರದೇಶ, ಸ್ಥೈಳೆ: ಉಳ್ಳುದುಂ ಪರ 
ದ್ರವ್ಯ ಪರಕ್ಷೇತ್ರ ಪರಕಾಲ ಸಕೆಭಪಂಕರನನ ಲಂಕ (ಶಿಇಂತಿಪು. 
೮-೧೩೮ ವ). [ಪರ್ಯ --ಕ್ಷೇತ್ರ] 
ಪರಳ್ಸ್ಟ್ಮಾಪ (ನಾ). ಸರಕ್ಷಿತೀಶ ೨: ಈ ಪೊಬ್ತಿ ಪೊಲ್ತಾಗೆ 
ಪೋಗಿ ಪರಳ್ಸ್ಪಾಪರನಿಕ್ಕಿ , . - ನಿಷ್ಕಂಟಿಕೆಂ ಮಾಡುವೆಂ (ಶಾಂತಿಪು. 
೭-೫೫) ; ಉದ್ರಿ ಕ್ರ ಪರಕ್ಕಾಾ ೬ ಪ್ರ ತಾಪೋತ್ಯ ದಳಕಳಭನೀ ಬಂದನೀ 
ಬಂದನು (ರಾಜಕೇ. ೬-೧೭). [ಪರೆ *ಕ್ಸಾ ಸ] 
ಪರಗಣ :ಪರಗಣೆ' ನೋ. 
ಪರಗಣಹಾಕಿಮ್‌ (ನಾ). ಜಿಲ್ಲೆಯ ಆಡಳಿತಾಧಿಕಾರಿ : ಹನ್ನೆರಡು 
ಮಂತ್ರಿವೆರ್ಯರ ಸ್ಥಾನದಲ್ಲಿ ಒಬ್ಬ ಡೆಪ್ಶುಟಿಕವಿಸಾಸನರ್‌ ಪ್ಯಾ ಒಂದೆ 
ರಡು ಪಥಗಣಹಾಕಿವರ್‌' (Sub-divisional Officer) . - . ನಿಯೆಂಕ್ತ 
ರಾದರು (ರುಾರಾಣಿ. ೧೫೬). ರಾ ddr) rete] 
ಪರಗಣೆ, ಪರಗಣ, ಪರ್ಗಣ, ಪರ್ಗನ, ಪರ್ಗುಣ (ನಾ). ಹಲವು 
ತಾಲ್ಲೂಕುಗಳನ್ನು ಒಳಗೊಂಡ ನಾಡಿನ ಒಂದು ಭಾಗ ; ಜಿಲ್ಲೆ: 
ಶಿಸ್ಮ ತೊರೆಸಾಲ ಪರಗಹೆಯ ಕೋಲಾರಪುರಕೆ ದೇಸಾಯಿ ನಾಣೆಟಕಿಯನಹ 
(ಪ್ರೌಢಹಾ. ೧-೨೫) ; ದೇವರಾಜನು . . . ಹೊಸಕೋಟಿಯೆ ಪರಗಣೆ 
ಯನ್ನು - ತನ್ನ ರಾಜ್ಯಕ್ಕೆ ಸೇರಿಸಿದನು (ಮುಂಬಯಿ. 
ಅರಸಪ್ಪ ನಾಯಕನು . . . ಸ್ವಾದೀಪರೆಗಣೆಯ ಹದಿನಾರುಸಾವಿರವರಹದ 
ಸೀಮೆಯನ್ನು ವಾದಿರಾಜರಿಗೆ ಧಾರೆಯೆರೆದನು (ಕಛವಿ. ೧೬೪). ಪರಗಣ: 
ಷರಗಣಹಾಕಿವರ?? ಪರಾ. ಪರ್ಗೆಣ : ಒಟ್ಟು ರಾಜ್ಯ ಪರ್ಗಣ 
ಗಳಾಗಿ ವಿಭಾಗವಾಗಿ, ಪ್ರತಿಯೊಂದು ಪರ್ಗಣಕ್ಕೂ ಒಬ್ಬ ಅವಿನಾರನೂ 
. « * ಔಿದ್ದರು (ಇಸ್ಲಾಂಸಂ. ೬೩). ಪರ್ಗನ : 
೪೦ ಡಿಸ್ತಿ ಕ್ರಿ ನವರೆಗೂ ಸೇರಿತ್ತು. ಇಂಥಾ ಒಂದು 
ಅಥವಾ ಪರ್ಗನ ಎಂದು ಹೆಸರು 
೨೪ ಪರ್ಗುಣಗಳು (“ಪರ್ಗುಣ? 
(ಭೂಗೋಳ. ೪೩). 
[*_ಪಾರ. ಪರಗನಾ ; ಹಿಂ. ಪರಗನ, ಪರಗನಾ; ಮರಾ. ಪರಗಣಾ, 
ಪರ್ಗಹಾ) 
ಪರಗತಿ (ನಾ). ಶ್ರೇಷ್ಠವಾದ ೆೆ; ಮೋಕ್ಷ; ಕೈವಲ್ಯ: ಹರಿಸ್ಮರಣೆ 
ಮಾಡೋ ನರಂತರ ಪರಗತಿಗೆ ಇದು ನಿರ್ಧಾರ (ಪುರಂದ. ೫-೮೫ ಪಲ್ಲವಿ) ; 
ಪರಸಂತಾಪದಮಂ ಪರಗತಿವಿಲಯಾಸ್ಟ ದಮಂ ಕಾರ್ಯೇಮನುದಾರಮತಿ 
ನೆಗಳ್ಳ ಪನೇ (ರಾಜಶೇ. ೧೩-೧೨) ಕಯೆಸಕದೊಳರೆ ಶೂದ್ರರಾದೊಡಂ 
ಪರೆಗತಿಗೆ ತಾವಾಯಾಸವಿಲ್ಲದೇಟುವರು (ಹದಿಬ. ೯-೧೫). [ಪರ --ಗತಿ] 
ಪರಗಮನ (ನಾ). ಯಾವುದಾದರೊಂದು ವಿಷಯದಲ್ಲಿ ವಿಶೇಷ 
ವಾದ ಆಸಕ್ತಿಯನ್ನು ಹೊಂದಿರುವುದು ; ಕ ಪೂರ್ಣಪಾಂಡಿತ್ಯ : 
“ಫರಗಮನಂ ಪಾರಾಯಣ ಪರಾಯಹಣೋಪಾಖ್ಯಿಮಟಾಗೆ ಸಾಕಲ್ಯಾರ್ಥಂ” 
(ವಸ್ತು ಕೋ. ೧೧೬-೩೧). [ಪರ್ಕ ಗಮನ] 
ಪರಗಿ, ಬರಗಿ, ಹರಗಿ (ನಾ). ಮುಳ್ಳು ಗಳಿರುವ ಒಂದಾ ಬಗೆಯ 
ಹಣ್ಣಿನ ಗಿಡ; ಕರಮರಿಕೆ ; ಕಮರಾಕ್ಷಿ: ಪರಗಿ (ಕರವಂದ). 
ಸಣ್ಣ ಗಿಡ, ಕಂಟಿಯ ಜಾತೀದು (ಕಭಾಗೆ. ೪೩). ಬರೆಗಿ : ಬರಗಿ... 
ಇದರೆ ಹಣ್ಣು ಹುಳಿಯಾಗಿ ರುಚಿಕರವಿರುತ್ತದೆ (ಕಭಾಗೆ. ೪೩). ಹರಗಿ : 


¥ 


೪-೮೨) ; 


ಇದಕ್ಕೆ ೧೦ ರಿಂದ 
ಪ್ರದೇಶಕ್ಕೆ ಮಹಲ್‌ 
(ಪಾಳಗಾ. ೧೨). ಪರ್ಗುಣ : 
ಆಂದರೆ ಕೆಲವು ಗ್ರಾಮಗಳ ಮೊತ್ತ ) 


೫.೨೬೮ 


20 


25 


30 


35 


“40 


45 


ಪರಗುಣ (ನಾ). ೧. ಬೇರೆಯವರ ಸ್ವಭಾವ,--ಗುಣ: 


ಪರಘಾತ 


ಒಂದೆಡೆಯಲ್ಲಿ ಕೆಂಪುಹರಗಿ, ಇನ್ನೊಂದೆಡೆಯಲ್ಲಿ ಸೊಕ್ಕಿ ನಿಂತ ಬದನೆಯ 
ಗಿಡಗಳು (ಮೂರುದಾ, ೨೮೬). [--ತೆಲು, ಪರಿಗೆ, ಪರಿಗಿಯ] 
ಪರಗು, ಹರಗು, (ಕ್ರಿ). ೧. ಭೂಮಿಯನ್ನು ಹರತೆ ಹೊಡೆ- 
ಕುಂಟಿ ಹೊಡೆ : ಧಾರಿಣಿಯಂ ಪರಗುವ ಬಿತ್ತುವ ಬಹುವಿಧ ಪಂ 
ದಿಂದುಣುಪಾಯಮಂ ವಿಭು ಪೇಟ್ಗಿಂ (ಸಮಸ. ೨-೧೧) ; ಪ(೪) 
ರಗಲ್‌ ಕೇಲ್‌ ತ್ವ ರಿತದೆ ತಾರ್ವರಿಯಲ್‌- ಪೋಸಾಗ (ಪಂದು)ವಾಯಸು 
ಯೆಡದೆಸೆಯೊಳ್‌ ಸರವಿರಾಗೆ ಪೋಗೆ ಬೆಳಗುರ್ವರೆಯ(ಯಿ)ಂ ಬಪಗ್ಗ 
ಬಲನೊಳಧಿಕಂ ಬೆಳೆಗುಂ (ಅಟ್ಟಮ. ೯-೩೫) ಪೊಲವೆಲ್ಲನು 
ಪರಗಿದೈ ಕ್ಷಣದಲ್ಲಿ ಶಿವಾಮರೇಶ್ವರಾ (ಅಮಶ.೯). ` ೨. ಕೀಳು 
ಕಿತ್ತುಹಾಕು ; ಮೂಲೋತ್ಸಾಟನ ಮಾಡು : ಕಾಯ್ದ ಕಜೊಣ್ಣ 
ಸೂಜಿಗಳಂ ಬೆರಲ್ಲ ಳೊಳ್‌ ಬೆಟ್ಟು ವರುಂ ನಟ್ಟು ಪರಗುವರುಂ (ಆದಿಕ್ಕ 
೫-೮೫ ವ); ನಟ್ಟು ಪರಗುವುದುಂ . . . ತಿಂದು ತೇಗುವುದುಂ ಎಂದಿಕ್ಕ 
ಮೊದಲಾದ ಪಲವುಂ ತೆಜದ ದಾರುಣೋದಗ್ರನಿಗ್ರ ಹನಿಗ್ರಹಕ್ಕೆ ತಮ್ಮ ನಿಗ್ರ 
ಹಂಗಳನೊಡ್ಡಿ (ಸುಕುಮಾ. ೧೧-೪೭ ವ) ; ಒಕ್ಕಲಿಗನಂತೆ ಮೆಟ್ಟಿ ಪರಗು 
ವರ್‌ (ಧರ್ಮಾಮೃ. ೩-೭೩) ; ಕುತ್ತಿ ಕೂರಲಗಿನೊಳ್ನ ಭಕೆತ್ತುವ ನಟ್ಟು 
ಕೋಪದಿಂ ಪರಗುವ (ಸಸಾರ. ೩೦೧). ಹೆರೆಗು, : ೧. “ಹರಗು-ಸಸ್ಕ 
ಶ್ರಿಯಾಯಾಂ” (ಶಮಧಾ) ; ಹಸನ ಮಾಡಿ ಹರಗಿ ಹೊಲದಲ್ಲಿ ಕಸ; 
ಬಿತ್ತುವ ಮರುಳರಂತೆ (ವಚಸಂ. ೧೨೯-೧೧೩) ; ಉತ್ತು ಹರೆ [ಪಾಠಾಂ, 
ರಿ] ಗಿದ ಹೊಲದೊಳಖಿಳಬೀಜಂಗಳಂ ಬಿತ್ತಿ ಡೆ ವಿಷ್ಣು 
೩೭೨೧೨) ; ಹರಗಿ ಹಸನಾದಿಳೆಯೊಳು . . . ಹೌರಿಕರಿಯಾದ ಬೀಜ 
ಬಿತ್ತು ವವರಂತೆ (ಪ್ರಭುಲೀ. ೭-೧೦) ; ಉತ್ತೊಮ್ಮೆ ಹರಗುನರು 
ಬಿತ್ತೊಮ್ಮೆ ಹರಗಿ ಕಳೆದೆಗೆದರಾ ಬೆಳೆಯು ಎತ್ತುಗೈಯಖುದ್ಧ (ಸರ್ವಜ್ಞ, 
೧೩೫೮). ೩. (ಆಲಂ) ಸರ್ವನಾಶ ಮಾಡು ; ” ಧ್ವಂಸೆಗೊಳಿಸು. 
ಇಟ್ಟೊರಸಿ ಕಳೆಯಲ್ಪಗೆದನವನ ಜನ್ನಮಂ ನೆಟ್ಟು ಹರಗಲ್ಪ ಗೆದನನಸ 
ಕುಲವೆಲ್ಲಮಂ (ವೀರರ. ಹೆ. ೪೮೬-೪) ; ಹರಗಿ ಬರಿಕೈದಪೆನು ಬಿಡು ಸಗ 
[ಜೇ.॥ ತಮಿ. ಪರುಜ್ಕು, ಪಲುಕು] 


(ದೀ ಕ್ಸ ಬೊ 


(ಅಂಬಿಕಾ. ೪೧-೫). | 
ಆಶೆ 
(ಸೆ)ಹನಸೆಲ್ಲದೆನಾತ್ಮಗುಜೋದಂಯೋಂಜೆ 
ಸರೂಪನ» ೩ ೫ ಪಾರೆಪರಾಯಣಂ (ಕಮೀ. ೩-೨೨೨); ಪರೆಗುಣದೆ 
ಸಹನಂ ಮಚ್ಚ ರಮೆನಿಕುಂ (ವಸ್ತುಕೋ. ೧೩೯-೧೨೪). ೨. ವೈರಿಯ | 
ಗುಣ; ಶತ್ರುವಿನ ಸ್ವಭಾವ : ಪರೆಗುಣಗಣಮಂ ಸೈರಿಸುವರಮಗನು 

ಮನುಜರೊಲ್ವರ್‌ (ಅರ್ಧನೇ. ೪-೧೩೪). [ಪರ್ಕ 4 ಗುಣ] 


ಜನಂಗಳೊಳ್‌" ಪರಗುಣಾಸ್ತ 


ನನ್ಯ (ನಾ). ೧. ಬೇರೆಯವರ ಮನೆ;ಅನ್ಯಗೃ ಗ್ಗಹೆ: ಮನುಸ್ಯನು 


. .  ಪರಾನ ಭೋಜಿಯೂ ಪರಗೃ ಹಶಾ ಯಿಯೂ ಆದರೆ, ಅರ 
ದುಃಖಕ್ಕೆ ಕೊನೆ ಇರುವುದಿಲ್ಲ (ನಿಬಂಧ. 11, ೩೦೬). ೨. ಬೇಕಿಯನರ 
ಮನೆಯಲ್ಲಿರುವವನು : ಕುಟುಂಬವಿಲ್ಲದದಂ  ಪರಗೃಹನೆಂಬುದು 
(ಕಾಮುಶಾ. ೨೫೨). [ಪರ್ಕ 4- ಗೃ ಹ] 


ಪರಗೇಹ (ನಾ). -ಪರಗೃಹ ೧: ನನನೇನೊಳರಾರ್ಡಿಪಾರ್ಥೆನ 


ಚಾರುದೃಷ್ಟಿ ಗಮನಂ ಕನ್ನ್ಮಾನಿವಾಸೋದ್ಧ ವಂ (ಜಾತತಿ. ೧೭-೬). 
[ಪರ್ಕ + ಗೇಹ] 


ಪರಘಾತ (ನಾ). [ಜೈ ನ]ನಾಮ ಕರ್ಮದಲ್ಲಿ ಹಿಂಡಪ್ರಕೃತಿಯೆಂಬ 


ನಲವತ್ತುಮೂರು ಪ್ರಕೃತಿಗಳಲ್ಲಿ ಒಂದು; ಇನ್ನೊಂದು. 
ಜೀವಕ್ಕೆ ಹಿಂಸೆಯನ್ನುಂಟುಮಾಡುವುದು : ವಿಂಡಾಪಿಂಡಭೇದದಿಂಕ್ಕ 
ಗತಿ ಜಾತಿ ಶರೀರ. . .ಅಗುರು ಲಘುಕ ಉಪಘಾತ ಪರಘಾತ ಉಚ್ಛ್ಯ್ಯಾ ಸ 
ಆತಪ. . . ತೀರ್ಥಕರನಾಮಮೆಂದಿಂತಲ್ಲಿ ಗತಿನಾಮಕರ್ಮಂ ಚತುರ್ವಿಧ 
ಮಕ್ಕುಂ (ಗೊಮ್ಮಸಾ. ೩-೬). [ಪರ್ಯ -- ಘಾತ್ಯ] ಕ್ಯ 


ಸರಘಾಯ 


ಪರಘಾಯ (ನಾ). ಶತ್ರುವು ಕೊಡುವ ನೆಟ್ಟು ; ಎದುರಾಳಿಯು 
ಕೊಡುವ ಪೆಟ್ಟು : ಬನರಿಯಲಿ ಪೈಸಂಸಿ ಪರಘಾಯವನು ವಂಚಿಸಿ 
ಭಟರ ಕೊಡಕಿದೆತ್ತುವರು .. . . ಕೋಡಕ್ಕೆಯ ವರು (ಕುನ್ಯಾಭೀ. 
೪-೪೩). [ಸರೈ 4 ಘಾಯ (£ಗಾಯ)] 
ಪರಚಕ್ರ(ನಾ).೧.ಶ್ರೇಷ್ಠ ವಾದ ತಿಗುರಿ:"ಪರಚಕ್ರಭ್ರಾಂತಿ' ಪರಾ 
೨. ವೈರಿಗಳ ಪಡೆ; ಶತ್ರು ಸೈನ್ಯ : ಸರಚಕ್ರಂಗಳನಂಜಿಸಿದ ಪರಸೈನ್ನ 
ಭೈರನನ ಮೇಗಿಲ್ಲದ - ಬಲ್ಲಾಳ್ತ ನಮಂನುಂ ಕಂಡುಂ ಕೇಳ್ಸುಂ 
ನಿನಗೆ ಸೆಣಸಲೆಂತು'ಬಗೆ ಬಂದಪುದು (ಸಂಸಭಾ. ೯-೫೨ ನ); ಪರಚಕ್ರ, 
ಕ್ಕೀಗಳೀ ಪಲ್ಮ್ಕೊರಿದನೆ ಜವಂ (ಪಷ್ಪಫ. ೫-೧೧); ಆ ಸರಚಕ್ರ 
ನನು ನಿರ್ಧಾಮುಧೂಮನೋಪಕ್ರೃಮನ ನೇಕಕೆ ಮಾಡಿ (ಿಭಾಗ, ೧೦-೬೫-೪೬). 
೩. ಶತ್ರುಗಳ ಆಧಿಸತ್ಯ,-ಆಡಳಿತ : ಪರಚಕ್ರ ಕೈಜೆನಾಡಿ ಭೂನಲ 
ಯಮಂ . ಡೆ ತಸಕ್ಕೆ ಪೋಪುದನಯಂ (ಸಂರಾನಾ. ೨-೩೨). 
೪. ಶತ್ರುರಾಜ್ಯ; ರಿಪುಮಂಡಲ : ಪರಚಕ್ರಭೂಪರಟ್ಟ ದ ಕರಿಗಳ್ಳಿ ಡು 
ತಪ್ಪ ಮದದ ಪೊನಲಿಂದೆತ್ತಂ . . . ಕೆಸಜಕ್ಕ್ಯುಂ (ಕವಿಂ. ೩-೧೮೧) ; 
ಅರಸಂ ಪರಚಕ್ರಮಂ ಸಾಧಿಸಿ ಬಂದು ಮಗಂ ಕುರುಡಾದುದಂ ಕಂಡು 
(ನಡ್ಡಾರಾ. ೭೫-೨೨) ; ಸರಚಕ್ರ ಂಗಳನೊತ್ತಿ ಕೊಂಡದಟಿರಂ ಕೊಂದಿಕ್ಕಿ 
(ಹೆಂಪಭಾ. ೬-೧೭). 
ಪರಚಕ್ರಭಯಂಕರ- ಶತ್ರುಸೈನ್ಯಕ್ಕೆ ಉಗ್ರವಾಗಿರುವವನು ; 
ಒಂದು ಬಿರುದು : ಚಕ್ರಂ ಪುಟ್ಟಿ ೊಡಂ ಪರಚಕ್ರಭಯಂಕರ ಬರಲೆ 
ವೇಬ್ಬಿ ದನಲಃದೆಂ (ಅದಿಪು. ೧೨-೧೧೩). ಪರಚಕ್ರಭೈರನ- ಶತ್ರು 
ಸೈನ್ಯಕ್ಕೆ ಭೈರವನಂತಿರುವವನು ; ಒಂದು ಬಿರುದು : ಮಣ್ಣಳಿಕ 
ಕಣ್ಮೀರವಂ ಪರಚಕ್ರಭೈರವಂ (ಸೌಇಲ್ಲು 200, ೪೭-೯; 1074) ; ಪರಚಕ್ರ 
ವಕ್ರ ಎ ಸರಚಕ್ರಭಯಂಕರ : ಪರಚಕ್ರವಕ್ರಂ ನಾಮಾದಿ ಸಮಸ್ತ 
ಪ್ರಸಸ್ತಿ ಸಹಿತಂ (ಸೌಇಇ. ೫೫, ೫೧-೧೩; 1077), [ಪರ್ಕ + ಚಕ್ರ] 
ಪರಚಕ್ರಭ್ರಾಂತಿ (ನಾ). ೧. ಶ್ರೇಷ್ಠವಾದ ತಿಗುರಿಯ' ವೃತ್ತಾ 
ಕಾರವಾದ ಚಲನೆ. ೨. ಶತ್ರುಸೈ ನ್ಯನೆಂಬ ಭ್ರಮೆ. ೧೨: 
ನೆರೆದ ವಿಸಂವಾದಂ ಪಂಜರಶುಕತತಿಯೊಳ್ಳುಲಾಲಗೇಹಂಗಳೊಳಂ ಸಸಿಚಕ್ರ 
ಭ್ರಾಂತಿಗಳಧ್ವರಡೊಳಿ ನೆಗಬ್ಲುಂ  ಮಹಾಹನಧ್ವನಿನಿಯತಂ (ಕವಿರಾ. 
೩-೧೧೧). [ಪರಚಕ್ರ ಭ್ರಾಂತಿ] 
ಪರಚಿಂತೆ (ನಾ). ಬೇರೆಯವರನ್ನು ಕುರಿತ ಕಳವಳ, ದುಃಖ : 
ಪರಚಿಂತೆ ಎನಗೇಕಯ್ಯಾ ನಮ್ಮ ಚಿಂತೆ ನಮಗೆ ಸಾಲದೆ (ಬಸನ. ೫೨೦). 


[ಪರ್ಕ - ಚಿಂತೆ] 
ಸರಚಿತ್ತ (ನಾ). ಬೇರೆಯವರ ಮನಸ್ಸು : "ಪರಚಿತ್ತಗ್ರಹೆಣ' 
ಸರಾ. [ಸರ್ಕ ಚಿತ್ತ] 


ಪೆರಚಿತ್ತಗ್ರಹಣ (ನಾ). ಬೇರೆಯವರ ಮನಸ್ಸನ್ನು ತಿಳಿಯ 
ಪುದು :ಅಗ್ರಾಮೃವಚನವೃತ್ತಿ , . . ಮಧುರಂ ನಿರ್ಮ್ವೃಗ್ರ ಪದವಿಸೃತಿ 
ಪರಚಿತ್ತ ಗ್ರಹಣಸಮರ್ಥಂ ಪರಚಿತ್ತಗ್ರ ಹಣ 
ವಿಧಾನದ ಮೂಲಕ ಪೋಲೀಸಿನವರು ತನ್ನನ್ನು ಪೀಡಿಸುತ್ತಿದ್ದ ಕತೆಯನ್ನು 
ವಿವರಿಸಿದನು (ಫುನರು.' ೪೯). [ಪರಚಿತ್ತ - ಗ್ರಹಣ] ky 

ಪರಚು (ಕ್ರಿ). ೧. (ಉಗುರಿನಿಂದ) ಕೆರೆ ; ಗೀರು : ಕೂರುಗುರ್ಗಳಿಂ 
ಪರಚೂತ್ತೆ . .. ಕಾಡಿದುವು ಬಾನಲಿಗಳ್‌ (ಚಂದ್ರಭ್ಯು. ೫-೧೧೦); ಈ 
ಕಡಲು ತನ್ನ ಬಂಧಿಸುವರೆಯ ದಡವನಲೆಪಂಜದಿಂ ಪರಚಿ- ಮೇಲೇರಿ 
ಬರಲೆಳಸಿ (ಗಣೇಶ. ೩೫-೩) ; ಒಬ್ಬರ ಮೇಲೊಬ್ಬರು ಬಿದ್ದು * ೬ ಪರಚಿ, 
ಕೂಗಿ; ಕಿರುಚಿಕೊಳ್ಳು ತ್ತಿ ದ್ದೆ ವ(ಮಾರ್ಗದ. ೨೬). ೨. ಹರಿ; ತರಚು:, 
ಕೆಲವರು ತುಂಟಿರಾದ ರಾಕ್ಷಸರ ಹುಡುಗರು . . . ಹುವುಗಳಂ ಪರಚಿ 
(ಸೌಗಂಧಿ. ೪೦೯-೯). 


(ಕನ್ಯಾನ ೫೦೯) ; 


3೫೨೬೯ 


5 


20 


25| 


35 


40 


45 


ಪರಜ್ಞಾನ 


ಪರಚಿಕೊಳ್ಳು - ಕೆರೆದುಕೊಳ್ಳು : ನನಗಂತೂ ಕೈಳಾಲುಗಳನ್ನು 
ಪರಚಿಕೊಳ್ಳು ವ ಹಾಗಾಯಿತು (ರಾಲೆನು. ೬೫) ; ಕೈಲಾಗದನ ಮೈ 
ಪರಚಿಕೊಂಡ (ಗಾದೆ), 
[ದೇ.॥ ತುಳು. ಸರಂಕು, ಪಂರ್ಕು, ಪರ್ಕು; ಕೋಲಾ, ಪರ್ಸ್‌; 

ಪರ್ಜಿ. ಸರ್ಚ್‌; ಗಡಬ. ಪಾರ್ಜ್‌; ಕುವಿ. ಪಚಲಿ] 

ಪರಚ್ಛಂದ(ನಾ). ೧. ಬೇಕೆಯವರ ಇಚ್ಛೆ ,--ಅನೇಕ್ಷೆ. ೨. ಬೇರಿ 
ಯವರ ಇಜೆ, ಯನ್ನು ಅವಲಂಬಿಸಿರುವವನು ; ಪರಾವಲಂಬಿ; 
“ಪರವಾನ್‌'. , , ಸರೆಚ್ಛಂದಃ, ಗೃಹ್ಯಕ1-ಈ ೮ ಹೆರ ವಶದಾತಂ" 
(ಹಲಾಯು, ೫೬-೧೮೬) ; “ಪರವಶಂ , .. ಸರಚ್ಛಂದನೆನೆ ಪರರ ವಶದನ 
ನಕ್ಕು” (ನುಂಗಂಾ, ೬೮-೭). [ಪರ್ಕ -- ಛಂದ್ಯ] 

ಪರಜನ (ನಾ)... ಪರಕೀಯರು ; ಇತರರು : ಸಮನಿಸಿ ಬರ್ಕುಂ 
ಕೇಮದ್ರುಮುಯೋಗಸಮುಂದ್ಸ ನಂಗೆ ಪರಜನಳ್ಳ ತಕತ್ವಮುಂ. . . ಧರಾ 
ಧೀಶನಂಶದೊಳ್‌ ಪುಟ್ಟ [ರೆಯಂ ೦] (ಜಾತಕ, ೧೪-೪); ದಿನನಾಥಂ... 
ನಿಲೆ ಕರ್ಕಿಯೊಳ್‌ ಸರಜನಪ್ರೇಸ್ಯಂ ಖಳಂ (ಜಾತಿ. ೧೭-೧೫). 

[ಪರ್ಯ - ಜನ] 

ಪರಜಾತ (ಗು). ೧. ಬೇರೆಯವರ ಪೋಷಣೆಗೆ ಒಳಗಾದ ; ಇತರ 
ರನ್ನು ಅವಲಂಬಿಸಿರುವ. (ನಾ). ೨. ಬೇರೆಯವರನ್ನು ಜೀವನ 
ಕ್ಕಾಗಿ ಅವಲಂಬಿಸಿರುವವನು : “ಪರಜಾತಃ, ಪರೈಧಿತಃ-ಈ ೨ 
ಹೊಣಕುಳಿ* (ಹಲಾಯು. ೫೮-೧೯೬). [ಪರ್ಯ -- ಜಾತ] 

ಪರಜಾತಿ (ನಾ). ಬೇರೆಯ ಕುಲ; ಅನ್ಯಜಾತಿ : ಪರಜಾತಿಯನು 
ರತಿಸದಂತಿಹ ಕುಲಂಗಳಲಿ ರತಿಸಲದಕೇನು (ದೀಕ್ಷಾ ಬೋ. ೪೫-೨) 

[ಪರ್ಯ + ಜಾತಿ] 

ಪರಜಿ (ನಾ). (?) : ಭೂನರಂ ರಸಿಕ ನೀ ಪೋಗೆನಲು ಕೈಮಂಗಿದು 
ಪೋದಂತೆ ಮಾಡಿ ಪರಜಿಯೊಳಡಗಲು (ಪ್ರಭುಪು. ೭-೧೬೪). [1] 

ಪೆರಜು, ಸರಂಜ್ಕು ಪರುಜ್ಯು, ಫರುಜು (ನಾ). ೧. ಕತ್ತಿಯ 
ಅಲಗು,--ಬಾಯಿ; ಖಡ್ಗ ಧಾರೆ : “ಪಠಜು(ಜಿ)--ಪರಂಜ(-ನ) ಎ. 
ಕತ್ತಿಯ ಬಾಯಿ” (ತದ್ಭ ಕೋ, ೨೪);- ಸುಲಿಸಲ್‌' ಘಲಿಲ್ಲೆ ನುಗೆ ಬಾಳಿನ 
ಕೀಳ್ಬರ ಜಿಂದೆ ಮೋದದಿರ್ಪ್ಪನೆ (ಎಕ. ೫1, ದಾನಣ, ೪೨-೩೬;1162); ಹಣಿಕಿ 
ಯದ ಕತ್ತಿಯೊಳ್ಕೊಅಕೆ ನರೆ ಮೂಗನು ಆಖಂಯದಿದೊಂದ ಮಾಡಿದರೆ 
ಇಅಿ ವರೆ: ಪರೆಚಿ[ಜಿ] ಲ್ಲದಲಗಿಲಿ (ಅಮುಸಾಂ. ೬-೮೯); ಕತ್ತಿಯ ಪರಚಿನಿಂ 
ನೆತ್ತಿಯಂ ತಿವಿಯುತ್ತೆ (ಚಿಕನಂ,9೨-೨೧). ೨. ಕತ್ತಿಯ ಹಿಡಿ,-ಹಿಡಿಕೆ; 
ವಿಭೂತಿಯಂ ತಚ್ಚ ರಿಕೆಗಂ ತಳಿದು ಲಿಂಗಾರ್ಸಿತಂಗೆಯುನ್ಯುತೆ. ಅನುವಿನಿಂದ 
ದಜ ಸರಜಿನೊಳೊಲ್ಲು ಕೈೈಯಿಕ್ಕೈ (ಆಚ, ೪-೯-೪೮); ಪರಚಿರಲು ಹಿಡಿವ 
ಕಠಾರಿ ಮೊನೆ ಮೆಟಕಿವಂತೆ (ತಿಮ್ಮರಾಂ. ೧-೨೨); ಕನಕರಚಿತಗಳಾಗಿ 
ದಂತದ ಪರೆಜುಗಳಿಂದ ಒಪ್ಪು ತಲಿರುವ ಕತ್ತಿಗಳು (ಕೃಪಾಭೀ, ೧೫೧). 
೩. ಕತ್ತಿ; ಖಡ್ಗ : ತಲೆಯಿಲ್ಲದ ತನುವ್ಯಾತಕೆ . , , ಅಲಗಿಲ್ಲದ ಪರೆ 
ಜ್ಯಾತಕೆ(ಟಿದಾಕೋ. ೧೫೨-೯); ವೈರಿಯ ಪರಜಿನಲ್ಲಿ ಬಂಡಿಕೋಲಿನ ಸೆಟ್ಟು 
ಆವದು ಅದೂ ಅದಿರುಘಾಯಯೆಂದು ಹೆಸರು (ಖಡ್ಗಟೀ, ೫-೬೦). 
ಪರಂಜು: ೨. “ಪಾಳಿ ಪರಂಜುನೆನಲು ಮೋಹಳನುಕ್ಕುಂ” 
(ಮಂಗರಾ, ೮೮-೩೬). ಔರುಜು, : ೨. ಶಲ್ಕನು ಸುನರ್ಣಮುಯವಾದ 
ಸರುಜುಳ್ಳ ಖಡ್ಗನನ್ನೂ'. . . ಹಿಡಿದು(ಕೃಪಾಸ. ೧೨೧). ಫರುಜು: 
೨.ಗಜದಂತದಿಂದ ಮಾಡಲ್ಪಟ್ಟಿ ಫರುಜುವುಳ್ಳ ಒಂದು ಖಡ್ಗ ವನ್ನು 
ಕೈಯಲ್ಲಿ ಹಿಡಿದು (ಕೃನಾಕ. ೩೦), 
[-ಆಸಂ. ಪರಂಜ./ತಮಿ. ಪರಿಇ್ಟು ;ಮಲ, ಸರಣ್ಣು ; ತೆಲು. ಪರುಜು] 

ಪರಜ್ಞಾನ (ನಾ). ಶ್ರೇಷ್ಠವಾದ ಜ್ಞಾನ: ಭಗನದನುಗ್ರಹದಿಂದ 


ತಾತ್ಕಾಲಿಕವಾದ ಪರಿಪೂರ್ಣ ಪರಬ್ರಹ್ಮ ಸಾಕ್ಷಾತ್ಕಾರವನ್ನು ಉಂಟು 


ಪರಟ 


ಮಾಡುವುದು, ಈ ಸಾಕ್ಟಾತ್ಯಾರವೇ ಪರಜ್ಞಾನ (ಹಂದಸಾ.೨೫೭), 
[ಸರ್ಕ ೬ ಜ್ಞಾನ] 


ಪರಟ, ಸರಟಿ (ನಾ). ೧. ಕೆದರಿದುದು ; ಚೆದರಿರುವುದು: 
"ಸರಟತಲೆ' ಪರಾ. ಪರಟ್ಕೆ : ೨, ಒರಟಾದುದು ; ಬಿರುಸಾ 
ದುದು : "ಪರಟಿದಲೆ' ಪರಾ. 


[ದೇ.॥ ತಮಿ. ಪಟ್ಟಿ, ಪಜಟ್ಟಿ ಸಿ; ಮಲ. ಪಜ] 
ಫರಟಿತಲೆ, ಸರಟಿದಲೆ ಣು. ೧. ಕೆದರಿದ ಕೂದಲುಳ್ಳ wf 
ಪರಟ-ತಲೆ, ಇದಕ್ಕೆ -ಪರಟಿತಲೆ (ಹೊನುಗ.೨೪). ಪರಟಿದರಿ : 
ಒರಟು ಕೂದಲಿನ” ತಲೆ; ಬಿರುಸುಕೂದಲುಳ್ಳ ತಲೆ: (8). 
[ನಲಟಿ + ತಲೈ./ತಮಿ. ಪಜಟ್ಟಿ ತ್ತಲೈ] 
ಪರಟ್ಯ "ಸರಟಿ' ನೋ. 
ಪರಟ್ಕ "ಪಲ್ಟಿ' ನೋ. 
ಪರಟಿ., ಸರ್ಗ ಪರಡ್ಮಿ, ಪರಡೈ (ನಾ) ೧. ಮಡಕೆಯ ಓಡು; 
ಜೋಕಿ: ಕೈಯಲ್ಲೊಂದು ಸರಟಿ ಹಿಡಿದು ದೀನಮುಖದಿಂದ ಭಿಕ್ಷುಕನು 
ಕೂಗಡತ್ತಿದ (ತಿಂನುತ. ೮೮), ೨, (ತೆಂಗು ಮೊದಲಾದುವುಗಳ) 
ಚಿಪ್ಪು; ಕರಟಿ : ಮದ್ಯದ ಪರಟಿಗಳಿಲ್ಲ ಎಲ್ಲೆಲ್ಲಿಗೋ ಮುಖ ಮುಚ್ಚಿ 
ಕೊಳ್ಳ ಲು ಸರಿದಾಡಿದವು (ಗ್ರಾಸಾಯ. ೪೯೨); ಅಜಾಗರೂಕತೆಯಿಂದ 
ಬದ್ಮ.. » ತೆಂಗಿನ ಜಟ್ಟಿ ಸರಟಿ ತುಣುಕುಗಳೂ ದೇವಸ್ಥಾ ಸನದ ಪವಿತ್ರತೆ 
ಯನ್ನು ಹೀಗಳೆಯುತ್ತಿದ್ದ ವು (ರಕ್ತಧ್ವ. ೨೪೩); ಒಂದೇ ಳೆ ಯ ಬಾನಿ 
ಬೇಸಿಗೆಯಲ್ಲಿ ಆಲ್ಲಂದಲೂ ನೀರನ್ನು ಪರಟಿಯಿಂದ ಕೆರೆಯಬೇಕು 
i ೩. ಚಮಚದ ಅಗಲವಾದ ಮುಂಭಾಗ: (೪: 
೪. ತಟ್ಟಿ ; ಪರಾತ: (1). ೫. ಗುದ್ದಲಿಯ ಚೂಪಾದ 
ಭಾಗ,--ಮೊನೆ : (8). ೬. ಮೊಣಕಾಲಿನ ಮೇಲೆ ಚಿಪ್ಪಿನಂತೆ 
ಗಟ್ಟ ಯಾಗಿರುವ ಭಾಗ; ಮೊಣಕಾಲು ಚಿಪ್ಪು' : ನಿಂಗನ ಬತತ 
ಪರಯ ಸಂದು ತಪ್ಪಿದ್ದರಿಂದ ಆದು ಇನ್ನೂ ಬಾಯಾಗ ಲ್ಲಿ (ಜೀನಪ್ರ. 
೧೦೬), ೭. (ಆಲಂ) ನೇಹ; ಶರೀರ : ಎಂದಾದರೂ ಸತ್ತರೆ ಬಿಟ್ಟು 
ಹೋದ ಈ ಸರಟಿಯನ್ನು ಯಾರು ಎಳೆದು ಹಾಕುವರು (ಎರಸೆ. Fa 
ಪರಜ : ೨. ತೆಂಗಿನಕಾಯಿಯಲ್ಲಿ ಎಲ್ಲಕ್ಕೂ ಮೇಲೆ ತೋಟ , 
ಅದರ ಕೆಳಗೆ ಪರಟ, ಅದರ ಕೆಳಗೆ ಕೊಬ್ಬರಿ (ಮುಂಬಯಿ. ೬-೨೪೭). 
೬, ಅಣಸಿನ ಬಡಿಗೆಯಿಂದ ನಿಂಗನ ಮೊಣಕಾಲ ಪರಟಿಗೆ , , , ಹೊಡೆದನು 
(ಜೀಪಶ್ರ. ೧೦೫). ೮, ಚಿಕ್ಕಪುಟ್ಟ ಪಾತ್ರೆ : ಕೈಯಲ್ಲಿ ಪಾತ್ರೆ ಪರಟ 
ಹಿಡಿದುಕೊಂಡೋ ಹೋಗುತ್ತಿ ದ್ದು... 'ಸನಾಗುತ್ತಿ ದ್ಯ ಸಂಪ, 
೬೧೮). ೯. (ಆಲಂ) ಭಿಕ್ಷಾಪಾತ್ರೆ : ನನ್ನ ಕೈಯಲ್ಲಿ ಸರಟ ಬರುವ 
ಭೀತಿಯಂಂಟಾಗಿದೆ (ನೊನಾಸಾ. ೩೨). ಇರದೆ, 2: ೮, ಸೇವಿಗೆಯ 
ಪಾಯಸವ ಪರಡಿಗಳಲಾಳಿಯರು wis, ೨-೬೫) ; ಹೆಚ್ಚಿನ 
ಪಾತ್ರೆ ಪರಡಿಗಳು ಮನೆ ಸೇರಿಕೊಂಡಾವು (ಸರಾ - ೧೭೬); ಪಾತ್ರೆ-ಪರಡಿ 
ಗಳನ್ನು ಲ್ಲ ಹುಣಿಸೆಹಣ್ಣಿ ನಿಂದ ತಿಕ್ಕಿ ಲಕಲಕ ಮಾಡಿದಳು(ಮುತ್ತ ವಡೆ ೨೩), 
ಪರಡೆ, 2೯. ಮುಕ್ಕ ಳಕ್ಕೆ ಯಲ್ಲಿ ಸರಡೆಯು ಬಂದೀತು (ರಾ ೪೬). 
ಪರಟ ಕೊಡು -. ಭೆಕ್ಷಾನಾತ್ರೆಯನ್ನು ಕೊಡು; ; ಭಿಕ್ಷೆ ಬೇಡುವಂತೆ 
ಮಾಡು : ಈಗ ಹೌದಲ್ಲೊ ಕೇಶ್ಶಾನ್ನ ಕೈಯಾಗ ಪರಟ ಕೊಟ್ಟು 
ಕಳಿಸೋದು? (ಸನುಜೀ. ೨೪). ಪರಟಿ sk ಕರಟಿದ ಕಣ್ಣಿ ನಲ್ಲಿ 
ತೂತು ಮಾಡಿ ದಾರವನ್ನು ಪೋಣಿಸಿ ಹೆಬ್ಬೆರಳು ಮತ್ತು 'ಔದರ 
ಪಕ್ಕದ ಬೆರಳಿನ ಮಧ್ಯ ದ್ಲ್ಲಿ ತೂರಿಸಿ, ದಾರವನ್ನು ಕೈಯಲ್ಲಿ 
ಹಿಡಿದು ಕರಟಿದ ಮಿ ನಡೆಯುವ ಒಂದು ಬಗೆಯ ಆಟ ; 
ಚಿಪ್ಪು ಕುದುರೆ: ಇವು ಪರಟಿ- ಕುದುರೆಗಳನ್ನು ಮೆಟ್ಟ ಕಿಳ್ಳಿ ಕೇತತನಕ್ಕೆ 
ಹೊರಟಿ ಹರಟಿಗಳಲ್ಲ (ಗಾಳಿಪ. x ಮೆಚ್ಚಿಗೆಯ ಕ್ಯು ಪರನ ಹಿಡಿ ಎ 


೫೨೭೦ 


10 


ಪರಡು, 


ಭಿಕ್ಷಾಪಾತ್ರೆಯನ್ನು ಹಿಡಿ; ; ಚಿಪ್ಪು ಹಿಡಿ : ಮುಂದೆ ನನ್ನ ಮಕ್ಕಳು 
ಳ್ಳ ಲಿ ಪರಟೀ ಹಿಡಿಯೋ ಹೊತ್ತು ಬುತ್ತಿ (ಹಾಡುಹು. | ನಿನ್ನ 
ನನ್ನು ಕೇಳಿ ಕೈ: ಯಲ್ಲಿ ಪರಟಿ ಹಿಡಿಯುವ. ಮನಸ್ಸು ನನಗಿಲ್ಲ (ನುಣ್ಣಿನು. 
೨೩೯). ಜೇ. ॥ ತು. ಸರಟ, ಪನಟ, ಪನಂಟ, ಪಂಟ] 

ಪರಟೆ "ಸರಟ' ನೋ. 

ಪರಟಿ' a ನೋ. 

ಪರಟಿದಲೆ “ನರಟತಲೆ' ನೋ. 

ಪರಡ "ಸರಡ್ಕು' ನೋ. 

ಪರಡಕ್ಕೆ *ಪಡಡಕ್ಕೈ' ನೋ. 

ಪರಡಿ, ನಾ). (ಬಕ) ಸಾಮಾನ್ಯವಾಗಿ ಗೋದಿ ಹಿಟ್ಟು ಅಥವಾ 
ರವೆಯನ್ನು ಹದವಾಗಿ ಕಲಸಿ, ಹೊಸೆದು ಮಾಡಿದ ಸಣ್ಣ ಸಣ್ಣ 


ಚೂರು ಮೆತ್ತು ಅದರಿಂದ ಮಾಡಿದ ಪಾಯಸ : ಕ್ಸಿ ಯತೆ 
ವುಡಿಯಂತಿರೆಸೆನ ಸೊಜ್ಜಿ ಗೆಗುಟ್ಟಿ . , , ಮಾಡಿದರು ಪರಡಿ ರವಳಿ 
ಗೆಯ (ಸಿದ್ದರಾ. ೮-೫೧); ಪರಡಿ -ಕಿಜುಗೋದಿ ಸೇವಗೆ . . . ಪರಿನಡೆ 


ಯಲಗ್ಣೆ ವಾಲಿಂ ಬೆರಸಿದ ಸಕ್ಕರೆಯ ತುಯ್ಯಲಿಕ್ಕಿದರ್‌ (ನಳಚಂ, ೪೪೧); 
ಪರಡಿಯ ಶಾವಿಗೆಯ ಪರಿಪರಿಯ ಪಾಯಸದ . - ನವಫೃ ತ ಸೂಪದಂಶಕ 
ದಲ್ಲಿ ನೋಡಲಿ ನಮ್ಮನೆಂದುದು ಭೂರ್ತನಟಿನಿಕರ (ಕಸಾ. ೧೫-೬); 
ವಡೆ ಪರಡಿ ಸೇನಿಗೆಯ ಸೂಸಲುಗಡುಬು . , * ಚಿತ್ರಾನ್ನಗಳ ಬಡಿಸಿದರು 
(ಅನಂರಾ. ೬-೨೫-೪೦). 

ಪರಡಿ, “ಪರಡ್ಕು' ನೋ. 

ಪರಡ್ಕಿ "ಸರಟೈ' ನೋ. 

ಪರಡ್ಮಿ "ಸರಡ್ಮೆ' ನೋ. 

ರಡ್ಡಿ, ಪರುಡ, ಸರೋಟು (ನಾ). ೧. ಮರವನ್ನು ಕಡೆಯುವ 
ಯಂತ್ರ : ಚರಕಿ: ಮಂಚದ -ಕಾಲು ಮುಂತಾದವನ್ನು ಪರಡಿಯಲ್ಲಿ 
ಕಡೆದು ಮಾಡುತ್ತಾರೆ (ರೂಢಿ). ಪರುಡಿ: ೨. ಹಲಗೆಗಳನ್ನು ಗರಗಸ 
ದಿಂದ ಕೊಯ್ದು ತೆಗೆಯುವಾಗ ಉಳಿಯುವ, ಉಪ ಯೋಗಕ್ಕೆ 
ಬೌರದ ಮರದ "ದಿಮ್ಮಿಯ ಹೊರಭಾಗದ ತುಂಡು : di 
ಗುಂಡಿಯಲ್ಲಿ ಹಲಗೆಗಳಾವುದೂ ಇಲ್ಲದಂತೆ ಮಾಡಿದ್ದರು. ಗಾರ್ಡನು 
ಬಂದು ಬರಿಯ ಪರುಡಿಗಳನ್ನು ನೋಡಿ ಮಹಜರು ಮಾಡಿಕೊಂಡು 
ಹೋದನು (ರೂಢಿ). ಸರೋಟು:; ೨. ಕಳ್ಳರು ಸರೋಟನ್ನು ಮಾತ್ರ 
ಬಿಟ್ಟು ಹಲಗೆಗಳನ್ನಿ ಲ್ಲಾ ಕದ್ದೊ. ಯ್ಡಿದ್ದರು ತಕ 

[ತುಳ್ಳು ಪೋರೊಟು 

ಪರಡಿಗೆ, (ನಾ). - ಪರಡಿ, : ಅವುಗು ತೀಣಸೇನಗೆಯನು ಸರನಳಗೆ 
ಸರಡಿಗೆಯ ನಖಮಿತ್ತೈಲ್ಲ [ನಾಂ ಸರಳಿಗೆಯ ಪರಡಿಯನು ನಖವಿ 
ಮುಲ್ಲಕ್ತಿ, ಸರವಳಿಗೆ ಪರಡಿಗೆಯ ನಖನುಲ್ಲತ್ತಿ] ಲಡ್ಡು ್ಲಗೆಯಂನು "ee 
ಗಡಣಿಸುತ್ತ. (ಸಿದ್ಧರಾ, ೮-೮೫), [ಪರಡಿ, +- i) 

ಪರಡಿಗ್ಗೆ (ನಾ). ತಕ್ಕಡಿಯ ಎರಡು ಕಡೆಗಳಲ್ಲೂ ಅಳವಡಿಸಿರುವ 
ತಟ್ಟೆ; ಪರಡೆ : ಒಂದು ವ್ಯಕ್ತಿಯನ್ನು ಒಂದು ಪರಡಿಗೆಯಲ್ಲಿ, ಅನೇಕ 
ನಿ ಗಳನ್ನು ಮತ್ತೊಂದು ಪರಿಿಗೆಯಲ್ಲು ಹಾಕಿ ತೂಗಲು (ಕುಟುಂಬ. 
೨೨). [ಪರಡ್ಮಿ (ಎ ಸರಡೈ) -. -ಗೆ] 

ಪರಡು,, ಹರಡು, (ಕ್ರಿ). ೧. (ಬೆರಳು, ಉಗುರು, ಗುದ್ದಲಿ 
ಮುಂತಾದುವುಗಳಿಂದ) ಕೆರೆ; ಗೆಬರು : ನೆಲನಂ ಪೊಕ್ಕ ಡಂಗಿದ 
ಪಗೆವರನಗುಬ್ಲು  ಕೊಲ್ಪುದನುದಾಹರಿಸುವಂತೆ ದಕ್ಷಿಣಚರಣದೊಳ್‌ 
ನೆಲನಂ ಪರಡಿ ಗಂಭೀರನಿನಾದದಿಂ ಹೇಷಿತಂಗೆಯ್ವ ವಿಜಯ ಹೆಯಮಂಂ 
ವಿಜಯನ ವಿಜಯಮನೆ ಸೂಚಿಸೆ (ಪಂಪಭಾ. ೯-೯೫ ನು; ಪಡಿ ಕೊಟ್ಟ ರೂ 
ಪರಡೋದು ಬಿಡ (ಗಾಜಿ. ೨. ಹುಡುಕು; ತಡಕಾಡು : 


ಪರಡ್ಕು 


ಆದರ ಅನಶೇಷವು ಆ ಪ್ರಾಂತದಲ್ಲಿ ಈಗಲೂ ಇದೆಯೋ ಎಂದು ಪರಡು 
(ಹುಡುಕು)ತ್ತಾರೆ. (ನಾಡೋಜ. ೨೧೯); ಅವನು ತಲೆದಿಂಬಿನ ಅಡಿಯಲ್ಲಿ 
ರಿಸಿದ ಕಡ್ಡಿ ಪೆಟ್ಟ ಗೆಯನ್ನು ತೆಗೆಯಲೆಂದು ಕೈಹಾಕಿ ಪರಡಿದ (ನಡೆದಾ. 11, 


೧೧೨೩). ಹರಡು, : ೧. “ಹರಡು-ಅಂಗುಲಿ ಖನನೇ (ಬೆರಳಿನಿಂದ 
ಕೆದಕು), ಪ್ರಸಾರಣೇ, ಗುಲ್ಫೇ ಚ (ಕಾಲಿನ ಹರಡು)” (ಶನುಧಾ). 


೩. ಕಿತ್ತು; ಕೇಳು: ನೊಡಲು ಒಂದಿಷ್ಟು ಗೆಣಸಿನ ಬುಡಗಳನ್ನು 
ಹರಡಿ ರಾಶಿ ಹಾಕಿದಳು (ಕುಡಿಕೂ. ೧೭೦), 

[ದೇ.॥ ತಮಿ, ಸಜಣ್ಣು, ಸಲಇಣ್ಣು ; ಮಲ, ಪರಣ್ಣು] 

ಪರಡ್ಕು, ಹರಡು, (ಕ್ರಿ). ೧. ಅಗಲವಾಗಿ ಹಾಸ್ಕು--ಹರಹು ; 

ಕುದಿಸಿ ಉದಕದೊಳಲುಬಿ ಬೀಸುತೊಗೆದು ಸರಡಿ ತೆಗೆತೆಗೆದು ಫಳಿಗೆಯ 
ನೊದಗಿಪುದು (ಬಸಪು. ೩೬-೪೭). ೨. ಅಗಲವಾಗು ; ವಿಸ್ತಾರ 
ಗೊಳ್ಳು :' ಪರಣಿಗ್ಗೇರೆ], ಸೋಗೆ ಗಿ[ಂ]ಡುಗೊರಳಿಂ ಶಿಖಿ ಮುಂದೆಜ 
ಗಿಬ್ಟಿನಂ ತೃಷಾ? ಸರಿವೃತನಾಗಿ ನೀರ್ಗುಡಿಯಂತಿರ್ದುದನೊಯ್ಯೂನೆ 
ಬಂದು ಭೂತಳೇಶ್ವರನಿಸೆ (ಸೂಕ್ತಿಸು. ೩-೧೨೪). ಹರಡು: ೧. “ಹರಡು 
-ಅಂಗುಲಿ ಖನನೇ (ಬೆರಳಿನಿಂದ ಕೆಡಕು), ಪ್ರಸಾರಣೇ, ಗುಲ್ಫೇ ಚ 
(ಕಾಲಿನ ಹರಡು)? (ಶಮುಧಾ); ಒಗೆಡೊಗೆಡೊಂದನೊಂದಂ ಹರಡಿ 
ಗಳಿಗೆಯನೊಂದಿಸುತ್ತಾ ಮುಡಿಗಳಂ ತೆಗೆದೊಟ್ಟ ಮಿಗೆ ಬಿಗಿದು (ಬಸಪ, 
೨೧-೮) ; ಹರೆಡಿದಂ, ಕದಡಿದಂ (ಶಬ್ದಾನು.೪೮೭ ಪ್ರಯೋ). ೩. ಹಬ್ಬು; 
ವ್ಯಾಪಿಸು: ಊರ ಹೊರಗೆ ಹರಡದ ಹೆಸರಾತಗೆ (ನಲ್ಮೆ. ೩-೧೩). 
೪. (ಆಲಂ) ಆಡಂಬರವನ್ನು ತೋರಿಸು,--ಪ್ರದರ್ಶಿಸು : 
ಒಂದೊಂದು. ತಡನೆ ಅಂಗಡಿಯನ್ನು ಹರಡಬೇಕಾಗುವುದು. ಅದಕ್ಕೆ ಸ 
ಒಂದೊಂದು ತಡವೆ ಅತಿ ಜಂಭವೂ ಬೇಕು (ಬೇವೀಚೌ, ೬೭). 

ಹರಡಿಕೊಳ್ಳು -೧. ಅಗಲವಾಗು; ವಿಸ್ತಾರಗೊಳ್ಳು : ವಿಸೃೃತ್ವರಃ 

೬» ಹರಡಿಕೊಳ್ಳುವದು (ಸಿದ್ಧಾಂತಿ. ೩೩೧). ೨. ಜಿಲ್ಲಾ ನಿಲ್ಲಿ 
ಗೊಳಿಸು; ಕೆದರು: ಮಗು ಆಟಿದ ಸಾಮಾನುಗಳನ್ನೆಲ್ಲಾ ಹರಡಿಕೊಂಡು 
ಕೂತಿದೆ (ರೂಢಿ). [ದೇ.॥ ತಮಿ. ಮಲ. ಪರತ್ತು ; ತುಳು. ಪರಡ್‌, 
ಹರಡು ; ಕೊಹ. ಪರತ್ತ; ತೆಲು. ಪಟಚು] 

ಪರಡ್ಕು, ಸರಡ, ಪರಡ್ಡಿ, ಸರಜ್ಜೆ, ಹದಡ, ಹದಡು, ಹೆದರು, 

ಹದಿರ್ಕು, ಹರಡಿ, ಹರಡ್ಕು, ಹರಡೆ, (ನಾ). ೧. ಹಿಮ್ಮಡಿಯ 
ಗಂಟು; ಗುಲ್ಭ : “ಪರಭಾಗಂ ಪಾರ್ಪ್ಜಿ ಮಡಂ ಸರಡುಗ[ಳ]ನೆ ಗುಲ 
ಘುಂಟಕಾ ನಾನಂಂಗಳ್‌* (ನಸ್ತು ಕೋ. ೬೭-೨) ; ಪರಡು ಸಂದಿ ನೊಸಲ್‌ 
ಪಣೆ ಕಣ್‌ ಕದಂಸಿನೆಂಬೆಡೆಯನೆ ನಟ್ಟು ವುರ್ಜದುವು. . . ಪಾರ್ಥನಂಟುಗಳ್‌ 
(ಸಂಸಭಾ. ೧೧-೧೩೬) ; ಪರಡು ನಿಗೂಢಂ ಲಲಿತಲತಾಂಗಿಯ ನರಜಂಘಾ 
ಯೆಂಗಲಂಗಳ ಭಂಗಿಯನಆ೨ಯೆಂ ಪೊಗಟಿಲ್‌ (ಸುಕುಮಾ, ೫-೫೦ ರಗಳೆ); 
ಪರಡಿರ್ಬದಿ ತೋಳುರಂ . , . ಮಡಂಗಳೆಂಬೆಡೆಗಳಂ ನೆಜಕಿ ನಟ್ಟುವು 
ಬಾಣಕೋಟಿಗಳ್‌ (ಶಾಂತೀಶ್ವೆ. ೮-೬೭) ; ಪರಿನಿಡಿಯೊಳುಂಗುಟಿದೊಳಡಿ 
ಯೊಳು ಸರಡಿನೊಳು , . , ಕಚಭರದೊಳೀ ಪರಿಯಿಂದೆ ತತ್ತ ತ್‌ಸ್ಮಾನ 
ಕಳೆಗಳಲಿ (ಬಸಪು. ೪೦-೧೯). ಪರಡ : ೧. ನಿಸ್ತರಗಂಗಳುಯರಡುಂ 
ಪಾದವು ಪರಡಗಳುಬ್ಬಿಹವು (ಕ್ರಿಭುನೋ, ೭-೨೧).  ಪೆರಡ್ಗಿ: 
೨, ಮುಂಗೈಗೆ ತೊಡುವ ಒಂದು ಬಗೆಯ ಆಭರಣ: ಕಂಕಣಂ 
ಚೂಡೆ ದೋರೆಯು ಪರಡಿ ಪೊಂಬಳೆಯುನುಂ ಕರದ್ವಯದ ಮಣಿಬಂಧದಲಿ 
ಒಲನಿನಿಂದಿಟ್ಟಿ ರು (ನನನೋ. ೨೩-೪೦). ರಡ; ೨. ನೂಪುರ 
ಕಡಗ ಪೆಂಡೈ ಪರಡೆ (ವಿನಾ ಹದಡ : ೩. ಕೈಯ 
ಮಣಿಕಟ್ಟು ; ಪ್ರಕೋಷ್ಠ : ಕಿಟ್ಟ ಎಷ್ಟು ಅಂಗಲಾಚಿದರೂ ಶಾಲಿ 
ಗ್ರಾನುವು . . . ಹದಡದ ಗುಂಟಿ ಹರಿದು ಬಂದು ಹೊರಕ್ಕೆ ಸಿಡಿದು 
ಹೋಯಿತು (ಗಂನಾಯ. ೧೬೯). ಹದಡು ; ೩. ಪಟುಭೀಕರ 


+ ೧೧-೧): 


೫೨೭೧ 


20 


25 


40 


ಪರಡೆ, 


ವಿಷೋರಗವು » ೬ « ಸೊಡವಿಯೊಜೆಯನ ಕೈಯ ಹದಡಂ ಕಡುನಿಸಂ 
ಮಿಗೆ ಕಚ್ಚಿ (ಬಸಪು. ೪೬-೨೨); ಕರಭ--ಮುಂಗೈ ಯಿಂದ ಕಿರಿಬೆರಳಿನ 
ತನಕ ಇರುವ ಹದಡು (ಗಂಗಾನು, ೭೨). ಹದರ್ಕು : ೩. ಕಯ್ಯ 
ಹದರಸೊಡೆಗಚ್ಚಿ ಜಡಿಯುತ್ತ ಭೋಂಕನೆ ಬಂದ ರೌದ್ರಸರ್ಪನನು ಕಂಡು 
ಹೆದಣಿಕ ಹವ್ಹನೆ ಹಾಟ್‌ (ಹಚಕಾ, ೧೨-೯); ಕೊರಳ ಹದರಿನಲೌಕಿ 
ಹಿಡಿದೊಡೆ (ತೊರಂ೨. ೬-೪-೨೮), ಹದಿರ್ಕು : ೩. ನಗುತ ಲಕ್ಷ್ಮಣ 
ನಾಕೆಯ ಹೆಗಲ ಹದಿರಿಸಲೌಕಿ , , , ಹೊಣನಡಿಸೆ (ತೊರಂ.೩-೪-೩೦). 
ಹರಡಿ : ೨. ದೋರೆಯ ಹರಡಿಯಾ ತಿರುಗುವ ಬಗೆಯು ದೃಢಗೆಡು 
ತಿಹುದೆ ಮಾಯಾ (ಚಿದಾಕೋ. ೩೫-೧೧) ; ಹರಡಿ ಹಿಂಬಳೆ. ಸಾಲ್ಫೆರಳ್ಳೆ ದರ 
ಮೇಲೆ ಸುರುಚಿರರೇಖೆ. ಚಂದ್ರಮನ ಸೋಲಿಸ ನಖ (ವಿದಾಕೃ. ೧೦೩-೧); 
ವಾಲೆ ಮೂಗುತಿ ಕಪ್ಪ ಬಂದಿ ಗೀರ್ಬಳೆ ಹರಡಿ (ಸಿದ್ಧಕಾ, ೧೧-೧೫) ; 
ದೋರೆಕಂಕಣನೆ. ಹರಡಿಯೇ . . . ಮೂಗುತಿಯೆ ಎಂದು ನೆನದಿಂತು 
ಶೋಕಿಸಿದರು (ನುಲ್ಲಚ. ೭-೬). ೪. ಒಂದು ಬಗೆಯ ಆಭರಣ : 
ಸಂಕಜಾನನೆ, ಕಚದಿ ಹರಡಿಗಳು ಮೆರೆದಿಹನೆ? (ನುಲ್ಲಾಂ, ೨-೩೨). 
ಹರಡ್ಕು : ೧. “ಫುಟಕಾ, ಗುಲ್ಬಃ - ಈ ೨ ಹರೆಡು” (ಹಲಾಯು. 
೮೫-೩೬೧) ; ಕುಲಗಿರಿ ಸಪ್ತ ಕುಲಸರ್ವತಂಗಳೂ ಶ್ರೀಗುರುವಿನ ಹರಡಿ 
ನಲ್ಲಿಹವು(ಆತ್ಮತ್ರಿ- ೫ ಟೀಕೆ); ಆ ಪದಯುಗಳನುಂ ಪಿಡಿದು ಹರಡಿನ ಮೊದ 
ಅಿಗಿಕ್ಕಡಿಯಾಗಿ ಕಡಿಕಡಿದುರವಣಿಸುತಿರಲು (ಬಸಪು. ೩೯-೩೪) ; ಹರಡು 
ಗಳು ಬೆರಲು ಸಿರೆ ಗೂಢನಾ ಬಡನಡುವಿನುರುರಕ್ತ ಚರಣವಾ ಕೆಂಚೆಳೆಯ 
ಕಡೆಗಣ್ಣ ತರುಣಿ ಸುಖಿಯಹಳು (ನೀಕೈಪ. ೪-೨೩-೩೨). ಹರಡೈ; 
೧. *“ಘುಟಕಾ, ಗುಲ್ಭಃ - ತ ತದ್ಮ್ರಂಥೀ, ಆ ಪಾದದ ೨ 
ಪಕ್ಕಗಳಲ್ಲಿಯೂ. ಯಿರುವ ಮೂಳೆ ಗೆಣ್ಣುಗಳ ಮೇಲೆ ಮಾಂಸಖಂಡದ 
ದಿಮ್ಮಿ ಚೀಲ . . . ಹರೆಡೆ? (ಸಿದ್ಧಾಂತಿ. ೧೮೯). ೫. ಆನೆ, ಕುದುರೆ 
ಗಳಿಗೆ ತೊಡಿಸುವ ಒಂದು ಬಿಗೆಯ ಆಭರಣ: ೪ ಅನೀನು ೨ 
ಹರಡೆ ೧ ತನಾಲು (ಎಕ. ೫1೪, ನಂಜನ. ೨೯೩-ಪುಟ ೧೪೩; 1847). 
೬. ಈಟಿ ಮುಂತಾದ ಆಯುಧಗಳಿಗೆ ಅಲಂಕಾರಕ್ಕಾಗಿ ಅಳವಡಿ 
ಸುವ ಲೋಹದ ಕಟ್ಟು; ಅಣಸು : ಚಿನ್ನದ ಹರಣೆ ಬೆಳ್ಳಿಯ 
ಕಟ್ಟು ಮುತ್ತು ಗಳುನ್ನತಕಚ್ಚಿ ನಿಟ್ಟ ಗಳ ಸನ್ನಾಹದ ಬಲುಭಟಿರು . , . 
ಕಾದಿಹರು (ಕ೦ನವಿ. ೧೧-೧೪೫). 

ಹರಡಿಕಂಕಣ, ಹರಡೆಕಂಕಣ ಒಂದು ಬಗೆಯ ಹೆಸ್ತಾಭರಣ: 
ಕರೆದೊಬ್ಬರಿಗೆ ಅನ್ನನಿಕ್ಳು ವೆನೆಂತೆಂಬ ಹರಡಿಕಂಕಣವನಿಡೆ. ನಿನ್ನ ಕೈಗೆ 
(ಕಛವಿ. ೧೯೫) ; ಹರಡೇಕಂಕಣ ಕಮಲಾಜೇನೀ ಒಂಕಿ ಬಾಪೂರೀ 
(ಹುಟ್ಟಹ. ೧೮೩). ಹರಡಿಗುಂಡು- ಒಂದು ಬಗೆಯ ಒಡನೆ: 
ಪೌಂಚಿ, ಹರಡೀಗುಂಡು, ಗೆಜ್ಜೆ ೬೬. ಡಾಬು ಮೊದಲಾದ ಆಭರಣಗಳನ್ನು 


ಧರಿಸಿಕೊಂಡು . . . ಹೊರಟಿರು (ನುಲೆನು. ೩೮). 
[ಡೀ.॥ ತಮಿ, ಪರಟು, ಸರಣ್ಟೈ ; ತೆಲು. ಅರಡಾ- ಕಂಠಾಭರಣ; 


ಪಯಿಂಡಿ, ಸೈ ೦ಡಿ ಇ. ಬಂಗಾರ] 

ಪರಡೆ, "ಸರಟ್ಕಿ' ನೋ. 

ಪರಡೈೆ "ಸರಡ್ಕು', ನೋ. 

ಸರಡೈೆ, ಹರಡಿ, (ನಾ). ೧. ಒಂದು ಬಗೆಯ ನೀರುಹಕ್ಕಿ : 
ಭೋರೆಂದೆಆಗಿ ಪೊಯ್ಯೆ ಸರಣೆಗಳೆ ವಿಜಯಭೇರಿಗಳಾಗೆಯ ೦ (ನರ್ಧನಾ. 
೫-೪೧ನ) ; ಉಂಚೆಯ ಪರಡೆಯೆ .. . ಚದುರರು ತಂದಲ್ಲಿ' ಹಿಂಚು 
ನಂಂಚಿಗೆ ಪಾಚಿ ಸುತಿಹರು (ಕುರಾಸಾಂ. ೪-೮೪) ; ಸಾಳ್ಯಂ ಪಸುಂಬಂ 
ಪರಡೆ [ಜಂ ಡಿ] ಶಿಖಿ ಶುಕಂ ತದ್ಧನಾಂತಸ್ಮನಿರ್ಕುಂ : (ಶಬಶಂ. 
೩-೩೩). ೨. ಶಕುನದ ಹಕ್ಕಿ; ಹಾಲಕ್ಕಿ ; ಪರಡೆ ಪಸುಂಬಂ... ಶರಕ 
ಮಿವು ಪೋಗೆ ಶಾರುಂಬರೆಯೆಡಕೆಯಂದೂರೊಳೊಳ್ಳು ೦ (ಲೋಕೋಪ, 


ರಡ 


೧೨-೧೭). ಹರಡ್ಮೆ; ೧. “ಕರ್ಕರೇಟುಃ, ಕರೇಟು- ಈ ೨ ಹರಡೆ” 
(ನಾಚಿಂಾ7, ೧೧೪) ; ಶಬರನಿಕರಂ . . . ಹರಡೆ ಗೌಜು ಓಟ್ಟಭ. 
ರಾಗಧರನೆಂಓ. ಪಕ್ಷಿಗಳ ದನಿಯಿಂ ಕರೆಯಲು (ಹಚಕಾ. ೫-೪೨); ಹರಡೆ 
ಗೀಜಗ. . . ಕಪಿಂಜ ಗಿಂಚಲು ಗರಿಗ ನೊಡಲಾದಖಿಳಖಗಕುಲ ಬಿದ್ದು 
ದುರಿಯೊಳಗೆ (ಕುವ್ಯಾಆ. ೨೦-೫೩) ; ಅರಸಿ ನೋಡೀಚೆಯಲಿ ಹುರುಗಿ 
ಹರಡೆ ಹಂಗ ಮಯೂರ. . , ಇನೆಯೆಂದ (ತೊರರಾ. ೩-೧-೩೨). 
ಪಿ. ಹರಡೆ ನಾನೂಸೆಯಿಂದು ಸರಂಗೆಯ್ಕಲದುಂ ಮೇಣ್‌ ನಟ್ಟೊಡಂ' 
ಸಿಂಗಲಿಯತಿಶುಭದಂ (ಖಮದ. ೩-೮೬); ದೆಸೆವಿಡಿದು ಕೆಡಟದವು 
ಹೊಲದಲಿ ಹಸುಬ ಹರಡೆ[ಸಾಳಾಂ. ಡಿ]ಗಳೇನನೆಂಬೆನು ಶಕುನಸೂಚಕವ 
(ಕುವ್ಯಾಆ. ೧೩-೨೧) ; ಅರ್ಜುನನು ತಪಸ್ಸಿಗೆ ಹೊರಟ ಆ ಸೂರ್ಯೋ 
ದಯ ಸಮಯದಲ್ಲಿ ಹರಡೆ ಎಡಗಡೆ ಮಧುರಸ್ವರದಲ್ಲಿ ಉಲಿಯಿತು 
(ಭಾಮಣಿ- ೯೧). [ದೇ.॥ ತಮಿ. ಪರಣ್ಣೆ ೈ./ಸೆಂ. ವರಟಾ, ವರಟೀ] 

ಪರಡ್ಗೆ, ಸರಟ್ಮಿ ಪರಡ್ಕಿ ಪಾರಟ, ಪಾಂಡಿ (ನಾ). ೧. ವಸ್ತು 
ಗಳನ್ನು ತೂಗಲು ತಕ್ಕಡಿಯ ಎರಡು ಕಡೆಗಳಲ್ಲೂ ಅಳವಡಿ 
ಸಿರುವ" ತಟ್ಟಿ, ಬಟ್ಟ ಲಃ ಚೀಟನೊಳು. ಬೇಗ ಪಂಚಾಕ್ಷರಿಯ 
ಬರೆದು ತೀರ್ಥದ ತಟ್ಟಿ dian ಪೋಗೆ ವೈ ಸ್ನವ ದ್ವಿಜರ 
ನೊಂದು ಪತಿಯೂ ತೂಗಿ (ಗುರುಚಾ. ೧೦-೪೩); pi ಎರಡೂ 
ಸರಡೆಗಳು ಸಾಟಿಯಾಗಿರುವವು (ಸಾಲಂಸಾ. ೩೭); ದೊರೆಗಳು ತಮ್ಮ 
ಪಕ್ಕದಲ್ಲಿ ಕುಳಿತಿದ್ದ ನೇತ್ರಾ, ವತಿಯ ಸೌಂದರ್ಯವನ್ನೂ . » ಸಂಜೆಯ 
ಸೌಂದರ್ಯವನ್ನೂ ತಮ್ಮ ರಸಿಕತೆಯನರಡೆಯಲ್ಲಿ ತೂಗಿ ಸು ೨೬). 
ಪರಟ್ಮಿ; ೨. ಮನೆಯ ಸುತ್ತಲೂ ಇರುವ (ತಗ್ಗಾದ) ಪೌಳಿ 
ಗೋಡೆ : (ಅ. ಪರಡ್ಗಿ: ೧. ತಾ ಪಾಸು ಪರಡಿಯೊಳಿಟ್ಟು ಅಂಡಜ 
ಏಸು ಪರಿ ಶರೀರವನು ಕೊರದಿಡೆ ನಾಸ ತಾ ಹೆಚ್ಚಿ ಸವಸಟ್ಟು ಅಂಡ 
ಬರದಲಿ (ನಂದಿಲೀ, ೧೪-೩೦); ಆ ಶಿಬಿರಾಯ ತಕ್ಕ! pe ಕಂಸ ತನ್ನಯ 
ಮಾಂಸವಂ ಕೊಯ್ದು ಯಿಕ್ಕಿದನು ವಂದು ಕಡೆಗೆ My ಯಂ ಸರಡಿಯೊಳ 
ಗಿರಿಸಿ ತೂಗಳ್ಳೆ (aiden. ೩೧-೭); ರುಕ್ಮಿಣಿ ಬಂಗಾರವನ್ನೆ ಲ್ಲ ತೆಗೆಸಿ 
ಒಂದು Poe ಟ್ವಳು. ತುಲಸೀ ದಲದ ಪರಡಿ ನೆಲಕ್ಕೇ ಕೂತಿತು 
(ಕರ್ನಾಕ. ೨೮೮). ಪಾರಟ: ೨. ಆ(ಆ) ಬಾದಾವಿಯ ಗ್ಗ ೯ವನು 
ಮೂಡಣ ಪಾರಟಿನನು ಚಾಮರಾಜ ರಚಿಸಿದನಾ ಮಂಗಳ ಮಹಾ ಶ್ರೀ 
ಶ್ರೀ ಶ್ರೀ (ಇಆ. x, ೯೩-೧೩; 1339). ಪಾರಡೆ: ೧. ೫೦. ಪಂಚ 
ಪಾತ್ರಿಗಳು. ೫೧. ಪಾರಡೆಗಳು (ತಕ್ಕಡಿ ಪಾರಡಿ) (ಮುಂಬನ್ಯಾ. ೧೦೨). 

[3-ಮರಾ. ಪರಡೇ, ಪಾರಡೇ] 

ಸರಣ, "ಸನ್ನ ನೋ. 

ಪರಣ್ಮು ಹರಣ. (ನಾ).೧. ಎಲ್ಲ ಪ್ರಾಣಿಗಳಲ್ಲೂ ಇರುವ ಚಿದ್ವಸ್ತು; 
ಜೀವ ; ಪ್ರಾಣ: “ಪರಣಂ ಪಾ ್ರಾಣಾರ್ಥದೊಳ್‌” (ಕರ್ಣಾಸಿ,೮೬); ನಾ 
ಪರಣವ ಕೊಂಬೆ ನೋಡೆಂದು ದೈತ್ಯಚಮೂಪನನೆಚ್ಚು ಬೊಚ್ಚಿ/ ಆಟದ 
(ಮೋಹತ, ೧೨-೫೬) ; ಸತ್ತೆ ಕುವರಂಗೆ ಪರಣನುಂ ಕೊಟ್ಟನು (dus. 
೫೭-೧೫) ;ತಾಪಸೋತ್ತಮ ಮೂಡು. ರುಖಾವಡಯ್ಯನ ನೇಮವೇ ಪರಣ 
ವಾಗಿ ಗಮನಿಸದಂತೆ , , , ಸೂರಳಂ ವಿನಾಜಲಸಮರ್ಥನಣಗಿ (೧ಉಘತ. 
೧೪-೫೩). ೨, (ಆಲಂ) ಅತ್ಯ ತ ಪ್ರಿಯನಾದವನು : ಕನ್ಯಾಪತ 

ಪ್ರಸನ್ನ. ವಿಜಯ ವಿಕ್ಕ ಲ , ky ಯೆ ಪರಣ (ಮೋಕ್ಷ ದೀ. ೧೯-೧). 
ಹರಣ: : ೧. ಹರಣವುಳ್ಳನ್ನಕ ನಿಮ್ಮ ಚರಣನ ನೆನೆವುದ ಮಾಣೆ ಮಾಣೆ 
(ಬಸನ, ೬೯೨) ; ತೇಜದ ನಿನ್ನ ಹರಣಕ್ಕೆ ಕೇಡು ಬಂದಡೆ ಬರಲಿ 
ಮಿಗೆ ಸತ್ಯಮಂ ಬಿಟ್ಟು ಕೆಡದಿರು (ಹಚರಾ. ೬-೫೭) ; ಮಡಿದಿರ್ದ ಪಶು 
ಗಳ ಹರಣಮಂ ಕೊಟ್ಟಾ ರುಹತರಂ ಪೊರೆಯನೇ (ಬಸಪು, ೫೦-೬೧) ; 
ಮಕುಟಬದ್ಧರ ಹರಣದನಿಲಸಮೂಹ ಬೀಸಿತು ನಭಕೆ ಬಿುಬಿನಲಿ 


೫೨೭೨ 


25 


30 


35 


40 


45 


ಪರತಂತ್ರಜೀನನ 


(ಕುವ್ಯಾದ್ರೋ. ೧೦-೧೧) ; ದುರುಬುದ್ಧಿ ಗಳನೆಲ್ಲ ಬಿಡಿಸೊ ನಿನ್ನ ಕರುಣ 
ಕನಚನೆನ್ನ ಹರಣಕ್ಕೆ ತೊಡಿಸೊ ಗಭ. ೧೯-೧); ನನ್ನ ಹರಣ ನಿನಗೆ 
ಶರಣ Aired ನಿನ್ನ ಮನನದಿಂದ ತನನವೆನುತಿದೆ ತನು 
ಪಾವನಾ (ಗಂ, ೧೧೩-೧). 
ಹರಣದ ಹರಣ - ಪಾ ್ರ್ರಾಣಕ್ಕೆ ಪ್ರಾಣದಂತಿರುವವನು ; ಅತ್ಯಂತ 
ಪ್ರೀತಿಪಾತ್ರ: ತರುಣ ಸಂತತಿಯೆನ್ನ ಹರಣದ ಹರಣವಾಗಿಹ ನಿನ್ನುವಂ 
ಬೋಸರಿಸಿ ಕೊಂಡಾಡುವೆನು ಕತ್ತ ೧೫-೩೧). ಹರಣದೆಆಕೆಯ -. 
೧. ಜೀವದ ಒಡೆಯ : ಹರಣದೆಖಕಿಯನೆ ನೀನೆ ಬಲ್ಲೆಯೆಂದು . . , 
ಸಾಸ್ಟ್ರಾ ೦ಗದಿಂಡೆಜಗೆ (ಪದ್ಮರಾ, ೨. ನಲ್ಲ; ಕಾದಲ ; 
ಪ್ರಾಣೇಶ್ವರ : ಹರಣದೆಅಕಿಯ ಕೇಳಿದರೆ ಸ್ವಪ್ನದೊಳು ., . ನಾನಳು 
ತಿದ್ದೆ (ಜೀಪಂಸಾಂ, ೪-೬೧) ; ಹರಣದೆಆಯ ಚಿತ್ತೆ $ಸು (ಜಯಕಾ, 
೧೨-೩೪). ಹರಣದೊಡತಿ - ಜೀವದ ಒಡತಿ; ಸ್ವಾಮಿನಿ: ಶಾರದೆ 
ನಿಗಮವಂದಿತಳೆ ಹರಣದೊಡತಿಯೆನ್ನ ಹೃ ದಯದೊಳಗೆ ನಂದು ಸೇರಿಸು 
ನಿನ್ನ ಸುಮತಿಯ (ಅಬ್ಬಲೂ. ೧-೬). 
[<ಪ್ರಾ. ಸರಾಣ./ಸಂ. ಪ್ರಾಣ] 
ಪರತ, ಪರತು, ಪರ್ತ (ಅ). (ಉಕ) ಮರಳಿ; ತಿರುಗಿ ; ಪುನಃ: 
ಇಂದು ಮನಿಯಾರ್ಡರ ಊರಿಂದ ಪರತ ಬಂದಿತಲ್ಲ (ಸ್ರಭಾ. ೫೧) ; ಹಣಾ 
೬ ಸರತ ಬಾರದ ಏನ ಮಾಡತದ? (ಹೂಬಿಸಿ. ೩೧). ಪೆರತು: 
ಕೇಪುದಾರನಿಗೆ ಹಣ ಪರತು ಸಿಗಲಾರದು (ಬ್ಯಾಂಕಕ್ಕೆ. ೧೧); ನಾನು 
ಕೊಡ್ತೀನಿ. ಪೈಲಾಕ್ಕೆ ಪರತು ಕೊಟ್ಟು ಬಿಡುವಂತಿ (ದಾಕೂಟ ೨೧); ತಾನು 
ಕಳುಹಿದ ಕಾಗದವೂ ಪರಪಾಟನಿಂದ ಪರತು ಬಂದಿತು (ತಿಂಮತ. ೧೦೦). 
ಪರ್ತ : ಹಬ್ಬಕ್ಕೆ ನುಗಳ್ನ ಕರೀಲಿಕ್ಕೆ ಬಂದಾಳ , , , ಹಬ್ಬ ಮುಗಿದ 
ಕೂಡಲೇ ಪರ್ತ ಕರಕೊಂಡು ಬಾ (ಜೀನಪ್ರ. ೪೮). 
ಸರತ ಮಾಡು, ಪರತು ಮಾಡು- ವಾಪಸು ಮಾಡು; ಹಿಂದಿರು 
ಗಿಸು: ನಿಮ್ಮ ಲೆಕ್ಕದ ಕಾಗದವನ್ನು ಪರತ ಮಾಡಲಾಗಿದೆ(ದೇಕನೈ.೬೦) ; 
ಪೋಲೀಸರು ನೋಟೀಸನ್ನು ಪರತು ಮಾಡಿದ್ದರು (ಪಾನಕ, ೭೭). 
[--ಮರಾ. ಪರತ] 
ಪರತಂತ್ರ (ನಾ). ೧. ಬೇರೆಯವರಿಗೆ ಅಧೀನವಾಗಿರುವಿಕೆ ; 
ಷರಾಧೀನತೆ : ಎಷ್ಟು ದಿನಗಳ ಕೆಳಗೆ ಹಾಕಿದೆವೋ ಏನೋ ಈ 
ಪರತಂತ್ರದ ಹಾಸಿಗೆಯನ್ನು (ಸಾಹಿಜೀ, ೮೬). ೨. ಬೇರೆಯದನ್ನು 
ಆಶ್ರಯಸಿರುವಂಥದು ; ಪರಾವಲಂಬಿಯಾದುದು : ಅವಂ ಅನಳ್‌ 
ಅವುದು ತಾನೆಂಬಿವು. . . ಪರೆತಂತ್ರಂಗಳ್‌ (ಶನುದ. ೧೪೩ ವೃತ್ತಿ): 
೩. ಇತರರಿಗೆ ಅಧೀಕನಾನಿಕುವವರು; ಪರಾಧೀನ: *ಪರಣಾನ್‌: 

- ಸರತಂತ್ರಃ, ಪರಾಯತ್ತಃ, ಪರಚ್ಛ ೦ದಃ, ಗೃಹ್ಯಕಃ-ಈ ೮ 
ಜೆಜೆ ವಶದಕ (ಹಲಿಯು, ೫೬-/ Me ಸರತಂತ್ರನೆನಿಸಿದೆನಗಿನ್ನರ 
ಸೇವುದೊ ಹಾಸಮೆಂಬವೊಲ್‌ (ಲೀಲುಸ. ೪-೪); ಇಂದಿನಿಂದ Mey 
ಪರತಂತ್ರನಾದೆ (ಉದನೈ. ೮೭); ಇಂತೆಂದು ಮುರುನುರುಗಿ ಬೊಂಕುತಲೆ; 
ಪರತಂತ್ರ ತಾಂ ತೋರದಿರೆ (ಕನಪು. ೪೨-೪). ೪. ಬೇರೆಯವರ 
ತಂತ್ರಶಾಸ್ತ್ರ: ಇವರಲ್ಲಿ ಕೆಲವರು. ಈ ಪರತಂತ್ರ ನನ್ನು ಬಹಳ 
ಚೆನ್ನಾಗಿ ಕೂಡಿಸಿಕೊಂಡು, ಐರೋಸ್ಕದೃಷ್ಟಿ ಯಿಂದ ಉತ್ತ ಮನೇ 
ಕೊಳ್ಳು ವಂಥ ಕಲಾಕೃತಿಗಳನ್ನು ಭಿಸಿದ್ದಾರೆ (ಭಾರದ: ೫೩೩). [ಸಂ.] 

ಪರತಂತ್ರಜೀವನ (ನಾ). ಬೇರೆಯವರನ್ನು ಅಥವಾ ಬೇರೆಯ 

ವಸ್ತುವನ್ನು ಅವಲಂಬಿಸಿ ನಡೆಸುವ ಜೀವನ: ಇದು ಪ್ರೌಢಾವಸ್ಥೆ 

ಯನ್ನು ಮುಟ್ಟುವ ಮೊದಲು ಕೆಲವು ಕಾಲ ಒಂದು ಜಾತಿಯ ವಿನಾನಿನ 

ದೇಹಕ್ಕೆ ಅಂಟಿಕೊಂಡು ಪರತಂತ್ರಜೀನನನನ್ನು ನಡೆಸಬೇಕಂ(ಸರಜೀ.ಆ). 
[ಪರತಂತ್ರ 4 ಜೀವನ] 


೨-೨೫). 


ಸರತಂತ್ರ ಜೀನಿ 


ಸರತಂತ್ರಜೀವಿ (ನಾ). ಬೇರೆಯವರನ್ನು ಅಥವಾ ಬೇರೆಯ 
ವಸ್ತುವನ್ನು ಆಶ್ರಯಿಸಿ ಬದುಕುವ ಪ್ರಾಣಿ; ಪರಾವಲಂಬಿ 
ಜೀವಿ: ಕೆಲವು ಜೀವಿಗಳು. . . ತಮ್ಮ ಆಹಾರಕ್ಕೆ ಇತರ ಜೀವಿ 
ಗಳನ್ನು ಅಶ್ರಯಿಸುತ್ತ ನೆ; ಇನಕ್ಕೆ ಪರತಂತ್ರ ಜೀವಿಗಳು (Parasitic) 
ಎಂದು ಹೆಸರು (ಸರಜೀ. ೨); ತಮ್ಮನ್ನು ಆಕ್ರಮಿಸುವ ಪರತಂತ್ರಚೀವಿ 
ಮತ್ತು ಕೊಳ್ಳಿ ಹೊಡೆಯುವ ಕೀಟಿಗಳಿಗೂ ಸಿಕ್ಕುವುದಿಲ್ಲ (ಕೀಟಬಿ. ೨೩). 

[ಪರತಂತ್ರ ಜೀನಿ] 

ಪರತಂತ್ರಿ (ನಾ). ಪರಾವಲಂಬನೆಗೆ ಒಳಗಾದವನು ; ಸ್ವತಂತ್ರ 
ನಲ್ಲದವನು : ತನ್ನಿಂದರಿದೆನೆಂದಡೆ ಸ್ವತಂತ್ರಿಕೆ ಇಲ್ಲ ಇದಿರಿಂದರಿದೆನೆಂದಜೆ 
ಪರತಂತ್ರಿಯಲ್ಲ (ನೋಳಿನಾ, ೯-೩೧). [ಸಂ. ಪರತಂತ್ರಿ ನ್‌] 

ಪರತಟ (ನಾ). ಆಚೆಯ ದಡ ; ಪಾರ :“ಸಾರಂ ಸರತಟಿಮರ್ವಾಕ್ತೀರ 
ಮವಾರಾಖ್ಯಂ? (ನಸ್ತುಕೋ. ೨೪-೧೩). [ಪಠ್ಯ + ತಟ್ಟಿ] 

ಪರತತ್ತ (ನಾ). ೧. ಶ್ರೇಷ್ಠವಾದ ತತ್ತ್ವ; ಮೋಕ್ಷತತ್ತ್ವ ; 
ಪರಮಾರ್ಥ: ಪರತ್ತ ಒನನಖದೆನೆಂಬನ್ನಕ್ಯ  ಜ್ಞಾನಕಾಂಡಿಯಲ್ಲ 
(ಬಸವ, ೮೮೮) ; ಪ್ರತ್ಯೇಕತೆಯನ್ನು ಹೊಂದಿರುವ ಅನಂತಜೀನರುಗಳಿ 
ಗಿಂತಲೂ ಬೇರೆಯಾದ ಪರತತ್ತ ವೊಂದಿದೆ (ಬುಳ್ಬಾರ. ೨೩೩). ೨. ಪರ 
ಮಾರ್ಥಸ್ವರೂಪವುಳ್ಳ ವನು; ಪರಮಾತ್ಮ : ಪ್ರಣವಮಯ ಪರತತ್ತ್ವ 

೬. ಶ್ರೀಮಲ್ಲಿಕಾರ್ಜುನ ಸಲಹು ಮೂಜಗವ (ಅಮ್ಮತ, ೪-೭೨) ; 

ಗುರುನೆ ಪರತತ್ತ್ವವು ತಾನೆ ನೋಡಾ . . , ಗುರುವೆ ಸರಶಿನನು ತಾನೆ 
ನೋಡಾ (ಅಖಂಡೇ. ೧೭-೧). [ಸರ್ಯ + ತತ್ತ] 

ಪರತತ್ವ (ನಾ). ೧. - ಪರತತ್ತ್ವ ೧: ಸರತತ್ವನಿಚಾರದಿನಚ್ಚ ಯಾಗೆ 
ಜಿನೇಂದ್ರಭಕ್ತಿ ಯಂ ಸಂದ ಮಹಾಪುರುಷರ ಕಳೆಗಳ ಕೇಳ್ಬೆಯಿಂ ... 
ಮನದೊಳ" ಚಿಂತಿಸಿ (ಧರ್ಮಾಮೃ. ೩-೨೧೬) ; ಮಥಿಸಿ ಮಧಿಸಲು ಉದ್ಭ 
ವಿಸುವುದು ಮತಿಯಲೇ ಪರತತ್ವಮದರಿಂ ಮಥನವನೆ ಪೊರಗೊಳಗೆ ಲಂಬಿಸಿ 
ಸಿದ್ಧ ನಾಗು (ಗಗತಾ. ೧೬-೫೪) ; ಮತಮೆಲ್ಲಂ ಪರತತ್ವಮಂ ನಿರವಿಕುಂ 
(ಮೈ ಸೂಮೆ. ೮೧-೧೮೮), : ೨, ಪರತತ್ತ್ವ ೨ : ನಿಜವ ಬೆರಸುವ 
ವಿಗಡರಿಗೆ ಸರೆತತ್ವ ಚಿನುಮಯರೂಪ ತಾನು (ಕುನ್ಯಾಭೀ. ೩-೫೭). 

[ಸರ್ಕ ತತ್ವ] 

ಸರತಸಾನತಿ (ನಾ). ಯಾವುದಾದರೊಂದು ವಸ್ತುವನ್ನು ಪಡೆದು 
ದಕ್ಕಾಗಿ ದಾಖಲೆಗಾಗಿ ಬರೆದುಕೊಡುವ ಪತ್ರ; ರಸೀತಿ: 
ಸೋಸ್ಟ ಮನ್‌ ಪಾಂಡೂ , . , ಪರತಪಾವತಿಯ ಮೇಲೆ ಸಹಿ ಮಾಡಿಸಿ 
ಕೊಂಡ (ವೀಸಹ, 11, ೮೩). [ಪರೆತ4 ಪಾವತಿ] 

ಪರತಿ, (ನಾ). ಚಂಡಾಲಸ್ತ್ರೀ ; ಹೊಲತಿ : ನಸಿಸ್ಮನುಂ ಕಾಮದಿಂ 
ಪರತಿಯಾದಕ್ಷಮಾಲೆಯನೊಂದಿದಂ (ಸೌನಂದ. ೭--೨೪).[«--ತಮಿಿ. ಪತ್ತಿ] 

ಪರತ್ಮಿ "ಸರಂತಿ' ಫೋ, 

ಪರತು "ಸರತ' ನೋ. 

ಸರತೇಜ (ನಾ). ಪರಕೀಯರ ತೇಜಸ್ಸು,--ಕಾಂತಿ: ಶಾಂತಿ 
ಪ್ರಧಾನಮುನಿಗಳ್‌ . . . ಪರತೇಜಂ ತಗುಳ್ಳೊಡೆ ಸಲೆ ತೋರ್ಪರದಂ 
ತಾಂ ಸ್ಪರ್ಶಾನುಕೂಲ ರನಿಕಾಂತಂಬೊಲ್‌ (ಶಾಕುಂತ, ೨೩-೪೨). 

[ಸರ್ಯ + ತೇಜ] 

ಪರತ್ರ, (ನಾ). ಮೋಕ್ಷ; ಮುಕ್ತಿ: ಶತ್ರು ಮಿತ್ರರು ತಾವು ತನ್ಮು 
ತನ್ಮು ಶ್ರೇತ್ರದೊಳಗಿರವುಳಿದು. ಮುಂದೆ ಪರತ್ರವಿಲ್ಲದೆ ಪಾಜುತಿರೆ 
(ಬಸಪು. ೩-೭). [ಸಂ.] 

ಪರತ್ರ್ಯ(ಅ). ೧. ಬೇರೆಲ್ಲಿಯಾದರೂ; ಬೇರೆ ಕಡೆಯಲ್ಲಿ. ೨. ಇನ್ನು 
ಮುಂದೆ; ಭವಿಷ್ಯದಲ್ಲಿ. ೩. ಬೇರೆಯ ಅಥವಾ ಮುಂದಿನ 
ಲೋಕದಲ್ಲಿ. ೪. ಬೇರೆ ಬಗೆಯಾಗಿ ; ಅನ್ಯಥಾ. [ಸಂ.] 


೫೨೭೩ 


20 


35 


40 


ಪರದಾಡು, 


ಸರತ್ರೆ (ನಾ). -ಫರತ್ರ, : ಅರಸಂ-. . . ಜಿನದೀಕ್ಷೆಯಂ ಕೈಕೊಂಡು 
ಪರತ್ರೆಯಂ ಸಾಧಿಸಿದೊಂ (ವಡ್ಡ ರಾ, ೬೫-೨೯); ಕುಲವಿಭ್ರ ೦ಶೆಯ 
ಕೊಳನೋಜಸುಖಮಂ ಮಾಟ್ಬಂಗೆ . , . ಸರತ್ರೆಯಟಾಗುಂ ಶೌಚಂ 


'ಕೆಲುಂಬಕ್ಕುಂ (ಮದತಿ, ೯-೧); ನೋಂತುಂ ಪಸಿದುಮಂತ್ಕದೊಳ್‌ 
ಸಂನ್ಶಸನದಿಂ ಸರತ್ರೆಯಂ ಸಾಧಿಸುವೆಂ (ಸಂರಾನೂ, ೧೫-೭೯ ವ), 
"ಇಹತ್ರೈೆ' ಪರಾ... [ಸಂ. ಪರತ್ರ] 


ಸರತ್ವ (ನಾ).೧. ಸ್ಕಳ, ಕಾಲಗಳಲ್ಲಿ ಮೊದಲು, ಆದಿ ಎಂಬ ಸ್ಥಿತಿ: 
ಪರಿಸ್ಟ ೦ದರೂಪಕ್ರಿಯೆ ಕ್ಷೇತ್ರಕೃತಂಗಳುಂ ಕಾಲಕೃತಂಗಳುಂ ಪರತ್ವಾ 
ಪರೆತ್ವಂಗಳಪ್ಪ ವು (ತತ್ತ ಪ್ರ. ೨೪೧). ೨, ಪ್ರಭಾನ ; ವರ್ಚಸ್ಸು. 
೩. ಹಗೆ; ವೈರ. ೪. [ದ್ವೈತ]ನಲವತ್ತು ಗುಣಗಳಲ್ಲಿ ಒಂದು : 
ಪರಮಾತ್ಮ, ಲಕ್ಷಿ. . - ಪರತ್ವ, ಅಸರತ್ವ . . . ಸೌಭಾಗ್ಯನೆಂದು, 
ಸಾಮಾನ್ಯವಾಗಿ ನಲವತ್ತು ವಿಧ ಗುಣಗಳು (ಹಿಂದಸಾ, ೨೭೫), [ಸಂ.] 

ಪರದ,, ಹರದ (ನಾ). ವ್ಯಾಪಾರಿ; ವರ್ತಕ; ವೈಶ್ಯ : “ಊರು 
ಭವಂ 'ಭೂಮಿಸ್ಟ ೃಶನೂರವ್ಯಂ ವ್ವೆಶ್ಶನರ್ಯನೆನೆ ಪರದಂ” (ನಸ್ತುಳಕೋ. 
೬೨-೬೨); ಪರದರ್ಗೆ , . , ಕುಡಿಯರಪ್ಪ ನಾಲ್ವರ್ಗಾಗಳ್‌ ಸ್ಥಿರ 
ಗೋಪಾಧ್ಯಾಯಕ್ಪಾ ಸರಿಪಾಲ್ಯಕ್ಷೇತ್ರಕರ್ಷಣಂಗಳ್‌ ಕ್ರಿಯೆಗಳ್‌(ಕವಿಂಾ. 
೧-೬೪) ; ಸೊಟಲ ಪಾರ್ವರ ಪರದರ. . , . ಕಸವರಮೆಲ್ಲಮಂ ಕಳ್ಳೊಡಂ 
(ನಡ್ಡಾರಾ, ೧೨೩-೧೭) ; ನಾಗದತ್ತ ನೆಂಬ ಸರದಂಗಮಾತನ ಪರದಿತಿ ನಸು 
ದತ್ತೆಗಂ ಪುಟ್ಟ ದ. . . ಐವರ್‌ 'ತನಯರ್‌' (ಆದಿಪು, ೩-೩೩ ನ) ; ಪರದ 
ಸನ್ನಿರ್ವ್ವರು ೪ ಸಾಕ್ಷಿಯಾಗೆ (ಎಕ. ೫1, ಮೂಡಗೆ. ೨೬-೧೧; ಸು. 
5501). ಹರದ :“ಸಣ್ಯಾಜೀನಃ . . . ವೈದೇಹಃ-ಈ ೭ ಹರದಂ” 
(ಹಲಾಯು. ೯೩-೪೧೭) , ಹರದರ್ಗೆ ಪೇಟ್ಟು ಛಿದ್ರಿಸುವಳು (ಮದತಿ, 
೧೦-೬) ; ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯನಿಕ್ಕಿ ಹರದ 
ಕುಳ್ಳಿರ್ದ ನನ್ನ ಮಹದೇವಸೆಟ್ಟ (ಬಸನ. ೧೧೫); ನೀಂ. . . ಸ್ಫುರಿತ 
ರತ್ನ್ನಪರೀಕ್ಷೆಯಂ. ತಾನಜತದು ಕೈಕೊಂಬ ಹರದನಂದದಿ (ಬಸಪು, ೮-೯) ; 
ಹರದನು ಲೆಕ್ಕ ತಪ್ಪಿಸಿ ಹೊಡೆನನಳತೆಯ ತೂಕ ತೊಲೆಗಳಲಿ ನಕ್ಕು ನಂಬಿಸಿ 
ಹೊತ್ತು ಗಳೆವಾ ಶಕೃತನದಲಿ ತೆಗೆದುಕೊಂಬಾ (ಕೌತಿಂಾ. ಗಂ-೨೪). 

[ಪರದಂ--ಆ್ಯ] 

ಪರದ "ಸರದೆ' ನೋ. 

ಪೆರದಗೆಟಕಿ (ನಾ). ಒಂದು ಊರಿನ ಹೆಸರು: ಅಸ್ಕ ಗ್ರ್ರಾಮಸ್ಯ 
ಸೂರ್ನ್ವದಿಕ್ಸೀಮಾನಿ ದುತೂಂಬುರ್ಪ್ಪಳ್ಳಂ ದಕ್ಷಿಣತಃ ಪರದಗೆಳಕ ಸಳ್ಳಂ 
(ಮೈಆರಿ, ೧೯೪೪, ೧೫-೪೦; ಸು, 725). [ಪರದ? -- ಕೆಣಕಿ) 

ಪರದರ್ಶನ (ನಾ). ಬೇರೆಯ ತತ್ತ ಸಿದ್ಧಾಂತ: ಒತ್ತರಿಸ 
ಸಿತಕೀರ್ತಿಯೊಳು ಪ್ರಭೆವೆತ್ತು ಪರದರ್ಶನದ ಮೂಗಿನ ಕತ್ತಿಯೆಂಬಾ ಶೆಕ್ಕೆ 
ಯವನಾ ಪುರದೊಳೆತ್ತಿ ಸಿದ (ಬಸಪು. ೫೩-೫೭). [ಸರ್ಯ-- ದರ್ಶನ] 

ಪರದವಟ್ಟಿ ಗೆ (ನಾ). (?) : ಮಗಳ್‌ ಗೌರಕ್ಕನ ಕೊಟ್ಟು ತಣ್ಣೆಯದ 
ಪರದನಟ್ಟಿ ಗೆಯುಮಂ ಪುಳುಮಾದಲು ಮುಟ್ಟಿ ವಾಳುಮಂ ಕೊಟ್ಟಿರ್‌ 
(ಮೈಆರಿ, ೧೯೩೬, ೫೫-೬; 1054). [7] 

ಪರದಳ (ನಾ). ಶತ್ರುಸೈನ್ಯ ; ವಿರೋಧಿಬಲ, 

ಪರದಳನಿಭಾಡ ಇ ಶತ್ರುಸೈನ್ಯವನ್ನು ನಾಶಮಾಡುವನನು ; 

ಒಂದು ಬಿರುದು : ಎಲ್ಲರ ಗಂಡಂದಿರು ಪರಡಳವಿಭಾಡರು (ಸರ್ವನ, 
೬೪-೩೪೧) ; ಕಾಮಿನೀಕನ್ನಟ್ಟಿ ನ್‌ « « ೬ ಪರದಳನಿಬಾಡನ್‌ (ಎಕ. ೪ 

[ಪರ್ಕ 4 ದಳ್ಳ(  ದಲ)] 


(8), ತಿರುಮ. ೧ಗಿ೬-೩೭; 1720), 
ಪರದಾ "ಸರದೆ' ನೋ. 
ಪರದಾಟಿ "ಸರ್ಮಿ' ಸರಾ. 
ಸೆರದಾಡು, "ಸರ್ಮಿ' ಪರಾ. 


ಪರದಾಡ್ಕು 


ಸರದಾಡು,, ಹರದಾಡು (ಕ್ರಿ). ವ್ಯಾಪಾರವನ್ನು ಮಾಡು, 
ವ್ಯವಹ ರಿಸು : ನಂಬುಗೆಯಿಂ ಸರದಾಡುವಾಕೆ ಬಂದೊತ್ತೆ ಯನೇನಳೆಂದು 
ಕಿಲುದಂಗೆಯನಂಗನೆ ಚುನ್ನವಾಡಿದಳ್‌ (ಮಲ್ಲಿಪು. ೬-೮೦) ; ಕದ್ದು 
ಪರದಾಡುವಂ ಸುಂಕಿಗನ ಕಯ್ಯೊಳೆ . . . ಸಿಕ್ಕುವಂತೆ ,(ಧರ್ಮಾಮೃ. 
ಜನಕನುಪಾರ್ಜಿಸಿಟ್ಟಿ ಧನಮೆಲ್ಲಮನಾಕೆ[ಗೆ] ತೀರ್ಟಿ 
ತಾಯಂನುಂ ವನಿತೆಯಂಮಂ ಬಿಸುಟ್ಟು ಪರದಾಡಿ ಧನಂಬಡೆಯಲ್ಲೆ 
ಪೋಗೆ (ನುಹಾನೇ. ೪-೧೧೭); ಚಂಡವೇಗನೆನಿಪ್ಪ ೦ ಪರದಾಡಿ ಪಲವು 
ಸೂಟಿಸೊಳ್‌ ಪಿರಿದರ್ಥಂ ನಪ್ಪ್ರವಾಗೆ ಬಡತನವಾಗಲ್‌ (ಧರ್ಮಪ. ೪-೧೨). 
ಹರೆದಾಡು : ಒಬ್ಬುಳ್ಳ ಮಗ . . . ಹರೆದಾಡಿ ಗಳಸಿದಳೆಸೆಂಬುದನು 
ನಮ್ಮೊಡಲು ಹದುಳಿಪ್ಪಲ್ಲಿ ಕಂಡೆವು (ಸೋನುಚ, ೧-೯೭). 
[ಪರದು-- ಆಡು] 
ಪರದಾಂಯಿ (ನಾ). (ಪೂರ್ವಕಾಲದಲ್ಲಿ ಬಳಕೆಯಲ್ಲಿದ್ದ) ಒಂದು 
ಬಗೆಯ ನಾಣ್ಯ : ಗೋವೆಯಿಂದ ವಿಜಾಪುರಕ್ಕೆ ಪ್ರತಿವರ್ಷ ಹತ್ತು 
ಸಾವಿರ “ಪರದಾಯಿ”ಯೆಂಬ ಚಿನ್ನದ ನಾಣ್ಯಗಳು ಸಲ್ಲುತ್ತವೆ (ಕಭಾಗೆ. 
೩೫೦). [2] 
ಪರದಾರ (ನಾ). ೧. ಬೇರೆಯವನ ಹೆಂಡತಿ ; ಪರವನಿತೆ; 
ಅನ್ಯಸ್ತ್ರೀ : ಪರದಾರಾಭಿಗನುಕ್ಕೆ ಹೇತುನಳಿಪಿಂಗನ್ಯಸ್ವಮಂ ಕೊಳ್ಳ 
ದುಶ್ಚರಿತಂಗಂ , . . ಪರಮೆಂಬೀ ನುಡಿಯಂ ವಿಚಾರಿಸದವಂ ಪಾಪಕ್ಕೆ 
ಪಕ್ಕಾಗನೇ (ಸಮನೆ. ೫-೩೦); ಪರದಾರಾಭಿಗಇಮಿಯ . . . ಕೃ ಪಣನ 
ನರಕವಾಗಲಿ ಕೊಲ್ಲದಿದ್ದರೆ ನಾಳೆ ಸೈಂಧವನ (ಕುವ್ಯಾಡ್ರೋ. ೮-೩೭) ; 
ಧಾರಾದತ್ತದಿಂ ಬಂದ ಸ್ತ್ರೀಯರೊಳು ವಿಹಾರಿಸೆ ಪಾಲುಂಬಂತೆ ಮೇಕೆ 
ದಪ್ಪಿಯೆ ಪರದಾರದಿ ಚರಿಸಲಾರಯೆ ಸುರೆಯಿನಾಂಟುವಂತೆ (ಜೀವಂಸೂಂ. 
೧೪-೬೦). ೨. ಹಾದರ ; ವ್ಯಭಿಚಾರ : ಪರಮಜ್ರೋಹಂ ಶೌರ್ಯಂ 
ಪರದಾರಂ ನೆಗಟಕಿ ತದ್ವಿಘಾತಮದುಗ್ರಂ (ಶೃಂಗಾರ. ೨-೪೯) ; ಪರದಾರದ 
ಬಿತ್ತರಮಂ ನಿನಗಾನೊರೆವೆಂ (ಜನವ. ೧೨ ಸೂಚನೆ). 
ರದಾರಸೋದರ -. ಅನ್ಯಸ್ರ್ರೀಗೆ ಒಡಹುಟ್ಟಿ ದವನಂತಿರುವ 
ವನು; `ಒಂದು ಬಿರುದು : ಇದು ಸರದಾರಸೋದರ ರಾಮನಾಥನ 
ಪದಕೃತಿ (ಕುರಾಸಾಂ, ೨-೧೦೮). [ಸಂ.] 
ಪರದಾರಗಮನ (ನಾ). ಪರಸ್ರ್ರೀಯೊಂದಿಗೆ ಬೆರೆಯುವುದು ; 
ಪರಸ್ತ್ರೀಯ ಸಹವಾಸ ; ವ್ಯಭಿಚಾರ : ಆಯುತವೆ ಪಾರದರಿಗನ 
ಸಾಯಮನೆತ್ತ ಅ ನನುಚಿತವಾಕ್ಯಾರ್ಥಂ ಕೊಳ್ಳೀಯೆ ಪರದಾರಗನುನನು 
ನಾಯಂಸ್ಟಂ ತಮಮೆನಲ್‌ ಮನಂದಂದಪನೇ (ಶಾಂತಿಪು, ೫-೫೧), 
ಸರದಾರಗಮನಸರರೆನಿಪರದಾರ ಮನಕ್ಕೆ ವರ್ಪರ್‌ (ಪಾರ್ಶ್ವೈಪು, ೪-೩೩) ; 
ಪೂರ್ವದಲ್ಲಿ ಕಮಲಂಯತಾಕ್ಷಿಯರುಂಟು ಹಲಬರು ವಾಯುಸಖ 
ಪರದಾರಗಮನನವ ಮೆಚ್ಚಿ ದನು (ಕುನ್ಯಾಸ, ೫-೧೩). [ಸೆಂ] 
ಸರದಾರಸ್ರಿಯ (ನಾ). ಸರಸ್ತ್ರೀಯಲ್ಲಿ ಆಸಕ್ತಿಯುಳ್ಳವನು ; 
ಹಾದರಿಗ : ಸರದಾರಪ್ರಿಯನಾದ ಪಾತಕನೆ ಯುದ್ಧಕೃಳ್ಳಿ .. . 
ಮೆಯ್ಸ ರೆದಿದೇನಂ ಚಾನಿಸುತ್ತಿ ರ್ದಪೈ (ಪಂರಾಮಾ, ೧೪-೯೮), 
[ಸರದಾರ ಪ್ರಿಯ] 
ಸರದಾರವಿದೂರ (ನಾ). ಸರಸ್ರ್ರೀಯರಿಂದ ದೂರನಿರುವವನು : 
ಗುರುದೇವ ದ್ವಿಜಭಕ್ತಂ . . . ಪರೇಂಗಿತಜ್ಞನುದಾರಂ ಸರಿವಾರ ಕಲ್ಪ 
ವೃಕ್ಷಂ ಪರದಾರನಿದೂರನಖಿಲಭುವನಾಧಾರಂ (ಪಂಚತಂ. ೨೧೭-೨೪). 
[ಪರದಾರ -.- ನಿದೂರ] 
ಪರದಾರಶೀಲ (ನಾ). ಪರಸ್ರ್ರೀವ್ಯಸನಿ; ವ್ಯಭಿಚಾರಿ : ಕ್ರಿತಿಜನಾ 
ಳೊಂದಿದ ಗುರುವಿಂ [ನೇತಾರಂ] . . . ಭೃಗುಸುತನಿಂ ಪರದಾರಶೀಲನೆ 
ನಿಕುಂ ಮನುಜಂ (ಚಾತತಿ. ೧೫-೩). [ಪರದಾರ-- ಶೀಲ] 


೧೩-೧೮೫) ; 


೫೨೭೪ 


25 


30 


40 


ಪರದು 


ಪರದಾರಸೂತಕಿ (ನಾ). ಪರಸ್ತ್ರೀಯ ಸಹವಾಸದಿಂದ ಕಳಂಕಿತ 
ಇದವನು : ಪಾತಕಿಗೆ ನುಡಿದ ಸೊಲ್ಬು ಸಿಯಹುದು ಪರದಾರಸೂತಕಿಗೆ 

ನೆನೆದೆಣಿಕೆ ಬಯಲಹುದು (ಜೈಮಿಭಾ. ೪-೪). [ಪರದಾರ 4: ಸೂತಕಿ,] 

ಸರದಾರಾತಿಕ್ರಮಣ (ನಾ). ಪರಸ್ತ್ರೀಯ ನಿಷಯದಲ್ಲಿ ತಪ್ಪಿ ನಜಿ 
ಯುವುದು ; ಅತ್ಯಾಚಾರ : ಅಲ್ಲಿ ಸರಾನುಮೇಯನುಪ್ಪ ಬಾಹ್ಯಂ 
ಸಿಷ್ಮು ರಾಕ್ರ್ರೋಶನ ನಿಶಾತನ ನದನ ತಾಡನ ಸೀಡನ ಪರದಾರಾಶಿಕ್ರಮ 
ಣಾದಿ ಲಕ್ಷಣನುಕ್ಕುಂ (ಅಜಿಪು. ೮-೨೮ ವು. [ಪರದಾರ ಅತಿಕ್ರಮಣ] 

ಪರದಾಸ್ಯ (ನಾ). ಪರಕೀಯರ ಊಳಿಗ,--ಸೇವಾವೃತ್ತಿ; 
ಗುಲಾಮಗಿರಿ; ಕರ್ನು ಹೊರೆ ಹೊರಿಸಿರುನ ಆಳು ಅಳುಕು ಪರೆದಾಸ್ಕ 
ಸಂಕಲೆಯ ಕಳಚುತ್ತೆ ಬಾಳು ತಿರುಗುವುದು (ದ್ರಾಕ್ತಿದಾ. ೩೨-೧). 

[ಪರೆ -- ದಾಸ್ಯ] 

ಸರದಿ (ನಾ). ವರ್ತಕನ ಹೆಂಡತಿ: ಇಂದ್ರದತ್ತನೆಂಬ ಸೆಟ್ಟಿಗಂ 
ಶ್ರೀಕಾಂತೆಯೆಂಬ ಪರದಿಗಂ ಮಗಳಭಯಮತಿಯೆಂಬೂಳ್‌ (ನಡ್ಡಾ ರಾ, 
೧೬೫-೮); ದೇವಿಲನೆಂಬ ಪರದಂಗಂ ಬಂಧಂಶ್ರೀಯೆಂಬ ಪರದಿಗಂ ನೀಂ 
ಶ್ರೀಡತ್ತೆಯೆಂಬ ಮಗಳಾಗಿ ಪುಟ್ಟಿದೈೆ (ಚಾವೇಪು. ೨೦೦); ಎನ್ನ ಫರದಿ 
ತಾನುಂ ಸೊ[ಸೆ|ದಿರುಮಾತನಂ ಕಂಡಡೆ ಚಿಂತಿಸಿ ವಿಕಳೆಯೆರಾದರು 
(ಬಂಹರಿ. ೧-೫೪). [ಪರದ +-ಇ] 

ಪರದಿಕೆ, ಹರದಿಕೆ (ನಾ). ವ್ಯಾಪಾರ; ವಾಣಿಜ್ಯ : ಧನವಂ 
ತನುವಂ ಬೇಡಿದ ಮನುಜಂಗೆರಡಿಲ್ಲದೀವುದಿದು ಪರದಿಕೆಯೇ (ಬಂಹರ. 
೪-೨೩), ಹೆರದಿಕೆ : “ಹರದಿಕೆ-ವಾಣಿಜ್ಯ, ವಣಿಜೈ” (ನಾಚಿರಾ. ಕಿ); 
ಹರದಿಕೆಯ ಹರಿಬಕ್ಕೆ . . . ಭಾಸುರದ ರತ್ನ ಸರೀಕ್ಷೆಗಳೊಳು. ಪರಿಣತನ 
ಮಾಡಿದನೆಯ್ಯೆನಾದೆಯ್ಯೊನ (ಸೋನುಚ. ೧-೯೩); ನಮಗುಳ್ಳ, ಹರದಿಕೆಯ 
ಪೆವಹಾರದುದ್ಯೋಗಕಿಕ್ಕಡೇ » ನಿಜಜನನಿಜನಕರೋ ಪುತ್ತಿರ್ದರೀ 
ಪಾಪಿಯಂ (ಸಮ್ಯಕೌ. ೧೦-೭). [ಪರದು + -ಇಕೆ] 

ಪೆರದಿಶಿ (ನಾ). ೧.- ಪರದಿ : ಪರದಂ ಸಾಗರದತ್ತ ಂಗಮಾತನ ಪರ 
ದಿಶಿ [ಸಾಠಾಂ. ಪರದಿ] ಧನವತಿಗಮುಗ್ರ ಸೇನನೆಂಬೊಂ ತನೂಜಂ (ಆದಿಪು. 
೫-೧೪ ಪ); ಸಾಗರದತ್ತ ನೆಂಬ ಪರದನಾತನ ಪರದಿತಿ [ನಂಲಂ. ಪರದಿ] 
ಸುಮತಿಗಂ ನಂದ, .. ಜಯಸೇನನೆಂಬಯ್ವರ್ತನಯೆರ್‌ (ಚಾವುಂಪು.೧೮); 
ನಯದತ್ತ ನೆಂಬ ಪರದಂಗಮಾತನ ಪರದಿತಿ[ಸಾರಾಂ.ಪರದಿ] ಸುನಂದೆಗಂ 
ಪ್ರಥಮಜನ್ಮದೊಳ್‌ ಧನದತ್ತನೆಂಬ ತನೂಜನಾಗಿ (ಪಂರಾಮಾ,೧೬-೩೬ವ), 
೨. "ವರ್ತಕಿ; ವ್ಯಾಪಾರಮಾಡುವವಳು” (ಪ್ರಭಣ್ಣ). 

[ಪರದ + -ಇತಿ,( ಎ-ಇತ್ತಿ )] 

ಪರದು, ಹೆರದು (ನಾ). - ಪರದಿಕೆ; “ಸತ್ಯಾನೃತನುದು ಸರಬು? 
(ನಸ್ತು ಕೋ. ೬೨-೬೪) ; ನಂದಿಮಿತ್ರನೆಂಬೊಂ ಸೆಟ್ಟ ಸಾರ್ಥಂಬೆರಸು 
ಪರದಿಂಗೆ ಪೋಗುತ್ತಿ [ಸಾ590, ಸರದುವೋಗಿ)ರ್ದಾತನೆಡೆಯೊಳೊಂದೂ 
ಕೊಳ್‌ ಬಿಟ್ಟಿರ್ದಂ (ನಡ್ಡಾ ೮9. ೧೬೩-೨೩); ಲೋಭಿಯ ಕೋಡುಂ... 
ಲಾಭವಮಂನಜಕಿಯದ ಪರದುಂ ಶೋಭಿಸಲಾರ್ತಪುನೆ (ಧರ್ಮಾ ೧೦೩); 
ಫಾಲ್ಗುನದೆ ಪೂರ್ಣಿಮೆಯೊಳ ಕುಜಸಪಾಗೆ ಗಂಧಮಂ. , . ಕಂದ 
ಮೂಲಮಂ೦ ಬಿಸುಡದೆ ಬಯ್ತೂ ಮಾಜಕಿದೊಡೆ . . . ಪರದಿರ್ಮಡಿಯಾಗೆ 

೬-೪೨). ಹರದು : "ವಣಿಜ್ಯಂ, ನಾಣಿಜ್ಯಂ, 

ಈ ೩ ಹರದು” ನೊದಲುಗೆಡದ 


ವಣಿಕ್ಷ ಂ- 
ಹರದಿನಗಾದುದಯಕೆ (ತಿನಗೀ. ೮೪-೪೧೨); ಹರದಂ ಮಾಳ್ಪ ಜೆ ಪೋದ 
ವಾರದಕ್ಕಿಯ 
ಹಾರನರು ಶೃಂಗಾರದೋದಿನ ವಿಟಿರು ಹರದಿಗೆ ದೂರದೇಶಕೆ ಬಂದವರು 
ನೆರೆದಿಹರು. (ಕೊಲ್ಲಾಚ. ೯೫). 


[ದೇ.॥ಳೊಂಡ, ಪೊರ್‌ - ಮಾರು; ಸೆಂಗು.ಸ್ರೊ ಮಾರು; ಕುವಿ. ಪ್ರಾತ] 


(ಹಲಾಯು. ೧೨೫-೭೬); 


ಸೆಟ್ಟಿ ಗದ) ೦ ಲಾಭಂಗಳಾಗಲೈ (ನನ್ನಚಾ. ೩-೩೪) ; 


ಪರದುಂಗೈ 


ಪರದುಂಗೈ “ಪರದುಗೆಯ್‌' ನೋ. 

ಪರದುಗೆಯ*, ಪರದುಂಗೈ, ಪರದುಗೈ, ಹರದುಗೆಯ್‌, ಹರದು 
ಗೆಯ್ಯು (ಕ್ರಿ). ವ್ಯಾಪಾರ ಮಾಡು; ವ್ಯವಹಾರ ನಡೆಸು 
ಪಿರಿಡೆನಿಸಿದ' ಕೊಳಗದಿಂದ ನಂಂ ತಾಂ ಕೊಂಡಂತಿರೆ ಪೆಜರ್ಗೆ ಕುಡುಗೆ 
ಕುಂದಿಸಿ ಪರದುಗೆಯಲ್ಲ ಲ್ಲದೆಂದು ನೆಗಲ್ಲಿ ಸ್ವಂ ಜೈನಂ (ಸನುಸ. ೫-೪೭); 
ಸರದುಗೆಯ್ದ ರ್ತೃಮಂ ನ್ಯಾಯದಿಂದಂ py ೯೦ ದೇವತಾಪೂಜೆಗೆ, , 
ನಿಚ್ಚ 0 ಕುಡೆ (ನಕ. ೪, ಅರಸೀ, ೧-. Ky 1169); ಪರದುಗೆಯ್ಯುದೆ 


ಸುಮ್ಮುನಾಡಿಕೊಂರ್ಪದು ಪರದರಿಗನುಚಿತವು. (ನೇಮಿಸಂ, ೪-೧೦). 


ಸರದುಂಗೈ:' ಹರದರು ರತ್ನದ ಜೇರಂ ಸರದುಂಗೈನಲ್ಲಿ ಪೋಗು | 


(ಕಂದಕೊ. ೨೧೨). ಪರದುಗೈ: ಕೆಲವು ದಿನಸದಿಂ ಬಟಿಕಾ ಶ್ರೀಧರ 

ಸೆಟ್ಟಿ ಪರದುಗೈಯುಲ್‌ ಭರದಿಂ ಜಲನಾರ್ಗದಲ್ಲಿ ಪೋಪುದುಂ (ಧರ್ನುನ, 

೧೦-೭೫) ; ರೊಕ್ಕದಾಸೆಗೆ ಪರದುಗೈಯಲೆ ಪೋಫೆನು (ಸಾಳ್ವಭಾ. 

ಆ ವಿಪಿನಾಂತರದ ಕತ್ತುರಿಯಿದು ನೃಪತಿ ಸರದುಗೈಯಲು 

೧೪-೮೯). ಹರದುಗೆಯ್‌ : : ಒಂದುವುದಟಿಗ ಪ್ರತ್ಯಯ 
ಮಾಡುವ ದೀವಿಗೆವಿಡಿವ ಹರದುಗೆಯ್ವನಿಬರೊಳಂ (ಶ.ಬದ. ಸ 
ಹರದುಗೆಯ್ಯ್ಯ : ಹೊರನಾಡ್ಳುಗಳಿಗೆ ಹರಡುಗೆಯ್ಯಲು ಹೋದ 
ಹರದರು ಹಿಂದಿರುಗಿದೊಡನೆಯೆ, , . ಔತಣದ ಅಮಂತ್ರಣ ಬಂತು 
(ಛಾಸರೆ. ೬೫). [ಪರದು 4 ಕೆಯ್‌,] 

ಪರದುಗೈ "ನರದುಗೆಯ೯ ನೋ. 

ಪರದುವೋಗು (ಕೆ). ವ್ಯಾಪಾರಕ್ಕಾಗಿ ದೂರದೇಶಕ್ಕೆ ಪ್ರಯಾಣ 
ಮಾಡು : ನಂದಿನಿಂತ್ರನೆಂಬೊಂ ಸೆಟ್ಟ ಪಿರಿದುಂ ಸಾರ್ಥಂವೆರಸು, ಪರದು 
ಪೋಗಿ (ನಡನ್ಮಿರಾ. ಇಹ ವಣಿಕ್ಟು ತ್ರ ತ್ರರ್‌ ಪುದುನಿ 
ನೊಳ್‌ ಪರದುವೋಗಿ ಪಿರಿದಪ್ಪ ಪೊನ್ನಂ ಪಡೆದು ಮುಗುದ್ಟು (ಸಂಚತಂ, 
೧೭೦-೪); ಪರದುವೋಪೆನೆಂಬ ಬಗೆಯೆಂ ತಂದು. ಯಥೋಚಿತನುಪ್ಪ 
ಭಂಡಮಂ ಕೊಂಡು ಶುಭದಿನದೊಳ್‌ ಸೊಜನೀಡಂ ಬಿಟ್ಟು (ಧರ್ಮಾಮೃ. 
೧೨೯೪). [ಸರದು 4 ಪೋಗು,( <ಪೋ,|)] ' 

ಪರದೆ, ಸಡಡೆ,,ಸರದ್ದ, ಪರದಾ, ಫರದೆ (ನಾ). ೧.ತೆರೆ; ಜವನಿಕೆ: 
ರೋಹಿಣಿಯು ಪರದೆಯ ಹಿಂದಿನಿಂದ ಅನರ ಮಾತನ್ನು ಕೇಳಿದ್ದಳು 
(ಬಂಕಿಮ. ೭೨); ಕೆಲವು ಚಿಕ್ಕ ಹೆಣ್ಣು ಮಕ್ಕ: ಳು ಸೊಗಸಾದ ಉಡುನಿನಲ್ಲಿ 
ರಾಜನ ಎದುರಿಗಿದ್ದ ಸುಂದರವಾದ ಭಹಯ ಹಿಂದೆ ಇದ್ದ ರು (ಸ್ರ; 
11, ೧೬೫) ; ಸುರೇಶ, ೬ ಕಿಡಕಿಯ. ಪರದೆಯನ್ನು. “ಸಿ ಧರೆಗೆ 

' A (0/0415. ಸೊಳ್ಳೆ ಗಳು ಬರದಂತೆ ಹಾಸುಗೆಯ 
ಸುತ್ತಲೂ ಕಟ್ಟುವ, ಸಣ್ಣ ಸಣ್ಣ ಕಂಡಿಗಳಿರುವ ಬಟ್ಟಿಯ 
ಸಾಧನ; ಮಚ್ಚರದಾನಿ : ರಾತ್ರಿಯ ವೇಳೆ ಸರದೆಯನ್ನು ಕಟ್ಟ ಕೊಳ್ಳದೆ 
ಮಲಗುವುದು ಅಶಕ್ಕವಾಗಿ ಪರಿಣನಿಸಸಿದೆ (ನಂಟ. ೪೨); ಇಲ್ಲಿ ತೊಗುತ್ತಿ 
ರುವ ನಯವಾದ ಪರದೆ ಕೈಮಾಡಿ ಕರೆಯುತ್ತಿದೆ (ನಡೆದೂ. 111, ೨೦೭೨), 
೩. ಸಿನಿಮಾದಲ್ಲಿ ಚಿತ್ರವನ್ನು ಮೂಡಿಸುವ ಪಟಿ ; ರಜತಸರದೆ: 
“ಚಲನಚಿತ್ರದ, ದೀಪಚಿತ್ರದ; ಛಾಯಾಚಿತ್ರದ, ತೆರೆ, ಪರದೆ? (Screen. 
ಇಂಕ£), ೪, ನಾಟಕಗಳಲ್ಲಿ ಬಳಸುವ ಬೇಕೆ ಬೇಕಿ ದೃಶ್ಯಗಳಿಗೆ 
ಸಹಾಯಕವಾದ (ಚಿತ್ರಗಳುಳ್ಳ) ತೆರೆ : ದೃಶ್ಯದ ಪರಜಿಗೆ ಬದಲಾಗಿ 
ಅಂಕದ ಪರದೆಯೇ ಆತುರದಿಂದ ಬಿದ್ದಿತು (ರಂಗನ. ೩), "ಅಂಕಪರದೆ? 
ಸರಾ. ೫. (ಸಾಮಾನ್ಯವಾಗಿ ಮುಸಲ್ಮಾನ ಹೆಂಗಸರು ಧರಿಸುವ) 
ಮುಸುಕು ; ಅವಕುಂಠನ : ಮುಖದ ಮೇಲೆ ಸರದೆ, ಮುಸುಕು 
ಏನೂ ಇಲ್ಲವೇ ಆ ಹೆಣ್ಣು ಮಕ್ಕಳಿಗೆ? (ಸಾಹೇಬ್‌, ೨೭). ಪಡದೆ : 
೧. ಅಲ್ಲಲ್ಲಿಗೆ ಜರತಾರಿಯ ಪಡದೆಗಳನ್ನು ಇಳಿಬಿಡಿಸಿದ್ದನು. (ಮುಂಜುಕ, 

೪. ಪಾತ್ರ ಮಾತ್ರ ಪಡಡೇದ ಹಿಂದಿಂದ ನಾತಾಡ್ತಾನ 


೧೭೨೫೯) ; 


೧೬೩-೨೩); 


೧೮೮). 


50 


೫೨೭೫ 


20 


25 


35 


40 


ಪರದೇಶಿ 


(ಹುಚ್ಚಾಟಿ.೮೬); ಹನ್ನೆರಡೂವರೆ ಗಂಟಿಗೆ ಸಡದೆಯ ಹಿಂದೆ ಗಂಟಿ ಬಾರಿಸಿತು 
(ದೀಸಹ, 11, ೩೮೮), ೬, ಹುಣಿಸೆಹಣ್ಣಿನ ಬೀಜದ ಸುತ್ತಲೂ 
ಇರುವ ಪೊರೆ,-ಸದರ ; ಹಣ್ಣಿನ ಒಳಗೆ ರಿನ ಸರಜಯು ಸಫೇತಿರ 
ಬೇಕು (ಮುಂಬವ್ಯಾ, ೪೫). ಸರದ : ೧. ಬಣ್ಣ ಬಣ್ಣದ ಹೂವುಗಳಿಂದ 
ಕೂಡಿದ ಸರದಗಳನ್ನು ಬಾಗಿಲು, ಕಿಟಕಿಗಳಿಗೆ ಇಂಬಟ್ಟಿದ್ದರು (ರೂಢಿ). 
ಪರದಾ: ೪. ನಾಟಿಕರಾರೆಗಳಲ್ಲ ಚಿತ್ರಗಳನ್ನು ಬರೆದು "ಸರದಾಗಳನ್ನು 
, ಹಾಕಿರುವುದಿಲ್ಲವೆ? (ಗಲಿಸ್ರ. ೧೫). ಫಕದೆ : ಛೆ $08-ಬಾಗಿಲುಗಳಿಸ 
ಸಿಲ್ಕ್‌ .ಫರೆೆಗಳು' (ನಟಸಾ, ೬೩೫) ; ಆ ಚಂದ್ರಶಾಲೆಗಳ ಮೇಲುಗಡೆ. 
ಜಬ ಫರಜಿಗಳು ಟ್ವಲ್ಪಟ್ಟದ್ದವು (ಶ್ರೀಂಯ, 9೫). 
೪, ಆದರಲ್ಲಿ ಫರದೆ ಇದೆ, ಸೀನರಿಯಿದೆ (ಸ್ವಪ್ನಹೊ. ೧೩೮) ; ಇಂತಹ 
ಕಂಪೆನಿಗಳ ಯೋಗ್ಯತೆಯನ್ನು ಜನ ಅಳೆಯುತ್ತಿ ದುದು ಅನರೆ ಹತ್ತಿರ 
ಎಷ್ಟೊ ಭರಡೆಗಳಿನೆಯೆಂಬುನು ಮೇಲೆ (ನಟಸಾ. ಸಿ: 
fe ಪಾರೆ. ಪರದಾ ; ಹಿಂ. ಪರದಾ, ಪರ್ದಾ; ಮರಾ. ಪಡದ] 
ಪರದೇನತೆ (ನಾ). ಶ್ರೇಷ್ಠವಾದ ಜೀವರು, ದೈವ : ಪತಿಯೊಳು 
ಪರಭಕ್ತಿ ಗೈವುದು ಲಕ್ಷ್ಮಿ ಸಾಯಾಣತಿಯಂದು ಬಗೆದು ಪತಿಯನೆ ಪರ 
ದೇವತೆಯೆಂದು ಭಜಿಸುವ ಸತಿಯರ ಸನ್ನು ತಿಸುನೆನು (ಹಿ 
[ಪರ್ಯ 4-ದೇನತೆ] 
ಪರದೇಶ (ನಾ). ತನ್ನದಲ್ಲದ ದೇಶ; ಬೇರೆಯ ದೇಶ; ವಿದೇಶ : 
ಹೇಷಿತದಲಮರಾವಳಿಗೆ ಪರಡೇಶವನು. ಮಾಡುತ್ತ .ವನನನು ಘಾಸಿ 
ಮಾಡುತ . . . ನಡೆತಂದನಂತಳನಂತೆ ಗೋಕುಲಕೆ (ನಿಭಾಗ, ೩) 
ನಿನ್ನನ್ನು ಪರೆದೇಶದಲ್ಲಿ ಮರಣದಿಂದ ತಪ್ಪಿಸುನವರು ಸಿಗಬಹುದು 
(ಮಣಿಸ, ೪೪). [ಪರ್ಯ--ದೇಶ] 
ಪರದೇಶಸ್ಥ (ನಾ). ಹೊರನಾಡಿನಲ್ಲಿ ನೆಲಸಿರುವವನು, [ಸೇ.] 
ಪರದೇಶಿ (ಗು). "೧. ಹೊರನಾಡಿಗೆ ಸೇರಿದ; ವಿದೇಶೀಯ: 
ಸ್ವದೇಶಿಯ ಹೆಸರಿನಲ್ಲಿ ಪರದೇಶಿ. ಬಟ್ಟೆಯನ್ನು ಸುಡಲಇಗಿದೆ (ಧರ್ಮುಸಾ. 
೬೨); ಅಿರ್‌ಸ್ಟಿಕ್‌ ಇತ್ಯಾದಿ ಪರದೇಶಿ ವಸ್ತುಗಳ ಭೂಪಷಣವಿಲ್ಲದೆ ಆಕೆ 
ಎಂದೂ ಸಾಲೆಗೆ ಹೋಗುವುದಿಲ್ಲ (ಹಳ್ಳ, ೯೮). ೨, ಅನಾಥವಾದ; 
ದಿಕ್ಕಿಲ್ಲದ; ತಬ್ಬಲಿಯಾದ : ಪರದೇಶಿ ತಸಸಿಯ ಹೆಣನನಾ ಚನುಡಯ್ಯ 
ನಯ್ಯೋ ಕಣಣನೇ (ಬಸಪು. ೩೨-೫೩); ಎಷ್ಟಾದರೂ ತಂಗಿಯ ಮಗ, 
ಪರದೇಶಿ ಪೋರ ಎಂಬ ಆತ್ಮೀಯತೆ ಕನಿಕರದಿಂದಾಗಿ (ಹೊಸ್ಸ ೩೧). 
(ನಾ). ೩. ಹೊರನಾಡಿನವನು ; ಪರದೇಶಕ್ಕೆ ಸೇರಿ 
ಪರದೇಶಿ ದುರ್ಜನಂ.. . . ಅತಿಪಾಪಿಯ ಲ್ಲದೆ. ತುರಂಗನಿಕರಕ್ಕೆ ಗೋವ 
ರಪ್ಪರೆ ಸತತಂ (ನಳಚಂ,೬೫೬) ; ಕಣರಿರುಳಿನಲಿ ಪರದೇಶಿ ಬಂದಿರಲುರಗನಾ 
ಊರೊಳಗೆ ಕೊಲುತಿರ್ಪುದು ನಿರಂತರವು (ಬಸಪು. ೫೫-೨೬). ೪. 
ದಿಕ್ಕಿಲ್ಲದ ವ್ಯಕ್ತಿ ; ಅನಾಥವ್ಯಕ್ತಿ : ಪರದೇಶಿ[ಐ' ಸಿ) ನಿತ್ತಹೀನಂ 
ಕುತ್ತ ಂಗುಳಿಯಕ್ಕೆ ಜೈನನೆನೆ ಜರಯಕ್ಕೊಯ್ಮೊ (ನಿ ಲೇಸು ಮಾಟ್ಬನೆ 
ಜೈನಂ (ಸಮಸ, ೪-೩೧) ; ಪರಿಚಾರಕಜನಂಗಳಿಗುಳಿದ ಸರದೇಶಿಗಳಿಗೀ 
ದೇಗುಲದೊಳಗೆ ಹುಗಬಾರದು (ಬಸಪು. ೪೩-೪೫); ದ್ರೌಸದಿಯನ್ನು 
* ಕರ್ಣ ದುಶ್ಶಾಸನರು ದಿಕ್ಕುದೆಸೆಯಿಲ್ಲದ ಸರದೇಶಿಯನ್ನು ಕಂಡ 
ಹಾಗೆ ಕಂಡು (ಕೃಮಾಉ. ೧೫೧). 
ಪರದೇಶಿ ಅಯ್ಯ ... ಬೇರೆಸ್ಸ ಳ್ಸೈಳದಿಂದ ಬಂದು ನೆಲ 
ರಂಗಸ್ವಾನಿಂಯನರೆ ಸ್ಥಾನದಲ್ಲಿದ್ದ ಂಥಾ ಪರದೇಶಿ ಅಯ್ಯೊನನರು 
ಮೂವತ್ತೈದುವರುಷದಾರಭ್ಯ . . . ಭಿಕ್ಸಾ ವೃತ್ತಿಯಲ್ಲಿ 
ದೇವಸ್ಥಾನ ಪುಸರಿಗೆ ಬಾಗಿಲು ಮಹುನನವಿರಾನುಂಟಿಸಳೆರೆಯೆರಡು 
ಸಹ ಸಮರ್ಪಿಸಿದ ಸೇವೆ (ಎಕ. 211, ತಿಸಟೂ, ೬೯-೫: 
[ಸೆಂ. ಪರದೇಶಿನ್‌] 


೨-೩). 


೧೦೨ 


ದವನು : 


ಸಿದಸಂನ್ಯಾಸಿ: 


ಮಾಡಿಸಿದ 


1770). 


ಪರದೇಶಿತನ 


ಸರದೇಶಿತನೆ (ನಾ). ನಿರ್ಗತಿಕವಾಗಿರುವ ಸ್ಥಿತಿ; ಅನಾಥವಾಗಿರು 
'ವಿಕೆ: ನನಗೆ ಚಿಕ್ಕಂದಿನಲ್ಲೇ ಪರದೇಶಿತನ ಬಂತು (ವೈಕಿ. ೪೦೬). 


[ಪರದೇಶಿ ತನ] 
ಸರದೇಸ (ನಾ). - ಪರದೇಶ : ಪರಜೇಸಂ, ಪರಕೊತ್ತಟಿಕಿ (ಭಾಷಾಭೂ. 
೧೩೨ ಉದಾ). [ಪಠ್ಯ %« ದೇಸ] 


ಪರದೇಸಿ (ನಾ). ೧. ಪರಜೇಶಿ ೩: ಪರದೇಸಿಯೆನ£ನೆ]ಮ್ಮನರೆಲ್ಲ 
ರುಮಂ ಮನಮಾರೆ ತೊಆಕಿದು , , . ಅಘಮಂ. ಹಣಕಿಯಿಪೆಗೆಂಬರ್ತಿ 
ಯಿಂದನಿಲ್ಲಿಗೆ ನಂದೆಂ (ಧರ್ಮಾನೃ, ೬-೩೦). ೨, -ಪರದೇಶಿ ೪ 
ಪರದೇಸಿ ನಾನಿಂದತಿಕ್ಷುಥೆಯಡಸಲು ಸರಿದೆಯ್ದದೆ. ನಿನ್ನ ಬಳಿಗೆ(ಜೀನಂಸಾಂ. 
೭-೧೮) ; ಕೆಳಗಾರಾದರೂ ಅರದೇಸಿ ಪರದೇಸಿಗಳಿದ್ದರೆ ಕರೆದು ಫಲನನ್ನು 
ಕೊಡ ಹೇಳಿ (ಬತ್ತೀಸ. ೩೭). 

ಸರದೇಸಿಯಸ್ಪ - ಬೇಕೆ ಸ್ಥಳದಿಂದ ಬಂದು ನೆಲಸಿದ ಸಂನ್ಯಾಸಿ: 
ಸ್ಮ್ಯಾನಿಕ ಸರದೇಸಿಯಪ್ಪ ರಾದ ಮಸಣ ಚೀಯರೆಸ x ಯನ ಕೈಯಲು 
CS ಕೊಟ್ಟ ದತ್ತಿ (ಎಕ. ೪1 (R), ನುದ್ದೂರು, ೬೯-೩೩; 1261); 
ಶ್ರೀ ನಣ ವ ದೇವರ ಸ್ತಾನಾಪತಿ ಸರದೇಸಿಯಸ್ಟ % ** ದೆಯಪ್ಪ 
ಜೀಯಂರು (ಎಕ, v1 (R), ಮದ್ದೂರು. ೬೬-೧೪; 1276). 
[<ಸೆಂ. ಸರಜೇಶಿನ್‌] 

ಸರದೈನ (ನಾ). ೧. ಬೇರೆಯ ಜೀವರು ; ಅನ್ಯದೈವ : ಛಲ ಬೇಕು 
ಶರಣಂಗೆ. ಸರದೈವವನೊಲ್ಲೆ ನೆಂಬ (ಬಸವ. ೬೭೬); ಪರದೈ ವಗಳನವಿಚಾರದಿಂ 
ಮುಟ್ಟನು (ಬಸಪು. ೫೩-೫೦) ; ಹರಿಸಾದವಿರಲಿಕ್ಕೈ. ಪರದೈವಂಗಳಿಗೆಜಗ 
ಲೇಕೆ. (ಫುರಂದ. ೪-೧೪೭ ಪಲ್ಲವಿ, ೨. - ಪರದೇವತೆ : ನಿತ್ಯ ಪರದೈವ 
ಚಿಂತನೆಯೊಳ್‌' ಮುಳುಂಗಿ (ಅನುಶ, ೨೭). [ಸರ್ಕ ದೈವ] 

ಸರದೈವತ (ನಾ). -ಪರಜೀವಶೆ : ಎಲಿ ಕೃಷ್ಣ .. .ನೀಂ ಸರದೈವತ 
ಕಳಾಸ್ವರೂಪನಾಗಿ ತೋರ್ಪೆ (ಜಗವಿ. ೪೨೬೯ ವ). [ಸರ್ಕ ದೈವತ] 

ಪರದ್ರವ್ಯ (ನಾ). ೧. ಬೇರೆಯ ವಸ್ತು ; ಅನ್ಯ ಪದಾರ್ಥ. 
೨. ಇತರರ ಸಂಪತ್ತು; ಬೇರೆಯವರಿಗೆ ಸೇರಿದ ಆಸ್ತಿ: ಉಳ್ಳು ದುಂ 
ಸರದ್ರವ್ಯ ಪರಕ್ಷೇತ್ರ ಸರಕಾಲ ಪರಭಾವದಿಂದಮಿಲ್ಲದಿರ್ಕುಂ ' (ಶಾಂತಿಪು, 
೮೨೧೩೮ ನ) ; ಪರದ್ರವ್ಯ ಪರಸ್ತ್ರೀ * * ೬ ಮಲತ್ರಯದಲ್ಲಿ ಮೋಹಿಸಡೆ 
(ಮಡಿಮಾ, ೬೮-೧೦೦). [ಪರ್ಕ -- ದ್ರವ್ಯ] 

ಸರಜ್ರೋಹ (ನಾ). ಇತರರಿಗೆ ಕೇಡನ್ನು ಬಗೆಯುವುದು: ಹುಸಿ 
ಸರದ್ರೋಹವು . . . ಅತ್ಮಸ್ತು ತಿಯೆನಿಪ್ಪಿ ನನು ಬಿಸುಟು ತದ್ವಿಪರೀತದಲಿ 
ವರ್ತಿಸುವವನೇ ರಾಯನು (ಕುವ್ಯಾಉ. ೩-೬೧) ; ಸರದ್ರೋಹನನ್ನು 
ಮಾಡಲೂ ಬಾರದು, ಚಿಂತಿಸಲೂ ಬಾರದು. (ಆರ್ಯಧ. ೮೫). 

[ಪರ್ಕ 4 ದ್ರೋಹ] 

ಪರಧನ (ನಾ). ಎ. 'ಸರದ್ರವ್ಯ ೨: ಪರಧನಹರಣಾರ್ಥಂ ನಿಜಗುರು 
ವಥೆಯಂ ಮಾಟ್ಬ ದುಷ್ಟಬುದ್ಧಿಯ ಕಥೆಯಂ ನಿರುತಂ ನೋಡಲ್‌ 
ಬಸ£ಂತಿರೆ ಬಂದಂ ಪೂರ್ವಗಿರಿಗೆ ಸರೆಸಿಜಮಿತ್ರ೦ (ಸಂಚತಂ. ೧೬೫-೨೪೯); 
ಒಂದಕ್ಕೆಂಜುನೆ ಒಂದಕ್ಕಳುಕುವೆ. ಪರಸ್ತ್ರೀ ಪರಧನವೆಂಬೀ ಜೂಬಿಂಗಂಜುನೆ 
(ಬಸನ ೪೪೬) ; ನಾಸ್ತಿ ಕನ ನಿಂದಾಕುಳನ ಪರಧನ ಬಾಧಕನ ದತ್ತಾ ಸಹಾ 
ರಕನ , , , ಪರಿದಳಿತ ಧರ್ಮನ ಗತಿಗಳಲಿ ತಾನಿಳಿನೆನಿಂದೇ ಕೊಲ್ಲದಿರ್ದರೆ. 
ಸೂತನಂದನನ (ಕುಮ್ಯಾಕ, ೧೮-೭) ; ಪರಧನ ಪರಸತಿ ಪರನಿಂದೆಗಳುಕುತ 
ತೊಲಿ ಯೊಳು ಮಿಂದಿರೆ ದುರಿತ ಪೋಗುವುದೆ (ಪುರಂದ: ೪-೧೪೮-೭). 

[ಸರ್ಕ 4 ಧನ] 

ಪರಧರ್ಮ (ನಾ). ಬೇರೆಯ ಧರ್ಮ; ಅನ್ಯಧರ್ಮ : , ಭಾರತ ಪರ 

ಧರ್ಮಸಹಿಷ್ಣ್ಹು ತೆಗೆ ಹೆಸರುವಾಸಿಯಾದ ದೇಶ (ಭಾರದ. ೩೨೫). 
[ಸರ್ಯ-- ಧರ್ಮ] 


೫೨೭೬ 


20 


25 


30 


35 


40 


45 


ಪರನಿವಿಂತ್ತಂಗೈ 


ಪರನಾಡು (ನಾ). - ಪರದೇಶ : ದಾಲ್ವಿನ್ನಿಯೆು ಸಿಂಹಲದ್ವೀಪದಿಂಡೆ 
ಪರನಾಡುಗಳಿಗೆ ಹೋಗುತ್ತದೆ (ಮುಂಬಯಿ. ೩-೬೪). [ಸರೈ-ನಾಡು] 
ಪರನಾರಿ (ನಾ). ಬೇರೆಯ ಹೆಂಗಸು ; ಅನ್ಯಸ್ರ್ರೀ ನ ಪೆರೆನಾರಿಯ 
ಸಂಗವ ತೊಣಕಿಯಿಂ ಭೋ (ಬಸನ.' ೬೪೪); ಪರನಾರಿ 'ಭೂರಿಸ್‌ಖ್ಯ 
ನಿವಾರಿ ಕೇಡಿನ ದಾರಿ (೫3೦. ೨೩-೨೮). 
ಪರನಾರೀದೂರ- ಪರಸ್ತ್ರೀಯ ರಿಂದ ದೂರವಿರುವವನು; ಒಂದು 
ಬಿರುದು : ಪರೆನಾರೀಡೂರ ನಲುವತ್ತ ನಾಲ್ವರ್ಮಣ್ಣ ೪ಕರ ತಲೆಗೊಣ್ಣ 
ಗಣ್ಣ ನಿಕ್‌. ೫11, ೫೦2, ೪೦-೩೧; 1040); ಪರನಾರೀದೂರಂ ಸರಣಾಗತ 
ಪ್ರಿಯಂ (ಕಇಆ. ೪೧-೫೯-ಗಂ ; 1128). ಪರನಾರೀಪುತ್ರ - ಅ 
ಸ್ತ್ರೀಯರಿಗೆ ತಾನು ಮಗನೆಂದು ಭಾವಿಸಿರುವವನು ; , ಒಂದು 
ಬಿರುದು : ಪೆರನಾರೀಪುಕ್ರ ಜಯಲಕ್ಷ್ಮೀನಿವಾಸ ಕೀರ್ತ್ತಿವಿಳಾಸನಭಿನವ 
ವಿಕ್ರಮಾದಿತ್ಯ (ಸೌಇಇ. XX, ೩೯-೧೯; 1064); ಸರನಾರೀಪುತ್ರನುಂ 
ಪಾರ್ಶ್ವದೇ ವಸಾದಾರಧಕನು(0೦)ಮಪ್ಪ ಕಲುಕಣಿನಾಡಾಳ್ವ ಸಾವಂತ 
ಸೋನೆಯ ನಾಯೆಕಂ (ಎಕ. ೪11 (8 ), ನಾಗಮಂ.೧೬೯-೩೬; 1142). 
ಸರನಾರೀಪುತ್ರಕ ಇ ಪರನಾರೀಪುತ್ರ : ಪರನಾರೀಪುತ್ರಕ ನಣ್ಣರ 
ತೊಟ್ಟು .'.. ಗುಣ್ಣ ಚಕ್ಕ್ರ್ರಜೆಡ್ಡುಗಂ (ಎಕ. 11 (R), ೪೩೪-೧ ; 
10ನೆಯ ಶತೆ). ಪರನಾರೀಬ್ರತ ಇ ಅನ್ಯಸ್ತ್ರೀಯರನ್ನು ಬಯಸುವುದಿಲ್ಲ 
ವೆಂದು ವ್ರತವನ್ನು ಹಿಡಿದಿರುವವನು; ಒಂದು ಬಿರುದು : 
ಪರೆಹಿತವ್ಯಾಪಾರನೇ ಖೇಚರಂ. ಪರನಾರೀಬ್ರತಯುಕ್ತನೇ ಸವನಜಂ 
(ಎಕ. ೪1, ಕಡೂರು. ೩೮-೫೩ ; 1191), ಪರನಾರೀಸಹೋದರ ಇ ಅನ್ರ 
ಸ್ತ್ರೀಯರಿಗೆ ಒಡಹುಟ್ಟಿದವನೂತಿರುವವನು ; ಒಂದು ಬಿರುದು: 
ವಿವೇಕಚಾಣಾಕ್ಯಂ. ಪರನಾರೀಸಹೋದರಂ (ಸೌಇಇ. ಸಸ, ೪೭-೮; 
1074) ; ಪರನಾರೀಸಹೋದರನಪ್ಪ ಗಂಗಣ್ಣನ ಲಿಖಿತ (ಎಕ, 11 (R), 
೧೭೩-೧೦೭ ; 1145). [ಪರ್ಕ +ನಾರ್ಮಿ] 
ಪೆರನಾರೀಸಂಗ (ನಾ). ಅನ್ಯಸ್ತ್ರೀಯ ಸಹವಾಸ -ಸಂಬಂಧೆ : ಪರ 
ನಾರೀಸಂಗದೋಸಂ . . , ಪೊರ್ದುಗುಮೆನಗೆ(ದಶಕು, ೧೦-೬೧). [ಸಂ.] 
ಪರನಿಂದಕ (ನಾ). ಇತರರನ್ನು ದೂಹಿಸುವವನು,--ತೆಗಳುವ 
ವನು: ಕೇಳು ಪರನಿಂದಕನೆ ನಿಂದ್ಯನು (ಕುನ್ಯಾಅ. ೨೩-೪೩), 
[ಪರ್ಯ + ನಿಂದಕ] 
ಪರನಿಂದೆ (ನಾ). ಇತರರನ್ನು ಕುರಿತು ಮಾಡುವ ದೂಷಣೆ, 
ತೆಗಳಿಕೆ : ಆತ್ಮಸ್ತು ತಿ ಪರನಿಂದೆಯ ಕೇಳಿಸದಿರಯ್ಯಾ ನಿಮ್ಮ ಧರ್ಮ 
(ಬಸನ, ೪೦೭); 'ಕರದಲಿ ಜಪಮಾಲೆಮಣಿಗಳನೆಣಿಸುತ ಸರನಿಂದೆ ಬಾಯಲಿ 
ಮಾಡುವರಯ್ಯ (ಪುರಂದ. ೪-೧೪೮-೨) ; ಪರನಿಂದಾ ಸರವಸ್ತು ಜಾತ 
ಪರಕಾಂತಾಕಾಂಕ್ಷೆಯಂ ಮಾಣ್ಣು.... . ಮೆಟವಾತಂ ತಾನೆ ಭಕ್ತೋ 
ತ್ತಮಂ (ನೃಷವಿ, ೩-೭೩) ; ಪರನಿಂದೆ ಗೃಹಕ್ಷಯ, ಯತಿನಿಂದೆ. ಕುಲಕ್ಷಯ 
(ಗಾದೆ). [ಸರ್ಯ 4 ನಿಂದೆ] 
ಪರನಿಂಡೆಗೆಯೇ (ಕ್ರ). ಇತರರನ್ನು ಹೀಯಾಳಿಸು,ತೆಗಳು : 
ಸರನಿಂಡೆಗೆಯ್ತ, ಅನನು . . , ಇಳಿವ ನರಕದೊಳಗಿಳಿವೆನವಧಿಗೆ ನಿಮ್ಮ 
ಧನವನೀಯದಣೆ (ಹಚಕಾ. ೮-೫೭). [ಸರನಿಂದೆ1-ಕೆಯ೯) 
ಸರನಿಮಿತ್ತ (ನಾ). ಬೇರೆಯ ಉದ್ದೇಶ ಕಾರಣ ; 
ನಿಮಿತ್ತ : "ಪರಿಮಿತ್ತಂಗೈ' ಸರಾ. [ಪರ್ಯ 4 ನಿಮಿತ್ತ] 
ಪರನಿನಿುತ್ತಂಗೈ (ಕ್ರಿ). ಬೇರೆಯ ಕಾರಣನನ್ನು ಉಂಟುಮಾಡಿ 
ಕೊಳ್ಳು ? ಬರೆ 'ನಾನಿದಿರೊಳ ನೋಟಿನ ತಿರುಪುತ್ತಂ ನಗೆಯ ಪರ 
ನಿವಿಂತ್ತಂಗೈದಾ ತರುಣಿಯ ನಾಣಿಂ ಮದನಂ ನೆರೆಮರೆಯೆ ನಿಸಿಲ್ಲಮಂತೆ 
ಮೆರೆದನುನುಲ್ಲಂ (ಶಾಕುಂತ. ೨೫-೪೬), 
[ಪರನಿಮಿತ್ತ “೬ ಕೈ ( ಎ ಕೆಯ್ಯ] 


ಅನ್ಯ 


ಪರನಿರ್ವ್ವ್ಯತಿ 


ಸರನಿರ್ವ್ಯತಿ (ನಾ). ಲೋಕೋತ್ತರವಾದ ಸುಖ; ಪರಮಾನಂದ: 
ಈ ಪುನರ್ಮಿಳನವೆ ಪರನಿರ್ವ್ಯತಿ ಎನಲೀ ಸಂಲೀನತೆಯೇ ಭವವೃತಿ (ಗಣೇಶ. 
೧೬-೪೦೧). [ಪರ್ಕ 4ನಿರ್ವೃತಿ] 

ಪರನ್ಫಪ (ನಾ). ಶತ್ರುರಾಜ : ಪರನೃ ಪರೋಲಗಿಸಿದ ಪದ್ಮರಾಗಮಣಿ 
ಯಂ... ಮಣಿದೀಪದ ಸರನೊಪ್ಪಿ ದುದು (ಅಜಿಪು. ೬-೫) ; ಪರನೃಪ 
ರಟ್ಟಿದ ಕಪ್ಪ ಕರಿಗಳ ಮದಜಳನುನುಂಡು ಕಂಪೇಲಿಂದ ತದ್ಭರಣೀಶ 
ಗೃಹಾಂಗಣದೊಳ್‌ ಪಜಸಿವಜಿಕಿಯಾಡುವುವು ಪಳಿಮೆನಳಿಸಗಳ ಬಳಗಂ 
(ಚೆಂದ್ರಪು. ೭-೩೩). [ಪರ್ಕ 4 ನೃಪ] 

ಸರನೃ ಪಮಂಡಳ(ನಾ). ಶತ್ರು ರಾಜ್ಯ: ಪರನ್ಫಪಮುಂಡಳಕ್ಕೆ ಭಯಮಂ 

- ಇತ್ತ ನಂದು ಬಿತ್ತರಿಸೆ ಸನತ್ಕುಮಾರ ನಳಕೂಬರ ಕಂತುನಿಭಂ 
ನೃಪಾತ್ಮಜಂ (ಪುಸ್ಪಪು. ೪-೩೦). 
[ಪರನ ಸ--ಮಂಡಳ ( ಎ ಮಂಡಲ) 

ಪರಸ್ರಿಸತಿ (ನಾ). - ಸರನೃಪ: ಸರಕ್ರಿ ಪತಿನುಕುಟಿಫಟ್ಟ ತ ಚರಣಾರ 
ವಿಂದಯಂಗಳಂ (ಸೌಇಇ. ೫೫, ೪೧-೫; 1068). [ಪರ್ಯ 4 ಶ್ರ. ಪತಿ] 

ಸರಪಂಚ (ನಾ). ೧. ಜಗತ್ತು ; ವಿಶ್ವ: “ಸರಸಂಚೆ--ಪ್ರಪಂಚಗ 
(ತದ್ಭಕೋ. ೨೪). ೨. ವ್ಯತ್ಯಾಸ; ಪಕ್ಷನಾತ; ಭೇದ: ಪಂಕ್ತಿ 
ಯೊಳ್‌ ಪರಪಂಚಮಂ ಮಾಡೆ ದೋಸಮೆಂದೆಲ್ಲರ್ಗೆ ಸರಿಯಾಗಿ ಬಡಿಸಲ್‌ 
(ಸಮ್ಮಕ್‌, ೯-೪೩). [ಸೆಂ ಪ್ರಸಂಚ] 

ಪರಪಕ್ಷ (ನಾ). ೧. ಇನ್ನೊಂದು : ಪಕ್ಷ ; ಪ್ರತಿಪಕ್ಷ; ನಿರೋಧ 
ಪಕ್ಷ: ಎಂದು ಸರೆಸಕ್ಷಯೂಸಣಪುರಸ್ಸರನುನೇಕೋಪನತಿ ಗಳಿ ಸ್ವಪಕ್ಷ 
ಸ್ಥಾಪನಂಗೆಯ್ಕು (ಆದಿಪು. ೨-೨೨ ವ); ಪರಪಕ್ಟಾಪರಪಕ್ಷಂ ದೊರೆ 
ಕೊಂಡುದು ವಿಧಿಗೆನುತ್ತೆ ಬಯ್ಗುಳ” (ಹಮ್ಮಾರ. ೨-೮೨), ೨. ಶತ್ರು 
ಗಳ ಸಮೂಹ ಗುಂಪು: ಸರಪಕ್ಷಮುಳ್ಳಿ ನಂ ತನಗಿರವುಬ್ಬಸಮದಲಃನ 
[ಟಿಂ]ವುದಡನೇಗೆಯ್ದುಂ (ಕನಾ. ೩-೧೫೦). ೩. ಶತ್ರು ; ಹಗೆ : 
“ ಅಪಕ್ಷನೆನೆ ಸರಸಕ್ಷನೆಂದೆನಿಕನ್ಸು ೦? (ಮುಂಗರಾ, ೭೨-೨೨). [ಪರ್ಯ-* ಪಕ್ಷ] 

ಪರಸತಿ (ನಾ). ಸಾಲ; ಕೈಗಡ: ಕಾಯಕವೆಂದು ಕಲ್ಪಿಸಿ ಮಾಡು 
ವಲ್ಲಿ ತುಡುಗುಣಿಯಂತೆ ಮಡದಿ ಮಕ್ಕಳಿಗೆಂದು ಹೆಡಗೆ ಗಳಗೆಯಲ್ಲಿ 
ಹೊಯಿದು ಕಡ ಪರಪತಿ ಎಂದು ಕೊಟ್ಟಡೆ. ಅದು ಗುರು ಪರ ಚರ ಈ 
ಮೂಟಲಕೊಡವೆಯಲ್ಲ (ಸರ್ವವ, ೬೨-೩೩೦). 

[4-ತೆಲು. ಸರಪತಿ, ಪರಪತ್ತೆ] 

ಪರಪತ್ನಿ (ನಾ). ಬೇರೆಯನನ ಹೆಂಡತಿ; ಪರಸ್ತ್ರಿ (2 
ಯನ್ನು ಬಣ್ಣಿ ಸತಕ್ಕುದಲ್ಲ (ಶಾಕುಂತ. ೬೫-೭). [ಹರ ಸತ್ತ] 

ಸರಪದ (ನಾ). ೧. ಶ್ರೇಷ್ಠವಾದ ಸ್ಥಳ ; ಮೋಕ್ಷ: ಸ್ವಾತ್ಮಾರಾಮ 

ಸರಸದ ೬.೬ ತುರೀಯಾನಸ್ಮಾ 


ಪರಸತ್ನಿ 


ಸ್ವಾವಿೀಯೆಂ' ರಾಜಯೋಗ ... 
ಇವುಗಳೆಲ್ಲ ಒಂದೇ 
೨. [ನ್ಯಾಕ] ಸಂಧಿ ಅಥವಾ ಸಮಾಸಗಳಲ್ಲಿ ಪೂರ್ನಪದಕ್ಕೆ 
ಮುಂದೆ ಬರುವ ಪದ: ಸರಪದಪೂರ್ನಂ ದ್ವಿತ್ವಾಕ್ಷರಮಾಗಿಕೆ. ಪೂರ್ವ 
ಪದದ ಚರಮ ಪ್ರಸ್ವಾಕ್ಷರಮಾಗೆ AER (ಶಮದ. ೫೯). 
[ಸರ್ಯ--ಪದ್ಯ] 
ಪರಪಮುದು (ನಾ). ಜೀವರ ಸೈನೇದ್ಯಕ್ಕಾಗಿ ಕೊಡುವ ಬೇಳೆ: 

ಆ ಕೈಂಕರ್ಯಗಳ ದಾನಗಟ್ಟಿ ಳೆಯ ವಿನರ ಪ್ರತಿದಿನ ೧ಕ್ಕೆ ನಡವ ನಿತ್ಯಸಂಧಿ 
೧ಕ್ಕೆ ಹ ತಪಡಿ ಖಂ ge" ಕೆ ತಳಿಗೆ ೬ ಅರ್ಧ ಪರಿಸಮಂದು ಕಲ 
ಮಿನಿ '್ಸಿಯಮದು ಚುರ; ಳೊಮಂದು ಸಹ ವರ್ಷ ಇಕೆ ಸಲುವುದು 
(ಎಕ. ೫1೪, ಶ್ರೀರಂಗ, ೯೫-೨; 1535), 

[ಪರಪ್ಪು ( ಎಪರುಪು) * ಅಮುದು (ಆ ಅವಂರ್ದು). / ತಮಿ. 
ಸರುಪ್ಪ ಮುತು] 


ಅರ್ಥವೆಂದು ತಿಳಿಸಿರುತ್ತಾನೆ (ಭಾರದ. ೧೬೫). | 


೫೨೭೭ 


ಕ 


20 


25 


30 


35 


40 


45 


ಪರಪ್ಪ, 


ಪರಸರ (ನಾ). ಬಟ್ಟೆ, ಕಾಗದ ಮುಂತಾದುವು ಹರಿಯುವುದನ್ನು 
ಸೂಚಿಸುವ ಒಂದು ಅನುಕರಣ ಪದ: ಮಗು ಪುಸ್ತ ಕನನ್ನು ಪರಪರ 
ಎಂದು ಹರಿದು ಹಾಕಿತು (ರೂಢಿ). 

ಪರಪಾಕ (ನಾ). ಬೇರೆಯವರು ಮಾಡಿದ ಅಡುಗೆ: ಪರನಾಕ ಪರ 
ವಸ್ತ್ರ. . . ಕಾಂಕ್ಷೆ ಮಲತ್ರಯದಲ್ಲಿ ಮೋಹಿಸದೆ (ಮಡಿನಾ, ೬೮-೧೦೦); 
ನಿರತ ತನ್ಮುಯ ಸ್ವಜಾತಿಯ ಧರ್ಮವ' ನಡಸುತ್ತ ಪರಪಾಕಮುಮನು 
ವರ್ಜಿಸಿ (ನನಮೋ. ೨-೩೩). [ಪಠ್ಯ -- ಪಾಕ] 

ಪರಪಾಟಿಕ "ಸರ್ಪಾಟಕ' ನೋ. 

ಪರಪಾಟು, ಪರಿಸಾಟ್ಮು (ನಾ). ಪ್ರಮಾದ ; ಗೊಂದಲ: ನಿನಗೆ 
ಮರೆತು. ಹೋಗಿರ. ಸರನಾಟು ಆಗಿರಬೇಕು. (ದಿನಾಬ. ೮೯); 
ಹುಬ್ಬ ಳ್ಳಿ ಯೆ ನಿಲ್ಲಾ ಣದಲ್ಲಿ ಪರಪಾಟು ಆಗಿ ಧಾರವಾಡದ ಗಾಡಿಯನ್ನು 
ಇಟ್ಟು. ರ ಗಾಡಿಯಲ್ಲಿ ಹತ್ತಿ! ದ್ವ: (ನೆ (ಹುಚ್ಚುಹು. ತ 
ಪರಿಪಾಟು, : ಎಂದೂ ಇಲ್ಲದ ಸೆಂಪಾಟು ಈ ದಿನನೇ ಆಗುತ್ತದೆಯೇ 
ಹೇಳು? (hab. ೬೨). [-ತೆಲು. ಪೊರಪಾಟು], 

ಸರಪಾಟ್ಲು (ನಾ). ಇ ಪರಪಾಟು : ನಂದು ಪರನಾಟ್ಲು ಆತು 
(ಬೆಂಗಬ. ೧೪). [ಸರಪಾಟು--ಅಲು(£-ಅಲ್ಸ್‌,)] 

ಪರಪಾರ (ನಾ). ಆಚೆಯ ದಡ; ಎದುರುದಂಡೆ: ಅಪಾರ 
ಪಾರಾವಾರ ಪರನಾರಸಮುತ್ತಾರಿತ ಕುಂದೇಂದುಕುಮುಂದ್ವತೀ ತರಳತರ 
ತಾರಹಾರನೀಹಾರರೋ ಚಿರ್ನುಂಜರೀನಿಚಯವಿಶದಯೆಶೋರಾಶಿನಳಯನುಂ 
(ಶಾಂತಿಪು. ೧-೭೧ ವ). [ಪರ್ಯ--ಪಾರ್ಯ] 

ಪರಪಾಷ್ಟಕ "ಪರ್ಪಾಟಿಕ' ನೋ. 

ಪರಪಿಂಡಾದ (ನಾ). ಬೇರೆಯವರಿಂದ ಆಹಾರವನ್ನು ಪಡೆಯು 
ವವನು; ಪರಾಧೀನ: “ ಪರಾನ್ನಃ, ಪರಪಿಂಡಾಜಿಃ - ಈ ೨ ಹೆಜರಿಕ್ಕಿದ 
ಕೂಬಿನುಂಬುವಂ? (ಹಲಾಯು. ತಾರು. [ಸಂ.] 

ಪರಪಿಂಡಿ (ನಾ). ೧... ಪರಹಿಂಡಾದ ೧: “ಹೆಜರಾರಿ ತಿಂಬನಂ 
ಪರಾನ್ಸ್ನಂ ಪಾರಧಿಕನಾ ಪರಸಿಂಡಿಯಕ್ಕು [ಸಾಂ ಪರಸಿಂಡೆಯಕ್ಕು, 
ಪರೆಶಿಂದಾದನಕ್ಕುಂ] (ಮಂಗಲ. ೬೯-೦೦೦. ೨. ಸರಾವಲಂಬಿ ಜೀವಿ: 
ಕಾಳಜ್ವರದ (ಕಾಲಾಆಜಾರ್‌) ಪರಸಿಂಡಿಯಿಂದ . , . ಕರುಳಲ್ಲಿ 
ಸೊಂಕಾದರೆ , , . ಹಲವಾರು ಬಗೆಗಳ ಜೀವಾಣುಗಳು : ಹೊರಬೀಳ 
ಬಹುದು (ಕವಿಕೋ. 1; ೮೨೬) [ಸೆಂ ಪರೆಪಿಂಡಿನ್‌] 

ಫರಸೀಡನ (ನಾ). ಇತರರನ್ನು ಹಿಂಸಿಸುವುದು, -- ಕಾಡುವುದು : 
“ಪರಪೀಡನಂ ಸಪತ್ರಾ ಕರಣಮೆನಲು ಲೋಗರನು ಬಂಧಿಸಲು ನಾಮಂ” 
(ಮುಂಗರಾ. ೧೩೪-೩೨). [ಪರ್ಯ - ಏೀಡನ] 

ಸರಪೀಡನೆ (ನಾ). - ಪರಪೀಡನ : ಸದಾ ಸರಪೀಡನೆಯಲ್ಲಿಯೇ .... 
ಉದ್ಯುಕ್ತರಾಗಿರುವವರು ಮೊದಲು ಸ್ವಲ್ಪ ಸುಖವುಳ್ಳ ನರಾಗಿ 'ತೋರಿ 
ದರೂ -ಪರ್ಯವಸಾನದಲ್ಲಿ ಅನರ ಸರ್ವನಾಶ ಖಂಡಿತ (ಭಾರದ. ೯೮); ಪರ. 
ನೀಡನೆಯೆ ಪಾಪಕರವು (ಇಂಚಾಸ, ೧೮೦-೪೮). [ಪರ್ಕ 4 ಪೀಡನೆ] 

ಪರಪೀಡೆ, (ನಾ). - ಪರಪೀಡನ : ಪರಸೀಡಾಮಂಖದುಷ್ಟ ದುರ್ಜನ 
ನಿಕಾಯಾತಂಕದಿಂ ಸದ್ದು ಣಾಕರನ೨ಂ ಸದ್ರ ದ್ರಸಭಾನಮಂ ಸಮೆವುದಂ ಮಾಣ 
ಲೃದೇಕಾಯ್ತೊ ಬಂಧಂರಮೆಂ ಚ್ಟ (ಚ೦ದ್ರಪು. ೧-೪೫) ; 
ಪರಪೀಡೆಯನೆಸಗುವನಂ ನರೆಕವನುಂಡುಂಡು ದಣಿಯನೇತೆಟದಿಂದಂ 
(ನಳಚಂ. ೬೦೩). ಪರ್ಕ 4 ಪೀಡೆ] | 

ಪರಪ, ಸರೆಪು,, ಸರ್ಬು,, ಪರ್ವ, ಹೆಂಬು,, ಹಬ್ಬು, ಹೆರಗ್ಗು, 
ಹರವು,, ಹರಹು, ಹರುಹು,, ಹರ್ಬು, ಹರ್ವು (ಕ್ರಿ). ೧. 
ವ್ಯಾಪಿಸುವಂತೆ ಮಾಡು ; ಹರಡು : ಪೊಳೆವಿನಕಿರಣಂ ಫಳ 
ನಳುರೆ ಕನಲ್ಮಗಿದು ಸೋಗೆಯೆಂ ಪರಸಿ (ಆದಿಪು. ೧೧-೪೯) ; ಪರೆಪಿದ 


ಪರಪು, 


ಮಲ್ಲಿಕಾಮಂ ಕುಳಮಾಲೆಯ ಪೂನಲಿ (ಕುಸುಮಾ. ೨-೧೨೩); ಸರಸೀಜಾತ 
ಸಖಂ ಸಹಸ್ರಕರದಿಂ ಸರ್ವೋರ್ನಿಯೊಳ್‌ ಕೆಂಡಮಂ ಪರಪುತ್ತಿ ರ್ದನೊ 
(ದಶಕು, ೪-೨೧); ಮಲ್ಲಿಗೆಯೆಲರ್ಮೂಡಿಯ, ತನಿಗಂಪ ನೆರವಿ ನೆರವಿಗೆ 
ತಂದೆಲರ್ಮೆಲ್ಲಮೆಲ್ಲನೆ ಪರಪುತಿರ್ದುದಾ ರಾ: 'ಜಮಾರ್ಗದೊಳ್ಳಿ ಸುಣರಂತೆ 
(ಜ್ರೈಮಿಭೂ. ೬-೧೨); ಚೆಂಬನಳದ ಸರದ ಪರಸಿದ ಪೊಂದಟ್ಟಿ ಗಳಿಂ ರಂಜಿಸಿ 
(ಉಮಾಶ್ಚ. ೧೦೩-೪). ೨. (ವದಂತಿಯಂತೆ) ಹಬ್ಬಿಸು ; ಪ್ರಚಾರ 
ಮಾಡು: ನೀರೊಳ್ಳೊ ಕೈಣ್ಣೆಯಂತೆ ಪೆಜರ ದೋಸಮಂ ಪರಪದೆ 
(ಧರ್ಮಾಮೃ. ೫-೯೯). ೩. ಚೆಲ್ಲೌಡು; ಚೆಲ್ಲಾ ಸಿಲ್ಲಿ ಮಾಡು ; 
ತೂರು ; ಎಸೆ: ಸರಪಿದ ಕೂಟಕ್ಸಿ ಮುಸುಜಿಕಿ ಮಡಿದ ಮತ್ಚಿಕಾದಿ 


ಜೀನಸಾವದ್ಧನುಮಂ (ಶಾಂಕಿಪು. ೫-೭೦ ನ); ಉಟಿಜಾಂಗಣದೊಳ್‌ 
ಪರಪಿದ ಪಲತೆಅದ ಫಲಂಗಳಿ೦ (ಕಾದಂಪೂ, ೨೨೩) ; ಚಿತ್ರಗ್ರೀವಂ 
ಸಪರಿಗ್ರಹಂ ಬಂದು ಪರಪಿರ್ದ ಕೂಬಂ ಕಂಡೆಜಗಲ್‌ (ಸಂಚತಂ, 


೮೮-೧೭); ತುಜಂಕಾರ್ತಿಯರ್‌ ತಿಲಕಿತಂದು ಪಾಟುತನಕ್ಕೆ ಪರಪೆ ಪರೆದು 
ಕೊರಗಿರ್ದ ಕರಿಯ ನೆಯ್ದಿಲ್ಲಳಿಂ (ಲೀಲಾನೆ. ೫-೬೭). ೪, ವ್ಯಾಪಕ 
ವಾಗು ; ವ್ಯಾಹಿಸು : : ಭಂದಂ ಪಿಂಗಳನಿನನನಿಯೊಳ್‌ ಪರಸಿದೊಡೆ 
(ಛಂದೋಂಬು. ೧-೩೦) ; ಪರಪೆ ಕೇಕಿಗಳ ತೂಂಡವಮಂ ನುಣ್ಣರದ 
ತಿಣ್ಬು ಘನಘೋಷಗಭೀರಂ (ಕನ್ಯಾನ, ೭೪), ೫. ದೂರಕ್ಕೆ ಓಡಿಸು; 
ದೂರವಾಗುವಂತೆ ಮಾಡು: ಫರಪುತ್ತಂ ಪುಲ್ಲೆಗುಂಪಂ ಸದಕೆ 
ತೊಡರ್ದ ಪೆರ್ಬಳ್ಳಿ ಗಳ್‌ ಪಾಶದಂತೊಪ್ಪಿರೆ , , , ಸೊರ್ಕಾಂತಾನೆಯೆ 

ತಂದಪುದು (ಶಾಕುಂತ, ೧೭-೩೩). ೬. ಕೆದರಿಕೊಂಡಿರು ; ಅಸ್ತ 
ವ್ಯಸ್ತ ವಾಗಿರು : ಮರುಳಂತೆ ಮರುಳೆ ತಲೆಯ ಪರಶಿರದೆ ಮನೋನು 
fr ಮುಡಿ ಮುಡಿಯಂ (ಧರ್ಮಾಮೈ. ೩-೧೨೬). ೬. ಚಾಚು; 
ನೀಡು : ಕನ್ನೆ ಸ್ಲೈದಿಲ್ವಾಸಿನೊಳಾ ಚೆನ್ನೈ ವಿರಾಜಿಸಿದಳ್ಳ . ... ಚೆಂಬೊನ್ನ್ನದ 
ಕಾಂತಿಯಿನೊಡಲ್‌ ಪರಪಿ ತಾಪಿಸುತುಂ (ಉದೃಟ. ೭-೫೧); ನೀಂ 
ಪೊರೆವುದೆಂದಾತ್ಮಾಂಗಮ೦ಂ ಧಾತ್ರಿ ಯೊಳ್ಳ ರಪುತ್ತುಂ (ವೃ. ಷವಿ. ೨೬-೩೦). 
೮. ಆವರಿಸು; ಕವಿ; ಮುತ್ತು: ನಲ್ಲೀನಿವಾಸಂಗಳಂ ಪರಪುತ್ತು ೦ 
ಮಳಯಾವನೀಧರೇತರಂ ಬಂದುದು . . . ಅಂಗಜಗಜಂ 
ಬರ್ಪಂತೆ ಚೈತ್ರ್ರಾನಿಳಂ (ಚಂದ್ರಫು. ೭-೩೮). ೯. ಹರಡಿಡು; 
ಅಗಲವಾಗಿಡು: ಧರಾಲತಾಂಗಿ ಸರನುರಾಮೇಶ್ವರಂಗೆಯಂರು ತರದುಲು 
ಹಿಗಳ ತಂದು ಪರಸಿದಳೊ (ಎಕೋಪು. ೪-೧೭). ಪರೆಪುು : “೧. ಪರೆಪು 
(ಪರಪು) --ಪ್ರಸಾರೇ (ಹರಡು)? (ಶನುಧಾ) ; ಲತಾಂಗಿಯರ ಮೇಲ್ಪೊ 
ದೆದ ದುಕೂಲನುಂ ಮೋಹರಾಜನೆಂಬ ಬೇಂಟಿಗಾಜಂ ಪರೆನಿದ ಬಲೆ 
ಯೆನ್ನದೆ ಕಾಮ ಧ್ವಜಮೆಂದೊಡಂ . .. ತನ್ನ ಕೇಡಂ ಬಗೆವನಲ್ಲದೆ 
ಸುಖಿಮಂ. ಬಗೆಯಂ (ಧರ್ಮಾಮೃ. ೭-೧೫೫); : ಶೀತಲಮಂ ಪರೆಪುತ್ತೆ 
ಹೈಸೆಯೊಳ್ಗಂಚಂಸಿದುದೊಯ್ಯನೆ. ಲಸತ್ಸ್ರ ಭಾತಸಮಿಸಾರಂ (ಉದ್ಭಟ, 
೧೦-೧೧೮); ದಶದಿಕೆಯೊಳಿಂದುಕರರುಚಿಯರನಂ ಪರೆ[ಪಾಂಾಂ, ರೆ] ಪರ್ಲ 
(ರಾಜಶೇ.೧೩-೧೫). ೨. ಈ ಪೊಲ್ಲವಾತಂ ಸರಿಬಿದೊಳ್ಳ ಗರ ನಾಲಗೆಯಂ 
ಕಿಟ್ಟ ತವೆ ವೆಂ (ಸಂಂಮಾ. ೧೫-೭೧ವ), ಫಿ. ಪಿಂಗಾತ್ಷನ ವಕ್ಷಸ್ಮ ಳಮಂ 
ತನ್ನ ಸಸಾರ ರಾಗಯೂಗೆ ಪೋಟ್ಡು ಪರೆಪಲುಂ (ಗದಾಯಿ 


ತಾಂ 


೬೨೧೬ ನು. ೧೦, ಮಾಡು ; ನೆರವೇರಿಸು": ಮದುನೆಯಂ ಭವ 
ನಾಂಗಣ ಬಾಲಚೂತದೊಳ್ಳೆರೆ[ಐ2090, ಳ್ವೈರ]ಪೊಲನಿಂದೆ. ಮಾಧವಿ 
ಯೊಳ್‌ (ಉದಂಉ, ೫೯೦). ಪರ್ಬು; ; ೪. "ಸರ್ಬು--ವಿಸ್ತಾರೇ? 


(ಶಮಧಾ); ಅಂತು ನೂರ್ವರೊಳೊರ್ನನಗುರ್ಬು ಪರ್ಬಿ ಪರಕಲಿಸೆ ಸಂಪೂರ್ಣ 
ವಯಸ್ಕನಾಗಿ ಫೃತಘಟನಿಘಟನುಮಾಗಿ ಪುಟ್ಟು ವುದುಂ (ಪಂಸಭಾ. 
೧-೧೩೧ ವು; ಕೀರ್ತ್ಯಂಗನೆ . . . ಪರ್ಬಿದಳಿ ದಿಗ್ವನಿತಾಸಂಜೋಹಮಂ 
ತಾಸಿನಂ (ಗದಾಯು. ೧೦-೧೧); ಪೊಗಟಕ್ಕಿಂ ಮನೋಜನಂ ಕೇಸುರಿ 


೫೨೭೮ 


20 


40 


ಪರಪು, 


ಯಂತೆ ಸರ್ಬಿ ಪಟುವಾಗಿ ಸೊದಬ್ಬಳುರ್ದಂತರಂಗವುಂ ಕಾಸಿ ಕಪಾಲಿಯಂ 
ನಿಡಿದೊಅಲ್ಜ | ರೆನೆಣ್ಣ ನೆ ಮಾಡಿಬಿಟ್ಟ ನಂ (ಲೀಲಾನ. ೧-೮೫); ಕಣ್ಣ ನರಿ 
ಮುಚ್ಚಿ ಬಿಸಿಲ ಪರ್ಬಿಕೆ ಕಾಂತಿ ರ್ದುದು ಕೊರ್ಬಿದ ವ್ರ 
ದಲ್ಲಿ ಸರ್ಜಟಹು (ದಶಕು, ೨-೮೭); ಕಾಮೋಜ ಸಿಡಿದ ಸೂತ್ರ ದ 
ಕರ್ಗೆಜೆಯೆನೆ ರೋಮಾಂ ನಸುಪರ್ಬಿತೊಡಲ (ಮೋಹತ, ೨೩-. ತ 
೬. ಸ್ಮಿರತರಮಾಗಿ ಪರ್ಬಿದ ಸುಪರ್ವಶರಾಸನಮಾಳೆ. . , , ವಿತಾನ 
ಮೆಂದೆನೆ ನಭೋಂಗಣನುಂ ನೆಣ ತಿಂಬುತಿರ್ಫದುಪ್ಪ ರಿಗೆ, ನಿರಂತರಂ iy 
ರೆತ್ನಮರೀಚಿಕಳಾಕಳಾಪದಿಂ (ಕುಸುಮಾ, ೨-೧೨೪), ಲೆ. ಮೊದಲೊಳ್‌ 
ನೀಳ್ನು ಪೊದಟ್ಲು ಪರ್ಬಿ[ನಾಠಾಂ ರ್ವಿ], . . ಕೊಂದುದು ಕೃಷ್ಣಾಗರು 
ಧೂಸಧೂಮನಿವಹಂ ಕೃಷ್ಣೋ ರೆಗಂ ಕೊಲ್ವವೋಲ್‌ (ಆದಿಪು. ೫-೨೩); 
ಘನಾಗಮಂ ಮೊದಲ್ಲಿಡೆ ಶರದಾಗಮಂ ನೆಜಕಿಯೆ ಪರ್ಬೆ ಸಮಸ್ತ ಮಹೀ 
ನಿಭಾಗಮಂ (ಗಂಸಭಾ. ೭-೬೯); ದಂತಕಾಂತಿನಿಕಾಯಂ ನಿಮಿರ್ದಾ ಸಭಾ 
ಜನಮನೆತ್ತ ೦ 'ಪರ್ಬೆ (ಕುಸುಮಾ, ೧೫-೬೫); ನಳನ ರಾಣಿಗೆ ಶೋಕ 
ಸರ್ಬಿದ ತೆಜದಿ ಕತ್ತಲೆ ಲೋಕನನು ಮುಸುಕಿದುದು ಭರಣಿಯ ಮುಚ್ಚಿ 
ದಂದದಲಿ (ನಳಚ. ೫-೧೪); ಬಲುತನಕಮುಂ ತಲೆದೋಣಕೆ ಕಾತುರ 
ಪರ್ಬಿ ವಿರಹಾಗ್ನಿ ಸಂತತ ಫಲನೋಣದುದು. (6ಂನವಿ. ೯-೧೭೧). ೧೧. 
(ಬಳ್ಳಿ ಯಂತೆ) ಹೋಗು,--ಹರವಿಕೊಳ್ಳು,..-ಹರಡಿಕೊಳ್ಳು + 
ಬಳ್ಳಿ ಮೊದಲಾಗಿ ಮೊದಲೊಳಗೆಳ್ಳ ನಿತುಂ ಸೊನ್ನ ನಿಕ್ಕಃ ದೊಡೆ ಪರ್ಬದು 
ಸನ್ನು ಳ್ಳ ನರನಿತ್ತೊಡಲ್ಲದೆ ಬೆಳ್ಳ ಸ ಸರುಗೆ Bers ದಿಕ್ಷಟಿನುಂ 
(ಲೆ ೧-೪೩); ಪರ್ಬುವ ಕನಕ್ಕೈ ಯೆಂಬ ಬಳ್ಳಿ ಕೂರದಂಟಾದಂತೆ ಪಿಡಿದ 
ಲಾಗುಳಮುಂಂ ಅಂಜಿಕೆಯಂ ಪಟ್ಟಿ (ಕಬ್ಬ 59. ೩೧೦). ೧೨. ಹೆತ್ತು; 
ಏರು : ದುರ್ಬಲನಾಗಿ ನೋಹಾಸುರ ತ್ರಿ ಪುರದ ಪೆರ್ಬಾಗಿಲುಗಳನಿಡಿಸಿ 
ಅಬ್ಬರ ಪಿರಿದಾಗಲು ಪುರಡೊಳು ಪೋಗಿ ಸರ್ಬಿದನೊಂದಟ್ಟಿ ಳೆಯನು 
(ತ್ರಿ ಪುಸ9ಂ. ೨೨-೨೪೭); ಸೆಲದಿಪುಳುವಾ ಲಿಂಗತನುವಂ ಪರ್ಬುತಿರಲು 
(ಬಸಪು, ೧೩-೧೯). ೧೩. ಅಧಿಕವಾಗು ; ಹೆಚ್ಚಾಗು: ಪರ್ಬಿ 
ದಾನಂದರೂಪೋನ್ನತನಿರ್ದಂ ಪ್ರಾಜ್ಞನಾಜ್ಞಾನಿಧಿ ಕಹಿಲಮಂನೀಂದ್ರ 0 
(ಕುಸುಮಾ.೧-೧೧೯).. ೧೪. (ಗ ಗ್‌ೆ ನ [ಕುಳಾದು] ಮೇಖ] 
ಮನೆಯ್ದೆ. ಪರ್ಬ್ಬಿದವೆರೆಸುತನಹನಂ ಗುಣಗಣನಿಳಯರ್‌ (ಸಾಣಇ. 21-|, 
೪೧-೪೩; 969), ಪರ್ವು, : ೧. ಓಂಕಾರವಪ್ಪ ಪ್ರಣಮನ ಸರಿಣಾ 
ವಿಸಿ ವ್ಯಾಪಾರದ ಲತೆಯ ಬಳ್ಳಿಯ ಬೇರ. ಕಿತ್ತು ಪರ್ನಿ ಪ್ರ ಕಾರದಿಂದ 
ಉರ್ವಿಯ ಸುತ್ತಿ ಮುತ್ತಿ... ಮಲ್ಲಿಕಾರ್ಜುನನಲ್ಲಿ ಸರ್ವಾಂಗದಲ್ಲಿ 
ನಿರ್ಲೇಸವಾದುದೇ ಶರಣಸ್ಮಲ (ಮೋಳಿಮಾ,೧೦೦-೩೯೭). ೪. ಮಡಲ್ಲು 
ದೆಂದು ಪರ್ನಿದುದು” (ಕಶಸಾ, ೫೪-೧೮೬) ; ಉರ್ವಿ ಪರ್ವಿ ಪರಿಡತ್ತಾ 
ಶಾಂತರಕ್ಕಂ ವಿಯದ್ವಲಯಕ್ಕ ೦ ಕನಳದ್ರಿ ಕಂಡರತಟಿಟ್ಸಾ ಚೊ (ಚ್ಚಲ 
ಚ್ಛ್ರ (ಕಲೆ (ಆದಿಪು.೩-೧೦೦); 'ಸರ್ವತಮಂ ನೀಂತ್ರ ಸುತನ ಕ್ವಿ 
ಕೇಕರಾಕನೆಂಂ ಪರ್ನಿದ ನೋಡನಾಶಯೊಡನೆಎರ್ನೊಡಲೊಳ್‌ ಸಅದಿ 
ಸ್ಥಿದಂ ಜಸೆಂ ಪರ್ವುನಿನಂ ಜಗತ್ತಯಮಂ (ಸಂರಾನಾ. ೨-೨೩) ; 
ಸಮುನ್ನತರಾಜಲೀಲೆಯಂ ಬೀಜಂತೆ. ಪೂರ್ವಪಶ್ಚಿ ಮಳೆ ಸರ್ನಿದ ಪರ್ವತ 
ರಾಜನೊಪ್ಪು ಗುಂ (ಗಿ೨ಕ. ೧-೫೦) ; ಪದನಖಂಗಳು ಪರ್ವಿಯುರ್ವಿಯೊ 
ಳದಅ ಬೇರುಗಳೆಯ್ದೆ (ಬಸಪು. ೩೪-೫). ೬. ಮುಂದೆ ತಮ್ಮ ಪಗೆ ಸರ್ವ 
ವಂತೆ ಪನ್ನಿರ್ಮತ್ತರ್‌ ಪರ್ವಿದಾಲದ ಮರದ ಮೊದಲ್ಲೆ ವಂದು (ಪಂಪಭಾ, 
೨-೩೦ನ). ಲ, ಆಕಾಶಮಂಡಳಮಂ ಪರ್ನಿದ ಬೆಳ್ಮುಗಿಲ್‌ (ಸಂಪಭಾ. 
ಕಾಲದ ಮುರು ಪರ್ನಿದ ವೊಲಿರ್ದ ತಮಾಲವನಂಗಳಿಂದೆ. 
(ಕಾದಂಪೂ. ೬೯೧); ಪರಿಯೆ ಪರ್ನಿದ ನುಂಜು ರಂಜಿಸುನಂತೆ ತಾವರೆ 
(ed ಕೊರಗಿದಾನನಮಾಗಳ: ಗಳದೇನರಲ್ಟುದೊ (ಮಲ್ಲಿಪು.೪-೩೧). 
೧. “ಪರ್ವಿದದೆನೆ ಕುಡಿನರಿದುದು” (ಚತುಸಿ. ೪೯); ಶಿನಭಕ್ತಿ ಲತೆ ಸರ್ವ 


೭-೬೧); 


ಪರಪು, 


ನಿನಂ ಧರ್ಮ್ಮಪ್ರಯುುಕ್ತ ರತಿಮುದದಿಂದಂ .. . ದಿವ್ಯಶ್ರೀಪಾದಪದ್ಮಂಗಳ್ಳೆ 
೬ ಧಾರಾಪೂರ್ನ್ವೈಕ(೦)ನ್ಮಾಡಿ. (ಸೌಇದ, 1201, ೧೫೩-೫೨5 
1083); ಬಸವನ ಫುಣ್ಯಕೀರ್ತಿಲತೆ ಬೇರ್ವರಿಯಿತ್ತು ರಗೇಂದ್ರ ಲೋಕಡೊಳ್‌ 
ದೆಸೆಗಳನಗ್ಗಳಂ ಮುಸುಕಿ ಪರ್ನಿದುದಾಗಳ. ಮರ್ತೃಲೋಕದೊಳ್‌ 
(ಬಸರೆ.೧೨-೧); ಭಕ್ಷಿ ಲತೆ ಪಲ್ಲವಿಸಿ ಪರ್ನಿ ಮಡಲಿಡೆ (ಪದ್ಮಾ. ೨-೬); ತಡಂ 
ಬಡೆದಳ” ನೀಹಾರನುಹೀಧರನುಂ ಪರ್ನಿದ ಶೃ ಂಗಾರಮರುಲ್ಲತೆಗೆ 
(ಉದ್ರದೇ. ೪-೪೪). ಬಿಪಿ. ಫಳಭಾರದಿನುರ್ನಿಗಗುರ್ಪು ಪರ್ನೆ ತಳ್ಲಿಆಗಿದ 
ಬಾಟಿಕಿಪಣ್ಣೊ ನೆಗಳಿಂ (ಸುಕುಮಾ, ೯-೪೭) ; ಶಿವನ ಭಕ್ತರ್ಬರೆಲು ಸಂತಸಂ 
ಪರ್ನಿ ಪುಳಕಂಗಳೇಳುತ್ತಿರಲು (ಇಹರ. ಬೇ. ೨೯-೧೪); ಹರನಿತ್ತಾಯಂಸ 
ಮಂತು ಪರ್ನಿರಲುಂ . . . ನೂರ್ವತ್ಸರಂ ಧಾತ್ರಿಯಂ ಪೊರೆದು(ಉದ್ದಟ. 
೧೨-೨೫) ; ಪರ್ನಿದ ಗರ್ವದಿನುರ್ನಿ , . . ಸಾಗಿದಂ (ಚಿಳವಿ. ೨-೨೦). 
೧೫. ನಿಶಾಲವಾಗು ; ವಿಸ್ತಾರವಾಗು : ಪೊಳೆನ ದಾಡೆಗಳ ಕೆಂಗಣ್ಣ 
ಪರ್ನಿಡೊಡಲೊಳು ಪೊದಚುಗೊಂಡಿರ್ದ ನಜ್ರರೋಮುದ , . , ಎಕ್ಕಲ 
ನಿರ್ದುಡೊಂದೆಡೆಯೊಳು (ಸಾಂಡಪು.೧೪-೩೦). ೧೬. ಉಬ್ಬು ; ಹಿಗ್ಗು: 
ಕುಣಿವುತಂ ಕುಕಿಲಿಜಾವುತಂ ಪರ್ನಿ ಕೊರ್ಪುತಂ ಶ್ರಿಣಯನನ ಬೆಸನನಾಂ 
ಪಡೆದೆನೆನುತುರ್ವುತಂ (ಬಸರ, ೧-೩೭); ಪಾರ್ವತಿಯಂ ಹರ್ಸಮೇಜಕಿ 
ಬಿಜಯಂಗೆಯ್ನುತ್ತು ರ್ಪುತೆ ಕೊರ್ವುತೆ ಪರ್ವುತೆ[ಣ:00. ನಲವಿಂ] ಪರ್ವತ 
ರಾಜಂ ಪುರಕ್ಕೆ ತಿರುಗಿದಂ (ಗಿ2ಕ. ೩-೧೧೨). ಹೆಂಬು, : ೧೧. 
ಮನದೊಳು ಚಿಂತಾಲತೆಯೆದು ಹಂಬುತ (ರತ್ನಾಕ. ೨೬); ಹೆಬ್ಬಳ್ಳಿ 
ಹಂಬುವ ತೆರದಿ ಹೆಮ್ಮರನ ಮೆಯ್ಕೆ ಕಲ್ಪದ್ರುಮದ ಗಾತ್ರಮಂ ತನ್ನ 
ನೀಳ್ಡೀರೈದುಸೊಂಡಿಲ್ಲಳಿಂ ಸುತ್ತಿ (ಶ್ರೀರಾಮಾ. ೪೯-೫೭೧); ಛಾವಣ್ಯರಸ 
ಗಂಗೆಯು ಅಗ್ನಿ-ನರುಣದಿಕ್ಕಿನಲ್ಲಿ ಹಂಬಿ ನಿಂತಿರುವಳು (ಜಯಂತ. ೧೪೮), 
ಹಬ್ಬು :೧.ಕಡೆದು ಬೇಯಿಸಿ ಕಲ್ಲುವೊಲೆ ಕಿಚ್ಚು ಗಳ್‌ ದಣಿಯೆ ಸಡಗರದ 
ತಿನಿಸುಣಿಸು ಹಬ್ಬುತಿದೆ ಕಂಪು (ಕಾಲೂರ. ೭೧-೧೨೬). ೨. ಬೀದಿಗಲಹದ 
ಕದಡು ಬೀಡಿನಲೈದೆ ಹಬ್ಬಿತು (ಕುವ್ಯಾಆ. ೮-೨); ಸದ್ಭವಿರಗಳು 
ಭರ್ವಶರ್ಮರನ್ನು ಕೊಲೆ ಮಾಡಲು ನಿಶ್ಚ ಯಿಸಿದ್ದಾರೆಂಬ ಸುದ್ದಿಯೂ 
ನಗರದಲ್ಲಿ ಹಬ್ಬಿತ್ತು (ಬಾಣಆ. ೩೯೪). ೪. ಹಬ್ಬಿದಾಲ ತಮಾಲತರುಗಳ 
ಮೊಬ್ಬುಗಳ ಹೆಮ್ಮೆಳೆಯ . . , ಕಾಂತಾರದೊಳಗಿವರಬ್ಬರಿಸುತೈದಿದರು 
(ತೊರಂಇ, ೩-೧-೬); ಮಲೆಯ ಬೀಡಿನೆದೆಯ ಮೇಲೆ ದಟ್ಟ ಗಾಡು ಹಬ್ಬಿರೆ 
(ಅಸಿಕೇ, ೪೨-೬), ಲೆ. ವೀರಸೇನಾಪತಿಯ ಸನ್ನೆಗೆ ಭೂರಿಬಲ ಹಬ್ಬಿದುದು 
(ಕುವ್ಕಾಭೀ. ೮-೧೧); ಹೊಗೆ : ಚಡಾಳಿಸಿ ಹಬ್ಬಿತಂಬರನ (ಕಾತರ. 
೨೨-೩೫); ಕೋಂಟಿಯನು. ತಡವಿನ್ನೇಕೆಯೆಂದು ಹಬ್ಬು ತಿರ್ದುದರಿವಾಹಿಸಿ 
(ಸಮ್ಮುಕೌ, ೮-೫೪); ಹೊನ್ನಿನುರಿ ಹೊಮ್ಮಿ; ತಣ್ಣಗೆ ಹಬ್ಬಿ Rey ಜೊನ್ನ 
ಸರಿ ಪ್ರವಹಿಸಿತು (ಚಿತ್ರಾಂಗ, ೨೦-೫೫೫). ೧೧. ಶಿನನ ನೇಹಂ ಮನಡೊ 
ಳಂಕುರಿಸಿದರ್ಶೆಲರು. ಹರಪೂಜೆ ಹಸ್ತ ದೊಳು. ಹಬ್ಬಿ ಚೆಳೆದರ್ಕೆಲರು. 
(ತಿರುರ-ಬೇ, ೧೪-೧೯); ಸಭ್ಯತಾಲತೆ ಹೂತು ಹಸರಿಸಿ ಹೆಬ್ಬಿ ಫಲವಾದಂತೆ 
ಕಾಯವ ನಿಬ್ಬರದಲೀಡಾಡಿದಳು ಹರಿಪದಪಯೋಜದಲಿ(ಕುನ್ನೂ ಅ,೧೬-೩೪); 
ಮನಕೆ ಬಾರದ ಹೆಣ್ಣು ಮನೆಗೆ ಹಬ್ಬಿದ ಬಳ್ಳಿ ಗುಣವಿಲ್ಲದ 'ಮನುಜಸಂಗ 
ಸಮವೊ (ಪುರಂದ. ೧-೭೮-೫); ಬಳ್ಳಿಯನ್ನು ತಡಕೆಗಳ ಅಥವಾ ಕಂಭ 
ಗಳ ಮೇಲೆ ಹಬ್ಬಲು ಬಿಡಬಹುದು (ಅಡುಸೌ, ೧೨೯). ೧೬. ಹಬ್ಬಿ 
ಹಾರೈಸಿ ತೇರೈಸಿ ತೆಕ್ಕನೆ ತೀನಿ... . ಸಂತೈಸಿಕೊಳಛಾಟದಲ್ಲಿ ಪರಿಪರಿದಾಡಿ 
(ಬಸರ. ೯-೨೬). ೧೭, ಪ್ರಕಟಿವಾಗು ; ಗೋಚರಿಸು : ತನ್ನ್ನಳ್ಮ 
ದೇವನ ಮಾರಪಿತ ಬಾಯೆನಲು ಹಬ್ಬಿ ದನಾಗ ಕಂಭದಲಿ (ಸಂಭಸ. 
೪-೬೭). ಹರಗ್ಗು: ೧. ಹಟ್ಟ ಗೆ ಸೊಪ್ಪನ್ನು ಹರಗುನಂತೆ ಆ ಎಲೆಗಳನ್ನು 
ಸಂದು... ದಾರಿಯಲ್ಲಿ ಹಾಕಿದನು (ಈಕಥೆ. ೧೭); ಗೊಬ್ಬರ ಹರೆಗು 
ವುದು ಬೇಲಿ ಕಟ್ಟುವುದು ಒಡ್ಡು ಹಾಕುವುದು (ಮಲೆನು. ೭೨೭); 


೫೨೭೯ 


55 


40 


45 


ಪರಪ, 


ಹರವು: ೨. ಮೇದಾರ ಕೇತಯ್ಯ ಹೋದಿರುಳು ನೀಗಿದುದು 
ಚೋದೈೆಂದು ಸುದ್ದಿ ಮಂಟಿಸಕೆ ಹರೆವಿದನು (ಕನ್ನ ಜನ. ೨೬೯). ೬. ಅಲ್ಲಲ್ಲಿ 
ಉರುಟು ಉರುಟು ಬೆಣಚುಕಲ್ಲುಗಳು ಹರವಿ. ಬಿದ್ದಿದ್ದ ಪು(ಬೆಟ್ಟ್ಜಜೀ. ೧೩೮); 
ಸಿಗರೇಟಿನ ಬೂದಿ. , , ಟೇಬಲ್ಲಿನ `ಆಸು-ಪಾಸು ರಂದಿ ಹರವಿದ್ದವು 
(ದೀಪಹ, 11, ೨೯೭), ₹೯, ಚಾನಣನು ನಕ್ಷೆಗಳನ್ನು ಹರವಿ ತಂದೆಯ 
ಮುಂದೆ ಇಟ್ಟಿ ನು (ಸನತಿ. ೪೪); ಈ ಬಣ್ಣದ ಅಟಕೆಗಳನ್ನು ಎನ್ನ ಹಾದಿ 
ಯಲಿ ಹರವಬೇಡ (ಅಂತರಾ. ೨೮) ; ಮಿಸಾನಿನ ರಾಶಿಯನ್ನೆೇ ದಿನ ಸಂಜೆ 
ಮನೆಗೆ ತರುತ್ತಿದ್ದರು. ತಂದುದನ್ನು ಮರಳ ಮೇಲೆ ಹರನಿ ಒಣಗಿಸಿ 
ಮಾರುತ್ತಿ ದ್ವರು (ಮುಂಗಾನು.೬೮). ೧೫. ಇವಳ ಟೊಂಕವು ಅಸ್ಟೊಂದು 
ಹೇಡಿಯೆ? ಮುಖವನ್ನು ನೋಡಿಯೆ ತೀರುವೆನೆಂಬ ಹೆಮ್ಮೆಯಿಂದ ಹರವಿ. 
ನಿಂತಿದೆ (ನೈದ್ಯರಾ, ೪೪). ೧೮, ವ್ಯಕ್ತಪಡಿಸು ; ಪ್ರಕಟಿಗೊಳಿಸು : 
ರುಕ್ಮಿಣಿ ಬೆಳಗಿನಿಂದ ಮನಸ್ಸನ್ನು ಕೊರೆಯುತ್ತಿದ್ದ ಚಿಂತೆಯನ್ನು ಪುಟ್ಟಿಣ್ಣನ 
ಎದುರು ಹರವಿದಳು (803. ೧೧೪). ಹರಹು; : ೧. ಶಿನಭಕ್ತಿಯ 
ಧ್ವಜವನೆತ್ತಿ ಸಿ ಮರ್ತೃಲೋಕದೊಳಗೆ ಹರಹಿದ ಭೇದವ ಭೇದಿಸಿ ನೋಡಿ 
ಆನು ಅಖಾದೆ (ಅನಚಂ, ೨೩೧-೧೦೪೭); ಪಚ್ಚಿ ಗರ್ಪುರದ ಹಳಿಯನೊಡೆದಾ 
ಧೂಳಿಯಂ ಹರಹಿ (ಸದ್ಮಂೂ. ೮-೯೨); ಹರಹಿದ ಹಸಿಯ ತೊಗಲಿನ 
ಆ ಮಿಾನಂಗಡಿಯಲೈತಂದ (ಕುನ್ಯಾಅ.೧೫-೮);ಅಂಕುರನಡೆದ ಪೂಗಿಡು 
ವೃಕ್ಷಲತೆನೇರ್ಗೆ ಬೆಂಕಿಯ ಹರಹಿದಂತಾಯ್ತು (ನೋಹತ. ೨೮-೨೦) ; 
ಆಡುತಿಹ ಗರಿಗಳನು ದೆಸೆದೆಸೆಗೆ ಹರಹುತ್ತ ನಿಂತ ತೆಂಗಿನ ಮೇಲೆ ಹರವು 
ದೆನ್ನ್ನ ಬಗೆ(ಮಲೆದೇ. ೪೨-೩). ೨. ಉರಿಗಣ್ಣಿ ನಿಂದುರು ಪುವ ಶಕ್ತಿ ಯಾಶ್ವರ 
ಗಿರುತಿರ್ದು ಸಕಲಬಲವನು ನೆರವಿ ಯುದ್ಧವ ಮಾಡಿದನೆಂಬ ಮಾತನು 
ಹರಹಬಹುಡೆ ಧರೆಯೊಳಗೆ (ತ್ರಿ ಪುಸಾಂ. ೩-೩೦); ಇರುಳು ಬೇಹಿನ ಚರರು 
ಪಾರ್ಥನ ನಿರುಪಮಿತ ಗಾಢಪ್ರತಿಜ್ಞಾಚರಿತನನು ಕೌರವನ ಸಭೆಯಲಿ 
ತಂದು 'ಹರಹಿದರು (ಕುವ್ಯಾದ್ರ್ರೋ. ೮-೫೦); ಅಕಂಪನ ಮರಣವಾರ್ತೆಯ 
ನಸುರಚಕ್ರ್ರೇಶ್ವರನ ಸಭೆಯಲಿ ಹರಹಿದರು . ಹರಿಕಾಜರು (ತೂರರಾ. 
೬-೧೯-೧). ೩. ಮೈಗಳ ಕಡಿದು 'ಹರಹಿದಡೆ ಬಿಡೆನು ಬಿಡೆ ನಿಮ್ಮ 
ಚರೆಣವ (ಸಿದ್ಧನ. ಕ. ೧೮೯-೬೩೦); ಮಂಚಾದಿಕ್ಕುಗೆ ಮಾರಿ ಭೈರವಂ 
ಹರಹುಗೆ ಮೇಳೆಯಂ ಮಂಂಚಿಕಿಗೆ (ಲೀಲಾವ, ೨-೧೦೬); ಭಾರ್ಗವರಾಮ 
ನವರನು ಪರಶುಹತಿಯಿಂ ಕಡಿದು ಸೇನೆಯ ಹರಹಿದನು ಕಾಲಂಗೆ ಹೊಸತಿನ 
ಬೋನನೆಸೆವೆಂತೆ (ಸಂಭಸ. ೨೬-೧೦೬); ಕಾಗೆ ಹದ್ದಿಗೆ ಹರಹುವೆನು. 
ಕಡಿದೀ ಚತುರ್ಬಲವ (ತೊರರಾ, ೨-೬-೧೯) ; ಮಾರಾರಿಯೊಡನೆ ಕಾದುನೆನು 
ನರನ ಬೇರ ಕಿತ್ತು ಹರೆಹುನೆನು (ಶಾಂಡಚ. ೭೪-೨೦). ೪, ವಿಮಲಾ 
ಶ್ರಮದ ನಿವಿನೋಸಕಂಕೆದಲಿ ಹರಹಿದವು ಗುಡಿ" (ಕುವ್ಛ್ಯಾಆ, ೨೨-೬); 
ರಾಜಿಯ ರೂಮಿನ ಕಿಟಿಕಿಯಿಂದ ಬೆಳದಿಂಗಳು ಮಂಚದ ಮೇಲೆ ಹರಹಿತ್ತು 
(ಭೀನುಕಾ, ೧೮೮). ೭. ಧರಣಿಪತಿ ಹರಹಿದನು ನಿಜತನುವನಾ ಮನಿಯ 
ಚರಣಸಕಸಿಜದೆಡೆಯೊಳು (ಹಡಕಾ, ೫-೬೯); ಅನಯವವನವನಿಯೊಳು 
ಹರಹಿದಂ ಸೌಂದರಂ (ಸೌಂದಪು, ೧೭-೭೧) ; ನಿಜಿಗುರುಳಬಲೆ ನಿನ್ನಯ 
ದಿಮ್ಮದೇಹವ ಬಖನೆಲದೆಜೆಯೆಲ್ಲಿ ಹರಹಿ ,, . ನಾಗರಮಣಿಯಂತೆ 
ಹೊರಳಬೇಡ (ನೋಹತ. ೩೩-೪೮). ೧೯. ಹಾಯಿಸು ; ಹರಿಯು 
ನಂತೆ ಮಾಡು : ಪಾತಾಳದ ಉದಕನ ತಂದು ಖಾತೆಗೆ ಹರಹಿದ ಕೆಲ 
ನಂತೆ (ನ್ಯೋಳಿಮಾ, ೧೦೪-೪೧೫). ೨೦, ಓಡಿಸು; ದಬ್ಬು; 
ನೂಕು: ಗಾಳಿಸು ಗೆಲ್ವನಂ ಹರಹು ಹೂಜೆಗನಂ (ಲೀಲಾನ,೨-೧೦೭),` 
ಹರುಹು, : ೧೫. ಹರುಹಲಿರುವೆದೆ ಬರಿದೊ ಬರಿದು (ಉಯ್ಯಾಲೆ. 
೧೨-೬). ಹೆರ್ಬುಃ ೪. “ಅಲತೀತಿ ಹರ್ಬಿದಪುದೆಂಬುದು*(ಉಶಕೃ -೪೭), 
ಹರ್ವು : ೪ ಹುವ್ಬಿನ ಜನ ೯ ವಿಶಿಷ್ಟರ ಹರ್ನಿದ ಬಡತನದ ಕೊರ್ವ್ವ 
ನುಡುಗಿಸುಂ 


(ಎಇ. Vat $1142). 


ಪರಪ್ಪು 


ಹಬ್ಬಿ ಹರಡು- ಹರಡಿಕೊಳ್ಳು;. ವ್ಯಾಪಿಸು: ಹಬ್ಬಿ ಹರಡಿದೆ 

ತೋಟಿ (ನೆಲಮು, ೨೨-೧೭); ಈಗ ಸುಮಾರು ಮೂವತ್ತು ನಲವತ್ತು 

ವರ್ಷಗಳಿಂದಲೂ ನಮ್ಮ ಸಾಹಿತ್ಯ ನಾನಾ ಶಾಖೆಗಳಲ್ಲಿ ಮುಂಬರಿದು ಹಬ್ಬಿ 

ಹರಡುತ್ತಿದೆ. (ಬಂಕಿಮ. 1%, ಮುನ್ನುಡಿ). ಹರಹಿಕೊಳ್ಳು -೧. ಹರಡಿ 
ಕೊಳ್ಳು ವಂತೆ ಮಾಡು ; ಹರವು: ಹದನಾಗಿ ಕಾಯ್ದ ಹಾಲಿನ 
ಗಟ್ಟ ಕೆನೆ ತೆಗೆವುತದನೊಂದು . . . ತಳಿಗೆಯೊಳಗೆ ಹರಹಿಕೊಂಡು 
(ಸೂಪಶಾ, ೧-೫೯). ೨. ವ್ಯಾಪಕವಾಗು | ವ್ಯಾಪಿಸು ; ಹಬ್ಬು $ 
ತೂರ್ಯತೂರ್ಯಾತೀತವೆಂಬೆರಡು ಸರಸತರವಹ ಬಲೆಯ ಬೀಸಿಯೆ ಹರಹಿ 
ಕೊಂಡಿಹುದೀ ಮನಸ್ಸು (ಪ್ರಭುಲೀ, ೨೪-೯); ಇರಲಿ ಮೇಣ್‌ 
ದೂರದಲಿ ಹತ್ತಿ ರೆಯಿರಲಿ ತನ್ನವರೆಂದರತ್ತ ಲೆ ಹರಹಿ ಕೊಂಬನು ಕೃಷ್ಣನು 
(ಕುನ್ಯಾದ್ರೋ. ೨-೬೪). ೩, ಪ್ರದರ್ಶಿಸು ; ತೋರ್ಪಡಿಸಿಕೊಳ್ಳು : 
ಅರಿಯದ ವೈರಾಗ್ಯ ಹರಹಿಕೊಂಬುದಕಿಂತ ಅರಿತು ಮೊರೆಹೊಗಿರೋ 
ಗೋಪಾಲವಿಕಲನ್ನ (ಜಗದಾ. ೬೯). 

[ಸರೆ ---ಪ್ರು./ತಮಿ, ಸರಪ್ಪು, ಪರನ್ಬು, ಪರವು, ಸರೆಮ್ಬು ; 
ಮಲ. ಪರವು ; ತುಳು. ಸರಪು, ಪರ್ಬು, ಪರಂಬು ; ತೆಲು. ಪರವು, 
ಪರ್ವ, ಪರುವು, ಪರಗು, ಪಅಪು, ಪ್ರಬ್ಬು, ಪಂಬು, ಪಮ್ಮು ; ಪರ್ಜಿ. 
ಪರ್ಸ್‌ ; ಗೊಂಡಿ. ಪರ್‌ಹಾನಾ ; ಕುಣ. ಪ್ರಶ್ಪ] ತ 

ಪರಪ್ಪು, ಪರೆಪ್ರು, ಪರ್ಬ, ಪರ್ವ, ಹಂಬ್ಗು, ಹಬ್ಬು, ಹರವು, 
ಹರಹ್ಮು, ಹರಿಹು,, ಹರುಹ್ಮು, ಹೊಂಬು (ನಾ). ೧. ಹರಡಿರು 
ವುದು; ವಿಸ್ತಾರ; ವೈಶಾಲ್ಯ : ಜಲದದ ನೆಟಲುಂ ಸರಪುಂ 
[ಸಾಕಾಂ. ಪರಮಂ] . , . ನೆಲಸವು ಚಲಂಗಳಾದಂ ಪಿಲಾಸಿನೀಜನದ 
ನಲ್ಮೆಯಖಂ ಸಂಗಮಮಂಂ (ಕವಿಂ. ೩-೯೭); ಪರಪಿನ ನೀಳದೆ ಕಡೆಯಂ 
ಮರುಳಂ ತವೆ ನೋಡಲಾಜದಂಬರತಳಮಂ ಕರಿದೆಂಬಂತಿರೆ (ಪಂಪೆಭ್ಲಾ 
೬-೨೦); ನಿರ್ಮಲಿನಮಪ್ಪ ಸರೆಪಿನೆ ಪೆರ್ಮೆಡುಗಳ ತೊಜಕಿಯ . . , 
ಸಂಚಲಿಸುವ ನೀರ್ಮಾನಸಲಹೆರಿ ಸರ್ವಜೋಷಾಪಹರಂ (ಅಶ್ವಶಾ. ೩-೬೦); 
ಆ ಶೈಲದುದ್ದ ಮೊಂದೇ, ಸಾಸಿರಂ ಸರಪದಯ್ನೊಟುಯೋಜನಂ (ಚಿಬಪು, 
೧೫-೧೬); ಹೆಲಸಿನಲಿ ಬಾಳ್ವಳೊಬ್ಬಳು : ಒಬ್ಬಳೇಷಿಯ ಪರಪಿನೀ 
ಭೂಮಿಯಲಿ (ಪಾರಸಿ. ೯-೨೦೫). ೨. ವಿಸ್ತಾರವಾದ ಬಯಲು, 
ಪ್ರದೇಶ : ಸಸಲೆಯೊಳ್‌ ಪಸುರೇಜಕೆ ಪರಪಿನೊರ್ಳ ಪೊರೆಯೀಜೇ.., 
ಸರಿವ ಬರಿವೊನಲೆಸೆದುವೋರೊಂದು ತಾಣದೊಳ್‌ (ಅನಂಪು೯-೧೬. ರಗಳಿ). 
ಪರೆಪ್ಲು: ೧.ಸರೆಸನೆ ತೋಟ ಪೋಪ ಆಲದಂತೆ ಬಳಸನೆ ಸುತ್ತಿ ಫೋಗದೆ 
(ಧರ್ಮಾಮೃ.೧೪-೪); ಏಟಕಿಲೆವಾಲಕೆಯ ಪರೆಪಿನಿಂದಕೋಕೆಯ ಪೊದಣ30 
* ೬ * ತೊಲಗದು ಬನದೊಳಗೆ ಬಳಿದ ಕಟ್ತಲೆ ಪಗಲುಂ (ಕಾವ್ಯವ, 
೩೨೦). ೩. ಹರಡುವಿಕೆ; ಹಬ್ಬುವಿಕೆ; ಪ್ರಸರ: ನೊದಲೊಳ್‌ ಸೀಳ್ಸು 
ಪೊದಬ್ಮು ಪರ್ವಿ ಪರೆಸಂ [ನಾಣಂ. ಪದೆಪಂ, ಪರಪಂ] ಕೈಕೊಂಡು... 
ಕೊಂದುದು ಕೃಷ್ಣಾ ಗರುಧೂಪಧೂಮನಿನಹಂ ಕೃಷ್ಣೋರಗಂ ಕೊಲ್ವ 
ವೋಲ್‌ (ಅದಿಪು. ೫-೨೩) ; ಸರಿಗಮಸಧನಿಗಳ ನೇಮ ತಪ್ಪದೆ ಹರಣ 
ಭರಣದ ಪರೆಪು [೧೫ ಹೆಂಪು] ತಿರುವುಗಳ, , , ರಚನೆಯಲ್ಲಿ 
ಸನಾಮನೆನಿಸುವನವನೆ ಗಾಯಕನು (ಕನ್ಯಾ. ೩-೯೫. ಪರ್ಬು : 
ತಿ, ಪುರ್ಬುಗಳೋ , , , ಪುಣ್ಕಲತಾಸರ್ಬುಗಳೋ ಮದನವಿಭ್ರಮದ 
ಕೊರ್ಬುಗಳೋ (ಗಿಂ. ೧೦-೪೯) ; ನಯನಾಂಶು ಗಗನಕೆ ತಟಲ್ಲತೆಯ 
ಪರ್ಬಂ ಪಡೆಯಲು , , , ಬರುತಿರ್ದರಖಿಳಸ್ತ್ರೀಯರು (ಚೆಬಪು. ೫-೧೨). 
೪. ಹರಿಯುವಿಕೆ; ಪ್ರವಹಿಸುವಿಕೆ : ಲತಾಮಂಟಪಸ್ಸ್ಯಾನದಿಂ ಪರಿ 
ಕಾಲ ಪರ್ಬಿಂ ಪೂದೋಂಟದ ಕೊರ್ಬಿಂ (ಗಿಂಕ. ೨-೭೧ವ); ನಾನಾ 
ಪ್ರಕಾರದಿಂದೆ ಒತ್ತಿ ಭೋರ್ಗರೆವ ರವದುರ್ಬಿನಿಂ ಪರ್ಬಿನಿಂ ಹತ್ತೊಂದು 
ಗೂಡಿ ವಿಸ್ತ  ರ೯ದಿಂ ಪೂರ್ಣದಿಂ ತುತ್ತಿದುದು . , , ತಜ್ಞ ಲಮದೇನೆಂಬೆನು 


೫೨೮೦ 


20 


35 


40 


ಪರಪ 


 (ಚೆಬತ.೪೬-೨೯).೫. ಹೆಚ್ಚಳ ; ಆಧಿಕ್ಯ : ಒಡರ್ವ ಮೊಲೆಗಳ ಕೊರ್ಬು 


ಭವನ ಹರುಷದ ಪರ್ಬು , . . ನುಡಿಯ ಮಾತಿನ ಮುದ್ದು ಶಿವನನೊಲಿ 
ಸುವ ಮದ್ದು ತಾನೆನಲ್‌ ಶಿವೆ ಮೆಬಿದಳು (ಜೆಬಪು. ೩೭-೨೨), ಪರ್ವು,: 
ಷಿ. ಕ್ಷಿತಿಡಕ್ರೃಂ ತನ್ನ ಪರ್ನಿಂ ತೆರೆಮುಸಗಿದ ವಾರಾಸಿಯಂ ಪೋಲ್ವಿನಂ 
೬೬ ೬ ನೆರೆದುದು . , , ದಿವ್ಯಾಶ್ವಸ್ಸೈನ್ಯಂ (ಜಗವಿ, ೧೫-೬೫) ; ಎಲೆಯ. 
ಸರ್ನಿಂ ಸುರ್ವುಗೊಂಡು ಬಾಜಿಕ್ವೀಲಿಯಾಗಿ ಬಳಸಿದ ಕೇತಕೀಪಂಕ್ಷಿಗಳುಂ 
(ಚಂದ್ರಪು. ೧-೧೦೫ ವ). ೫, ಸಿಂಧುರಘಟಾಸಂದೋಹದಿಂ ವಾಜಿವರ್ಗದ 
ಪರ್ವಿಂ , ಸೇನಾಚಕ್ರಮೇನೊಫ್ಪಿ ತೋ (ಪುಸ್ತ. ೧೪-೪೬). 
ಹಂಬ್ಳು: ೬. ಬಳ್ಳೆ ; ಲತೆ: “ಚಾರುನಲ್ಲಿ ಯಲೆಯ -ಹಂಬು* 
(ಅಕಾಸಿ. ೧೦-೨೧) ; ಓಡ ಕುದುರೆಯ ಮೇಲೆ ನುಸಿಯ ಹಲ್ಲಣವ ಹಾಕಿ 
ಬಸಲೆಯ ಹಂಬ ಬಾಯಿಗೆ ಕಟ್ಟ (ಕೋಲಶಾಂ. ೨೪-೧೦); ಹೆಂಬು 
ಹರಿದುರುಳ್ವ ನರಗಿರಡೆ ತಿಂಥಿಣಿಯ ಸೆರ್ಗೊಂಬು ಕೈಬಸಮಾದೊಲು 
(ಮದೇಘು. ೩೦-೯) ; ಅಂಬುಜ ಅಡಕೆಯ ಬನದಿಂದ ಹಂಬು ಹಬ್ಬಿದ 
ನಾಗವಲ್ಲಿ (ಶರಲೀ, ೫೭೨-೮) ; ಎಲ್ಲಿಯೂ ಗೆಣಸಿನ ಹಂಬುಗಳು ಕಾಣುವು 
ದಿಲ್ಲ (ಕುಡಿಕೂ. ೧೬೯). ೭, ವೀಳ್ಯದೆಲೆಯ ಬಳ್ಳಿ : ಹಂಬಿನ ತುಂಡು 
ಗಳನ್ನು ಗೊಬ್ಬರ ಹಾಕಿ ಸರಿಮಾಡಿರುವ ಗುಣಿಗಳಲ್ಲಿ ನೆಟ್ಟು ಹಂಬು 
ಹಬ್ಬು ವುದಕ್ಕೆ ಅನುಕೂಲವಾದ ಗಿಡಗಳನ್ನು ಪಕ್ಕದಲ್ಲಿ ಬೆಳಸಬೇಕು 
(ವ್ಯವಮ, ೫೫) ; ಈ ಹಂಬನ್ನ ಹೇಗೆ ಬೆಳೆಸಿದ್ದೇನೆ. ಈ ಹಂಬಿನಲ್ಲಿ ಈ 
ವರುಷ ಮುವ್ವತ್ತು ಕಟ್ಟು ಎಲೆ ತೆಗೀತೀನಿ (ನಂ. ೭). ೮, (ನೇಣು 
ಹಾಕುವ) ಹಗ್ಗ 5 ಪಾಶ : ದೊಂಬಿಸಾಕ್ಷಿ ಹಂಬಿಗೆ ಕಾರಣ (ಗಾದೆ). 
ಹಬ್ಬು,: ೯. ನೀಳ; ಉದ್ದ : ಚೆಕ್ಕಿನ ಮೈ ಹಬ್ಬು (ಮುಂಬಯಿ. 
ಕಿ. ೩-೩೦). ಹರವ್ರೈ : ೧. ಜಂಗಮದ ಹರಿದ ಹರವು ಜಂಗಮದ 
ನಿಂದ ನಿಲವು (ಬಸನ, ೪೨೮); ಅನನ ಹರೆವನ್ನ ಹಣೆಯೂ ಉದ್ದನ್ನ 
ನಂಗೂ ಎದ್ದು ಕಾಣಿಸುತ್ತಿರುವವು (ಮುಂಬಯಿ: ೫-೩೦೪) ; ಆದಿಪಂಪ 
ನಿಂದ ಬಸವೇಶ್ವರನ. ವರೆಗೆ ಈ ಯುಗದ ಹರವನ್ನು ಇಟ್ಟು ಕೊಂಡಿದೆ. 
(ಕಸಾಡ. ೭೭). ೩. ಕೇರಿಕೇರಿಯ ಬೀದಿಗಳ ಘನಸಾರಧೂಳಿಯ 
ಹರವುಗಳ ಸನ್ನೀರ ಚಳೆಯದೊಳೆಸೆದುದಾ ಪುರವು (ಜೀವಂಚ, ೭-೨೨). 
೫. ನೆಗೆದಬಚಿ ಬೀಳುವ ಕಪಿನೆಣಂಗಳ ಹರವಿ [ಪಾಠಾಂ. ಅುಬಿ]ನಲಿ 
ರೌಕುಳದ 'ಮಯವಾಯ್ತ ನನಿ ರಣಮುಯದ (ತೊರರಾ. ೬-೩೫-೪೭). 
೧೦. ಭೂಮಿಯ ಒಂದು ವ್ಯಾಪ್ತಿ ; ಕ್ಷೇತ್ರ; ಪ್ರದೇಶ: ಅರಸ 
ಕೇಳೀ ಹರವು ಚಂಪಾಫುರನಿದಣ ಪತಿ ವಿಮುಲವಾಹನ (ಸಾಳ್ವಭಾ.೧೭-೨); 
ಈ ಸಿದ್ಧರು. ನಾಗತೇರ ಹರವಿನಲ್ಲಿಯೂ ಕಿನ್ನಂಕಲ್ಲಿನಲ್ಲಿಯೂ . . , 
ಮಲಗಿರುತಾ ಯಾರೂ ಕಾಣದ ಹಾಗೆ ಮಾಯವಾದರಂತೆ (ಚಿತ್ರಸಾ.೧೫); 
ಎತ್ತರದ ಒಂದು ಹರವು, ಅಲ್ಲಿಂದ ನೆಲ ಇಳಿಜಾರಾಗಿ ತಗ್ಗಿತಗ್ಗಿ ಒಂದು 
ತಪ್ಪಲಿಗೆ ಮುಟ್ಟಿದೆ (ನನ್ನುನು.೨೩೧). ೧೧. ಬಡಾವಣೆ ; ವಿಸ್ತರಣೆ; 
ಮೊಹಲ್ಲಾ : ನೀನು ಹದಿನಾಲ್ಕು ' ವರ್ಷದವಳಾದಾಗ ಚಾಮುಂಡಿ 
ಹರವಿನ್ಗಲ್ಲಿ ನಿಮ್ಮ . ... ಹೊಸಮನೆಗೆ ಹೊರಟೂಹೋದೆ (ಹೊಸ್ತು. ೨): 
ಇಂಗ್ಲಿಷ್‌ ಶಬ್ದಗಳ ಸ್ವೀಕರಣದ ನಾಲ್ಕನೆಯ ರೀತಿಯೆಂದರೆ, ಆ ಶಬ್ದ 
ಗಳನ್ನು ತದ್ದತ್ಹಾಗಿ, ಕನ್ನಡದಲ್ಲಿ ಭಾಷಾಂತರಿಸುವುದು . , , Extension 
ಹರವು, ವಿಸ್ತರಣ, ಬಡಾವಣೆ (ಭಾಷ). ೧೭೬) ; ಬರಿಯ ಹೆಸೆರಲ್ಲ ಸಿದ್ಧಿ 
ಸಾರಿರುವ ಹಿರಿಯ ಸಾಧನದ ಕೇರಿ! ಚೆಲುವ ಸೂಸುತಿಹ ಹಸುರ 
ನುಟ್ಟಿರುವ ಹರವಿಗಿತ್ತಿ ಹರು ಕೋರಿ (೩ಿಜದ. ೨೧-೧೦). ಹರಹು: 
೧. ಅಮ್ಮಮ್ಮ ಹರಿನಿಕರೆ ಹರಹಿನಿಂ[ ನಾಂ. ಹರುಸದಿಂ]ದೊಪ್ಬಿ ಕಲು 
(ಬಸರ, ೧-೧೨) ; ಕುರುಬಲದ ಬೆಳವಿಗೆಯ ಬೆಳಸಿನ ಹರಹನೀಕ್ಷಿಸಿ ಸರಳ 
ಬಿಡಲು (ಕುಪ್ಶ್ಯಾಬ್ರೋ, ಓರಿಇ. ಸರಿ. ೨೮೭) ; ಕೊತ್ತ ಳದ ಹುಲಿಮುಖದ 
ಹರಹಿನಲೆಸೆದುದಾ ದುರ್ಗ (ತೊರಂ. ೬-೭-೧೬) ; ಬಡಪಾಯಿ ನಡಿ; 


ಪರಪು, 


ನಮ್ಮ ಊರಿನ ಸಾಮಾನ್ಯನದಿಯ ಹೆರೆಹೂ ಅದಕ್ಕಿಲ್ಲ (ಅಪೂಸ. ೨೦). 
ಷಿ. ಆಹನವಿಜಯವಾರ್ಶೆಯ ಹರಹಿನಲಿ ಹೊರೆಂಬೀಲ೨ ಹೊಂಪುಳಿಯೋದ 
ರಡಿಗಡಿಗೆ (ಕುನ್ಯಾಭೀ. ೭-೩೪) ;. ಹೊಂಬೆಳಳುಗಳ ಹರಹು [ಪಾಣಾಂ. 
ಹೊಗರು]ಗಳೊ ಸಿಡಿಲಿನ. ಸುಳಿವೊ ಸರಳಬ್ಬರವೊ ತಾಸೆನೆ ಮೆಟಕದ 
ನಿಂದ್ರಾರಿ (ತೊರರಾ, ೬-೩೫-೪೩). ೪. ಪೂನಳೆಯ ಪೂರದ ಹರಹಿನಲಿ 
ಜನ ಮುಳುಗಿತದ್ದು ಸ್ರ ತರಭಸನಳ್ಳಿ ಜದುದು ಜಗತ್ತ ಯವ (ಕುವ್ಯಾಆ. 
೧೫-೩೧) ; ರಿಕಟಿಳದುರಣೆಗೆ. ಗಿರಿ. ನೆಲ ಸಂಸವಾದುದು ನದಿನದಂಗಳ 
ಹರಹು ನಿಂದವು (ತೊರರಾ. ೪-೯-೯). ೫. ಪರಿಭನಕೆ ಗುಜಿಯಾಗಿ 
ಹಾಸ್ಕದ ಹರಹಿನಲಿ ಹಳುವಾಗಿ ಪಾಂಡವರರಸನನು ಬೀಳ್ಕೊಂಡು ಹಸ್ತಿನ 
ಪುರಕೆ ಹೊಸವಂಟಿ (ಕುಪ್ಯಾಸ. ೧೧-೩೫) ; , ಹರುಷಪುಳಕದ ಹರಹಿನಲಿ 
ನಿಜಶರಣನನು ಮೈದಡವಿ... ತೆರಳಿದನು (ತೊರ. ೬-೧೪-೩೮). 
೧೦. ಬ್ರಹ್ಮಾಂಡನುಧ್ಯದೊಳ್‌ ವಿಂಗೆ ಚೆಲ್ವನಾಂತಿರ್ದುದೈವತ್ತು ಕೋಟ 
ಯೋಜನದ ಹರಹು (ನಂದಿಮಾ. ೨-೩). ಹರಿಹು, : ೧೦. ಹಿಂಯ 
ಕೆಟಿಯ ಪಡುವಣ ಹ[ರಿ]ಹಿನಲ್ಲಿ ರಾಮನಾಥದೇವರ ಭೂನಿಯಿಂ 
ಸಡುವಲು (ಕಣ. 1೪, ೧-೧೦೦; 1204). ಹರುಹ್ಯು : ೧.. ಅರು 
ಹಾಗಬೇಕು, ಹರುಹಾಗಬೇಕು ಬಿಳಿತುದಿಗೆ ಏಳಬೇಕು (ಆರಳು.೩೯-೧೯).. 
೧೦.' ಮಾಯಜೇವಗಳಿಗೆ. ತೆಂಕಣಹಳ್ಳ, ದ ಹರುಹಿನಲು ತೋಟಿಸ್ಕ: ಳ 
(ಸೌಇಇ, IX-ii, ೪೪0-೪೪; 1419). ಹೊಂಬು : ೬. ನನ 
ಓಡಿಬಿಟ್ಟಾ ನೆಂದು. , . ಕೈಗಳನ್ನು ಜೋಡಿಸಿ ಹೊಂಬಿನಲ್ಲಿ ಕಟ್ಟ ತರ 
ಬೇಕಾಯ್ತು (ಚೆಂಗಾಳ್ವೆ, ೬೭). 

ಹರವಾಗು-೧, ನಿಶಾಲವಾಗು ; ವಿಸ್ತಾ 
ವಾಗು: 
(ಮಲ್ಲಚೆ. ೮-೩೨) ; 


ರವಾಗು; ಅಗಲ 

ಇನ್ನೊಂದು ಹರವಾದ, ಹರಿವಾಣನುಂ. ನೀಂ: ಕೊಡೆಂದೆನಲು 

ಬರಬರುತ್ತಾ ' ಕಾಲುದಾರಿಯ ಹರನಾಗುತ್ತ 
ಬಂಡಿಯ ದಾರಿಯಸ್ಟ್ಟಾ ದೊಡ್ಡ ದಾಯಿತು (ಮೇದಿಮ, ೧೧೮) ; ಹರವಾದ 
ಎಲೆಗಳುಳ್ಳ ದೊಡ್ಡದೊಡ್ಡ ಮರಗಳು ಬೆಳೆಯುವವು -(ಕಸಪು, ೭-೧೨). 
೨. ಅನುಕೂಲನಾಗು: ಪ್ರಥಮಸ್ತ ಳಸಂಜಾತವಾದ ಹಳಿಕಾಅ ಹರ 
ವಾಗಿ ಗೌಡುಂಕೆಯಾಗಿ ಅರಮನೆ ತೆಜುಮಾರುಗಳನೂ ಉಂಡಿಗೆಯ 
ಕಿರುಕೊಳ ಸಬ್ಲ (ಸೌಇಇ. 11-11, ೪೩೩-೫೬ ; 1408), ಹೆರೆಹಿನೆಡುಣ್ಣ, 
ಹರಹಿಸ ಡುಣ್ಣಗ -'ದೊಡ್ಡ ಜಾತಿಯ ಒಂದು ಬಗೆಯ ಬತ್ತ”: 
ಕೊಡಗು ಮಳಲ ಕಂತೆ ಹರಹಿನ ಡುಣ್ಣ ಗಳೊಡನೆ . , . ಎಡೆವಿಡದೆಸೆದು 
ವರ್ತಿಯಲಿ (ಕಂನವಿ, ೫-೭೦); ಈ ಬತ್ತಗಳಲ್ಲಿ ಆನೇಕ ಜಾತಿಯವುಗಳಿ 
ದ್ವುವು ;, ಅವಾವುನೆಂದರೆ :- ಕಣಿನೆಯ ಸಣ್ಣ .. . ಹರಹಿನ ಡುಣ್ಣಗ್ಯ 
ಬೈರಾವಳಿ (ಕರ್ಣಾಜ. ೧೫೪), [ಆ ಪರಪ್ರು . /ತಮಿ. ಪರಪ್ಪು, ಸರಮ್ಪು, 
ಸರನೈ; ಶುಳು. ಪರಪು ; ತೆಲು. ಪರಪು, ಪಅಪು] 

ಪರಪ್ಪು "ಸರುಪು' ನೋ. 

ಪರಪುಟ್ಟಿ (ನಾ), ೧. ಬೇರೆಯವರ ಪೋಷಣೆಗೆ ಒಳಗಾದವನು : 
“ಪರಪುಟ್ಟ -೫ರಜಿತ, ಪರಿಸ್ಕೃಂದ, ಪರಜಾತ, ಪರೈಧಿತ” (ನಾಚಿರಾ. ಕಿ) ; 
ಜಾತಿಗೋವಳಿತಿ ರಕ್ಷಿಸೆ ನೀಂ ಪರಪುಟ್ಟಿ ನಾದೆ (ರವಿ. ೧೭-೪೧) ; ನರಸಿಂಗ 
ಫೊನೆಯಾರು ಕೊಂಡರ್ತಿಯಿಂ ಪೊರೆದ ಪರಪುಟ್ಟಿ ನನು (ಸೌಂದಪು, 
೪-೭೨) ; ಚಂದಿರ ಜೋಷಾಕರ ಪರಪುಟ್ಟಿ ನು ಕೋಗಿಲೆಯು ತರುಣಿಯ 
ನೋವನಿನ್ನಾರಿಗಲಪುವೆನು (ಜೀನಂಸಾಂ. ೧೨-೬೯); ಸರಪುಟ್ಟ ನಾಗಿ 
ಪಟ್ಟ ಣದ ಬೀದಿಗಳೊಳಗೆ ತಿರುಗುತಿಹ ಬಾಲಕನ ರೂಪವಂ ಕಂಡು ಕರೆ 
ಕರೆದು (ಚೈಮಿಭಾ. ೨೮-೨೧). ೨. ಕೋಗಿಲೆ: “ಪಡಿಯಲವಳ್ಳಿ. . . 
ಸರಪುಟ್ಟಿಂ - ಈ ೫ ಪಿಕಂಗ (ಕರಸಾ.೫೫-೨೦೫) ; ಎಲೆ ಸರಪುಟ್ಟಿ' ಕೇಳ್‌ 
(ಅಜಿಪು. ೬-೧೧೨) ; ಸೊರ್ಕಿ ನಿರಂತಂ ಕರೆದತ್ತು ಮಾನಿನೊಳ್‌' ಸರಪುಟ್ಟಂ 
(ಗಿರಿಕ, ೨-೪೨); ಪರಪುಟ್ಟ ಧ್ವನಿಯಿಂಂ « « ೬ ಆವೆಗಂ ಪಿರಿದೊಪ್ಪ ೦ಬಡೆದಿರ್ದ 


೫೨೮೧ 


5 


20 


25 


30 


35 


40 


45 


ಪೆರಪ್ರತ್ಯಯ 


ಕೇಳ್ಲಿವನಮಂಂ . , . ಕರಂ ರಂಜಿಕುಂ (ತ್ರಿಷವಿ, ೨೮-೩೫) ; ಮೊರೆವ 
ತುಂಬಿಗಳಿಂಡೆ ಪರಪುಟ್ಟಿ ನಿಂದೆ ಬಿತ್ತರಿಸಿ ಪಾಡಿಸಿ ಪೊಗಳಿಪಂತೆ ಪುರಮಂ 
ಬಳಸಿದುಪನನಂ. ಕಣ್ಣೆ ಸೆದುದು (ಚೆಬಪು, ೧೧-೨೬). 
[<ಸಂ. ಪರಪುಸ್ಪ] 
ಪರಪುರುಷ (ನಾ). ೧. ಅನ್ಯಪುರುಷ ; ಪರಕೀಯ ; ಗಂಡನಲ್ಲ 
ದವನು: ಸರನ್ರತುಸಸೇನನಾಸೈತ ಸುರತವಿಕಾರಂಗಳೆಲ್ಲಮಂ ನಿಜಪತಿ 
ಯೊಳ್‌' ನೆರೆದಾಗಳ್‌ ಮಣಕಿಯಲ್ಪಗೆದಿರವದು ನಗಿಸಿತ್ತು ಪೀನಮಭಿ. 
ಸಾರಿಕೆಯಾ (ಕವಿಂಾ. ೩-೧೯೬) ; ಪರಪುರುಸನೆನಿಪ್ಪ ದಿವಾಕರನ ಕರ 
ಸ್ಪರ್ಶನಕ್ಕೆ ಸೈರಿಸದೆ (ಕಾದಂಉ. ೧೯೯) ; ಪರಪುರುಷ ಸಮಕ್ಷದೆ ಕಚ 
ಭರನುಂ .. . ಬಿಟ್ಟು ಮುಡಿವಡೆ ನಿರುತಂನೀಂ ಪಾಣ್ಬೆಯೆಂದು ಬಗೆಗಾ 
ವಧುವಂ (ಮದತಿ, ೮-೩೯) ; ಪರಪುರುಷರ ಮುಖನ ನೋಡದಂತೆ 
ಮಾಡಾ (ಬಸನ, ೫೦೧). ಪಿ. ಅತ್ಯಂತ ಶ್ರೇಸ್ಮನಾದವನು; ವಿಷ್ಣು, 
[ಪರ್ಕ + ಪುರುಷ] 
ಪರಪುರುಷಗಮನ (ನಾ). ಅನ್ಯಪುರುಷನ ಸಹವಾಸೆ ; ಸರಪ್ರರುಸ 
ಗಮಸನನುಳ್ಳ ಸ್ತ್ರೀಯರ ನೆರೆನೆನೆಂಬ ಸಾತರತ್ಕ್ಯ * « » ಉರುತರಕಡೆಯತಿ 
ಚಾರ (ದ್ವ್ವಾದಶಾ, ೧೧-೧೬೪). "ಪರಸತಿಗಮನ' ಪರಾ, 
[ಪರಪುರುಷ -- ಗಮನ್ನ] 
ಪರಪುಷ್ಟ (ನಾ). ೧. ಅನ್ಯರಿಂದ ಪೋಸಿಸಲ್ಪಟ್ಟುದು : 
ಸರಪುಸ್ಚ . . . ಎಲ್ಫೈ ಸೂಲ (| ನನ್ನ ಮಾತು ಕ pe m1, 
೨೦೬೮). ತಿ. ಕಾಗೆಯಿಂದ ಸಾಕಲ್ಪಟ್ಟು ದು; ಕೋಗಿಲೆ ; 
“ ಅನ್ಯಭೃ ತಃ, ಪರಪುಸ್ಪ 8 . .. ಹಿಕ - ps ೫ ಗಲ” (ಹಲಾಯು. 
೪೧-೯೦); ಉದ್ದಾನ. ಮದೋತ್ಯ ಳ್ಳೈಪರಪುಸ್ಟೊ ದಾ ಿಮಕೋಳಾ 
ಹೆಳಂ (ಆದಿಪು. ೫-೨೯); ನಾನಕೊನನಿಟವ ಪುಗಲ್ವ! 'ಡೆಂಬಂತೆ ಪುಗಿಲ್ಪು 
ಗಿಲೆನುತಿರ್ಪ ಪುಷ್ಪ ಸರಸ್ರೆಷ್ಟ ೦ಗಳುನುಂ (ಸಂಚತಂ. ೧೧೮-೪) ; ಪರಿವಾರ 
ಕಳ್ಪಲತೆ ಸತಿನಿರಿಸಕ್ಷಣಭ್ರ ಮರಮಲ್ಲಿಕಾಲತೆ ನಿದ್ವತ್ಸ ರಪುಪ್ಪ ಚೂತ ಲಕೆಯೆನೆ, 
ಸಿರಿದೇವಿಗವಲ್ಲೆ ಸಾರ್ತ್ನೃ ಫರ್ಯ್ಯಾಯಂಗಳ್‌' (ಎಕ. ೫೬, ದಾನಣ, 
೩೫-೬೩ ; ಸಂ. 1160). 
ಪರಪುಷ್ವ್ಯವಾಗು * ಬೇರೆಯವರ ಪೋಷಣೆಗೆ ಒಳಗಾಗು : ತೇಜ 
ನೊಡೆದು ಸರಪುಸ್ಟ ವಾದ ಗ್ರ ಹಮಾಲೆಯಾದ ಜಾಗೆ (ಹೃದಸ, ೫೦-೩). 
[ಸಂ.] 
ಪರಪುಸ್ಚಿ (ನಾ). ಹೆಣ್ಣು ಕೋಗಿಲೆ : ಎನಗೆ ಪುರಪುಪ್ಟಿಯೆ ಸದಾ 
ಪರಪುಟ್ಟಿ [ ಪಾಕಾಂ, ಟ್ಟಿ] ದೊರಕುವುದೆ (ಬಸಪು, ೪೫-೪೪). 
[ಸಂ. ಪರಪುಸ್ಪಾ] 
ಚರಪೋಷ್ಯ (ನಾ). ಮತ್ತೊಬ್ಬರ ಪೋಷಣೆಯಲ್ಲಿರುವುದು ; 
ಪರಾವಲಂಬನೆ : ಮಾನಂಗಳೆಲ್ಲಿರ್ಪುವೈ ಪರಸೋಸ್ಯಕ್ಕೊಳಗಾಗಿರಲ್‌ 
(ಸೋಮೇಶ. ೭೫). [ಪರ್ಕ 4 ಪೋಷ್ಟು] 
ಪರಪ್ರಕಾಶ (ನಾ). ೧. ಬೇರೆಯ ಒಂದು ವಸ್ತುವಿನ ಮೂಲಕ 
ಸ್ಪಷ್ಟವಾಗುವುದು : ಜ್ಞಾನ ಎಂಬ ಪ್ರಕಾಶವುಂಟು, ಆ ಪ್ರಕಾಶಕ 
ಪ್ರಕಾಶವು ಬೇಕೇ ಅಥವಾ ಬೇಡವೇ ಎಂಬ ವಿಚಾರವೇ ಸ್ವಯಂಂಪ್ರಕಾಶ, 
ಪರಪ್ರಕಾಶವೆಂಬ ವಿವಾದ (ಹಿಂದಸಾ, ೫೩). ೨. ಅಲೌಕಿಕವಾದ 
ತೇಜಸ್ಸಿನಿಂದ ಕೂಡಿರುವವನು ; ಪರಮಾತ್ಮ: ಪರಿಪೂರ್ಣ ಪರ 
ಪ್ರಕಾಶನೊಳ್‌. ಸಶುಪತಿಯೊಳ್‌ , , . ಇದಿರ್ಚುತೆಚ್ಚಾಡಿದೆನೇ (ಶಬಕ್ಯಂ. 
೪-೧೧೯) [ಪಠ್ಯ 4 ಪ್ರಕಾಶ] 
ಪರಪ್ರತ್ಯಯ (ನಾ). ೧.: ಬೇರೆಯವರ ಅಭಿಪ್ರಾಯ, ಜ್ಞಾನ: 
ಯಾರೊ ಮಾಡಿಟ್ಟ ಹಾಡುಗಳನ್ನು ಸರಪ್ರತ್ಕಯ ನೇಯಬುದ್ಧಿಯಾಗಿ 
ಇದ್ದಂತೆ ಹಾಡುವ ದಾಸ್ಯನೃತ್ತಿಯೂ ಅವನಿಗೆ ಒಪ್ಪದು (ಗಾಳಿಪ, ೪೩). 


ಪುಕ್ಕ 


ಪರಸ್ರೇಹಿತ 


೨. [ವ್ಯಾಕ] ಪದದ ಮುಂಡೆ ಸೇರಿಸುವ ಪ್ರತ್ಯಯ : ಪ್ರತ್ಯಯ 
ಗಳಲ್ಲೂ ಆನೇಕ ಬಗೆಗಳುಂಟು, ಪೂರ್ವಸ್ರತ್ಯಯ (ಪ್ರಿಫಿಕ್ಸ್‌): ಪರ 
ಪ್ರತ್ಯಯ (ಸಧಿಕ್ಸ್‌) ಮತ್ತು ಆಂತಃ ಪ್ರತ್ಯಯ (ಇನ್‌ಫಿಳ್ಸ್‌) (ಕವಿಕೋ. 
1, ೬೮೫), [ಸರ್ಕ -- ಪ್ರತ್ಯಯ] 

ಪರಪ್ರೇಸಿತ (ನಾ). ಬೇರೆಯವರ ಸೇವೆಯಲ್ಲಿರುವವನು ; ಸೇವಕ; 
ಭೃತ್ಯ : ಉಡುರಾಜಂ ನಿಲೆ ಲಗ್ನದೊಳ್‌ ಕಿವುಡನುನ್ಮತ್ತ 0 ಪರಪ್ರೇಸಿತಂ 
(ಜಾತತಿ, ೧೪-೬). [ಸರ್ಕ ಪ್ರ ಹಿತ] 

ಸರಪ್ರೇಷ್ಯ (ನಾ). ಎ ಪರಪ್ರೇಹಿತ : ಶಂಿಗೃ ಹಜೊಳ್‌ ಬುಧನಿರೆ ಯಣಿ 

- » ಪರೆಪ್ರೇಷ್ಯನೆನಿಕ್ಕುಂ (ಜಾತತಿ. ೧೭-೨೫). [ಪರೈಪ್ರೇಷ್ಟ] 

ಪೆರಬರಿಣಗೆಯ್‌ (ಕ್ರಿ). (?) : ಪ್ರತಿನೀರನ ಕಟ್ಟಿ ತ» ಸಳಂಗೆ ಪರ 
ಬರಿಣಗೆಯ್ಲು (ಎಕ. 1೪, ಎಡತೊ, ೩೭-೧೫; 1034). [] 

ಪರಬಲ, ಸರಬಳ (ನಾ). ಶತ್ರುಸೈನ್ಯ ; ವೈರಿಬಲ; ಪರಬಲದ ನೆತ್ತರ 
ಕಡಲೊಳಗಣ ಜಿಗುಟಿಕಿ ಬಳೆವ ತೆಜದೊಳೆ ಬಳೆದಂ (ಪಂಸಭಾ, ೧-೪೬) ; 
ಪರೆಬಲದೊಳ್‌' ಪಾರ್ಥಂ ನಿಷ್ಮು ರಬಾಹಾಬಳನಿರಲ್‌ ಜನಾಧಾರನೆ ನೀಂ 
ಪರಿಕಿಸದೆ ವೀರಪಟ್ಟಿ ಮನರಸಾ ತಾಳ್ಗುವುದು (ನೀಮಿಪು. ೧೨-೧೪೩) ; 
ಅರೆದುದೋ ಪರಬಲವ . . , ಮಾರ್ಬಲದ ವೀರರು ಹರೆದುದೋ 
ಹನಣಿಲ್ಲ ದಂತಿಯ ಸಮರಸೌರಂಭ (ಕುನ್ಯಾಜ್ರೋ. ೩-೧೭). ಪರಬಳ : 
ಸರಬಳದಾನವಸಂಹಾರಾರುಣಜಳಲಿಪ್ತ ಖರ್ಗ್ಗನುನ್ನತತೇಜಂ (ಎಕ, ೪1, 
ಮೂಡಗೆ, ೨೨-೨೩; 1129), 

ಪರಬಲಕಾಲಭೈರನ -ಶತ್ರುಸೈನ್ಯಕ್ಕೆ ಪ್ರಳಯಕಾಲದ ಶಿವ 

ನಂತಿರುವನು ; ಒಂದು ಬಿರುದು : ಈ ಪಂಕರುಹನುಖಿ ಬೆಸಲಾದ 
ಳೊಂದೇ ವರುಷ ಗರ್ಭವ ಧರಿಸಿ ಪರಬಲಕಾಲಭೈರವನ (ಕುಪ್ಶಾಆ. ೪-೪೮), 
ಪರಬಲದುಂಪದೂಳಿ - ಶತ್ರುಸೈ ನೃವನ್ನು ನಿರ್ನಾಮಗೊಳಿಸು 
ವಂಥದು; ಒಂದು ಬಿರುದು: ಪರಬಲದುಂಪೆದೂಳೀ ಕರಿಗಳರಸ ಕಸ್ತುರಿ 
ರಂಗ ಮೊದಲಾದ ಬಿರುದಿನಾನೆಗಳ್ಳದಿದುವು' (ಕಂನವಿ, ೩-೪೨). ಪರಬಲ 
ಸಾಧಕ, ಸರಬಳಸಾಧಕ - ಶತ್ರುಸೈ ನ್ಯವನ್ನ್ನು ಗೆಲ್ಲುವವನು; ಒಂದು 
ಬಿರುದು : ಪರಬಲಸಾಧಕ ಪರಾಶರ ಪರಮಭಟ್ಟಾರಕಲಬ್ಧ ವರಪ್ರಸಾದ 
(ಎಕ.111 (ಔ), ಗುಂಡ್ಲು ಸೇ. ೨೩೩-೨೧; 1315); ಪರಬಳ ಸಾಧಕರು 
ಮಪ್ಪ ಕುಮಾರಮಾಧವದಂಣ್ನ್ನಾಯೆಕರುಂ ಕೇಶವದಂಣ್ನಾಯಕರುಂ ( 
ಆಳುತ್ತಮಿಂರ್ದು (ಎಕ, 111 (೩), ಹೆಗ್ಗಡೆ. ೮೧-೧೭; 1218), ಪರಬಳ 
ಕೇಸರಿ -ಶತ್ರುಸೈ ನ್ಯಕ್ಕೆ ಸಿಂಹಸದೃಶನಾದವನು ; ಒಂದು 
ಬಿರುದು : ಪರಬಳಕೇಸರಿ ವೈರಿಬಳಜಳಧಿಬಡವಾನಳಂ (ಎಕ, ೪11, 
ಕಾರಿ. ೨೦-೧೮ ; 1032). ಪರಬಳಗೂಳಿ ಇ ಶತ್ರು ಪಡೆಗೆ ಗೂಳಿಯಂತಿ 
ರುವವನು ; ಒಂದು ಬಿರುದು: ಪರಬಳಗೂಳಿ ರಣಮಂ ಹೊತ್ತು .., 
ತಳ್ತಿಅಂದು. ಮೆಜಿದು ಸುರಲೋಕಸ್ರ್ರಾಪ್ತ ನಾಡ (ಎಕ. ೪111, ಸಾಗರ, 
೮೬-೧೦ ; 1282). [ಸರ್ಕ + ಬಲ್ಕ] 

ಸರಬಲಾಂತಕ (ನಾ). ವೈರಿದಳಕ್ಕೆ ಯಮಸ್ವರೂಪಿಯಾದವನು : 
ಪರಬಲಾಂತಕನೆದ್ದು ನಿಂದನು ಸಿಂಹನಾದದಲಿ (ಕುವ್ಯಾಆ, ೧೦-೩೪) ; 
ಪರಬಲಾಂತಕ ಪಾರ್ಥನಿ£ ನೆ] ಟ್ಟಿ ಲೆಡನಂಕದಲಿ ನೆರೆದು ಬಂದೋಡಿದಾ. 
ಭೀಸ್ಮಭೂಸನ ಬಲವನರನರಿಸದಿಸುವಲ್ಲಿ ಕರ್ಣಾಂತ ಪೂರಿಸಿದ ತಿರುವ 
ತೊಲಗದ. ಕೈಗಳು (ಸಾಳ್ವಭಾ. ೨೫-೨೨). [ಪರಬಲ ಅಂತಕ] 

ಪರಬಲಾಪಹ (ನಾ).೧. ಶತ್ರುಸೈ ನೃವನ್ನು ನಾಶಮಾಡುವವನು. 
೨. ಶತ್ರುವಾದ ಬಲನೆಂಬ ರಾಕ್ಷಸನನ್ನು ನಾಶಮಾಡುವವನು. 
೧,೨: ಸುರೇಂದ್ರನಂತೆ ಸಹಸ್ರನೇತ್ರಾಶಿತ ವಿಪುಳವಿಗ್ರಹಪರಬಲಾ 
ಪಹನುಂ (ರಾಜಕೀ. ೩-೯ ವ), [ಸಂ.] 

ಪರಬಳ "ಸರಬಲ' ನೋ. 


೫೬೨೮೨ 


20 


25 


35 


40 


45 


ಪರಭಾಗ 


ಪರಬಳಕ್ಳ ಶಾಂತ (ನಾ). - ಪರಬಲಾಂತಕ : ಪರಬಳಕ್ಕ ತಾಂತಂ ಕರೆ 
ಹ್ತ ಮಲ್ಲಂ ಮಲ್ಲೆಯಸಾಹಣಿಯರುಂ (ಕೊಲ್ಹಾಶಾ, ೧೬-೪೦ ;1189) ; 
ಸರಬಳಕೃ ತಾನ್ತ್ರ ಸ್ವೀಕಾರಸಾರೋದಯ ಅನ್ನದಾನವಿನೋದ. ಸುವರ್ಣ 
ದಾನಶೂರ (ಎಕ. ೪ (೩), ತಿರುನು. ೮೮-೨೫ ; 1276). 
[ಸರಬಳ(- ಪರಬಲ)--ಕೃತಾಂತ] 
ಪರಬೊಮ್ಮ (ನಾ). - ಪರಬ್ರಹ್ಮ: ಲೀಲೆಯದು ಪರಬೊನ್ಮುದ ಇಚ್ಛೆ 
(ಸಿದ್ಧನ, ೯೯-೫೯೦) ; ಸಾಕಾರನಿಸ್ಕೆ ಭೂತಂಗಳೊಳಗನುಕಂಪೆ ತಾನೆ 
ಸರಬೊನ್ಮುವೆನಲು (ಸಿದ್ಧರ, ೯-೪೩) ; ಪರಬೊಮ್ಮ ನೀ ಮೈಜೋ 
ದೈ ತನಗೆ (ಕ:ನ್ಯಾಅ. ೨-೧೪) ; ನಿನ್ನಲಿ ನೆಮ್ಮಿದಧಿಕದ್ದೇ ಸವೀ ಪರ 
ಬೊಮ್ಮುದಿದಿರಲಿ ಬಿಟ್ಟುದು (ತೊರಂ. ೪-೪-೫೯); ಪರಬೊಮ್ಮನೆಂದು 
ಜನಂ ಆವುದನು ಕಾಣದೊಡಮಳ್ತಿ ಯಿಂ ನಂಬಿಹುದೊ ಆ ವಿಚತ್ರಕೆ 
ನವಿಂಸೊ (ಮಂಕುಕ. ೧). [ಸಂ. ಪರಬ್ರಹ್ಮನ್‌] 
ಸರಬೊನ್ಮುರಸಿಕ (ನಾ). ಪರಬ್ರಹ್ಮದಲ್ಲಿ ಆಸಕ್ತಿಯುಳ್ಳ ವನು : 
ಪರೆಬೊಮ್ಮರಸಿಕನಪ್ಪ ಲವರು ನನ್ನು ಜನ್ಮನೆ' ಜನ್ಮವೆಂದು , 
ದರು (ಭರಣ. ೬೦-೮೮). [ಪರಬೊನ್ಮು--ರಸಿಕ] 
ಪರಜೊನ್ಮಿಣಿ (ನಾ). ಆದಿಶಕ್ತಿ : ಆ ಸರಬ್ರ ಹ್ಮನಂತೆ ಮಾಯವಿಸ್ತಾರ 
ವಾದೊಳು ಆ ಪರಬೊಮ್ಮ ಸರಜೊಮ್ಮಿಣಿಯನಂಬ್ಬರಿಂದ 'ಪರೋಸರಿ 
ಪಸರಿಸಿತು (ಉದ್ಭೋಪ್ರ. ೩-೧೧-೨೨). [-ಆಸಂ. ಪರಬ್ರಹ್ಮಾಣೀ] 
ಸರಬೋಧೆ (ನಾ). ಬೇರೆಯ ಬೋಧನೆ: ಪರನಸ್ತ್ರ ಪರಬೋಧೆ 
ಪರದ್ರವ್ಯ . . . ಕಾಂಕ್ಷೆ ಮಲತ್ರಯದಲ್ಲಿ ಮೋಹಿಸದೆ. (ನುಡಿನೂ. 
೬೮-೧೦೦). [ಪರ್ಕ 4 ಬೋಧೆ] 
ಪರಬ್ಬಯರಶಿ: (ನಾ). ಒಬ್ಬಾಕೆಯ ಹೆಸರು: 
ಸರಬ್ಬಯರ [ಶಿ]ಿಯುರ್ಕ್ಕ್ಯುನ್ನ ತ್ತೂ ರನಾಳುತ್ತಮಿರೆ (ಎಕ. 
ಕೊಳ್ಳೇಗಾ. ೧೦-೫; ಸು, 10ನೆಯ ಶತ). [2] 
ಸರೆಬ್ರಹ್ಮ (ನಾ). ಪರಮತತ್ತ್ವ; ಪರಮಾತ್ಮ: ಫನಮಹಾಲಿಂಗ 
ನೆಂಬ ಪರಬ್ರಹ್ಮವು ಗುರುಕರುಣದಿ ಬಹಿಷ್ಕರಿಸಿ ಕರಸ್ಥಲಕ್ಕೆ ಇಸ್ಟ ಲಿಂಗ 
ವಾಗಿ ಬರೆಲು (ನಚಸಂ. ೩೬೧-೧೩೭); ವಿಮಳಿತ ಪರಬ್ರ ಹ್ಮವೆಂದಡೆ ಹರನ 
ನಾಮವಿವು ( ಬಸಪು. ೫೫-೩೯); ಆ ಅಂತರ್ಯಾಮಿ ಮೊದಲಾದ ಈಶ್ವರ 
ತ್ರಯಾಧಿಸ್ಮಾ ತೃ ಪರಬ್ರಹ್ಮ ಪರತತ್ವ . . . ಎಂಬಿವು. ಮೊದಲಾದವೇ 
ಬ್ರಹ್ಮದ ಪರ್ಯಾಯನಾಮಂಗಳಕ್ಕು ೦ (ವಿನೇಕ. ೨೯); ಗುರುವೆ ಪರ 
ಬ್ರಹ್ಮವು ತಾನೆ ನೋಡಾ (ಅಖಂಡೇ. ೧೭-೧). (ಸೆಂ. ಪರಬ್ರ ಹ್ಮನ್‌] 
ಸರಬ್ರಹ್ಮನಾಡಿ (ನಾ). ದೇಹದ ನಾಡಿಗಳಲ್ಲಿ ಒಂದು: ಉತ್ತಮ 
ದಲುತ್ತ ಮವು ತ್ರೈ ನಾಡಿಗಳಿರುವನನರೋಳ್‌ ಎರಡನತಿಗಳೆದು ಳಿದಿರುವದೇ 
ಪರೆತರದ ಸರಬ್ರ ಹ್ಮನಾಡಿಯು (ಗಗತಾ. ೯-೧೧). [ಪರಬ್ರಹ್ಮ 4: ನಾಡಿ] 
ಪರಭಂಡ (ನಾ). ಬೇರೆಯವರಿಗೆ ಸೇರಿದ ವಸ್ತು ; ಪರದ್ರವ್ಯ : 
ನಡೆ ಪರಭಂಡ[ಪಾರಾಂ.ವೆರಬಂದ]ದಲಿ ನುನನೇಕೆಮಗೆ (ನಿಭಾಗ, 
೧೧-೭೦-೨೯) [ಸರ್ಯ--ಭಂಡ್ಯ] 
ಪರಭಕ್ತಿ (ನಾ). ಶ್ರೇಷ್ಠವಾದ ಭಕ್ತಿ : ಈ ಪರಭಕ್ತಿ ಭಗನತ್ಸಾಕ್ಟಾ 
ತ್ಯಾರವಾಗಬೇಕೆಂಬ ಉತ್ಕಟೀಚ್ಛಾ ರೂಪವಾದ ಅಭಿನಿವೇಶವನ್ನು ಉಂಟು 


* * ಉಬ್ಬಿ 


ಕುನ್ನತ್ತೂರ 
IV (೩), 


ಮಾಡಿ... ಪರಿಪೂರ್ಣ ಪರಬ್ರ ಹ್ಮಸಾಕ್ಸ್ರಾತ್ಕಾರನನ್ನು ಉಂಟು 
ಮಾಡುವುದು (ಹಿಂದಸಾ, ೨೫೭) ; ಪರಮಾತ್ಮ ಪ್ರಾಪ್ತಿಗೆ, . , ತನ್ಮಯ 
ನಾಗಿ ಪ್ರವರ್ತಿಸುವಿಕೆಯೇ ಎರಡನೆಯ ಪರ್ವ ಪರಭಕ್ತಿ (ಭಾರದ, ೨೬೫). 


[ಪಠ್ಯ ಭಕ್ತಿ] 
ಪೆರಭಾಗ (ನಾ). ೧. ಉತ್ತಮಿಕೆ ; ಮೇಲ್ಮೆ ; ಶ್ರೇಷ್ಠತೆ : ಚಿತ್ರಕರಂ 
ಬೋಲ್ಬ ರಭಾಗಭಾನವಿಲಸದ್ವರ್ಣಕ್ರ ಮಾವೃ ತ್ತಿಯಂ ಪ್ರಕಟಂಮಾಡಿಕೆ 
(ಕವಿ, ೧-೧೫೦) ; ತ್ರಿದಶಸ್ತುತ ನೋಡ ಪೊದಟಿಕ್ಕೊ ದವಿದ ತಾಳೀ 


ಪರಭಾಗಂಬಡೆ 


ತಮಾಳನೀಳದ ಕರ್ಪಿಂ ಪುದಿದು ಪರಭಾಗಮಂ ಪಡೆದಿದಳಕರಡುಂ 
ಕೆಲದೊಳೆಸಿನ ನನರಾಜಿಗಳಂ (ಆದಿಪು. ೧೧-೫೮); ಅಂಬರಚರಪುರಭಾಗಮೆ 
ಫರೆಭಾಗಮೆನಿಪುವುದ್ಯಾನಂಗಳ್‌ (ರಾಂತಿಪು. ೨-೮೯). ೨. ಹಿಂಭಾಗ; 
ಹಿಂದುಗಡೆ: ಆ ದಮಿತಾರಿಯ ಕೀರ್ತಿ ಲೋಕಮಂ ವ್ಯಾಳೆ ತೊಟಲ್ಲು 
ತನ್ನಗಮನಶ್ರ ಮುಮಂ ಕಳೆಯಲ್ಲೈ ತನ್ಮಹೀಪಾಳಶಿರೋಜರಇಜಿ ಪರಭಾಗಮ 
ನಾಶ್ರಯಿಸಿರ್ದಳೆಂಬಿನಂ (ಶಾಂತಿಪು, ೩-೩೬); ಅಳನಡೆ ಪರಭಾಗಂಬಡೆದೆಳೆ 
ಯಳಪರಭಾಗದಲ್ಲಿ ಸೋಮರ್ನಡಿ ಸೊಬಗಂ ತಳೆದೆಸೆದುದು ಕನಕಶಿಳಾತ 
ಳಾಗ್ರಡೊಳ್‌ ಮಂರಿದು ಪರಿದ ಜಗುನೆಯ ಪೊನಲಂ(ಚಂದ್ರ ಪು.೧೧-೧೦೦), 
೩. ಶೋಭೆ; ಸೌಂದರ್ಯ ; ಮನೋಹರತೆ : "ಪರಭಾಗಂಬಡೆ? 
ಪರಾ, ೪. ಒಳ್ಳೆಯತನ; ಸಜ್ಜನಿಕೆ : “ಫರಭಾಗಃ, ಗುಣೋ 
ತೃರ್ಷಃ-ಈ ೨ ಒಳುಹು [ಒಳ್ತು]” (ಹಲಾಯು. ೧೩೦-೧೦೧) ; “ಪರ 
ಭಾಗಮೆನೆ ಗುಣೋತೃರ್ಷಮೆನಲೊಳ್ಳ ಕ್ಕು? (ನುಂಗ. ೧೩೪-೩೪): 
೫. ಶ್ರೇಷ್ಠನಾದವನು ; ಉತ್ತಮನಾದವನು : ತ್ರಿಭುವನಭೂಷ 
ಣೋಪಮೆಗೆ ಸಂಗನುಡೊಳ್‌ ಪರಭಾಗವಿಸಾ [ನೀ] ಸ್ವಯಂಪ್ರಭೆಗೆ ಲುಲತ್ತ, 
ಚತ್ಪ್ರಳಿಗೆ ಬಂಧುರಸಿಂಧುರ ನೀಲನೀರದಪ್ರಭನಭಯಂ  ತ್ರಿಪೃಷ್ಮಂ 
(ಶಾಂತಿಪು. ೫-೨೮). [ಸಂ-] 

ಪರಭಾಗಂಬಡೆ (ಕ್ರಿ). ೧. ಉತ್ಕರ್ಷವನ್ನು ಹೊಂದು; ಮೇಲ್ಮೆ 
ಯಿಂದ ಶೂಡಿರು : ಜೀವಮಾನವಸಭಾಸಂದೋಹದಿಂ ನಇಡೆಯುಂ 
ಪರಭಾಗಂಬಡೆದೇ ೨ ಬೆಡಂಗಿಡಿದುದೋ ತನ್ನ್ನಾಭಿರಾಜಾಲಯಂ. (ಆದಿಪು; 
೮-೨೦) ; ಬಿಜ್ಜನೆ ಬೀಗುವ ಪೊಸಸಿರಿವಂತನಂತೆ ವಾತಪೂರಣಂಗಳೊಳಂ 
ಸರಭಾಗಂಬಡೆದು. (ಶಾಂತಿಪು. ೧೦-೨೧ ವು. ೨. ಅತಿಶಯವಾದ 
ಶೋಭೆಯನ್ನು ಪಡೆ; ಉಜ್ವಲಕಾಂತಿಯಿಂದ ಕೂಡಿರು : ರತ್ನದ 
ಕೇರ್ಗಳ್ಳಿ ಜಾಗಂಬೊಯ್ಸುಂತಿರೆ ಪರಭಾಗಂಬಡೆದುವು ವಿವಾಹಗೇಹಾಂತರ 
ದೊಳ್‌ (ಆವಿಪು. ೪-೩೧) ; ಅಳವಡೆ ಪರಭಾಗಂಬಡೆದೆಳೆಯಳಪರಭಾಗದಲ್ಲಿ 
ಸೋರ್ಮಡಿ ಸೊಬಗಂ ತಳೆದೆಸೆದುದು ಕನಕಶಿಳಾತಳಾಗ್ರದೊಳ್‌. ಮುರಿದು 
ಪರಿಡ ಜಗುನೆಯ ಪೊನಲಂ (ಚಂದ್ರಪು. ೧೧-೧೦೦),[ಜರಭಾಗ--ಸಡೈ] 

ಪರಭಾಗಂಬೆಟು (ಕ್ರ). ೧. ಎ ಪರಭಾಗಂಬಡೆ ೧ : ಧರೆಯೊಳು 
ಮಂನ್ನುಳ್ಳ ವಿಪ್ರೋತ್ತಮರ ಚರಿತದೊಳ್‌ ತನ್ನ ಚಾರಿತ್ರ ಮೆತ್ತಂ ಪರ 
ಭಾಗಂಬೆತ್ತಿರಲ್‌ (ಎಇ. 2೪, ೩೫೨-೨೮; 1098), ೨. ಸೊಗಸಿ 
ನಿಂದ ಕೂಡಿರು; ಶೋಭಿಸು : ಮದನದ್ಮಂತಿಮುದಾಂಬುಧಾರೆಗಳ್‌ 
i *ರೆಥಾಶ್ವಸಂಕುಳಖಲಿನೋದ್ಳೂ ತಲಾಲಾಜಲಂ ಕದಡೆಬಕ್ಸಿತ್ತಮವುಂಕೆ 
ಬೇಜಕಿ ಪರಭಾಗಂಬೆತ್ತು: ಲೋಕಕ್ಕೆ ಸನ್ನಿದಮಾಗಿರ್ದುವು ಕೌರವಧ್ವಜಿನಿ 
ಯೊಳ್‌ ಕಇಳಿಂದಿಯಂಂ ಗಂಗೆಯಂ೦ (ಸಂಸಭಾ. ೧೦-೩೧) ; ಪರಭಾಗಂ. 
ಬೆತ್ತಿರೆ ಪದ್ಮರಾಗಮಣಿ ಪಾಣಿಪದ್ಮರಾಗದಿನೊರ್ವಂ ನರನಾಥಸುತಂ 
ಮೆಣಕಿದಂ ಕಿರೀಟಿನುಂ ತಿರ್ದುವಂತೆ ಭುಜಶಾಖೆಗಳಿಂ (ಪಂರಾಮಾ,೫-೫೪); 
ಕಬರೀ ಭರದಿಂ ಪರಭಾಗಂಬೆತ್ತಾಕೆಯಪರಭಾಗಂ ಪತಿಯ ಮನಮುನುಟಃ 
ಸೇಕ ವಿಡಿಗುಂ (ಜಗವಿ, ೧೦-೪೭), [ಪರಭಾಗ-. ಪೆಲು,] 

ಪರಭಾರಿ "ಪರಭಾರೆ? ನೋ, 

ಪರಭಾರ್ಲಿ "ಸರಭಾಕ್ಲಿ' ನೋ. 

ಪರಭಾರೆ, ಸರಭಾರಿ, (ನಾ). ೧. ತಮ್ಮ ವಶದಲ್ಲಿರುವ ವಸ್ತು, 
ಆಸ್ತಿ ಮೊದಲಾದುವನ್ನು ಬೇರೆಯವರಿಗೆ ಒಪ್ಪಿ ಸಿಕೊಡುವಿಕೆ : 
ವ್ಯವಸಾಯದ ಜವಿರಾನಿನ ವರ್ಗಾವಣೆ, ಪರಭಾರೆ ಮತ್ತು ವೃವಸಾಯ 
ಸಂಬಂಧದ ಸಾಲಗಳು (ಭಾಧಾನ. ೨೮೯). ೨, ಪ್ರುತ್ಕೇಕವಾದುದು ; 
ಹೊರಗಿನದು : ಅವರಿಗೇ ಎಂದು ಒಂದು ಪರಭಾರೆಯಾದ ಕೋಣೆಯ 
ಏರ್ಪಾಡಾಗಿತ್ತು (ಹಳ್ಳಹಾ. ೧೭). ಪರಭಾರಿ, : ೧. ಪಿತ್ರಾರ್ಜಿಕನಾದ 
ಅವರ ಆಸ್ತಿಯ ಇಂದು ಪರಭಾರಿ ಆಗುವ ಸ್ಥಿತಿಯಲ್ಲಿದೆ (ರೂಢಿ). 


31೨೮೩. 


35 


45 


ಪರಭಾಷೆ 


ಪರಭಾರೆ ಮಾಡು - ಆಸ್ತಿ, ವಸ್ತು ಮುಂತಾದುವನ್ನು ಬೇರೆ 

ಯವರ ವಶಕ್ಳೆ ಒಪ್ಪಿ ಸ್ಕು--ಅಧೀನಕ್ಕೊಳಪಡಿಸು: ಈ ದಿನ ಗಡ್ಡಿ 
ಮತ್ತು ರೂಪಾಯಿಗಳನ್ನು ಕೊಟ್ಟಿ ನೋ, ನಾಳೆಯೇ ಪರಭಾರೆ ಮಾಡಿ 
ಬಿಡುತ್ತಾನೆ. (ರಂಗಳ, ೧೨೪) ; ಮೈನರ್‌ ಮಗನಿರುವಾಗ ತಂದೆಯು. 
ಆಸ್ತಿಯನ್ನು ಯಾನ , ರೀತಿಯಲ್ಲೇ ಆಗಲಿ ಪರಭಾರೆ ಮಾಡುವುದಕ್ಕೆ. 
ಅಧಿಕಾರವೇ ಇಲ್ಲ (ಫಾಟೀಮು, ೨೮). ಪರಭಾಕೆಯಾಗಿ -೧. ಪರೋಕ್ಷ 
ವಾಗಿ; ನೇರವಾಗಿ ಅಲ್ಲದೆ: ಬಂದವರು ಪರಭಾರೆಯಾಗಿ “ಬೆಟ್ಟಿ ಪಾಡಿಗೆ 
ಸುಬ್ರಾಯರು ಮರಳಿದ್ದಾರೆಯೇ? ಎಂದು ವಿಚಾರಿಸಿದಾಗ (ಕರುಳ.೨೬). 
೨. ಪ್ರತ್ಯೇಕವಾಗಿ: "ಹಾಡಿದವರ್ಯಾರು? ಎಲ್ಲಿದ್ದಾರೆ?' ಎಂದು 
ಪರಭಾರೆಯತಾಗಿ ವಿಚಾರಿಸಿ. ಅರಮನೆಯನ್ನು ಸೇರಿದನು (ಕಭವಿ, ೬೧೩). 
ಪರಭಾಕೆಯಾಗು - ಆಸ್ತಿ ಮುಂಶಾದುವು ಪರಾಧೀನವಾಗು,- 
ಬೇಕಿಯವರ ವಶಕ್ಕೆ ಒಳಪಡು : ಜವಿಸಾನು ಪರಭಾರೆಯಾಗಿದ್ದರ 
ದುಃಖ. ಅವನ ಮನಸ್ಸನ್ನು ಕೊರೆಯುತ್ತಿತ್ತು (ಗಂಗಾಳ. ೬೫); 
ಮುದುಕಿಯ ಆಸ್ತಿ ಖಾಸ್ತಿ ಯೆಲ್ಲ ಪರಭಾರೆಯಾಗು ನಂತೆ ತಂತ್ರ ಹೂಡಿದ್ದ 
ವಕೀಲ . . . ಬಂದನು (ಪುನರು. ೨೯). [*-ಮರಾ. ಪರಭಾರೇ] 

ಪರಭಾರೆ, ಪರಭಾರಿ,(ಅ). ೧. ಇನ್ನೊಬ್ಬರ ಮುಖಾಂತರವಾಗಿ; 
ಅಪರೋಕ್ಷವಾಗಿ : ಸರಭಾರೆ ಕೆಲಸ ಮಾಡಿಸಿಕೊಳ್ಳು ವವರನ್ನು ಕಂಡರೆ 
ನಮಗೆ ಆದರ ಹೇಗೆ ಹುಟ್ಟೀತು? (ಗಾಳಿಪ.೧೮೪) ; ಮುಂನಸೀಪಾಲಿಟಿಯ 
ಅಧಿಕಾರದಲ್ಲಿದ್ದ ಜಾಗೆಯ ' ಬಾಡಿಗೆಯನ್ನು ಪರಭಾರೆ ಒಬ್ಬ ಸದಸ್ಯ 
ತೆಗೆದುಕೊಂಡು (ಅಪನಾ. ೨೨೩). ೨. ಹೊರಗಿಂದ' ಹೊರಗೆ : ಕೆಲವು 
ಕೆಡುಕ ಮತ್ತು ಕೆಲವು ಚಲೋ ಹೀಗೆ ಮಾಲವನ್ನು ತುಂಬಿ ಪರಭಾರೆ 
ಸ್ವೇಶನದ ಮೇಲೆ ಏರಿಸುತ್ತಾರೆ (ಮುಂಬನ್ಮಾ. ೯೫). ೩. ಬೇರೆ 
ಮಾರ್ಗವಾಗಿ ; ಬೇರೆ ರೀತಿಯಲ್ಲಿ : ಚಿತ್ರದುರ್ಗ ನಮಗೆ ಅಸಾಧ್ಯ 
ಪೌಜು ಭಾರಿಯಿದೆಯೆಂಥಾ ಪ್ರಸ್ತಾಪು ಮಾಡುತ್ತಾನೆಂದು ಪರಭಾರೆ 
ವರ್ತಮಾನಾ ಕೇಳುತ್ತಾ ಇಧೇವೆ (ಮುದಡ. ೭-೮); ಕೊತ್ತತ್ತಿಗ್ರಾಮುದ 
ಬಳಿಯಲ್ಲಿ ಇಳಿದಿರುವ ಮರಾಟಿಯನರ ದಂಡಿನ ಬಳಿಗೆ ನೀವು ಪರಭಾರೆ 
ಹೋಗಿ (ಚಾಮುನಂ. ೧೦೮) ಅಲ್ಲಿಂದ ಪರಭಾರೆ ಯಾರಿಗಾದರು ಉಪ್ಪು 
ತರಿಸುವದಿದ್ದೆರೆ ... ಹಣವು ಕಳಿಸಬೇಕು (ಮುಂಬವ್ಯಾ. : ೨೭). 
೪. ಬೇರೆಯ ಸ್ಥಳದಲ್ಲಿ; ಬೇರೆಯ ಕಡೆಯಲ್ಲಿ ; ಹೊರಗೆ : ಅನರ 
ಹಗಲಿನ ಊಟಿಗಳೆಲ್ಲ ಸರಭಾರೆ (ಮರನು: ೫). ೫. ಪ್ರತ್ಯೇಕವಾಗಿ; 
ಬೇರೆಯಾಗಿ : ಊಟಾ-ಉಡಿಗಿ ಪರಭಾರೆ ಹೋಗಿ ಮ್ಯಾಲ ದಹಾ - 
ಬಾರಾ ರೂಪಾಯಿ ಕೈಗೆ ಹತ್ತತಾವ (ವೀಸಹ, 11, ೧೩). ಸರಭಾರ್ಮಿ : 
ಉಂ ಎಸ್ಟೋ ವರ್ಷಗಳಾದ ಮೇಲೆ ಊರಿಗೆ ಬಂದ ನಾನು ಅವರ ವಿಷಯಂ 
ನನ್ನು ಪರಭಾರಿ ತಿಳಿದುಕೊಳ್ಳ ಬೇಕಾಯಿತು (ರೂಢ). 

[4-ಮರಾ. ಪರಭಾರೇ, ಸರಭಾರಾ, ಪರಭಾರೀ] 

ಪರಭಾವ (ನಾ). ೧.. ಬೇರೆಯನರ ಇಂಗಿತ್ಯ-ಆಲೋಟಚಿನೆ. 
೨. ಇನ್ನೊಂದು ಸ್ಥಿತಿ: ಉಳ್ಳು ದನಲ್ಲದಾರ್ಗಮಿಲ್ಲೆ ನಲ್‌ ಬಾರದು 
ಳ್ಳುದುಂ ಹರದ್ರಮೃ ಪರಕ್ಷೇತ್ರ ಪರಕಾಲ ಪರಭಾನದಿಂದಮಿಲ್ಲದಿರ್ಕುಂ 
(ಶಿ90ತಿಪು. ೮-೧೩೮ ವು), [ಪರ್ಯ--ಭಾವ್ಮ) 

ಪರಭಾನಜ್ಜ (ನಾ). ಬೇರೆಯವರ ಇಂಗಿತವನ್ನು ತಿಳೆಯಬಲ್ಲ 
ವನು : ಪರಭಾವಜ್ಞಂ ಕೃತಜ್ಞಂ ರಸಿಕಂ . . . ಸಭೇಂದ್ರಂ (ಲಾಸ್ಕರಂ. 
೧-೩೩). [ಸಂ.] 

ಪರಭಾಷೆ (ನಾ). ಬೇರೆಯ ಭಾಷೆ; ಪರಕೀಯ ಭಾಷೆ: ದ್ರಾವಿಡ- 
ಕನ್ನಡರು ಇಂದು ಪರಭಾಸೆಯಂನ್ನಾಡುನ ಅನೇಕ ಪ್ರದೇಶಗಳನ್ನು ಅಕ್ರವಿ 
ಸಿದ್ದರೆಂಬುದಕ್ಕೆ ಇಳು ಸಂಬಂಧಪಟ್ಟ ಅಂಶಗಳಿವೆ (ಭಾಷುರಾ. ೧೯೩): 

[ಸರ್ಕ ಭಾಷೆ] 


ಪರಭೂಪಾಲ 


ಪರಭೂಸಾಲ (ನಾ). ಶತ್ರುರಾಜ : ಪರಭೂಪಾಲದ್ವೀಸಪಾಂತ೦ಾಳ 
ಕೇಳೀನನಂಗಳಂ ಕಿಟ್ಟ (ಸಂಉನೂ, ೩-೧೦೦) ; ಪರಭೂಪಾಲರ ಬಾಳಂ 
ಪರಿಹಾಸ್ಕಂ ಮಾಡುವಂತೆ ಹಸನಂಗೆಯ್ವಂ (ಜಮ್ಮಾರ. ೨-೨೭). 
[ಪರ್ಯ--ಭೂಪಾಲ] 
ಪಂಭೃತ (ನಾ). ಅನ್ಯರಿಂದ ಪೋಸಿಸಲ್ಪಟ್ಟುದು; ಕೋಗಿಲೆ : 
ಸರಭೃತಂಗಳುಲಿವ ರನಂಗಳ ಸಹಸಾ ತಳಮಳಗೊಳಿಸಿದವಹೋ . . . 
ವಿರಹಿಗಳಾ (ಕವಿಂ. ೧-೫೪) ; ವಿರಹಿಗಳ ಸುಯ್ಯ ಬೆಂಕೆಯೊಳ್‌ 
A ಕರಿಮುಂರಿಕನಾದುವುನ್ಮದಪರಭೃ ತಸಟ್ಟಿ ರಣ ರಾಜಕೀರಕುಲಂಗಳ 
(ಪಂಸಭಾ. ೫-೯೦); ನವಾಮ್ರುದ ಪೂಮಿಡಿಯಂ ಕರ್ದುಕಿದುದು ಪರಭೃತಂ 
ಪರಭೃತದಿಂ (ನುಲ್ಲಿಪು. ೫-೩೮); ಪರಭೃತಂಗಳವೇಕೆ. ಮಂನಿದಹವಾ ತಳಿರು 
ಗಳಿಗೆ (ಬಸಪು, ೪-೧೫) ; ಗತಿಗೆ ಕುಣಿದವು ಹಂಸೆ ಸಂಭಾಷಿತದ ಮೃದು 
ರವಕೊದಗಿದವು ಸರಭೃ ತವು (ತೊರಂಇ. ೧-೫-೪೬). [ಸಂ.] 
ಪರಭೃ ಶಿಕೆ (ನಾ). ಹೆಣ್ಣು ಕೋಗಿಲೆ : ' ಮಾವಿನ ಚಿಗುರನ್ನು ನೋಡಿ 
ಪರಭೃತಿಕೆಯಂ ಉನ್ಮತ್ತೆ ಯಾಗುವುದಿಲ್ಲವೆ? (ಶಾಕುಂತ,'೪ಂ-೧). 
[ಸಂ. ಪರಭೃತಿಕಾ] 
ಸರಮ(ಗು). ೧. ಬಹಳ ದೂರದ; ಸಮಾಪವಲ್ಲದ. ೨. ಮುಖ್ಯ 
ವಾದ; ಪ್ರಧಾನವಾದ : ನೀನತ್ತೆ ಮಾನಂದಿರಂ ಸೇವಿಸುತ್ತೀಯೆಡೆಯೆ 
ಧರ್ಮುಮಾಚರಿಸುತಿರ್ಪುಡಿ ಪರಮಕರ್ತವ್ಯಂ. (ಶ್ರೀರಾಮಾ, ೮೭-೨೫೪), 
೩. ಶ್ರೇಷ್ಠವಾದ; ಉತ್ಕೃಷ್ಟವಾದ : ಶ್ರೀಮಾಸೇನರ್ಪ್ಯರನು 
ಪ್ರ ಭಾವರಿಸಿಯರ್ಕ್ಯಬ್ವಿಪ್ಪಿ ನಾ' ವೆಟ್ಟ ದುಳ್ಳ್ರೀಸಂಗಂಗಳ ಪೇಟ” ಸಿದ್ಧ 
ಸಮಯನ್ತಪ್ಪಾದೆ ನೋನ್ತು (ಎಕ. 1, ೨೬-೧; ಸು. 700); ಆ ಪರಮ 
ಶತ್ರತೇಜೋರಾಶಿಗೆ ಮುನಿಸೆಂಬ ಕಿಚ್ಚ ನೊಳೆ. ಬೆಂದು ನಿಲ್ಲದಂಬುಧಿಯ 
ಸೋಡಿ ಪೊಳ್ಳರಿನೃ ಪಸಾಧನದಿರವಿನಂದಮೆಂತೆಸೆ (ಶಾಂತಿಫು. ೯-೧೫೨ ವ); 
ಪರಮಕನೀಂದ್ರವೃಂದ ವಿನುತೋತ್ತಮವಾಣಿ ಸರಸ್ವತೀಸ್ವಯಂವರವರ 
ನಬ ಜೋಸಮನಪಾಸ್ತ ರಜಂ (ಪಂಚತಂ. ೩-೨೧); ದ್ರಾನಿಡಭಾಷಾ 
ವಿಜ್ಞ್ಯಾನಕ್ಷೇತ್ರ ದಲ್ಲಿ ಪರಮಪರಿಣತ ಪಂಡಿತರಲ್ಲಿ ಒಬ್ಬರಾದ ಥಾಮುಸ್‌ಬರೊ 
೬ » » ಪರಿಶೀಲಿಸಿದ್ದಾರೆ (ದ್ರಾವವಿ, ೪೩). ೪, ಶುದ್ಧ ವಾದ; ಪವಿತ್ರ 
ವಾದ : "ಸರಮಪಾವನ' ಪರಾ. ೫. ಕೊಟ್ಟಿ ಕೊನೆಯ; ಸರಾ 
ಕಾನ್ಮೆಯ. ೬. ಹೆಚ್ಚಾದ ; ಅಧಿಕವಾದ: ಪರಮದಯಾನಿಧಿ 
ಯೆನಿಸಿದ ಪರಮನ: ಸನ್ನಿಧಿಯೊಳುಷ್ಟ ಮಂ ಪರಪೀಡಾಕರಮಂ ಕೋಣದ. 
ಬಾಲಾರ್ಕರಶ್ಮಿಯೆನಿಸಿದುವು ರತ್ನದೀಪಪ್ರಭಿಗಳ” (ಮಲ್ಲಿಪು, ೧೨-೧೦೮). 
(ನಾ). ೭. ಶ್ರೇಷ್ಠ ವಾದುದು ; ಉತ್ಕೃಷ್ಟವಾದುದು : ಉತ್ತರ 
ರಾಮಚರಿತದ ಶ್ರೀರಾನುನು ಇದಕ್ಕೆ ಸರಮವಾದ ಉದಾಹರಣೆ 
(ವೀನಯೋ,1,ಮುನ್ನುಡಿ). ಲೆ, ಪರಮಾತ್ಮ ;ದೇವರು: ಶಿರವ ಹಲಾದಿಕೈೆ 
ಸರಮನಿದ್ದೆಡೆಯು. ಕಾಣದೇನಿಳೆಯಲ್ಲಿ (ಬಸನ. ೬೫೬) ; ಎಸೆನ ಪಂಚಾಕ್ಷ 
ರಿಯೆ ಸರಮನರಮನೆ ನೋಡ (ತಿರುರ. ದೇ. ೩-೪); ಫಣಿಯ ಮಂಚದ 
ಮೇಲೆ ಪವಡಿಸಿ ಪರಮನೆನಿಸಿದ ಲೀಲೆಯೆತ್ತಲು ಮನುಜಭಾವದ ನಟನೆ 
ತಾನೆತ್ತ(ೌತಿಂ. ೪೩-೪೫) ; ಸರಮನೊಳು ಪ್ರಾಣ ಬೆರೆದಿಪ್ಪ ಐಕ್ಕಂಗೆ 
ಚಿರಮುಕ್ತಿಯಹುದು (ಸರ್ವಜ್ಞ, ೧೪೮). ₹.: [ಜೈನ] ಜಿನ; 
ಅರ್ಹಂತ ::ಪರಮಂ ಬೆಸಸಿದನಾಗಳ್‌ ಭವ್ಯಪ್ರಸಾದಕರ ನಿಜನಚೋಂಶು 
ಗಳ್‌ ಬೆಳಗುವಿನಂ (ಆದಿಪು. ೫-೩೫) ; ಪರಮನ ಚರಮಕಲ್ಯಾಣಂ 
ಪರಿಪೂರ್ಣಮಾಗೆ (ಶಂಂತಿಪು, ೧೨-೩೭ನ) ; ಅಜಿತಂಜಯಂ ಚಕ್ರಧರ 
ಪುರಸ್ಸರಂ ಪರಮನ ಪದಪಯೋಜವಂದನಾನಂದದಿಂ ಬಂದು (ಚಂದ್ರಪು, 
೭-೫ ನ) ; ಪರಮಂ 'ಪ್ರಾಣತಕಲ್ಪ ದಾರುಣ ವಿಮಾನೋದ್ಧೇಶದಿಂ ಬಂದು 
ಬಂಧುರ ವಕ್ಚ್ರಾಬ್ಜ ನಿವಿಸ್ಟ ನಾಶ್ರಯಿಸಿದಂ ರಾಮಾಂಬಿಕಾಗರ್ಭಮಂ 
(ಪುಷ್ಪಪು. ೯-೧೧೩), [ಸಂ.] 


೫೨೮೪ 


20 


25 


30 


35 


ಪಂಮಕ್ಕಸೆ 


ಪರನುಂಡಲ, ಪರಮಂಡಳ (ನಾ). ೧. ಬೇರೆಯ ದೇಶ ; ವಿಡೇಶ; 
ಪರದೇಶ : ಚರಗೃ ಹಮಪ್ಟ ಮನಣಾಗಿರೆ. (ಪರ]ಮಂಡಲ[ಪಾಳಾಂ, ಣ] 
'ದೊಳ್‌ , , , ಮಡಿಗುಂ (ಜಾತತಿ. ೨೩-೩). "ನಿಜಮಂಡಲ' ಪರಾ. 
೨. ಶತ್ರುರಾಜ್ಯ ; ಶತ್ರುಮಂಡಲ :. ಪರಮಂಡಲಕೆ ಸಯಣವ. 
ಮಾಡುವೆವು ನಾವಳುಕಿದವರಲ್ಲ (ಕುವ್ಯಾಳು. ೭-೨) ; ದಾಯಾದಂಲ್ಲ 
ಮಾರ್ಮಲೆವ ಪರಮಂಡಲದ ನಾಯಕರ ಸುಳಿವಿಲ್ಲ (ಚೈಮಿಭಾ. ೨-೫೪). 
ಪರಮಂಡಳ : ೨. ಪ[ರ]ಮಣ್ಣ ಳೈ ಕರಾನುಶ್ಚಾ ಳುಕೃಕುಳತಿಳಕಃ 
(ಕಇಆ, ೨೩-೮-೮ ; 9ನೆಯ ಶತ) ; ಆದಿರದ ಬೀಕರಕ್ಕ ಮಿಕ ಪೂಣಿಗ 
ರಂಣೆ(ಲೆ)ಗಣ್ಣ ನಿತ್ತು ಬಾಳದ ಪರಮಂಡಳಂ ತಿದ. [ಕೊ]ಂಕಣನಾಯದ 
ಮಾಳವಂ, (ಕಇಆ. ೪-೨-೧೨೪ ; 1058). 
ಸರಮಂಡಳ ಸೂಅಕಕಾಟ- ಶತ್ರು ರಾಜ್ಯವನ್ನು ಕೊಳ್ಳಿ ಹೊಡೆ 
ಯುನವನು ; ಒಂದು ಬಿರುದು : ಸಂಸ್ತು ತೃನಂದಿಜನಂ ಪರೆಮಣ್ಣಳ 
ಸೂಂಕಿಕಾಲಿಂ (ಎಕ, 1, ೬೨-೧೪; 1095); ಪರಮ[0]ಡಳಸೂಣಕಿಕಾಟ 
ನಪ್ಪ ಶ್ರೀಮತು ಹಚ್ಚಿಯನಾಯಕಂ . , , ಸಂಪತ್ತಿಯಿಂ ಸುಖದಿನನುಭ 
ವಿಸುತ್ತಿರ್ದು (ಕೊಲ್ಲಾಶಾ. ೧೫-೬೫ ; 1186). [ಪರ್ಕ 4 ಮಂಡಲ] 
ಸರಮುಂಡಲಿಕೆ, ಪರಮಂಡಳಿಕ (ನಾ).೧. ಪರದೇಶದ ದೊರಿ, 
ಅರಸು, ಪೆರಮಂಡಳಿಕ : ೨. ಶತ್ರುರಾಜ್ಯದ ಅಧಿಪತಿ, 
ಮಾಂಡಲಿಕ: ಬಲುಹ ನೀ ನೋಡುವರೆ ಪರಮಂಡಳಿಕರನು ತಂಜೊಡ್ಡು 
(ಕುವ್ಯಾಭೀ. ೩-೪೦), [ಪರ್ಯ--ಮಂಡಲಿಕ] 
ಪರಮಂಡಳ "ಪರಮಂಡಲ' ನೋ. 
ಪರಮಂಡಳಿಕ "ನರಮಂಡಲಿಕ' ನೋ. 
ಪರನುಕವೀಶ (ನಾ). ಶ್ರೇಷ್ಠಕವಿ; ಕವಿಪುಂಗವ : ಕನ್ನಡದೊಳ್‌ 
ಸಂತತಗುಣಮಂ ಕೈ ಕೊಳ್ಳಂತಾಗಿರೆ ಬಗೆದು ಪೇಟಕ್ಸಿ ಪರಮಕವೀಶರ್‌ 
(ಕವಿರಾ. ೩-೧೫೩). [ಪರಮ ೬ ಕಪಿ -. ಈಶ] 
ಸರಮಕವೀಶ್ವ ರ (ನಾ). ಎ ಪರಮಕವೀಶ : ಸರನುಕವೀಶ್ವರ ಚೇತೋ 
ಹರಮೆಂಬಿನವೆಸೆವ ಮಾಳವೀ ಮಾಧವಮಂ ನಿರಚಿಸಿದ ಕನ್ನ ಮಯ್ಯಂಬರ 
ಮಾಗಂ ಸುಕವಿ ಬಗೆವೊಡಿನ್ನುಂ ಮುನ್ನುಂ (ಪಂಚತಂ, ೫-೫). 
[ಪರಮ--ಕನ್ಯಿ 4 ಈಶ್ವರ] 
ಪರಮಕಾರಣಿಕ(ನಾ). ಶ್ರೇಷ್ಠನಾದ ಕಾರಣಪುರುಷ : ಪರನುಕಾರ 
ಣಿಕ ನಮ್ಮ ಕೂಡಲ ಸಂಗನುಜೀವ (ಬಸನ. ೫೬೪), [ಸರಮ -- ಕಾರಣಿಕ] 
ಪರಮಕಾರುಣಿಕ (ನಾ). ಅತ್ಯಂತ ಕರುಣೆಯುಳ್ಳ ವನು $ 
ಪರಮದಯಾಳು : ಪರಮಕಾರುಣಿಕನಪ್ಪ ನಸಾಕೃತದೋಷಂ (ಕವಿ. 
೩-೨೨೧). [ಪರಮ - ಕಾರುಣಿಕ] 
ಸರಮಕಾಷ್ಮ ಯುತ (ನಾ). ಶ್ರೇಷ್ಠವಾದ ಗುರಿಯುಳ್ಳ ವನು ; 
ಹುತ್ತು ಹೊಜಿಗೆ ಹೊದಿಸಿದ, ಪರನುಳಕಾಸ್ಮಯತರೆಂ  ತೋಟಿದಂ 
ನೃಶ್ಚಿ ಕಾರೂಢನು (ಸಿದ್ಧರಾ, ೩-೪). : [ಸೆಂ] 
ಪರಮಕಣಷ್ಮೆ (ನಾ). ಆಧಿಕ್ಯ ; ಸರಾಕಾಷ್ಠೆ: ನಡುಗುತೆ ಬೆಮರ್ದು 
ಭೀತಿಯ ಸರಮಕಾಷ್ಠೆ ಯಿಂ ನುಡಿಯಲಜಾಯದೆ (ತಿರುರ. ದೇ, ೧೨-೧೫); 
ಪರಮಸಾತಕದ ಸರಮಕಾಸ್ಕೆ ಯಾವುದು .'. . ಎಂದೆನೆ ಸೇಳ್ವರು ಪರ 
ವೆಣ್ಣ ಳೊಡನಾಟವೆಂದು (ಕುಂಾಸಾಂ., ೩೩-೧೦೮), [ಸರಮ--ಕಾಸ್ಕೆ ] 
ಪರಮಕೂಳ (ನಾ). ಒಬ್ಬಾತನ ಹೆಸರು : ಪರನುಕೂಳರ್ನೂಗನ್ನಿರರ 
ಕೇಸಿಗಳ್‌.... ಪ್ರಸಾದಂಗೆಯ್ದಾರ್‌ (ಎಕ, 111, ತಿರುಮು. ೧-೭; 726), 


[1] 
ಪರಮಕೃ ಪೆ (ನಾ). ಅಧಿಕವಾದ ದಯೆ, -_ ಕರುಣೆ : ಪರಮಕೃ ಪೆ 
ಯಿಂಡೆ ಕುಲಚರಿಯರ ಭಕ್ತಿಗೆ ಚಾರುತರದ ಗಣಪದಮಂ ಕೊಟ್ಟು 
(ತ್ರಿಸುವಿ. ೩೩-೮೯). [ಸರಮ-.ಕೃ ಸೆ] 


ಪರನುಕೋಟಿ 


ಸರನುಕೋಟ (ನಾ). - ನರಮಕಾಸ್ಕೆ: ಅಹಮಿಂದ್ರರ್‌ . . 
ಪಾಪಹರಂಗೆಜಿಗುವರೆಸಿಸಿದ ಮಹಿಮೆಯ ಸಟಗಟಿಸಡದ ಫರನುಕೋಟ 
ಯೊಳಿರ್ಪರ್‌ (ಶಇಂತಿಪು. ೯-೧೨೪); ಅಕ್ಟೂಣಲಕ್ಷಣಲಕ್ಷಿತಂಗಳಸ್ಪ ಪುತ್ರ. 
ನಂಗಪ್ರತ್ಯುಂಗಂಗಳೆಂ ನೀಡಂ ಭಾವಿಸಿ ನೋಡಿ ಸಂಸಾರಸುಖದ ಪರಮ 
ಕೋಟಿಯನೆಲ್ಲ ದಂತಾಗಿ (ಚಂದ್ರಪು. ೩-೧೦೨ ವ). [ಹರನು ಕೋಟ] 

ಪೆರಮಗತಿ (ನಾ). ೧. ಅತ್ಯು ನ್ನ ತವಾದ ಸ್ಥಾನ; ಮೋಕ್ಷ: ಪರಮ 
ಗತಿಯೆಂಬುದು ನೆರನುನೇ ಹ ಹೋ ? (ಗಾಡಿ. ೨. ಶ್ರೇಷ್ಠವಾದ 
ಶಶ್ರಯ,-ದಿಕ್ಳು : ನಾನು. . . ಅನುಭನದಿಂದ ಹೆಂಗಸರಿಗೆ ಪತಿಯೇ 
ಪರಮಗತಿಯೆಂದು ತಿಳಿದೆನು (ಕಪಾಕುಂ. ೧೨೦), ಸಿ ಮುಖ್ಯ ವಾದ 
ಗುರಿ ; ಮೂಲೋದ್ದೇಶ. [ಪರಮ*-ಗತಿ] 

ಪರಮಗುಣ (ನಾ). ಶ್ರೇಷ್ಠವಾದ ಗುಣ : ಪರನುಗುಣಸರೀತಳಾವ್ಯ 
ರತ್ಸಾಕರಡುರುಪಾರನುನೆಯ್ಮುಗುಂ ಮಹಾತ್ಮಂ (ಕವಿಖ. ೩-೨೩೦); 
ಪರಮಗುಣಾಂಬುರಾಶಿ ಜಿನಧರ್ಮಮರುತ್ಬ ಥಶೀತರಶ್ಮಿ ಮಾಣ್ಣಿರಿಸದೆ 
ನಜ್ರನೇದಿಕೆಯೊಳೊಂದೆಡೆಯಂ. (ಧರ್ಮಾಮೃ. ೯-೨೩೩); ಪರಮಗುಣ 
ಮೊಂದೆ ಸಂಯಮಿಗೆ (ಪುಷ್ಪಪು. ೧೩-೫೨). . [ಸರನು4 ಗುಣ] 

ಪರಮಗುರು (ನಾ). ಶೇಷ್ಠನಾದ ಗುರು,--ಆಚಾರ್ಯ: ತದ 
ನಂತರ ಭೂಚರ ಪರಮಗುರು . .:. ಇಂತೆಂದು ಬೆಸಸುಗುಂ (ಉಾಂತಿಪು. 
೧೨-೬ ವು ;, ಎನೆಗಬ್ಬ ಗರ್ಭ ನೀಂ ಗುರು ನಿನೆಗೆಂ ಪರೆನುಗುರು ವಿಷ್ಣು 
(ಜಗವಿ, -೧-೩೩) ; ಪತಿಯೆ ಪರಮಗುರು. (ಹದಿಬ. ೩-೪). 

[ಪರಮ 4-ಗುರ್ಬು] 

ಪರಮಜಾತಿ(ನಾ). [ಜೈ ನ]ಪಾರಿವ್ರಾಜಕ ಲಕ್ಷಣವಾದ ಜಾತಿಯ 

ನಾಲ್ಕುಪ್ರಕಾರಗಳಲ್ಲಿ ಒಂದು : ದಿನ್ಯಜಾತಿಯಿಂದಹನಿಂದ್ರತ್ವಮಂಂ 
'. ಪರಮಜಾತಿಯಿಂದಮಾರ್ಪಂತ್ಯನುಂ . . . ಪಡೆಯಲಕ್ಕುಂ 
(ಚಾವುಂಪು. ೨೨೮). [ಪರಮ ಜಾತಿ] 

ಪರಮಜಿನ (ನಾ): [ಜೈನ] ಶ್ರೇ್ಮನಾದ ಅರ್ಹೆಂತ : ಪರನುಜಿನ 
ಶಿಸ್ಕರಂ ಗಣಧರರೆಂ ಮಕು ಟಾಗ್ಲಿ ಯಂದಮುಗ್ಗಿ ಕುಮಾರರ್‌ ಸುರಪತಿಮತ 
ದಿಂದಂ ಸಂಸ್ಕುರಿಸಿದರ್‌ (ಶಿಾಂತಿಪು, ೧೩-೩೮) ; ಪರೆವುಜಿನನೆಂಬ ಗುಣಗಣ 
ಸುರತ್ನನಿಧಿಗಿಂದ್ರರೆಂಬ ತರುಗಳ್‌ ' ಬೀಟಲ್ವರಿದಂತಿರ್ದುವು ತತ್ತತ್ಕರ 
ಶಾಖಾಕಳಿತಕಳಶಧಾರಾಕ್ಷೀರಂ (ಚಂದ್ರಪು. ೧೨-೧೨೬) ; ಪರಮಜಿನ 
ಪದಾಂಭೋಜಾತದೊಳ್‌ ಭೃಂಗಮಾಲಾಪರಿಕರಮೆನೆ ಕಣ್ಗಳ್‌ ತಾ 
ದೇನತಾನಿಷ್ಠ ನಾದಂ (ಅನಂಪು. ೪-೬೫).  [ಸರಮ 4-ಜಿನ್ನ] 

ಪರಮಜಿನೇಂದ್ರ (ನಾ). - ಪರಮಜಿನ : ಸರಮಜಿನೇಂದ್ರವಾಣಿಯೆ 
ಸರಸ್ವತಿ ಬೇಜದು ಸೆಣ್ಣ ರೂಪನುಂ ಧರಿಯಿಸಿ ನಿಂದುದಲ್ಲು (ಆದಿಪು.೧-೯); 
ಪರಮಜಿನೇಂದ್ರ ಧರ್ಮಪರಿಸಾಲನಶೀಲಸಮರ್ಥನಂ . . . ಪಡೆನನ್ನೆಗಂ 
(ಸುಕುಮಾ. ೧೦-೩೦). [ಪರಮ--ಜಿನೇಂದ್ರ] 

ಪರಮಜ್ಞಾನ (ನಾ). ೧. ಶ್ರೇಷ್ಠವಾದ ಅರಿವು, ತಿಳಿವಳಿಕೆ: 
ಸರನುಜ್ಞಾನನೆಂಬ ಸಸಿಗೆ ಗುರುಭಕ್ತಿ ಯೆಂಬ 'ಭೂಮಿಯ ಮಣ್ಣ ತಂದು 
ಪಾತೆಯ 0 ಕಟ್ಟಿ ದೆ (ಅನಚಂ, ಕ. ೩೫೮-೯೭೯); ಬುದ್ಧನು ೬. , ಪರಮಃ 
ಜ್ಞಾನವನ್ನು ಕಂಡುಕೊಂಡ ದಿನಸೆ ನೈಶಾಖಕುಳ್ಸ ಪೂರ್ಣಿಮಾ (ರಾನುಂಾ. 
೬೯). ೨. [ಜೈನ] ಕೇವಲಜ್ಞಾನ : ಪರಮುಜ್ಞಾನನಿಧಾನದೀಶ್ವರನೆೊ 


ಳಾಯುರ್ನಾನುಗೋತ್ರಂಗಳೆಂ -ಸರಿಕಂಡಿರ್ದ ಮಹಾನುಭಾವರಿರೆ 
(ಅನಂಪು. ೧೪-೫೧). [ಪರಮ ಜ್ಞಾನ] 
ಪರನುಜ್ಞಾನಿ (ನಾ). ಶ್ರೇಷ್ಠವಾದ ಅರಿವುಳ್ಳ ವನು : ಸರನು 


ಜ್ಞಾನಿಯೆ ವಿವೆೇಕವಿಕಳರನೋಲ್‌' ಬಾಲರೆ ತಲೆಯನರಿದು ತಂದೆಯೊ 
ಪರನುಜ್ಞಾನಿ ಮರಳ್ವನೇ ಪೆಜಿರ್ಗೆ (ಪುಷ್ಪಸ. 
[ಪರನು + ಜ್ಞಾನಿ] 


(ಗದಾಯು ೯-೩೪) ; 
೧೩೨೯೧). 


೫೨೮೫. 


20 


30 


40 


ಪರಮದ್ರೋಹ 


ಸರನುಜ್ಯೋತಿ (ನಾ). ಅಲೌಕಿಕವಾದ ತೇಜಸ್ಸು ಳ್ಳ ವನು ; 
ಪರಮಾತ್ಮ; ಪರಂಜ್ಯೋತಿ : ಪುರುಪಾಕಾರತ್ರಯನುದು ನಿನ್ನ 
ವಿಡಂಬಮಲ್ತೈ ಪರಮಜ್ಯೋತೀ (ಜಗವಿ, ೩-೧೦೫). [ಪರಮ--ಜ್ಯೋತಿ] 

ಪರಮತ (ನಾ). ೧. ಬೇರೆಯ ತತ್ತ್ವ,--ಸಿದ್ಧಾಂತ : ಪರನುತ 
ರುಚಿಯಿಂ ವಿಷಯಾನುರಾಗದಿಂ , ೬ ಪರಿಪಾಲಿತಶೀಲವ್ರತನಿರನುಣ 
ದಿಂದಶುಭಕರ್ಮದಾಶ್ರವನುಕ್ಕುಂ (ಅಜಿಪು. ೬-೫೭); ಸಟ್ಟಿ ಕೃಷಣ್ಮುಖರು. 
ಪರಮತತಪತ್ವರಣನಿರತರರಿ (ಸೌಇಇ. ೫೫, ೪೬-೨೭ ; 1072) ; ಪರಮತ 
ದತ್ತ ಪೊಕ್ಳಅ? ವನೊಕ್ಕು (ಜೀನಸಂ. ೨೨೦-೧೮) ; ಪರಮತಗರ್ವ 
ಗಂಧಗಜಭಂಜನಕೇಸರಿ ಬಂದಂ (ನೃ ಷವಿ. ೧2-೭). ೨. ಬೇರೆಯ ಜಾತಿ; 
ಅನ್ಯಮತ: "ಸರಮತಸಹಿಷ್ಣು: ತೆ' ಪರಾ. [ಪರ್ಯ--ಮತ] 

ಪರಮತತ್ತ್ವ (ನಾ). ಶ್ರೇಷ್ಠ ವೌದ ತತ್ತ ಸಿದ್ಧಾಂತ 1 ಪರಮ 
ತತ್ತ್ವದ ನಿಜಸಂಯುಕ್ತರ ಆನು ನೀನೆಂಬ ಶಬ್ದಸುಖಿಗಳ ತೋಟ ಎನಗೆ 


(ಬಸನ, ೮೮೦) ; ಪರಮತತ್ತ್ವ ಕಹಸ್ಯನನು* ನಿಸ್ತರಿಸಿ(ಗಗತಾ, ೧-೧). 
[ಪರನು 4 ತತ್ತ] 
ಪರಮತತ್ವ (ನಾ): ಪರಮತತ್ತ : ಜಾಣನಲ್ಲಾ ಪರಮತತ್ವ 


ದೊಳ್‌. . . ಬಸವಣ್ಣ (ಬಸಪು. ೩೭-೪೯); ನರಗೆ ಬೋಧಿಸಿ ಪರಮತತ್ವವ, 
ನರರಹಸ್ಯವನೆಲ್ಲವನು ವಿಸ್ತರಿಸುತ (ಗಗತಾ- ೧೯-೪೩). [ಪರಮ 4- ತತ್ವ] 
ಪರಮತಪೋಧನ (ನಾ). ಶ್ರೇಷ್ಠನಾದ ತಪಸ್ವಿ: ಪರಮತಪೋ 
ಧನರ್‌ ಪುಗುನರೆಂಬುದಸಂಭವಮಲ್ತೆ ಭೋಗಭೂಚರರ ವಾಸವಂ 
(ಅದಿಪು. ೫-೬೬); ಪರಮತಪೋ ಧನರ್ಗೆ ಬೆಸಕೆಯ್ವ ಮಹಾತ್ಕರೆ ಸೌಖ್ಯ 
ಭಾಜನರ್‌ ಧರಣಿಯೊಳ್‌' (ಧರ್ಮಾಮೃ. ೯-೧೭೬); ಪರಮ ತಪೋಧನನಂ 
ಬಲ್ಲ ರಡಿಯವೊಲೆನುತ್ತೆ ನುಡಿದ ಕತದಿಂ ಧರೆಯೊಳ್‌' ಕರಡಿಗಳಾಗಿರಿ ನೀಂ 
(ನೈಷವಿ. ೨೨-೨೬). [ಪರಮ -- ತಪೋಧನ] 
ಪರಮತಪೋನಿಧಿ (ನಾ). - ಪರಮತಪೋಧನ : ಪರಮತಶೋನಿಧಿ 
ಯೆನನಿಸಿದ ಗುರುವಿಂಗಭಿವಂದಿಸುತ್ತೆ ಹಾರೀತಂ ಕುಳ್ಳಿ ತೇನ 
[ಸರಮ--ತಶಪೋನಿಧಿ] 
ಪರಮತವಾದಿ (ನಾ). ಬೇರೆಯ ಮತದ 'ಪರವಾಗಿ ದತ 
ವನು: ಅಖಣ್ಣಿತಪ್ರ ತಾಪ ದಿವಾಕರಕಿರಣ ಪರಮತವಾದಿ ಮೆದನಿರಾಕರ 
ಣನುಂ (ಎಕ. ೪111, ಸೊರಬ, ೨೭೬-೧೨; 1070). [ಸೆಂ.ಪರಮತವಾದಿನ್‌] 
ಪರಮತಸಹಿಷ್ಣುತೆ (ನಾ). ಬೇರೆಯ ಮತದ ಬಗೆಗೆ ಇರುವ 
ತಾಳ್ಮೈ--ಸಹನೆ: ಪರಮತಸಹಿಸ್ಲು ತೆ ಈ ಔದಾರ್ಯದ ಫಲ (ಯಕ್ಸಾರ. 
೧೨೩ ಸೀಠಿಕ). [ಸರಮುತ-* ಸಹಿಸ್ಣು ತೆ] 
ಸರಮತಾವಲಂಬನ (ನಾ). ಬೇರೆಯ ಮತವನ್ನು ಆಶ್ರಯಿಸು 
ವುದು. [ಸರಮತ*- ಅವಲಂಬನ]. 
ಪರಮತಾನಲಂಬಿ (ನಾ). ಬೇರೆಯ ಮತವನ್ನು 
ನವನು. [ಸಂ. ಪರಮುತಾವಲಂಬಿನ್‌] 
ಪರನುದರುಶನಿಕ(ನಾ). [ಜೈ ನ] ಶ್ರೇಷ್ಠನಾದ ದಾರ್ಶನಿಕ; ಶ್ರಾವ 
ಕರ ಹನ್ನೊಂದು ವರ್ಗಗಳಲ್ಲಿ ಮೊದಲನೆಯ ವರ್ಗಕ್ಕೆ ಸೇರಿದ 
ವನು: ಅಪುನರ್ಭನನಾಪ್ತಂ ,..: ಪರಮದರುಶನಿಕನಂತನಂ ಪ್ರಾಥವಿಂಕಂ 
(ಸುಕುಮಾ, ೬-೨೬). [ಆ ಸೆಂ. ಪರಮದರ್ಶನಿಕ] 
ಸರಮುದೀಕ್ಷೆ (ನಾ). ಶ್ರೇಷ್ಠವಾದ ನಿಯಮ,-ವ್ರುತ : ಅಂತು 
ಕ್ಷೇಮುಂಕರೆಂ ದುರಿತಾರಿಸೈನ್ಳವುಂ ಬೆಂಕೊಳಲ್‌ ಬಗೆನಂತೆ ಸರನುದೀಕ್ಷೆ 
ಯಂ ಕೆಯ್ಯೊಳಲ್‌ ಬಗೆದು (ಉಂತಿಪು, ೮-೧೧೭ ನ); ಪರಮದೀಕ್ಷೆಗುಪೇ 
ಶ್ಲಿಸಿದಂ ನಿವೇಶಿಯೇ ` (ಪುಸ್ಪ ಪು. ೧೩-೩೪)... [ಪರಮದೀಕ್ಷೆ] 
ಪರಮದ್ರೋಹ (ನಾ). ೧: ಅತ್ಯಧಿಕವಾದ-ಜ್ರೋಹ,--ವಿಶ್ವಾಸ 
ಘಾತ. ೨. ಅತಿಯಾದ ದ್ರೋಹವನ್ನು ಬಗೆಯುವವನು : 


ಆಶ್ರಯಿಸು 


ಪರಮ ಧನ್ಯ 


ಪರಮದ್ರ್ರೋಹರೊಳೊಂದಿ ತನ್ನೊ ಳಿಖ೨ಯಲ್ಲೊ ವಿಂದರಂ ಬರ್ಪುದುಂ 
(ಅಜಿಪು, ೧-೩೬) 1: ಸರಮದ್ರೋ ಹನನಾಂ ಪ್ರತಿಷ್ಣೆ ಯಿನೆಲೇ ಕೊಂದಸ್ಪೆ ೦ 
(ನೇಮಿಪು. ೧೨-೮೦). [ಪರಮ--ದ್ರೋಹ] 
ಸರಮಧನ್ಯ (ನಾ). ಅತ್ಯಂತ ಪುಣ್ಯವಂತ: ಸರಮಧನ್ಯ ಕೃ ತಾರ್ಥ 
ನಾಡೆನು (ಗಗತಾ. ೨೦-೩೮). [ಪರಮ ಧನ್ಯ] 
ಸರಮಸಂಡಿತೆ(ನಾ). ಶ್ರೇಷ್ಠಳಾದ ವಿದುಷಿ: ಕಯ್ಯೊಂಡ ಕಳಾಸಂಣತೆ 
ಯೊಳ" ಪಂಡಿತೆಯಿಂದಾಕೆ ಪರಮಸಂಡಿತೆಯಾದಳ್‌(ಆವಿಫು. ೩-೨೧). 
[ಪರನು-4ಸಂಡಿತೆ] 
ಸರಮಪತಿವುತೆ (ನಾ). ಉತ್ತಮಳಾದ ಗರತಿ, _ಹದಿಬಜೆ : 
ಪರನುಖಪತಿವ್ರ ತೆಗೆ ಗಂಡನೊಬ್ಬ (ಬಸನ, ೬೧೫); ಪರಮಂಪತಿವ್ರ ತೆಯರ ಕುಲ 
ಗುರು, ಬಸವನ ಭಕ್ತಿಯಿಂದೆ ಮಾನೋನ್ನ ತಿಯೋಸರಿಸದೆ ಸಭೆಯೊಳ್ಳಹಿಮೆ 
ಯನಿರದಾಂತೇಳ್ತ ೦ದು ದೇವಿ ಗೃಹಮಂ ಪೊಕ್ಕಳ್‌ (ನೃಷನಿ, ೮-೩೮), 
[ಸರನು 4 ಪತಿವ್ರತೆ] 
ಪರಮಪತ್ರಾಸ್ಸಿ ತ (ನಾ). ೧. ಶ್ರೇಷ್ಠನಾದ (ತಾನಕೆ) ಎಲೆಗ 
ಳಿಂದ ಕೂಡಿರುವುದು; ಕೊಳ. ೨. ಶ್ರೇಷ್ಠವಾದ ವಾಹನದಿಂದ 
ಕೂಡಿರುವವನು. ೧, ೨ ; ಹರನಂತೆ ವಿಷಧಾರಿ... ಆ ಕರ 
ಕಮಲ ಸಂಗಿಯೊಲ್‌ ಸರಮಸತ್ರಾನ್ವಿತಂ ಸರಮಪತ್ರಾ ನ್ವಿತನೊಲಾ 
ಸರಸಿ ಕಣ್ಣೆ ಸೆದುದು (ಚೆಬಪು. ೪೫-೪೯). [ಪರಮ -. ಪತ್ರಾನ್ವಿತ] 
ಪರಮಪದ (ನಾ). ೧. ಅತ್ಯುನ್ನತವಾದ ಸ್ಥಾನ,--ಪದನಿ. 
೨. ಮೋಕ್ಷ; ಕೈವಲ್ಯ : ಪುರುಪರಮೇಶ್ವರನೈದಿದ ಪರಮಪದಂ ನಮ 
ಗಮದುವೆ ನೆಲೆ ಪೆಜತುಂಟೇ (ಅದಿಪು. ೧೬-೫೭) ; ಶ್ರೀಗೆ ನೆಲೆಯೆನಿಸಿ 
ವಿದ್ಯಾಶ್ರೀಗಾಶ್ರಯಮೆನಿಸಿ ಪರಮಪದಮಂ ಪಡೆವುದ್ಯೋಗದಿನೊಗೆದಂ 
* ಅಭಿನನಪಂಪಂ (ಮಲ್ಲಪು, ೧೨-೧); ಪರಮಪದವೀವ ಪರಮ 
ಪುರುಸೋಶ್ತಮನು : ಬಂದನು (ಕುವ್ಯಾಉ. ೮-೫೩); ಮುಕ್ತರಾದ 
ಜೀವರುಗಳು ಲೋಕಾಕಾಶದಲ್ಲೆ ೇ ಸರ್ವೊೋರ್ಧ್ವಜಾಗದಲ್ಲಿ ಸಕಲಲೋಕಗಳ 
ಉಸರಿಸ್ಥಾನದಲ್ಲಿರುತ್ತಾರೆ. ಅದೇ ಪರಮಪದ (ಹಿಂದಸಾ. ೮೨), 
೩.ಮೋಕ್ಷ ಸ್ವರೂಪನಾದವನು; ಪರಮಾತ್ಮ : ಪರಮುಸದನಾತನಾ 
ಮುಂರಹರನನೊಡಂಬಡಿಪೊಡೆನ್ನ  ನಣ್ಣಿನ ನುಡಿಯೊಳ್‌ ಪುರುಲಲ್ಲ 
(ಜಗವಿ. ೧೧-೨೬) - [ಸರಮ -- ಪದ್ಧ] 
ಪರಮಪದನಿ (ನಾ). ಎ ಪರಮಪದ ೧ ೬ ಅಮಿತದಾನಿ ಗುಣಗಣದ 
ಪರಮಪದನಿಗೆ ಮೊದಲೆಂಬುದನೆನಿಸಿ ನೆಗಟ್ಲುಮಾ ನೃಪನುದಾತ್ತ ಗುಣ 
ಗಣರ ತುತ್ತ ತುದಿಯೊಳನೂನಂ (ಶಾಂತಿಪು, ೧-೭೦) ; ಪರಮಸದನಿಯ 
ನಿಮ್ಮ ಕೊರಳಲ್ಲಿ ಕಟ್ಟಿ ಕೂಳ್ಳಿ, ಪರಮಪದವಿಯ ನಿನ್ಮ ತಲೆಯಲ್ಲಿ ಹೊತ್ತು 
ಕೊಳ್ಳಿ, ಎನಗೆ ನಿಮ್ಮ ತೊತ್ತುತನವೇ ಸಾಕು (ಗಜೇವ, ಕ, ೨೦೩-೯೦). 
[ಸರಮ 4 ಪದವಿ] 
ಸರಮಪದಸ್ಮ (ನಾ). ಪರಮಾತ್ಮ ; ಕಸ್ತೂ ರಿಗಂಧಿಯರ್‌ ಬನದೊಳು 
ಬಹು ಫಲನಸ್ತುಗಳನು ಸೇಂದಿಕೊಂಡು ಮುಸ್ಟೈದೆಯರಾಗಿ ಬಂದರು 
ಸರಮಸದಸ್ಥ ಶ್ರೀಕೃಷ್ಣ ನಿರ್ದೆಡೆಗೆ (ನೋಹತ, ೪-೬೧). [ಸೆಂ.] 
ಸರಮಪನಿತ್ರ(ಗು). ೧. ಅತ್ಯಂತ ಪಾವನವಾದ ; ಬಹಳ ಪೂಜ್ಯ 
ವಾದ : ಶುಭಪರಿಣಾಮದೊಳ್‌ ನೆಗಟಕಿ ಸರಮಪವಿತ್ರೋತ್ತಮವಾತ್ರಕ್ಕೆ 
ಶ್ರೀಸೇಣಂ . . . ಪಾತ್ರದಾನಮನಿತ್ತಂ (ಶಾಂತಿಪು. ೯-೭೨ ವ). (ನಾ). 
೨. ಬಹಳ ಪಾವನನಾದನನು ; ಅತ್ಯಂತ ಪೂಜ್ಯನಾದವನು : 
ಸರಮಸವಿತ್ರನ 'ಕರಸರಸಿರು ಹಪುಟಇಂತರದೊಳ್‌ , , , ಅತಿಮುದದಿಂ 
ಸರಮಾನ್ನ ಮನಿಕ್ಕಿದಂ (ನರ್ಧಪ. ೧೫-೨೧). ೩. ಬಹಳ ಶುದ್ಧ ನಾಗಿರು 
ವವನು ಸ್ವಚ್ಛ ನಾಗಿರುವವನು : ಪರೆಮುಪವಿತ್ರನಂತೆ ಧರೆ ನೀರಜ 
ಮಾದುದು (ಅನಂಪು, ೫-೩). [ಪರಮ 4 ಪವಿತ್ರ] 


೫೨೮೬ 


20 


25 


30 


35 


40° 


45 


ಪರಮಪುರುಷಾರ್ಥ 


ಪರಮಪನಿತ್ರೆ (ನಾ). ಬಹಳ ಪೂಜ್ಯಳಾದವಳು ಕ ಅತ್ಯಂತ 
ಪಾವನೆ: ಸರಮಸವಿತ್ರೆ ಫುಲೋಮಪುತ್ರೆ ಸರಿವಾರದೇನೀಸಮನ್ಹಿತೆ 
ಪೋಗಿ ಮಹಾದೇವಿಯ ಪ್ರಸೂತಿಕಾನಿಕಾಯಮಂ ಪೊಳ್ಳು (ಶಾಂತಿಪ್ಯ. 
೧೦-೫ ವ. [ಸೆಂ. ಪರಮಪವಿತ್ರ] 

ಪರಮಪಾತಕ (ನಾ). ೧. ಅತ್ಯಧಿಕವಾದ ಹೀನಕಾರ್ಯ, 
ಪಾಪ: ಪ್ರಾಣಿರಕ್ಷಣಮೆ ಪರಮ ಧರ್ಮಂ ಪ್ರಾಣಿನಧೆಯೆ ಸರಮಖಾತಕಂ 
(ಪಂಚತಂ. ೫೦-೨೧); ಅರಸನಾದಡೆಯು ನಿರಸರಾಧಿಯನಿಂತು ಕೊಲು 
ನನೆ ಪರನುಪಾತಕವಾಗದೇ (ಒಸಪು. ೨೮-೩೧). ೨. ಅತ್ಯಂತ ಹೀನ 
ಕಾರ್ಯ ಮಾಡುವವನು : ಅನನೊಬ್ಬ ಪರಮಪಾತಕ (ರೂಢಿ), 

[ನರನು 4 ಪಾತಕ] 

ಪರನಮುಪಾತಕಿ (ನಾ). ಅತ್ಯಂತ ಘೋರವಾದ ಕಾರ್ಯವನ್ನು 
ಮಾಡಿದ ವ್ಯಕ್ತಿ ; ಮಹಾಪಾದಿ : ಸರನುಖಾತಕಿಯಾದಿ ವೈಚೀ 
ಗೊರವನೆಲ್ಲಿಗೆ ಸಂದನೋ ಆಕರಿಸಿಕೊಳ್ಳದೆ ತೋಟು ನೀ (ಬಸಪು, 
೫೨-೬), [ಪರಮ + ಪಾತಕಿ] 

ಪರಮಪಾವನ (ಗು). ೧. ಬಹಳ ಪರಿಶುದ್ಧ ವಾದ ; ಅತ್ಯಂತ 
ಪವಿತ್ರವಾದ 1 ನಿಥ್ಯಾಜ್ಞಾನಿ ಭನಸುಖಮನೊಲ್ವನೊಲೇನೊಲ್ಲುಮೆ 
ಪರಮಖಾನನಜ್ಞಾನನರಂ (ಮಲ್ಲಿಪು. ೧೩-೧೬೩); ಸರಮಖಾನನ ವರ 
ಸಿದ್ಧ ಬೆಳೆದನು ಸುರಮ್ಮಶಿವನ ಲೀಲೆಯಲಿ (ಸಿದ್ಧಪು. ೩-೬೩). (ನಾ). 
೨. ಬಹಳ ಪರಿಶುದ್ಧನಾದವನು ; ಅತ್ಯಂತ ಪವಿತ್ರನಾದವನು : 
ರಾಮನಾಥನನರ್ಚಿಸಿದನರು ಪರಮಪಾನನರು (ಒಸಪು. ೫೧-೬೦). 

[ಪರನ 4: ಪಾವನ] 

ಪರಮಸಾವನೆ (ನಾ)... ಪರಮಪವಿತ್ರೆ : ನರರೂಸವತಿ ತಾನೆಂದು 
ಪರಮಪಾವನೆಯೆಂದು ಬಟಾದೆ ಬೆಜಕಿಯದನುಸರಿಸುವುದಾತ್ಮವಲ್ಲಭನ 
(ಹದಿಬ. ೩-೩೧). [Aಂ. ಪರಮುಪಾವನಾ] 

ಪರಮಪುರುಷ (ನಾ). ೧. ಶ್ರೇಷ್ಠವ್ಯಕ್ತಿ ; ಬಹಳ ಉತ್ತಮನಾದ 
ವನು : ಸರಸಿಜಾನನೆ . . . ಕರ್ಪುರದ ವೀಳ್ಮಂಗಳ ಸರಮಪುರುಸಂ 
ಗಿತ್ತು * ಸಂಕೋಸಶರಧಿಯೊಳಗೋ ಲಾಡುತಿರ್ದಳು (ತುರಂಗ, 
೯೨-೧೩). ೨: ದೇವಾಧಿಡೇವ; ಪರಮಾತ್ಮ : ಸರಮಪುರುಸತ್ರಯ 
ಸರತ್ರವಿಚಿತ್ರ ಚಾರಿತ್ರ, ಪರಮಪರ ಪರಮಾತ್ಮ . , . ಚಿತ್ರೈಸು (ಬಸಪ. 
೬೧-೪೫); ಪದುಮನಾಭ ಪರಮಪುರುಷ ಪರಂಜ್ಯೋತಿಸ್ಟರೂಪ. (ಪುರಂದ. 
೪-೮೧-೧) ; ಇವನೇ ಪರಮಸಿದ್ದ ನು, ಪರಮಯೋಗೀಶ್ವರನು, . ಪರಮ 
ಪುರುಷನು (ಹಿಂದಸಾ, ೯೭), [ಪರಮ ಪುರುಷ] 

ಪರಮಪುರುಷಾರ್ಥ (ನಾ). ೧. ಮನುಷ್ಯನು ಸಾಧಿಸಬೇಕಾದ 
ಧರ್ಮ, ಅರ್ಥ, ಕಾಮ ಮತ್ತು ನೋಕ್ಷಗಳೆಂಬ ನಾಲ್ಕು ಗುರಿ 
ಗಳಲ್ಲಿ ಕೊನೆಯದು ಹಾಗೂ ಅತ್ಯಂತ ಶ್ರೇಷ್ಮ ವಾದುದು ; 
ಮುಕ್ತಿ : ಪರಮಪುರುಷಾರ್ಥಮಿರ್ದುದು ಚರಮದೊಳನ್ನೆ ನರಮುಲಾದ 
ಪುರುಷಾರ್ಥದೊಳಾಚರಿಸುವುದು ತಕ್ಕುದು (ಪಂರಾಮಾ. ೯-೧೨೯); 
ಸರಮಪುರುಷಾರ್ಥಮಂ ವಿಸ್ತ್ರರದಿಂ ಸಾಧಿಸುವೆಂ (ಕೇಮಿಪು. ೧೨೯೫); 
ಪರಮಾತ್ಮಪ್ರಾಪ್ತಿಯೇ  ಪರನುಪುರುಷಾರ್ಥವೆಂದು ತಂತ್ರವಾರ್ತಿಕ 
ವ್ಯಾಕರಣಾಧಿರಳಣದಲ್ಲಿ ಕುಮಾರಿಲಭಟ್ಟಾ ಚಾರ್ಯರು ನಿರೂಪಿಸಿರುವರು 
(ಹಿಂದಸಾ, ೧೬೨). ೨, ದೊಡ್ಡ ಸಾಧನೆ; ಅತಿಮುಖ್ಯ ವಾದ ಸಿದ್ಧಿ: 
ವಿಶ್ವದ ಅನಂತತೆ - ಗಾಂಭೀರ್ಯಗಳನ್ನೂ ಅನುಭವಿಸಿ, ಆನಂದಿಸುವ 
ಭಾಗ್ಯವನ್ನು ಪಡೆಯಬೇಕು. ಈ ಆನಂದವೇ ಪರಮಪುರುಷಾರ್ಥ 
(ಯಕ್ಸಾರ. ೨. ಹೀರಿಕೆ); ಶ್ರೀರಾನುಪ್ರೇಮದೊಳೆ ಕಂಡಳ* ಜನಕಜಾತೆ 
ಜೀವನದ ಪರಮಂಪುರುಷಾರ್ಥಮಂ (ಶ್ರೀರಾಮಾ. ೫೪-೧೭). 

[ಪರಮ 4 ಪುರುಷಾರ್ಥ] 


ಪರಮಪ್ರಭಾವ 


ಪರಮಪ್ರಭಾವ (ನಾ). ೧. ಅಧಿಕವಾದ ಹಿರಿಮೈ,--ಘನತೆ. 
೨. ಬಹಳ ಘನತೆಯುಳ್ಳ ವನು: ಪರನುಪ್ರಭಾವರಂ ಶ್ರೀಧರದೇನರಂ 
, ಅಖಿಳಾವನೀತಳಂ ಕೀರ್ತಿಸುಗುಂ (ಸುಕುಮಾ, ೧-೨೧). 
[ಪರಮ ಪ್ರಭಾವ] 
ಪರನಮುಪ್ರಮಾಣ (ನಾ) ೧. ಪರಮಾವಧಿ ; ಉನ್ನತ ಮಟ್ಟಿ : 
ಪರಮಸ್ರ್ರಮಾಣಮಜಂ ಸಾಸಿರಂಬರಂ ಮತ್ತೆ ಮಧ್ಯಮಸ್ಥಿತಿ ನಾಲ್ಕಾಸಿರ 
ಮಧನುಮಾತ್ರವಿಂರ್ಲಾಸಿರಂ  ಶರಾಸನನುದು ಕ್ರಮಕ್ರಮದಿಂದಂ 
(ಶಾಂಕಿಪು. ೬-೧೦೩). ೨. ಅತ್ಯಂತ ನಿರ್ಧಾರಕವಾದ ಆಧಾರ : 
ಅವರ ಮಾತನ್ನೇ ಸರಮಸ್ರಮಾಣವೆಂದು ಎಲ್ಲರೂ ಒಸ್ಟಿ ಕೊಂಡರು 
(ರೂಢಿ), [ಸರಮ-1- ಪ್ರಮಾಣ] 
ಸರಮಪ್ರೆಸಾದ(ನಾ). ೧. ಅತ್ಯಧಿಕವಾದ ಅನುಗ್ರಹೆ, ದಯೆ ; 
ಕ್ಷೇಮಂಕರಮುಹಾರಾಜಂ ಪರಿತೋಷಸ್ರಾದುರ್ಭಾವಚಿಹ್ನಭೂತಪರಮ 
ಪ್ರಸಾದಸ್ಮೇರಮುಖಂ ಸ್ರ್ರಿಯಾತ್ಮಜಾನನಾರ ವಿಂದನಿರೀ ಕ್ಷಣಾನಂತರಂ 
(ಶಾಂಕಿಪು, ೮-೬೬5). ೨. [ವೀಶೈ] ಪ್ರಸಾದಗಳೆಲ್ಲಿ ಒಂದು ವಿಧ : 
ಜೀನಭಾವದಲ್ಲಿ ಕೂಡಲಿಕ್ಕಾಗಿ ಪರಮಪ್ರಸಾದ ಆ ಪರಮಪ್ರಸಾದ 
ವ್ಯತಿರಿಕ್ತವಾಗಿ ಕಾಣಿಸಿಕೊಂಡಲ್ಲಿ ಪ್ರಸಾದವಾಯಿತ್ತು (ಸರ್ವನ, 
೧೧೬-೬೦೪),ಪರಮಪ್ರಸಾದನಂಂ ಮದ್ಗೂರುವೆ ದಯಂಗೈವುದು(ಉದ್ಭಟ. 
೫-೧೦೩). [ಪರಮ ಪ್ರಸಾದ] 
ಸರನುಪ್ರಸಾದಿ(ನಾ).[ನೀಶೈ]ಪ್ರಸಾದಿಗಳಲ್ಲಿ ಶ್ರೇಷ್ಠನಾದವನು: 
ಇಂತಪ್ಪ ಸರೆಮಪ್ರಸಾದಿಗಳ ಶ್ರೀಚರಣಕ್ಕೆ ನಮೋನಮಃ ಎಂಬೆನಯ್ಯ 
(ಅಖಂಡೇ, ೧೫೧-೧). [ಪರಮ - ಪ್ರಸಾದಿ] 
ಪರಮಪ್ರಿಯ (ಗು). ೧. ಅತ್ಯಂತ ಪ್ರೀತಿಪಾತ್ರವಾದ: ಸರಮ 
ಪ್ರಿಯವಸ್ತುಗಳಂ ಪರಮಪ್ರಯಂತಂಗಳಂ ಸಮೆಂತು ನಿಜಾಂತಃಕರಣ 
ದೊಳಣಮಲ್ಲೆ ೦ಬಂತಿರಂತಿರ್ಪ ಗಭೀರವೃತ್ತಿ ವಿಹೃತಮೆನಿಕ್ಕುಂ (ಶೃಂಗಾರ. 
೨-೬೮). (ನಾ). ೨. ಅತ್ಯಂತ ಶ್ರೀತಿ,--ಮೆಚ್ಚುಗೆ ; ಪರಮ 
ಪ್ರಿಯದಿಂ ವಿಶ್ವಂಭರಭೂಪಂ ತನ್ನ್ನನಿರದೆ. ಬರವೇಟ್ವಿನೆನಲ್‌' (ಕುಸುಮಾ. 
೧೫-೧೩೭); ಪರಮಪ್ರಿಯದಿಂ ಶಚಿ ತನ್ನರಸನೆನಿಮರಸತಿಗೆ ತೋಟ ಸಿ 
ದತಿಬಂಧುರಮಣಿದರ್ಪಣಮೆಂಬಂತಿರಲೊಪ್ಪಿ ತ್ತು ದಯಭೂಧರದೊಳಿನಬಿಂಬಂ 
(ಕ್ರಿವಿ, ೨೬-೧೦೯೯). &. ಬಹಳ ಪ್ರೀತಿಪಾತ್ರನಾದ ವ್ಯಕ್ತಿ : 
ಸರಮಪ್ರಿಯರೆತ್ತಾನುಂ ಸರಲೋಕಪ್ಪ್ರಾಪ್ತರಾದರೊಡವರ ಪರೋಕ್ಷಾಂತರ 
ದೊಳೆ ನುಣಂಗುವ ಮಜಂಕಂ ಕರುಣಾತ್ಮಕವಿಪ್ರ ಲಂಭವೆನೆ ಫೆಸರ್ವಜೆಗುಂ 
(ಶೃಂಗಾರ, ೪-೪೯). [ಪರಮಪ್ರಿಯ] 
ಸರಮಪ್ರೀತಿ (ನಾ). ಅತ್ಯಂತ ಅನುರಾಗ ; ಅತಿಶಯವಾದ 
ಪ್ರೇಮ: ಪರಮಪ್ರೀತಿಯಿನತಿನಿರ್ಭರಭಕ್ತಿಯಿನಾ ಜಿನಾರ್ಭಕಕ್ರಮ 
ಯುಗಮಂ ಶಿರದೊಳ್ತಾಳ್ಗೆ ಶಚೀಪತಿಕಿರೀಟಿನಿಂತ್ತ ತ್ತು ಪಾದ್ಯಮಂ ನಿಜ 
ರುಚಿಯಿಂಂ (ನುಲ್ಲಿಪು: ೧೨-೫೦) ; ಸರಮಸಪ್ರಿ ತಿಯನಪ್ಪು ಕೆಯ್ದ. ನಳ 
ಧಾತ್ರೀನಲ್ಲಭಂ ಸಿಂಹವಿಸ್ಟರದೊಳ್‌ ಕುಳ್ಳಿ ರೆಲ್‌ (ನಳಚಂ. ೭೬೯). 
[ಪರನು ಪ್ರೀತಿ] 
ಪರಮಪ್ರೇಮ (ನಾ). ಇ ಸರಮಪ್ರ್ರಿ (ತಿ : ಪರನುಪ್ರೇಮಂ ಜನ್ಮಾಂತರ 
ದಿಂದೊಡವಂದುದೆನಿಸಿ ಗೆಡೆ ಬೆಚ್ಚ ವೊಲಚ್ಛ ರಿಯಾಗೆ ರಾಮಲಕ್ಷ್ಮೀಧರ 
ರೊಳಮಾದತ್ತು ಭರತ ಶತ್ರುಘ್ನರೊಳಂ (ಹೆಂಾಮಾ. ೩-೧೪೩); ಪರಮ 
ಪ್ರೇಮಾನಸ್ಕಾಂತರದ ವಿಭೇದಕ್ಕೆ ವಿವಿಧಮಧುರೋಕ್ತಿ ಗಳಿಂ ನಿರಚಿಸಿದ 
ನುದಾಹೃತಿಯಂ ಪರಿಣತಿಯೊಳ್‌ (ಶೃಂಗಾರ. ೪-೮೭). 
[ಪರಮ ಪ್ರೇಮ] 
ಪರಮಬ್ಬೆ (ನಾ). ಒಬ್ಬಾಕೆಯ ಹೆಸರು : ಕೂರ್ಗ್ಗಲ್ಲ ಬೂತುಗನರಸಿ 
ಸರಮಬ್ಬೆಯಾಳುತ್ತಿರೆ. ಕೂರ್ಗಲ್ಲಗಾವುಣ್ಣ ತಮ್ಮನ್ನತ್ತಿ ರ್ಬ್ಟೊರ್‌ 


3೨೮೭ 


10 


20 


25 


45 


ಪರಮಸುಖ 


ತುಜುಗೊಳೊಳ್ಳಾದಿ ಸತ್ತರ್‌ (ಎಕ, 1೪, ಹುಣಸೂ. ೯೨-೬; ಸು. 920). 
[ಪರಮ -. ಅಚ್ಛೆ] 
ಪರಮಬ್ರಹ್ಮ (ನಾ). ಅತ್ಯಂತ ಶ್ರೇಷ್ಠನಾದ ಪರಮಾತ್ಮ; ಪರ 
ಬ್ರಹ್ಮ : ಪರಮಬ್ರಹ್ಮತನೂಭನರ್‌ ದ್ವಿಜನರರ್‌ ನರ್ಣೋತ್ತ ಮರ್‌... 
ಧರಾಮರರೀ ಬ್ರಾಹ್ಮಣರೆಂದು ಕೊಂಡು ಕೊನೆದು (ಆದಿಸು. ೧೫-೨೧) ; 
ಸರನುಬ್ರ ಹ್ಮಶರೀರಪುಪ್ಟಿ ಜನತಾಂತರ್ದೃಸ್ಟಿ ೬ » ೬ ಸರ್ವಾಂಗಸಂಂದರಿ 
ವಿದ್ಯಾನಟಿ ನಾಟಕಂ ನಲಿಗೆ ಮತ್ಕಾವ್ಯಸ್ಮಲೀರಂಗದೊಳ್‌ (ಪಂಉಾಮಾ, 
೧-೬) ; ಪರಮಬ್ರ ಹ್ಮನ ನಂದನಂ ಭರತಚಕ್ರಾಧೀಶದರ್ಪಾಪಹಂ ಚರ 
ಮಾಂಗಂ ಕುಸುಮೇಸಂ ಬಾಹುಬಲಿದೇವಂ (ಅನಂಪು. ೧೧-೧೧). 
[ಸರಮ 4 ಬ್ರಹ್ಮ] 
ಪರಮಭಕ್ತಿ (ನಾ). ಅತ್ಯಂತ ಶ್ರೇಷ್ಠವಾದ ಭಕ್ತಿ--ಶ್ರಶೈೈ : 
ಪರಶೈವವೈಷ್ಣ ವಾಗಮಗಳ ಚರ್ಚಿಸಿ ಸರಿಬಂದ ಮಂತದಿ ಪ್ರವರ್ತಿಸಿ, . . 
ದೈವಜ್ಞ ನಾಗಿ. ಶುಚಿಯೊಳಿರೆ ಪರಮುಭಕ್ತಿಯೆಂ (ನೇದಾಂಸ. ೯); ಭಗವ 
ಜಸರೋಕ್ಷವೆಂಬ ಸಾಕ್ಪಾತ್ಕಾರವಾದರೆ ಭಗವಂತನಲ್ಲಿ ನಿರೆಂತರ ನರನಧಿಕ 
ಪ್ರೇನುಸ್ರನಾಹವುಂಟಾಗುವುದು, ಇದೇ ಪರಮಭಕ್ರಿ (ಹಿಂದಸಾ,೨೯೨), 
[ಸರಮ--ಭಕ್ತಿ] 
ಪರಮಭ ಟಾರಕ (ನಾ). ಬಹಳ ಪೂಜ್ಯನಾದವನು ; ಒಂದು 
ಬಿರುದು : ಶ್ರೀಪೃಥ್ವೀವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ ಪರಮ 
ಭಟಾರಕಂ ಸತ್ಯಾಶ್ರಯಕುಳತಿಳಕಂ ಚಾಳುಕಳ್ಳಾಭರಣಂ (ಸೌಇಇ. ಸಸ್ಯ 
ಮಹಾರಾಜಾಧಿರಾಜಪರಮೇಶ್ವರ. ಪರಮುಭಟಾರಕ 
ದ್ವಾರಾವತೀಪುರನರಾಧೀಶ್ವರ (ಎಕ. 1%, ಮಾಗಡಿ, ೧೫-೨ ; 1315). 
[ಪರಮ--ಭಟಾರಕ] 
ಪರಮಭಟ್ಟಾ ರಕ (ನಾ). ಇ ಪರಮಭಟಾರಕ : ಸರನುಭಟ್ಟಾರಕಂ 
ಸತ್ಯಾಶ್ರಯಕುಳತಿಳಕಂ ಚಾಳುಳಕ್ಯಾಭರಣಂ  (ಕಇಆ. ೫-೨-೧೭೯; 
1058) ; ಮಹಾರಾಜಾಧಿರಾಜ ಪರಮೇಶ್ವರ ಸರಮಭಟ್ಟಾ ರಕ ಸತ್ಯಾಶ್ರ 
22೫ ನೂರ್ಮ್ಮಡಿಚಕ್ರನರ್ತ್ರಿ ತ್ರೈ ೈಳೋಕ್ಯಮುಲ್ಲದೇನರು ಕಲ್ಯಾಣ. 
ಪುರದ ನೆಲೆವೀಡಿ ೩x ಗೆಯ್ಯತ್ತ ವಿಕೆ 
[ಸರಮ ಭಟ್ಟಾರಕ] 
ಪರನುಯೋಗಿ (ನಾ). ಶ್ರೇಷ್ಠನಾದ ಮುನಿ, ಖುಷಿ: ಸರಮ 
ಯೋಗಿಗೆ ಯೋಗನಿಯೋಗಘಾತಮಂ ಫಲಿಕಿಯಿಂಸೆ (ಶಾಂತಿಪು. ೯-೨೮). 
[ಪರನು--ಯೋಗಿ] 
ಸರನುರಹಸ್ಯ (ನಾ). ಅತ್ಯಂತ ಗೌಪ್ಯ ; ಬಹಳ ಗುಟ್ಟು : ಪರಮ 
ರಹಸ್ಯನಿದಂ ಸಾದರದಿಂದೇಕಾಂತದಲ್ಲಿ ಪೇಳ್ವೆಂ (ತ್ರಿಪುವಿ, ೨೫-೧೮) ; 
ಸರನುರಹಸ್ಯನಿಖಾ ಮತನಹತ್ವಮಿದೆಮ್ಮ ಕುಬುದ್ಧಿಗಳ್ಳೆ ಗೋಚರಿಕುಮೆ. 
(ಪ್ಲಷವಿ, ೩೯-೮೨). [ಪರಮ 4 ರಹಸ್ಯ] 
ಸರನುರ್ಷಿ(ನಾ). ಎ ಪರಮಯೋಗಿ : ಪರನುರ್ಷಿ ನಾರದಂ ತನಗೊರೆದು 
ಕೂಡೆ ತಾನುರಿಯೊಳ್ಳ ವೇಶಿಸಿದ೦. (ಚೈಮಿಭಾ, ೫-೩೨). 
[ಪರಮ --ಯಸಿ] 
ಪರಮವ್ರುತೆ (ನಾ). ೧. ಶ್ರೇಷ್ಠವಾದ ನೊಂಪಿ, ವ್ರತ. 
೨.[ಗಣಿತ]ಐದು ಎಂಬ ಸಂಖ್ಯೆಯ ಸಂಕೇತ: ಪುಠಹರನಕ್ತ್ಯಂ ಸಂಚಂ 
'ಪರಮವ್ರತಭೂತಮಿಂದ್ರಿಯಂ ಇಷುಪತ್ರ 0 ಐದಲ ನಾಮಂ 
(ವ್ಯನಹಾ, ೯-೫). [ಪೆರನು4 ವ್ರತ] 
ಫರಮಸುಖ(ನಾ). ೧. ಅತಿಶ್ರೇಷ್ಠವಾದ ಸಂತೋಷ, ಆನಂದ: 
ಪರೆಮಸು ಖಪದ ಶ್ರೀಧರ್ಮಕಾಮಾರ್ಥನೋಕ್ಷಸ್ಥಿರವಿಸಯವಿಶೇ ಪಾಖ್ಯಾನ 
ವಿಖ್ಯಾತ ತತ್ತ್ವಂ (ಕವಿಂ, ೩-೨೧೦) ; ಒದವುವುದು. ನಿಸ್ಪ್ರನೀಚಾರದಿನ 
ವರ್ಗೆ ಮುನೋಜಪರಮಸುಖವಿಂನ್ನ ನರಭ್ಯುದಯಮನದನಿನ್ನ್ನೇವೇಟ್ವುದೊ 


೪೬-೩; 1072); 


(ಕೊಲ್ಲಾಶಾ. ೧೧-೯ 51). 


ಪರಮಸುಖ 


(ಶಾಂತಿಪು. ೯-೧೨೮) ; ನಿಮ್ಮ ನೋಟನನಂತಸುಖ ಕೂಟ ಪರಮಸುಖ 
(ಬಸವ. ೪೯೧) ; ಆ ದಯಾನಿಧಿಯಡಿಗೆ ಸಾರಿದೊಡಹುದು ಪರಮಸುಖ 
(ಕೌತಿರಾ, ೨೩-೧೩)... ೨೩. ಪರಮಾವಧಿಯಾದ ಆನಂದ; ಮೋಕ್ಷ; 
ಮುಕ್ತಿ : ಅದಜಾಂ ಸಕಲಕಲಾಗಮನಿದರಿಂದಂ ತಪ್ಪ ದಂತು ನೆಗಲಸ್ಸಿಂ 
ನೆಗಟ್ಜಿ ಂದುದಿತೋದಿತ ಸರಮಸುಖಾಸ್ಟ ದಕ್ಕೆ ಬಗೆದಂತೆ ನೀಮೆ ಮೊದಲಿಗ 
ರೆಪ್ಪಿರ್‌ (ಆದಿಪು. ೧೫-೧೮), [ಪರಮ 4-ಸುಖ] 

ಪರಮಸುಖಿ (ನಾ). ಅತಿಶ್ರೇಷ್ಠ ವಾದ ಆನಂದವನ್ನು ಹೊಂದಿದ 
ವ್ಯಕ್ತಿ: ಅನಾಯಾಸದಿಂದ ಮನೆಯ ಮಾಡಿ ನಿರಾಯಾಸದಿಂದ ಪರಮಸುಖಿ 
(ಬಸವ, ೯೧೬). [ಪರಮ--ಸು.ಖಿ] 

ಸರಮಸ್ಸಾನ(ನಾ).[ಜೈನ](ನೋಕ್ಷಕ್ಕೆ ಸಂಬಂಧಿಸಿದ) ಏಳುಬಗೆಯ 
ಉತ್ತಮ ಸ್ಥಿತಿಗಳು; ಐ ಒಳ್ಳೆಯ ಜನ್ಮದಲ್ಲಿ ಹುಟ್ಟುವುದು, 
ಒಳ್ಳೆಯ ಶ್ರಾವಕನಾಗುವುದು, ಮನೆ ತೊರೆದು ತಪಸ್ವಿಯಾಗು 
ವುದು, ದೇವೇಂದ್ರಸದವಿ, ಚಕ್ರವರ್ತಿಷದವಿ, ಅರ್ಹತ್ಬ ದವಿ 
ಮತ್ತು ಮುಕ್ತಿ ಎಂಬ ಮೋಕ್ಷಸಾಧನೆಯ ಏಳು ಹಂತಗಳು: 
ಸಜ್ಜಾತಿ ಸದ ೃಹತ್ವ ಪರಿವ್ರಾಜ್ಯಪದ ಸುರೇಂದ್ರತ್ವ ಸಾಮ್ರಾಜ್ಯ ಪರ 
ಮಾರ್ಹಂತ್ಯ ಪರಿನಿರ್ವಾಣಮೆಂಬೇಟುಂ ಪರಮಸ್ಸಾನನಾಮಕೃ ತಾನ್ವಯ 
ಕ್ರಿಯೆಗಳಂ ** * ಅಟಿಪಿ (ಆದಿಪು, ೧೫-೧೬ ನ) ; ದರ್ಶನದಿಂ ಜ್ಞ್ಞಾನದಿ 
ನೊಪ್ಪುವ ಪರಮಸ್ಮಾನಮನಾಂ ಪಡೆವೆನಕ್ಕೆ ಸಂಚಮಗತಿಯೆಂ (ಅಜಿಪು. 
೨-೭೩). "ಸಪ್ತಪರಮಸ್ಕಾನ' ಪರಾ. [ಪರಮ ಸ್ಥಾನ] 

ಸರಮುಸ್ಲ್ನೇಹ (ನಾ). ಉತ್ಕೃಷ್ಟವಾದ ಗೆಳೆತನ, ವೈ ತ್ರಿ: ಪರಮ 
ಸ್ನೇಹಾಮೃ ತಾರ್ದ್ರೇಕ್ಷಣರುಚಿನಿಚಯಂ ಸೇಸೆ ಸಂಭಾಷಣಂ ತೂರ್ಯರವಂ 
೬ ೬ ಹಲವು ಮೌಹೂರ್ತಮಾಗಲ್‌ ತದಲ್ಪೊ ದರಿಯೊಳ್‌ ವೈವಾಹವ 
ಪ್ಪನ್ನೆಗವಭಿನವವೈ ವಾಹದಿಂ ಕೃಷ್ಣನಿರ್ದಂ (ಜಗವಿ, ೧೧-೫೩) ; ಪರಮ 
ಸ್ನೇಹರಸಂ ರುಚಿಚ್ಛ ಲದಿನಾದಂ ನೇತ್ರದಿಂ ತಾಂ ಕಡಲ್ವರಿಯುತ್ತಿ ರ್ದಪು 
ದೆಂಬವೋಲ್‌ ಪದೆದು ನೋಡುತ್ತುಂ (ಕುಸುಮಾ. ೧೦-೫೮). 

[ಪರಮ 4 ಸ್ನೇಹ] 

ಪರಮಹಂಸ (ನಾ). ೧. ಪರಮಾತ್ಮ ; ಪರಬ್ರಹ್ಮ : ಪರಮಹಂಸ 
ಪರಾತ್ಮ ಸರೆಮೇಶ್ವರ . . . ಪರೋತ್ತಮ ಕರುಣಿಸುವುದು (ಕುನ್ಯಾಲ, 
೬-೮೭) ; ಸರಮಹಂಸಂ ಲಿಂಗ ಪದಿನಾಟು ಸ್ವರಗಳೇ ಗೋಮುಖ 
(ಶೆಂಕದಾ. ೪-೫೯): ೨, (ಧ್ಯಾನದಿಂದ ಇಂದ್ರಿಯನಿಗ್ರಹ ಮಾಡಿದ) 
ಶ್ರೇಷ್ಠವರ್ಗದ ಸಂನ್ಯಾಸಿ; P ಕುಟೀಚಕ, ಬಹೂದಕ, ಹಂಸ್ಕ 
ಪರಮಹಂಸರೆಂಬ ಸಂನ್ಯಾಸಿಗಳ ನಾಲ್ಗುಪ್ರಕಾರಗಳಲ್ಲಿ ಕೊನೆಯ 
ವರ್ಗ : ಅಸ್ಮನ್ಮನೋ([ಸ]ಬಳಂ(?) ತೀರ್ವಡೆ ತೀರ್ಗುಮಾ ಪರಮಹಂಸ 
ಸ್ವಾನಿಂಯಿಂದೆಂದು ವಿಕ್ಸಬದಿಂ ತಾಂ ಬರವೇಯ್ವಿದುಂ ಪರಮಹಂಸಂ 
ಬಂದು ಕುಳ್ಳಿರ್ದೇಡೆ (ಸುಕುಮಾ, ೩-೬) ; ಯೆತಿಯು ಪ್ರವೃತ್ತಿಭೇದದಿಂ 
ಕುಟೀಚಕ ಬಹೂದಕ ಹಂಸ ಸರಮಹಂಸರೆಂದು ನಾಲ್ಕು ತೆಜನಾಗಿರ್ಪರು. 
(ವಿವೇಕ, ೧೪೪) ; ನೂರಕ್ಕೆ ನೂರರಷ್ಟು ಒಳ್ಳೆ ಯನರಾಗಿರುವವರು. ಪರಮ 
ಹಂಸರೆಂದೆಓಸಿಕೊಳ್ಳು ತ್ತಾರೆ (ಪೆಂಜಸಂ, ೧೨೧), ೩. ಒಂದು ಉಪ 
ನಿಷತ್ತಿನ ಹೆಸರು: ಶ್ರೀರುದ್ರ ಬೃಹದಾರಣ್ಯಕ , , . ಹಂಸ ಪರಮ 
ಹಂಸ ಮುಂಡಕನೆಂಬಿವು ಮೊದಲಾದವೇ ಉಪನಿಷತ್ತು ಗಳು 
(ವಿನೇಶ, ೪). [ಸಂ.] 

ಪರಮಹಿತವ (ನಾ). ಬಹಳ ಒಳ್ಳೆ ಯದನ್ನುಂಟುಮಾಡು 
ನವನು, --ಶುಭವನ್ನುಂಟುಮಾಡುವವನು : “ಆ ಪರಮಹಿತವಂ 
ತಕ್ಕಂ” (ಶಬ್ದಮೆಂ. ೪೮). [ಪರಮ 4 ಹಿತವ] 

ಪರಮಾ (ನಾ). ಒಂದು ಬಗೆಯ ಗುಹ್ಯರೋಗ ; ಮೇಹ; “ಒಂದು 
ಜನನೇಂದ್ರಿಯ ರೋಗ” (ಸಿಂಕೋ. ೩೧೮); “ಸ್ತ್ರೀ ಸಂಬಂಧದಿಂದ 


೫೨೮೮ 


20 


25 


30 


35 


40 


45 


ಪರಮಾಣು 


ಬಂದ ರೋಗ, ಗನೋರಿಯಾ” (ಕಸ್ತೂಕೋ. ೫೮೧). 
[4-ಮರಾ, ಸರಮಾ. /ಸೆಂ.ಪ್ರಮೇಹ] 
ಪರಮಾಂಡಳಿಕ(ನಾ). ಬೇರೆಯ ಮಂಡಳಕ ; ಅನ್ಯಪ್ರಾಂತನನ್ನು 
ಆಳುವವನು : ಪರನಾಂಡಳಿಕರ್‌ ಭಯದಿಂ ಕರಂಗಳಂ ಮುಗಿದು 
ಕಪ್ಪ ಮಂ ತಂದೀವರ್‌ (ಧರ್ಮಾನೃ. ೧೧-೧೩೪). 
[ಸರ್ಯ 4 ಮಾಂಡಳಿಕ( ಇ ಮಾಂಡಲಿಕ)] 
ಪರಮಾಕೃತಿ (ನಾ). ಶ್ರೇಷ್ಠವಾದ ಸ್ವರೂಪ: ನಾಕಿಗಳಿಂದ್ರಾದ್ಕರ್‌ 
ಪರಮಾಕೃತಿ ದುರ್ಲಕ್ಷ ವೆಂದೆನರ್ಲ ನಿನ್ನವತಾರಾಕೃ ತಿಯನರ್ಚಿಪರ್‌ 
(ಜಗವಿ. ೩-೧೦೬). [ಪರಮ -- ಆಕೃತಿ] 
ಸರಮಾಗಮು (ನಾ). ೧. ಪರಂಪರೆಯಿಂದ ಶ್ರೇಷ್ಠ ವಾದ ಅರಿ 
ವನ್ನು ಕೊಡುವ ಶಾಸ್ತ್ರಗ್ರಂಥ : ಸರಮಾಗನುಕೋನಿದನಪ್ಪುದು 
ಸೂರ್ವಕಾವ್ಯರಚನೆಗಳಂ ತಾಂ ಮೊದಲೊಳ್ಳ ಲ್ವ ಂಗಲ್ಲದೆ. ಪದೊಳ್ಳಾ ಣುಂ 
ಬೆಡಂಗುಮಕ್ಕುಮೆ ಕೃತಿಯೊಳ್‌ (ಕವಿಂ, ೧-೯) ; ಅರಿದಿದು ಬಾಳ 
ಬಟ್ಟಿ ಸರಮಾಗಮನಮಲ್ಲದೆ ಜಾರ ಚೋರ ವೀರರ ಕಥೆಯಂತೆ ಬಾಯ್ಕ್ಸ 
ವಿಯ ಮಾತುಗಳಂ ಬಜಂಕೆಯ್ವ, ಚರ್ಚೆಯಲ್ಲ (ಅನಂಪು. ೧-೩೬). 
೨. [ಜೈನ] ಧರ್ಮಗ್ರಂಥ ; ಜಿನಾಗಮ : ಉದಾತ್ರ ವೃತ್ತಿ ಪರ 
ಮಾಗಮಭಾನನೆ ವೃದ್ಧ ಸೇವೆ ಯಾನಂ ತ್ರಿಜಗದ್ಗುರುಸ್ರಣತಿಯೆಂಬಿವ 
ನಾಗಳುಮೊಂದೆ ಕೀಲೆ ದಲ್‌. ಜಂತ್ರದ ಪಾಫೆಯೆಂತೊಡನೊಡರ್ಚುವ 
ನಿಂದ್ರನುಮಾ ಪ್ರತೀಂದ್ರನುಂ (ಶಾಂತಿಪು. ೭-೧೧೦) ; ಸರಮಾಗವು 
ದಿಂದಲ್ಲದೆ. ಪರತ್ರೆಯಂ ಪಡೆವುನಾಯವಿಲ್ಲ (ಧರ್ಮಾಮೃ, ೪-೫೬) ; 
ಪರಮಾಗವಮೆಲ್ಲಮನುಚ್ಚರಿಸುವನಂತರ್ಮುಹೂರ್ತಕಾಲದೊಳೆಂಬಚ್ಚಂ 
ವೆತ್ತ ವಾಗ್ಬಳಂ ಬಂಧುರಮಾದುದು ದುರಿತಬಳತಮೋದಿನಕರನೊಳ್‌ 
(ಚಂದ್ರಪು. ೧೪-೩೫). [ಪರಮ 4 ಆಗಮ] 
ಸರಮಾಚಾರ್ಯ(ನಾ).೧. ಶ್ರೇಷ್ಠನಾದ ಗುರು; ಪ್ರಾಚಾರ್ಯ: 
ಆ ಚಂದ್ರ ಪ್ರ ಭಚಿನನ ಮಹಾಚರಿತಪಯೋಧಿಪಾರಯಾನಕ್ಕಾ ನಾಲೋ 
ಚಿಸಿದೆಂ ಪ್ರಾಕ್ತನ ಪರಮಾಚಾರ್ಯಶ್‌ ತಸೇತುಬಲದಿಂದೀಗಳ್‌ (ಚಂದ್ರಪು. 
೨. ಶ್ರೇಷ್ಠನಾದ ವಿದ್ವಾಂಸ ; 


೧-೬೭). 


ಮಹಾಪಂಡಿತ; 
ಅರಿದಾದಂ ಕನ್ನಡದೊಲಿ ರಿಕೊಟಕ ಗೊಂಡಆಯೆ ಪೇಟಕ್ವಿನೆಂಬುದಿದಾರ್ಗಂ 


ಪರಮಾಚಾರ್ಯರವೊಲ್ಸ ಯ್ತಿ ರಲಜಸಿಯರ್ಕನ್ನ ಡಕ್ಕೆ ನಾಡನರೋಜರ್‌ 

(ಕಮಿರಾ. ೧-೪೨). [ಪರಮ 4 ಆಚಾರ್ಯ] 
ಪರಮಾಣು(ನಾ). ೧. ಅತ್ಯಂತ ಸಣ್ಣದಾದ ವಸ್ತು; ಅಣುವಿನಲ್ಲಿ 

ಅಣು: ಕೆರಿಗಂ ಪರಮಾಣುಗಮಂತರಮಾವುದೊ ನಿಮಗನುಸುರ 


ವೈಂಗಮೇನಂತರಮಂತೆ ನಿಮ್ಮೊಳಗ್ಗದ ಸರಶುಧರಂ ಪೊಣರ್ದು. ತಾನ 
ದಂದೇನಾದಂ (ಸಂಪಭಾ, ೧೦-೬); ಪರಮಾಣುಪ್ರಾಯಂ ಗುಣಮಿರೆ 
ಮೆಚ್ಚು ವ ಸುಜನರಿಂದೆ' ದುರ್ಜನರಿನುಗಿಂ ಗುರುಗಳ" ದೋಷಲನಮುಮೀಕೆ 
ಸರಿಹರಿಪಂತೂಆ೨ ತೋಟ ನುಡಿವುದಳ೨ಂದಂ (ಪಾರ್ಶ್ವ್ವಪು, ೧-೪೧). 
೨. ಕೊಂಚ; ಅತ್ಯಲ್ಪ : ಹೇಳುವರೆ ಪರಮಾಣು ಗುಣವಾಬಾಲ 
ವೃದ್ಧ ರೊಳಿಲ್ಲ ಕಕ್ಕಿನ ಕೌಂಕಾಅರು ಮಾದ್ರದನರೆಲೆ ಶಲ್ಯ (ಕುನ್ಯಾಕ. 
೯-೨೦). ಷಿ [ಜೈನ] ""ಪುದ್ಧಲದ್ರವ್ಯದ ಅತಿ ಸೂಕ್ಷ್ಮಾತಿ 
ಸೂಕ್ಷ ಭಾಗಕ್ಕೆ ಪರಮಾಣುವೆನ್ನುವರು'' (ಜೈನರ. ೩೦೭) : 
ಅಂತು ಪರಮಾತಿಶಯರೂಪರಸಗಂಧಸ್ಪ ರ್ಶಗುಣವತ್ಚ ರಮಾಣುಪರಿವೃತ 
ಮೂರ್ತಿಯಪ್ಪ ಪರಮನ ಸರಿಪೂರ್ಣಯೌನನಸಶ್ರೀಯಂ ನಾಭಿರಾಜಂ 
ನೋಡಿ (ಅದಿಪು. ೮-೬); ಅಂತುಸವಾಸಕೃ ಶೀಕೃ ತಾಂಗರಾಗಿ ಶರೀರ 
ಕರ್ಮಸರಮಾಣುಗಳನೊಡನೊಡನೆ ತವಿಸಿ... ಉತ್ತ ರಾಶಾಭಿಮುಖ 
ರಾಗಿ ಪೋಗಿ (ಶಾಂತಿಪು. ೭೧೭೧ದ) ; ಪರಮಾಣುವಿನಲ್ಲಿ ರೂಪ, ರಸ, 
ಗಂಧ, ಸ್ಪರ್ಶ ಗುಣಗಳು ತಮ್ಮ ಪರ್ಯಾಯಗಳನ್ನ ನುಸರಿಸಿಯೇ ಇರುವುವು. 


ಪರಮಾಣುಮಾರ್ಗ 


(ಚೈನಥ. ೫. ೪. [ವಿಜ್ಞಾ] ವಿಭಜನೆ ಮಾಡಲು ಅಸಾಧ್ಯ 
ವಾದ ಅತಿಸೂಕ್ಷ್ಮ ಒ ಪರಿಮಾಣದ ಕಣಾಂಶ ; ಮೂಲವಸ್ತು ವಿನ 
ಅತ್ಯಂತ ಸೂಕ್ಷಾಂಶ; FP ‘Atom’ ಎಂಬ ಆಂಗ್ಲ ಪಾರಿಭಾಷಿಕ 
ಶಬ್ದವನ್ನು ಕೆಲವರು "ಅಣು' ಎಂದೂ ಕೆಲವರು "ಪರಮಾಣು? 
ಎಂದೂ ಭಾಷಾಂತರಿಸುತ್ತಾರೆ: ಈ ಪ್ರಕಾರದ ಪರಮಾವಧಿಗೆ 
ಮುಟ್ಟ ದಂಥ ಅತಿಸೂಕ್ಷ ಕಣಗಳಿಗೆ ಪರಮಾಣುಗಳಿಂಬ ಹೆಸರು(ನುಂಬಯಿ. 
೫-೩೩); ಆಮ್ಲಜನಕದ ಒಂದು ಪರಮಾಣು ಮತ್ತೊ ೦ದು ಪರಮಾಣುವಿನ 
ಮೇಲೆ ಪ್ರಭಾವವನ್ನು ಊಟುಮಾಡುತ್ತದೆ (ಜೀವಾತ್ಮ, ೧೦೩); ಪರಮಾಣು 
ವೆಂದರೆ ರಾಸಾಯನಿಕ ವಿಕ್ರಿಯೆಗಳಲ್ಲಿ ವಿಭಾಗ ಹೊಂದದೆ ತನ್ನ ಅಸ್ತಿತ್ವ 
ನನ್ನು ಉಳಿಸಿಕೊಳ್ಳುವ ಅತ್ಯಂತ ಸಣ್ಣ ಮೂಲವಸ್ತು ಭಾಗವೆಂದು ಹೇಳ 
ಬಹುದು (ಭೌತವಿ. ೨೮೧). , [ಸಂ.] 

ಪರನಾಣುನಾರ್ಗ (ನಾ). ಅತಿಸೂಕ್ಷ್ಮಘಟಕಗಳು ಚಲಿಸುವ 
ಹಾದಿ; ಆಕಾಶ: ಜಡಿದುಯ್ದನಾ ಖಚರನಿರ್ವರುಮಂ ಪರಮಾಣು 
ಮಾರ್ಗದಿಂ (ಸಂಸಭಾ. ೭-೩೩). [ಪರಮಾಣು ಮಾರ್ಗ] 

ಪರಮಾತುಮ (ನಾ). ಪರಮಾತ್ಮ ೧: ಆತುಮ ತುಂಬಿ ತುಂಬಿ 
ನೋಡಾ ಸರಮಾತುಮ ತುಂಬಿ ತುಂಬಿ ನೋಡಾ ಗುಹೇಶ್ವರನೆಂಬ 
ಲಿಂಗಕ್ಕೆ ಅಗಿ ನಿಬ್ಬೆಆಗಾಯಿತ್ತು ತುಂಬಿ ನೋಡಾ (ಅನಚಂ,: ೬೯-೩೦೬) ; 
ಪ್ರತ್ಯುಗಾತ್ಮನನಾತ್ಮರಿಗೆ ನಿಜಸತ್ಯವನು ಸತ್ಯಂಗಳಿಗೆ ಮತಿ ವೃತ್ತಿ ಲಕ್ಷಿಸ 
ಲಜವುದ್ಯೆ ಪರಮಾತುಮನನು (ಸಿಭಾಗ. ೯-೩-೨೫). 

[ಪರಮ 4 ಆತುವು] 

ಪರಮಾತ್ಮ (ನಾ). ೧. ಆತ್ಯಂತಿಕವಾದ ಚೈತನ್ಯ ; ದೇವರು; 
ಪರಬ್ರಹ್ಮ : ನೆಗಟ್ಜ ಮಹತ್ಮಂ ನರಸಿಂಹನಟಕವಿನೊಳ್‌" ಪರಮಾತ್ಮಂ 
(ಸಂಸಭಾ, ೧-೩೧); ಶುದ್ಧಾತ್ಮ ಸರೆಮಾತ್ಮರಿಬ್ಬರೂ ಒಂದು ರತ್ನಕ್ಕೆ. 
ಹೆಣಗಾಟಿನನಾಡಿಹರು (ಬಸವ, ೯೦೫) ; ಪರಮಾತ್ಮ ಪರಮೇಶ್ವರ... 
ಪರಂಜ್ಳೋತಿಸ್ವರೂಪ ನಿರೂಪ ಚಿತ್ತೆ ಕಿಸಿ (ಬಸಪ. ೬೧-೪೫) ; ನಿಜ 
ನಿರ್ಮಳನೆನಿಪ ಪರಮಾತ್ಮ ಚಿನುಮಯರೂಪ ತಾನು (ಕುನ್ಯಾಡ್ರ್ರೋ. 
೩-೬೬); ಪನಡಿಸು ಪರಮಾತ್ಮನೆ ನೀನು ಭವರೋಗವೈದ್ಯ ಭಕ್ತರ 
ನಿಧಿಯೆ (ಫುರಂದ. ೩-೧೩೧ ಪಲ್ಲವಿ. ೨. [ಜೈನ] ಜಿನೇಶ್ವರ ; 
ತೀರ್ಥಂಕರ: ಪರಮಾತ್ಮಂ ನಿಸ್ಮಿ ತಾತ್ಮಂ ಜಿನಪತಿ ಪರಮಸ್ಕಾಮಿ 
ಸದ್ಭರ್ಮಮಾರ್ಮಂ ಗುರುವಂದ್ಯಂ ವರ್ಧಮಾನವ್ರತಿಪತಿ ಸುಕುಮಾರಂ 
ಕಥಾನಾಯಕಂ (ಸುಕುನೂ. ೧-೬೦) ; ಏದೊರೆಯನನಾತ್ಮನೆಂದೊಡನಾದಿ 
ಯನಂತಂ ನಿರತ್ಯಯೆಂ ಚಿನ್ಮಯ ನಿಃಪ್ರಾದೇಶಿಕನೆಂದಾತನುಪಾದೇಯಂ. 
ಮುಕ್ತಿ ಮುಕ್ತನುಂ. ಪರಮಾತ್ಮಂ (ಯಶೋಚ. ೪-೨೬) ;: ಜಿನನಿಗೆ 
ಅರ್ಹನ್‌, ಜಿನೇಶ್ವರ, ತೀರ್ಥಂಕರ, ಪರಮೇಷ್ಠಿ €, ವೀತರಾಗ, ಪರಮಾತ್ಮ 
ಮೊದಲಾದ ಹೆಸರುಗಳುಂಟು (ಭಾತತ್ತ : ೨೨೭). "ಷಿ. ಸಿದ್ದಿಯನ್ನು 
ಪಡೆದವನು ; ಸಿದ್ಧ; p “ಕೇವಲಜ್ಞಾನದಿಂದ ಲೋಕಾಲೋಕ 
ಗಳನ್ನು ಅರಿತವನು ಮತ್ತು ಆತ್ಮಾನುಭವದಿಂದುಂಟಾದ 
ಅತೀಂದ್ರಿಯಸುಖದಿಂದ ಸಂತೃಪ್ಪನಾದವನು” (ಚೈನಕೋ.೧೫೯) 
ಯೋಗನರ್ತನಮೊಂದುಂ ತಮಗೆಂದುಮಿಲ್ಲೆ ನಿಸಿಯಂಂ ಸಿದ್ಧ ರ್ಕಳೆಂದೆಂಬ 
ಶೆಂಹಿನಮೂರ್ತರ್‌: ಪರವನಾತ್ಮರುದ್ಧ ರಿಸುಗೆಮ್ಮಂ ಸಿದ್ಧಿಯಸ್ಪ ನ್ನೈಗಂ 
(ಪಸ್ಪಪು. ೧-೨); ಇಲ್ಲಿಂದ ಮಂದಿನ. 'ಆತ್ಮನು ತನ್ನ ಜ್ಞಾನ 
ದರ್ಶನಗಳಿಗೆ ಇಂದ್ರಿಯ ಮೊದಲಾದುವುಗಳ ನೆರವನ್ನು ಅಪೇಕ್ಷಿಸುವುದಿಲ್ಲ. 
ಅದರಿಂದ ಕೇವಲಿಯೆಂನ್ನಿ ಸಿಕೊಳ್ಳು ವನು. ಇವನಿಗೇ *ಪರಮಾತ್ಮಾ?ಎಂಬ 
ಸಂಜ್ಞೆಯು ಸಲ್ಲುವುದು (ಜೈನಸ: ೨೮೭);೪, [ದ್ವೇ 3]ಜೀವಾತ್ಮ 
ಕೈಂತ ಭಿನ್ನವಾದ ಆತ್ಮ; ಇಪ್ಪತ್ತು ದ್ರವ್ಯಗಳಲ್ಲಿ ಒಂದು: 
ಸರಮಾತ್ಮ, ಲಕ್ಷ್ಮಿ, ಜೀವಾತ್ಮ. ... ಪ್ರತಿಬಿಂಬ ಎಂದು ದ್ರವ್ಯಗಳು 


೫೨೮೯ 


0 


5 


'20 


40 


ಪರಮಾನುಗ್ರಹ 


ಇಪ್ಪತ್ತು (ಹಿಂದಸಾ. ೨೭೫) ;, ಪರಮಾತ್ಮ ಜೀವರು ಸಹಜವಾಗಿ 
ಭಿನ್ನಶಾಗಿರುವರು (ಶಕ್ತಿವಿ. ೧೭). [ಸೆಂ. .ಪರಮಾತ್ಮನ್‌] 

ಸರಮಾದರ (ನಾ). ಬಹಳವಾದ ಆಸಕ್ತಿ : “ಅತೀವತ್ವರಿತಂ ವಿಭೂತಿ 
ಪರನಾದರಮೆಂಬಿವು ಸಂಭ್ರಮಾಭಿಧಾಯಕನುಕ್ಕೂಂ” (ಪಸ್ತುಳೋ. 
೧೩3-೮೫) ; ಸಹಸ್ರ್ರಪುಸ್ತ ಕಪ್ರಸರಮನತ್ತಿ ಮಟ್ಟಿ ಸರಮಾದರದಿಂ ಬರೆ 
ಯಲೈ ವೇಟ್ಜ್‌ ಪೆಂಪಸದಳಂ (ಶಾಂತಿಪು ಪರಿ, ೧-೨) ; ಮಲಗಿ ಪರ 
ಮಾದರದಿ ಹಾಡಲು 'ಕುಳಿತು ಕೇಳುವ, . . ನಲಿದರೆ ನಲಿವೆ: ನಿನು 
ಗೆಂಬಾ ಸುಲಭನೋ ಹರಿ (ಹಸಾರ, ೨-೫). [ಪರಮ 4 ಆದರ] 

ಪರಮಾದೇಶ (ನಾ).(ನ್ಯಾಯಕ್ಕೆ ಅನುಸಾರವಾದ) ಸರಮಾನಧಿ 
ಯಾದ ಅಪ್ಪಣೆ, ಆಜ್ಞೆ 2 ಉಚ್ಚ ತಮನ್ಯಾಯಾಲಯದನರು ಆಯಾ 
ಸಂದರ್ಭದಲ್ಲಿ ಉಚಿತವಾಗಿರಬಹುದಾದಂತೆ, ೧ ಬಂದೀಪ್ರತ್ಯಕ್ಷೀ ಕರಣ, 
೨ ಪರಮಾದೇಶ . . . ಉತ್ಪ್ರೇಸಣಸ್ವಭಾನದ ನಿರೂಪಲೇಖವೂ ಸೇರಿ 
ಯಾವ ನಿರ್ದೇಶವನ್ನಾಗಲಿ, ಆದೇಶವನ್ನಾಗಲಿ ಅಥವಾ ನಿರೂಪಲೇಖನನ್ನ್ನಾ 
ಗಲಿ ಸಾದರುಮಾಡಲು ಶಕ್ತ ರಾಗಿ ಇರತಕ್ಕುದು (ಭಾಧಾನ, ೧೯). 

[ಪರಮ--ಆದೇಶ] 

ಪರಮಾಧಿಕಾರ (ನಾ). ಅತ್ಯುನ್ನತವಾದ ಆಡಳಿತ ನಡೆಸುವ 
ಹಕ್ಕು; ಸಂಪೂರ್ಣಾಧಿಕಾರ : ಅವನ ಸರ್ನೋದ್ಯಮ ಸರ್ವಪ್ರಯತ್ನ 
ಗಳ ಹಿಂಗಡೆಯಲ್ಲಿ ಪರಮಾಧಿಕಾರ ಸಂಪಾದನೆಯ ಮಹತ್ವಾಕಾಂಕ್ಷೆ ನೆಲ 
ಸಿದ್ಧುದಾಗಿ ನೆಕ್ಸುದೋವನಿಗೆ ಮನವರಿಕೆಯಾಗಿತ್ತು (ಪುನರು, ೫೩೬). 

[ಪರಮ + ಅಧಿಕಾರ] 

ಪರಮಾನಂದ (ನಾ). ೧. ಅತಿಶಯವಾದ ಸಂತೋಷ; 
ಮಹಾನಂದ : ಅನಂದನಾಟಕಂ ಪರಮಾನಂದಮನಂದು ಮಾಡೆ (ಆದಿಪು, 
೧೬-೫೪) ; ಪರಮಾನಂದರಸದೊಳವರ್‌' ತಮ್ಮೊಳೋ ರೊರ್ಬರೊಂದೊಂದು. 
ಮಾತಂ ತಮ್ಮ -ಮನಕ್ಕೆ ತೋಟದಂತೆ ನುಡಿಯುತ್ತಿರಲ್‌ (ಜಗವಿ, 
೩-೨ ವ) ; ಪರೆಮಾನಂದವಾಗಲು ನಳಿನನಾಭನು ಸೇನೆಸಹಿತಾ ಪುಸ್ಪಕವ 
ನಿಳಿದು ಸೆಳೆದು ಬಿಗಿಯಪ್ಪಿ ದನು. ಭರತನ (ಳೌ. ೪೪-೪೫); ಕುಂದದ 
ಸುಕೃತಂ ಪರಮಾನಂದಂ ಸೌಭಾಗ್ಯಕೀರ್ತಿನಿಜ್ಞಾನಂಗಳ್ಳ ಮಂದಕರನಾಟ್ಯ 
ಮಾರ್ಗದೊಳೆೊಂದಿದವಂಗಲ್ಲದಜ್ಞನೊಳ್‌:  ಸಮನಿಪವೇ (ಲಾಸ್ಕರಂ. 
೧-೨೪) ; ವಿಜಯೋತ್ಸನವೂ ಕುಮಾರಜನ್ಮೋತ್ಸವವೂ ಒಟ್ಟಗೇ ಆದ 
ಪರಮಾನಂದದಲ್ಲಿ ನಿನ್ನು ನರ್ಧನನು . . , ದತ್ತಿಯನ್ನು ಬಿಡುತ್ತಾನೆ 
(ಸವತಿ. ೪1, ಪ್ರಸ್ತಾವನೆ), ೨. ಪರಮಾವಧಿಯಾದ ಸಂತೋಷ ; 
ಲೋಕೋತ್ತರವಾದ ಆನಂದ; ನೋಕ್ಷ : ನೇದನಾತೀತ ತುರ್ಯ 
ಪರಮಾನಂದೆನಿರವಯಂ . . ಬೆಳಗಿನೊಳಗಣ ಮಂಹಾಬೆಳಗಿನೆ ಬೆಳಗು 
ನಮ್ಮ ಕೂಡಲಸಂಗಯ್ಯ (ಬಸನ,೯೫೫); ಸಕಲರಾಗಾದಿ ಕ್ಲೇಶಾನರಣವೂ 
ಚ್ಲೇಯಾವರಣವೂ ಹೋಗಿ ಸರ್ವಜ್ಞತ್ವವು ಬಂದು... ಬುದ್ಧ 
ಪದವಿಯು ಪ್ರಾಪ್ತ ವಾಗುವುದು, ಇದೇ ಪರಮಪದ. ಇದೇ ಪರಮಾನಂದ 
(ಹಿಂದಸಾ, ೪೧). ೩. ಆನಂದಸ್ವರೂಪನಾದವನು ; ಸರಮಾತ್ಮ; 
ದೇವರು:  ತುರೀಯಪರನಾನಂದನು ನಿರವಯೆಸೂರ್ಯಕೋಟ 
ಪ್ರಜೆಯ ಬೆಳಗಿನ ಸಹಸ್ರಕಿರಣದ. ಅಗ್ರಸಟಲದ ಬೆಳಗು ಕೂಡಲ. 
ಸಂಗಯ್ಯನು (ಬಸನ. ೯೫೪). ೪. ಶ್ರೇಷ್ಠರೀತಿಯ ಆಹ್ಲಾದವನ್ನು 
ಪಡೆದವನು : ಜೀವರಂ ಬಂದಿಸಿ ಬಲಕೆ ಯಥಾಕ್ರ್ರಮದಿಂದನುಳಾರ್ಚನೆ. 
ಗಳಿಂದಮರ್ಚಿಸಿ ಪರಮಾನಂದಂ ಕಡೆಯೆ ಜಿನೇಶ್ವರಮಂದಿರದೊಳು ಕಂಡ 
ನೊರ್ವನಂಬರಚರನಂ (ಶಾಂತಿಪು. ೫-೪). [ಪರಮ 4- ಆನಂದ] 

ಪರಮಾನು "ಫರ್ಮಾನು' ನೋ. 

ಪರಮಾನುಗ್ರಹ(ನಾ). ಬಹಳ ಶ್ರೇಷ್ಠವಾದ ಕೃಪೆ; ಅತಿಶಯ 


ವಾದ ಕರುಣೆ: ಸಾರವಸ್ತು ಗಳಿನೋಲಗಿಸಿ ಚಕ್ರವರ್ತಿಯ ಪರಮಾನು 


ಪರಮಾನ್ನ 


ಗ್ರ ಹಾಮೃತಮನಾಸ್ಟಾದಿಸಿ ಪೋಗೆ ಸಟ್ಟಂಡಭೂವಲ್ಲಭನಂ ಹಿಮವತ್ತ ಓಂ 
ಬಿಡಿದು ಮೂಡ ಮೊಗದೆ ಪಯಣಂಬರೆ (ಉಾಂತಿಪು. ೧೧-೫೮ ವ). 
[ಪರಮ + ಅನುಗ್ರಹ] 

ಪರಮಾನ್ನ (ನಾ). ೧. ಉತ್ಭೃಷ್ಟ ವಾದ ಆಹಾರ,--ಭೋಜನ. 
೨. (ಅಕ್ಕಿ, ಹಾಲು, ಸಕ್ಕರೆ ಮುಂತಾದುವುಗಳಿಂದ ಮಾಡಿದ) 
ಒಂದು ಬಗೆಯ ಸಿಹಿ ಪದಾರ್ಥ : “ಕ್ಷೆ ರೇಯಂ, ಪಾಯಸಂ, ಸರ 
ಮಾನ್ನಂ ಈ ೩ ತರಿಯ್ಯಲ್‌* (ಹಲಾಯು, ೫೩-೧೬೫); ಪರಮಾನ್ನ 
ಮೋಗರಂ ಸುರುಚರ ನಾನಾಭಕ್ಷ್ಯಮುಖ್ಯಭೋಜನವಸ್ತೂ ತೃರಮಂ 
ಕುಡುವುದು ತಡೆಯದೆ ಕರಮಂ ನೀಡಿದೊಡೆ ಭೋಜನಾಂಗಮುಹೀಜಂ 
(ಶಾಂತೀಕ್ವ. ೬-೮೭) ; ಕೆಲಕೆ ತಾಳೆಯ ತಳಿರವೊಟ್ಟ ಲು. 'ಕಲರನಂಗೈೈನಂತೆ 
ಪರಮಾನ್ನ ವನು ಭುಜಿಸಿದರು (ಕಾ30, ೨-೬೩) ; ವಿಂಸುಪ ಳಾಂಚನ 
ಪಾತ್ರೆಯಲಿ ಪೂರಿಸಿದ ಪರಮಾನ್ನ ನನು * ೬೬ ಕರೆಯುಗಬಿಸರುಹದಿಸೊಲಿ 
ದಿತ್ತು ದಾ ನಿಜಮೂರ್ತಿ ದಶರಥಗೆ (ತೊರಂ. ೧-೭-೫೫). ೩. ಒಂದು 
ಬಗೆಯ ಪಾಯಸ : ದಧ್ಯಾನ್ನ ಗೂಡಾನ್ನ ಪರಮಾನ್ನ ಪಾಯಸಂ 
ಪಂಚಭಕ್ಷ್ಯಂ . . . ಫಲಾವಳಿಯ ಮುಖ್ಯಭೋಜನದ್ರವ್ಯನಾ ತರುಣಿಯರು 
ಪೊಸಮಿಸುನಿಪರಿವಾಣದೊಳು ತೀವಿಯಿರಡೆ ತಂದೀಯಲು (ನನಮೋ, 
೧೯-೨೯). [ಸರಮ 4 ಅನ್ನ] 

ಪರಮಾಯಿಷಿ "ಫರಮಾಷಿ' ನೋ. 

ಪರಮಾಯುಂ (ನಾ). ೧. ಬಹಳ ದೀರ್ಫ್ಥವಾದ ಆಯುಷ್ಯ ; ಅತಿ 
ಹೆಚ್ಚಾದ ಜೀವಿತದ ಅವಧಿ: ಗ್ರಹಮೇಟುಂ ಜನನೋದಯ 
ಗೃಹಮುಂ ಬಲಯುಕ್ತ ಮೆನೆ ಪರಸ್ಪರಹೀಡಾರಹಿತಂ ಸ್ವಗೃ ಹಸ್ಮಂ 
ತದ್ದಹಮೆನೆ ಸರಸಾಯಂನಂ ಯಥೋಕ್ತಂ ಕುಡುಗು ೦(ಜಾತತಿ. ೮-೯); 
ಯುಗ ಹದಿನೆಂಟುಸಹಸ್ರ ಕೂಡೆ ಬ್ರಹ್ಮಂಗೆ ಪರಮಾಯನಿ (ಮೋಳಿಮಾ, 
೫-೧೮) ; ಆ ವರುಸಶತವೆಂಬುದೀ. ಸುರಪತಿಗೆ ಪರಮಾಯುವು (ಹೆಚಕಾ. 
೨-೨೫) ; ಪಾಪಿಗೆ ಪರಮಾಯು, ಲೋಭಿಗೆ ಚಿರಾಯು (ಗಾದೆ). 
೨. ಆಯುಸ್ಸಿನ ಪ್ರಮಾಣ; ಜೀವಿತಾವಧಿ: ಪರಮಾಯು ಮೂಜು 
ದಿನಸಂ ಚರಿತಂ ಚರಿತಾರ್ಥನಾ [ಗು ನೀ]ನೆಂಬವೊಲಾ ಪುರದೊಳಗೆ 
ಮೂಯಿಜಾವಂ. ಪರಿವಡಿಸಿತ್ತೋ ತು ತನಗೆ ಪೇಟ್ಜಿಂತಾಗಳ್‌' (ಸುಕುಮಾ. 
೧೧-೪೩). ೩. [ಜೈನ] ಒಂದು ಪೂರ್ವಕೋಟಿಯಷ್ಟು ಪ್ರಮಾ 
ಣದ ಜೀವಿತದ ಕಾಲ,--ಆಯುಸ್ಸು : ತೊಲಗದು ಪುಬ್ಬಕೋಟ 
ಪರಿಸಂಖ್ಯೆವರಂ ಪರಮಾಯು , . . ಪಂಚಧನುಶ್ಶತಂ ಪವಣ್‌ ನೆಲೆ ನರ 
ರ್ಗೆಂದೊಡಿನ್ನಿಮಿರೆ. ಬಣ್ಣೆ ಸಲಾನಣಾಯೆಂ ವಿದೇಹಮಂ (ಅದಿಪು. ೧-೫೨) ; 
ಧರೆಯಂ ಪಾಲಿಸಿ ಸದ್ಮೋದರನೆಣ್ಬ ತ್ತೊ ೦ದುಲಕ್ಕ ಬರಿಸಂ ಬಟಾ ಪರ 
ಮಾಯುವ ತೌಕಲೊಳರ್ಧರಾತ್ರ್ರದೊಳ್‌' ಕಟುದು ಸಪ್ತ ಮಾವನಿಗಿಟಸಿದೊಂ 
(ಶಾಂತಿಪು. ೫-೭೧) ; ಲಕ್ಷ್ಮಣಂ ಸತ್ತ ನಲ್ಲದಾತಂಗೆ ಪರಮಾಯುು ನೆಲಕೆಯೆ 
ಸತ್ತ ನಲ್ಲೆ ಬುದುಂ (ಸಂರಾಮಾ. ೧೬-೬೨ ವ). [ಪರಮ 4 ಅಯ್ಕು] 

ಪರಮಾಯಖಷ್ಯ (ನಾ). ೧. ಆಯಖಸ್ಸಿನ ಪರಮಾವಧಿ ; ಪರಮಾ 
ಯುಸ್ಕಮದಯ್ದಿರುಳ್ಳೆರಸು ನೂಲಾರ್ಪತ್ತು ವರ್ಷಂ ನರದ್ದಿ ದೌಘಕ್ಕೈ 
(ಲೋಕೋಸ., ೧೧-೧೦೫). ೨. ೬ ಪರಮಾಯುನ ೧ : ಪರಮಶಿವ 
ಲಿಂಗದರ್ಶನಮಾತ್ರದಿಂದೆ ಜಾತಿಸ್ಮರತ್ವ ಮಹದೈಶ್ವರ್ಯ ಪರಮಾ 
ಯುಷ್ಕ ಶುದ್ಧ ನಿದ್ಯಂಗಳು ಇ. « ದೊರೆಕೊಂಬುವು ನೋಡಾ (ಅಖಂಡೇ. 
೨೬-೨). ೩. ಎ ಸರವಮಾಯು ೩& : ಕೊಲೆಯಿಂ ಕರಮಲಾಯೆಯಂಂ 
ನೊಂದು ಪ್ರಾಣಮನೆಂತಾನುಂ ಪರಮಾಯಂಸ್ಯಂಬರಂ ನಿಜಕಿಸಿ (ಶಾಂತಿಪು. 
೭-೯೮ ವ). [ಪರಮ 4 ಆಯುಷ್ಯ] 

ಸರಮಾರಾಧ್ಯ (ನಾ). ಪರಮಪೂಜ್ಯನಾದ ವ್ಯಕ್ತಿ : ಸರಮಾರಾಧ್ಯ 
ರಸ್ಪ ಶ್ರೀಮತ್ಪು ರಾಣದ ದಿವಾಕರಭಟ್ಟೊ (ಪಾಧ್ಯಾಯರ ಸರ್ವ್ವ 


೫೨೯೦ 


20 


30. 


85 


40 


45 


ಪರಮಾರ್ಶಂಪಡೆ 


ನಮಸ್ಯದಗ್ರೈ ಹಾರಂ (Muu. XX, ೬೪೨೯ ; 1100) ; ಪರಮಾರಾಧ್ಯ 
ಜಗತ್ರಯಾಧಿಪತಿಯೈ ನಿಂ (ಅನಂಪು, ೬-೫೭). [ಪರಮ 4 ಆರಾಧ್ಯ] 

ಪರಮಾರ್ಥ (ನಾ). ೧. ಮೋಕ್ಷಪ್ರದವಾದುದು : ಪರಮಾರ್ಥ 
ಮಪ್ಪುದಂ ಮಡ್ಚರಿಸದೆ ಕೋಸಿಸದೆ . . , ಒಂದೆ ಮನದಿಂ ನಿರುತಂ 
ಕೇಳ್ವವನೆ ಧರ್ಮದೊಳಗಂ ತಿಳಿಗುಂ (ಥರ್ಮಾಮೃ. ೧-೧೮೧). ೨. ನಿಶ್ಚಿತ 
ವಾದುದು; ನಿಜ; ಸತ್ಯ : ಭೂನುತನೆಬ್ಬಿರ್ಕುಮೆಂಬಿದುಂ ಪರಮಾರ್ಥಂ 
(ನೇಮಿಪು. ೪-೧೦); ಮಡದಿ ಮಾಡಿದ ಪಾತಕವು ಪತಿಗೊಡಲಹುದು ಪರ 
ಮಾರ್ಥವಿದು ಪರಿನಿಡಿಯನಜಿಕಿಯದೆ. ಕೆಡುವುದೀ ಜಗ (ಕುನ್ಯಾಉ. ೪-೧೯). 
೩. ನೋಕ್ಷತತ್ವ ; ಪರತತ್ವ : ಪ್ರಭುಗಳ . ಧರ್ಮಶ್ರದ್ಧೆ ಇನ್ನೂ 
ಹೆಚ್ಚಿತು; ಪರಮಾರ್ಥವಿಚಾರಶಕ್ತಿ ಉದಯಿಸಿತು. (ಶಾಂತಲಾ, ೨೧೩). 
೪. ಅತಿಮುಖ್ಯವಾದ ಉದ್ದೇಶ,--ಗುರಿ : : ಒಲುಮೆಗಿಂತಲೂ 
ಬೇರೆ ಪರೆಮಾರ್ಥವಿನ್ನಿಲ್ಲ ನರರ ಬದುಕಿನಲಿ (ಚಿತ್ರಾಂಗ. ೬೬-೧೭೯೧). 
೫. (ಮನುಷ್ಯನು ಸಾಧಿಸಬೇಕಾದ) ನಾಲ್ಕು ಪುರುಷಾರ್ಥಗಳಲ್ಲಿ 
ಕೊನೆಯದು ; ಮೋಕ್ಷ : ಕಣ್ಣ ಮುಚ್ಚಿ ಕನ್ನಡಿಯ ತೋಣುನಂತೆ 
ಇರುಳುಹಗಲಿನ ನಿದ್ರೆ ಸಾಲದೆ ಬೆರಳನೆಣಿಸಿ ಸರಮಾರ್ಥನ ಹಡೆದರೆ ಚೋದ್ಯ 
ವಲ್ಲವೆ(ಬಸನ. ೫೮೨); ನಿಜ್ಞಾನವು ಜಗತ್ತಿ ಗಾಗಲಿ ಮಾನವನ ಜೀವಿತಕ್ಕಾಗಲಿ 
ಸಾಧಿಸಬೇಕಾದ ಪರಮಾರ್ಥವೊಂದಿದೆಯೆ ಎಂಬುದನ್ನು ಗಮನಿಸದೆ. 
ಜಗತ್ತನ್ನು ಯಾಂತ್ರಿಕವಾದದಿಂದ ವಿವರಿಸಲು ಯತ್ನಿಸಿತು (ಯಕ್ಸಾರ. ೩೦ 
ಪೀಠಿಕೆ. ೬. ವಸ್ತುಸ್ಥಿತಿ; ಸತ್ಯಸ್ವರೂಪ : ನಾಕಿಗಳಿಂದ್ರಾದ್ಕರ್‌ 
ಸರಮಾಕೃತಿ ದುರ್ಲಕ್ಷ್ಯವೆಂದೆನಲ್‌. ನಿನ್ನವತಾರಾಕೃತಿಯನನರ್ಚಿಸರ್‌: 
ಮಹಿಮಾಕರ ಪರಮಾರ್ಥವಾರ್ಗೆ ಲಕ್ಷ್ಯಂ ನಿನ್ನಾ (ಜಗವಿ. ೩-೧೦೭). ಪಿ. 
ಅತಿಶ್ರೇಷ್ಠವಾದ ಪ್ರಯೋಜನವನ್ನು ಹೊಂದಿರುವುದು; ಉತ್ಕ ಸ್ಮ 
ವಾದ ಫಲವನ್ನು ಕೊಡಲು ಸಮರ್ಥವಾಗಿರುವಂಥದು : 
ಪರಮಾರ್ಥಂ ಪುಣ್ಯತೀರ್ಥಂ . . . ಒಪ್ಪಿತ್ತು ಶೈಲಂ ನರಕೂಟಿಂ ಶೃಂಗ 
ಮಾಟಂ ಮೃ ಗಧರಧರಜೂಟಂ ಕರಂ ಹೇಮಕೂಟಂ (ಗಿಂಕ. ೫-೨೧). 

[ಪರಮ -- ಅರ್ಥ] 

ಪರಮಾರ್ಥಂ (ಅ).ನಿಜವಾಗಿ; ಸತ್ಯ ವಾಗಿ: ಶ್ರೀರೂಪಲೀಲಾಧನವಿಭನ 
ಮಹಾರಾಶಿಗಳ್ನಿ ಲ್ಲವಾರ್ಗ್ಗಂ ಸರಮಾರ್ತ್ನೃಂ ಮೆಚ್ಚಿ ನಾನೀ ಧರಣಿಯಂಳಿ 
ರವಾನೆನ್ನು ಸನ್ಮಾಸನಂಗೆಯನ್ನುರುಸತ್ವನ್ನ ನ್ಹಿಸೇನಪ್ಪ ವರನುಂಸಿವರನ್ನೇವ 
ಲೋಕಕ್ಕೆ ಸನ್ಮಾನ್‌ (ಎಕ. 11, ೮೮-೩; ಸು.700); ಪಾರ್ಥಿವಗು ಣಯಂತ 
ಮಾಗಿಯು ಮರ್ಥಿತಫಲದಾಯಿಯಾಗಿಯಂಂ ನಿನ್ನೊಳ್ತಾಂ ವ್ಯರ್ಥತೆಯಂ 
ಪಡೆಗುಂ ಪರಮಾರ್ಥವಚೇತನತೆಯಿಂದೆ ಕಲ್ಪ ಕುಜಾತಂ (ಕವಿರಾ. 
೩-೪೪); ಈ ಲೋಕದೊಳೀತನೆ ಪರಮಾರ್ಥಂ ಸುಖಿಯೆಂಡೊಸೆದರಸನವಂತಿ 
ಸುಕುಮಾರನೆಂದು ಸೆಸರನಿಟ್ಟಿಂ (ನಡ್ಡಾರಾ. ೨೬-೧೨); ಪರೆಮಾರ್ಥಂ 
ನಿಜಜನಕರ್‌ ಫರಹಿದ ಸರಕೆಗಳು ಬಯ್ದ ಬಯ್ಯ ಳ್‌ ಮಕ್ಕಳ್ಳಿರರೆಯ್ನುಗುಂ 
(ಕಾದಂಉ, ೪೮೭);ದೇವ ಭವದೀಯ ಸುತರಂ , , ಸಮಸ್ತ ನೃಪವಿದ್ಯಾ 
ವರರಪ್ಪ ಂತು ಮಾಡುವೆಂ ಪರಮಾರ್ಥಂ (ಸಂಚತಂ, ೧೮-೧೪). [ಸಂ.] 

ಪರನಾರ್ಥಂಗೆಯ್‌ (ಕ್ರಿ). ನಿಶ್ಚಯಿಸು; ನಿರ್ಧಾರವಾಗಿಸು : 
ವಿಸ್ತರರೂಪದೊಳ್‌ ಸಂಸಾರ ತದ್ಕೇತುಬಂಧ ತನ್ನಿಮಿತ್ತ ಮೋಕ್ಷ ತತ್ಕಾರಣ 
ಪ್ರಪಂಚಮಂ ದಿವೃಚಿತ್ತ ದೊಳ್‌ ಪರಮಾರ್ಥಂಗೆಯ್ಲೂ ಸರಿನಿಸ್ಕ್ರ)ಮಣ 
ಕಲ್ಯಾಣಾಭಿಮುಖನಾಗಿರ್ದ ಚಕ್ರವರ್ತಿಯ ಬಗೆಯನಜಕಿದು (ಶಾಂತಿಪು. 
೧೧೨೯೧ ವ. [ಪರಮಾರ್ಥ--ಕೆಯ] 

ಪರಮಾರ್ಥಂಹಣೆ (ಕ್ರಿ). ಮೋಕ್ಷವನ್ನು ಗಳಿಸು ; ಕೈವಲ್ಯ 
ವನ್ನು ಸಾಧಿಸು : ಶ್ರೀರೇನಮ್ಮನ ಅಣ್ಣನ್‌ಕ್ತಿ ಗನ್‌ ನೆರದರೆಲ್ಲರಳದೊಳೆ. 
ತಾಮಿಟ್ಟು ಪರಮಾರ್ತಮ್ಟ ಡೆದ (ಎಕ. ೩೪1, ತುಮಕೂ. ೯೨-೨೫; 1). 

[ಪರಮಾರ್ಥ + ಪಡೆ, ] 


ಪರಮಾರ್ಥತೆ 


ಸರಮಾರ್ಥತೆ (ನಾ). ಪರತತ್ವದ ಪ್ರಾಪ್ತಿ ನುತ್ತು ಚಿಂತನೆ ; 
ನೋಕ್ಷಸಾಧನೆ : ಸರಮಾರ್ಥತೆ ಹಿತಮಹಿತನುಪರಮಾರ್ಥತೆಯೆನ್ನ 
ದಾತ್ಮಜನಕಣ್ಣಾನಸ್ಥಿರತೆಯೊಡನೊಡನೆ . . . ಮಂಂಡಳಕ”ಶಿಕನಬೀದಂ 
(ಶಾಂತಿಪು. ೬-೨೬). [ಸಂ, ಪರನಾರ್ಥತಾ] 

ಸರಮಾರ್ಥವಾದ (ನಾ). ನೋಕ್ಷೂವಸ್ಥೆಯಲ್ಲಿ ಆತ್ಮನ್ಯತಿರಿಕ್ತ 
ವಾದ ಮತ್ತಾವುದೂ ಇರುವುದಿಲ್ಲ ಎಂಬ ತತ್ವವನ್ನು ಪ್ರತಿ 
ಸಾದಿಸುವಿಕೆ ; ಪ್ರತಿಷೇಧವಾದ: ಈ ಮಾರ್ಗದಲ್ಲಿ ಬಹುಕಾಲ ಸರಿ 
ಶ್ರಮ ಪಟ್ಟಿವರು ಮೂರನೆಯ ಸೋಪಾನವೆಂಬ ಸುಸುಸ್ಸ್ಮನಸ್ಥಾ 
ಸದೃಶವಾದ ಪರಮಾರ್ಥಾನಸ್ಥೆಗೆ, ಉತ್ತಮಾಧಿಕಾರಕ್ಕೆ ಅರ್ಹರಾಗುವರು. 
ಇದೇ ಪ್ರತಿಸೇಧವಾದ, ಪರಮಾರ್ಥವಾದ (ಹಿಂದಸಾ, ೧೯೧). 

[ಪರಮಾರ್ಥ 4 ವಾದ್ಮ] 

ಪರಮಾರ್ಥವಾದಿ (ನಾ). ಅತಿಶ್ರೇಷ್ಠ ವಾದ ಸತ್ಯವನ್ನು ಪ್ರತಿ 
ಪಾದಿಸುವವನು : ಅರಸಿ ಕೇಳೀ ಹೊನ್ನಿ ಸರಸಸಾಹಿತ್ಯದ ವರದೇನತೆ 
ತಾನೆಂದು ಪರನಾರ್ಥವಾದಿಯಳಸಿಂಗರಾರ್ಯನು ಪರಿಸರಿಯೊಳು 
ಬಣ್ಣಿ ಪನು (ಹವಿಬ, ೧-೨೩). [ಸಂ. ಪರಮಾರ್ಥವಾದಿನ್‌] 

ಪರಮಾರ್ಥಿ (ನಾ). ಪರಮಾರ್ಥವನ್ನು ಬಯಸುವವನು : ಪರ 
ಮಾರ್ಥಿಯಾದಡೆ ಪರಮನ ಸಂಚವನಜಸಯಬೇಕು (ಸಕನ, 1, ೪೦-೪೨). 

[ಸೆಂ.ಪರಮಾರ್ಥಿನ್‌] 

ಪರಮಾವಧಿ (ಗು). ೧. ಅತಿಹೆಚ್ಚಿನ ಡೆ ಅತ್ಯಂತವಾದ ; ಪರಾ 
ಕಾಸ್ಕೆಯ : ಅನುನಂಶೀಯ ಗುಣಗಳು ಮಕ್ಕಳು ಪಡೆಯಬಹುದಾದ 
ಪರಮಾವಧಿ ಮಟ್ಟ ವನ್ನು ನಿರ್ಧರಿಸುತ್ತವೆ (ಶಿಕ್ಷದ. ೯೧); ಇದರಿಂದ, 
ಹುಲ್ಲಿನ ಪರಮಾವಧಿ ಪ್ರಯೋಜನವು ಆಗದೆ ಹೋಗುವದು (ಗೋಗ್ರಾಸ. 
೧೦೪). (ನಾ). ೨. ಅತ್ಯಂತ ಕೊನೆಯ ಮಿತಿ, ಎಲ್ಲೆ; ಚರಮ 
ಸೀಮೆ : ಸಹನಶೀಲತೆಯೆ ಪರಮಾನಧಿಯದು (ಹಳ್ಳಸಾ. ೧೧೬) ; 
ಅದು ಸುಖದ ಪರಮಾವಧಿ. ನಾನು ಅಬೆಕ್ಕೆ ಅರ್ಹನಲ್ಲ (ಮಲೆನಾ. ೧೭೪); 
ಶಕುಂತಲೆಯ. ದುರ್ದೈವದ ಪರಮಾವಧಿಯನ್ನು ಕಾಣಲು ನಾವು ಐದ 
ನೆಯ ಅಂಕಕ್ಕೆ ಹೋಗಬೇಕು (ಧರ್ಮಸಾ. ೭೧). ೩. ಅತಿಹೆಚ್ಚು ; 
ವಿಪರೀತ : ಚೀನಾದೇಶದ ಜನರಿಗಂತೂ ಅಫು ತಿನ್ನುವ ವ್ಯಸನವೂ 
ಸೇದುವ  ವೃಸನವೂ ಪರಮಾವಧಿಯುಂಟು (ಮುಂಬಯಿ, ೪-೪೦). 
೪. [ಜೈನ] ಅವಧಿಜ್ಞಾನದ ಮೂರು ಭೇದಗಳಲ್ಲಿ ಒಂದು: 
ಪರಮಾವಧಿಯಿಂ ಭನಮನಲದು ಯತಿಪತಿ ನುಡಿದಂ (ಆಫ. ೩-೩೭). 
ಐ “ಅವಧಿಜ್ಞಾನದಲ್ಲಿ ಜೇಶಾವಧಿ, ಪರಮಾವಧಿ, ಸರ್ವಾವಧಿ 
ಎಂದು ಮೂರು ಭೇದಗಳಿವೆ. ಪರಮಾವಧಿ ಮತ್ತು ಸರ್ವಾವಧಿ 
ಜ್ಞಾನಗಳು ಚರಮಶರೀರಿಯಾದ ಅಥವಾ ತದ್ಭನಮೋಕ್ಷಗಾಮಿ 
ಯಾದ ಮುನಿಗಳಿಗೆ ಮಾತ್ರ ದೊರಕುತ್ತವೆ? (ಆವಿಭು. ನಾರಿಭಾಷಿಕ 
ಶಬ್ದಕೋಶ) ; ಸಂಯಮಮಂ ಕೈಕೊಂಡು ಚಾರಣಯದ್ಧಿಯುಮುಂ 
ಪರನಾವಧಿಯಂಮಂ ಪಡೆದೆಂ (ಚಾವುಂಪು, ೬೫). [ಪರಮ 4 ಅನಧಿ] 

ಪರಮಾಶಿ "ಫರಮಾಯಿಸಿ' ನೋ. 

ಪರಮಾಶೀರ್ವಾದ (ನಾ). ಉತ್ಕೃಷ್ಟವಾದ ಹರಕೆ ; ಪರಮಾಶೀ 
ರ್ವಾದದಿಂ ಪರಸಿ ಮಗನಂ (ಕಾದಂಪೂ. ೪೯೧) ; ಪರಮಾಶೀರ್ವಾದನಾದಂ 
ಜನಿಯಿಸೆ ಪರನೋತ್ಸಾಹಮಾಂಗಲ್ಠತೂರ್ಯೋತ್ಕರನಾದಂ ಪೊಣ್ಮಿ 
ರಾರಾಜಿಸೆ (ಪುಷ್ಪ. ೬-೧೮). [ಪರಮ--ಆಶೀರ್ವಾದ] 

ಪರಮಾಶೀರ್ವಾದನ (ನಾ). - ಪರಮಾಶೀರ್ವಾದ ; ಕರಕನುಳ 
ಮುಕುಳಯಂತ ಕುನ್ನಳನಾಡ ಕುನ್ಹಳನಾಥನಂ ಸರಮಾಶೀರ್ವ್ವಾದನ 
ಗಳಿಂದಂ ಕುಳ್ಳಿರ್ದು (ಸೌಇಇ, XX, ೪೬-೩೮ ; 1072). 


51 [ಎ ಪರೆನಾಶೀರ್ವಾದ] 


ರ್ಜಾಣ 


45 


ಪರಮೇಶ್ವರ 


ಸರಮಾಶ್ಚರ್ಯ (ನಾ). ಅತಿಯಾದ ಅಚ್ಚರಿ; ಅತ್ಯಾಶ್ಚರ್ಯ : 
ಪರಮಾಶ್ಚರ್ಯಪರ್ಯಾತೀತಶಿರಕಂಪಂಬೆರಸು ಸುರಪತಿ ಕೆಯ್ನಿಟುದು 
(ಶಾಂತಿಪು. ೧೦-೭೫ ವು, [ಪರಮ + ಆಶ್ಚರ್ಯ] 

ಸರಮಾಶ್ರಯ (ನಾ). ಶ್ರೇಷ್ಠವಾದ ಫೆಲೆ ; ಪರಮಾತ್ಮ: ಸರ 
ಮಾಶ್ರಯನೇ ತಾನಾಗಿ ಶತಪತ್ರಕಮಳಕರ್ಣಿಕಾಮಧ್ಯದಲ್ಲಿ ಸ್ಮೃತಃ ಸಿದ್ಧ 
ನಾಗಿರ್ಸ ನಮ್ಮ ಕೂಡಲಸಂಗಮದೇವ (ಬಸನ. ೮೧೬), 

[ಪರನು -- ಆಶ್ರಯ] 

ಪರಮುಖ (ನಾ). ಮೋಕ್ಷಾಪೇಕ್ಷಿಯಾದವನು ; ಮುಮುಕ್ಷು: 
ಶಂಕಿಸರೆ ಸರಮುಖರು ಶಂಬರಸುರೇಂದ್ರನೊಲಿದಂ ಕರುಣದಿಂದ ರಕ್ಷಿಸು 
ತಾಯೆಯೆನಲು (ನನಮೋ, ೧೨-೧೬). [ಸೆಂ] 

ಸರಮುಖಜಾಣ (ನಾ). ಇನ್ನೊಬ್ಬರ ಮುಖವನ್ನು ನೋಡಿ 
ಅವರ ಭಾವನೆಗಳನ್ನು ತಿಳಿಯಬಲ್ಲ ಚತುರ ; ಇಂಗಿತಜ್ಞ : ಪರ 
ಮುಖಜಾಣನೆ ಸ್ವಾವಿಂ ನೀನಣಕಿಯದ ಸುರುಚರೆಲೆಗಳೇನೆಂಟಿ (ಭಂಚ- 
೪೪-೬೪). [ಸರ -ಮನಖ-- ಜಾಣ] 

ಪರಮೆ, "ಪಜಮೆ' ನೋ. 

ಪೆರಮ್ಮೆ (ನಾ). ೧. ಶ್ರೇಷ್ಠಳಾದ ಜೀವತೆ ; ಶಿವೆ; ಪಾರ್ವತಿ: 
ಸರಮೆಯಾಡಿದ ನುಡಿಯೆ ಪರಮೇಶ್ವರನು ಸಲಿಸುನ . ಮುಂದಣುತ್ಸವ 
ವಲಂತು ವಾಗ್ಗೇವಿಯೊಳು ಪಾರ್ಥನ ಗೆಲವನೆಣಿಸುತಿರೆ ಹರ ಹರಿಯ ಪೊಗಳಿ 
ದನು (ಕೃಷ್ಣಾ ಕಾ, ೨೨-೫). ೨. [ಭಂದ]ಮೂರು ಅಶ್ಲರಗಳುಳ್ಳ 
ಮಧ್ಯಾಛಂದಸ್ಸಿನ ಒಂದು ಅಕ್ಷರವೃತ್ತದ ಹೆಸರು : ಸುರರ ನೆರವಿ 
ನೆರೆಯೆ ಪರಮೆ (ಛಂದೋಂಬು. ೨-೬೦). [ಸಂ. ಪರಮಾ] 

ಪರಮೆಮೊರೆ (ನಾ). ದುಂಬಿಯ ಕೆೀಂಕಾರ ; ತುಂಬಿಯ ಧ್ವನಿ: 
ಪೊಸಗಂಪು ಪರಮೆಮೊರೆಯಂ ಬಳಿಗೆ ಕರೆಯೆ ಟ್ರೀರಾಮಾ, ೨೪-೨೪) 

[ಪರಮ್ಮೆ(-ಆ.ಸಅನೆಃ) 4 ಮೊರೈ] 

ಪರಮೇಶ (ನಾ). ೧. ಶ್ರೇಷ್ಠನಾದ ಒಡೆಯ, ಸ್ವಾಮಿ : ಪರ 
ಮೇಶಂ ಜೀವಿತೇಶಂ ತಮಗೆ ದಿಟಿದಿನೆಂದುರ್ವೆ ಕಾಂತಾಜನಂ ಮತ್ತರುಹಂ 
ರಾಜ್ಯಾರ್ಹನೆಂದೊಲ್ಲೆಲಗೆ ಧರೆ (ಚಂದ್ರ. ೧೩-೫೬). ೨. ಶಿವ; 
ಈಶ್ವರ : ಪರಮೇಶ .ಭಕ್ತ ಜನಶಂಕರ ಶಂಕರ ನಿನ್ನ ಮಾತನಾಂ ಮನ್ನಿ 
ಸಿದೆಂ (ಜಗವಿ. ೧೮-೬೭) ; ಸುಮೆತಿಗಳು ಪರಮೇಶನೆಂದರೆ ರಮಣದಿಂ 
ಪರಮಾತ್ಮನೆಂದಡೆ ವಿಮಳಿತ ಪರಬ್ರಹ್ಮವೆಂದಡೆ ಹರನ ನಾಮೆನಿವೆ (ಓಸಪ. 
೫೫-೩೯). ೩. ವಿಷ್ಣು ೪. ಇಂದ್ರ. ೫. ಚಕ್ರವರ್ತಿ: ಪುರು 
ಪರಮೇಶನ ಹಿರಿಯ ಕುಮಾರನು ನರಲೋಕಕೊಬ್ಬನೆ ರಾಯ (ಭರಣ, 
೧-೨೦). ೬. [ಜೈನ] ತೀರ್ಥಂಕರ ; ಜಿನ; ಪರಮೇಶಂ ಮಧ್ಯದ 
ಮಂದರದಂತಿರೆ ಸಮವಸರಣನಳಯ ವಿಳಸದ್ಗಿರಿಸಿಂಧುನದೀಪುರಭಾಸುರ 
ಜಂಬೂದ್ವೀಸಮೆಂಬಿನಂ ಸೊಗಯಿಸುಗುಂ (ಚಂದ್ರಪ, ೧೫-೩). 

[ಪರನ ಈರ] 

ಪರಮೇಶ್ವ ರ(ನಾ).೧,ಬಹಳಶ್ರೇಷ್ಮನಾದವನು;"ಕವಿಸರಮೇಶ್ವರ' 
ಸರಾ. ೨. ಚಕ್ರವರ್ತಿ, ಸಾಮ್ರಾಟಿ: ಪುರುಸರಮೇ।ಶ್ಚರ 
ಪುತ್ರಂ ಭರತೇಶ್ವರಚಕ್ರವರ್ತಿ ಬಂದಿರ್ದಂ (ಆದಿಫು. ೧೨-೮೯); ಆ 
ಪುಣ್ಯಾಂಕುರಪಾಕಪ್ರರೋಹಾಯ ಮಾಣನುಮಪ್ಪ ಪರಮೇಶ್ವರಂಗೆ ಬಗೆ 
ಗೊಂಡರಸಿಯರನರಿರ್ವರ್‌ (ಕಾಂತಿಪು. ೯-೪೦); ಶ್ರೀಸೃಥ್ವೀನಬ್ಲಭಮಹಾ 
ರಾಜಾಧಿರಾಜ ಪರಮೇಶ್ವರ , . . ತ್ರೆ ಳೋಕ್ಕಮಲ್ಲದೇವರು ಕಲ್ಯಾಣ 
ಪುರದ ನೆಲೆನೀಡಿ» » * ಗೆಯ್ಯುತ್ತ ಮರೆ (ಕೊಲ್ಲಾರಾ. ೧೧-೯; 7). ೩. 
ಪರಶಿವ; ಈಶ್ವರ: “ ಈಶಾನಃ, ಶಶಿಶೇಖರಃ . . . ಪರಮೇಶ್ವರಃ . . - 
ನೀಲಲೋಹಿತಃ- ಈ ೪೫ ಮಹಾದೇವರ ಪೆಸರ್‌* (ಹಲಾಯು, ೩-೧೧) ` 
ಪಾರ್ವತಿ ಘನವೆಂಬೆನೆ ಪರಮೇಶ್ವರನ ಅರ್ಧಾಂಗಿಯೂದಳು (ಒಸನ.೮೭೬) 


ಪರಮೇಶ್ವರಾವತಾರ 


ಸರಸಿಜಾನನೆ ಹೋಗಿ ಪರಮೇಶ್ವರನ ದೇಗುಲಮಂ ಹೊಗಲು (ಒಸಪ್ಪ. 
೫೨-೨೬), ೪. ವಿಷ್ಣು. ೫. ಇಂದ್ರ. ೬. ಬ್ರಹ್ಮ. .೭. [ಜೈನ] 
ತೀರ್ಥಂಕರ ; ಜಿನ; ಅಂತು ಪುರಂದರನಾನಂದನ್ಸ ತ್ಯಾನಸಾನದೊಳೀ 
ಪರಮೇಶ್ವರಂ ಧರ್ಮಾನ್ಭುತವರ್ಷದಿಂ ಭಮ್ಮಸಸ್ಮಸಮೃದ್ಧಿಯಂ ಮಾಡು 
ವುದಜ0 ನೃಷಮೆಂಬುದು 4 ಧರ್ನುಮದಟಸಂಡೊಪ್ಪು ವುದಜಿಂದಂ 
(ಆದಿಪು, ೭-೧೨೭ ನ) ; ಪರಮೇಶ್ವರನಂ ತ್ರಿಜಗದ ರುವಂ ನೆಗಬ್ಬ ಜಿತ 
ನಾಥನಂ ತನ್ನ , ತನೂದರಡೊಳ್ಳ ತಾಳ್ವಿದ ಸೆಂಪಚ್ಚ ರಿಯೆನಿಸಿದುದಾ 
ಸುರಾಂಗನಾಭ್ಯರ್ಚಿತೆಯಾ (ಅಜಿಪು, ೩-೧೮) ; ಸರಮೇಶ್ವರನಂ , . , 
ಮಣಿಮಯವಿಸ್ಟ ರದೊಳ್‌ ನೆಲಸಿರ್ದ ಭವ್ಯಟಿಂತಾಮುಣಿಯಂ . . , 
ಕಂಡು (ವರ್ಧಪು. ೧೦-೭೭), 
ಪರಮೇಶ್ವರ ದತ್ತಿ - ಚಾಲುಕ್ಯ ರಾಜರ ಹೆಸರಿನಲ್ಲಿ ಬಿಟ್ಟಿ ದತ್ತಿ: 

ಶ್ರೀಮುದ್ಭು ನನಯ್ಯ (ನೈಕ)ಮಲ್ಲದೇನರ್ಗೇ ಬಿನ್ನಪಂಗೆಯ್ದು ಪರಮೇಶ್ವರ 
ದತ್ತಿ ಮಾಡಿ. , ,. ದೇಗುಲದ ಬೇಸಕ್ಕಂ ದೇವಸೂಜೆಗಂ , . . ಬಿಟ್ಟ 
ಬನವಸೆ ನಾಡ ಕಂಪಣಂ (ಇಆ.1%, ೨೦೯-೨೮; 1075). ಸರಮೇಶ್ವರ ದೀಕ್ಷೆ 
ಇಚೈನಸಂನ್ಯಾಸವನ್ನು ಹೊಂದುವ ವ್ರತ; ಜಿನದೇಶ್ಷೆ: 
ಗುರುಪದಪದ್ಮಾಂತಿಕದೊಳ್‌  ಪರನೇಶ್ವರದೀಕ್ಷೆಯಂ  ಮುನಂಬಿಡೆ 
ಕೊಂಡೀ ಧರೆಯೆಂ ಪೊಗಬಿಿಸಿದನಿದೇಂ ಪುರುಸರಮೇ (ಶ್ವರಸುತರ್‌ 
ಪರಿಚ್ಛೇದಿಗಳೋ (ಆದಿಪು. ೧೪-೧೩೯). [ಪರಸು + ಈಶ್ವರ] 

ಸರಮೇಶ್ವರಾವತಾರ (ನಾ). ಶಿವನ ಅಂಶದಿಶಿದ ಹುಟ್ಟಿ ದವನು ; 
ಅಶ್ವತ್ಥಾಮ : ಪರಮೇಶ್ವರಾವತಾರನೆ ಪರಮಜ್ಜ್ಯಾಯೆ . . . ದೊರೆ 
ಕೊಂಡುದು ನಿನಗೆ ಪಾತಕಂ ಬಾಲವಧಂ (ಗದಾಯು. ೯-೩೪). 

[ಪರಮೇಶ್ವರ 4- ಅವತಾರ] 

ಪರಮೇಶ್ವರಿ (ನಾ). ೧. ಶ್ರೇಷ್ಠ ಳಾದ ಒಡತಿ, ಸ್ವಾಮಿನಿ: ನೀರದ 
ಮಂ ಕುಡುಮಿಂಚು ಪೊರ್ದಿ ಶೋಭಿಸುವವೊಲಾ ಸುರಾಧಿಸನನಾ ಪರ 
ಮೇಶ್ವರಿ ಪೊರ್ದಿ ನಾಡೆ ಕಣ್ಣೆ ಸೆದಳ್‌ (ಶಾಂತಿಪು. ೭-೨೯); ಪರಮೇಶ್ವರಿ 
ನಿಜಸುತಮಂಖನಿರೀಕ್ಷಣದೊಳೊಡನೊಗೆದ[ಗೆ]ಪುಳಕಂಗಳಿನೇಂ  ಕರಮೆಸೆ 
ದಳೊ (ಅಜಿಪು. ೪-೫) ; ಕುರುಕುಲಜೀವಾಕರ್ಷಣಸರಿಣತಮಿದು ಕಾಳ 
ಹಸ್ತ್ಯಮಲ್ಲದೆ ಪರಮೇಶ್ವರಿ ಕೇಶಹಸ್ತಮಕ್ಕುಮೆ ಪರಾಭನಜ್ವಲನಧೂಮ 
ಕೃಷ್ಣಂ ಕೃಷ್ಣೇ (ಗದಾಯು. ೧-೬೭). ೨. ಪಾರ್ವತಿ; ದುರ್ಗೆ: 
ನೇವುರದ ಕಳಧ್ವಾನಮೊಗೆದು ನಗಮಂ ಜಗಮುಂ ಪಂವೇಷ್ಟಿ ಸೆ ಬರು 
ತಿರ್ದಳ್‌ ಪರಮೇಶ್ವರಿ ಚಂದ್ರ ಧರನನೀಕ್ಷಿಸ ಭರದಿಂ (ಗಿರಿಕ. ೫-೩೦); 
ರಘುಪುಂಗನನ ನುಡಿಗೇಳ್ಲು ಪರಮೇಶ್ವರಿಯಿಂತೆಂದಳ್‌ (ಅದ್ಭುತ. 
೫೩-೧೭). ೩೩. ಅರುವತ್ತು ನಾಲ್ಕು ಯೋಗಿನಿಯರಲ್ಲಿ ಒಬ್ಬಳು: 
ಬ್ರಾಹ್ಮಿ. . , ದೇನಿದಿನ್ಮಯೋಗಿನಿ, . . ಪರಮೇಶ್ವರಿ ಕ್ರೋಧಿನಿ... 
ಹುಂಕಾರಿಯರೆಂಬ ಚತುಸ್ಪೃಪ್ಟಿಯೋಗಿನಿಯರುಂ (ವಿವೇಕ, ೨೧೪). 

[ಪರಮ ಈಶ್ವರ] 

ಪರಮೇಶ್ವರಿನೋಟು "ಪ್ರಾಮಿಸರಿನೋಟು' ನೋ. 

ಪರಮೇಸ್ಮಿ (ನಾ). ೧. ಶ್ರೇಷ್ಠದೈವ ; ಬ್ರಹ್ಮ; ಸೃಷ್ಟಿಕರ್ತ: 
“ಬ್ರಹ್ಮಾ, ಸ್ರಷ್ಟಾ, ಧಾತಾ, ಪರಮೇಷ್ಠಿ. . . ಕಮಲಾಸನಃ ಈ 
೨೦ ಬ್ರಹ್ಮನ ಪೆಸರ್‌? (ಹಲಾಯ, ೨-೬); ಸುರಭೂರುಹದಗೆಯಂ 
ಬಿತ್ತರದಿಂ ಪರಮೇಸ್ಮಿ ತಂದು ಮನು ಜಾಕೃತಿಯಿಂ ವಿರಚಿಸಿ ಪುಟ್ಟ ಸಿದ 
ನೆನಲ್‌ ದೆೊರೆನೆತ್ತಂ ಬೀಲನಖಿಳಲಕ್ಷ್ಮೀಲೋಲಂ (ತಿಂಪಮಂ, ೨೯೬- 
೧೪೫೯; 1151); ಪರಮೇಷ್ಠಿ ಯಂಚೆ. ಕೃಷ್ಣನ ಗರುಡಂ... ಮುನ್ನ 
ಗಿರಿವರದೊಳ್ಳು ಟ್ಟ. ನೆಗಟ್ಟಿ ವೆನಿಸುವು[ವನಿಶಂ] (ಸೂಕ್ತಿಸು. ೩-೧೪೭); 
ಬಳಿಕ ಹರಿದುದು ದೇವಕುಲ ಪರಮೇಷ್ಠಿ ಯಲ್ಲಗೆ (ಕುವ್ಯಾಕ. ೭-೧೭) ; 
ಸರಮೇಷ್ಮಿ ನಿಜಚಾತುರಿಯನಳೆಯೆ ನಿರವಿಸಿದನೆರಡುಕೈ ಯಿಂದೆರಡು. 


೫೨೯೨ 


20 


25 


35 


40 


45 


ಪರನೋದಯ 


ಜಂತುಗಳ (ಮಂಕುಕ. ೧೯೩). ೨. ಶಿವ, ೩. ವಿಷು. ೪. ಗರುಡ. 
೫.ಅಗ್ನಿ. ೬.[ಜೈನ] ತೀರ್ಥಂಕರ; ಜಿನ: "ಪರಮೇಷ್ಠಿ ಸರಂಕ್ಕೋತಿ 
ಸ್ಪ್ವರೂಪನಾಪ್ತಂ , . . ತೀರ್ಥಕರಂ* (ವಸ್ತು ಕೋ. ೨-೮); ಪೀಕೆ 
ತ್ರಯಾಗ್ರನಿಷ್ಕಿ ತನಂ ಪರಮೇಷ್ಮಿಯಂ ಪ್ರದಕ್ಷಿಣಂಗೆಯ್ನ್ನು (ಚಂದ್ರಪ್ಪು 
೬-೫ನ) ; ದೇವದೇವ ಪರಮೇಷ್ಠಿ ದಯಾಶ್ರಯಶರಣವೆಂಬ ಸುರಕೋಟಯ 
ಕಳಕಳಮೆಸೆದುದು (ಪುಷ್ಪಪು, ೧೧-೪); ಜಿನನಿಗೆ ಅರ್ಹನ್‌, ಜಿನೇಶ್ವರ, 
ತೀರ್ಥಂಕರ, ಪರಮೇಷ್ಮೀ, ನೀತರಾಗ, ಸರಮಾತ್ಮ್ಮಾ ಮೊದಲಾದ ಹೆಸರು 
ಗಳುಂಟು (ಭಾತತ್ರ್ವ. ೨೨೭), ೭. ಅರ್ಹಂತ, ಸಿದ್ಧ, ಆಚಾರ್ಯ, 
ಉಪಾಧ್ಯಾಯ ಮತ್ತು ಸಾಧುಗಳೆಂಬ ಐದು ಭನ ಗುರುಗಳು: 
“ಸರಸಿಜವಾಸ ಸಂಚಸರಮೇಸ್ಮಿ ಗಳುಂ ಪರಮೇಷ್ಠಿ ಯೆಂಡೆನಿಕ್ಕುಗ (ನಾನಾರ. 
೧೫೧); ಅದೇ ಪರಮಪದ. ಆದುದರಿಂದಲೇ ಅವರಿಗೆ ಪರಮೇಷ್ಠಿ ಗಳೆಂದು 
ಪ್ರಸಿದ್ಧಿ (ಹಿಂದಸಾ, ೮೨). "ಸಂಚಪರಮೇಷ್ಠ್ಕಿ' ಸರಾ, 
[ಸಂ. ಪರಮೇಷ್ಠಿ ನ್‌] 
ಸರಮೇಷ್ಮಿ ತನ (ನಾ). ಸರಬ್ರಹ್ಮಪದವಿ; ಬ್ರಹ್ಮತ್ವ: ಬೇಡ ತನಗೆಲೆ 
ದೇವ ನಿಮ್ಮಡಿ ಮಾಡಿದೀ ಪರಮೇಷ್ಠಿ ತನದಿರವು (ಹಿಭಾಗ, ೧೦-೧೪-೩೩). 
[ಪರೆಮೇಸ್ಮಿ 4--ತನ] 
ಪರಮೇಸೂರನೋಟು "ಪ್ರಾಮಿಸರಿನೋಟು' ನೋ. 
ಪರಮೇಸ್ಟರೆ (ನಾ). -. ಪರಮೇಶ್ವರ ೨. 
ಸರಮೇಸ್ಟರ ದತ್ತಿ ಎ ಪರಮೇಶ್ವರದತ್ತಿ : ಸುಧಾಕರ್ಮ[ದುಸ] 
ಭೋಗಕ್ಕಂ ಸಂಚೋಸಚಾರಪೂಜೆಗಂ ಪರಮೇಸ್ಟೆರದತ್ತಿ ಯಾಗಿ (ಕಣ. 
೧೦೩-೮-೨೨ ; 1076). [<:ಪರನೋಶ್ವರ] 
ಪರಮೈಶ್ಚರ್ಯೆ (ನಾ). ೧. ಆತ್ಯಂತಿಕವಾದ ಅಧಿಕಾರ; ಪರ 
ಮಾಧಿಕಾರ. ೨. ಉತ್ಪ ಸ್ಟವಾದ ಸಂಪತ್ತು, ಸಿರಿ; ಪ್ರೀತಿಂಕರ 
ವಿಮಾನದೊಳ್‌ ಮೂವತ್ತೊ ಂದುಸಾಗರೋಪನುನುಂಮುಮಿತ ವಿಶ್ರಮಾಭಿ 
ಧಾನಮುನುಹನಿಂದ್ರ ಪರಮೈಶ್ಚರ್ಯಮಂಂ ದೊರೆಕೊಳೆ ಸುಖಾತ್ಮ 
ನಿರೆ (ಶಾಂತಿಪು. ೯-೩೦ ವ); ಪರಮೈಶ್ವರ್ಯದಿನೆಸೆದಾ ಪುರದೊಳ್‌ , , ,. 
*ಆಚ್ಯುತಸಮಾಖ್ಕಂ ಭಕ್ತ ೦ ಮೆಜಕಿವಂ (ತ್ರಿಷವಿ, ೫೪-೩). ೧೨: ಉಮಾ 
ಕಾಮಿನೀಜೀವಿತೇಶಂ ಸಪರಮೈಶ್ಚರ್ಯಾಸ್ಟ ದಂ ರೆಕ್ಷಿಸುಗೆ ವಸುಭೆಯಂ. 
ಯಾಂದ್ಭರಂಗತ್ರಿಣೇತ್ರಂ (ಜಗವಿ, ೧-೩). [ಪರಮ 4 ಐಶ್ವರ್ಯ] 
ಸರನೋತ್ಕಷ್ಟ (ಗು). ಬಹಳ ಶ್ರೇಷ್ಠವಾದ; ಅತ್ಯುತ್ತಮವಾದ: 
ಅಂತು ಹುಂಡಸಂಸ್ಕಾನರುಂ ನಪುಂಸಕರುಮಪ್ಪ ನಾರಕರ ಜನ್ಮಭೂಮಿ 
ಗಳಾದೇಟಿಟಿಕೊಳಂ ಸೆಲಸುನ ಜೀವಂಗಳ ಕರ್ಮತಾರತನ್ಮುಪರನೋತ್ಯಪ್ಟ 
ಸ್ಥಿತಿ (ಶಾಂತಿಪು. ೭-೧೦೦ ವ). [ಪರಮ -- ಉತ್ಕೃಷ್ಟ] 
ಪರನೋತ್ಸವ (ನಾ), ಅಧಿಕವಾದ ಸಂತೋಷ, --ಸಂಭ್ರಮ : 
ಸುಹೃಜ್ಞ ನಾಗ್ರಗಣ್ಯನಂ ಹಿರಣ್ಕನಂ ಸನ್ಮಾನಪೂರ್ವಕಂ ವಿಸರ್ಜಿಸಿ ಪರ 
ಮೋತ್ಸವದಿನಿರ್ದಂ (ಚಂದ್ರಪು. ೬-೪೨ ವು); ಪರನೋತ್ಸನದಿಂ ನಡೆತಂದು 
« » * ಪಡ್ಡಳಿಯರಲಂ ತಿಅಕಿದರ್ಳ ಭವಾನಿ ಶಿವಪೂಜಾರ್ಥಂ (ಗಿ೦ಕ.೫-೫೬). 
[ನರನು 4 ಉತ್ಸವ] 
ಪರನೋದನೆ (ನಾ). - ಸರಮಾನ್ನ ೩ : ಮಡದಿಯರು ಮೂವರಿಗೆ 
ಮುನಿಕುಲಮೃಡ ವಸಿಸ್ಮ ನ ನೇಮದಲಿ ವಿಂಗಡಿಸಿ ಕೊಟ್ಟಿ ನು ನೃಪತಿ ಪರ 
ಮೋದನವನುಚಿತದಲಿ (ತರಂ. ೧-೭-೫೭). [ಪರಮ 4- ಓದನ] 
ಪರನೋದರಯೆ (ನಾ). ೧. ಬಹಳವಾದ ಏಳಿಗೆ ಶ್ರೇಯಸ್ಸು : 
ಪರಿಚಿತಸನಾಭಿರಾಗಾಂಕುರಜಲಸೇಚಂ ವಿರೋಧಿತರುದವದಹನಂ ಪರಮೋ. 
ದಯರವಿಗಗನಂ ಪರಾಕ್ರಮವದೆನೆ ವಿಭಿನ್ನರೂಪಕಮಕ್ಕುಂ (ಕಮಾ. 
೩-೨೨). ೨. ಅಧಿಕವಾದ ಉತ್ಕರ್ಷವನ್ನು ಹೊಂದಿದವನು ; 
ನೃಪತುಂಗನ ಒಂದು ಬಿರುದು : ಸತತಂ ಪೆರ್ಚಿತ್ತು ನಿಜಾಯತಿ 


ಪರನೋರ್ಥ್ವ 


ಯೊಡನೆ ಮಹಾನಿಭೂತಿ ಪರೆಮೋದಯನಣ (ಕವಿರಾ. ೩-೧೫೫). 
[ಪರಮ -- ಉದಯ] 

ಪರಮೋರ್ಧ್ಸೃ (ನಾ). ಬಹಳ ಎತ್ತರವಾದ ಸ್ಥಾನ; ಊರ್ಧ್ವ 
ಲೋಕ : ಜೀವನದ ಮೂಲ ಮೇಲಿಹುದು ಪರಮೋರ್ಥ್ವದಲಿ (ಮಂಕುಕ, 
೫೬೦). [ಸರನು -- ಊರ್ಧ್ವ] 

ಪರನೋಶಿ "ಫರಾಮೋಷಿ' ನೋ. 

ಪರಮೌಡಾರಿಕ (ಗು). “ಘಾತಿಕರ್ಮ ನಾಶವಾಗಿ, ಅರ್ಹದವಸ್ಥೆ 
ಯಲ್ಲಿರುವ” (ಚೈನಕೋ. ೧೫೯) : ಪರಮೌದಾರಿಕ ದಿವ್ಯಮೂರ್ತಿ 
ವಸನಾಲಂಕಾರಮಂದಾರಶೇಖರರಮ್ಮಂ ಧೃತಯೌನನಂ (ಆದಿಪು. ೮-೫); 
ಸರವೌದಾರಿಕದಿವ್ಯಶರೀರನುಂ . . . ಸುಂದರಾಕಾರನುಮಪ್ಪ ತೀರ್ಥಕರ 
ಕುಮಾರಂಗೆ . , . ಪ್ರಸಾಧನ ಪ್ರಾರಂಭಂಗೆಯ್ಯೆ (ಶಾಂತಿಪು. ೧೦-೫೬ವ); 
ಪರಮೌೌದಾರಿಕದಿವ್ಯದೇ ಹ ಸಹಜಾನೋದಂಗಳಿಂದಂ ಸರೋವರ ಗಂಗಾದಿ 
ನದೀಜಲಕ್ಕೆ ಮೆಜಿಕಿದುಂ ಗಂಥೋದಳಕಾಖ್ಯಾನಂ (ಅನಂಪು. ೫-೭೭). 

[ಪರಮ 4 ಔದಾರಿಕ] 

ಪರಮ್ಮ ಪುರುಷ (ನಾ). ಜೀವರು; ಪರಮಾತ್ಮ: ಅನಂತಾನಂತ 
ಪರಮ್ಮಪುರುಷ ಪುರುಸೇಶ್ವರ (ನೋ ಕ್ಷನೀ. ೨೬-೨). [-.ಪರವಾಪುರುಷ] 

ಪರಯ, ಸರೆಯ್ಯ, ಹರಯ, ಹಕ್ಕೆ, ಹರೆಯ (ನಾ). ೧. 
ತಾರುಣ್ಯ ; ಯೌವನ: “ಪರಯಮೆನೆ ಪ್ರಾಯಮಕ್ಕು* (ಕಠರ. 
೧೨೬). ಪರೆಯ್ಯ್ದ : ೧. ಪರೆಯಂ ವರ್ಣವಳಂಕೆಗೊಂಡ ನಯವತ್ಕಾ 
ಶ್ಚರ್ಯಸೌಂದರ್ಯಮೊಂದಿರೆ. ಭೇದಂ ಲನನಿಂಲ್ಲದಾತ್ಮಜೆಯೆ ದಲ್‌ ತಾನಿಂತಿ 
ದೆಂಬಂತೆ ಬಿತ್ತರಿಸುತ್ತಿರ್ಪ ತದೀಯ ಚಿತ್ರಪಟಿಮಂ ನೋಡುತ್ತುಮಿರ್ದಂ 
ಸ್ಥ ಚಂದ್ರ ಧ್ವಜೋರ್ವೀಶ್ವರಂ (ಕುಸುಮಾ,೧೫-೭೦); ನೋಡೆನ್ನೋರಗೆ 
ಪೆಣ್ಗಳ್‌' ಕೂಡೆ ಮನಂಗೊಳ್ಳ ಮಕ್ಕಳಂ ಮಂದದಿಂ ಮುಂದ್ದಾಡಿಸುತಿ 
ದಿರ್ವರ್ಪರ್‌ ತಾಮೇಡಿಸುವಂತೆನ್ನ ಸಿರಿಯುಮಂ ಪರೆಯಮುಮಂ 
(ಪುಷ್ಪಪು. ೩-೮೦); ಆ ಲಕ್ಷಿ ಯುಂ ರೂಪುಮಾ ಪರೆಯಂ ಬೇವಿನ ಸುಗ್ಗಿ 
ಪಾಬ್ಮನೆಯ ಚಿತ್ರಂ ಕಾಡ ಚಂದ್ರಾತಪಂ (ಕಾನ್ಯಸಾ. ೯೯೮). “ಎಳ 
ವರೆಯ?, "ಮುಂಬರೆಯ' ಪರಾ. ಹರಯ : ೧. ಜಡಿದು ಗಿಳಿ 
ಸೋನ ಹರಯದ ಮಡದಿಯರ ಶರೀರವರ್ಣರೂಪಂ . . . ತಮ್ಮೊಳ 
ಮೆಡೆಗೊಂಡವೊಲಿರ್ಸ ನೆಲ್ಸ ಳೇನೊಪ್ಪಿ ದುವೋ (ದಶಕು. ೧-೩೧); ಪುರ್ಬು 
ಗಳ್‌ ಕಾನುಕೋದಂಡಮಂ ದಂಡಿಸಿದುವಾ ಮಂಖಿಂ ಮುಂಕುರದಿರವಂ 
ಪಳಿದುದು . . . ಎನಲೆಳೆಯ ಹರಯಮಮರ್ದುದು ಕುವರನ (ಚೆಬಪು, 
೫-೪೪); ಹರಯದ ಹೊಸಲಿನಲ್ಲಿ ಕಾಲಿಡುತ್ತಿದ್ದ ಸೀತಾರಾಮಂವನ ಬಾಳಿಗೆ 
ಉದಯವೇ ಇಲ್ಲದ ಕತ್ತಲು ಕವಿಯಿತು (ಕಳಹು. ೮೯). ೨. ವಯಸ್ಸು : 
ನಂದನರೆನ್ನಯ ಹರೆಯೆದ ಸೌಂದಂಯರ್ಗಾದರಾಗರೆನಗೆನ್ನದಿರ್‌ (ಅರ್ಥನೇ. 
೧-೧೦೬); ಸಾವ ಹರೆಯನೆ ಎನುತ ಗಗನದ ದೇನತತಿ ಮಟುಗಿತ್ತು 
(ಕುವ್ಯಾಜ್ರೊೋ ೬-೬೩); ಮಕ್ಕಳಾದವು ಕಂಡು ಬದುಕುನೆನೆಂಬ 
ಹರಯದಲ್ಲಿ ಅಕ್ಕಟೀ ವಿಧಿಯಾಯ್ತ ವನಿತೆಗೆ (ಸಿಭಾಗ. ೩-೨-೩೭). 
ಹರೆ : ೧. ಬಿಲ್ಲು ಶಬರಗೆ ಲೇಸು ಚಲ್ಲಾಟಿ ಲೇಸು ಹರೆಯಲಿ ಸೂಳೆಗೆ 
ಗುಲ್ಲಾಟ ಲೇಸು (ಸರ್ನಜ್ಞ, ೧೯೦೪); ಕೋಲ್ಮಿಂಚು ಇಣಿಕಿಣಿಕಿ 
ಕಣ್ಮುಣಿಸಿ ಕೆಣಕೆಣಕಿ ಬಾ ಗೆಣೆಯ ಹೊರಗೊ ಎನುವಾಗ ಒಳಸೇರಿ ಹರೆ 
ವಿಸಾರಿಧ್ದಾಂಗ ಕುಳಿತೇವೊ (ಉಯ್ಯಾಲೆ, ೬೫-೧೨). ಹರೆಯ: ೧. ಹರನ 
ಮನೋಹರಂ ಗಿರಿಜೆಯಿರಾ ನಡೆ , .. ಈ ಸುರುಚಿರಕಾಂತಿಯಿನಾ ಹರೆಯವೀ 
ಸುಕುಮಾರತೆಯಿಾಐ ಸುಧಾಮುಯಂ (ಗಿರಿಕ, ೪-೫೭) ; ಹರೆಯದ ಮೇಲೆ 
ಬರ್ಪುದೇ ಸದ್ವಿವೇಕಂ (ಸದಾ. ೨-೭೩); ಕರಮೆಸೆವ ರೂಪು ರೂಪಿಗೆ 
ತಕ್ಕ ಹರೆಯ (ಸೌಂದಪು, ೪-೧೫); ಇವಳ್ಳೆ ಹರೆಯದಿಂದಮೆ ಕುಬೇರಂ. 
ದೊರೆದಿರ್ಕುಂ (ಚಿಕವಿ. ೬-೧೯೪ 5) ; ಹರೆಯದಲಿ ಮುಬ್ಬ ನನುಭವ 


33 


40 


45 


ಪೆರಲ್‌ 


ಸೇರಲೆಂದು, ಜರೆಯೊಳಗೆ ಹರೆಯದುತ್ಸಾಹ ಇರಲೆಂದು .. . ಹರೆಸಿಜಿವು 
(ಕಎಪು. ೧೬-೮). ೨. ಆರ ತನಯಂ ಪೆಸರಾವುದು ರೂಪಣಿಂತುಟೋ 
ಹರೆಯಮದಿನ್ನೆಗೆಂ ತಡೆದೆ ನೀಂ ನುಡಿಯಾದುದೆ ನಿನ್ನೊಳಾತನೊಳ್‌ 
ಪರಿಚಯಮೆಂತು (ಉದಂಉ, ೨೯); ಚಂದ್ರಂಗೆ ಸಕಳಕಳೆಗಳ್‌ ನೆರೆವ. 
ಮಾಳ್ಕೆಯಿಂ ಅಂದು ಹದಿನಾಜು ಹರೆಯಮದಾಗಲ್‌ (ನಂಬಿರ. ೩-೧೮) ; 
ಹರೆಯವೇ ಕಿಜಕಿದಲ್ಲದೇ ಎನ್ಮಾತ್ತ ಕಿಜಕಿದಲ್ಲ (ಬಸಪು. ೨೪-೧೩) ; ಸಾವ 
ಹಕೆಯನೆ ಭರಿತ ಮರಕ್ಳೈ (೫30. ೪೪-೪೧) ; ತನಯಂ ಹುಟ್ಟುವ 
ಹರೆಯಂ ಬಾಲಿಕೆ ನಿನಗಿನ್ನುಂ ಸಾಲದು (ಜಯಕಾ.೨-೪೪); ಎರೆಡು ತಿಂಗಳ 
ಹರೆಯ-ಮಂಗಳ ಬರಲು- ತುಂಬಿತು ನತ್ಸಗೇ (ಕಎಸು. ೨೦-೩೪). 
ಹರಯದವ, ಹಕಿಯದನ- ೧. ಪ್ರಾಯಕ್ಕೆ ಬಂದವನು ; 
ಶರುಣ ; ಯುವಕ : ಯಂವಯತಿ, ಕನಯತಿ ಇ ಹರೆಯೆದವನ ನುಡಿ 
ಜಪಂ (ಕಾಕಕೃ. ೨೯೨); ಹರೆಯದವನಂ ಭವಾನೀವರನ ಗಣಸ್ತ್ರೀಯರಿರ್ದ 
ಕಾವಿಂಗುಯ್ಯಲ್‌' (ದಶಕು. ೧೧-೩೮) ; ಕೂಸಿಗೆ ತಾಯಿಯಿರೆ ಲೇಸು 
ಹರೆಯದಗೆ [ಪಾಂಂ. ಹಿರಿಯುರಿಗೆ]ವಿರಾಸೆ ಲೇಸು (ಸರ್ವಜ್ಞ: ೧೧೩೨). 
೨. ವಯಸ್ಸಿನವನು : ವಿಶ್ರೋತ್ತಮಂ ನಿನ್ನಯ ಹರೆಯದನಂ ಬಂದ 
ನೊರ್ವಂ ಕುಮಾರಂ (ಕಾದಂ. ೫೪೬). ಹರೆಯದವಳು - ಪ್ರಾಯಕ್ಕೆ 
ಬಂದವಳು ; ತರುಣಿ ; ಯುವತಿ : ಯುಂನತಿ- ಹಕೆಯದವಳು” 
(ಗೆಂಗಾಮ. ೨೬೮). [< ಸಂ. ಪ್ರಾಯ] 
ಪರಯಿಸು "ಪರೆಯಿಸು' ನೋ. 
ಪರರಾಜ (ನಾ). ಶತ್ರುರಾಜ ; ಅರಿನೃಪ : ಪರರಾಜೋದಗ್ರ ತೇಜಂ 
ಕಿಡೆ ರಿಪುಕುಮಂದಂ ಕುಂದೆ . . . ನಿತ್ಕಾಭ್ಯುದಯದಿನೆಸೆದಂ ಗೋಪ 
ಮಾರ್ತಾಂಡದೇನಂ (ಜಗವಿ. ೧೬-೧೪೦); ವಿಕ್ರಮಾದಿತ್ಯನು ಸಿಂಹಾಸನ 


ವನ್ನೇರುವವರೆಗೆ 'ಚಾಳುಕ್ಕರಾಜ್ಯವು.  ಸರರಾಜರ ಕೈಯಲ್ಲಿತ್ತು 
(ಕರ್ನಾಅ. ೬೮). 
ಸರರಾಜದರ್ಪದಲ್ಲಣ - ಶತ್ರುರಾಜರ ಗರ್ನಕ್ಕೆ ಹೆದರಿಕೆ 


ಯನ್ನುಂಟುಮಾಡುವವನು ; ಒಂದು ಬಿರುದು : ಸರರಾಜದರ್ಪ 
ದಲ್ಲಣನೆಂಬ ಪೆಂಡೆಯವ ಚರಣದೊಳಗಳನಡಿಸಿ . . . ಪವಳದಾವುಗೆಯ 
ಮಟ್ಟ ಬರೆಲು (ಸೌಂದಪು. ೪-೨೫). [ಪರ್ಯ + ರಾಜ] 

ಪರರಾಜಕ (ನಾ). ಶತ್ರುಗಳ ಸಮೂಹ : ತೇಜೋನಿಧಿಕರಹತ ಪರ 
ರಾಜಕನವದೋಪದಿಗ್ಚ ಯಂ ಪದ್ಮರಣೋರಾಜಪ್ರ ತಾಪನುಪನಿಂತತೇಜಸ್ಪ ತಿ 
ಖಚರರಾಜನವನೀತಲದೊಳ್‌ (ಶಾಂತಿಪು. ೩-೩೩). [ಸರ್ಕ -- ರಾಜಕ] 

ಪರರಾಯ (ನಾ). ಎ .ಪರರಾಜ : ಪರರಾಯರ್ಕಳ ಸೇನೆಯಂ ಗೆಲಿದು 
ಮತ್ತೇಭಂಗಳಂ ಸಿಕಿಳ್ಳು ತನ್ನರಿಯೆಂದೆಂಬರನೊಕ್ಳಲಿಕ್ಳುವ ಭಟರ್ಗಂ 
ಗಂಜಿ ಕೀರ್ಟೀನಾಯ್ಗು ಳಂ ನಿರುತಂ ಭೋಜ್ಯನಿಶೇಸಮಿತ್ತು ಪೊರೆನರ್‌ 
(ಸೋಮೇಶ. ೭೫). [ಸರ್ಯ--ರಾಯ] 

ಪರರಾಷ್ಟ್ರ) (ನಾ). ೧. ಬೇರೆಯ ನಾಡು ; ಅನ್ಯಜೀಶ. ೨. ಶತ್ರು 
ರಾಜ್ಯ : “ಬೆಸಕೆಯ್ಯದಲ್ಲದಿದಿರಪ್ಪ ಸೀಮೆಗಳವೆಯ್ದೆ ಪರರಾಸ್ಟ್ರ್ರಮೆಂದೆ 
ನಿಕ್ಕುಂ? (ಮಂಗಲಾ, ೫೬-೨). [ಸರ್ಕ -- ರಾಷ್ಟ್ರ] 

ಪರಲ್‌, ಪರಲು,, ಸರಳ್‌, ಪರಳು, ಹರಲು, ಹರಳ್‌, ಹರಳು 
(ನಾ). ೧. ಕಲ್ಲಿನ ಚೂರು ; ಸಣ್ಣ ಕಲ್ಲು ; ಭೊರಜು : ಅರಜ 
ನಿಯಂಂ ವಿರಜನಿಯಂ ಪರಾಜಿತಂ ಮಾಡಿ ಭಾನಿಸುತ್ತಿ ರ್ದಂ ಸನ್ನೆರಡುಮನು 
ಪ್ರೇಕ್ಷೆಗಳಂ [ಗಿರಿ] ನೆರೆಯದುವೆನೆ ಪರಲಜೀಂ ನೆರೆದ ಪುದೇ (ಶಾಂತಿಪು, 
೯-೯೯); ಕಡಕುಂ ಸರಲ್ಲಳುಂ ಮೆಲ್ಲಡಿಗಳನೆಡೆಯಂಡುಗದೊತ್ತಿ ದೆಡೆಯಿಂ0 
ನೆತ್ತರ್ಬಿಡದೆಚ್ಚು ಪಾಯೆ (ಸುಕುಮಾ, ೧೨-೧೮); ಎಡಿ ಪರಲ್ಗಳಂ ದೆಸೆಗೆ 
ಬೆರ್ಚುತೆ ಗೋನನ ಗಾಳಿಗೆಯ್ದೆ ಪಿಂಡಡಸುತೆ , . . ಬರ್ಸ ಸಲವಾಕಳ 
ನೀಕ್ತಿಸಿದಂ ನರಾಧಿಪಂ (ಲೀಲಾನ. ೫-೧೦೩); ಅತಿನಿಸ್ಮು ರತರ ವಾತಾಹತಿಗೆ 


ಪರಲ್‌ 


ಸರಲ್ಪಾ ಜುನಂದದಿಂದಮದೇಂ ಪರ್ನತನುುಂ ಪಾಣುಗುಪೇ (ಪಾರ್ಶ್ವ್ಯಪು, 

೪-೧೪೩); ಪರಲೆಲ್ಲಂ ಮಂತ್ತುಮಾಣಿಕಂ ಪಾಸಜಕಿಗಳ್‌ ಪರುಸಂಗಳ್‌ 
(ಕಮದ, ೬೯ ಪ್ರಯೋ), ೨. (ಜ್ರ ಮೊದಲಾದ) ಬಹಳ ಬೆಲೆ 
ಬಾಳುವ ಮಣಿ; ; ರತ್ನ: ಪದ್ಮರಾಗದ ಸರಲ್ಗಳಂ ಬಲಿಗೆದಳು 
ದಂತೆ ಉಪಾಶ್ರ ಶ್ರಚುಂಬಜೆದಯಕಂಸುವಿ ಕ ದ್ರಗೋಪಂಗಳುವುಂ (ಸಂಪಭಾ. 

೭-೨೫ ವು; ಸ್ಟ ಕರ್ಣಿಕೆಯೆ ಕರಾ ಕೇನಣದೊಳ್‌ ತೊಡರ್ದಳಿ 
ನೀಲದ ಪರಲೆಸಿ ನುಡಂಪುನುಂದ್ರಿ ಕೆಪೊಲಾಯ್ತು ಕನಕಾಂಬುರುಹಂ 
(ಗದಇಯು, ೬-೪೨); ಪೊಂಗೇಜಗೆಯ. ಬಾಲಕಿ (ಲಿಯ ನೊಳಪೊಕ್ಳ ತೆ ಪೊಡೆ 

ತನಿಗಂಪನುಂಡು ಬಿಡೆಯುಂ ಪೊಜಮಡುವ ಮಜಠದುಂಬಿಗಳಿಂ ರತ ಗರ್ಭ 
ನೀಲದ ಸರಲನುಗುಲ್ವ ಚೆಲ್ಲು ನೆಲಸೆ ನೆಲಂ ಬಿರಿಯೆ ಬೇರಿಂಪಣ್ರ ಬಳ್ಳೆ 
ವಲಸುಗಳೂೂ(ಲೀಉಾನ, ೬-೬೦ ಸರಲೊಳ್ಳ ರುಸಂಧೇನೊತ್ಯ: ರದೊಳ್ಳು ರ 
ಭೇನು , . . ಎಸೆನಂತಿರೆ ಸಲೆ ನಾಗರಿಖಂಡಹಿಳಿಸೆವುದಿಸನ ಬಾಂಧವ 
ನಗರಂ (ಎಳ. ೪11, ಶಿಕಾರಿ, ೨೫-೩೭ ; 1204); ಮಿಡಿ ಪಚ್ಚೆಯ ಪರಲಿನೆ 
ಕೆಂಹಿಡಿದರೆನಣ್ಣ ದ್ಮಂಾಗಮನೆ ನೇಜಿಕಿಲೆಸೆದುದು. ಬನಜೊಳ್‌ 
(ರಾಜಕೀ.೨-೪೬). "ಕೆಂಬರಲ್‌' ಪರಾ. ೩: (ಆಲಿಕಲ್ಲು, ಕರ್ಪೂರ 
ಮುಂತಾದುವುಗಳ) ಚೂರು; ಹಳುಕು ; ಶಕಲ . ಕಾಮಕಾಂತೆ 
ಬಟಿೀಯಂ ತನ್ನಿಚ್ಚೈ ಯಿಂ ಮೆಚ್ಚಿ ಬಣ್ಣ ವುರಂ ತೀವಿದ ಮಾಟಕ್ಕಿಯಾಯ್ತು 
ನವಿಲಿಂ. ಕುಂದಂಗಳಿಂದಿಂದ್ರ ಗೋಪವಿಳಾಸಂಗಳಿನಾಲಿಕಲ್ಲ ಪರಲಿಂ ಕಾರೊಳ್‌ 
ಮಹೀಮಂಡಲಂ (ಸಂಪಭಾ, ೭-೨೪) ; ಅರಮಗನಿರ್ಪನೋಲಗದೊ 
ಳೋಲಗಳಾರ್ತಿಯರಲ್ಲು ಗಿಟ್ಟ ಕಪ್ಪುರದ ಪರಲ್ಲೆ ಬಿರ್ದರಲ್ಗೆ . , . 
ದರ್ಪಕಂ ತಿರಿಪುವ ಚಕ್ರದಂತೆ ತಿರಿಯುತಿತ್ತಿರೆ ಮೇಲೆ ಮದಾಳಿಮಾಳಿಗಳ್‌ 
(ಅರ್ಧನೇ. ೨-೩೭); ಪರಲಾಗದೆಂತು ವಸ್ತ್ರಾಂತರದೊಳ್‌ ಸೋದಿಸಿದ 
ಸುಣ್ಣ ದೊಳಗರಿದಾಳಂ ಬೆರಸಿಯ ದನಟ್ಟು ಪೂಸುಗೆ (ಅಶ್ತಿಶಾ, ೧೨-೨೦) ; 
ಕಪ್ಪು ರವರಲ ಸೇಸೆಗಳ ತಣ್ಣ ಂಪಿನಿಂ ಹರಿಗಳಂ ಕುವರರೆಯ್ದೆ (ಭಾವಚಿಂ, 
೪-೪). ೪. ಹೀಚು ; "ಮಿಡಿ; ಕಾಯಿ? (ಸ್ರಭಣ್ಣ). ಪರಲು, : 
೨. ಸಲವು ಪರಲುಗಳ ತೆತ್ತಿಸಿ ಮೆಜಕಿವ ತಾಲಿಗಳ ಇತ್ತನು ವೀರಭಟಸಳಗೆ 
ಸಂತಸವೆತ್ತಾ ನೃಪಕುಲತಿಲಕ (ಚಂಸ್ರ್ರಸಾಂ, ೨೧-೫). "ಪರಲುಗ' 
ಪರಾ. ಷೆರಳ್‌: ೨. "ಕಂಕಳವರಳ್‌' ಪರಾ, ೪, ಪೊಸತಳಿಕೊಂದೆಸೆ 
ಕುಸುಮಗಳೊಂದೆಸೆ ನಸುಪರಳ್ಕಿಡಿಗಾಯಿಗಳು ಪಸರಿಸಿದವು ಸತಿಯರಿಗಾದ 
ಸಂತಸಡೆಸಕವ ನೋಡಿ ವೃಕ್ಷಗಳು (ಅ೦ಜಚ. ೧೦-೮೩). "ಸರಳ್ಗಾಯಿ' 
ಸರಾ. ೫, ಫೊರಜುಗಲ್ಲಿನ ಭೂಮಿ : ಮೊಗೆಯ ನುತ್ತರು ೫ ಭಟ್ಟಿ 
ವ್ರತ್ತಿ ನ್ಯಾಸಬೆರೆ ಮತ್ತರು ೧೫, , . ಪರಕ್ಕತ್ತ ೧೦ (ಸೌಇಇ. ೫%, 
೩೦೦-೧೪; ಸು. 22ನೆಯ ಶತ), ಪೆರಳು : ೧. ಬಾಲೆಯರು . . . 
ನಡೆನೆಡೆಯೊಳು ಪರಳಡಿಯನೊತ್ತಲು ಪಾಡನೊಡೆದು ರಕುತ ಧರೆಯೊಳಗೆ 
ಮಡುವೆನಿಸಿಯೆ ಸರಿಯಲು (ಅಂಜಚ. ೯-೮೬); ಪರಳೆಂಬರೆ ಸುರಮಣಿಯಂ. 
ತರುನೆಂಬರೆ ಕಲ್ಪ ಭೂಜನುಂ (ಶ್ರಿಪುವಿ. ೩೩೯೭); ತಗ್ಗಿ ನಿಂ ತೆನರಿನಿಂ 
ಸರಳಿನಿಂ ಪಫುತ್ತದಿಂ.., ಶಾಕಿನಿಯರಿಂ ಡಾಕಿನಿಯರಿಂದಮಾ ಪಥಂ 
ಬೆದಜಾ ಸುವುದು (ಚೆಒಪು, ೫೬-೨೩),  "ಪರಳೊತ್ತು' ಪರಾ. 
೨. "ಸರಳೋಲೆ' ಪರಾ. ೪. "ಪರಳುಗಾಯಿ" ಪರಾ. ಹೆರಲು: 
೨. ನೀಲದ ಹರಲಿಸೆಯೆ ಕರಂಡಕನುಂ ಪಿಡಿಡೊರ್ನಳಬಲೆ ಕಣ್ಣೊಪ್ಪಿ ದಳು 
(ಜಯಾ. "ಹರಲುಗ' ಸರಾ. ಹರಳ್‌ ; ೧. "ಹರ 
ಳೊತ್ತು' ಪರಾ. ೫, ನ್ಯಾಸದಿರೆ ಮತ್ತರು ೧೫ ಹರೆಳ್ಮತ್ತರು ೧೦ 
(ಸೌಇಇ. ೫೫, ೩೦೦-೧೩; ಸು. 10ನೆಯ ರತ).೬. (ಎಣ್ಣೆ ತೆಗೆಯುವ) 
ಬೀಜ ; ಬಿತ್ತ : ನರುಷದಿಂದೊಳಗಾದ ಹತ್ತಿಯ ಹಳ ರಸವ ಬೆರಸಿ 
ಕಾಸಿದೊಡೆ (ಸೂಸಶಾ. ೨-೧೪). ಹರಳು ; ೧. ಎರಡುಂ ಪಳ್ಳದ 
ಮೊದಲ ಮೂಡಣಗೇರಿ ಕಲ್ಲ ಬಿಳಿಯ ಹರಳೆ ಅಂತಾ ಎರಡುಂ ಸಳ ದ 


೨-೧೭). 


೫೨೯೪ 


20 


25 


30 


35 


40 


45 


: ಜಾವಿಯಿಂನಖ್ಯೂಡ ಹರಳ ಕನ್ಮುನಿನ್ನೂಜು 


ಪರಲ್‌ 
ನಡುವಣ ತೆವರೆ (ಎಕ. 201, ದಾವಣ, ೧೯-೧೯ ; 1043); ಅಳುಸೆಂಬ 
ಹರಳ[ಪಾರಾಂ, ಳಂ]ಕಳೆದು. ದಯಾಮೃ ತನೆಂಬ ಹಾಲಿನಲ್ಲಿ ಬೋನಮಂ 
ಮಾಡಿ (ಅನಚಂ, ೨೭೭-೧೨೭೦ ) ; Ses . ೬. ನಾಯಿಯ. 


ಸಾಕುತಿರಲು ನರನೊಬ್ಬ ನೋಡಿ ಸೈರಿಸದಲೆ ನಾಯಿಯ ಹಂಳಿಲೆ 


ಹಾಕಲು (ವಿಸಾಸು, ೬೬-೩); ಅವಳು. ಹಾಗೂ ಹೀಗೂ ಮೂಡಿ 
ಊಟನನ್ನೈಲ್ಲ ಸಾಗಿಸಿದಳಂತೆ, ಅದರೆ, ಕೊನೆಯ ತುತ್ತಿನಲ್ಲಿ ಹರಳು 
ಬರುವುದಿತ್ತು (ಭಾಷಾರಾ. ೨೮) ; ಹಸಿಗೋಡೆಯಲ್ಲಿ ಹರಳು ನೆಟ್ಟಂತೆ 


(ಗಾಜಿ), "ಹರಳುಗಲ್ಲು' ಪರಾ. ೨. ಹರಳುಗಳ ಕೇನಣದ ಮಗಳ 
ತರವೆನಿಪ ತೊಡಿಗೆಗಳ . , , ಪರಿಜನಂಗಳು ಕಮಲಭವಪುರದಲ್ಲಿ ನೆಲಸಿದರು 
(ಕುನ್ಕಾಅ. ೭-೩೧); ಘಳಿಲನುಂಗುಟಿದಿಂದ ಮಿಾಂಟದ ಹೊಳೆವ ಹರಳನು 
ನಿನಾಂಟುವಂದದಿ (ಸಾ: ೨೧-೬೩) ; ಹರಳಿನ ಆ ಕಡಗ ಅಯ್ಯೋ | 
ಮೊಳಕೈ। ಗೆ ಹತ್ತುತ್ತಿದೆ ಕಾಣಿರಿ (ಸನತಿ, ೨೦೫). ಷಿ, ಆಲಿಕಲ್ಲ ಹರಿ 
ನಂತೆ ding ಪುತ್ತಳಿಯಂತೆ ತನು ಕರಗಿ ನೆರೆವ ಸುಖನ ನಾನೇನೆಂಬಿ 


(ಒಸನ. ೮೪೭) ; ಕೆಲವಂ. ಗುಳ್ಳ ದೆಳೆಗಾಯ ಹರಳಂತೆ ಕತ್ತರಸಿಯೊಗರು 
ಹೋಹಂತುಕ್ಕಂಸಿಕೊಂಡು . , , ಹಸನಂ ಮಾಳ್ಪುದು. (ಸೂಸಶಾ, 
೪-೩೨) ; ಅಮೋನಿಯಂ ಲನಣಗಳು, ಮ್ಯಾಲ್ಟಿ ಗಿಯೆನ್‌ ನಾಳಗಳಲ್ಲಿ 


ಸೂಕ್ಷ ೬ ಹೆರಳುಗಳಂತಿವೆ (ಕೀಟಬೆ. ೩೫). ೬. ಹೊಂಗೆಯ ಹರಳೊಕ್ಕು. 
ಳಕಂ ಹಿಂಗದೆ ತಾಂ ಯೆಣ್ಣಿ ಮಾನ! ನಯನಂ. ಕೊಡುವರ್‌ (ನೈನಹಾ. 
ನುಬಂಧ, 1, ೧೭-೨೫). ೭ ಔಡಲ ಗಿಡ ಮತ್ತು ಆದರ ಬೀಜ : 
ಕ ಕೊಂದು ಪುರವ ಪಾಳ್ಗೆ ಪದಗ ಹರಳ ಬಿತ್ತಿ ಸಿದರೇನೆಂಬೆ 
(ಕಂನವಿ. ೩-೧೭); ಹರಳುಗಳಂ ಹಂದಿಗಳ ರಕ್ತ ನಪೆಗಳಲ್ಲಿಯೂ ಅಂಕೋಲೆ. 
ತೈಲದಲ್ಲಿಯೂ ನೆನಸಿ ಬಿತ್ತಲು ಆದರಲ್ಲಿ ಹಾಗಲಕಾಯಿ ಹುಟ್ಟುವದು 
(ಸೌಗಂಧಿ. ೪೩೭-೧೪) ; ಹರಳು, ತೊಗರಿ, ಅವರೆ- ಇಷ್ಟಗಳನ್ನು ಬೇರೆ 


ಬೇರಿ ಬೆಳೆಯುವ ಪದ್ಧತಿ ನಮ್ಮಲಿಲ್ಲ (ನ್ಯವಮ, ೪೪). 
"ಹರಳೆಣ್ಣೆ ಈ 
ಸರಲ! ನ್ನ ಕಲಿಕ ತಿಟ್ಟು ದಿಣ್ಣೆ : ಕಡಿಲವಾಗಿಲ ಹಲು 


ಹಾಡಿಯ ದೆ, ಜೈನ ಪರಲ ದಿನ್ನೆ fs ್ರಾಸ್ಯ ತಥತು ದಕ್ಷಿಣ (ಇಆ. ೪111, 
೯೫; 444). ಪಳಕೆಯಿ, ಹರಳ ಕೆಇ, ಹರಳ ಳೆಯ್‌, ಹರಳ ಕೆಯಿ 
=೧. ನೊರಜು ಹೆಚ್ಚಾಗಿರುವ ಭೂಮಿ ; ಹರಳುಗದ್ದೆ (7): 
ದೇವರ ಮೂಡಣದೆಸೆಯಲ್‌ ಫಳಕೆಯಿ ಮತ್ತರು ೪ ತುಡುಕೆನಟ್ಟ ನಲ್ಲಿ 
ಅಜುನಣದೇ ತುಣ್ಣದು ಮಣಲ ಕೆಯಿ ಮತ್ತ ೬ (ಸೌಾಲಇ. 1ಎ, 
೧೨೦-೧೫; ಸು, 100); ಔ ಇಡು "ಪರಳ ಕೆಯಿ' ಎಂಬುದರ 

ಸಲಿಖಿತವಿರಬಹುದು. ೨, ಔಡಲಗಿಡಗಳನ್ನು ಬೆಳೆದ 
ಹೊಲ; ಬೊಂಬಸಮುದ್ರದ ಹಿಂದಣ ಹರಳ ಕೆಇ ೧ (೧೮. 2], 
ಚಿಕ್ಕನೂಾ, ೫೮-೨೮; 1260) ; ಊರ ಹಡುನಣ ಹರಳ ಕೆಯಲು ಮತ್ತ 
ಕೊಂದು ೧ (ನೆನ್ಸಿಆರಿ, ೧೯೪೩, ೨೯-೪೪; 1174); ಕುಣುಂಬೆಟ್ಟ ದ 
ಮೂಲಿಗ ಹೊಲ್ಲಗೌಡ ಶ್ರೀನುಲ್ಲೇಸ್ಟ (ಶ್ವ)ರ ದೇವರ ನಂದಾದೀನೀ(ಏ) 
ಗೆಗೆ ತಂನ ಮೋಂನುಜೊನಗೆ ಕೊಟ್ಟ ಹರಳ ಕೆಯ ಕಂಭ ೧೦೦ (ಎಇ. ೫1, 
'; 1205); ಆಗಿಲ್ವಾಳ ಹೊಲದ ನೇಕಿಯ ಮೂಡ ಹರಳ 
ಕೆಯಿ ಮತ್ತರು ೫ (ಸೌಅಇ. 21-11, ೧೬೫-೨೪ ; 1113), ಹರಳ ಕೆಯಿ 
ಮತ್ತೆ ೧ ಕ(0)ನ್ಮಂ ೪೫೦ (ಸೌಇಇ. 1x-i, ೨೭೬-೪೬; 1181), 
ಹರಳ ಕಮ್ಮ -ಔಡಲಗಿಡ ಬೆಳೆಯುವ ಭೂಮಿ : ಚಂಡಿಗೌಡನ 
ಮತ್ತಂ (ಕಣ, 1, 
೨೪-೨೦ ; 1148). ಹರಳ ಕಾಯಿ. [A ನಿರಂಡ : ತಲೆಯಲ್ಲಿ 
ಬೂದಿಯಂ ಪೊಯ್ದು ಕೊಂಡು ಕೊರಳಲ್ಲಿ ಹರಳ ಕಾಯ ಕಟ್ಟ ಕೊಂಡು 
ನಾವು ಕರದಣೆ ಮಾತನಾಡದಿದ್ದ ಳು (ಭೈರಸೂ, ೧೪೭), ಹರಳೆ! ಬೆಂಚೆ ಇ. 


೨೬-೬೫ ; 


ಪರಲಾಲ 


ಕಲ್ಲುಕಟ್ಟೆಯಿಂದ ಕೂಡಿರುವ ಕುಂಟಿ: ಪೊರಗಣ ಕಂನೇಶ್ವರ 
ದೇವರ್ಗ್ಗಂ ರಾಮನಾಥಮೇನರ್ಗ್ಗಂ ಹರಳ ಬೆಂಚೆಯಿ೨ಂ ಮೂಡಲನಾದಿ 
ಕಾಲದಿಂ ಸಡವುತ್ತಿರ್ದ್ವ ಮತ್ತರು ೨ 
1196). ಹರಳಾಗು- ಕಲ್ಲಾಗು : ಶಿಲೆಯಾಗು : ಹರಳ 
ಕಲ್ಲಾ]ದಹಲೈಯ ಶಾಸಹರಣವಿದು. ಚರಣನಿದು ( 
೧೬-೩೬). 
[ದೇ.॥ ತಮಿ. ಮಲ. ಪರಲ್‌ ; ತುಳು. ಪರೆಲ್‌; ಕೊಡ. ಪರ ; 
ಕೋಶ. ಪರ್ಲ್‌] 
ಪೆರಲಾಲ (ನಾ). ನೊರಜುಕಲ್ಲಿನ ಪ್ರದೇಶದಲ್ಲಿ ಬೆಳೆದಿರುವ ಆಲದ 
ಮರ (?): [ಯಿ][ಪ್ಪ]ಳೈದಿ(ಸ್ಟೆ] ಕೆಬಗಣ ಪರಲಾಲ ಆದ ಮೂಡಣ 
ಕೋವನ[ಕೆಜಕ] (ಎಇ. x, ೬೭-೨೪; 892). [ಸರಲ + ಆಲ] 
ಪರಲು, "ಸರಲ್‌' ನೋ. 
ಪರಲ್ಮು, ಸರ್ಲು (ನಾ). (ಉಕ) ಸಂಬಂಧ; ಸಂಪರ್ಕ: ಅವನ 
ಉದ್ಭಟಿತನನನ್ನು ಕಂಡು ಅನನ ಪರಲು ಕಡಿದು ಕೊಳ್ಳ ಬೇ ಕೆನಿಸಿತ್ತು 
(ತೊಳಮು. ೧೫೨, ಪರ್ಲು : ಅನರ ಪರ್ಲು ತಪ್ಪಿ ಬಹಳ ನರ್ಷಗಳೇ 
ಆದವು (ರೂಢಿ). 
ಪರಲು ಹರಿ, ಪರ್ಲು ಹರಿ -. ೧. ಸಂಬಂಧವನ್ನು ಕಡಿ; 
ಖಯಣಾನುಬಂಧ ಇಲ್ಲವಾಗಿಸು : ಕೆಡಿಸಿದ ಹುಡುಗೆಗೆ ಅಸಾಧ್ಯ 
ಕರಾರಿನಿಂದ ಪರಲು ಹರಿಯಬೇಕೆನ್ನುವಿಯಾ ? (ರಕ್ತಧ್ವ.. ೨೫೪). 
೨. ಖುಣವಿಮೋಚನವಾಗು ; ಹಂಗು ತೀರು : ನಿನ್ನ ಪರಲು 
ಹೆರಿಯಿತೆಂದು ಮಂದಾಕಿನಿ ಇಷ್ಟು ಹೆಣವನ್ನು ಕೊಟ್ಟ ದ್ದಾಳೆ ( 
೧೪೦); ಒಮ್ಮೆ ಮದ್ವೀ ಮಾಡಿಬಿಟ್ರ ಪರ್ಲು ಹರ್ಥೋತು(ತಿಡು; 
ಪರಲು ಹರಿದು ಕೊಳ್ಳು, ಪರ್ಲು ಹರಿದುಕೊಳ್ಳು - ಸಂಬಂಧವನ್ನು 
ಕಡಿದುಕೊಳ್ಳು : ಇರುವ ಎರಡು ಹೊಲಗಳಲ್ಲಿ ಒಂದನ್ನು ಕೊಟ್ಟು 
ಪರಲು ಹರಿದುಕೊಂಡಳು (ಮಣ್ಣಿನ. ೧೦೬); ಹೇಗಾದರೂ ಮಾಡಿ ಈ 
ಮದುವೆಯ ಪರಲು ಹರಿದುಕೊಂಡು ಅಲ್ಲಿಗೆ ಹೋಗಬೇಕೆಂಬ ಇಚ್ಛೆಯು 
ಪ್ರಬಲವಾಯಿತು (ಶ್ರೀಕಾಂತ. ೫); ನಿಮ್ಮ ಲೇಖನನನ್ನು ಪ್ರಕಟ 
ಮಾಡಿ ಒಮ್ಮೆ ನಿಮ್ಮ ಪರ್ಲು ಹರಿದುಕೊಳ್ಳ ಬೇಕು (ಮುಗಿನು, ೮೦). 
[?./ತುಳು. ಪರ್ಲ್‌ ಇ ಕತ್ತಿಯಂತೆ ತೀಕ್ಷೊ್ಣವಾಗಿ ಕತ್ತರಿಸು] 
ಪರಲುಂಗುರ, ಹರಳುಂಗುರ (ನಾ). (ವಜ್ರ) ಮುಂತಾದ ಬೆಲೆ 
ಬಾಳುವ) ರತ್ನದ ಅಂಗುಳೀಯಕ ; “ರತ್ನಾಂಗುಲಿ, ರತ್ನ 
ವನ್ನು ಕುಂದಣ ಹಾಕಿದ ಉಂಗುರ” (ಪ್ರಭಣ್ಣ). ಹರಳುಂಗುರ: 
ಯುಧಿಸ್ಠಿ ಕನ್ಫ ಪನ ಹರಳುಂಗುರ ವಿಘಾತಿಯೊಳುಗಿದು ಬಿದ್ದು ದೆಗಾಧ 
ಕೂಪದಲಿ (ಕುಮ್ಯಾಆ. ೬-೩೭); ಹಸ್ತಕಟಿಕ ಹರಳುಂಗುರ ಹೊಂಬಳೆ 
ವಿಸ್ತಾರ ನವರತ್ನ್ನಹಾರ (ಶ9ಂತೀಚ, ೩-೬೪). [ಪರಲ್‌ -- ಉಂಗುರೆ] 
ಪರಲುಗೆ, ಹರಲುಗ (ನಾ). ಹರಳುಗಳ ವ್ಯಾಪಾರ ಮಾಡು 
ವವನು ; ರತ್ನಪಡಿವ್ಯಾಪಾರಿ : ಸೊನ್ನುಗಂ, ನಾರುಗಂ, ಪಾಲುಗಂ, 
ಪರೆಲುಗಂ (ಶಬ್ದಾನು, ೪೨೪ ಪ್ರಯೋ). ಹರಲುಗೆ: ಹೊನ್ನುಗನು, 
ಮಣ್ಣು ಗನು, ಪಾಇಲುಗನು, ಹರಲುಗನು ಇತ್ಯಾದಿ (ಹೊನುಗ. ೮೮). 
[ಪರೆಲ್‌ 1- -ಉಗ] 
ಪರಲೂರ್‌ (ನಾ). ಒಂದು ಸ್ಥಳದ ಹೆಸೆರು : ಆಸೀದ್ವಿನಯನನ್ನೀತಿ 
ಪರಲೂರ ಗಣಾಗ್ರ್ರಣೀ (2. 21, ೬೯-೧೨ ; 567); ಪರಲೂರಾ ಜೇದಿ 
ಯಬ್ಬಅ ಪ್ರಭಾಚನ್ನ ್ರಗುರುವಾರ್ಪಣೆ[ದಾರ್‌] (ಸಾಜ. ೩೫, ೯-೨೦; 
ಸು. 7ನೆಯೆ ರತ), [ನರೆಲ್‌-4-ಊರ್‌] 
ಪರಲೆ (ನಾ). ಒಂದು; ಬಗೆಯ ಔಷಧಿ ಸಸ್ಯ: ಇಬ್ಬನೆ, ಪರಲೆ, 
ಇಟ್ಟೀವು, ಯಿಸಗ, ಮದರಾಸ್‌ ಮಲ್ಲಿಗೆ (ಮೈಡಗಿ, ೨೩-೪೧೮). [?]) 


(ಸೌಬಇ, IX-i, ೨೮-೬೦ ; 


ಗು. ೨೭). 


ಜೋಗ 


25 


30 


35 


40 


43 


ಪರಲ್ಮೊಲೆ 


ಪರಲೊತ್ತು, ಸರಳೊತ್ತು, ಹರಳೊತ್ತು (ಕ್ರಿ). ೧. (ಅಂಗಾಲಿಗೆ) 
ಕಲ್ಲು ಚುಚ್ಚು; ಕಲ್ಲೊತ್ತು : ಪರಲೊ[ಸಾಉಾಂ,ಕೊ]ತ್ತೆ ಸೈರಿಸುತ್ತುಂ 
«ಸೀತೆ ಸೆಡೆದು ಮೆಲ್ಲನೆ ನಡೆದಳ್‌ (ಸೆಂರಾಮಾ. ೭-೨೭), 
೨. ಹರಳುಮೊಲೆ ಮೂಡು, ಕಾಣಿಸಿಕೊಳ್ಳು : ನೀನಕುಚಂ ಪರ 
ಲೊತ್ತು ವ ದಿನದಿಂ ನೀನಲ್ಲದೆಯನೈರನೇನೆಜ9ದಳೆ (ಜಯಕಾ. ೧೪-೬೬). 
ಪರಳೊತ್ತು: ೧. ಪರಳೊತ್ತಿ ನೊಂದುನಮ್ಮಾಜಿ ಪಾದಗಳು 
(ನಾಗಕು. ೯-೧೫). ಹೆರಳೊತ್ತು : ೧. ಹಲವು ಹರಳೊತ್ತಿ ಬೊಕ್ಕೆ 
ಗಳು ಮೂಡಿ ನಡೆಗೆಟ್ಟಿ ಮೆಲ್ಲಡಯ ನಿಜವನಿತೆಯಂ ನೋಡಿ (ಹಚಕಾ, 
೯-೨೯) ; ಹರಳೊತ್ತೆ ಸುಡುಗಾಡೊಳಗೆ ಮಲಗಿದನು (ಜೀನಂಚೆ, ೫-೪); 
ಹರಳೊತ್ತಿ ಪಾದವು ಬೊಕ್ಕೆ ಯೊಡೆದು ಹಸ್ತ ಕೆ ದಾವತಿಯಿಲ್ಲ (ಆಮುಸಾಂ. 
೬-೫). ೨. ಹರೆಯನೇಜದ ಮುನ್ನವೆ. ಹರಳೊತ್ತುವ ಹರೆಯದ ರಾಜ 
ಪುತ್ರಿಯರು ವರಿಸುವ ನವನೋಹನಾಂಗವಾ ಕುನರಗೆ ಜೊರೆಕೊಂಡುದು 
(ಚಂಪ್ರಸಾಂ. ೨-೨೬). [ಪರಲ್‌ ಒತ್ತು |] 
ಪರಲೋಕ (ನಾ). ಮುಂದಿನ ಜಗತ್ತು ; ಪರತ್ರೆ; ಸ್ವರ್ಗ: “ಪರ 
ಲೋಕಮಟಾಗೆ ಲೋಕಾಂತರಮಕ್ಕುಂ” (ನಸ್ತುಕೋ. ೫೯-೪೬); ಪರ 
ಲೋಕಿಯೆ ಮುನ್ನಮಿಲ್ಲೈನೆ ಪರರೋಕಮೆತ್ತಣಿಂ ಬಂದುದು (ರಾಂತಿಪು, 
೮-೧೨೮ವು) ;ಜಂಗಮವೆನ್ನೊಡೆಯರೆಂದು ಒಕ್ಕುದ ಕೊಂಡು ಉದಾಸೀನನ 
ಮಾಡಿದೆ... ಪರಲೋಕಕ್ಕೆ ದೂರ (ಬಸನ, ೪೨೨); ಇಹಲೋಕ 
ಪರಲೋಕಂಗಳಿಗೆ ಜಗದೇಕರಕ್ಷಕಶಿಕ್ಷಕನಲ್ಲದೆ ಬಳಿಕದಾರುಂಟಿ (ಬಸಪ್ಪ. 
೨೮-೬೫); ಪಾಂಡುರಾಜನು . . . ಎಳೆಯ ಮಕ್ಕಳನ್ನೂ ಹೆಂಡತಿಯನ್ನೂ 
ಬಿಟ್ಟು ಸರಲೋಕನನ್ನೈೈದಿದನು (ನಚಭಾ. ೧೫) ; ಪಾಪಿಗೆ ಪರಲೋಕ 
ವಿಲ್ಲ, ಪಾಪೋಸಿಗೆ ಮಡಿಯಿಲ್ಲ (ಗಾದೆ). 
ಸರಲೋಕಯಾತ್ರೆ - ಮುಂದಿನ ಲೋಕಕ್ಕೆ ಹೋಗುವುದು : 
ಯುಧಿಷ್ಠಿರನು ಸೋದರರು ಮತ್ತು ಪತ್ನಿಯೊಡನೆ ಪರಲೋಕಯಾತ್ರೆ 
ಹೊರಡುತ್ತಾನೆ (ಭಾರದ. ೧೦೩). [ಪರ್ಮ--ಲೋಕ) 
ಪರಲೋಕಕ್ರಿಯೆ (ನಾ). ಅಪರಕರ್ಮ ; ಉತ್ತರಕ್ರಿಯೆ: 
ಗಾಂಗೇಯನುಂ ಸತ್ಯವತಿಯುಮತ್ಯುಂತಕೋಕಾನಲದಹೃಮಾನಮಾನಸರ್ಕ 
ಳಾಗಿ ಆತಂಗೆ ಪರಲೋಕಕ್ರಿಯೆಗಳಂ ಮಾಡಿ (ಸಂಸಭಾ.೧-೪೦ನ). 
[ಪರಲೋಕ--ಕ್ರಿಯೆ] 
ಪರಲೋಳದೂರ (ನಾ). ಸ್ವರ್ಗಲೋಕದಿಂದ ತಿರಸ್ಕೃತನಾದ 
ವನು, ಬಹಿಷ್ಕೃತನಾದವನು : ಏಕೆ ಹುಟ್ಟಿಸಿದೆ ಇಹಲೋಕ 
ದುಃಖಿಯ ಪರಲೋಕದೂರನ (ಬಸನ, ೬೪). [ಪರಲೋಕ 4 ದೂರ] 
ಪರಲೋಕಸುಖ (ನಾ). ಬೇರೆಯ ಲೋಕದಲ್ಲಿ ಸಿಗುವ 
ಸಂತೋಷ ; ಸ್ವರ್ಗಸುಖ : ವೃಥಾ ಪ್ರಾಣಿನಥೆಯಂ ಮಾಣು 
ಪರಲೋಕಸುಖಮಂ ಪಡೆಡುಕೊಳ್ಳುದೆ ಬುದ್ಧಿ (ಸೆಂಚತಂ. ೬೧-೧೦), 
[ಪರಲೋಕ 4 ಸುಖ] 
ಪರಲೋಕಿ (ನಾ). ಸ್ವರ್ಗಲೋಕಕ್ಕೆ ಸೇರಿದವನು; ಸ್ವರ್ಗವಾಸಿ: 
ಪರಲೋಕಿಯೆ ಮುನ್ನಮಿಲ್ಲೆ ನೆ ಪರಲೋಕ ಮೆತ್ತಣಿಂ ಬಂದುದು(ಕಾಂತಿಪು, 
೮-೧೨೮ ವ). [ಸಂ. ಪರಲೋಕಿನ್‌] 
ಪರಲ್ಮೊಲೆ, ಸರಳುಮೊಲೆ, ಪರಕ್ಕೊಳೆ . (ನಾ). ಆಗ ತಾನೆ 
ಮೂಡುತ್ತಿರುವ ಮೊಲೆ ; ಸಣ್ಣ: ಮೊಲೆ: ನುಂಗುಳ್ಕೊಲೆಯ ಪರಲ್ಮೊ 
[ನಾಲಂ ಕೊಲೆಯ . . . ಬೆದರ್ದ ಕಣ್ಣ ನೋಟದ ಬಾಲೆಯರ 
(ಚೆಬಪು, ೧೦-೧೯). ಪರಳುಮೊಲೆ : ಪರಳುಮೊಲೆಗಳ ಸಿಡಿಯೆಲು 
ನಿಟ್ಟಿಸಿ ನೋಳ್ಬ  ತರೆಳೆವೆಣ್ಣು ಗಳೊಸ್ಪಿ ದರು 
ಪರಕ್ಕೊಲೆ: ಮುಚ್ಚು ಮಜಯೆಂಬುಜಿಳವೆಣ್ಣಳ ಪರಳ್ಕೊಲೆಯೊಳ್‌ 
೬. ಅಲ್ಲದಿಲ್ಲವಾ ದೇಶದೊಳಗೆ (ಉದ್ಭದೇ. ೨-೧೪). [ಪರಲ್‌-೬ಮೊಲೆ,] 


(ಕಂಸವಿ. ೬-೧೬೫). 


ಪರಲ್ವಿಲ್‌ 


ಸರಲ್ಪಿ ಲ್‌: (ನಾ). ಕಲ್ಲನ್ನು ಬೀಸಿ ಎಸೆಯುವ ಒಂದು ಬಗೆಯ 
ಸಾಧನ ; ಕವಣೆ : ಪಾಮರಿಯರ ಕುಡುವುರ್ನಿನ ಕೊನೆಮುಟ್ಟದ 
ತುಲುಗೆವೆಗಳ ನಡುವೆ ಕರಿಯರಾಲಿಗಳೆಸೆದುವು ಚಿತ್ತ ಭವಂ ವಿರಹಿನಿಹಲಗ 
ವನಿಸುವ ಪರಲ್ವಿಲ್ಲೆ ರಡು ಹೆಡೆಯ ಮಧ್ಯದ ಹರಿನೀಲದ ಗೋಳಕವೆಂಬಂತೆ 
(ಜಯಕಾ. ೧-೪೦),  [ಪರಲ್‌4-ಬಿಲ್‌,] 

ಸರವಂಚನೆ (ನಾ). ಬೇರೆಯವರಿಗೆ ಮೋಸ ಮಾಡುವುದು ; ಇತರ 
ರನ್ನು ವಂಚಿಸುವುದು : ಪರವಂಚನೆ ವಿದ್ಯೆಯೆಂದು ಕಲ್ತಾ ಜನಗಳ 
ನುಡಿಗಳ್‌ ಪ್ರಮಾಣಮಲ್ಲವೆ ಜಗದೊಳ್‌ (ಶಾಕುಂತ. ೬೧-೧೨೫) ; ಹಗಲೆಲ್ಲ 
ಪರವಂಚನೆಯ ತಾಮಸ ತಿನಿಸನ್ನು ತಿಂದು . . . ರಾತ್ರಿಯಲ್ಲಿ ಆತ್ಮವಂಚ 
ನೆಯ ಘೋರನಿದ್ರೆ ಯೊಳಗೆ. ಕಾಲಹರಣ ಮಾಡುವವರು, ಕರ್ತವ್ಯವೆಂದು 
ಹೇಳಬಂದಿದ್ದಾರೆ (ಉದವೈ. ೬೪). [ಪರ್ಕ--ವಂಚನೆ] 

ಪರವಣಿಗೆ, ಹರೆವಣಿಗೆ (ನಾ). ಕೆದರಿ ಬಿದ್ದಿರುವ ರೀತಿ; ಚೆಲ್ಲಾ 
ನಿಲ್ಲಿಯಾಗಿರುವ ಸ್ಥಿತಿ : ಅ ಸಡುವ ಪಲವು 'ಸಾಟುಗಳಾ ಪೋರಟಿಯಾ 
ಪೊರಳ್ಳಿಯಾ ಪುಯ್ವಗೆ ಮತ್ತಾ ಪರನಣಿಗೆಗಳಾ ಪಟುವಾ ಪೇಸಿಕೆಗೆಯ್ಮೆ 
ಯಿರವನೇನಗೆಯೊರೆವಂ (ಚಕವ. ೬-೧೪೫). ಹರವಣಿಗೆ : ಊರಿಂದ 
ಬಂದ ಮೇಲೆ ಮನೆಯ ಹರನಣಿಗೆಯನ್ನು ಸರಿಮಾಡುವಷ್ಟ ರಲ್ಲಿ ನನಗೆ 
ಸಾಕಾಯಿಂತು (ರೂಢಿ). [ಪಕ್ಕೆ 4-ನಣಿಗೆ] 

ಪರವಧು (ನಾ). ಬೇರೆಯವನ ಪತ್ನಿ; ನ್ನೊಬ್ಬನ 
ಹೆಂಡತಿ; ಪರವಧುದುರ್ವ್ಯಸನಂ ನನಗೆಂದಮರ್ದ್ವಿ We ಕೆಂಪೆಸೆಯೆ 
ಕಾಯ್ತ ಸಯ ॥ಪುತ್ರಿಕೆಯ ೦ (ಆದಿಪು. ೫-೮೭) ; ಸರವಧುಗಾಸೆಗೆಯ್ವ . ಧಿಕ 
ಪಾತಕಮೊಂದು ರಘುಪ್ರವೀರನೊಳ್ಳು ರದೊಳಿದಿರ್ಚದೋಸರಿಸಿ ವಂಚಿಸಿ 
ಸೀತೆಯನುಯ್ವ ಭೀತಿಯೊಂದು ಕಂಗಳಿಚೆ ಗೆ 
ಪರವಧುವ ನೆರೆವರು (ಬಸವ. ೧೦೬); ಬೇಟವೇ ಪರವಧುವಿನಲಿ ಕೈ, ಮಾಟವೇ 
ಪರವಿತ್ತ ದಲಿ (ಕುವ್ಯಾವಿ. ೨-೪೪), [ಪರ್ಕ--ವಧು] 

ಸರವರಿತೆ (ನಾ). ಎ ಪರವಧು : ಪರವನಿತೆಗಳಿಸಿ ರಣದುರ್ಧರನೆನಿಸಿರ್ದಶನಿ 
ಘೋಷನಟಾದುದನಸುರೇಶ್ವರ ನೀನೇನಜಾಯದನೇ (ಸಂರಾಮಾ,೧೪-೧೨೪); 
ಪರವನಿತೆಯ ರನೊಮ್ಮೆಯುಂ ನೀ ನೋಡದಿರು (ಬಸಪು. ೪-೬೫). 

[ಪರ್ಕ 4 ವಸತೆ] 

ಪರವರಶಿ, ಪರವರಸಿ, ಪರವರ್ಷ, ಪರವರ್ಷಿ, ಪರ್ವರ್ಷ, ಪರ್ವರ್ಷಿ, 
ಪರ್ವಷಿ (ನಾ). ೧. ಪಾಲನೆ; ಪೋಷಣೆ ; ಸಂರಕ್ಷಣೆ: ಆ ಸರ 
ವರಶಿಯ ತಾರೀಖು ಯಾವ ಜಿಹ್ವೆಯಿಂದ ಮಾಡಬೇಕು (ರಾಜೇಂದ್ರ. 
೨೨೨). ಪೆರವರಸಿ: ೧. ಸಣ್ಣ ನಂಗೆ ದೊಡ್ಡ ವರಿಗೆ ಯಾನತ್ತರಿಗೂ 
ಪರವರಸಿ ಮಾಡುವ hs ತಮ್ಮನ್ನು ಮಹಾದೇವನು ಹೈದಾ ಮಾಡಿ 
ಇದ್ದಾ ನೆ(ಉಜೇಂದ್ರ. , ಸರನರ್ಷ : ೧. ಈ ದೌರಿತ್ತು ಕೊಡು 
ವಂಥನಿದ್ದು ಆಜ ತಾ, ಯಾವತ್ತು ತಮ್ಮ ಪರವರ್ಷ 
ಮೆಹರ್ಬಾನಗಿಯಿಂದಾ ಎಂಬದು ನಮಗೆ ನಿಶ್ಚಯವಿದೆ. (ರಾಜೇಂದ್ರ. 
೨೩೫). ಪರವರ್ಷಿ :೧.ಸರ್ಕಾರಕ್ಕೆ ಅನುಕೂಲ ಪ್ರ ಪ್ರಮ, 


(ಸಂರಾಮಾ, ೯-೮೯) ; 


ರೈತಪರವರ್ಷಿ ಇವುಗಳ ಮೇಲೆ. ಸುಪೂರ್ಣವೃಷ್ಟಿ ಯಿಟ್ಟು , .. ಖಾವಂದ 
ಡರು ವಿಚಸ್ಷಣೆಯಿಂದ ಆಜ್ಞೆ ದಯಪಾಲಿಸಿದ ಕ್ರಮವು py ವಾಗುತ್ತೆ 
(ಮಹಾವಂ. 11, ೫೮). ಪರ್ವರ್ಷ : ೨. ನಂಗೆ; ಅಭಿನ್ನ ದ್ಧಿ ಃ 


ಇಂಗ್ರೇಜ ಬಹಾದ್ವರ ಕುಂಪನಿ ದೊಡ್ಡ ಸರಕಾರದ ಆಶ್ರಯದ ಒಳಗೆ ಇದ್ದು 
ಅಬ್ರು ಹುರಮತ್ತಿ ನಿಂದ ಪರ್ವರ್ಷ ಆಗುತ್ತಾ ಇದ್ದೆ «5 (ove ಎಪಿ೫೭) . 
ಪರ್ನರ್ಷಿ : ೧. ಅ ಪರ್ನರ್ಷಿ ಹೊರ್ತು, ನಾವು ಮತ್ತೊ ಬ್ಬರ ಒಡನೆ 
ಸಾ ಅಪೇಕ್ಷೆ ಮಡಗುನದಿಲ್ಲಾ' (ಉಜೇಂದ್ರ.೨೫೭). ಪರ್ನಸಿ ೧. 

ತ್ರ, ದೇವಸ್ಥಾನ . .. , ಫಕೀರ್‌ ಪರ್ವಷಿ ಇವು ಮೊದಲಾದ ಮುಂಜ 
ರಾಯಿ ಬಾಬುಗಳನ್ನು. ಖಾವಂದರವರು ವಿಚಾರಿಸಿ (ಮಹಾನಂ. 11, ೫೬). 


೫೨೯೬. 


5 


20 


35 


40 


ಪರವರಿ 


[--ಪಾರ, ಪರ್‌ವರಿಶ್‌, ಪರ್ವರಿಶೀ; ಹಿಂ. ಪರವರಿಶ್‌, ಪವ: ೯ರಿಶ್‌ ; 
ಮರಾ. ಪರ್‌ವಶೀ, ಪರ್‌ವಸ್‌, ಪರ್‌ನರೀಸ್‌, ಪರ*ವರ್ಶೀ] 
ಪರವರಸಿ "ಪರವರಶಿ' ನೋ. 
ಸರವರಿ, ಹರವಡಿ, ಹರವರ್ಮಿ, ಹರಾವರಿ, ಹರುಬರಿ(ನಾ).೧. ನೆಲೆ ; 
ನಿವಾಸ; ಗೊತ್ತು : ಹಸ್ತಿ ನಪುರಂ . . . ಭೂವನಿತೆಯ ಕರ್ಪುರದ 
ಕರಂಡಗೆ ಸೌಖ್ಯದ ಪರವರಿ ಪೊಸನೇಟಿದಿರ್ಕೆ (ಶಸಿಂತಿಪು, ೯-೧೩೯); 
ಉರಿಯಂ ಕೆಂದಳಿರ್ಗಳಳ ಧೂಮರಾಜಿಯಂ. ಭೃಂಗರಾಜಿ ಕಿಡಿಯಂ ಪರ್ಣ 
ಪೋಲ್ತಿರೆ ಕಾಮಿಗೆ ಕಾಮಾಗ್ನಿಯ ಪರವರಿಯೆನಿಸಿದುವು ಬಂದ ಮಾನಿನ 
ಮರಂಗಳ್‌ (ಅಜಿಪು. ೬-೧೬); ಆ ನೆಲನನಿತುಂ ಸುರಚಾಪದ ಬೆಳಸಿನ 
ಪ[ಪಾಂಾ0. ಹ]ರವರಿಯೆನಿಕುಂ ಪಂಚರತ ತ್ನ ರುಚಿವಲ್ಲರಿಯಿಂ0 (ಸಂರಾಮಾ. 
೧-೬೪). ೨. ಹೆಚ್ಚ ಳ; ಅತಿಶಯ ಹೆಚ್ಚು ಗಾರಿಕೆ : ಸರಸತೆ 
ಕೊರಗದ ವಿದ್ಯೆಯ . . . ಪರವಶತೆ ಫೊಣ್ಯದೊಲವಿಸ ಪರವರಿ [ಪಾಠಾಂ. 
ಶೆ)ಯಂ ಬಬ್ಲಸುಳ್ಳೊ ಡಾತನೆ ಬಲ್ಲಂ (ಲೀಲಾನ. ೪-೫೧). ೩. ಸಾಗು 
ವಳಿ ಮಾಡುವ ಭೂಮಿ, -ಜಮಾನುು- ನಿವೇಶನ : ಕಿಟ್ಟಾ 
ನೇಶ್ವರದಾ ದೇವರ ಪರವರಯ ಭತ್ತ ಮಂಂ ಕವಿಲೆಯ ಸಾಲುಂ 
ಎಿಬ್ಟಿಂ ೫೫೫ ದೇವಾನ್ಮೇನನ ಪರಿಜನಮಲ್ಲಾ ಡೆ ಪೆಟನೊರ್ವನಾರು 
ಮುಣ್ಣೊ ಮೆಣ್ಣಿಕಂ (ಎಕ, ೪1, ಕೊಸ್ಪ. ೩೭-೩; ಸು. 6757). 
ಹರವಡಿ: ೪. ಪ್ರ ಪ್ರಕಟಣೆ ; ತೋರಿಕೆ; ಪ್ರದರ್ಶನ : “ಪ್ರಕಟಕ್ಕೆ 
ಹರವಡಿ? (ಕಬ್ಬಿ ಕೈ. ೫೧); “ಹರವಡಿಯೆನಲ್‌ ಪ್ರ ಪ್ರಕಟಂ” ಜಂ ಕಸಿ: 
ನಾನು ಹೆಸರ ನತ್ಯ ಸೂಳೆ ಎಂಬುದನ್ನು ಸೂ ಬೀದಿವಾತು ಮಾಡಿ 
ಹರವಡಿಯಿಂ೦ದ ಹರೆಹದಿದ್ದರಿ pS ಕೊಸವನನ್ನು ಕಣ್ಣಿ! ರಿಹಿ ಮರುಳ್ಕಾಡಿ 
ಎಳೆತಂದೊಬ್ಬ ಸುವುದು ಹೇಗೆ ? (ಮಂತ್ರಶ. ೨೭-೧). : ೫, ಪ್ರ ಪ್ರಸಿದ್ಧಿ ; 
ಖ್ಯಾತಿ; ಸರ್ತಿ: “ಹರವಡಿ--ಪ್ರಶಿದ್ಧ ವಾಡಂಥ”(ಗುವಿನೋ. ೧೬೯). 
ಹರವರ್ಮಿ : ೧. ದವಾಗ್ನಿಯ ಸ್ತ 0 ಹೆಂಣಂಗಳ ಹರವರಿ ಕೇಸರಿಗಳ 
ಸರಿ ಪರ್ವಿದಡವಿ ಪಡೆದುದಗುರ್ವಂ (ಚಂದ್ರಪು, ೫-೪೭); ತಳಿರ ತಾಣಂ 
ಕುಸುಮಕುಲದ ನೆಲೆ. . . ಪುಳಿನಾಕೀರ್ಣ ಕೊಳನ ಹರವರಿ ನವಿಲ 
ನಂದನವೆನಿಪ್ಪು ಕೇಳೀವನಕ್ಕೆಯ್ತಂದನು (ಹಚಕಾ. ವಿರಹಿ 
ಜನದುರಿ ಮನಸಿಜನೈದಂಬಿನಲರ್ಗೆ ಹರವರಿ . . . ಎನಿಸಿರ್ಪಾತನ ಪರಿ 
ಪೊಸತಾಯ್ತು ಚೈತ್ರ್ರಭೂಪಾಲಕನಾ (ನಳಚಂ, ೫೫) ; ವರವಸಂತನ 
ಬೀಡೊ... ಚಂದ್ರಮನ ಹರ[ಪಾರಾಂ .ರಿ]ವರಿಯೊ , , , ಎನೆ ನೆಂ 
ಮೆಅಕಿದುದಾ ಭೂನಿರಿ (ತೊರಂ. ೧-೬೨೯) ; ಜೊನ್ನ ದ ಹರವರಿಯೊ 
« ಎನೆ ತಿಳಿದ ಪೂಗೊಳನೊಂದು. ಚೆಲುವಾಯ್ತು (ಸಾಳ್ವಭಾ. ೧೬-೪). 
೨. ಹರಂ ಮಾಹೇಶ್ವರಜ್ವರವನಟ್ಟಿ ದಂ ಹರಣದೊಳು  ಹರವರಿಯ 
ತಾಪಮಂ ಕಟ್ಟಿದಂ (ನಂಬಿರ, ೧೭-೧೧೬) ; ಚಿಂತೆಯ ಹಬ್ಬುಗೆಯ 
ಹರವರಿಯ [ನಾಕಾಂ. ಸದ]ಖೇದದ ಮಬ್ಬಿನಲಿ ಹಣಗಿದರು ಪವನಜ 
ಫಲುಗುಣಾದಿಗಳು (ಕುನ್ಕಾಸ. ೧೬-೫೭) ; ಕಡಲು ವಿಘೂರ್ಣಿಸುತಿಹುದು 
* ಮತ್ಸ್ಯ ಮಕರಾದಿಗಳ ಹರನರಿಯಿಂ ಶೀಕರಗಳಿಂ ನೊರೆಗಳಿಂ 
ಕರಮೆ ವಿರಾಜಿಸುತಿಹುದು (ನಾಗಳು. ೨-೭) ; ಹರನರಿಯ ಮೋಹದಿಂ 
ಹಿರಿದಾಗಿ ಹಿಗ್ಗುತ್ತ ಸಲಹುತಿರ್ದರು ಪುತ್ರನ (ರಾಘಚ, ೨-೪೬). 
೩. ಹಡುವಣ ಡೊಂಗನ ಹರವರಿಯಲ್ಲಿ ಮತ್ತರು ೧ (ಎಕ. ೪1, 
ಕಡೂರು, ೩೦-೪೭ ; 1170); ತಂನು ಹರವರಿಯ ಭೂಮಿಯ ಕಾರಗದ್ದೆ 
ಯೊಳಗೆ ವೋಟೂರಗೊಕಂಡದ. ವಿಶ್ವಾಮಿತ್ರಗೋತ್ರದ ಕಂಕರಭಟ್ಟಾ' 
ಹಿತಾಗ್ನಿಗಳ ಮಕ್ಕಳು (ಎಇ. 20೭೪11, ೨೮-೩೦ ; 1256); ಕಿಕುಂದತ 
ನಾಡ ಸರವರಿಗಳು ವಳಗೆ ಗಿಣಿಕಲ್ಲು. , . ಚಿಕ್ಕಕೊಡನಾಡ ವಳಗಣ 
ನಾರವೆ ಅಂತು ಹರನರಿಗಳು ೫ನು ಕುಳವ ಕಡಿದು ಸಮರ್ಪಿಸಿದೆಉ 
(ಮೈ ಆರಿ. 1380) ; ಕುಪ್ಪ ವಳ್ಳಿಯೊಳಗಣ ದೇವಿ 


೩-೨೬); 


೧೯೩೩, ೩೩-೪೮; 


ಪರವರಿಸು 


ಯಕ್ಕನ ಹರನರಿಯ ನಾಲ್ಕು ಹಣವಿನ ಕುಳದ ಭೂವಿಂಯನು . . . 
ತಾಉ ಆ ನಾಗಂಣಗಳಿಗೆ ಧಾರೆಯನೆಜಿದು ಕೊಟ್ಟಿ ಶಿಲಾಶಾಸನ (ಮೈಲಆವಿ, 
1418), ೪. “ಹರವರಿ [ಪಾತಾಂ. ಪರಿನಡಿ, 
ಹರನಡಿ]ಯೆಂದು ಪ್ರಕಟಂ” (ಕ: ೬೬-೪೭೪). ೫. ನರಸಿಂಗ 
ಮೊನೆಯರ ವಿಚಿತ್ರಾನುರಾಗಮಂ ಹರವರಿಯ ನಂಬಿಯಣ್ಣನ ಸಕಲ 
ಭೋಗಮಂ ಬಂದು ನೋಡಲು ನೆರೆದ ಸಕಲ ಸಾಮಂತರಿಂ (ನಂಬರ. 
ಹಂರಾಯನೆನಿಪ ನರಸತಿಯು . . . ಹರವರಿಯ ಸಕಲ 
ಸೌಭಾಗ್ಯಸಂದೋಹದಿಂ ರಾಜ್ಯವಾಳುತ್ತಲಿ (ಗುರುಚಾ. ೩-೧೦). 
೬. ವಿಹಾರಸ್ಕಾನ: ರಾಜವೀಧಿ ನಿಸಣಿನಾರ್ಗ ಗಣಿಕಾನಾಟಸರಣಿ 
ಸಂತಾನಂ ವಸಂತವಲ್ಲಭನ ಹರವರಿಯಂತಿರ್ಪದು (ಅನಂಪು. ೧-೧೦೫ ವ); 
ಕಾಲನ ಹರವರಿಯೊ ಹೆಬ್ಬೆಳಸ ಮುತ್ತುವ ವಿಹಗಸಂತತಿಯೊ . . . 
ಹಿಳುಕಬ್ಬರಿಸಿ ಗಬ್ಬರಿಸಿದುವು ದಿಗುತಟಿನನು ಶರವ್ರಾತ (ಕುವ್ಯಾಭೀ. 
೪-೧೫) ; ಜನನ ಹರವರಿಯೋ , . . ಕಪರ್ದಿಯ ಕವತೆಯೋ ಕಾಣೆನು 
ಸುರಾಸುರಕದನಕೇಳಿಯಲಿ (ತೊರಂ. ೬-೧೩-೪೦). ೭. ಬಹಳವಾದ 
ವಿಸ್ತಾರ ; ಹೆಚ್ಚಾದ ವ್ಯಾಪ್ತಿ,-ಹೆರವು : ನರಸ್ವಪ್ನ ಕಲ್ಪಿ ತನೆ 
ಹರವರಿಯ ವಿಶ್ವನೆಂಬರು (ಮನೋವಿ. ೬-೨೨); ಕಿಲುಕಿಚ್ಚು ಹರವರಿಯ 
ಬಿಂಜದಡನಿಯ ನಿಮಿಷದೊಳ್‌ ದಾಮದೂಮಮಂ ಮಾಡದಿಹುದೇ 
(ಸಮ್ಮಳೌ, ೧-೪೮). ೮. ಸಮೂಹ; ಗುಂಪು: ದೆಸೆಗೆಟ್ಟೋಡುತಿಹ 
ನಿರ್ಜರರ ಹರನರಿಯನು ಸುರೇಶ್ವರ ನೋಡಿ ಖತಿಗೊಂಡ , (ಉತ್ತರಾ. 
೯. ಚೆಲ್ಲಾಸಿಲ್ಲಿ; ಚೆದರಿ ಹೋಗಿರುವಿಕೆ: ಮರುತನ 
ಗತಿ ಜೀವಿತಬಿಂದುವಿನಂಕುರತರ ದೇಹನಹಂಗೆ ಮನಸ್ಸಿನ ಹರವರಿ 
ವೃತ್ತಿಯೆನಿಪ್ಪುದತಿಂ  ಕಾರಣರೂಪುಗಳಾಗಿ (ಯೋಗಾಂವಿ. ೨-೧೮). 
೧೦. ಚಲನೆ; ಓಡಾಟಿ: ಪೂರ್ವನಗದಗ್ರದೊಳಗುವಯವಾದನಾ 
ತರಣಿ ಕಣ್ಕಾಲ್ಲೆ ಹರವರಿಯ ಸರಣಿ (ಭಾನಟಂ. ೭-೧೪). ಹೆರಾವರಿ: 
೨. ಕೊಂಡುದು ಪ್ರಸಾದ ನಿಂದುದು ಓಗರವೆಂದು ಹರಾವರಿಯಿಂಂದನು 
ಭವಿಸದೆ (ನಚರಾ. 1, ೩೭೪). ೩. ಆ ಕ್ಷೇತ್ರದ ಚತುಃಸೀಮೆಯೊಳಗುಳ್ಳ. 
ಹರಾವರಿ ಮುಂಂತ್ತಾ ದವರೆಲ್ಲಿ ಸಲುವ ಗೇನಿ (ಇಆ. ೪, ೪೧-೧೬ ; 1586). 
ಹರುಬರಿ : ೩. ಕಾರೆಮಕಿಯ ಹರುಬರಿಯೊಳಗೆ ಕಾರುಕದ ಮನ್ಯ 
ತುಂಡುಗದೆಯೊಳಗೆ ಬಿಟ್ಟಿ ದತ್ತಿ (ಮೈಆರಿ. ೧೯೩೦, ೭೦-೧೩; 1568), 
ಹರವರಿಯಾಗು - ೧. ಹೆಚ್ಚಾಗು; ಅಧಿಕವಾಗು: ಹರವರಿ 
ಯಾಗಿ ನುಡಿಯನು ಧೈರ್ಯದೊಳು ಮಂದರದಂತಿಹನು ರಾಜೇಂದ್ರ 
(ಭರಚ, ೨-೨೭) ; ಹಣಕಾಸಿನ ವೆಚ್ಚದ ಮೊಗ ನೋಡದೆ ಹರವರಿಯಾಗೀ 
ಯಲ್ಬಹುದು (ಭಕ್ತಿ ಸ, ೪-೧೨-೧೯). ೨. ವಿಶಾಲವಾಗು ; ವಿಸ್ತಾರ 
ವಾಗು; ವ್ಯಾಪಕವಾಗು ; ಹರವರಿಯಾಗಿ ಹಲವು ದಿಜ್ಮುಖದೊಳ್‌ 
ಪರಕಲಿಸಲಿ ನಿನ್ನ ಯಶೋವಲ್ಲರಿ (ಜಯರಾ.೮-೩೯). ಹ. ದಟ್ಟವಾಗು ; 
ಒತ್ತಾಗು : ಹರನರಿಯಾದ ಫೇರಡವಿಯೊಳ್‌ ಕಡು ಕೊರ್ವಿದ ಬೆಳ್‌ 
ಮೃಗಂಗಳಂ ಹರಿಹರಿದಿಟ್ಟಿ ಯಿಂ ತಿವಿದು (ಸಳಚಂ. ೮೨). ೪. ಚೆದರು ; 
ಕಲಕು ; ಅಸ್ತವ್ಯಸ್ತ ವಾಗು; ಹಜಕಿಹಂಚಾದುದು ಬಗೆ ಹರನಂ 
ಯಾದುದಣಕಿವು ಬೀತುದು ಬಿಂಕಡೇಳ್ಗೆ (ಶ್ರೀಪಾಲ. ೫-೭೧). 
(ಪರೆ, + ಪರಿ] 
ಸರವರಿಸು, ಹರನರಿಸು (ಕ್ರಿ). ೧. ಡೊಡ್ಡದಾಗು ; ವಿಶಾಲ 
ವಾಗು : ನರಮುರ್ಬದೆ ನವಿಂಲ್ಲದೆ ಪರವರಿಸದೆ ವೃತ್ತಮಾದ ಜಂಘೆ 
ಗಳಿರೆ ಭೂವರವಧುನನಳ್‌ (ಯಲಾಸ್ಯ. ೧-೧೩-೨೮). ಹರವರಿಸು ; 
೨. ಆಕ್ರಮಿಸು; ಮುತ್ತು: ಆರಿನರ್ಗವೆಂಬುದೆಡೆವಿಡದೆನ್ನ ಮುರಿ 
ದೊತ್ತಿ ಹರನರಿಸಿ ಹಗೆಯಂತೆ ಕೊಂದು ಕೂಗುವುದು (ಕೈನ. ೧-೧೭-೪). 
[ಪರವರಿ 4--ಸು|} 


೧೯೩೨, ೪೨-೮; ಸು. 


೫-೪೦) ; 


೨೨-೧). 


೫೨೯೭ 


20 


25 


$: 


40 


45 


ಪರವಶವರ್ತಿ 


ಪರವರ್ತನ (ನಾ). ಆಮೇಲೆ ಆಗುವಂಥದು ; ಅನಂತರ ನಡೆ 
ಯುವುದು : ಅಹಿಂಸೆಯು ಹಿಂಸೆಗೆ ಪೂರ್ವಭಾನಿಯಾದ ವರ್ತನ 
ವಾದರೆ ಸಶ್ಟಾ ತ್ತಾ ಪವು ಪರವರ್ತನವು (ಆರ್ಯಧ. ೬೨), [ಪರೈ ನರ್ತನ] 

ಪರವರ್ದಿಗಾರ್‌ "ಪರವರ್ದಿಗಾರ' ನೋ. 

ಪರವರ್ದಿಗಾರ, ಪರವರ್ದಿಗಾರ್‌ (ನಾ). ಸಂರಕ್ಷಿಸುವವನು ; 
ಪರಿಪಾಲಿಸುವವನು ; ದೇವರು : ಖುದಾವಂದ್‌, ಪರನರ್ದಿಗಾರ- 
ಎಲ್ಲಾ ಒಳ್ಳೇದು ಮಾಡುತ್ತದೆ. (ಮುಧುನ. ೬೫). ಪರವರ್ದಿಗಾರ್‌ : 
ಪರವರ್ದಿಗಾರ* ! ನನ್ನ ತೋಳುಗಳಿಗೆ ಬಲ ಕೊಡು (ಅನ್ನಾವ. ೨೧). 

[4-ಪಾರ. ಹಿಂ. ಮರಾ.ಪರ್ವರ್ದಿಗಾರ್‌] 

ಪರೆವರ್ಷ "ಪರವರಶಿ' ನೋ. 

ಪರವರ್ಷಿ "ಪರವರಶಿ' ನೋ. 

ಪರವಶ (ಗು). ೧. ಬೇರೆಯವರಿಗೆ ಅಧೀನವಾದ ; ಇನ್ನೊಬ್ಬರ 
ಇಚ್ಛೆ ಯನ್ನು ಅವಲಂಬಿಸಿದ. (ನಾ). ೨. ಜೇರೆಯವರಿಗೆ 
ಅಧೀನವಾಗಿರುವಿಕೆ ; ಅಧೀನತೆ ; ಪರತಂತ್ರ : “ಪರವಶ [ಪನ 
ಸ]ಮೆಂಬುದು ಪಾರನಶ್ಯಮೆಂದೆನಿಪರ್ಥಂ” (ಚತುಸಿ. ೧೧೯); ಪರವಶ. 
ದೆಲ್ಲವೂ ದುಃಖಕರ. ಆತ್ಮವಶವಾದುದುದೆಲ್ಲವೂ ಸುಖಾಸ್ಪದೆ (ಭಾಂಡ 
೫೪). ೩. ತನ್ಮಯತೆ ; ಮಗ್ಗತೆ : ಪರನಶದ ಭಕ್ತಿಯಿಂ ಬಂಧುರ 
ಲಿಂಗದ ಮುಂದೆ ಕುಣಿದು (ತ್ರಿಪುವಿ. ೪೪-೧೨). ೪. ಮೈಮರೆವು; 
ಅನ್ಯಮನಸ್ಯೃತೆ : ಒಡಲ ಹಿಡಿದಾಡದಿರು ನುಡಿಯ ಹೋಗಾಡದಿರು 
ನಡೆಯೊಳೆಚ್ಚ ಅವ ಬಿಡದಿರು ಪರನಶದಿ ದೃಢವನಗಲದಿರು (ಸರ್ವಜ್ಞ, ೩೦೦). 
೫. ಜ್ಞಾನ ತಪ್ಪುವುದು ; ಬವಳಿ; ಮೂರ್ಛೆ: ಪರನಶದೊಳಿ 
ರ್ದರೋ ಮೇಣ ರಾರ್ಜಿತಪ್ಪ್ರಾಣರಾದರೋ ದ್ರೌಪದಿಯಂ ಪರಿಭವಿಸುವಲ್ಲಿ 
ನೋಡುತ್ತಿ ರಲಕ್ಳುಮೆ ಪನನಸೂನುಗಂ ಪಾರ್ಥಂಗಂ (ಗದಾಯು. ೧-೬೧). 
೬. ಇನ್ನೊಬ್ಬರನ್ನು ಆಶ್ರಯಿಸಿರುವವನು; ಬೇರೆಯವರ ಅಂಕಿತ 
ದಲ್ಲಿರುವವನು ; ಉಪಜೀವಿ ; ಆಶ್ರಿತ: “ಪರವಾನ್‌, ಪರಾಧೀನಃ, 
ನಿಘ್ನಃ, ಸರವಶಃ . . . ಗೃಹ್ಯಕ॥-- ಈ ೮ ಹೆಜರ ವಶದಾತಂ'(ಹಲಾಯು. 
೫೬-೧೮೬), “ಪರನಶಂ ನಿಫ್ನಂ » « ೬ ಫರಚ್ಛ್ಚಂದನೆನೆ ಸರರ ವಶದವ 
ನಕ್ಕು” (ಮಂಗಲಾ. ೬೮-೭). ೭. ಮಾರುಹೋದವನು ; ಮರು 
ಳಾದವನು : ಈ ಲೋಕಕ್ಕೆ ಪರವಶನಲ್ಲಂ ಹರನಶಂ (ನಂಬರ. ೮-೫೦). 
೮. ಮೂರ್ಛೆ ಹೋದವನು; ಜ್ಞಾನ ತಪ್ಪಿ ದವನು: ಥೊಪ್ಪನನನಿಗೆ 
ಕೆಡೆದು ಸರವಶನಾದನು ( ಅರಸುಗಳು ಬಾಯ್ಗೆ 
ಆಕೆಯದೇ ಸೆಲನೆನುತ ಪರನಶರಾದರಲ್ಲಲ್ಲಿ (ತೊರರಾ. ೧-೧೭-೪). [ಸಂ] 

ಪರನಶಗೊಳಿಸು (ಕ್ರಿ). ಮಾರುಹೋಗುವಂತೆ ಮಾಡು ; ಮರು 
ಳಾಗಿಸು : ಪಾಶ್ಚಾತ್ಯ ವೈಜ್ಞಾನಿಕ ಸಂಸಿದ್ಧಿಗಳು . , . ವಿದ್ಯಾವಂತರ 
ನ್ನೆಲ್ಲ ಪರವಶಗೊಳಿಸಿದವು (ಯಕ್ಸಾರ. ೧೧೭ ಒನಕೆ). 

[ಪರವಶ 4 ಕೊಳ್‌, ..--ಇಸ್ಮು] 

ಪರವಶತೆ (ನಾ). ೧. ಪರಾಧೀನತೆ; ಅಧೀನವಾಗಿರುವಿಕೆ ; ಅಂಕಿತ 
ದಲ್ಲಿರುವುದು. ೨. ತನ್ಮಯತೆ; ತಲ್ಲೀನತೆ: ನಿರ್ಭರಪ್ರಣಯಪರವಶತೆ 
ಯಿಂ ನೆರೆವ ಕಾದಲರ ಕಾಮಕೇಳೀಕೂಜಿತದೊಳ್‌' (ಚಂದ್ರಪು.೮-೬೬ ವ); 
ಚಿಂತಾಪರವಶತೆಯಿನಿನಿಸಂ ತಡೆದಿದಿರೇಟಿದಾತ್ಮಸರ್ಯಂಕದೊಳಾ ಕಾಂತಂ 
ಕುಳ್ಳಿರೆ (ಪುಸ್ಪಪು. ೩-೬೦). ೩. ಅರಿವು ತಪ್ಪುವಿಕೆ ; ಮೂರ್ಛೆ 

(ಸೆಂ. ಪರನಶತೂ] 

ಪರನಶತ್ಛ (ನಾ). ೧. ಅಧೀನತೆ. ೨.ಮೈಮಕೆವು. (ಸಂ-] 

ಪರನಶವರ್ತಿ (ನಾ). ಇನ್ನೊಬ್ಬನಿಗೆ ಅಧೀನನಾದವನು : “ಅಧೀನ 
ನಜಾಗಾಯತ್ತ೦ ನಿಫ್ಲುಂ ಸರವಶವರ್ತಿ” (ವಸ್ತು ಕೋ. ೧೦೧-೨೧). 

[ಸಂ. ಪರವಶವರ್ತಿನ್‌] 


* ೨೩-೧೯); 


ಪರನಕಶೆ 


ಪರನಶೆ (ನಾ). ೧. ಬೇರೆಯವರ ಅಧೀನದಲ್ಲಿರುವವಳು ; 
ಸ್ವಾತಂತ್ರ್ಯವಿಲ್ಲದಿರುವವಳು : ತ೪ನಿಂ ಮುನಿಶಕ್ತಿಯನಾಯೆಳೆಯಳ್‌ 
ಪರನಶೆಯೆನಿಪ್ಪು ದುಮನಾಡೊಡಮಾಂ ಸೆಳೆಯಲ್ಯಾರೆಂ ನಲಮಾ 
ನಳಿನಾಂಬಕಿಯತ್ತಣಿಂದನೆನ್ನೀ  ಮೆನಮಂ  (ಶಾಕುಂತ. ೩೧-೫೫), 
೨. ಮೈಮರೆತಿರುವನಳು ; ತನ್ಮಯಳಾಗಿರುವವಳು : ಸ್ಮರಕರ 
ಸಂಧಾನೆಕೃಂಬುರುಹೇಕ್ಷಣೆ ಲಕ್ಷ್ಮಮಾಗೆ ನಲ್ಲನನುಟಿೂದೂ ಪರೆವಶೆ ತನ್ನೊ 
೪ದಸೆಂ ಕರೆದಳ್‌ ಬೆಟ್ಟೇಕಾ ಮಿಟ್ಟುಗರೆನಂತೀಗಳ್‌ (ಶಾಂತಿಪು, ೮-೮೨); 
ಪರವಶೆ ಪಾದರಿ ವಿಫಲೆ ವಿಹ್ವಲೆ ವಿಸಮೆ ವಿರಹಿ... ತಾಮಸಿಯೆನಿಸ ವನಿತೆ 
ಯರ ನಿಜಕ್ಕೆ ನಿಲಿಸಿ ನಿಶ್ಚೈಸಿದೊಡೆ ಬಳಿಕ ಬಳಲಿಕೆ ಬಾರದೆ. (ಜೈಮಿಭಾ. 
೫-೬೧). [ಸಂ. ಪರನಶಾ] 
ಪರನಸ, ಹರವಸ (ನಾ). ೧. ಅಧೀನತೆ ; ಅವಲಂಬನೆ : “ಸರವಸ 
[೫38ಾಂ.ಶ]ಮೆಂಬುದು ಪಾರವಶ್ಶ ಮೆಂದೆನಿಪರ್ಥಂ? (ಚತುಿ, ೧೧೯). 
೨.ಸರವಶಕೆ; ಮೈೈಮರೆವು : ಕರುಣದಿಂದಂ ಮನ್ಯು ಮಿಕ್ಕು ಸರವಸ 
ದಿಂದಂ ಕಣ್ಣಿ ೀರ್ಗಳ್‌ ಬಂದು (ನಡ್ಡಾರಾ. ೯-೨೬); ಅಂತು ಪರನಸ 
[ಾಊಂ,ಶ]ದೊಳ್‌ ಮನ್ಮುನಿಕ್ಕು ಸೈರಿಸಲಾಜಿದೆ (ಸುಕುಮಾ, ೪-೬೨ವು); 
ಬಗೆಯ ಚಿರೆಸದ ಪರವಸ[ಐ9990,ಶ]ದೊಳಾ ನಗೆಯೊಳೆಡೆಗೊಂಡಮಳ 
ಜನ್ಮದ ಮುಗುದ ಪಾಂಡವರೆಆಗಿದರು. ಧೌಮ್ಯಾದಿಗಳು ಸಹಿತ 
(ಕುನ್ಯಾಅ.೧೬-೩೧). ೩. ಬವಳಿ; ಜ್ಞಾನ ತಪ್ಪುವುದು; “ಮೂರ್ಛೆ” 
(ಸ್ರಳಣ್ಣ). ಹರವಸೆ : ೧. ಪರನಶ-ಹರವಸ (ಕನುದ. ೨೫೮ ಪ್ರಯೋ); 
ಹರವಸದಿಂ ಹದವಬಿಕಿವೇಂ ಕರುಣಾಳುಗಳೊಳರೆ ಕಾವುದಟೀಯದ ಮುನ್ನಂ 
ಎಂಬ ನುಡಿಯನಾಲಿಸುತ್ತೆ (ಚಳನಿ. ೬-೭೧). ೨. “ಹರನಸಮೆನಲೈ. 
ಮೈಮರೆಯುವಿಕೆಯಕ್ಕು” (ಕರರ. ೧೧೩; ಒಮ್ಮೆ ಹರವಸದಿಂ 
ಮೂರ್ಛೆಯಾಗುವೆಯನ್ಮು (ಶಿನಗೀ. ೧೫೭-೭೯೫); ತನುವನೀ ಕಮ್ಮರಿಗೆ 
ಕುಡುನೆನೆಂದಾಡುತಿರೆ ಹರನಸಂ [ಪಾಠಾಂ. ಪರೆವಶಂ] ಕೈ ವಿಂಕ್ಕುದು 
(ಸಿದ್ಧಾ, ೨-೬೬) ; ತೊಡೆದನು ತರಣಿ'ತನುಕಾಂತಿಯನೆನಲು ಹರವಸಕೆ 
ಹರಹಿನಲಿ . . . ಉದಯಾರುಣಿಮೆ ರಂಜಿಸಿತು (ಸಿಭಾಗ. ೧೦-೨೯-೪೧) ; 
ಸೊದೆಯಂಂ ಸನಿದೀಂಟುನಂತೆಯಖಂ ಹರವಸದಿಂದೆ ಕಣ್ಣೊಳಿಸಿದಂ ಸುಕು 
ಮಾರನನಾ ಕುಮಾರನಂ (ಚಿಕವಿ. ೪-೬೮). ೩. “ಹಮ್ಮದಂ, ಹರವಸಂ, 
ಮುಚ್ಚೆ -ಈ 4 ಮೂರ್ಛೆ? (ಕರಸಾ.೧೨-೨೩೨). ೪, ಮೋಹಾತಿರೇಕ: 
ಹರೆನಸಮೊಯ್ಯನಾಜಕಿ , , , ಪೋದ ಕೂಟಿನುಂ ಸಂವಿಡಿಗೆಯ್ಯೆ ಚಿತ್ತ 
ಮೆಳಸಿತ್ತು ರತಾಂತಸುಖಾಂತಮೋಪರಾ (ಚಂದ್ರಪು. ೮-೭೦) ; ಹರೆನಸ 
ದಿಂದೆ ಚುರ್ಚುನೆರ್ದೆಗಿಚ್ಚಿ ನ ಫೆರ್ಚುಗೆಯೆಂ ಕೆಟಿಲ್ಲೂವರ್‌ ನರಪತಿಯೊ 
ಳ್ಪೊ ಣರ್ಕೆವಡೆದಾರೆಯ ರಾಯರ ರಾಣಿನಾಸಿಯರ್‌ (ಅಸ್ರ್ರತಿ, ೬೯-೧೯). 
೫, ಆನೇಶ ; ಆವೇಗ: ಮೃಗಂಗಳೊಳಿಂದು ಪತ್ತಿಸಿದ ಹರಿಣನ 
ಗೋರಿಯ ಹರ್ಷದ ಹರೆನಸದ ಭಾವಪ್ರಪಂಚಮಂ , . . ಬಂದು ನೋಡ 
ಲ್ವೇಟ್ಯಂ (ಅನಂಪು. ೧೧-೩೯ ನ) ; ಹರನಸದಿಂ ನಿನಗಿದಿರಾದಗಿಯಕೆನಿ 
ಪ್ಪಾರಾತಿಗಳ ಹೆರಣಂ ಹೌವನೆ ಹಾಲಿ (ಜಯಕಾ,೮-೩೯) , ಅತಿಕಾಯ 
+ ವೈರಿಯುಸಿರ್ದ ಸೊಲ್ಲನಾಲಿಸೆ ಬೀರದ ಹರನಸಂ ತೋಣುಗುಂ (ಉನಾ ಶ್ವ, 
೩೪-೨೭), ೬, ಮರೆವು; ವಿಸ್ಮೃತಿ: ರಾಮನು ಪೊಡೆಯಲರನೆಂದ 
ಅಾಯಬಾರದೆ ನಿನಗೆ ಹರೆವಸವೆ (ತೊರ. ೬-೫-೪೦). [ಎ ಪರನಶ] 
ಪರನಸೆಂಗೊಳ್‌ (ಕ್ರಿ). ಆನೇಶಹೊಂದು ; ಉದ್ವೇಗಗೊಳ್ಳು ಸ 
ಪಲ್ಗಳ ಬಣಂಬೆಗಳೊಳ್‌ ಪರನಸಂಗೊಂಡು ಮೆಟ್ಟಿಯುಂ ಅಟ್ಟಿಯ ಬೆಟ್ಟಿ 
ಫಟ್ಟಿದಿಟ್ಟಿ ಡೆಗಳೊಳ್‌ ನಿಟ್ಟ ಸಿಯೆಂಂ * ಎ. ದುರ್ಯೋಧನನಂ ಅಜಿಸಿ 
ಕಾಣದೆ (ಗದಾಯು. ೬-೨೮ ನ), [ಪರವಸ 4: ಕೊಳ್ಕ್‌] 
ಸರವಸತೆ, ಹರವಸತೆ (ನಾ). ೧. ಮೈಮರೆಯುನಿಕೆ ; ಮಗ್ನತೆ ; 
ತಲ್ಲೀನತೆ : ಸುರತರುವಿನ ತಣ್ನೆಳಲೊಳು ಸುರತದ ಸರನಸ[ಸಾಂಂಂ.ಶ]ತೆ 


೫೨೯೮ 


30 


40 


45 


ಪರವಾನೆಗಿ 


ಯೊಳೊಜಿಗಿರ್ಪ ಗರುಡ ಗಂಧರ್ವ ಯಳ್ಸಾಮರಾಂಗನೆಯರಿಂ ಕರಮೆಸೆದಿ 
ಹುಡನುರಾದ್ರಿ (ಕುರಾಸಾಂ. ೨-೧೩). ಹರವಸತೆ: ೨. ಬಾಹ್ಯ 
ಪ್ರಚೋದನೆಗೆ ಮಾತ್ರ ಗಮನ ಕೊಡುವ, (ಕೃತಕವಾದ) 
ಗಾಢನಿದ್ರೆಯಂಥ ಸ್ಥಿತಿ: ಹರನಸತೆ (ಹಿನ್ನೊಟಿಸಂ) : ಯುದ್ಧ ಸೆರೆ 
ವಾಸಿಗಳ ಶಿಬಿರದಲ್ಲಿದ್ದಂತೆ. ಬೇಕಾದಷ್ಟು ಅರಿನಳಿಕ ವಸ್ತುಗಳು ಇಲ್ಲ 
ದಾಗಲೂ ಹಲ್ಲಿನ ಚಿಕಿತ್ಸೆಗಳಲ್ಲೂ, . . ಬಳಸಬಹುದು(ಕವಿಕೋ. 1,೪೭೬೨). 
[-ಪೆರನಕತೆ] 

ಪರವಸ್ತು (ನಾ). ಅತ್ಯಂತ ಶ್ರೇಷ್ಠವಾದ ತತ್ವ; ಪರತತ್ವ; 
ಪರಮಾತ್ಮ : ಪ್ರಥಮದಲ್ಲಿ ವಸ್ತು ಅನಿರ್ನಾಚ್ಯವಾಗಿದ್ದಿತು. ಆ ಅನಿ 
ರ್ನಾಚ್ಯವಾಗಿದ್ದ ಸರನಸ್ತು ತನ್ನ ಲೀಲೆಯಿಂದ ತಾನೆ ಪರಬ್ರ ಹ್ಮನೆಂಬ 
ನಾಮನಾಯಿತು (ಅನಚಂ. ಕ. ೨೮೩-೭೮೧) ; ಗುರುವೆ ಪರನಸ್ತುವು 
ತಾನೆ ನೋಡಾ(ಅಖಂಡೇ, ೧೭-೧); ಈಕೆ ಪರವಸ್ತು ವಿನಲ್ಲಿ ಐಕ್ಕವಾಗುವ 
ಕಾಲ ಬಂದಿದೆ (ಶೂನ್ಯಕು. ೧೦೯) ; ಅರಿಸ್ಟಾ ಟಲಿನ ಪ್ರಕಾರ ಪರವಸ್ತುವೇ 
'ಜಗತ್ತಿಗೆ ಆದಿ ಮತ್ತು ಅಂತ್ಯ (ಇಸ್ಲಾಂಸಂ, ೨೦೫). [ಪರ್ಕ ವಸ್ತು] 

ಪರವಾ "ಪರನೆ' ನೋ. 

ಪೆರವಾದಿ (ನಾ). ಪರಮತದ ಪರವಾಗಿ ವಾದವನ್ನು ಮಾಡುವ 
ವನು; ಪರಮತವಾದಿ : ಪರವಾದಿಗಳ ನೊಗಂಗಳ್‌ ಕರಿಂಕುನರಿದಂತೆ 
ಕಂದಿ ಕುಂದಿರೆ (ಆದಿಪು. ೨-೨೩) ; ಪರೆನಾದಿಯಂ ದಾನಸನ್ಮಾನಾದಿಗಳಿಂ 
ಸಂತೋಸಂಬಡಿಸಿ (ಸುಕುಮಾ, ೨-೨೯ ನ); ಬೇಡವೋ ಸರವಾದೀ 
ಗಳಹದಿರು (ಬಸನ. ೫೬೯); ಪರವಾದಿಗಳ ಗರ್ವಮಂ ಮಂಟಾದು ಜಯಿಸುತ್ತ 
(ಪ್ರೌಢರಾ. ೭-೨೨). 

ಪರವಾದಿಗಜಮೃಗರಾಜ ಇ ಪರಮತವಾದಿಯೆಂಬ ಆನೆಗೆ ಸಿಂಹ 
ಪ್ರಾಯನಾದವನು ; ಒಂದು ಬಿರುದು: ಜ್ಞಾನನಿಧಾನದೀಪನರ್ತಿ 
ಗಳುಂ ಮಂತ್ರವಾದಿನುಕರಧ್ವಜರುಂ ಸರವಾದಿಗಜಮೈಗರಾಜರುಂ (ಕಇಳ. 
೯೪-೩-೧೩ ; 1124). ಸರವಾದಿಜನಭ.ಜನ ಇ ಸರಮತವನ್ನು ವಾದಿ 
ಸುವ ಪ್ರತಿವಾದಿಗಳನ್ನು ಸೋಲಿಸುವವನು,--ಭಂಗಿಸುವವನು ; 
ಒಂದು ಬಿರುದು : ಪರವಾದಿಜನಭಂಜನನೆಂಬ ಬಿರುದಿನ ತೊಡರ್ಕುಣ 
ರುಂಣಿಸಲೇಳ್ವು ವೀರಭಕ್ತ ಸರಿವೃತಂ ಸಂಪೂರ್ಣಸಂಭ್ರಮದಿಂ ತದಾ 
ಸ್ಮಾನಕ್ಕೆ ಬಂದು (ವೃ ಸವಿ. ೩೭-೬೭ನ). ಪರನಾದೀಶರಭಭೇರುಂಡ - ಪರಿ 
ಮತವಾದಿಯೆಂಬ ಶರಭಕ್ಕೆ ಗಂಡಭೇರುಂಡದಂತಿರುವವನು ; 
ಒಂದು ಬಿರುದು: ಪರನಾದೀ[ಶರಭ]ಭೇರುಣ್ಣಾ ಸರನಾಮಧೇಯಂರಪ್ಪ 
ಶ್ರೀಮತ್‌ ಶ್ರೀನನ್ನಿ ಪಣ್ಣಿತದೇನಂ್‌ (ಸೌಇಇ, XX, ೪೬-೨೭; 1072). 
[ಸಂ. ಪರನಾದಿನ್‌] 

ಪರವಾನಗಿ, ಪರವಾನಿಗಿ, ಪರವಾನಿಗೆ (ನಾ). ೧. ಅನುಮತಿ; 
ಒಪ್ಪಿಗೆ; ಸಮ್ಮತಿ : ಮುನಿಸಿಸಾಲಿಟಯ ಪರವಾನಗಿ ಸಿಗಬೇಕಾದರೆ 
ಎರಡು ವರ್ಷ ಕುಣಿಯಬೇಕಾಯಿತು (ಆಳಸಿ, ೨೫೦) ; ಅವನು ರಾವಜೀ 
ಕಾಳಾ ಅವರ ಸರನಾನಗಿಯನ್ನು ಪಡೆದಿರಲಿಲ್ಲ (ದೀಸಹ, 11, ೮) ; ನಿನಗೆ 
ಧಾರವಾಡದಲ್ಲಿ ಇರಲಿಕ್ಕೆ ಪರವಾನಗಿ ಕೊಟ್ಟಿದ್ದೇ ತಪ್ಪಾ ಯಿತು (ಮುಕ್ತಿ. 
೧೯೧). ಪೆರವಾನಿಗಿ : ೧. ನಮ್ಮ ಮಾಲು ಮಾರಾಟ ಮಾಡುವದಕ್ಕೆ 
ಪರವಾನಿಗಿ ಕೊಟ್ಟದ್ದು ಇನ್ನೂ ವರೆಗೂ ಯಾಕೆ ಮಾರೆಲಿಲ್ಲ(ಮುಂಬವ್ಕಾ. 
೨೯ ಪ್ರಸ್ತಾವನೆ); ಶಿನ ಹೋದ ತನ್ನ ಕೈಲಾಸಕ ಶಿನದೂತರನಿಟ್ಟು ಬಾಗಿಲ 
ಕಾಯುದಕ ಬಂದ ಮಂದಿ ಪರವಾನಿಗಿ ತಗೊಂಡ ಬಿಟಿಕೊಡ್ರಿ ಅಂದನೊಳಿ 
ಯಾಕ (ಕನ್ನಜಾ, ೧೫೦). ಪರವಾನಿಗೆ: ೧. ಈಗ ನಾಟಕ ಬರೆ 
ಯೋದಕೇ ನಿಂ ಪರವಾನಿಗೆ. ತಕ್ಕೋಬೇಕೇನು ? (ನಡೆದೂ. 1, ೩೩೨) ; 
ಇನ್ನೊಂದು ರೀತಿಯೆ ಪ್ರತಿಲೇಖನವು ಸರವಾನಿಗೆಯೇ ಇಲ್ಲದೆ ಅನ್ಯವಸ್ಥಿತ 
ವಾಗಿ ನಡೆಯುವಂಥದು (ಭಾರನ. ೩೪); ಮೊದಲು ನಮಗೆ ಪರವಾನಿಗೆ 


ಪೆರನಾನಾ 


ಯಿಂದ ಸನಿಖಪದ ಸ್ಥಳಗಳಿಗೆ ಕಾವಲಿನೊಡನೆ ಹೋಗುವ ಸನಲತ್ತು 

ಯಾವುದಾದರೂ ವಸ್ತುವನ್ನು 
ಹೊಂದಿರುವ ಅಧಿಕಾರ: ನಿಮಗೆ ಬಂದೂಕದ ಪರವಾನಿಗೆ ಇರುನದೋ? 
(ವಿನೋದ, ೯೪). ೩. ಅಧಿಕಾರಪತ್ರ ; ರಹದಾರಿ; ಅನ್ಸಣೆಚೀಟಿ; 
ಸನ್ನದು : ಸೈದುಮಹನ್ಮುದು . , .'ಬರಸಿ ಕೊಟ್ಟ ಪರವಾನಿಗೆ ಕ್ರನು 
(ಎಕ. 1X, ಚನ್ನಸ, ೧೪೬-೬ ; 1763), 
[4-ಪಾರ. ಹಿಂ. ಪರ್ನಾನಗೀ ; ಮರಾ. ಪರನಾನಗೀ, ಪರ್ಮಾನಗೀ, 
ಪರವಾಣಗೀ, ಪರ್ವಾನಗೀ, ಸರ್ವಾಣಗೀ] 

ಪರವಾನಾ "ಸರವಾನೆ' ನೋ. 

ಪರವಾನಿಗಿ "ಸರವಾನಗಿ' ನೋ. 

ಪರವಾನಿಗೆ "ಪರವಾನಗಿ' ನೋ, 

ಪೆರನಾನು "ಪರವಾನೆ' ನೋ. 

ಪರವಾನೆ, ಸರವಾನಾ, ಪರವಾನು, ಫರನಾಕೆ (ನಾ). ೧. 
ಅಪ್ಪಣೆ; ಅನುಜ್ಞೆ ; ಅನುಮತಿ : ಛೋಟಯ ಜಾತಿಯನರೆಂದು 
ಕರೆಯಲ್ಪಟ್ಟ ಯಜ್ಞೋಸವೀತಧಾರಿಗಳು ನಾರಾಯಣಶಾಸ್ತ್ರಿಯ ಮೇಲೆ 
ದೂರು ಹೇಳುವುದಕ್ಕೆ ಸರನಾನೆ ಕೇಳಿದರು (ರಾರಾಣಿ. ೪೨), ೨. ಯಾವು 
ದಾದರೂ ವಸ್ತುವನ್ನು ಹೊಂದಿರುವ ಅಧಿಕಾರದ ಸತ್ರ; 
ಅಪ್ಪಣೆಚೀಟ ; ಸನ್ನದು; ನಿರೂಪ: ಸೈದು ಮಹನ್ಮುದು .. . 
ಬರೆಸಿ ಕೊಟ್ಟಿ ಪರವಾನೆಯ ಕ್ರಮ (ಎಕ. 12, ಚನ್ನಪ್ಪ, ೧೮-೮; 1767); 


ಇತ್ತು (ನೇನಿನು. ೧೭೪). ೨. 


ಅಸಂಖ್ಯಾತ ವಿಷಯಗಳನ್ನು ಒಳಗೊಂಡಿರುವ ಅಧೀನನಿಯಮಗಳನ್ನು |, 


ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಅವುಗಳನ್ನು ೬ ೬ * ಅಸ್ಪಣೆಚೀಟ 
ಅಥನಾ ಪರನಾನೆಗಳೆಂದೊ (ಲೈಸೆನ್ಸಸ್‌) ಭತ ಸೂಚನಾಪತ್ರಗಳೆಂದೂ 
(ನಿನಿಟ್ಸ್‌) ಕರೆಯಬಹಂದು (ಕವಿಕೋ. 1, ೨೮೭); ಒಂದೆರಡು ದಿನಗಳಲ್ಲಿ 
ಅರಮನೆಯ ದೊಡ್ಡ ಮುದ್ರೆ ಒತ್ತಿರುವ ಪರವಾನೆಯೆಂ ಜ್ಞಾನಸಾಗರ 
ತೀರ್ಥರಿಗೆ ತಲ್ಪಿ ತು (ನಾಗ್ಹೇಷಿ. ೮೨) ; ಜೇಬಳಿಂದ ಒಂದು ಪರವಾನೆಯನ್ನು 
ತರಿಸಿ ತನ್ನ ಖೋಜಿಯೊಡನೆ. ಅವಳನ್ನು ಕಳುಹಿಸಿದಳು (ಬಂಕಿನು.೨೨೨). 
ಪೆರವಾನಾ : ೧. ಪರವಾನಾ--ಪರನಾನೆ (ಹೊನುನ. ೧೧೨).೨. ಹೀಗೆ 
ವಿಲಾಯತಿಯಿಂಂದ ಬಂದ ತಸರೀಫ್‌ ಪದಾರ್ಥೆಗಳನ್ನು . . * ಪರೆವಾನಾ 
ಸಮೇತ. . . ಸರಿಗ್ರಹಿಸಿದರು (ನುಜಾನಂ, 11, ೧೧೪), ಪರವಾನು : 
೨."ಧರ್ಮಸಪರನಾನು' ಸರಾ. ಫರವಾನೆ: ೨. ಪಟ್ಟಿ ದಿಂದ ಖಂಡೇ 
ರಾಯರು ಫರವಾಸೆಗಳು ತನ್ನ ಹೆಸರ ಪತ್ರಗಳ ಸಹಾ ಗಡಿಗಳಿಗೆಲ್ಲಾ 
ವೋಡಿಸಿ (ಸೈದರ, ೪೭). "ಫರ್ಮಾನು' ಸರಾ. 
[4-ಪಾರ. ಪರ್ವಾನಾ ; ಹಿಂ. ಪರವಾನಾ ; ಮರಾ. ಪರನಾನಾ, 
ಪರ್ವಾನಾ] 
ಸರವನಾಸ (ನಾ). 'ಬೇರೆಯದಾದ ವಾಸಸ್ಥಳ ; ಇನ್ನೊಂದು ವಾಸ 
ಸ್ಥಾನ ತಂಗುದಾಣ : ಪರದೇಶಕ್ಕೆ ಹೋದರೆ ಪರನಾಸ ತಪ್ಪದು 
(ಗಾಡಿ) ; ಸೊಸೆಗೆ ಗೃ ಹಪ್ರವೇಶ, ಅತ್ತೆ ಗೆ ಪರವಾಸ (ಗಾಜಿ). 
ಪರವಾಸ ಮಾಡು - ಬೇರೆಯ ಸ್ಥಳದಲ್ಲಿ ನೆಲಸು; ಇನ್ನೊಂದು 
ಇಗದಲ್ಲಿ ತಂಗು: ಪರವಾಸ ಮಾಡಿದರೂ ಸಹವಾಸ ಬೇಕು (ಗಾಜಿ); 
ಪರವಾಸ ಮಾಡುನನನ ಭರನಸ ಸಲ್ಲದು (ಗಾಜಿ), [ಪರ್ಯ--ವಾಸ್ಯ] 
ಪರವನಾಸುದೇವ (ನಾ). ಬಹಳ ಶ್ರೇಷ್ಠನಾದ ದೇವರು ; 
ಪರಮಾತ್ಮ : ಪರನುಫುರುಷನ ಪರವಾಸುದೇವನ ಸ್ರರಂದರನಿಕಲನ 
ಅಡಿಸಿದಳೆಶೋದೆ (ಪುತಂದ. ೪-೧೬೬-೩) ; ಪರನಾಸುದೇವನಿರನಂ , . . 
ನೆನೆದಂ (ಚಿಕವಿ. ೫-೧೧೩). [ಪರೈ 4 ವಾಸುದೇವ] 
ಪರವಿ, ಹರಬಿ, ಹರವಿ, ಹರಿಬ್ಬಿ, ಹರನೆ, ಹರುವ, ಹರುನೆ 
(ನಾ). ಕೊಡದಂತಿರುವ ದೊಡ್ಡ ಪಾತ್ರೆ; ಪಾಸಾಲೆ: “ಪರವ 


೫೨೯೯ 


30 


40 


ಪರನಿಜ್ಯೆ 


ಕಾಯ ಗಜೋತ್ಕರನುುಂ ಘಟಾಂಕಿತಂ” (ನಾನಾರ. ೧೧೦); ಸಂತೋಷ 
ದಾಳಿಯರ್‌ ತೂಂತುವೋದ ಪರನಿಯಂತೆ ಬಿಟ್ಟು ಪಂಯೆ (ಥರ್ಮಾಮೃ. 
೪-೧೫೯) ; ಪರನಿಯೊಳ್ತೀನಿದ ಪಾಲೆಲ್ಲಂ ಇಸಿಸಾನುಂ ಪುಳಿ ಪೊರ್ದಿ 
ದನಿತಳಿಕೊಳೆ ಮುನ್ನಿನ ಗುಣಮುಂ ಸನಿಯುಂ ಕಿಡುವಂತೆ (ಜೀನಸಂ, 
೧೦೧-೧೦) ; ಪರನಿಯೊಳಗಿಕ್ಕಿ ಕಳಿಪುವುದರಸನ ನಿಕಟಕ್ಕೆ ಕೂಸ್ಮಾಂಡದ 
ಸಣ್ಣ 0 ಹಿರಿದೊಂದಂ (ಪುಣ್ಯಾಸ್ರ. ೩-೩೨). ಹರಬಿ ; ಎರಡು ಕೈಗಳಿಂದಲೂ 
ಹೊಳೆನೀರನ್ನು ಒಂದು ಘಂಟಿಕಾಲ ತಳ್ಳಿ ಬಿಂದಿಗೆಯನ್ನು ತುಂಬುತ್ತಿರು 
ವಾಗ ಶೂದ್ರರವಳು ಮೇಲೆ ಹರಬಿಯನ್ನು ನೀರಿಗೆ ಅದ್ಮಿ ಬಿಡುತ್ತಾಳೆ. 
(ಗೆರುದಾ. ಹರವಿ : "ಘಟಿ, ಕರೀರಃ--ಈ ೨ ಹರವಿ” 
ತಾಳಮರದ ಕೆಳಗೆ ಒಂದು ಹಾಲ ಹರವಿ 
ಯಿರ್ಡೇಡೆ ಅದ ಹಾಲ ಹರವಿಯೆನ್ನರು ಸುರೆಯ ಹರವಿಯೆಂಬರು 
(ಬಸನ. ೯೦); ಕೆಡೆಯದ ಹಾಂಗೆ ಹಿಡಿದನು ಬಸನನಾ ಗೊಲ್ಲತಿಯ 
ಸರನಿಯೆನು (ಬಸಪು. ೧೦ ಸೂಚನೆ); ಹಾಲು ತುಪ್ಪದ ಹಲವು ಹರವಿ 
ಗಳ . . . ಕಳನೆಯಕ್ಕಿಯ ಕೂಳ ರಾಶಿಯ ಬಂಡಿ ಜೋಡಿಸಿತು 
(ಕುನ್ಕಾಆ, ೧೦-೨೫); ಎರಡು. ಬೂದುಗುಂಬಳಕಾಯಿಗಳಿದ್ದುವು. ಒಂದು 
ದೊಡ್ಡದು $ ಸಾಧಾರಣವಾಗಿ ಒಂದು ಹರವಿಯ. ಗಾತ್ರನಿತ್ತು (ಚೆಂಗಾಳ್ವ್ಯ, 
೧೩). ಹೆರಿಬಿ, : ನೀರು ತರುವುದಕ್ಕೆ ಹರಿಬಿಗಳನ್ನು ತೆಗೆದುಕೊಂಡು 
ನನ್ಮು ಜತೆಯಲ್ಲಿಯೇ ಬಂದರು (ಚೆಂಗಾಳ್ವ. ೭೬). ಹರಿವೆ, : ನಿನ್ನ 
ಕೈಯಲ್ಲಿರುವ ಮದ್ಯ ದೆ ಹರಿನೆಯನ್ನು ಕೈಯಲ್ಲಿ ಕೊಡು (ಶಿನದ-೨೧೩-೩); 
'ಿದ್ರವುಳ್ಳ ಹಂವೆಯಲ್ಲಿರುವ ನೀರಿನೋಪಾದಿಯಲ್ಲಿ ಆತನೆ ಪ್ರಜ್ಞೆಯು ಸ್ರವಿಸಿ 
ಹೋಗುವುದು (ಕೃನಾಉ, ೪೬); ಪುಟ್ಟಿ ಮಣ್ಣಿನ ಕೊಡದಲ್ಲಿ ನೀರು 
ತಂದು ಹರಿವೆಗೆ ತುಂಬುವುದು (ಪಾತರ. ೨೫); ಹಣೇಲುಂಡೆ, ಹರಿನೇಲುಂಡೆ, 
ನಿನ್ನಲ್ಲುಂಡೆ ತಿರುಕಸಾಲೆ (ಗಾಜಿ), ಹರುವಿ : ತೈಲ ತುಪ್ಪ ಕರ್ಪೂರ 
ಹರುನಿಯಸಿಟ್ಟು (ಕರಿಕ. ೧೩೪-೩). ಹೆರುನೆ, : ಏಳುದಿನದ ಗೋತ್ರ 
ಸಗಣಿಯಂ ಬರಬೇಕು ಹೇಳಿದನಾಗ ಶಂಕರನು ಆಳೋಚಿಸಿಕೊಂಡು 
ಹೊತ್ತರು ಹರುವೆಯ (ನೂದೇಸಾಂ. ೨-೭೬). 
ಪರವಿತ್ತ (ನಾ). ಜೀರೆಯವರ ಧನ; ಅನ್ಯರ ಹಣ : ಚೀಟಿನೇ 
ಸರವಧುವಿನಲ್ಲಿ ಕೈಮಾಟಿವೇ ಪರನಿತ್ತದಲಿ (ಕ: 
[ಪರ - ನಿತ್ತ] 
ಪರನಿದ್ಧ (ನಾ). ಎದುರಿಗೆ ಇಲ್ಲದ ವಸ್ತು ಅಥವಾ ಮನುಷ್ಯನ 
ಚಿತ್ರಣ; ಪರೋಕ್ಷವಾದ ರೂಪಚಿತ್ರಣ: ಅಂತು ಪರವಿದ್ಯ 
ಪರಿಣತಿಯಂ ಮೆಜಕಿದಾ ಪಟಿಮಂ . . . ಮಣಿಭನನದೊಳಗೆ ನೆಂಪಿ 
ಸೋಪುದುಂ (ಸಂರಾಮಾ, ೪-೮೯ನ); ಶ್ರುತಿನಿದ್ಧ ಮಾತ್ಮನಿದ್ಧ 0 ಸರನಿದ್ಧ 
ಮೆಂಬ ನಿದ್ಧಪದ್ಭತಿಯುಮಂ . . . ಭಂಗಿಯಂನುಂ ಮೃ ದುರೇಖಾ 
ನಿಳಾಸಮುನುಂ ಪರಿಭಾವಿಸಿ ನೋಡಿ (ಮಲ್ಲಿಪು. ೫-೪೨), "ಆತ್ಮವಿದ್ಧ' 
ಪರಾ. [ಪರ್ಯ 4 ವಿದ್ಧ] P 
ಸರನಿದ್ಯಾಥೇದಿನಿ (ನಾ). [ಜೈನ] ಮತ್ತೊಬ್ಬರ ಮಾಯಾವಿದ್ಯೆ 
ಯನ್ನು ನಾಶಮಾಡುವ ಒಂದು ಬಗೆಯ ವಿದ್ಯ : ಇರ್ನರುಂ 
ನಿದ್ಯಾಧರರಲ್ಲಿಗೆ ನಂಡೊಡನರೊಳೊರ್ನಂ ಪರನಿದ್ಯಾಛೇದಿನಿ [ನಾಉಂ. 
. ನಿದ್ಯಾನಿಧಿ]ಯೆಂಬ ನಿದ್ಯೆಯಿನಾ ವೈತಾಳಿಯಂ ಪ್ರಕಟಿಂಮಾಟ್ಟಾ ದುಂ 
(ಚಾವುಂಪು, ೧೮೯) ; ಬಿಜ್ಜಣನು ಪರನಿದ್ಯಾಛೇದಿನಿಯಿಂದ ಬಸವಣ್ಣ ನನ್ನು 
ಜಯಿಸಿದನು (ಬಿಜ್ಜ ಪು. ೮ ಪ್ರಜೀಪಿಕಿ). [ಸಂ ಪರನಿದ್ಯಾಭೇದಿನೀ] 
ಪರನಿದ್ಯೆ (ನಾ). ಬಹಳ ಶ್ರೇಷ್ಠವಾದ ,ಜ್ಞಾನ,--ತಿಳಿವಳಿಕೆ ; 
ಆಧ್ಯಾತ್ಮನಿದ್ಯೆ : ಇನ್ನು ಪರವಿದ್ಯೆ, ಅದರಿಂದ ಆ ಅಸ್ಷರನನ್ನು 
ತಿಳಿಯುವದಕ್ಕಾಗುತ್ತದೆ . . . ಇಲ್ಲಿ ಫರೆಡೈಗೆ ವಿಷಯವೆಂದು ಅಕ್ಷರ 
ನನ್ನು ಹೇಳಿರುತ್ತ ದೆ (ಬ್ರಹ್ಮಭಾ. 


೧೫೩). 
(ಹಲಾಯು. ೫೩-೧೬೧) ; 


ಸವಿ. ೨-೪೪). 


೩೨೧). 


ಪರವೂರು 


ಪರವಿದ್ಯು ಧಿಕ ಎ ಅತ್ಯು ತ್ರಮವಾದ ಜ್ಞಾ ಸ್ವಾನವನ್ನು ಪಡೆದವನು; 
ಪಂಡಿತ; ಒಂದು ಬಿರುದು: ಕುನಾರಿಂಕ್ಕು ೦ಜರಂ ಫರನಿದ್ಯಾ 
[ಧಿಕಂ] ಸಕಳಕಳಾಧರಂ (ಸೌಇಇ. ೫%, ೭೧-೧೧ ; 1109). 
[ಪರ್ಯ--ವಿದ್ಯೆ] 
ಪರವೂರು (ನಾ).೧. ಬೇರೆಯ ಪಟ್ಟಣ; ಇನ್ನೊಂದು ಊರು: 
ಪರವೂರಿಂದ ಬಂದು, 'ನೆಲಸಿದನರಾದರೂ ಅನರಿಗೆ ರಂಗಾಪುರವೆಂದರೆ 
ಅಭಿಮಾನ (ಅಸನ. ೯೬); ನನ್ನ ಸರಮಮಿತ್ರರೊಬ್ಬರು ಒಮ್ಮೆ 
ಪರವೂರಿಗೆ ನನ್ನೊಡನೆ ಬಂದಾಗ (ನುಂಗಾಪ. ೩೬). ೨. ಒಂದು 
ಊರಿನ ಹೆಸರು: ದುಗ್ಮೊನೆಲ್ಮಲ್ಲಿ ಗಟಣ್ಜ ವಾಗಿಲು. ಸಖಮು 
ಎಬ್ಕುಣ್ಣೆ ಸರವೂರು ಕೂಡಲೆ ಇನಿತುಮಂ ಪೊಲಮೇರೆಸಹಿತಮಿತ್ತ ನ್‌ 
(ಎಕ. 1%, ಬೆಂಗಳೂ. ೮೩-೧೪; ಸು. 890). 
[ಸರ್ಯ + ಊರೆ (ಆಊರ್‌)] 
ಪರನೆ,ನರವಾ, ಪರಿನೆ, ಪರ್ವಾ (ನಾ). ೧. ಕಾಳಜಿ; ಗೊಡವೆ; 
ಚೆಂತೆ: ಕಂಡ ಕಂಡಾ ನಿಸಯೆಕೆ ಮನ ಜರಿನೆ ಅಂಡುಗೊಂಡಿದೆ 
ಅಜ್ಞಾನ ಮರವೆ ನಿನಗೇನು ಪರವೆ (ಚಿದಾಕೋ. ೩೧-೪) ; ಶರಧಿಯೊಳು 
ಮಾನೊಂದು ಪುಟ್ಟ ಲೇಂ. ಸಾಯಲೇಂ? ಪರವೆಯೇನಿಲ್ಲವೆಲೊ (ನುಂಕುಕ. 
೫೭೨). ೨. ಎಚ್ಚರ ; ಗಮನ; ಲಕ್ಷ್ಯ ನಿಗಾ: ನಮ್ಮ ವಾಕ್ಯದ 
ಪರನೆಯಿನಗಿಲ್ಲ (ಆನಂ. ೧-೫-೩೪) ; ಓದುತ್ತ ಅನಳು ಅದರಲ್ಲಿ 
ತನ್ಮಯಳಾದಳು, ಮೈಮೇಲೆ ಪರನೆಯೇ ಇರಲಿಲ್ಲ (ಪ್ರತಿಬಿಂ. ೩೧); 
ಅನರೇ ಇಸ್ಟು ಪರನೆಯಿಲ್ಲದೆ ನಡೆದುಕೊಂಡರೆ ನಮಗೇನು ಅಡಗಾಣಿಸಿದೆ ? 
(ಸ್ಮೃತಿಚಿ ೨೪), ಪೆರವಾ : ೩. “ಸಂಬಂಧ” (ಜಾನಕೋ, ೧೪). 
ಪರಿವೆ : ೧. ಬರಲಿ ಬರುವುದು; ಸರಿಯುವುದೆಲ್ಲ ಸರಿಯಲಿ; ನನಗೆ 
ಪರಿವೆಯೇನಿಲ್ಲೆಲವೊ (ಮಂಕುಕ. ೧೫೦); ಅವಳ ಅನೋಘ ರೂಪಲಾವಣ್ಯ 
ಗಳ ಪರಿವೆಯೆ ಅವಳು ಮಾಯವಾದ ಮೇಲೆ ದ್ವಿಗುಣವಾಯಿತು 
೨. ನಿನ್ನ ಪರಿವೆಯೆ ಇಲ್ಲದಂದದೊಳು ತೊಲಗು 
ತಿಹುದಿಲ್ಲಲಾ ನಿನ್ನ ಹೇವ 1 (ಮಲೆದೇ: ೩೩-೧೦) ; ಅರಿನೆನು ಎನ್ನುವ 
ಮನದ ಪರಿನೆಯೇ ಅಹುಜೋ ಇಲ್ಲವೋ ಎನಿಸುತಿರೆ (ಅರಳು. ೧೨೨-೩); 
ಅವರ ಸಂಗೀತದಲ್ಲಿ ಮಗ್ಗಳಾಗಿ ನಾನು ಅನೇಕ ಸಲ ವೇಳೆಯ ಪರಿನೆ 
ಇಲ್ಲದೆ ಕೂತುಬಿಡುತ್ತಿದ್ದೆ. (ಕುಂಕುಮ, ೨೮); ತಾಯಿ ಎಂಕಮ್ಮ 
ಊಟಕ್ಕೆ ಬ್ಬಿಸಿದರೂ ಆನನಿಗೆ ಸರಿನೇ ಇರುತ್ತಿದ್ದಿಲ್ಲ (ಒಡ್ಡಿಉ. ೪೩). 
ಸರ್ವಾಃ 2 (ಕ). 
ಪರವಾ ಇಲ್ಲ, ಪರವಾಗಿಲ್ಲ, ಪರವಾಯಿಲ್ಲ, ಪರ್ನಾ ಇಲ್ಲ, ಪರ್ವಾ 
ಗಿಲ್ಲ- ಕಾಳಜಿ ಮಾಡುವ ಪ್ರಮೇಯವಿಲ್ಲ; ಚಿಂತೆ ಇಲ್ಲ; 
ಅಡ್ಡಿ ಇಲ್ಲ: ಪರನಾ ಇಲ್ಲ; ನನಗೆ ನಿಂತಿರುವುದೇ ಇಷ್ಟ (ಅ೪ಸಿ. ೩೫) ; 
ಜಿಗಳೂರಿನ ವರವಾದರೆ ಪರವಾ ಇಲ್ಲ (ಮನೆಜೆ, ೧೩೭); ಪರವಾಗಿಲ್ಲ ಒಳ್ಳೇ 
ಶಕುನ (ಉಡುಗೊ. ೫೪); ಪರವಾಗಿಲ್ಲ ಬಿಡಿ ಸಾರ್‌ (ನಡದಾ, 11, ೧೦೨೫); 
ಇಂದು ಆಫೀಸಿಗೆ ತಪ್ಪಿ ದರೂ ಪರವಾಯಿಲ್ಲ (ಭಾರತಿ, ೨೮); ಪರನಾಯಿಲ್ಲ 
ಆವರಿಂದಾದ್ರೇನು, ನಮ್ಮಿಂದಾದ್ರ್ರೇನು (ರೂಸಸಂ, ೪೮); ಪರ್ವಾ ಇಲ್ಲ, 
A ಅದರಿಂದ ಯಾವ ತೊಂದರೆಯೂ ಇಲ್ಲ (ರೂಢಿ); ಈಗ ಪರ್ವಾಗಿಲ್ಲ 
ಸ್ಪ (ಕಲಾಸಾ. ೬), ಪರವೆ ಮಾಡು -ಲಕ್ಷ್ಯ ಕೊಡು ; ಗಮ 
ಕ ಪಟು ಹೆಜ್ಜೆ ಹೋಗುತ್ತಲೇ ಬೆಕ್ಕೊ, ೦ದು ಅಡ್ಡ ದಿಟ, ಇವು 
ಗಳ ಪರನೆ ಮಾಡದೆ ಮುಂದುವರಿದ ಗಃ ೬). 


ಪ್ರೀಯ. ೨೮೬). 


[4-ಪಾರ. ಸರ್ವಾ; ಹಿಂ. ಪರ್‌ವಾಹ್‌, ಪರ್ವಾ; ಮರಾ. ಪರವ, 
ಪರ್ವಾ] 
ಪರನೆಣ್‌, ಪರಹೆಣ್ಣು (ನಾ). -ಪರವಧು : _ತೊದಳ್ನುಡಿಯದಿರ್ಪ 


ಚಲಂ ಸರವೆಣ್ನೊಳೋತೊಡಂಬಡದ ಚಲಂ(ಎಕ. 11, ೧೩೩-೨೨; 982); 


೫೩೦೦ 


20 


25 


30 


55 


40 


45 


ಪರಶು 


ನೀಂ ಪರೆವೆಣ ೪ ಳನಪ್ಪು ವುದನೆ ಬಯಸು ತಿರ್ನೆ (ಸುಕುಮಾ.೧೧-೪೩); ಸರವೆಣ್ಣ 0 
ತಂದನೋ ತಂದನೊ ಪೆಸರ್ಗಿಡೆ ಫೆರ್ಮೌರಿಯಂ ನನ್ಮು ದುರ್ಗಕ್ಕ. ಕಸಂ 
(ಆನಂ. ೧೧-೮೧). ಪೆರೆಹೆಣಲ್ನ: ಹೇಗೆ ಉದ್ಧಾರ ಮಾಡ್ಕಾನು . 
ಸರಹೆಣ್ಣು ಸರಹೊನ್ನು ಕರಗತನಾಯ್ತೆ ಂದು ಸರರೋಕ ಭಯ ಟ್ಟು 
ತಿರುಗುವನ (ಪುರಂದ, ೧-೧೫೩- ೨). 
ಸರನೆಂಡಿರಣ್ಣ - ಅನ್ಯಸ್ತ್ರೀಯರಿಗೆ ಸಹೋದರನಂತಿರುವವನು ; 

ಪರನಾರೀ ಸೋದರ; ಒಂದು ಬಿರುದು : ಶ್ರೀಪರನೆಣ್ಣಿ ರಣ್ಣ 
ನೀಸರಯ್ಯ (ಎಕ. 11, ೪೪೫ ; 900). [ಪರ್ಕ--ಪೆಣ್‌] 

ಸರನೇಶ್ಮ, ಸ್ಮ (ನಾ). ಇನ್ನೊಬ್ಬರ ಮನೆಯಲ್ಲಿ ವಾಸಿಸುವನನು; 
ಅನ್ಯ! ಕ ಸ ಹವಾಸಿ, [ಸೆಂ] 

ಪರವೋಗು ಟ್ರ). ಬೇರೆಯ ಕಡೆ ಹೋಗು ; ದೂರದ ಸ್ಥ ್ಸೈಳಕ್ಕೈ 
ಹೋಗು : ಪರಚಕ್ರಮೆ ಕಯ್ಲೆನರಲ್‌ ಕರಚಕ್ರಂ ಪೂಣ್ಮು ಪೋದ 
ಬೇಗದೊಳ್‌' ಪರಂ 'ಮಫೋದಂ (ಶಾಂಶಿಪು. ೭-೧೫೬), 

[ಸರ್ಯ--ಪೋಗು (-.ಪೋ;)] 

ಪರವ್ಯ ಪದೇಶ (ನಾ) [ಜೈ ನ]ಅತಿಥಿ ಸಂವಿಭಾಗನೆಂಬ ನಾಲ್ಕನೆಯ 
ಶಿಕ್ಷೊಪ್ರ ತದ ಅತಿಚಾರಗಳಲ್ಲೊ ದು; ಪಾತ್ರದಾನ ಮಾಡು 
ವಾಗ ತನ್ನ ಶರೀರ ಸಃ ಸಂಬಂಧವಿಲ್ಲದನರಿಗೆ "ಅತಿಥಿಯನ್ನು ಕರೆದು 
ತನ್ನಿ” ಎಂದು ಹೇಳುವುದು : ಕ್ರಮದೆ: ಪರನ್ಯಪದೇಶಂ ಸಮತ್ಸರತ್ವಂ 
ಎ « ಅತಿಕ್ರಮನುಕ್ಕುಂ ಪಾತ್ರದಾನಮಂ : ಕುಡುನೆಣೆಯೊಳ್‌ 
(ಸುಕುಮಾ.. ಬಾ: [ಸರ್ಯ + ಸರೇ] 

ಪರವ್ಯಾಪಾದ (ನಾ). ಬೇರೆಯವರ ವಿಷಯದಲ್ಲಿ ಮಾಡುವ 
ದ್ರೋಹ ಚಿಂತನೆ; ಇನ್ನೊಬ್ಬರಿಗೆ ಕೇಡು ಬಯಸುವುದು: ಪರ 
ವ್ಯಾಪಾದವಾತ್ಮಸ್ತುತಿ . . . ನಿಜಾನ್ವಯಧರ್ಮಕರ್ಮುಚ್ಯುತಿಗಳಿವು 
ದೋಷಾಂಕುರಂಗಳು (ಕುವ್ಯಾಅ. ೧೫-೧೪). [ಪರ ವ್ಯಾಪಾದ] 

ಪರವ್ಯೂಹ (ನಾ). ಶತ್ರುಸೈನ್ಯ ; ವೈರಿಸೇನೆ : ಉಸಮಾತೀತದ ಬಿಲ್ಲ 
ಬಲೆ ಸಮಸಂದೊಂದ್ದೊೋರೊಳ್‌ ಪರ್ವೆ ಪರ್ನಿ ಪರವ್ಯೂಹಭಯಂಕರಂ 
ನೆಗೆದು ಪಾರ್ದಾರ್ದಿಚ್ಚೊ! ಡೆ (ಸಂಸಭಾ. ೧೧-೧೭). [ಪರ್ಕ 4 ವ್ಯೂಹ] 

ಪರಶಕ್ತಿ (ನಾ). ೧. “(ಜಗತ್ತಿ ಗೆ ಮೂಲವಾದ) ಆದಿವಸ್ತು; 
ಮೂಲಪ್ರಕೃತಿ : ಸರನುಗುಣ ಪರಶಕ್ತಿ ವಾಗೀಶ್ವರ . . , ಕರುಣಿಸು 
ಪುದು (ಕುಪ್ಯಾಅ ೬-೮೭); ಪರಶಕ್ತಿಯುತನೊಳ್‌ ಪರತರಮಹಿಮನೊಳಾಂತಿ 
ದಿರ್ಚುತೆಚ್ಛಾಡಿದೆನೇ (ಶಬಶಂ. ೪-೧೧೯); ಭೂಮಿಂ ಜಲ ಅಗ್ನಿ ಮರುತ್‌ 
ಆಕಾಶಕ್ಕೆ ಕ್ಷೇತ್ರಜ್ಞನೆಂಬಾರಕ್ಕೆ ಭೂತಾಂಗಸ್ವ್ಯರೊಸವಾದ ಪರಶಕ್ತಿಯೇ 
ಕಾರಣವು (ಉದ್ಭನಾ. ೧೩-೬). ೨, ಪಾರ್ವತಿ: ಪೊಳಿಪೊಳಿನ ಪರಶಕ್ತಿ 
ಯಾನನ ನೆಳಲೆನಿಸುತಿಹಳು ಅನನನೀಶ್ವರನೆಂದು ಭಜಿಸೆಂದ 
(ಗಗತಾ, ೧೨-೬೯). ೩. ಶಕ್ತಿಯ ಅಧಿದೇವತೆ : ಹಾಲಾಸ್ಯ ಕದಂಬ 
ಪೀರದೊಳ್ವಿರಾಜಿಪ ಪರಶಕ್ತಿ ಯಾವುದೆಂದು ವಿದ್ಯಾವತಿ ಕೇಳಲೊಡಂ 
(ಹಾಲಾಸ್ಯ. ೧-೫-೩೭ ನು. [ಪರ್ಮ4ಶಕ್ತಿ] 

ಸರಶಿನ (ನಾ). ಈಶ್ವರ ; ಸರಮಶಿವ : ಪರಶಿನನೆ ನಿಮ್ಮನಾಂ ಪ್ರಾರ್ಥಿ 
ಸುವೆಂ ಮದ್ಭಸವಗುರುನಿನಂತೆಮ್ಮ ನಿನ್ನೊಳಗಿರಿಸಿಕೊಳ್ಳಯ್ಯ. (ಆರಾಚ, 
೫-೧೦-೧೨); ಗುರುವೆ ಪರಶಿವನು ತಾನೆ ನೋಡಾ (ಅಖಂಡೇ, ೧೭-೧). 

[ಸರ್ಕ 4-ಶಿನ] 

ಪರಶು (ನಾ). ಗಂಡುಗೊಡಲಿ ; ಕುಠಾರ : “ಪರಶು ಕುಣಾರಾಭಿಖ್ಯಂ” 
(ನಸ್ತು ಕೋ. ೮೪-೧೫); ಕೂರಿ[ಸೆ]ಗುರು ಶುಶ್ರೂಸೆಯೊಳಾ ರಾಮನನುಗ್ರ, 
ಪರಶುಪಾಟಿತರಿಪುನಂಶಾರಾವುನಂ (ಸಂಸಭಾ, ೧-೧೦೪); ಕೈಯ ಕರಾಳ 
ಪರಶುನನ್ನೆ ತ್ತಿ ನೆಲದಲಿ ಬೀಳ ಹೊಡೆದನು ಪಿತನ ತಲೆಯನು (ಒಸಪು. 
೮-೧೩); ಖಳರು ಕಕ್ಕಡೆ ಪರಶು ಕೊಂತದಿ ಹೊಳೆವಡಾಯುಧ ಶೂಲ 


ಪೆರಶುಧರ 


ಶರದಲಿ ಹಳಚಿ ಕಾದಿತು (ಶಿರಾ, ೨೦-೧೫); ಹೆರರ ಕೊಲ್ಲಲು ಕತ್ತಿ 
ಪರಶು ತೋಮರ ಬೇಕು (ಪಾಂಚಜ. ೪೧-೫). [ಸಂ.] 

ಪರಶುಧರ (ನಾ). ೧. ಕೊಡಲಿಯನ್ನು ಹಿಡಿದವನು. ೨. ೬ ಪರಶು 
ರಾಮ : ಪರಶುಧರಂ ಚಕ್ರಧರಂ ಸುರಪತಿ ಭೂಕಾಂತೆ ಕೊಂತಿ 
ಯೆಂದೀ ಪೇಟ್ಸಿಯ್ವರ್‌ ಕೂಡಿ ನಿನ್ನ ಕೊಂದರ್ನರನೊರ್ವನೆ ಕೊಂದನಲ್ಲ 
ನಂಗಾಧಿಪತೀ (ಗದಾಯು. ೫-೨೬). ೩. ಗಣೇಶ : “ಸರಶುಧರಂ ಗಣ 
ಸತಿ. , . ವಿನಾಯಕಂ ಹೇರಂಬಂ'' (ವಸ್ತು ಕೋ. ೪-೧೬); ಪರೆಶುಧರ 
ಗಣಪತಿ ವಿನಾಯಕ ಗಜಾಸ್ಯ ಜಯ (ನಳಚಂ, ೨೩೨ ರಗಳೆ), ೧,೨,೩: 
ಈ ಮಹಾಪುರುಸಂ. . . ಕ್ರೌಂಚಾರಾತಿಯಾಗಿಯುಂ. ಸಣ್ಮುಖನಲ್ಲು 
ಸರಶುಧರನಾಗಿಯುಂ ದ್ವಿರದಾಸ್ಕನಲ್ಲು (ಜಗವಿ, ೮-೧೦ನ). ೪. ಶಿವ, 

, [Ao] 

ಪರಶುಧಾರ (ನಾ). - ಪರಶುಧರ ೩ : ಗಜನಂಖನೆ ಮೆಲೆ ವೇಕ 
ದಂತನೆ ನಿಜಗುಣಾನ್ಹಿತ  ಪರಶುಧಾರನೆ . . , ತ್ರಿಜಗವಂದಿತ ಗಣಪ 
ಮಾಳ್ಬು ದು ಮತಿಗೆ ಮಂಗಳವ (ಕುನ್ಕಾಆ. ೧-೪). [ಸೆಂ.] 

ಪರಶುರಾಮ(ನಾ). ಗಂಡುಗೊಡಲಿಯನ್ನು ಕೈಯಲ್ಲಿ ಹಿಡಿದವನು; 
ಜಮದಗ್ನಿಯ ಮಗ; ವಿಷ್ಣುವಿನ ಹತ್ತು ಅವತಾರಗಳಲ್ಲಿ 
ಒಂದು: ಸರಶುರಾಮನನಂಜಿಸಿ ಬೀರಕ್ಕಾಗರಮಾದ ನದೀಜನೇದೊರೆಯನೇ 
ದೊರೆಯಂ (ಪಂಪಭಾ, ೭-೬೫); ಪರಶುರಾಮನು ಸಮುದ್ರಕ್ಕೆ ಗುಲ 
ಯಾದನು (ಬಸನ. ೫೭೧) ; ನರೇಶ್ವರರಂ ನೀಂ ತಅಸಿದೊಟ್ಟದೈ ಪರಶು. 
ರಾಮಾಕಾರದಿಂದಚ್ಛುತಾ (ಜಗವಿ. ೧-೬೦); ರಾಜನಿಕರಮಂ ತಜಕಿದೀ 
ಯನೇ ಪರಶುರಾಮನೀ ಧರೆಯನವನೀಸುರರ್ಗೆ (ಜೈಮಿಭಾ. ೨-೩೩). 

[ಪರಶು -- ರಾಮ] 

ಪರಶುರಾಮಸ್ಷೇತ್ರ (ನಾ).“ಸಮುದ್ರದಿಂದ ಬಿಡಿಸಿ ಕಶ್ಯಸನಿಗೆ 
ರಾಮನು ದಾನ. ಮಾಡಿದ ಎರಡು ಕೊಂಕಣಸ್ಕೃಲಗಳು” 
(ಅನಂನಾ); ಏ ಈಗಿನ ದಕ್ಷಿಣಕನ್ನಡ ಜಿಲ್ಲೆ: ಉತ್ತರೆ ಸಹ್ಯಾದ್ರಿ 
ಖಂಡವು ಪರಶುರಾಮ ಕ್ಷೇತ್ರದ ನಿರ್ಮಾಣದಿಂದ ಆರಂಭ(ತುಳುನಾ.೧೦೦). 

[ಸರಕುರಾನು --ಶ್ಲೇತ್ರ] 
ಪರಶುಶರ (ನಾ). “ಕೊಡಲಿಯಾಕಾರದ ಬಾಣ” (ಪಂಪದೀ. ೩೬೯) : 


ಸರಶುಶರನಿಕರದಿಂ ಕುಮ್ಮರಿಗಡಿದವೊಲೊಡನೆ ಕಡಿಯೆ. (ಪಂಪಭಾ, 
೧೦-೮೮). [ಸರಕು 4 ಶರ] 

ಪರಕೆ "ಸರಿಸ್ಕೆ' ನೋ. 

ಪರಶ್ವಧ (ನಾ). ಎ ಪರಶು : "ಪರಶು ಕುರಾರಾಭಿ್ಯಿಂ ಪರಶ್ವಧಂ 


ಸ್ವಧಿತಿಯಿಂಬಂದಕ್ಕುಂ” ನಸ್ತುಕೋ. ೮೪-೧೫); ಶೂಲ ಪರಶು ಸರಶ್ವ 
ಧಾದಿಗಳಾಳುತೊಸ್ಪು ವ ಕರಚತುಪ್ಪಯೆ ಪಾಲಿಸೆನ್ಮುನು(ಕುನ್ಯಾವಿ.೧-೧೧); 
ಕೃ ತಾಂತನ ಪರಿಘ ದಂಡದ ನಾಶನಾಣಿಯನುರು ಪರಶ್ವಥ [ಪಾಠಾಂ, ತ್ಕ ರೈ 
ವ]ದ ಹರನ ಮಿತ್ರನ ಗಣಿಯ ., . ಸರಿಸದ ಕೈದುಗಳ ನೆಜಿಕಿ ಕಾಣ 
ಲಾಯ್ತಲ್ಲಿ (ತೊರಲಾ, ೬-೭-೨೨); ಧರೆಯ ನಿಃಕ್ಷತ್ರ ನನು ಮಾಡುತ ಪರಶು 
ರಾಮನು ಮುನ್ನ ತೊಳೆತೊಳೆದುರುಪರಶ್ಚಧನನು ತದ್ಗದ ರುಧಿಭವಾರಿ 
ಯಲಿ (ಸಿಭಾಗ, ೧೨-೬೩-೨), [ಸಂ.] 

ಪರಷೆ "ಪರಿಸೈೆ' ನೋ. 

ಪರಸ್ಯ "ಪರಿಸೆ' ನೋ. 

ಪರಸ್ಕ, ಪರಿಸ್ಕ (ನಾ). ಒಂದು ಬಗೆಯ ಆಯುಧ : ಕುಂತಾ 
ಯುಧ (?): “ ಪರಸ(ಪರಿಸ) ಪ್ರಾಸ ಒಂದು ಆಯುಧ” 
(ತದ್ಭಕೋ, ೨೪). ಪರಿಸ್ಕೆ : ಪರಿಸ ಬೋಳೆಯ ಕೋಲೆಸೆವ ಹೆಚಿಕೆಸರ 
ಡನೆ . . . ಬತ್ತಳಿಕೆಗಳು ನೆರೆದಿರ್ದುವವರಲ್ಲಿ (ಸಾಳ್ವಭಾ. ೫-೧೪). 
"ಪರಸ್ಮು' ಪರಾ, [<ಸೆಂ. ಪ್ರಾಸ] 


೫೩೦೧ 


20 


30 


ಪೆರಸಮಯ 


ಪರಸಂಗ (ನಾ). ಸಮಯ ; ಸಂದರ್ಭ : ನನ್ಮು ಓಣಿ ನುರ್ಯಾದಿಗೆ 
ಧಕ್ಕೆ ಬರುವಂಥ ಪರಸಂಗ ಬಂದಾಗ (ನುನೆಬೆ. ೧೬); ದಣೀ ಮ್ಯಾಗ 
ಸೇಡು ತೀರಿಸಿಕೊಣ್ಣಾ ಕ ನಿನಗೊಂದು ಅಸರೂಪ ಪರಸಂಗ ಒದಗಿ 
ಬಂದರ ಹ್ಯಾಗಲೇ ? (ನೀದಿನು. ೧೩). [ಆಸಂ. ಪ್ರಸಂಗ] 

ಸರಸಗಟ್ಟಿ (ನಾ). ಉತ್ಸವ ಜರುಗುವ ವೇದಿಕೆ : ಕಲ್ಯಾಣದ ಶರಣರ 
ಪಾವಿತ್ರ $ವು ಒಂದು ಕಣದಸ್ಟಾದರೂ ಉಳಿದಿದೆಯೇ ಎಂದು ನಾನು 
ಕೇಳುತ್ತೇನೆ. ಬಸವಣ್ಣನ ಪರಸಗಟ್ಟಿಯು ಕಟುಕರಂಗಡಿ ; ಕಲ್ಯಾಣವು 
ಕಟಿಕಗೇರಿ (ಬೆಟ್ಟಿಹೊ, ೮೯), “ಪಾದಗಟ್ಟಿ” ಪರಾ. 

[ನರಸ ( ಎಪರಸೆ )4-ಕಟ್ಟಿ] - 

ಸರಸತಿ (ನಾ). - ಪರವಧು : ಛಲ ಬೇಕು ಶರಣಂಗೆ ಪರಸತಿಯನೊಲ್ಲೆ 
ನೆಂಬ (ಬಸನ. ೬೩೬); ಪರಸತಿಯಲ್ಲು ಮತ್ಸತಿ ಪರಾರ್ಥನುದಲ್ಲು 
ಮದೀಯ ವಿತ್ತಂ (ದಶಕು. ೧೨-೧೫೬) ; ಪರಸತಿಯ ಸೆಜಕಿಗ್ಫೈಯೆ 
ಮುತ್ತಿತು. ನೆರೆದು. ಕೋಡಗನಿಂಡು (ಕುನ್ಯಾವಿ; ೨-೩೩); ಪರಸತಿ 
ಯೊಲುನಮೆ ನಿನಗೆ ಒನ್ಬಿತೊ ದೇವ (ಪುರಂದ, ೧-೧೬೩-೨). [ಸರ್ಯ--ಸತ್ರ] 

ಸರಸತಿಗಮನ (ನಾ). ಅನ್ಯಸ್ತ್ರೀಯ ಸಹವಾಸ : ಪರಸತಿಗಮನನ 
ತಾ ಮಾಡುವುದಿಲ್ಲ (ದ್ವಾ ದಶಾ, ೧೧-೧೫೬), [ಸರಸತಿ :ಗಮನ್ನ] 

ಪರಸತಿನೇಳ (ನಾ). ಅನ್ಯ ಸ್ತ್ರೀಯ ಸಂಸರ್ಗ ; ಫರಸ್ತ್ರೀಯೊಡನೆ 
ಸಹವಾಸ; ವ್ಯಭಿಚಾರ : ಪರಸತಿಮೇಳ ಲೇಸಲ್ಲೆ ನುತ ಬೀಳ್ಕೊಟ್ಟಳು 
ನಿಜಾನುಜನ (ಕುವ್ಯಾವಿ, ೨-೪೮), [ಸರಸತಿ4ಮೇಳ (ಇ ಮೇಲ)] 

ಪರಸತ್ಯ (ನಾ). ಅತಿಶ್ರೇಷ್ಠವಾದ ಫಿಜತತ್ವ ; ಪರಮಸತ್ಯ : 
ಅನುಭವವೇ ಪರಸತ್ಯಕ್ಕೆ ಸತ್ಯತೆಯನ್ನು ನೀಡುವುದು (ಸರಸ. ೯೮). 

[ಸರ್ಕ 4-ಸತ್ಯ] 

ಪರಸದನ (ನಾ). ಇನ್ನೊಬ್ಬರ ಮನೆ; ಅನ್ಯಗೃಹೆ: ಇನನನು ಪರ 

ಸದನಡೊಳಗಿಟ್ಟು, ಸಾಕಿದ ಗೋಕುಲದೊಳಗೇ (ಕರ್ನಾಕ, ೩೧೩). 
[ಪಠ್ಯ -- ಸದನ] 

ಪರಸನ (ನಾ). ಪ್ರಶ್ನೆ: ಪ್ರಶ್ನ, ಪರಸನ (ಕಬ್ಬಾನು, ೧೪೭ ಪ್ರಯೋ); 
ಪ್ರಶ್ನ--ಸರಸನ (ಹೊನುಗ, ೧೧೫).  [<ಸೆಂ. ಪ್ರಶ್ನ] 

ಪರಸನೆ (ನಾ). ಎ ಪರಸನ : ಹೊರಸಿನ ಪರಸನೆ ಇಲ್ಲ, ಜಗಳ್ಳೂ ಕೊರತೆ 
ಇಲ್ಲ; ಆದರೆ. ಒಬ್ಬಳೇ ಹೆಂಗ ಇರುತ್ತಾಳೆ? (ಸ್ರೇನಾಶ್ರ. ೪೧). 

(ಶ್ರಕ್ನೆ] 

ಪರಸನ್ನ (ಗು). ೧. ಕೃಪೆಯುಳ್ಳ; ದಯೆಯುಳ್ಳ ; ಪ್ರಸನ್ನ 
ವಾದ: ಪರೆಸನ್ನ ಹಯವದನ ಚರಣಸರಸಿಜ ಮಧುಕರನು (ವಾದಿಕೀ, 
೬೯-೩). (ನಾ). ೨,ಪ್ರಸನ್ನವಾದ ವ್ಯಕ್ತಿ: ವಾಣಿ ಮೊದಲಾದ ದೇವಿ 
ಯರು . , . ವರಗಳನು ಪಾಲಿಸಕೆ ಪರಸನ್ನರಾಗಿ ಸರಸಿ ಜಾಕ್ಷಿಯ 
ಮುಂಡೆ ನಿಲಲ್‌ (ಹನುಟೆ, ೨೧೮). [-ಆಸಂ. ಪ್ರಸನ್ನ] 

ಪರಸನ್ಮೋಹನ (ನಾ). ಮತ್ತೊಬ್ಬರನ್ನು ಮರುಳುಗೊಳಿಸು 
ವುದು,--ವಶಸಡಿಸಿಕೊಳ್ಳುವುದು : ದ್ಯೂತಸಿದ್ಧಿಯ ಮಂತ್ರ ವರ 
ವಿದ್ಯಾತಿಶಯ ವಿಚ್ಛ್ರೇದ ರೆಕ್ಷನಿಧೂತ ರಿಪುನುತಿ ಯಂತ್ರ ಪರಸನ್ಮೋಹ 
ನೌಷಧಿಯ ಈತಗಳು ಮೇಳವಿಸಿದರು (ಕುನ್ಯಾಸ. ೧೩-೨೨). 

[ಪರ್ಕ - ಸನ್ಮೋಹನ]) 

ನರಸಮಯೆ | ನಾ) ೧. ಬೇರೆಯ ಧರ್ಮ, ಆನ್ಯಮ ಪರೆ 
ಸಮಯದ ಪಿರಿದೆನಿಸಿದ ಪುರಾಣಮಂ ಜೈನರಲ್ಲಿ ವಾಕ್ಯಮದೊಂದಂ ಪರಿಕಿಸಿ 
ನೋಟಕ್ಟಾಗಳ್‌ (ಸಮಿಪ. ೩೨), ಪರಸಮಯಂಗಳಂ 
ವೆಗ್ಗಳಿಸಿ ತಾಗುವ ಹರನ ನಟಲಾನಲಸಡುಗ್ರದ ತಗರು ಬಂದಿದೆ. (ಒನಪು. 
೨೯೨೫) ; ಪರಸನ:ಯನಿರ್ಧೂನುಭಧಾಮ, ನಿಸ್ಮೆಯ ನೇಮ (ನೀಕೈಪು. 
೮-೬-೨) ; ಖೂಳಕುಜ ಪರಶು ಪರಸಮಯವಾರಣಸಿಂಹ ಭಾಳಲೋಚನನ 


ಮುಂಳಿದು 


ಪರಸನುಯಿ 


ಮುತರಿಪುಗೋತ್ರ ಜಂಭಾರಿ (ಪ್ರೌಢ. ೧೫-೩೪); ಪರಸಮುಯದನ 
ನಾದಡೂ ಆಗಲಿ ಶಿವಸಮುಯೆದವನಾದಡೂ ಆಗಲಿ ನರ್ಮಗೆಟ್ಟು ನುಡಿವ 
ಕರ್ಮಜೀನಿಗಳ ಬಾಯಲ್ಲಿ ಬಾಲ್ಕುಳ ಸುರಿಯದೆ. ಮಾಣ್ಬುವೆ (ಅ ಬಂತೇ, 
೨೬೬-೬). ೨. ಬೇರೆಯ ಧರ್ಮಕ್ಕೆ ಸೇರಿದವನು ; ಅನ್ಯಮತದ 
ವನು: ಅನೈದೈ ವಗಳೋದುವಂದದಿ ಪರಸಮಯನುಖ ಬಾಡು ವಂದದಿ 
«೬ ತೆರಳಿದನು ನನಿಲೆಯ. ಪುರಾಧೀಶಂ (ಶಂಕದಾ, ೯-೧೧). 
ಸರಸಮಯದ್ವಂಸಕ - ಅನ್ಯ ಮತಗಳನ್ನು ನಾಶ ಮಾಡುವ 
ವನು; ಒಂದು ಬಿರುದು: ಶ್ರೀನುತ್ಮಲೆಗೊಳ್ಳದ ಅರಿಟ್ಟಿ ನೇಮಿ 
ಸಣ್ಣಿ ತರ್‌ ಪರಸಮಯಧ್ವಂಸಕ (ಎಕ, 11 (8), ೨೩೩-೨; ೫). 
[ಪರ್ಯ 4 ಸಮಯ) 

ಪರಸಮಯಿ (ನಾ). ಬೇರೆಯ ಧರ್ಮಕ್ಕೆ ಸೇರಿದವನು; ಅನ್ಯ 

*``ಮತೀಯ : ಇದುವೆ ಪರಸಮುಯಿಗಳಂ ಮಂದದಿಂ ಪಥಕ್ಕೆ ತರಲಾರ್ಪುದು 

(ಸಮಪ, ೧-೬೧) ; ಮತ್ತೆಯುಂ ಸರಸನುಯಿಗಳು ಬಾಯೆತ್ತಲಂಜಿಂ 

ತೆಂದರು (ಒಸಪು. ೫೩-೬೧); ಬಿಜ್ಜಳನು . . , ಸರಸಮಯಿಗಳ ಚಾಡಿ 

ಕೇಳಿ ಬಸವೇಶ್ವರನೊಂದಿಗೆ ಲೆಕ್ಕ ವಿಚಾರಿಸಿ ಸೋತು ಹೋದನೆಂದು . , . 

ಹೇಳಿರುನಲ್ಲಿ (ಮೂರುಳು, ೯೦). [ಸಂ. ಪರಸಮಯಿಂನ್‌] 

ಪರಸಾಂಗು (ನಾ). ಸುಮಾರು ಐದು ಮೈಲಿ: ಒಂದು ದ್ವೀಸಕ್ಕೂ 
ಮತ್ತೊಂದು ದ್ವೀಸಕ್ಕೂ ಮೂರು ನಾಲ್ಕು ಪರಸಾಂಗುಗಳಷ್ಟು ದೂರ 
ವಿರುತ್ತದೆ (ಪ್ರನಾಇ, 1, ೩೦೨). [4-ಪಾರ. ಹಿಂ. ಫರ್‌ಸಂಗ್‌] 

ಪರಸಾದ" "ಸಸಾದ' ನೋ. 

ಪರಸಿಗಲ್ಲು "ಫರಸುಗಲ್ಲು' ನೋ. 

'ಪರಸ್ಕು, ಹರಸು, (ಕ್ರಿ). ೧. ಆಶೀರ್ವಾದ ಮಾಡು : ಪರಸುನೆನೆನ್ನ 
ದಾಂ' ಪರಪೆನೆಂಬುದಿದಾಗದು ಚಿತ್ತನಾಥನೊಳ್‌ (ಕವಿಂಾ. ೨-೧೦೭); 
ಕರ್ಮಕ್ಷಯಮುವಂಶ್ಚಯದಾನಮುನುಕೈಂದಂ ಪರಸಿ ಪೊಂಮಟ್ಟು 
ಬಸದಿಗೆ ಪೋಪಾಗಳ್‌ (ವಡಸ್ಥರಾ, ೭೮-೨೬); ಭರತೇಶ್ವರಚಕ್ರ ವರ್ತಿ ನಿಜ 
ಪ್ರಿಯಾನುಜನಂ ಬಾಹುಬಲಿಕುಮಾರನಂ ಪರಮಾಶೀರ್ವಾದದಿಂ ಪರಸಿ 
(ಆದಿಪು. ೧೪-೪೬ ವ); ರಾಮ ಲಕ್ಷ ಣರುನುಂ ಸೀತೆಯುವುಂ ಪರಸಿ 

ಗಗೆನೆಚಾರಣರ್‌ ಪೋಪುದುಂ (ಸಂರಾಮಾ ೯-೧೫ ನು, ೨. ಒಳ್ಳೆಯ 
ದನ್ನು ಹಾರ್ಳೈಸು ; ಶುಭ ಕೋರು: ಈತನಂ ಭೋಂಕೆನೆ ಕಂಡ 
ಟ್ಕರ್ತು ನೋಟಿಂಚೆರಸು ಪರಸಿ ತಬ ಫಿಸಿಕೊಂಡು (ಆದಿಪು, ೨-೨೦) ; 
ನೀರಶ್ರೀವಿಜಯನ ಕೆಯ್ಸಾರೆ ಸುರಾಂಗನೆಯರೊಸೆದು ಪರಸುನರನನುಂಂ 

$e ಎಿಸೆದುನಂಬರತಳದೊಳ್‌ (ಕಾವ್ಯಾನ, ೭೮); ಚೆನ್ನೆಯರ್‌ತಂದಾರತಿ 
ಯನೆತ್ತ್ರಿ ಪರಸೆ (ಹದ್ಮರಾ. ೩-೭೬); ಪುರನರ ಮಹಾಸತಿಯರತಿ 
ಭಯಭರಿತ ಭಕ್ತಿ ಯಿಂದೆ . . , ಆರತಿಗಳಿಂ ನಿವಾಳಿಸಿ ಪರಸಿಸೇಸೆಯಂ 
ತಳಿದರಧಿಕೋತ್ಸವದೊಳು (ಚೆಒಪು, ೫-೧೬). ೩. ಹರಕೆ ಹೊರು,-- 
ಮಾಡಿಕೊಳ್ಳು 5 ಹರಸಿಕೊಳ್ಳು ; ಮುಡಿಪು ಕಟ್ಟು : 'ಅನಿಮೇ 
ಸರ್‌ ನೂತನೆಪ್ರಸ್ತುತ ಸುರಭಿಸುಧಾಕ್ಷೀರಾಭಿಸೇಕಾರ್ಚನೆಯಂ... ಪ್ರತ್ಯಗ 
ಚಿಂತಾಮಣಿಯ  ರಚನಾಶ್ಚರ್ಯನಿಕೇಸಭೂಸಾರ್ಚನೆಯಂ ಸರ್ವಜ 
ಬಿಂಬಾನಳಿಗೆ ಸರಸಿದರ್‌ ಮಸ್ತ ಕನ್ನಸ್ತಹಸ್ತರ್‌ (ಅ೦ಿಪು, ೧೪-೧೧೪) 
ಈರ್ನರುಂ ಭೂತಂಗಳ್ಳಿ ಪರಸಿ ಮುಂಡಕ್‌ಶಿಕನೆಂಬ ಮಗನಂ ಪಡೆದಿರ್ಹಿನಂ. 
(ಚಾವುಂಘು, ೨೮೭) ; ಸಂತಾನಮಿಲ್ಲದುಚ್ಚೆಗದಿಂ ಪುತ್ರಾರ್ಥಿಗಳಾಗಿ ನಾಗ 
ತ ಸ್ಥಾನದ ನಾಗರ್ಗೆ ಪರೆಸಲ್ಪೊ ದರ್‌ (ಸುಕುನೂ. ೫-೪೪ನ) ; ಪಲವು 
ದೈವಕ್ಕೆ, ಪರಸಿದೊಡಂ. ತನ್ನನಿಕ್ಕಿದೊಡಂ ಡೆ ಆ ದೊರೆಕೊಳ್ಳ ದು 
(ಧರ್ಮಾಮೃ, ೬-೧೬೬ ಅಡಿಟ), ೪. ಪ್ರಾರ್ಥಿಸು; ಧ್ಯಾನಿಸು ; 
ಸರಸು ಪರಸೆಲವೊ ಕಾಶೀಪುರೇಶನಂ ನೀಡು ಗೋಣನೆಂಬಾಗಳ್‌' (ದರಕು, 
೯-೪೮). ಹರಸು : ೧. ನಾನು ನಿನ್ಮು ಶಿಶುವೆಂದು ಚೆನ್ನಮಲ್ಲ 


೫೩೦೨ 


20 


25 


30 


35 


40 


45 


ಪರಸೇವೆ: 


ಕಾರ್ಜುನನ ಬೆರಸೆಂದು ಎನ್ನ ಹರ[ನಸ2%5.ರಿ]ಸುತ್ತಿ ಹುದು(ಸುಹಸಿದೇ, ಬ. 
೩೧-೬೭) ; ಸರ್ವಸಾಮರ್ಥ್ಯನಳವಡಲಿ ನಿನಗೆಂದು ಹರಸಿ ಹಾರೈಸಿ 
(ಸಿದ್ಧರಾ, ೧-೬೦) ; ಸಂಹರಿಸು ದೈತ್ಯನನೆಂದು ತಾರ್ಯ ಹರಸಿದಳು 
ನೆಂದನನ (ಕುನ್ಯಾಅ, ೧೦-೨೬); ಶ್ರೀಕೃಷ್ಣ ನಲ್ಲಭೆಗೊರ್ನ ಮೊಮ್ಮಗ 
ಗಲೆನುತೆ ಹರಸಿದ (ನೋತ, ೧೩-೪೯); "ಮರಳಿ ಬಾರ, ಕಂದಾ, 
ನನ್ನು ದರದಿ' ಎಂದು ತಬ್ಬಿ ಹರಸೆನ್ನ (ಗಿಳಿವಿಂ. ೪೭-೫): ಹ[ಪ2272, ಪ] 
ರಸ ಸೇಸೆಯನಿಕ್ಕಿದಳು ತನ್ನ ನಲ್ಲಭನ ಸಿರಿಮುಡಿಯೊಳು (ಸೋಮಚ, 
೨-೧೨೦) ; ಹರಸುತಿರ್ದುದು ರಾಮರಾಜ್ಯದೊಳಖಿಳಜನನಿವಹ (೫30. 
೪೪-೫೭) ; ಮಳೆ ಬಂದು ಬೆಳೆ ಬೆಳೆದು ಧರೆ ತಣಿಯಲೆಂದು . . ಎ ಇಳೆ 
ಯೊಳಗೆ ಹರಸಿಡೆವು ಬಾಲಕರು ಬಂದು (ಕನ್ನಬಾ. ೬೯). ೩. ಕಂಚಲ 
ದೇನಿಯರುಂ ಪದ್ಕಾನತಿದೇನಿಗೆ ಹರಸಿ ಸೆರ್ಮ್ಮಾಡಿದೇನನಂ ಹಡೆದು 
(ಎಕ. 311, ಶಿನನೊ. ೪-೯೨ ; 1122); ಹರಸಿ ಮಾಡುವುದು ಹರಳಿಯೆ 
ದಂಡ (ಒಸನ, ೨೨೪); ಪೊಡವೀಶ್ವರಂ ಹಿಂದೆ ಹರಸಿ ಹಾಳಂಬಟ್ಟು 
ಹಡೆದ ಸುತನೀತನು (೫ಚಕಾ. ೧೨-೪೨); ಹರಸೋದು. ತಪ್ಪ್ರೋದಿಲ್ಲ, 
ತಿರಿಬುಂಬೋದು. ಹೋಗೋದಿಲ್ಲ (ಗಾಡ). ೫. ಕೊಂಡಾಡು ; 
ಸ್ತುತಿಸು; ಹೊಗಳು : ಓತು ಕೊಂಡಾಡುತಂ ಹಾಡುತಂ ಹರಸುತಂ 
ಹೊಸಹೊಸ ಪರಿಯ ಸಿರಿಯ ನೇಮದಚಲಂ* ಕೆಲರು (ಒಸರು. ೭-೮೨) ; 
ಮರುಳುಸಡೆಗಳು ಉಂಡು ಹರೆಸಿದವಂದು ರಾಘವನ (ಉಾಶಿಂಸ. ೨೨-೪೯), 
ಹರಸಿಕೊಳು, ಹರಸಿಕೊಳ್ಳು - ಹರಕೆ ಹೊರು; ಮುಡಿಪು ಕಟ್ಟು: 
ಮಹಾ ಮಹೇಶ್ವರರಿಗರ್ಚನೆಗೆಯ್ವೆ ನೆಂದಿರುಳು ಹರ[ನಾರಾಂ.ರಿ]ಸಿಕೊಳು 
ತಿರ್ದಳೆಂದು (ಸೋನುಚ. ೧೭೩೮) ;  ತೇರಸಗಣಂಗಳಿಗೆ ನನಿಂಸಿಯೆಪಾರ 
ಪರಿಯಲಿ ಹರಸಿಕೊಂಡಿಹೆವು (ಬಸಪು. ೪೮-೧೮) ; ಹರೆಸಿಕೊಂಡರು ಗಣಪ 
ಯಕ್ಷೇಶ್ವರಿ ಕಳಾನತಿ ದುರ್ಗಿ ಭುವನೇಶ್ವರಿಗಳಿಗೆ (ಕುವ್ಯಾಸ. ೧೩-೨೧). 
[ಡೇ.॥ ತಮಿ. ಪರಚು, ಸಟಃಚ್ಛು ; ಕೋತ. ಪರ್ಟ್‌; ತೊಡ. 
ಪರ್ತ್‌; ತುಳು, ಪರಸು ಎ ಆಶೀರ್ವಚನ, ಹರಕೆ] 
ಪರಸ್ಕು (ನಾ). ಕೊಡಲಿ; ಕುಠಾರ: ಸಂಸಿನೊಳೆರ್ಜೆಯಂ ಸೀಳ್ನುಂ 
ಗಜಂಗಳಿಂದಿಕ್ಕಿ ಮೆಟ್ಟಿಸಿಯಂಂ (ಧರ್ಮಾನ್ಯು, ೩-೭೩) ; ಕೊಂತ ಪರಸು 
ಕಕ್ಕಡಯಿತಾಟ ಖಂಡೆಯ (ದೇನಾಂಪು, ೩-೨೦೨) ; ಆ ಜಾಗೀರದಾರ್ರು 
ನನ್ನ ಕರಿಸಿ ಕೊಲ್ಲು ಎಂದರ್ರಿ. ಹಾರ್ರ ಹುಡುಗ, ನಾ ಒಲ್ಲೆ ಂದೆ, ತಾವೇ 
ಪರಸು ತಗೊಂಡು ಇಕ್ಕರಿಸಿದೆ್ರಿ (ಕನಕೆ. ೩೬). [-೭ಸಂ. ಪರಶು] 
ಪರಸುರಾಮ (ನಾ). ಒಬ್ಬಾತನ ಹೆಸರು : ಸರಸುರಾಮನ್‌ ಎಜಕಿದು 
ಬಿಬ್ಬಿನ್‌ (ಸೌಇಇ. 1-1, ೪೨೦-೩; ಸು. 8ನೆಯ ಕತ), [ಆ ಸರಶುರಾಮ] 
ಪರಸುರಾಮಯ್ಯ (ನಾ). ಒಬ್ಬಾತನ ಹೆಸರು: ಇದ ಬರೆಜೊಂ 
ಪರಸುರಾಮಯ್ಯ (ಎ6. ೪, ಅರಕ, ೫-೮; ಸು, 915). 
[ಪರಸುರಾವ; -. ಅಯ್ಯ] 
ಪರಸೆ "ಪರಿಸೈೆ' ನೋ. 
ಪರಸೇನೆ (ನಾ). ಶತ್ರುಗಳ ದಂಡು; ನೈ ಸೈನ್ಯ : ಮುಂದಿರ್ದ 
ಭೂಪರು ಸರಸೇನೆಯಿಂಚಿವಲ್ಲಿ ಶೌರ್ಯಾಟೋಸದಿ ಮೆಜಕಿ ದರ್ದು ತದಿ 
(ನರ್ಧಚ. ೭-೧). [ಪರ್ಕ + ಸೇನೆ] 
ಪರಸೇನೆ (ನಾ). ಬೇರೆಯವರ ಚಾಕರಿ; ಅನ್ಯರಿಗೆ ಮಾಡುವ 
ಊಳಿಗ: ಸಂತಂ ಮೃಗಗಣ ವೈತ್ತಿಯನಿಂತಪ್ರಸ್ತು ತಮುನಜಗಿಫಿದೆಂ 
ಸರಸೇವಾಚಿಂತಾವಿಷಾದಿತಾಂತಸ್ಸ್ಸಾಂತಂ ಸಂತೈಸಲೆಂದು ತನ್ನಂ ತಾನೇ 
(ಕವಿ. ೩-೧೪೦); ನಾನು ಪರಸೇನೆಯ ಮಾಡುನೆನೆಯ್ಯಾ ಜಂಗಮ 
ದಾಸೋಹಕ್ಕೆಂದು (ಒ.ಸನ. ೩ ಪರೆರಾಳುತನನೆನುಗಾಯ್ತೂ ಪರಸೇವಾ 
ಲಘುಸ್ಕಿತರೆನ್ಮುನೇತಕೆ. ನುಡಿಸಿದೆ (ಕಸ್ಯಾಭೀ. ೨-೨೫). 
[ಪರ್ಯ 4. ಸೇವೈ] 


ಪರಸೈನ್ಯ 


ಸರಸೈನ್ಯ (ನಾ). - ಪರಸೇನೆ : ಪರಸೈೈನ್ಯಜಳಧಿಸಂಜಾತಜಯ ಶ್ರೀಪತಿ 
ಪತಿಹಿತಚರಿತಂ ಶ್ರೀಪತಿದಣ್ನಾ ಧಿನಾಥನೆಸೆದಂ ಧರೆಯೊಳ್‌ (ಸೌಇಇ . XX, 
1112). 


ಸರಸ್ಕೆನೈಭೈ ರವ - ಶತ್ರುಸೇನೆಗೆ ಭಯಂಕರಸ್ವ ರೂಪನಾದವನು; 


೭೪೧೫] 


ವೆ ಸೈ ನಕ್ಕ ರುದ್ರನಂತಿರುವವನು : ಸೊಕ್ಕನಾ ದ್ರುಪದ 
1 ಪರ್ಸಿ ಒನಃಸ್ಯರಸಂ (ಸಂಸಭಾ. ೩-೬೪). 
[ಸಕ್ಕ -. ಸೈನ್ಯ] 
ಪರಸೊಮ್ಮು (ನಾ). ಬೇರೆಯವರ ಸ್ವತ್ತು, --ಆಸ್ತಿ : ಕಟ್ಟದರೇನು 
ಕೊಟ್ಟು ಕಳುಹಿದರೇನು  ಮಟ್ಟೂವರಲ್ಲ ಪರಸೊಮ್ಮಲನೆಂದಳು 
(ಶರಚ, ೩೦೪). (ಪಠ್ಯ 4 ಸೊಮ್ಮು 4] 
ಪರಸ್ರೀ (ನಾ). - ಪರವಧು: ಕೊಲೆಯೆಂದೊಂದನಸತ್ಯಮೆಂಬೆರಡನು 


- ಪರಸ್ತ್ರೀಯೆಂದು ನಾಲ್ಕ: ಂದನಾಕುಲಮೆಂದಯ್ಸುನನಾಕುಳಂ ತೊಲ 
ಜೊಡೇಂ ತ ಕೈಲ್ಲಾಸಮೇ . . . ಸ೦ತಾಪಮೇ ಬೇವಸಂ (ಶಾಂತಿಪು. 
೭-೫); ಒಂದಕ್ಕಂಜುವೆ ಒಂದಕ್ಕಳುಕುವೆ. ಪರಸ್ತ್ರೀ ಪರಧನವೆಂಬೀ 
ಜೂಬಿಂಗಂಜುವೆ (ಒಸನ. ೪೪೬) ; ಪರಿಜನಕೆ ದಯೆಯನು ಸರಸ್ತ್ರೀಯರಲಿ 
ಭೀತಿಯ . . . ನೀ ವಿರೆಚಿಪೆಯೋ ಬೇಸಜುವೆಯೋ ಭೂಪಾಲ ಕೇಳೆಂದ 
ಸ. ೧-೫೭) ; ನನ್ನನ್ನು ಸರಸ್ತ್ರೀಯೆಂದು ತಿಳಿದುದರಿಂದ ನೀನು 

ಹೀಗಾಗಿರುವೆ (ಶಾಕುಂತ. ೬೯-೩). [ಪರ + ಸ್ತ್ರೀ] 
ಪರಸ್ತ್ರಿ €ಗಮನ a ಮತ್ತೊಬ್ಬನ ೬.0 ಸಹವಾಸ 
ಮೊಡುವುದು ; ; ವ್ಯಭಿಚಾರ; ಹಾದರ: 
MN ೬4-ಗಮನ್ಯ] 
ಪರಸ್ತ್ರೀಲೋಲ (ನಾ). ಅನ್ಯಸ್ರ್ರೀ ಲಂಪಟ : ದನುಜೇಜ್ಯಂ ಕುಜಗೇಹ 
ಡೊಳ್‌ ನಿಲೆ ಸರಸ್ತ್ರೀಲೋಲಂ (ಜಾತತಿ. ೧೭-೨೯). 
[ಪರಸ್ತ್ರೀ 4 ಲೋಲ] 
ಪರಸಿ ಸ್ತ್ರೀವ್ಯಸನ (ನಾ). ಪರಸ್ತ್ರೀಯರಲ್ಲಿ ಅಂಪ ಪಟತೆ; ಜಾರತನ; 
ಹಾಿದರಿಗತನ : ಸರಸ್ಕ್ರಿ ವ್ವಕನಸೇಯವಸೂಯೆ . ೬೬ ಎನಿಪ್ಪಿ ವನು 
ಬಿಸುಟು ತದ್ವಿ/ ಪರೀತದರೆ ವರ್ತಿಸುವನವನೇ ರಾಯನು (ಕು: 
೩-೭೧). [ಪರಸ್ತ್ರೀ -- ವ್ಯಸನ] 
ಪರಸ (ನಾ). ೧. ಬೇರೆಯನರಲ್ಲಿರುವುದು : ವಿವಿಧ ಕ್ರೋಧಾದ್ಯಾ 
ನೇಶಂಂ ಆತ್ಮಸ್ಮ ೦ಗಳುಂ ಪರೆಸ್ಮ ೦ಗಳುಂ ಉಭಯಸ್ಸ್ಯ! ೦ಗಳುಂ ಅಪ್ಪು ದಲಿಂ 


(ತತ್ತ್ವ್ವಪ್ರ- ೨೬೦); ಹಾಸ್ಯ ಅಥವಾ ನಗುವು "ಆತ್ಮಸ್ಥ್ಯ', "ಕನ್ನ 
ಎರಡೂ ಅಗಬಹುದು (ಬಂಕಿಸು. ೩೫೧). ೨. ಬೇರೆಯ ಸ್ಥ ಗಳದವನು: 


ಸರಸ್ಕರು ಯಾನ ಪ್ರದೇಶದಿಂದಲೇ ಈ ಹನೆಯೊಳಗೆ. “ರಲಿ - 
ಆರೋಗ್ಯವೆನಿಸುತ್ತಡೆ (ಕಭಾಗೆ. ೨೧). [ಸಂ.] 

ಸರಸ್ಮಲ, ಪರಸ್ಕಳ (ನಾ). ಬೇಕೆಯ ಪ್ರದೇಶ ; ಬೇರೆಯ ಊರು. 
ಪಕಿಸ್ಕಳ: ಆಗ್ಗೆ ಸರಿಯಾಗಿ ಸುಲ್ತಾ ನಾಜೇಗನು ಏನೋ ಕೆಲಸಕ್ಕಾಗಿ 
ಪರಸ್ಕೃ' ಳಕ್ಕೈ ಹೊರಡಲೇಬೇಕಾದ ನಿರ್ಬಂಧ ಬಂತು (ಕಿಂಕಥೆ. ೧೮೮) ; 
ಸರನೆ ನನ ಪರದಾಟಿವೋ (ಗದೆ). [ಪರ + ಸ್ಮಲ] 

ಪರಸ್ಕೃ ಳೆ "ಪರಸ್ಥ ್ಸೈಲ' ನೋ. 

ಪರಸ್ಕಾ ನ (ನಾ). ಪ್ರಯಾಣದ ದಿನ ಪ್ರಶಸ್ತವಲ್ಲದಾಗ, ಅದಕ್ಕೆ 
ಹಿಂದಿನ 'ಭಕರವಾದ ದಿನದಲ್ಲಿ , ಪ್ರಯಾಣದ. ವಸ್ತು. ಗಳನ್‌ 


ಮತ್ತೊಬ್ಬರ ಮನೆಗೆ ಸಾಗಿಸುವುದು] ಹೊರಪ್ರಯಾಣ 
ಮಾಡುವುದು : ನಾಳೆ ನವಮಿ, ಅದ್ದರಿಂದ ಇವತ್ತೇ ಪರಸ್ಕಾನ ಮಾಡಿ 
ಬಾ (ರೂಢಿ), [<ಸೆಂ. ಪ್ರಸ್ಥಾ ನ] 


ಪರಸ್ಪರ (ಗು). ೧. (ಇಬ್ಬರಲ್ಲಿ ಅಥವಾ ಕೆಲವರಲ್ಲಿ) ಒಬ್ಬೊಬ್ಬ 
ರಿಗೂ ಸಂಬಂಧಪಟ್ಟ. (ನಾ). ೨. ಒಬ್ಬೊಬ್ಬರಿಗೆ ಸ ಸಂಬಂಧ 


೫೩೦೩ 


5 


40 


ಪರಹತ್ತ 


ಪಟ್ಟ ವರು: ಸ್ನೇಹಿತರು ಮುಂತಇ”ನರ ಭೆಟ್ಟಿಯನ್ನು ತಕೊಳ್ಳ ಬೇಕು. 
Wo ಪರಸ್ತ ಜ್‌ ಟಿ ಹೆಣ್ಣೂ ಗುವುದು (ಮುಂಬಯಿ. ೪-೩೪). 
೩. ಬೇರೆ ಬೇಡಿಯಾಗಿರುವುದು: "ಸು ರಂ, ಮಿಥಃ, ಅನ್ಯೋನ್ಯಂ, 
ಇತರೇತರಂ-ಈ ೪ ಬೇಜಕೆವೇಅಕೆ?ೆ (ಹಲಾಯು. ೧೧೯-೩೫); 
“ ಅನ್ಯೋನ್ಯಮಿ ತರೇತರ ವಿಂಥಃ ಪರಸ್ಪ ರಮೆನಲು ಬೇಆಸಿ ಬೇಟ ಬುದನು 
ಸೂಚಿಸಿಕ್ಕುಂ” (ಮುಂಗರಾ. ೧೨೯-೧೫). ೪. [ಕಾವ್ಯಮಾ] ಒಂದು 
ಅರ್ಥಾಲಂಕಾರ; ಅನ್ಯೋನ್ಯಾಲಂಕಾರ : ಜಾತಿಸಹೋಕ್ತಿ . . - 
ಸರಸ್ಪ ರಸಾರನಿವಿಖಾಲನಂಗಳೆಂದೀ ತೆಜದಿಂದಮೊಂದಿ ನೆಗಟ್ಲುಂ ನೆಣ? 
ವಾಸ್ತ್ರ ವಭೇದವೃತ್ತಿಗಳ್‌ (ಕಾವ್ಯಾನ. ೬೦೭); ಇತರೇತರಕಾರಕ ಸಂಪ್ರತಿ 
ಪತ್ತಿ ಪರಸ್ಪರಂ ಸಮುೂೂಹದೊಳೆಸೆವೊಂದತಿಶಯಗುಣದಿಂ ನಿರ್ಧಾರಿತ 
ಮಪ್ಪು: ದು ಸಾರಮೆಂಬ ಸದಲಂಕಾರಂ (ಕಾಪ್ಯಾನ, ೬೫೮). [ಸಂ.] 
ಪರಸ್ಪರತೆ (ನಾ). ಒಂದಕ್ಕೊಂದು ಪೂರಕವಾಗಿರುವಿಕೆ : ಸುಂಕ 
ಸಂಧಾನಗಳು ಆರಂಭವಾದಾಗ ಸುಂಕ ವಿನಾಯಿತಿಗಳ ಸರಸ್ಪ ರತೆಯ. 
ನೀತಿಯಲ್ಲಿ ಮುಖ್ಯ ಬದಲಾವಣೆಯೊಂದನ್ನು ಹಿಂದುಳಿದಿರುವ ರಾಷ್ಟ್ರಗಳ 
ಹಿತದೃಷ್ಟಿ ಸ್ಟ್ರಿಯಿಂಂದ ಮಾಡಲಾಯಿತು (ಅಂತಸಂ. ೧೮೨). 
[ಸಂ. ಪರಸ್ಪ ರತಾ] 
ಪರಸ್ಪರಸಂಬಂಧ (ನಾ). 'ಓಂದಕ್ಕೊಂದಕ್ಕಿರುವ ಬಾಂಧವ್ಯ ; 
ತಮ್ಮ ತಮ್ಮಲ್ಲಿರುವ md ಅವುಗಳ ಸ್ವರೂಸ ಲಕ್ಷಣ 
ಪರಸ್ಪರ ಸಂಬಂಧಗಳ ನಿರೂಪಣೆ . . . ಇವೇ ಮೊದಲಾದ ಅನೇಕ 
ಎಸಯಗಳನ್ನೊ ಳಗೊಂಡಿದೆ (ದ್ರಾವಿವಿ, ೪, ಮುನ್ನು! ಡ); ಈಶ್ವಃ ರಸಂಹಿತೆ 
ಯಲ್ಲಿ ಪ್ರತಿಮೂಲಕ್ಷಣವನ್ನು ಹೇಳುವಲ್ಲಿ ಸಮಗ್ರ. ಕೃ ತಿಯೊಂದಿಗೆ ಅದರ 
ಅಂಶಗಳು ಇರಬೇಕಾದ ಪರಸ್ಪರ ಸಂಬಂಧವನ್ನೂ ಪ್ರಮಾಣವನ್ನೂ 
ಹೇಳುವಾಗ ಸೌಂದರ್ಯ ಮತ್ತು ಲಾವಣ್ಯಗಳ ವಿಷಯವೂ ನಿರೂಪಿತ 
ವಾಗಿದೆ (ಸಾಂದಸ. ೧೨೬). [ಪರಸ್ಪರ”-ಸಂಬಂಧ] 
ಪರಸ್ಸರಸಾಮ್ಯ (ನಾ). ಒಂದಕ್ಕೊಂದಕ್ಕೆ ಇರುವ ಹೋಲಿಕೆ: 
ಪರಸ್ಪರ ಸಾಮ್ಯ ಕಂಡುಬಂದ ಮಾತ್ರಕ್ಕೆ ಅವುಗಳಿಗೆ ಸಂಬಂಧವೂ ಇದೆ 
ಯೆಂದು ಅರ್ಥವಲ್ಲ (ದ್ರಾವಿವಿ. ೩೮). "(ಸರಸ ರೆಸಾವ್ಯ] 
ಪರಸ್ಪಕೋದೀರಿತ (ಗು). ೧. ಒಬ್ಬರಿಗೊಬ್ಬರು ಹೇಳಿದ್ರ 
ನುಡಿದ. (ನಾ). ೨. [ಜೈನ] (ನಾರಕರು ಒಬ್ಬರಿಗೊಬ್ಬರು 
ಕೊಡುವ) ಐದು ಬಗೆಯ ಸಃ ಖಗಳಲ್ಲಿ ಒಂದು : ಅಂತು ಶಾರೀರ 
ಮಾನಸ ಕ್ಷೇತ್ರುಜ ಪರಸ್ಪ ರೋದೀರಿತ ದನುಜೋದೀರಿತಂಗಳೆಂಬಯ್ದು ೦. 
ತೆಜದ ದುಃಖಂಗಳೊಳರ್ದು ನಿಮಿಸಮಾತ್ರಮಪ್ಪೊ ಡಮುಸಿರ್‌ ಪೊತ್ತಂ 
ಪಡೆಯದೆ (ಅದಿಪು. ೫-೮೮ ಸ); ಶಾರೀರಂ ಮಾನಸಂ ಕ್ಷೇತ್ರಜಂ ಪರಸ್ಪ 
ಕೋದೀರಿತಂ ಸಂಕ್ಣಿ ಸ್ಟಾ ಸುರೋದೀರಿತಂಗಳೆಂಬ ಪಂಚಪ್ರಕಾರದುಃಖಂ 
ಗಳನನೇಕ ಪ್ರಕ: ಕದಸನುಭವಿಸುತ್ತ, ೦ (ಸುಕುಮಾ. ೧೧-೪೭ ನು). 
[ಸರಸ್ಸ ರ -- ಉದೀರಿತ] 
ಪರಸ್ಮೈ ಸದ (ನಾ). [ವ್ಯಾಕ] ಇನ್ನೊಬ್ಬನನ್ನು ಉದ್ದೇಶಿಸಿ 
ಉಪಯೋಗಿಸುವ ಪದ; ಮಾಡುವ ಕ್ರಿಯೆಯ ಫಲವು ಇತರರಿಗೆ 
ಸೇರಿದುದೆಂದು ಹೇಳುವ ಪದ. "ಆತ್ಮನೇಪದ' ಪರಾ. [ಸಂ.] 
ಪರಸ್ವ (ನಾ). ಬೇರೆಯವರ ಸೊತ್ತು; ಅನ್ಯರ ಸಂಪತ್ತು : 
ಪರಸ್ವವನ್ನಪಹರಿಸುವುದಕ್ಕೆ ಹೋಗುವುದು ಅಪಾಯ (ಆರ್ಯಧ. ೩೭). 
[ಸಂ] 
ಸಂಸ್ಕ ತ್ತು (ನಾ). - ಪರಸ್ವ: ಅದು ಎಷ್ಟು 
ಕತ್ತ ಲ್ಲವೆ? (ಸೀತಿಟಿಂ. 1೪, ೨೮). [ಪರ + ಸ್ವತ್ತು ,] 
ಸಂಸ (ನಾ). ಬೇರೆಯವರ ಕೈ; p ಮತ್ತೊಬ್ಬರ ಹಸ್ತ ; 
[ಪರ್ಕ + ಹತ್ತ] 


ಅಲ್ಪವಾದರೂ ಪರ 


ಪರಹಸ್ತ ೫೩೦೪ ಪರಾಂಗನಾವಿರತಿವುತ 


ಸರಹಸ್ತ (ನಾ). ೧. -ಸರಹತ್ತ : ಇದು ಪರಹಸ್ತನನ್ನು ಸೇಂದ್ಮರೆ 
ದುಃಖಪಡಿಸತಕ್ಕು ದಾಗುತ್ತಿತ್ತು (ರಾಕುಂತ. ೮೬-೧೬). ೨. (ಆಲಂ) 
ಮತ್ತೊಬ್ಬರ ಕ್ರಿಯೆ, ಕೆಲಸ: ಕದನದಲಿ ಕಯ್ಯಾರೆ ದೈತ್ಯರ 
ಸದೆದು ಭೂಭಾರವನು ಪರಹಸ್ತದಲಿ ಕಟ್ಟಸಿ . ೬ ೬ ಪಯಣವ ಮಾಡಿ 
ದನು ಮುರವೈರಿ ನಿಜಪುರಿಗೆ (ಕುನ್ಯಾಗ. ೧೩-೧೩). [ಪರ್ಕ 4- ಹಸ್ತ] 

ಸರಹಿಂಸೆ (ನಾ). ಇನ್ನೊಬ್ಬರನ್ನು ನೋಯಿಸುವುದು ; ಬೇಕಿ 
ಯವರನ್ನು ಕಾಡುವುದು : ವೀರಶೈನನಾದಡೆ . . . ಎಂತೂ ಪರೆ 
ಹಿಂಸೆಯನೆಸಗದಿರಬೇಕು (ಚನ್ನನ. ಕ. ೧೦೬-೨೩೯) ; ಕೊಲುವುದೇ 
ನೊಂದರಿದೆ ಓಕ್ಕರಿಗಳೆವುದೇ ಪರಹಿಂಸೆ ಲೋಗರ ಹಳಿವುದೇ ವಧೆ ಶಸ್ತ್ರವಧೆ. 
ವಥೆಯಲ್ಲ (ಕುನ್ಶಾಕ. ೧೬-೨೬). [ಪರೈ- ಹಿಂಸೆ] 

ಪರಹಿತ (ಗು): ೧. ಉಪಕಾರ ಬುದ್ಧಿಯುಳ್ಳ ; ಸ್ನೇಹನರವಾದ: 
(ನಾ). ೨. ಬೇರೆಯವರಿಗೆ ನೆಮ್ಮದಿಯನ್ನುಂಟುಮಾಡುವುದು | 
ಪರೋಪಕಾರ : ನರಮುಹಿತಾ ನಿನಗೇನಹಿತರುಮೊಳರೇ ಸತತ 
ಪರಹಿತಾಚಾರಪರಾ (ಕವಿಖ. ೧-೮೨); ಪರಹಿತವಿಂದಾತ್ಮಹಿತಮೆಂಬೆರಡು 
ಮುನುಟದಟಲನೆಮುಗೆ ಮಾಡಿದವಂ ನಿತ್ತರಿಸಂ (ಕಾದಂಉ- ೪೮೪) ; 
ಪುರು[ಸಾ]ರ್ತ್ವದ ನೆಲೆ ಸತ್ಯದ ಕರು ಪರಹಿತಲಕ್ಷ್ಮಿಗಿಕ್ಕೆದಾಣಂ 
(ಸೌಇಇ. 206, ೭೬-೨೬೭; 1118) ; ಪರಹಿತದೆ. ನೆಗಲಕ್ಕಿ ನಾನಿಂ 
ಪರತ್ರೆಯಂ ಪಡೆನೆನೆಂಬ ಮಂನಿಪಾ (ಜೀನಸಂ. ೩೫-೧೭) ; ಪರಹಿತದೊಳ್‌ 
ನಯಕ್ರಮದೊಳ್‌ . . . ನಿನಗಾರ್‌ ದೊರೆ (ಪುಷ್ಪಪು. ೧-೮೦) ; ಪರಹಿತ 
ಮಾಡಿ ತನ್ನ ಹಿತ ತಪ್ಪಿ ಸಿಕೊಂಡ (ಇದೆ). ೩. ಬೇರೆಯವರಿಗೆ 
ನೆಮ್ಮದಿಯನ್ನುಂಟುಮಾಡುವನನು ; ಇತರರಿಗೆ ಸೌಖ್ಯ ನೀಡು 
ವವನು; ಪರೋಪಕಾರಿ: ಪರಹಿತನೆಂಬ ಸತ್ಯನಿಧಿಯೆಂಬ. . . 
ಗುಣಿಯೆಂಬ ಪೆಟಿರ್ನರರಾರ್‌ ಧರಿತ್ರಿಯೋಳ* ” (ಮೆದತಿ. ೧-೪೭) ; 
ಸರಹಿತರಿಲ್ಲ ಧರ್ಮಪರರಿಲ್ಲ ದೆಯಾನ್ವಿತರಿಲ್ಲ ಮರ್ತ್ಯೃರೊಳ್‌ (ಧರ್ಮಾಮೃ. 
೧೪-೧೪೫) ; ಸರೆಹಿತರೊಲ್ಲೂ . . . ಸಂವರಿಸಿದ ಜೀವನೋಚಿತಧನಂಗಳ 
ನೀಟ್ಕೂಳಿಗೊಳ್ವ ತೀವ್ರನಪ್ಪ ರಸನ ಮಾಟಕ್ಕಿಯಿಂದಮೆ (ಪಾರ್ಶ್ವಪು- 
೧೧-೬) ; ವೇದವಿದಂ . . . ಆಶೀರ್ವಾದಪರಂ ಪರಹಿತಂ ಪುರೋಹಿತ. 
ನಕ್ಕುಂ (ಶಮದ. ೧೦೫ ಪ್ರಯೋ). [ಸಂ.] 

ಪರಹಿತಚರಿತ (ನಾ). ಪರೋಪಕಾರವೇ ಸ್ವಭಾವವಾಗಿರುವವನು; 
ಇತರರಿಗೆ ನೆಮ್ಮದಿಯನ್ನುಂಟುಮಾಡುವುದೇ ತನ್ನ ಶೀಲವಾಗಿ 
ರುವವನು ; ಪರೋಪಕಾರಿ: ಸರಹಿತಚರಿತಂ . . . ವೈದ್ಯಾಂಬು 
ರಾಸಿ ಕುಳತಿಳಕನೆನಿಸಿದಂ ಬಿಬ್ಬಣ್ಣಂ (ಸೌಇಇ. 21-11, ೧೨೧-೧೫; 
1072) ; ವರಗುಣಭರಿತಂ ಪರಹಿತಚೆರಿತಂ ಬೆಳ್ವಲನ ನೆಗಳ್ಳ ದಂಡಾಧೀಶಂ 
(ಕಣಆ. ೬೪-೧೨-೨೪ ; 1170) ; ಪರಹಿತಚರಿತಂಗೆ ಜಗದ್ಗುರುಗೆ , 
ಮುಳಿದೆಯ್ದೆ ಖಳಂ (ಪಾರ್ಶ್ವಪು. ೧೫-೧೨೫). [ಪರಹಿತ + ಚರಿತ] 

ಪರಹಿತವ್ಯ ಸನ(ನಾ). ಪಠೋಷಕಾರದಲ್ಲಿಯೇ ಆಸಕ್ತನಾದವನು: 
ಪರಹಿತವ್ಯಸನಿಗಳಲ್ಲದೆ ದುರ್ವ್ಯಸನಿಗಳಿಲ್ಲ (ಅಜಿಪು. ೧-೨೧ ನ). 

[ಪರಹಿತ--ವೃಸನಿ]) 

ಪರಹಿತಾರ್ಥ (ನಾ). ಪರೋಪಕಾರದ ಉದ್ದೇಶ; ಬೇರೆಯವರ 
ನೆಮ್ಮದಿಯ ಕಾರಣ,-ಗುರಿ : ಪರಹಿತಾರ್ಥಕೆ ಯನ್ನ ಕೋನುಲ 
ಶರೀರ ಶಿನನಾಕ್ಷಿಗಾಹುತಿಯಾ ದೊಡಾಗಲಿ (ನನೆನೋ. ೫-೩೫). 

[ಪರಹಿತ 4: ಅರ್ಥ) 

ಪರಹೆಣನ್ನು "ಸರವೆರ್ಣ' ನೋ. 

ಪರಹೊನ್ನು (ನಾ). - ಪರವಿತ್ತ : ಪರಹೆಣ್ಮು ಪರಹೊನ್ನು ಕರಗತ 
ವಾಯ್ತೆ ೦ದು ಪರಲೋಕ ಭಯ ಬಿಟ್ಟು ತಿರುಗುವನ(ಪುರಂದ.೧-೧೫೩-೨). 

[ಪರ್ಕ 4 ಹೊನ್ನು, ( ಸೊನ್‌)] 


30 


40 


ಪರಳ್‌ "ಪರಲ್‌' ನೋ. 

ಡಿಪರಳಿಗೆ "ಹರಳಿಗ' ನೋ. 

ಸರಳು "ಪರಲ್‌' ನೋ. 

ಪರಳುಗಲ್ಲು "ಪರಳ್ಗಲ್ಲು' ನೋ. 

ಪರಳುಗಾಯಿ "ಪರಳ್ಗಾಯಿ' ನೋ. 

ಪರಳುನೆಲ (ನಾ). ನೊರಜಿನಿಂದ ತುಂಬಿ ಬಿರುಸಾಗಿರುವ ನೆಲ: 
ನಡುಮನೆಯ ಪರಳುನೆಲ ಮೈಯೊಳೊತ್ತಿ ನಿದ್ರೆಯ ಕೆಡಿಸಿತು. (ತುರಂಗ. 
೬-೨೮). (ಸರಳು( ಎ ಪರಲ್‌)*-ನೆಲ] 

ಪರಳುಮೊಲೆ "ಪರಲ್ಮೊಲೆ' ನೋ. 

ಪರಳೊತ್ತು "ಸರಲೊತ್ತು' ನೋ. 

ಪರಳೋಲೆ, ಹರಳೋಲೆ (ನಾ). ರತ್ನಗಳಿಂದ ಮಾಡಿದ ಕಿವಿಯ 
ಆಭರಣ ; ಹರಳಿನ ಓಲೆ: ಪರಳೋಲೆ ಕಂಗೊಳಿಸಿದುವು ಕರ್ಣದಲಿ 
(ಕಂಸವಿ. ೨೪-೩೬). ಹರಳೋಲೆ : ಹರಳೋಲೆ ನುಕಂಕಾಪತ್ರ 
ಮೂಕುತಿ ಸಣ್ಣ ಗೆರೆಯ. ತಿಲಕ ಚವಿಚವಿಸೆ (ಭರಚ, ೪೦-೫೩) ; ಹರಳೋಲೆ. 
ಕುಣಿಯಲು ಜಡೆ. ಬೆನ್ನ ನಲೆಯಲು (ಕಂನವಿ. ೬-೧೨೩); ಹರಳೋಲೆಯನ್ನು 
ಧರಿಸಿರುವ . . . ನೀನು ಯಾರ ಮಗಳು (ಕೃನಾಆ. ೧೨೦). 

[ಪರಳು (ಪರರ) ಓಲೆ] 

ಪರಳ್ಗಲ್ಲು, ಪರಳುಗಲ್ಲು, ಪಳಗಲು, ಹೆರಳುಕಲ್ಲು, ಹರಳುಗಲ್ಲು 
(ನಾ). ೧. ಕಲ್ಲಿನ ಚೂರು; ಚೂರುಗಲ್ಲು: ಭೀಮಾರಣ್ಯದೊಳು 
ಸರಳ್ಗಲ್ಲು ಮುಳ್ಳು ಬಿಸಿಲೊಳ್ಳಾಯ್ಡ ಬಟ್ಟಿ ಯೊಳ್‌ ಬಜ೨ಗಇಲಿಂ ಚರಿಸುವ 
ರವರು (ಶಾಂತೀಚ, ೪-೮೩). ಪರಳುಗೆಲ್ಲರಿ : ೧. ಮೊನೆಗಲ್ಲು ಗುಂಡು 
ಗಲ್ಲುಗಳರೆಗಲ್ಲುಗಳ್‌ ಘನವಾದ ಪರಳುಗಲ್ಲುಗಳು , . . ವನಮಾರ್ಗವ 
ತುಂಬಿಹುವು (ಕಂನವಿ. ೧೮-೪೪). ಪಳಗಲು : ೨. ಕಲ್ಲು ತುಂಬಿದ 
ಭೂಮಿ ; ಹರಳು ಭೂಮಿ (?) : ಶ್ರೀನುನ್ನಾರ್ಗ್ಸಾವುಣ್ಣ ೦ ಚಾವುಣ್ಣ 
ಗಾವುಣ್ಣಂ ಮುಗುನ್ನದೊಳು. . . ಶ್ರೀಮತ್ರಿರಿಯೆ ಗೋವರ್ಧನದೇವರ 
ಕಾಲಂ ಕರ್ಚ್ಚ ಗರ್ಜ್ಜೆಯುಂ ಪಳಗಲುಮಂ. ಬಿಟ್ಟಿ ೦ (ಸೌಇಇ, ೫1-i, 
೩೮-೪೯ ; 1045); ಕ ಇದು "ಪರಳುಗಲ್ಲು' ಎಂಬುದರ ಅಪಲಿಖಿತ 
ವಿರಬಹುದು. ಹರಳುಕಲ್ಲು: ೩. ಬೆಲೆಬಾಳುವ ಮಣಿ 
ರತ್ನ : ಚಿನ್ನ ಬೆಳ್ಳಿ ಮುಂತಾದವುಗಳಂತೆ ಕೆಲವು ಅಮೂಲ್ಯವಾದ ಹರಳು 
ಕಲ್ಲುಗಳು ಕಣಿಗಳಲ್ಲಿ ದೊರೆಯುತ್ತವೆ (ಮುಂಬಯಿ. ೪-೧೬೯). ಹರಳು 
ಗೆಲ್ಲು: ೧. ಬಹಳ ಆಳವಾದ ಅದರ ಪಾತ್ರದಲ್ಲಿದ್ದ ಹರಳುಗಲ್ಲುಗಳು 
ಸಹ ಅಲ್ಲಾಡದೆ, ಇದ್ದ ಸ್ಥಳದಲ್ಲಿ ತೃಪ್ತಿಯಿಂದ ನಿಂತು ಮುತ್ತಿನಂತೆ 
ಹೊಳೆಯುತ್ತಿದ್ದುವು (ಯೋಧಪು. ೪೩) ; ಹರಳುಗಲ್ಲಿನ ಮೇಲೆ ಹರಿದಂತೆ 
ಹಿಮಗಡ್ಡೆಯ ಮೇಲೆ ರಟರಟನೆ ಸದ್ದು ಮಾಡುತ್ತ ಮೂರು ಕುದುರೆಯ 
ಗಇಡಿಯೊಂದು . . . ಬಂದು ನಿಂತಿತು (ಪುನರು. ೫೫೫). 

[ಪರಳ್‌ (-೭ ಪರಲ್‌) + ಕಲ್ಲು( ಆ ಕಲ್ಕ್‌)] 

ಪರಳ್ಗಾ ಯಿ, ಪರಳುಗಾಯಿ (ನಾ). ಹೀಚು; ಮಿಡಿ; ಕಸು 
ಗಾಯಿ : ಬನದೊಳು ಹಿಮನೆಂಬ ಚೋರ ಮೈದೋಜಕೆ ಪಾದಪಲಕ್ಷ್ಮ ೬ 
ಬೆದಆ3 ಸೂಜಕೆ ಗೊಟ್ಟಿ ೦ದದೆ ಪರಳ್ನಾ ಯಿಂ ನಖಂತಾದ ತಾಅಕಿ ನೆಲಕು 
ದುರಿದುವು (ಮೋಹತ. ೪-೪೩). ಪರಳುಗಾಂಯಿು : “ಮಿಡಿಯೆಂದೊಡೆ 
ಪರಳುಗಾಯಿ” (ಭಾಂಸಿ, ೬೬). 

[ಸರಳ (ಎ ಪರಲ್‌) 4 ಕಾಯ್ಕಿ ( £ಕಾಯರ್‌)] 

ಪರಳ್ಕೊಲೆ «ನರಲ್ಮೊಲೆ' ನೋ. 

ಪರಾಂಗನಾವಿರತಿವ್ರತ (ನಾ). ಅನ್ಯಸ್ತ್ರೀಯರ ಬಗ್ಗೆ ಆಸಕ್ತಿ 
ಯನ್ನು ತಳೆಯದಿರುವ ನೋಂಪ್ಕಿ,--ನಿಯಮ : ಶೋಕಂಗೆಯ್ವ 
ಸೀತೆಯಂ ದಶಾಸ್ಯನನಂತನೀರ್ಯುಕೇವಲಿಗಳ  ಚರಣೋಪಾಂತದೊಳ್‌ 


ಪರಾಂಗನೆ 


ಕೈಕೊಂಡ ಪರಾಂಗನಾವಿರತಿವ್ರತದ ಭಂಗಮಂ ಬಗೆಯದುಯ್ದೆಂ 
(ಸಂರಾಮಾ. ೯-೧೧೩ವ). [ಸಂ.] 

ಸರಾಂಗನೆ (ನಾ). ೧. ಬೇರೆಯ ಹೆಂಗಸು ; ಅನ್ಯಸ್ತ್ರೀ: ಪುಸಿಯ 
ದುದು ಪರಾಂಗನೆಗಾಟಸದುದು . . . ಧರ್ನುಮದಲಿ ತಡೆವುದಧರ್ಮಂ 
(ಅದಿಪು, ೫-೭೯) ; ನಿಮ್ಮಲ್ಲಿ ಶ್ರೀಯ ಬೇಡುನೆನೆ ಸರಾಂಗನೆಯ ಪಾಪ 
(ಸಮಾನ, ೯-೩೩), ೨. ಕೈವಲ್ಯವೆಂಬ ಸ್ತ್ರೀ: ತಂಡೆ ಮಕ್ಕಳಿಬ್ಬರೂ 
ಸರಾಂಗನೆಯ ನೆರೆದು ಸರಾಸರವಸ್ತು ವಾದುದನೇನೆಂಬೆನಯ್ಯ (ಸಿದ್ದೇನ. 
೩೬-೯೫). ೧ ೨: ಸರಾಂಗನೆಗೆ ಮೆಯ್ನೊಟ್ಟ ರ್ದುಮತ್ಯಂತಸಚ್ಚರಿತರ್‌ 

ಜ್ಯ ತಾಪಸರೆನಲ್ಫ ನೆಂಬೆನಾಶ್ಚರ್ಯಮಂ (ತ್ರಿಪವಿ. ೧-೫೫). 
ಸರಾಂಗನಾಪುತ್ರ' ಕ. ಅನ್ಯ ಸ್ರಿ «ಯರಿಗೆ ಮಗನಂತಿರುವವನು ; 

ಅನ್ಯಸ್ರಿ, ಯರಿಗೆ ಮಗನಂತೆ: ಸೌಸುವವನು ; ಒಂದು ಬಿರುದು: 
ಗೋತ್ರವಿಭೂಸಣಂ ಸರಾಂಗನಾಪುತ್ರಕಂ ಸ ಶ್ರೀಮ ದಂತಃಪುರವೆರ್ಗ್ಗಡೆ 
ದಂಡನಾಯಕ (Aa. XX, ೬೪-೫; 1100). [ಪರ್ಕ -- ಅಂಗನೆ] 

ಫರಾಂಬರಿಕೆ "ನರಾಮರಿಕೆ' ನೋ. 

ಪರಾಂಬರಿಸು "ಸರಾಮರಿಸು' ನೋ. 

ಪರಾಕ (ನಾ). ೧. (ಯಜ್ಞ ಯಾಗಾದಿಗಳಲ್ಲಿ ಉಪಯೋಗಿಸುವ, 
ಒಂದು ಬಗೆಯ)ಕತ್ತಿ. ೨. ಒಂದು ಬಗೆಯ ಉಪವಾಸ ವ್ರಶ ; 
ಮೈನುರೆಯಜೆ ಹನ್ನೆರಡು ದಿವಸಗಳು ಮಾಡುವ ಪ್ರಾಯತ್ಚಿತ್ತ 
ರೂಪವಾದ ಉಪವಾಸವುತ: "ಪರಾಕಕೃ ಚ್ಚ ಪರಾ. 
೩. ದೂರ. ೪. ಒಂದು ಬಗೆಯ ರೋಗ. KA 

ಪರಾಕಕೃಚ್ಛ್ರ) (ನಾ). -ಪರಾಕ ೨ : ಮಹಾಕಸ್ಟಂಗಳಾದ ತಪ್ತ 
ಕೃಚ್ಛ್ರ ಪಾಕ [ನಾಣಾಂ. ಸರಾ, ಪರಾಕಾ] ಕೃಡ್ಛ್ರ ಜೀವ 
ಕೃತ್ಛ ಯಾವಕಕೃಚ್ಛ್ರಾದಿ ಕೃಚ್ಛ್ರಂಗಳಿಂ ಪಕ್ಷ ಮಾಸಾದಿಗಳಲ್ಲಿ 
ಅನ್ನಮಂ ಸೆಚ್ಚಿ ಸಿ ತಗ್ಗಿಸಿಕೊಂಬುದು ಮೊದಲಾದುದೇ . . . ತಪವೆನಿಸು 
ಪುದು (ವಿನೇಕ. ೧೨೨). [ಪರಾಕ--ಕೃಚ್ಛ್ರ) 

ಪರಾಕಾಸ್ಕ (ನಾ). ಪರಮಾವಧಿ; ತುತ್ತತುದಿ: ಹೀಗೆ ವಿದ್ಯಾ 
ವಿಷಯಕವಾದ ಪ್ರೇಮವು ಅದರ ಪರಾಕಾಸ್ಮ ಸ್ಥಿತಿಯನ್ನು ಮುಟ್ಟು ವಂತೆ 
ಮಾಡಿಕೊಳ್ಳು ವುದಕ್ಕೆ ಪ್ರತಿಯೊಬ್ಬನೂ ಆದಷ್ಟು ಹೆಣಗಬೇಕು 
(ನೀಗಟ್ಟು- ೬೯). [ಸಂ. ಪರಾಕಾಷ್ಮಾ] 

ಪರಾಕಾಷ್ಮತೆ (ನಾ).  ಸರಾಕಾಷ್ಮ : ಇದೂ ಅಜ್ಞಾನದ ಪರಾಕಾ 
ಸ್ಮ ತೆಯೇ (ಜೀನಾತ್ಮ. ೧೦೬); ನಾಗರೀಕತೆಯ ಸರಾಕಾಸ್ಕ ತೆಯಲ್ಲಿದ್ದಿವು 
ನಾವು (ಸ್ವಾಮಿಸ್ಸ್ನೇ. ೧೧೨). [ಸಂ. ಪರಾಕಾಸ್ಮ ತಾ] 

ಸರಾಕಾಸ್ಕೆ (ನಾ). -ಸರಾಳಾಷ್ಕ : ಸರಿತೋಷ ಪರಾಕಾಸ್ಕೆ ಯೊಳ್‌ 
ನಿಷ್ಮಿ ತಾತ್ಮನಾಗುತ್ತುಂ (ಪುಷ್ಪ. ೧೦-೨೧ ನ); ದೋಷದ ಪರಾಕಾಸ್ಕೆ 
ಯಿಂದ ಗುಣದ ಪರಾಕಾಸ್ಮೆಯಂ ಜನಿಸುವುದು. (ಗುರುಣೆ. ೯೪); 
ಈ ಕಣ್ಣೀರಿನಿಂದ, ಅವನ ಅನಂದ ಪರಾಕಾಸ್ಮೆಯನ್ನು ಮುಟ್ಟುತ್ತಿತ್ತು 
(ಪುನರು, ೩೪೬). [ಸಂ. ಪರಾಕಾಸ್ಕಾ] 

ಪರಾಕಿ (ನಾ). ಹನ್ನೆರಡು ದಿನ ಉಪವಾಸ ಮಾಡುವ ವುತವನ್ನಾ 
ಚರಿಸುವ ವ್ಯಕ್ತಿ ; ಸರಾಕ ಕೃಚ್ಛ ನನ್ನು ಹಿಡಿದ ವ್ಯಕ್ತಿ : ಅಶ 
ನವ ಬಿಟ್ಟಿರೇನೋ ಸರಾಕಿಯಂತೆ ವಿಷಯನ ಬಿಟ್ಟಿ ರೇನೊ ಅಶಕ್ತ ನಪುಂಸಕ 

ಯತಿಗೆ ಪರಾಕಿಯಾಯಿತ್ತು. ಮಾಯೆ 

(ಮಹಾದೇ. ಬ. ೧೮-೨೭); ಇತ್ತೊ ಡೆ. ಬೇಟನೂಯದೊಡೆ ಕಾಟಮದುಂ 

ಬೆಲೆನೆಣ್ಣೆ ಬಾಲುಕಂಬತ್ತುವ ಬೇಟಮಂ ಸುಡು ಪರಾಕಿಯ ನೋಂಪಿಯ 

ಗಂಡರಿರ್ವರೊಳ್‌ ಕತ್ತುಂ ಕಪ್ಪುರಂತೊಡಿಗೆ [ನಾಣಉ]ನದಂಬು ಲನಚ್ಚ 

ವಾಸಿಗಂ . . . ಸುಗ್ಗಿಯಲ್ಲವೇ (ಸೂಕ್ತಿಸು. ೮-೩೬೬) ; (ಅನಂಪು. 

೮-೪೮ ನೋ). [ಸಂ. ಪರಾಕಿನ್‌] 


ನಂತೆ (ಉರಿಸೆ. ೧೨೨-೧೧೦) ; 


೫೩೦೫ 


20 


45 


ಪರಾಕ್ರಮ 


ಪರಾಕಿತನ (ನಾ). ಪರಾಕಿಯೆಂಬ ವ್ರತದಲ್ಲಿರುವಿಕೆ; ಸರಾಕ 
ಕೃಚ್ಛ)ದ ವ್ರತಿಯಾಗಿರುವಿಕೆ : ಸುಭಕ್ರಿಯುಂ ಸುಲಸೆಯರೆಂ 
ಬಿರ್ವರ್ಪೆಣ್ಣೂ ಸುಗಳಾಗಿ ತರ್ಕವ್ಯಾಕರಣಂಗಳೊಳ್ಬ ರಿಣತೆವೆತ್ತಾ ವಿದ್ಯಾ 
ಗರ್ವದಿಂ ಕಿಲುಗೂಸುತನದೊಳ್‌' ಪರಾಕಿತನಮಂ ಕೈಕೊಂಡಿರುತ್ತಿರಲ್‌: 
(ಪುಣ್ಕ್ಯಾಸ್ರ.೪-೨೯ ವ), [ಪರಾಕಿ4-ತನ] 

ಪರಾಕಿಸು (ಕ್ರಿ). ಕಡೆಗಣಿಸು ; ಉಪೇಕ್ಷಿಸು : ಸಾಕೈ ನಿಲ್ಲಿ ನಿಮ್ಮ 
ಣ್ಣ ಂದಿರೀಗೆನ್ಮು ಹಾಕಿ ಹೋಗುನೆನೆಂದು ನೆನೆದ ಜೋಕೆಯ ಕಂಡುದಿಲ್ಲವೆ 
ಅನರೆನ್ನ ಪರಾಕಿಸಿ ಹೋಗರೆಯೆಂದ (ಭಂಚ. ೪೫-೧೦೪). 

[ಸರಾಕು---ಇಸ್ಯು] 

ಸರಾಕು (ನಾ). ೧. ಅಲಕ್ಷ್ಯ; ಉಪೇಕ್ಷೆ ; ಉದಾಸೀನತೆ : ಕಾಪುರುಸ 
ರೈದಾಣು ಮಂದಿ ಸನಿಖಾಪದಲಿ ಕಾಡುವರು ಎನ್ನನು ನೀ ಪರಾಮರಿ 
ಸದೆ ಪರಾಕಾಗಿಹುದು ಲೇಸಲ್ಲ (ಹರಿಸಾ. ೬೪) ; ಓಲಗದೊಳಿರ್ದ ಮದ 
ನಂಗೆ ಬಿನ್ನೈಸಲ್ಪ ರಾಕಾದೊಡಿಂತೆಂದನು (ಜೈಮಿಭಾ. ೩೦-೪೬); ಸುಲಿಂಗವ 
ಧರಿಸುವಾಗ ಪರಾಕುವಾದುದೊ (ಶಂಕದಾ. ೭-೧೪). ಪಿ. ಲಕ್ಷ್ಯ ; | 
ಗಮನ : ಅರಸೆ ನೋಡು ಪರಾಕಿನಲಿ (ಬಿಜ್ಜ ರಾ. ೧೦-೨೦) ; ನುಡಿ 
ಯಿಸೆ ಸರಾಕೆವಗವಿಸಿ ಮಾತಾಡ ವಂದಿಸನು ೌಹೋಗ್ಯರಿಗೆ (ಶಂಕದಾ. 
೮-೫೬); ಆ೦ ಪರಾಕಿನಿಂ ಕೇಳ್ದುದಿಲ್ಲ » ಅದೇನೆಂದಪುದದಂ ಪೇರ್‌ 
(ಮಿತ್ರಗೋ. ೨೫) ; ಊರಲ್ಲಿರುವ ಮಕ್ಕಳುಗಳೊಡನೆ. ಮಕ್ಕಳಾಟಕೆಯ 
ಪರಾಕಿನಲ್ಲಿ ವಿದ್ಯಾಭ್ಯಾಸವು ಸಾಗದೆಂದು (ನಚಕಾ, ೭).೩. ಎಚ್ಚರಿಕೆ; 
ಜಾಗರೂಕತೆ : ಮೆಟ್ಟಲುಗಳು ಇವೆ-ಎಂದು ಪರಾಕು ತಳು ಕಿ 
ಅಪಾಯವಾಗುತ್ತಿತ್ತು (ees. ೨೨೪). ೪. ಹೊಗಳಿಕೆ; ಸ್ತು ತಿಂ 
ಜೋಕೆವಿಡಿದು ನೀಡುವೆಳೆಯ ಫಳಿಗೆಯ ಪರಾಕಿನೊಳಗೆ ಕೈಕೊಳುತ 
(ಭರಚೆ, ೧-೩೮) ; ಇದು ಭೀಮನ ಪಾಲಿನ ಪರಾಕು (ಯಕ್ಷಬ.೪೫); ಜೈನ 
ಸಮಾಜದಲ್ಲಿ ಪದ್ಮಾನತಿದೇನಿ ಒಬ್ಬಳು ಆರಾಧ್ಯದೇವತೆ. ಅನಳ ಉತ್ಸವ 
ಪೂಜೆಗಳಲ್ಲಿಯಯೂ ವಾಡಿಕೆಯ ಸರಾಕುಗಳ ಪಕಣನಿದೆ (ಜಾನಗೀ. ೧೬). 
೫. ಹಿರಿಯರನ್ನು ಸಂಬೋಧಿಸುವಾಗ (ಗಮನ ಸೆಳೆಯಲು) 
ಉಪಯೋಗಿಸುವ ಶಬ್ದ : ರಾಯ ಪರಾಕೆಂದು ಕೈನಾರಿಸ ತೊಂಡೆ 
ವಾಯ ಪಾಳಕಿಯರೊಪ್ಪಿ ದರು (ಮೋಹತ. ೪-೬) ; ಪುರಹರ ಪರಬ್ರಹ್ಮ 
ಮೂರುತಿ ಪರಾಕು (ನಂದಿಮಾ. ೫-೪೧); ಕೆಯ್ಯಂ ನೆಗಪಿ ವಂದಿಗಳ್‌ 
ಸರಾಕು ಸರಾಕೆಂದು ಬಿರುದಾವಳಿಯನ್ನು ಚ್ಚರಿಸುತಿರ್ದರ್‌ (ಚಿಕ್ಕದೇ, 
೧೩೪ ವ) ; ಇಕ್ಕೆ ಲದೊಳಂ ಜೆಯ್ಯ ಸರಾಕೆಂದು ನುಡಿದು (ನನನೋ. 
೪೨೩೮), ೬ ಸ್ಸ ಮರೆವು; ಅಜಾಗರೂಕತೆ :(8). 

ಪರಾಕು ಮಾಡು. ಪರಾಕಿಸು : ಪರಾಕು ಮಾಡದೆ ಪರಾಂಬರಿಸಿ 
ಎನ್ನ ಅಪರಾಧಂಗಳ ಕ್ಷಮಿಸೋ (ಪುರಂದ.೧-೬೩ ಪಲ್ಲವಿ); ಬೇಕಾದರಾಲಿ 
ಸುವುದು ಬೇಡವಾಗೆ ಸರಾಕು ಮಾಡುವುದು (ಭರಚ. ೮೦-೧೧೬); ವಾಕು 
ಕೇಳು ಪರಾಕು ಮಾಡದೆ (ನಿಪಾಕೃ. ೪೭ ಸಲ್ಲವಿ). ಪರಾಕು ಹೇಳು, 
ಪರಾಕ್‌ ಹೇಳು "ಸರಾಕು' ಎಂದು ಉಗ್ಭಡಿಸು : ಅರಸರು ನಾಟ್ಯ 
ಭವನಕ್ಕೆ ಬರುತ್ತಿ ದ್ಹಾರೆಂಬುದನ್ನ್ನು ವಂದಿಮಾಗಧರು ಸಾರುತ್ತ ಮಂಂದೆ 
ಮುಂದೆ ಪರಾಕು ಹೇಳುತ್ತ ನಡೆದಿದ್ದರು (ಕುಂಕುನು. ೩೪); ಕೀರ್ತನೆಯ. 
ಸ್ವಾರಸ್ಥಕ್ಕೆ ಭಂಗ ಬರಬಹುದೆಂದು ನಂದಿಮಾಗಧರು ಪರಾಕು ಹೇಳಲಿಲ್ಲ 
(ಶ್ರೀಂಯ. ೬೨); ನಿಶೆವೆಣ್ಣಿಗೆ ಪರಾಕ್‌ ಹೇಳುತ್ತಾ ಬರುತ್ತಿರುವ ಆ 
ಹಿಂಡು ಯಾವ ಪ್ರಾಣಿಗಳದು? (ನಿಶೆ, ೧೭). 
[ಸಂ. ಪರಾಂಚ್‌/ಕಮಿ. ಪರಾಕ್ಕು ; ತುಳು. ಸರಾಕು, ಪರಾಕೆ; 

ತೆಲು. ಪರಾಕು] 

ಪರಾಕ್ರಮ (ನಾ). ೧. ದಂಡೆತ್ತಿ ಹೋಗುವುದು ; ಮೇಲೆ ಬೀಳು 


ಪುದು; ಆಕ್ರಮಣ.೨.ಶೌರ್ಯ,; ಕಲಿತನ: “ಸಾಹಸಂ ದಲನದಾನಂ 


ಪರಾಶ್ರಮಣ 


ನಿಕ್ರ್ರಾಂತಂ ಪರಾಕ್ರಮಂ... ವೀರ್ಯಂ” (ನಸ್ತು ಕೋ. ೧೧೨-೮); ಅಯ. 
ನಯ ಸರಾಕ್ರಮೋಸಾಶ್ರಯಂಗಳಂ ಶ್ರೀಗಡರ್ಪ ಮಾಡಿದ ನಿನ್ನಿಂದ್ರಿಯ 
ಜಯಮೆ ಕೂಡೆ ಲೋಕತ್ರಯಂದಿಂ ಪೊಗಬಿಸಿಸಿದುದು (ಪಂಸಭಾ.೯-೩೫); 
ಕಡು ಪರಾಕ್ರಮ ಪಿತ್ತ ನೆತ್ತಿಯ ಹಿಡಿದು ನೀ ಗಳಹಿದರೆ(ಕುವ್ಯಾಕ. ೯-೧೧). 
೩. ಶ್ರಮ ; ಪ್ರಯತ್ನ; ಉದ್ಯಮ 2 (ಕ). ೪. ಶೌರ್ಯವುಳ್ಳ 
ನನು ; ಬಲಶಾಲಿ; ಪರಾಕ್ರಮಿ : ಉರ್ಬ್ಬಿಯೊಳ್ಳ ಕಲಸೊಳೊರ್ಬ್ಯನೆ 
ಗಣ್ಣ ಶ್ರೀಚನ್ನ ಮನೆನ್ಸು ಮೊಳ್ಬಿ ಡೆಯನ್‌ ಗೊನ್ತಿ ಸುತರಿಂ ಪರಾಕ್ರ್ರಮನ್‌ 
(ಎಇ. XXIV, ೨೬-೬ ; ಸು, 085). 
ಸರಾಕ್ರಮಧನ ಎ ಶೌರ್ಯವೇ ಧನವಾದವನು; ಬಹಳ ಶೂರ; 

ಒಂದು ಬಿರುದು: ರಿಪುಕುಳಸರ್ಬ್ಬತ ಕುಳಿಶಾಯಂಧಂ ಪರಾಕ್ರಮ 
ಧನನೋ ನೂರ್ಬ್ಬರ  ಸಂನಾಹಂ ಸಕಳೊರ್ಬ್ಯರೆಯಾಳ್‌ ಚಟ್ಟ ಸೆಟ್ಟ 
ಬೀರರೆ ಬೀರಂ (ಕೊಲ ಶಾ, ೮-೫೮ ; 1147), ಪರಾಕ್ರಮ ಧವಳ 
ಶೌರ್ಯದಿಂದ ಪ್ರಸಿದ್ಧನಾದವನು ; ಕೀರ್ತಿಹೊಂದಿದವನು; 
ಒಂದು ಬಿರುದು : ಶ್ರೀಗೆ ಫಳಂ ಚಾಗಂ ವಾಕ್‌ ಶ್ರೀಗೆ ಫಳಂ ಸರ್ನಶಾಸ್ತ್ರ 
ಪರಿಣತಿ , . . ಎಂದಿಂತಾಗಳುನುಜನೆಸಗಿದಂ 
(ಸಂಸಭಾ, ೬-೧); ಆತನ ತತ್ಪುತ್ರಂ ನುಡಿದಂತೆ ಗಂಡ ಪರಾಕ್ರಮ 
ಧವಳಂ . , . ಮಹಾಸಾಮನ್ತಂ ಹುಳ್ಳೆಯ ನಾಯೆಕಂ (ಎಕ.೪11 (೧), 
ನಾಗಮಂ, ೧೩೨-೪೬ ;ಸು. 1179). [ಸಂ.) 

ಸರಾಶ್ರಮಣ (ನಾ). ಶತ್ರುಗಳ ದಾಳಿ; ಅನ್ಯರ ಮುತ್ತಿಗೆ: 
ಸರಾಕ್ರಮಣ ತಟ್ಟು ಮಾಡಿ ಸಕಲ ಸಂಕ್ರಮಣಗಳಿಗೂ ವಿದ್ಯಾಕ್ಷೇತ್ರ 
ವನ್ನು ಹದಮಾಡುವದು ಜಿಗುಟು ಶ್ರದ್ಧೆಯ ಕಾರ್ಯ (ನೆಲಮು. ೪1, 
ಮುನ್ನುಡಿ) ; ಕನ್ನಡದೇಶ ತನ್ನ ಭಾಷೆಯ ಮೇಲಿದ್ದ ಸರಾಕ್ರೃಮಣನನ್ನು 
ಬಿಡಿಸಿಕೊಂಡು ಬೆಳೆಯಬೇಕು (ಸೌಂದಸ, ೩೬೪). ([ಸರ್ಯ--ಆಕ್ರಮಣ] 

ಪರಾಶ್ರಮಭೀಮ (ನಾ). ಶೌರ್ಯದಲ್ಲಿ ಭೀಮನಂತಿರುವವನು ; 
ಮಹಾ ಪರಾಕ್ರಮಶಾಲಿ; ಒಂದು ಬಿರುದು : ಶ್ರೀ ಮೈಳಾರ 
ಚಮೂಪಂ ಸಾನುಜರಿಪುನಿಕ್ರ ಮುಂ. ಪರಾಕ್ರ ಮಭೀನಂಂ (ಕೊಲ್ಹಾ ಶಾ. 
೮-೫೨ ; 1147). [ಸರಾಕ್ರಮ--ಭೀಮ] 

ಪರಾಕ್ರಮಶಾಲಿ (ನಾ). ಎ ಪರಾಕ್ರಮಿ : ಯಾವ ಪುರುಷನು ತಾನೇ 
ನಿನ್ಮುಸ್ಫು ಪರಾಕ್ರ್ರಮಶಾಲಿಯಾಗಿರುವನು ? (ದೌಲತ'. ೧೫೯); ರಾಜ 
ಒಡೆಯರು ಅಪ್ರತಿನು ಪರಾಕ್ರ್ರಮುಶಾಲಿಗಳೆಂದು ಪ್ರಸಿದ್ಧಿಗೆ ಬರುತ್ತಿದ್ದರು 
ಡ್ರೀರಾಯ. ೫). [ಸಂ. ಪರಾಕ್ರಮಶಾಲಿನ್‌) 

ಪರಾಕ್ರಮಹೀನ (ನಾ). ಶೌರ್ಯವಿಲ್ಲದವನು ; ಹೇಡಿ; ತನ 
ಸೂನುವಿನ ಸುಭಟಿರು ಸರಾಕ್ರ ಮಹೀನರೇ (ಕುವ್ಯಾದ್ರೊೋ. ೨-೨೯) ; 
ನೀನು ಈಗ ನಿಸ್ಪತ್ವನಾಗಿರುನೆ ! ಸರಾಕ್ರಮಹೀನನಾಗಿರುವೆ (ಶ್ರೀರಾಯ, 
೨೯೧). [ಸರಾಕ್ರಮ ಹೀನ] 

ಪರಾಕ್ರಮಿ (ನಾ). ಶೌರ್ಯವುಳ್ಳ ನನು ; ಕಡುಗಲಿ; ವೀರ: 
ರವಿಸುತನಂತೆನೋಲಧಿಕದಾನಿ ಪರಾಕ್ರಮಿ ಸಿಂಗದಂತೆವೋಲ್‌ (ಶನುದ. 
೨೧೪ ಪ್ರಯೋ); ಮೇದಿನಿಯೊಳಾರಾದೊಡಂ ಮಿಡುಕುಳ್ಳೊಡುನ್ನತೆ 
ಸರಾಕ್ರನಿ ತಡೆಯಲಿ ವಾಜಿಯನು (ಚೈಮಿಭಾ. ೨-೨೮) ; ಅನನು 
ರಾಮನಂತೆ ವೀರ . , , ಅರರ್ಜನನಂತೆ ಪರಾಕ್ರಮಿ ಎಂಬಿನೇ ಕನ್ನಡಿಗರ 
ಮನೆಮಾತುಗಳು (ಸಾಹಿಸ, ೧೫), [ಸಂ. ಪರಾಕ್ರಮಿನ್‌] 


ಪರಾಖ್ಯಾನ (ನಾ). ೧. ಬೇರೆಯನರ ವೃತ್ತಾಂತ.೨.[ಕಾವ್ಯಮಿಸಾ], 


ಹೋಲಿಸುವಾಗ ಪರಸ್ಪರ ಸಾಮ್ಯವಿಲ್ಲದ ವಿಶೇಷಣಗಳನ್ನು 

ಹೇಳುವ ಒಂದು ಅಲಂಕಾರ : ಉಪಮಾನ ಪ್ರತಿನಸ್ತುರೂಸಕ 

೬ ಪರಾಖ್ಯಾನ ... ಎಂದುಪನಾಭೇದಮಿವಕ್ಕುಂ (ಕನ್ಯಾನ. ೬೬೫), 
[ಪರ್ಕ 4 ಆಖ್ಯಾನ] 


ಸರಾಕ್ರಮಧನಳಂ ಸ 


೫೩೦೬. 


38 


4 


ಪರಾಗ್ರೂಪ 


ಸರಾಗ (ನಾ). ೧. ಹೂವಿನ ಹುಡಿ ; ಪುಷ್ಪ ಧೂಳಿ : "ಕುಸುಮದ 
ರೆಜಂ ಪರಾಗಂ” (ನಸ್ತುಕೋ. ೩೧-೧೧) ; ಪರಾಗರಾಗಮುದಿತಾಶಾಭಾಸ 
ಮುದ್ಯನ್ಮಧೂನ್ಮದಭೃಂಗಧ್ವನಿ ಮಂಗಳಧ್ವನಿಯೆನಲ್‌ ಸಾಲ್ವನ್ನೆಗಂ 
ತಾನೆ ತಕ್ಕುದು. ಕಾಮಂಗೆ ವಿನಾ ಹಮಂಟಿಸಮೆನಲ್ಕಾ ಮಾಧನೀ 
ಮಂಟಪಂ (ಪಂನಭಾ. ೫-೬) ; ನೂಲ ದುಕೂಲನುನುಟ್ಟೂ ಸರಾಗದ 
ತಿಲಕವಸಿಕ್ಕಿ (ನಂಬಿರ. ೧೦-೬೨);  ನನಪರಾಗದ ತಿಲಕನುಂ ರಚಿಸಿ 
ಮಲ್ಲಿಗೆಯ ವಿವಿಧ ಮುಕುಳದ ಕಂಠಮಾಲೆಯಂ ತಳೆದು . , . ಮಂಜು 
ಳಾಂಗಂ ಮೆಜಕಿದನು (ಚೆಬಪು. ೩೫-೫) ; ಕೇಸರಗಳು ಸರಾಗನನ್ನು 
(Pollen-grains) ಕೊಡುತ್ತವೆ. (ಸಸ್ಕಶಾ. ೪೯). ೨. ಧೂಳು; 
ಪುಡಿ; ಚೂರ್ಣ : “ರಜದಲ್ಲಿಯುಂ ಪರಾಗಮೆಂಬುದು” (ಹಲಾ 
೧೩೫-೨೩). ೩. (ಸ್ನಾನ ಮಾಡಿದ ನಂತರ ಉಪಯೋಗಿಸುವ) 
ಗಂಧ, ಬುಕೈಟ್ಟು ಮುಂತಾದ ಸುಗಂಧದ ಪುಡಿ. ೪, ಚಂದನ. 
೫, ಸೂರ್ಯ ಅಥವಾ ಚಂದ್ರಗ್ರಹಣ. ೬. ಕೀರ್ತಿ ; ಖ್ಯಾತಿ. 
೭. ಸ್ವಾತಂತ್ರ್ಯ. [ಸಂ.) 
ಪರಾಗಕೇಸರ (ನಾ). "ಹೂವಿನ ಗಿಡದ ಪುರುಷಾಂಗ” (ಅನಂನಾ). 
[ಪರಾಗ ಕೇಸರ] 
ಪರಾಗಕೋಶ (ನಾ). ಹೂವಿನ ಧೂಳಿಯಿರುವ ಕೇಸರಭಾಗ : 
ಸುಸ್ಪಸೀಕದಿಂದ ಕೋಲಿನಂತೆ ಆರಂಭವಾಗುವ ಭನಗವೆ ಕೇಸರದಂಡ 
(Filament). ಇದನ್ನು ಪರಾಗದಂಡನೆಂದೂ ಕರೆಯುವರು. ಅದರ 
ತುದಿಯಲ್ಲಿ ಎರಡು ಮಡಿಕೆಯಾಕಾರದ ಕೋಶವಿದೆ. ಇದೇ ಪರಾಗಕೋಶ 
(Ath) (ಸಸ್ಯಶಾ, ೫೮) ; ಪುಷ್ಪ ಪರಾಗವಿರುವ ಕೇಸರಭಾಗ ; ಪರಾಗ 
ಕೋಶ (Anther. ಇಂಕನಿ), [ಪರಾಗ 4- ಕೋಶ] 
ಪರಾಗತಿ (ನಾ). ಹಿಂದಕ್ಕೆ ಹೋಗುವುದು, ಚಲಿಸುನಿಕೆ ; ಪ್ರಗತಿ 
ಯಲ್ಲಿಯೇ ಪರಾಗತಿಯ ಕಾಲ್ತೊಡಕೂ ಇದ್ದು ಬಿಟ್ಟ ದೆ (ಕರ್ಣಾಪೂ. ೭). 
[ಸಂ.] 
ಪರಾಗಸಾಂಸು (ನಾ). ಎ ಪರಾಗ ೧ : ತಾವರೆಯೊಳ್ಳ ರಾಗಪಾಂಸುಗ 
[ಸಾಾಂ, ಸಳ, ಶುಳ]ನೆಳದುಂಬಿಗಳ್ಕೊಲಕಿ ನವೊಲ್ಪ ದನೂಪುರಣೇನು 
ಕಂಕಿಣೇಕಳರನಮುಣ್ಮೆ ಬಾಲೆಯರದೇಂ ಪೊಲಮುಟ್ಟ ರೊ ನಾಟ್ಯಶಾಲೆಯಂ 
(ಮುಲ್ಲಿು. ೮-೭೦); ಕುಸುಮತರುಗಳ್‌ ಮರುದಾಹತಿಯಿಂ ಸರಾಗ 
ಪಾಂಸುಪ್ರಸರಂಬೆರಸರಲಂ ಸುರಿದಪುವು (ಜಗವಿ. ೪-೭೦). 
[ಪರಾಗ 4 ಪಾಂಸು] 
ಪರಾಗಸ್ಸರ್ಶ (ನಾ). (ಸಸ್ಯಗಳಲ್ಲಿ) ಗರ್ಭಾಧಾನಕ್ಕೆ, ಹೂವಿನ 
ಧೂಳಿಯನ್ನು ಶಲಾಕಾಗ್ರದ ಮೇಲೆ ಚಿಮುಕಿಸುವುದು: 
ಸರಾಗಸ್ಟರ್ಶವೆಂದರೆ ಸರಾಗಕೋಶದಲ್ಲಿ ಉತ್ಪತ್ತಿಯಾದ ಪರಾಗವನ್ನು 
ಅದೇ ಹೂವಿನ ಶಲಾಕಾಗ್ರಡ ಮೇಲಾಗಲಿ ಅಥವಾ ಬೇರೆ ಹೂನಿನ 
ಶಲಾಕಾಗ್ರದ ಮೇಲಾಗಲಿ ಬೀಳಿಸುವುದು ಎಂದರ್ಥ (ಸಸ್ಕಶಾ. ೭೦) ; 
ಗಾಳಿ, ನೀರು ಮತ್ತು ಪ್ರಾಣಿಗಳು-- ಈ ಮೂರು. ಪ್ರತಿನಿಧಿಗಳಿಂದ 
ಪರಾಗಸ್ಪರ್ಶವಾಗುನಡು (Pollination) (ಸಸ್ಕಶ. ೭೦). 
[ಸರಾಗ ಸ್ಪರ್ಶ] 
ಪರಾಗ್ರೂಪ (ನಾ). ಹೊರಗೆ ಕಾಣುವ ವಸ್ತು ; ಎದುರಿಗೆ 
ಬಹಿರಂಗವಾಗಿ ತೋರುವ ಆಕಾರ: ಆತ್ಮನು ಪ್ರತ್ಯಗ್ರೂಪನು 
ಎಂದರೆ ನಮ್ಮೊಳಗಿನ ಸ್ವರೂಸ; ಅನಾತ್ಮವು ಪರಾಗ್ರೂಪ ಎಂದರೆ ನಮಗೆ 
ಹೊರಗೆ ಎದುರಿಗೆ ತೋರುವ ವಸ್ತು (ಬ್ರಹ್ಮಭಾ. ೨-೧೬) ; ಐರೋಪ್ಯ 
ಜೀನನ, ಅಲಿತಕಲೆಗಳು ಪರಾಗ್ರೂಪದಲ್ಲಿ ಅಭಿವ್ಯಕ್ತ ವಾದರೆ ಭಾರತೀಯ 
ಜೀವನ ಲಲಿತಕಲೆಗಳು ಪ್ರತ್ಸಕ" ರೂಸಿನಲ್ಲಿ ಅಭಿನ್ಯಕ್ತವಾಗಿವೆ 


(ಭಾರದ. ೫೭೭). [ಸಂ] 


ಪರಾಜ್ಮುಖ 


ಪರಾಜ್ಮುಖ (ಗು). ೧, ಮುಖವನ್ನು ತಿರುಗಿಸಿದ ; ವಿಮುಖ 
ವಾದ. ೨. (ಚಿನ್ನು ಮನಸ್ಸು ಇತ್ಯಾದಿಗಳನ್ನು) ಬೇರೆ 
ಕಡೆಗೆ ತಿರುಗಿಸಿದ. ೩. ಉಪೇಕ್ಷೆ ಮಾಡಿದ ; ಕಡೆಗಣಿಸಿದ: 
ಹೀನಮುಖ ಬಹುಮುಖ ಪರಾಜ್ಮುಖ, . . ಬಹಿರ್ಮುಖದ ಕಾರ್ಯದಲಿ 
ಆ ನರೇಂದ್ರನ ವರ್ತನಕೆ ದುಸ್ಕಾನವಾಗದೆ ಬಿಡದು (ಕ 
೮-೩೭). ೪. ನಿರೋಧವಾದ ; ಪ್ರತಿಕೂಲವಾದ, (ನಾ). ೫. 
ಹಿಮ್ಮೆಟ್ಟುವುದು ; ಹಿಂದಿರುಗುವಿಕೆ; ವಿಮುಖವಾಗುವುದು : 
ನಿಜೋಸನ್ಯಸ್ತ ಮುಪ್ಪ ಯೋಗಶಾಸ್ತ್ರ 
ಮುಮಂ ತೋ ಲೋಕಮಂ ಸಮ್ಮರ್‌ಜ್ಞ್ಞಾನಸರಾಜ್ಮುಖಂ ಮಾಡಿರೆ. 
(ಅದಿಪು೯-೯೩ ವು; ರಾವಣಂ ವಿಘ್ನವಿನಾಯಕಾಸ್ತ್ರದಿಂದಿಸುವುದುಮದಂ 
ಲಸ್ಷ್ಮಣಂ ಸಿದ್ಧಾರ್ಥವಿದ್ಯಾಶಿಲೀನನಿಖದಿಂ ಪರಾಜ್ಮುಖಂಮಾಬ್ಬು ದುಂ 
(ಪಂ22ಮಾ,೧೪-೧೭೨ ಐ). ಹಿವಿಮುಖನಇದವನು: “ಪರಾಜ್ಮುಖಾ, 
ಸರಾಚೀನಃ--೨ ಅಭಿಮುಖವಾಗದೆ ಹಿಂದೆ ತಿರುಗಿದವನ ಪೆಸರುಗಳು” 
(ಸಿದ್ಧಾಂತಿ. ೩೩೧) ; ಅಂತು. ವನಿತಾಸುಖಪರಾಜ್ಮುಖಂ ಪೊಟ್ಟು 
ಗಳೆವುತ್ತಿ ರ್ದೊಂದುದಿವಸಂ ಪ್ರಭಾತಸಮಯದೊಳೊಡ್ಮೊ ಲಗದೊಳಿರೆ. 
(ಕಾದಂಪೂ. ೨೩); ಮುನ್ನನೊರ್ಮೆ ಜಶಮುಬಖಂಗೆ ರಣಮುಖದೊಳಿ 
ದಿರ್ಚಿದ ನರುಣನಂ ಪರ್‌ಜ್ಮುಖಂ ಮಾಡಿ ಗೆಲ್ಲು ಕುಡೆ (ಸಂರಾನಾ. 
೧೧-೧೦೩ ಪ); ಬಡತನಗಳಡಸಿದೊಡೆ ಬಂಧುಗಳೆಡಹಿ ಕಾಣರು ಭಂಟ 
ತಾನಾದೊಡೆಯು ಬಂದಾಪತ್ತಿನೊಳಗೆ ಪರಾಜ್ಮುಖನೆಯಾಗಿ ನುಡಿಸದವನೇ 
ಹಗೆ (ಕುಪಸ್ಯಉ.' ೩-೬೪) ; ಪುಣ್ಯದ ಆಶೆ, ಪಾಪದ ಅಂಜಿಕೆ ಅವನನ್ನು 
ನಿಯತಕರ್ಮದಿಂದ ಪರಾಜ್ಮುಖನನ್ನಾಗಿ ಮಾಡಿದೆ (ಭಾರದ. ೧೧೭). 
೭. [ನಾಟ್ಯ] ಹಸ್ತಚಲನೆಯ ಉತ್ತಾನ, ಅಥೋಮುಖ, 
ಪಾರ್ಶ್ವತಳ, ಅಗ್ರತಳ, ಸ್ವಸಮನ್ಮುಖತಳ, ಊರ್ಧ್ವಮುಖ, 
ಅಧೋವದನ, ಪರಾಜ್ಮುಖ, ಸಮ್ಮುಖ, ಪಾರ್ಶ್ವತೋಮುಖ, 
ಊರ್ಧ್ವಗತಮುಖ, ಅಥೋಗತಮುಖ, ಪಾರ್ಶ್ವಗತ, ಅಗ್ರಗತ, 
ಸಮ್ಮುಖಾಗತಗಳೆಂಬ ೧೫ ಬಗೆಗಳಲ್ಲಿ ಒಂದು : ಉತ್ತಾನ, ಅಧೋ 
ಮುಖ ಪಾರ್ಶ್ವತಳ, ಅಗ್ರತಳ, ಸ್ವಸಮ್ಮುಖತಳ, ಊರ್ಧ್ವಮುಖ, 
ಅಧೋವದನ, ಪರಾಜ್ಮುಖ . . , ಸಮ್ಮುಖಾಗತ -- ಈ ಹದಿನೈದು 
ಕರತಳ ಭೇದಂಗಳ್‌ (ಲಾಸ್ಕರಂ, ೪-೪ವ), [ಸಂ.] 

ಪರಾಜ್ಮು ಖತೆ (ನಾ). ೧.ಮಂಖವನ್ನು ಬೇರೆ ಕಡೆಗೆ ತಿರುಗಿಸು 
ವುದು ; ವಿಮುಖವಾಗುವಿಕೆ. ೨. ಹೇವರಿಕೆ; ಇಷ್ಟವಿಲ್ಲದಿರು 
ವುದು ; ಜುಗುಪ್ಸೆ: "ದ್ಲರ್ಮಪರಾಜ್ಮುಖತೆ' ಪರಾ. 

[ಸಂ. ಪರಾಜ್ಮುಖತಾ] 

ಸರಾಜ್ಮು ಖಸು (ಕ್ರಿ). ಕಡೆಗಣಿಸು; ಅಲಕ್ಷ್ಯ ಮಾಡು; 
ತಿರಸ್ಕರಿಸು: ಆ ತೃಸ್ಥೆಗಳನೆಲ್ಲ ವೈರಾಗ್ಯದಿಂ ನಿಪ್ಪಟ ನಿರೋಧಿಸಿ 
ಪರಾಜ್ಮುಖಿಸಿ ನೀಗಿ ಬಿಸುಟವುಗಳಿಂ ನೆರೆ ಮುಕ್ತನಹುದೆ ದುಃಖನಿರೋಧ 
ವೆಂಬ ಮೂರನೆಯಾರ್ಯಸತ್ಯ (ವೈಶಾಖ, ೮೪-೫೭೪), 

[ಸರಾಜ್ಮುಖ- -ಇಸ್ಫ್ಯು) 

ಪರಾಚೀನ (ಗು). ೧. ಬೇರೆಯ ಕಡೆಗೆ ತಿರುಗಿದ; ವಿರುದ್ಧ ವಾದ 
ದಿಕ್ಕಿಗೆ ತಿರುಗಿಕೊಂಡ ; ವಿಮುಖವಾದ. ೨. ಪಶ್ಚಿಮದೇಶ 
ದಲ್ಲಿರುವ. (ನಾ). ೩. ಬೇರೆಯ ಕಡೆಗೆ ತಿರುಗುವುದು ; 
ವಿಮುಖವಾಗುವಿಕೆ : “ವಿಪರೀತಂ, ಪರಾಚೀನಂ--ಈ ೨ ಹಿಂದು 
ಮುಂದಾಗುಹಗ(ಹಲಾಯು. ೧೨೫-೭೨); “ವಿಪರೀತಂ ಪರಾಚೀನಮೆಂದೊ. 
ಡದು ಹಿಂದುಮಂಂದೆಂಬುದಕೆ ಪೆಸರೆನಿಕ್ಕುಂ” (ಮಂಗರಾ. ೧೩೦-೧೫). 
೪. ವಿಮುಖನಾದವನು:“ಪರಾಜ್ಮುಖಃ, ಪರಾಚೀನ1--೨ ಅಭಿಮುಖ 
ವಾಗಡೆ ಹಿಂದೆ ತಿರುಗಿದವನ ಪೆಸರುಗಳು” (ಸಿದ್ಧಾಂತಿ, ೩೩೧). [ಸಂ.] 
52 


ಕಾಪಿಲಸಿದ್ಧ್ಧಾ ಂತಮುಂಮೆಂ 


೫೩೦೭ 


ಜ್ರ 


45 


ಪರಾತ್ಪರ 


ಪೆರಾಜಯೆ(ನಾ),ಸೋಲು; ಅಪಜಯ: “ಸರಾಜಯೆ।, ರಣಭಂಗಃ-. 
ಕಾಳಗದಲ್ಲಿ ಸೋತುಹೋಗುವಿಕೆಗಿ (ಸಿಮ್ಮಾಂತಿ. ೨೭೧) ; ಸಲೆ ಸರಾಜಯ 
ಜಯನನೀಶ್ವರ ತಿಳಿವ (ಕೌ, ೨೧-೨೫) ; ರಾಜಶೇಖರನುರಿಗಣ್ಣಿ ದ 
ಸ್ಮರಗೆ ಪರಾಜಯವಾಯ್ತೂ (ಮೋಹತ. ೮-೪); ಪರಾಜಯನಿಂದುವೆ 
ಸರನು ಜಯವಿಂದೆನಗೆ ! (ಚಿತ್ರಾ ೦1 ೩೯-೧೦೫೨). [ಸಂ.] 

ಪರಾಜಿತ (ಗು). ೧. ಸೋತ; ಸೋತು ಹೋದ; ಸೋಲಿಗೆ 
ಗುರಿಯಾದ: ಸರಸಿರುಹಮಿಂದುದೀಧಿತಿಪರಾಜಿತ ಶ್ರೀನಿಲಾಸಮಾ 
ನಿನ್ನ ಮುಖಂ (ಕಮೀ. ೩-೭೧). (ನಾ). ೨. ಸೋತು 
ಹೋದ ವ್ಯಕ್ತಿ ; ಸೋತು ಹೋದವನು: “ಸರಾಜಿತಃ, ಸರಾ 
ಭೂತ॥--೨ ಸೋತು ಹೋದವನ ಹೆಸರುಗಳು” (ಸಿದ್ಧಾಂತಿ. ೨೬೧); 
ಈ ಅಂಬಿಗರ ಹುಡುಗಿಯಿಂದ ಪರಾಜಿತನಾದ ರಾಜಒಡೆಯನು 
ಯಾರೆಂಬುದು . , *ತಿಳಿದಿದ್ದರೆ. ಸಾಕು (ಶ್ರೀ. ೫); ಪರಾಜಿತನೆಂದರೆ 
ಹೆಣ್ಣಿನ ತಂದೆ ಎಂದು ಇಂದು ಮೊದಲ ಬಾರಿ ತಮ್ಮ ಅನುಭವದಿಂದ 
ಆನರು ಅರಿದಂತಾಗಿತ್ತು (ಹೊಸಕ್ತಿ. ೪೬). ೩. ವಾತೂಲಾಗಮದ 
ಹನ್ನೆರಡು ಭೇದಗಳಲ್ಲಿ ಒಂದು : ವಾತೂಲ ಉತ್ತರವಾತೂಲ ಕಾಲ 


ಜ್ಞಾನ ಪರಾಜಿತ... ವಿಶ್ವಾತ್ಮಕಾಗಮನೆಂದು ವಾತೂಲಾಗಮದ 
ದ್ವಾದಶಭೇದಂಗಳು(ವಿನೇಕ. ೭೨). 

ಪರಾಜಿತಂ ಮಾಡು- ಸೋಲಿಸು: ಅರಜ£ಯಂ ವಿರಜನಿಯಂ 
ಸರಾಜಿತಂ ಮಾಡಿ ಭಾವಿಸುತ್ತಿರ್ದಂ ಪನ್ನೆರಡುನುನುಪ್ರೇಕ್ಷೆಗಳಂ 


(ಶಾಂತಿಪು. ೯-೯೯). [ಸಂ.] 

ಪರಾಜ್ನಾನ (ನಾ). ಶ್ರೇಷ್ಠವಾದ ಜ್ಞಾನ; ಬ್ರಹ್ಮಜ್ಞಾನ : ನಿದ್ರೆ. 
ಯೊಳಗಲಾಯದಿರ್ದಾ ಮಾನಿಸನನೆಬ್ಬಿಸುವ ಮಾಳ್ಕೆಯಿಂದಾ ಪರಾಜ್ಞಾನ 
ದೇಸ್ಸೆಯಿಂದೇ ನಂದಿ ಭೃಂಗೀಶಾದಿ ಗಣನಿಕರದೊಳಗೆಯಾನಂದದಿಂ 
ವರ್ತಿಸೂದ ಪರಸುಜ್ಜ್ಯಾನವೈ (ವೀಕೈಘು. ೬-೬-೫೭), . [ಸಂ.] 

ಸರಾತ, ಪರಾತು, ಪರಾಯತ, ಬರಾತ, (ನಾ). ಅಗಲವಾದ 
ಹಾಗೂ ಅಂಚುಳ್ಳ ದೊಡ್ಡ ಮರಗೆಯಾಕಾರದ ಲೋಹದ 
ಪಾತ್ರೆ; ಹರಿವಾಣ : ಒಂದು ದೊಡ್ಡ ಬೆಳ್ಳಿಯ ಸರಾತದಲ್ಲಿ 
ಉತ್ತಮವಾದ ಚೀನಾಂಬರ, ವಕ್ಷವಸ್ತ್ರ :. . ಎಲ್ಲವನ್ನೂ ತಂದು 
(ಶಾಂತಲಾ. ೩೫) ; ದೊಡ್ಡದೊಂದು ಸರಾತದಲ್ಲಿ ಹಿಟ್ಟನ್ನು ಸುರವಿ 
ಕೊಂಡಳು (ನೊ ನಾಸಾ: ೫): ಮತ್ತೊಂದೆಡೆ ದೊಡ್ಡ ಪರಾತದಲ್ಲಿ ದೊಡ್ಡ 
ದೊಡ್ಡ ಒಟ್ಟದ ಖಾರದಾಣಿಯ ರಾಶಿ! (ನೈಸಿ. ೧೫೩). ಪರಾತು: 
ಬಕ್ಕರಿ ಬಡಿಯುವ ಸರಾತಿನ ಮೇಲೆ ಪಟಿಪಟಿ ಹನಿಯುದುರಿಸುತ್ತ 
ಹಿಟ್ಟಿನ್ನು ನಾದಿದಳು (ಅನ್ನ. ೩೪); ಅಧಿಕಾರದಿಂದ ವಂಚಿತರಾಗುವ 
ದುಃಖದ ಭಾರ ನಮ್ಮ ಪಾಲಿಗೆ--"ಆವೇದನೆ, ನಿವೇ ದನೆಗಳ ಸರಾತನ್ನು 
ತಲೆಯ ಮೇಲೆ ಹೊತ್ತು ಕೊಂಡಸ್ಟೂ ಭಾರನಾಗದು' ಎಂದು ನಾನು 
ಹೇಳಿದ್ದೆ (ಕಬಂಧ: 1, ೪೯೯). ಪರಾಯತ: ಆ ನೀರನ್ನು ಚೆಲ್ಲು 
ವುದಕ್ಕೆ. ಚಿನ್ನದ ದೊಡ್ಡ ಸರಾಯ ತಗಳನ್ನೂ ಸಿದ್ಧ ಪಡಿಸಿದರು. (ಗುಣಸಾ. 
೬೯). ಬರಾತ, :. ದೊಡ್ಡ : ದೊಡ್ಡಬರಾತಗಳಲ್ಲಿ ಅನ್ನಗಳ ತುಂಬಿಸಿ 
ನರಸೆಯಾಗಿ . . . ಇಡಿಸಿದನು (ಕಥಾನುಂ. 1%, ೮೧). 

[4-ಹಂ. ಮರಾ. ಪರಾತ್‌] 
ಪರಾತು '"ಸರಾತ' ನೋ. 
ಪರಾತ್ಸರ (ಗು). ೧. ಅತ್ಯಂತ ಶ್ರೇಷ್ಠವಾದ ; ಪರಮ : 


ಸಾಕ್ಸಾತ್‌ಸರಾತೃರ [ಪಾಂ0, ಸರಾಪರ]ಸದಮಳಿತ ಶಿನಲಿಂಗಮಂ 
ತೋಜತಿದಪೆನಿದೆ ಬನ್ನಿ . (ಒಸಪು. ೫೧-೮೦). (ನಾ). -೨. ಅತ್ಯಂತ 
ಶ್ರೇಷ್ಠವಾದುದು ; ಪರಮಾರ್ಥ : ಪ್ರಸಾದನೇ ಗುರು ಪ್ರಸಾದವೇ 
ಲಿಂಗ ಪ್ರಸಾದವೇ ಜಂಗಮ ಪ್ರಸಾದನೇ ಪರಾಶ್ಚರ (ಉರಿಸೆ. ೧೨೧-೧೦೯); 


ಪರಾತ್ಮರತೆ 


ಜಯ ಪರಾತ್ಬರನೆ ಜಯ (ಬ್ರೌಢರಾ. ೧-೫೨). ೩. ಬಹಳ .ತ್ರೇಷ್ಠ 
ವಾದ ಸ್ಥಾನ; ಮೋಕ್ಷ; ಮುಕ್ತಿ : ಪರಾಶ್ಚರ' [ಪಾಕಾಂ. ಪರಾ 
ಪರ]ಕೈ. ಹೋಗಿ ಸರಮನ ಸುದ್ದಿಯ ಕೊಂಡು ಬರುತ್ತಿದ್ದ ನೊಬ್ಬ 
(ಬಸನ. ೯೨೬). ೪. ಬಹಳ ಶ್ರೇಷ್ಮನಾದವನು ; ಪರಮಪುರುಷ : 
ಸರಮಭಟ್ಟಾ ರಕ ಪರಾತ್ಪರ [ಪಾಠಾಂ, ಪರಾಪರೆ] , , , ಪರಮಾತ್ಮ ಸರ 
ಮೇಶ (ಬಸಪು. ೨-೧೭); ಬಿಂದು ಮಾಯಿಳವಿಲ್ಲದಂದು.. . . ಈ 
ತತ್ತ್ವನಸಿಸ್ಮಾದಿ ನಾಳ್ಕಾರ್ಥವಿ್ಲದಂದು ಅಲ್ಲಿಂದತ್ತ ನೀನೇ ಪರಾತ್ಟೈರನು 
ನೋಡಾ (ಸಿದ್ಧೇನ ೬-೧೬). [ಸಂ] 

ಪರಾತ್ಮರತೆ (ನಾ). ಅತಿ ಶ್ರೀಸ್ಮಸ್ಕಾನ : ಮೋಹದ ಈ ಸರಾತ್ಬರತೆ 
ಯನ್ನು ನೀವು ಒಪ್ಪುತ್ತೀರಾ? (ಸಮಜೀ, ೩೧೧).[ಸಂ. ಸರಾತ್ರರತಾ] 

ಪರಾತ್ಮ (ನಾ). ದೇವರು ; ಪರಮಾತ್ಮ : ಪರಮಹಂಸ ಸರಾತ್ಮ 
ಪರಮೇಶ್ವರ ,, . ಪರೋತ್ತಮ ಕರುಣಿಸುವುದೆಂದ (ಕುಮ್ಯಾಅ, ೬-೮೭) ; 
ಸತ್ಯವಹ ಲಳ್ಸ್ಮ್ಯಾರ್ಥವನು ಮಿಗೆ ತಥ್ಯ ಲಕ್ಷಣೆಯಿಂದ ಲಕ್ಷಿಸೆ ಪ್ರತ್ಯಗಾತ್ಮ 
ಪರಾತ್ಮರೈಳ್ಯವು ಸಿದ್ಧಿ ಸುವದೆಂದ (ಅಮೃತ. ೩-೨೨). [ಪರೈ -- ಆತ್ಮ] 

ಪರಾಧಿ (ನಾ). ೧. ಬೇಟಿ; ಶಿಕಾರಿ. "ಪಾರದಿ' ವರಾ. ೨. ಅತಿ 
ಶಯವಾದ ವಕಾನಸಿಕ ಕ್ಲೇಶ. [ಸಂ.] 

ಪರಾಧೀನ(ಗು). ೧. ಬೇರೆಯವರ ಅಂಕೆಗೆ ಒಳಪಟ್ಟ; ಮತ್ತೊಬ್ಬರ 
ಕೈಕೆಳಗಿನ ; ಅನ್ಯರಿಗೆ ಅಧೀನವಾದ. (ನಾ). 3.. ಬೇರೆಯವರ, 
ಲೋನದಲ್ಲಿರುಂತೆ; ಸರಾಧೀನತೆ: “ವ್ಯಾಪಾರದಲ್ಲಿ ಸಂತೋಷ 
ದಲಿ ಪರಾಧೀಸದಲಿ... ಳಾ ಖ್ಯಮಳ್ಕುಂ” (ಮೆಂಗರಾ. ೧೪೫-೩೦); 
ಮಾನವನು ಪರಾಧೀಸವಾಜ ಕರ್ಮವನ್ನು ಸಾಧ್ಯವಾದ ಮಟ್ಟಗೂ ತೃಜಿಸಿ 
ಆತ್ಮಾಧೀನವಾದ ಕರ್ಮವನ್ನು ಪ್ರಯತ್ನ ಪೂರ್ವವಾಗಿ `ಅನುಷ್ಮಾನ 
ಮಾಡಬೇಕು. (ಭಾರದ. ೫೪). ಹಿ... ಬೇರೆಯವರ ಅಂಕೆಯಲ್ಲಿರುವ 
ವನು; ಅನ್ಯರ ಪ್ರಭುತ್ವಕ್ಕೆ ಒಳಪಟ್ಟ ವನು: ಸರವಾನ್‌, ಸರಾಧೀನಃ 
೬ ೬ ೬ ಗೃಹ್ಮಳ-- ಈ ೮ ಹೆಜರ ವಶದಾತಂ' (ಹಲಾಯು. ೫೬-೧೮೬) ; 
“ಸರವಶಂ. ನಿಘ್ನಂ ಪರಾಧೀನನೆಂದೆನಲು . . .- ಪರರ ವತದನನಕ್ಕು” 

ಕುದುರೆವರಿಜಂ ತಳೆದು ಪರಾಧೀನನಾಗಿ ಪಲ 
ಕೋಟಲೆಗಳನನುಭವಿಸಿದೆ (ಕಾದಂಉ. ೭೨೯) ; ಪರಾಧೀನಸಾದರೆ ನರಜನ್ಮ 
ಹೋದೀತೇ ? (ಗಾದೆ). ೪. (ಆಸ್ತಿ ಮುಂತಾದುವುಗಳ) ವರ್ಗಾ 
ವಣೆ ; ಪರಭಾರೆ: ಇವತ್ತು ಶೀನಪ್ಪ ಸೇರೆಗಾರರ' ಆಸ್ತಿ, ಅಸ್ತಿ ಎರಡೂ 
ಪರಾಧೀನವಾಗುತ್ತ ವೆ. (ಹಹಸ, ೨೪). ೫. [ಕಾಮಶಾ] ನಾಲ್ಕು 
ಬಗೆಯ ರತಿಭಾವಗಳಲ್ಲಿ ಒಂದು : ರತಿಭಾವಂ . . . ನಾಲ್ಕು ಪರಿ 
ನಿಜ ನಿರೋಧ ಪರಾಧೀನ ಸ್ವಾಧೀನ . . . ಆಲಿಂಗನ ಚುಂಬನಂಗಳ 
ಮಾಡಲೈ ಮೆಲ್ಲಮೆಲ್ಲನೆ ಮೈ ಬಿಸುಪಾಗಿ ಬಿಸುಸುಯ್ಲಾಗಿ ಬೆಚ್ಚನೆಯ 
ಕಳೆಯಾಗಿ ಸ್ವಲ್ಪ ಸ್ರವಿಸಿದೊಡೆ ಪರಾಧೀನ ರತಿ (ಕಾಮಃ, ೨೩೧). 

[ಪರ + ಅಧೀನ] 

ಪರಾಧೀನತೆ (ನಾ). ಬೇರೆಯವರನ್ನು ಆಶ್ರಯಿಸಿರುವುದು ; 
ಮತ್ತೊಬ್ಬರನ್ನು ಅವಲಂಬಿಸಿರುವಿಕೆ : ಸಲಹೆಯನ್ನು ಸ್ವೀಕರಿಸಲು 
ಮಕ್ಕಳ ಹುಟ್ಟು ಗುಣವಾದ ಸರಾಧೀನತೆ ನೆರವಾಗುತ್ತದೆ (ತಿಕ್ಷದ.೫೫೫). 

[ಸಂ. ಪರಾಧೀನತಾ] 

ಪರಾಧೀನೆ (ನಾ). ೧. ಬೇರೆಯವರನ್ನು ಅವಲಂಬಿಸಿರುನೆವಳು ; 
ಮತ್ತೊಬ್ಬರನ್ನು ಆಶ್ರಯಿಸಿರುವವಳು : ಆಳೆಯಾದರೋ ಜರಾ 
ಧೀನೆ ; ಅಲ್ಲಿ ಗುರುಜನಗಳೂ ಸನಿರಾಪದಲ್ಲಿರೆಲಿಲ್ಲ (ಕಾಕುಂತ. ೨೫-೧೪). 
ತಿ. [ಕಾಮಶಾ) ನರಾಧೀನನೆಂಬ ರತಿಭಾನನನ್ನು ಉಳ್ಳವಳು : 
ಪರಾಧೀನೆ ಕುಸುಮಬಾಣಾಸನಾಗಮಕೋವಿದೆ (ಜನವ. ೮-೩೭). 

[ಸಂ. ಪರಾಧೀನಾ] 


'ಮಂಗರಾ, ೬೮-೭) ; 


೫೩೦೮ 


0 


40 


45 


ಪರಾಭೂತಿ 


ಸರಾನ್ನ (ನಾ). ೧. ಬೇರೆಯವರು ಒದಗಿಸಿದ ಆಹಾರ; ಮತ್ತೊ 
ಬ್ಬರು ನೀಡಿದ ಭೋಜನ: ಪರಧನ ನರಾನ್ನ ಪರಸ್ತ್ರೀಯರಾತೆ 
ಬಿಡದು (ಸಿಕನ. 111, ೧೪೧) ; ವಾಚಿಸದೆ ವೇದಾರ್ಥನಿಚಯವನು . , . 
ಪರಾನ್ನ ಪೂರಿತ ತಪ್ತತನುವಾದ ನೀಚನಹ ಭೂಸುರನ ಕರುಳನು ತೋಚು 
ನಳಲೈ ಮೃತ್ಯು (ಕುವ್ಯಾಉ. ೪-೯೮) ; ಪೆರಾನ್ನ ಅವರಿಗೆ ತಪ್ಪಿದ ದಿನ 
ನೆಂದು? (ಹೊಸಕ್ತಿ. ೨೯). ೨. ಬೇರೆಯವರು ನೀಡಿದ ಆಹಾರ 
ದಿಂದ ಜೀವಿಸುವುದು, --ಹೊಟ್ಟಿ ಹೊರೆಯುವುದು. &. ಬೇಕಿ 
ಯವರು ನೀಡುವ ಆಹಾರದಿಂದ ಜೀವಿಸುವವನು ; ಮತ್ತೊಬ್ಬ 
ರನ್ನು ಊಟಕ್ಕಾಗಿ ಆಶ್ರಯಿಸಿರುವವನು : “ನರಾನ್ನಃ, ಪರ 
ಪಿಂಡಾದಃ ಈ ೨ ಹೆಅರಿಕ್ಳಿದ ಕೂಬಿನುಂಬವಂ” (ಹಲಾಯು.೫೮-೧೯೬); 
“ನೆಜರಾರಿಕ್ಕಿತಂ [ನಾರಾಂ. ಹೆಜಿರಾರಿ ತಿಂಬನಂ]ಪರಾನ್ನಂ ಸಾರಧಿಕನಾ 
ಪರಸಿಂಡಾದನಕ್ಕುಂ* (ಮಂಗರಾ, ೬೯-೧೦). [ಪರ್ಕ + ಅನ್ನ] 

ಪರಾಭವ (ನಾ). ೧. ಸೋಲು; ಅಪಜಯ : ಎಯ್ದಕೆ ಕಲಹ 
ದೊಳೆಸ್ಸ್ನಿಂ ಪರಾಭನಂಗಳವರ್ಗಳ* (ಆದಿಪು. ೧೪-೨೭); ಗೋಗ್ರಹಣ 
ದಂದೇನಾದಿರಂ[ತಾ] ಪರಾಭವಮಂ ಚಿಃ ಮಜದಿರ್ದಿರಸ್ಪೊ ಡಂ (ಪಂಪಭಾ. 
೯-೫೬) ; ಸೂಜ್ಯನೆ ಸರಾಭವಂ ನಿನಗೆಂತೊ? (ಶ್ರೀಂಮಾ. ೨೬೦-೮೫೦). 
೨. ಅಪವರಾನ ; ಅವಮಾನ: ಏಳಾದಶಾಶ್ರೋಹಿಣೇಪತಿಯಪ್ಪ 
ರಾಜಾಧಿರಾಜನಂ ಪರಾಭನಂಬಡಿಸದಿರೆಂದು ಬಲದೇವಂ ಬಾರಿಸೆ ವಾರಿಸೆ 
(ಸೆಂಪಭಾ. ೧೩-೯೬ ವ); ಕುರುಕುಲಜೀವಾಕರ್ಸಣಸರಿಣತವಮಿದು ಕಾಳ 
ಹಸ್ತಮಲ್ಲದೆ ಪರಮೇಶ್ವರಿ ಕೇಶಹಸ್ತ ಮಳ್ಳುಮೆ ಪರಾಭವಜ್ವಲನಧೂಮ 
ಕೃಷ್ಣಂ ಕೃಷ್ಣೇ (ಗದಾಯ. ೧-೬೭). ಶಿ. ಅನಾದರ ; ತಿರಸ್ಕಾರ ಕ 
“ಪ್ರ (ಅ)ತ್ಯಾಕಾರಃ, ಸರಿಭವ। . . . ಪರಾಭವಃ . . . ತಿರಸ್ಕಾರಃ 
೨. ಈ. ೬ ಪರಿಭವಂ?' (ಹಲಾಯು. ೧೧೭-೧೯); “ನಿರಾಕಾರಂ ಪರಾಭವ 
ಮುನಾದರಮೆನಲು ತಿರಸ್ಕಾರಂ” (ಮಂ: ೨೭-೬). ೪.'ಮರೆಯಾಗು. 
ವುದು; ಅಗೋಚರವಾಗುವಿಕೆ. ೫. ಬೇರೆ ಬೇರೆಯಾಗುವಿಕೆ; 
ವಿಘಟನೆ, ೬. ಅರುವತ್ತು ಸಂವತ್ಸರಗಳಲ್ಲಿ ಒಂದು; ನಲವತ್ತ 
ನೆಯ ಸಂವತ್ಸರ: ಮತ್ತಮಾ ನರುಸನೇ ಪ್ರಭವ ವಿಭವ... 
ಪರಾಭವ ಪ್ಲ ವಂಗ . . . ಅಕ್ಷಯವೆಂದಟುನತ್ತು ತೆಆನಾಗಿಹುದು (ವಿನೇಕ. 
೩೨೧); ಪರಾಭನಸಂವತ್ಸರದ ಸ್ರ್ರಾವಣದ » ೫ ಇ[ಭೌ]ನುವಾರದಂದು 
(ಕೊಲ್ಲ ಶಾ, ೪೩-೧ ; ?). ೭. ನಾಶ. ೬, ೭ : ಪರಾಭವಂ ಸಂವತ್ಸರ 
ದೊಳ್‌ , , . ಪಂಕ್ಷಿಭೇದಂ ಲಿಪಿಗಳೊಳ್‌ ಅಕ್ಕುನುಲ್ಲದೆ. ಜನಪದದ. 
ಜನಂಗಳೊಳ್ಳಿಲ್ಲ' (ಜಗವಿ. ೨-೧ ಎ): [ಸಂ.] 

ಪರಾಭನಿಸು (ಕ್ರಿ). ೧. ಸೋಲಿಸು; ಅಪಜಯಗೊಳಿಸು : ಪರಾ 
ಭವಿಸಿದಂ ಗುಣಪ್ರಗುಣಚಂಡಕೋದಂಡದಿಂ 4. « ಸುರೇಂದ್ರಥನು 
ಮೂಡಿದಂಬರಮನಂದು ಪೀತಾಂಬರಂ (ಪಂರಾನೂ. ೫-೧೦೧); ಹರ 
ಮಿತ್ರನಂ ಪರಾಭವಿಸಿ. . . ಮಹಾನಾಭನುಜಕಿ ಬೆಂಕೊಂಡನರಿಬಲನನು 
(ಚೆಬಪು. ೩೯-೧೬); ನನ್ನನ್ನೇ ದ್ವಂದ್ವಯುದ್ಧ ದಲ್ಲಿ ಪರಾಭವಿಸಿದನು 
(ಗುರುಣೆ, ೧೦೪), ೨. ಅವಮಾನಗೊಳಿಸು ; ಗೌರವಕ್ಕೆ ಹಾನಿ 
ತರು : ದುರೋದರ ವ್ಯತಿಕರದೊಳ್ಳ ರಾಭವಿಸಿ ಕೃಸ್ಣೆಯನುಯ್ದ ಪರಾಧಿ 
ಯೆಲ್ಲಿದಂ (ಗದಾಯು. ೬-3೯). [ಪರಾಭವ 4 -ಇಸು,] 

ಪರಾಭೂತ (ಗು). ೧. ಸೋತು ಹೋದ; ಪರಾಭವ ಹೊಂದಿದ. 
೨. ತಿರಸ್ಕಾರದಿಂದ ಕಂಡ; ಕೀಳಾಗಿ ಕಂಡ.(ನಾ). ೩. ಸೋತು 
ಹೋದವನು ; ಪರಾಜಿತ: “ಸರಾಜಿತಃ, ಸರಾಭೂತಃ-೨ ಸೋತು 
ಹೋದನನ ಹೆಸರುಗಳು” (ಸಿದ್ಧಾಂತಿ. ೨೭೧). [ಸಂ.] 

ಪರಾಭೂತಿ (ನಾ). ಸೋಲು; ಪರಾಭವ : "ಪರಾಭೂತಿವೆಜು? 


ಪರಾ. [ಸಂ] 


ಪರಾಭೂತಿನೆಜು 


ಪರಾಭೂತಿವೆಳು (ಕ್ರಿ). ಅನಜಯವನ್ನು ಹೊಂದು ; ಸೋಲು: 
ಸರ್ಬಿಡತ್ತೆಕ್ಲೆಸೆಯೊಳ್‌ ನೆಗಳ್ಳ ಪಯಶಮಿನಾ ಶಬರನಿನೊಗೆದ ಪರಾಭೂತಿನೆತ್ತ 
ಕಾರಣದಿಂದಂ (ಕಬಶಂ. ೪-೯೫). [ಪರಾಭೂತಿ-- ಪೇನ] 

ಪಲಾಭೇದ್ಯ (ನಾ). ಬೇಕಿಯವರಿಂದ ಜಯಿಸಲು ಅಸಾಧ್ಯನಾದ 
ವನು: ಶ್ರೀಕಾಳಿದಾಸಂ ಪರಾಭೇದ್ಯಂ ವಸಳಲದೇವಿಗಂ ನುಧುವ 
ದಣ್ಣಾ ಧೀಶ್ವರಂಗಂ ಜಯಾಪಾಡದ್ಯಂ ಪುಟ್ಟದಂ (ಕಇಆ. ೮-೩-೨೬೧; 
1062). [ಸರ್ಕ 4 ಅಭೇದ್ಯ] 

ಪರಾಮರಿಕೆ, ಪರಂಬರಿಕೆ, ಪರಾಂಬರಿಕೆ (ನಾ). ೧. ಪರಿಶೀಲನೆ; 
ಗಮನಿಸುವಿಕೆ; ಪರಿಭಾವನೆ : “ಸರಾಮರಿಕೆ (ಸರಾಂಬರಿಕೆ)-- 
ಪರಾಮರ್ಶಿಕಾ” (ತದ್ಭ ಕೋ, ೨೪). ೨. ಉಪಚಾರ; ಆರೈಕೆ : ಕೂಸಿನ 
ಪರಾಮರಿಕೆ ತೆಗೆದುಕೊಳ್ಳದೆ ಹಿಂಗೆ ಮೈಮರದು ಇರುತ್ತಾರೆ (ತಾತ್ರಕಿ. 
೭೫-೨೫) ; ದಿನವಹಿ ಜಿಲ್ಲಾ ಸಾಹೇಬರ ಬಂಗಲೆಗೆ ಹೋಗಿ ಅಮ್ಮವರ 
ಪರಾಮರಿಕೆ ನೋಡಿಕೊಂಡರು (ದಾಕೂಟ. ೧೦); ಹೆಂಗರುಳಿನ ಸರಾಮರಿಕೆ 
ಯಲ್ಲಿ. ಒಂದು ಹಿತವಿದ್ದರೂ ಆದೊಂದರಿಂದಲೇ ಎಲ್ಲ ಕೆಲಸವಾಗದು 
(ಸಾಹಿವಿ, ೭) ; ಶೇಸಣ್ಣ ಮಡಿ ಉಟ್ಟು ಕೊಂಡೆ ಎಲ್ಲರ ಪರಾಮರಿಕೆ 
ಮಾಡುತ್ತಿ ದ್ದ (ನೈನಿ,೧೮೩), ೩. ವಿಮರ್ಶೆ; ವಿವೇಚನೆ: ಆ ಪ್ರಸ್ತಾವ 
ದೊಳು ಬಸವರಾಜದೇವರ ಪರಾಮರಿಕೆಯನೇನೆಂಬೆ (ಶೂನ್ಯಸಂ. ೩೭೫- 
೩೮). : ಪೆರಂಬರಿಕೆ: ೩. “ಚೀಕ, ಸೀಕ--ಅಮರ್ಸ್ಷಣೇ, ಸರಂಬರಿಕೆ 
ಯೊಳ್‌” (ಕಾಶಕೃ. ೨೯೬). ಪರಾಂಬರಿಕೆ : ೧. ಅಖಿಲಲೆಕೃಪತ್ರ 
ಗಳೂ ಅಲ್ಲಿ ನಮ್ಮ ಪರಾಂಬರಿಕೆಗೆ ಸಿದ್ಧ ವಾಗಿರಬೇಕು. (ವಿಗಡ. ೬-೨೪); 
ಮೂರು ಒಳ್ಳೆಯ ಆಭರಣದ ಪೆಟ್ಟಿಗೆಗಳು ಮಾರಾಟಕ್ಕೆ ಬಂದಿವೆ. ಶಕಟ 
ದಾಸನು ತಮ್ಮ ಪರಾಂಬರಿಕೆಗಾಗಿ ಕಳುಹಿಸಿದ್ದಾನೆ. (ಕ್ಷಮ. ೪೧). 

ಪರಾಮರಿಕೆ ಮಾಡು, ಪರಾಂಬರಿಕೆ ಮಾಡು- ಉಪಚಾರ 

ಮಾಡು ; ಯೋಗಕ್ಷೇಮ ವಿಚಾರಿಸು ; ಆರೈಕೆ ಮಾಡು: ಹೀಗೆ 
ತಮ್ಮ ಕೈಲಿ ಆದಷ್ಟು ಬಡವರ ಪರಾಮರಿಕೆ ಮಾಡಬೇಕು (ಮುಂಬಯಿ. 
೨-೪೮); ಚಂಪಕ್ಕ ಮಾತ್ರ ಬಂದು ತುಸು ಪರಾಮರಿಕೆ ಮಾಡುತ್ತಿದ್ದಳು 
(ಗಂಮಾಯಿ, ೧೩೧) ; ಹುಬ್ಬಳ್ಳಿಯ ಶೇನಡೆಯ ಮನೆತನವು ಅವರನ್ನು. 
ಇಂದಿನವರೆಗೂ ತಮ್ಮ ಮುನೆಯವರೆಂದೇ ತಿಳಿದು ಅನರ ಪರಾಜಬರಿಕೆ 
ಮಾಡುತ್ತಿದೆ (ಸೇನಾಹ. ೬೯). [ಪರಾಮರಿಸು ---ಇಕೆ] 

ಪರಾಮರಿಸು, ಪರಂಬರಿಸು, ಪರಾಂಬರಿಸು, ಪರಾಮ್ಮರಿಸು 
(ಕ್ರಿ). ೧. ಗಮನಿಸು; ಲಕ್ಷ್ಮಿಸು; ಪರಿಶೀಲಿಸು : ಪರಾಮರಿಸಿ 
ಮನ್ನಿ ಸ್ನೇಸೆ]ನ್ನಯ.. ಮಾತನೆಂಜಿಯ್ದೆ ದೈನ್ಯದಿಂದಂ ನುಡಿದು 
ಕೊಂಡೊಯ್ದಳೊರ್ವ ವಧು ತನ್ನ ಮೋಹದ ನಲ್ಲನ (ಸೌಂದಪು.೧೭-೪೩); 
ಪರಾಕು ಮಾಡದೆ ಪರಾಮುರಿಸಿ[ಪಾಠಂ. ಪರಾಂಬರಿಸಿ] ಎನ್ನ ಅಪರತಧಂಗಳ 
ಕ್ಷನಿಸೊ (ಪುರಂದ. ೧-೬೩ ಪೆಲ್ಲವಿ); ಸರಾಮರಿಸು ಸ್ವಾವಿ ಪರಾಕೆಂದು 
ಬಿನ್ನೆ ಸುನ ಅವಸರದ ಗುರಿಕಾರರ ಕೋಲಾಹಲ (ಸೌಗಂಧಿ. ೧೧-೮). 
೨. ಉಪಚರಿಸು ; ಆದರಿಸು; ಆರೈಕೆ ಮಾಡು: ಕಾರ್ಯದಲ್ಲಿ 
ದ್ದಾಗ ಕೆಲಸಗಾರರ ಅನ್ನ-ನೀರುಗಳ ಲಕ್ಷ್ಯ ಅವರಿಗಿರುವುದಿಲ್ಲ; ನಖಗಿದ 
ಮೇಲೆ ಮಕ್ಕಳಂತೆ ಪರಾಮರಿಸುವರು (ಸೇನಾಹ, ೯೪); ಎತ್ತುಗಳಿಗೆ 
121 ತಕ್ಕಂಥ ಆಹಾರಗಳನ್ನು ಅವುಗಳಿಗೆ ಯಥೇಷ್ಟವಾಗಿ. ಕೊಟ್ಟೂ 
ವೇಳೆವೇಳಿಗೆ ಮೇವು ನೀರಿನಿಂದ ಪರಾಮರಿಸುತ್ತಿರಬೇಕು (ಕೃಷಿಪ್ರ. ೧೯). 
೩. ವಿಮರ್ಶೆ ಮಾಡು ; ವಿಮರ್ಶಿಸು : ಸುಕಾವ್ಯರುಚರಸಾರಮುಂ 
ವಿಮಳಮಾನಸಸತ್ಯವಿಯಂತೆವೋಲ್‌ ವಸುಂಧರೆಯೊಳದೇಂ ಪರಾಮರಿಸ 
ಬಲ್ಲನೆ ಕಲ್ಮಸಚಿತ್ತದುರ್ಜನಂ (ದಿವ್ಯಚ.೧-೩೩). ೪. ಪಾಲನೆ ಮಾಡು; 
ಪೋಷಿಸು: ಜನರು ಎಸ್ಟು ನೀಚರಾದಾಗ್ಯೂ ದೇವರು .ಅನರನ್ನು 
ಸರಾಮರಿಸದೆ ಇರುವುದಿಲ್ಲ (ಮುಂಬಯಿ, ೪-೧೪೦). ಪರಂಬರಿಸು : 


೫೩೦೯ 


0 


40 


45 


ಪರಾಮರ್ಶೆ 


೧. ಚದುರರಿಂತಿದನು ಸರಂಬರಿಸುವರೇ ಸದಮಲಬೋಧಸೆಂಯಂತರು 
(ನೇಮಿಸಂ. ೩೨-೪೩) ; ಗುರುವೆ ಬಿನ್ನಹ ಪರಂಬರಿಸು (ಜಿನ. ೪-೪೬); 
ಭೂಪತಿಯೆ ಅನ್ಯಾಯ ನಿನ್ನದು ನೀ ಪಕಂಬರಿಸು (ಕೃಷ್ಣಾಕಾ. ೭-೩೪). 
ಪರಾಂಬರಿಸು : ೧. ತದನಂತರಂ ತನ್ನಿಂ ತಾನೆ ಪರಾಂಬರಿಸಿ ಈ 
ಪರಿಜುಮಾರ ರೂಪೆನೆ (ಪಣ್ಕಾಸ್ತ. ೬-೪೪ ವು; ಹಿಮವಂತ ದೇವನೀತನು 
ಪರಾಂಬರಿಸೆಲೆ ನನಿರಾಜಯಿಂದೂ ತೋಟದರು (ಭರಣಿ. ೩೮-೨೮); 
ಬಹುಚಿತ್ರಮಾಗಿರುವ ಮುಂದಾರಮಾಲೆಯಂ . .. ಪರಾಂಬರಿಸಬೇಕು 
(ಸೌಗಂಧಿ. ೧೭೩-೨). ೨. ಇದರಿಂದ ನಿನ್ನ ವಂಶವು ಉತ್ತ ರೋತ್ತರವಾಗಿ 
ಬೆಳೆಯುವುದು ಎಂದು ರಾಯರನ್ನು ಪರಾಂಬರಿಸಿದರು (ಸಮಜೀ, ೪೨). 
ಸರಾಮ್ಮರಿಸು : ೧. ತಾನೆಲ್ಲ ಸರಾನ್ಮುರಿಸಿ ಅದಂ ನೆರವೇರಿಸುವಂತೆ 
ಮಾಡಬಹುದು (ಸೌಗಂಧಿ. ೨೨೮-೨): [-ಆಸರಾಮರ್ಶಿಸು] 
ಪರಾಮರ್ಶ(ನಾ).೧. ಎಳೆಯುವಿಕೆ; ಸೆಳೆಯುವಿಕೆ. ೨. ಮುತ್ತಿಗೆ; 
ಮೇಲೆ ಬೀಳುವುದು. ೩. ಜ್ಞಾಪಕ; ನೆನಪು. ೪. ಪರಿಶೀಲನೆ ; 
ಚಿಂತನೆ : ಪರಾಮರ್ಶ, ಪರಿ ಭಾವನ (0೦75160186100. ಪಾರಿನಿ, ೨೧). 
೫. ವಿಮರ್ಶೆ ; ವಿನೇಚನೆ. ೬. ತೀರ್ಪು; ನಿರ್ಣಯ: ಮುಖ್ಯ 
ನ್ಯಾಯಾಧಿಸತಿಯನರನ್ನು ಬಿಟ್ಟು ಇತರ ಯಾರೊಬ್ಬರು ನ್ಯಾಯಾಧೀಶರ 
ನಿಯುಕ್ತಿಯ ವಿಷಯದಲ್ಲೂ ಸರ್ವದಾ ಭಾರತದ ಮಂಖ್ಯನ್ಕಾಯೆನಧಿಸತಿ 
ಯವರ ಪರಾಮರ್ಶವನ್ನು ಕೇಳತಕ್ಕು ದು(ಭಾಧಾನ. ೬೬). ೭. (ರೋಗಿ 
ಗಳು, ದರಿದ್ರೆರು, ಸ್ನೇಹಿತರು ಮುಂತಾದವರ) ಯೋಗಕ್ಷೇಮ 
ಅಥವಾ ಕುಶಲವನ್ನು ವಿಚಾರಿಸುವುದು. ೮. [ತರ್ಕಶಾ] ಅನು 
ಮಾನ ಪ್ರಯೋಗದಲ್ಲಿ ಬರುವ ನಿಶ್ಚಿತವಾದ ತಿಳಿವಳಿಕೆ, 
ಜ್ಞಾನ 2 ಈ ಪ್ರದೇಶವು ವಹ್ನಿವ್ಯಾಪ್ಯವಾದ ಧೂಮವನ್ನುಳ್ಳು ದೆಂಬ 
ಜ್ಞಾನಕ್ಕೆ *ಪರಾಮರ್ಶ' ಎಂದು ಹೆಸರು . . . ವ್ಯಾಪ್ಯವು ಪಕ್ಷದಲ್ಲಿರುವು 
ದೆಂಬ ಜ್ಞಾನಕ್ಕೆ “ಪರಾಮರ್ಶ' ಎಂದು ಹೆಸರು (ಭಾತತ್ತ್ವ.೨೭೧). 
ಪರಾಮರ್ಶೆ ಮಾಡು - ೧. ವಿಮರ್ಶೆ ಮಾಡು ; ವಿವೇಚಿಸು : 
ರಾಜ್ಯಗಳ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರುಗಳೊಡನೆ 
ಪರಾಮರ್ಶ ಮಾಡಿದ ತರುವಾಯ . - ನೇಮಕ ಮಾಡತಕ್ಕುದು 
(ಭಾಧಾನ. ೬೬); ಸರ್ವಪ್ರಕರವಾಗಿ ನಿಮ್ಮ ಪರಾಮರ್ಶ ಮಾಡಬೇಕೆಂದು 
ನನ್ನ ನಜೀರಿಗೆ ಅಚ್ಚಿ ಕೊಡುವೆನು (ಗದ್ಯ. 11,೧೫). ೨. ಆರೈಕೆ 
ಮಾಡು:*ಉಪಚರಿಸು--ಪರಾಮರ್ಶ ಮಾಡು? (ಗಂಗಾಮ.೪೩) -[ಸಂ.] 
ಪರಾಮರ್ಶಕ (ನಾ). ೧. ಪರಿಶೀಲಿಸುವವನು. ೨. [ಕಾವ್ಯವಿಖಾ] 
ನೆನಸಿಗೆ ತಂದುಕೊಳ್ಳು ವವನು : ಇಲ್ಲಿ ಸರಾಮರ್ಶಕನು ರಸಾವೇಶ 
ದಲ್ಲಿರುವವನು (ಧೃನ್ಯಾಲೋ, ೧೨೭ ಅಡಿಟ), [ಸಂ.] 
ಪರಾಮರ್ಶಿಸು (ಕ್ರಿ). ಪರೀಕ್ಷಿಸು; ಪರಿಶೀಲಿಸು: ಈಗ ನಾನು 
ತಮ್ಮಲ್ಲಿ ಗೆ ಬಂದಿರುವ ವಿಚಾರವನ್ನು ಪರಾಮರ್ಶಿಸಬೇಕೆಂದು ಪ್ರಾರ್ಥಿಸು 
ತ್ತೇನೆ (ಹಿಂಕಿರು. ೬೩); ಭೂಮಿಯ ಹುಟ್ಟಗೆ ಸಂಬಂಧಿಸಿದ ನಮ್ಮ 
ಹೊಸಸಿದ್ಧಾ ೦ತವು ಇನ್ನೂ ಒಂದು ಮೂಲವನ್ನೂ ಪರಾಮರ್ಶಿಸಿದೆ 
(ಛೂಹುಟ್ಳು. ೯೬) ; ಕಪಿಲನಾಗಿ ವಿಮರ್ಶಿಸಿದ ಭೆಗವಚ್ಛ ಶ್ರಿಯೋ 
ಶ್ರೀಕೃಷ್ಣ ನಾಗಿ ಪರಾಮರ್ಶಿಸುತ್ತಿದೆ (ಭಾರದ. ೧೧೩). 
[ಪರಾಮರ್ಶ 4--ಇಸು,] 
ಪರಾಮರ್ಶೆ (ನಾ). ವಿವೇಚನೆ ; ಪರಿಶೀಲನೆ: ಗಮಕದೊಳಾ 
ಯೆಂಬುದು ಪೂರ್ವಪರಾಮರ್ಶೆಗಮೊದವುಗುಮಾ ರೂಢಿಗಂ ಕನೀಶ್ವರ 
ಮತದಿಂ (ಶನುದೆ. ೧೬೯); ರಾಜಸ ತಾಮಸರ ಮಾತಿರಲಿ... 


ಸೌಂದರ್ಯವನ್ನು ಶುದ್ಧ ಪರಾಮರ್ಶೆಯಿಂದ ಗ್ರಹಿಸಲಾರೆ (ಕಾನ್ಮಕು. 
೧೩೨); ಆಡಿದ ಮಾತಿನ ಪರಾಮರ್ಶೆ ಮಾಡಿದರೆ ಅವಳು ನಡೆದದ್ದನ್ನೇ 
ಹೇಳುತ್ತಿದ್ದಳು (ಮೂಕಜ್ಜಿ, ೧೫೬). [ಸಂ] 


ಪರಾಮೃಷ್ಟ 


ಪರಾಮೃಷ್ಟ್ಪ (ನಾ). ೧. ಹಾಳಾದುದು : ಅನಂತವೀರ್ಯನೀ ಕ್ಷೇತ್ರ 
ದೊಳನೇಕಕಾಲಂ ಪರಾಮೃಷ್ಟ ಮಾದ ಮರುಕ್ತಿ ಮಾರ್ಗಮಂ ಮುನ್ನಮೆ 
ಸಮುಖುವೆನೆಂಬಂತೆ ಮೋಕ್ಷಲ್ಷೀನಲ್ಲಭನಾದಂ (ಅದಿಪು. ೧೦-೬೫ ನ), 
೨. ಹಾಳು ಮಾಡುವುದು; ಭಂಗಪಡಿಸುವಿಕೆ : ಕಾಕಿಜೇರತ್ನದಿಂದಲ್ಲಿ 
ಮುನ್ನಿರ್ದುದೊಂದು ಪ್ರಶಸ್ತಿಯೆಂ ಪರಾಮೃಷ್ಟ ಮಾಡಿ (ಶಾಂತಿಪು. 
೧೧-೬೩ವು). [Aಂ.] 

ಪರಾನೋಶಿ "ಫರಾಮೋಷಿ' ನೋ. 

ಪರಾನ್ಮುರಿಸು “ಪರಾಮರಿಸು' ನೋ. 

ಪರಾಯ, ಸರಾಯಿ, ಸರಾಯಾ (ಗು). ೧. ಬೇರೆಯ ; ಅನ್ಯ. 
(ನಾ). ೨. ಅನ್ಯ ವ್ಯಕ್ತಿ; ಪರಕೀಯ ವ್ಯಕ್ತಿ : ತುಸು ನೋಡ್ರಿ 
ಮಾರೀ ತಿರುವಿ. ಪರಾಯರಲ್ಲ, ಪ್ರತ್ಯಕ್ಷ ನಿಮ್ಮ ಹೆಣ್ಣಿ ನಾನು 
(ಬಂಡಾಯ, ೧); ಪತ್ತಲಾ ಉಟ್ಟ ಕ್ಷಣಕ್ಕೆ ಸರಾಯರಾಕಿ ಆಗಲಿಲ್ಲ 
(ಬಾಂಡಾಯ, ೮೦). ಹೆರಾಂಯಿ ; ೧. ಇದಲ್ಲದೆ ಸ್ವಾಜಿ ಅರಸುಗಳು 
ಪರಾಯಿ ಪೋರ್ಚುಗೀಸ್‌ ತಾಲೂಕು ಗೋವೆ ಒಳಗೆ ಇರುತಾರೆ 
(ಉಚೀಂದ್ರ. ೨೧೩) ; ಪ್ರತಿವರ್ಷದಲ್ಲಿಯೂ ಸುಮಾರು ೧೪೫ ಕೋಟ 
ರೂಪಾಯಿಗಳ ಪರಾಯಿದೇಶದ ವರ್ತಕವು ನಡಿಯಂತ್ತದೆ (ಭೂಗೋಳ.೩೯). 
ಪರಾಯಾ : ೧. ಪುತ್ತ ಪರಾಯಿತಾ ಹುಡಿಗ್ಗೆ ಬೆದರಿಕಿ ಹಾಕೋ 
ಮಾತು ಆಡ್ತಾರ (ಜೂಜು. ೨೭). 

[5-ಹಿಂ. ಪರಾಯಾ, ಸರಾಈ ; ಮರಾ. ಪರಾಯ, ಪರಾಯಾ; 

ಪ್ರಾ. ಪರಾಯ./ಸೆಂ. ಪರಕೀಯ] 

ಪರಾಯಣ (ಗು). ೧. (ಯಾವುದಾದಕೊಂದು ವಿಷಯದಲ್ಲಿ) 
ಅತ್ಯಂತ ಆಸಕ್ತಿ. ಹೊಂದಿದ; ತಲ್ಲೀನವಾದ; ನಿರತವಾದ. 
(ನಾ). ೨.ಪ್ರಮುಖವಾದ ಉದ್ದೇಶ; ಪರಮ ಗುರಿ,- ಧ್ಯೇಯ. 
೩. ಹೋಗುವಿಕೆ; ತೆರಳುವಿಕೆ, ೪, ಮೂಲವಸ್ತು, ಪದಾರ್ಥ: 
ನೀನೇ ಈ ಸರ್ವಭೂತಗಳಿಗೂ ಪರಾಯಣವು (ಕೃವಾಭೀ ೧೦೬): 
ಆಕಾಶವೇ ಇವುಗಳಿಗಿಂತ ದೊಡ್ಡ ದು, ಪರಾಯಣವು (ಬ್ರಹ್ಮಭಾ. ೧೮೯). 
೫. ಪರಿಪೂರ್ಣತೆ; ಪೂರ್ಣವಾದುದು : “ಸರಗಮನಂ ಪಾರಾಯಣ 
ಫರಾಯಣೋಪಾಖ್ಯಮಟಗೆ.ಸಾಕಲ್ಯಾರ್ಥಂ” (ವಸ್ತುಕೋ. ೧೧೬-೩೧). 
೬. (ಯಾವುದಾದರೊಂದು ವಿಷಯದಲ್ಲಿ) ಬಹಳವಾಗಿ ಆಸಕ್ತ 
ನಾದವನು; ತತ್ಸರನಾದವನು ; ನಿರತನಾದವನು : “ತತ್ಪರಃ, 
ಪರಾಯಣಃ ಈ ೨ ಆಸಕ್ತ? (ಹಲಾಯು. ೫೮-೧೯೭) ; ಹಿಮನತ್ಚರ್ವತ 
ದೊಳ್‌ ತಪಶ್ಚರಣಸರಾಯಣರಾಗಿಂ (ಪಂಸಭಾ. ೧೩-೧೦೭ 2); ಸಿರಿಪತಿ 
ಪಂಡಿತಂ ಶಶಿನರೌಳಿ ಭಕ್ತಸರಾಯಣಂ (ಬಸಪು. ೫೫-೨೪). ೭. ಪ್ರೀತಿ 
ಸುವವನು : “ಫ್ರೀಮಿ ಪ್ರಿಯಂ ಸಹಚರಂ ಫರಾಯಣನೆನಲ್‌ ಪ್ರೇನು 
ಗೈವನೆನಿಕ್ಕು” (ನುಂಗ. ೬೮-೪). [ಸೆಂ.] 

ಪರಾಯಣತೆ (ನಾ). ಆಸಕ್ತಿ ; ತತ್ಪರತೆ: ಇಂತಹ ಸರಾಯಣತೆ 
ಉಂಂದ ಅನನು ಮೋಕ್ಷಪ್ರಾಪ್ತಿಯ ಸಿದ್ಧಿಯನ್ನು ಪಡೆಯಬಲ್ಲನು 
(ಅನಾಸ ೫). [ಸೆಂ. ಪರಾಯಣತಇ] 

ಸರಾಯೆಣತ್ಸ (ನಾ). ಮೂಲವಸ್ತು ವಾಗಿರುವಿಕೆ : ಸರಾಯಣತ್ವವೂ 
(ಎಲ್ಲಕ್ಕೂ) ಪರಮಕಾರಣವಾಗಿರುವುದರಿಂದ ಪರಮಾತ್ಮನಿಗೇ (ಆಕಾಶ 
ಕ್ಕಿಂತ) ಹೆಚ್ಚು ಒಪ್ಪುತ್ತದೆ (ಬ್ರಹ್ಮಭಾ. ೧೯೦). [ಸಂ.] 

ಪರಾಯಣಿ (ನಾ) ರಕ್ಷಿಸುವವಳು ; ಆದಿಶಕ್ತಿ: ಆದಿನಾರಾಯಣಿ 
ಸರಾಯಣಿ ನಾದಮಯೆ ಗಜಲಕ್ಷಿ (ಕುಸ್ಯಾಚ-೧-೩೬) [ಸಂ. ಪರಾಯಣೀ] 

ಪರಾಯತ "ಪರಾತ' ನೋ. 

ಸರಾಯತ್ತ, (ಗು). ೧. ಬೇರೆಯವರಿಗೆ ಅಧೀನವಾದ ; ಪರತಂತ್ರ 
ವಾದ; ಪರಾಧೀನವಾದ : ಪರಾಯತ್ತ ಕಾರಣಗಳಿಂದಾಗಿ ಆ ಕೆಲಸ 


20 


25 


30 


35 


40 


45 


ಪರಾರ್ಥನಿಪುಣ 


ಪಾಗಲಿಲ್ಲ (ಕೂಢಿ). (ನಾ). ೨. ಬೇರೆಯವರಿಗೆ ಅಧೀನವಾಗು 
ವಿಕೆ; ಪರಾಧೀನತೆ : ಸ್ತ್ರೀಯರು' ಕೆಡಬೇಕಾದರೆ ಎರಡು ವಿಧವಾದ 
ಕಾರಣಗಳು. ಒಂದು. ಪಠಾಯುತ್ತ. ಇನ್ನೊಂದು ಆತ್ಮಾಯತ್ತ (ಆರ್ಯಧ. 
೧೭೧). ೩. ಬೇರೆಯರಿಗೆ ಅಧೀನನಾದವನು ; ಮತ್ತೊಬ್ಬರ 
ಅಂಕಿತಕ್ಕೆ ಒಳಪಟ್ಟಿ ವನು: “ಸರವಾನ್‌, ಪರಾಧೀನಃ , . . ಪರಾ 
ಯತ್ತ 8, ಪರಚ್ಛಂದಃ, ಗೃಹ್ಯಕಃ-ಈ ೮ ಹೆಜರ: ನಶದಾತಂ' 
(ಹಲಾಯು. ೬೫-೧೮೬). [ಸಂ.] 
ಪರಾಯಿ "ಷರಾಯ' ಫೋ. 


-ಪರಾಂಠಿತಾ "ಪರಾಯ' ನೋ. 


ಪರಾರಿ, (ನಾ). ಕಳೆದ ವರ್ಷದ ಹಿಂದಿನ ವರ್ಷ ; “ಸಮತೀತಾಬ್ಮಂ 
ಪರುದಾಖ್ಯಮದಕ್ಕುಂ ತಾಂ ಪರಾರಿ ತತ್ಪೂರ್ವಗತೆಂ' (ನಸ್ತುಕೋ. 
೧೬-೧೧). [ಸಂ.] 
ಪರಾರ್ಮಿ "ಫರಾರಿ' ನೋ. 
ಫರಾರ್ಜಿತ (ಗು). "ಅನ್ಯರ ಕೈವಶವಾದ ; ಬೇರೆಯವರಿಗೆ ಸಿಕ್ಕ; 
ಪರನಶದೊಳಿರ್ದಕೋ ಮೇಣ್ಪ ರಾರ್ಜಿತಪ್ರಾ ಇರಾದರೋ ದ್ರೌಸದಿಯಂ 
ಪರಿಭವಿಸುವಲ್ಲಿ (ಗದಾಯು, ೧-೬೧). [ಪರ್ಕ + ಆರ್ಜಿತ] 
ಪರಾರ್ತಿಹರ (ನಾ). ಚೇಕೆಯವರ ವ್ಯಥೆಯನ್ನು ನಿವಾರಿಸುವವನು: 
ಸರಮಗುಣ ಪರಶಕ್ಷಿವಾಗೀಶ್ವರ ಪರಾರ್ತಿಹರೇಶ . ... ಕರುಣಿಸುವುದು 
(ಕುವ್ಯಾಅ. ೬-೮೭). [ಸಂ.] 
ಪರಾರ್ಥ (ನಾ). ೧. ಬೇರೆಯವರ ಹಿತ ; ಪರೋಪಕಾರ: ಆವನರ್ಥ 
ಪರಾರ್ಥಬಲಿ ಸಂಜೀವನಿಯನನೈದಿತು ಪರಾರ್ಥದೊಳಾವನಸು ನಿರ್ವಾಣ 
ಮಾಡುದು ಲೋಕ ಮೂಬಜರಲಿ ಆ ವಿರಿಂಚಿ ಪುರಂದರಾದಿಯ ದೇವತತಿಗಿ 
ವೆರಿಬ್ಬರೇ ಸಂಭಾನನೀಯಂರು(ಕುನ್ಯಾಆ.೧೦-೨೦); ಪರಾರ್ಥವಾಗಿ ಕಾಣುವ 
ಅರ್ಜುನನ ಮನೋಭಾವದಲ್ಲಿ ಎಂಥ ಸ್ವಾರ್ಥ ಹುದುಗಿದೆ(ಭಾರದ. ೧೧೭); 
ಲೋಕದಲ್ಲಿ ಬುದ್ಧಿ ಪೂರ್ವಕ ಪುರುಸರ ಪ್ರಯತ್ನ ಸ್ವಾರ್ಥ ಅಥವಾ ದಯೆ 
ಯಿಂದ ಪರಾರ್ಥ (ಹಿಂಡಸಾ. ೬೨). ೨, ಮುಕ್ತಿ ; ಮೋಕ್ಷ(?) : 
ಪ್ರಸಿದ್ಧಾನಮಂ ಪಡೆದ ಪರಾರ್ಥಮಂ. ಶಾಶ್ವತಮೆಂಬುದನುಕ್ತ ಸಿದ್ಧ 
ಮಲ್ಲದಂದಭಿಧಾನಂ ನಿರರ್ಥಕರಮುಮಾಧಾರರಹಿತಮಕ್ಕು ಮೆಂದುಮಿಲ್ಲದ 
ಪದಾರ್ಥಕೃಭಿಧಾನಮನಿಡುವ ಮರುಳಾವೊಂ (ಶಾಂತಿಘು. ೫-೧೩೮ ವು. 
ಸರಾರ್ಥನಿಧಿ - ಸರೋಪಕಾರನನ್ನೇ ನಿಧಿಯಾಗುಳ್ಳ ವನು ; 
ಪರೋಪಕಾರಿ; ಒಂದು ಬಿರುದು: ತೇಜಿರಾಜ ದಂಡಾಧಿಪನಂ ಪರಾರ್ಥ 
ನಿಧಿಯಂ ... . ಕೈಯಂ ಮುಗಿದು. (ಕಇಆ. ೭೪-೧೨-೨೨; 1170), 
[ರ್ಯ + ಅರ್ಥ] 
ಪರಾರ್ಥಕಂಟಕ (ನಾ). ಇನ್ನೊಬ್ಬರ ಹಿತಕ್ಕೆ ಉಂಟುಮಾಡುವ 
ಧಕ್ಕೆ,..-ಅಡ್ಡಿ ; ವ್ಯರ್ಥನಿದು ತಾ ಹೋಗಲಿನ್ನು ಪರಾರ್ಥಕಂಟಕವಾಗ 
ಲೇತಕೆ ತೀರ್ಥವೈಸಲೆ ಶಸ್ತ್ರಧಾರೆಯಿಡೆಂದನಾ ಮಗಧ (ಕುವ್ಯಾಸ. ೨-೮೯). 
[ಸರಾರ್ಥ 4 ಕಂಟಕ] 
ಸರಾರ್ಥಚರಿತ (ನಾ). ಬೇರೆಯವರಿಗೆ ಹಿತವನ್ನುಂಟುಮಾಡು 
ವುದೇ ಆಚಾರವಾಗಿ ಉಳ್ಳವನು ; ಸರೋಪಕಾರಶೀಲ: ಜಿನ 
ಪೂಜೆಯ. . . . ನೆಗಟೆಂದು ಪುರೋಹಿತಂಗೆ ಸಜ್ಜ ನಮಹಿತಂಗೆ ಪೇಲ್ಡ 
ನಭಿರಾಮನಶೇಸಕಲಾಕಲಾಪಳೋಕನದಭವಂ ಪರಾರ್ಥಚರಿತಂ(ಪಂರಾಮಾ, 
೧೫-೮೪). [ಪರಾರ್ಥ ಚರಿತ] 
ಪರಾರ್ಥನಿಪುಣ (ನಾ). ಬೇರೆಯವರ ದ್ರವ್ಯವನ್ನು ಜೋಚುವುದ 
ರಲ್ಲಿ ಕುಶಲನಾದನನು : ನಕ್ರರ್ಸ್ಟರಾರ್ತೃನಿಪುಣರೆನಿಸ್ಬೀ ನೀಚ 
ರ್ಮ್ಯಾಟ್ಟಿರೆ ಕರಣವ ರೇಚಣನಂತಿಪ್ಟ ಜನಕವಾಶ್ರಿತಜನಕಂ (ಕೊಲ್ಲಾರಾ. 
[ಪರಾರ್ಥ- ನಿಪುಣ] 


೧೦-೨೧ ; 1151). 


ಸರಾರ್ಥಪರ 


ಪೆರಾರ್ಥಪರ (ನಾ). ೧. ಇನ್ನೊಬ್ಬರ ಹಿತಚಿಂತನೆಯಲ್ಲೇ ಮಗ್ಗ 
ನಾದನನು. ೨. ಬೇರೆಯವರ ಸಂಪತ್ತಿಗೆ ಆಸಕ್ತಿ ವಹಿಸುವ 
ವನು. ೩. ಮೋಕ್ಷದಲ್ಲಿ ಆಸಕ್ತಿಯುಳ್ಳ ವನು ; ಮೋಕ್ಷನಿಚಾರ 
ಸರ. ೧, ೨, ೩: ಮತ್ತಮಾ ನೃಪಂ ಸಪ್ತಾಂಗಸಂಗಿಯಾಗಿಯಂಂ 
ಸಸ್ತಾಂಗಸಂಗಿಯಲ್ಹು . . . ಪರಾರ್ಥಪರನಾಗಿಯುಂ ಪರಾರ್ಥಪರನಲ್ಲು 
(ಪುಸ್ಪಫು. ೯-೩೯ ನ [ಸಂ.] 
ಸರಾರ್ಥನ್ಯಸಥಿ (ನಾ). -. ಪರಾರ್ಥಪರ ೧: ಪರಾರ್ಥನ್ಯಸನಿಯೀ 
ಸಜ್ಜ ನನು ಸರ್ನಾಧೀಶ ಕೇಳೆಂದ (ಕುಸ್ಯಾಅ. ೧೩-೫೮) 
[ಪರಾರ್ಥ ವ್ಯಸನಿ] 
ಪರಾರ್ಥಸಾಧಕ (ನಾ). ಇನ್ನೊಬ್ಬರ ಹಿತಚಿಂತನೆ: ತೀರ್ಥನಿನ್ನೇಕ 
ತಿಥಿಯಿರಲು ಪರಾರ್ಥಸಾಧಕನೆನುಗೆ [ನೂರಂ. ಸಾಧನತನನೆ] ಸರಮ 
ಸ್ವಾರ್ಥವೆಂಬರು. ಸುಜನರು (ಸಂಭನ. ೩೭-೧೫). [ಪರಾರ್ಥ -- ಸಾಧಕ] 
ಪರಾರ್ಥಸ್ಪ್ಸೃಹೆ (ನಾ). ೧. ಬೇರೆಯವರ ಐಶ್ವರ್ಯದ ಬಗ್ಗೆ 
ಇರುವ ಆಸಕ್ತಿ, ಹಂಬಲ. ೨. [ಕಾವ್ಯಮಾ] ಇನ್ನೊಬ್ಬರ 
ಅಭಿಪ್ರಾಯವನ್ನು ತಾನು ಬಳಸಿಕೊಳ್ಳು ವುದು, ಸ್ವೀಕಾರ 
ಮಾಡುವುದು : ಭರತಕ್ಷೇತ್ರದ ಮುಧ್ಯದೊಳ್‌” ಮ ಧ್ಯದೇಶಮುಂಟು 
ಆದಣ ಸೆಂಪನಭಿವರ್ಣಿಸುವೊಡೆ ವರ್ಣಸಂಕರಂ ಚಿತ್ರದೊಳ್‌ ೬ ೬ ೬ ಪರಾರ್ಥ 
ಸ್ಪುಖೆ ಗುಣನಿಶೇಷದೊಳ್‌ . . . ಅಕ್ಕುಮಲ್ಲದೆ ಜನಪದದ ಜನಂಗ 
ಳೊಳಿಲ್ಲ (ಜಗವಿ,೨-೧ ನು. [ಪರಾರ್ಥ ಸ್ಪ್ರೃಹೆ] 
ಪರಾರ್ಥಹರ (ನಾ). ಶತ್ರುಗಳ ಸಂಸತ್ತನ್ನು ಅನಹೆರಿಸುವವನು : 
ಸಂಜನಿತಪರಾರ್ಥನಾಗಿಯುಮು ದಗ್ರ ಪರಾರ್ಥಹರಂ ಪ್ರದೆತ್ರಕಾಮನು 
ಮೆನಿಸಿರ್ದು ಕಾಮಮಥನಂ . . . ಎನಿಸಿರ್ದನಹೀಂದ್ರಭೂಷಣಂ (ರಾಜಶೇ. 
೧೪-೧೪೪). [ಸಂ-] 
ಪರಾರ್ಥಾನುಮಾನ (ನಾ). [ನ್ಯಾಯ] ಬೇರೆಯವರ ಪ್ರಯೋ 
ಜನಕ್ಕಾಗುವ ತರ್ಕ; ಅನುಮಾನವು ಮತ್ತೊಬ್ಬರ ಉಪಯೋಗ 
ಕ್ಯಾದರೆ ಅದು "ಸರಾರ್ಥಾನುಮಾನ' ಎನಿಸುವುದು (ಭಾತತ್ತ್ವ್ವ. ೨೩೭೩). 
[ಪರಾರ್ಥ ಅನುಮಾನ] 
ಪರಾರ್ಥಾಪಹಾರ (ನಾ). ಇನ್ನೊಬ್ಬರ ಸಂಪತ್ತನ್ನು ಕದಿಯು 
ವುದು ; ಬೇಕೆಯವರ ಐಶ್ವರ್ಯವನ್ನು ಅಪಹರಿಸುವುದು : ಜೀನ 
ಘಾತಾನೃ ತವಚನಪರಾ ರ್ಥಾಪಹಾರಾನ್ಯನಾರೀಗಮ ಬಹ್ವಾರಂಭ ಪಾರಿಗ್ರಹ 
ಮೆನಿಸುವವಯ್ಲುಂ ಮಹಾಪಾತಕಂಗಳ್‌ (ಸುಕುಮಾ, ೫-೪೩). 
[ಪರಾರ್ಥ -- ಅಪಹಾರ] 
ಪರಾರ್ಥ್ಯ (ಗು). ೧. ಬಹಳ ಶ್ರೇಷ್ಠವಾದ ; ಅತ್ಯುತ್ತಮವಾದ: 
ಪರಮಜಿನಮಾಲೆ . . . ಮುನಿಮಾಲೆ ಸಿರಂತರವಾಗೆ ಭನ್ಯಮಾಲೆಗೆ 
ಪರಾರ್ಥಾಗುಣರತ್ನ ವ ಸಾಲೆಯಂ ದಯೆಯಿಂಂದಂ (ಆದಿಪು. ೧-೧೫) ; ಶಾಂತಿ 
ಜಿನಜನ್ಮಜಲಧಿಗೆ ಶಾಂತಿಪುರಾಣಮೆ ಪರಾರ್ಥ್ಯರತ್ನಮಿ ದಂ ಪೇಲ್ವಿಂತು ಕನಿ 
ಚಕ್ರವರ್ತಿಯೆ ನೋಂತಂ ಪೆಸರಿಂ ಪುರಾಣಚೂಡಾವೂಣಿಯಲ (ಶಿಇಂತಿಪು, 
ಪರಾರ್ಥ್ಯಮಣಿಮಂಡನಂಗಳುಮಂ  ದಿವ್ಯವಸನಕುಸುಮ 
ಮಾಲಾನುಲೇಪನಂಗಳುಮನನಟ್ಟಿ ಸಿ ಕೆಳದಿಯಂಂ ತಾನುಂ ಕೈಗೈದು 
(ಲೀಲಾನ, ೧೪-೨೨), (ನಾ). ೨. ಅತ್ಯಂತ ಶ್ರೇಷ್ಠವಾದುದು; 
ಅತ್ಯುತ್ಭೃಷ್ಟ ವಾದುದು : “ಪ್ರಧಾನಂ... ಪರಾರ್ಥ್ಯಂ, ಅಗ್ರಂ .  . 
ಆಗ್ರ್ರಿಯಂ---೧೭ ಮುಖ್ಯವಾಗಿಯೂ, ಉತ್ತ ಮವಾಗಿಯೂ ಇತರರಿಂದ 
ಅಪೇಕ್ಷಿಸಲ್ಪ ಡತಕ್ಕದ್ದಾಗಿಯೂ ಇರುವ ಶ್ರೇಷ್ಠ ನಾದಂಥಾದ್ವರ ಹೆಸರು 
ಗಳು” (ಸಿದ್ಧಾ ೦೨.೩೩೮) 1 ಪರಿಹೃತದೋಷಂ ಸಗುಣಂ ಪರಾರ್ಥ್ಯ 
ಮಂತ್ರ _ಭಮು ತರ್ಕೃಸಾಮರ್ಥ್ಯಮಳಂಕರಿಸಿರ್ಕೆ ಮದೀಯ 
ಮತಿಮಾನಿನಿಯಂ (ಚಂದ್ರ ಪು.೧-೬). [ಸಂ.] 


೧-೧೨); 


೫೩೧೧ 


0 


25 


30 


40 


ಪರಾವರ್ತನ 


ಪರಾರ್ಥ (ಗು). ೧. - ಸರಾರ್ಥ್ಯ ೧. (ನಾ). ೨. ಇನ್ನೊಂದು 
ಭಾಗ; ಎರಡನೆಯ ಅರ್ಧಭಾಗ; ಉತ್ತರಾರ್ಧ: ಸರಾರ್ಧದೊಳ್ಳಿಶು 
ಮೃಗಾತ್ಷ್ಮಿ ಲಘುವೊಂದೆ. ಬರ್ಕೆ ಗಡ ರಸಜೆಡೆಯೊಳ್‌ (ಭಂದೋಂಬು. 
೪-೨೩೨). ೩. (ಬಹಳ ಹೆಚ್ಚಾದ) ಒಂದು ಸಂಖ್ಯೆ; ಕೋಟ್ಯನು 
ಕೋಟ ಬ್ರಹ್ಮನ ಆಯುಃಪ್ರಮಾಣದಲ್ಲಿ ಅರ್ಧಭಾಗ : ಅಂಕೆಗಳ 
ಶ್ರೇಣಿ ಹದಿನೆಂಟರ ವರೆಗೂ ಹೋಗುತ್ತದೆ. ಈ ಹದಿನೆಂಟುಶ್ರೇಣಿಗಳು 
ಯಾವುವೆಂದರೆ; ಏಕಂ, ದಶಂ . . . ಅಂತ್ಯ ಮತ್ತು. ಪರಾರ್ಥ 
(ಪ್ರಮಾಣ. 1, ೩೫೭), [ಸಂ.] 

ಪರಾರ್ಥ್ಯ (ಗು). ೧. ಅತ್ಯುತ್ಕೃಷ್ಟವಾದ ; ಶ್ರೇಷ್ಠದರ್ಜೆಯ : 
ಅಂತು ನರತನುನಿನ ಕೈಯೊಳಭೇದ್ಯಕನಚಮುಂನುಂ ಚೂಡಾರತ್ಸನುನುಂ 
ರತ್ನ ಕಟಿಕಂಚೆರಸು ಫಲವುಂ ಪರಾರ್ಥ್ಯ([ಪೂಂಂ. ರ್ಥ್ಯ]ರತ್ನಂಗಳಂ 
ಕೊಂಡು (ಆದಿಪು. ೧೩-೩ನ) ; ಒಡವುಟ್ಟ ದ ತಳದಳಿಸುವ ತುಡುಗೆಯ 
ದುಗುಲದ ನಮೇರುದಾಮಕದೊಳ್‌ ಪಚ್ಚುಡಿದುದು ಪರಾರ್ಧ್ಯಕೂಟಿದ 
ಬೆಡಂಗೊಡಂಬಟ್ಟು ದಿರ್ವರಹಮಿ ಂಪ್ರರೊಳಂ (ಶಣಂತಿಪು, ೯-೧೩೦) ; 
ಸರಾರ್ಧ್ಯಗುಣಮಾಲೆಯಂ ಪಿಡಿನಂತಾ ವಸ್ತ್ರಮಾಲೆಯಂ ಪಿಡಿದು . . . 
ತಪೋವನನುಂ ಪುಗುವಂತಾ ಬನನುಂ ಪೊಕ್ಕು (ಸುಕುಮಾ, ೧೧-೮೩ ವ). 
೨, ಬಹಳ ದೂರವಾದ. (ನಾ). ೩. ಪ್ರಮುಖವಾದುದು: 
“ಅಗ್ರ್ಯಂ, ಪ್ರಧಾನಂ ೬ ೬ ೬ ಪರಾರ್ಧ್ಯಂ. .. ಅಗ್ರಣೀ॥--ಈ ೧೩ 
ಮಂಖ್ಯಂ” (ಹಲಾಯು. ೧೧೫-೫); “ಆಗ್ರಂ ಪ್ರಧಾನಂ ಪುರೋಗ್ರಂ. 
ಪರಾರ್ಥ್ಯಂ . . . ಮಂಖ್ಯಕೈ ನಾಮಂ” (ಮಂಗಾ. ೧೨೭-೪). [ಸೆಂ.] 

ಪೆರಾನರ್ತ (ನಾ). ೧. ವಿಮುಖವಾಗುವಿಕೆ ; ಹಿಂದಿರುಗುವಿಕೆ, 
೨. ವಿನಿಮಯ. ೩. ಜೀರ್ಣೋದ್ದಾರ; ಪರಿಷ್ಕರಣ. 

ಪರಾವರ್ಶಗೊಳಿಸು -ವಿಮುಖವಾಗುವಂತೆ ಮಾಡು ; ಹಿಂದಿ 

ರುಗಿಸು : ರಾಘಪ್ಪ ಆಕೆಯನ್ನು ನಾಟಕಗಳಿಂದ ಪರಾವೆರ್ತ 
ಗೊಳಿಸಿದುದಕ್ಕೆ ಇದೊಂದೇ ಕಾರಣವಲ್ಲ (ಗಂಮಾಯಿ. ೧೪೬). [ಸಂ.] 

ಪೆರಾನರ್ತಕ (ನಾ). (ಕಿರಣ, ಬಿಂಬ ಮೊದಲಾದುವುಗಳನ್ನು) 
ಪ್ರತಿಫಲಿಸುವ ಸಾಧನ: ಗೋಲಾಂತರ ಕಾಜಿನಂತೆ ಧಾತುಗಳ 
ಪಾತ್ರೆಗಳನ್ನು ಮಾಡಿರುತ್ತಾ ಕೆ. ಅವುಗಳ ಒಳ ಮೈಯು ಕನ್ನಡಿಯ ಹಾಗೆ 
ನುಣುಪಾಗಿ ಹೊಳೆಯುತ್ತಿರುತ್ತದೆ. ಈ ಪಾತ್ರೆಗಳಿಗೆ ಪರಾವರ್ತಕಗಳೆಂಬ 
ಹೆಸರುಂಟು (ಮುಂಬಯಿ. ೬-೯೦). [ಸಂ.] 

ಪರಾವರ್ತನ (ನಾ). ೧. ತಿರುಗುವುದು; ಸುತ್ತುವಿಕೆ: ಭವಪರಿಣಾಮ 
ಪರಾನರ್ತನದಿಂ ಬಂದು ವಿಂಧ್ಯಾಟಿನೀಮಧ್ಯದೊಳ್‌' ಸೋಮನಾಮಥೇಯ 
ತಾಸಸಂಗಂ ಶ್ರೀದತ್ತೆಗಂ ಸೋಮಿಲನೆಂಬೊಂ ಮಗನಾಗಿ (ಶಾಂತಿಪು. 
೯೯೧ನ). ೨. ಹಿಂದಿರುಗುವುದು ; ವಿಮುಖತೆ; ಹಿಂದೆಗೆಯು 
ವಿಕೆ. ೩. ಬದಲಾವಣೆ; ಪಲ್ಲಟ; ಪರಿವರ್ತನೆ: ಅಲಸ್ತಿ ಯಿಂದಿ 
ರ್ನರ್‌ ದೇನಿಯರಾ ಕೃತಿಯ ಪರಾವರ್ಶನದಿಂ ಮಾನವಸ್ತ್ರೀರೂಪದಿಂ 
ಪ್ರಿಯಮಿತ್ರೆಯಂ ನೋಡಲ್ಪಂದು (ಉಾಂತಿಪು. ೯-೧೦೧ ನ); ಪಾಪಿಗಳ 
ಸರಾನರ್ತನಕ್ಕಾಗಿ ಅಲ್ಲದಿದ್ದರೆ ಸಾಧು ಇರಬೇಕಾದರು ಏಕೆ? (ಕಗೆದ್ಯ. 
೧೨೦). ೪. [ವಿಜ್ಞಾ] (ಬೆಳಕಿನ ಕಿರಣಗಳು ಪ್ರತಿಫಲಿತವಾಗಿ) 
ಹಿಂದಿರುಗುವಿಕೆ; ಮರುಕೊಳಿಸುವಿಕೆ : ಹನೆಯಲ್ಲಿ ಪ್ರ ಕಾಶಕಿರಣಗಳ 
ನಕ್ರ್ರೀಭವನದಿಂದಲೂ ಪರಾನರ್ತನದಿಂದಲೂ ಇಂದ್ರಧನುವು ಮೂಡುತ್ತದೆ. 
( ೬-೧೪೭). ೫ [ಜೈನ] ಅಶುಭನಾನುಪ್ರ ಕೃತಿಗಳಲ್ಲಿ 
ಒಂದು : ಬಟಸಯಮುಂತರ್ನೂಹೂರ್ತಕಾಲಂ ಪ್ರಮತ್ತಾಪ್ರಮತ್ತ ಪರಾ 
ವರ್ತನಸಹಸ್ರಂಗೆಯ್ದು ಆಯು ಕರ್ಮಮೆನುಬಿಿಪಿ (ಆವಿಪು, 
೧೦-೧೪ ಮ; ಮಂತ್ರಾ ಪ್ರನುತ್ತಪರಾವರ್ತನಸಹಸ್ರ್ರಂಗಳನಂತರ್ಮುಹೂರ್ತ 


ದೊಳ್‌ ನಿರ್ವರ್ತಿಸಿ (ಬಾಧಪು. ೧೬-೧೨೭ ನ). [ಪರ್ಯ--ಆವರ್ತನ] 


ಪರಾನರ್ತನಗೊಳಿಸು 


ಪರಾವರ್ತನಗೊಳಿಸು (ಕ್ರಿ). ವಿಮುಖಗೊಳಿಸು : ಮಗನ ಮುಂಡೆ 
ಒಮ್ಮೆ ಎಲ್ಲ ಇತಿಹಾಸವನ್ನು ಹೇಳಿ ಅನನನ್ನು ಇದರಿಂದ ಪರಾವರ್ತನ 
ಗೊಳಿಸಬೇಕೆಂದು. ಶ್ರೀನಿವಾಸನು ಅನೇಕ ಸಲ ಯೋಚಿಸಿದನು (ರಂಗರೋ, 
೧೯೮). [ಪರಾನರ್ತನ--ಕೊಳ್‌, -- ಇಸ್ಕು] 

ಪರಾವರ್ತನೆ (ನಾ). ೧... ಸರಾವರ್ತನ ೨ : ಅನನು ನೆನ ಹೇಳು 
ತ್ತಿದ್ದನು. ಓಸ್ಪರ್ನನು ಅನನನ್ನು ಆದರಿಂದ ಸರಇನರ್ತನೆ ಹೊಂದಿಸುತ್ತಿ 
ದ್ವನು (ಬಿಂಜನ್‌. ೬೨). ೨. -ಸರಾವರ್ತನ ೩: ಈ ಭಾನನೆಗಳು 
ಜೀವಾಳದಲ್ಲಿ ಬೆರೆತು ಜೀವನದ ಕ್ಷೇತ್ರದಲ್ಲಿ ಸರಾವರ್ತನೆಯನ್ನು ಹೊಂದಿ 
ದಾಗ ಮಾತ್ರ ಕಾವ್ಯಕ್ಕೆ ವ್ಯಕ್ತಿತ್ವವು ಬರುನದು (ಗೊತ್ತುಗು, ರ). 

[ಪರೈ 1-ಅವರ್ತನೆ] 

ಪರಾವರ್ತಿಸು (ಕ್ರಿ). ಬದಲಾಯಿಸು ; ಮಾರ್ಪಾಟು ಮಾಡು : 
ಹೀಗೆ ಎಷ್ಟೋ ಮಾತುಗಳಿಗೆ ತಾನೆ ಹೊಣೆ ಏನೋ ಎನ್ನು ತ್ತಿ ರು ವಂತೆಯೂ 
ಆಗಾಗ ಅವನ ಮುಖಭಾನಗಳನ್ನು ಪರಾವರ್ತಿಸುತ್ತಿತ್ತು (ಅಪನಾ, ೪). 

[ನರಾವರ್ತನ, + - ಇಸು] 

ಸರಾನಲಂಬನ (ನಾ). ಬೇರೆಯವರನ್ನು ಆಶ್ರಯಿಸಿರುವುದು ; 
ಮತ್ತೊಬ್ಬರನ್ನು ಆಸರೆಯನ್ನಾಗಿ ಮಾಡಿಕೊಂಡಿರುವಿಕೆ : 
ಆಶ್ರಯಂಜೀವನವು ಒಂದು ಬಗೆಯ ಪರಾನಲಂಬನ (ಸಸ್ಕಶಾ. ೧೦೬). 

[ಪಠ್ಯ 4 ಅನಲಂಬನ] 

ಪರಾವಲಂಬಿ (ಗು). ೧. ಬೇರೆಯವರನ್ನು ಆಶ್ರಯಿಸಿರುವ ; 
ಮತ್ತೊಬ್ಬರನ್ನು ಆಧಾರವನ್ನಾಗಿ ಉಳ್ಳ. (ನಾ). ೨. ಬೇರಿ 
ಯವರನ್ನು ಆಶ್ರಯಿಸಿರುವುದು ; ಉಪಜೀವಿ. ೩. ಎಸರಾವ 
ಲಂಬಿ ಸಸ್ಯ : ಹರಿತ್ತಿಲ್ಲದ ಸಸ್ಯಗಳಿಗೆ ಅಹಾರ ತಯಾರು ಮಾಡಲು 
ಶಕ್ತಿಯಿಲ್ಲ. ಇವು ಸಹಿತ ಪರಾನಲಂಬಿಗಳೆ (ಸಸ್ಯಶಾ. ೧೦೬); ಪಕ್ಕದ 
ಪೊದರುಗಳ ಕೆಳಗೆ ಒಂದು ಬಗೆಯ ಪರಾವಲಂಬಿ (7೩8೩610) ಬೆಳೆಯ 
ತ್ತಿತ್ತು (ಹಸುಹೊ. ೧೫೨). ೪. ಪರಾಧೀನ ವ್ಯಕ್ತಿ: ನಾವು ಈ 


ತನಕವೂ ಪರಾವಲಂಬಿಗಳಾದುದು. ಹೆಚ್ಚಾ ಯಿತು (ಕೈಲಾಕ. ೫೦); 


ಆರ್ಥಿಕವಿಷಯದಲ್ಲಿ ಮಹಿಳೆ ಪರಾವಲಂಬಿಯಾಗಿದ್ದರೂ ಸಂಯುಕ್ತ, 
ಕುಟುಂಬವು ಅನಳಿಗೆ ಎಲ್ಲ ವಿಧದ ರಕ್ಷಣೆಯನ್ನು ಒದಗಿಸಿತ್ತು 
(ಕರ್ನಾಕ. ೩೦). [ಪರ್ಯ-- ಅವಲಂಬಿ] 

ಪರಾವಲಂಬಿಸಸ್ಕ (ನಾ). ಆಹಾರಕ್ಕಾಗಿ ಇತರ ಸಸ್ಯಗಳನ್ನುಅವ 
ಲಂಬಿಸುವ ಸಸ್ಯ ; ಇವನ್ನು ಪೂರ್ಣ ಪರಾನಲಂಬಿ (Complete 
Parasite) ಸಸ್ಕಗಳೆಂದು ಕರೆಯಬಹುದು (ಸಸ್ಮಶಾ. ೧೦೭), 

[ಪರಾವಲಂಬಿ 4 ಸಸ್ಯ] 

ಪರಾವಾಕ್ಕು (ನಾ). ಶಬ್ದೋತ್ಪತ್ತಿಯ ನಾಲ್ಕು ಅವಸ್ಥೆಗಳಲ್ಲಿ 
ಒಂದು; pಪರೆ, ಪಶ್ಯಂತಿ, ಮಧ್ಯಮೆ, ನೈಖರಿಗಳೆಂಬುವು ನಾಲ್ಕು 
ಅವಸ್ಥೆಗಳು : ಪರಾವಾಕ್‌ ಪಶ್ಯಂತೀವಾಕ್‌ ಮಧ್ಯಮಾವಾಕ್‌ ವೈಖರೀ 
ವಾಕ್‌ಯೆಂದು ಚತುರ್ವಿಧಂ (ವಿನೇಕ, ೧೯), [ಸೆಂ. ಪರಾವಾಕ್‌] 

ಪರಾವಿದ್ಯೆ (ನಾ). [ವೇದಾಂತ] ಎರಡು ಬಗೆಯ ನಿ್ಯಿಗಳ 
ಲ್ಲೊಂದು ) ಆಧ್ಯಾತ್ಮ ವಿದ್ಯ; ಬ್ರಹ್ಮವಿದ್ಯೆ: ಭಾರತೀಯರು ಆಧ್ಯಾ 
ತ್ಮಿಕ ಸಾಧನೆಗೆ ಸಹಾಯಕವಾದುದನ್ನು ಪರಾವಿದ್ಯೆಯೆಂದೂ , . , 
ಕರೆದರು (ಭಾರದ. ೩೯೩); ವೈದಿಕವಾಜ್ಮಯಶಿಕ್ಷಣವು « * ೬ ಪರಾವಿಜ್ಯೆ 
ಯನ್ನು ಗಳಿಸುವ ತ್ಯಾಗಕ್ಕೆ ಸಿದ್ಧವಾಗಿದ್ದ ಬ್ರಾ ಹ್ಮಣಕುಟುಂಬದನರಿಗೆ 
ಮಾತ್ರವೇ ದೊರೆಯುವಂತಾಯಿತು. (ಕ್ರಿಯಾಶಿ,೯೧). 

[ಸಂ. ಪರಾವಿದ್ಯಾ] 

ಪರಾವೃತ್ತ (ಗು). ೧. ಸುತ್ತ ತಿರುಗಿದ. ೨. ಹಿಂದಿರುಗಿದ ; 

ವಿಮುಖವಾದ ; ಹಿಮ್ಮೆಟ್ಟಿದ. (ನಾ). ೩. ಪ್ರತಿಫಲನ ; 


೫೩೧೨ 


25 


30. 


$95 


40 


45 


ಪೆರಾನೃತ್ತವದನ 


ಮರುಕೊಳಿಸುವಿಕೆ. ೪. ಸುತ್ತುವುದು :(೪. ೫. [ಸಾಟ್ಯ] 
ಹತ್ತೊಂಬತ್ತು, ಶಿರೋಭೇದಗಳಲ್ಲಿ ಒಂದು; p “ಹಿಂಭಾಗವನ್ನು 
ನೋಡುವಂತೆ ತಲೆಯನ್ನು ತಿರುಗಿಸುವುದು. ವಿ-- ಕೋಪ, 
ನಾಚಿಕೆ, ಹಿಂದುಗಡೆ ನೋಡುವುದು, ಸರಾನೃತ್ತಾನುಕರಣ; 
ಇವುಗಳನ್ನು ತೋರಿಸುವಾಗ” (ಲಾಸ್ಕರಂ. ೨೨೨ ಗದ್ಯಾನುವಾದ) : 
ಧುತವಿಧುತನುಂ , . . ಸರಾನೃ ತ್ಹೋತ್ಸಿಪ್ರ ದಥೋಮುಖಂ 6 
ಕೇಳ್‌ ಸಮಂತು ಪತ್ತೊಂಬತ್ತು ಂಶಿರಭೇದಮೆಂದು ಪೇಳ್ವರ್‌ (ಲಾಸ್ಕರಂ. 
೧-೬೭); ಹಿಂದಕೆ ತಿರುಗಿದ ಮೊಗಮಾದಂದದ ಶಿರಮದು ಪರಾವೃತ್ತಂ 
(ಲಾಸ್ಕರಂ. ೧-೮೪). ೬. ಮೂವತ್ತೆರಡು ಬಗೆಯ ಅಂಗವಿನ್ಯಾಸ 
ಗಳಲ್ಲಿ ಒಂದತಿ : ಪರಾವೃತ್ತಂ . .. ಸ್ವಸ್ತಿಕ ರೇಚಿತನಿಂಂತುಂ. ವಿಸ್ತರ 
ಮಾದಂಗಹಾರೆ ಮೂವಕ್ತೆರಡುಂ . . , ವಿರಚಿಸುವೆಂ (ಲಾಸ್ಕರಂ. ೫-೬), 
೭. ಹತ್ತು ಬಗೆಯ ಜಂಘಾಭೇದಗಳಲ್ಲಿ ಒಂದು ; ಐ “ಕಾಲನ್ನು 
ಹಿಂದಕ್ಕೆ ಮಾಡಿ ಮಂಡಿಯನ್ನು ಊರಿ ಜಂಘೆಯನ್ನು ನೆಲದ 
ಮೇಲಿಡುವುದು? (ಲಾಸ್ಕ್ರರಂ, ೨೬೪ ಗದ್ಯಾನುವಾದ) : ಆವರ್ತಿತ, ನತ, 
ಉತ್ಕ್ರಿಸ್ತ, ಉದ್ವಾಹಿತ, ಪರಿವರ್ತಿತ, ನಿಸೃತ, ಪರಾವೃತ್ತ, ತಿರಶ್ಚೀನ, 
ಬಹಿರ್ಗತ, ಕಂಪಿತ - ಈ ಹತ್ತು ಜಂಘಾಭೇದಂಗಳ್‌(ಲಾಸ್ಕರಂ, ೨-೧೪೪ವ); 
ಮುಂದಕ್ಕೆ ನೀಡೆ ಸಿಸೃತಂ ಚಂದದಿ ಜೆಅಗೆಯಿ ಧರೆಯನೊಂದೆ ಸರಾನೃ ತ್ತ 
ಮೊಂದಿ ಬಹಿಃ ಪಾರ್ಶ್ವಂ ಧರೆಯಿಂದೆನಿಸುವ ಜಂಘೆಯೇ ತಿರಶ್ಚ್ರೀನಾಖ್ಶಂ 
(ಲಾಸ್ಯರಂ, ೨-೧೪೭). ಈ ಇಪ್ಪುತ್ತುಮೂರು ವಿಧವಾದ ದೇಶೀಯ 
ಸ್ಮಾನಕಗಳಲ್ಲಿ ಒಂದು; P "ಒಂದು ಕಾಲಿನ ಹಿಮ್ಮಡಿಯಲ್ಲಿ 
ಇನ್ನೊಂದು ಕಾಲಿನ ಹೆಬ್ಬೆರಳ ಇನ್ನೊಂದು ಕಾಲಿನ ಹಿಮ್ಮಡಿ 
ಯಲ್ಲಿ'ಮೊದಲ : ಕಾಲಿನ ಕಿರುಜಿರಳೂ ಸೇರಿರುವಂತೆ ನಿಂತು 
ಕೊಳ್ಳುವುದು. [ಪಾದಗಳನ್ನು ಹಿಂದು ಮುಂದು ಮಾಡಿ 
ಕೂಡಿಸಿ ನಿಂತುಕೊಳ್ಳು ವುದು.]” (ಲಾಸ್ಕ್ರರಂ, ೩೩೦ ಗದ್ಯಾನುವಾದ) : 
ಸ್ವಸ್ತಿಕ, ವರ್ಧಮಾನ, ನಂದ್ಯಾವರ್ತ . , . ಏಕಚಾನುಗತ, ಸರಾವೃತ್ತ 
ಆನಂ ವೃಷಭಾಸನ ಈ ಇಪ್ಪ ತ್ತಮೂಟಂ ದೇಶೀಯ ಸ್ಮಾನಕಂಗಳ್‌ 
(ಲಾಸ್ಕರಂ. ೭-೧೨ ನ); ಪದಮೊಂದಲ ಮಡದೊಳ್‌ ಬಂದೊದವಿರೆ 
ಮತ್ತೊಂದು ಪಾದದಂಗುಟಿಮಿಂತಾ ಪದಮಡಕೆ ಮೊದಲ ಪಾದದೊಳು 
ದಿಸಿದ ಕಿಟುವೆರಲೆ ಸತ್ತಿರಿ ಪರಾವೃತ್ತಂ (ಲಾಸ್ಯರಂ, ೭-೪೨). 
ಸರಾನೃತ್ತವಾಗು - ಹಿಂದಕ್ಕೆ ಹೋಗು ; ಹಿಂದಕ್ಕೆ ಚಿಮ್ಮಿ 
ಸಲ್ಪಡು : ಒಂದು ವರ್ಷದೊಳಗೆ ಭೂಮಿಯಿಂದ ಪರಾನೃತ್ತವಾಗಿ 
ಆಕಾಶಕ್ಕೆ ಹೋಗುವ ಸೆಕೆಯು ಸುಮಾರು ೨೮ ' ಫೂಟು ದಪ್ಪಾದ 
ಬರ್ಫದ ಕವಚವನ್ನು ಕರಗಿಸು ವಷ್ಟು ಮಾತ್ರವುಂಟು (ಮುಂಬಯಿ. ೫-೨); 
ಧ್ವನಿಯ ತೆರೆಯು "ಕ' ಪರಾವರ್ತಕದ ಮೇಲೆ ಅಪ್ಪಳಿಸಿ ಅಲ್ಲಿಂದ ಪರಾ 
ನೃತ್ತವಾಗಿ , . . ಹೋಗುತ್ತದೆ (ಮುಂಬಯಿ. ೬-೯೧). [ಪರ್ಯ - ಅವೃತ್ತ] 
ಸರಾವೃತ್ತತಲ (ನಾ). [ನಾಟ್ಯ] ಮೂವತ್ತೈದು ವಿಧವಾದ 
ದೇಶೀಯ ಭೌಮಚಾರಿಗಳಲ್ಲಿ ಒಂದು; £ “ಅಂಗಾಲನ್ನು 
ಮೇಲಕೆ ಮಾಡಿ ಕಾಲನ್ನು ಹಿಂದಕ್ಕೆ ನೀಡುವುದು? (ಲಾಸ್ಕರಂ. 
೩೨೧ ಗದ್ಯಾನುವಾದ) : ರಥಚಕ್ರ, ಪರಾನೃತ್ತತಲ, ನೂಪುರ . , , 
ಸಮಸ್ಸಲಿತ ; ಈ ಮೂವತ್ತೈದು ದೇಶೀಯ ಸಂಬಂಧದ ಭೌಮಚಾರಿಗಳು 
(ಲಾಸ್ಕರಂ, ೬-೧೭ ವ) ; ಪದಮೊಂದಂ ಪೊಣಗೆ ನಿವಿರ್ದೊದವಲ" ತಲ 
ಮೂರ್ಥ್ವದಿಂ ಪರಾನೃತ್ತತಲಂ (ಲಾಸ್ಕರಂ, ೬-೬೩). [ಪರಾವೃತ್ತ-ತಲ] 
ಪರಾನೃತ್ತನದನ (ನಾ). ೧. ಹಿಂದಕ್ಕೆ ತಿರುಗಿದ ಮುಖ. 
೨. ಮುಖವನ್ನು ತಿರುಗಿಸಿಕೊಂಡಿರುವವನು ;' ವಿಮುಖನಾದ 
ವನು; ಪೊಸಗೆಂಪು ಪಸರಿಸಿದ ಕಣ್ಗಳಂ ಬಲ್ಬಿಂ ಬರೆತೆಗೆದು ಮಾನನಮದನಂ 
ಸರಾವೃತ್ತ ನದನನಾಗೆ (ಲೀಲಾನ. ೪-೧೪೬ ವ). [ಸರಾನೃತ್ತ -- ವದನ] 


ಸರಾವೃತ್ತಿ 
ಪರಾವೃತ್ತಿ (ನಾ). ಕೊಡುಕೊಳ್ಳುವಿಕೆ ; ವಿನಿಮಯ : “ನರಾ 
ವೃತ್ತಾಖ್ಯಂ ವಿನಿಮಯನಂಗ (ನಸ್ತುಕೋ. ೬೨-೬೪). [ಸಂ.] 
ಸರಾತಕ್ತಿ (ನಾ). ೧. ಮೂಲಶಕ್ತಿ; ಆದಿ ಪ್ರಕೃತಿ. ೨. [ವೀಶೈ] 
ಚಿಚ್ಛಕ್ತಿ, ಪರಾಶಕ್ತಿ, ಆದಿಶಕ್ತಿ, ಇಚ್ಛಾ ಶಕ್ತಿ, ಜ್ಞಾನಶಕ್ತಿ 
ಮತ್ತು ಕ್ರಿಯಾಶಕ್ತಿಗಳೆಂಬ ಶಿವನ ಆರು" ಶಕ್ತಿಗಳಲ್ಲಿ ಒಂದು; 
ತನ್ನಿಟ್ಟೈಯಿಂಂ ಶಿವಂ ನೆನೆಯಲಾಗಿ ಅವನ ಚಿಂತಾಶಕ್ತಿ ತೇಜದ ಸಹಸ್ರಾಂಶದ 
ವಿಮಲಪರಾಶಕ್ತಿಯೂ ಸಹಸ್ರ್ರಾಂಶಭನಸುವಿಚಾರದಿಂದಾದಿಶಕ್ತಿಯಾಳೆಯ 
ಸಹಸ್ಪಾಂಕದಿಂದಿಚ್ಛೆ ಯಾಯ್ತಾ (ವೀರೈಪು, '೧-೮-೧೭) ; . ಶಾಂತ್ಯತೀತ: 
ಕಲೆಯೆಂಬ ಸರಾಶಕ್ತಿಯೂ . ,. ನಿವೃತ್ತಿ ಕಲೆಯೆಂಬ ಕ್ರಿಯಾಶಕ್ತಿಯೂ. 
ಎಂದು ಆರು ವಿಧವಾದ ಶಕ್ತಿಗಳಿರುವವು (ಶಿನಂಸೂ, ೪೦-೨೫ ಟೀಕೆ); ಈ 
ಶಕ್ತಿ ಪರಮಾತ್ಮನಂತೆಯೇ: ಸಚ್ಚಿ ದಾನಂದರೂಸಿಣಿಯಾಗಿ ಪರಾಶಕ್ತಿ ಎನಿಸಿದೆ. 
(ಶಕ್ತಿನಿ, ೨೦); ಆಗ ಶಿವಸೊಳಿರುವ ಶಕ್ತಿಯು ಚಿಚ್ಛತ್ತಿ, ಪರಾಶಕ್ತಿ 
» ಕ್ರಿಯಾಶಕ್ತಿ ಎಂಬ ಸಡ್ರೂಪದಿಂದ . . . ಸಡ್ಲಿಂಗಗಳನ್ನಾ ಶ್ರಯಿ. 
ಸಿತು (ಭಾರದ. ೨೫೩). [ಸಂ.] 8 
ಹರಣತರ (ನಾ). ೧. (ಧರ್ಮಶಾಸ್ತ್ರವನ್ನು ಬರೆದ) ವ್ಯಾಸಮುನಿಯ 
ತಂದೆಯ ಹೆಸರು : ಸತ್ಯವತಿಗೆ ಪುನಃಕನ್ಯಾಭಾವಮಂ ದಯೆಗೆಯನ್ನು 
ಪರಾಶರಂ ಪೋದಂ (ಪಂಸಭಾ.೧-೬೯ ನ); ಮತ್ಸ್ಯಗಂಧಿನಿ ಬೆಳೆವುತಿರ್ದಳು 
ಸಂಗವಾಯ್ತೂ  ಸರಾಶರವ್ರತಿಯ (ಕುನ್ಯಾಆ. ೨-೨೩); ವರಪರಾಶರ 
ಭರದ್ವಾಜ . . ,.ಚೆಟಖ್ಯಮಿಿಿಗಳಿ My ತುನರದೊಳು (ಜೈಮಿಭಾ. 
೩೩-೩೯). "ಸರಾಶರಸ್ಮೃೃತಿ' ಶ್‌ ೨. ವ್ಯಾಸಯಹಿ 
“ವೈಶಂಪಾಯನಂ ಸತ್ಯವಾದಿ ಪ[ನಾಳಾಂ,ಪಾ]ರಾಶರಂ ವ್ಯಾಸನಳ್ಳುಂ? 
(ಮಂಗರಾ. ೭೬-೧೦) ; ಪರಾಶರ, . . ಉಪನನ್ಮು ಮೊದಲಾದಸ್ಟಾ ಶೀತಿ 
ಸಹಸ್ರ್ರಯಸೀಶ್ವರರ್ಗನಂತಾಶ್ರಯಂಗಳುಂ (ವಿನೇಕ. ೧೭೪); ಯಡುಳುಲ 
ನಂತತಿಲಳ ಸರಾಶರಾನತ ದೇನ ರಕ್ಷಿಸು ನಮ್ಮನಂ (ಹರಿಸಾ. ೧೧). [ಸಂ.] 
ಸರಾಶರಪುರಾಣ (ನಾ). ಪರಾಶರಮುನಿಯಿಂದ ರಚಿತವಾದ 
ಪುರಾಣ : ಸನತ್ಯುಮಾರಪುರಾಣ . . . ಸೌರಪುರಾಣ ಪ[ನಾಕಾಂ.ಪಾ] 
ರಾಶರಪುರಾಣ . . . ಭಾರ್ಗವಪುರಾಣನೆಂಬವೇ ಆಯಾಯ ನಾಮಧೇಯ 
ಮುಳ್ಳ ವಳಂ ನಿರೂಪಿತಂಗಳಾದ ಹದಿನೆಂಟು ಉಪಪುರಾಣಂಗಳು 
(ವಿನೇಕ. ೯). [ಪರಾಶರ + ಪುರಾಣ] 
ಪರಾತರಸುತ (ನಾ). ಸರಾಶರಮುನಿಯ ಮಗ; ವ್ಯಾಸ ; 
ಹಿಮಗಿರಿಯೊಳಿರ್ದ ಧನವಂಂ ತರಿಸವೇಳ್ಪುದೆಂದು. ಆ ಪರಾಶರಸುತಂ 
ನೇಮಿಸಿದೊಣೆ (ಜೈಮಿಭಾ. ೫-೭೦). [ಪರಾಕರ-* ಸುತ] 
ಸರಾಕರಸ್ಕೃತಿ (ನಾ). ಸರಾಶರಮುನಿಯಿಂದ ರಚಿತವಾದ 
ಸ್ಮೃತಿ: ಮನುಸ್ಮೃತಿ ಅತ್ರಿಸ್ಕೃತಿ. . . ಪರಾಶರಸ್ಕೃತಿ ವ್ಯಾಸ 
ಸ್ಮೃತಿ . . . ಎಂಬಿನೇ ಆಯಾಯ ನಾಮುಧೇಯನುಂಳ್ಳ ವಲಂದುಕ್ತ 
ಮಾಡ ಹತ್ತೊಂಬತ್ತು ಧರ್ಮಶಾಸ್ತ್ರಂಗಳವಅಕೊಳಗೆ . . . ಕಲಿಯುಗ 
ದಲ್ಲಿ ಪರಾಶರಸ್ಕೃೃತಿಧರ್ಮವೇ ಮಂಖ್ಯವಾಗಿಹುದು (ವಿನೇಕ, ೫); 
ಒಟ್ಟ ನಲ್ಲಿ ಕಲಿಯುಗಳ್ಳೆ ಪರಾಶರಸ್ಮೃ ತಿಯು ಹೆಚ್ಚು ಸ್ರಾಮಾಣಿಕವೆಂದು 
ಅಂಗೀಕೃತವಾಗಿದೆ (ಭಾರದ, ೫೩). [ಪರಾಶರ-- ಸ್ಮೃತಿ] 
ಸರಾಶರಿ (ನಾ). ೧. ಒಂದು ಕಡೆಯಲ್ಲಿ ನೆಲೆಯಾಗಿ ನಿಲ್ಲದ 
ಭಿಕ್ಷು, ಸಂನ್ಯಾಸಿ ; ಪರಿವ್ರಾಜಕ. ೨. ತಪಸ್ವಿ ; ಸಂನ್ಯಾಸಿ ; 
“ಫರಾಶರೀ, ಬ್ರತೀ ಎ, . ತಾಪಸಃ--ಈ ೯ ತಪಸ್ವಿ* (ಹಲಾಯು, 
೬೮-೨೫೫) ; “ತಾಪಸಂ . . . ಪರಾಶರಿ ತಪಸ್ವಿಯೆನಿಳ್ಕು” (ನುಂಗರಾ. 
tr). [ಸೆಂ. ಪರಾಶರಿನ್‌] 
ಫರಾಶ್ರಯ (ನಾ). ಬೇರೆಯವರ ಆಸರೆಯಲ್ಲಿರುವಿಕೆ; ಸರಾ 
ಧೀನತೆ: ಅಲ್ಲಿ ಪರಾಶ್ರಯಂ ಪುಣ್ಯಬಂಧಸ್ವಾಶ್ರಯಂ ಸವಿಕಲ್ಪ 


5 


25 


30 


45 


ಪರಿ, 


2 


ನಿರ್ವಿಕಲ್ಪ ಮೆಂದಿತ್ರೆ ಆಂ (ಪಸಾರ. ೧೧೬); ಸ್ವಾತಂತ್ರ ವಿಲ್ಲದ ಪರಾಶ್ರಯ 
ಜೀವನಕ್ಕಿಂತ ಆಸಹ್ಯಕರವಾದ ಸನ್ನಿ ನೇಶವಿಲ್ಲವೆಂದು ನರ ಅಭಿಪ್ರಾಯ 
(ಜುಳ್ಳಾರ. ೧೧ ಹೀಕಿಕೆ), [ಪಕ್ಕ ಆಶ್ರಯ] 

ಸರಾಶ್ರಿತ (ಗು). ೧. ಬೇರೆಯವರ ರಕ್ಷಣೆಯಲ್ಲಿರುವ; ಮತ್ತೊಬ್ಬರ 
ಅಧೀನದಲ್ಲಿರುವ. (ನಾ). ೨. ಬೇರೆಯವರ ರಕ್ಷಣೆಯಲ್ಲಿರು 
ವವನು ; ಪರಾಧೀನ : ತಾನು ಸರಾಶ್ರಿತನೆಂಬುದೇ ಒಂದು ಕೀಳರಿನೆ 
ಯಾಯಿತು ಅನನಿಗೆ (ರೂಢಿ). [ಸರ್ಕ + ಆಶ್ರಿತ] 

ಸರಾಸ (ನಾ).೧, ಹಾಸುಗೆ ಹಾಸುವ, ಕಸ ಬಳಿಯುವ ಮುಂತಾದ 
ಕೆಲಸಕ್ಕಾಗಿ ಶ್ರೀಮಂತರ ಬಳಿಯಿರುವ ನೌಕರ, ೨. ಸೇನಕ; 
ನೌಕರ: 'ಚೋಪದಾರ, ಮಹಲಡಾರ . . , ಸರಾನರು, ಗೊಲ್ಲ, ಬೋಲಯಿಂ 

«. ಮುಂತಾದವರು ಅಲಾಹಿದ: ಷಾಗಿರ್ದ್‌ಪೇಷಾಕಟೇರ ದಾಖಲ್‌ 

(ಮಹಾವಂ, 1, ೨೨೮). [4-ಹಾರ. ಹಿಂ. ಫರಾಷ್‌ ; ಮರಾ.ಸರಾಸ್‌] 

ಪರಾಸಸ (ನಾ). ಕೊಲ್ಲುವುದು ;: ಕೊಲೆ ; ವಥೆ: “ಪ್ರಮಾಸಣಂ, 
ನಬರ್ಹಣಂ, ನಿಳಾರಣಂ, : ನಿಶಾರಣಂ, ಪ್ರವಾಸನಂ, ಪರಾಸನಂ .. . 
ವಥಃ-ಈ ೩೦ ಕೊಲ್ಲುವುದಳ್ಕೆ. ಹೆಸರುಗಳಂ, ಸಂಹಾರ ಮಾಡುವಿಕೆ* 
(ಸಿದ್ಧಾಂತಿ, ೨೭೨). [Ao] 

ಪರಾಸು (ಗು). ೧, ಜೀವ ಹೋದ ; ನಿರ್ಜೀವವಾದ; ಸತ್ತ. 
(ನಾ). 3. ಮರಣಹೊಂದಿದ. ವ್ಯಕ್ತಿ: “ಪರಾಸುಃ . . . 
ಸಂಸ್ಥಿತಃ, ಮೃತಃ ಈ ೫ ಸತ್ತಾ ತಂಗ (ಹಲಾಯು. ೧೦೪-೭); 
ಪುಟ್ಟ ಡಾಗಳೆ ಮಾತಾಹಿತೃಯುಗಳಂಗಳ್‌ ಸೀಂತುಮಾಗುಳಿಸಿಯೊಂಂ 
ಪರಾಸುಗಳಾಗೆ (ಆದಿಪು. ೫-೪೧ ವು; ತತ್ಸತಿ ಸರಾಸುವಾದಳೆ ಗೆತ್ತು 
ಸರೇತಸಸಳ್ಕೆ ಕೊಂಡು ಪೋಪುದುಂ (ಸುಳುಮಾ. ೭-೮ವ); ' ಅಂತಾ 
ಪರಾಕ್ರೃಮುಧನಂ ಹರಿ ನರಾಸುವಪ್ಪು ದುಂ (ವರ್ಧಮಾ, ೫-೪ ವು). [ಸಂ.] 

ಹರಾಸ್ಕಂದ (ನಾ). ಹೇಡಿ : “ಪರಾಜಿತಃ, ಸರಾಸ್ಕಂದಃ, ಸರಜಾಕಃ, 
೫ಕ್ಕೆ ೈಧಿತಃ -೪ ಹೇಡೀ ಆಳ ಪೆಸರು” (ಸಿದ್ಧಾಂತಿ. ೩೧೨). [ಸಂ.] 

ಪರಾಸ್ಕೈಂದಿ (ಗು). ೧. ಪರರ ಮೇಲೆ” ಆಕ್ರಮಣ ಮಾಡುವ. 
(ನಾ). ೨. ಕಳ್ಳ; ದರೋಡೆಕೋರ: “ಸಂನೋಷಿ... 
ಸರಾಸ್ಯಂದಿ ಹ ೬ ೬ « ಎಫಿಪ್ಪನಕ್ಕುಂ ಗ್ರೇನಂ” : (ಪಸ್ತುಕೋ, 
೬೫-೮೧); "ಆ ಪಾರಿಸಂಥಿಕಂ. . . ಪರಾಸ್ಕಂದಿ ೬ ೬ ೬ ಮಲಿ 
ಮ್ಲ ಚನೆನಲ್‌ ಕಳ್ಳ ೦ಗೆ ನಾಮವಂಕ್ಕೂಂ” (ಮಂಗರಾ, ೬೭-೪). 

[ಸಂ. ಪರಾಸ್ಕಂದಿನ್‌] 

ಪೆರಾಸ್ತ್ರ (ಗು). ೧. ಎಸೆದ; 'ಬಿಸಾಡಿದ. ೨. ಹೊರದಬ್ಬಿದ ; 
ಹೊರದೂಡಿದ. ೩. ಖಂಡಿಸಿದ ;. ತಿರಸ್ಕರಿಸಿದ. ೪. ಸೋತು 
ಹೋದ; ಹಿಮ್ಮೆಟ್ಟಿದ. (ನಾ). ೫. ಹಿಮ್ಮೆಟ್ಟಿ ದನನು | 
ಸೋತವನು : ದೇವಿಯ ಕೌಶಲದಿಂದೊಂದು ವಿನಾಡಿಯಲ್ಲಾ ಐನೂರು. 
ಮಂದಿ ಕುಂಪಣಿಯ ಸಿಸಇಯಿಂಗಳೂ ಸರಾಸ್ತರಾಗಿ ಹೋದರು 
(ಜೀವೀಜಾ, ೧೫೧). [ಸಂ] 


ಸರಾಹ್ಮ (ನಾ). ಹಗಲಿನ ಉತ್ತರಾರ್ಧ ಭಾಗ; ಅಸರಾಹ್ನ ; 
“ಮಧ್ಯಾಹ್ನ ದಿಂದ ಸಂಜೆ ತನಕ | ಇರುವ ಹೊತ್ತು? (ಗಂಗಳ, 
aro). [Ao] 

ಪರಾಳ "ಫಲಾರ' ನೋ. 

ಸರಿ, "ಪಟ? ನೋ. 


ಸರಿ, ಪಲ, ಹರಿ, ಹೂ, (ಕ್ರಿ). ೧. ಚಲಿಸು ; ನಡೆ; ಸಾಗು: 
ಆತನಂ. ಕಂಡು ಕರು ಮಾಡದಿಂದಿಬಿಕಿದು ಪರಿದು.. (ನಡ್ಡಾ ರಾ, ೧೧೭-೨೧) ; 
ಅಂತು ಪೊಅಮಟ್ಟು ಮುಂದೆ ಪರಿವ ಧವಳಚ್ಛ ತ್ರಚಾಮರಂಗಳುಂ ee 
ತನಗೆ ರಾ ಜರಾ ಜಶಬ್ಲಮುನನ್ವರ್ಥಂ ಮಾಡೆ (ಸಂಪಭಾ. ೧೦-೨೬'ನ); 


ಪರಿ, 


2 


ನಿತ್ತರಿಸದೆ ಲಜ್ಜಿ ಸಿ ಪೊಳ್ಳಳ” ಪರಿದು ಮಹಾಶ್ವೇತೆ ನಿಜಗುಹಾಭ್ಯಂತರಮಂ 
(ಕಾದಂಉ. ೬೬೯) ; ಕಾಲಿಲ್ಲದೆ ಪರಿನೆನೆಂಬ ಕೀಲಿಲ್ಲದೆ ಪಡಿದೆಣಕೆ ವೆನೆಂಬ 
11113 ಪಚ್ಚ ಸಸಿಯೆಗ್ಗನಂ ಪೋಲ್ಕುಂ (ಧರ್ನಾಮೃ. ೧-೬೭) ; ಪರಿಜೊಡೆ. 
ಪರಿವ ನಿಲಲ್‌ ಚೆಚ್ಚರನೊಲ್ಲಿಂ ನಿಲ್ವ ಜೋಕೆಯಿಂದಾಗಳ್ಳೋ ಪರ ಸನ್ನೆ 
ಯನೊಲ್ಮಾ ಲಿಸುತಿರದೇಳ್ತ ರುತಿರ್ದುವಲ್ಲಿ ನೆಆಕಿ ಪೆರ್ದುಖಗಳ್‌ (ತ್ರಿ ಪುವಿ. 
೧೫-೨೧). ೨. ಓಡು; ಧಾವಿಸು: ಪರಿಡೆಯ್ದಿ ತಾಗಿದಂ ಭಾಸುರತರ 
ರಘುಕುಲಲಲಾಮನೊಳ್‌ , . . ದಶವದನಂ (ಕಮ, ೨-೯೩); ಸಿರಿ 
ದೊಂದುತ್ಸು ಕಭಾನದಿಂ . , . ನೋಡಲೆಂದು ಪರಿದಳ್‌ ಚಕ್ರ್ರೇಶಸೌಂದ. 
ರ್ಯಮಂ (ಆದಿಪು. ೧೧-೨೨); ಲಜ್ಜೆ ಹಿಂದೆ ನಿಲೆ ಮುಂದೆ. ಮದಿಂದ್ರಿಯ 
ವರ್ಗವಾನಗಂ ಪರಿಯೆ (ಕಾದಂಪೂ. ೮೯೩) ; ಪರಿವಂಬಂ ಸರಿದು ಪಿಡಿದು 
ಬೇಗಂ ತರ್ಪಂತಿರೆ ಪವನಜವದೆ ಪವನಜ ಪರಿದಂ (ಗದಾಯು. ೬-೨೮); 
ತಿರುಗಿ ಮಂದೆಗೆ ಬರುತ ಪಶುಗಳು ನೆನೆದು ತಮ್ಮಾ ಕರುಗಳನ್ನು ಪರಿದು 
ಲಂಘಿಸಿ ಚಿಮ್ಮಿ ನೆಗೆಯುತ ಭರದಿ ಬಂದವು ದೊಡ್ಡಿ ಗೆ (ಗೋಹಾಡು. ೫-೨೨). 
೩.(ನೀರಿನಂತೆ)ಪ್ರ ವಹಿಸು : ಪರಿನ ತೊಜಕಿಗಳುಮಂ ತೊಪಲ್ತು ಸೊಗ 
ಯಿಂಸುವಡವಿಗಳುಮಂ (ಪಂಪಭಾ.೭-೨೫ ವು; ಸರೋಜವನದಿಂ ಶಾಳಿನನಕ್ಕೆ 
ಸರಿವ ಪರಿಕಾಲ್ಗಳಂ. ನೆರೆದು (ಸುಕುಮಾ, ೧೦-೫೭ ವ); ಗಿರಿಯ ಸಾನು 
ಗಳಿಂದ ಪರಿವ ರಸದೊಜ್ಜ ರದ ಪರಿಕಾಲ ನೀರುಂಡು (ಸಿದ್ಧರ, ೧-೧೬) ; 
ಆದರಾಹಾ ಮರಳಿ ಜಡವಾಗಿ ಪರಿದಸಳ್‌ ಮತ್ತೆ ತಾಂ ಕಡಲೊಡಳಿ 
ಗೇಕಾಕಿನಿ! (ಚಿತ್ರಾಂಗ- ೬೧-೧೬೭೯). ೪. ಓಡಾಡು; ಸುತ್ತಾಡು; 
ತಿರುಗಾಡು: ಆ ನರೇಂದ್ರನಂದನನ ಮುಂದೆ ಪರಿನ ಪಲತೆಳಿದ ಪಡೆಯ 
ಬಹಳಕೋಲಾಹಲಂಗಳುಂ (ಕಾದಂಪೂ. ೬೦೨); ರಾತ್ರಿಯೊಳುನ್ಮೀಳಿತ 
ದೃಷ್ಟೀಯಾಗಿ ಪುರದೊಳ್‌' ಪರಿದೆ೦ (ದಶಕು. ೮-೨೨೦) ; ಕೇರಿಕೇರಿಯೊಳು 
ಪರಿದು ಲೂಟಯಾಡಿದರೂರು ಕಚ್ಚಿ ನ ಬೀಡಾಯ್ತು (ಕುರಾಸಾಂ.೧೦-೬೪). 
೫. ಹಿಮ್ಮೆಟ್ಟು ; ಹಿಂದಕ್ಕೆ ಓಡು; ಪಲಾಯನ ಮಾಡು: 
“ಅಕ್ಕುಳಿಸಿತೆಂದುಂ, ಮೆಯ್ದೆಗೆದುದೆಂದುಂ . . . ಪರಿದುದೆಂದುಂ . . . 
ಪಾರಗೆಯ್ಕೆಂದುಂಈ ೧೩ ಅಪಸರಣಕ್ಕೈ ಪೆಸಂ*? (ಕಶಸಾ. ೭೨-೬೪೯); 
ಗೊ  ವೆಣ್ಣಿ ಕದಿ ಸತ್ತ ಕಳ್ಳ ಸರಿಯೆ ಮರಂಗಲ್ಲೊಳ್‌ ಸನ್ನಿರ್ಕ್ಯೊಳ 
ಗಟ್ಟಿ ಸಲ್ಲು (ಎಕ, 2೭5), ; 10 ನೆಯ ಶತ); 
ಅಂತು ನೆರೆದ ಖೇಚರರೆಲ್ಲಂ ಸಿಗ್ಗಾಗಿ ಪರಿದುವೋಗೆಯು೦ (ಧರ್ನಾಮೃ. 
೮-೧೩೮) ; ಕಿರಣಾಳಿ ಪರಿಯಲು ಮುರಿದನಸ್ತಾಚಲಕೆ ದಿನನಾಥ (ಸಿಭಾಗ. 
ಮುರಿದನಿಂದ್ರನು ಪರಿದನನಲನು . . . ಭೀತಿಯಲಿ 
(ಅನಂರಾ. ೧-೫-೧೯), ೬, ಹೋಗು; ತೆರಳು : ಪಲವೇಳೆಯೊಳು 
ನರಿಯದೆ ತಾಯ್ವಾನೆಗಲ್ಲಿ ಪಲವಗಲಿದ್ದು ನೆಲಸದ್ಧೆ (ಹದಿಬ. ೮-೪೦) ; 
ಪರಿದು ವಿಂತಂಪಚ ಸಭೆಯೊಳ್‌ ಪಿರಿಯರ್ತಾಮೆನಿಸಿ ನೆಗಬ್ಬ ಬುಧರಂತಿರಲಿಂ 
ಗುರುಕವಿಯಿದಿರಲ್ಲಿ ಕಲಾಧರತನಯಂ ವಿಬಂಧರಿಂದೆಯು೦ ಬುಧನೆನಿಕುಂ 
(ಚಿಕವಿ. ೧-೭೯). ಪ. (ದೃಷ್ಟಿ, ಗಮನ, ಲಕ್ಷ್ಯ ಮುಂತಾದುವು) 
ಬೀಳು : ಪರಿನ ಕಟಾಕ್ಷಂಗಳನೋಸರಿಸುತ್ತು೦ ನಿಮಿರ್ವ ಸುಯ್ಗಳಂ. 
ಕುಸಿಯುತ್ತು ೦ ಶರನಾಶಂಗಳ ನಡುವಣ ಹರಿಣಿಯ ವೋಲ್‌ ಮುನಡೊಳಾ 
ಗಳಾಕುಳೆಯಾದಳ್‌ (ಆದಿಪು. ೪-೫೦). ಲೆ, ವ್ಯಾಪಿಸು; ಹರಡು ; 
ಹಬ್ಬಿ :' ಕಾಂತಾರಮುನೊಂದು ಬೇಗೆ ಪರಿನಂತೆ (ಸಂಸಭಾ. ೮-೯೮) ; 
ಸುರಿದವಿರ್ಬರ ಮೇಲೆ ಹೂಮುಳೆಗಳುರ್ವಿನಿಂ ಪರಿಪವೆಣ್ಣೆ ಸೆಯ ಭೇರೀರನಂ 
ಕೊರ್ವಿನಿಂ (ಅಸೀರ. ದೇ. ೧೦೩-೧೦) ; ವಿಸಜ್ವಾಲೆಗಳೆನೆ ಪರಿದುವು ಶರ 
ಜಾಲಂ (ಉದ್ದಟ. ೪-೯೦); ಚಂಬಳ ಪಟಹ . . . ಬುರುಗು ನಸಿರಿಯ 
ಇಂಬಿನ ರನವೆಂಟುದಿಕ್ಕಿನ ಹೊರಿಗೆಯ ಮುಂಬರಿದೊಡನೆ ಸರಿದುದು 
(ಕಂಸವಿ ೧೧-೨೪), ೪. (ಗುಂಪು, ' ಕೂದಲು ಮೊದಲಾದುವು 
ಗಳಂತೆ) ಕೆದರು ; ಚೆದರು ; ಜೆಲ್ಲಾ ಸಿಲ್ಲಿಯಾಗು : ಪರಿದ ತಲೆ 


ಬಾಗೇಪ, ೯೩-೬ 


೧೧-೧೦-೩೪) ; 


೫೩೧೪ 


25 


45 


ಪರಿ, 


2 


ಬಿಟ್ಟಿ ಬಾಯ್‌" , ... ಅರುಣಜಲದಿಂ ಪೊರೆದ ತನುನೆರಸು ಬೀಭತ್ಸ 
ರಸಮನಭಿನಯಿಂಸುತಿರ್ದರಿಲ್ಲಿ ಭಟಿರ್ಕಳ್‌ (ಗದಾಯು. ೪-೨೫) ; ದುರ್ಜನನ 
ನುಡಿಯಂತೆ ಕೊಂಕಿ ಪರಿದ ಜಡೆಗಳುಂ ಕುಟಲನ ಚಿತ್ರದಂತೆ ಬಹುಪ್ರಕಾರ 
ಮಾದ ಮೆಯ್ಯ ಬಣ್ಣ ಮುಂ (ಧರ್ಮಾಮೃ, ೪-೬೫). ೧೦. ಹೊರಟು 
ಹೋಗು; ಇಲ್ಲವಾಗು ; ಅಳಿದು ಹೋಗು ; ಮಾಯವಾಗು : 
ಪರಿಯೆ ಪಸುರ್ಪು ಬೆಳ್ಟ ಡರೆ ಬಲ್ಮುಗುಳೊಳ್‌ ಪೊರೆದೋಜಕೆ , .. ಮಲ್ಲಿಗೆ 
ಗಳ್‌ ನಸಂತದೊಳ್‌ ಬಿರಿದೊಡೆ (ಆದಿಪು. ೧೧-೧೦೬); ಕಾನುನ ಸರ 
ದಿಂದೆ ಲಜ್ಜೆ ಸರಿಯಲ್ಪ ದವೆತ್ತನುರಾಗವಿಭ್ರಮಂ ಜನಿಯಿಸಲಇಗಳಾಕುಲತೆ 
ಯಂ ತಳೆದಿನ್ನನೊಣಲ್ಲು ನೋಡಿದಳ್‌' (ಕಾದಂಉ. ೩೧೪) ; ದೊರ್ತರ್‌ 
ಮಾರ್ತಾಂಡನಂ ಕಂಡ ಮಂಜಿನಂತೆ ಪರಿಯೆ (ಧರ್ಮಾಮೃ. ೨-೬೯). 
೧೧. (ಕಷ್ಟ, ದುಃಖ ಮುಂತಾದುವುಗಳಂತೆ) ನಿವಾರಣೆ 
ಯಾಗು; ಕಳೆ; ಪರಿಹಾರವಾಗು : ಸಂಸಾರಿಗೆ ಪರಿ[ಪಾಕಾಂ. ರೆ] 
ಗುಮಟಲ್‌ ಜಿನಪದಾಬ್ದ ಮಂ ಪೊರ್ದಲೊಡಂ (ಸಮಪ. ೧-೧೪೦); ತೋಳ 
ನೆಗಹಿ ನೀರೆಜಕಿಯೆ 'ಗಳತೃಪ್ನೆ ಪರಿದೊಡಮಾಂಟುವ ನೆನದಿ ಹೆಂಗಳ 
ಮುದ್ದು ನೊಗವ ನೋಡುವರು (ನೋಹತ. ೨-೩೦); ಗುರುಪಾದಸೇವೆ 
ತಾ ದೊರೆಕೊಂಡಿತಾದಡೆ. ಹಿರಿದಪ್ಪ ಪಾಪ ಪರಿದಿಹುದು (ಸರ್ವಜ್ಞ. ೧೦೦) ; 
ಅರಣ್ಯದೊಳಿರುವ ಅರಳಿಯ ಮರನ ಸ್ವಕರದ್ವಯಂಗಳಿಂ ಮುಟ್ಟ ಸ್ಮರಿಸಿ 
ದೊಡೆ ನೂರೆಂಟುವೇಳೆಯು ಪರಿದು ಪೋಪುದು. ಮೃತ್ಯು (ಗಗತಾ. 
೪-೭೬). ೧೨. (ಕಷ್ಟ, ದುಃಖ, . ಆಯಾಸ ಮುಂತಾದುವು 
ಗಳನ್ನು) ನಿವಾರಿಸು; ನೀಗು ; ಪರಿಹಾರ ಮಾಡು: ಈ ಪಾಟಯ 
ಸಮರ್ಥಿಕೆಯಲ್ಲಿ ಬಲದ ಸಂತಾಪವನ ಪರಿದನೆಂದೆನುತೆ ಶ್ರೀಪರಮೇಶ 
ರಮೇಶಂಗೆ ಮೆಚ್ಚಿ ಸಲ್ಲಾಪದಿಂ ಕೈನಾರಿಸಿದ (ನೋಹತ. ೩೭-೫೯); ಜೀವನ 
ದೊಳಗೆಮ್ಮರಳನೊಂದಿಸಿ ನೆಟಕ ಸೇವಿಸಿದವರ ಶ್ರಮಗಳ ಗಾವಳಿಯನು ಪರಿ 
ದಪೆವೆಂದು ನಜುಗಂಪು ತೀವಿದ ಪಾಟಲಿಯಿಹುವು (ಕಂನವಿ. ೭-೫೩); 
ಪಸಿವಲಸಿಕೆಗಳ ಪರಿದು ಕೆಲದೆ ನಿಂದು. , . ನಲನಿನೊಳು (ಹದಿಖ. 
೩-೧೬) ; ಗುರುವರನು ಶಿಸ್ಕನ ಮನದ ಸಂಶಯಮರೆಯ : ಪರಿಯಂನೆ 
ನೆಂಬ ವಾತ್ಸಲ್ಯದಲಿ ಮೈದೋಕೆ (ಗಗತಾ. ೧-೮), ೧೩. ತೀರು ; 
ಮುಗಿ; ಕೊನೆಗಾಣು : ಇರ್ಕೇರಿ ಬಸನಪಟ್ಟಿ ಣದುರ್ಕರಸರ್ಗೊಂದು 
ನೆವದೊಳಂದಿಂಗೆ ಪುಯಿಲ್‌ ಪೆರ್ಕಳಿಸಿ ಪರಿಯದಿರೆ ಭೃ ಶಕರ್ಕಶರಟಾ ಗೆಯ್ಮೆ 
ಟ್ಟಿ ಗೊಡನಡಿಯಿಟ್ಟಿರ್‌ (ಚಳವಿ. ೨-೯೦). ೧೪. (ಓಲಗ, ಸಭೆ 
ಮುಂತಾದುವು) ಮುಕ್ತಾಯವಾಗು; ಬರಖಾಸ್ತು ಆಗು; 
ವಿಸರ್ಜಿತವಾಗು : ಮಜ್ಜ ನಕ್ಳುಜ್ಜು ಗಂಗೆಯ್ದೊಡ್ಡೋಲಗಮಂ ಪರಿ 
ಯಲ್ವೇಟ್ಸಾ ಸ್ಥಾನಮಂಟಪದಿಂಮಹೀಪಾಲನೇಟ್ಟಾದು 0(ಕಾದಂಪೂ.೬೭). 
೧೫. ಬಿಡು; ತ್ಯಜಿಸು: ನಂಬು ಕೀಲ್ಮೇಲಾಗಲೆಂತೆಂದೆಂಬ ಸಂದೇಹವನು 
ಪರಿ (ಗಗತಾ. ೧೪-೨೬). ೧೬. ಚಂಚಲವಾಗು ; ಅಸ್ಥಿರವಾಗು | 
ತಿರುಗುವ ತನು ಬೆರ್ಚುವ ಕಣ್ಣ ಪರಿವ ಮನಂ ನಟ್ಟ ಕಿನಿಯಡಂಗುವ 
ಸುಯ್ಯಿಂ ಸರಳಂ ಮಾಲಂತೆ ಹರಿಣಂ ಸರಳಿಸಿತಯನ್ವಾ ಅನೇಳನೆಂಟೊಂಬತ್ತ ೦ 
(ಗಿರಿಕ, ೧-೯೧). ೧೭. (ಕೆಲಸ ಮುಂತಾದುವುಗಳಂತೆ) ತೃಪ್ತಿಕರ 
ವಾಗಿ ಸಾಗು ; ಅಭಿವೃದ್ಧಿಗೆ ಬರು ; ಮುಂದುವರಿ: (8). ೧೮. 
(ಸಾಲ, ಖುಣದಂತೆ) ಬಿಡುಗಡೆಯಾಗು; ಖುಣಮುಕ್ತ ವಾಗು : 
(ಕಿ). ೧೯. ಚಿಗುರಿಡು ; ಕುಡಿಯಿಡು : “ಪರಿದುಜಿನಲ್‌ ಕುಡಿಯಿ 
ಟ್ಟುದು? (ಕವಿಕಂ. ೩೧). ೨೦. ಧಾಳಿ ಮಾಡು; ಮುತ್ತಿಗೆ ಹಾಕು: 
ಅನೆಯ ಮೇಲೆಯೆುಂ ಆಳ ಮೇಲೆಯುಂ ಕುದುರೆಯ ಮೇಲೆಯುಂ 
ಫರಿದುದೊಂದೆ ಗಜಂ ಭುವನೈಕರಾಮನಾ (ಕಮದ. ೧೨೦ ಪ್ರಯೋ). 
ಷಾ ೨೦: ತೊಲ್‌ಯಂತಹೋರಾತ್ರ್ರಂ ಪರಿಯಂತ್ತುಂ ಈ ಮಾರ್ಗದಿಂ 
ಬಾಥೆಯಂ ಮಾಡೆ (ಧರ್ನಾಮೃ. ೨-೭೧). ಡಿಪೆಚಿಕ್ಕಿ : ೨. ಗೋದಾ 


ಪರಿ 


ವರಿಯಾ ಮಂಣ್ಣಂ ರಿಸಿಪೊಳಲೊಳೆ ಪಜಕಿದು. ಪುಳನ ಬಲಮಂಟ್ಟಿ 


xxx ವನದನಾವಾಸವನಾಗಿ[ಲ್ವ] ತೈಲನೇ ಮಚ್ಚಿ ನೊ 
(ಸೌಂ. 1-1, ೭೬-೧೦; ಸು. 1045). ಹಕ್ಕಿ: ೧. ತಲೆ 
ಯಿಲ್ಲದ ಮೃಗ  . . ಹಜ್ಜೆ ಯಿಲ್ಲದೆ ಹರಿಯಿಿತ್ತು (ಅವಚಂ.೧೮೦-೮೧೧); 


ಮಂಂದೆ ಹರಿದರು[ಪಾಠಾಂ, ದುದು] ಕೈಯ ಕಂಬಿಯ ಸಂದಣಿಯ 
ಪಡೆನಳರು (ಕುನ್ಯಾಳೀ. ೧-೧೭); ಹರಿವ ಬೆಳ್ಮುಗಿಲೊಳು ತೋಟ 
ಮಜಸುವ ಚಂದಿರನೋ ಭಾಸ್ಕರನೋ (ಭರಚ. ೧-೫೭). ೨. “ಹರಿ 
(ಪರಿ)--ಧಾವನೇ (ಓಡು)? (ಶನುಧಾ) ; ಸುಡು ಸುಡು ಮನವಿದು 
ವಿಸಯಕ್ಕೆ ಹರಿವುದು. (ಬಸನ, ೩೪); ಹರಿದು ವಿಶ್ವಾಮಿತ್ರವರಿನಿ 
ಗೆಆಗಿ ಚರಣಸರಸಿರುಹಮಂ ತೊಳೆದು (ಹಚಕಾ. ೩-೭); ಹರಿದುದು 
ಚಿತ್ತವಘಪಥಕೆ (ತೊರರಾ. ೨-೫-೧೧) ; ಚೀರುತ್ತ ಅಬ್ಬರಿಸುತ್ತ. ನನ್ನನ್ನು 
ತಿನ್ನು ವವರಂತೆ ಹರಿದು ಬಂದರಂ ನನ್ನ ಹಡೆದಮ್ಮ (ಸುವಸಂ. ೧೪). 
ತಿ. ತೆಂಕಣಕೋಡಿಯಿಂಂ ಪಡುವ ಮುಂದಾಗಿ ಹರಿದ ಪಳ್ಳವೆ ಮೇರೆ 
(ಎಕ. ೪11, ಶಿಕಾರಿ, ೩೨೩-೨೩; 1046); ಹರಿನ ನದಿಯ ತೆಅನ ಹೋಲ 
ಬಲ್ಲರೆ ಭಕ್ತಿ (ಬಸನ. ೫೨೫); ಉಕ್ಕಿದುದು ತನಿವೀರರಸ ಕುದಿದುಕ್ಕಿ 
ಹರಿದುದು ರೌದ್ರರಸ (ಕುವ್ಯಾಕ. ೧೬-೨೭) ; ಹರಿವ ನೀರಿನ ತೀರದಿ ಕುಳಿತ 
ಕೇನು ಬಕಧ್ಯಾನದಿ (ಪುರಂದ. ೧-೧೮೦-೨). ೪. ಪಾದರಿ ಮಾವು ಹರಿಚಂದನ 
ಬೆಡೆಗಳೊಳು ಹರಿದಲಿಸಿದೆವಮ್ಮ ಕಂತುಕ ಕಣ್ಣೆ ಗೋಚರಿಸಿದುದಿಲ್ಲ 
ವನದೊಳು (ಕುರಾಸಾಂ. ೩೨-೨೫). ೫. ಆ ನರೇಂದ್ರನ ತಲೆ ಸಹಸ್ರ 
ವಿಧಾನದಲಿ ಬಿರಿದುದು ಸುಯೋಧನಸೇನೆ ಹರಿದುದು (ಕುವ್ಯಾದ್ರೋ. 
೧೪-೪೪); ಹರಿ ಹರಿದನಗ್ನಿ ಭಗ್ಗೀಕೃ ತನಿಜಯನಾದಂ (ಚಿಬಪು.೪೧-೨೯); 
ಕಡೆಯೊಳುಜುಬೆಗೆಜಿಗದೆ ಹರಿಯದರಿದು ಕೊಳ್ಳೆ ನುತೆ ಕೋಲ್ಲಣಿ ದೊಡೆ 
(ಜೈಮಿಭಾ. ೨೭-೩೮). ೭. ಇವನ ದೃಷ್ಟಿಗಳೀಗ ಬೋನದ ಮೇಲೆ 
'ಹರಿನವೊ ಎನುತ ಕೆರಹಿನಲಿ ಬೇಗದಿಂದಲೆ ಮುಚ್ಚಲು (ಒಸಪು. ೫೭-೨). 
೮, ಹರಿವನಿಲ ಅಗ್ನಿ ಜಲ ನೊಳೆದೋಜದಂದು ಹುಟ್ಟದಳೆಮ್ಮವ್ವೆ 
(ಅವಚಂ, ೨೧೦-೯೪೩); “ಬೀಸು” (ಅವಚಂ. ಕೋಶ); ಕರ್ಣಪಾರಂಪರೆ 
ಯೊಳೀತನ ಹೆಸರು ಜಗದಲಿ ಹರಿದುದು (ಸಂಭಸ. ೧೪-೪೧); ಓಲಗಕೆ 
ಬಂದ ಸೃಪಕೋಟಕೋಟೀರಪ್ರ ಭಾಲಹರಿ ಹರಿದು ಮಂಸುಕಿತು 
ತತ್ಸಭಾಮಣಿಜ್ಞಾಲೆಗಳ ನಿಕರಮಂ (ಚೈಮಿಭಾ. ೧೭-೨೮). ೧೦. ಹರಿವು 
ತಿದೆಯರಿಸಿನದ ಸಿರಿ, , . ಓಸರಿಸುತದೆ ಮುತ್ತೆ ದೆತನನೆಲೆ. ಸರಮೆ 
ಳಳುಹೌ ಬೇಗ ಪತಿಯೆಡೆಗೆಂದಳಾ ಸೀತೆ (ತೊರರಾ. ೬-೧೨-೩೪). 
೧೧. ಉಪಪಾತಕ ಮಹಾಪಾತಕಂಗಳ ಮಾಡಿದ ಕರ್ಮಂಗಳು ಕೋಟ್ಯಿನು 
ಕೋಟ ಒಬ್ಬ ಶಿನಶರಣನ ಅಂಗಳವ ಕಂಡಲ್ಲಿ ಹರಿದು[ನಂಳಾಂ. ಅಳಿದು] 
ಹೋಹವು ನೋಡಾ (ಅನಚಂ.೨೭೪-೧೨೬೧); ಎಂದಿಗೆನಗೀ ಪೀಡೆ ಹರಿಗು 
ಪುರಂತರಿರ ಹೇಳಿ (ಒಸಪು, ಹರಿದುದಘಕುಲವೆನುತ ಫುಳ 
ಕೋತ್ಕರದ ಹರುಷದಲಾ ಧನಂಜಯ ಪರಮ ಗದುಗಿನ ವೀರನಾರಾಯಣನ 
ಕರುಣದಲಿ (ಕುವ್ಯಾಅ. ಓರಿಇ. ೭-೧೧೬); ಪರಮಪುರುಷನ ದೃಷ್ಟಿ ಸಾತ 
ದಿನಿರದೆ ಸಂಚಿತ ಸಕಲದುಷ್ಯತ ಹರಿ[ಪಾಂಾಂ. ರೆ, ಕೆ]ದುದಿಸಿದಳು ಶಿಲೆಯ 
ನುಧ್ಯದೊಳಬಲೆ ಗೌತಮನ (ತೊರರಾ, ೧-೧೨-೧೯). ೧೨. ದ್ವಯವಿಡಿ 
ಡುದಕ್ಕೆ ಎರಡಿಲ್ಲದೆ ಮಾಖಲಿಲ್ಲವಾಗಿ ... ಸಂಸಾರವ ಹರಿವುದಕ್ಕೆ ನಿಃಕಳಂಕ 
ಮಲ್ಲಿಕಾರ್ಜುನನಲ್ಲದಿಲ್ಲವಾಗಿ(ನೋಳಿನಾ, ತಾಪಸೋತ್ತಮ 

೬ ಪಾಪ ಹರಿವಿಷ್ಟ ಲಿಂಗದ ಪೂಣಿಗೆಯವ್ಯೂತಾ ರಾತ್ರಿಯಂ ಕಳೆದು 
(ಪ್ರೌಢರಾ, ೧೦-೪೯); ಯುಗಭಾಗ್ಯ ಹರಿವನ್ನ ಸಾವು ಬಾಳ್ಕೆಗಳಿತ್ತು 
ಬಗೆಯನುದ್ದೀ ಪಿಸುತೆ. ಜ್ವಲಿಸುವಾತ (ವಿಸೀಗೀ. ೩೩-೧೭). ೧೩. 
ಹಾಲಿನೊಳು ನೆಜಕಿ ತುಪ್ಪವಿಪ್ಪುದ ಹೇಳಿದರೆ ಹರಿಯದು (ಪ್ರಭುಲೀ. 
೧೭-೧೧) , ಹರಿಯದಿಲ್ಲಿಯ ಬವರ ರಾಯನನಅಸಬೇಹುದು (ಕುವ್ಯಾಗ. 


೪೫-೪೭) ; 


೧-೧) ; 


೫೩೧೫ 


25 


30 


35 


40 


ಪರಿ, 


2 


೨-೪೯). ೧೪. ಗೋಷ್ಠಿ ಹರಿದಲ್ಲಿ ತಮ್ಮ ತನ್ಮು ಇರವಿನ ಹಾದಿ 
(ನೋಳಿಮಾ, ೭-೨೪); ಓಲಗ ಹರಿದ ಮರುಚಣದಲ್ಲಿ ಪ್ರಭುಗಳಲ್ಲಿ ಎಷ್ಟು. 
ಜನ ಅಧಿಕಾರಿಗಳು , . , ನಿನ್ನ ಪರವಾಗಿ ವಾದಿಸಿದನರು ! (ಕಪಪ. 
೬-೯೩). ೧೫. ಪುರಾಣನನಖದಲ್ಲಿ ಪುಂಡರ ಸಂಗವ ಹರಿಯಬೇಕು 
(ನೋಳಿಮಾ. ೧೬-೬೦). ೨೦. ಬಿದಿರೂರ ರಕ್ಕಸ ಮೊನೆಯಾಳ್ವದೇವ ಈ 
ಯಾನೆಯ ಕಂದುರೆಯ ದಳದಲು ಹರಿದಿಅಯದು ಕಯ್ಯ[0]ಬು ತನಲು 
ದೇವಂಣಗೆ ಬಿನ್ನ ಪಂಗೆಯ್ಯಲು (ಮೈಆರಿ. ೧೯೩೨, ೩೨-೨; 1125). 
೨೧. ಸಾಧ್ಯ ವಾಗು ; ಶಕ್ಯ ಮಾಗು : ಜಂಗಮವು ಲಿಂಗರೂಪವಹ 
ವಿವರನೆಂತೆಂದಡೆ ಮಾತಿನಲ್ಲಿ ನಾನು ಲಿಂಗರೂಪೆಂದಡೆ ಹರಿಯದು (ಅನಚಂ, 
೧೬೦-೬೨೭) ; ತನಗೆ ಬೇಂಟೆಯುವೆರಡು ಮೂಲಿ” ದಿನ ತನಕ ಹರಿಯದ 
ಡುಮ್ಮುಳಿಸಿ ಮಂದಿನ ಬಲೆಯನೊಯ್ದೆ ತ್ತಿ ಹಾಕಲು (ಬಸಪು. ೨೭-೨೨); 
ನಾಳಿನಾಹವ ಖಚರಕಿಂಪುರುಷರಿಗೆ ಅಸದಳವಚಲಬಲ ಗಾಂಡಿನಿಗೆ ಹರಿಯದು. 
(ಕುವ್ಯಾದ್ರೋ, ೯-೫) ; ಸರಸಿಜಾಸನ ತನ್ನ ಕೈಯಲಿ ಹರಿಯದೆನಲಲ್ಲಿಂದ 
ಕಂಡೆನು ಹರನ ಪದಯಖಗವ (ಕೋಗಯ. ೧೧-೫೩) ; ವೀರ್ಯಗುಣವಿಲ್ಲ 
ದಿದ್ದರೆ ಅಂಥನನ ಕೈಯಲ್ಲಿ ಏನು ಹರಿದೀತು? (ವಚಭಾ. ೭೭). 
೨೨. (ಹಾವು ಮೊದಲುದುವುಗಳಂತೆ)ಮೆಲ್ಲನೆ ಸರಿ; ಹರಿದಾಡು: 
ಹರಿವ ಹಾವಿಂಗಂಜೆ ಉರಿಯ ನಾಲಗೆಗಂಜೆ . .. ಪರಸ್ತ್ರೀ ಪರಧನನೆಂಬೀ 
ಜೂಬಿಂಗಂಜಂವೆ (ಬಸನ. ೪೪೬) ; ಹರಿವ ಹಾವವನಾಣೆಯೆಂದೊಡೆ 
ಹರಿಯೆಲನ್ಮುದು (ಸಾಳ್ವ ಭಾ. ೪-೧೬) ; ಸಣ್ಣ ಹುಳದಂತೆ ಹರಿಯುತ 
ಇದ್ದನಾಗ (ಕಎಪು. ೧೧-೨). ೨೩. ಇತ್ಯರ್ಥವಾಗು ; ಬಗೆಹರಿ : 
ಕವಿ... ಎಂದಿಗೂ ಹರಿಯದ ಜೀವನಸಮಸ್ಯೆಯನ್ನು ತಲೆಯಲ್ಲಿ ತುಂಬಿ 
ನಂಗಮಂದಿರದಿಂದ ಹೊರೆಗೆ ಕಳಿಸುವನು (ಕಾನ್ಯಸ. ೧); ಎಲ್ಲಿಗೂ 
ಹರಿಯದಿಹ ಸಂಶಯವೆ (ವಿಸೀಗೀ.೭೫); ಈ ರಹಸ್ಯವು ಮುಂದೆ ಹರಿಯ 
ಬೇಕು (ಜ್ಯೋತಿರ್ವಿ, ೧೨೫). ೩ ಹೆಟಿಕಿ : ತಿ, ಎರಡು ಕೋಡಿಯಲುಂ 
ನೀರು ಹಜಿೀಿದು ಗದ್ದೆಯ ಪಂಥವಾದ ಠಾವಿಂಗೆ ಆತತ್ತಿನವರು ತಂಮ 
ಬೆದ್ದಲಿಂಗೆ ಪ್ರತಿಕ್ಷೇತ್ರವನು ತಾಳಕೆಟಕಿಯಲ್ಲಿ ಕೊಂಬರು (ಎಕ. ೫11, 
ತಿಪಟೂ. ೨-೧೩ ; 1263). 

ಪರಿಪರಿ,, ಪರಿಂಪರಿ, ಪರಿವರಿ, ಹರಿಹರಿ (ದ್ವಿರುಕ್ತಿ) : ಪುಲಿಪುಲಿ 
ಪರಿಪರಿ ಫಪೋಪೋಗೆಲೆಎಲೆ ಪೆಅಪಿಂಗುಪಿಂಗು(ಕವಿಖಾ. ೨-೨೬) ; ಆವಡವಿ 
ಗೆಳೊಳ್‌ ಸಣ್ಣ ಲಮಾವಗಮೊಳವಲ್ಲಿಗಣಸಿ ಫರಿಪರಿದು (ಪಂಪಭಾ. ೭-೪೬); 
ಸ್ವಸ್ತಿಶ್ರೀ ಮಹೇಂದ್ರಾಧಿರಾಜ ಗಂಗರ ಮೇಗೆ ಪರಿಂಪರಿಯೆ(ಎಕ. 2, 
ಚಿಂತಾಮ, ೧೧೬-೨; ಸು. 890): ಧರಣೀಶಂ , . . ಪರಿವರಿದಲ್ಲಲ್ಲಿಗುರುಳು 
ತಿರ್ದಂ (ಧರ್ಮಾಮೃ. ೩-೨೦೫); ಗೋಪಾಲಕರು ತಮ್ಮೊಳಗೆರಡು 
ಬಗೆಯಾಗಿನಿತು ಗೆಲನಿಗೆ ಹರಿಹರಿದು ನಾವಾಡುವೆವು. ಬನ್ನಿರೆ, » * ಎನುತ. 
(ಬಸಪು. ೩೨-೧೭); ಅಟ್ಟ ಹರಿಹರಿದುಆಕ ಬಳಲ್ಲು ಕಾಹುರದೆ ಕಂಗೆಟ್ಟು 
ಕಳೆಗುಂದಿ ಮೆಲ್ಲನೆ. .. ಪಶ್ಚಿಮಗಿರಿಯ ತಪ್ಪಲಂ ಸಾರ್ದನೆನೆ ರವಿ 
ಪಡುಗಡೆಯೊಳೆಸೆದನು (ಜೈಮಿಭಾ. ೨೬-೪). ಪರಿದಾಟ, ಪರದಾಟ, 
ಹರಿದಾಟ. ೧, ಓಡಾಟ ; ಸುತ್ತಾಡುವುದು : ನಿನ್ನ ಉಜಾಲಯ 0 
ಹೊಣತಾಗಿ ಮಿಕೈಡೆಯೊಳು ಹಾವಳಿಯೆ ಘನನವರ ಪರಿದಾಟ ಪಿರಿದು 
ವೇಶ್ಯಾವಾಟಿವಾದಿಯಾದಲ್ಲಿ ನಿನ್ಮುಂಭ್ರರಾಜೀವದಾಣೆಂದು ಬಿನ್ನವಿಸಿದಂ 
ಎನುತ (ಚೆಒಪು. ೭-೨೦); ದರ್ಪಣದ ಪ್ರತಿಬಿಂಬಕ್ಕೊ ೦ದು 'ಚೇಸ್ಟೈಯಂಂಂಟಿ 
ನೆಳಲಿಂಗೊಂದು ಹರಿದಾಟ ಉಂಟಿ (ಆದನ. ; ಬೇಹ ಮಂತ್ರಿ 
ಗಳೊಡನೆಣಿಸದೆ ಕಾರ್ಯವ ನೀ ಹರಿದಾಟಿಕೆಣಿಪರೆ. (ಕುರಾಸಾಂ. 
೨. ತೊಳಲಾಟಿ ; ಬವಣೆ: ಕರಣೇಂದ್ರಿಯಾದಿಗಳ 
ಪರಿಬಾಟಿಮಂ ಬಿಡಿಸಿ ಲಿಂಗಾಂಗಸಂಯೋಗದೊಳ್‌ ನಿಲಿಸುವ ಸಮಭಾಷೆ 
(ಪದ್ಮರಾ. ೪-೨೧) ; ವಿವಿಧ ಸುರಭಟರ ಪರಿದಾಟಮಂ ನೋಟಮಂ 


೩೦-೩೫). 


ಸರಿ 


ವಿವರಿಸುವದೇನಮರರೋಡಿದರ್‌  ಕೂಡಿದರ್‌ ಸುರಪಾಲನರೆಸೆಲೆಯನು 
(ಚೆಬಪು. ೪೩-೫); ದೋಣಿ ದೂರ ದೂರ ಹೋದಂತೆ ಹುಲಿಯನ 
ಪರಿದಾಟ ಹೆಚ್ಚಾಗಿ (ಸುಳೆನ್ನು. ೭೧೯) ; ಕೊಡುವುದರಲ್ಲಿ ತೆಗೆದು 
ಕೊಳ್ಳುವುದರಲ್ಲಿ ಎರಡು ಕಡೆಯವರಿಗೂ ಪರಡಾಟವಾಗುತ್ತಲೇ 
ಇತ್ತು (ದೂರಸ, ೧೫೫); ದುಡ್ಡಿದ್ದರೆ ಮರಾ; ಇಲ್ಲದಿದ್ದರೆ. ಸರದಾಟ 
(ಅನಾಥೆ. ೧೪೨); ಪ್ರವಾಸಿಕರ ಸಂಖ್ಯೆಯ ಪ್ರಮಾಣದಿಂದ ಪತ್ರಿಕೆ 
ಗಳನ್ನು ಪೂರೈ ಸಿದಲ್ಲಿ ಕಚ್ಚಾಟ ಹರಿದಇಟಿಗಳು ಕಡಿಮೆಯಾದವು (ಗಾಳಿಸ. 
೩೫), ಸರಿದಾಡು, ಪರದಾಹು, ಹರಿದಾಡು-೧. ಓಡಾಡು ; 
ಸುತ್ತಾಡು ; ಸುಳಿದಾಡು; ಅಲೆದಾಡು : ಪುಲಿಗಳ ಮಲಗಳೊಳ್‌ 
ಪರಿದಾಡುವ ತರುಣಹರಿಣಂಗಳುಮುಂ (ಸಂಪಭಾ, ೧-೧೧೫ನ); ಪರಿ 
ದಾಡುವ ಸುತನ ಪದಾಂಬುರುಹಂಗಳೊಳುಲಿವ ' ಪೊನ್ನ ಗೆಜ್ಜೆಯ 
ದಫಿಯಂತಿರೆ ನಚ್ಚಿನ ನೀಣಾವೇಣುರನಂಗಳ್ಳಲಿಕಿಯವಲ್ಲೆ ' ಕರ್ಣಾ 
ಮೃತಮಂ (ಮಲ್ಲಪು. ೩-೧೧೯) ; ಎನ್ನ ಕಣ್ಣೊಳಗೆ ಪರಿದಾಡು ಕೂಡಲ 
ಸಂಗ (ಬಸರ, ೩೯೭) ; ಚಿಂತೂರವರು . . , ಬರೀ ಪರದಾಡುತ್ತಿದ್ದ 
ರಲ್ಲದೆ, ಅವರಿಗೆ ಅಳಿಯಂದಿರ ಗೋಳೇ ಕೇಳದು (ಮಾನುನೆ. ೨೦೮); 
ಅರಸು ಬಂಟಿಸ ಕೆಳಗೆ ಹರಿದಾಡುವದ ಕಂಡೆ (ನೋಳಿಮಾ. ೨೬೭-೮೧೯); 
ನಂದಮುದ್ರಿತಕಂಕಣಂಗಳ ಗೊಂದಣದ ಭೂಷಣಗಳಲಿ ಗೋವಿಂದ 
ರಾಮರು ಮೆಟಿಕಿದರಂಗಣಡೊಳಗೆ ಹರಿದಾಡಿ (ಸಿಭಾಗ. ೧೦-೪-೩); ಅಟ್ಟ 
ಹರಿದಾಡುವದು ಬಟ್ಟೆಯಲ್ಲಿ ಮೆಜಕಿಯಂವದು . , . ಒಂದು ಸೆರೆ ಹಿಟ್ಟು 
ಕಾಣಯ್ಯ (ಸರ್ವಜ್ಞ. ೧೯೮೬), ೨. ಪ್ರುವಹಿಸು: ಮಂದಾಕಿನಿ 
ಮಾದೇನನ ಜಡೆಗಳ ಬಂಧದಿಂ ಬಿಡುಗಡೆಯೊಂದಿ ನಂದನದೊಳು ಬಂದು 
ಪರಿದಾಡುವ ಚೆಲುವಿಂದೆ. ಕಾಲುನೆಗಳೊಪ್ಪಿ ದುವು (ನೋಹತ, ೨೪-೫೭); 
ನೆಲಕ ತನ್ನ ಶುಭ್ರಕೆ ಸರಿಗಾಣೆನೆಂದಾಗ ಪರಿದಾಡುತಿಹಳು ಕಾವೇರಿ 
(ಕಂನವಿ, ೫-೪೨). ಷಿ. ವ್ಯಾಪಿಸು ; ಪಸರಿಸು; ಹರಡು : 
ಮೋಹನಂ ಮೋಹರಿಸೆ ಗಾಡಿ ಪರಿದಾಡೆ ಪೊಸದೇಸಿ ಸೂಸೆ, . . 
ಪಡೆದು ಕೃತಿಯಂ ಶಿವಾರ್ಸಿತನನೆಸಗುವ ನಿನ್ನ ಸೈಸಿಂಗೆ ಸಾಟಯಂಂಟೀ 
(ಪದ್ಮಲಾ. ೧-೩೧). ೪. ತೊಳಲಾಡು ; ಬವಣೆಪಡು : ಪರಿದಾಡಂ 
ನಿಜನಿಸ್ಕೆಯಂ ಮಹಕೆದು. (ಶತಕ, ೩೪); ಮಿತ್ರಮಾವುತ ಬೆನ್ನಟ್ಟ, 
ನೀರ್ಗೆಡಹಿದ ಮತ್ತಗಣೇಂದ್ರ ಸೂಶಿಯಲಿ ಎತ್ತಲೆಂದಲಸಯದೆ ಸರಿದಾಡು 
ನಂತೆ ಕರ್ಗತ್ತಲೆ ತೀವಿತುರ್ವಿಯಲಿ (ನೋಹತ. ೧೮-೪); ಹೀಗೆ ಪರ 
ದಾಡುತ್ತಿ ದ್ಹಾಗಲೇ ಅರ್ಧ ಗಂಟಿ ಕಳೆದು ಹೋಯಿತು (ಉಾಬರು. ೮); 
ಹಾಗೆ ಮಾಡಿದರೆ ನುಂಂದೆ ತುಂಬಾ ಪರದಾಡಬೇಕಾಗುತ್ತೆ (ಮುರಳಿ. ೧೬೧). 
೫. (ಯುದ್ಧದಲ್ಲಿ) ಧಾವಿಸು ; ಮುನ್ನುಗ್ಗು : ತಾಮ್ರ ಧ್ವಜಂ 
ಹರಿನಾದಮಂ ಮಾಡಿ ಹರಿದಾಡುತಿರೆ ಕೂಡೆ ಹರಿಣಾಂಕಕುಲಜಂ ವಿಹರಿ 
ಸಿದಂ ಬಾಣದಿಂ ಹರಿಕಿರಣಮಡಗುವಂತೆ (ಚೈಮಿಭಾ. ೨೫-೪೬). 
೬. (ದೇಹದಲ್ಲಿ ರಕ್ತದಂತೆ) ಚಲಿಸು; ಪ್ರವಹಿಸು : ಹರಿ ಹರ 
ಸಾಮ್ಯದ ವಿಚಾರಪ್ರಣಾಲಿ ಆ ಕಾವ್ಯದ ನರನರದಲ್ಲಿ ಹರಿದಾಡುತ್ತಿದೆ 
(ತನ. ೧೬). ೬. (ಹಾವು ಮುಂತಾದುವುಗಳಂತೆ) 
ಸರಿ; ಸರಿದಾಡು;: ಹಲ್ಲಿ ಹಾವುಗಳು ಅನನ ಕಾಲ ಮೇಲೆ 
ಹರಿದಾಡಿದುವು (ಮಣಿಸ. ೯೨). ಪರಿಡೋಡು, ಹರಿದೋಡು - ೧. ಇಲ್ಲ 
ವಾಗು : ವೀತರಾಗನ ಸ್ಮರಣೆಗಳಾ ರೀತಿಯಲತು ಹಾಡಿದರು ಕೇಳ್ವ 
ಕೆಲ್ಲರ ಸಾತಕ ಪರಿದೋಡುನಂತೆ (ಛರಚ. ೧-೭೬). ೨. ಧಾವಿಸಿ 
ಓಡು : ಸಾರಿದರೆ ನೂರಾಗಿ ಹರಿಡೋಡುತಿಹನು (ಕಎಪು. ೧೧-೬). 
ಪರಿನಡಿ, - ದಾಪುಗಾಲು; ದಾಟುಗಾಲು: ಭೀಮನು... 
ಶೀಘ್ರವಾಗಿ ಎದ್ದು ದಂಡೆಯಿಕ್ಕಿ ಸರಿನಡಿಯಿಂದ ನಡೆದು ಬರಲು 
(ಕೃನಾವಿ. ೪೪). ಹರಿದುಡಿಸು - ಚಿದರಿಸು ; ಚೆಲ್ಲಾಪಿಲ್ಲಿ ಮಾಡು: 


೫೩೧೬. 


20 


25 


30 


35 


40 


45 


ಪರಿ 


s 


ಬರುತಿದೆ--ಸಡಲಿಸಿ ಮಡದಿಯರುಡಿಯನು ಮುಡಿಯನು, ಬಡಮುದುಳರ 
ಕೊಡೆಗರಿ ಹೆರಿದಾಡಿಸಿ (ಕಎಪು. ೨೮-೫). ಹರಿಯ ಬಿಡು. ೧. 
ಅಲೆದಾಡಿಸು ; ತಿರುಗಾಡುವಂತೆ ಮಾಡು: ಒಳ್ಳೆಯ ಪ್ರಶ್ನೆಗಳು 
ಬೇರೆ ವಿಷಯಗಳ ಕಡೆ ಮನಸ್ಸನ್ನು ಹರಿಯ ಬಿಟ್ಟು ಪಾಕದಲ್ಲಿ ವಿಮುಖ 
ರಾಗಿರುವ ಮಕ್ಕಳ ಅನಧಾನವನ್ನು ಪಾಠದ ಕಡೆ ಸೆಳೆಯಲು ನೆರವಾಗೆ 
ಬೇಕು. (ಶಿಕ್ಷರ. ೨೭೭). ೨. ಮುಂದುವರಿಯುವಂತೆ ಮಾಡು: 
ಬನ್ಮುಲದೇನಿ . « . ಪಿರಿಯರಸಿಯಾಗಿಯೇ ಇದ್ದರೂ ರಾಜನೀಳಿಗೆ 
ಯನ್ನು ಹರಿಯಬಿಟ್ಟ ಮಕ್ಕಳು ಅವಳಿಗುಳಿಯಲ್ಲಲ್ಲವಾದ್ಕರಿಂದ 
ಅವಳು ಮರೆಯಾಗಿಯೇ ಉಳಿದಿರಬೇಕು (ಸವತಿ, ೪1, ಪ್ರಸ್ತಾವನೆ). 
೩. ಮುನ್ನುಗ್ಗಿಸು; ಧಾವಿಸುವಂತೆ ಮಾಡು: ವಾರುನನಾ 
ಕಳದೊಳಗೆ ,"... ಸಾಗಿದುದೊಸೆದು ಹರಿಯ ಬಿಡಲವನು (ಕುರಾಸಾಂ, 
೯-೧೦೧) ; ಧುರಕೆ ಕಂಪಿಲನೃಪ ಸಂಗಮದೇನನ ಹರಿಯ ಬಿಟ್ಟಿನು ಬೇಗ 
ಜೊೊಳು (ಕುರಾಸಾಂ, ೧೩-೨೩). ೪. ಮುನ್ನುಗ್ಗು ವುಜಕೈ ಅವಕಾಶ 
ಕೊಡು: ನೀವಿನ್ನಲಸಿಯರೆಮ್ಮನು ಹರಿಯ ಬಿಡಿ ಸಾಕೆಂದನಾ ಭೀಮ 
(ಕುನ್ಯಾವಿ. ೯-೪೦). ೫. ಪ್ರವಹಿಸುವಂತೆ ಮಾಡು : ಪರಮಾತ್ಮನ 
ಪಾದದೆಡೆಗೆ ಭಕ್ತನು ತನ್ನ ಭಾವಗಳ ಪ್ರೇಮಪ್ರವಾಹನನ್ನು ಹರಿಯ 
ಬಿಡುವನು (ಜಗದಾ, ೮). 0 ಉಚ್ಛ್ರಾರಣಾ ಸಾದೃಶ್ಯದಿಂದ “ಪರಿ”, 
"ಪಜ? ಈ ಎರಡು ಪದಗಳ ಅರ್ಥಗಳೂ ಮಿಶ್ರಣಗೊಂಡು 
ಈ ಶಬ್ದಗಳಿಂದ ವ್ಯತ್ಪ 3; ಹೊಂದಿದ ಇತರ ಶಬ್ದಗಳಲ್ಲಿಯೂ 
ಅರ್ಥದ ಗೊಂದಲ ಉಂಬಾಗಿರುವುದು ಸಾಧ್ಯ. 
[ಜೀ.4: ತಮಿ. ಪರಿ; 'ತುಳು.' ಪರಿ, ಹರಿ; ತೆಲು. ಪರಗು; 
ಮಲ್ತೊ. ಸರ್ಚೆ, ಪರ್ಚ್ರೆ] 
ಪರ್ಕಿ, ಹರ್ಕಿ (ನಾ). ೧. ಚಲಿಸುವುದು ; ನಡೆಯುವುದು: (8). 
೨. ಓಟ; ಧಾವಿಸುವುದು: «ನಿಡುವರಿ' ಪರಾ. ೩. ರಭಸ 
ದಿಂದ ಮುಂದುವರಿಯುವಿಕ; ನುಗ್ಗುವುದು: "ಆನೆವರಿ,' ಸರಾ. 
೪. ಹರಿಯುವುದು ; ಪ್ರವಾಹ ; ನೀರಿನ ಹರಿವು : ತಿರಿಜಾ ಕೂಟಂ 
ನೀರೊಳ್‌" ಗರಗರನಪ್ಪಂತು ಕರ್ಚಿ ಮೇಣುಂಡಸರೋ ಪರಿಯೊಳ್‌ 
ಮೇಣ್ಮಿಂದಪರೋ ಮರುಳೀತಂ ಶ್ರನಣರಾವ ತಪಮಂ ಕಂಡರ್‌ 
(ಧರ್ಮಾಮೃ. ೧-೧೦೬); ಕುಸುಮರಣಾಸಿಳನಿಂ ಪಗರೆಯ ಪರಿಯಿಂ 
ತಳರದ ಸಿರಿ ಬಲ್ಲಕುಂದೆನಾಳ್ಳೆ ಸೆದಿಕರ್ಶ್ರಂ (ಸೌಇಇ. 1X-i, ೨೪೯-೧೬; 
1147); ಆಗರಡೊಳು ರಸದಾಳಿ ತೆಂಗಾಳಿಯಿಂ ತಾಗಲೊಂದಟಿಸೊ 
ಕೊಂದು ಹಳಚಿ ಮೇಗೋಲ್ಲ ಕೊಡೆದಿನಿರಸದ ಪರಿಯೊಳಿಶ್ಸುಸಾಗರ ತುಂಬಿ 
ದಂತಾಯ್ತ್ತಿ (ನೋಣತ. ೨-೪೮). ೫. (ದೂರದ ಅಳತೆಯನ್ನು 
ಸೂಚಿಸುವ) ಒಂದು ಪ್ರಮಾಣ: "ಪರಿಜಾರಿ' ಪರಾ. 
೬. ಓಡಾಡುವ ಸ್ಥಳ; ಆ ಗಣೇಂದ್ರಕ್ಕೆ ಸರಂದೋಲುವುದುಮಾ ಧ್ವನಿ 
ಗೇಳ್ಸು ಕೋಪಾನಳನಿಂ ಕಣ್ಣಾ ಣದೆಯ್ತಪ್ಪಾ ನೆಗಾಸೆಗೊಟ್ಟು ಪರಿದು 


ಪರಿಯೊಳ್‌ ನಿಲ್ಬಡೆ (ಬಂಹರಿ. ೨-೫೧ನ), ೩೭. ರೀತಿ; ಕ್ರಮ; 
ಬಗೆ; ಪ್ರಕಾರ : "'“ವ್ಯಾಕೂ(ಕೃ)ತಿಃ, ಭಂಗಿಃ--ಈ' ೨ ಪರಿ” 
(ಹಲಾಯು. ೧೨೫-೭೬೭); ಕಾಸಕುಗುಖೆಯ ದಾಲಯೆಲಿ ೫೫% 


ದೊಳಗೌಡಂ ಸತ್ತ ಪರಿಯೆಂತೆಂದಡೆ (ಎಕ. ೪111, ಸೊರಬ, ೪೬೬-೮; 
ಸು. 9601) ; ಎಲ್ಲರ ಗಂಡರ ಪರಿಯಂತಲ್ಲ ನೋಡವ್ವಾ ನಮ್ಮ ನಲ್ಲ 
(ಬಸನ. ೮೪೯) ; ಭೃಂಗೀಶ ನರ್ತನಕೆ ನಿಂದಾಗ ಹೊಸ ಪರಿಯ ಗತಿಗಳಂ 
ನಟಸಿ ತೋಲುತ್ತಮಿರೆ (ಬಸರ. ೧-೨೫); ಹಿಂದೆ ಗಳಹುವನಿನನು 
ಬಾಯಿಗೆ ಬಂದ ' ಪರಿಯಲಿ (ಕುವ್ಯಾಭೀ. ೧-೧೦) ; ಈ ಪರಿಯ 
ಸೊಬಗಾವ ದೇವರಲಿ' ನಾ ಕಾಣೆ (ಪುರಂದ, ೨-೧೬೪ ಪಲ್ಲವಿ), 
೮, ಸ್ಥಿತಿ; ಪಾಡು: ಈಗಳ್ನೀನಿರ್ಪಿರವಿನ ಪರಿಯೇನೆಂದಾಂ ಸರೋಜ 


ಸರಿ 


ಮಂಖಿ ಮಂಕುಳಿತಾಕ್ಷನಂ ಬೆಸಗೊಂಡೆಂ (ಕಾದಂಪೂ. ೮೪೧); ಜಾ 
ಫಣೇಂದ್ರಪತಾಕಾ ವಿಧಿವಶದೆ ನಿನಗಮಾ ಪರಿಯಾಯ್ತೇ£ (ಗದಾಯು. 
೯-೨೨); ತಿರುಗಿ ಕಂಡನು ಕೃಷ್ಣನೀತನ ಪರಿಯನಣಕಿ ದನು (ಕುವ್ಯಾಜ್ರೋ 
೩-೬೩) ; ಪೊಸವೂರಿಗೆಯ್ದಿ ಮತ್ತೊಮ್ಮೆ ಸೆಣ್ಣ ೦ ನೋಡಿ ಪೊಸಬಿದ್ದಿ ಸರ 
ಮನೆಯ ಪರಿಗಳಂ ತಿಳಿದು ಸಸಿನಮಾದೊಡೆ ಮದು ನೆಯೊಸಗೆಯಪ್ಪು ಡೆನಲ್ಫೈ 
(ಕಾಲೂರ, ೫೭-೯೧). ೯. ಸೇನೆ; ದಂಡು: ನನ್ನಿಯಗಂಗನ ಸರಿ 
ಬನ್ನು ಬೆಳ್ಗೇಂಕೆಯಂಂ ಕುನ್ನೂರುಮನಿಣಣಿದು. ಹೋಗೆ (ಎಕ, ೫11, 
ತಿಸಟೂ, ೫೫-೧; ಸು. 880); ಕರ್ವೂರ ತುಳುವಂ ನೊಬಮ್ಮನ ಪಂ 
ಬನ್ನು ಹೆರ್ಮ್ಮಾಗೆಯ ಸಳ್ಳಿಯೊಳಳ್ಳೆ (ಎಕ. ೫11, ತಿಸಟೂ, ೧೦-೬; 
ಸು. 907) ; ಬೇಡರ ಬೀರನ್ಮುನ ಪರಿಯೊಳ್ನೆಲ್ಲೂರಟಿಕಿವಿನೊ ೫ ೫ x 
ಸರಿಯಲ್ಲೊರಗವುಣ್ಣ ಕುದುರೆಯೊಳ್‌ ಫೆ ೫೫ ಆಕಿದು ಸರ್ಗ್ಗಕೆ ಸನ್ನನ್‌ 
(ಎಕ. ೪, ಹಾಸನ. ೨೪-೪; 985); ಬನವಸೆಯ ಚಟ್ಟಿ ನಾಗರಕಣ್ಣ ಕೈ 
ಮುನಿದು ಪರಿಯನಟ್ಟ ದಡೆ ತೊದಳ್ಳಿ ಯನಿಅಿದು (ಎಕ. ೪111, ಸೊರಬ, 
೨೩೪-೮ ; 999), ೧೦. ಅಧ್ಯಾಯ ; ಪ್ರಕರಣ : ಒಂಬತ್ತು ಪರಿಗಳ 
ಒಂದು ಕಾದಂಬರಿ ಇದು (ಸಮಜೀ. ೧. ಪೀಿಕು. ೧೧. ವಿಶೇಷ; 
ಹೆಚ್ಚಳ ; ಅಧಿಕ್ಯ ; ಅತಿಶಯ : ಸರಿಮೂತ್ರಂ ಭಿನ್ನಲಂಡಂ ಸುರಿಯೆ 
ಮದಜಳಂ ಮೆಯ್ಯೊಳಳ್ಳಾಡೆ . . . ಏಳಾಕುಂಜಮಂ ಸೊಕ್ಳೈವೆಮಿಡುಕದೆ 
ನಿಂದತ್ತು (ಮುಲ್ಲಿಪು. ೧೦-೯೨). "ಪರಿಗೊಳ್‌' ಪರಾ. ೧೨. ಬೇಟಿ 
ಯಲ್ಲಿ ಪ್ರಾಣಿಗಳು ಸಿಗುವ ಜಾಗ,--ಸ್ಕಳ: "ಪರಿಗೊಳ್‌' ಪರಾ. 
೧೩. ದಾರಿ; ಹಾದಿ; ಮಾರ್ಗ: "ಪರಿಪಾರ್‌' ಪರಾ. ಹಕ್ಕಿ: 
೨. “ಸ್ರವಹಣಂ, ಡಯೆನಂ- ಈ ೨ ರಥದ ಹರಿ*(ಹಲಾಯು. ೭೩-೨೯೧), 
೪. ಹರಿವ ಹೊಳೆಯ ನೋಡಿ ದುರುಳನು ಸೈಂಸದಲೆ ತ್ವರಿತದಿಂದಲಿ ಫೋಗಿ 
ಬಿರಿಟ್ಟು ಮಧ್ಯದಲಿ ಭರದಿ ಪೋಗುವ ಹರಿಯ ತಿರುಹುವೆನೆಂದು (ವಿಸಾಸು. 
೮೪೨೭) ; ಧರೆಯ ವಸುಂಧರೆಯ ಬದುಕ ನೋಡು--ಹಳ್ಳ ಹೊಳೆಯ, 
ಕುರಿಯ ಹರಿಯ ಸೆಳವು ಹೊಳಪು ಹೊಳವು ನುಣುಪು ರೂಪುಗೊಡುತ 
ಲಿಹುದು (ನೂರ್ತಿಕಾ. ೧೩-೯) ; ನೀರಿನ ಹರಿಯು ಚನ್ನಾಗಿ ಆಗುವಂಥ 
ಸಮತಳಭೂನಿ (ಕೃಷಿಪ್ರ. ೫೪); ಗೀತೆಯಂ ದುಃಖದ ಕೊನೆಯ 
ಮೆಟ್ಟಿ ಲನ್ನಿಳಿದು ಕಣ್ಣೀರಿನ ಹರಿಯಲ್ಲಿ ಜಾರಿದಳು (ಕನಕೆ. ೫೧). 
೫. "ಹರಿಯಂತರ' ಪರಾ. ೬. ಇವರು . . . ವ್ಯಾಪಾರದ ಹರಿ 
ಯನ್ನು ಬಲ್ಲವರು (ಕಭಾಗೆ. ೨೫೭) ; ಅವನಿಗೆ ಬದುಕು ಮಾಡುವ 
ಹರಿಯು ಗೊತ್ತಾಗಲಿಲ್ಲ (ಗುರುಪ್ರ. ೩). ೯೪. ಊರ ಹರಿ ಬನ್ನು ಕಾದೊ 
ಮಜ ವೊಕ್ಳೋನಂ ಕಾದು ಕಬ:ಪ್ಪಿ ವೈರಿಬಲಕ್ಕೆ ಇದಿರನ್ನಡೆದು ಸತ್ತು 
ಯಸವಂ ಸಡೆದಂ (ಎಕ. ೫1, ಚಳ್ಳಕೆ, ೬-೨; ಸು. 925); ನೀತಿ 
ಮಹಾರಾಜನ ಹರಿಯಲ್ಲಣ್ಣರ ದುಮ್ಮ ಕಾಟಿಯ್ಯನ ಹರಿಯಲ್‌ . , , 
ರಾಜಯನ ಮಗ ಮಾಚ . , , ಸತ್ತ (ಮೈಆರಿ. ೧೯೩೯, ೩೬-೨; ಸು. 
1034). ೧೪. ದೂತ; ಹರಿಕಾರ: ಕೃತಾಂತನ ಹರಿಯಂತೆ ಕವಿದು 
ಬೇಂಟಿಯೊಳೊರ್ವಂ ಬೇಡಂ . . . ಪಿಡಿದನಂತಾ ಹಿಳುಕ೦ (ಯಕೋಚ. 
೩-೩೫), ೧೫, ನೀರು ಹರಿದು ಹೋಗಲು ಮಾಡಿದ -ದಾರಿ; 
ಚರಂಡಿ ; ಗಟಾರ : “ಮೋರಿ, ಬಚ್ಚಲು, ಗಟಾರು, ಹರಿ” (ಕಂನುಹು, 
೪೧); ಹೊಲಸುನೀರು ಹರಿದು ಹೋಗಲಿಕ್ಕೆ ಹರಿಗಳನ್ನು ಮಾಡಿರುತ್ತಾರೆ. 
ಅಲ್ಲರೊ, ಹುಚ್ಚು ಗೊಟ್ಟಿ ಗೋಳಾ, ಮನಿ 
ಮುಂದ ಹರೀ ಯಾಕ ಕೆದರಾಕ ಹತ್ತೀರಿ ಅಂತ? (ಕನ್ಮುಟ. ೯). 
೧೬. “ಚಿಕ್ಕ ಚರಂಡಿಯಂತಹ ಹಳ್ಳ ೫ (ಕನಪು. ೬-೧೩೬): 
ಅವನಿಗಾಗಿ ರಸ್ತೆಯಲ್ಲಿ ಹರಿಗಳನ್ನು ಹಾಕಿದರು. ಆ ಹರಿಗಳಲ್ಲಿ ಕೋಲಾಡಿ 
ಸುತ್ತ ಲುಯಿ ಶಾಲೆಗೆ ಹೋಗುತ್ತಿದ್ದನು (ಕಸಪ. ೬-೧೩೨). ೧೭. 
(ಮನೆಗಳ) ಸಾಲು : ಪಡುನಗೇರಿಯ ಫಡುನಣ ಹರಿಯೊಳ್‌' ಮನೆ 


(ಮುಂಬಯಿ, ೫-೩೭) ; 


೫೩೧೭ 


20 


50. 


95 


40 


43 


ಪರಿಕಥೆ 


ಯೊಂದು ಹಿರಿಯ ಮೂಡಗೇರಿಯ ಪಡುವಣ-ಹರಿಯೊಳ್‌ (ಎಇ. 2111, 

೨೧-೪೩ 1204). ೧೮. ಹಕಡಿರುವುದು.; ಹರಹು: (೪). ೧೯. 

ಗುಂಪು; ಸಮೂಹ ; ರಾಶಿ: “ಜಂಗುಳಿ ತೆರಳ್ಳಿ. . . ಸಂತೆ ಹರಿ 

(ಪಾಳಾಂ. ಕೆ] - ಬಂಬಲ್‌ , . . ಜಾಳಿಗೆಯುಮೆನೆ: ಶ್ರೇಜಿಕಾಖ್ಯಂ” 
(ಕಬ್ಬಿ ಕೈ... ೧೬). 

ಪರಿಪರಿ, ಹರಿನರಿ (ದ್ವಿರುಕ್ತಿ) ೧. ಬಹಳ ವಿಧ; ಅನೇಕ 

ರೀತಿ: ಮುನ್ನಿನ ಕಲಿವೀರಧೀರರು ಉದಿದ ರಣಗಳನು ಪರಿಪರಿಯೆಲಿ 
ಬಣ್ಣಿಸಿ ಹೇಳಬಹುದಲ್ಲದೆ , .:. ಕಾದಿ ತೋಲಿಲು ಬಾರದು (ಬಸನ, 
೬೭೮) ; ಸರಿಸರಿಯ ಕಾಯ್ಗೆಳಿರ ಕಾಯ್ಕಾಯತ್‌ ಹರ ಹರಾ ಎನಲಾಗದೇ 
(ಬಸಪು. ೪೫-೪೨); ಪರಿಪರಿಯ ಬಿನ್ನಾ ಣದೊಳಗರಗಿನ ಮನೆಯ ಮಾಡಿಸಿದ 
(ಕುವ್ಯಾಅ. ೮-೬೯); ಪರಿಪರಿಯ ಸಿಂಧ ಸೀಗುರಿ ಪತಾಕಾವಳಿಯ . . . 
ದೆೊರೆಗಳ್ಳ ತಂದರು (ಜೈಮಿಭಾ. ೩೩-೨೬)... ೨. ಹರಿಯುವಿಕೆ ; 
ಪ್ರವೃತ್ತಿ : ಮನದ ಹರಿನರಿ ಹೊನ್ನ ಮಣ್ಣಿನ ವನಿತೆಯರ ಮೇಲಿರದೆ 
ಸದ್ವರ್ತನೆಯಲಿರ್ದೊಡೆ ದೋಷವೇನು. (ಪ್ರಭುಲೀ. ೧೩-೫೩). ಹರಿಯ 
ತಾಣ ಬೇಟೆಯ ಪ್ರಾಣಿ ಸಿಗುವ ಅಥವಾ ಓಡಾಡುವ ಜಾಗ, -- 
ಸ್ಥಳ: ನಾರಾಯಣನು ತಾನುಮಂತಃಪುರಪರಿವಾರಂಬೆರಸು ಬೇಂಟಿಗೆ 
ಪೊಂಮಟ್ಟು ಸರಿಯ ತಾಣಕ್ಕೆ ವಂದು (ಸಂಸಭಾ, ೫-೪೭ ವ) ; 
“ಗೊತ್ತಿನ ಸ್ಥಾನ; ಅನುಕೂಲ ಸ್ಥಾನ” (ಪ್ರಥಣ್ಣ): ಸಕೋಪರಿ 
= ಹಲವು ರೀತಿ; ಅನೇಕ ಬಗೆ: ಖೋಡಿ ಹುಡಿಗಿ, ಪರೋಸರಿ 
ಯಿಂದ ಕಾಡ್ತದ (ಬಾಂಡಾಯ. ೨೩); ದಾಸಪ್ಪ ಸತ್ತರೂ ಲಕ್ಷ್ಮಿ 
ನೀಮಾಳಿಗೆ ಪರೋಪರಿಯಿಂದ ಮಾಡಿದಳು (ಬಾಬಲ. ೧೩೦). 
[<ಸ್ಮಿ./ತಮಿ. ಮಲ. ತುಳು. ಸರಿ; ತೆಲು. ಪರಿ, 
ಪರುವು, ಪಲಕ] 

ಪೆರಿ-,(ಉಪ). ನಾಮಪದ, ಕ್ರಿಯಾಪದಗಳ ಹಿಂದೆ ಅಧಿಕವಾಗಿ, 
ಚೆನ್ನಾಗಿ ಮುಂತಾದ ಅರ್ಥಗಳಲ್ಲಿ ಸೇರುವ ಸಂಸ್ಕೃತದ ಒಂದು 
ಉಪಸರ್ಗ. "ದುರ" -' ಹೋ. "ಪರಿವೆರಸು',  "ಪರಿವೆಸ' 
ಪರಾ. [ಸಂ.] 

ಪರಿಕಣಿ, ಹರಿಕಣಿ, ಹರಿಕುಣಿ, ಹರಿಕುಳಿ, ಹರುಕಣಿ (ನಾ). 
೧. ಹರಿಯುವ ಜಾಡು: ದಕ್ಷಿಣೋತ್ತ ರಾಯಣಗತಿಯೊಳ್‌ ಪರಿವ 
ರವಿರಥದ ಗಾಲಿಯ ಪರಿಕಣಿಯೆನೆ ಪೊನ್ನ ಕೋಂಟಿ ಸೊಗಯಿಸಿ 
ತೋರ್ಕುಂ (ನರ್ಧಪ, ೧-೫೦). ೨. (ನೀರು) ಪ್ರವಹಿಸುವ ಜಾಗ ; 
ಕಾಲುವೆ : ಸರಿವೇಷದ ತೆಠದಿಂದನನರತಂ ಕರ್ಪೂರರಸದ ಪರಿಕಣೆ ಸುತ್ತಂ 
ಸರಿಯಲ್‌ (ಕಾದಂಉ. ೨೨೩). ಹರಿಕಣಿ : ೩. ಮರದ ಸುತ್ತಲೂ 
ನೀರು ನಿಲ್ಲುವಂತೆ ಕಟ್ಟಿದ ಕಟ್ಟೆ ; ಪಾತಿ: “ಆವಾಲಂ, 'ಆಲನಾಲಂ 
ಈ ೨ ಮರಕ್ಕೆ ನೀರೆಟಕಿನ ಹರಿಕಣಿ? (ಹಲಾಯು. ೩೦-೩೦). 
ಹರಿಕುಣಿ: ೨. ಎರಡು ಗಲ್ಲದ ನಯನವಾರಿಯ ಹರಿಕುಣಿಯ ನಿಲಿಸಿದನು 
ಸಂಜಯನರಸನನು ಕುಳ್ಳಿರಿಸಿ ಬೆನ್ನಿಗೆ ಚಾಚಿದನು ಮಲಗ (ಕುನ್ಯಾಕ: 
೧-೯). ೩. “ಯಾನಮೆನಲೈ ಸಾರಣೆಯೆನಲ್‌' ನೀರ ಹರಿಕುಣಿಯೆನಿಕ್ಕುಂ” 
(ಮುಂಗಂ, ೧೨೫-೧೯)... ಹರಿಕುಳಿ ;: ೨. ಹರಿವ ಹರಿಕುಳಿಯಲ್ಲಿ 
ಕೈಯನಿಕ್ಕಿ. ನೋಡಿ, ಅಡಗಿದ್ದಾ ನೆಯ ಹಿಡಿದೆ (ಸರ್ವನ. ೬೦-೩೧೬), 
ಹರುಕುಣಿ : ೧. ಕಂಪತಿ ಮಂತ್ರಿಯ ಬೆಂಕೊಳೆ ಕಂಗೆಟ್ಟು ಹರುಳಣಿ 
ಯೊಳು ಸಾಗಿದನು (ಜ್ಞಾ ನಚ. ೧೪-೩೬). "ಹರಿಕೇಣಿ' ಸರಾ. 

[ಸರಿ + ಕಣಿ] 

ಪರಿಕಥೆ (ನಾ). [ಕಾವ್ಯವಿಸಾ] ಒಂದು ಗೆದ್ಯಕಥಾರೂಪ; “ಒಂಜೇ 

ಪುರುಷಾರ್ಥದ ಪ್ರತಿಪಾದನೆಗೆ ಅನೇಕ ವರ್ಣನೆಗಳು ಬರುವುದು 


ಪರುಗು, 


ಪರಿಕಥೆ” (ಧ್ವನ್ಯಾಲೋ, ೧೪೨ ಅಡಿಟ) : : ಸಂಸ್ಕೃತದಲ್ಲಿಯೂ "ಹಿಂದೆ 


ಪರಿಕರ 


ಗದ್ಯದಲ್ಲಿ--ಮುಖ್ಯವಾಗಿ--ಕಥೆಗಳನ್ನು ಬರೆದಿದ್ದಂತೆ ತೋರುತ್ತ ದೆ. ಇವು 
ಅಖ್ಯಾಯಿಂಕೆ . . . ಪರಿಕಥೆ, ಕಥಾಸಿಕೆ ಎಂಬಂತೆ ಐದು ವಿಧವಾಗಿದ್ದಂತೆ 
ಅಗ್ನಿ ಪುರಾಣವು ತಿಳಿಸುತ್ತದೆ. (ಕೈಪಿಡಿ. ೧೮೦). [ಸಂ. ಪರಿಕಥಾ] 
ಪರಿಕರ; (ನಾ): ೧. ಸುತ್ತು ಮುತ್ತ ಲಿನ ಜನ; ಪರಿವಾರ; ಪರಿ 
ಜನ: ಸರಿಕರಜನಸ್ಯಕಾನಿಕರದೊಳ್‌ ಕಳಭಾಷಿಣಿ ಬುದ್ಧಿ ನಂತೆಯಾ ತರುಣಿ 
(ಕುಸುಮಾ. ೧೫-೩೩) ; ರಥ ಪರಿಕರ ಸಹಿತವಾತ್ಮಾನುರಾಗದಲಿ ಚಂಡ 
ತೇಜದಿ ನಡೆವುತಿರಲು (ಬಸಪು. ೫-೧೪) ; ಭೂಸುರರ ಸಚಿವರೆ ಪರಿಕರರ 
ಧೌಮ್ಯಾದಿ ಮಂತ್ರಿಗಳ . . . ಮಂದಿರಕೆ ಕಳುಹಿದನು (ಕುನ್ಯಾಆ 
೨೩-೫೨). ೨. ಗುಂಪು; ಸಮೂಹ : ಜೊರೆಕೊಳಿಸುಗೆ ನಿನಗೆ ತಡೆ 
ಯದಾ ಪುರುಪರಮೇಶ್ವರನ ನಿರತಿಶಯಗುಣಪರಿಕರನುಂಂ ತತ್ಪ್ಪ್ರಾತಿ 
ಹಾರ್ಯಮತನಿಂ ಮಂಗಳಮುಂ (ಅದಿಪು. ೧೨-೫೩); ವಿಜೃಂಭಮಾಣ 


ನವನಳಿನ . ಪರಿಕರಾಕೃಷ್ಣ ಸ್ಚಮಧುಕರರಮಣೀಯ , , . ನನಮನೆಯ್ಲೆ 
ವಂದು (ಸಂಸಭಾ. bbws ನಮುರವಾಯ್ತ ಪೊಣರ್ವ . . . ಇಭಸರಿಕರ 
ಮೆಸೆಗುಂ ಮಂರಾರಿ ನೆಗನಿದ ನಗದೊಳ್‌ (ಜಗವಿ ೪೯೩). 


೩. ಆರಂಭ; ಮೊದಲಾಗುವಿಕೆ ; ಪ್ರಾರಂಭ. '೪. ನಡುಕಟ್ಟು ; 
ನಡುಪಟ್ಟಿ. ೫. ಹಾಸುಗೆ ; ಶಯ್ಯೆ; “ಸರ್ಯಂಕಂ ಪರಿಕರಮೆನೆ 
ಪರ್ಯಸ್ತಿ ಕೆಗೆ (ನಸ್ತುಕೋ. ೫೮-೩೬). ೬. ವಿವೇಚನೆ; ವಿಮರ್ಶೆ: 
ಆವರಿಸೆ ಜಿನೇಂದ್ರಭಕ್ತಿ ಪೊಲಸೊಣ್ಣಿ ದಯಾರಸನಿಂಂತು' ನಾಡೆಯುಂ 
ಪರಿಕರದಿಂ ಮನಕ್ಕಅಾವು ಸಾರೆ. . . ಕಳೆಗುಂ ಖಲಕರ್ಮಬಂಧಮಂ 
(ಆದಿಪು. ೫-೫೩); ತತ್ವಮಸಿಯಂದೆನ್ನಲದೆಂತಿಹುದು ಅರಿನ ಪರಿಕರವೆಂತು 
ಎನಗಿದನರುಹಿ ಕರುಣಿಪುದು (ಗಗತಾ. ೨೨-೪). ೭. ಸಹಾಯಕ; 
ಸಂಗಡಿಗ : »« ಬಂಬಕುಲಾನ್ವ ಕ ಬೀರರ ಬಣ್ಣ ಪರಿಕರ ನಕಿಗಂ (ಎಕ. 
11 (8), ೪೮; ಸು. 1000). ೮. ಸೇವಕ ವರ್ಗ: : ಭೂಪಾಲ ಮಕರ 
ಧ್ವಜಂ ನಡೆಯೆ ತಣಿವೇಂಟಿಗೆ ಪರಿಕರದ ಪರಿವಾರನನುವಾಗಿ ವಿಪಿನ 
ದೊಳು ಹರೆದು ನಡೆಯಂಳ್ಳೆ (ಹಚಕಾ.೬-೧).೯.ಸಾಮಗ್ರಿ; ಸಲಕರಣೆ: 
“ಪರಿವಾರಃ, ಪರಿಕರಃ, ಪರಿಸ್ಪಂದಃ, ಪರಿಗ್ರಹಃ ಈ ೪ ಪರಿಗ್ರಹಂ” 
(ಹಲಾಯು, ೫೧-೧೫೧); ಕೋಕಿಲನ ಕೊರಲ ಮಧುರಧ್ವನಿಯೊಂದೆ 
ಸಮರ್ಥಂ ಶೂಲಿಯ ತಪದೆಸಕಮನುಡುಗಿಸುವೊಡುಳಿದ ಪರಿಕರನೇಕಯ* 
(ಗಿರಿಕ, ೭-೬೧); ಗ್ರಾ ಸವಸನಪರಿಕರಮಿಲ್ಲದಿರೆ ಕಟ್ಟಾ ಸಂರಡೊಳು 
ಗಾಳುಗೆಡದೆ , . . :ಬೇಸಚಕಿಸದೆ. ಬಿನ್ನವಿಸುದು (ಹದಿಬ, ೩-೨೧); 
ಬಿಳಿಯ ಕಾಗದ: ನಾನಾಬಣ್ಣದ ಪೆನ್ಸಿಲ್‌ ಮೊದಲಾದ ಪರಿಕರಗಳು 
ಮೇಜಿನ ಮೇಲೆ ಜೋಡಣೆಗೊಂಡಿದ್ದುವು (ಪುನರು.೩೨), ೧೦. ಊಟಕೈ 
ಸಹಾಯಕವಾದ ವ್ಯಂಜನ; ನೇಲೋಗರ: ಸನ್ನಿರ್ಕಂಡುಗದಕ್ಕಿಯ 
ಕೂಟುಮ[ನ]ದರ್ಕೆ ತಕ್ಕ ಪರಿಕರಮುಮನೊರ್ವ ಮಾನಸಂ ಕೊಂಡು 
ಪೋಸಂ (ಸಂಸಭಾ, ೩-೨೫ ನ)... ೧೧. (ಪೂಜೈ, ಯಜ್ಞ 
ಮುಂತಾದ ಸಮಯಗಳಲ್ಲಿ ಬಳಸುವ ಪಾತ್ರೆ, ಹೂವು, ಧೂಪ 
ಮುಂತಾದ)ಉಪಕರಣ : ಚೈತ್ಯಾನಸಥಂಗಳ್ಯೂಡೆ ನಾನಾವಿಧ ಪರಿಕರ 
ದಿನ್ಮಾರ್ಚನಾನೀಕದಿಂ ತೀನೆ ಸುಕೀಂದ್ರಂ ಸಂದ ನಂದೀಶ್ವರ ಮಹಿಮೆ 


'ಯನಾನಂದದಿಂ ಮಾಡುತಿರ್ಪಂ (ಸುಕುನಾ. ೧೧-೫೩); ನಗಾರ್ಚನ 
ಪರಿಕರಂಗಳಂ ನೆರಪುವ . , . ಘೋಸಷನಿವಾಸಿಗಳಿಂದಮಾಯ್ರು ಕಳಕಳ 
ನಿನದಂ (ಜಗವಿ, ೪-೮೦) ;  ಮುನಿನಾಥನು . , , ಮರುತಮಿತ್ರ 


ಕಾರ್ಯದ ಪರಿಕರಂಗಳಂ ಸವಕಟ್ಟು ತಿರಲು ಭೂಪತಿ ಕಂಡನು (ಹಚಕಾ, 
೫-೫೪); ಮಖಪರಿಕರಮಂ. ಮಾಡಿಟ್ಟ ರಾಗಳಾ ವೇದಿಕೆಯೊಳ್‌ (ತ್ರಿಪವಿ. 
೪-0). ೧೨. ಎಸರಿಕರಾಲಂಕಾರ ; p ರೂಪಕಗಳಲ್ಲಿ ಮುಖ 
ಸಂಧಿಯ ಒಂದು ಅಂಗ, ಕಾವ್ಯಾರ್ಥದಲ್ಲಿ ಮುಖ್ಯ ಫಲಕ್ಕೆ 
ಕಾರಣಭೂತವಾದ ರತಿ, ಉತ್ಸಾ ಹಾದಿಗಳು ಇನ್ನೂ ವೃದ್ಧಿ 


೫೩೧೮ 


5 


35 


40 


45 


ಪರಿಕರಿಸು 


ಹೊಂದುವುದು : . ಪರಿಕರ 


* « ಉದಾತ್ತಾ ದೃಲಂಕಾರಗಳೊಡಗೂಡಿ (ವಿನೇಕ. ೨೨೫), [ಸಂ,] 

ಪರಿಕರ "ಸರಕಾರ' ನೋ. 

ಪರಿಕರಣ (ನಾ). ಸಲಕರಣೆ ; ಸಾಮಗ್ರಿ : ಆಧುನಿಕ ಪರಿಕರಣಗಳನ್ನು 
ಪಯೋಗಿಸಿ, ಬೆಳೆಯ ಉತ್ಪನ್ನವನ್ನು ಹೆಚ್ಚಿ ಸಿಕೊಳ್ಳು ವ ಕಾರ್ಯಕ್ಕೆ 
ಆತಂಕಗಳು ಇಲ್ಲದೇ ಇಲ್ಲ (ಶಿಕ್ಷದ. ೨೬) ; ಮನೆಯಲ್ಲಿ ಮಂಚ ಕುರ್ಚಿ 
ಮುಂತಾದ ಸಕಲ ಪರಿಕರೆಣಗಳು ಇದ್ದು ವು. (ಚಿತ್ರಕೂ. ೧೨೧). [ಸಂ.] 

ಪರಿಕರಣೆ (ನಾ): ೧. ಏರ್ಪಾಡು ; ಸಿದ್ಧತೆ: ಆರಸನಅಕಿಯದೆ 
ಬಿಟ್ಟ ಗೆಲಸದ ಪರಿಯಲಾಯಿಕೆ ಎನ್ನ ಮಾಟಿದೆ ಪರಿಕರಣೆ ಫಲನೀಯಲಆ 
ಯೆ (ಸ್ರಭುಲೀ. ೨೨-೪). ೨. ಗೌರವ; ಮರ್ಯಾದೆ ;ಮನ್ನಣೆ 
ಸೂಕ್ಷ್ಮ ನಿರಾಕರಣೆಯೆನ್ನ ದೆ. ಪರಿಕರಣೆಯೆನ್ನದೆ ನಿತ್ಯ ನಿಜವಾದ ಪ್ರಸಾದಿ 
(ಚನ್ನನ. ಕ. ೫೫೬-೧೨೧೫) ; ನುನ್ನಣೆಯೊಳಲ್ಬ ತೆಯ ನುಡಿಯೊಳ 
ಗುನ್ನತಿಯನೆಸಗುವುದು ಪರರಿಗೆ ತನ್ನವರಿಗುಗ್ಗ ಡದ ಪರಿಕರಣೆಯನು 
ಮಾತಿನಲಿ ಭಿನ್ನವನು ತೋಟುವುದು ರಾಯರ ಗನ್ನಗತಕ ಕಣಾ 
(ಕುನ್ಯಾಸ. ೧-೬೯). [ಸಂ. ಸರಿಕರಣ] 

ಸರಿಕರಕ್ಲೋಕ (ನಾ). [ಕಾವ್ಯಮಾ] “ಕಾರಿಕೆಯಲ್ಲಿ ಹೇಳಿದ 
ನಿಷಯಕ್ಸಿ ಹೆಚ್ಚಿನ ಸರಿಷ್ಯಾರನನ್ನೊದಗಿಸುವ ಶ್ಲೋಕವೇ 
ಸರಿಕರಕಿಸ್ಲಿ €ಕ” (ಫ್ವನ್ಯಾಲೋ, ೨೭ ಅಡಿಟ): ಇದನ್ನು ಸಂಗ್ರ 'ಹಸಿರುವೆ 
ಪರಿಕರಶ್ಲೊ ಈ ಕೆಳಗಿನದು (ಧ್ವನ್ಯಾಲೋ. ೨೭). [ಸಂತರ ಕ್ಕೊ ಕ] 

ಪೆರಿಕರಾಂಕುರ (ನಾ). ಎನರಿಕರಾಂಕುರಾಲಂಕಾರ : ಎಸೆಯಲಭಿ 
ಪ್ರಾಯವು ವಿಶೇಸ್ಯದಲ್ಲಿಯೆ ತಾಂ ಹೊಸ ಪರಿ ಪರಿಕರಾಂಕುರವು 
(ಈುನಲ. ೫೩). [ಪರಿಕರ 4- ಅಂಕುರ] 

ಪರಿಕರಾಂಶುರಾಲಂಕಾರ (ನಾ). [ಕಾನ್ಯಮಾ] (ಅಭಿಪ್ರಾಯ 
ಗರ್ಭಿತವಾದ ವಿಶೇಷ ೈಗಳನ್ನುಳ್ಳ) ಒಂದು ಬಗೆಯ ಅಲಂಕಾರ : 
ವಿಶೇಸ್ಕವು. ಅಭಿಪ್ರಾಯಗರ್ಭಿತವಾಗಿ ಹೊಸಸರಿಯಿಂದ ತೋಲಲು 
ಪರಿಕರಾಂಕುರಾಲಂಕಾರವೆನಿಸುವುದು, ' ಬಿಸಜನಾಭನೆಂಬುದುದಾಹರಣ, 
ನಾಲ್ಡೋಳನೆಂಬಂಥಾ ವಿಶೇಷ್ಯಪದದಲ್ಲಿ ಒಮ್ಮೆಯೇ ನಾಲ್ಕು, 
ಪುರುಷಾರ್ಥಗಳನ್ನು ಕೊಡುನ ಸಾಮಥಣ್ಯವುಳ್ಳ ನನೆಂಬಭಿಪ್ರಾಯಗರ್ಭ 
ವಿಹುದು (ಕುಲ. ೫೪) ; ವಿಶೇಸ್ಕವು ಸಾಭಿಪ್ರಾಯವಾಗಿದ್ದಲ್ಲಿ ಪರಿಕ 
ರಾಂಕುರಾಲಂಕಾರಪೆನ್ನಿ ಸಿಕೊಳ್ಳು ವುದು (ಕೈಪಿಡಿ. ೨೭೧). 

[ಸರಿಕರಾಂಕುರ -4- ಅಲಂಕಾರ] 

ಪೆರಿಕರಾಲಂಕಾರ (ನಾ). [ಕಾನ್ಯಮಾ] ಒಂದು ಬಗೆಯ 
ಅರ್ಥಾಲಂಕಾರ : ವಿಶೇಸಣವು ಅಭಿಪ್ರ್ರಾಯಗರ್ಭಿತವಾಗಿ ತೋಲಲೈ 
ಪರಿಕರಾಲಂಕಾರವೆನಿಪುದೆಂಬ ಲಕ್ಷಣಾರ್ಥ . ತಾಪನಾಶನದಲ್ಲಿ 
ಚಂದ್ರನ ದರ್ಶನವು ಶೀತಲತ್ಕಾಭಿಪ್ರಾಯಗರ್ಭಿತವು (ಕುನಲ. ೫೨); 
ವಿಶೇಸಣನು ಸಾಭಿಪ್ರಾಯವಾಗಿದ್ದರೆ ಸರಿಕರಾಲಂಕಾರವೆನ್ಸಿ ಸಿಕೊಳ್ಳು 
ವುದು (ಕೈಸಿಡಿ. ೨೭೦), [ಪರಿಕರ -- ಅಲಂಕಾರ] 

ಪರಿಕರಿತ (ನಾ). ಜೊತೆಗೂಡಿದುದು ; ಹೊಂದಿದುದು ; ಎರಣಿಕ 
ಹಟ್ಟ ಳೆಗೆ ತರ೦ತರದಿಂದೊಂದೊಂದು ಗೋಪುರಂ ಸ್ರನಿರಾಜನ್ಮರಕತಮಣಿ 
ತೋರಣಸರಿಕರಿತಂ ಪುರವಧುಗೆ ವದನವಿಂರ್ಪಂತಿರ್ಕುಂ(ಅದಿಪು.೬-೧೦೬), 

[ಸಂ.] 

ಪೆರಿಕರಿಸು (ಕ್ರಿ). ಸಿದ್ಧತೆ “ಮಾಡು; ಸಜ್ಜು ಗೊಳಿಸು ; ಅಣಿ 
ಮಾಡು : ಅನಘ ದೇಶಿಕ ಕುಲೋತ್ತಮನ ಸಂಭ್ರ್ರಮಳೊಲ್ಲು 
ವನಲಕ್ಷಿ ೬ ಪರಿಕರಿಸಿ ಗುಡಿಗಟ್ಟಿದಳೊ . . . ಎನಿಸಿ ಸುಳಿವಿಡಿದಡಕೆ 
ಮೊದಲಾದವಣ ಸಸಿಗಳಿಂ ತೋಂಟಗಳ್‌ ಮೆಟಿಕದವು (ಪದ್ಮಂ. ೬-೭೪). 

[ಪರಿಕರ ---ಇಸ್ಫು] 


ಸಮಾಸೋಕ್ತಿ ಸರ್ಯಾಯೋಕ್ತಿ 


ಪರಿಕರ್ಮ 


ಪರಿಕರ್ಮ (ನಾ). ೧. (ವಸ್ತ್ರ, ಪರಿಮಳ, ಲೇಪನ ಮುಂತಾದುವು 
ಗಳಿಂದ) ಜೀಹವನ್ನು ಅಲಂಕರಿಸಿಕೊಳ್ಳು ವಿಕೆ: ಕುಶಲ ಪರಿ 
ಕರ್ಮದಿಂ ಶೃ ಂಗಾರಗೊಂಡು ಕಲೆ ಬಾಡಿರುವ ನೊಗನೆತ್ತಿ - ಬೇಡಂತಿಹ 
ವರನೇ (ಮಲೆದೇ, ೨೫-೫). ೨. ಅಲಂಕಾರ; ಭೂಷಣ: ನಿರ್ಮ 
ಳಾಂತಃಕರಣಕೃತ ಪರಿಕರ್ಮವಿಳಸಿತೆ ತಾಯೆ ಸೈರಿಪುದುಮ್ಮಳವು. ಬೇಡ 
(ಕುನ್ಯಾಗ ೧೧-೫೬). ೩. ಆರಾಧನೆ; ಪೂಜೆ, ೪. ಶುದ್ಧಿ 
ಗೊಳಿಸುವಿಕೆ; ಸ್ವಚ್ಛ ಗೊಳಿಸುವಿಕೆ. ೫, ಸೇವಕ ; : ಆಳು, 
೬. [ಗಣಿತ] ಒಂದು ಸಂಖ್ಯೆಯ ಮೊತ್ತವನ್ನಾಗಲಿ, . ಬೆಲೆಯ 
ನ್ನಾಗಲಿ ಗುಣಾಕಾರ, ಭಾಗಾಕಾರ ಮೊದಲಾದುವುಗಳಿಂದ 
ವ್ಯ ತ್ಯಾಸಗೊಳಿಸುವ ಗಣಿತಕ್ರಿಯೆ : ಸಂಖ್ಯೆಗಳನ್ನು .ಗುರ್ತಿಸುವ 
ವಿಧಾನವು ಸ್ಥಿರಸಟ್ಟ ಮೇಲೆ, ಅವುಗಳ ಮೇಲೆ ಪರಿಕರ್ಮಗಳನ್ನು ಮಾಡುವ 
ವಿಧಾನಗಳೂ ಏರ್ಪಟ್ಟುವು. ಸಂಕಲನ, ನ್ಯನಕಲಸ, ಗುಣಾಕಾರ, ಭಾಗಾ 
ಹಾರ ಎಂಬವು ನಾಲ್ಕು ಪರಿಕರ್ಮಗಳು (ಕವಿಕೋ. 1, ೨); ಎಸ್ಟು. 
ದೊಡ್ಡ ಸಂಖ್ಯೆಯನ್ನಾ ದರೂ ಬರೆಯಂನ ಕ್ರಮವು ಏರ್ಪಟ್ಟ ಮೇಲೆ, ಅಂಕ 
ಗಣಿತದ ನಾನಾ ಪರಿಕರ್ಮಗಳ (0೧೦೯೩೭10೧5) ವಿಧಾನಗಳನ್ನು ಸುಲಭ 
ವಾಗಿಯೇ ಕಂಡುಹಿಡಿದಿರಬೇಕು (ಗಣಿಚ, ೬೪) ; ಗಣಿತವು ಎಣಿಕೆಯಿಂದ 
ಆರಂಭವಾಗಿ, ಅನೇಕ ವಿಧ ಹೊಸ ಸಂಖ್ಯೆಗಳನ್ನೂ ಅವುಗಳ ಪರಿಕರ್ಮ 
ಗಳನ್ನೂ (0068261078) ಕುರಿತು ಚರ್ಚಿಸುವುದು (ನಿಜ್ಞಾಕ. ೩). 
೭. [ಜೈನ] ದೃಷ್ಟಿವಾದಾಂಗದ ಪರಿಕರ್ಮ, ಸೂತ್ರಕೃತ, 
ಪ್ರಥಮಾನುಯೋಗ, ಪೂರ್ವಗತ, .ಚೂಲಿಕಾ ಎಂಬ ಐದು 
ವಿಭಾಗಗಳಲ್ಲಿ ಒಂದು ; ಲಿಪಿವಿಜ್ಞಾನ ಮತ್ತು ಗಣಿತಗಳನ್ನೊಳ 
ಗೊಂಡ ಭಾಗ: ಸನ್ನೊಂದಂಗಮುಮನೆರಡುಸರಿಕರ್ಮಮುಮಂ 
೬೬ ೬ ಯಥೋಚಿತ ವಿಧಿಯಿಂಂ ನೋಂತು (ಆದಿಪು. ೩-೪೦೭) ; ಫರಿಕರ್ನುಂ 
ಸೂತ್ರಂ ವಿಸ್ತರಿತ ಪ್ರಥಮಾನುಯೋಗಮಾ ಪೂರ್ವಗತಂ ವರಚೂಳಿಕೆ 
ಯೆಂಬಿವು ಸನ್ನೆರಡನೆಯಂಗಳ್ಕೆ ತೋರ್ಕುಮಯ್ಗುವಿಕಲ್ಪಂ೦ (ಚಂದ್ರಫು, 
೧೪-೪೭). [ಸಂ. ಪರಿಕರ್ಮನ್‌] 

ಪರಿಕರ್ಮಾಷ್ಟಕ (ನಾ). [ಗಣಿತ] ಸಂಕಲನ, ವ್ಯವಕಲನ, 
ಗುಣಾಕಾರ, ಭಾಗಾಕಾರ, ವರ್ಗ, ಘನ, ವರ್ಗಮೂಲ ಮತ್ತು 
ಘನಮೂಲ ಎಂಬ ಎಂಟು ಬಗೆಯ ಗಣಿತ ಕ್ರಿಯೆ : ಈ ಅಧ್ಯಾಯ 
ಗಳಲ್ಲಿ ಕೋಷ್ಟಕಗಳು, ಸಂಖ್ಯೆಗಳು, ಪರಿಕರ್ಮಾಪ್ಟಕ . . * ಮುಂತಾದ 
ವಿಷಯಗಳು ಅಡಕವಾಗಿನೆ (ಗಣಿಚ. ೨೭೩). [ಪರಿಕರ್ಮ- ಅಷ್ಟಕ] 

ಪರಿಕರ್ಮಿ (ನಾ). ಸೇವಕ ; ಆಳು: ನಿನ್ನನ್ನು ನನ್ನ ಬಳಿಯಲ್ಲೆ ನನ್ನ 
ಪರಿಕರ್ವಿಯಾಗಿ ನೇವಿಂಸುತ್ತೆ €ನೆ (ಮಾರ್ಟನ. ೧೮). 

[ಸಂ. ಪರಿಕರ್ನಿನ್‌] 

ಪರಿಕಳಿತ, ಸರಿಕಳಿತ (ಗು). ೧. ಚೆನ್ನಾಗಿ ಕೂಡಿದ,--ಸೇರಿದ : 
ಯಂನರಾಜಕಂಠಿಳಾಸರಿಕಲಿತ ಕಂಕಲುಂಕನುಮಾಗಿ . . . ಗಾಂಗೇಯಂ 
ಸುಖದೊಳರಸುಗೆಯಲ್ಯತ್ತಿ ರ್ಪನ್ನೆಗಂ (ಸಂಸಭಾ. ೧-೬೮ ವು; ಮ್ಯಾಳಂಬಿ 
ಸ್ವರ್ಣಘಂಟಾನಳಿಪರಿಕಲಿತೋತ್ತಾಳ ನಕ್ಷತ್ರಮಾಳಂ ಪೌಳೋನಿಕಾಸ್ವಾಮಿ 

_ ಚಿತ್ತಂಬುಗೆ ಬಗೆಯಲೊಡಂ ಬಂದುದಂದಭ್ರಭಾಗಂ (ವರ್ಧಮಾ, ೧೨-೩); 
ಸರಿಕಲಿತಕವಚಶಸ್ತ್ರೋದ್ಭು ರಗಾತ್ರಂ ನೀರರಸನುನಾನರಿಸಿದನೀ ಧುರ 
ದೊಳ್ವಿಭು (ಕೃಂಗಾರ. ೧-೮೦). ೨. ಆವರಿಸಿದ ; ಸುತ್ತುವರಿದ: 
ಸರಿಕಲಿತ[ನಾರಾಂ, ಗಳಿತ]ಶಿಳೀಮಂಖ ವಾನರಚಿಹ್ನಂ ಪತ್ರಿಕುಲಚರಿತ್ರಂ 
ರಿಪುಭೀಕರಮೆನಿಪಂತಕಕೃತ ನವತರುವಿರ್ಪಂತಿರ್ದುದಲ್ಲಿ ಗಾಂಡಿನಿಯ ರಥಂ 
(ಗದಾಯು. ೪-೩೪) ; ಪರಿಕಲಿತ ಗಂಡಕೈಲೋತ್ಕರಮುಧ್ಯದೊಳನುರ್ದು 
ರಂಜಿಸಂಜನಗಿರಿಯಂ ಕರಿ ಪೋಲ್ತಿರೆ (ಪುಸ್ಪಪ. ೫-೮೩). (ನಾ). 
೩. ಕೂಡಿದುದು; "ಸೇರಿದುದು : ಸುರಭಿನನಕುಸುಮು :ಸೌಮನ 


೫೩೧೯ 


5 


20 


50 


95 


40 


45 


ಸರಿಕಾರ, 


ಸರಿಕಲಿತಂ ನಗನನ್ಸಾಂತುಸನನಂ ನಯದಿಂದರೆಸನನಿದಿರ್ಗೊಂಡೊಯ್ದುಂತಿಕೆ 

ತೀವಿದುದು (ವರ್ಥಮಾ. ೯-೨೯). ಪೆರಿಕಳಿತ: ೧.. ಸರಿಕಳಿತ 

ಕಳಂಕಚ್ಛ ನಿನೆರಸಂಜ್ಜ ತಳಿ ಸರ್ಧಚಂದ್ರನಂ ಫೋಲದದೇಂ ವರಕಸ್ತೂರೀ 

ತಿಲಕದಿನುರುಶೋ ಭಾಘಾಟಮೆನಿಪ ನಿನ್ನ ಲಲಾಟಿಂ (ಕುಸುಮಾ, ೩-೪೭); 

ಪರಿಕಳಿತಾಪಹಚೃ ದ್ಯಂ ಸರಿಲಬ್ಧ ಭ್ರಮ ಣನಿಂದ್ಯಂ (ಶಾಂತೀಶ್ವ. ೫-೧೪೦). 

ಷಿ. ಕಳೆ ಸರಿಕಳಿತಂ ಪೃಥ್ವಿ (ವಸ್ತುಕೋ, ೧೩೩-೯೪); ಸರಿಕಳಿತ 

ಮಸ್ಪ ಧಸ್ತನ ಸಂಣಾಮಂಗಳ್ಳಿರಾಚಿತಾರ್ಥಸ್ಥಿತಸತ್ಛ ರಿಣಾಮಂಗಳ್ಳವು 

ಮಾಗಿರಲಂತದಧಃಪ್ರವೃತ್ತ ಕರಣಮೆನಿಕ್ಕುಂ (ಶಿಾಂತೀಶ್ವ.೧೬-೧೬)-[ಸಂ.] 

ಪರಿಕಲಿಸು "ಪರಕಲಿಸು' ನೋ. 

ಪರಿಕಲ್ಪ (ನಾ). ಕ್ರಮ; ಏರ್ಪಾಟು ; ವ್ಯವಸ್ಥೆ : ಕರಮೆಸೆದುವು 
ರತ್ನತ್ರಯ ಪರಿಕಲ್ಪದೆ ಸರಶುರಾಮಚರಿತಂ ಚಕ್ರ್ರೇಶ್ವರಚರಿತಮಜಿತ 
ತೀರ್ಥೇಶ್ವರಚರಿತಂ ರೆತ್ನನಿಂಡೆ ಭು ನನತ್ರಯದೊಳ್‌ (ಅಜಿಪು. ೧೨-೪೪). 

[ಸಂ.] 

ಪರಿಕಲ್ಪಂಗೆಯ್‌ (ಕ್ರಿ). ನಿಶ್ಚಯಿಸು;' ನಿರ್ಧಾರಮಾಡು : 
ಸರಿಕಲ್ಪಂಗೆಯ್ಯದನ್ನಂ ಕುಡದಮರಕುಜಂ ಪೆರ್ಚು ಕುಂದುಳ್ಳುದಾ 
ಸಾಗರಂ (ಕುಸುಮಾ, ೨-೧೩೦). [ಪರಿಕಲ್ಪ--ಕೆಯ ೯] 

ಪರಿಕಲ್ಪನೆ (ನಾ). ನಿಶ್ಚಯ ; ತೀರ್ಮಾನ (?) : ನವನಿಧ ವೈಶೇಷಿಕ 
ಗುಣೋಚ್ಛೆೇ ದಂ ಪುರುಷಂಗೆ ಮೋಕ್ಷಮೆಂಬ ಪರಿಕಲ್ಪ ನಮುಂ ಇಲ್ಲದುದೇ 
ಸ್ರದೀಪನಿರ್ವಾಣಕಲ್ಪ ಮಾತ್ಮನಿರ್ವಾಣಮೆಂಬುದು ತಮ್ಮಿಂದಮೆ ನಿರಾಕರಿಸೆ 
ಸಟ್ಟು ದಖಸ೦ (ತತ್ತ ಪ್ರ. ೫). [ಸಂ.] 

ಪರಿಕಲ್ಪನೆ, ಸರಿಕಳ್ಪನೆ (ನಾ). ಯೋಜನೆ; ಏರ್ಪಾಟು; ವ್ಯವಸ್ಥೆ ; 
ಇದರಂತೆ, ವಿಜ್ಞಾನ (೦0501005865) ವೆಂಬುದೊಂದೇ ಸತ್ಯ. ಕ್ಷಣಿಕ 
ಪ್ರಸಂಚವು(wor1d ೦₹ 86082003) ಇದರ ಪರಿಕಲ್ಪ ನೆ (projection) 
(ತತ್ಯಪ್ರಾ.. ೬೪೦). ಪೆರಿಕಳ್ಸ ನೆ: ಮುನ್‌ ಪಲವು ಸೂಳುವಾ 
ದೇವಿಯಿಂ ತಮ್ಮಭೀಷ್ಟಿ ತನಿದ್ದಿಯಾದುದನಾ ದೇವಿಗೆ ತಕ್ಕ ವೃತ್ತಿ 
ಪರಿಕಳ್ಳ ನೆಯಂ ಮಾಳ್ವ ಸಂಕ ದಿಂ (ಶಾಸನ. ೯೫-೧೬; 1179), 

[ಸೆಂ. ಪರಿಕಲ್ಪನಾ] 

ಸರಿಕಲ್ಪಿತ (ಗು). ನಿಶ್ಚಿತವಾದ; ನಿಗದಿಮಾಡಿದ : ಕತಿನಯ 
ಮುಹೂರ್ತಪರಿಕಲ್ಪಿ ತಸ್ನಾನ ದೇವತಾರ್ಚನಾದಿ ಕಲ್ಪ ರಚನಾವಿಧಾನೆಯಂಂ 
(ಚಂದ್ರು. ೧೨-೧೩) ; ಪರಿಕಲ್ಪಿತ ವ್ರತ ಸಮಾಧಿ ಸಲೆ ತೀರ್ಥಯಾತ್ರೆ 
ಜಪ ತಪ ನಿಸ್ಮೆ ಬೇಕೆಂಬ ವಿಲಗವಿಲ್ಲ (ಜೈಮಿಭಾ. ೫-೬೨), [ಸಂ.] 

ಪರಿಕಲ್ಪಿಸು (ಕ್ರ). ನಿಶ್ಚಯ ಮಾಡು ; ತೀರ್ಮಾನಿಸು : ಜ್ಞೇಯಾ 
ಕಾರಪರಿಚ್ಛೆ (ದಪರಾಜ್ಮುಖನುಪ್ಪ ಚೈತನ್ಯಂ ಮಂಕ್ತಾ ತ್ಮಸ್ವರೂಪ 
ಮೆಂದು ಸರಿಕಲ್ಪಿಸುವರ್‌ (ತತ್ತ್ವಪ್ರ. ೫); ಇದಲ್ಲಿಯ ನೈಜಮಕ್ಕೂ 
ಮೆಂದಿಂತು ಮಹೀಶಕಂತು ಸರಿಕಲ್ಪಿಸುತುಂ ಸಡೆಪಿಂದೆ ನೋಡಿದಂ 
(ಕುಸುಮಾ. ೧೩-೧೫). [ಸರಿಕಲ್ಪ ನ.--ಇಸ್ಯು] 

ಪರಿಕಳಿತ "ಸರಿಕಲಿತ' ನೋ. 

ಪರಿಕಳ್ಳನೆ *ಸರಿಕಲ್ಪನೆ' ನೋ. 

ಪರಿಕಾಂಸ್ಲಿತ (ಗು). ೧. ಬಹಳವಾಗಿ ಆಸೆಸಟ್ಟ ; ಅಧಿಕವಾಗಿ 
ಬಯಸಿದ. (ನಾ). ೨. ಭಕ್ತ ; ಆರಾಧಕ. [ಸಂ.] 

ಪರಿಕಾಂಸ್ಷೆ (ನಾ). ಹಿರಿಯ ಆಸೆ; ದೊಡ್ಡ ಬಯಕೆ. 

[ಸಂ. ಪರಿಕಾಂಕ್ಟಾ] 

ಪರಿಕಾರ, (ನಾ). ೧. ಪರಿವಾರ; ಪರಿಜನ; “ಸರಿವಾರಮಾ 
ಪರಿಸ್ಪ್ರಂದಂ ಪರಿಗ್ರಹಂ ಪರಿಕಾ[ನಾಣಾಂ. ವಾ]ರನುಕ್ಕು” (ಮಂಗರಾ, 
೬೦-೧೫)... ೨. (ಉಪ್ಪು, ಮೆಣಸು ಮೊದಲಾದ) ಒಗ್ಗರಣೆ 
ಸಂಬಾರ; ಉಪಸ್ಕರ ; “ನೇಶನಾರಃ, ಉಪಸ್ಕರಂ- ಈ ೨ ಊಟದ 


ಪೆರಿಕಾರ್ಕ 


ಪರಿಳಾರಂ” (ಹೆಲಾಯು. ೫೩-೧೬೬); ಅದರಲ್ಲಿಯೂ ಪರಿಕಾರ ಹಾಕಿದ 
ತುಪ್ಪ ದ ಸರಿಮಳವಂತೂ ಹೇಳ ತೀರದು (ನನ್ನೂರು. ೯). ೩. ಹಾರ 
ನನ್ನು ಉಪ್ಪು, ನೆಂಣಸು ಮುಂತಾದ ಸಂಬಾರಪದಾರ್ಥಗಳಿಂದ 
ಸಂಸ್ಕರಿಸುವುದು : (8). [<ಸೆಂ. ಸರಿಕರ] 

ಪೆರಿಳಾರ್ಕ "ಸರಕಾರ' ನೋ. 

'ಹೆರಿಕಾಲ್‌ (ನಾ). ನೀರು.ಹರಿಯುತ್ತಿರುವ ಕಾಲುನೆ, -ನಾಲೆ: 
ಆ ಲನಣಜಳಧಿಯಂ ಪರಿಕಾಲನೆ ಬಗೆನಂತೆ ಬಗೆದು (ಆದಿಪು. ೧೨-೮೧) ; 
ಮರಾಳಿ ಪರಿಳಾಲೊಳ್‌ ಕಾಲನಿಟ್ಟಿತ್ತು (ಅರ್ಥನೇ. ೨-೫೮); ಚಂದ್ರ 
ಕಾಂತರಸೆದ ಪರಿಕಾಲ್ಗಳಂ ದಾಂಟಿ (ಉದ್ಭಟ. ೫-೧೫); ತೀವಿಬಹ 
ಕೆನ್ನೀರಿಂ ಪರಿಕಾಲ್ವಿರಾಜಿಕುಂ (ಎಕ. ೫1, ದಾನಣ, ೨೯-೪೩; 1424), 

[ಸರ್ಧಿ 4ಕಾಲ್‌] 

ಪರಿಕಾಲುನೆ "ಸರಿಗಾಲುನೆ' ನೋ. 

ಪರಿಕಾಲ್ದೆ "ಸರಿಗಾಲುನೆ' ನೋ. 

ಪರಿಕಾಜ್ಕ ಹರಿಕಾರ, ಹರಿಕಾಲಿ,.: ಹಜೀಕಾಲ್ಯ (ನಾ). 
೧. ಚುರುಕಾದ ವ್ಯಕ್ತಿ ; ಜೋರಾಗಿ ಓಡುವವನು; ವೇಗಶಾಲಿ : 
ಪರಿಕಾಜರೊಳೀತಂ ಕಾಲ್ವಲ್ಲಿದಂ. ಕಾದುವರೊಳೀತಂ ಮೆಯ್ಸಲಿ (ಶಮದ. 
೧೩೩ ಪ್ರಯೋ). ೨. ಓಡುತ್ತ ಹೋಗಿ ಸುದ್ದಿಯನ್ನು ಮುಂಟ್ಟಿಸು 
ವವನು; ಸಂದೇಶವಾಹಕ ; ಚಾರ; ದೂತ: ಲತೆಯೆಂಬ 
ತುರಂಗನುಂನುಂ ಪೊರಳ್ಸಿ ಧೌತಾಂಬುತರಂಗಬೆ ಂಬ ಸಂಕಾಜನನಟ್ಟ 
೬ ೬ ೬ ಸೋವುದು ಸನಿರಾರಣವಾರಣಮಾ ಪ್ರದೇಶದೊಳ್‌ (ಕಾನ್ಯಾವ್ನ 
೬೮೯); ಬೇಗಮೊತ್ತರಿಸುತ್ತುಂ ಪರಿಕಾಣನಂ ತಿಮಿರಮಂ ಜೆನ್ನಟ್ಟ 
ಪಾದಂಗಳಿಂದೊರಸಿತ್ತೇನತಿಯೋದ್ಯಮೋ ವಿಧು ಮದೋನ್ಮತ್ತೇಭ 
ವಿಶ್ರೀಡಿತಂ (ಚಂದ್ರಪು.೮-೩೩); ಆಕಾಶಮಂಡಲದೊಳಗೆ ಲೋಕೇಶನ 
ಪಟ್ಟ ಣವಿರ್ಪುದು ನೋಡಾ ಆ ಪಟ್ಟಿ ಣಕ್ಕೆ ನಾಲ್ಕು ಬಾಗಿಲು... ಕೇರಿ 
ಗಳೊಳಗೆ ಪರಿಕಾಿರ [ನಾಠಾಂ. ಪಾರಿಕಾರರ, ಪರಿವಾರದ]ಕಟ್ಟ ಳೆ ನೋಡಾ 
(ಅಖಂಡೇ. ೧೯೯-೨೭) ; ನಂಬುಗೆಯೆ ಪರಿಕಾಜಿನಾಗಿರ್ದು, ಆ ಪರಮ 
ನನ್‌ ಬೆಸಳೆಯ್ವ ಎಸಕದಿನ್‌, ಒಳ್ಳಿ ತ್ತೈೆ-ದಿಟಂ, ಆ ಕೆಲದಟಕಗೆ ಕಟ್ಟುಗೊ 
ಳ್ವಿಸಕಂ (ಬದ್ದ ಪ್ರ. ೫೧-೧೧೧೫). ೩. (ಆನೆಯನ್ನು) ನಡೆಸಿಕೊಂಡು 
ಹೋಗುವವನು : ಪರಿಜನಮುಮಾಪ್ತಜನಮುಂ ಪರಿಕಾಣರುಮೋಹೆವಿಡಿ 
ಯುಮೊಡವರೆ . , . ಆರಣ್ಯವಂಂ ಮುಟ್ಟಿ ನಂದನಂದು ನರೇಂದ್ರಂ 
(ಸಂರಾಮಾ. ೪-೧೧೮) ; ಆನೆಯ ಪರಿಕಾಜನಂತೆ ನಲನಂ ಚಿಂತಿಸಿ... 
ಮೆಲ್ಲನಿಂತೆಂದಂ (ಧರ್ಮಾನೃು . 3-೩೫); ಆ ಕೈಟಿಭನೆಂಬ ಕಟ್ಟಾಸೆ ... 
ಕ್ರೋ ಧಿನಿಯೆಂಬಯ್ದ ನೆಯ ಮದಡೊಳ್‌ ಮದಕ್ಕೆವಂದ ಕೀನಾಶನಂತೆ 
ಮಾಮಸಕಂ ಮಸಗಿ ಬರೆ ಮುಂದೆ ಸರಿತಪ್ಪ ಪರಿಕಾಂರ್‌ ರಾನಂಕೃಷ್ಣ ರಂ 
ತೊಲಗು ತೊಲಗೆನೆ (ಅರ್ಥನೇ. ೮-೮೪ ನ). ಹರಿಕಾರ: ೨. ಹರಿಕಾರ 
ಬೊಮ್ಮಣಹೆಗ್ಗಡೆ . . . ಕೊಟ್ಟಿ ಶಿಲಾಶಾಸನದ ಕ್ರಮನೆಂತೆಂದರೆ 
(ಎಕ, ೪೫, ಶೃಂಗೇರಿ, ೩೩-೧೦ ; 1418)5 ಅನನ ಸಂಗಡ ಹ೦ಕಾರರ 
ಕೂಡಿಸಿ ಕಳುಹಿಸಿದಲ್ಲಿ, ಹೈದರಲ್ಲಿಖಾನರು ಆ ಕಾಗದನನ್ನು ನೋಡಿ 
ಬಹಳ, ಸಂತೋಷಪಟ್ಟು (ಉಜೇಂದ್ರ. ೨೧); 
ಕಾರ ನನಗೆ ಬಂದು ಹೇಳಿ ಹೋದ (ಶಾಂತಲಾ. ೭); ದೇವತೆಗಳ ಹರಿಕಾರ 
ಹರ್ಮಾಸ್‌ ಅಲ್ಲಿಗೆ ಬರುತ್ತಾ ನೆ (ಬದ್ಧಪ್ರ. ೫೪1, ಪೀಠಿಕೆ). ೪.ಪ್ರಯಾ 
ಣಿಕ; ಪಾಂಥ: “ಪಾಂಥಃ, ಪಥಿಕಃ, ಪಂಥನ್‌ ಈ ೩ ಹರಿಕಾರಂ” 
(ಕಾಶಕೃ. ೨೫೮). ೫. ಮುನ್ಸೂ ಚನೆ; ಮೊದಲೆ ತಿಳಿಯಸಡಿಸು 
ವಿಕೆ: ಈ ಹರ್ನಭಾನನೆ ಯಾನ ಘಟನೆಗೆ ಹರಿಕಾರನಾಗಿರುವುದೋ, 
ಅದು ಯಾವಾಗ, ಯಾವ ರೂಪದಲ್ಲಿ ಬರಬೇಕೆಂದಿದೆಯೋ ಹಾಗೇ ಬರಲಿ 
(ಜಿತಂಬಾ, ೨). ಹರಿಕಾಳಿ ; ೧. “ಜಂಘಾಳಃ, ಜವನಃ, 'ವೇಗೀ 


ಚಿನ್ನದ ಕೋಲಿನ ಹರ 


೫೩೨೦ 


20 


25 


45 


ಪರಿಕೂಟಿ 


ಈ ೩ ಹರಿಕಾಜಂ? (ಹಲಾಯು, ೫೯-೨೦೩) ; *ಹೆರಿಕಾಣಂ ವೇಗಾಯ್ಲ 


ಶೀಫ್ರಗಾವಿಂಕನಕ್ಕುಂ” (ಕನಿಕ.' ೧೧೨). ೨, ಮಾಸಾಳ್ಗಳಂತೆ 
ಬೀಡೆನುತ್ತು ೦ ಹರಿಕಾಅರಂತೆ ಕಾಸೆಸುತ್ತುಂ.. . ಈ ಮಾರ್ಗದಿಂ 
ಬಾಧೆಯಂ ಮಾಡೆ (ಧರ್ಮಾಮೃ . ೨-೭೧) ; ಓಲಗದೊಳಗಳಂಪನಮರಣ. 


ವಾರ್ತೆಯನಸುರಚಕ್ರ್ರೇಶ್ವರನ ಸಜಿಯಲಿ ಹರಹಿದರು ಹರಿಕಾಜರೈತಂದು 
(ತೊರಂ9, ೬-೧೯-೧) ; ಹೆರಿಕಾಅರ ಖಂಡೆಯಳಾಜರ ಬಲು ಹರಿಗೆಕಾಅರ. 
ಸಬಳಿಗರೆ . . . ವಾಹಳಿ ಪುರದ ಪೊಗೆ ಕಣ್ಣೆ ಸೆದವು (ಕುಂಇಸಾಂ. ೪-೮೨). 
ಡಿ ಹಳಿಕಿಕಾಲ್ಕಿ : ೨. ಹಲಕಾಅರ್ಗ್ಗೆ ಎ[ರೆ]ಮತ್ತರು ೬ (ಸೌಇಇ. 
3೭1-1, ೮೬-೩೬; 1050), 
[ಪರ್ನಿ---ಕಾಅಿ,/ಪಾರ, ಓಂ. ಮೆರಾ, ಹರ್‌ಕಾರಾ] 
ಸರಿಕಿಸು, ಪರುಕಿಸು, ಪರ್ಕಿಸು (ಕ್ರಿ). ೧. ತಾರತಮ್ಯವನ್ನು 
ಕಂಡುಹಿಡಿ; ಶೋಧಿಸು; ಪರೀಕ್ಷಿಸು: ಪಂಕಿಸೆನೀ ನೃಗೋದ್ಭ ವದ 
೧. ಕಂಪುಮನೀಕೆಯ ' ಸುಯ್ಯ ಕಂಪುನುಂ (ಸಂಪಭಾ. ೮-೬೦); 
ಸರಿಕಿಪೊಡಂ ವಿಕ್ರಾನ ಧನಂ ವಾಸುದೀವದಣ್ಮಾ ಧೀಶಂ (ಸೌಇಇ. ೫1-1, 
೧೦೧-೧೬ ; 1068); ಪರಿಕಿಸಲು ಪರಮಾತ್ಮ ದಿನಕರ ಹರಿಹರ 
ವಿರಿಂಚಿಗಳು ಸೂರ್ಯನ ನೆರೆದು ಸುತಿ ಕೈವಾರಿಸುತ್ತಿರೆ (ಕುನ್ಯಾಅ. 
೭-೬೧); ಸುರಸನಾ ಪನನಜನ ಪರಿಯನು ಪರಿಕಿಸಲು ನಿರ್ಮಿಸಿದನಾಕ್ಷಣ 
ಸುರಸಿಯೆನು (ಕೊರರಾ. ೫-೧-೧). ೨. ಆಲೋಚನೆ ಮಾಡು ; 
'ಯೋಚಿಸು; ಭಾವಿಸು: ಸರಸಿಜಸಂಭನಂ . . . ಅದಿವಿದ್ಧಮೆ 
ಜಿನೇಶ್ವರವಿದ್ಧ: ಮಿಜಿಂದು ಪೇಟ್ಕುದಂ 'ನರಿಕಿಸದೇಕೆ ಮೂಢಜನಮೂಳ್ವರೊ 
ನೂತನಮೆಂದು ಹೈನಮಂ (ಸಮನೆ. ೨-೮) ; ಅಂಬರಕೆ ಪರಿಕಿಪಂದುಂಟಿ 
ಸಂಕಪ್ರಲೇಪಂ (ನರ್ಧಪೆ. ೧೯-೮೫) ;' ಸರ್ವೋರ್ವರೆಯ ರಕ್ಷೆಗಾ ಶಿಕ್ಷೆ 
ಗುಳಿದೆಲ್ಲದರ್ಶೆ ಪರಿಕಿಸಲ್‌' ನೀನಲ್ಲದಾರುಂಟು (ಹದ್ಮರಾ. 9-೭) ; ಹಂಪರ 
ಬ್ರಹ್ಮಾದಿಗಳನೆ . .. ಕಾಡುವೆನೆಂದು ನೀ ನುಡಿದೆ ಮರುಳೆ ನಿನ್ನನ್ನದಾರು 
ನಾನಾಪರಿಯಲಾಡಿಸುವವರು ನೀನಿದ ಪರಿಕಿಸೆಡೆ ಗರ್ವದಲಿ ನುಡಿನರೆ 
(ಪ್ರಚುಲೀ. ೬-೬೧). ೩. ಗಮನಿಸು; ನೋಡು; ಲಕ್ಷಿಸು: 
ಕರಣವಿಕಾರನೊಂದಿ ಕುಸುಮಾವಳಿ ಮೂರ್ಛೆಯಂನೆಯ್ಲಿದಂದಮೆಂ 
'ಪರಿಕಿಸಿ ಭೀತಿವಟ್ಟು (ಕುಸುಮಾ, ೧೨-೧೧೩) ;' ಬಂಧುಗಳಂ ಬಗೆಯದೆ. 
ಪುರಜನಮ೦ ಪರಿಕಿಸದೆ ಹರಭಕ್ತಿ ಯೊಳಾತುರದಿಂ ಬಾಗೆವಾಡಿಯಂ ಪೊಲಿ 
ಮಟ್ಟು (ಬಸರ. ೨-೪೬) ; ಬರುತಿರಲಿಕನರನುನನಸಗಳು ಪರಿಕಿಸಿದರಾ 
ರಾಹುಕೇತುಗಳಜಕಿದರಾ ಕ್ಷಣ ಬಿಟ್ಟು ಬಂದರು ದೈತ್ಯಸಂಕ್ತಿಯನು 
(ಸಂಭನ: ೫-೧೨೪) ; ಸ್ಮರನು ಗುರಿಗೊಂಡೆಚ್ಚ ಕಣೆಯೊಂದರಲಿ 
ಯೋಗನನುಳಿದು , . ». ನಾಲ್ಕರೊಳಚಲಸುತೆಯನು ಪರಿಕಿಸಿದನು. 
(ಆನಂರಾ, ೧-೧೯-೧೬), ೪. ಸ್ವಚ್ಛ ಗೊಳಿಸು $ ಶುದ್ಧಿಮಾಡು : 
ತಿಳನುಂ ಪರಿಕಿಸಿ ವಾಸಿಸು ಬಲಿ) ಕೃದಂ ಫುಲ್ಲಪುಸ್ಪ ಸಂಕುಲದಿಂದಂ ಪಿಟ 
ದೆಣ್ಣೆಯೊಳಾ ಪೂನಂ ಸಟಕಿಯದದೆ ವಾಸಿಸೆಣ್ಣೆ ಗಾ ಸೆಸರಕ್ಕು 0 
(ಅಕೋ. ೬-೨೨). ಹೆರುಕಿಸು : ೧. ಸರುಕಿಸಿ ನೋಡಲೆಂದು 
ಭೂಸತಿಯಂ ಸ್ವಲ್ಪ ಸ್ವಲ್ಪ ಮಾತಿನ ನೀಠಿಕೆ ಹಾಕಿದನು (ಇಸ್ಸಕೆ. ೨೭೭). 
ಪರ್ಕಿಸು: ೧. ಥರಣೇಂದ್ರಪುರಕ್ಕದೇ(ಂ) ತೆಂದಿಂದಂ ಪರ್ಕ್ಕಿಸಡೆ 


ಕಾರ್ತಿಕೇಯನ ಪುರವಧಿಕಂ ಕೊಟ್ಟಿ ತೊಣೆ ಸಮಸ್ತಾನನಿಯೊಳಂ 
(Man. IX-i, ೨೬0-೨೪; 1169). [ಪರಿಕೈೆ ---ಇಸ್ಫು] 
ಪರಿಕೀರ್ಣ (ಗು). ೧. ಜೆದರಿದ; ಹರಡಿದ. ೨. ತುಂಬಿದ; 


ಭರ್ತಿಯಾದ. (ನಾ). ೩. ಗುಂಪು; ಸಮೂಹ: “ಭರಿತಂ 
ಪ್ರಪೂರ್ಣಮಂಚಿತಂ ನಿಚಿತಮಾಕುಳಂ ಸರಿಕೀರ್ಣಮಾಚ್ಛ ದನಮೆನಲು 
ಸಂದಣಿಯಕ್ಕು? (ಸುಂಗಂಾ. ೧೨೮-೯). [ಸೆಂ] 


ಪರಿಕೂಟ (ನಾ). ೧. ಪಟ್ಟಣದ ಅಥವಾ ಕೋಟಿಯ ಬಾಗಿಲ ಬಳಿ 


ಪೆರಿಕೃತ 


ಯಿರುವ ಅಡ್ಡಗಟ್ಟು,--ಕಟ್ಟಿ; “ಕೋಟಿ ಬಾಗಿಲಿನ ಹತ್ತಿರ 

ವಿರುವ-ಕಟ್ಟೆ” (ಅನಂನಾ). ೨. ದೊಡ್ಡಬಾಗಿಲು; ಹೆಬ್ಬಾಗಿಲು: 

“ಹಸ್ತಿನಖಃ, ಪರಿಕೂಟ(೦)1--ಈ ೨ ಹೆಬ್ಬಾಗಿಲ ಕಟ್ಟು” (ಹಲಾಯು. 

“ಸರಿಕೂಟಿಮಾ - ಹಸ್ತಿನಖಮೆನಲು ಸೆರ್ಬಾಗಿಲಕ್ಕು” 
(ನುಂಗರಾ. ೫೭-೪). [ಸಂ.] 

ಪರಿಕೃತ (ಗು). ೧. ಆವರಿಸಿದ; ಸುತ್ತುಗಟ್ಟಿದ. (ನಾ). ೨. ಬಳ 

ಟ್ಬವನು ; ಅವೈತನಾದನನು ; ಸುತ್ತುಗಟ್ಟಿ ಸ್ಪಲ್ಪ ಟ್ವನನು ; 

ಒಂದುದಿನಸನುಜಿತಂಜಯಮುಹಾರಾಜಂ . ೬ ಸರ್ವಾವಸರಸಭಾ 
ಮಂಟಿಪಡೊಳಂತ। ಪುರಾಂಗನಾಜನಸಂಗತನಖಿಳಪ್ರಧಾನಪರಿವಾರಪರಿಕೃತ 
ನುಮಾಗಿರೆ (ಚಂದ್ರಷ. ೫-೨ನ). [ಸಂ.] 

ಸರಿಕೆ, (ನಾ). ಧಾಳಿ; ಆಕ್ರಮಣ: "ಬಲ್ವರಿಕೆ' ಪರಾ. 

[ಪರಿ +-] 

ಪರಿಕೆ, (ನಾ). ಪರಿಶೀಲನೆ; ಪರೀಕ್ಷೆ: “ಪರಿಕೆ ಪರೀಕ್ಷೆ” (ಕರ್ಣಿ. ೪); 
ಸರೀಕ್ಪಾ--ಪರಿಕೆ (ಶಮದ. ೨೬೨ ಪ್ರಯೋ) ; ಗುತ್ತಿಗೆವಿಡಿದಂತೆ ನೆಣ 
ಸಾಧಿಸಿದಲುಂಪೆತ್ತು ನಾಲುಕು ಬಿಜ್ಜೆ ಗುಣಂಹ್ಪ ನೃತ್ತ ಕುಚಾಸ್ವಿತೆಯರ 
ಸರಿಕೆಯ ನೋಡು ಚಿತ್ತ ಯಿಸೆಂದರಂಗಜಗೆ (ನೋಹತ. ೧೬-೧೧) ; ಎಲೆ 
ಬೃಹಂದಳೆ ನಿನಗೆ ಕದನ ನಾಟ್ಯದ ವಿದ್ಯಗಳ ಪರಿಕೆಯಿದ್ದಲ್ಲಿ ನಿಲಲರಿಯೆ 
(ತುರಂಗ. ೩೬-೫೬) ; ನೊಸಲ ಪೊರೆಯಾಯತ್ತ ಪಾಠದ ಭಾರ ಚಿಂತೆ 
, ಎ. ಬಸವಳಿದು ಬರಿದೆ ಸೇರ್ಡೆನು ಪರಕೆ ಸಂತೆ 
[ಸಂ. ಪರೀಕ್ಸಾ./ಪ್ರಾ. ಪರಿಕ್ಚ, ಪರಿಖ./ಶಮಿ. 
ಸರಿ] 

ಪರಿಕ್ಕೆ (ನಾ). ೧. ಕಂದಕ ; ಕೋಟಿಯ ಅಗಳು : ಪರಿಖ--ಪರಿಕೆ 
(ಶಮದ, ೨ನಿ೧ ಪ್ರಯೋ). ೨. ಕೊಳ; ಹೊಂಡ: “ಪರಿಕೆ [ಪಾಠಾಂ. 
ಖೆ]ಯೆನೆ ದೀರ್ಭಕೆಯೆನಿಕ್ಕು” (ಮಂಗರಾ. ೧೨೩-೧೫). 

ಸಂ. ಪರಿಖಾ] 

ಪರಿಕೊಳೆ (ನಾ). ಹರಿಯುತ್ತಿರುವ ಕೊಳೆ; ಸೋರುವ ಕಶ್ಮಲ; 
ಕೀವು, ರಕ್ತ. ಮುಂತಾದುವು : ಪರಿಕಿಸೆಯಾ ನೀನಾ ಪಾಳ್ಮನೆಯಂ 
ಪರಿಕೊಳೆಗಿಂಬಂ ಪೆಣ್ಣ ಳೊಡಂಬಂ (ಸೌನಂದ. ೮-೪೭). 

[ಪರಿ + ಕೊಳ್ಳೆ( ಆ ಕೊಲಿಕ್ಕಿ)] 

ಪರಿಶ್ರಮ (ನಾ). ೧. ನಡೆಯುನಿಕೆ ; ತಿರುಗಾಟ; ಸಂಚಾರ: 
“ಗತಿಃ, ವಿಂಖಃ . . . ಸರಿಕ್ರಮಃ- ಈ '೫ ನಡೆಹ್‌  (ಹಲಾಯು. 
೧೨೦-೪೧) ; “ಪಿಂಖಂ ವಿಹಾರಂ ಪರಿಕ್ರವುಂ ಪರಿಸರ್ಸಮೆನೆ ನಡೆ” 
(ಮುಂಗರಾ, ೧೩೦-೧೬). ೨. ತಿರುಗುವಿಕೆ ; ಸುತ್ತುವುದು : ಕರಣದ 
ಚಾರಿಯ ಚಲ್ಲಿಯ ಪರಿಕ್ರಮಕ್ರಮದ ಭಂಗಿಗಳ್‌ ನೆಗಬಕಿಡೆಯೊಳ್‌ ಸುರ 
ವಂದಿಗಳಿಂ  ಹೋಹೋಯಿಂರೆಯೆನಿಸಿದು ದಾಟನಿಂತು ನೀಲಾಂಜನೆಯಾ 
(ಆದಿಪು. ೯-೩೯); ಈ ಕೊನೆ ಇಲ್ಲದ ಸರಿಕ್ರಮದಲ್ಲಿ ವರೌಲ್ಯದ ತಂತು ಕೆಲವು 
ವೇಳೆ ದುರ್ಬಲವಾಗಬಹುದು  (ನಂಶವ್ಳ ೪೪೦). ೩. ಪ್ರದಕ್ಷಿಣೆ: 
ಶ್ರೀಣಯನಕ್ಕ ತಾಂಭ್ರಪರಿಕ್ರ ಮನೆ ಪರಮೇಸ್ಮಿ ನಂದ್ಯನೆ ಪರಮಗುಣನಿಧಿಯೆ 
(ನಿಭಾಗ. ೧೦-೬೧-೩೮). ೪. ಪರಿಕ್ರಮಸಂಧಿ : ಆ ಸಂಧಿ ಯಾವು 
ನೆಂಡೆೊಡೆ:ಸಂಪ್ರದಾನ . , . ಪರಿಕ್ರಮ ಅರಿಪರದೂಷಣ ಸ್ಕಂಥಧೋ 
ಪನೆಸುಮೆಂದು ಸೋಡಕವಿಧನುಕ್ಕುಂ (ಸಂಚತಂ. ೨೨೦-೫). [ಸೆಂ] 

ಪರಿಕ್ರಮಣ (ನಾ). ಪರಿಕ್ರಮ ೨: “ಪರಿಕ್ರಮಣ?ವೆಂದರೆ 
ಇನ್ನೊಂದು ವಸ್ತುವು ಕೇಂದ್ರವಾಗಿದ್ದು ಆದರ ಸುತ್ತಲೂ ಸುತ್ತುವುದು 
(ಜ್ಯೋತಿರ್ವಿ. ೨೯ ಆಡಿಟಿ). [ಸಂ.] 

ಪರಿಶ್ರಮಸಂಧಿ (ನಾ). [ರಾಜನೀ] ವಿರೋಧಿಗಳೊಡನೆ ಮಾಡಿ 


ಕೊಳ್ಳುವ ಹದಿನಾರು ಬಗೆಯ ಒಪ್ಪಂದಗಳಲ್ಲಿ ಒಂದು ; 


೪೮-೧೩೩) ; 


(ಸಂಚೆಫೆ. ೧೬೫-೨). 


ಪರಿಕ್ಕೆ ; ತುಳು. 


೫೩೨೧ 


20 


35 


40 


ಪರಿಶ್ಷೇಪ 


ಕೋಶದ ಎಲ್ಲಾ ಸಂಪತ್ತು. ಅಥವಾ ಅದರ ಅರ್ಧಭಾಗವನ್ನು 
ಶತ್ರುವಿನ ವಶಕೈ- ಕೊಟ್ಟು ಮಾಡಿಕೊಳ್ಳುವ ಸಂಧಾನ : ಭಂಡಾರ 
ಮನಕ್ಕೆ ಅದಅಕೊಳರ್ಧಮನಕ್ಕೆ ಕೊಟ್ಟು ದೇಶಪ್ರವೃತ್ತಿಯಂ ರಕ್ಷಸುವ 
ಸಂಧಿ ಸರಿಕ್ರಮಸಂಧಿಯೆಂಬುದಕ್ಕುಂ (ಪಂಚಶಂ. 3೨೦-೨೨). 
[ಪರಿಕ್ರಮ *-ಸಂಧಿ] 

ಪರಿಕ್ರವಿಂಸು (ಕ್ರಿ). ಹೋಗು ; ತೆರಳು. [ಸರಿಕ್ರಮ-.--ಇಸಕ್ಕಿ] 

ಸರಿಕ್ರಿಯೆ (ನಾ). ೧. ಸುತ್ತುವರಿಯುವುದು ; ಸುತ್ತುಗಟ್ಟು 
ವುದು : “ಪರಿಸರ್ಪಃ, ಪರಿಕ್ರಿಯಾ-೨ ಅಲ್ಲಿಯಲ್ಲಿ ತಿರುಗಿ ಬರುವಿಕೆ, 
ಸುತ್ತಿ ಬರುವಿಕೆ” (ಸಿದ್ಧಾಂತಿ. ೩೬೨). ೨, ಸುತ್ತಲೂ ಬೇಲಿ ಹಾಕು 
ವುದು ಅಥವಾ ಕಂದಕ ತೋಡುವುದು. [ಸಂ. ಪರಿಶ್ರಿಯಾ] 

ಪರಿಕ್ರುದ್ಧ (ಗು). ಬಹಳವಾಗಿ ಕೋಪಗೊಂಡ ಹೆಚ್ಚಾಗಿ 
ಕ್ರೋಧ ಹೊಂದಿದ : ಭವಬದ್ಧ ವೈರನುಂ ತಿಳಿದು ನಿಭಂಗಜ್ಞಾನದಿಂದೆ 
ಸರಿಕ್ರುದ್ಧ ನಂನರ್‌ ನವಖಂಡನಾಗೆ ಮಾಟ್ಟಿ ರ್‌ ನನನಾರಕರಂ ಪುರಾಣ 
ನಾರಳರಾಗಳಿ* (ಮಲ್ಲಿಪು. ೧೩-೧೩೫). [ಸೆಂ.] 

ಪರಿಕ್ಲಿನ್ನ (ಗು). ತೊಯ್ದಿರುವ ; ಒದ್ದೆಯಾದ : ಉಚ್ಚಳಿಸಿದ ಸರಿ 
ಕ್ಲಿನ್ನ್ನಾಂಗಕ್ಕೆ. ಪೇಸಿ ಮಸೆಯಿಂ ಪೊಣಮಟ್ಟು ಪೋದೆ (ಶಾಂತಿಪು- 
೪-೬೭:ವ). [ಸಂ.] 

ಪರಿಕ್ಲೇಶ (ನಾ). ಕಷ್ಟ; ಸಂಕಟ; ನೋವು: ಹಿಂಸಕಪುರುಸಂ ಈ 
ಭವದೊಳ್‌: ವಧಬಂಧ ಪರಿಕ್ಸೇಶಾದಿಗಳಂ ಮಠಂಭವಡೊಳ್‌ ಅಶುಭ 
ಗತಿಯಂ ಪಡೆಗುಂ (ತತ್ತ್ವಪ್ರ. ೨೭೧) ; ವನವಾಸದ ಪರಿಕ್ಸೀಶಾನು 
ಸಂತಾಪವನು ಬೀಳ್ಕೊಡಿಸಿ ೬ ೬ ದೇವ ಸಲಹುವುದು (ಕುನ್ಯಾವಿ. 


೧೦-೩೭). [ಸಂ.] 
ಪರಿಕ್ಷಯ (ನಾ). ನಾಶ; ಅವನತಿ: ವಿನಿಧಧಾನ್ಯಭೇದಂಗಳುಂ 
ಕಲ್ಪ ವೃಕ್ಷಪರಿಕ್ಷಯದೊಳ ಪ್ರಜಾಜೀವನೋಪಾಯಹೇತುಗಳಕೃಷ್ಟ 


ಪಚ್ಛಂಗಳಾಗಿ ಬೆಳೆದೆಅಗಿರೆಯು 0 (ಆದಿಪು. ೬-೭೨ ವ). [ಸಂ.] 
ಪರಿಶ್ಲಯಿಸು (ಕ್ರಿ). ನಾಶಮಾಡು ; ಇಲ್ಲವಾಗಿಸು : ಭನಸಂಯೋಜನ 
ಗಳನ್ನು ಪರಿಕ್ಷಯಿಸಿ ಸಮ್ಮುಕ್‌ಜ್ಞ್ಞಾನದ ಬಲದಿಂದ ವಿಮುಕ್ತಿಹೊಂದಿದ 


ಭಿಕ್ಷುಗಳು . . . ಸರಕ್ಕೆ ಹೋಗುವರು (ತೀರ್ಥಕ. ೧೩). 
[ಪರಿಕ್ಷಯಂ--ಇಸು,] 
ಪರಿಕ್ಷಿಸ್ತ (ಗು). ೧. ಎಸೆದ; ಕೆದರಿದ; ಚೆಲ್ಲಾಪಿಲ್ಲಿಯಾದ. 


೨. ಸುತ್ತುಗಟ್ಟಿದ ; ಬಳಸಿದ. (ಸಾ). ೩. ಸುತ್ತುವರಿದುದು : 
“ನಿನೃತಂ, ನೇಷ್ಟಿತಂ . . . ಪರಿಕ್ಷಿಪ್ತಂ--ಈ ೫ ಸುತ್ತಲ್ಪಟ್ಟುದು? 
(ಹೆಲಾಯು. ೧೧೪-೨೭). [ಸಂ.] 

ಪರಿಕ್ಷೀಣ (ನಾ). ೧. ನಾಶ ; ಅಳಿವು: ಕುರುಕುಲನೆಲ್ಲಾ ಸರಿಕ್ಷೀಣ 
ವಾದ ಮೇಲೆ ಹುಟ್ಟಿದ ಮಗುವಾದ್ದರಿಂದೆ ಅದಕ್ಕೆ “ಸರಿಕ್ರಿತ್ತು ಎಂದು 
ಹೆಸರಾಯಿತು (ನಚಭಾ, ೨. ಕಡನೆಯಾಗುವಿಕೆ; 
ಕುಂದುವಿಕೆ : : ಆಗ' ಮಿಲಿಂದಉಾಜನು . . . ಆಯುಸ್ಸು ಪರಿಕ್ಷೀಣ 
ನಾದ ದೇವಪುತ್ರನಂತೆ ಭೀತನಾದನು (ಒದ ಪ, ಮಿಲಿಂದ. ೩೧). [ಸಂ.] 

ಪರಿಕ್ಷುಬ್ಬ (ಗು). ಅಲ್ಲೋಲಕಲ್ಲೋಲವಾದ: ಪ್ರಕ್ಷುಬ್ಧ 
ಮಾದ: ಅವಿಧೇಯಸ್ಷತ್ರಸಂನರ್ತನಸನುಯಸರಿಕ್ಷುಬ್ಬ ವಾರಾಶೀವೀಚೀ 
ನಿವಹಂ ಮರ್ಯಾದೆಯಂ ದಾಂಟದುಜೆಸೆ (ನುಲ್ಪ ಪು. ೮-೧೩೪); ನೆಲ] 
ನುರ್ಚಿ ಪಾಯು ನೆತ್ತ: ತರ್ನುಯಗೆ ಸರಿಕ್ಷಂಬ್ಧ ಬಲಜಲಧಿಯೊಳ್ಳೆಂಬಾವುಖಕ 
ಮೊಜಕೆ ದರಿ. ಪಜಕಿವ ತೆಜದಿಂ ಗಣತಿಗಣೆ ನೆಜಕೆ ಮೊಲಕೆದು. ಪಜದು 
'ನೆರಡುಂ ಬಲದೊಳ್‌ (ರಾಜರೇ, ೬-೪೭). [ಸಂ] 

ಫರಿಕ್ಷೇಪ (ನಾ). ೧. ಸುತ್ತಲೂ ಎಸೆಯುವಿಕೆ,--ಚೆಲ್ಬುವಿಕೆ. 
3. ಸುತ್ತುಗಟ್ಟುವಿಕೆ ; ಬಳಸುವುದು: ಪ್ರಬಳರಿಪುಬಳಭುಜಬಲ 


೩೬೩). 


ಪರಿಖಂಡಿತ 


ಪರಿಕ್ಷೇಪಪೂರ್ಣಿತಾರ್ಣಸ್ರಳಖಯಾರ್ಣವನುಂ (ಗದಾಯು. ೨-೧ನ) ; ಏಳಾ 
ಲತೆಯ ವಿಳಾ[ಸ]ಛಿತ್ತಿಯಿಂ ದ್ರಾಕ್ಟಾಲತೆಯ ಪರಿಕ್ಷೇಪದಿಂದೊದವಿ 
ಲತೆಯ ಮಂಡಪದಿಂದಳಂಕರಿಸಿ ನಿಂದ ಸಹಕರಲತೆಯ ಬಾಳೊಂಪ 
ದೊಳ್‌. ... . ವಿಶ್ರನಿಸಿದಾಗಳ್‌ (ನರ್ಧನೂ. ೮-೬೬ ಐ). ಷ್ಟಿ, ವರ್ತುಲ; 
ಮಂಡಲ; ಪರಿಧಿ. ೪. ಇಂದ್ರಿಯ. ([ಸಂ.] 
ಪರಿಖಂಡಿತ (ಗು). ನಾಶಮಾಡಿದ: ಚಂಡಗಜಗನುನೆ ಪರಿಖಂಡಿತಾ 
ಘಾಳಿಯಂ ಕಂಡಳೀರೆಂಟುಸೊಳ್ಳ ನಸಿನೆಸೆನೋಳಿಯಂ (ಆದಿಪು;೬-೨೬ರಗಳಿ), 
(ಸಂ.] 
ಪರಿಖಚಿತ (ಗು). ೧. ಕೂಡಿಸಿದ; ಕುಂದಣಿಸಿದ : ಅನಟಸೊಳಗಣ 
ಗಣನಾತೀತ ರಮ್ಮಮಣಿಕನಕರಜತಪರಿಖಚಿತಹರ್ನ್ಮುಪ್ರಾಕಾರ(ಂ ಕರ) 
ಮೊಪ್ಪು ಗುಂ (ಶಾಂತಿಪು. ೩-೬ ರಗಳ); ವ್ಯಕ್ತಾ ಮುಕ್ತಾ ಫಳಪ್ರಕರ 
ಪರಿಖಚಿತನಿಳಾಸಸೌಧಾಗ್ರ ೬. ೬ ಗುಣಾಗ್ರಗಣ್ಯಸಮುದಯಸಮುಂಚಿತ 
ಮಂಂ (ಉಜಕೇ. ೧೪-೧೦೬ ಐ). ತಿ. ಕೂಡಿಸಿದ; ಸೇರಿಸಲ್ಪಟ್ಟ 
(7): ಉತ್ತೋರಣ ಪರಿಖಚಿತಾದರ್ಶಬಿಂಬಾಸ್ಕೆ ವೇಲ್ಲತ್ಪರಿಖಾಂಬು 
ಕಮ್ಮೆ ಪಾಂಥಪ್ರತತಿಗೊದನಿಕುಂ ತತ್ತು ರೀಲಕ್ಷ್ಮಿ ಚೆಲ್ವಂ (ಚಂದ್ರಪು. 
೩-೧೭). [ಸಂ.] 
ಪರಿಖಾಚಕ್ರ (ನಾ). ಕಂದಕದ ನರ್ತುಲ; ಮಂಡಲಾಕಾರವಾದ 


ಅಗಳು : ಅಂತತಿಗಂಭೀರಮಾದ ಪರಿಖಾಚಕ್ರದಿಂದೊಳಗೆ (ಜಗವಿ, 
೨-೧೮ ವ). [ಸಂ.] 
ಪರಿಖಾತ (ನಾ). -೧. ಕಂದಕ; ಅಗಳು. ೨. ಹಳ್ಳ ಬಿದ್ದ 


ಜಾಡು. ೩. ಮಣ್ಣು ಅಗೆಯುವ ಸ್ಕಳ. ೪. ಪುಷ್ಕರಿಣಿ ; 
ಕಲ್ಯಾಣಿ : “ನಾಪಿ ದೀರ್ಭಿಕೆ ಪರಿಖಾತಂ” (ನಸ್ತುಕೋ. ೨೪-೧೫) ; 


ಶ್ರೀತರುಣೀಕೇಳಿಗೃಹಂ  ಭೂತಳೆವಿಭ್ರಾಜಿತಂ ಲಸಜ್ಜೀ ವನನಿಖ್ಯಾತಂ 
ತಾನೆಸಿವುದು ಪರಿಖಾತಂ ಸ್ರಭುಪುರುಸನಂದದಿಂದನನರತಂ (ನರ್ಭಪು, 
೧-೫೧). [ಸಂ.] 


ಪರಿಖೆ (ನಾ). ೧. (ಪಟ್ಟಣದ ಅಥವಾ ಕೋಟೆಯ ಸುತ್ತಲೂ 
ಅಗೆದಿರುವ) ಕಂದಕ; ಅಗಳು: “ಪರಿಖಾಭಿಖ್ಯಂ ಖೇಯಂಂ* 
(ವಸ್ತು ಕೋ. ೪೬-೬); ತಜ್ಞ ನಪದಮಧ್ಯ೦ಗಳೊರ್ಳ ಪರಿಖಾವಪ್ರ ಪ್ರಾಕಾರ 
ಗೋಪುರಾಟ್ಟಾ ಲಕಾಲಂಕೃತಂಗಳಪ್ಪ ರಾಜಧಾನಿಗಳುಮುಂ (ಅವಿಪು. 
೮-೬೩ವ); ಆ ಪುರಸ್ಕ್ರೀಯ ರತ್ನ್ನಕಂಠಿಕಾನುಯೂಖಲೇಖಾವಿಲಾಸಮಂ 
ತಳೆದು ಸರಿಖೆಯ ತೆರೆನೊಯ್ಲಿಂದಂ ತೆರಳ್ಳು ತಡಿವಿಡಿದು ತೆಕ್ಕೆಗಟ್ಟದ 
ಪೊಂದಾವರೆಯ ರಜದಂತೆ ನೃ ಪಮಂದಿರಮುಂ ಬಳಸಿರ್ದ ಸೊಮ್ಮುಗಿಲ್ಲೊ 
ಗೆಯಿಸುಗುಂ (ಮುಲ್ಲಿಪು. ೨-೬೪) ; ಇರ್ಪುದಪ್ರತಿಮಕೋಟಾಚಕ್ರ್ರ ಮಂ 
ಸುತ್ತಿ . . « ಪರಿಖಾಂತರಂ (ಪುಪ್ಪ್ರಪು. ೨-೬೨); ಆ ಪರಿಖೆ ಕಲ್ಯಾಣ 
ದಲಿ ಕಂಗಿದಿರಾಯಿತಲ್ಲಮಗೆ (ಸ್ರಭುಲೀ. ೧೪-೯). ೨. ಕೊಳ; 
ಕಲ್ಯಾಣಿ: “ಸರಿಖಾ, ದೀರ್ಥಿಕಾ- ಈ 3 ದೀರ್ಥಿಕೆೇ (ಹಲಾಯು. 
೧೧೧-೫೪); ರಮಣೀಯಮನಾದ `ವನವಳಯದಿಂದಮೊಳಗೆ , , . ಈ 
ನರನಾಥನೆನ್ನವೊಲೆನುತ್ತ ೦ಭೋಧಿ ತಾಂ ಬಂದು ನಂದನೆಯಿತ್ತಲ್ಲಿಯೆ 
ನಿಂದವೋಲ್ಪರಿಖೆ ಚೆಲ್ವಂ ಬೀಟ ಕಣ್ಗೊಪ್ಪುಗುಂ (ರಾಜಶೇ, ೨-೮೩). 

[ಸಂ. ಪರಿಖಾ] 

ಪರಿಖೇದ (ನಾ). ಬಹಳ ವ್ಯಥೆ; ಅಧಿಕವಾದ ಕಳವಳ, - 
ದುಃಖ: ಇಂತೀ ಪರಿಖೇದಮೇತೆಣದಿನಾಯತ್ತು ತ್ತಾನಪೀನಸ್ತ ನೀ 
(ಅನಂಪು. ೧೨-೫೫) ; ಹೇಳು ನಂರಹರ ಬುದ್ಧಿ ಕದಡಿ ಛಡಾಳಿಸಿತು 
ಪರಿಖೇದವೊಸಗೆಯ ಕೇಳಲಜಕಿಯೆನು ರಾಜವಾರ್ತೆಯನೆಂದನಾ ಪಾರ್ಥ 
(ಕುವ್ಯಾಕ. ೧೬-೧). [ಸಂ.] 

ಪರಿಖ್ಯಾತಿ (ನಾ). ವಿಶೇಷವಾದ ಯಶಸ್ಸು ,--ಪ್ರಸಿದ್ಧಿ. [ಸಂ.] 


೫೩೨೨ 


= 


20 


25 


35 


40 


45 


ಪರಿಗತ 


ಪರಿಗ, (ನಾ). -ಸರಿಘ ೨: ಪರಿಗ ಮುಸಲ ಮುಸುಂಡಿಯ ಶಲ್ಯ 
ಮುದ್ಧರ ಕರದೈದು ಬಾಣದ ಹರಿಗೆ ಬೆರಸಿ ಹುಂಕರವೆದ್ದು ಕಡಿದಾಡಿ 
ರಗುತದಿ ಸರದಿಯವುಭಯಾಯದಳವು (ಬೇವಾಂಪು. ೪-೫೨). 

[-ಆಸಂ. ಪರಿಘ./ತಮಿ. ಪರಿಕ, ಪರಿಕೈ] 

ಪರಿಗೃ (ನಾ). (?) : ಈ ಬೆಸನಪ್ಪೊಡೆ ದೂತರ್ಗೆ ಭಟ್ಟಿ ರ್ಗೆ ಪರಿಗರ್ಗಲ್ಲದೆ 
ನೀಂ ಮಾಡಲ್ತಕ್ಕುದಲ್ಲ (ಸಂಚತಂ. ೪೨-೫): [? ] 

ಪರಿಗಣನ (ನಾ). ೧. ಖಚಿತವಾದ ಲೆಕ್ಕಾಚಾರ ; ನಿಖರವಾದ 
ಎಣಿಕೆ. ೨. ಉದ್ದೇಶಪೂರ್ವಕವಾದ ವಿಚಾರ,--ಆಲೋಚನೆ : 
ಕವಿಕರ್ಮದಲ್ಲಿ ಲೋಕ ಭಾವಗಳು ತಮ್ಮ ಸರಿಗಣನಮು”ೌಲ್ಯದಿಂದ ರಸ 
ಲೋಕದ ಮಗಲ್ಯಗಳಾಗಿ ಸರಿನರ್ತಿತವಾಗುತ್ತ ವೆ (ಸೌಂದಸ. ೪೨೧). 

[ಸಂ] 

ಪರಿಗಣನೆ (ನಾ). ೧. (ಉದ್ದೇಶ ಪೂರ್ವಕವಾಗಿ) ಗಮನಕೊಡು 
ವಿಕೆ ಪರಿಶೀಲನೆ : ಬರನಣಿಗೆಯ ವೇಗದ ಪರಿಗಣನೆ (ಶಿಕ್ಷದ. ೩೪೯). 
೨. ಲೆಕ್ಕಾಚಾರ; ಎಣಿಕೆ : ನಿಮ್ಮನಂಜ್ಞೆಯಲಿ ಚರಿಸುವೆನು ನನ 
ವಾಸದಲಿ ಗೋಚರಿಸುವೆನು ನೀವ್‌ ನುಡಿದ ವರುಷದ ಪರಿಗಣನೆ ಪರಿ 
ಯಂತನವೆಂಗನು ಕೈಕೆಗಾ ರಾಮ (ತೊರರಾ. ೨-೨-೫೦). 

[ಸಂ. ಪರಿಗಣನಾ] 

ಪರಿಗಣಿತ (ಗು). ೧. ಗಣಿಸಿದ; ಎಣಿಸಿದ; ಪರಿಭಾವಿಸಿದ ; 
ನಿರೀಕ್ಷಿಸಿದ : ಪರಿಗಣಿತ ಪರಮಾನ್ನ ಸಂಘಟಿಸಿದುದು ಭಾಗೆಯಲಿ 
ೊರರಾ. ೧-೭-೫೪). ೨. ನಿಖರವಾಗಿ ಯೋಚಿಸಿದ,-- 
ಆಲೋಚನೆ ಮಾಡಿದ : (೪. (ನಾ). ೩. ಎಣಿಕೆಗೊಂಡುದು ; 
ಪರಿಭಾವಿತವಾದುದು : ' ಮಾನವನು ಅನುಸರಿಸಬೇಕಾದ ನೈತಿಕತತ್ವ 
ಗಳೂ ಜಗತ್ತಿನ ಭೌತತತ್ವಗಳಿಗೆ ಅನುರೋಧಗಳೆಂದು ಪರಿಗಣಿತವಾದುವು 
(ಯಕ್ಸಾರ, ೩೦ ಪೀಠಿಕೆ); ಹಾಸ್ಯವು ನವರಸನೆಂದು ನಮ್ಮ ಲಾಕ್ಷಣಿಕ 
ರಿಂದ ಪರಿಗಣಿತವಾಗಿದ್ದರೂ . . . ಮಿಕ್ಕ ರಸಗಳ ಪ್ರಾಧಾನ್ಯವಿರಲಿಲ್ಲ 
(ಬಂಕಿನು. ೩೪೯). ೪. ಲೆಕ್ಕ; ಎಣಿಕೆ : ದಾಯ ಬಂದುದು ನಮಗೆ 
ಹೋ ಲೇಸಾಯಿತೇಳು ವಿಶೋಕ ಸಾಕುಳಿದಾಯಂಧದ ಪರಿಗಣಿತವನು 
ಹೇಳಿಂದನಾ ಭೀಮ (ಕುವ್ಯಾಕ. ೧೮-೧೯). ೫. ಪರಿಭಾವಿತ ವ್ಯಕ್ತಿ: 
ಶ್ರೀದೇನಿಯನ ಅವರ. ಗುಂಸಿನಲ್ಲಿಯೇ ' ಒಬ್ಬಳಂತೆ ಪರಿಗಣಿತಳಾದಳು 
(ಶ್ರೀರಾಯ. ೨೧೯). [ಸಂ.] A 

ಪರಿಗಣಿಸು (ಕ್ರಿ). ಎಣಿಸು ; ಲಕ್ಷ್ಯಕ್ಕೆ ತಂದುಕೊಳ್ಳು; ಭಾವಿಸು; 
ಯೋಚಿಸು : ಪರಿಗಣಿಸಲಗ್ನಿ ₹೦ದ್ರ ನಂದನರ್‌ . . . ನೆಗಳ್ವ ಭದ್ರಾಶ್ವ 
ಕೇತುಮಾಲ್ಕಾದಿಗಳ್ಳೆ ಧರೆಯನೊಂಭತ್ತು ಭಾಗಂ ಮಾಡಿ ಕೊಡಲು 
(ಚೆಬಪು. ೧೫-೧೫) ; ನನಗೆ ಏನು ಆಗುತ್ತಿದೆ ಎಂಬುದನ್ನು ಪರಿಗಣಿಸದೆ 
ಅನಳ ಕಿಟಿಕಿಯ ಬಳಿ ರಾತ್ರಿಯನ್ನೆಲ್ಲಾ ಕಳೆದಿದ್ದೇನೆ (ಮಲೆನಾ. ೧೭೭) ; 
ನಮ್ಮವನಿವನೆಂದು ಅನ್ಯನು ಅವನೆಂದು ಅಲ್ಬರು ಪರಿಗಣಿಸುವರು 
(ಇಂಚಾನೆ. ೯೧-೪೨); ಈ ದಿನ ಒಂದು ಮಹಾಸುದಿನವೆಂದೇ ನಾವು ಸರಿ 
ಗಣಿಸಿದ್ದೇವೆ. (ಪ್ರತಾಪ, ೫೦). [ಪರಿಗಣನ -.- -ಇಸ್ಕು) 

ಪರಿಗತ (ಗು). ೧. ಸುತ್ತುವರಿದ ; ಬಳಸಿದ; ಸುತ್ತುಗಟ್ಟಿದ: 
ಪರಿಗತ ನಿರ್ಜರಿಣಿಯೊಳಾ ಗಿರಿಯೊಳ* . . . ಇರ್ಪುದಾ ಕನಿಯಂಗಳಂ 
(ಅರ್ಥಕೀ. ೪-೧೨೫). ೨. ಅಧಿಕವಾದ ; ಹೆಚ್ಚಾದ; ಆವರಿಸಿದ ; 
ತುಂಬಿದ : ನರಪತಿತನಯನನಾಯತ ತರಳಾಪಾಂಗದೊಳೆ ನೋಡಿ ಕೆಳದಿ 
ಯಂೊಡನಾಂ ಪರಿಗತ ಹಾಸ್ಕದೊಳಿರ್ದೆಂ (ಕಮೀ. ೧-೬೦); ಅದಿ 
ನವಿರಳವಾತೂಳಿಕಾಭ್ರಮಣಪರಿಗತತೂಳಿಕಾತಳಮಪ್ಪ ಮನಕ್ಕೆಂತಾನುಂ 
೬೬೬ ಪರಿಣವಿಸಿದ ಸುಸ್ಮೃತೆಯಂ ವ್ಯರ್ಥಂ ಮಾಡದೆ (ಚಂದ್ರಘು. 


೪-೧೮ ವು; ಮತ್ತಮಾ ವನಂ. . . ಪರಿಗತ ಶಬರೋಪಯುಕ್ತ ಮಾಗಿಯು 


ಪರಿಗಲಿತ 


'ಮನಿಗ್ರ ಹಸಮಗ್ರಸ್ಥಳಮುಂ (೧ಜಕೀ.೫-೭೪ ವ). ೩. ತಿಳಿದ; ಅರಿತು 
ಕೊಂಡ. ೪. "8ನಿಂದಿದ; ಪಡೆದ: ಧರಣೀ ವಲ್ಲಭ ತನ್ಮುನಿನಿರೀಕ್ಷಣ 
ಶ್ಷಣದೊಳಲರ್ದು ಕಡವಿನ ಮರಗಳ್‌ ಪರಿಗತರೋಮಾಂಚತೆಯಿಂ ದೊರೆ 
ಮಾಡಿದುದೆನ್ನ ತನುವುಮಂ ನೆಂ ತನ್ನೊಳ್‌ (ಚಂದ್ರಷ, ೨-೯೯); 
ಸಿಟಿಲನೇತ್ರ: ನ ನಯನಶಿಖಿಯಂಬ್ಬಟಿಗೆ ಸಮಜೋರಿಸಿತು ಕರ್ಣನ ಚಟುಳ 
ವಿಶ್ರಮಪನನಪರಿಗತ ಬಾಣಶಿಖಿೀಸರೆ (ಕುವ್ಯಾಕ. ೧೩-೩೯) ; ಮರದೊಳಿಸೆ 
ಹಾರು ನೆನದಿಂ ಮರನಡರ್ದಂ ಶಿಖಿ ದಿವಾಕರಂ ನೀರ್ನೊಕ್ಕಂ ಪರಿಗತ 
ಬಿಂಬವ್ಕಾಜದಿನರರೆ ಹಿಮಾಗಮಮಹೀಶನೇಂ ಕಡುಗಲಿಯೋ (ರಾಜಕೇ. 
೯-೧೧). ೫, ಹೋದ ; ನಡೆದ. (ನಾ). ೬. ಆವರಿಸಿರುವುದು ; 
ತುಂಬಿರುವುದು : ಪನಿಫುಲ್‌ ಪಚ್ಚೆಯ ನೆಲಗಟ್ಟ ನ ಮುತ್ತಿನ ರಂಗವಲಿಯ 
ತೆಟನಂ ಮನದೊರ್ಳ ಜನಯಿಸೆ ಶಶಿ ಮಸುಳೆ ವಿನೂತನ ರವಿರಥಸಾಂಸು 
ಸರಿಗತಂಬೋಲ್‌ ನಭದೊಳ್‌ (ಕಾಂತಿಪು. ೮-೧೧೨). ೭. ಸೇರಿರುವುದು; 
ಕೂಡಿರುವುದು: ಅನ್ಕೋನ್ಯಪ್ರ ಣಯಸಂಜಾತಸಂಪತ್ಪ ರಂಪರಾಸರಿಗತ 
ಮಾಗಿ ನಿಳಿಂಪದಂಪತಿಯನೆ ಪೋಲ್ವ ತದ್ದಂಪತಿಗಳ್ಳೆ (ಸುಕುಮಾ, ೯-೯೬೫); 
ಸ್ಮರಣವಿಚಾರಾಮಂತ್ರಣಪರಿಗತವೆನಿಸಿರ್ಪುವೆಲೆಲೆ ಏ ಎಂಬಿವು (ಕನುದ. 
೩೧೧). ೮. ಹೋದುದು; ನಡೆದುದು : ತುರಗವಿವು ನಾಳಿನಲಿ 
ಕುಂಡಿನಿಪುರಿಗೆ ಪರಿಗತವಾಗವು (ತೂರರಾ. ೩-೨-೧೯). [ಸೆಂ] 

ಪರಿಗಲಿತ, ಪರಿಗಳಿತ (ಗು). ೧. ಮುಳುಗಿದ. ೨. ತಟ್ಟನೆ ಕೆಳಗೆ 
ಬಿದ್ದ,--ಉರುಳಿದ. ೩. ಕರಗಿದ. ೪. ಹರಿದ ; ಪ್ರವಹಿಸಿದ : 
ಶಶಿಮಣಿಪ್ರಾ ಸಾದಪರಿಗಲಿತ [ನಠಾಂ. ಪರಿಮಳಿತ] ಸದಮಳಜಳಪ್ರವಾಹ 
ನಿಸ್ಕ್ರಯಾಸ ಪರಿವರ್ಧಿತಾನಲ್ಪ ಕಲ್ಪ ತರುಪಂಕ್ಷಿಸಂತತದರದಳಿತ ಪರಿಮಳ 
ಭರಿತ ಕುಸುಮವಿಸರವಿಸರದ ಮಂದಮರಂದರಸ ಕದಂಬಕರ್ದಮಿತ ವಿಧು 
ರವಿನೀಥಿಸನಾಥನುಂಿ೦ (ಉಜಕೇ. ೧೪-೧೦೬ ವು. (ನಾ). ೫. ಹರಿ 
ಯುವುದು; , ಪ್ರವಹಿಸುವುದು. ೬. ದ್ರವ. ಪರಿಗಳಿತ: 
೭. ಸೋರಿದ: ಕಂಗೊಳಿಸಿದರುರುಶರಹತಿಪರಿಗಳಿತನ್ಷತಜಾತಕಲಿತಕಾಯ 
ರಜೇಯರ್‌' (ಉಜಕೇ. ೬-೫೧). ೮. ಹೊರಗೆ ಬಂದ; ಹೊಮ್ಮಿದ; 
ಸೂಸಿದ: ಪರಿಗಳಿತ ಪೂತಿಗಂಧರ್‌ . . . ಭಲ್ಲನಿಕರ ನಿಷ್ಕು ರನಿನದರ್‌ 
(ಶಾಂತೀಶ್ವ. ೯-೧೦೬). [ಸಂ.] 

ಪರಿಗಳಿತ ."ಪರಿಗಲಿತ' ನೋ. 

ಪರಿಗಾಲುನೆ, ಪರಿಕಾಲುವೆ, ಪರಿಕಾಲ್ವೆ, ಹರಿಗಾಲುವೆ (ನಾ). - 
ಫರಿಕಾಲ್‌ : ಭಾಗೀರಥಿದೇನಿಯರು ಸಾಸಿರಮೊಗವಾಗಿ ಸಾಗರವೆರೆದಂತೆ" 
ರಾಗಿಸ ಸರಿಗಾಲುವೆ ಸಾಸಿರಮೊಗವಾಗಿ ಸದ್ವನನ ಸಾರಿದುವು (ಮೋಹತ, 
೨-೩೯). ಪರಿಕಾಲುವೆ : ಕಾವೇರಿಯ ವಕ್ಷದ ಚಾರುಹಾರನೆಂಬಂತೆ 
ಅನೇಕ ಪರಿಕಾಇಲುವೆಗಳು ಊರನ್ನು ಬಳಸಿಕೊಂಡು ಹರಿಯಂತ್ತಿರುವುವು 
(ಕರ್ಣಾಜ. ೧೫೪). ಪರಿಕಾಲ್ಪೆ : ಪೆಣನ ಮೆದೆ ಮಾಂಸದೊಟ್ಟಲ್‌ 
ಬಸೆಯ ಪರಿಕಾಲ್ವೆ . . . ತದ್ರಣರಂಗದೆಲ್ಲೆ ಡೆಯೊಳುಂ ತೀವೆ (ಚೆಬಪು. 
೪೮-೫೬). ಹರಿಗಾಲುನೆ: ಬಂದರು . . . ಹೊಳೆಯ ಹರಿಗಾಲುನೆಯ 
ಹರಹಿನ ಬೆಳೆದ ನಂದನದುಬ್ಬು ಗೊಬ್ಬಿನ ಕಳಮೆ ಕದಳಿ ದ್ರಾಕ್ಷಿ ಧವಳೇಶ್ಷು 
ಗಳನೀಕ್ಷಿಸುತ (ತೊರಂಇ. ೩-೧೨-೨೫). 

[ಪರಿ 4 ಕಾಲುವೆ (ಆಕಾಲ್ವಾಯ್‌)] 

ಪರಿಗಿಡು "ಪರಿಗೆಡು: ನೋ. 

ಪರಿಗೀತ (ಗು). ಚೆನ್ನಾಗಿ ಹೇಳಿದ: ಸರಿ[ಸಾಂ90. ರ]ಗಾರ್ಥಂ 
ಪೂರ್ವಾಸರದೊಳ್ಳ ಗೆವಾಗಳೆಂದುಮೊಂದಜಕೊಳೊಂದುಂ ದೊರೆಕೊರಿಡೊಂದ 
ಜೊಡದು ದುಷ್ಕರಮೆ ವಿರುದ್ಧಾರ್ಥಮೆಂಬುದಾದಂ ದೋಷಂ (ಕವಿಂ. 
೧-೮೦). [Ao] 

ಪರಿಗೂಢ (ಗು). ಅತ್ಯಂತ ಗುಪ್ತವಾದ; ತಿಳಿಯಲಸಾಧ್ಯ ವಾದ: 


3೫.೨೦, 


0 


4 


ಪರಿಗೆ 


ರೂಢಿಗಚ್ಚ ರಿಯಾಯ್ದ ಲಾ ಸರಿಗೂಢ ಮೃಗಗಣನಿಲ್ಲನಿದೆ ನಿರ್ಮೂಢರನು. 
ಹಿಡಿತರಿಸುಯೆ ೦ದನು ದೂತನೊಡೆಯಂಗೆ (ಕುನ್ಕಾ ಅ. ೧೨-೧೬). [ಸಂ.] 
ಪರಿಗೃಹೀತ (ಗು). ೧. ತೆಗೆದುಕೊಂಡ ; ಸ್ವೀಕರಿಸಿದ : ಇವರ್ಗಂ 
ಪುಟ್ಟಡೊಂ ಮೃಗಶೃಂಗನೆಂಬೊಂ ತಾಪಸಕುಮಾರನಾತಂ ಬಾಲಕಾಲಪರಿ 
ಗೃಹೀತತಾಸಸಾಚರಣಂ ತಪೋ ರೂಸಮಾರ್ಗಮಂ. ಮೆಚ್ಚದೆ ನಿಥ್ಯಾಂಧ 
ಕಾರಾವಕುಂಠಿತ ಸಮ್ಯಗ್ಗ ರ್ಶನನಾಗೆ (ರಂತಿಪು. ೬-೪೩ ನ) ; ಬಾಲ್ಯಕಾಲ 
ದೊಳ್‌ ತೊಡಂಗಿ ಸಂಗೃಹೀತ ಬ್ರಹ್ಮಚರ್ಯವ್ರ ತಸರಿಣತನಾದೆಂ(ಗದಾಯು 
೨. ಹೊಂದಿದ ; ಪಡೆದ: ರತ್ನಮುಂಡನಾಯೋಗಸರಿ 
ಗೃಹೀತ ಸುರೇಂದ್ರ ಕರೀಂದ್ರಪೃಸ್ಮ ಗತನಪ್ಪ ಮರೇಂದ್ರನನೆ ಫೋಲ್ತೂಂ 
ಸೌಜನ್ಯಕಂದಾಂಕುರನಿರ್ಪುದುಂ (ಶಾಂತಿಪು. ೫-೯೪ ವ). ೩೩. ಒಪ್ಪಿದ; 
ಅಂಗೀಕರಿಸಿದ ; ಸಮ್ಮತಿಸಿದ. ೪. ಮದುವೆಯಾದ. [ಸಂ.] 
ಪರಿಗೆ, ಹರಿಗೆ (ನಾ). ೧. ಯುದ್ಧದಲ್ಲಿ ಸ್ವರಕ್ಷಣಾರ್ಥವಾಗಿ 
ಬಳಸುವ ಒಂದು ಬಗೆಯ ಸಾಧನ; "ಗುರಾಣಿ; ಢಾಲು; 
ಅಡ್ಡಣ : “ಅಡ್ಡ ಣಮೆಂದೆನಲ್‌ ಪರಿಗೆ” (ಕರ್ಣಾನಿ. ೧೪); ವೀರ 
ದೊಳ ಕೂಡಿ ಪರಿಗೆಯಂಂ ಬಿಟ್ಟೀಲುಂ ಬೆರಸಿರ್ಪಂತೆ ಕತ್ರಿಯಂಗೆ ಪುಟ್ಟ 
ಸಿಂಹಾಸನಮಂಂ ಬೆಳ್ಳೊಡೆಯುಂ ಬೆರಸಿರ್ಪಂತೆ , . . ಕೊಲ್ಲದ ವ್ರತ 
ದೊಳಂ ಪುಸಿಯದ ಪ್ರತದೊಳಂ ಬೆರಸಿರ್ಪುದು (ಧರ್ಮಾಮೃ. ೧೧-೨) ; 
ಪರಿಗೆಗಳಲ್ಲಿ ಕೀಲಿಸಿದ. ಗೆಜ್ಜೆಯ . . . ಪರಿ ನಾಡೆಯು ಮೊಪ್ಪಿ ದುದಿರ್ವಲಂ 
ಗಳೊಳ್‌ (ಕಬ್ಬಕಾ. ೨೬೩) ; ಮಡಿದ ಪೆಣಗಳ ಬಳಿಯೊಳೊತ್ತು ವರ್‌ 
ಸುತ್ತುವರ್‌ ಪರಿಗೆಯಿಂ ದಿವಿಜಭಟರು (ಚಿಬಪು. ೪೨-೩೯); ಖರ ಖಡ್ಗ 
ಪ್ರಾಂಶು ವಿದ್ಯುದ್ಯುತಿ ಪರಿಗೆಗಳಂಭೋ ಧರೆಂಗಳ್‌ (ರಾಜರೇ. ೬-೧೨). 
೨. ಒಂದು ಬಗೆಯ ವಾದ್ಯ : ಸುತಿ, ಮೌಂ, ಡೋಲು, ತಂಬಟಿ, 
ಈರಣ, ಡಕ್ಕೈ, ಪರಿಗೆ, ಕೊಂಬು . . . ಮುಂತಪ್ಪ ಬದ್ದವಣಂಗಳ ಬಿರುಸರಂ 
ಎಲ್ಲೆಜೆಯೊಳಂ . . . ಮಾರ್ದನಿಗುಟ್ಟಿದುದು (ಅದ್ಭುತ. ೩೨-೧೦). 
೩. ಒಂದು ಸ್ಥಳದ ಹೆಸರು: ಪಂಗೆಯ ಬನ್ಮುಗಿಯರ್‌ ಈ ಊರ್ಗೆ 
ಬನ್ನು ಅರಿದರೊಳ್‌ ಛಲವಿಂನೆ ನಾಲ್ಕೈಟ್ತಾನ ಬಳನ ಕಿಡಿಸಿ ಆಲಕಿಟ್ರು 
ಮಾಡಿ (ಎಕ. ೪111, ಸೊರಬ. ೧೦-೧ಂ; ಸು, 800). ಹರಿಗೈ : ೧. 
*ಖೇಟಕಂ, ಫಳಕಂ, ಚರ್ಮ, ಆಅನರಣಂ- ಈ ೪ ಹರಿಗೆ? (ಹಲಾಯು. 
೭೬-೩೦೬) ; ಕಾಳಗದಿಟಾದಡೆ ತನ್ನಾಟ್ಮಂಗೆ ಹರಿಗೆಯಂನಿಕ್ಕಿ ಬಂದು 
ಕುದುರೆಯಂ ರಾಹುತನಂ ಕೊಂದು ಸ್ವರ್ಗ್ಯಸ್ತನಾದ (Muu. 12-/, 
೨೫೬೨೯ ; ಸು. 1149); ಸರಸಿಜದೆಲೆಗೊಡೆಯಂ ಪಿಡಿದರಸನ ನೀರ್ವೊಯಿಸೆ. 
ನಿಂದು ಕುನಿದಾಂತೊರ್ವಳ್‌ ಮರಕತದ ಹರಿಗೆಯೋಜೆಯನರಲಂಬನ 


೫-೪೪ ವ). 


ಮುಂದೆ ಮೆಲಿನ ರತಿಯವೊಲೆಸೆದಳ್‌' (ಅನಂಪು. ೭-೪೩); ಹರಿಗೆ ಖಡ್ಗ 
ಕಠಾರಿ ಕುಂತದ . . . ವರೊಥಾರೋಹಕರ ಮೋಹರದ ಮೇಳದಲಬ್ಬರಿ 
ಸುತೊಳಹೊಕ್ಕನತಿಕಾಯ (ತೊರರಾ. ೬-೩೪-೪೬). ೨. ತಿಗಡಲೊದ 
ವ ಹರಿಗೆಗಳ ಗೌಲಗಿವ ಹೆಗ್ಗ ಹಳೆಗಳ .. . ಮುಹಾಧ್ಯನಿ ಬಗಿದುದೈ 
ತಾವರೆಯ ತನಯನ ಕರ್ಣಕೋಟರನ (ಕುವ್ಯಾಭೀ. ೨-೪). ೩. ನೊಕ್ಕ 
ನೆರ್ಗ್ಗಡೆ ಹರಿಗೆಯಲೆತ್ತಿ ಸಿದನೆರಡು ಜಿನಮಂದಿರಮಂ (ಎಕ. ೪11, 3ನನೊ. 
೧೦-೪೭ ; 1085 2); ಹೆರಿಗೆಯ ನೆಲೆವೀಡಿನೊಳು ಸುಖದಿನಾಳುತ್ತಿರ್ದು 
(ಎಕ. ೪11, ಶಿನಮೊ. ೬೪-೯೩ ; 1112 2); ಹರಿಗೆಯ ಗ್ರಾಮದೊಳು 
x ೫ ೩8 ಪಾದಪಂಕಜಸದಾಸಂಸೇ ವೆಂಯೆನ೦(ಎಕ. ೪11, ಶಿನಮೊ. ೮೭-೪೭; 
ಸು. 1245). ೪. (ಆಲಂ) ಹರಿಗೆಕಾರರ ಸೈನ್ಯ : ಬಲಸಮುದ್ರದ 
ಬುದ್ಧು ದಂಗಳೊ. ತಿಳಿಯಲರಿದೆನೆ ಹರಿಗೆ ಮುಸುಕಿತು (ಕು: 9-೨೬). 

ಹರಿಗೆಯನ - ಗುರಾಣಿಯನ್ನು ಹಿಡಿದಿರುವವನು: ಹರಿಗೆಯವ 
ರೊಂಬತ್ತು ಲಕ್ಷವು (ಕೌತಿರಾ.: ೨೮-೩೧); ಬಿಗಿದುಟ್ಟಿ ದಟ್ಟಯೆ ಹರಿಗೆಯ 
ವರು ತಟುಬಿದರು (ಕುರ:ಸಾಂ. ೧೧-೩೧); ಒಬ್ಬೊಬ್ಬ ಬಿಲ್ಲುಗಾರನಿಗೆ 


ಪರಿಗೆಕಾಣ 


ಏಳು ಏಳು ಮಂದಿ ಹರಿಗೆಯನನನ್ನು ಸವರಿಸಿ ಪ್ಯೂಹಂಗಳನ್ನು ಒಡ್ಡು 
ತ್ತಿದ್ದರು (ಕೃಪಾಭೀ: ೨೩), [ದೇ.॥ ತಮಿ. ಪಂಚೈ] 

ಪರಿಗೆಕಾಣ, ಹರಿಗೆಕಾರ, ಹರಿಗೆಕಾಅ (ನಾ). ಗುರಾಣಿಯನ್ನು 
ಹಿಡಿದು ಯು ದೃಮಾಡುವ ಯೋಧ್ಯ--ಶೂರ : ಜಿಲ್ವಡೆ ಪಡಲಿಡೆ 
ಕಂಡಾರ್ದು ಪರಿಗೆಕಾಲರ ತಂಡಂ ನಡೆದು ಪಳಂಚಿದುದು (ಕಬ್ಬ ೫.೨೭೧). 
ಹರಿಗೆಕಾರ ; ಹರಿಕಾರರ ಖಂಡೆಯಕಾರರ ಹರಿಗೆಕಾರರ. . , ವಾಹಳಿ 
ಗಳೂ ಏರ್ಪಾಡಾಗುತ್ತಿ ದ್ವುವು (ನಂಜುಂಡ. ೧೩೨). ಹರಿಗೆ ಕಾಲಃ ಕಟ್ಟು 
ಬ್ರಟಿಯ ಬಿರುದಿನ ಹರಿಗೆಕಾಜಿರ ಸರಿವೀಥಿಯೊಳಂ (ಗಿರಿಕ. ೬-೫೫ ವ); 
ಬಂದತ್ತು ಅದೆ. ಮೇಸಿಗೋಗಿಲೆಗಳೆಂಬಜಿಕಿಕೆಯ ಪೆಸರ್ವೆತ್ತ ಹಂಗೆಕಾಅರ 
ತಂಡಂ (ಕಬ್ಬಿ ಕಾ. ೨೧೪); ಅಸಮಾನದ ಬಿರುದೆಸೆನ ಹರಿಗೆಕಾಣ೦* ಮೆಣಕಿ 
ದರ್‌' (ದಶಕು. ೭-೫೮); ಹರಿಗೆಕಾಜರು ಹಲಗೆಯವರುಬ್ಬರದ ಡೊಂಕಣಿ 
ಕಾಟರಾಂತು ಕೃತಾಂತನಾಲಯವ ಥರಥರದಿ ತೀವಿದರು (ಕುನ್ಯಾಭೀ. 
೪-೪೬); ಹರಿಕಾಜರ ಖಂಡೆಯಕಾಲಿರ ಬಲುಹರಿಗೆಕಾಅರ ಸಬಳಿಗರ , .. 
ವಾಹಳಿ ಪುರದ ಪೊಟಿಗೆ ಕಣ್ಣೆ ಸೆದವು (ಕುರಾಸಾಂ. ೪-೮೨); ಕೊಂತಗಾಣರ 
ಹರಿಗೆಕಾಜರ ಕೈದುಗಾಜರ ಪಡೆನೆಸು . . . ತೇರಾಳ್ಗರ್ಳ ದಂಡೆತ್ತಿ 
ಫೋದರ್‌ (ರಾನೂಶ್ವ .೯೩-೨೮).- [ಪರಿಗೆ --ಕಇಅ] 

ಪರಿಗೆಡು, ಸರಿಗಿಡು, 'ಹರಿಗೆಡು (ಕ್ರಿ). ೧. ರೀತಿ ಕೆಡು ; ಕ್ರಮ 
ತಪ್ಪು : ಅಯಿನೀರ್ವಳ್ಳ ೦ ನೆಬಲ್ಗು ೦ದಿದ ತರುನಿಚಯಂ ಧೂಳಡರ್ದುರ್ಬಿ 
ನಿಚ್ಚಂ ಪರಿಗೆಟ್ಟ ರ್ಪಾಸೆ ನಿಶ್ಚಸ್ಟೈಯ ತನು (ದಶಕು. ೩-೧೨). ಪೆರಿಗಿಡು : 


೨. (ಪ್ರವಾಹವು) ಹರಿಯುವುದು ನಿಂತುಹೋಗು; (ಪ್ರವಾ! 


ಹದ) ಹರಿವು ಕೆಡು: ತೊಆಕಿಗಳ್‌ ಪಂಗೆಟ್ಟುವು ಬೆಳ್ವಯಲೊಳ್‌ 
ಸರಳಿಸಿದುವು ಮರುಮರೀಚಿಕಾವಾಹಂಗಳ್‌ (ಪಂರಾಮಾ, ೭-೮೬); ಪರಿ 
ಗಿಡಿ ಕಣ್ಣ ನೀರಯುತುದೆಕ್ಕಸರಂಗಳ ತೋರಮುತ್ತು ಗಳ್‌ ಪರಿದವೊಲಾ 
ದುವು: . ೬ ಆಕೆಯ ಮೆಯ್ಸಿಸುಪೇನಳು ಂಬನೋ (ಕಬ್ಬಿಕಾ. ೩೧೩). 
೩. “ಪ್ರವಾಹಕ್ಕೆ ಅಡ್ಡಿ ಪಡಿಸು” ' (ಅನಂನಾ).. : ಹರಿಗೆಡು : 
೪. ಚಲನೆಯಿಲ್ಲದಾಗು ; ಓಟಿವಿಲ್ಲದಾಗು : ಮರೆ ಹರಿದಾಡೆ ಹಂದಿ 
ಹರಿಗೆಟ್ಟರೆ he ಬೇಂಟಿವಜಿಕಿಯೆಂಬ್ಬರಮಬ್ಬರಮಾಯ್ತ ರಣ್ಯಡೊಳ್‌ 
(ಸೂಕ್ತಿಸು. ೩-೧೧೬), ೫. ಮುಗಿ ; ನಿರ್ಣಯವಾಗು ; ಬಗೆಹರಿ : 
ಅನರಿಬ್ಬರೂ ಮಾತಿಗೆ ಕೂತರೆ ಬೆಳಗಾದರೂ ಹರಿಗೆಡುವ ಹಾಗಿಲ್ಲ (ರೂಢಿ). 
[ಪರಿ + ಕೆಡು] 
ಪರಿಗೊಳ್‌ (ಕ್ರಿ). ೧. ಓಡಿಹೋಗು ; ಓಡು ; ಪಲಾಯನ 
ಮಾಡು : ಎತ್ತಮೆತ್ತಿದ ಕುಡಿವಾಲನುಂಡೆಸೆಯೆ ಕರ್ಬಸುಗಳ್‌ ಪರಿ 
ಗೊಂಡುವಾಜಿಯೊಳ್‌ (ಸಂಪಭಾ. ೮-೧೦೪). ೨. ಪ್ರವಹಿಸು ; ಹರಿ: 
ಕೊಂಕಿ ಪರಿಗೊಳ್ಳ ನದೀನದಜಾಳದಿಂ ಮಹೀತಲನುಹಿಲೋಕದಂತೆಸೆದುದಾ 
ಜಗತೀಪತಿಗೂರ್ಧ್ವಯಾನದೊಳ್‌' (ಅರ್ಧನೇ. ೬-೩); ಪರಿಗೊಂ [ಪಾಠಾಂ, 
ಕೊಂ]ಡತ್ತು ಅಂಬಿಗರ್ನಾವೆಯಂ ಭರದಿಂದಿಕ್ಯದ ಮಾಟಕ್ಕಿ 
ಯೂಯ್ತು ನದಿಯೆಂದೆಂಬನ್ನೆಗಂ (ಸಾರ್ಶ್ವಪು, ೮-೧೭). ಹಿ ವ್ಯಾಪಿಸು ; 
ಹರಡು : ನನೆನಿಲ್ಲನ ಬೀರನುನೊಲ್ಲು ಪೇಬಿಕ್ವಿನಾಂ ತಿಂಗಳ ಸೊಂಪು 
ಗುಂಪುನಡೆದೆಣ್ಮೆ ಸೆಗಂ ಪರಿಗೊಂಡುದೆಂಬಿನಂ (ಕಬ್ಬಿಕಾ. ೧೭). ೪, ಅತಿ 
ಶಯವಾಗಿ ಹೊಂದು,--ಪಡೆ : ನೆಟಲವೊಲೊರ್ಮೆಯಂಂ ಬಿಡದೆ ನೀನೆ 
ನತಾಡೊಡೆಯಂಂ ಮನೋಭವಾನಳನ ಸೊದಬ್ಸಿ ವಸ್ಕೆಯನಿದಂ ಪರಿಗೊಂಡ 
ಳೆನಿಪ್ಪ ಭಂಗಿಯಂ ತಳೆದಿರುತಿರ್ಪುದರ್ಕಲಸೆ[ಸಿ]ಯುಂ ಕಳಭಣಸಿಣಿ ಬಿಟ್ಟು 
ಪೋದೆ (ಕುಸುಮಾ. ೧೩-೮೫), ೫. ಪ್ರಾಣಿಗಳು ಬೇಟಿಗೆ ಸಿಗುವಂತೆ 
ಮಾಡು : ಆಡಲಾಡಿಸಲ್‌ ಪಾಟಳಯಂ ನಿಜಕಿಸಲು ೦. ಪರಿಗೊಳಲ್‌ 
ತೊನಲಿಕ್ಕ ಲೊಳಗಂ ಬರಲ್‌ .. .. ಹರಿಗೆ ಕೇಳಾನೆ ಬಲ್ಲೆಂ (ಸಂಪಭಾ. 


೫-೪೧). [ಸರಿ + ಕೊಳ್ಳ) 


೫೩೨೪ 


30 


35 


40 


45 


ಪರಿಗ್ರಹ 


ಪರಿಗ್ರಹ (ನೂ). ೧. ಹಿಡಿಯುವುದು ; ಗ್ರಹಿಸುವುದು. ೨. ತೆಗೆದು 


ಕೊಳ್ಳುವುದು ; ಸ್ವೀಕಾರ. ೩. ಪಡೆಯುವುದು ; ಹೊಂದು 
ವುದು. ೪. ಮದುವೆ ; ಪಾಣಿಗ್ರಹಣ. ೫. ಹೆಂಡತಿ; ಪತ್ತಿ. 
೬. ಗಂಡ; ಪತಿ. ೭, ಮನೆತನ; ಕುಟುಂಬ; ಸಂಸಾರ: ನಿಮ್ಮೊಂದು 
ನಚನಮಾತ್ರದಿಂ ನಮ್ಮ ಸರಿಗ್ರ ಹಮೆಲ್ಲಂ ಪಲವು ಕಾಲಂ ಪಸಿಯದುಂಡು 

ಟ್ವಂತರ್ಥಂ ಸಾರ್ದಪ್ಪು ದು (ಸಂಚತಂ. ೧೭೨-೧೯). ಬೆ. ಆಸ್ತಿ ; 
ಸಂಪತ್ತು ; ಐಶ್ವರ್ಯ. ೯. ಸಂಬಂಧ ; ಬಾಂಧವ್ಯ : "ಮುಖ್ಯ 
ದಲ್ಲಿ ಬಲುತಂತ್ರದಲಿ ಪರಿಗ್ರಹದಲ್ಲಿ'. . . ತಂತುವದು” (ನುಂಗರಾ. 
೧೦. ಪರಿಜನ ; ಪರಿವಾರ : “ಪರಿವಾರಃ, ಪರಿಕರಃ, 
'ಪರಿಸ್ಪ್ರಂದಃ, ಪರಿಗ್ರಹಃ ಈ ೪ ಸರಗ್ರಹಂ? (ಹಲಾಯು. ೫೧-೧೫೧); 
ತನ್ನ ಸಂಗಡದನರುಂ ಪರಿಗ್ರಹಮುಮೆಯ್ತ ರಲಾಜದೆ ಹಿಂದೆ ನಿಲ್ವಿನಂ 
ಕಡುಪಿನೊಳಂದು ಬಿಟ್ಟ ನತಿಶೀಘ್ರದೆ ವಾಜಿಯನಾ ನೃ ಪೋತ್ತಮಂ 
(ಕಾದಂಪೂ.೬೨೦); ಕರಣದ ಲೋಕಣನುಂ [ಪೂಜದ ವಿವೋ] ಕಣ್ಣನುಂ 
ಚಿಕ್ಕಮಲ್ಲಿಯಂ೦ ಸಮಸ್ತ್ರಪರಿಗ್ರ[ಹ]ಮಂ ಮಲೆಗುಳ ಪ್ರಭುಗಳುಂ 
ತಮ್ಮು ಧರ್ಮ್ಮವಾಗಿ (ಕಇಆ. ೧೩-೪೯೭; 1093); ಪುತ್ರಕಳತ್ರು 
ಸರಿಗ್ರ ಹಗಾತ್ರಧನೈಶ್ವರ್ಯಮೆ ಂಬಿವಾರ್ಗಮನಿತ್ಯಂ (ಪುಸ್ಪಪು. ೧೩-೨೭). 
೧೧. ಆಶ್ರಯ ಕೊಡುವುದು; ದಯೆ; ಅನುಗ್ರಹ. ೧೨. ರಕ್ಷಣೆ 
ಯನ್ನು ಪಡೆಯುವ. ಜನ ; ಪೋಷಣೆಯನ್ನು ನಡೆಯುವ 
ವರು; ಆಶ್ರಿತ ಜನ: “ಸಂಗ್ರಹಂ ಸೋಸ್ಟೂವರ್ಗಮುಂ” (ನಸ್ತುಕೋ. 
೧೨೦-೧೭). ೧೩. ಗೌರವ; ಮನ್ನಣೆ. ೧೪. ರಾಜ್ಯಭಾರ; 
ಆಡಳಿತ. ೧೫. ಮಿನಾಸಲುಪಡೆ ; ಹಿಂಚೂಣಿ ಸೈನ್ಯ ರಸರು 
ಮಗುಳಿನನಲಿ ಕೊದ್ದದ ಪರಿಗ್ರಹಂ ರಾಸಿನಾನೊರ್ವ್ವನುಂ ಲಚ್ಚ ಇನೆನ್ನು 
ಮಗುಖ್ಟು ಹಲಂಬರೆನಿಜಿಸಿದು ಕಾಲಾಳ್ಕೊ ಲಾಲನಿಣ್ಣಿರೆ ಪರಚ್ಛೈ (ದಿಗಣ್ಣ 
ಮಣ್ಣಳಿಕ ಮಾಚ ಸುರಲೋಕಪ್ರಾ ಪ್ತ ನಾದ (ಎಕ. 2೮೪1, ತುಮಕೂ, 
೧೦೯-೧; 1168), ೧೬. ಜಯಿಸುವುದು; ಗೆಲ್ಲುವುದು. ೧೭. 
ಅಂತಃಪುರ; ರಾಣಿವಾಸ. ೧೮. ತಿಳಿದುಕೊಳ್ಳುವುದು; 
ತಿಳಿವಳಿಕೆ. ೧೯. (ಆಸೆ, ದುಃಖ ಮೊದಲಾದುವುಗಳ) ವಿಸ 
ರ್ಜನೆ; ತ್ಯಾಗ: ಸಂಗ್ರಹವೆಂದರೆ. ದುಃಖಪ್ರತಿಗ್ರಹನಿಲ್ಲದೆ 
ಯಿಹಣ (ಈಶ್ವಸ್ವ. ೨೧-೧೩). ೨೦. ಶಾಪ; “ಬಯ್ಗುಳ ಶಾಪ, 
ಪರಿಗ್ರಹ” (ನಾಚಿರಾ. ಕಿ). ೨೧. ಮೂಲ ; ಬುಡ ; ಉತ್ಪತ್ತಿಸ್ಕಾನ. 
೨೨. ಬೀಸಣಿಗೆ. ೨೩. ಸೂರ್ಯ (ಅಥವಾ ಚಂದ್ರ) ಗ್ರಹಣ: 


೧೫೪-೬೬). 


*ತ್ಯುಜಮು೦ ಕೀಳ್ವಿಡೆ ಸಂಶಯಂ ನುಚಿಸಮಾಖ್ಯಂ ಸೇನೆಯುಂ 
ದಾನನಮುಂಂ  ವೃಜನಂಗಳ್ಳೆ ಪರಿಗ್ರ ಗ್ರಹಾಖ್ಯ? (ನಾನಾರ, ೧೬೭). 
೨೪. ವಿಷ್ಣು. ೨೫. [ಜೈ ಕ] ಮಮತೆ; ವಾಂಛಲ್ಯ ; Pp ಮಮ 


ತೆಗೆ ಕಾರಣಿವಾದ ವಸ ಗಳೂ ಸಹ ಪರಿಗ್ರಹವೆಂದೇ ಭಾವಿ 
ಸಲ್ಪಡುತ್ತವೆ. ಇದು ಬಾಹ್ಯ ಮತ್ತು ಅಭ್ಯ ತರ ಎಂದು 
ಎರೆಡು ವಿಧವಾಗಿದೆ. ಧನ್ಯ ಹಾಸ್ಯ; ಬೆಳ್ಳಿ, ಗಾರ, ಮನೆ 
'ಹೊಲ ಮುಂತಾದುವು ಬಾಹ್ಕ ಸಪರಿಗ್ರಹಗಳು, ಮಿಥ್ಯಾತ್ವ, 
ಕ್ರೋಧಾದಿ ಕಷಾಯ, ಹಾಸ್ಯಾದೆ ನೋಕಷಾಯ ಮುಂತಾದುವು 
ಅಭ್ಯಂತರ ಪರಿಗ್ರಹಗಳು : ಎನಿತು ಪರಿಗ್ರಹದ ತೊಡರ್ಪಣತೆ'ಮನೋ 
ದುಃಖಮದಟ ಕುಂಡೆನಿತು ಮನಕ್ಕ ನಿತೆ ಸುಖನೆಂಬುದಂ ನೆಟ್ಟಿ ನೆ ತಿಳಿದಂ 
ಜನ್ಮಜಲಧಿಯೊಳ್‌' ಮುಟುಗುವನೇ (ಆವಿಪು. ೩-೬೨); ಕೊಲೆಯೆಂದಸತ್ಯು 
ಮೆಂದು , .. ಪಳಂಚಲೆನ ಪರಿಗ್ರೆ ಹಮೆ ಂದಿವಜಿಕೊಳಾದಪೇಕ್ಷೆಯನು 
ಪೇಕ್ಷಿಸು (ಸುಕುನೂ, ತನ್ನ ಸಹಸ್ರ ಕುಂತಲಮಂ ಪಂಚ 
ಮುಷ್ಟಿ ಯಿಂ ಪಠ ದುಕೊಂಡು ಬಾಹ್ಯಾಭ್ಯಂತರ ಸರಿಗ್ರಹಂಗಳಂ ಪರಿ 
ತ್ಯಾಗಂಗೆಯನ್ನು (ಸಂರಾಜಾ, ೧೫-೫೬ ನ); ಸ್ತ್ರೀ, ಪುತ್ರ, ಧನ, ದ್ರವ್ಯ 


೬-೩೮); 


ಪರಿಗ್ರಹಣ 


ಮೊದಲಾದ ವಸ್ತುಗಳಲ್ಲಿ ಅವು ತನ್ನವೆಂದು ಮಮತ್ವವನ್ನು ಇಡುವುದರ 
ಸರಿಣಾಮನೇ ಪರಿಗ್ರಹವಾಗಿದೆ (ಜೈನಸ. ೪೬೬). ೨೬. [ನಾಟ್ಯ] 
ಇಪ್ಪತ್ತು ಬಗೆಯ ಕರಕರ್ಮಭೇದಗಳಲ್ಲಿ ಒಂದು : ಧೂನನಮುಂ 
ಇ *ನಿಗ್ರೈಹೆಮುಂ ಸರಿಗ್ರಹೋತೃಷ್ಟಂಗಳ೯(ಲಾಸ್ಕರಂ. ೪-೧೧); ಧೂನನ, 
ಶ್ಲೇಷ, ವಿಶ್ಲೇಸ, ಕ್ಷೇಪ, ರಕ್ಷಣ, ನೋಕ್ಷಣ, ಪರಿಗ್ರಹ, .. ತರ್ಜನ- ಈ 
ಇಪ್ಪತ್ತು ಕರಕರ್ಮಭೇದಂಗಳ್‌ (ಲಸ್ಕರಂ, ೪-೧೩ ನ). [ಸಂ.] 

ಪರಿಗ್ರಹಣ (ನಾ). ೧. ಹಿಡಿಯುವುದು ; ಗ್ರಹಿಸುವುದು; 
ಶಾಸ್ತ್ರದಲ್ಲಿ ವಿದಿತವಾಕ್ಕಸರಿಗ್ರ ಹಣನಿಂತಿದಜ. ಮೇಲಿಲ್ಲೆಂಬ ಮಂನಿತರ್ಕದ 
ಘಡಾವಣೆ ಘಾಡಿಸಿದುದಾ, ಯಜ್ಞಮಂಟಪವ (ತೊರರಾ. ೧-೭-೪೫), 
೨. ಸ್ವೀಕರಿಸುವುದು; ತೆಗೆದುಕೊಳ್ಳು ವುದು. ೩. ತಿಳಿದು 
ಕೊಳ್ಳುವ ಶಕ್ತಿ ; 'ಗ್ರಹಣಶಕ್ತಿ : ಇಲ್ಲಿ ಕೂಡ ಆದರ ಶಕ್ತಿಯ 
ಅಂತಿಮರಹಸ್ಯವನ್ನು ನಮ್ಮ ವೈಯಕ್ತಿ ಕ ಸರಿಗ್ರ ಹಣದಲ್ಲೇ ಅರಸಬೇಕು. 
(ಸಾಹಿಪ್ರ. ೫೮). [ಸಂ.] 

ಪರಿಗ್ರಹಸರಿಮಾಣವುತ (ನಾ). [ಜೈನ] ಮಮಕಾರವನ್ನು 
ಕಡಮೆ ಮಾಡಿಕೊಳ್ಳಲು ಮಾಡುವ ನೋಂಪಿ; ವಾಂಛಲ್ಯ 
ವನ್ನು ತ್ಯಜಿಸಲು ಕೈಗೊಳ್ಳುವ ವ್ರತ: ಸ್ತ್ರೀ, ಪುತ್ರ, ಧನ, ದ್ರನ್ಯ 
ಮೊದಲಾದ ವಸ್ತುಗಳಲ್ಲಿ ಅವು ತನ್ನವೆಂದು ಮಮತ್ವನನ್ನು ಇಡುವುದರ 
ಪರಿಣಾಮವೇ ಸರಿಗ್ರ ಹವಾಗಿದೆ. ಈ ಮಮತ್ವಕ್ಕೆಂದು ಮಿಂತಿಯನ್ನಿಟ್ಟು 
ಕೊಳ್ಳುವುದೇ ಸಂಗ್ರಹಸರಿಮಾಣವ್ರ ತವಾಗಿದೆ (ಜೈನಸ. ೪೬೬). 

[ಪರಿಗ್ರಹ 4- ಪರಿಮಾಣ + ವ್ರತ] 

ಪರಿಗ್ರಹನಿರತ (ನಾ). ೧. [ಜೈನ] ಸ್ತ್ರೀ, ಪುತ್ರ, ಧನ 
ಮೊದಲಾದ ವಸ್ತುಗಳಲ್ಲಿ ಮಮಕಾರವನ್ನು ತ್ಯಜಿಸುನಿಕೆ ಕ 
ಧನಧಾನ್ಯಾದಿಪಂಗ್ರಹಗಳು ಬಂಧಕಾರಣವೆಂದು ಗ್ರಹಿಸಿ ಉತ್ಸಾಹ 
ಪೂರ್ವಕವಾಗಿ ಅವುಗಳ ತಳ್ಳಾಗ ಮಾಡುವುದು ಪರಿಗ್ರಹನಿರತಪ್ರತಿಮೆಯುು 
(ಜೈನಥ. ೧೧೭). ೨. ಸ್ತ್ರೀ, ಪುತ್ರ, ಧನ, ಧಾನ್ಯಾದಿ ವಸ್ತುಗಳಲ್ಲಿ 
ಮಮಕಾರವನ್ನು ತ್ಯಜಿಸಿದವನು ; ತನ್ನದು ಎಂಬ ಮೋಹ 
ವನ್ನು ಕಳೆದುಕೊಂಡವನು ; ತನ್ನ ಸಾಂಸಾರಿಕವ್ಯವಹಾರ 
ಗಳನ್ನೆಲ್ಲಾ ಮಗನಿಗೆ ಒಪ್ಪಿಸಿ ವಿರತನಾದವನು : ಇಂತು ದರ್ಶನಿಕಂ 
ವ್ರತಿಕಂ . . .. ಆರಂಭಕಂ ಪರಿಗ್ರ ಹನಿರತಂ ಅನುಮತಿನಿರತಂ ಉದ್ದಿಷ್ಟ 
ಏರತನೆಂದಿಂತು ಪನ್ನೊಂದು ವಿಕಲ್ಪ ಮನುಳ್ಳ ಶ್ರ್ರಾವಕರೊಳ್‌ (ಸುಕುಮಾ. 
೬-೩೬ ನು); ಮಕ್ಕಳು ೬. ೬ ೬ ಸಮರ್ಥರಿರುತ್ತಾರೆಂದು ತಿಳಿಯಲು 
ಅವರಿಗೆ... ಕೌಟುಂಬಿಕಜನರನ್ನು ರಕ್ಷಿಸುವ ಭಾರವನ್ನು ಹೊರಿಸು 
ವುದೂ ಆದ ಮೇಲೆ ಶ್ರಾನಕನು ಸರಿಗ್ರಹವಿರತನೆನಿಸುವನು (ಚೈನಸ. ೩೭೩); 
ಪರಿಗ್ರಹವಿರತ ತನ್ನ ಎಲ್ಲ ವ್ಯವಹಾರಗಳನ್ನೂ ತನ್ನ ಮಕ್ಕಳಿಗೊಬ್ಬಸು 


ನನು (ಭಾರದ. ೧೮೪). [ಪರಿಗ್ರಹ 4-ವಿರತ] 

ಪರಿಗ್ರಹಿಸು (ಕ್ರಿ). ೧. ಸ್ವೀಕರಿಸು; ತೆಗೆದುಕೊಳ್ಳು : 
ಇವರಿಂದಗ್ಗಳಮಾಂ ಪರಿಗ್ರಹಿಸೆನೆಂದಾ ನಾರ್ಗದಿಂದಲ್ಲಿ. . . ನೋಡಲೈ 
(ಸನುನ. ೫-೪೬); ಮಧುರತಾಂಬೂಲವ ಸರಿಗ್ರಹಿಸಿ RN ಚೆಲ್ವಿಂದ 


ಲೆಸದಂ ಗಣವರೇ ಣ್ಯನಾ ನಂಬ್ಯಣ್ಣನು (ಸೌಂದಪು. ೬-೫೩) ; ಕಲೆಯೂ 
ದಮಲಭಾವಜ್ಞರು ತಮ್ಮ ಕಾದಲೆಯರ ಕರೆವ ಸನ್ನೆಯಲಿ ಸಲೆ ಪರಿಗ್ರಹಿಸಿ 
ಶೋಭಿಸುತಿರ್ಪ ಲಲಿತಬೆಳ್ಳೆ ಲೆಗಳಂಗಸಿಗಳೊಬ್ಬ ದುವು (ಮೋಹತ. ೩-೧೩). 
೨. ಒಪ್ಪಿ ಕೊಳ್ಳು ; ಅಂಗೀಕರಿಸು : ಸೆಕ ಯಿರ್ದ ಸೀತೆಯಂ ಪಾವಕನ 
ಮುಖದಿಂ ಪರಿಗ್ರಹಿಸಿ ೬. ೬. ೬ ಆಯೋಧ್ಯಾಪುರಿಗೆ ದೂವಾಳಿಸಿದನು 
(ಜೈಮಿಭಾ. ೧೮-೮); ಗರ್ಭಚಿಜ್ಲೆಯಂಳ್ಳ ಈಕೆಯನ್ನು ನನ್ನ ಪತ್ನಿ 
ಯೆಂದು ಹೇಗೆ ತಾನೆ ಪರಿಗ್ರಹಿಸಲಿ? (ರಕುಂತ. ೬೭-೨೨). 
[ಸಂಗ್ರಹ ---ಇಸ್ಫು] 


೫೩.೨೫ 


20 


35 


40 


45 


ಪರಿಘೂರ್ಣಿಸು 


ಪರಿಗ್ರಾಹ್ಯ (ಗು). ೧. ಸ್ವೀಕರಿಸಲು ಯೋಗ್ಯವಾದ. (ನಾ). 
೨. ಸ್ವೀಕರಿಸಲು ಯೋಗ್ಯವಾದುದು. [ಸಂ.] 

ಪರಿಘ (ನಾ). ೧. (ಬಾಗಿಲನ್ನು ಭದ್ರಪಡಿಸಲು ಉಪಯೋಗಿಸುವ) 
ಮರದ ಅಥವಾ ಕಬ್ಬಿಣದ ಅಗುಳಿ ; ಲಾಳವಿಂಡಿಗೆ : “ಆರ್ಗಳಃ, 
ಪರಿಘಃ - ಈ ೨ ಆಗುಬಿಿ* (ಹಲಾಯು. ಈ ಹೊಸ 
ಬಾಗಿಲುಗಳಿಗೆ ಲೋಹಪರಿಘಗಳನ್ನು ಹಾಕಿ ಬಿಗಿಸಿತ್ತಾ ದರಿಂದ, ಅವು 
ಆನೆಗಳ ದಾಳಿಯನ್ನೂ ತಡೆದುವು (ಶಾಂತಲಾ, ೪00), ಪಿ, ಕಬ್ಬಿಣದ 
ಒಂದು ಬಗೆಯ ಆಯುಧ ; ಕಬ್ಬಿಣದ ನೊನೆಗಳಿಂದ ಕೂಡಿದ 
ಗದೆ: “ಪರಿಘಾತನಂ ಪರಿಘಮೆನೆ 'ಿಲ್ಲಣಿಗೆ?(ಮಂಗಂಾ. ೮೮-೩೭) ; 
ಎರಡು ಂಕೆಲನುಮನೆರಡುಂ, ಕರಪರಿಘದಿನಡಸಿ ಗುರ್ದಿ (ಸಂಸಭಾ. ೩-೩೦); 
ಮಾಲಿಯ ಬಾಹಾಸಂಿಫಸಿಶಿತಾಸ್ತ್ರ ಹತಿಯಿಂ ಸುರಲೋಕಸ್ಟ್ರಾಪ್ತ ನಾದನಾ 
ನಿರ್ಫಾತಂ (ಪಂರಾನಾ. ೧೦-೧೩೧) ; ಸರಿಘದಲಿ ಕಾದಿದರು ಹೊಕ್ಕರು 
ಹಲಗೆ ಖಡ್ಗದೆಲಿ ( ವಿ, ೪-೫೨) ; ಪರಿಘ ಎಂದರೆ ಕಬ್ಬಿಣದ ಮುಳ್ಳು 
ಗಳಿರುವ ಉದ್ದವಾದ ಗದೆ (ನಾಳೀಜಂ. ೪೪). ೩. ಗಾಜಿನ ಅಥವಾ 
ಮಣ್ಣಿನ ಪಾತ್ರೆ,--ಹೂಜಿ, ೪. ಮನೆ; ಗೃಹ. ೫. ಕೊಲ್ಲು 
ವುದು; ನಥೆ. ೬, ಹೊಡೆತ; ಪೆಟ್ಟು. ೭. ಗಾಯಗೊಳಿಸು 
ವುದು. ೮. ಅರಮನೆ, ಕೋಟಿ ಅಥವಾ ಪಟ್ಟಣದ ಬಾಗಿಲು,- 
ದ್ವಾರ. ೯. ಪ್ರಾಕಾರ. ೧೦. ಗೋಪುರ. ೧೧. ಕೊತ್ತಳದ 
ಸುತ್ತಳತೆ. ೧೨. ಅಳನಿನ ಪ್ರಭಾವದ ಕಕ್ಷೆ: ತಾನಾಗಿಯೇ 
ಯಾರ ಪರಿಚಯಕ್ಕಾಗಿ ಹಂಬಲಿಸುವವನಲ್ಲ; ಆದರೆ ತಾವೇ ತನ್ನ ಪಂಘ 
ದಲ್ಲಿ ಬಂದಾಗೆ, ತನ್ನ ಮನಸ್ಸಿಗೆ ಸರಿದೋರಿದರೆ ಅವರನ್ನು ಕೂಡಿಕೊಳ್ಳು 
ವವನು (ಗಂಮಾಯಿ. ೭೪) ; ನೂರು ತೇಜದ ಗೋಲ ತಿರುಗುತಿವೆ ಪರಿಘ 
ದಲಿ ಊರುಗೋಲಿಗೆ ಸಾಕ್ಷಿ ನಕ್ಷತ್ರನೀಧಿ (ನೆಲಮು, ೨೧-೨೩). ೧೩. 
ಉದಯದಲ್ಲಾಗಲೀ ಅಸ್ತ ದಲ್ಲಾಗಲೀ ಸೂರ್ಯಬಿಂಬಕ್ಳೆ ಅಡ್ಡ 
ಲಾಗಿ ಕಾಣುವ ಮೋಡಗಳ ಸಾಲು: ಪರಿಘಂ ನಿರ್ಫಾತಮುಳ್ಯ 
(ಟಂ) ಸುರೆಧನು ಬಡಪಂ ಸಶ್ಚ್ರವಾತಂ ತಮಔಘಂ . . . ಎಂಬ ಚಿಹ್ನೆಂ 
ನೆರೆಯಲ್‌ ಮಾಸಂಗಳೊಳ್‌ ಪುಣ್ಣಿ ಮೆಯೊಳಆಂದು ಪೇಟರ್ಫನುಂ 
(ಅಟ್ಟು. ೬-೩೦). ೧೪. [ಜ್ಯೋತಿ]ಇಪ್ಪತ್ತೇಳು' ಯೋಗಗಳಲ್ಲಿ 
ಹತ್ತೊಂಬತ್ತನೆಯದು : ವಿಷ್ಕಂಭ ಪ್ರೀತಿ... ಸರಿಘ ಶಿನ . . - 
ಐಂದ್ರ ವೈಧೃತಿಗಳೆಂಬ ಇಪ್ಪತ್ತೇಳು ಯೋಗಂಗಳುಂ (ನಿನೇಕ. ೩೨೦) ; 
ಧ್ರುವ ಪರಿಘವೇಕಾದಶದ ಯೋಗಗಳು ಶುಭ (ಗಗತಾ. ೪-೬೯). [Ao] 

ಪರಿಘಾತ (ನಾ). ೧. ಹೊಡೆತ ; ಪೆಟ್ಟು. ೨. ಕೊಲ್ಲುವುದು ; 
ವಥೆ. ೩. ಒಂದು ಬಗೆಯ ಆಯುಧ; ಪರಿಘ. ೪. ತೆಗೆದು 
ಹಾಕುವುದು; ತೊಲಗಿಸುವುದು ; ನಿವಾರಣೆ. ೫. ಒಕ್ಕಿದ 
ಧಾನ್ಯದ ರಾಶಿ, ಗುಡ್ಡೆ : “ಪರಿಘಾತಂ ಬಹುಲೀಭೂತರಾಶಿ* 
ವಸ್ತು ಕೋ. ೯೫-೨೦). [ಸಂ-] 

ಪರಿಘಾತನ (ನಾ). ೧. ಹೊಡೆತ; ಪೆಟ್ಟು. ೨. ಕೊಲ್ಲುವುದು; 
ವಧೆ, ೩. ಒಂದು ಬಗೆಯ ಆಯುಧ; ಪರಿಘ: “ಸರಿಘಾತನಂ 
ಸರಿಘಮೆನೆ ಸಿಲ್ಲಣಿಗೆ” (ಮುಂಗಂ. ೮೮-೩೭); “ಸರಿಘಃ, ಪರಿಘಾತನಃ 
೨ ಕಬ್ಬಿಣದ ಕಟ್ಟು ಹಾಕಿದ ಮರದ ಗುದಿಗೆ” (ಸಿದ್ಧಾಂತಿ, ೨೬೫). 

[ಸಂ.] 

ಪರಿಘೂರ್ಣಿತ (ಗು). ಶಬ್ದ ಮಾಡುತ್ತಿರುವ; ಘೋಷಿಸುತ್ತಿ 
ರುವ : ಸಾಹಸಿಕಂ ಮುರಾರಿ ಪುಗುತಂದಂ . . . ಪರಿಘೂರ್ಣಿತಗೀತ 
ವಾದ್ಯಸಂಜೋಹಮಂ . . . ಶಸ್ತ್ರಗೇಹಮಂ (ಜಗವಿ. ೬-೨೮). [ಸಂ.] 

ಪರಿಘೂರ್ಣಿಸು (ಕ್ರಿ). ಅತಿಶಯವಾಗಿ ಮೊರೆ,--ಶಬ್ದಮಾಡು : 
ನಿಸರ್ಗಮಾದ ಸಂಗೀತರೆಸಾಬ್ಯಿ ಪೆರ್ಚಿ ಹರಿಲೋಚನಚಂದ್ರಿ ಕೆಯಿಂ ವಿಧೂ 


೫೦-೧೪೫) ; 


ಸರಿಘೋಷ 


ಪಯಸ್ಸಿ (ತಸುಧಾಬ್ಧಿಯಂತೆ ಪರಿಘೂರ್ಣಿಸುತಿರ್ದುದು ರಾಸಕೇಳಿಯೊಳ್‌ 
(ಜಗವಿ, ೫-೧೧). [ಸಂ, ಪರಿಘೂರ್ಣನ - -ಇಸ್ಫು] 

ಪರಿಘೋಷ (ನಾ). ೧. ಧ್ವನಿ; ಶಬ್ದ: ಕುರುಕುಲಚೂಡಾನುಣಿ... 
ತದ್ಗುರುಗಳ ದೀಘೋ್‌ಚ್ಛಾ ಸಮನೆ ಸರಿಘೋಷಮುಮಾಗೆ [ಸಾಣಾಂ. ಪರಿ 
ನೀಜನನಣಗೆ] ಮೂರ್ಛೆಯಿಂದೆಟ್ಟ ತ್ತಂ (ಗೆದಾಯು. ೩-೮೪). 
ಪಿ ಆಯೋಗ್ಯ ವಾದ ಮಾತು; ಅವಾಚ್ಯಶಬ್ದ .೩. ಗುಡುಗು ; 
ಮೇಘಧ್ವನಿ. [ಸಂ.) 

ಪರಿಚಯ (ನಾ). ೧. ಗುರುತು; ಮಾಹಿತಿ: “ಸಂಸ್ತನಃ, ಪರ 
ಚಯ; ಈ ೨ ಮೊಗನಳಿತಂ” (ಹಲಾಯು. ೧೨೭-೮೮) ; ಪರಿಚಯ 
ಮಿಲ್ಲ ಕಂಡಖಯೆಯೋ ಸಖ ತೊಟ್ಟಿ ನಲಿಂತು ಬಟ್ಟು ಪೋಪರಿ 
(ಕಾದಂಪೂ, ೯೦೨) ; ಪರಿಚಯಮಾದೊಡಲ್ಲದನರಾಡುವ ಪಾಡುನರಲ್ಲ 
ಸೇವೆಯೊಳ್‌ ಚರಿಯಿಪರಲ್ಲ ನರ್ತಕಿಯರ್‌ (ಶಾ0ಕೀಶ್ವ, ೮-೨) ; ಅನನ 
ಪರಿಚಯವೇ ರಾಯರಿಗೆ ಆಗಲಿಲ್ಲ (ಕಂಬಹು, ೧೩೪); ಸಂಗೀತದಲ್ಲಿ ಪರಿ 
ಶ್ರಮವಿಲ್ಲದಿದ್ದರೆ ಹೋಗಲಿ, ಪರಿಚಯವಾದರೂ ಇಬ್ಲದಿದ್ದನನು ಹೇಗೆ 
ಸುಸಂಸ್ಕೃತನೆನ್ನಿ ಸಿಕೊಳ್ಳು ವನು? (ಭಾರದ. ೫೬೫). ೨, ಸಲಿಗೆ; ಸದರ: 
ಪರಿಚಯದೊಂದು ಪೆರ್ಚುಗೆಯೊಳೀ ಶುಕನಾ ಕುಸುಮಾವಳೀತನೂದರಿಯ 
ಕುಚಾಗ್ರದಲ್ಲಿ ಸರಿತಂಜೆಜಗಲ್ಲೆ, (ಕುಸುಮಾ. ೧೩-೨೬) ; ಅವಳಿಗೂ ನನಗೂ 
ಪರಿಚಯ ಬೆಳೆಯುತ್ತ ನಡೆಯಿತು (ಸ್ರಣಸ. ೪). ೩. ಅಭ್ಯಾಸ; 
ವ್ಯಾಸಂಗ; "ಪರಿಚಯಿಸು' ಪರಾ. 

ಪರಿಚಯ ಮಾಡಿಕೊಡು - ಗುರುತು ಮಾಡಿಕೊಡು; ಪರಿ 

ಚಯಿಸಿಸು : ಒಬ್ಬೊಬ್ಬರನ್ನಾಗಿ ಸರಿಚಯ ಮಾಡಿಕೊಟ್ಟಿ ರು (ಹತ್ತುವ. 
೧೩೪): ಪರಿಚಯವಾಗು-: ಗುರುತಾಗು : ವಿಶ್ವಾಮಿತ್ರನಿಗೆ ಶಬಲೆಯ 
ಪರಿಚಯವಾಯಿತು (ನುಹಾಣ, ೧೨೯) ; ತನಗೆ ಒಬ್ಬೊಬ್ಬರ ಪರಿಚಯ 
ವಾದಾಗಲೂ ಅನರಿಗೆ ನಮಸ್ಕಾರ ಮಾಡುತ್ತಾ ಹಾಗೇ ಆಲೋಚಿಸಿದನು 
(ಹತ್ತುನು. ೧೩೪). ಪರಿಚಯ ಹತ್ತು - ಗುರುತು ಸಿಗು: ತಾಯಿಯ 
ಧ್ವನಿಯನ್ನು ಗುರುತಿಸಿ ಅವಳಿಂದ ಮೈ ಸನರಿಸಿಕೊಂಡ ಮೇಲೆ, ಅವನಿಗೆ 
ಪರಿಚಯ ಹತ್ತಿತು (ಜಾರುವಾ, ೨೭೫). [ಸಂ.] 

ಪರಿಚಯಂಬಡೆ (ಕ್ರಿ). ಸೇರು; ಹೊಂದಿಕೆಯಾಗು : ಕತ್ತುರಿ 
ಯೊಳಂಟ ಸರಿಚೆಯುಂ ಪರಿಚೆಯೊಳ್‌ ಪರಿಚಯಂಬಡೆದ ಮದನಟ್ಟಿಯುಂ 
(ಅವಿಪು. ೪-೪೧ ನ). [ಪರಿಚಯ ಪಡೆ,] 

ಪರಿಚಯೆಪತ್ರ (ನಾ). ಒಬ್ಬರನ್ನು ಇನ್ನೊಬ್ಬರಿಗೆ ಪರಿಚಯ 
ಮಾಡಿಕೊಡುವುದಕ್ಕಾಗಿ ಬರೆದು ಕೊಡುನ ಪತ್ರ : ಕಿಟ್ಟಣ್ಣ 
ನಿಗೊಂದು ಕೆಲಸ ಕೊಡಿಸಲು ನೆರವಾಗಬೇಕೆಂದು ಸರಿಚಯಪತ್ರಗಳನ್ನು 
ಬರೆದುಕೊಟ್ಟ ದ್ವರು. (ವಿನ್ಯಾರಿ ೮೫) ; ಈ ಸರಿಚಯಪತ್ರ ತರುವ ನಮ್ಮ 
ಮಿತ್ರರಿಗೆ ಕೂಡಲೆ, ಆದಷ್ಟು ಬೇಗ, ಅನುಕೂಲತೆ ಕಲ್ಪಿಸಿಕೊಡಬೇಕು 

[ಸಂಚಯ ಪತ್ರ] 


(ಪರುವ. ೨೫೮). 


ನ ” ಪರಿಚಯಸ್ಥ (ನಾ). ಪರಿಚಿತನಾದವನು ; ಗುರುತಿನವನು : ತುಸ 


ದೂರದಲ್ಲಿದ್ದ ಪರಿಚಯಸ್ಮರ ಮನೆಗೆ ನನ್ನ ನುಡದಿ ಏತಕ್ಕಾಗಿಯೋ 
ಹೋಗಿದ್ದಳು (ನಂಟರು. ೫೯) ; ಸಂತೆಯ ಮಾಳನನ್ನೆಲ್ಲಾ ಸುತ್ತುತ್ತಾ, 
ಪರಿಚಯಸ್ಮಕೊಡನೆ ಹರಟುತ್ತಾ ಇರುವುದರಲ್ಲಿ ಹೊತ್ತು ಸಂಜೆಗೆ ತಿರು 
ಗಿತ್ತು (ಸರ್ವಮಂ. ೪೭), [ಸಂ] 

ಸರಿಚಯಿಸು (ಕ್ರಿ). ೧.:ನರಿಚಯ ಮಾಡಿಸು ; ಗುರುತು ಮಾಡಿ 
ಕೊಡು : ಅನಿಲಾತ್ಮಜಂ . . . ಶಾಂತಿಯಿಂ ಪರಿಚಯಿಸಿದನು ದಶ 
ರಥಾತ್ಮಜಗೆ ಶಿಪ್ಕಿಂಥೆಯೆಂ (ಶ್ರೀರಾಮಾ. ೨೯೦-೧೪೪); ಸೆಲೆ ನೀನ್‌ ಹಳೆಯ 
ಮಿತ್ರನಿಗೆ ತನ್ನ ನೂತನದೃಷ್ಟಿಯನ್ನು ಸರಿಚಯಿಸಿಕೊಡಲು ಕುತೂಹಲಿ 
ಯಾಗಿದ್ದಂತೆ ನುಡಿದನು (ಪುನರು. ೩೬೯). ಪಿ. ಅಭ್ಯಾಸ ಮಾಡು; 


“೫೩.೨೬. 


25 


85 |- 


40 


45 


ಪರಿಚರ್ಯೆ 


ಪರಿಶ್ರಮಿಸು : ಚಂದ್ರಾಯುಧದಿ ವಜ್ರಾಯುಧ ರವಿಹಾಸ ಚಂದ್ರಹಾಸ 
ದೊಳು ಸಾಧನೆಯಾ ಚಂದ್ರಾದಿತ್ಯರಂತಿರ್ವರಿರ್ವರು ಮನುಜೇಂದ್ರರು ಪರಿ 
ಚಯಿಸಿದರು. (ಭರಚ, ೬೩-೬೪). ೩. ಕಲಿಸು; ಹೇಳಿಕೊಡು: 
ಸರಿಸರಿಯೊಂಯುನಧಾಭ್ಯಾಸನನವನಂದು. ಪರಿಚಯಿಸಿದನುದಯದೊಳು 
(ಕುಂಾಸಾಂ, ೨೮-೨). [ಪರಿಚಯ -ಇಸ್ಫು) 

ಪರಿಚರ (ನಾ).೧. ತಿರುಗಾಡುವುದು; ಸುತ್ತಾಟ. ೨. ಪರಿಚಾರಕ; 
ಸೇವಕ : ಆವ ತೆಜದಿಂದವಿಸಾಗಳ್‌ ದೇವರ್‌ ತಾನೇಕೆ ತಡೆಯದ ದಪ್ಪ ವಡಿಸ 
ರೆಂದಾನಣಸಿಯೆವೆಂದು ಪರಿಚರರಾವಳಿ ಮತಿವರ್ಧನಂಗೆ ತಮತನುಗುಸಿ 
ರ್ದರ್‌ (ಕುಸುಮಾ, ೧-೫೮) ; ಕೌಶಿಕನ ಸರಿಚರನು ಅನನ ಆಗಮನವನ್ನು 
ತಿಳಿಸಿದನು (ಮಹಾಣ, ೧೩). ೩. ಅಂಗರಕ್ಷಕ. ೪.ಸೈನ್ಯದ ಸುತ್ತಣ 
ಕಾವಲಿನನನು: “ಪರಿಧಿಸ್ಮಃ, ಪರಿಚರಃ ೨ ದಂಡಿನ ಸುತ್ತಲೂ 


ಕಾದಿರುವ ಫೌಜು, ಕಾವಲ್‌ ಜನರ ಹೆಸರುಗಳು” (ಸಿದ್ಧಾಂತಿ, ೨೫೫), 


[ಸಂ.] 
ಪರಿಚರಣ (ನಾ). ೧. ಸೇವೆ; ಶುಶ್ರೂಷೆ; ಪರಿಚರ್ಯೆ : ಸದಾ 
ವಿನಯದಿಂ ಶರಣಸರಿಚರಣಕ್ರಿಯೆಗಳೆಸೆಯೆ (ಬಸಪು. ೨೨-೪). ಪಿ. 
ಸೇವಕ ; ಪರಿಚಾರಕ. [ಸಂ] 


ಸರಿಚರಿಯ "ಪರಿಚರಿಯೆ' ನೋ. 

ಪರಿಚರಿಯೆ, ಪರಿಚರಿಯ (ನಾ). ೧. ಸೇವೆ; ಶುಶ್ರೂಷೆ: ತಾಯಿಗೆ 
ಪರಿಚರಿಯೆಯೆನು ಮಾಡು ತಿರ್ದನು ಕಪಟಿಭಾವದಲಿ(ನಿಭಾಗ. ೬-೧೬-೨೬). 
ಸರಿಚರಿಯೆ: ೧. ಎನ್ನು ಜೀನಾರ್ಚನೆಗೆ ನನಿತೆವೊಬ್ಬಳನೀವುದಾ ಪರಿ 
ಚರಿಯದೆಡೆಗೆ (ಇಹರ. ದೇ, ೩೪-೧೪); 'ಅಖಿಳಮಾಹೇಶ್ವರಂಗಿಷ್ಟಾರ್ಥಂ 
ಗಳಿಂದಾದರಿಸಿ ಸರಿಚರಿಯಂಗಳಿಂ ತಣಿಸುತ್ತ (ಒಸಪು. ೪-೪೭); ಪರಮೆಸತಿ 
ದಮಯಂತಿಯನು ನೀಂ ಪರಿಚರಿಯ[ಪಾಂಾಂ. ಯೆಳನುಪಚರಿಯಂ] 
ದಲಿಯೆನಗೊಲಿಯೆ. ಮಾಡೆಂದುರುತರದ ವಸ್ತುಗಳನಿತ್ತ ಬಲೆಯೆರ 
ಬೀಳ್ಕೊಟ್ಟ (ನಳಡ. ೩-೧೪). ೨. ಪೂಜೆ ; ಆರಾಧನೆ ; ಉಪಾಸನೆ: 
ಸಂಚಾಗ್ನಿಯನು ಕ್ರಮದಿಂ ಪ್ರತಿದಿನಂ ಪರಿಚರಿಯ ಮಾಳ್ಪುದು. ಲೇಸ 
ಬಯಸುವರೆ (ಕುನ್ಯಾಲು. ೩-೩೭), [ಆಸಂ. ಪರಿಚರ್ಯಾ] 

ಪರಿಚರಿಸು (ಶ್ರ). ಅಭ್ಯಾಸ: ಮಾಡು ; ವ್ಯಾಸಂಗಮಾಡು : ನಾನಾ 
ಕುಶಲಶಾಸ್ತ್ರ ವನು ವಿದ್ಯಾನೀಕವನು ಪರಿ[ಪ:60, `ನೇಕಗಳನುಸ]ಚರಿಸಿ 
ಸರಿಣತೆಯಾಗಿ ಸುಖದಿಂದೆ ಆ ಕುಮಾರಿತಿಯಿರುತಿರಲು (ಪ್ರಭುಲೀ, 
೩-೩೬) [ಪರಿಚರ---ಇಸು,] 

ಪರಿಚರ್ಯು (ನಾ). ೧. ಸೇನೆ; ಶುಶ್ರೂಸೆ : “ಪರಿಚರ್ಕುಮೆನೆ ಸೇನೆ 

ಯಕ್ಕುಂ” (ಮುಂಗರಾ, ೮-೨೭); ಅತಿಪ್ರಯತ್ನ ಸರಿಚರ್ಯಾರಂಭದಿಂ 

ಪುತ್ರ. ಸೀತೆಯುನುಂ ರಾನುನುನುಂ ಸಮಾಹಿತಮನರ್ಮಾಡು 

(ಪಂರಾಮಾ. ೬-೧೭೬). ೨, ಬಾಂಧವ್ಯ ; ಸಲಿಗೆ; ಸದರ : ಕೆಕ್ಕೆಯು. 

ಬರುವ ಪರಿಯಂತವು ನನ್ಮು ಅಶ್ರ ಮದಲ್ಲಿ ಸಾಕಿಕೊಂಡಿದ್ದು ಬಿಟ್ಟು ಬಿಟ್ಟರೆ 

ತನ್ನ ನುನಸ್ಸು ಬಂದ ಬಳಿಗೆ ಹೋದೀತು; ಪರಿಚರ್ಯದಿಂದ ಇಲ್ಲಿಯಾ 

ದರೂ ಇದ್ದೀತು (ಪಚಕಾ. ೪). [ಸಂ.ಪರಿಚರ್ಯಾಗ 

ಪರಿಚರ್ಯೆ (ನಾ). ೧. ಸೇನೆ; ಶುಶ್ರೂಷೆ: “ನರಿನಸ್ಯಾ, ಪರಿ 
ಚರ್ಯಾ, ಶುಶ್ರೂಸಾ . . . ಉಸಚಾರಃ --ಈ ೧೧ 'ಬೆಸಕೆಯತ್ವಿ ದರ್ಶೆ 
ಫೆಸರ್‌” (ಹಲಾಯು. ೨೧-೧೨೯): ಶರೀರರೆಕ್ಷಣೆಗಂ ಪರಿಚರ್ಯೆಗಂ ಸಮ 
ಯೋಚಿತಕುಶಲರಪ್ಪ . . . ಜನನುಂ ಸಮರ್ಪಿಸುವುದುಂ (ನುಳ್ಳಿಪ. 
೪-೯೩): ಸರಸಿಜಾನನೆಗಾಯನ್ಪು ಯತಿಷದಸರಸಿರುಹೆಸರಿಚರ್ಯೆ [ಪಾಂ90, 
ಪರಿಚಯ) (ನಿಭಾಗ. ೧೦-೭೨-೭೩); ಪರಿಚರ್ಯೆ ಮನೆವಾಕ್ತಿ ಯೆಂದೆಂಬ 
ತಳ್ಳಿಯನಳಲ್ಲ (ಚೈಮಿಭಾ. ೧೦-೨೪). ೨. ಪೂಜೆ; ಆರಾಧನೆ. 

[ಸಂ. ಪರಿಚರ್ಯಾ] 


ಪರಿಚರ್ಯೆಗೆಯ್ಯು 


ಪರಿಚರ್ಯೆಗೆಯನ್ಯಿ (ಕ್ರಿ). ಸೇನೆಮಾಡು ; ಶುಶ್ರೂಸೆಮಾಡು: 
ನೀಂ ಪ್ರೀತಿಪಂಚರ್ಯೆಗೆಯನ್ಯುತಿರಲಾಂ ಶಾಂತಿಯಿಂ ಸೇರಿದಪೆನಧ್ಯಾತ್ಮ 
ಮಂ (ಶ್ರೀರಾಮಾ. ೨೭೬-೩೫೫), [ಸರಿಚರ್ಯೆ4 ಕೆಯ್ಯೂ( ಎಕೆಯ್‌,)] 
ಪರಿಚಲನ (ನಾ). ತಿರುಗುವಿಕೆ; ಸಂಚಾರ ; ಚಲನೆ: ಬಲಿದ 
ಮುಚನೆಯ ಕರಣವೃತ್ತಿಯ ಕಳವಳದ ಪಂಚೇಂದ್ರಿಯದ ಪರಿಚಲನಸಂಚದ 
ಶಿಥಿಲಮೂಲಾಧಾರ ಮಾರುತನ (ಕುನ್ಯಾಗ. ೧೦-೨). [ಸೆಂ] 
ಪರಿಚಲನೆ (ನಾ). ೧. ಇ ಪರಿಚಲನ : ಕಶಗಳ ಚಲನದಿಂದ ಸೀಲೆಂಟ 
ರಾನ್‌ ಅವಕಾಶದಲ್ಲಿ ದ್ರವಗಳ ಪರಭಲನೆಯಾಗುತ್ತದೆ (ಪ್ರಾಣಿಶಾ. ೧೦೪). 
"ರಕ್ತಪರಿಚಲನೆ' ಪರಾ. ೨. ಉಪಯೋಗದಲ್ಲಿರುವಿಕೆ ; ಚಾಲನೆ 
ಯನ್ನು ಹೊಂದಿರುವಿಕೆ : ಗ್ರಂಥಗಳ ಸಂಗ್ರಹಕ್ಕೆ, ಪರಿಚಲನೆಗೆ, . . 
ಸಾಕಷ್ಟು ಸ್ಮಳಾವಕಾಶವಿರಬೇಕು. (ಗ್ರಂಥಾಲ. ೬) ; ಗ್ರಂಥವಿಂಗಡಣೆ, 
ಪರಿಚಲನೆಗಳಿಗೆ ಇದು ತುಂಬ ಸುಲಭ ಸುಗಮ ಪದ್ಧತಿಯೆಂದು. 
ಅನುಭನಕ್ಕೆ ಬಂದಿತು (ಗ್ರಂಥಾಲ. ೧೮). [ಸಂ. ಪರಿಚಲನ] 
ಪರಿಚಾಯ್ಯ (ನಾ). ಸರಿಚಾಯ್ಯ, ಉಸಚಾಯ್ಯ, ಸಮಾಹ್ಯ 
ಗಳೆಂಬ ಮೂರು ಬಗೆಯ ಯಜ್ಞಾಗ್ನಿಗಳಲ್ಲಿ ಒಂದು; ಮಂಡಲಾ 
ಕಾರವಾಗಿ ಉರಿಯುವಂತೆ ರಚಿಸಿರುವ ಹೋಮಾಗ್ನಿ. [ಸಂ.] 
ಪರಿಚಾರ (ನಾ). ೧. ಸೇವೆ; ಪರಿಚರ್ಯೆ : ಪ್ರಾಣಲಿಂಗದ ಪರಿಚಾರವ 
ಮಾಡುವರನೊಬ್ಬರನು ಕಾಣಿ (ಚನ್ನನ. ಕ. ೪೩೫-೯೨೨) ; ಸಾರಮತಿ 
ಯಲಿ ಕಂದಮೂಲಾಹಾರನಾಗಿಂತಲ್ಲಿಯೇ ಪರಿಚಾರನಂ ಮಾಡುತ್ತ ಮಿರಲ್‌' 
(ಬಸಪು. ೩೪-೭) ; ಗರಿತಿಗೆಲಸವೆಂದು ಗೆಲ್ಲಗೊಂಡುರ್ಬದೆ ಸರಿಚಾರವೆಂದು 
ಪಳಿಯದೆ , . , ನಿರನಿಸಿದುದನೆಸಗುವುದು (ಹದಿಬ. ೩-೩). ೨. ಸೇವಕ; 
ಆಳು : ಕಂಸಂ . . . ಪರಿಚಾರರಪಚಾರಮೆನೆ ನಾಕಿಗಳವಿವೇಕಮೆನೆ. . . 
ಪಾಸಅಕಿಯೊಳ್‌ ಕೂಸನಪ್ಪ ಳಿಸಿ (ಜಗವಿ. ೨-೫೩ ನ). [ಸಂ.] 
ಪರಿಚಾರಕ (ನಾ). ೧. -ಸರಿಚಾರ ೧: ಇತರೇಂದ್ರರ್‌' ಪರಿಚಾರಕ 
ಪ್ರಭೃತಿಯಿಂ ಮುಂದಾಡೆ . , . ಸಂತತಮೇನಂದು ಜಿನಾರ್ಭಕಂಗೆಸೆ 
ದುದೋ ಜನ್ಮಾಭಿಷೇಕೋತ್ಸವಂ (ಆದಿಪು. ೭-೮೧). ೨. ಸೇವೆ ಮಾಡುವ 
ವನು; ಪರಿಚಾರ; ಸೇವಕ: “ಸರಚಾರಕರ್ಗಚ್ಚು ಳಾಯ್ತ ರೆಂದೆಂಬ 
ಫೆಸರ್‌* (ಕಬ್ಬ ಕೈ. ೩೫); ಅಂತು ಪ್ರಥಮನಾಕನಾಯಕಪ್ರ ಗ್ರಹಾಮರಂ್‌ 
ಅವನತಮಣಿಮಕು ಟಿರಾಗಿ ಪರಿಚಾರಕಕೃತ್ಯದೊಳ ನೆಗಲಕ 
(ಶಾಂತಿಪು, ೧೧-೯೯ ನ); ಜಂಗಮವ ಪರಿಚಾರಕರೆಂಬ ಕೇಡಿಂಗೆ ಬೆಜಗಾ 
ದೆನಯ್ಯಾ (ಬಸನ. ೪೧೪); ವೈದ್ಯ, ಔಸಧ, ರೋಗಸ್ಕ, ಪರಿಚಾರಕ ಈ 
ನಾಲ್ಕೂ ಚಿಕಿತ್ಸಾಂಗವೆನಿಸಿಕೊಂಬುವುವು 3 ರೋಗಸ್ಮನಲ್ಲಿ ಪ್ರೀತಿಯು 
ಳೃವನಾಗಿಯೂ . . - ವೈದ್ಯನಲ್ಲಿ ಸ್ನೇಹ ಬಯಸುನನನಾಗಿರುನಂಥಾ 
ವನೇ ಪರಿಚಾರಕನೆನಿಸಿಕೊಂಬನು (ಸಕವೈ. ೨೩) ; ನಾನು ತಮ್ಮ ಸೇವಕ, 
ತನುಗೆಸ್ಟು ಮಂದಿ ಪರಿಚಾರಕರನ್ನು ಕರೆತರಲಿ 1(ನುಣಿಸ. ೩೦). 
[Aಂ.] 
ಸರಿಚಾರಕತ್ಸ (ನಾ). ಸೇವಕತನ; ಊಳಿಗ: ಸಕಲಸುರಸನಾಜನುಂ 
ಸರಿಚಾರಕತ್ವದೊಳ್‌ ಯೋಚಿಸಿಯೆಂಂ (ಚೆಂದ್ರಪು. ೯-೫೫ ನ). 
[ಸಂ] 
ಪರಿಚಾರಕಿ (ನಾ). ಊಳಿಗವನ್ನು ಮಾಡುವವಳು; ಸೇವಕಿ; 
ದಾಸಿ: ಚಾನುರದಡನದ ಕನ್ನಡಿಯ ಪರಿಚಾರಕಿಯರಿಂ ಕೂಡೆ ಸಂದಣಿ 
ಸಿದ ಬಾಗಿಲೊಳ್‌ (ಉದಂಪೂ, ಪರಿಚಾರಕಿಯರನೊಪ್ಪಿರೆ ಕರ 
ಮಕ್ಕನ ಮನವಂನಣಕಿದು ಬೆಸಗೆಯ್ಬಾದು ಚೆಚ್ಚರಮೆಂದು ಪೇಟ್ವಿ 
ಮತ್ತೋದರಂ್‌ (ಧರ್ಮಾಮೃ. ೩-೫೬) ; ಚತುರ ಚತುರಿಕೆಯರಪ್ಪ ಪರಿ 
ಚಾರಕಿಯರುಂ . . . ಭಾನುಮತಿಯ ಮಂಗಳನಸದನಂಗೊಳಿಸಲವ 
ಸರಂಬಡೆದು (ಪುಸ್ಪ ಪು. ೮-೫೩ ವು. [ಸರಿಚಾರಕ ---ಇ್ಬ] 


೮೬೦); 


3೩.೨೭ 


35 


40 


45 


'ಪರಿಚಾರಿಣಿ (ನಾ). ಇ ಪರಿಚಾರಕಿ : 


ಪರಿಚಿತ 


ಪರಿಚಾರಗಿತ್ತಿ (ನಾ). -ಸರಿಚಾರಕಿ : ಎಲ್ಲಾರ ಕೈಲೂ ದಂಡಿಸಿ 
ಕೊಳ್ಳೋಕೆ ನಾನೇನು ಪರಿಚಾರಗಿತ್ತಿ ನಾ? (ಚಂದತೋ, ೨೩೨), 
[ಪರಿಚಾರ -.-ಗಿಶ್ತಿ] 
ಪರಿಚಾರಿಕೆ, (ನಾ). ಊಳಿಗ ; ಸೇವೆ ; ಪರಿಚರ್ಯೆ : ಎಲ್ಲಾರ್ಗೂ 
ಪರಿಚಾರಿಕೆ ಮಾಡೋದೇ ನಮ್ಮಣೇಬರಾ ಆಯ್ತು 
[ಪರಿಚಾರ--- ಇಕೆ] 
ಪರಿಚಾರಿಕ್ಕೆ(ನಾ)... ಸರಿಚಾರಕಿ: ಕುಂಚದಡಪದ ಡನಕೆಯ ಸರಿಚಾರಿಕೆ 
ಯಂರೆಲ್ಲರುಮಂ. ಕಣ್ಣೆತ್ತಿ, ಕಳೆದೇಕಾಂತದೊಳ್‌ ಕನ್ನೆಯನಿಂತೆಂದಳ್‌ 
(ಪಂಸಭಾ, ೪-೬೧ ನ) ; ಕೆಲದೊಳ ಪರಿಚಾರಿಕೆ ಪಿಡಿದಿರ್ದಾ ಸ್ವರನರ್ಧನ 
ಮೆರ ನೀಣೆಯಂಂ ತಾಂ ಕೊಂಡಳ್‌ (ಕುಸುಮಾ. ೧-೩೫) ; ಪರಿಚಾರಿಕೆ 
ಯರ್ನೆರಸತಿಭರದಿಂದಂ . . . ಬರುತಿರ್ಪಾಗಳ್‌ (ತ್ರಿ ಪುವಿ೨೯-೧೦), 
[ಸೆಂ. ಪರಿಚಾರಿಕಾ] 


(ಚೆಂದತೋ. ೨೩೧). 


ನಿಖಿಳ ಪರಿಚಾರಿಣೇಜನಂ 
ನಿಜ ನಿಯೋಗನಿಷ್ಕಾ ಪರತೆಯಿಂ ನಿರಂತರಮೋಲಗಿಸುತೊಪ್ಪು ತಿರೆಯಿರೆ 
(ಕುಸುಮಾ, ೬-೬5); ಪರಿಚಾರಿಣಿಯರು ತೊಡೆದು ನಾಟ್ಯಗೃಹವ Nord 
ಸಿದರು (ಭರಚೆ, ೧೨-೧೪೫); ಸಮನ್ಮಖದ ಪರಿಚಾರಿಣಿಯಾದ ಚಕುರಿಕೆಗೆ 
ನೀನು ಆಜ್ಞಾಪಿಸಿ ಇರುನೆಯಸ್ಟೆ (ಶಾಕುಂತ. ೪೪-೬). [ಸೆಂ. ಪರಿಚಾರಿಣೀ] 

ಪರಿಚಾರಿಸು (ಕ್ರಿ). ಸೇವೆ ಮಾಡು; ಊಳಿಗ ಮಾಡು : ಅಲಸದೆ 
ಪರಿಚಾರಿಪುದಲ್ಲಿಗಲ್ಲಿ ಬಲ್ಲನಿತಕೊಳಂ ಸರಸಪ್ರ ಸಂಗಗೈಯಲು ಸರಸಿಜಭವ 
ರಾಣಿಯೊಲಿಯೆದೇಂ ಮಾಣ್ಣಪಳೇ (ಸೀತಿಸಾ, ೨೩). 

[ಪರಿಚಾರ + -ಇಸ್ಕು] 

ಪರಿಚಿತ (ಗು). ೧. ಕೂಡಿದ; ಸೇರಿದ: ಇಂಡ್ರನಂತೆ ಪರಿಚಿತಸುರಭಿ 
ರಮ್ಯನನ್ಫು ತಾರ್ಚಿಯಂತೆ ವಿಸ್ತರಿತಕುವಲಯಂ (ಜೈಮಿಭಾ. ೨-೧೩). 
೨. ತುಂಬಿದ; ಭರ್ತಿಯಾದ : ಅನರ್ಫರತ್ನ ಮಣಿಮಕುಟಿ8ರೀಟಿ 
ನುಯೂಖಮಾಲಿಕಾಪಂಚಿತಪ್ರಭಾಕದಂಬಕಪ್ರತಿಬಿಂಬಿತ ವಿಮಾನಭಿತ್ತಿ 
ವಿತಾನಂ (ಶಾಂತಿಪು. ೭-೧೩ ವ) ; ಕರಮೆಸೆದಿರ್ಪುದಾತತಗು ಹಾದ್ವಯವಜ್ರ 
ಮಯಿಸಾದರೀಪ್ರಭಾಸರಿಚಿತಪಾರ್ಶ್ವಮಗ್ರನಿಭೃ ತಾಂಬುಧರಂ ವಿಜಯಾರ್ಥ 
ಭೂಧರಂ (ಚಂದ್ರಪು. ೬-೨). ೩. ಗುರುತುಳ್ಳೆ ; ಪರಿಚಯವಿರುವ: 
ಸರಿಚಿತ ಮರಗಿಡಗಳು,' ಪ್ರಾಣಿಗಳು, ನಿಸರ್ಗದ ಅಗುಹೋಗುಗಳು- 
ಇವು ಆ ವಿಷಯದಲ್ಲಿ ಸೇರಿದ್ದುವು(ಶಿಕ್ಷದ. ೬೩೮). ೪. ಆಪ್ತವಾದ ; 
ಸಲಿಗೆಯುಳ್ಳ ; ಬಳಕೆಯಲ್ಲಿರುವ: ಪರಿಚಿತ ಸನಾಭಿರಾಗಾಂಕುರ 
ಜಲಸೇಚಂ ವಿರೋಧಿತರುದವದಹನಂ ಪರನೋದಯರವಿಗಗನಂ ಪರಾ 
ಕ್ರಮವದೆನೆ ವಿಭಿನ್ನರೂಸಕಮಕ್ಕುಂ (ಕವ. ೩-೨೨) ; ಪರಿಚಿತ ಚಕ್ರ 
ವಾಕವಿಥುನಂಗಳನೊಯ್ಯೂನೆ ನಿದ್ರೆಗೆಯನ್ಸು ವಳ (ಕಾದೆಂಉ. ೨೪); 
ಸರಿಚಿತ ಪರಿಜನಮಂ ಪರಿಹರಿಸಿ ಸರಿಸ್ಪ ಂದಮೊಂದಂನಿಲ್ಲೆನೆ ತನ್ನೊಳ್‌ 
ಪರಿನಿಸ್ಕ_್ರಮುಣಕ್ಕೆ ಮನಂ ಪರಿಯೆ (ಪುಸ್ಪ ಪು. ೧೩-೭೬). ೫. ತಿಳಿದ; 


ಗೊತ್ತಿರುವ ; ಅರಿತ: ಪರಿಚಿತಾಶೇಷಜೇಶಭಾಸನುಂ . . - ಪ್ರಸಿದ್ಧ 
ನುಮಪ್ಪ 'ಮುಹತ್ತರನ  ಕೈಯೊಳ್‌  ಸನ್ಮಾನದಾನಪುರಸ್ಸರಮಾಗೆ 


ಕೊಟ್ಟು (ಅವಿಪು. ೧೪-೪೩ ನ). (ನಾ). ೬. ಪರಿಚಯವಿರು 
ವಂಥದು ; ಗೊತ್ತಿರುವುದು: ಎಲ್ಲಿ ಪಂಚಿತವಾದ ನಾದನೇದಧ್ವನಿ 
ಗಳಲ್ಲಿಗೊಯ್ಬೂಡೆ ದಾರುದಾರುಣದ ಕಟ್ಟಿ ಡವಿಗಿಲ್ಲಿಗೇಕೈತಂದೆ ಸೌಮಿತ್ರಿ 
(ಚೈಮಿಭಾ. ೧೯-೧೧); ಈ ಮಂಖಿವು. ಪರಿಚಿತವಾದ ಮಂಖದಂತಿದೆ 
(ಶ್ರೀಇಯ. ೨೪೮). ೭, ಗುರುತುಳ್ಳ ವ್ಯಕ್ತಿ 3 ಪರಿಚಯವುಳ್ಳ 
ವ್ಯಕ್ತಿ 2 ಹಿಂದಿನ ಪರಿಚಿತರ್ಯಾರ ಕಣ್ಣಿ ಗಾದರೂ ಬಿದ್ದರೆ ಪುನಃ ಸಂಕಟಿ 
ದಲ್ಲಿ ಸಿಕ್ಕಬಹುದೆಂದು ಭಯ (ಶ್ರೀಂಯ, ೨೧೬) ; ಪ್ರೇಯಸಿಗೆ “ನೀನು 
ನನಗೆ ಜನ್ಮಾಂತರದಲ್ಲಿ ಪರಿಚಿತಳಾದಂತಿಜೆ*. ಎಂಡು ಹೇಳುತ್ತೇವೆ 


ಪರಿಚಿತ 


(ಬಂಧ. 11, ೧೩೧). ೮. ಆತ್ಮೀಯ ವ್ಯಕ್ತಿ; ಆಪ್ತ: ತ್ರಿನೇದಿ, 
ಸಟೇಲ,ನಿಯೋಗಿಯವರನ್ನು ಕರೆಯಲು ಅನರನರ ಪರಿಚಿತರು ಬಂದಿದ್ದರು 
(ಸಮಜೀ. ೬೧೧), ೪. ತಿಳಿದವನು ; ಅರಿತವನು : ಸವ್ಯಾಪಸನ್ಯ 
* ಮೆಂಡಳಾವರ್ತನಾದಿಗಳಪ್ಪ ಮೂವತ್ತೆರಡು ಗದಾವಿಕ್ಷೇಪದೊಳ 

ಮತಿಪರಿಚಿತರಾಗಿ ಕಾದುವಾಗಳ್‌ (ಸಂಸಭಾ. ೧೩-೯೨ ನ); ವ್ಯಾಕರಣ 
ಸರಿಣತನಲಂಕಾರೆಸರಿಚಿತನನೇಕರಸನಿಪುಣನಭಿಧಾನಪ್ರವೀಣನು (ಹಚಕಾ, 
೧-೧೨೪). [ಸಂ-) 

ಸರಿಚಿತಿ (ನಾ). ಪರಿಚಯ ; ಗುರುತು : ಊರಿನಲ್ಲಿ ಹಸುಗೂಸು 
ಮೊದಲ್ಗೊಂಡು ಮುದುಕರವರೆಗೂ ಅನರಿಗೆ ಪರಿಚಿತಿ ಇತ್ತು (ಉಯಕ. 
೬೯); ತಮ್ಮ ಊರಿನ ಹುಡುಗ ಹುಡುಗಿಯರ ಪರಿಚಿತಿ ತನಗಿಲ್ಲೆನೇ ? 
(ತುಂಬಿಕೊ, ೭೫) ; ಕಲಾವಿದ ಬಳಸಿದ ಸಾಧನದ ಪರಂಚಿತಿ ಜನಕ್ಕೆ ಇರ. 
ಬೇಕಾಗುತ್ತದೆ (ಕಲೆದ. ೧೧೭), [ಸೆಂ.] 

ಸರಿಚಿತೆ (ನಾ). ಸರಿಚಯನಿರುವಾಕೆ ; ಗೊತ್ತಿರುವವಳು : ಪಂಚತೆ 
ನೀಂ ತಳೋದರಿಗೆ ಮೆಯ್ವಳಿಯಿಂ ಮನಮಂ ತೊಡಂಕೆ ನಾಂ ತ್ವರಿಪದಿ 
ನಿರ್ದು ನಿಂದಟಿಲನಾಅಸು (ಅನಂಪು. ೧೧-೯೬). [ಸಂ. ಪರಿಚಿತಾ] 

ಪರಿಚುಂಬಿಸು (ಕ್ರಿ). ೧. ಮುತ್ತಿಡು; ಮುದ್ದು ಕೊಡು : ಕಂಪಿನ 
ಪೆಂಪು ಪೊಂಪುಟಾಯೆನಲ್‌ ದೊರೆನೆತ್ತ ನೆನೇರುಮಾಲೆಯಿಂಸಂ ಪರಿ 
'ಚುಂಜಿಸಲ್‌ ಬಯಸಿ ಬರ್ಪಳಿಮಾಳಿಕೆಯಂತೆ (ಶಾಂತಿಪು. ೫-೩೩); ಪರಿ 
ಚುಂಬಿಸಿ ನವಕಳಿಕಾಧರರಸಮಂ ಪೀಕೆ ಪರಭ್ಭತಂ ಚೂತಲತಾತರುಣಿಗೆಸೆ 
ದತ್ತು ಶಾಖಾಕರಕಂಪಂ ತನ್ನಿ ನಾದನಿಭಸೀತ್ಯಾರಂ (ಲೀಲಾವ. ೯-೯೬). 
೨. ಮುಟ್ಟು; ಸೋಕು; ಸ್ಪರ್ಶಿಸು : ಪದಾಘಾತಧೂಳೀಪಟಲ 
ಪರಿಚುಂಬಿಸಿದು ದಂಬರವ (ಕುನ್ಯಾಅ. ೧೮-೪೦), 

[ಸಂ. ಪರಿಚುಂಬನ -- -ಇಸ್ಫ್ಯು] 

ಪರಿಚೆ, ಸರಿಜೆ (ನಾ). ಒಂದು ಬಗೆಯ ಸುಗಂಧದ್ರವ್ಯ, 
ಲೇಪನ ವಸ್ತು : ತೀವಿದ ಕೊಗ್ಗಿಯ ಕತ್ತುರಿಯಂಂ ಕತ್ತುರಿಯೊಳಂಟಿ 
ಪರಿಚೆಯುಂ ಪರಿಚೆಯೊಳ್‌ ಪರಿಚಯಂಬಡೆದ ಮದವಟ್ಟಿಯಂಂ ಮದನಟ್ಟಿ 
ಯೊಳೊಡಂಬಟ್ಟಿ ವಿಪುಲಕಸೋಲತಲಲಿಖಿತನಿಚಿತ್ರಪತ್ರಲೇಖೆಯುಂ 
(ಅದಿಪು,೪-೪೧ ಪು; ಪರಿಚೆಯನೊಗ್ಗು ಡಿಸುವ ಕತ್ತುರಿಯಿಂ೦ ಮದವಟ್ಟಿ ಜಿಗೆವ. 
ಬೊಟ್ಟ ಡುವ ಕುಚಾಂತರದೊಳ್‌ ಹಾರಮನೆಳಸುವ[ಯಿ]ರವಿಂ ಸ್ವಾಧೀನ 
ಪತಿ ಕರಂ ಬಗೆಗೊಂಡಳ್‌ (ನರ್ಧನೂ, ೮-೮೬), ಪರಿಚೆ : ಪಂಜೆಯ 
ನಂಟು (1) ಕೆನ್ನೆಗಳನೊಯ್ಯನೆ ನೀವುವ ಚಿನ್ನಪೂನನೋಸರಸುನ . 
ಕೆಯ್ತಜೊಂದು ನೆನದಿಂ ಲಲಿತಾಂಗಿಯ ಶಂಕೆಯಂ ಭಯಂೆರಯಿದ 
ನಾಣುವಂಂ ಕ್ರನುದೆ ಬಿಂಗಿಸು (ಸಂಸಭೂ. ತೆಗೆಯುತ್ತು ೦ 
ಮೇಲುದಂ ಪೆರ್ಮೊಲೆಗೆ ಸರಿಜೆಯಂ ಹಸ್ತದಿಂದೊತ್ತುತುಂ . , . 
ಅಬಲೆಯರೋರೊರ್ವರೊಂದೊಂದು ಪಾಂಗಿಂ ಬಗೆಗೊಂಡೇಲ್ವಿನ್ನೆಗಂ 
ತನ್ನೊಡನೆ ಹರಿ ವನಕ್ರೀಡೆಗೆಂದೆಟ್ಜ ನಾಗಳ್‌ (ur. ೧೪-೪೭), [1] 

ಪರಿಚೋದನ (ನಾ). ಓಡಿಸುವುದು ; ನುಗ್ಗಿಸುವುದು: "ಪರಿ 
ಜೋದಿಸು' ಪರಾ. [ಸಂ.] 

ಸರಿಚೋದಿಸು (ಕ್ರಿ). ಓಡಿಸು; ನುಗ್ಗಿಸು : ಸ್ಮಂದನಾಶ್ವಂಗಳನೊಂದೆ 
ದೊರೆಯೊಳ ಸರಿಯೆ ಪರಿಚೋದಿಸಿ ಬಾಣಪಾತಪ್ರಮಾಣದೊಳ್‌ ನಿಜಿಸಿಸು 
ವುದಂಂ  (ಶಾಂತಿಪು. ೪-೧೦ ವು); ತನ್ನ ರೆಥಮುಂ ಸರಿಚೋದಿಸವೇಲ್ಲು 
ರಾಮುನೊಳ್‌ ತೊಡರಲೊಡರ್ಚಿ ಬರ್ಪ ಪದಜೊಳ್‌ 
೧೪-೧೪೩). [ಸರಿಚೋದನ---ಇಸ್ಯು] 

ಸರಿಚ್ಛದ (ನಾ). ೧. ಮುಸುಕು ; ಹೊದಿಕೆ; ಆವರಣ : ಅಂಜೆಯ 
ದುಕೂಳಪರಿಚ್ಛದ ಚಾರುತಳ್ಬದಿಂ ಕಾಂಚನಮಂಚದಿಂ . . . ಮನಂಗೊ 
೪ಿಪ ಸೆಜ್ಜೆಗೆ ನಂದಳದೊಂದು ಲೀಲೆಯಿಂ (ಮಲ್ಲಪು, ೧೧-೧೦೨). 


೩-೬೬); 


(ಪಂರಾಮಾ, 


೫೩.೨೮ 


20 


35 


40 


45 


ಪರಿಚ್ಛೇದ 


೨. ಹೊಡೆಯುನ ವಸ್ತ್ರ; ಮೇಲುಹೊದಿಕೆ : ಅದೇನೆಸೆದಿರ್ಜನೊ 
ಜೇಹದೀಪ್ತಿ ಚಂದ್ರಾತಪಮಂ ಸಳಂಚಲೆಯೆ ನೀಲಸರಿಚ್ಛ ದದಿಂ ಹಲಾ 
ಯಂಧಂ (ಪಂರಾಮಾ, ೧೨-೧೧). ೩. ಪರಿಜನ ; ಪರಿವಾರ: ಕೇಶವನು 
ಮಾತ್ಮೀಯಗುರುವಿಯೋಗದೊಳ್‌ ಸರಿತ್ಯಕ್ತಸಕಲರಾಜ್ಯಪರಿಚ್ನ [ಪಾರಾಂ, 
ಚ್ಛೇ]ಿದಂ ಪ್ರವ್ರಜ್ಯಪದನಿಯೊಳ್‌ ಪರಿತ್ಯಕ್ತನುಮಾಗಿ ತದಚ್ಕುತೆ 
ಕಲ್ಪ ದೊಳ್‌ ಪ್ರತೀಂದ್ರನಾದಂ (ಆದಿಪು, ೬-೧೨ ನು; ವಿಜಿತಾಹಿತ 
ನರೇಂದ್ರಾ ತ್ಮೇಚ್ಛಾ ಸೇನಾಪರಿಚ್ಛ ದರಪ್ಪ ರನರನರಿರರೊಳಂ ಕೃ ತದಾರಪರಿ 
ಗ್ರಹನಿಂದ್ರ೦ ಯಂನರಾಜ್ಯಸದದೊಳ್‌ ನಿಂದು (ಶಾಂತಿಪು. ೬-೬೧ ವ). 
೪. (ಗೃಹಕೃತ್ಯ ದಲ್ಲಿ ಬಳಕೆಯಾಗುವ ಪಾತ್ರೆ, ಪೀಠ ಮುಂತಾದ) 
ಉಪಕುಣ ಸಾಮಗ್ರಿ ; ಸಲಕರಣೆ : “ಸಂಬರ್ಹಂ [ಸರಿನಾರಂ] 
ಸರಿಚ್ಛ ದಂ... ಬತ್ತುವ ಗೃಹೋಪಕರಣೋತ್ಸರಂ? (ನಸ್ತುಳೋ. 
ಕೀ) ಅಂತು ಪ್ರಧಾನಪ್ರಕೃತಿಯಪ್ಪ ಕಾನುಡೀವನಿಲ್ಲದೆ ತದೀಯ 
ಸರಿಪೂರ್ಣಪರಿಚ್ಛ ದಮಂ ಸೊತ್ತು ನಿಂದಳಂ ನೋಡಿ (ಶಾಂತಿಪ. 
೮-೮೩ ನ) ; ಬಹುಪ್ರಕಾರ ಭಂಗುರಶೃ ಂಗಜಳಯಂತ್ರಾದಿ ಜಳಕೇಳೀನಿಳಾ 
ಸೋಪಯೋಗ್ಯಾತ್ಯುಚ್ಛ ಪರಿಚ್ಛ ದಂಗಳೊಳಂ ಆಟನಟ್ಟು ದಿಟ್ಟಿ 
ಗೊಲನನೋಲಗಿಪ ಲೀಲಾಸರೋವರಮುಂ ರಾಜಹಂಸಂ ಲೀಲಾವತೀಜನ 
ಸಮೇತಂ ಪುಗೆ (ಚಂದ್ರ. ೭-೧೧೯ ನ); ಕೃಷ್ಣಾ ಜಿನಂಗಳನುರುಪರಿಚ್ಚ ದ 
ಗಳನು ಕೊಡಿಸಿದನಾ ನ ಮುನಿವ್ರಃ ಜಕೆ (ನಿಭಾಗ, ೧೦-೫೪-೨೯). (ಸಂ. 

ಪರಿಚ್ಛನ್ನ (ಗು). ೧ ಮುಚ್ಚಿ, ದ; ಮರೆಮಾಡಿದ ; ಹೊದಿಸಿದ. 
೨. ಆವರಿಸಿದ ; ಸುತ್ತು. ಗಟ್ಟ ದ. [ಸಂ.] 

ಪರಿಚ್ಛಾ ದನೆ (ನಾ). ೧. "ಮುಚ್ಚುವಿಕೆ; ಹೊದಿಸುವುದು. 
೨. ಸಕು; ಹೊದಿಕೆ. [ಸಂ. ಪರಿಚ್ಛಾ ದನ] 

ಪರಿಚ್ಛಿತ್ತಿ (ನಾ). ೧. ನಿಶ್ಚಯ ; ನಿರ್ಣಯ ; ನಿರ್ಧಾರ: ಮುನ್ನ 
ಮಥೋಲೋಕವರ್ಣನದಲ್ಲಿ ರಜ್ಜು ಸಂಚ್ಛಿ ತ್ತಿ ನಿರೂಪಣಾರ್ಥಂ ವ್ಯವಹಾರ 


ಸಲ್ಯಾದಿವಿಕಲ್ಪಂ ಪ್ರಸ್ತು ತಗಾಥಾಸೂತ್ರಂಗಳಿಂ ನಿರೂಪಿಸೆ ಪಟ್ಟೊಡಂ 
(ತತ್ತ್ವಸ್ರ. ೧೭೬), ೨. ಮೇರೆ; ಸೀಮೆ. ೩. ವಿಯೋಗ. 


: [ಸಂ.] 
ಪರಿಚ್ಛಿನ್ನ (ಗು). ೧. ಎರಡು ತುಂಡು ಮಾಡಿದ; ವಿಭಾಗಿಸಿದ- 
೨. ಸೌಮೀಕಿಯುಳ್ಳ ; ಮಿತಿಯನ್ನು ಹೊಂದಿದ ; "ಎಲ್ಲೆ ಸ್ಲಿಯನ್ನೊಳ 
ಗೊಂಡ: ಸೃಜ ಮೊದಲಾದ ಸಮಸ್ತ ವಸ್ತುಗಳೂ 'ಗಾರ್ಯರೂಸ 
ವಾದುವು. ಈ ವಿಷಯದಲ್ಲಿ ಇವು ಸಂಚ್ಛಿನ್ನ ಅಥನಾ ಅವಧಿಯುಳ್ಳ ನಸ್ತು 
ಗಳು ಎಂಬುದೇ ಪ್ರಮಾಣ (ಭಾತತ್ತ್ವ. ೬೦೯), (ನಾ). ೩. ಪರಿಮಿತ 
ವಾದುದು ; ಸೀಮಿತವಾದುದು: ಜೀವನ ಈ ಗುಣಗಳು ಅಪರಿ 
ಮಿತವಲ್ಲ--ವಿಭುವಲ್ಲ, ಮಿತ--ಪಂಚ್ಛಿನ್ನ| ವೆಂಬುದು ಸ್ನ ್ವಯಂಸಿದ್ಧ ವಿಷಯ 
(ಜೀನಾತ್ಮ, ೫೨). ೪. ಖಚಿತತೆ; ಖಡಾಖಂಡಿತ ಸುಮ್ಮನೆ ಔಷಧ 
ಗಳನ್ನು "ಮೂಕಿ ತರಿಸುತ್ತೀೀರಿ? ನಾನು ಅನನ್ನು ಎಂದಿಗೂ ತಕ್ಕೊ ಸಳ್ಳುವು 
ದಿಲ್ಲ ಸತು ಪರಿಚ್ಚಿ ನ್ನ್ನ ವಾಗಿ ಹೇಳಿದನು (ಮುಂಬಯಿ, ೪-೬೬). 
೫, [ನಾಟ್ಯ ]ನೂಸತ್ತ. ರಡು ಬಗೆಯ ಅಂಗಹಾರಗಳಲ್ಲಿ ಒಂದು : 
ಸಮನಖ ಛಿನ್ನ: ಮ ಸಂಭ್ರ್ರಾಂತಮವೆಂಬೀ ಮೂಲುಕರಣಮರ ॥ ಮಾಡುತ್ತ ಂ. 
, ನುತ ಕರಣವಿಂವೊಂಬತ್ತು ನ್ನ ತಿರಿಂಂ ಕೂಡಲೈ ಕೇಳ್‌ ಪರಿ 
[ಪಾತಾಂ. ಕಟಿ] ಚ್ಛನ್ನಾಖ್ಯಂ (ಲಾಸ್ಕರಂ. ೫-೨೫). [ಸಂ.] 
ಪರಿಚ್ಛೇದ (ನಾ). ೧. ಕತ್ತರಿಸುವುದು; ತುಂಡುಮಾಡುವುದು : 
ಈಯಪಾಯಕ್ಕೆ ವಂಚನೋಪಾಯಮಾವುದುಮಿಲ್ಲ ಎನಗೆ ಸಂಚ್ಛೆ ಓದಮೇ 
ಕಾರ್ಯಂ (ಪಂಚತಂ. ೮೫-೯). ೨. ದೃಢನಿರ್ಧಾರ ; ನಿಶ್ಚಿತವಾದ 
ತೀರ್ಮಾನ, ನಿರ್ಣಯ : ದರ್ಭಶಯನಸ್ಮನಾದ ನಿಜಪ್ರಾಣೇಶ್ವರನ 


ಸಂಚ್ಛ್ರೇದಮನಣದು (ಸಂಸಭಾ, ೧೦-೪೪ ನು; ನಿಜಜನಕ ಗಮನ. 


ಪರಿಚ್ಛೇದಂಗೆಯ್‌ 


ಸಂಚೈ ದಮುನಟದು ಶಿಖಿಮಂಖಕ್ಕೆ ನಂದ ಪಾದರಸದಂತೆ ನಿಜನಿಸರ್ಗ 
ಧೈರ್ಯಗುಣಂ ದೆಸೆದೆಸೆಗೆ ಪೋಗೆ (ಮಲ್ಲಿಪು. ೧೦-೨೬) ; ಬಂದಳ್‌ ಪರಿ 
ಚ್ಛೇದದಿಂ ಕಾರಿಕಾಲಮ್ಮೆ (ಕಾರಿರ, ಜೇ. ೨೮೮-೪೪). ೩. ಎಲ್ಲೆ; ಮೇರೆ; 
ಸೀಮೆ. ೪. ಪುಸ್ತ ಕದ್ದ ಒಂದು ಅಧ್ಯಾಯ,--ಸರ್ಗ; ಗ್ರಂಥದ 
ಒಂದು ಪ್ರಕರಣ: “ಕಾಂಡೆಃ - ಪರಿಚ್ಛದವುಂ, ಅಂಬುರಿ, ನೀರುಂ” 
(ಕಾಶಕೃ, ೨೫೯) ; ಮಂದ್ರ ಣಕ್ಕೆ ಸಂಬಂಧಪಟ್ಟಿ ದೋಷಗಳಲ್ಲಿ ಹೇರಳ 
ವಾಗಿರುವುವು ಯಾವುನೆಂದರೆ, . , ಅಶಾಸ್ತ್ರೀಯ ಪರಿಚ್ಛೇದ ವಿಭಜನೆ... 
ಸಾಲುಗಳ ಅಕ್ರನು ಒಳಚಾಚುವಿಕೆ (ನುದ್ರಕ.೩೦). ೫. ಅವಧಿ; 
ಮಿತಿ: ಅನಧಿಯಿನಿತಿಲ್ಲದೆಂದುಂ ತ್ರಿನಿಧಪರಿಚ್ಛೆ ದರಹಿತನಾನಂ (ವಿಷ್ಣು ಪು. 
೧-೪-೧೯). ೬. ವಿವೇಚನೆ: ಪಲವು ಉಪವಾಸಂ ಪತ್ತಿ ಚಿತ್ತದೊಳ್ಳ ರಿ 
ಚ್ಛೀದಬುದ್ಧಿಯಂ ನೆನೆದು (ತ್ರಿಪವಿ, ೧೨-೨೫ನ). &. ಒಂದು 
ಅಳತೆ, ಪ್ರಮಾಣ: “ಪಂಟ £ದಮಂ ಮಾತ್ರೆಯೆಂಬುದು? (ಮಂಗರಾ- 
೧೩೯-೬). [Ao.] 

ಪರಿಚ್ಛೇದಂಗೆಯ್‌ (ಕ್ರಿ). ನಿಶ್ಚಯಿಸು ; ತೀರ್ಮಾನ ಮಾಡು: 
ಪರಿಚ್ಛೈ ದಂಗೆಯ್ದ ನಿಬರುಂ ನಿತಂಬಿನಿಯರ್‌ ತಂತಮ್ಮ ಚೆಂಬೊನ್ನ ಮಾಡದ 
ನೆಲೆಯನೇ 8 (ಅಜಿಪು. ೬-೧೧೦ ವ). [ಪಂಚ್ಛೇಡ ೬ ಕೆಯಂ”,] 

ಪರಿಚ್ಛೇದನ (ನಾ). - ಪರಿಚ್ಛೇದ. [ಸಂ.] 

ಪರಿಜ್ಛೇದಿ (ನಾ). ದೃಢಸಂಕಲ್ಪದಿಂದ ಕೂಡಿದವನು ; ನಿಶ್ಚಿತ 
ವಾದ ನಿರ್ಧಾರವನ್ನು ಮಾಡಿದವನು : ಪರಮೇಶ್ವರದೀಕ್ಷೆಯಂ 
ಮನಂಬಿಡೆ ಕೊಂಡೀ ಭರೆಯಂ ಪೊಗಟೀಸಿದನಿಡೇಂ ಪುರುಪರಮೇಶ್ವರ 
ಸುತರ್‌ ಸಂಚ್ಛೈ £ದಿಗಳೋ (ಆವಿಪು. ೧೪-೧೩೯); ಕದನದೊಳ್‌ ಬೆಂಕೊಂಡು 
ಬಾಹಾಬಲೋನ್ನತಿಯೆಂ ಬೀಜುವೆನೆಂದು ಘೂರ್ನಿಸಿದನೇಂ ಗಂಡಂ 
ಪರಚ್ಚೇದಿಯೋ (ಪಂರಾಮಾ, ೯-೧೪೪).  [ಸಂ. ಸರಿಚ್ಛೈ £ದಿನ್‌] 

ಸರಿಚ್ಛೇದಿಸು (ಶ್ರಿ). ೧. ತುಂಡುಮಾಡು; ಕತ್ತರಿಸು : (೪. 
೨. ದೃಢನಿರ್ಧಾರ ಮಾಡು; ನಿಶ್ಚಯಿಸು; ತೀರ್ಮಾನಿಸು : 
ಕೊಟ್ಟೂ ಬ[ನ] ಪೊಲ[ಮನ] ಕಾದುವೆಮೆನ್ನು ನಂಚೈ "ದಿಸಿ ನಡವಾಗಳ್ಳಿ 
ಬಟ್ಟ ಗೆಜಕೆ ನೆಜಕಮ್ಮೆ ಕಲಿಗಳ್ಳ ನೆಂಬೋ ೬ ೪[೬ಅ]ಯ ಬಾಬಕಿನೆನ್ನು 
ಪರಿಚೆ ದಿಸಿ (ಸೌಇಇ. X1-i, ೨೧-೭; 893) ; ಇಂದೆಮಗುಣಲೈ ಬಗೆ 
ಯಿಲ್ಲುಪವಾಸಂಗೆಯ್ಸಪ್ಪೆ ಮೆಂದು ಸಂಚ್ಛೈದಿಸಿ ನುಡಿದೊಡೆ (ನಡ್ಡಾ ರಾ. 
೮೧-೧೦) ; ತನ್ನ ನಲ್ಲನ ಕಳೇವರಮುಂ ತಟಕ್ಕಿ ಸಿಕೊಂಡು ತನ್ನ ಸಾವಂ 
ಸಂಚ್ಛೈ (ದಿಸಿ ಪಲ್ಲಂ ಸುಲಿಯುತ್ತು ನಿರ್ದ ಮಾದ್ರಿಯಂ ಕಂಡು (ಸಂಪಭಾ. 
೨-೨೪ವು; ನೀನೆನ್ನ ಸೋಂಕಿಡೊಡೆ ನಾಲಗೆಗಿಟ್ಲು ಸಾವೆಸೆಂದು ಪರಿ 
ಚ್ಛೀದಿಸಿ ನುಡಿಯೆ (ಸಂರಾಮಾ, ೯-೧೪೮ 5), ೩. ನಿವಾರಿಸು; ಪರಿ 
ಹರಿಸು : ಮನದ ಸಂಶಯಮಂ ಪರಿಚ್ಛೇದಿಸಿ ಕಾರ್ಯಾಂಶವಿಶೇಷಾ 
ರ್ಥನುಂ ನೆನೆದು ತಿಳಿದಾ ಧರಾಧೀಶ್ವರಂ ಮಂತ್ರಶಕ್ತಿಗೆ ಜನ್ಮಭೂವಿಯಾದಂ 
(ಮಲ್ಲಿಪು. ೩-೧೧). [ಪಂಚ್ಛೇದನ --ಇಸ್ಬು] 

ಸರಿಚ್ಯುತ (ಗು). ೧. ಕೆಳಗೆ ಬಿದ್ದ; ಕಳಚಿದ. ೨. ಕಳೆದು 
ಹೋದ ; ನಷ್ಟವಾದ, ೩. ಚೆಲ್ಲಿದ; ಸುರಿದ: ಉಗ್ರವೈರಿ 
ಸಂಘಾತಕರೀಂದ್ರರುಂದ್ರ ಕಟಿಕೂಟಪರಿಚ್ಯುತಭೃ ೦ಗಮಾಳಿಕಾಫೀತ 
ಮದಾಂಬುಕಂ , . . ಕದನಂ ಕದನತ್ರಿಣೇತ್ರನಾ (ಸಂನಭಾ. ೧೪-೩); 
ಯುವತಿಯರ ಕರಸರಿಚ್ಯುತಸಲಿಲಂಗಳ್ಳೊಳೆ ಬಿಡೆ ಕೆದಜುವ ಕಿಂಜಳ್ಳದಿ 
ನಾದುದು ಸರೋವರಂ ಕಪಿಶಜಳಂ (ರಮುದ. ೨೩೦ ಪ್ರಯೋ). (ನಾ). 
೪. ಕೆಳಗೆ ಬಿದ್ದುದು: “ಸನ್ನ್ನಂ ಪತಿತಂ ಪರಿಚ್ಯುತಂ ವಿಗತಾರ್ಥಂ” 
(ಪಸ್ತುಕೋ. ೧೦೬-೪೮). ೫. ಕೆಳಗೆ ಬಿದ್ದವನು : ದಿನಿಜವನಿತಾ 
ಸವಿಭ್ರಮಧನಳಾಪಾಂಗಮೆ ನಿಜಾಯುರಂಭೋನಿಧಿಯೆಂ ತವೆ 
ಪೀರ್ದುದೆನಿಸೆ ತೊಟ್ಟಿ ನೆ. ದಿನದಿಂದಂ ಶ್ರೀಧರಂ ಪರಿಚ್ಯುತನಾದಂ 


೫೩೨೯ 


5 


39 


35 


45 


ಪರಿಜು 


(ಅದಿಪು. ೫-೯೯) ; ಅಂತಲ್ಲಿಂ ಪರಿಚ್ಛುತರಾಗಿ ಬಂದು (ಕಾಂತಿಪು, ೯-೩೪ವ). 
[ಸಂ.] 
ಪರಿಜನ (ನಾ). ೧. ಸೇವೆಮಾಡುವ ಜನ; ಸೇವಕವರ್ಗ : 
ಪುರೋಚನಂ ತಮ್ಮಂ ಮಣುದಿನಸಂ. ಛಿದ್ರಿಸುನೆನೆನಲುಂ ಮುನ್ನಿನ 
ದಿನಸನೊಳಗಣ ಪರೀಃನಮೆಲ್ಲಮಂ ಪಾರ್ವರನೂಡುವ ನೆವದೊಳೆ ಪೊಲಿ. 
ಮಡಿಸಿ (ಪಂಸಭಾ, ಪರಜನಸಂಭ್ರಮಕೃ ತಹಿಮಕರಣದಿ 
ನೆಚ್ಚಿಉುತುಂ (ನರ್ಧಪು. ೯-೫೯) ; ಆಅನಾಂತರವಾಜರಿ ಪರಿಜನರನ್ನು 
ಕರೆಯಲಿಲ್ಲನೇಕೆ? (ದೌಲತ್‌. ೧೧೦). ೨. ಸೇವಕ; ಪರಿಚಾರಕ. 
೩. ದಾಸೀಸಮೂಹ ; ಸಖೀಜನ : ಪರಿಜನಸಹಿತಂ ಮಂಜೋದರಿ 
ಬಂದು ಮುನೀಂದ್ರ ರಕ್ಷಿಸೆಂದೆಜಗುವುದುಂ. (ಸಂರಾಮಾ, ೧೦-೧೭೬) ; 
ವಾರನಾರೀಪರಿಜನಪರೀತನುಂ . . . ವನಮಹತ್ತ ರಪುರಸ್ಸರನುಮಾಗಿ 
ಬರ್ನಾಗಳ (ಚಂದ್ರಪು, ೭-೮೩ನ), ೪, ಸುತ್ತಲಿನ ಜನ; ಪರಿವಾರ: 
ಪರಿಜನಮಂಂ ಸಖೀಜನಮಂಮೆನ್ನ ನೆ ಚಿಂತಿಸದಂತು ತಂಗಿ ನೀನಿರು ಕರು 
ಮಾಡದೊಳ್‌' (ಕಾದಂಉ., ೫೯೦) ; ಪರಿಜನದ ಭೂಪನಂತಃಪುರದಬಳಾ 
ಜನದ ನೆಗೆದ ಹಾಹಾರವಮೆಯ್ತುರೆ ಕಿವಿಗೆ (ಸಂರಾಮಾ. ೩-೩೦) ; 
ಸರಿಜನಂಗಳು ಪುರಜನಂಗಳು ನೆರೆದು . . . ಅಳುತ್ತಿರೆ (ಬಸಪು. ೪೬-೩೫) ; 
ಅವಳನ್ನು ರಾಜಧಾನಿಗೆ ಕರೆದುಕೊಂಡು ಹೋಗಲು ಪರಿಜನರು ಬರುವ 
ರೆಂದು ಮಾತುಕೊಟ್ಟು (ಕಾನ್ಯಸ. ೪೬), ೫. ಪೋಷಣೆಗೆ ಒಳ 
ಪಟ್ಟವರು ; ರಕ್ಷಣೆ ಹೊಂದಿದ ಜನ ; ಆಶ್ರಿತ ವರ್ಗ: ಪರಿಜನಕ್ಕೆ 
ಡಜಾದೊಡೆ ಪೊರೆವುದುಂ . . . ಮೊದಲಾಗಿ ಮತ್ತ ಮತ್ತ ಮಗುಣಂಗ 
ಳೊಳವೊ (ಸಂಚತಂ. ೨೯೪-೧) ; ಪರಿಜನಜೀನನಂ ಸಕಲದೇಶಸಮಾಹಿತ 
ವೃತ್ತಿ . . . ಎಂಬಿನಂ ಕರಣಗಣಾಗ್ರತಸ್ಪರರ ಮಾಲೆ ಮನಕ್ಕೆಸಗಿತ್ತು. 
ಲೀಲೆಯಂ (ಅನಂಪು. ೨-೨೪). 
ಪರಿಜನ ಪಾರಿಜಾತ - ಪರಿಜನರಿಗೆ ಅಥವಾ ಸೇವಕವರ್ಗಕ್ಕೆ 
(ಕೇಳಿದುದನ್ನು ಕೊಡುವ) ಪಾರಿಜಾತವೃಕ್ಷದಂತಿರುವವನು ; 
ಒಂದು ಬಿರುದು: ಚಾಳುಕ್ಕಾನ್ವಯ ಪ್ರ ಸೂತಂ ಸರಿಜನಪಾರಿಜಾತಂ 
ಭೂಸಮಾನ್ಮಾ ತಂ (ಸೌಇಇ. ೫X೫, ೭೧-೮; ಸು. 1109). [ಸಂ.] 
ಪರಿಜಪನ (ನಾ). ಜಪ: "ಪರಿಜಪನಂಗೆಯ್‌' ಪರಾ, [ಸಂ.] 
ಪರಿಜಪನಂಗೆಯ (ಕ್ರಿ). ಜಪವನ್ನು ಮಾಡು : ಸರನುಸೊಳಗೊಳ 
ಗದೊಂದಂ ಪರಿಜಸನಂಗೆಯ್ಯೆಯಂಂ ಸೆಗಟ್ಸವ್ಯಕ್ತಾಕ್ಷರದಿಂ ನಿಗೂಢತರೆ 
ನಿರ್ಯುರರವ ಗುಂಜದ್ಗು ಹಾತಳಕ್ಕೆಣೆಯಾದಂ (ಆದಿಪು. ೯-೮೬). 
[ಪರಿಜಪನ 4 ಕೆಯ] 
ಪರಿಜು (ನಾ). ೧. ರೂಪ; ಆಕಾರ; ಆಕೃತಿ : “ಪರಿಜೆಂದೆನೆ 
ರೂಪನಾಮದೊಳ್‌?” (ಕರ್ಣಾಸಿ, ೧೯); ಈ ಪರಿಜೀ ತನುಚ್ಛ ನಿಯನೀ 
ಸಪೊಸಜೌನನನೀ ಬೆಡಂಗನೀ ರೂಪುಮುನೀ ವಿಳಾಸನುಂಮನೇನೊಳ 
ಕೊಳ್ಳು ಮೊ (ಆದಿಪು. ೩-೨೦) ; ಆ ಭಾವಮಾ ಪರಿಜಾ ವಿಭ್ರಮಮಾ 
ಬೆಡಂಗು . . ಏಂ. ಮನಂಗೊಳಿಸಿತೋ  ಚಾಳುಕೃಕಂದರ್ಪನಾ 
(ಗದಾಯು. ೮-೫೦) ;. ಆನನೊಂದೊದವಿದ ರೂಪುಮಂ ಬಯಸಲಾಗಳೆ 
ನಾಗನಿಳಿಂಪಯಕ್ಷವರ್ಗದ ಪರಿಜಂ ದಿಟಂ ಪಡೆವಂ (ಪುಣ್ಯಾಸ್ರು.. ೬-೧೧); 
ಪರಿಜಿಂದೆಲ್ಲಂದದೊಳಂ ನರರಂ ಪೋಲ್ತಿ ರ್ಪರಕಟಿ ನೀಚರ್‌ (ನೀತಿನುಂ. 
೨-೩೭೧). ೨. ಪ್ರತಿಮೆ; ವಿಗ್ರಹ; ಬೊಂಬೆ: ಸೊಸನುತ್ತಿಂ 
ಕಡೆದಾ ಪಂಣಿನೆ. . , ಕರವೆಸಸೆದಂ ಭೂಪತಿ ಪುರಸತಿಯರ ಕಣ್ಗಳ 
೧೨-೫೬) ; ವಿಂಸುನಿಯ ಪರಿಜೋ ಪೊಸಚಿನ್ನದ 
೨. ೭-೫೨); ಚಂಬ್ರೋಪಳದ ಪರಿಜಿದೆಂಬಂತೆ 
೩. ಚಿತ್ರನಟಿ: ತರುಣಿ 
೪. ರೀತಿ; 


೩-೪ನೆ); 


ಪ್ರ 
ಕಣ್ಣೊಪ್ಪುತಿರ್ದಳ್‌ (ರಾಜಶೇ. 
ನಲ್ಲನ ಪರಿಜನಿಲ್ಲಿ ತೋಣಕೆ ನಲು (ಸೌಂದಪು. ೧೭-೪೮). 


೪-೧೨). 


ಪರಿಜುವಡೆ 


ಬಗ್ಗೆ; ಪ್ರಕಾರ: ಎರಡುಂ ಕರ್ಣದೊಳಂ ಪೊಳೆನ ರತ್ನ ನುಯಪತ್ರ 
ದಿಂದಮಿನಬಿಂಬಯಂಗಇಂತರಿತಮೆನಿಪಿಂದುಬಿಂಬದ ಪರಿಜಂ ಸರಿಭಾವಿಸ 
ಜೀಕೆ ನಿನ್ನಯ ವದನಂ (ಚಂದ್ರಪ್ಪ. ೩-೫೯); ಸುರಪತಿ ದಿಲೀಪ 
ರಾಮರ ಸರಿಜೊಂದಿರೆ ಗುರು ವಸಿಸ್ಮ ವಿಶ್ವಾಮಿತ್ರರ ಬೆರೆಣೊಂಡೆನಿಸಿದ 
ಠೇ ನನುಸರಿಸಿದನಳೆಸಿಂಗರಾರ್ಯುನದ್ಭುತಚರ್ಯಂ (ಚಿಕವಿ. ೩-೬೯); ಎರಡು 
ಪರಿಜಿನಳನೆರಡರಿಂ ತುಂಬಿ ಬಹುದೆಂದು: ಮರಿಯ ತಿಂದಾಮೇಲೆ ಎಳೆ 
ಸವುತೆಯಂ ಮೆದ್ದು ಮೊರೆದು ದೊಂದುಳಿಯನ್ನು ಸಾರುತ್ತಲಿಹುದು 
೫. ಭಂಗಿ; ನಿಲವು; ಠೀವಿ: ಇದು 
ಲೀಲಇಂದೋಳವಿಂಂದೋಳದ ದನಿ ನೆಜಕಿ ಗೊಳ್ವನ್ನೆಗಂ ಪಾಡಲೆಂದೇಲಃ 
ದಳಂ ತೂಗುತ್ತುನಿರ್ದೆನ್ನಯೆ ಪರಿಜು (ಅದಿಫು. ೪-೯) ; ಶುಭ್ರ್ರಾಬ್ದ ಮಂ 
ರಾಜಮರಾಳಂ ರಾಗದಿಂದೇಜುವ ಪರಿಜಿನ[ನಃಠಾಂ. ಜದ] ಪೋಲ್‌, :. 


(ಕಾಲೂ, ೫೩-೮೧). 


ಸಿಂಹಾಸನಾಸೀನನಾದಂ (ಕುಸುಮಾ, ೩-೮೨). ೬. ಅವತಾರ: 
"ಪತ್ತುವರಿಜು' ಪರಾ. 
ಪರಿಜು ಮಾಡು ಆಕೃತಿಯನ್ನು ಮಾಡು; ಆಕಾರವನ್ನು 


ರಚಿಸು ; ವಿನಯದಿಂ ಶಿನನೊಂದು ಪರಿಜು ಮಾಡಲ್ಲೆ ನೆಯ ಲನಿತಆಕೊಳೆ 
ರೂಪಾಗಿ ಶೂಲಿಗೆ ತುಳಿಲ್ಲೆಯ್ದು (ಆರಾಚ, ೧-೧-೯೧). 
[ದೇ.॥ ತಮಿ. ಪರಿಚು ; ಮಲ. ಪರಿಜು; ತೆಲು. ಸರಸು, ಪರುಸು] 
ಪರಿಜುವಡೆ (ಕ್ರಿ). ಆಕಾರವನ್ನು ತಳೆ ; ಆಕೃತಿಯನ್ನು ಹೊಂದು; 
ರೂಪವನ್ನು ಪಡೆ: ಶಿನಭಕ್ತಿಯೇ - ಮೂರ್ತಿಗೊಂಡಂತೆ ರುದ್ರಯಜ್ಞವೆ 
ಪರಿಜುವಡೆದಂತೆ , . . ರೂಪು. ವಿರಾಜಿಸಲೈ ಬಂದಾ ಶಿನಬ್ರಾಹ್ಮಣಂ 
(ಸೌಂದಪು, ೧೫-೪೪) ; ತದಂಗನೆಯ ಭಾಸುರಮಾದ ವಿಶ್ವಾಸಮಣಿಯರಂ 
ಪರಿಜುವಡೆದುದೊ (ಅಂಇಚ, ೧-೧೦-೬); ಶಶಿಕಳೆ ಭುನನದೊಳೀ 
ಕುವರವರಿಜುವಡೆದುದಯಿಸಿತೆಂಬವೊಲೆಸೆದು ಕಳೆಗಳೊಡವೆರೆಯೆ ವಿಳಾಸಂ 
ಬೆತ್ತು ಬಳೆದನವನಿಪತನಯಂ (ರಾಜಕೇ. ೪-೬೪). 
[ಪರಿಜು--ಪಡೈ] 
ಪರಿಜುವೆರು "ಪರಿಜುವೆಜು' ನೋ. 
ಪರಿಜುನೆಖು, ನರಿಜುನೆರು (ಕ್ರಿ). ೧. ಪರಿಜುವಡೆ : ನರನೀರ 
ಶೈನಪ್ರ ನರ್ತನಂ ಭಾವಿಸಲ್‌ ಪರಿಜುನೆತ್ತುವೊ ಶಾಂತಿದಾಂತ್ಕಾಡಿಗಳ್‌ 
ನಾಡೆ ಸರಿಕಿಸೊಡೆ ರೂಪುನಡೆದುವೊ ಎಂದು ಭೂಜನಂ ಕೀರ್ತಿಸುತ್ತಿರೆ 
(ಅಂಚೆ, ೧-೧-೨). ಪೆರಿಜುವೆರು : ೧. ಕಡುರಯ್ಯ - ಸರಿಜುನೆತ್ತಿ ಡಿ 
ಕರಿದ ವಿಟಿಸಿಯಿಂ (೧ಕೋಪ, ೨-೧೯). ೨. ಮಹಿಮೆಯನ್ನು ಪಡೆ: 
ನೀರ್ಮಗಳ ಗಂಡನಂ ಪೆಂಡಶಿಯೊಲಾಳ್ಮ ಸನ್ನತಿಕೆಯಿಂ ಪರಿಜುವೆತ್ತ ಬಿಸು 
ಗೊರಲ ರಕ್ಷಿಸು ಪೂಗುನರತತ್ತಿಯಂ (ಎಕೋಪು. ೩-೩). 
[ಸಂಜು ಪೆಟ) 
ಪರಿಜುಸೊಡರ್‌ (ನಾ). ಚಿತ್ರದಲ್ಲಿ ಬರೆದ ದೀಪ : ಸರಿಜುಸೊಡ 
ರಂತನಂ ಬಿಕ್ಕು ನಿಕ್ಕುವಮುಲ್ಲು (ಸೌನಂದ. ೭-೪೮). 
[ಸರಿಜು+ಸೊಡಂ*] 
ಪರಿಚೆ "ಪರಿಜೆ' ನೋ. 
ಪರಿಜೆನಿಡು (ಕ್ರಿ). ಉಂಬಳಿ ಕೊಡು ; ದತ್ತಿ ಬಿಡು : ಬಾಣಗಾವು 
ಣ್ಣಂಗಾ ಕೆರೆಯ ಬವರಿ ಪರಿಚೆನಿಟ್ಟ ೦ (ಮೈಆರಿ, ೧೯೨೬, ೯೨-೭; ? ). 
[ಸಂಜೆ ?-- ಬಿಡು] 
ಪರಿಜ್ಞಾನ (ನಾ). ಸಂಪೂರ್ಣವಾದ ಜ್ಞಾನ | ಕೂಲಂಕಷವಾದ 
ಜ್ಞಾನ ಕ ಕಲ್ಪ ನಾಂಶ « « ೬ ನಿಜವಾಗಿ ಶಕ್ತವೂ ತೀವ್ರವೂ ಆದ ಪರಿ 
ಜ್ಞಾನದ ಕಾರ್ಯ (ಸಾಹಿಸ್ರ. ೮); ಲೌಕಿಕ ಮತ್ತು ಪಾರಲೌಕಿಕ ವಿಷಯ 
ಗಳ ಪರಿಜ್ಞಾನ ಮಾಡಿಕೊಡುವರು (ಗ್ರಂಥಾಲ: ೨); ಸಮಯ ಸಂದರ್ಭ 
ಗಳ ಪರಿಜ್ಞಾನವು ಸಮಗ್ರವಾಗಿರಬೇಕು. (ಆರ್ಯಧ. ೪). [ಸಂ.] 


೫೫೩೩೦ 


25 


85 


ಪರಿಣತ 


ಪೆರಿಜ್ಞಾನತೆ (ನಾ).' ವಿಶೇಷವಾದ ಜ್ಞಾನ; ಅಧಿಕವಾದ ತಿಳಿ 
ವಳಿಕೆ : ಲಾಭಾಲಾಭಡೊಳು ಪರಿಜ್ಞಾನತೆಯಂಂ ಪುಣ್ಯಾಪುಣ್ಯಜೆನಳು 
ನಿಚಾರಸಿಪುಣಕೆಯುಂ . . . ಪೀತಲೇಶ್ಯಾಪರಿಣಾಮಮೆಂದಣಕಿವುದು 
(ಪಸಾರ, ೪೧೫). [ಸರಿಜ್ಞ್ಯಾನ---ತೆ] 

ಪರಿಠವ "ಸರುಠವ' ನೋ. 

ಪರಿಶನಣೆ "ಸರುಕನಣೆ' ನೋ. 

ಪರಿಶನಿಸು "ಪರುಶವಿಸು' ನೋ. 

ಪರಿಡಕ್ಕೆ "ಸಡಡಕೈ' ನೋ. 

ಪರಿಡೋಣಿ (ನಾ). ನೀರು ಹರಿದು ಹೋಗಲು ಮಾಡಿರುವ 
ಕೊಳವೆ,-ದೋಣಿ : ನವಕಾಂಚನಕೇಶಕೀದಳಂಗಳ ಪರಿಡೋಣಿಯಿಂ 
೬ * ೬ ಸಮೆದಾಡುವ ಟರಾಟಳಂಗಳ೦ (ಕಾದಂಉ, ೨೧೫). 

[ಸರಿ -ಡೋಣ್ಮಿ( ಆದೋಣೈ)] 

ಪರಿಣತ (ಗು). ೧. ಬಾಗಿದ ; ಬಗ್ಗಿದ. ೨. ಕೊನೆಯ ಅವಸ್ಥೆಗೆ 
ಬಂದ ; ವಯಸ್ಸಾದ ; ಮುಪ್ಪ್ರಾಡ: ಪರಿಣತದಿನಶಿರದಂತಿರೆ ಖರೆ 
ಕಿರಣಂ ಕಾಲಚಕ್ರ ಹತಿಯಿಂ ಕೆಜೆಯಲ್‌ ಸುರಿದು ಪರೆದರುಣಜಲದಂತಿಕೆ 
ಪಸರಿಸುತಿರ್ದುದಪರಸಂಧ್ಯರಾಗಂ (ಲೀಲಾನ- ೧೦-೧೯). ೩. ಮಾಗಿದ ; 
ಹಣ್ಣಾ ದ: ನೀಹಾರಶಕಲಧನಲಸರಿಣತ ಕಪಿತೃಫಳಪರಿಮುಳಮಧುರದಧಿ 
ಯುಮಂ . , . ಭರತೇಶನಾರೋಗಿಸಿದಂ (ಅವಿಪು. ೧೧-೨೬ ವ); ಪರಣತ 
ಗಂಧಶಾಲಿವನಗಂಧದಿನುಲ್ಲಸಿತಾಂಬುಚಾಳರೋತ್ಸರನವನಗಂಧದಿಂ $e 
ದಿಶಾಪರಿಧಿಯನೆಯ್ದೆ ಬಾಸಣಿಸುತಿರ್ಪುದು ಸಾರ್ಥತೆಯಂ ನಿಜಾಖ್ಯೆಯೊಳ್‌ 
ನೆರಪಿ ಸುಗಂಧಿಮಂಡಲಂ (ಚಂದ್ರಫು. ೩-೧೧). ೪. ಪರಿಪಕ್ಚಸ್ಥಿತಿಗೆ 
ಬಂದ ; ಪ್ರೌಢವಾದ: ಕ್ಲಿತಿಪೂಜ್ಯಂ ಜಿತದುರಿತಂ ನುತಸಂಪ್ರತಿಭೂತ 
ಭಾವಿಸರಿಣತತತ್ತ್ವಂ (ಶಾಂತಿಪು. ೧-೧೮); ಪರಿಣತ ಪ್ರೌಢಿಗಳಿಗಂತಃಕರಣನೆನೆ 
ವುದು ಸುಜನರಿಗೆ ನಸ್ಮು ರತೆಗಲ್ಲದೆ ಮನವನೀಯದು ಮಹಿಯ ಮೂಢ ಜನ 
(ಕುನ್ಯ್ಯಾಉ. ೯-೪೫). ೫. ಬದಲಾಯಿಸಿದ ; ವ್ಯತ್ಯಾಸಹೊಂದಿದ, 
೬. ನೈಪುಣ್ಯವುಳ್ಳ ; ನುರಿತ; ಸಮರ್ಥವಾದ: ಅರಿನರೆ 
ಪಶಿರೋದಳನಸರಿಣತೋಗ್ರಾಸಿಭಯಂಕರಕರರ್‌ (ಪಂಸಭಾ. ೧-೨೨) ; 
ಪರಿಣತಕವೀಂದ್ರ ವದನಾಜಿರದೊಳ್‌ . . . ರಂಜಿಸೆ ನರ್ತಿಪ ಸರಸ್ವತೀ ಲಾಸ್ಯ 
ಭೇದಮಂ ಜಡನಜಿಸಿಯಂ (ಮಲ್ಲಪು. ೧-೩೪); ಅನುಜರನಿವೇಕಿಗಳು ಪರಿಣತ 
ಜನರಲಧಿಕನು ನೀ (ಕುನ್ಯಾಅ. ೨೩-೩೫). ೭. ಚೆನ್ನಾಗಿ ಬೆಳೆದ, 
ವಿಕಾಸ ಹೊಂದಿದ, (ನಾ). ೮. ಪರಿಪಕ್ಚವಾದುದು ; ಆ ಭೂತಂ 
ಗಳುಂ ಕಾಯಾಕಾರಪರಿಣತಂಗಳಕ್ಕುವಿಂದು ಸಪ್ರತ್ಯಕ್ಷಪ್ರಮಾಣಸಿದ ೦ 
(ಶಾಂತಿಪು. ೮-೧೨೮ ನ); ಸರಿಣತಮೆನಿಸಿರ್ದಂತಃಕರಣಚತುಷ್ಟ್ರಯ ಗುಣ 
ಸ್ವಭ:ವಂಗಳಂ , , . ಅಭಿನರ್ಣಿಸುನೆಂ (ತೃಂಗಾರ. ೧-೨೬). ೯. ಪ್ರೌಢ 
ನಾದವನು ; ಪರಿಪೂರ್ಣನಾದವನು;:  ಚತುರ್ಜ್ಞಾನನೇತ್ರರಂ 
ಭೋಂಕನೆ ಕಂಡು ರಹರಹ ಪರಿಣಾಮಸರಿಣತನಾಗಿ ಸಮುದಾಯಮಂ 
ಬಂದಿಸಿ (ಸುಕುಮಾ, ನರೇಂದ್ರಂ ಪರಿನಿಸ್ಕ್ರ 
ಮಣಕ್ಕೆ ಮನಂ ಪರಿಯೆ ಪರಿಚ್ಛೈ £ದಿಸಲ್ಕದೇಂ ಪರಿಣತನೋ (ಪುಸ್ಪಪು. 
೧೩-೬೬). ೧೦. ವಯಸಾ ದವನು ; ನೃದ್ಧ ; ಮುದುಕ : 
ಶಾಕುಂತಲನನ್ನು ಪುನಃಪುನಃ ಓದಬೇಕೆನ್ನಿ ಸುತ್ತದೆ . ೬ ೬ ಅದು ತರುಣ 
ರಿಗೆ ಸ್ರ್ರೇಮಕಳೆ ಪರಿಣತರಿಗೆ ಆತ್ಮಸಂಸ್ಕಾರೆ (ಧರ್ಮಸಾ; ೬೭). ೧೧. 
ಸೈಪುಣ್ಯವುಳ್ಳ ನನು; ನಿಷ್ಣಾತ ; ವಿಶಾರದ : ಅಂತವರ್ಗೆ 
೬ «ಎ ಸೋಡಶಕ್ರಿಯೆಗಳಂ ಗಾಂಗೇಯಂ ತಾಂ ಮುಂಂತಿಟ್ಟು ಮಾಡಿ ಶಸ್ತ್ರ 
ಶಾಸ್ತ್ರಂಗಳೊಳತಿಪರಿಣತರಂ ಮಾಡಿ (ಸಂಸಭಾ, ೧-೮೭ ವು; ಪರಿಣತನ 
ಪ್ಹುದಳ೨ಂ ವ್ಯಾಕರಣದೊಳನಯನದಿನನಅ ಶಬ್ಮಾರ್ಥಮನಚ್ಚ ರಿನಟ್ಟು 
ಭಾವಿಸುತ್ತುಂ. (ಧರ್ಮಾಮೃ, ೮-೩೩); ರಾನಣನ ಮಗನಿನವನು... ಆವ 


೮-೪೮ ನ); 


ಸರಿಣತಪ್ರಜ್ಞೆ 


ಕೈದುಗಳಾನ ಶಸ್ತ್ರಾಸ್ಟ್ರದಲಿ ಸರಿಣತನು (ಕೌ3ರಾ.೨೭-೧೨). ೧೨, ತನ್ನ 
ಕೊಂಬಿನಿಂದ ಅಡ್ಡ ವಾಗಿ ತಿವಿಯುವ ಆನೆ: "ಅಡ್ಮ ವಿಟವಾನೆ ಪರಿ 
ಣತಮೆಂಬುದು? (ಹ: ೩೭-೬೭), [ಸಂ.] 

ಪರಿಣತಪ್ರಜ್ಞೆ (ನಾ). ಪರಿನಕ್ಟವಾದ ಜ್ಞಾನ; ಪ್ರೌಢವಾದ ತಿಳಿ 
ವಳಿಕೆ,-ಅರಿವು : ನೂಸ್ತಿಯವರ ಕತೆಗಳಲ್ಲಿಯ ಪೆಂಣತಪ್ರಜ್ಞೆ 
ಬೇರೆಲ್ಲಿಯೂ ಕಂಡುಬರುವುದಿಲ್ಲ (ಹೊಸಕ್ತಿ. ೨೭೭). 

[ಪರಿಣತ-* ಪ್ರಶ್ನೆ ] 

ಪರಿಣತಮತಿ (ನಾ).೧. - ಪರಿಣತಪ್ರಜ್ಞೆ, ೨. ಪ್ರೌಢವಾದ 
ಜ್ಞಾ ನವುಳ್ಳ ವನು : ಆ ನಾಡವರ್ಗಳ್‌ ಚದುರರ್ನ್ನಿಜದಿಂ ಕುಣತೋದ 
ದೆಯಂಂ ಕಾವ್ಯಪ್ರಯೋಗಪರಿಣತಮುತಿಗಳ್‌ (ಕವಿಸ: 

[ಪರಿಣತ--ಮತಿ] 

ಪರಿಣತವಯಸ (ನಾ). ವಯಸ್ಸೂ ದವನು ; ವೃದ್ಧ : ತರುಣ 
ನೃಷಂ ಕೆಲೆದು :ತೊಬಲ್ರರೆ ಕಂಡುದಜಂದೆ ಜೈನದೀಕ್ಷೆಗೆ ಮೆಯ್ಯಂ 
ತರಂಣಜನಂಗಳೆ, ತರ್ಪರ್‌ ಪರಿಣತವಯಸರ್ಕಳಪ್ಪ ವರ್‌ ಮೆಯ್ದಾರರ್‌' 
(ಆದಿಪು. ಅಂತು ಪ್ರಿಯ ಪುತ್ರವಿಯೋಗನಿಹ್ವಲೀಭೂತ 
ಚೇತನೆಯಿಂ ಮೆಯ್ಯಂ ನಿಜಕಿಸಲಾಜಿದೆಯುಂ ಪರಿಣತನಯಸನಾಗಿಯುಂ 
ಬಾಳಮರಣಮನೆತ್ತಿಕೊಂಡು (ಶಾಂತಿಪು. ೬-೯೧ ವ); ಪರಿಣತವಯಸರೆಮಿ. 
ಕೃಣ್ಣುರುಡರೆವೆಮಗಿಂಬು ಕೆಯನ್ವ ದುಚಿತೆಂ (ಗದಾಯು. ೪-೨). 

[ಸಂ. ಪರಿಣತನಯಸ್‌] 

ಪರಿಣತಿ (ನಾ). ೧. ಬಾಗುವಿಕೆ ; ಬಗ್ಗುವಿಕೆ. ೨. ಪರಿಪಕ್ಕತೆ; 
ಪ್ರಬುದ್ಧತೆ: ಅಂತು ಮನದೊಳೊಗೆದ ಕಾರುಣ್ಯರಸಮೆ ಸೀತೆ 
ಯೊಳಾದನುರಕ್ತ ತೆಯಂ ಕರ್ಚಿ ಕಳೆವುದುಂ ಸ್ವಭಾವಪಂಣತಿಯೊಳ್‌ನಿಂದು 
ಸ್ವಕೀಯಾಪ್ತ ಪುರುಸಪರಿಷಜ್ಜ ನಕ್ಕಿಂತೆಂದಂ (ಸಂರಾಮಾ. ೧೪-೧೧೩ ವಸ 
ಸತ್ಕ್ರಯೆಗಳೊಳಿಹಂಗೆ ಗರ್ವಿಸಿ ನುಡಿದನಂಗಂ ಸಾಂಗವಹುದೇ 
ಭಕ್ತಿ ಪರಿಣತಿ[ನಾಠಾಂ. ಣಯ] (ಬಸಪು. ೨೪-೮೯). ೩. ವ್ಯತ್ಯಾಸ; 
ಬದಲಾವಣೆ ; ರೂಪಾಂತರ : ಕಲಲಘನಫೇನ ಬುದ್ದು ದಾದಿ ಪರಿಣತಿ 
ಯಿಂ ನವಮಾಸಾವಸಾನಸಮಯದೊಳ" ಸ್ತ್ರೀಪುರುಷ ಯುಗಳಮೆಯಾಗಿ 
ಪುಬ್ಬುಗುಂ (ಆಅವಿಪ. ೫-೪೧ ವ); ಬಹುನಚನಸ್ಸು ರಿತ ಕ್ರಿಯೆಗೇಕತೆ 
ನಿಜಪರಿಣತಿ[ಪಾಠಾಂ, ತೆ] ಮೇಣ್‌ ಧಾತುಗೇಕವಚನದೊಳತ್ವಂ (ಶಮದ. 
೧೨೫). ೪. ಸಫಲತೆ ; ಈಡೇರುವಿಕೆ : ಮನಕ್ಕೆಂತಾನುಂ ಕಾಲಲಬ್ಬಿ 
ವೆಶದಿಂ ನಿವೃತ್ತಿ ಪರಿಣತಿಯೊಳ್‌' ಪರಿಣಮಿಸಿದ ಸುಸ್ಮೃತೆಯಂ ವ್ಯರ್ಥಂ 
ಮಾಡದೆ (ಚಂದ್ರಪು, ೪-೧೮ ನ) ; ಪುಣ್ಯದ ಫಲದ ಪರಿಣತಿಯೆಂತುಟೋ 
(೩ಭಾಗ. ೧೦-೧೫-೧೬). ೫. ಫಲ; ಪರಿಣಾಮ: ಕಲುಷನುತ 
ಶಬರನಾದಂ , . . ಲುಬ್ಬಕಂ ಬದ್ಧರೋಸೆದಿಂ  ಬೆಕ್ಕಾದಂ ಅಂತು 
ಪರಸ್ಪರೋಸಘಾತಸರಿಣತಿಯಿಂ ಹಾ 
ಮುಕ್ತಾಯ; ಕೊನೆ: ನೃಷಭನ ಅನಿಮಿತ್ತ ರೋಷಾವೇಶವಿಸಮತೆ 
ಗಮಾ ಜರಾದುರ್ಬಲಬಲೀ ನರ್ಧದುರ್ದರ್ಶಮರಣಾಯಾಸಪರಿಣತಿಗಂ 
ವಿಸ್ಮಯಂಬಟ್ಟು (ಚಂದ್ರಪು. ೨-೩೦). ೭. ಮುಪ್ಪು ; ವೃದ್ಧಾಪ್ಯ. 
೮, ನೈಪುಣ್ಯ ; ಪ್ರೌಢಿ ; ಕುಶಲತೆ: ಶ್ರೀಗೆ ಫಳಂ ಚಾಗಂ 
ವಾಳ್‌ಶ್ರೀಗೆ ಫಳಂ ಸರ್ವಶಾಸ್ತ್ರಪರಿಣತಿ (ಪಂಪಭಾ. 
ತರುಪಾಷಾಣಾದಿ ಕರ್ಮ್ಮಾಂತರಪರಿಣತಿಯಂ ಸದ್ಮಜಂ ಲೋಕದೊಳ್ಳಿತ್ತರಿ 
ಸಲ್ವೇಟ್ಕುಂ (ಎಕೆ. ೪11, ಶಿಕಾರಿ, ೧೨೩-೫೨; 1158); ಅಶ್ವಾರೋಹಣ 
ಸರಿಣತಿಯಿಂ ಪರಿಕೋಭಿವಡೆದು (ಾಜಶೇ. ೧೩-೮೨ ನ). [ಸಂ.] 

ಸರಿಣತಿದೋಜು (ಕ್ರಿ). ನೈಪುಣ್ಯವನ್ನು ತೋರು; ಪ್ರೌಢಿಮೆ 
ಯನ್ನು ಪ್ರದರ್ಶಿಸು : ಪರಿಣತಿದೋರ್ಪ ವಾಹಳಿತನಂ ಬಗೆಗೊಂಡುದು 
ಮಂತ್ರಿ ಪುತ್ರನಾ (ಉಜಶೇ. ೧೩-೮೨). [ಪರಿಣತಿ ತೋಟಿ] 


೧-೩೮). 


೧೫-೪೪); 


(ಸಂಠಾನಾ. ೧೦೯೬ ವು. 


೬-೧) ; 


೫೩೩೧ 


5 


20 


35 


40 


45 


ಪರಿಣಮನ 


ಪರಿಣತಿನಡೆ (ಕ್ರಿ). ೧. ಪರಿಪಕ್ವತೆಯನ್ನು ಹೊಂದು; ಪರಿ 
ಪೂರ್ಣತೆಯನ್ನು ಹೊಂದು : ಗುರುಸನ್ನಿ ಧಿಯೊಳ್ಳುನ್ನಂ ಪರಿಣತಿವಡೆ. 
ದಿರ್ದ ಸಕಳವಿದ್ಯಯನೀಗಳ್‌ ಸರಿನಿಡಿಗೆಯ್ವಂತೆ ಕಳಾಧರನಾದಂ ಶ್ರೀಧರಂ 
ನುಲ್ಳಿಪು. ೪-೧೩೪) ; ಪರಿಜತಿನಡೆದಂ ವಿದ್ಯಾಪರಿಕರದೊಳಮಾತ್ಯಸುತನುಂ 
(ಪುಸ್ಪಪು. ೪-೬೨). ೨. ನಿಪುಣತೆಯನ್ನು ಪಡೆ : ಆಗಳೊರ್ವಳಂತಃ 
ಪುರಕಾಂತೆ ವಯ ॥ ಪರಿಣತಿಯೊಡನೆ ಸರಿಣತಿವಡೆದ ವಚನಚಾತುರ್ಯಮಂ 
ಮೆಜಿಯಲರಸಿಗಿಂತೆಂದಳ್‌ (ನುಲ್ಲಪು. ೪-೪೧). [ಪರಿಣತಿ ಪಡೆ,] 

ಪರಿಣತಿನೆಖು (ಕ್ರಿ). ಸಫಲತೆಯನ್ನು ಹೊಂದು ; ಸಿದ್ಧಿಯನ್ನು 
ಪಡೆ: ಪಲವು ಸುಕೃತಮಿಂತು ಪರಿಣತಿನೆತ್ತುದೊ . . . ಎನೆ ಕುಲನಧು 
ಕುಜುಹುಗೊಂಡಿಹಳು(ಹದಿಬ. ೨-೧೮). [ಪರಿಣತಿ 4 ಪೆಠ] 

ಪರಿಣತಿಸುಖ (ನಾ). ಕಟ್ಟಕಡೆಯ ಸುಖ; ಕೊನೆಯ ಆನಂದ: 
ಪರಿಣತಿಸುಖನುಂ ಭಾನಿಸೆ ಶರೀರಿಗರ್ಹತ್ವ ೨ನಚನಮಲ್ಲದೆ ಪೆಳತಿಲ್ಲ 
(ಚಂದ್ರಫು. ೨-೩೯). [ಪರಿಣತಿ 4 ಸುಖ] 

ಪರಿಣತೆ; (ನಾ).ನಿಪುಣೆ; ಚತುರೆ: ಚಿತ್ರ ಕರ್ಮಚೆತುರೆಯರುಂಸುಭಾಷಿತ 
ಸಠಣಪರಿಣತೆಯರುಂ ಎನಿಸಿದ ಕನ್ನಿ ಕೆಯರೊಡನೆ, . . ಬಿಜಯಂಗೆಯ್ದಂ 
(ಕಾದಂಉ. ೭೫) ; ವಿದ್ಯಾನೀಕವನು ಪರಿಚರಿಸಿ ಪರಿಣತೆಯಾಗಿ ಸುಖದಿಂದೆ 
ಆ ಕುಮಾರಿತಿಯಿರುತಿರಲು (ಪ್ರಭುಲೀ. ೩-೩೬). [ಪರಿಣತ---ಎ್ನ] 

ಪರಿಣತೆ, (ನಾ). ೧. ನಿಪುಣತೆ; ಪ್ರೌಢಿ; ಚಾತುರ್ಯ: ಇಳ 
ಪರಿಣತೆಯೊಳಮಾನುಷವಿಭವದೊಳ್‌ (ಎಇ. 929) ; 
ತರುಣತೆ ಪೋಗಿ ಜಿನಾಗಮಪರಿಣತೆ ನಿಮಗಾಗೆ (ಅಜಿಪು. ೨-೧೦೧); 
ಏನು ಪರಿಣತೆ ನಿನಗೆ ಬಾಣಸಿಯಾನು (ಕುವ್ಯಾವಿ. ೧-೨೨). ೨. ಪರಿ 
ಪಕ್ವತೆ; ಪ್ರಬುದ್ಧತೆ: ಪರಿಣತೆಗಿನ್ನುಮಿಲ್ಲಬಳೆ ತಾನಿದು ಮೈನೆರೆ 
ದೊಂದು ಸುಗ್ಗಿ ಬಿತ್ತರಿಸುಗುವಣ್ಣ ನಿಮ್ಮ ದೆಸೆಯಿಂಂ ಕಳೆಯೊಳ್‌ ಶ್ರಮ 
ಮುಂಟು (ಸೂಕ್ತಿಸು. ೮-೪೨೮). [ಸೆಂ ಸರಿಣತಿ] 

ಸರಿಣದ್ಧ (ಗು). ೧. ಸುತ್ತಿದ; ಕಟ್ಟಿದ. ೨. ವಿಶಾಲವಾದ; 
ಅಗಲವಾದ: ಲೋಕದ ಚೆಲ್ಕೈಲ್ಲಮನೊಳಕೊಂಡು ರೇಖೆಗೊಂಡ 
ಲಾಟೀಲಲಾಮನೆ ಪರಿಣದ್ಭ ಕಂಧರಂ ಯಂವರಾಜಕಂಠಿಕಾಭರಣಮಂ. 
ಕಟ್ಟು ವುದರ್ಕೆ 'ನೋಂತು ತನ್ನ ಚೆಲ್ವನಲ್ಲದೆ ಪೆಠರ ಚೆಲ್ವನಾಸೆವಡದಂತಾ 
ದುದು (ಪಂಪಭಾ, ೨-೩೯ ವ). [ಸಂ] 

ಪರಿಣಮ (ನಾ). ೧. ಮುಕ್ತಾಯ; ಕೊನೆ: ಅನ್ನಮಂಣ್ಣದ 
ಬ್ರತಮಂ ಪರಿಣಮಂ ಮಾಡಿ ದೇವರ ದಿಬ್ಬಶ್ರ್ರೀಪಾದಮಂ ಪೂಜಿಸುತ್ತ ಮಿರೆ. 
(ಎಕ. ೫1, ದಾವಣ, ೧೫೫-೩೦; 1124). ೨. ಫಲ; ಪರಿಣಾಮ ; 
ನೊರೆನ ರ್ಫಂಕೃತಿಯ ದಕನಾದಗಳೆಂಡಂಬ ಶರಧಿಯೊಳು ಮುಳುಗಿ 
ಮೈಮಜಿಕದ ಪರಿಣಮವೇ (ಕೈಕನ. ೪-೧೦-೧), [ವ ಸಂ. ಪರಿಣಾಮ] 

ಸರಿಣಮತೆ (ನಾ). ಪ್ರಬುದ್ಧವಾಗುವುದು; ಪ್ರೌಢತೆ: ಬಳಿಕಾ 
ಗರ್ಭದೊಳಗೆ ಮೂಯಿ ಪೊಜಗೆ ಮೂಜು ವರ್ತಿಸುವ ಜಾಯತೆ ಅಸ್ತಿತೆ 
ಪರಿಣನುತೆ [ಪಾಡಾಂ, . ವಿಪರಿಣತೆ] . . . ವಿನಶ್ಯತೆ ಎಂಬಾ ಸಡ್ಕಾವ 
ವಿಕಾರಮುಳ್ಳಾತನೆನಿಸಿ (ವಿವೇಕ, ೨೫೭) ; ಊರ್ಮಿಭೂತಗಳಾರು, ಅಸ್ತಿ, 
ಜಾಯತೆ, ಪರಿಣಮತೆ , . . ವಿನಶ್ಯತೆ ಎಂಬ ೬ ತರಂಗಗಳಿಂದ ಕೂಗಿರು 
ವುದು (ಹಾರ. ೭-೭ ಪದ್ಯಾರ್ಥ); ಸರಿಣಮತೆ ಇ ಶೈಶವಾವಸ್ಥೆ ದಾಟು 
ವುದು (ಹಸಾರ, ೭-೭ ತಾತ್ಪರ್ಯ). [4 ಸಂ. ಪರಿಣಾಮತಾ] 

ಪರಿಣಮನ (ನಾ). ಬದಲಾವಣೆ ; ಮಾರ್ಪಾಟು ; ರೂಪಾಂತರ : 
ನಿಜನಿರಂಜನಸರಮಾತ್ಮನಲ್ಲಿ ಸಂಯಮನಂ ಗಮನಂ ಸರಿಣನುನಂ , , » 
ಆದಿ ದ್ವಾದಕವಿಧಾನುಸ್ಮಾ ನಂ ತಪಮೆಂಬುದಕ್ಕುಂ (ತತ್ತ್ವಸ್ರ. ೨೮೮); 
ಕುಂಬಾರನ ಮಡಿಕೆ, ಕುಡಿಕೆಗಳಿಗೆ , . . ಪರಿಣಮನ ಕ್ರಿಯೆಗಾಗಿ ಬದಗ 
ಬೇಕಾಗುತ್ತವೆ. (ಕಾನ್ಯಕು. ೬೬). [ಸಂ.] 


೫111, ೩೩೦೧೯ ; 


ಪೆರಿಣವಿಸು ೫೩೩೨ ಪರಿಣಾಮ 
ಫರಿಣನಿಸು (ಶ್ರಿ). ೧. ಬಾಗು; ವಂದಿಸು; ನಮಸ್ಕರಿಸು; ಪೋಗೆ (ಸಂಾಮಾ. ೧೦-೧೬೭); ಪರಿಣಯನನೇದಿಕಾಶೇಖರ ಪದ 
ಸೋಪಾನಸಂಕ್ತಿ ತ್ರಯರೂಸದಿನಂಬರಮೆ  ಜಿನರಾಜಭಕ್ತಿಯಿಂಂ ಸರಿಣ ಸಂಕರುಹರಾಗಿಸಲೈಂದು ವಧೂನರರನೊಡಗೊಂಡು ಬಂದರ್‌... ಕುಲ 


[ನಾಲಂ ಣಾ] ಮಿಸಿದಂತೆ. ಸೊಗಯಿಸಿರ್ದ ಸೋಪಾನಪಂಕ್ತಿ ಮಾರ್ಗಂ 
ಗೆಳೊಳ್‌ (ಆದಿಪು, ೬-೫೭ ವು); ಆಹಸ್ಲದಮಾನಸರಾಗಿ ಭಕ್ತರು ಸರಿಣ 
ಮಿಸುತಿರಲು (ಒಸಪು, ೯-೧೮) ; ಅಲ್ಲಮಪ್ರಭು ಬರಲು ಮುಕ್ತಾಯಿ 
ಗಳು ಪರಿಣಮಿಸಿದರು ಭಕ್ತಿಯಲಿ (ಪ್ರಭುಲೀ. ೧೨-೪).೨. ಬದಲಾವಣೆ 
ಯಾಗು; ರೂಪಇಂತರ ಹೊಂದು ; ಮಾರ್ಪಾಟಣಗು : ನೀನೆಮ 
ಗಿದಿರೆಂ ಬಂದು ನಂದಿಸಿ ವಿಧಿಯಿಂಂದರ್ಚಿಸಲೊಡಂ ನಿಧಿಗಳಾಗಿ ಪರಿಣವಿ 
ಸುವೆನೆಂದು ಪೇಟ್ಟುದುಂ (ಸಂಚತಂ, ೧೯೧-೯); ಆಕೆಗೆ ರಾಮನಲ್ಲಿದ್ದ 
ಮೋಹವು ಕಡೆಗೆ ಕ್ರೋಧವಾಗಿ ಪರಿಣಮಿಸಿತು (ಕಲಾಥ. ೯೭); ಆಂಡ 
ಯ್ಯನ ಕೈಯಲ್ಲಿ 'ಕಾಮದಹನದ ಕಳಿಯ್ದಂ ಮನ್ಮಥವಿಜಯವಾಗಿ ಪರಿಣ 
ಮಿಸಿತು (ಸಾಹಿಸ. ೧೩೭). ೩. ಆಕಾರವನ್ನು ಪಡೆ; ಮೈ ಜೋರು; 
ರೂಪು ತಳೆ : ಹೈಮಾಚಲಮಂಭೋರೂಪದಿಂದಂ ಪರಿಣನಿಂಸಿದುದು 
೬೬ « ಐನಲ್‌ ಚೆಲ್ವದಾಯ್ತೆ ಬ ಷಂಡಂ (ಕಾದಂಪೂ, ೬೩೪); ಪರಿಣಮಿಸಿ 
ದುದಿಲ್ಲಿ ಜಳಸ್ವರೂಪದಿಂ ತಿಂಗಳ್‌ (ಚಂದ್ರಪು. ೧-೮೯) ; ಪರಿಣವಿಂಸಿರ್ಕುಂ 
ಪ್ರಕೃತಿಸ್ವರೂಪದಿಂ ಮುಧ್ಯಮೈಕವಚನಂ ವಿಧಿಯೊಳ್‌ (ಶನುದ, ೨೩೦) ; 
ಕನ್ನಡಿಯಲ್ಲಿ ಕಂಡ ಕನ್ನೆಯ ರೂಪಿನಂತೆ ಪರಿಣಮಿಸಿ (ಸೌಗಂಧಿ. ೩೯೦-೩೩). 
೪. ಉಂಟಾಗು ; ಸಂಭವಿಸು: ಅಂತು ಸೂತ್ರಿಸಿದ ಸೂತ್ರ[ದ] 
ವೃತ್ತಿ ನಿಜಾತ್ಮವೃತ್ತಿ ವೋಲ್‌ ಪರಿಣಮಿಸಿತ್ತು. (ಸಂಪಭಾ. ೨-೩೪)? 
ಮನಕೈಂತಾನುಂ. 'ಕಾಲಲಬ್ಕಿ ವಕದಿಂ ನಿವೃತ್ತಿಸರಿಣತಿಯೊಳ್‌ ಪರಿಣಮಿಸಿದ 
ಸುಸ್ಮೃತೆಯಂ ವ್ಯರ್ಥಂ ಮಾಡದೆ (ಚಂದ್ರಪು. ೪-೧೮ ವು; ಅರನೆ ಠಕಾರಂ 
ಡೆಬಿದಿಂ ಸರಿಣಮಿಕುಂ (ಶೆನುದ. ೨೫೭) ; ತಾಯಿಯ ಮುದ್ದು, ತಂದೆಯ 
ಕಾಠಿಣ್ಯ ಅನೇಕ ವೇಳೆ ಮಕ್ಕಳ ಪುರೋಭಿವೃದ್ಧಿಗೆ ಕುಂದಳಗಳಾಗಿ ಪರಿಣವಿ 
ಸುತ್ತವೆ (ಚಿಂಗಾಳ್ವ. ೪). ೫. (ಗುಣದಂತೆ) ಪರಿಪಕ್ವವಾಗು ; ಪರಿ 
ಪೂರ್ಣವಾಗು: ($). ೬. ಮುಪ್ಪಾಗು; ವಯಸ್ಸಾಗು; (೪. 
೭. ಫಲ ಕೊಡು; ಫಲಿಸು; ಪ್ರಾಪ್ತವಾಗು : ದೊರೆಕೊಳಿಸುವ 
ತತ್ಕ್ರ್ರಿಯೆಯೊಳ್‌ ಪರಿಣನಿಸುವ ಫಳಮನಸ್ತ್ರಶಸ್ತ್ರತನುತ್ರೋತೃರರಹಿತಂಗೆ. 
ಎ... ಡೊರೆಕೊಳಿಸುವವೋಲ್‌ (ಅದಿಪು. ೧೫-೧೭), ಲೆ.ಹರ್ಷಗೊಳ್ಳು ; 
ಸಂತೋಷಿಸು ; ತೃಪ್ತಿಹೊಂದು : ವಿನುಳವ್ರತಿಗಳ್‌ ಸಲೆ ಕಂದ 
ಮೂಲಫಲದಿಂದೆ ತಣಿದು ಪರಿಣಮಿಸಿರ್ಪರ್‌ (ಗಿರಿಕ. ೧-೬೧); ಚೆನ್ನಮಡಿ 
ವಳನಮುಳಚಾರಿತ್ರೋನ್ನ ತಿಗೆ ಭಕ್ತರು ಪರಿಣಮಿಸೆ (ಬಸಪು. ೨೧-೪೫); 
ಕಲಿಗಳ ಬೀನನೀ ಕವಿಯೆಂದು ಹೊಗಳಿದ ರಾವಣನ ಮಗ ಮತ್ಸರಂಗಳ 
ಬಿಟ್ಟು ಪರಿಣವಿಂಸಿ (ಕೌಶಿರಾ, ೩೪-೪೩) ; ಕುಮತಿ ದುರ್ಜನರು ಪರಿಣನಿಂ 
ಸದಿರಲೇನಾಯತ್ರಿ (ಭಾನಟಿಂ. ೧-೧೮). [ಪರಿಣಮನ---ಇಸ್ಫು] 
ಪೆರಿಣಯ (ನಾ). ೧: ಮದುವೆಯಲ್ಲಿ ವಧೂವರರನ್ನು ಪನಿತ್ರ 
ವಾದ ಅಗ್ನಿಯ ಸುತ್ತಲೂ ನಡೆಸುವುದು. ೨. ಮದುವೆ ; 
ನಿವಾಹ : "ಉಪಯಾಮ ವಿನಾಹೋದ್ವಾಹ ಸರಿಣಯಂ ಪಾಣಿಪೀಡನ 
ಕ್ಕಾಬ್ಯೈ” (ಸ್ತುಕೋ. ೫೩-೧೧); ಸರಿಣಯ ಕೈಲ್ಹ ಂಜೆಲ್ಲಾ ಪ್ರರಜನ 
ಪರಿಜನಮನಖಿಳವಸ್ತು ಗಳಿಂ ಸತ್ಕರಿಸಿ (ಉ k 20) ; ಪರಿಣಯಂನುಂ 
ನೆಗಳ್ದು ಸಮಾಪ್ತಿಯ ಮಾಡಿ (ಒಸಪು. ೩೨-೩೯) ; ನರಚರಿತ್ರದ ರಾಮ 
ಭದ್ರಗೆ ಪರಿಣಯಂ ಮಾಳ್ಬು ಜಾಗನ ನಿರ್ಧರಿಸಿ (ತೊ. ೧-೧೨-೩); 
ಗುರುಜನನೆಸಗಿದ ಪರಿಣಯನೇ ಸರಿ (ರಕುಂತ. ೬೧ ಅಡಿಟ), [ಸಂ.] 
ಪರಿಣಯನ (ನಾ). ಎ ಪರಿಣಯ ೨: “ಉಪಯಾವಂ, ಸರಣಯನಂ 
೬ ೬ ಉದ್ವಾಹಃ--ಈ ೫ ಮದುವೆ? (ಹಲ: ೮೧-೩೪೧) ; 
ಪರಿಣಯನಾರ್ಥಂ . . . ಅದಿತ್ಯನನಇದರೆದಿಂದಂ ನೆನೆದು ಬರಿಸಿದಂ ಮುನಿ 
ಮುಖ್ಯಂ (ಸಂಚತಂ, ೨೫೭-೧೬); ಪರಿಣಯನ ನಿಮಿತ್ತ ೦ ದಶಶಿರನಕ್ತ ಲ್‌ 


45 


ವೃದ್ಧರ್‌ (ಶಾಂತೀಕ್ವ, ೪-೨೮೪): [ಸಂ] 
ಸರಿಣಯನಗೃ ಹ (ನಾ). ಮದುನೆ ಮನೆ; ನಿವಾಹ ನಡೆಯುವ 
ಗೃಹ: ಸರಿಪೂರ್ಣೋತ್ಸನನುತ್ಸನನುಂರಜಧ್ವನಿಯಿಂದಮಾ ವಧೂ 
ನರರಂ ಫೋ ಬರಖೀಟಕೆ ಂಬಂತಿರ್ದುದು ಸುರವಾರಸ್ತ್ರೀವಿಲಾಸಪರಿಣಯನ 
ಗೃಹಂ (ಆದಿಪು. ೮-೧೯) ; ಅತಿಶಯಮುದತ್ತು. ಪರನುಪರಿಣಯನಗೃಹಂ 
(ಪುಷ್ಪಪು. ೮-೫೧). [ಪರಿಣಯನ-- ಗೃಹ] 
ಪರಿಣಯನೋತ್ಸ ನ (ನಾ). ಮದುವೆಯ ಸಮಾರಂಭ ; ವಿವಾಹ 
ಮಹೋತ್ಸವ: ಪರಿಣಯನೋತ್ಸವಂ ರತಿಗನಂಗನೊಳಾಗೆ (ಅದಿಪು. 
ಪುಸ್ಪ ದಂತಪುರಾಣದೊಳ್‌ ಕುಮಾರಸರಿಣಿಯನೋತ್ಸನ 
ಪರಿವರ್ಣನಂ. (ಪುಸ್ಪಪು. ೧೨-೧೧೪ ವು. [ಪರಿಣಯನ--ಉತ್ಸವ] 
ಸರಿಣಯೋತ್ಸ ನ (ನಾ). - ಪರಿಣಯನೋತ್ಸವ : ಪರಣಯೋತ್ಸ 
ಪೋತ್ಸುಕನಾಗಿ ಶಿಶುಪಾಲದಾನನಂ ಬಂದಿರ್ದ ಭೀಸ್ಮಕಪುರಕೃಭಿಮುಖ 
ನಾಗಿ (ಜಗವಿ, ೧೦-೫೩ ವ), [ಪರಿಣಯ -- ಉತ್ಸವ] 
ಪರಿಣಾನು (ನಾ). ೧... ಬದಲಾವಣೆ; ರೂಪಾಂತರ; 
ಮಾರ್ಪಾಟು : “ಪರಿಣಾಮಮದಂ. ವಿಕಾರಂ” (ಪಸ್ತು ಕೋ. ೧೧೪-೨೨) ; 
ಕಾರಕಮಖಖದಿಂ ವಿಭಕ್ತಿ ಪರಿಣಾಮಿಸುವುದಾಗಿ, ವಿಭಕ್ತಿ ಸಂಣಾಮಕ್ಕೆ 
(ಶನುದ,ನ. ೧೫೬ ಪ್ರಯೋ); ಬೀಜಪುಸ್ಪ ಫಲಂಗಳ್ಳೆ ಮದಿರಾಭಾವದಿಂದಂ 
ಪರಿಣಾಮಮೆ (ಗೊಮ್ಮಸಾ. ೪-೪) ; ಫರಿಣಾನುವೆಂದರೆ ಬದಲಾವಣೆ ... 
ಈ ಪರಿಣಾಮವು ಪ್ರತಿಕ್ಷಣದಲ್ಲೂ ಪ್ರತಿವಸ್ತುವಿನಲ್ಲೂ ನಡೆಯುತ್ತದೆ 
(ಹಿಂದಸಾ.೩೫). ೨. ಕಾರ್ಯದ ಫಲ : ಕಿಜೀಯಾತಂ ನಿಸರ್ಗದಿಂ ವಕ್ರ 
ಗತಿಪರಿಣಾಮದಿನುದ್ವ ತ್ತ ಚಿತ್ತ ದಿನುನ್ಮತ್ತ ನಾದಂ (ಸುಕುಮಾ. ೨-೫೭ನ) ; 
ಗಮನವಿಲ್ಲದೆ ಸುಳಿಯಬಲ್ಲಡೆ ನಿರ್ಗಮನಿಯಾಗಿ ನಿಲಬಲ್ಲಡೆ ಅದಕ್ಕದೆ ಪರಿ 
ಹಾವು ಅದಕ್ಕದೆ. ಸಂತೋಷಸ(ಅನಚಂ.೯೯-೪೪೭); ನಂದನಲಾಭವಾಂಟಿ ನಿನ 
ಗುಳ್ಳಿನೆಗಂ ಸಮನಿಸದಣಂ ವಿರತಿಪರಿಣಇನಮುಂ (ಚಂದ್ರಪು.೩-೭೫) ; ಅರಿದ 
ಮಂಂಡವ ನೋಡು ರಾಮನ ಕರದ ಚಾಸವಿದಹುದೆ ದಿಟ್ಟಿಸು 'ಹಿರಿದು 
ಸಂಶಯ: ಬಿಟ್ಟುದೆ. ಪರಿಣಾಮ ನಿನಗಾಯ್ತೊ (ಕೌಶಿಂ. ೧೭-೫೨), 
೩. ಪರಿಪಕ್ವತೆ; ಪ್ರೌಢತೆ: ಕಂಗೆ ಕೇಸರ ವೈರಿ ದುರಿತಕ್ಕೆ ಹರ ನೈರಿ ಉರ 
ವಣಿಸಿ ಬರುವ ಸಂಸಾರದುಃಖಕ್ಕೆ ಪರಿಣಾಮ ವೈರಿ (ಸರ್ನಜ್ಞ. ೧೫೧೪) ; 
ಅಮ್ಮಾಜಿ, ನಿನ್ನ ಪರಿಣಾನು ಸಾಶ್ವಿಕವಾದುದು. ನನ್ಮುಂಥ ಯತಿಗಳೂ 
ನಿನ್ನ ಬೆರ್ಶನ ಮಾಡಿ ಮಾರ್ಗದರ್ಶನ ಪಡೆಯಬೇಕು (ಮಾನಚಿಂ. ೧೭೭). 
೪.ಕೊನೆ; ಮುಕ್ತಾಯ: "ಪರಿಣಾಮಪಥ್ಯ' ಸರಾ. ೫. ಮುಪ್ಪು; 
ವೃದ್ಧಾಪ್ಯ. ೬. ಒಳಿತು; ಕ್ಷೇಮ; ಕಲ್ಯಾಣ; ಕೀರ ಪರಿಣಾಮ 
ಸುಕ ಶಬ್ದ? (ಶಬ್ಬನುಂ. ೬೯) ; ಬಂದಿರೆ ಪರಿಣಾಮವೆ. ಮನೆಯೊಳಗಕ್ಕಂದಿ 
ರನುವೆ ಮಕ್ಕಳು ಪದುಳನೆ (ಜಯಕಾ, ೧-೨೦); ಗುರುಪಾದಕೆಟಿಗಿದರೆ 
ಶಿರಸು ತಾ ಮಣಿಯಕ್ಕು ಪರಿಣಾನುನಕ್ಕು ಪದವಕ್ಕು (ಸರ್ನಜ್ಞ. ೯೯) ; 
ಆ ಲಕ್ಷ್ಮಿಯ ದೌಲತ್ತಿಸಿಂದಾಗಿ ಹಣ್ಣು ಹಣ್ಣೂ ಗಿರುವೆನ್ನು ಅದಕ್ಕಾಗಿ 
ನಾವು ಈಗಿಂದೀಗಲೇ ಉಪಾಯ ಯೋಚಿಸದಿದ್ದರೆ ಪರಿಣಣಮವಿಲ್ಲ! 
(ಕೈಲಾಕ- ೩೮), ೭. ಫಲಿತಾಂಶ : ಮೊದಲನೆಯ ನಕೀಲಿಪರೀಕ್ಷೆಯನ್ನು 
ಮುಗಿಸಿ ಪರಿಣಾಮ ಈಗ ತಿಳಿದು ಬಂದಿತ್ತು (ಸನುಜೀ, ೮೬೯). 
೮, ಬಾಗುವುದು ; ಬಗ್ಗುವಿಕೆ, ೯. ಸುತ್ತಲೂ ಹರಡುವಿಕೆ ; 
ಪ್ರಸಾರ. ೧೦. ವಿಸ್ತಾರ; ಹೆರಹು. ೧೧. ನಿರ್ಧಾರ; 
ತೀರ್ಮಾನ: ನಗುತ ರಾವಣ ಪೊಡನಿಜೆಗೆ ಪರಿಣಾಮವಾಗಲಿ ತಲೆಯ 
ತಾಯೆಂದ ೧೨. ಆನಂದ; ಹರ್ಷ; 
ಸಂತೋಷ : ಲಿಂಗಜೊಡನೆ ಲಿಂಗಕ್ಕೆ ಸಾರಿತ್ತಾಗಿ ಬಂದಿತ್ತೆ ಬ. ಪರಿ 


೧೧-೧೧೩) ; 


(ಕೌಶಿಂ, ೧೭-೪೮). 


ಪರಿಣಾಮಕಾರಿ 


ಣಾಮವಿಲ್ಲ ಬಾರೆದೆಂಬ ದುಃಖವಿಲ್ಲ (ಬಸನ, ೨೨೯); ಸೋಮಲಾಂಛನ 
ಲಾಂಛನರು ಸರಿಣಾಮವಂಕುರಿಸಲೈ ಸುಖಗೋಷ್ಮಿ ಮಧುರವಚನಂಗಳಿಂ 
ಮಾತುಗಳನಾಡುತ್ತ (ಒಸಪು.೨೫-೨) ; ಸುಭದ್ರೆ ನಡೆತಂದು ನೆಲಕೆ ದೊಪ್ಪ ನೆ 
ಕೆಡೆದು ಸಭೆಯಲಿ ಹಲುಬಿದಳು ' ಕೊಳುಗುಳಕೆ ಕಂದನ ಕಳುಹಿದವರಿಗೆ 
ಸಂದುದೇ ಪಂಣಾಮನೆಂದೆನುತ (ಕುನ್ಯಾದ್ರೋ. ೭-೧೩). ೧೩. ಶಾಂತಿ; 
ಸಮಾಧಾನ: ಎಂದೋ ಮನದಲ್ಲಿ ಪರಿಣಾಮನಹುದೆನಗೆಂದೋ (ಬಸನ. 
೨೨); ಎಲ್ಲ ಸಂದುಜೀ ಪರಿಣಾಮನೇ ಇನ್ನು ಹೋಹೆನೇ ಮುಂನಿನಾಥ 
ಕರುಣಿಸಿದಿರೇ ಎಂದು (ಹಡ. ೯-೪). ೧೪. ಪ್ರಭಾವ; ವರ್ಚಸ್ಸು. 
೧೫, ಪ್ರತಿಕ್ರಿಯೆ: ನೈದ್ಯರು ಕೊಟ್ಟಿ ಔಷಧಿಗಳ ಪರಿಣಾಮದಿಂದ ಅವರ. 
ಆರೋಗ್ಯ ಸುಧಾರಿಸಿತು (ರೂಢಿ). ೧೬. [ಕಾವ್ಯ ಮಿಸಾ] ಆರೋಪಿ 
ಸಲ್ಪಡುವ ವಸ್ತುವು (ವಿಷಯಿ), ಆರೋಪಕ್ಕೆ ವಿಷಯವಾದ 
ವಸ್ತುನಿನ ರೂಪವಾಗಿ ಬದಲಾವಣೆ ಹೊಂದಿ ಪ್ರಕೃತಕಾರ್ಯ 
ಕುಪಯೋಗವಾಗುವ ಒಂದು ಬಗೆಯ ಅಲಂಕಾರ: ಸಮಾ 
ಸೋಕ್ತಿ. ಪರಿಣಾಮ . . . ಉದಾತ್ತಾ ದ್ಯಲಂಕಾರಗಳೊಡಗೂಡಿ 
(ವಿವೇಕ, ೨೨೫); ವರ್ಣಿಸುವ ವಸ್ತು ನನುಭಮಾನವಸ್ತು ವೆಂದೇ ದಿಟಿಂಗೊಳಿಸಿ 
ಅದಟಂದಪ್ಪ ಕಾರ್ಯಮುಮಂ ಪೇಟಿಕಿಯದು ಪರಿಣಾಮಮೆನಿಪುದು 
(ಅಸ್ರತಿ. ೪೪-೫); ಉಪಮಾನವು  ಉಪಮೆೇೇಯವಾಗಿ ಪರಿಣವಿಸು 
ವುದರಿಂದ ಪರಿಣಾಮನೆಂದು ಹೆಸರು (ಕುನಲ. ೧೯೭). ೧೭. [ಗಣಿತ] 
ಸಿದ್ದಾಂತನಾದ ಒಂದು ಪ್ರತಿಜ್ಞೆ ಯೊಡನೆ ಸೇರಿಸಿದ, 
ಆ ಪ್ರತಿಜ್ಞೆಯಿಂದ ಸುಲಭವಾಗಿ ಅನುಮಾನಿಸಬಹುದಾದ, 
ಮತ್ತೊಂದು ಪ್ರತಿಜ್ಞೆ ; ಉಪಸಿದ್ಧಾಂತ : ಕೇಖಾಗಜಿತಕ್ಕೆ . . . 
ಪ್ರಾಶಸ್ತ್ಯವು ಬಂದಿದ್ದಿ ತಾದರೂ ಜ್ಞಾನಭಾಗವನ್ನು ಆಧಾರನಚನ. . . 
ಪರಿಣಾಮ (Corollary) ಹೀಗೆ ವಿಂಗಡಿಸಿ ತರ್ಕ ಮಾಡಿ ಇದನ್ನು 
ಶಾಸ್ತ್ರದ ಮುಟ್ಟಕ್ಕೆ ಎತ್ತಿ ಪರನೋಪಕಾರ 'ಮಾಡಿದ ಮಹನೀಯ 
ಯೂಕ್ಲಿಡ್‌ (ತಿಲ್ಬನಾ. ೮೮). ೧೮. [ಜೈನ] ವಸ್ತುವಿನ ಶುಭ, 
ಶಿಶುಭ ಮತ್ತು ಶುದ್ಧ ಎಂಬ ಮೂರು ಬಗೆಯ ಭಾವ,-- 
ಅವಸ್ಥೆ : ಪಂಣಾಮನಸಂಖ್ಯಾತಂ ಪರಿವರ್ಶಿಸುತಿರ್ಪುವಲ್ಲಿ ಶುಭಪರಿಣಾಮಂ 
ಬೆರೆಸೊಸೆದಿರ್ಕಾಗಳುಮಾರ್ತ ರೌದ್ರದೊಳ್‌ ಮೂಡಿ ಮುಟುಗುತಿರ್ಪದೆ 
ಚದುರಂ (ಅಜಿಪು. ೧೧-೩೯) ; ಪರಿಣಾಮದ ಪೊಲ್ಲಮೆಗಳ” ಜೊರೆಕೊಳೆ 
ಬಿಡದೊದವಿ ಬರ್ಹ ಪಾಪಾಸ್ರ್ರವಮಂ ಬರಲೀಯದೆ (ಜೀನಸಂ. ೧೫೨-೧). 
ಪರಿಣಾಮ ಬೀರು ಪ್ರಭಾವವನ್ನುಂಟುಮಾಡು : ಇವುಗಳ 
ಫಲಿತಾಂಶ ವಿದ್ಯಾರ್ಥಿಗಳ ಕಲಿವಿನ ಮೇಲೆ ಪರಿಣಾಮ ಬೀರತಕ್ಕುವು 
(ಶಿಕ್ಷರ, ೩೦೨). ಪರಿಣಾಮ ಮಾಡು - ಪರಿಣಾಮ ಬೀರು : ನದಿಗಳು 
ನಾನಾವಿಧಗಳಲ್ಲಿ ಸಲ್ಲಿಸುವ ಸೇವೆ ಮಾನವನ ಮನಸ್ಸಿನ ಮೇಲೆ ಪರಿಣಾಮ 
ಮಾಡದೆ ಹೋಗಲಿಲ್ಲ (ನನದಿ: ೪). [ಸಂ.] 
ಪರಿಣಾಮಕಾರಿ (ನಾ). ಫಲಕಾರಿಯಾದುದು ; ಪ್ರಯೋಜನಕರ 
ವಾದುದು : ಅಗಸನನ್ನು ಬದಲಿಸುವುದೂ ಗೌಳಿಗನನ್ನು ಬದಲಿಸುವುದೂ 
ಅಸ್ಟೆ, ಪರಿಣಾಮಕಾರಿಯೆಂದು ಅನುಭವಿಕರು ಬಲ್ಲರು (ದೇಕನ್ಕಿ.೩೭); 
ಈಗ ಆಚರಣೆಯಲ್ಲಿರುವ ಪದ್ಧತಿ ಕ್ರೂರತಮವಾದದ್ದು ; ಪರಿಣಾಮ 
ಕಾರಿಯಾದದ್ದಲ್ಲ (ಪುನರು. ೪೩೦); ನೊಣಗಳ ಬೆಳವಣಿಗೆಯನ್ನು ಪರಿ 
ಣಾಮಕಾರಿಯಾಗಿ ತಡೆಯಬೇಕಾದರೆ. ಅವುಗಳ ಜೀವನಚರಿತ್ರೆಯನ್ನು 
ಸರಿಯಾಗಿ ತಿಳಿದುಕೊಳ್ಳು ವುದು ಅನಶ್ಯ (ಅಡುಸೌ.'೫೦). 
[ಸಂ. ಪರಿಣಾಮಕಾರಿನ್‌] 
ಪರಿಣಾಮಗುಣ (ನಾ). [ಜೈನ] ಮೋಕ್ಷಕ್ಕೆ ಕಾರಣವಾದ, 
ಜೀವನ ಪರಿವರ್ತನೆಯಾಗುವ ಗುಣ (?): ಗಂ ೫೫೫೦ 
ಚೌಡ್ಯಾಸಾದಿ ಪಾದಿ ಕೆಳೆಯೆಂಬಿನಿತು »« * « ಮಾನಡೆಯಲಿರ್ದ್ದು ತಡೆದ 


೫೩೩೩ 


25 


30 


35 


40 


ಪರಿಣಾಮವಾದ 


ಡಚಿಕಿದ ೩೩% ದೆಂದೀಕ್ಷಿ ಪರಿಣಾಮಗುಣಮುತ್ತ ವೇದೊರೆಯನೆಂದೊಡೆ. 
» « : ಪಡೆದದ್ದಂ ಧರ್ಮ್ಮಬೀಯಕೊಡರಿಸದಿರ್ಶ್ವಂದದಿರ್ಕೈ ಪರಿಣಾಮ 
ಗುಣಂ (ಕೊಲ್ಲಾಶಾ. ೧-೨೨; ೫. [ಪರಿಣಾಮ 4 ಗುಣ] 
ಸರಿಣಾಮುಗೊಳಿಸು (ಕ್ರಿ). ಪರಿವರ್ತಿಸು : ಕುಂಬಾರನು ಮಣ್ಣನ್ನು 
ಗಡಿಗೆಯಾಗಿ ಪರಿಣಾಮಗೊಳಿಸುವನು (ಭಾರದ. ೨೩೧). 
[ಪರಿಣಾಮ -- ಕೊಳ್‌, 4--ಇಸ್ಭು] 
ಪರಿಣಾಮಗೊಳ್ಳು (ಕ್ರಿ). ಪರಮಾನಂದವನ್ನು ಹೊಂದು: 
ಸುರತಸಂಭ್ರ ಮುದ ಚುಂಬನಂಗಳಿಂದೆ ಕೂಡಿ ಸರಿಹಾಮಗೊಳ್ಳ ಯ್ಯಾ ನನ್ನ 
(ಅಖಂಡೇ, ೨೮೬-೪೧).  [ಸರಿಣಾನು4 ಕೊಳ್ಳು (-ಆಕೊಳ್ಳ್‌)) 
ಪರಿಣಾನುಜಲ (ನಾ). ೧. ಸಂತೋಷದಿಂದುಂಟಾದ ಕಣ್ಣೀರು ; 
ಆನಂದಬಾಷ್ಪ : ತನು ಉಬ್ಬಿ ನುನ ಕರಗಿ ಕಂಗಳಲ್ಲಿ ಪರಿಣಾಮಜಲ 
ಉಕ್ಕಿ ಕಡೆಗೋಡಿವರಿವುತ್ತ . . . ಆ ನಿಸ್ಕಲ ಪರಶಿವನೊಡನೆ. ಬೆರೆದು 
(ಅಖಂಜೇ. ೨೦೬-೪೬). ೨, [ವೀಶೈ) ಹತ್ತು ವಿಧವಾದ ಪಾಜೋ 
ದಕಗಳಲ್ಲಿ ಒಂದು ಬಗೆ: ಚಿತ್‌ಸೃಥ್ವಿಹೃದಯನುಧ್ಯದಲ್ಲಿ ನೆಲಸಿರ್ಪ 
ಪರಿಣಾಣಾಮುಜಲನ. ಚಿದ ಂಡದೊಳಗೆ ಪರಿಣಾಮಪಾವಡದಿಂದ ಶೋಧಿಸಿ 
(ಚನ್ನನ. ಕ. ೮೨-೧೬೭), "ದಶವಿಧಪಾದೋದಶಕ' ಪರಾ. 
[ಪರಿಣಾಮ + ಜಲ್ಯ] 
ಪರಿಣಾಮತೆ (ನಾ). ಆನಂದ; ಸಂತೋಷ : ಕೂಡಿ ಸುಖಂಬಡೆವುದು 
ಜಂಗಮಲಿಂಗದ ವಿಷಯ ಸುಖಂಬಡೆದು ಪರಿಣಾಮತೆಯನೈದುವುದು. 
ಪ್ರಸಾದಲಿಂಗದ ವಿಷಯ. ಪರಿಣಾಮತೆಯಸೆಯ್ಲಿ ನಿಶ್ಚೆಯಬಡೆವುದು 
ಮಹಾಲಿಂಗದ ವಿಷಯ (ಆದವ. ೫-೧೨). [ಸಂ. ಪರಿಣಾಮತಾ] 
ಪರಿಣಾಮಪಥ್ಯ (ನಾ). ಕೊನೆಯಲ್ಲಿ ಹಿತವಾದುದು ; ಕಡೆಯಲ್ಲಿ 
ಮಂಗಳಕರವಾದದು: ಪರಿಣಾಮಪಥ್ಯಮಂ ಸುಖಪರಿಕರವುಂ. 
ಮೆಚ್ಚ ದನ್ನರಾರೀ ಮಾತಂ ನಿರತಿಶಯಂರಸಸಮೇತಮಂ (ಕಮೀ. ೩-೧೫೨); 
ಪರಿಣಾಮಪಥ್ಯನಂಂಮಪ್ಪ ಕೃತ್ಯಮಂ ನಿಜಮನಶ್ಚತುರಸಚಿವ ಸಹ 
ಸಮಾಲೋಚದಿಂ ಕಂಡು (ಚಂದ್ರಪು. ೯-೧೨೬ ನ). [ಪರಿಣಾಮ ಪಥ್ಯ] 
ಪರಿಣಾಮಪ್ರೆಧಾನ (ನಾ). ಮನಸ್ಸಿಗೆ ತಟ್ಟುವುದರಲ್ಲಿ ಮುಖ್ಯ 
ವಾದುದು ; ಪರಿಣಾಮಕಾರಿಯಾದುದು : ಎಲ್ಲ ವಿಮರ್ಶೆಯೂ 
ಮೂಲಭೂತವಾಗಿ ವ್ಯಕ್ತಿ ನಿಸ್ಮ ವಾದುದು ಮತ್ತು. ಪರಿಣಾಮಪ್ರಧಾನ 
ವಾದುದು (ಸಾಹಿಸ್ರ. ೩೦೦). [ಪರಿಣಾಮ-. ಪ್ರ ಧಾನ] 
ಪರಿಣಾಮರಮಣೀಯ (ನಾ). ಕೊನೆಯಲ್ಲಿ ಚೆನ್ನಾಗುವುದು : 
ಅವಿನೀತರಾಜಪುತ್ರ ನೊಳಾ ಳೋಚಿಸಿದ ಮಂತ್ರದಂತೆ ಪರಿಣಾನು 
ರಮಣೀಯವನರಾಗದೆ ಕಿಡೆಯಂಂ (ಗದಾಯು. ೭-೨೬ ವ): 
[ಪರಿಣಾಮ + ರಮಣೀಯ] 
ಪರಿಣಾನುರಮುಣೀಯತೆ (ನಾ). « ಪರಿಣಾಮರಮಣೀಯ : 
ಒಂದೇ ಒಂದು ಸಣ್ಣ ಚಿತ್ರ ಇದು. ಇದರಲ್ಲಿ ಅಣಕನಿಜೆ . . . 
ಪರಿಣಾಮುರಮಣೀಯತೆಯೂ ಇದೆ (ಸೌಂದಸ, ೩೧೩). 
[ಪರಿಣಾಮ 4 ರಮಣೀಯಂತೆ] ಸ 
ಸರಿಣಾನುವಡೆ (ಕ್ರಿ). ಪರಮಸುಖವನ್ನು ಪಡೆ ; ಸರಮಾನಂದ 
ವನ್ನು ಹೊಂದು: ಆ ಪಶುಕಾಯನಂ ಕಳೆದು ಆನು ಪರಿಣಾನು 
ನಡದನಳಯ್ಸಾ (ನೀಲನ. ಕ, ೨೬-೮೦); ನಿನ್ನಂ ಕಂಡು ಬದುಕಿದೆವು 
ಪರಿಣಾಮುನಡೆಡೆವು (ಸೋನುಚ. ೨-೮೯). [ಪರಿಣಾಮ ಪಡೆ] 
ಪರಿಣಾಮವಾದ (ನಾ). ೧. [ತತ್ತ್ವಶಾ) ಸಾಂಖ್ಯಮತದ 
ಪ್ರಕಾರ ಹೇಳುವ "ರೂಪಾಂತರ' ತತ್ವದ ಮಶ: ಕುಂಬಾರನು 
ಮಣ್ಣನ್ನು ಗಡಿಗೆಯಾಗಿ ಸರಿಣಾಮಗೊಳಿಸುವನು. ಮಣ್ಣಿ ನಲ್ಲೇ ಮರೆ 
ಯಾಗಿದ್ದ ಗಡಿಗೆಯೆನಿ ಕುಂಬಾರನ ಪ್ರಯತ್ನದಿಂದ ಹೊರಪಡುವುದು 


ಪರಿಣಾಮವಾದಿ 


ಎಂದು ಸಾಂಖ್ಯವಾದ, ಇದನ್ನೇ ಪರಿಣಾಮನಾದವೆಂದೂ ಸತ್ಕಾರ್ಯ 
ವಾದವೆಂದೂ ಹೇಳುವರು (ಭಾರದ. ೨೩೧); ಈ ಪ್ರಪಂಚವನ್ನು ಸುವರ್ಣ 
ಪರಿಣಾಮವಾದ ಭೂಸಣದಂತೆ ಬ್ರಹ್ಮದ ಪರಿಣಾಮವೆಂದು ಕೆಲವರು 
ತಿಳಿಯುವರು. .. ಇವುಗಳಲ್ಲಿ ಒಂದು ಪರಿಣಾಮವಾದ, ಮತ್ತೊಂದು ಆರಂಭ 
ವಾಡ (ಹಿಂದ, ೨೦೩). ೨. [ವಿಜ್ಞಾನ] ಸಜೀವವಸ್ತುವು ಆದಿ 
ಕಾಲದಿಂದಲೂ ತಳೆದಿರುವ ರೂಪಾಂತರವನ್ನು ಕುರಿತವಾದ ; 
ವಿಕಾಸವಾದ; “ಗರ್ಭಧಾರಣವಾಗುವುದರಿಂದ ಭ್ರೂಣವು 
ಹೊಸದಾಗಿ ಸೃಷ್ಟಿಯಾಗುವುದಿಲ್ಲವೆಂದೂ, ಹಿಂದಿನಿಂದ ಬಂದಜ್ಜೀ 
ವಿಕಾಸವಾಗುವುದೆಂದೂ ಹೇಳುವ ವಾದ: ವಿಕಾಸವಾದ” 
(Theory of Evolution: ಇಂಕನಿ); ಖಗೋಳಜ್ಞರಿಗೆ ಭೂಗರ್ಭಶಾಸ್ತ್ರದ 
ಪರಿಚಯವೂ ಡಾರ್ಪಿನ್ನನು ಪ್ರತಿಪಾದಿಸಿದ. ಪರಿಣಾಮವಾದವೂ 
(Theory of Evolution) ಉಪಯುಕ್ತ ವಾಗಿದೆ (ವಿಸ್ತಾಕ, ೧೦); 
ಶಾಕ್ತ ಸಂಪ್ರದಾಯವು , . . ಪರಿಣಾಮವಾದವನ್ನು ಅಂಗೀಕರಿಸುತ್ತದೆ 
(ಭಾರದ: ೨೨೭), [ಪರಣಾನು 4 ವಾದ್ಯ] 

ಪರಿಣಾಮವಾದಿ (ನಾ). [ವಿಜ್ಞಾನ] ವಿಕಾಸವಾದವನ್ನು ಪ್ರತಿ 
ಪಾದಿಸುವವನು : ಈ ಸೃಷ್ಟಿಯ ಸಿದ್ಧಾಂತವನ್ನು ಕುರಿತು ದೃಷ್ಟಿ ಭೇದ 
ಗಳನ್ನು ಇಂದಿನ ಆರಂಭವಾದ, : ಪರಿಣಾಮವಾದಿ . , . ಮುಂತಾದ 
ದಾರ್ಶನಿಕರು ಭಿನ್ನ ಭಿನ್ನ ಕೋನದಲ್ಲಿ ಈ ಸೃಷ್ಟಿ ಕ್ರಮವನ್ನು ಕುರಿತು 
ಸಾಪೇಕ್ಷವಾಗಿ ಹೇಳುತ್ತಿರಬಹುದು, (ಶರೀಫ. ೬೩ ಕವಿಕಾವ್ಯಸರಿಚಯ). 

[ಸಂ. ಪರಿಣಾಮವಾದಿನ್‌] 

ಪರಿಣಾಮಶುದ್ಧಿ (ನಾ). [ಜೈನ] “ಮನಃಪರಿಪಾಕ” (ಆದಿಪು. 
ಸಂಗ್ರಹ. ಕೋಶ) : ಪರಿಣಾಮಕುದ್ಧಿ ದೊರೆಕೊಳೆ . . . ಭರತಂಗೆ ಶಾಸ್ತ್ರ 
ಲಕ್ಷಣಪರಿಕರದಿಂ ತೊಟ್ಟ ನವಧಿ ಪುಟ್ಟ ತ್ತಾಗಳ್‌ (ಅದಿಪು. ೧೫-೨೨); 
ಪರಿಣಾಮಶುದ್ಧಿ ಯಿಂದಮಾಹಾರದಾನಮಸನಿತ್ತು (ಶಾಂತಿಪು. ೯-೮೩ ವ); 
ನಿರ್ಭರಭಕ್ತಿ ಭರದಿನತ್ಯಾದರದಿಂ ಪರಿಣಾಮಶುದ್ಧಿ ಯಂ 'ವಂದಿಸಿದಂ 
(ಸುಕುಮಾ, ೪-೨೧). [ಸರಿಣಾಮ + ಶುದ್ಧಿ] 

ಪರಿಣಾಮಶೂಲೆ (ನಾ). ಅಜೀರ್ಣವಾದ ಸಮಯದಲ್ಲಿ” ಹೊಟ್ಟಿ 
ಯಲ್ಲಿ ಆಹಾರವು ತಳೆಯುವ ಮಾರ್ಪಾಟುಗಳಿಂದ ಉಂಟಾಗುವ 
ವೇದನೆ, - ನುಲಿತ; ತೀವ್ರವಾದ ನೋವುಂಟುಮಾಡುವ 
ಅಜೀರ್ಣರೋಗ : ಬಜೆ, ಲವಣ ಸಹ ಕಲವ ಮಾಡಿ ಕೊಟ್ಟು... 
ಸಾಸುವೆಯಂ ಬಿಸಿನೀರಿಂದರೆದು ಕಲ್ಕವ ಮಾಡಿ ಕೊಡಲು ಅಮಾತಿಸಾರ, 
ಉದಾವರ್ತ, ಪರಿಣಾಮೆಶೂಲೆ ಸಹ ಮಾಣ್ಗು ೦ (ಸಕವೈ. ೩೧೪). 

[ಪರಿಣಾಮ -ಶೂಲೆ,] 

ಪರಿಣಾಮಾಲಂಕಾರ (ನಾ). -ಪರಿಣಾಮ ೧೬: ಪರಿಣಾಮಾ 
ಲಂಕಾರಮೆಂತೆನೆ . , . ವರ್ಣಿಸುವ ವಸ್ತುವನುಷಣಾನವಸ್ತು ವೆಂದೇ 
ದಿಟಿಂಗೊಳಿಸಿ ಅದಅಿಸ೦ದಪ್ಪ ಕಾರ್ಯಮುಮಂ ಪೇಟಿಕಿಯದು ಪರಿಣಾಮ 
ಮೆನಿಪುದು (ಅಪ್ರತಿ. ೪೪-೧). [ಪರಿಣಾಮ -- ಅಲಂಕಾರ] 

ಫರಿಹಾನಿ (ಗು). ೧. ಬದಲಾಯಿಸುವ; ರೂಪಾಂತರ 
ಹೊಂದುವ. (ನಾ). ೨. ಬದಲಾವಣೆ ಹೊಂದಿದುದು; 
ರೂಪಾಂತರ ಹೊಂದಿದುದು ; ಪರಿಭಾವಿಸೆ ಕಾಲತ್ರಯ ಪರಿಣಾಮಿ. 
ಗಳೆನಿಸಿ ನೆಗಟ್ಮಿ ಮೂಣುಂ ಕ್ರಿಯೆಯೊಳ್‌ ನಿರುತಂ ಪ್ರತಿಸೇಧಕ್ರಿಯೆ ಬರೆ 
ಭೂತಾರ್ಥದೊಳ್‌ ಸಲ್ವುದು (ಶಮದ, ೨೨೨); ಸತ್ವ, ರಜಸ್ಸು, 
ತಮಸ್ಸುಗಳುಳ್ಳ ವಿಶ್ವನೆಲ್ಲಾ ಪರಿಣಾಮಿ ಮತ್ತು ಅನಿತ್ಯವಾದುದು 
(ಛಾರದ. ೨೬೬) ; ಕೆಲವರು ಆತ್ಮ ಎಂಬ ವಸ್ತು ವನ್ನು' ಶಾಶ್ವತ, ನಿತ್ಯ, 
ಯಾನ ವಿಧವಾದ ಪರಿಣಾಮಿಯಲ್ಲವೆಂದು ಹೇಳುತ್ತಾರೆ. ಕೆಲವರು 
ಅದನ್ನು ಪರಿಣಾನಿನಿಯೆಂದು. ತಿಳಿಯುವರು. (ಹಿಂದಸಾ, ೩೫). 


೫೫೩೩೪ 


20 


50. 


35 


40 


45 


ಪರಿಣೇತ 


೩. ಬದಲಾವಣೆ; ಮಾರ್ಪಾಟು. ೪: [ನೀಶೈ]"ಲಿಂಗಾನಂದಾನು 
ಭಾವಿ” (ಮೋಳಿಮಾ. ಕೋಶ) : ನಾನೇಕೆ ಬಂದೆ ಸುಖವ ಬಿಟ್ಟು ಬಂದು 
ದಕ್ಕೆ ಒಂದೂ ಆದುದಿಲ್ಲ ಸಂಸಾರದಲ್ಲಿ ಸುಖಿಯಲ್ಲ ಪರಮಾರ್ಥದಲ್ಲಿ ಪರಿ 
ಣಾಮಿಯಲ್ಲ (ಮೋಳಿಮಾ. ೩೬-೧೫೦); ನೀನು ಪರಿಣಾಮಿಯಾದೆ ಬಸವಾ 
ರೂಪು ನಿರೊಪುನಿಡಿದೆ ಬಸವಾ (ಸೀಲನ. ಕ. ೧೧-೨೬); ಚೇತನಂ ತಾನಾ 
ಗಿಯಂಂ ನಿಶ್ಚೇತನದ ಪರಿಣಾಮಿ ... ಮಹಾನುಭಾವಪ್ರಜ್ಞ ಮಾನಸನು 
(ಬಸಪು. ೮-೧೨). [ಸಂ. ಪರಿಣಾಮಿನ್‌] 

ಪರಿಣಾವಿಂದ್ರವ್ಯ (ನಾ). ಬದಲಾವಣೆಯಾಗುವ ವಸ್ತು ; 
ಮಾರ್ಪಾಟಾಗುವ ಸ್ವಭಾವವುಳ್ಳ ಪದಾರ್ಥ : ಜೀನ ಪುದ್ಗಲಗಳೆ 
ರಡು ಕ್ರಿಯಾಶ್ರಯದ್ರವ್ಯಗಳು, ಪರಿಜಾಮದ್ರವ್ಯಗಳು (ಹಿಂದಸಾ, ೮೧), 

[ಪರಣಾಮಿ 4 ದ್ರವ್ಯ] 

ಪರಿಣಾಮಿಸು (ಕ್ರಿ). ೧. ಬದಲಾನಣೆಯನ್ನು ಹೊಂದು ; 
ರೂಪಾಂತರವಾಗು : ಇಂತರ್ಥವಶದಿಂ ವಿಭಕ್ತಿ ಪರಿಣಾ [ನಾಕಾಂ. ಣ] 
ಮಿಪುವು (ಶನುದ- ೯೩ ಪ್ರಯೋ). ೨. ಆನಂದವನ್ನು ಹೊಂದು ; 
ಹರ್ಷವನ್ನು ತಾಳು : ಶಿನಭಕ್ತರು ಪರಿಣಾಮಿಸಿದರೆ ಒಡನೆ ಶಿವನ 
ಪರಿಣಾಮಿಸುವ ನೋಡಾ (ಮಹಾದೇ. ಬ. ೬೬-೧೬೫); ನಿನ್ನಾಚಾರಸದ್ದು ಣ 
ವೃಂದಮಂ ಕೇಳ್ದಾಗಳುಂ ಪರಿಣಇಮಿಸುತ್ತಿ ಹೆವು (ಬಸಪು. ೪-೬೧); ಅಖಿಲ 
ಸುರಜಇಲ ಪರಿಣಾಮಿಪರು (ನನನೋ. ೫-೧೮). ೩. ವರ್ಧಿಸು ; 
ಅಭಿವೃದ್ಧಿ ಹೊಂದು : (ಕಿ). [ಪರಿಣಾಮ 4--ಇಸ್ಕು] 

ಪರಿಣಾನೋದಕ (ನಾ). - ಸರಿಣಾಮಜಲ ೨: ಪರಿಣಾಮೋದಕ 


ನಿರ್ನಾಮೋದಕ. ಇವೆರಡು ಬಟ್ಟಿಲೆತ್ತಿ ಸಲಿಸಿದಂತಹ 
ಜಂಗಮಪಾದೋದಕದಲ್ಲಿ ಸಂಬಂಧವು (ಚನ್ನನ. ಕ. ೭೯-೧೭೪); 
ದಶವಿಧ ಪಾಡೋದಕಗಳು :-ಇವು ಗುರುಪಾದೋದಕ . . . ಪರಿಣಾ 


ಮೋದಕ, ನಿರ್ನಾನೋದಕ, ಸತ್ಕೋದಕ ಎಂದು ಹತ್ತು ಇರುತ್ತವೆ 
(ತಿನಾಕೋ. ೧೦೪); ಆ ಬಟ್ಟಿಲಲ್ಲಿದ್ದ ತೀರ್ಥವನ್ನು ಮೂರು ಸಲ ಸ್ವೀಕ 
ರಿಸಿದ್ದೇ ಪಂಣಾಮೋದಕ (ಕರ್ನಾಕ. ೧೩೭). "ದಶವಿಧಸಾಜೋದಕ' 
ಪರಾ. [ಪರಿಣಾಮ -- ಉದಕ] 

ಪರಿಣಾಯ (ನಾ). ಚದುರಂಗ ಪಗಡೆ ಮುಂತಾದ ಆಟಗಳಲ್ಲಿ 
ಕಾಯಿಯನ್ನು ಚಲಿಸುವಂತೆ ಮಾಡುವುದು,-ನಡೆಸುವುದು : 
*ಪರಿಣಾಯ $-ಪಗಡೆಕಾಯಿ ನಡಿಸುವುದು” (ಸಿದ್ಧಾಂತಿ, ೩3೦). [ಸಂ.] 

ಪರಿಣಾಶಗ್ಸೈ (ಕ್ರಿ). ನಾಶಪಡಿಸು; ಧ್ವಂಸಮಾಡು : ಮಹೋನ್ನತಿ 
ಯಂ: ಸರಿಣಾಶೈ[ಶಗೈ ದು ಮೇಣ್‌ ಶೋಭಿಪ ಸದ್ವ್ರ್ರತಾಚರಣೆಯಂ ಪರಿ 
ಭಂಗಿಸಿ ಕಾಡುತಿರ್ಪುದೀ ಲೋಭವಿದೆನ್ನ ನಾನಗಮಿದಂ ಸಲೆ ದೂಡು ಶಿವಾ 
ಮರೇಶ್ವರಾ' (ಅಮಶ. ೪೧). [ಸರಿಣಾಶೃ 4 ಗೈ(-ಆಕೆಯರ)] 

ಪರಿಣಾಹ (ನಾ). ೧: ಅಗಲ; ಹರಹು; ವಿಸ್ತೀರ್ಣ: “ಪರಿಣಾಹಃ, 
ವಿಶಾಲತಾ- ಈ ೨ ಸುತ್ತು” (ಹಲಾಯು. ೧೩೦-೧೦) ; ಅದು ಜಂಬೂ 
ದ್ವೀಪೋಸಮಾನ ವಿಸ್ತಾರಪರಿಣಾಹಪರಿಣಾಮಮಂ ಕೈಕೊಂಡು (ಅದಿಪ. 
೬-೩೪ ವ); ಕುವಲಯಾಪೀಡೇಭಂ . . . ನಿಂಧ್ಯಭೂಭ್ಯ ದಾಯಾಮುದೊಳಂ 
ಮಹಾವರಾಹಸರಿಣಾಹದೊಳಂ , . . ಪವನನೇಗಡೊಳಮಗುರ್ವುಮುದ್ಭುತ 
ಮುಮೆನಿಸಿ (ಜಗವಿ. ೬-೩೫ ವ); ಪೆಸರಿಂದಂತದು ಸರ್ವಾರ್ಥಸಿದ್ಧಿ ಪಂಣಾಹ 
ದಿಂಡೆ ಜಂಬೂದ್ವೀಪಕ್ಕೆ ಸಮಂ (ಚಂದ್ರ ಫು. ೧೧-೨೮). ಪಿ. ವೃತ್ತದ 
ಆನರಣರೇಖೆ ; ಪರಿಧಿ. [ಸಂ.] 

ಪರಿಣಿಚಿತ (ಗು). ತುಂಬಿದ ; ವ್ಯಾಪಿಸಿದ : ಪಾರಿಜಾತ ಸಂತಾನಕ 
ಹರಿಚಂದನ ನನಪರಿವೃ ತಪರಿಣ[(ಣಿ] ಚಿತವಿಶಾಳಹರಿನೀಳರು ಚಿರುಚಿರವಿರಚಿತ 
ನೀಳಾಭ್ರವಿಭ್ರಮಕುಟ್ಟಿ ಮದೊಳ್‌ (ಸುಕುಮಾ. ೧೨-೪೨ ವು. [ಸಂ.] 

ಪರಿಣೀತ (ಗು). ೧. ಸುತ್ತು ಬರಿಸಿದ ; ಪ್ರದಕ್ಷಿಣೆ ಬರುವಂತೆ 


ಪರಿತ, 


ಮಾಡಿದ. ೨. ಮದುವೆಯಾದ ; ವಿವಾಹವಾದ : ಒಂದುದಿನಸಂ 
ಸರಿಣೀ [ಸಾರಾಂ, ಣ]ತಭಾರ್ಯನುಮಾಶ್ಚರ್ಯಸೌಂದರ್ಯನುಂ . . - 
ಆದ ಕುಮಾರನಂ . . . ಮಹಾರಾಜಂ ದೊರದೊಳೆ ಕಂಡು (ಚಂದ್ರಪು. 
೪-೧೨ ನ). ೩. ಪೂರ್ತಿಮಾಡಿದ ; ಮುಗಿಸಿದ. (ನಾ). ೪. 
ಮದುವೆಯಾದ ವ್ಯಕ್ತಿ ; ವಿವಾಹಿತವ್ಯಕ್ತಿ : ಯಮರಾಯ 
ಹೃದಯನಿಹೀನ . . - ನೂತನ ಪರಿಣೀತರನ್ನಗಲಿಸಿ ವಿರಹಯಾತನೆಗೆ 
ಗುರಿಮಾಡುವ (ಪರಿನ, ೫೨). 
[ಸಂ.] 

ಸರಿತ, (ಗು). ೧. ಹಿಡಿದ ; ಗ್ರಹಿಸಿದ. (ನಾ). ೨. ಆವರಿಸಿರು 
ಪುದು; ಬಳಸಿರುವುದು (?): ಪ[ಪಾ೫ಂ, ದಂ]ರಿತಮದೊಂ[ದೊಂ] 
ದೊಳಗಿರೆ ಪರಿನೇಷಂ ಕಲಹಡೋಲ ಪೆರ್ವಸಮಕ್ಕುಂ ಪಿರಿದಕ್ಕುವಿಂನ 
ಶಶಾಂಕರ ಪರಿವೇಷಂ ಬೆಳ್ಳ ನಾದೊಡಂ ಮಟಿಕಿ ಕಿಡುಗುಂ (ಅಟ್ಟನು. 
೫-೧೫). ಸೆಂ. ಪರೀತ] 

ಪರಿತ್ಮ (ನಾ). ಒಂದು ಬಗೆಯ ಹಕ್ಕಿ : ಪರಿತ : ಪಾಲ್ವಣ 
ಸೋರೆಯಂ ಪರಿವ ಗೀಜಗ ಮೆರೆದವು (ಗೋಹಾಡು. ೨೪).[?] 

ಪರಿತಂ (ಅ). ೧. ಎಲ್ಲಾ ಕಡೆಗಳಲ್ಲಿಯೂ. ೨. ಅಭಿಮುಖವಾಗಿ. 

ಪರಿತಂ ಮಾಡು - ಅಭಿಮುಖವಾಗಿಸು ; ಎದುರಾಗಿಸು : 

ಅಂತುದಾಸೀನಮಾನಸಂ ಮಸಕನಿಂಲ್ಲದ ಸಾರ್ವಭೌಮಂ ಪೇರಡ್ಡ ಮಾಗಿ 
ಕೆಲದ ಚಳ್ರ್ರಾಯುಧನೊಳ್‌ ತಮ್ಮಂಗಬಾಹೃವಸ್ತು ವಂ ಪರಿತಂ ಮಾಡು 
ತ್ತಿಕೆ (ಶಾಂತಿಪು. ೧೦-೧೧೬ ವ). [ಸಂ.] 

ಪೆರಿತಪನ (ನಾ). ಅತಿಯಾದ ದುಃಖ ; ಬಹಳವಾದ ಕಳವಳ : 
"ಪರಿತಪಿಸು' ಪರಾ. 


ಸ್ವೇತ 


[ಸಂ.) 
ಪರಿತಪಿಸು (ಕ್ರಿ). ಅತಿಯಾಗಿ ದುಃಖಿಸು ; ಬಹಳವಾಗಿ ಕಳವಳ 


ಪಡು : ಹರಣವಳಿದು ಧರೆಗುರುಳಿದ ಪಕ್ಕಿಯ ಪರಿಯ ನಿಟ್ಟಿಸಿ ಪರಿತಪಿಸಿ | 
(ಹವಿಬ. ೨-೩೫); ದಿನವೆಲ್ಲಾ ದುಡಿದರೂ ಹೊಟ್ಟಿ ತುಂಬದೆ ಪರಿತಪಿಸುವ| 


ಬಡಜನಕೋಟಗೆ ನಮ್ಮಲ್ಲಿ ಬರೆಗಾಲನಿಲ್ಲ (ಕಣ್ಮಣಿ. ೫ ನೊದಲನಾತು); 


ತಮ್ಮನ್ನು ನಂಜಿ ಕೈಹಿಡಿದ ಜೀವ ಪರಿತಪಿಸುವುದನ್ನು ಕಂಡರೆ ಹೃದಯ 3 


ವನ್ನು ಗರಗಸದಿಂದ ಕುಯೆ್ಯೂತ್ತಿದ್ದ ಹಾಗಾಯಿತು ಅವರಿಗೆ (ರಂಗಪ್ಪ 
೧೧೮). [ಪರಿತಪನ 4-- ಇಸು] 

ಪೆರಿತಪ್ತ (ಗು). ೧. ಚಿನ್ನಾಗಿ ಕಾದ : ನುಣ್ಮಣಲಂ ಮಣಲ್ಮೀಂಟಿ 
ಗೆತ್ತ ಪಜ ಪರಿತಪ್ತ ಲೋಹರಜಸ್ಸಿಕತಿಳತಳದೊಳ್‌ ಮೆಯ್ಯುನೀಡಾಡುವುದು 0 
(ಶಾಂತಿಪು. ನು. ೨. ದುಃಖ ಹೊಂದಿದ; ತಾಸ 
ಹೊಂದಿದ. (ನಾ). ೩. ತಾಪ ಹೊಂದಿದ ವ್ಯಕ್ತಿ ; ಸಂತಪ್ತ 

ವ್ಯಕ್ತಿ ; ಹಸಿವಿನ ಬಾಧೆಯಿಂದ ಪರಿತಪ್ತ ಳಾಡಳು (ಶ್ರೀರಾಯ, ೨೩೦). 

(ಸಂ. 

ಪರಿತರ್‌, ಪರಿತರು, ಹರಿತರ್‌, ಹರಿತರು (ಕ್ರಿ). ೧. ಓಡಿಬರು ; 
ಧಾವಿಸು ; ರಭಸದಿಂದ ಮುನ್ನುಗ್ಗು :ಕರುಮಾಡದಿಂದಿಬಿಿದು ಪರಿ 
ತರ್ಪನ್ನೆಗಂ (ನಡ್ಮಾರಾ. ೧೧೭-೧೨) ; ಪರಿಜನಮನಿತು0 ತುರಿಪಜಿ ಪರಿ 
ತಂದಿನ್ನ್ನೇನೆನೆಂದು ಕಪ್ಪುರದ ರಜಂಬೊರೆದ ಕರಕಾಂಬುವಂ ತಳಿದು 
(ಆದಿಪು. ೪-೧೭); ರಾಗದಿನಇಗಳು ನೀಡುಂ ಪರಿತಂದೋರ್ವಳು ನೋಡಿ 
ದಳೊಲ್ಲು ರೂಪವಿದ್ಯಾಧರನಂ (ಸುಕುಮಾ, ೧೧-೧೩); ಶರ್ವಂ ಪರಿತಂದು 
ನಿಲ್ವನೆಂದೊಡೆ ಗಿರಿಜೆಯ ಸೌಭಾಗ್ಯದಿರನನಾರ್‌ ಬಣ್ಣಿಸುವರ್‌ (ಗಿರಿಕ. 
೩೨೯೪), ೨. ನಡೆದು ಬರು; ಆಗಮಿಸು ; ಸಾಗಿ ಬರು: 
ಮನೋಭನನೊಡ್ಡ ಣದಂತೆ ತಂಡತಂಡದೆ ಪರಿತಂದು ಸೂಸಿದುದು ಸೇಸೆಯ 
ನಂದು ಪುರಾಂಗನಾಜನಂ (ಸಂಸಭಾ. ಮೆದೀಯಾಂಬಿಕೆಯ 


೭೯೧ 


೪-೩೫); 


೫೩೩೫ 


20 


30 


4 


ಶಿ 


45 


ಪರಿತಾಪ 
ಮುಂದೆ ಸರಿತರ್ಪ ದೌವಾರಿಕೆಯರಿಂ . . . ಪರಿಚಾರಕಿಯರಿಂ ಕೂಡೆ 
ಸಂದಣಿಸಿದ ಬಾಗಿಲೊಳೆಂತಾನುಂ ನುಸುಳ್ಳೂ ಪೋದಂ (ಕಾದಂಪೂ. 


೮೩೦); ಜಗಂಗಳಂ ಬಗೆಯದೆ ನುಂಗಲೆಂದು ಪರಿತಂದಪುದಂತಕನಾಜ್ಞೆ 


ಎಂದನಿಂಂ ಪಗೆವಡೆಗಿಲ್ಲ ಜೀವನಂ (ಸಂರಾನಾ. ೧೪-೧೫೯). 
೩. ಪ್ರವಜಸು ; ಹರಿದು ಬರು: ಹಿನುಶೈಳಾಗ್ರೆದಿನಿಟಿಿ 
ತಂದಮರಾಸಗೆ ಕೆಟಿಗೆ ನಂದ ಜಿನಬಿಂಬದ ಮೇಲಮರ್ದಿಕೆ ಪರಿ 


ತಂದುದಅಸಿಂದೆಮೆ ಪಾನನಮಾಯ್ತ್ತೂ (ಸನುಸ. ೨-೫೩); ಹುಣ್ಣಿಮೆಯ 
ಸಸಿಯ ಬಟ್ಟೊ ಸರ್ದು ಸರಿತರ್ಸ ದಿಮ್ಯಾನ್ಫು ತದ ತೊಜಕಿಯೊ (ಸದ್ಮರಾ. 
೧-೩೨); ಕಣ್ಣನಿಪೊನಲ್ಪ ರಿತರ್ಪವೊಲೊಪ್ಪೆ ವೃಷ್ಟಿ (ರಾಜಶೀ. ೧-೧೧೮), 
ಪರಿತರು : ೧. ಮತ್ತೆ ಜೋಡಿಸಿ ಪರಿತರಲು ಮರುರಿಯೆಚ್ಚು ಪುನರ 
ಹುರುಳುಗೆಡಿಸಿದನಲಿಸಿ ಹರಿದನು ಮತ್ತೆ ಪವನಜನ (ಕುನ್ಯಾಕ, ೨೦-೧೫); 
ಅಲಘುಭುಜಬಲ ಹಲಗೆ ಖಂಡೆಯವಿಡಿದು ಪರಿತರಲು (ನಿಭಾಗ, ೧೧- 
೩೬-೧೬). ಹರಿತರ್‌ : ೧. ನೆಜ್‌ ಕೇಳ್ದು ಹರಿತಂದು . . . ತರುಣಿ 
ಯರ ಹರಣಮಂ ಕಾಯ್ದು (ಸಿದ್ಧರ. ೧-೩೫); ಪಟುಭೀಕರವಿಷೋರಗ 
ವಾಗಳೊಂದುರವಣಿಸಿ ಹರಿತಂದು (ಬಸಪು. ೪೬-೨೧). ೨. ಕಣಜಂಗಳಿಗೆ 
ಹರಿತಂದು ಪಡಿಗಳನಳೆವ ಬಾಚರಸಂಗೆ ಇಂತೆಂದ (ಬಸಪು. ೫೩-೧೬). 
೩. ನಿರ್ಮುರಮೆನಲು ಗಿರಿಯ ತುದಿಯಿಂದೋಸರಿಸಿ ಹರಿತರ್ಪ ಹಳ್ಳಕ್ಕೆ 
ನಾಮಮಕ್ಕು೦ (ಮಂಗರಾ, ೩೦-೨)- ಹರಿತರು : ೧. ಮಡದಿಯರು 
ಹರಿತಪ್ಪ ಕಡುಸಂಭ್ರಮವನೇನೆಂಬೆ (ಬಸಪು. ೫-೨೮) ; ಕಳವಳಿಸಿ ಸಾತ್ಯಕಿ 
ಘಟೋತ್ಕಚರುಲಿದು. ಹರಿತರೆ (ಕುಪ್ಯಾಜ್ರ್ರೋ ೧-೬೩); ನೆಂದಾದಿ 
ಗೋಪರ ಮೊತ್ತವೀ ಪ್ರಳಯದ ಮಹಾಧ್ವನಿಯೆತ್ತ ಲೇನೇನೆನುತ ಹರಿ 
ತಂದು (ಸಿಭಾಗೆ. ೧೦-೧೦-೩೪). ೨. ತೊಪ್ಪ ತೊಪ್ಪನೆ ಪಿರಿಯ ಕಲ್ಲೊಳು 
ತಪ್ಪಲಿಡುತಂ ಸೋಹುತಂ ಹರಿತಪ್ಪ ಕೆಲನಾಡುಗಳಂ ಬೊಬ್ಬುಲಿಯ 
ಮರನಿಪ್ಪ ನೆಪ್ಪಿ ಗಾತನು ಹೊಡೆದು (ಬಸಪು. ೨೦-೧೪); ಹರುಷ ಮಿಗೆ 
ಹರಿತಂದು ಬಂಡಿಯ ಶಿರದ ಹಲಗೆಯನಡರಿದನು (ಕ: 
ಕಾಮಲತೆ ನಿಕಿನಿದಂ ಮುಡಿಗೆ ಮುಡಿಯೆಂದು ಕೊಡಲಾಗಲಾ ಮಾಲೆಯೇ 
ಹಾವಾಗಿ ಹರಿತಂದುದಂ ಕಂಡೆನು (ಸನ್ಕಕಾ. ೬-೪೭). ೩. ತಪ್ಪಿಸಿದ 
ಮೈಮೈಗಳಲ್ಲಿ ಹರಿತಪ್ಪ ರಕ್ತವ ಸುಜದು ಕೆಂಧೂಳುಪ್ಪ ರಿಸಿದುದು 
(ಕು 


ಆ. ೧೦-೨೭) ; 


೨-೨೮). 

ಸರಿವರಿತರು, ಪರಿಪರಿತರ್‌ (ದ್ವಿರುಕ್ತಿ) : ಮಹಾದೇವಿಯ. 
ತಮಾನಿನ್ಮರ ಪರಿನರಿತಕಿ ನೆಲನುಕೃಳ್ನಿಲದೆ ಸನ್ನು (ಎಕ. ೫೪1, ಮದ್ದಗಿ, 
೧೩೩೨೨?) ; ಸರಿಪರಿತಂದು ಮೆಯ್ಸಳೆರಂಲ್ಲೆ ನೆ. ಪಕ್ಕದಿನನ್ಪಿ ಆ ತ 
ಕಾಂತನೊಳ್‌ ನೆರೆದು ರಸಾಂಗಕಾಂತೆಯೆರ್ದೆಯಾಜಿ೨ ದುದಾದಮೆ ತತ್ವ ಭಾತ 
[ಪರ್ಮಿ*-ತರ್‌) 


ದೊಳ್‌ (ಚಂದ್ರಪು, ೮-೧೦೧). 
ಪರಿತರು "ಸರಿತರ್‌' ನೋ. 
ಪರಿತರ್ಸಿಸು (ಕ್ರಿ). ತೃಪ್ತಿಗೊಳಿಸು ; ತೃಪ್ತಿಪಡಿಸು : ಧೂರ್ತಜನಂ 

ನಿಜೆವೃಸನನುಂ ಪರಿತರ್ಸಿಸ [ನಸ ೮2. ಪ್ಪಿಸ]ಲೆಂದಧರ್ಮದೊಳ್‌ ವರ್ತಿಸು 

ನಂತು ಯೋಜಿಸುಗುಮಾಳ್ವರನೆಂದೊಡೆ (ಸಾರ್ಶ್ವಪು. ೩-೬೯). 

(ಸಂ. ಪರಿತರ್ಪಣ -ಇಸು] 
ಪರಿತಾಪ (ನಾ). ೧. ಕಾವು; ಉಷ್ಣ; ಶಾಖ: ಸರಿತಾಪಂ ಕಿಡೆ 
ಪುಳಕಾಂಕುರನೊದನೆ ಲತಾಂಗದೊಳ್‌ . . . ಪಶ್ಚಿ ಮಾನಿಲಂ. ಸೋಂಕ 
ಲೊಡಂ (ನ ನಾ. ೩-೧೪೦) ; ನವಘನಮಾಲಾರವದಿಂದವನೀದೇನಿಯ 
ನಿದಾಘಸರಿತಾಪಮುಡಂಗುವವೋಲ್‌ (ಜಗನಿ. ೨-೭೦). . ಪ. ಜ್ವರ; 
ತಾಸ : ಚಂಜನರಸದಿಂಡೆ ಮಾಗಿಯಾ ನೀರಿಂದಂ ನಂದದು ಪರಿತಾಪಾನಳ 
ನಿಂದಲೃದೆಂ ನಿನ್ನ ಮೆಯ್ಯೆ ಕಾಮಜ್ವರವುಂ 

೩. ಅತಿಯಾದ ದುಃಖ ; ಬಹಳವಾದ 


(ಕವಿಂ. ೩-೬೪). 
ಸಂಕಟ 


ಫರಿತಾಪಪಡು 


ಬೇಗುದಿ: ಪರಿತಾಪಮನೆನಗೆ ನಿಶಾಕರನಾಗಿಸುಗುಂ , . . ಸುರಭಿ 
ಸಮಯೋದಿತಂ ಹಿಮಕರನಬಲಂ ಪಡೆವನೆಂಬುದಿದು ವಿಪರೀತಂ (ಕವಿರಾ. 
೩-೩೬) ; ರೌದ್ರಶಾಪಪರಿತಾಸ ವಿಳಾಪಬೊಳಾ ಮಹೀಶ್ವರಂ . , . 
ಚಿಂತಿಸುತ್ತ 0 ಪೊಬಲ್ಲೆ ಮಗುಬ್ದು ವಂದು (ಸಂಸಭಾ, ೧-೧೧೨) ; ಒಡ 
ಹುಟ್ಟಿದರ ಕೈಯಾರ ಕೊಂದರೆ. ಮುಟ್ಟಿ ದೇ ಕಡುಖಾಪ ಘನಪರಿತಾಪ 
ತನಗೆ (ಕುಪ್ಯಾಭೀ. ೩-೨೬) ; ಕಾರ್ಯದವಿನೇಕಮಂ ಲೆಕ್ಕಿಸದೆ. ಕಾರಣದ 
ಪರಿತಾಪಮಂ ಗಣಿಸಿ ಕ್ಷಮಿಸಿಮುಸರಾಧಮಂ (ಚಿತ್ರಾಂಗ. ೬೬-೧೭೮೯). 
೪. ಆಯಾಸ; ದಣಿವು: “ದನಥುಃ, ಪರಿತಾಪ ಈ ೨ ಬಬಲಿಕೆ” 
(ಹಲಾಯು, ೯೮-೪೪೩). ೫. ಭಯ ; ನಡುಕ. ೬. ಒಂದು 
ನರಕದ ಹೆಸರು. [ಸಂ.] 

ಪರಿತಾಪಪಡು (ಕ್ರಿ). ಅತಿಯಾಗಿ ದುಃಖಪಡು; ಬಹಳವಾಗಿ 
ಕಳವಳಗೊಳ್ಳು ,--ಬೇಗುದಿನಡು : ಗುರಿಯಿಲ್ಲದೆ. ಅಲೆಯುವ 
ದ್ಯೂತಕಾರನ ಪತ್ನಿಯಂ ಅವನಿಂದ ತ್ಯಜಿಸಲ್ಪಟ್ಟಿ ನಳಾಗಿ ಪರಿತಾಪ 
ಪಡುತ್ತಾಳೆ (ಯಕ್ಸಾರ. ೩೦೯) ; ಮುಂದೆ ದುಷ್ಕುಂತನು ಪರಿತಾಪ 
ಪಡುವಾಗ ಸಾನುಮತಿ . . . ಆ ವೃತ್ತಾಂತವನ್ನು ಶಕುಂತಲೆಗೆ. 
ಮುಟ್ಟ ಸುತ್ತಾಳೆ (ಕಾವ್ಯಸ, ೩೬). [ಸರಿತಾಪ 4 ಪಡು,] 

ಪರಿತಾಪಶ್ರಾಂತೆ (ನಾ). ಬಹಳವಾದ ದುಃಖದಿಂದ ಬಳಲಿದವಳು; 
ಅತಿಯಾದ ಸಂಕಟದಿಂದ ನೊಂದವಳು : ಭವಿತವ್ಯತೆಗೇಕೀ ವ್ಯಥೆ 
ಓ ಪರತಾಪಶ್ರಾಂತೆ ( (ಅಹಲೈ. ೧೧೧-೨೪). 

[ಸಂ. ಪರಿತಾಪಶ್ರಾಂತಾ] 

ಪರಿತಾಪಿಕಿ (ನಾ). [ಜೈನ] ಬೇರೆಯವರಿಗೆ ದುಃಖವನ್ನುಂಟು 
ಮಾಡುವುದ್ಳು; ಪಂಚವಿಂಶತಿಕ್ರಿಯೆಗಳಲ್ಲಿ ಒಂದು : ಪಂಚವಿಂಶತಿ 
ಕ್ರಿಯೆಗಳು --. ೧. ಸಮ್ಯಕ್ತ್ಯಕ್ರಿಯೆ 
(ಪರದುಃಖೋತ್ಪಾ ದನ) (ಜೈನಧ. ೬೩). 
ಷರಾ. [7] 

ಪರಿತಾಪಿತ (ಗು). ಅಧಿಕವಾಗಿ ಕಳವಳಕ್ಕೆ ಒಳಗಾದ; ಬಹಳವಾಗಿ 
ಪೀಡಿತವಾದ: ತನ್ನ ನಾಣ್ಗಾಸನೆ ಬಗೆದತನುಸರಿತಾಪಿತಶರೀರನುಮಾಗಿ 
ಶಂತನು ಕರಂಗೆರ್ಜಿಗಿಡೆ ತದ್ವೃ ತ್ತಾ ಂತಮೆಲ್ಲಮಂ ಗಾಂಗೇಯನಜದು 
(ಪಂಸಭಾ. ೧-೭೧ ವ), [ಸಂ.] 

ಪರಿತು (ನಾ). ನೀರನ್ನು ದಾಟುವ ಒಂದು ಬಗೆಯ ಸಾಧನ; 
ನಾನೆ; ತೆಪ್ಪ : ಹಂಜಮಾನರ ಹೆಂಣುಗಂಡುಸಹಿತ ಯೆಲರನು ದೋಣಿ 
ದುಗ್ಗಿ ಸರಿಶಿನ ಮೇಲೆ ಹತಿಸಿ. , . ನಡದಲಿ (ಕಣ. 1, ೪೮-೧೪; 
1427). [1] 

ಪರಿತುಷ್ಪ (ಗು). ೧. ಪೂರ್ತಿಯಾಗಿ ತೃಪ್ರಿಗೊಂಡ,--ತಣಿದ; 
ಸಂತುಷ್ಟಿ ಗೊಂಡ : ಎಸೆಗುಂ ಸಹಕಾರಕೋಮಳಾಂಕುರಪರಿತುಸ್ಟ ಪುಷ್ಪ 
ಪರಪುಸ್ಪ ಗಳಧ್ವನಿ ನಂದನಂಗಳೊಳ್‌ (ಸಂಸಭಾ. ೨-೧೩); ಪರಿ 
ತುಪ್ಪ ಸುರತಸೌ ಖ್ಯಾಯಮಾನಮಾನಸರಾಗಿ (ಶಾಂತೀಶ್ವ. ೫-೧೩೪ ವು. 
೨. ಸಂತೋಷಗೊಂಡ; ಆನಂದಿಸಿದ. (ನಾ). ೩. ಸಂತೃಪ್ತಿ 
ಹೊಂದಿದವನು ; ಸಂತುಪ್ಟಿಗೊಂಡವನು : ಆ ಲಿಂಗಕ್ಕೆ ಮತ್ತೆ 
ಮತ್ತೆ ಅಗಿಯಾ ಸರತುಸ್ಥನಣೆ' ನೃ ಪಗೆ ಮಂತ್ರಾ ಕ್ಷತೆಯನಿತ್ತು (ಕಚಕಾ, 
೫-೮೩) ; ಪಂಡಿತರು ಪರಿತುಷ್ಟ ರಾದರು (ಕಾತಿಂ. ೧-೬೩). [ಸಂ.] 

ಪರಿತುಸ್ಪಿ (ನಾ). ಸಂತೃಪ್ತಿ ; ಸಂತುಷ್ಟಿ ; ಪರಿತೋಷ : ಜಾನಕಿ 
ನೋಡ ನಿನ್ನ ನಗೆಗಣ್‌ ನರಿತುಸ್ಟಿ [ಐ2070/ ತೃಪ್ತಿ ]ಯನಪ್ಪು ಕೆಯ್ಯೆ 
ಲಂಕಾನಗರೀಬಹಿ। ಪುರನಮೇರುವಿಲಾಸವನಂಗಳೇಟುಮಂ 
೯-೧೭೪). [ಸಂ.] 

ಸರಿತುಸ್ಟಿ ವಡೆ (ಕ್ರಿ). ಸಂತೃಪ್ತಿಯನ್ನು ಹೊಂದು ; ಸಂತುಷ್ಟ 


೯. ಪರಿತಾಪಿಕಿ 


ಪಂಚವಿಂಶತಿಕ್ರಿಯೆ? 


(ಸಂರಾಮಾ, 


೫೩೩೬ 


5 


20 


25 


45 


ಪರಿತೋಷವಡು 


ವಾಗು: ಅನು ತಮತಿಮಹಾದೇವಿ ... ಹರಪ್ರಸಾದಸುಧಾಸ್ವಾದನಂ. 
ಗೆಯ್ದು ಪರಿತುಪ್ಟಿ ನಡೆದು (ರಾಜಶೇ. ೪-೧೪ ವ). [ಪರಿತುಸ್ಚಿ -- ಪಡೆ, ] 

ಪರಿತುಷ್ಟಿ ನೇಜ (ಕ್ರಿ). ಎ ಪರಿತುಸ್ಟಿವಡೆ : ಪಂತುಪ್ಟಿ ವೆತ್ತು. ಸುರತದ 
ಪರಿಶ್ರಮಮನಾಜಕಿಸಲ್‌  ತದೀಯಲತಾಮಂದಿರದಿಂ ಪೊಳಿಮಟ್ಟಿ ರ್‌ 
(ಶಾಂತೀಶ್ವ, ೫-೧೩೫). [ಪರಿತುಪ್ಟಿ --ಪೆಉ;] 

ಪರಿತೃಪ್ತ (ಗು). ೧. ಸಂತೃಪ್ತಿ ಹೊಂದಿದ; ತಣಿದ: ಸಪವನಂ 
ಜಯನಂ ಸಲ್ಲಣಿಸಿ ಪರಿತೃಪ್ತ ಬಳಾಹಾರನಂ ಮಾಡ (ಕುಸುಮಾ. ೧೪-೫ ವ). 
(ನಾ). ೨. ಸಂತೃಪ್ತಿ ಹೊಂದಿದ ವ್ಯಕ್ತಿ : ಪರನುಸುಖಪೀಯೂಸ 
ಪರಿತೃಪ್ತರಾಗಿ ಕುಸುಮಾನಳೀದೇವಿಯಖಂ ಕಂ ದರ್ಪದೇವನುವಿಂರ್ಪುದುಂ 
(ಕುಸುಮಾ, ೧೩-೧೧೧ ನ). [ಸೆಂ] 

ಪರಿತೃಪ್ತಿ (ನಾ). ಸಂತುಷ್ಟಿ ; ಸಂತೃಪ್ತಿ : ನರನಾಥಚಕ್ರಿ ಪಿರಿದುಂ 
ಪರಿತೃಪ್ತಿಯನೆಯ್ದ ಲೀಪ್ಸಿ ತಾರ್ಥಮನಿತ್ತಂ (ಕುಸುಮಾ, ೬-೧೧೨) ; ಗುಣ 
ದಿಂದ ಹುಟ್ಟ ದ್ವಕ್ಕೆ ಪರಿತೃಪ್ತಿಯಿಲ್ಲ (ಬಂಕಿಮ, ೬೧). [ಸೆಂ] 

ಪರಿತೃಪ್ತಿನೆಉ (ಕ್ರಿ). ಸಂತೃಪ್ತಿಯನ್ನು ಹೊಂದು ; ಸಂತುಷ್ಟ 
ವಾಗು : ಸುರತಟನೀನವೋದಕಮುನೂಡಿ ಮನಂ ಸರಿತೃಪ್ತಿ ನೆತ್ತು 
(ಕುಸುಮಾ. ೪-೩೮). [ಸರಿತೃಪ್ತಿ 4- ಪೆಃಂ,] 

ಪರಿತೋಷ (ನಾ). ೧. ಆಸೆಯಿಲ್ಲದಿರುವಿಕೆ; ವಿರಕ್ತಿ : ಅನನಲಿ 


ದೊರೆಕೊಂಬುದೀ . . . ಪರಿತೋಷನಿ£ ನಿರರ್ನ್ಯಾಕುಲತೆ (ಸಿಭಾಗ. 
೧೦-೨-೩೪). ಪ. ಸಂಪೂರ್ಣವಾದ ತೃಪ್ತಿ ; ಸಂತುಷ್ಟಿ : 


ಕೌರವನ ಛಲ. ಸಂದುದಿನ್ನ ಹಿತಾವನೀಶರಿಗಾಯ್ತು ಪರಿತೋಷ (ಕುವ್ಯಾಅ. 
೨೩-೩೩). ೩. ಅಧಿಕವಾದ ಆನಂದ,--ಸಂತೋಷ : ಕ್ಷೇಮಂಕರ 
ಮಹಾರಾಜಂ ಪರಿತೋಷಪ್ರಾದುರ್ಭಾನಟಿಹ್ನಭೂತನರಮಪ್ರ ಸಾದಸ್ನೇರ 
ಮಂಖಂ ಪ್ರಿಯಾತ್ಮಜಾ ನನಾರವಿಂದನಿರೀಕ್ಷಣಾನಂತರಂ (ಶಾಂತಿಪು. 
೮-೬೭ ವ).ಪರಿತೋಷಪರಾಕಾಪ್ಕೆ ಯೊಳ್‌ ನಿಷ್ಮಿ ತಾತ್ಮನಾಗುತ್ತು ೦ (ಪುಷ್ಪಪು. 
೧೦-೨೧ ವ); ಕರಣ ನಿರ್ಮಳವಾಯ್ತು ಮನವುಬ್ಬರಿಸಿತತಿಸರಿತೋಸದೇಳಿಗೆ 
ಪರಮಸುಖದಲಿ ತನುವ ಮಜಕಿದನು (ಕುವ್ಯಾಉ. ೮-೬). ೪. ಆಸೆ; 
ಬಯಕೆ : ದ್ವೇಸಂ ವಿರಹಿಗಳೊಳ್‌ ಪರಿತೋನಂ ಮಧುಮತದೊಳಾಗೆ 
ಬಂದರ್‌ ಕೆಲರುಂ ಯೋಸಿಜ್ಜ ನಮಲರಂಬಿನ ವೇಸಂಗೊಂಡಂತೆ ನೆಣಕಿದು 
ಪೂದುಡುಗೆಗಳಿಂ (ಶಾಂತಿಪು. ೮-೨೩). ೫. ಪಾರಿತೋಷಕ: ಪಾದ್ರಿ 
ಯಿಂದ ಅನೇಕಾನೇಕ ಪರಿತೋಷಗಳನ್ನು ಪಡೆದು, ಆತನಿಗೆ ತಾನು 
ಕ್ರೆಸ್ತಜಾತಿಗೆ ಸೇರುತ್ತೇನೆ ಎಂಬ ನಂಬುಗೆ ಬರುನಂತೆ ಮಾಡಿ 
(ಮಲೆಮ, ೫೬೦). 
ಪರಿತೋಷನಾಗು - ಬಹಳ ಸಂತೋಷವಾಗು ; ಅಧಿಕವಾದ 
ಆನಂದವುಂಟಾಗು : ಕೌರವರಾಯನಾಳಲಿ ಪೊಡವಿಯನು ಪರಿತೋಷ 
'ವಾಗಲಿ ನೃಪನ ಮಿತ್ರರಿಗೆ (ಕುವ್ಯಾಜ್ರೋ. ೩-೫೭); ಏತರಿಂದ ಅವನಿಗೆ. 
ಪರಿತೋಷವಾಗುವದು ಎಂಬುದೇ ಅವರಿಗೆ ತಿಳಿಯಲಿಲ್ಲ (ಇಪ್ಪಕ. ೧೬೫). 
[ಸಂ.] 
ಪರಿತೋಷಂಬಡೆ, ಪರಿತೋಷನಡೆ (ಕ್ರಿ). ೧. ಬಹಳವಾದ 
ಸಂತೋಷವನ್ನು ಹೊಂದು ; ಅಧಿಕವಾದ ಆನಂದವನ್ನು ಪಡೆ: 
ಸರಿತೋಷಂಬಡೆದಗಜಾವರಸೋಮೇಶ್ವರನನರ್ಚಿಸುತ್ತ (ಉದ್ಭಟಿ. ೧೧- 
೧೧೩). ಪೆರಿಶೋಷವಡೆ : ೧. ಸಂತೋಷನಡೆದು ಪ್ರಾಣೇಶನಂಭ್ರಗೆ 
ನಮಸ್ಕರಿಸಿ ನರೌನದಿ ನಿಂದಿರಲು (ನೋಹತ. ೪-೨೫). ೨. *.ಪರಿತುಸ್ಟಿ 
ವಡೆ: ಸಿತ ರಾಜಾನ್ನ ಸದ್ಭೃತತೊವ್ವೆಗೂಡಿ ನಿರ್ಮಿತವಾದ ತೋರ 
ದುತ್ತುಗಳ ಜತನದಸ್ಪದೆ ಕೈಕೊಂಡರು ಕೃಸ್ಥಾರ್ಪಿತನೆಂದು ಪರಿತೋಷ 
ವಡೆದು (ನೋಹತ, ೩-೫೫). [ಪರಿತೋಷ--ಪಡೈ] 


ಪರಿತೋಷವಡು (ಕ್ರಿ). ಬಹಳವಾಗಿ ಸಂತೋಷಪಡು,- 


ಪರಿತೋಷವಡೆ 


ಆನಂದಿಸು;  ಕಟ್ಟಾಣಿಸುಡಿಗೇಳಿ ಕಡುಮೆಚ್ಚಿ ಪರಿತೋಷನಟ್ಟು 
(ನೋಹತ, ೩೩-೫೩). [ಸರಿತೋಷ -- ಪಡು,] 

ಪರಿತೋಷನಡೆ "ಸರಿತೋಷಂಬಜಿ' ನೋ. 

ಪರಿತೋಷಾಶ್ರು (ನಾ). ಬಹಳ ಸಂತೋಷದಿಂದುಂಟಾದ 
ಕಣ್ಣೀರು ಕ ಆನಂದಬಾಷ್ಪ : ಕರುಣಾಳು ಪರಿತೋಷಾಶ್ರುಪೂರ್ಣ 
ವಿಶಾಲಲೋಚನ ನೋಡಿದನು ತನ್ನನರೆಸೊಲವಿನಲಿ ( 

[ಸರಿತೋಷ -- ಅಶ್ರು) 

ಪರಿತೋಸಿ (ಗು). ೧. ತೃಪ್ತಿಗೊಂಡ ; ಸಂತುಷ್ಟಿ ಹೊಂದಿದ. 
೨. ಆನಂದಗೊಂಡ ; ಸಂತೋಷ ಹೊಂದಿದ. (ನಾ).೩. ಆನಂದ 
ವನ್ನು ಕೊಡುವವನು : ಶರಣಜನಸರಿತೋಷಿ ಕಾಲದ್ವೇಷಿ ನಿರ್ದೋಷಿ 
(ಬಸಪು. ೬೭-೪). [ಸಂ. ಪರಿತೋಷಿನ್‌] - 

ಪರಿತಶೋಷಿತ (ಗು). ೧. ಸಂತೋಷದಿಂದ ಕೂಡಿರುವ : ಪರತೋಷಿ 
ತಾತ್ಮನೃ ಂದಿಯೊಳಿರದತ್ಯಭಿಲಸಿತದಾನದಾನಂದೆಯೊಳಾ ನರಸಂ ಸುನಂದೆ 
ಯೊಳ್‌ ಪಿರಿಯರಸಿಯೊಳೊಡಗೂಡಿ ಸುಖದಿನಿರಲ್‌ (ನುಸಸಸೇ. ೨-೩). 
(ನಾ). ೨. ಸಂತೋಷದಿಂದಿರುವವನು : ಒಗುವ ಕಂಬನಿಗಳಲಿ 
ಕಂಠವ ಬಿಗಿದ ಸೆರೆಗಳ ಸೇದುವಕ್ಕೆಯ ವಿಗತ ಪರಿತೋಷಿತನು ಪಾವನತರರಿ 
ಗಿಂತೆಂದ (ತೊರಂಾ, ೧-೪-೭). [ಸಂ.] 

ಪರಿತ್ಯಕ್ತ (ಗು). ೧. ಬಿಟ್ಟ ; ತ್ಯಜಿಸಿದ: ಸರ್ನತದೊಳಿರ್ದ 
ಶಾರ್ದೂಲಂ ಜಾತಿಸ್ಮರನಾಗಿ ಪರಿಳ್ಯಕ್ತಾ ಹಾರಶರೀರನುಸಶಾಂತಸ್ವಾಂತ 
ನಿರ್ದುದೆಂಬುದಂ . . . ಅಜಿಿದು (ಅವಿಫು. ೫-೧೧ ವ). (ನಾ). ೨. 
ಬಿಡಲ್ಪಟ್ಟವನು ; ತ್ಯಜಿಸಲ್ಪಟ್ಟಿವನು : ಭಕ್ತರಲ್ಲಿ, ನೆರೆ ಮುಕ್ತ ರಲ್ಲಿ, 
ಸಲೆ ಪರಿತ್ಯಕ್ತರಲ್ಲು ಒಂದೆ ಉಕ್ತಿ (ಸಿಲನು. ೩೪-೧೭) ; ಕೊನೆಗೆ ಪ್ರಮಾಲೆ 
ಯಿಂದ ಪರಿತ್ಯಕ್ತ ನಾಗಿ ಕುಡಚಿ ಕೆನಾಳದ ಮೇಲೆ ಹೊಡೆಯಿಸಿಕೊಂಡಾಗ 
(ಸಮಜೀ. ೧೦ ಪೀಠಿಕೆ). ೩. (ಆಸೆ ಮುಂತಾದುವನ್ನು) ಬಿಟ್ಟವನು; 
ತ್ಯಜಿಸಿದವನು: ಕೇಶವನುಮಾತ್ಮೀಯಗುರುವಿಯೋಗದೊಳ್‌' ಪರಿತ್ಯಕ್ತ 
ಸಕಲರಾಜ್ಯಪಂಚ್ಛೈ (ದಂ ಪ್ರವ್ರಜ್ಯಪದೆನಿಯೊಳ್‌  ಪರಿತ್ಯಕ್ತನುಮಾಗಿ 
ತದಚ್ಯೂತಕಲ್ಪ ದೊಳ್‌ ಪ್ರತೀಂಪ್ರನಾದಂ (ಅವಿಷು. ೬-೧೨ ವ). [ಸಂ.] 

ಪರಿತ್ಯಕ್ತೆ (ನಾ). ೧. ತಿರಸ್ಕಾರಕ್ಕೆ ಪಾತ್ರಳಾದವಳು ; ಉಪೇಕ್ಷೆ 
ಗೊಳಗಾದವಳು : ಈ ಕನಿಪರತ್ಯಕ್ತೆಯರ ಪೈಕಿ ಯಾರಿಗೆ ಯಾರು 
ತಮ್ಮ ಹೃದಯದಲ್ಲಿ ಆಶ್ರಯ ಕೊಡುತ್ತಾರೆಂಬದು . . . ಅಭಿರುಚಿಯ 
ಮೇಲೆ ಹೋಗುತ್ತದೆ (ನಿಬಂಧ. 11, ೩೫೩). ೨. ಗಂಡನಿಂದ ತಿರಸ್ಕೃತ 
ಳಾದವಳು ; ಗಂಡ ಬಿಟ್ಟಿನಳು. [ಸೆಂ. ಪರತೃಕ್ತಾ] 

ಪರಿತ್ಯಜನ (ನಾ). ಬಿಡುವುದು ; ತ್ಯಜಿಸುವುದು ; ಪರಿತ್ಯಾಗ: 
ಜೀವಂಗಳ , . . ನಾನಾಕಾರ ಶರೀರೋಸಾದಾನಪರಿತ್ಯಜನಪುರಸ್ಸರಂ 
ಪರಿಭ್ರಮಿಸುಗುಿ೦ (ಅವಿಪು, ೧೬-೫೭ ನ)... [ಸಂ.] 

ಸರಿತ್ಯಜಿಸು (ಕ್ರಿ). ಬಿಟ್ಟು ಬಿಡು ; ವರ್ಜಿಸು; ತ್ಯಾಗ ಮಾಡು: 
ಐಹಿಕವನ್ನು ಪರಿತ್ಯಜಿಸಬೇಕೆಂದು ಎಲ್ಲಿಯೂ ಹೇಳಿಲ್ಲ (ಆರ್ಯಧ. ೪೨); 
ನನ್ನನ್ನೇ ನಂಬಿ ನನ್ನನ್ನು ಹಿಂಬಾಲಿಸಿರುವ ಈ ನಾಯನ್ನು 
ನಾನು ಪರಿತ್ಯಜಿಸಲಾರೆನು (ಹಿಂತಿರು, ೧೩), [ಪರಿತ್ಯಜನ-- -ಇಸ್ಕು] 

ಪರಿತ್ಯಾಗ (ನಾ). - ಪರಿತ್ಯಜನ : ಆಗಳಾ ಸ್ವಯೆಂಬುದ್ಧಂ . . . 


ಸೂ ೧೧-೧೬). 


ಬಾಹ್ಯಾಭ್ಯಂತರಪರಿಗ್ರ ಹಪರಿತ್ಕಾಗಪುರಸ್ಸರಂ . . . ಪ್ರತಾ್ಯಖ್ಯಾನನುಂ 
ಕೊಟ್ಟು (ಅವಿಪು. ೨-೫೧ ನು ; ನೃಪನ ಮೂದಲೆ , . . ಪ್ರತಿಭಟರ ನಗೆ 
ಸೌಭಟಿಪರಿತ್ಯಾಗ . . . ಈ ಭೂಮಿಪರ ಮರಳಿಚಿತು (ಕನ್ಯಾ. ೧-೨೩); 


ಕಾವೇರಿಯ ಪನಿತ್ರಜಲಗರ್ಭದಲ್ಲಿ ಈ ದೇಹವನ್ನು ಸರಿತ್ಯಾಗ ಮಾಡುತ್ತೇನೆ 
ಟ್ರೀಂಾಯ. ೨೦೮). [ಸಂ.] 


ಪರಿತ್ಯಾಗಿ (ನಾ). ತ್ಯಾಗಮಾಡುವವನು ; ತ್ಯಜಿಸುವವನು : ಭವಿ 


೫೩೩೭ 


0 


5 


40 


45 


ಪರಿದೇವನ 


ಸಂಸರ್ಗಪಥಸಂತತಪರಿತ್ಯಾಗಿ (ಒಸಪು. ೨೧-೩). [ಸೆಂ. ಪರಿತ್ಯಾಗಿನ್‌] 

ಪರಿತ್ಯಾಜ್ಯ (ಗು). ಬಿಡಲು ಯೋಗ್ಯವಾದ; ವರ್ಜಿಸಲು ತಕ್ಕು 
ದಾದ, [ಸಂ.] 

ಪರಿತ್ರಾಣ (ನಾ). ೧. ರಕ್ಷಣೆಮಾಡುವುದು; ಕಾಪಾಡುವಿಕೆ ; 
ಸಂರಕ್ಷಣೆ : “ಪರ್ಯಾಪ್ತ 1, .ಪರಿತ್ರಾಣಂ, ಹಸ್ತ ವಾರಣಂ--2 . . . 
ರಕ್ಷಿಸುವದಕ್ಕೆ ಪೆಸರುಗಳು” (ಸಿದ್ಧಾಂತಿ. ೩೫೫); ಹರಿಯ ಪರೆಮಾಂಶದಲಿ 
ನೀನನತರಿಸಿದೆಯಲಾ ತಂದೆ ಗೋದ್ವಿಜಧರಣಿಧರ್ಮಾಮರ ಸಂತ್ರಾಣಾ 
ರ್ಥದಲಿ ತನುವ ಧರಿಸಿ (ನಿಭಾಗ. ೪-೧೩-೨೦); ಈ ಸಣ್ಣ ಭರಣಿಯೊಳಗೇ 
ಆ ಸ್ವಧರ್ಮ ಸಂಸತ್ತು ರಕ್ಷಿಸಲ್ಪಟ್ಟು ಪರಿತ್ರಾಣವನ್ನು ಸಡೆಯುತ್ತದೆ 
(ನಿಬಂಧ. 11, ೧೯೮). ೨. ರಕ್ಷಣೆ ಮಾಡಲು ಉಪಯೋಗಿಸುವ 
ಸಾಧನ ; ಕಾಪಾಡಲು ಬಳಸುವ ಸಲಕರಣೆ. ೩. ಆತ್ಮರಕ್ಷಣೆ. 

[ಸಂ.] 

ಸರಿತ್ರಾಸ (ನಾ). ಹೆದರಿಕೆ; ಅಂಜಿಕೆ: ಅಂತು ಸರಿತ್ರಾಸನರ್ಯಾತ 
ಕಿರಾತಸಂಜಾತಮೊಡನರೆ ಪನ್ನತಿಕೆಯಿಂ ಬರ್ಪಾಗಳ್‌ 
೫-೧೨೦ ವ), [ಸಂ.] 

ಪರಿದರ (ನಾ). ಒಸಡಿನ ಚರ್ಮವು ಸುಲಿದು ಹೋಗಿ ರಕ್ತವು 
ಒಸರುವ ಬಂದು ಬಗೆಯ ರೋಗ : ಪರಿದರ ಎಂಬ ದಂತಮೂಲ 
ರೋಗದಲ್ಲಿ ಎಣರುಗಳು ಒಡೆದು ಅವಾಗಲೂ ಬಿಡದೇ ರಕ್ತ ಸುರಿನದು 
(ವೈದ್ಯಸಾ, 11, ೧೨೫). [ಸಂ.] 

ಪರಿದಲಿತ, ಪರಿದಳಿತ (ಗು). ೧. ಪೂರ್ತಿಯಾಗಿ ಅರಳಿದ ; 
ಪೂರ್ಣವಾಗಿ ವಿಕಸನ ಹೊಂದಿದ: ಪರಿದಲಿ[ನಾಕಾಂ. ೪]ತ 
ಕಮಲದ ಕಂಪುಗಳ . . . ವೆಗ್ಗಳಿಕೆ ರುುಳಪಿಸಿ ಹೊಯ್ತು ಸೆಳೆದುದು 
ಜನದ ಕಣ್ಮನವೆ (ಕು. ಪರಿದಳಿತ : 5. ಸೀಳಿದ: 
ಪವನಬಲಪರಿದಳಿತಕದಳೀನಿವಹದಲಿ ನಭ ಧಾತುಗೆಟ್ಟುದು (ಕುನ್ಮಾಡ್ರ್ರೋ. 

ಇಳಿದುದೀ ಕಣನೊಳಗೆ ದಿಗುಮಂಡಲದ ಸಂಧ್ಯಾರಾಗವೆನೆ 

ಪರಿದಳಿತ ಚದುರಂಗದಲಿ ಮಸಗಿದುದರುಣಜಲರಾಶಿ (ಕುವ್ಯಾದ್ರ್ರೋ. 

[ಸಂ.] 


(ರಾಜಶೇ, 


ಆ. ೫-೮), 
೩-೧೦); 


೧೫-೨೬). 
ಪರಿದಳಿತ "ಪರಿದಲಿತ' ನೋ. 
ಪರಿದಳಿತಧರ್ಮ (ನಾ). ಧರ್ಮವನ್ನು ನಾಶಪಡಿಸುವವನು ; 
ಅಧರ್ನ್ಮಿ : ಶಿಶುಘಾತಕನ ಸರಿದಳಿತಧರ್ಮನ ಗತಿಗಳಲಿ ತಾನಿಳಿವೆನಿಂದೇ 
ಕೊಲ್ಲದಿರ್ದರೆ ಸೂತನಂದನನೆ (ಕುನ್ಯಾಕ. ೧೪-೭). 
[ಸರಿದಳಿತ ( ಇ ಪರಿದಲಿತ) 4 ಧರ್ಮ] 
ಪೆರಿದಾನ (ನಾ). ಅದಲು ಬದಲು; ವಿನಿಮಯ. 
ಡಿ ಪರಿದಾರಿ «ಹರಿದಾರಿ' ನೋ. 
ಪರಿದಿಟ್ಟ (ನಾ). ಹರಿದಾಡುವ ದೃಷ್ಟಿ ; ಚಂಚಲವಾದ ನೋಟ; 
ತರುಣಹರಿಣಗಣಕ್ಕೆ ಸರಸೇಕ್ಷಣದ ಸನಿನೋಟಿಮನುಸದೇಶಿಪಂತೆ ದೆಸೆ 
ನಡೆದು ಮುಂದಿಟ್ಟ ಸರಿದಿಟ್ಟ ನೆಜಕಿ ಮೆಜಕಿಯೆ (ರಾಜರೇ, ೧-೧೩೫ ನ). 
[ಸರಿ ಜಟ್ಟ] 
ಪರಿದೇವ (ನಾ). ಇ ಸರಿದೇವನ : ಜಾತಿಕಾರಣವಾಗಿ ಜರಾ-ಮರಣ- 
ಶೋಕ-ಸರಿದೇವ . . . ಸಂಭನಿಸುವುವು (ಬುದ್ಧನ, ಮಿಲಿಂದ, ೬೯). 
[ಸಂ.] 
ಪರಿದೇನನ (ನಾ). ಸ್ರಲಾಸ ; ವಿಲಾಪ: “ಕ್ರಂದಿತಂ, ರುದಿತಂ, 
ವಿಲಾಪಃ, ಪರಿದೇವನಂ-ಈ ೪ ಅಬಿಕ್ಕಿಗ(ಹಲಾಯಬ. ೧೦೫-೧೭); ಸರಿದೇನನ 
ಪ್ರಚುರಹಾಹಾರಾನನೂಂಂ ಶೋಕನಿಹ್ವಲದಿಂ ಕೂಲ್ಲುದಿಗೊಂಡುದಾ 
ಕುರುಕುಲಕ್ಸಾ ಪಾಲನಂತಃಪುರಂ (ಗಡಾಯು. ೧೦-೧೩) ; ಕಾಟಲದಿಂ 
ಹರಿಸೇನೆಯಂ. ನೋಡಲೈತಂದ ಚಟುಲನಿಕ್ರಮಶುಕನ ಪರಿದೇವನವ 


[Ao] 


ಪರಿಜೇವನಂಗೈ 


ನೋಡಿ (ವೆಂಕಾರಾ. ೬-೬ ಸೂಚನೆ). [ಸಂ.] 

ಪರಿದೇವನಂಗೈ (ಕ್ರಿ). ರೋದಿಸು; ಗೋಳಾಡು : ದನುಜಾನ್ವಯದ 
ಪರಿಪಾಲನೆಯ ಸತ್ಕೀರ್ತಿ ನಿನಗಡಸನೇಳೈನುತ ಪರಿದೇವನಂಗೈದನಾ 
ದೈತ್ಯಕುಲನಾಥನು (ನೆಂಕಾರಾ. ೬-೨೬-೨೪). 

[ಸಂದ್ದೇವನ4ಗೈ (ಎಕೆಯ್‌,)] 

ಪರಿಧಾನ (ನಾ). ೧. (ವಸ್ತ್ರ ಮುಂತಾದುವನ್ನು) ಉಡುವುದು ; 
ಧರಿಸುವುದು. ೨. ವಸ್ತ್ರ; ಉಡುಪು: “ಉನಸಂವ್ಕಾನಂ, ಪರಿ 
ಭಾನಂ, ಅಂತರೀಯಂ, ನಿವಸನಂ ಈ ೪ ಉಟ್ಟುದು” (ಹಲಾಯು. 
೯೦-೩೯೨) ; ಕಂಬುಲತಾಸುಲಲಿತಲನಣಇಂಬುಧಿ ಪರಿಧಾನಮಾಗೆ ಚೆಲ್ವಂ 
ಪಡೆದೀ ಜಂಬೂದ್ವೀಸಪ್ರಭುಗಿದು. ಪೊಂಬೆಸದೊಳೆ ಸಮೆದ ಮಕುಟ 
ಮಿರ್ಪಂತಿರ್ಕುಂ (ಆದಿಪು. ೭-೬೨) ; ಸರಿಧಾನಖಂಡವಸ್ತ್ರಂ ೬ ಕರದ 
ಕಮಂಡಲು ಶೋಳಭಿಸುತಿರೆ ನಾರದನಿಬಿಕದು. ಬಂದು ನೀರದಪಥದಿಂ 
ಮುರರಿಪುವಂ - . . ಪರಸುತ್ತುಂ (ಮಹಾನೇ, ೭-೪೨) ; ವಿಂಗದ ರೂಪಂ 
ತಾಳಿಯೋಡುತಿರ್ಪಾ ಹರಿಯ . . . ತೊಗಲ ತೆಗೆದುಟ್ಟಿ ನಾ ಪರಮೇಶ್ವರಂ 
ಶಂಕರಂ ಶಶಿಧರಂ ಬಗೆದಿವಂ 'ಪರಿಧಾನಮಂ ಮಾಡಿ (ಆರಾಚ. ೩-೧೨-೮). 
೩. ಮೇಲುಡುಪಿನ ಒಳಗೆ ತೊಡುವ ವಸ್ತ್ರ, ಬಟ್ಟಿ ; ಒಳ 
ಉಡುಪು. ೪. ಖಡ್ಗದ ಒರೆ. ೫. ಉಪಾಯನ; ಕಾಣಿಕೆ ; 
ಉಡುಗೊರೆ : ಜನ್ನೋಪಂತಂಗೆ ಸರಿಧಾನಮನಿತ್ತು ಒಳಗು ಮಾಡಿ 
ಕೊಂಡು ಶಿವಪ್ಪ ನಾಯಕನಂ ಕೈವಶನುಂ ಮಾಡಿಕೊಳಬೇಕೆಂದು (ಕಳನ. 
೬-೩೭); ಕೋಂಟಿಯಂ ವೇಢ್ಸೈಸಿದ ಗುರಿಮಾನಿಸರ್ಗಂ ಮತ್ತಂ 
ಕೆಲಂಬರ್ನಿಯೋಗಿಗಳ್ನಂ  ಪರಿಧಾನವನಿತ್ತು (ಕಳನ. ೭-೪೬). 
೬. ಆವರಣ; ಪರಿಧಿ: ಪರಿಧಾನದಿ ಸುರಿಯುತಿರೆ ತುಂಬುವೆರೆಯ ಕಿರಣ 
ರಾಶಿ (ಚಿಂತನ. ೩-೭). ೭. ನೋಟ; ದೃಶ್ಯ: ಬೆಳಗಾಗಲು ವಾರಿಧಿಯ 
ಹೊಂಬಸಿರನೊಡೆದು ಬರುವ ದಿವ್ಯಶರೀರಿ ದಿನಮಣಿ, ಕಣ್ಣು ಕಟ್ಟ್ರಾದ 
ಪರಿಧಾನ--ಇವುಗಳನ್ನೆಲ್ಲ ನೋಡಿ ಮೊದಲೆಂದಿಗೂ ತೋರದ ಬಾಳಿನ 
ಹಿರಿಮೆಯೊಂದು. ಅನನ ಮನದಲ್ಲಿ ಮನೆಮಾಡಿಕೊಂಡಿತು (ಸಮಜೀ, 
೫೯೨). [ಸಂ.] 

ಪರಿಧಾನಕ (ನಾ). ಉಡುಪು ; ವಸ್ತ್ರ : ಮಾನ ಚಿಪ್ಪಿನ ಲೋಹಬದ್ಧದ 
ಜೀನಗೆಲಸದ ಮೃ ಗನಖದ ಪರಿಧಾನಕದ ಪಾರಿಯದ .., ಕೈನೆಗಹಿ 
ನುಬ್ಬಣದ ಚೂರಿತಮಾನ ಕಕ್ಕಸದಸುರರಾವ್ರರು ಬಳಸಿದರು ಖಳನ 
(ತೊರರಾ, ೬-೨೯-೧೬). [Ao] 

ಪರಿಧಾನಿಸು (ಕ್ರಿ). ಧಾರಣೆ ಮಾಡು ; ಧರಿಸು: ವಿಶ್ವಾತ್ಮಕನು 
ಸರ್ಪಗಳನ್ನು ರತ್ನಾ ಭರಣಗಳನಥವಾ ಮುಕುಟ ಸಂಧಾನಿಸಿದರೇನು ,. . 
ಸರ್ವೇಶ್ವರನ ರೂಪದ ಜ್ಞ್ಞಾನವಾಗುವದೆ (ನಾರ್ನಪ. ೨-೭೯). 

[ಪರಿಧಾನ---ಇಸ್ಫು] 

ಪರಿಧಾವನ (ನಾ). ೧. ವೇಗವಾಗಿ ಓಡುವುದು; ರಭಸವಾದ 
ಓಟ: ಸ್ವಕೀಯಸರಿಧಾನನನೇಗವಿಘಟತವೈರಿಬಾಲಶಕಟಿನೆಂಬ ಶಕಟಿ 
ನುಮಂ . . ೬ ಕರೆದು (ಜಗವಿ, ೩-೨೨ ನ) ; ಸರಿಧಾವನೋದ್ಧತ ಧೂಳಿ 
ಮಂಸುಕಿತು ತರಣಿನುಂಡಲನ ( ೨. ಬಹಳವಾಗಿ 
ಉಜ್ಜು ವುದು. [ಸಂ.] 

ಫರಿಧಾವನೆ (ನಾ). - ಪರಿಧಾವನ ೧: ದುರಿಯೋಧನಾನುಜರು ತೇರ 
ಸೂತನ ಸೂಚನೆಯ ಚೀತ್ಕಾರ ಪರಿಧಾವನೆಯ ಧೂಳಿಯಲೋರಣದ 
ಭಾರಣೆಯಲೈ ದಿದರನಿಲನಂದನನ (ಕುನ್ಯಾಕ. ೧೯-೨೧). [ಸೆಂ. ಪರಿಧಾವನ] 

ಪರಿಧಾವಿ (ನಾ). ೧. ಜೋರಾಗಿ ಓಡುವುದು. ೨. ಅರುವತ್ತು 
ಸಂವತ್ಸ ರಗಳಲ್ಲಿ ನಲವತ್ತಾರನೆಯದು : ಪರಿಧಾನಿ ಸಂವತ್ಸರದ 
ಆಷಾಢದ ಪೂರ್ಣ್ಣಮಿ ೫೫೫ ದಕ್ಷಿಣಾಯನಸಂಕ್ರಾಂತಿಯೆ ಸರ್ವ್ವದಲು 


ಸಕ, ೩-೩). 


20 


30 


35 


40 


ಪರಿಧಿಸ್ಮ 


೫೫೫ (ಕೊಲ್ಲಾಶಾ. ೧೦-೪೧; 1192), [ಸೆಂ. ಪರಿಧಾವಿನ್‌] 

ಪರಿಧಾನಿಸು (ಕ್ರಿ). ಜೋರಾಗಿ ಓಡು : ಆವಾವ ದಿಕ್ಕಿನೊಳಮಾವಗಂ 
ಬೆದಕಿ ಜೀವ ಪರಿಧಾವಿಪವೊಲ್‌ (ಮಂಕುಕ. ೨೨೨). 

[ಪರಿಧಾವನ---ಇಸ್ಕು) 

ಪರಿಧಿ (ನಾ). ೧. ಗೋಡೆ, ಆಳ್ವೇರಿ ಮುಂತಾದ ಸುತ್ತುಗಟ್ಟಿರುವ 
ಆವರಣ : “ಪರಿಧಿ ಪ್ರಾಕಾರ ವಪ್ರನಇನುಂ? (ವಸ್ತು ಕೋ. ೪೬-೬); 
ಪರಿಧಿಯ ಶಿಖರಂಗಳ ಪದ್ಮರಾಗರುಚಿ ಪುದಿದ ತತ್ಪುರೀನರದ ಸಯಃಪರಿಖಾ 
ವಳಯಂ ಮಿಗೆ ಬಿತ್ತರಿಪುದು ಪಗಲೊಳನುಂದಭ್ರ ಸಂಧ್ಯಾಭ್ಛಮಮುಂ 
(ನರ್ಧಪು. ೧೩-೩೪) ; ಪೊಳೆನ ನೀಲದ ' ಭಿತ್ತಿ ಸ್ವರ್ನಗಳೊಳಗೆ . . . 
ಸ್ಫಓಕದಲಿ ಪರಿಧಿಗಳಿಹವು ಒಂಭತ್ತು (ಬಿಜ್ಜ ಪು. ೧೨-೫೧). ೨. ಚಂದ್ರ 
ಅಥವಾ ಸೂರ್ಯನ ಸುತ್ತ ಇರುವ ಪ್ರಭಾಮಂಡಲ ; ಪರಿನೇಷ: 
“ಫರಿಧಿಃ, ಪರಿವೇಸಃ (ಸ್ಕಾತ್‌), ಮಂಡಲಂ, ಉಪಸೂರ್ಯಕರ--ಈ 
೪ ಸರಿನೇಷದ ಫೆಸರ್‌” (ಹಲಾಯು. ೮-೪೧) ; ವಳಯನೇಳಆ ಕೋಟ 
ಚಂದ್ರನ ಬಳಸಿ ತೋಟುನ ಪರಿಧಿಯಂತದೆ ನಿಳೆಯವವೆ ತಾರಾಗ್ರಹಂಗಳ 
ಬಹಳ ತೇಜದಲಿ (ತೊರರಾ. ೬-೫೪-೧೫). ೩. ವೃತ್ತದ ಆವರಣ 
ರೇಖೆ; ಮಂಡಲದ ಸುತ್ತುಗೆರೆ. ೪. ಪವಿತ್ರವಾದ ಹೋಮಾ 
ಗ್ನಿಯ ಸುತ್ತಲೂ ಇಟ್ಟಿರುವ ಸಮಿತ್ತು. ೫.ಸುತ್ತಲಿನ ಮೇರೆ, 
ಎಲ್ಲೆ : ನಾನೆನುವ ಕೇಂದ್ರದಿನೆ ಹೊರಟ ಸತ್ತ್ವದ ಪರಿಧಿ ಬಾನಾಜೆ 
ಹಬ್ಬಿಹುದೊ ? (ಮಂಕುಕ, ೧೩೮); ರೆಸಸ್ಕಿತಿಯಲ್ಲಿ ಈ ಇರವಿನ ಪರಿಧಿಗೆ 


ನಾವು ಸಲ್ಲುತ್ತೇನೆ (ಕಾನ್ಯಕು. ೩೭). ೬. ವೃತ್ತ; ಮಂಡಲ: ವಿಗತ 
ದಿಗಿಭವಾಶಾದೇತಮುಸ್ತ ೦ಗತಾರ್ಕಂ ಗಗನಪರಿಧಿ ಯಾತೆಪ್ರಾಣವಾತಂ 
ಶರೀರಂ ಸೊಗಯಿಸದವೊಲ್‌ (ಪಂರಾಮಾ, ೬-೧೫೬); ಒಂದು ರೇಖೆ 
ಯಿಂದ ಸುತ್ತಲ್ಪಟ್ಟು ಯಿರುವ ಪ್ರದೇಶವನ್ನು ೬ ೬ ೬ ವರ್ತುಳ, ಪರಿಧಿ. 


ವ-ವೃತ್ತವೆಂದು ಹೇಳುವುದು (ಭೂಮಿಅ. ೯). ೭. ದಿಕ್ಕಿನ ತುದಿ; 
ದಿಗಂತ; ಕ್ಷಿತಿಜ: ವಿಶ್ವಸರಿಧಿಯಜೆಲ್ಲೊ  ಸೂರ್ಯಚಂದ್ರರಿನಾಚೆ 
ವಿಶ್ವಕೇಂದ್ರ ವು ನೀನೆ (ಹುಂಕುಕ. ೧೩೬). ಲೈ ಚಕ್ರದ ಹೊರ ಅಂಚು; 
ನೇವಿ. ೯. ಮರದ ಕೊಂಬೆಯ ತುದಿ,--ಮೊನೆ : “ಶಾಖೆಯ 
ನಿಯಂ ಪರಿಧಿಯೆಂಬುದು? (ಹಲಾಯು. ೧೩೪-೨೧) ; “ವೃಕ್ಷಶಾಖಾ 
ಗ್ರನುಂ ಪರಿಧಿಯೆಂಬುದು? (ಮಂಗರಾ, ೧೪೦-೧೧). ೧೦. ಹೊದಿಕೆ ; 
ಆಚ್ಛಾ ದನೆ. ೧೧. ಮರ; ವೃಕ್ಷ. ೧೨. ನೀರು ; ಜಲ: “ಭೂಜ 
ಮಂಭಸ ಸಾಲಂ ಪರಿನೇಷಮಂಂ ಪರಿಧಿಯಕ್ಕು” (ನಾನಾರ. ೧೨೨). 
೧೩. [ಗಣಿತ] ಸುತ್ತಳತೆ: ದಿನಗತಿಯನ್ನು ದ್ವಿಗುಣಮಾಡಿದರೆ ಸೂಚೀ 
ಪ್ರಕ್ಷೇಪ ಸೂಚೀಪ್ರಕ್ಷೇಪನರ್ಗವನ್ನು ೧೦ ರಿಂದ ಗುಣಿಸಿ ನರ್ಗಮೂಲನನ್ನು 


ತೆಗೆದರೆ ಪರಿಧಿಯಂ ಬರುತ್ತದೆ. (ತತ್ತ್ವ್ವಗ್ರ. ೨೦೦) ; ಜಂಬೂದ್ವೀಪವು 


ಒಂದು ಲಕ್ಷಯೋಜನ ವ್ಯಾಸವುಳ್ಳೆ ವೃತ್ತದ ಆಕಾರದಲ್ಲಿದೆಯೆಂದೂ, 
ಅದರ ಪರಿಧಿ (ಸುತ್ತಳತೆ). . . ಸ್ವಲ್ಪ ಅಧಿಕ ಎಂದೂ ಹೇಳಿದೆ 
(ಗಣಿಚ. ೬೩). [ಸಂ.] 


ಪರಿಧಿಗೊಳ್‌ (ಕ್ರಿ). ಸುತ್ತುಗಟ್ಟು ; ಬಳಸು; ಧಾರಿಣಿಯೆಂದೆಂಬ 
ವನಿತೆಯ ಮಧ್ಯದೆ ಸೇರಿದ ರತ್ನಮೇಖಲೆಯ ಚಾರುಶೃಂಗಾರದಂದದಲಿ 
ಪರಿಧಿಗೊಂಡು ಪಾರಾವಾರ ರಂಜಿಸಿತು (ಕಂನವಿ. ೨-೩). 

[ಪರಿಧಿ 4 ಕೊಳ್‌] 

ಪರಿಧಿಸ್ಥ (ನಾ). ೧. ವೃತ್ತಾಕಾರದಲ್ಲಿ ನಿಂತಿರುವ ಪಹಕೆಯವರ 
ಸಮೂಹದ ಒಬ್ಬಾತ : ಪಂಧಿಸ್ಮಃ, ಪರಿಚರಃ,--೨ ದಂಡಿನ ಸುತ್ತಲೂ 
ಕಾದಿರುವ ಫೌಜು, ಕಾವಲ್‌ಜನರ ಹೆಸರುಗಳು” (ಸಿದ್ಧಾಂತಿ. ೨೫೫). 
೨. ಯುದ್ಧದಲ್ಲಿ ರಾಜನ ರಕ್ಷಣೆಗಾಗಿ ಸುತ್ತಲೂ ನಿಲ್ಲುವ 
ಸೈನ್ಯದ ಸೈನಿಕ. ೩. ಮೈ ಗಾವಲಿನವನು; ಅಂಗರಕ್ಷಕ. 


ಪರಿಧೂತ 


೪. ಸೇನಾಪತಿಯ ಅಥವಾ ರಾಜನ ಆಜ್ಞೆಯನ್ನು 
ಇತರರಿಗೆ ತಲುಪಿಸುವುದು. ಮುಂತಾದ ಕಾರ್ಯಗಳನ್ನು 
ಮಾಡಲು ಸಹಾಯಕನಾಗಿರುವ ಅಧಿಕಾರಿ. [ಸಂ.] 
ಪರಿಧೂತ (ಗು). ನಿವಾರಿತವಾದ ; ಬಿಡಲ್ಪಟ್ಟ ; ಪರಿತ್ಯಕ್ತ : ಪಂ 
ಧೂತಕೇತುಭೀತಂ ಕುರಂಗನಪಹರಿಸೆ ಮುದನನೆಯ್ದೂನಂ. , , ಚಂದ್ರಂ 
(ಅಸಂಪಘು. ೧-೧೦೫). [ಸಂ.] 
ಪರಿಧೌತ (ಗು). ೧. ತೊಳೆದ; ಸ್ವಚ್ಛ ಗೊಳಿಸಿದ: ಪರಿಧೌತಸದಾಸ್ಕೆ 
ಯಾಗಿ ವಿಶ್ರುತೆ ಕಳಭಾಸಿಣ . . . ಪೊಟನುಟ್ಟಿಳ್ತೀಯಿಂ (ಕುಸುಮಾ, 
೧೨-೬). ೨ ಅತ್ಯಂತ ಶುದ್ಧವಾದ ; ಧವಳ. ೩. ಪವಿತ್ರವಾದ: 
ಪಸರಿಸಿದ' ಪರಿಧೌತಕೀರ್ತಿಪ್ರಸರದಲಿ ಬೆಳುಪಾಯ್ತೊ ಜಗ (ಕುವ್ಯಾಅ. 
೪-೫). (ನಾ). ೪. ಪವಿತ್ರವಾದುದು ; ಫುನೀತವಾದುದು: 
ಪ್ರಜ್ಞೆ ಶೀಲದಿಂದ ಪರಿಧೌತವಾಗುವುದು, ಪ್ರಜ್ಞೆಯಿಂದ ಶೀಲ ಪರಿಧೌತ 
ವಾಗುವುದು (ಬುದ್ಧಪ. ೧೨೬). [ಸಂ.] 
ಸರಿನರ್ತನ (ನಾ). ವಿಶೇಷವಾದ ನೃತ್ಯ,--ನಾಟ್ಯ: ಪಂನರ್ತನಂ 
ಗೆಯ್ವು ತಿರೆ ನವಿಲು (ಉಘಚ, ೧೭-೭೧). [ಸಂ.] 
ಪರಿನಾಳ (ನಾ). ನೀರು ಹರಿದುಹೋಗಲು ಮಾಡಿರುವ ಕೊಳವೆ : 
ಕರೆಗಣ್ಮುವ ನಿಜಲಾನಣ್ಯರಸಂ ಪರಿನಾಳಮಿಕ್ಕಿದತ್ತೆನೆ ತಂದಳ್ಳುರಸುಂದರಿ 
ಚಂದನರಸಭರಿತಾಯ ತಕೇತಕೀದಳದ್ರೋಣಿಗಳಂ (ಪೆಂರಾಮಾ. ೧೬-೯೦). 
[ಸಲ್ಮ--ನಾಳ,(-- ನಾಲ್ಕ] 
ಪರಿನಾಳಿಕೆ (ನಾ). ಎಪರಿನಾಳ; ಅನರಿಮಿತಂ ಪೊಣ್ಮುವ ಬಾಪ್ಟ 
ಪಯೋಧಾರಾಳಿ ಪರಿವ ಪರಿನಾಳಿಕೆಯೊಂದುಪಮೆಗೆ ಬಂದಿರ್ದುದು ಕರ್ಣ 
ಸೂರನವಕೇತಕೀದಳಂ ಕಾಮಿನಿಯಾ (ಕಾದಂಉ. ೨೨೪). 
[ಪರಿ + ನಾಳಿಕೆ (- ನಾಲಿಕೆ)] 
ಪರಿನಾಳಿಗೆ, ಹರನಾಳಿಗೆ, ಹರಿನಾಳಿಗೆ (ನಾ). -ಪರಿನಾಳ : 
(ಪ್ರಥಣ್ಣ). ಹರನಾಳಿಗೆ: “ಪ್ರಣಾಲ--ನೀರ ಹರನಾಳಿಗೆ? (ಗಂಗಾನ. 
ಕಾರೋಗೇ ಟೆಡ್‌ ಆಯರ್ನಶೀಟ್‌ ಹರನಾಳಿಗೆಯ ತಗಡುಗಳು 
(ಮುಂಬನ್ಕಾ. ೩೮ ಪ್ರಸ್ತಾವನೆ); ಹರನಾಳಿಗೆಯಿಂದ ನೀರು ಜೋರಾಗಿ 
ಬೀಳುತ್ತಿ ದ್ಲುದನ್ನು ನೋಡಿ ಮಕ್ಕಳು ಕುಣಿಯುತ್ತಿದ್ದರು (ರೂಢಿ). 
ಹರಿನಾಳಿಗೆ : ಸುಮಾರುವೊಂದು ಮೊಳ ಅರ್ಧವರ್ತುಲಾಕೃತಿಯ ಹರಿ 
ನಾಳಿಗೆಯಂತೆ ನೆಗ್ಗನ್ನು 'ಕಟ್ಟೆಯೊಳಗೆ ಬುಡದಿಂದ ಮೇಲಿನವರೆಗೆ ಹಾಕು 
ವರು (ಕಭಾಗೆ. ೨೭); ಬಂಗಲೆ ಮಾತ್ರ ಸ್ವಲ್ಪ ಹಳೆಯ ತರದ್ದೆಂದೇ 
ಹೇಳಬೇಕು. ಕರಿಯ ಹರಿನಾಳಿಗೆಯಾಕಾರದ. ಹಂಚುಗಳನ್ನ್ನೇ ಹೊಟ್ಟಿ 
ದ್ದಾರೆ (ಭೂಮಿತಾ, ೮೭). [-ಆ ಪರಿನಾಳಿಕೆ] 
ಪರಿನಿರ್ಮಲ (ನಾ). ಬಹಳ ಸ್ವಚ್ಛ ವಾದುದು,--ಶುದ್ಧವಾದುದು: 
ಪರಿನಿರ್ಮಲವಾದ ಕನ್ನಡಭಾಷೆಯಲ್ಲಿ ವಿವರಿಸುವ ಕಲೆಗಾರಿಕೆ ಡಿ.ವಿ.ಜಿ. 
ಅವರಲ್ಲಿ ಸಿದ್ಧಿಯನ್ನು ಕಂಡಿದೆ (ಸುವರ್ಣ. ೨೧೭), [ಸಂ.] 
ಸರಿನಿರ್ಮಾಣ (ನಾ). ಚಿನ್ನಾದ ರಚನೆ,--ನಿರ್ಮಾಣ : "ಪರಿ 
ನಿರ್ಮಿಸು' ಪರಾ. [ಸಂ.] 
ಸರಿನಿರ್ಮಿತ (ಗು). ೧. ಚಿನ್ನಾಗಿ ರಚಿಸಲ್ಪಟ್ಟಿ : ನುತ್ತಂ ಮಿಥ್ಯಾ 
ವಿರತಿಪ್ರಮಾದಕಷಾಯಯೋಗಾಭಿಧಾನಬಂಧಹೇತೂಚ್ಚ ನೀಚಕರ್ಮ ಪರಿ 
ನಿರ್ಮಿತಚತುರ್ಗತ್ಕುಪಲಕ್ಷಿತಂ (ಶಾಂತಿಪು. ೬-೪೯ ವ; ಜಿತವಿಶ್ವಕರ್ಮ 
ಸರಿನಿರ್ಮಿತಕೃ ತಿಯಂ ತ್ರಿ1ಪ್ರದಕ್ಷಿಣಂಗೆಯ್ನು (ಶಾಂತಿಪು. ೮-೧೫೭). 
(ನಾ). ೨. ಚೆನ್ನಾಗಿ ರಚಿತವಾದುದು : ಬಾಹುಬಲಿಸಂಡಿತಬೇವ 
ಪರಿನಿರ್ಮಿತಮಪ್ಪ ಧರ್ಮನಾಥಪುರಾಣದೊಳ್‌ . . . ಪರಿವ್ಯಾವರ್ಣನಂ 
(ಬಾಧಪು. ೧೬-೪೩೩ ವ). [ಸಂ.] 
ಪರಿನಿರ್ಮಿಸು (ಕ್ರಿ). ರಚಿಸು; ನಿರ್ಮಾಣ ಮಾಡು : . ಸರಿನಿರ್ಮಿಸಿ 


೨೧೯); 


54 


ರ್ಮ 


30. 


35 


40 


45 


ಪರಿನಿರ್ವಾಣವಡೆ 


ದತ್ತೊ ಸಂಚರತ್ನೃದಿನಮರೇಂದ್ರ ಚಾಪನಿಕುರುಂಬಕದಿಂ ಪೆಣೆದತ್ತೊ ಚಿತ್ರ 
ಮಿಂತಿದು ಬಗೆಗೆಂಬಿನಂ . . . ಎಸೆದತ್ತು ಕೀರಪಿಕಹಂಸನಿನಾದ ವಿಡಂಬನಂ 
'ಬನೆಂ (ಜಗವಿ. ೧೦-೫೫); ಪರಿನಿರ್ನಿಪ ಮಾಖಾಡುವ ... ಶಿಲ್ಪದ ಮೂಲದ 
ನರನಂ ಸೇಲ್ವಿಲ್ಲಿ ಮಾಟ್ಕಗ ಪ್ರತ್ಕಯಮಂ (ಶಮದ. ೧೯೭); ಸುರಪುರಕಾಂ 
ಪೋಗಲೊಡಂ ಪುರನರಮಂ ನೀಂ ವನಾಂತರಾಳದೊಳಿದರೊಳ್‌ ಪರಿನಿರ್ಮಿ 
ಸಿರಿಂ (ಸೌನಂದ. ೧-೩೩).  [ಪರಿನಿರ್ಮಾಣ---ಇಸ್ವು] 

ಪರಿನಿರ್ವಾಣ (ನಾ). ೧. [ಜೈನ] ಪಂಚಕಲ್ಯಾಣಗಳಲ್ಲಿ 
ಒಂದು; ಅರ್ಹಂತನ ದೇಹಾವಸಾನ: ಇತ್ತ ಚತುರ್ಪಿಧದೇವನಿಕಾಯ 
ಮುಂ ಪುರುದೇವಪರಿನಿರ್ವಾಣಮುಹಾಕಲ್ಮಾಣಪೂಜಾನಿರ್ವರ್ತನಾಭಿಲಾಹಿ 
ಯಾಗಿ (ಆದಿಪು. ೧೬-೫೧ ವ); ಪರಿನಿರ್ವಾಣಮನೆಯ್ದಿ ದರ್ಮುದದೆ. 
ಪತ್ತೊಂಬತ್ತು ಮುಂ ತೀರ್ಥಕೃ ದ್ವರರ್‌ (ಸಾರ್ಶ್ವಪು. ೧೬-೧೬೬); ಪರಿ 
ನಿರ್ವಾಣನಿವಾಸಲಕ್ಷ್ಮಿಯ ವಿವಾಹೋತ್ಸಾಹಮಂ ತಾಳ್ವಿದೀಶ್ವರಂ . .. 
ನಿರಂತರಮೊಲ್ಲೀಗೆ ವಿನೇಯಸಂತತಿಗೆ., . ಜಗಚ್ಛ್ರ್ರೇಯಮಂ. (ಅಸಂಪು. 
೧೪-೬೩). ೨. [ಬೌದ್ಧ] ಬುದ್ಧನ ಇಹಶೋಕನರಿತ್ಯಜನ,- 
ನಿರ್ಯಾಣ: ಇಂದು ರಾತ್ರಿಯಂತಿಮಯಾಮದಲಿ ತಥಾಗತನ ಪರಿ 
ನಿರ್ವಾಣನಾಗಲಿಹುಡೆಂದರುಹಿ ಬಾರ! (ವೈಶಾಖಿ, ೭೮-೩೮೯); ಅಜಾತ 
ಶತ್ರು ಪಟ್ಟಿ ಕೈ ಬಂದ ಎಂಟನೇ ವರ್ಷದಲ್ಲಿ ಬುದ್ಧನ ಪರಿನಿರ್ನಾಣ 
ಸಡೆಯಿತು (ಹತ್ತುವ, ೩೦), ' [ಸಂ.] 

ಸರಿಸಿರ್ನಾಣಕಲ್ಯ್ಕಾಣ (ನಾ). [ಜೈನ] ತೀರ್ಥಂಕರನಿಗೆ ನಡೆ 
ಸುವ ಪಂಚಕಲ್ಯಾಣಗಳಲ್ಲಿ ಕೊನೆಯದು ; ಅರ್ಹಂತನ ದೇಹಕ್ಕೆ 
ಮಾಡುವ ಅಂತಿಮಸಂಸ್ಕಾರ: ಆಗಳಿ ಸರಿನಿರ್ವಾಣಕಲ್ಯಾಣ 
ಸೂಚನಾಚಿಹ್ನಂಗಳ್‌ ತಂತಮ್ಮ ಲೋಕಂಗಳೊಳ್‌ ನೆಗಬಿಕೆ (ಶಾಂತಿಪು. 
೧೨-೩೪ವ); ಅಮರನಿಕಾಯಂ ಸುವಿಧೀಶ್ವರಂಗೆ ಪರಿನಿರ್ವಾಣಕಲ್ಮಾಣ 
ಮಹಾಸೂಜೆಯಂ ಮಾಬಟ್ಟ ಭಕ್ತಿಯಿಂ ಬಂದು (ಪತ್ತಪ. ೧೪-೫೩ ವ). 
“ಪಂಚಕಲ್ಯಾಣ” ಪರಾ. [ಸಂನಿರ್ವಾಣ- ಕಲ್ಯಾಣ] 

ಪರಿನಿರ್ನಾಣಕ್ರಿಯೆ (ನಾ). [ಜೈನ] ತೀರ್ಥಂಕರನು ದೇಹತ್ಯಾಗ 
ಮಾಡಿದ ಸಂದರ್ಭದಲ್ಲಿ ಆತನಿಗೆ ಮಾಡುವ ಆರಾಧನೆ,-ಉತ್ಸವ: 
ಸರಿನಿರ್ವಾಣಕ್ರಿಯೆಯಂ ಪರಮೋತ್ಸವದಿಂದೆ ತೀರ್ಚಿ ಸಕಳವಿನೇಯೋತ್ಕ 
ರಮಂದು ನಯದೆ ನಿಜನಿಜಧರೆಗಳ್ನಲ್ಲಿಂದೆ. ತಳರ್ದು ಪೋಯ 
ಕೃತಾರ್ಥಂ (ವರ್ಧಪು. ೧೬-೮೩). [ಪರಿನಿರ್ವಾಣ ಕ್ರಿಯೆ] 

ಪರಿನಿರ್ವಾಣಸ್ಷೇತ್ರ (ನಾ). [ಜೈನ] ತೀರ್ಥಂಕರನು ದೇಹತ್ಯಾಗ 
ಮಾಡಿದ ಸ್ಫಳ್ಳ ಪರಿನಿರ್ವಾಣ ಹೊಂದಿದ ಸ್ಥಳ: ಶ್ರಿಜಗತ್ಪೂ ಜ್ಯ 
ನೆನಿಸಿದ ಶ್ರೀವಾಸು ಪೂಜ್ಯಭಟ್ಟಾ ರಕರ ಸರಿನಿರ್ವಾಣಕ್ಷೇತ್ರಮಂ ಕಂಡು 
(ಸುಕುಮಾ. ೪-೪೬ ನ). [ಪರಿನಿರ್ವಾಣ ಕ್ಷೇತ್ರ] 

ಸರಿನಿರ್ವಾಣಪಡೆ "ಪರಿನಿರ್ವಾಣವಡೆ' ನೋ. 

ಪರಿಸಿರ್ವಾಣಪೂಜೆ (ನಾ). =ಪರಿನಿರ್ವಾಣಕ್ರಿಯೆ : ವಿನಯಂಧರ 
ಯೋಗಿಗಳ ಸರಿನಿರ್ವಾಣಪೂಜೆಯಂ ಮಾಡಿ (ಆದಿಪ. ೩-೫೮ ವ); ಮಹೀ 
ಧರನುಂ. . . ಪಡುವಣದೆಸೆಯ ದೇವದಾರುವನದೊಳು ವಿನಯಂಧರ 
ಯೋಗಿಗಳ ಸರಿನಿರ್ವಾಣಪೂಜೆಯಂ ಮಾಡಿ (ಚಾವುಂಪು. ೨೦). 

[ಸರಿನಿರ್ವಾಣ-- ಪೂಜೆ] 

ಸರಿನಿರ್ನಾಣಮಹೋತ್ಸನ (ನಾ). - ಪರಿನಿರ್ವಾಣಕಲ್ಯಾಣ: 
ಸುರಲೋಕಾವತರೋತ್ಸವಂ . . . ಪರಿನಿರ್ವಾಣಮಹೋತ್ಸವಂ ಜಿನ 
ಕಲ್ಮಾಣನುಯ್ನುಂ ಸವಿಸ್ತ ರದಿಂದಿರ್ಪುವು ನರ್ಣಕಂಗಳಿವಟಂ ಭವ್ಯಾಂಗ 
ಮೇನೊಪ್ಪ ದೇ (ಅಜಿಪ. ೧-೯೫). [ಪರಿನಿರ್ವಾಣ 4 ಮಹೋತ್ಸವ] 

ಪರಿನಿರ್ವಾಣವಡೆ, ಪರಿನಿರ್ವಾಣಪಡೆ (ಕ್ರಿ). ಮೋಕ್ಷವನ್ನು 
ಹೊಂದು: ತಥಾಗತಂ . . . ಈ ರಾತ್ರಿಯಂತಿಮಯರಾಮದಲ್ಲಿ ಪರಿನಿರ್ವಾಣ 


ಪರಿನಿರ್ವೃತಿ 


ವಡೆದಪಂ (ನೈಕಾಖ. ೭೮-೩೯೬), ಪರಿನಿರ್ವಾಣಪಡೆ : ಬುದ್ಧನು 
ಪರಿಸಿರ್ವಾಣಪಡೆದ ನೂರುವರ್ಷಗಳ- ವೇಳೆಗೆ ಮೂಲಸಂಘವು ಎರಡಾಗಿ 
ಒಡೆಯಿತು (ಭಾರದ. ೨೦೪). [ಪರಿನಿರ್ವಾಣ + ಪಡೆ,] 

ಪರಿನಿರ್ವ್ಯತಿ (ನಾ). -ಪರಿನಿರ್ನಾಣ ೧: ಸರ್ನಾಂಗಮಲಧರಂ ಪರಿ 
ನಿರ್ಶೃತಿಸೌಖ್ಯೋನ್ಮುಖಂ . . . ಯುಷಿಯಿರ್ದನಾತ್ತಗುರುಸೌಹಾರ್ಡಂ 
(ಚಂದ್ರಪು. ೯-೨೦). [Ao] 

ಪರಿಸಿರ್ವ್ಯತಿಭೂನಿ (ನಾ). - ಪರಿನಿರ್ವಾಣಕ್ಷೇತ್ರ : ಅಗ್ರಮಂದಿ 
ರೋಪಾಂತಮನೆಯ್ಲೆನಂದು ಪರಿನಿರ್ವ್ವೃತಿಭೂಮಿಯನಾ ಸುರೋತ್ತಮಂ 
ಸಂತಸದಿಂಜೆ ಭಕ್ತಿ ನೆರಸಾಗಳ್‌ ಪೂಜಿಸಿ (ಸುಕುನೂ, ೯-೩೧). 

[ಪರನಿರ್ವ್ಯತಿ 4 ಭೂಮಿ) 

ಸರಿಫಿರ್ನ್ಯತಿಸು (ಕ್ರಿ). ಇ ಪರಿನಿರ್ವಾಣವಣೆ : ತಥಾಗತನೆಮ್ಮ ನಗರ 
ದೊಳೆ ಪರಿನಿರ್ವತಿಸಿದನಾದೊಡಮೆಮಗೆ ಅವನ ಪಶ್ಚಿ ಮುದರ್ಶನಂ ಕಟಾ 
ಲಭಿಸಿಲ್ಲ ! (ವೈಶಾಖ. ಓಲ-೩೯೮). [ಸರಿನಿರ್ನ್ಯತಿ4-- ಇಸು] 

ಪರಿನಿರ್ನೇಗ (ನಾ). ೧. ಪೂರ್ಣವಾದ ವಿರಕ್ತಿ ; ಸರಮವೈ ರಾಗ್ಯ. 
೨. ಪರಮವೈ ರಾಗ್ಯವನ್ನು ಹೊಂದಿದವನು. ; ವಿರಕ್ತ : ಸಂಸಾರ 
ಶರೀರಭೋಗಸರಿನಿರ್ನೇಗಂ ತಪಃಪ್ರೀತಿಯಿಂ ತೊಟ್ಟಲ ಮಗಂಗೆ ಪಟ್ಟಿಂ 
ಗಟ್ಟ . . . ಜಿನದೀಕ್ಷೆಗೊಂಡಂ (ಸಂರಾನಾ, ೨-೩೬). [ಸೆಂ] 

ಪರಿನಿಸ್ಕ ಮಣ (ನಾ). [ಜೈನ] ತೀರ್ಥಂಕರನು ಸಂಸಾರತ್ಯಾಗ 
ಮಾಡಿ ತಪಸ್ಸಿಗೆ ಹೊರಡುವಿಕೆ : ಕ್ಷೇಮಂಕರಂ ದುರಿತಾರಿಸೈನ್ಶಮಂ 
ಬೆಂಕೊಳಲ್‌ ಬಗೆನಂತೆ ಪರಮದೀಕ್ಷೆಯಂ ಕೆಯ್ಕೊಳಲ್‌' ಬಗೆದು ಪರಿ 
ನಿಸ್ರುನುಣೋದ್ಯುಕ್ತ ನಾದುದಂ . . . ಆಣಿದು (ಶಾಂತಿಪು.೮-೧೧೭ ವ); 
ಎನ್ನ 
ಬಡುವುದೆ ನಿನಗೆ ವಿನಯಂ (ಚಂದ್ರಪು.' ೪-೧೮ ಐ); ನರೇಂದ್ರಂ-«. 
ಪರಿನಿಷ್ಟ್ರ್ರಮಣಕ್ಕೆ ಮನಂ ಸರಿಯೆ ಸರಿಚ್ಛೀದಿಸಲ್ಯದೇಂ ಪರಿಣತನೋ 
(ಪಸ್ಪಪು .೧೩-೮೭). [Ro] 

ಪರಿನಿಷ್ಟ್ರಮಣಕಲ್ಯಾಣ (ನಾ). [ಜೈನ] ಸಂಚಕಲ್ಯಾಣಗಳಲ್ಲಿ 
ಒಂದು ; ತೀರ್ಥಂಕರನು ವಿರಕ್ತನಾಗಿ ಸಂಸಾರತ್ಕಾಗ ಮಾಡಿ 
ಹೊರಡುವ ಸಂದರ್ಭದಲ್ಲಿ ಮಾಡುವ ಉತ್ಸವ : ತ್ರಿಭುವನಗುರು 
ಪರಿನಿಷ್ಟ್ರ್ರಮಣಕಲಲ್ಯಾಣಶರದಾಗಮನಪ್ರ ತೀಕ್ಷಣದಿವ್ಯಹಂಸರುಂ (ಅದಿಪು. 
೯-೬೦ ನ); ಒಂದುದಿನಸಂ ಆದಿದೇವನ ಪರಿಸಿಸ್ಟ್ರ ಮಣಕಲ್ಯಾಣ 
ಸುತ್ಮಾಸನ್ನಮೆಂಬುದಂ ನಿಜಾನಧಿಯಿಂದಜಕಿದು (ಚಾವುಂಪು. ೩೭). 

[ಪರಿನಿಸ್ಟ್ರಮಣ-- ಕಲ್ಯಾಣ] 

ಪರಿನಿಸ್ಕಾ ್ರಂತಿ (ನಾ). - ಪರಿನಿಷ್ಟ್ರುಮಣ : "ಪರಿನಿಷ್ಕಾ )ಂತಿ 
ಮಹೋತ್ಸವ' ಪರಾ. [ಸಂ.] 

ಪರಿನಿಷ್ಕ್ಯಾಂತಿಮಹೋತ್ಸವ (ನಾ). - ಪರಿನಿಷ್ಟುಮಣ 
ಕಲ್ಯಾಣ:  ಸುಕಲೋಕಾವತರೋತ್ಸನಂ . . . ಪರಿನಿಷ್ಕ್ಯಾಂತಿ 
ಮುಹೋತ್ಸನಂ ಪ್ರವಿಮಲಂ ಕೈವಲ್ಯಬೋಧೋತ್ಸವಂ ಪರಿನಿರ್ನಾಣ 
ಮಹೋತ್ಸನಂ ಜಿನ ಮಹಾ ಕಲ್ಯಾಣಮಯನ್ನುಂ ಸವಿಸ್ತ ರದಿಂದಿರ್ಪುವು 
ವರ್ಣಕಂಗಳಿನಖಂ ಭಮ್ಮಾಂಗಮೇನೊಪ್ಪದೇ (ಅಜಿಪು, ೧೯೫). 

[ಸಂನಿಸ್ಕ್ರಾಂತಿ--ಮಹೋತ್ಸವ] 

ಸರಿನಿಷ್ಠಿತ (ಗು). ೧. ಪಾರಂಗತವಾದ ; ನಿಷ್ಣಾತವಾದ ; 
ಸಂಪೂರ್ಣವಾಗಿ `ಅರಿತುಕೊಂಡ ; ನೇದಶಾಸ್ತ್ರಪರಿನಿಸ್ಕಿ ತ. ವಾಗ್ವಿ 
ಭನರ್ಕ್ಯಳಾ ವಿದಾಗ್ರಣಿ 'ದೊರೆಕೊಳ್ಳುಡೆಂಬುದಿದು ಪುಣ್ಯಫಳಂ ಕೃತಪುಣ್ಯ 
[ನೊಳ್‌] (ಸೌಇಇ, Xr-i, 900), (ನಾ). ೨. 
ಪಾರಂಗತವಾದುದು ; ನಿಷ್ಣಾತವಾದುದು : ವಿಶ್ವನನ್ನು. . . . 

. ಪರಿನಿಷ್ಕಿ ತವಾದ ವಿದ್ವದ್ಧ ಸ್ಟ ಯಂ ೦ದೊಮ್ಮೆ ಎಸ್ಟೆ ಸ್ಟ . ವಿನೇಚಿಸಿದರೂ 


೪೫-೨೮ ; 


ಪರಿನಿಸ್ಟ್ರ್ರಮಣದೊಳ್‌ ಪರಿಸಂಧಿಭಾವಮಂ ಪೊರ್ಜದೊಡಂ, 


೫೩೪೦ 


5 


20 


25 


35 


40 


45 


ಪರಿಸಂಥಿನಿ 


ಚಿತ್ತಕ್ಕೆ ಆಯಾಸವಾಯಿತೇ ಹೊರತು... ಸೌಖ್ಯ ದೊರೆಯಲಿಲ್ಲ! 
(ಧ್ವನ್ಯಾಲೋ, 20೮೫11 ರಕ). [ಸಂ] 

ಪರಿನೀರ್‌, ಹರಿನೀರು (ನಾ). ೧. ಹರಿಯುವ ನೀರು; ಪ್ರವಹಿಸುವ 
ನೀರು : ಪರಿನೀರೊಳಗಣ ನೆಲಂತಿರೆ ತನ್ನಂ ನೋಡಿ ನಡುಗೆ ಜಾನಕಿ 
(ಸಂರಾಮಾ, ೯-೧೭೨); ಪರಿನೀರ ನಡುವನಿಚಿಕಿದಂತಿರೆ : ಖಂಡಿಸಿ ಕುಸುರಿ 
ದಣಿಯೆ ಸಣ್ಣಿಸೆ ಪಟಿಕೆಯಂತಿರವಿಕ್ರಿಯಾಶರೀರಂ ದೊರೆಕೊಳ್ಳುದು 
ನಾರಕರ್ಗೆ ಪಾಪದ ಫಲದಿಂ (ನುಲ್ಲಿಫ: ೧೩-೧೪೦); ಅದೇನಮಾತೃಳಃ 
= ಮಳೆಯಿಲ್ಲದೆಯಂಂ ಕೆಣಕಿ ತೊಲಿ ಕಾಲುವೆಗಳ ಪರಿನೀರಿಂ ಬೆಳೆವುದುಂ 
(ಕೀತಿನಾ ೧೮೪-೪). ೨. ಕಾಲುವೆಗಳ ಮೂಲಕ ಹಾಯಿಸುವ 
ನೀರು;,ಕಾಲುವೆನೀರು: ಸುರಿನ ದಾಳಿಂಬದ ಪಣ್ಗಳ ತನಿರಸದ ಪರಿವೊನಲೆ. 
ಪರಿನೀರಣಗೆಯಂಕುರವೊತ್ತಿ ಬೆಳೆಯುತ್ತಿರ್ದ ಕರ್ಬಿನ ಮಡಲ್ಲಳುಮುಂ 
(ಸಂಚತಂ, ೧೧೭-೧೬); ಅಲ್ಲಿಂ ಮೂಡ ಮೊದಲ ಪಸುಗೆಯ ಪರಿನೀರ 
ತೋಂಟಿ ಮೂಡಲು ಸಳ್ಳ ವಾಯ್ಯಾಲು ತೆಂಕಲುದ್ಧಿಯ ಕಾಲು ಸಡವಲು 
ನಾರಾಯಣಯ್ಯ ನ ಜೇಷ್ಮಾ ೦ಸದ ಭೂಮಿ (ಕಇಆ. ೭೯-೧೩-೨೮)1088); 
ಮುದಮೂರೂರಬಲಾಜನಕ್ಕೆ ಪರಿನೀರೂರೂರ ತೋಂಟಿಕ್ಕೆ ... ಅತರ್ಕ್ಯ 
ಮದಚಿಕಿಂ ರಮ್ಮಂ ತದುರ್ವೀತಳಂ (ಉನ್ಯಾವ. ೨೮೯). ಹೆರಿನೀರು: 
೧. ಕೊಳಲೆಲ್ಲೊ ಉಲಿಯೆ ಹರಿನೀರು ನಲಿಯೆ (ಸೂರ್ಯಪಾ. ೩೫-೨). 
೨: ಪಿರಿಯ ಕೆಟಕಿಯ ಕೆಳಗೆ ಲಾಲಬಾಗಿನ ಹರಿನೀರಲ್ಲಿ ಬಿಟ್ಟಿ ಚಕ್ಕೆ ತೋಂಟಿ 
ಕಂಮಂ ನೂಜಿಕಿಪ್ಟತ್ತು (ಸೌಇಇ, 1-1, ೨೬೭-೬೪; 1160). ತ. 
(ಮದುವೆಯ ಸಂದರ್ಭದಲ್ಲಿ) ಮುತ್ತೈದೆಯರು ತರುವ ಪವಿತ್ರ 
ಜಲ್ಮ`- ಮುಂಗಳೋದಕ : ಹತ್ತು ಮಂದ್ಯಾಗ ಹರಿನೀರೆ ತರುವಂಥಾ 
ಮುತ್ತೈದಿತನನ ಕೊಡು ಶಿವನೆ (ಗರತಿ. ೧೨೬). [ಪರಿ-ನೀರ್‌] 

ಪರಿನ್ಮಸ್ತ್ರ (ಗು). ೧. ಇಟ್ಟಿ; ಇಡಲ್ಪಟ್ಟಿ : ನಿಜಮಸ್ತ ಕಸರಿನ್ಯಸ್ತ, 
ಹೆಸ್ತನನು ಪ್ರಸ್ತು ತಬುಧಸ್ತ ವನಭಾಜನಶಸ್ತ ನಂ . . . ನೋಡಿ (ಬಸಪು. 
೩೯-೫೪). ೨. ಹರಡಿದ; ಚಾಚಿದ. (ನಾ). ೩. ಇಟ್ಟಿರುವುದು; 
ಜೋಡಿಸಿರುವುದು : ನಿಖಿಲೌಸಧಿಪುಂಜಿತಂ ಪರಿನ್ಯಸ್ತಮುಜೊಂದು 
ಪೂರ್ಣಕಲಶಂ ತಳೆದತ್ತತುಳಂ ವಿಳಾಸನು೦ (ಚಂದ್ರಪು. ೬-೫೩). [ಸಂ.] 

ಪರಿಪಂತಿ (ನಾ). ಸಾಲು ; ಪಂಕ್ತಿ : "ಪರಿಸಂತಿವಿಡಿ' ಪರಾ. 

[ಪರ್ಮಿ--ಪಂತಿ] 

ಪರಿಸಂತಿವಿಡಿ (ಕಿ). ಸಾಲಾಗಿರು; ಪಂಕ್ಷಿಗೊಳ್ಳು : ಸಾಲ್ವಿಡಿದು: 
ಸರಿಸನಿಡಿದೋರಣಂಬಿಡಿದು ಪರಿಪಂತಿವಿಡಿದು . , . : ಉಭಯೆವೀಧಿಗಳು 
ಮೆಜಕೆದವು (ಹಚಕಾ, ೧೦-೩೪). [ಪರಿಸಂತಿ -. ಪಿಡಿ] 

ಪರಿಸಂಥಿ (ಗು). ೧. ಎದುರಿಸುವ ; ಹಗೆಯಾದ; ವಿರೋಧಿಸುವ: 
ಕರ್ಬಿನ ಬಿಲ್‌ ತದಗ್ರದೊಳ್‌ ಮಿಳಿರ್ವ ತಮಾಳಸಲ್ಲವದ ಚಾನುರೆದುಪ್ಪರ 
ನಟ್ಟಿ ನೊಪ್ಪೆ ಬಂದಲೆದಿಸುವೊಂ ಬನಂಬಿಡಿದು ಪಾಂಥರನಾ . ಪರಿಪಂಥಿ 
ಮನ್ಮಥಂ (ಚಂದ್ರಪು. ೧-೧೧೧). (ನಾ). ೨. ಎದುರಾಳಿ; ಶತ್ರು; 
ಹಗೆ: “ಅಭಿಯಾತಿಃ, ಅರಾತಿಃ . . . ಪರಿಪಂಥೀ . . . ದ್ವಿಸತ್‌- 
ಈ ೨೪ ಹಗೆ? (ಹಲಾಯು. ೭೫-೩೦೧) ; ಸರಿಸಂಥಿಸನ್ನಗವೈ ನೇಯ 
ನೆನಿಸ ಬಿಜ್ಜ ಳಭೂಪಸೊಪ್ಪಿ ಪ್ಪ ಸಮಯದೊಳು (ಬಸಲೆ. ೬-೬೩), 
ಬುದ್ಧನು ಆರ್ಯಸೆಂಸ್ಕೃತಿಯ ರಕ್ಷಕನೆ ಅಥವಾ ಪರಿಪಂಥಿಯೆ ಎಂಬ 
ವಿಷಯದಲ್ಲಿ ವಿಶ್ರತಿಸತ್ತಿ ಯಿದೆ (ಯಳ್ಸಾರ. ೧೦೫ ಹೀರಿಕೆ); ತನ್ನೆ ಮನೋ 
ರಥದ ಮಾರ್ಗದಲ್ಲಿ ಪರಿಪಂಥಿಯಾಗಿರುವ ರಮಾಕಾಂತನನ್ನು ದೂರೀ 
ಕರಿಸುವ ದುರಾಲೋಚನೆಯಿಂಂದ, , .ಇಂದಿರೆಗೆ ಹೇಳಿದನು (ಇಂದಿರೆ.೧೭). 
೩. ದಶೋಡೆಕಾರ; ಕಳ್ಳ : “ಪರಿಸಂಥಿ ಚೋರಕಂ ತಸ್ಕರಂ” 
(ನಸ್ತುಕೋ. ೬೫-೮೧). [ಸಂ. ಪರಿಪಂಥಿನ್‌] 


ಪರಿಸಂಥಿನಿ (ನಾ). ಅಡ್ಡಿಯಾದವಳು : ಸುಖಪರಿಪಂಥಿನಿಯಂಂ 


ಸರಿಸಂಥಿಭಾನ 


ದು।ಖೈಕದಾಸನಿಪುಣೆಯುಂ ಸರಹೃ ದಯೆಪೀಡಾಪೇಕ್ಷಣೆಯುನುಪ್ಪ 
ಲಜ್ಜೆ ಯಂ ಕಾಯಲುಜ್ಞು ಗಂಗೆಯ (ಕಾದಂಉ. ೩೭೧). 
[ಸಂ. ಪರಿಪಂಥಿನೀ] 

ಸರಿಸಂಥಿಭಾನ (ನಾ). ವಿರೋಧಭಾವ; ಎದುರಾಗುವ ಮನಸ್ಸು: 
ಎನ್ನ ಪರಿನಿಸ್ಟ್ರಮಣದೊಳ್‌ ಪರಿಸಂಧಿಭಾವಮಂ ಪೊರ್ದದೊಡಂಬಡುವುದೆ 
ನಿನಗೆ ವಿನಯಂ (ಹಂದ್ರಫು. ೪-೧೮ ನ), [ಪರಿಸಂಥಿ--ಭಾವ್ಮ] 

ಪರಿಸಕ್ಟ (ಗು). ೧. ಚೆನ್ನಾಗಿ ಬೆಂದ್ಕ-- ಬೇಯಿಸಿದ. ೨. ಚೆನ್ನಾಗಿ 
ಮಾಗಿದ್ಯ-ಕಳಿಶ; ಪೂರ್ಣವಾಗಿ ಹಣ್ಣಾದ: ಸುಜನೋತ್ತಮ 
ಕಂತೆ ಭರದಿನೆಐಗಿದುವಮೇಯಪರಿಪಕ್ವಗಂಧಶಾಲಿವನಂಗಳ್‌" (ಶಾಂತಿಪು. 
೧-೫೯); ಪರಿಸಕ್ವಫಲಪ್ರಕರಂ ಜರೆಯಂ ಕಿಡಿಸುವುದು (ಸಂಚತಂ. 
೨೬೯-೧೧) ; ಮಣಿಕನಕರಜತಪಾಶ್ರಂಗಳೊಳ್‌, ಪರಿಸಕ್ವ . . . ಫಳ 
ಕುಳಂಗಳುಂ ಸೊಗಯಿ ಪುವು (ಚಂದ್ರ ಪು. ೬-೫೪ ವ); ನಸುಬಿರಿದ ಪರಿಪಕ್ವ 
'ಬಾಡಿಮವಸರದೊಳಗಜವಟ್ಟ ಗೆಯ ದರಹಸಿತಪಂಕಜಗಳಿತಮಕರಂದದ 
ತಟಾಕದಲಿ (ಕುವ್ಯಾಉ. ೬-೨೪). ೩: ಚೆನ್ನಾಗಿ ತಿಳಿದ; ವಿಶೇಷ 
ವಾದ ಅರಿವುಳ್ಳ ; ಪ್ರೌಢವಾದ: ಪರಿಪಕ್ವಶಾಸ್ತ್ರಸಂಸ್ಕಾರಂ. . . 
ಈತನೆಂದು. ಕೈವಾರದೆ. ಬಣ್ಣಿ ಕುಂ ವಿಬುಧಮಂಡಳಿ ಪಂಡಿತ ನಾಗವರ್ಮನಂ 
(ವಸ್ತು ಕೋ. ೧೧೭-೩೬) ; ಧ್ವನ್ಯಾಲೋಕ . . . ಆನಂದವರ್ಧನನ ಪರಿ 
ಪಕ್ವಪ್ರತಿಭೆಯ ಫಲವೆಂದು ಭಾವಿಸಲಡ್ಡಿ ಯಿಲ್ಲ (ಧ್ವನ್ಯಾಲೋ. ೫೫೪i 
ಪಕ). (ನಾ). ೪. ಚೆನ್ನಾಗಿ ಬೆಂದಿರುವುದು ; ಹದವಾಗಿ 
ಬೇಯಿಸಿರುವುದು: ಪರಿಸಕ್ವಮಭಿನನಂ . . . ಎನಿಸಿರ್ಪಾ ಸಿರವದ್ಯಾನ್ನ 
ಮನತ್ಯಾದರದಿಂ ತನ್ಮುನಿವರರ್ಗೆ ನೃಪವರನಿತ್ತೆ ೦ (ಶಾಂತೀಶ್ವ.೬-೫೦), ೫. 
ಚೆನ್ನಾಗಿ ಮಾಗಿರುವುದು,--ಕಳಿತಿರುವುದು : :ಸರಿಪಕ್ವಮಾದ 
ಗರ್ದುಗಿನತಿರುಳುಂ ಶುಂಕಿಯುಮನರೆದು ನಸ್ಯಂಗೆಯ್ಕೂ (ಲೋಕೋಪ. 
೯-೧೦); ಪರಿಪಕ್ವಂ ಫಳರಾಜಿಸೌರಭನಿದಾನೋಜ್ಞ ಂಭಿತಂ ಪುಪ್ಪು ಮಂಜರಿ 
ನಾನಾಲತಿಕಾನಳೀಪಿಪುಳಶಾ ಖಾಹಸ್ತದೊಳ್‌ ಶೋಭಿಸುತ್ತಿರೆ . . 
ಚೆಲ್ಹಾಯ್ತು ಚೈತ್ರಾಗಮಂ (ಪಾರ್ಶ್ವ, ೧೩-೫). 

ಸರಿಸಕ್ಟವಾಗು - ಪ್ರಬುದ್ಧ ವಾಗು ; ಪ್ರೌಢತೆಯನ್ನು 

ಹೊಂದು : ಪರಿಪಕ್ವವಾದ ಮಾನನನ ಹೃದಯವೇ ನಿರ್ಮಲವಾದ 
ಸ್ನೇಹಕ್ಕೆ ಆಶ್ರಯಸ್ಥಾನ (ಭಾರದ. ೨೮೧). [ಸೆಂ.] 

ಪರಿಸಕ್ಟಂಬೆಣು (ಕ್ರಿ). ಚಿನ್ನಾಗಿ ಮಾಗು; ಪರಿಪಕ್ವತೆಯನ್ನು 
ಹೊಂದು : ಪರಿಪಕ್ವಂಬೆತ್ತ ಪಣ್ಣಂ ನಖದಿನಿಆದು ಸೋರ್ವಾ ರಸಾ 
ಸ್ವಾದನಂಗೆಯ್ದು ಗಳಹಿದತ್ತಾಮ್ರುಜೊಳ್‌  ತಾಮ್ರುತುಂಡಂ 
(ತ್ರಿಪುನಿ, ೨೪-೪೬). [ಸರಿಪಕ್ವ ಸೇರು] 

ಸರಿಪಕ್ಟ ತೆ (ನಾ). ಮಾಗಿರುವಿಕೆ ; ಪರಿಣತಿ ; ಪರಿಪಾಕ: ಇದು 
ತುಂಬುಜೀವನದ ಭಾವಾನುಭಾವಗಳ ಪರಿಪಕ್ವತೆಯ ಫಲ (ಸಾಹಿಸ.೩೪); 
ಭಾನದ ಪರಿಪಕ್ವ ತೆಯನ್ನು ಕಾಣದ ಕವನಗಳು ವರ್ಣನೆಯಲ್ಲಿ ಜನ್ಮ ತಾಳ 
ತೊಡಗಿದವು (ರಂಗರೋ. ೧೩೨). [ಸಂ. ಪರಿಪಕ್ವತಾ] 

ಪರಿಪಟ್ಟ "ಪರಿವಟ್ಟ' ನೋ. 

ಪರಿಸಠನ (ನಾ). ಚೆನ್ನಾಗಿ ಓದುವುದು,--ಪಠಿಸುವುದು : ಪ್ರವಚನ 
ಪರಿಪಳನಕ್ಷಮತೆ ವಾಣಿಯಂ ತೀರ್ಥಯರಾನದಕ್ಷತೆ ಪದಮಂ ಕಿವಿಯಂ. 
ಜಿನವರಚರಿತಶ್ರವಣಸಟುತೆ ಪಿಂಗದನ್ನ ಮಾರ್ಜಿಪೆನಣನಂ (ಚಂದ್ರಫು. 
೪-೧೭). [ಸಂ.] 

ಪರಿಪತಿತ (ಗು). ಚೆನ್ನಾಗಿ ಪಠಿಸಿದ; ಚೆನ್ನಾಗಿ ಹೇಳಿದ,-ನುಡಿದ: 
ಸೌಧಾಗ್ರ ಪ್ರತ್ಯುಗ್ರರತ್ನ ಸಂಜರಮಂಜುಳಶುಕಸಾರಿಕಾನಿಕುರುಂಬಪರಿಪಶಿತ 
ನಿಟಿಲನಯನಲೀಲಾಕಥಾಕಲಾಕರ್ಣನಕರ್ಣಕೌತುಕಾಂತರಂಗಸಂಗತ . . . 
ಗುಣಾಗ್ರಗಣ್ಣಸವೂಂದಯಸಮಂಂಚಿತಮುಂ (ಉಜತೇ. ೧೪-೧೦೬ ವ). 


೫೩೪೧ 


* (25 


55 


45 


ಪರಿಷಾಕ 


[ಸಂ.] 
ಪರಿಪಡು (ಕ್ರಿ). ಓಡು ; ಧಾವಿಸು: ಪರಿಪಟ್ಟೋರಂತಾಕಾಶಮಾರ್ಗದೆ. 
ಬಂದು ಪಾಡಲಾದ ಸಖನಂ ಮಂಂದಾಂ ಕಂಡೆಂ ಕಪಿಂಜಲನಂ (ಕಾದಂಉ. 
೭೧೪). [ಪರ್ಕ + ಪಡ್ಕು] 
ಪರಿಪಣ (ನಾ). ಮೂಲಧನ; ಬಂಡವಾಳ: “ನೀವೀ, ಪರಿಪಣಂ, 
ಮೂಲಧನಂ-4 ಬಂಡವಾಳದ ವಡಿವೆ* (ಸಿದ್ಧಾಂತಿ. ೨೯೭). [ಸಂ.] 
ಪರಿಪತ್ರ; (ನಾ). (ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಯ್ದು 
ಅನೇಕ ಮಂದಿಗೆ) ಪ್ರತಿ ಮಾಡಿ ಹಂಚುವ ತಿಳಿವಳಿಕೆಯ 
ಪತ್ರ; ಪ್ರಸಾರಣಪತ್ರ ; ಸುತ್ತೋಲೆ: ಯುದ್ಧಗಳ ನಂತರ 
ಈ ರೀತಿ ಸರಿಪತ್ರಗಳ ಮೂಲಕ ಸುದ್ದಿಗಳನ್ನು ಮುಟ್ಟ ಸಲಾಗುತ್ತಿತ್ತು. 
(ಪತ್ರಿಕಾ, ೭) ; ಪರಿಪತ್ರ, ಸುತ್ತೋಲೆ (೦1೦18೯. ಪತ್ರಿ. ೧೬). 
[ಪರಿ-* ಪತ್ರ) 
ಪರಿಸತ್ರ, (ನಾ). ಒಂದು ಬಗೆಯ ಔಷಧಿದ್ರವ್ಯ : “ಪರಿಣಾ-ಚನ್ಮ, 
ಗಜಹಿಪ್ಪಲಿ, ಪರಿಪತ್ರ, ತಾಳೇಸಪತ್ರ, ಲವಂಗಪತ್ರ* (ಓಷಧಿ, ೨೪). 
[1] 
ಪರಿಪಥಿಕ (ನಾ). ಅಡ್ಡಿ ಪಡಿಸುವವನು; ವಿರೋಧಿಯಾದವನು : 
ಮತಿಹೀನನಾದಂದು ಯುಕ್ತಾಯುಕ್ತ ಮನಖಕಿಯದೆ.  ಮಿಥ್ಯಾಜ್ಞಾನ 
ಲವೋದ್ಧತರಿಂ ಪರಿಪಥಿಕರಾಗಿ ಕಿಡುಗುಂ (ಚಾವುಂಪು. ೨೨೦). 
[ಸಂ ಪರಿಸಥಕ] 
ಪರಿಪಾಂಡು (ಗು). ಅಚ್ಚ ಬಿಳಿಯ ; ಬಹಳ ಬಿಳುಪಾದ; ಕಡು 
ಬಿಳುಪಿನ: ಒಪ್ಪಿ ದುದು ಸುಧಾಪರಿಪಾ೦ಂಡುವರ್ಣದಿಂ ಸುರನರನಯನ 
ಚಕೋರೆಚಂದ್ರಬಿಂಬಮಳುಂಬಂ (ಪುಷ್ಪ ಪು. ೧೨-೭೮), [ಸಂ.] 
ಪರಿಸಾಂಡುರ (ಗು). - ಸರಿಪಾಂಡು : ಆ ಪರಿನಾಂಡುರಪ್ರತತಿಯಾ 
ದ್ಯುತಿ . . . ಈಗಳದೆತ್ತ ವೋದುದೆಂದಾ ಪೃಥಿವೀಶ್ವರಂ ಪಗಲ ತಿಂಗಳ 
ನಚ್ಚರಿವಟ್ಟು ನೋಡಿದಂ (ಚಂದ್ರಪು, ೯-೬) ; ಪರಿಪಾಂಡುರತನುಗೆ ನಿಶಾ 
ಕರಕರಪೀಡಿತೆಗೆ. ... ಕರದಿಂ ರವಿ ಸೋಂಕಿ ಹೆರುಸಮಂ ಪುಟ್ಟಸಿದಂ 
(ಸಾರ್ಶ್ವಪು. ೩-೨೯). [ಸಂ.] 
ಪರಿಸಾಂಸು (ನಾ). ಸುತ್ತಲೂ ಎದ್ದ ಧೂಳು : ತುರಗಖುರ 
ಕ್ಹುಣ್ಣೆ ಳಾಪರಿಪಾಂಸುಪರಾಗ ಮಿಭಕಟಾಳಿಗಳೊಳ್‌ ಪಾಯ್ಕಿರೆ (ಶಾಂತಿಪು. 
೧೧-೧೬). [ಸಂ.] 
ಪರಿಸಾಕ (ನಾ). ೧. ಪೂರ್ತಿಯಾಗಿ ಬೆಂದುದು ; ಸಂಪೂರ್ಣ 
ವಾಗಿ ಬೇಯಿಸಿದುದು. ೨. ಸಂಪೂರ್ಣವಾಗಿ ಮಾಗಿರು 
ವುದು,-ಹಣ್ಣಾಗಿರುವುದು. ೩. ಆಹಾರವನ್ನು ಸಿದ್ಧಪಡಿಸು 
ವಿಕೆ; ಅಡುಗೆಮಾಡುವುದು : ಸಂಚಭಕ್ಷ $ನನು ... ಚದುರಿ 
ನಿಂದೆ ಪರಿಸಾಕಮಂಗೈದೊಲಿದು. ವಂಚನಿಲ್ಲದೆಯಸುರದಂಸತಿಗಳಿಗೆ 
ನೀಡೆ (ನನಕೋ. ೯-೫). ೪. ಪರಿಪೂರ್ಣಶೆ ; ಪರಿಪಕ್ವತೆ : ಶಿವನು 
ಜೀವಕೋಟಿಯ ಮೇಲಿರುವ ಕರುಣೆಯಿಂದ ಜೀವಾತ್ಮರುಗಳ ಪರಿಸಾಕಕ್ಕೆ 
ತಕ್ಕಂತೆ ಅನುಗ್ರಹಿಸುತ್ತಾನೆ. (ಭಾರದ. ೨೧೫); ಗೀತಾಂಜಲಿಯ 
ಪದ್ಯಗಳಲ್ಲಿ ವೇದಾಂತದ ಪರಿಪಾಕವಿದೆ (ಧರ್ಮಸಾ. ೮೨); ನಮ್ಮ 
ಜೀವನ ಎಂಬುದು ಅನುಭವಗಳ ಪರೆಂಸರೆ ಮತ್ತು ಅದರಿಂದೆ ಒದಗುವ 
ಪರಿಪಾಕ (ಸರತೀ, ೧೨). ೫. (ಕರ್ಮದ) ಫಲ; ಪರಿಣಾಮ: 
ಪನಿತ ಶೋಣಿತಬಿಂದುಗಳ್‌ ತನ್ನ ಮೆಯ್ದೆ ಸಾಪಪರಿಪಾಕದಿಂ ತಣ್ಪಂ 
ಪಡೆಯೆ (ಆದಿಪು, ೨-೧೪ ನ) ; ಈ ಸಂಯಮ ಸಂಧಾನ ಸಮನ್ವಯಗಳ 
ಧರ್ಮವೂ ಆರ್ಯಸಂಸ್ಕೃತಿಯ ವೈಶಿಷ್ಟ್ಯದ ಪರಿಪಾಕ (ಬಾರದ. ೫೬೮). 
೬. ಚಾತುರ್ಯ; ಕೌಶಲ. ೭. (ಸಸ್ಯದ) ಬೆಳವಣಿಗೆ ; 
ಅಭಿವೃದ್ಧಿ : *ಪರಿಪಾಕಂ ಬೆಳೆಸು* (ನಸ್ತುಕೋ, ೯೫-೨೦). ([ಸಂ.] 


ಪರಿಸಾಕಗೈಸು 


ಸರಿಸಾಕಗೈಸು (ಕ್ರಿ). ಆಹಾರವನ್ನು ಸಿದ್ಧಪಡಿಸು ; ಅಡುಗೆ 
ಮಾಡಿಸು: ಸರಮಾನ್ನಭಕ್ಷ $ಶಾಕಗಳ . ಪರಿಪಾಕಗೈಸಿ (ಸ್ರೌಢರಾ, 
೧೪-೩೦). [ಸರಿಸಾಕ--ಕೈಸು (ಕೆಯ್ಸು)] 
ಪರಿಸಾಕಗೊಳ್ಳು (ಕ್ರಿ). ಹದಗೊಳ್ಳು ; ಮಾಗು; ಪರಿಪಕ್ವವಾಗು: 
ಅವನ ಜೀವನ ಶೋಕದಿಂದಲೇ ಸರಿಪಾಕಗೊಂಡಿದೆ (ಸ್ವದರಿ. ೩೧); 
ಶಾಂತರಸವು ಈ ಪುಣ್ಕಭೂಮಿಯಲ್ಲಿಯೇ ಮೊದಲು ಪರಿನಾಕಗೊಂಡುದು 
(ಸಾಹಿಸ, ೧೫). [ಪರಿಪಾಕ -- ಕೊಳ್ಳು ( ಆಕೊಳ್‌,)] 
ಸರಿಸಾಳಜಫ್ಯ (ನಾ). ಫಲಿತಾಂಶದಲ್ಲಿ ಹಿತವಾದುದು ; ಪರಿ 
ಣಾಮದಲ್ಲಿ ಮುಂಗಳಕರವಾದುದು : ಎನ್ನ ನುಡಿಯೆಂಬುದು ನಿನಗೆ 
ಪರಿಪಾಳಪಥ್ಯಂ (ರಾಂತಿಪು. ೪-೯೮ವು. [ಪಂಪಾಕ4 ಪಥ್ಯ] 
ಪರಿಸಾಕವಡೆ (ಕ್ರ). ಹದಕ್ಕೆ ಬರು; ಪರಿಪಕ್ಚವಾಗು : ದೌರ್ಮ 
ನಸ್ಮದಲಿಂತು ಕಳೆದುದು ತಮ್ಮೊಳಗೆ ಹಲಕಇಲ ದಕ್ಷವಿಕರ್ಮಫಲ ಪರಿಪಾಕ 
ವಡದಂದದಲಿ (ನಿಭಾಗ. ೪-೧-೧೫). [ಸಂಪಾಕ 4-ಸಡೆ|] 
ಪರಿಪಾಕನೆರು (ಕ್ರಿ). ಚೆನ್ನಾಗಿ ಬೇಯು; ಪರಿಪಕ್ವತೆಯನ್ನು 
ಹೊಂದು: ಪರಿಪಾಕನೆತ್ತ ಮಳಕಜ್ಞಾಯನಾ. ಸೊಗಸಿನಿಂದೊಬ್ಬುಳಿಸಿ 
ಸವಿಸವಿದು ವುಣಲು (ನನಮೋ, ೨೬-೪). 
[ಪರಿಪಾಕ*ಪೆರು, '(ಎೆಣಂ,)] 
ಸರಿಪಾಕಹೊಂಡು (ಕ್ರಿ). ಇ ಪರಿಪಾಕವಡೆ: ಅನರು ರೂಢಿಸಿ 
ಕೊಂಡಿದ್ದ ಸಾಹಿತ್ಯಜ್ಞ್ಯಾನವೂ ಆದರೆ ತಳಹದಿಯಾದ ಲೋಕಾನುಭವವೂ 
ಇಂಗ್ಲೆಂಡಿನ ಹೊಸ ಆವರಣದಲ್ಲಿ ಸರಿಪಾಕಹೊಂದಿದುವು (ಸಮಾಲೋ. 
೬೬) ; ಶಿಕ್ಷಣಸಂಸ್ಕಾರಗಳಿಂದ ಪರಿಪಾಕಹೊಂದಿದ ಸ್ತ್ರೀಯರ ಪಾತ್ರ 
ಗಳಿಗೆ ರಾಮಾಯಣದಲ್ಲಿ ಕೊರತೆಯಿಲ್ಲ (ಕರ್ನಾಕ. ೭). 
[ಪರಿಪಾಕ ಹೊಂದು, (ಆ.ಪೊರ್ದು)]` 
ಪರಿಪಾಟ, ಸಂಪಾಟ್ಕು (ನಾ). ವಾಡಿಕೆ; ರೂಢಿ ; ಅಭ್ಯಾಸ: 
ಪರಿಪಾಟ ಇ ರೂಢಿ” (ಗಂಗಾಮ. ೧೯೯) ; ಮಸೆಗಾಲಗಳನೆಣಿಸುವ ಪರಿ 
ಪಾಟಿವು ನನ್ನದು ನನಗಿದು ಹಿತವು (ಇಂಚಾಸ, ೬೧-೯೧); “ನನ್ನ ಗೆಂಡ 
ನೈರೋಜಿಯಲ್ಲಿದ್ದಾನೆ” ಎಂದು ಹೇಳುವ ಸರಿಪಾಟಿವನ್ನು ಆಕೆ ಇಂದಿಗೂ 
ಬಿಟ್ಟಿರಲಿಲ್ಲ (ನಾತ್ಸಲ್ಯ. ೧೬೭). ಪರಿಷಾಟ್ಮು : ಇದೇ ಕಾರಣ ದೇಶ 
ದಿಂದ ಮಾಲಿನ ವಿಮಾ ಇಳಿಸುವ ಪರಿಪಾಟು ಇಲ್ಲೇ ಬಹಳ ಬಿದ್ದಿರುತ್ತದೆ. 
(ನುಂಬನ್ಯಾ, ೨೦೭)... [ಪರ್ಕಿ *ಪಾಟ್ಯ] 
ಪರಿಸಾಟಲು, ಸರಿಪಾಟ್ಲು (ನಾ). ಕಷ್ಟ; ಬಾಧೆ ; ಮಕ್ಕಳನ್ನು 
ಹೆತ್ತು ಹೊತ್ತು ಪರಿಪಾಟಲು ಪಡುನನರು ನಾವು (ನಾಡಿಗೇ, ೧೭೦). 
ಪರಿಸಾಟ್ಲಿ : ದುರುಳ ಮಾರನುವೆನ್ನಯೆದೆಗೆ ಸರಳನೂಡಿ ಪರಿಪಾಟ್ಲಿ 
ಮಾಡಿದನಬಲೆ (ಕಂಸವಿ. ೮-೧೯). “ಪಡಿಪಾಟಲು” ಪರಾ. 
[ಪರಿಪಾಟು, +-ಅಲು (-ಆ-ಅಲ್ಟ್‌)] 
ಸರಿಸಾಟಿ, (ನಾ). "ಸಮಾನತೆ; ಸರಿಸಾಟಿ: ರವಿರಥತುರಗನು 
ಮುಚ್ಚ ಶ್ರ ವಮ ಪರಿಪಾಟಯ ಲ್ಲಮಿನಜೊಳ್‌ ರೋಮಚ್ಛ ನಿಗಮೆನರ 
ಕಣ್ಣಿ ಸೆದಿರ್ಪುವು ಪಳುಕಿನ ಮಂಡಪಂಗಳೊಳ್‌ ತುರಗಂಗಳ್‌ (ಜಗವಿ. 
[ಪರ್ಮಿ-1-ಪಾಟ್ಯ (ಎಪಾಟ್ಗೂ)] 
ಪರಿಪಾಟ್ಮಿ (ನಾ). ೧. ರೀತಿ; ಕ್ರಮ; ವಿಧಾನ: ಸುರತರು 
ಕುಡುವಂಬರದೊಳ್ಳ ರಿಪಾಟಿಚ್ಛಾ ಯೆ. ನೆಯ್ಗೆ ನೂಲಿಂ ರಂಗಿಂ ದೊರೆ 
ಕೊಳ್ಳ ದೆನಿಪ ದಿನ್ಯಾಂಬರಂಗಳಿಂಜಿಸೆವುನಲ್ಲಿ ದೂಸಿಗವಸರೆಂ (ಜಗವಿ. 
೯-೧೧೧) ; ಸೇನಾನಿಕರದಾರೈಕೆಗಳು ಪಾಂಚಾಲಕನಿಗಾದುದು ರಂಜಿಸಿತು 
ಪರಿಪಾ[ಪಾಂಾಂ. ಬಾ]ಟಿಯೊಡ್ಡ ವಣೆ (ಕುವ್ಯಾಸ, ೭-೨೧) ; ಅಹಿಪತಿ 
ಕೂರ್ಮರಗ್ಗಳಿಕೆ ಪಾಟಿಗೆಡೆ ತೋಜಾಸಿದರೀ ಸರಿಸಾಟಿಯಲಿ ಫಣಿಸತಿಗೆ 
ನಾಲಗೆ ನಾಟಿದೆಣಿಸಲು ಗಣನೆಯಿಲ್ಲದ ರಾಮಸ್ಸೆನಿಕವ (ತೊೊರರಾ. 


೯-೧೨೦). 


೫೩೪೨ 


5 


25 


30, 


35 


40 


ಪರಿಸಾಡಿ 


೪-೬-೨೫); ಆಳಸಿಂಗರಾರ್ಯ$ ಪ್ರಾಢೋಕ್ಸಿಯೊಳ್‌ ಸಾಹಿತ್ಯ 
ಸರಿಪಾಟಿಯಿಂ ಪೇಟ್ಗಿಂ (ಟಿವಿ, ೪-೫೦). ೨. ರೂಢಿ; ಅಭ್ಯಾಸ; 
ಪದ್ಧತಿ: ಬಾದವಾಡಿಗಿಯೆಂಬ ಗ್ರಾಮಕೀ ಶಿವಯೋಗಿ ಸಾದರಡೆ 
ಪೋಸ ಪರಿಪಾಓಯಂತಲ್ಲಿಗಂ ಪೋದೊಡನೆ . , . ಐತಂದರು (ನುಹಂತೇ. 
೯-೩೧); ಸಾಂಪ್ರದಾಯಿಕರ ಸ್ಥಾನದಲ್ಲಿ ಪವಿತ್ರ ತೀರ್ಥಗಳ ಹೆಸರನ್ನೋ 
ದೇನತಾಸ್ತೋತ್ರ ಗಳನ್ನೋ ಹೇಳಿ ರಾಗ ಎಳೆವ. ಪರಿಪಾಟಿಯಂಂಟು 


(ಗಾಳಿಸ, ೪೪); ನಮ್ಮ ಭರತಭೂನಿಯಲ್ಲಿ . . . ಭಗವಂತನನ್ನು 
ಉಪಾಸನಾ ಮಾಡುವ ಕ್ರಮಗಳು ರೂಪುಗೊಂಡಿದ್ದವು. ಅವುಗಳ 
ಸಮ್ಮೇಳನವೇ ನಮ್ಮ ಜನಾಂಗದ ಪರಿಸಾಟಯಲ್ಲಿ . , . ಇಂದಿಗೂ 


ಸಜೀನವಾದ ಸಂಸ್ಕೃತಿಯಾಗಿ ಉಳಿದಿದೆ (ಭಾರದ, ೨೨೦). ಷಿ. "ಸಾಲು; 
ಪಂಕ್ರಿ : ಕೋಟಾನುಕೋಟ ಭಕ್ತರ ಮಸೆಗಳಲಿ ಪರಿಪಾಟಿಯಿಂದಳಿಸುತ್ತ 
ಗಂಗಾಜೂಟಿನಗ್ಗ ದ ಜಂಗಮಾಂಭ್ರಗೆ ನಮಿಸಿ (ಬಸಪು, ೩೫-೫೫) ; ಕೋಟ 
ಕೋಟಿ. ಮನುಸ್ಯಮಂಖ ಪರಿಸಾಟಯೊಳು ವೈವಿಧ್ಯಬಗಮೃ ಗಕೀಟ 
ನರದಾಂಪತ್ಯ ತೃಸೆಯಿವು ನೋಟಿ (ಸೀಸಾಂ. 9೭-೨೩೮). ೪. ಅನು 
ಕ್ರಮ; ಪರಿವಿಡಿ: “ಪರಿಪಾಟೀ, ' ಅನುಪೂರ್ನೀ . , . ವಿಶಾಯಃ- 
ಈ ೭ ಪರಿವಿಡಿ” . (ಹೆಲಾಯು.೧೨೨-೫೫) ; ವಂದಿಪೆ ಹಲಾಯಖಧನೆ 
ಸಾಮವೇದಿಗೆ ಮಲಯರಾಜಂಗೆ ಪರಿಪಾಟಿಯಿಂ (ಚತುಪು. ೬-೭-೨). 
೫. ಓರಣ ; ವ್ಯವಸ್ಥೆ : "ಪರಿಪಾಟಿದಪ್ಪು' ಪರಾ. [ಸಂ.] 

ಪರಿಸಾಟಿದಪ್ಪು (ಕ್ರಿ). ಓರಣ: ತಪ್ಪು; ಅಸ್ತವ್ಯಸ್ತವಾಗು : 
ಆ ಪ್ರಾಣನಲ್ಲಭಿಯ ಲಲಾಟಪಟ್ಟಿದೊಳ್‌ ಚಾಮರದ ಕೋಮಲಪವನ 
ಪರಿಯ ಟನದಿಂ ಪರಿಸಾಟದಪ್ಪ [ಪ್ಪೆ 3 ಸುಳಿಗುರುಳೆಂಬ ತುಂಬಿಯೆ ಬಂಬಲಂ 
ತನ್ನ ಬೆಳ್ವೆಳಗನುಗುಲ್ವ ಸೆಳ್ಳು ಗುರೆಂಬ ಪೊಂಗೇದಗೆಯ ಕುತ್ತು ಂಗಲಗಳ್‌ 
ಪತ್ತೆಸಾರ್ಚಿ ಪಂತಿಗೊಳಿಸುವಿನೆಗಂ (ಅನಂಪು. ೬-೬೯ ಐ). 

[ಪರಿಪಾಟ್ಯ ತಪ್ಪು |] 

ಪರಿಸಾಟು (ನಾ). ಕಷ್ಟ ; ಬಾಥೆ: ಪತಿನಿಯೋಗದಿ ಬಿದ್ದ ಸರಿ 

ಪಾಟುಮುಮನೆಲ್ಲ ನೆನೆಯದೆ. ಸುತನ ನೋಡಿ (ನನನೋ. ೧೫-೪೬). 
[ ಆಪಡಿಸಾಡು] 

ಪರಿಸಾಟ್ಭು *ಪರಪಾಟು' ನೋ. 

ಸರಿಷಾಟ್ಕು "ಸರಿಪಾಟ' ನೋ. 

ಪರಿಷಾಟ್ಲು “ಪರಿಪಾಟಲು” ನೋ. 

ಪರಿಸಾಕ (ನಾ). ೧. (ವೇದಗಳ) ಕಂಠಪಾಠ, ೨. ಅಭ್ಯಾಸ ; 
ಪದ್ಧತಿ; ರೂಢಿ : ಜೀವರ ಮೇಲಿನ ಹೂವು ತಪ್ಪೀತು, ಅವಳ ಈ ಪರಿ 
ಪಾಠನೆಂದಿಗೂ ತಪ್ಪ ಲಿಲ್ಲ (ಹೂಬಿಸಿ. ೧೬); ಸುಮಿತ್ರೆ ಹಾಸ್ಟೆ ಲಿನಲ್ಲಿ ಇದ್ದಾಗ 
ಬೆಳಗಿನ ಜಾವಕ್ಕೆ ಎದ್ದು ಸ್ನಾನ ಮಾಡಿ ಓದಿಕೊಳ್ಳುವ ಸರಿಪಾಠವಿಟ್ಟು 
ಕೊಂಡಿದ್ದಳು (ವಿದ್ಯಾರೆ, ೨೧೩). [ಸೆಂ.] 

ಪರಿಪಾಠಿ "ಪರಿಪಾಡಿ' ನೋ. 

ಪರಿಸಾಡಿ, ಪರಿಪಾಠಿ, ಪರಿಪಾಳಿ, ಪರಿಪಾಟ (ನಾ). ೧. ಅನು 
ಕ್ರಮ ; ಪಾಳಿ ; ಪರಿವಿಡಿ: ಯಸಿಸಮುದಾಯನುಂ . . . ಪರಿಪಾಡಿ 
ಯಂಂಜೊಸೆದು ಬಂದಿಸಿ (ಬಂಹು. ೨-೫೯). ೨. ಸಿದ್ಧತೆ ; ಏರ್ಪಾಡು: 
ಬೇಡುವೆನು ಪೊಡವಂಟು ದೇವರು ಮಾಡುವುದು ಕಾರುಣ್ಯನನು . . . 
'ಮಾಡಲಾಗ£ ದು]ದು ಪರಿಣಯದ ಪರಿಪಾಡಿಯನು (ಸಿಭಾಗ.೧೦-೫೮-೪೧). 
೩. ಸಿದ್ಧ ಮಾಡಿದುದು; ರಚನೆ; ನಿರ್ನಿತಿ: ಜೋಡಿಸಿದ 
ಜಾಂಬೂನದದ ಪರಿಪಾಡಿ [ನಾರಾಂ. ಡಂ]ಗಳ ಪಲ್ಲವದ ಫಳಿಯ ಪವಾಡಗಳ 
ಕೇತನನಿಕೇತನವೆಸದವಲ್ಲಲ್ಲಿ (ತೊರಂ. ೫-೨-೨೫). ಪರಿಷಾಠಿ: ೪. 
ರೂಢಿ; ಅಭ್ಯಾಸ ; ಪದ್ಧತಿ; ಆದು ಮುಂಡೆ ಒಂದು ಪಂಪಾಠಿಯೇ. 
ಆಗಿ ಹೋಗಿ ಕೆಲವೊಮ್ಮೆ ಗಂಡನಿರುವಾಗ ಅಭಾಸವಾದೀತೆಂಬ ಭಯ 


ಪರಿಪಾತನ 


ಆಕೆಗೆ (ಮುಸಕೂ. ೫೨). ಪರಿಪಾಳಿ ; ೨. ಭರತನಧಿಕಕ್ಕೃಪಾಳುವನು 
ಕಾಬುಜ್ಞು ಗದ ಪರಿಪಾಳಿಯಿಂದೈದಿದನು. ಶೃಂಗೀನೇರಪುರವರವ (ತೊರರಾ, 
೨-೬-೧೧). ೫. ಸಾಲು; ಪಂಕ್ತಿ: ತದ್ವಳಯದಲಿ ಪರಿಪಾಳಿ 
ಯಾಯಿತ್ತ ಖಿಳಭೂಜನಜಾಲಕ ವರವರುತ್ತ ಮಾಧಮನುಧ್ಯಮಂಗಳಲಿ 
(ೊರಲಾ. ೧-೧೩-೧). ೬. ರೀತಿ; ಕ್ರಮ: “ಪರಿಪಾಳಿ (ಪರಿಬಾಳಿ)- 
ಪಂಪಾಟ(ಟೀ) ಎ ರೀತಿ, ಅಭ್ಯಾಸಕ್ರಮ” (ತದ್ಭಕೋ. ೨೪) ; ಛಲಸದದ 
ಪರಿಪಾಳಿಯಿಂದುಪ್ಪ ವಡಿಸಿದನುಪ್ಪರದ ಗರ್ವದಲಿ (ತೊರರಾ. ೬-೧೦-೧) ; 
ಪರಮೇಶ್ವರನ ಲೋಲತರ ಪಂಚಮಂಖದಿಂದೆ ಶೋಭಿಸುತೆ ಪರಿಪಾಳಿ 
ಉಿಂದಾಗಮಂಗಳ್ಳೆ ನನವಾದವಿರ್ಪತ್ತೆಂಟುಸಂಖ್ಯೆಯಿಂದೆ  (ಪಾಸೋಪ. 
೧೦-೧೨೧), ಪರಿಪಾಟ : ೫. ಒಸಗೆಗಳಂದು ಬಿಟ್ಟಿ ಶುಕ ಶಾರಿಕೆಗಳ್‌' 


ನಲಿವಾಯಿವಾಖ3 ರಾಗಿಸಿ ದವಿಂತಾರಿನಾಮ ಸರಿಪಾಟೀಯನೋಳಿಯಿ 
ನೋಡೆ  (ಶಾಂತಿಪು. ೨-೪೮). ಹಿ. “ಪರಿಪಾಟುಯೊಳಂ ಕ್ರಮಂ” 
(ನಸ್ತುಕೋ. ೧೩೮-೧೨೨). [ಸಂ ಪರಿಪಾಟ] 


ಪರಿಸಾತನ (ನಾ). ಸಂಪೂರ್ಣವಾದ ನಾಶ : ಲಘುಕರ್ಮಪರಿಪಾತನ 
ಶಕ್ತಿ ಪ್ರಾನ್ತಿನಿಮಿತ್ತ ದಂಡಕವಾಟಪ್ರತರಲೋಕಪೂರಣಕ್ರಿಯೆಗಳಂ ಪ್ರತಿ 
ಸಮಯಂ ಪ್ರಯೋಗಿಸಿ (ಸಂರಾಮಾ. ೧೬-೬೯ ನ). [ಸಂ.] 

ಪರಿಸಾರ್‌ (ಕ್ರಿ). ದಾರಿ ಕಾಯು; ಹಾದಿ ನೋಡು : ಸರಸೀರು 
ಹಾಸ್ಯೆ ನೀನೀ ಪುರೆಸೊಳ್‌ ಮಾಜುವಿನ[ಮಿಂತು] ನಾವಿಸಾ ಬನದೊಳ್‌ 
ಪರಿಪಾರುತಮಿರ್ದಪೆಂ (ಬಂಹರಿ. ೯-೬೯), [ಪರ್ಕಿ -- ಪಾರ್‌] 

ಪರಿಸಾರ್ಶ್ವ (ಗು). ಪಕ್ಕದಲ್ಲಿರುವ ; ಪಾರ್ಶ್ವದಲ್ಲಿರುವ. [ಸಂ.] 

ಪರಿಷಾಲ (ನಾ). ಕಾಪಾಡುವವನು ; ರಕ್ಷಣೆ ಮಾಡುವವನು ; 
ಸಂರಕ್ಷಕ : . ಸುರುಚಿರಾಗಮಶೈವಶಾಸ್ತ್ರಾವಿರಳಸಂಚಿತಧರ್ಮಮಾರ್ಗಾ 
ವಿರತಸರಿಪಾಲ ಪ್ರಮಥವರಸರಿಸದನುಕೂಲ (ಬಸಪು. ೩೮-೬೩). [ಸಂ.] 

ಪರಿಪಾಲಕ (ನಾ). - ಪರಿಪಾಲ : ವಿಕಟಜಂಬೂದ್ವೀಪಪರಿಪಾಲಕರು 
ನಮ್ಮಿನಿಬರಿಗೆ ಸದರವೆ (ಕುವ್ಯಾಸ. ೩-೭). [ಸೆಂ.] 

ಫೆಶಿಪಾಲನ, ಪರಿಪಾಳನ (ನಾ). ೧. ಕಾಪಾಡುವುದು; ರಕ್ಷಣೆ 
ಮಾಡುವುದು; ಸಂರಕ್ಷಣೆ: ಪರಮಾರ್ಥಂ ಪರಿಪಾಲನಕರದಿಂದನ 
ರಾಜಿತಾಬ್ಜ ಮಿತ್ರಂ ಕಳೆದಂ ನರಪತಿವಿಗಮದೊಳೊಡನೊಗೆದರಸಿಯರ 
ಮುಖಾಬ್ದ ಶೋಕಹಿಮಜಲಲವಮಂ (ಶಾಂತಿಪು. ೧-೯೫) ; ಅದಕ್ಕೆ 
ಅನುಕೂಲವಾಗಿ ಪ್ರವಚನಪರಿಪಾಲನ, ಸಂನರ್ಧನ, ಶುಶ್ರೂಹಣವೆಂಬ 
ವರ್ಣಭರ್ಮಗಳೂ ಇದ್ದುವು (ಹಂದಸಾ. ೨೬೧). ೨. ನಡೆಸುವುದು ; 
ನೆರವೇರಿಸುವುದು ; ಆಚರಣೆ : ಪ್ರತಸರಿಪಾಲನದಿಂದುನ್ನ ತಸೌ ಖ್ಯಾ 
ವಾಸ್ತಿಯಕ್ಕುಂ (ಪಸಾರ. ೩೦೩); ಸತ್ಯಕ್ಕೆ, ಧರ್ಮಕ್ಕೆ, ಪಿತೃವಾಕ್ಯ 
ಪಂಪಾಲನಕ್ಕೆ ... ಹರಕೆಗೈ (್ರೀಂನೂ. ೮೪-೧೫೮), ಪರಿಷಾಳನ: 
೧. ಮತ(ಪರಿ)ಪಾಳನಂ. , , ಪ್ರಜಾಪಾಳನಮೆಂಬ ಪಂಚವಿಧದೊಳಲ್ಲಿ 
ಮತಿ(ಸರಿ)ಪಾಳನಮೆಂಬುದು. ಹಿತಾಹಿತವಿನೇಕಮುಂ೦ರು. ಉಭಯಲೋಕ' 
ಹಿತಮುಂ.. . ಧರ್ಮಾರ್ಥಶಾಸ್ತ್ರವಿಜ್ಞ್ಞಾನಮುಮಕ್ಕುಂ (ಚಾವುಂಪು. ೨೨೦). 

[ಸಂ.] 

ಪರಿಸಾಲನೆ (ನಾ). ೧. ಕಾಪಾಡುವುದು ; ರಕ್ಷಿಸುವುದು; 
ಸಂರಕ್ಷಣೆ. ಮಾಡುವುದು : “ವ್ಯನಹಾರ ಧನಾಹಿಕಾಯ . , . ಸೇನೆ 
ಪರಿಪಾಲನೆ ಕಾಮುಕಿಯಿಂತು ಭೋಗಮಕ್ಕು* (ನಾನಾರ. ೧೧೪). 
೨. ಪಾಲಿಸುವುದು; ಪೋಷಣೆ. ೩. ಆಳುವುದು; “ಆಳಿಕೆ, 
ರಾಜ್ಯಭಾರ” (ನಾನಾಶ, ೧೫೬). ೪. (ಯಾವುದಾದರೂ ಕೆಲಸ 
ನನ್ನು) ನಡೆಸುವುದು,--ನೆರವೇರಿಸುವುದು. [ಸಂ. ಪರಿಪಾಲನ] 

ಪರಿಪಾಲಿತ (ಗು). ಪೋಷಣೆ ಮಾಡಿದ; ಸಲಹಿದ: ವಿನಿರ್ಜಿತನಿರವಶೇಷ 
ನಿಳಿಂಸನಾಥವಿಭವನುಮಸಾಕೃತ ಪ್ರಕೃಷ್ಪಾಪ್ಟ ಲೋಕಪಾಲ ಪರಿಪಾಲಿತ 


೫೫೩೪೩ 


5 


20 


25 


35 


40 


45 


ಪರಿಪುು 


ಸಾಹಸನುಂ («ಶಾಂತಿಪು. ೧-೭೧ ವ). [ಸಂ.] 

ಪರಿಸಾಲಿಸು, ಸರಿಪಾಳಿಸು (ಕ್ರಿ). ೧. ಕಾಪಾಡು ; ಸಂರಕ್ಷಣೆ 
ಮಾಡು; ಸಲಹು: ಲೀಲೆಯಿನದಣ ನೆಲಂ ಪರಿಪಾಲಿಸಿದುವು ಕಣ್ಣೆ ನಾಡೆ 
ಮಾದ್ಯ ಂ ಮಾಷ್ಯಂ . . . ಯವ್ಮಂ (ಚಂದ್ರಪು, ೧-೯೧); ಭೋಜ 
ರಾಜನು . . . ಪ್ರಜೆಗಳನ್ನು ಸತ್ಯ ಧರ್ಮಗಳಿಂದ ಪರಿಪಾಲಿಸಿ ದಿಗಂತ 
ವಿಶ್ರಾಂತಕೀರ್ತಿಯನ್ನು ಪಡೆದನು (ಕಲಾಧ. ೭೯). ೨. ಆಳು; ರಾಜ್ಯ 
ಭಾರ ಮಾಡು; ಅಧಿಕಾರ ನಡೆಸು: ಧರಣೆಯನನಯವದಿಂದಮೆ. 
ಪರಿಪಾಲಿಸಲೆನ್ನ ಭುಜಮೆ ಸಾಲ್ವುದು (ಶಾಂತಿಪು. ೨-೧೩); ರಾಜವತಿ 
-ಯಾಯ್ತು ಧರೆ ಕಿಂ ರಾಜರ್‌ ಪರಿಪಾಲಿಸುತ್ತು ಮಿರೆ (ಅಜಿಪು. ೯-೮) ; 
ವಿಕ್ರಮಳೌರವನಾಮುನವನಿಯಂ ಪರಿಪಾಲಿಸಿ ಪಡೆದಂ ನಿರ್ವಾಣವನು 
(ಜಯಕಾ. ೧ ಸೂಚನೆ); ಈತನ ತಾಯಿಯಾದ ದೀವಾಂಬಿಕೆಯು 
ರಾಜ್ಯವನ್ನು ಸರಿಪಾಲಿಸುತ್ತಿ ದ್ಧಳೆಂದೂ ಆವನಿಶಾಸನದಲ್ಲಿ ಹೇಳಿದೆ 
(ನೊಳಂಬ. ೫೩). ೩. ನಡೆಸು ; ನೆರವೇರಿಸು: ಜಿನಸಮಯದುರು 
ಶಿರವನ೦ಿವೆನು. ಭಾಸೆಯಂ ಪರಿ[ಪಾಕಾಂ. ಪ್ರತಿ]ನಾಲಿಸುನೆನು (ಬಸಪ. 
೪೯-೧೩); ಆಜ್ಞೆಯನ್ನು ವಿಚಾರವಿಲ್ಲದೆ ಪರಿಪಾಲಿಸುವುದು ಪ್ರತಿಯೊಬ್ಬನ 
ಕರ್ತವ್ಯವಾಗಿತ್ತು (ರಾಜನ. ೩೮); ಪತಿಯ ಆಜ್ಞೆಯನ್ನು ಪರಿಪಾಲಿಸು 
ವುದೇ ಹಿಂದೂಸತಿಯ ಪರಮಧರ್ಮ (ಹಿಂಕಿರು.' ೪೬). ಪರಿಸಾಳಿಸು : 
೧. ಪಾಳಿಸುತ್ತಿರ್ಕೆ ವಿನ್ನು ಪರಿಪಾಳಿಕೆ ಜಿನ್ನು ವಲಂಕರಿಷ್ಟು (ಶಮದ, 
೨೨೯ ಪ್ರಯೋ). [ಪರಿಪಾಲನ 4-- ಇಸು] 

ಪರಿಪಾಲ್ಕ (ನಾ). ನಡೆಸಲು ಅರ್ಹವಾದುದು ; ಅನುಸರಿಸ 
ಬೇಕಾದುದು: ಸನಾತನಿಗಳಲ್ಲಿ ಪಾತಿವ್ರತ್ಯವು ಸ್ತ್ರೀಗೆ ಸದ್ಯರ್ಮ, 
ಸ್ವಧರ್ಮ. ಧರ್ಮವಾದುದರಿಂದ ಪರಿಪಾಲ್ಕವು ' (ಆರ್ಯಧ.೧೬೧). 

[ಸಂ.] 

ಪರಿಪಾಳನ "ಪರಿಪಾಲನ' ನೋ. 

ಪರಿಪಾಳಿ "ಸರಿಪಾಡಿ' ನೋ. 

ಪರಿಸಾಳಿಸು "ಪರಿಪಾಲಿಸು' ನೋ. 

ಪರಿಪಾಟ "ಪರಿಪಾಡಿ' ನೋ. 

ಪರಿಸೀಡನ (ನಾ). ೧. ಹಿಸುಕುವುದು; ಹಿಂಡುವುದು ; 
ಮರ್ದನ: ್ಹಗುರುಕುಚಪರಿಸೀಡನಪ್ರರೂಢಾಂಕುರಪುಳಕಾಹತಿಚಿಂತ್ಯು 
ಮಾನ ಚಿತ್ತೆ £ಶ್ವರಪರಿರಂಭೆ. ನಿಮಿರ್ಚಿ ಮೂರ್ಛೆವೋ ಳ್‌ ಕುರನಕದಪ್ಪಿಗೆ 
ವಿಪ್ರಲಚ್ಛಿಯೊರ್ವಳ್‌' (ಲೀಲಾನ. ೧೩-೯೩). ೨. ಬಹಳವಾಗಿ ಹಿಂಸಿಸು 
ವುದು; ಚಿತ್ರಹಿಂಸೆ: : “ಪರಿ[ನಾತಾಂ.ರ]ಪೀಡನಂ ಸಪತ್ರಾಕರಣ 
ಮೆನಲು ಲೋಗರನು ಬಂಧಿಸಲು ನಾಮಂ? (ಮಂಗರಾ. ೧೩೪-೩೨). 

[ಸಂ.] 

ಪರಿಸೀತ (ನಾ). ಅಧಿಕವಾದ ಹಳದಿಬಣ್ಣ,--ಹೊಂಬಣ್ಣ ; 
ದಟ್ಟವಾದ ಬಂಗಾರದ ವರ್ಣ : ಪಂಪೀತದೇಹದಿಂಬತೆನೆರಸಿಂತು 
ಸತ್ತತಿಶಯಂಗಳಿನೇಂ ಜಿನನೊಳ್‌ ಪೊದಟ್ಲುವೋ (ಅದಿಪು. ೧೦-೪೩); 
ಪರಿಪೀತಮಾಯ್ರುು ರತ್ನಾಕರನೀ ಕಳಶಜನಿನೆಂದವನ ಬಟಿಕಿಸಂದಂತಿರೆ 
ಬದ್ಧ ವೇಣಿ ಗೋದಾನರಿ ಬಂದನತರಿಸಿದುದು ತದಾಶ್ರಮಪದನುಂ 
(ಕಾದಂಪೂ. ೧೦೬). [ಸಂ.] 

ಪರಿಪು, "ಸರುಪು' ನೋ. 

ಪರಿಪ್ರು (ನಾ). ಒಂದು ಬಗೆಯ ತೆರಿಗೆ: ಸರಿಪುಂ ಪಾರಣೆಯುಂ 


ಮೊದಲಾಗಿ ಕಿರುಕುಳಬಾಧೆಯೊನ್ನುಮಿಲ್ಲದನ್ನಾಗಿ ಗಾವುಣ್ಣರ್‌ ಪ್ರತಿ 
ಪಾಳಿಸುವರ್‌(ಸೌಇಇ. 261-1, ೭೮-೫೬ ; 1045) ; ಪರಿಪು, ಪಾರಣೆ 


ಇವೆರಡೂ “ಕಿಲುಕುಳ' ಗಳು, ಎಂದರೆ ಸಣ್ಣ ತೆರಿಗೆಗಳು (ಕರಇಅ. ೪೦೦). 
[«-ತಮಿ. ಪೊಳುಪ್ಪು] 


ಸರಿಪು 


ಸರಿಸ್ರ್ಯ (ನಾ). ಅವಧಿ (?) : ಪೂಜಿಸಿ ಪೊಡನಟ್ಟೊ ಸ್ಟೆ ವಿರಾಜಿಸಿ 
(ಬೆ)ದೆಯನಅಕಿದು ಪರಿಪುಮಂ ದಾಂಟಿದೆ ನೀನೋಜೆಯ ಬಲ್ಲೆಟ್ಟು ಗಳಂ 
ಯೋಜಿಸಿ ಸಲೆ ಪಿಡಿದು ಮೇಳೆ(ಣಿ)ಯುಂ ತತ್ಕ್ರಮದಿಂ (ಅಟ್ಟಮ. 
೯-೨೯), (1] 

ಪರಿಪುಸ್ಬ (ಗು). ೧. ಪಾಲನಗೊಂಡ ; ಪೋಷಣೆ ಹೊಂದಿದ: 
ಅದಾರವಂ ದೇವಿಯ ಕೃಪಾದೃಷ್ಟಿ ಪರಿಪುಪ್ಪ ಪುಣ್ಕಪಾತ್ರಂ? (ಚಿತ್ರಾಂಗ. 
೩೬೨೯೮೯). ೨. ಅಭಿನ್ನ ಥಿ ಗೊಂಡ ; ಬೆಳವಣಿಗೆ. ಹೊಂದಿದ ; 
ಚೆನ್ನಾಗಿ ಬೆಳೆದ : ಅಸ್ಪವಿಧಭಕ್ತಿಕ್ರಿಯಾಸಂಪುಷ್ಪ ಸಚ್ಚೈ (ತನನು (ಬಸಪು- 
೩೩-೩). ೩. ಹೇರಳವಾದ; ವಿಪುಲವಾಗಿರುವ : ಮನಂ ಸಂತಸಂಬಡೆ 
ಸರಿಪುಸ್ಟ ಹರ್ಸೊತ್ಕರ್ಸಚಿತ್ತನಾಗಿ (ಕಾಂತಿಪ, ೧೦-೬೦ನ). (ನಾ). 
೪. ಅಭಿವೃದ್ಧಿಯಾದುದು ; ಜೆಳವಣಿಗೆ ಹೊಂದಿರುವುದು; 
ದೃಢವಾಗಿರುವುದು : ಕಾವ್ಯದ ಜೊತೆಜೊತೆಗೆ ಶಾಸ್ತ್ರವೂ ಬೆಳೆದ 
ಹೊರತು ಸಾಹಿತ್ಯ ಸರ್ವಾಂಗಪರಿಪುಸ್ಟ ವಲ್ಲ (ರಾಮರಾ, ೪೪); ತೋಳು. 
ಗಳು ರಕ್ತ ಮಾಂಸಗಳಿಂದ ಪರಿಪುಸ್ಪ ವಾಗಿದ್ದು, ನೆಬ್ಲನ್ನು ವಿದಿಯುನ 
ಒನಕೆಗಳಂತೆ ಕೋರುತ್ತಿದ್ದು ವು (ಕಪಪ. ೭-೬೪), [ಸಂ.] 

ಪರಿಸುಷ್ಬಿ (ನಾ). ಅಭಿವೃ ದ್ಧಿ ; ಬೆಳವಣಿಗೆ: ಆಯಾ, ಪಾತ್ರಗಳ 
ಸರಿಪಸ್ಟಿ ಗೆ ಬೇಕಾದ ರಸಾವೇಶ, ಭಾವ . . . ಅಭಿನಯ ಇವು ಪ್ರತಿ 
ಯೊಬ್ಬ ವೇಷಧಾರಿಯಲ್ಲಿಯೂ ಕಾಣಬಂದಿತು (ಯಕ್ಷಗಾ, ೧೦) ; ರಸ 
ಭಾವಗಳ ಪರಿಪುಸ್ಟಿ ಯಿಲ್ಲದೆ ಕಾವ್ಯ ಳ್ಳ ಕವಾಗಿಲ್ಲ, ಸೀಕಲಾಗಿಲ್ಲ 
(ನಂಜುಂಡ. ೧೫೧). [ಸಂ.] 

ಪರಿಪೂಜಿಸು (ಕಿ). ವಿಶೇಷವಾಗಿ ಆರಾಧಿಸು; ಅಧಿಕವಾಗಿ 
ಪೂಜೆ ಮಾಡು; ನೀನೆ ಪೂಜ್ಯರಿರೆಮಗೆಂದು ದಿವ್ಯನಸನಪ್ರಸನಾ 
ಭರಣಂಗಳಿ ಂದಮಾದರಮಮರ್ವಂತು ತದ್ಭ್ಯುಗಳಮಂ ಪರಿಪೂಜಿಸಿದಂ 
ಸುರೇಶ್ವರಂ (ಆದಿಪು. ೭-೧೧೨) ; ನಿಜೇಪ್ವ ಲಿಂಗಮಂ ಪಾತಕದೂರರಾಗಿ 
ಪರಿಪೂಜಿಸರ್ಚಿಪರನೃದೈ ನಮಂ ಘಾತಕರಲ್ರಿ ವರ್‌ ಪರಮಲಿಂಗಿಗಳೆಂತು 
ಶಿವಾಮರೇಶ್ವರಾ (ಅಮಶ. ೨೫): [ಪರಿಪೂಜನ್ಯ 4--ಇಸ್ಬು] 

ಪರಿಪೂತ (ಗು).೧. ಪೂರ್ಣವಾಗಿ ಶುದ್ಧಿಗೊಂಡ,-ನಿರ್ಮಲವಾದ: 
ಅರುಣಾತ್ಮರಶ್ಮಿಯಿಂ ಪಸರಿಸಿ ಚಿತ್ರವರ್ಣರುಚಿಗಳ್‌  ಪರಿಪೂತ 
ಖಗಪ್ರಸೂತಿ ರಾಜಿಸುವುದು ಚಾಪದಂತೆ ಭುವನಸ್ತು ತ ದಕ್ಷಿಣಪಶ್ಚಿ ಮಾನಗಂ 
(ವರ್ಧಮಾ, ೬-೫೯) ; ಕೇತಿದೇವಂ ಬಸನರಾಜನು ಪ್ರೀತಿಯಂಂ ಭೀತಿ 
ಯರುನೆರನಿ ಪರಿಪೂತಟೇತಸರಾಗಿ ಮಾಚಯ್ಯುಂಗೆಜಿಗಲೊಡನೆ (ಬಸಪು. 

೨. ಪವಿತ್ರವಾದ; ಪಾವನವಾದ: ತುರಗಂಗಳೇ 1 
ನೀಮಂಂ ಧನ್ಯರ್‌; ಸೀತಾಕಟಾಕ್ಷವೀಕ್ಷಣಸರಿಪೂತಗಾತ್ರರಲ್ತೆ ! 
(ರಾಮಾಶ್ಚ, ೨೯-೧೦). [Ao] 

ಪರಿಪೂರ ಜಾ. ಪರಿಪೂರ್ಣತೆ ; ಸಂಪೂರ್ಣತೆ : 
ಪರಾ. [ಸಂ.] 

ಪರಿಪೂರಿತ (ಗು). ೧. ಸರಿಪೂರ್ಣವಾಗಿರುವ ; ತುಂಬಿರುವ: 
ಸರಿಪೂರಿತಾನ್ಳು ತಕಿರಣರುಚಿಯಂ ರುಚಿಸುವ ಚಕೋರ ಸೇರಿ ಮರ್ಜಿಂ 
ಗೆಳಸುವುಡೆ (ಬಸಪು. (ನಾ). ೨. ಆವರಿಸಿರುವುದು ; 
ತುಂಬಿರುವುದು : ತದುಜ್ಜ ಲರತ್ನದೀಪ್ತಿ ದಿಗ್ವಿವರನಭೋವಿಭಾಗ 
ಪರಿಪೂರಿತಮಾಗಿರೆ (ಆದಿಪು. ೮-೫೫).  [ಸೆಂ.] 

ಪರಿಪೂರಿಸು (ಕ್ರಿ). ಪೂರ್ತಿಯಾಗಿ ಆವರಿಸು ; 
ತುಂಬು : ಸುರವಂದಿವ್ರಜಜಯಜೀಯರವಂ ಪರಿಪೂರಿಸಿದತ್ತಾ ಶಾಂ 
ಬರವಂ (ಚಂದ್ರಪು, ೪-೬೩). [ಪರಿಪೂರ 4--ಇಸು,] 

ಪರಿಪೂರ್ಣ. (ಗು). ೧. ಪೂರ್ತಿಯಾಗಿ ತುಂಬಿದ; ಸಂಪೂರ್ಣ 
ವಾಗಿ ತುಂಬಿದ; ವೃದ್ಧಿ ಗೊಂಡ : ಸಂಪೂರ್ಣೋತ್ಕಟದಾನಧಾರಿ 


"೩೭-೫೭), 


“ಪರಿಪೂರಿಸು' 


೧೧-೧೦). 


ಪೂರ್ಣವಾಗಿ 


೫೩೪೪ ಪರಿಪೂರ್ಣತೆ 
ಕಟಿದಿಂ ಪಾಂ್ತೊರ್ಪುದಂಂ. --ಚೆಪ್ರಿಯ ಮನಂಗೊಂಡಿತ್ತು ಮತ್ತದ್ವಿಪಂ 
(ಆದಿಪು, ೧೨-೫೮); ರಚಿತಪದಪ್ರಸನ್ನ ಪರಿಪೂರ್ಣರಸೋಟಿತಂ ನಭಾ 


20 


35 


40 


45 


ಕಾಳಿದಾಸನುಮನೇಳಿಸಿತೀ ಕೃತಿ ನಾಗವರ್ಮನಾ (ಛಂದೋಂಬು, ೧-೭); 
ಪರಿಪೂರ್ಣಗರ್ಭಭರದಿಂ ಬರಲಾಜದೆ. ಸಿಂದೊಡೈದಿ ನದಿಯಂಜಲನುಂ.., 
ಎಂದುದು. ಕರಣಿಯಿಂದೆ. ಕಂಣಿಗಿಭೇಂದ್ರಂ (ಚಂದ್ರಪು, ೯-೭೬); 
ತರುಣಶಶಿ ಪರಿಪೂರ್ಣ ಚಂದ್ರ ಮನಾಗಳಾದಂತೆ ಹರುಷದಲಿ ಹೊರೆಯೇಲ 
ಹಿಗ್ಗಿ ದಧಳರಸಿ (ಕೌಶಿಉಾ, ೪೩-೧೨). ೨. ಪೂರ್ತಿಯಾದ ; ಸಂಪೂರ್ಣ 
ವಾದ; ಸಮಗ್ರ: ಸರಿಸೂರ್ಣೋತ್ಸವಮಂತ್ಸವ  ಮುರಣಧ್ವಸಿ 
ಯಿಂದಮಾ ವಧೂವರರಂ ಫೋ ಬರನೇಟಿಕೆಂಬಂತಿರ್ದುದು ಸುರವಾರಸ್ತ್ರೀೀ 
ವಿಲಾಸಪರಿಣಯನಗೃ ಹಂ (ಆದಿಪು. ೮-೧೯) ; ಅಂತು. ಪ್ರಧಾನಪ್ರಕೃತಿ 
ಯಪ್ಪ ಕಾಮದೇವನಿಲ್ಲದೆ ತದೀಯ ಪರಿಸೂರ್ಣಪರಿಚ್ಛ ದಮಂ ಪೊತ್ತು 
ನಿಂದಳಂ ನೋಡಿ (ಶಾಂತಿಪು. ೮-೮೩ 5). (ನಾ). ೩. ಪೂರ್ತಿಯಾಗಿ 
ತುಂಬಿದುದು; ಸಂಪೂರ್ಣವಾಗಿ ಭರ್ತಿಯಾದುದು : ಸರಿಶೂರ್ಣಂ 
ಕೋಶಗೃಹಂ. ೬ ೬. ೬ ಎನೆ ತನಗಾರ್ದೊರೆಯಿನೆ ವೈಶ್ರವಣನರಸುಗೆಯಂತ್ನಾ. 
ತ್ತಿರ್ದಂ (ನುಲ್ಲಿಪು. ೪-೧೫೧) ; ಬಯಲಂ ನಿಜಕೇಕರರುಚಿಯಿಂನಲರ್ಜೇ 
ಟ್ರಿ ಂದರಸಿ ಬನಕ್ಕಂ ಬಲಕಿಕ್ಕೆ ಸಿರಿ ಪರಿಪೂರ್ಣಂ (ಚಂದ್ರಪು, ೭-೭೨) ; 
ಕಂಗಳುಂ ಬಾಸ್ಟ್ರಾ ೦ಬುಪರಿಪೂರ್ಣಂಗಳು (ಬಸಪು. ೪೦-೬೮). 
೪. ಪೂರ್ತಿಯಾಗಿರುವುದು ; ಸಂಪೂರ್ಣವಾಗಿರುವುದು; ಸಮಗ್ರ 
ವಾದುದು :' “ಸರಿಪೂರ್ಣಮಾಭೋಗಮೆನಲ್ಲೆ ನೆಜಕೆವಣಿಗೆಳ (ಸುಂಗರಾ. 
೧೩೪-೩೨) ; ಸತ್ತು ಚಿತ್ತು ಅನಂದ ನಿತ್ಯ ಪರಿಪೂರ್ಣ ಅಖಂಡವೆಂಬ ಆಜು. 
ಲಕ್ಷಣಯುಕ್ತವಾದ ಮಹಾಲಿಂಗನೇ ಪತಿ (ಅಖಂಡೇ, ೨೩೪-೧). 
೫. ಲೋಸಡೋಷಗಳಿಲ್ಲದವನು ; ಶ್ರೇಷ್ಠ ನಾದವನು : ನಿತ್ಯ 
ಪರಿಸೂರ್ಜನಪ್ಪ ಪರಶಿನಚಿತ್ತ್ರಾಣಶಕ್ತಿ ಯಿಂದ ಪರಮ ಜ್ಞಾನಶಕ್ತಿ ಉದಯಿಸಿ 
ದಳು ನೋಡಾ (ಸಿದ್ಧೇನ, ೧೭-೪೪); ಪರಿಪೂರ್ಣನನಘನದ್ವಯನುರು 
ತರಮಹಿಮಾಂಕಂ (ನೃಷವಿ. ೩೭-೧೧೮) ; ನಿರುತ ಪರಿಪೂರ್ಣಂಗೆ 
ಪ್ರದಕ್ಷಿಣೆದಿರುಗಲೆಲ್ಲಿ (ಗಗತಾ. ೧೯-೩೮). 

ಸರಿಪೂರ್ಣನಾಗು - ೧.  ಲೋಪಜೋಷವಿಲ್ಲದವನಾಗು ; 
ಉತ್ತಮವ್ಯಕ್ತಿಯಾಗು : ಓದಿನಿಂದ ಮನುಷ್ಯ, ಸರಿಪೂರ್ಣನಾಗು 
ತ್ತಾನೆ (ವಿಕಾಸ, ೪1 ವಿಚಾರದರ್ಸಣ). ೨. ಮರಣ ಹೊಂದು; 
ಸಾಯು : ಶ್ರೀವಿದ್ಯಾರಂಣ್ಣ :ಶ್ರೀಪಾದಂಗಳು ಸರಿಪೂರ್ಣ್ಣರಾದಲ್ಲಿ 
ಪಂಪಾಕ್ಷೇತ್ರದಲ್ಲಿ . ಶ್ರೀ ವಿದ್ಯಾರಂಣ್ಣ್ಯಪುರವಾಗಿ ಮಾಡಿ ದಾನ 
ಧಾರಾಪೂರ್ವಕವಾ ಗಿಕೊಟ್ಟಿ ತಾಮ್ರಶಾಸನ (ಮೈಆರಿ, ೧೯೩೬. ೨೪-೩೬; 
1387). ಪರಿಪೂರ್ಣಮಾಗು, N= ೧. ಪೂರ್ತಿ 
ಯಾಗು ; ಸಂಪೂರ್ಣವಾಗು : ಅಕ್ಕರಂಗಳಕಾರಂ ಮೊದಲಾಗಿ ಳಕಾರ 
ಪರ್ಯಂತಂ ಸರಿಸೂರ್ಣಮಾಗಿರ್ಪುವು (ಶಮದ, ೪ ವೃತ್ತಿ); ಇನ್ನೂ 
ಚಿಕಿತ್ಸೆಯ ಪರಿಣಾಮ ಪರಿಸೂರ್ಣವಾಗಿಲ್ಲ (ಕಾನೇ೨. ೨೦೦). ೨. ಕೊನೆ 


ಗೊಳ್ಳು ; ಮುಕ್ತಾಯವಾಗು; ಸಮಾಪ್ತವಾಗು : ಸರನುನ 
ಚರಮಕಲ್ಯಾಣಂ ಪರಿಪೂರ್ಣಮಾಗೆ (ಶಾಂತ್ರಿಪು.೧೨-೩೭ ನ). [ಸಂ.] 


ಸರಿಪೂರ್ಣಚಂದ್ರ (ನಾ). ಸಂಪೂರ್ಣವಾಗಿ ವೃದ್ಧಿಗೊಂಡಿರುವ 
ಚಂದ್ರಬಿಂಬ ; ಹುಣ್ಣಿಮೆಯ ಚಂದ್ರ : ಪರಿಪೂರ್ಣಚಂದ್ರನಂ ತಿಗ್ಮ 
ಕೋಚಿಯಂ೦ . . . ಆ ಕಾಂತೆ ನಿಶೆಯ ಕಡೆಯೊಳ್‌ ಕಂಡಳ್‌ '(ಪುಸ್ಪಪು. 
೩-೧೨೦). [ಪರಿಪೂರ್ಣ -- ಚಂದ್ರ] 

ಪರಿಪೂರ್ಣತೆ (ನಾ). ೧. ತುಂಬಿರುವಿಕೆ; ಸಂಪೂರ್ಣವಾಗಿರುವಿಕೆ; 
ಸಮಗ್ರತೆ : “ಆಭೋಗಃ, ಪರಿಪೂರ್ಣತಾ-ಈ ೨ ನೆಟಕಿವಳಿಗೆ” 
(ಹಲಾಯು, ೧೨೪-೬೦). ೨..ಲೋಪದೋಷಗಳಿಲ್ಲದಿರುವಿಕೆ; ಸರಿ 
ಪೂರ್ಣವಾಗಿರುವುದು : ಸರಸೂರ್ಣಕಿಯಂನುನಭನನ ಸಿರತಿಶಯ್ಯೈಶ್ವ 


ಸರಿಪೂರ್ಣತೆನಡೆ 


ರ್ಯಮಂ . . 
(ವೃಷವಿ, ೩೫-೧೯) ; 


, ಬಿತ್ತರಿಪುದು. ನಿಗಮಾಂತಚಯಮುಮಾಗಮತತಿಯಂಂ 
ದೇಶದ ಜನರಿಗೆ ಹೊಸಜೀವನವನ್ನು ಎರೆದು, ಅವರು. 
ಸರಿಪೂರ್ಣತೆಯನ್ನೂ ಪರಮಾರ್ಥವನ್ನೂ ಪಡೆಯುವಂತೆ ಮಾಡುವುದೇ 
ಪ್ರ್ರಢಶಿಕ್ಷಣದ ಗುರಿ (ರಾನುರಾ. ೩೮) ; ಪರಿಪೂರ್ಣತೆಯೆಂಬುದು ಮಹಾ 
ದೇವನಿಗೆ ಮಿಾಸಲಾಗಿರುವಂತಹುದು (ಶಕ್ತಿವಿ. ೧); ಪ್ರಕೃತಿಯೂ 
ಯಾವುದೋ. ಸರಿಪೂರ್ಣತೆಯನ್ನು ಪಡೆಯುವ ಸಲುವಾಗಿ ಸಂತತವಾಗಿ 
ಯತ್ನಿಸುತ್ತಿದೆ (ಜುಳ್ಸಾರ, ೨೯ ಹೀರಿಕೆ). ತ. ಸಂತೃಪ್ತಿ. 
[ಸಂ. ಪರಿಪೂರ್ಣತಾ] 
ಪರಿಪೂರ್ಣತೆನಡೆ (ಕ್ರಿ). ಸಂಪೂರ್ಣತೆಯನ್ನು ಹೊಂದು, ಪಡೆ: 
ನಾ ಪಡಹಿಂದನನಂಗನ ಭೂಸತಿಗೇಳೊಯ್ಯನೆ ತಡಪಿದೊಡಾತ್ಮನೆ ಪರಿ 
ಪೂರ್ಣತೆವಡೆದುದು (ತ್ರಿಭುತಿ. ೧೯-೩೭). [ಪರಿಪೂರ್ಣತೆ--ಪಡೆ;] 
ಪರಿಸೂರ್ಣತ್ತ (ನಾ). ೧. ಎಪರಿಪೂರ್ಣತೆ ೧: ಆಪೂರ್ಣತೆಯಂ -. 
ಸರಿಪೂರ್ಣತ್ವಮಂ (ಕನುದ. ೪ ಟೀಕೆ). ೨. ಇ ಪರಿಪೂರ್ಣತೆ ೨: ನೀನ 
ದನಜಿಸುವಾಗ ನಿನಗಾವಲ್ಲಿ ನಿಶ್ಚಯ ತೋಲತ್ತು ಅದೀಗ ನಿನ್ನ ಪರಿ 
ಪೂರ್ಣತ್ವದ ನೆಲೆ (ಅವಚಂ. ೧೬೫-೭೪೮) ; ನಿನ್ನ ಆದಿಮಧ್ಯಾವಸಾನ 
ಅಖಂಡಪರಿಪೂರ್ಣತ್ವವನಿ*ದ ಅವಿರಳಜ್ಞಾನಸಂಬಂಧಿಗಳಪ್ಪ ಗಣಾಧೀ 
ಶ್ವರರು ಇಲ್ಲದಂದು (ಸಿದ್ಧೇನ, ೫-೧೪). [ಸಂ.] 
ಪರಿಪೂರ್ಣಶಶಿ: (ನಾ). - ಪರಿಪೂರ್ಣಚಂದ್ರ : ಸರಿಪೂರ್ಣಶಶಿಗೆ 
ಚಂದ್ರಿಕೆ ಪಿಲದೆಸೆನಂತೊಲ್ಲು ಫಿ « ಸತ್ನಿಯಿರ್ಪಳುತ್ಸವದಿಂದಂ (ತ್ರಿಪವಿ. 
೫೧-೪). [ಪರಿಪೂರ್ಣ --ಶಶಿ] 
ಪರಿಪೂರ್ಣಾಂಗಿ (ನಾ). ಕುಂದಿಲ್ಲದ ಶರೀರವುಳ್ಳ ವಳು ; ಲೋಪ 
ಜೋಷಗಳಿಲ್ಲದ ಅಂಗಾಂಗಗಳನ್ನು ಹೊಂದಿದವಳು : ಮಗಳ್ನಿರಜಿು 
ವರನಿಬರಿಂ ಪಿರಿಯ್ಕ ನೀಂ ಪರಿಪೂರ್ಣಾಂಗಿಯ್ಯೈ ಶ್ರೀದತ್ತೆಯೆಂಬ ಮಗ 
ಳಾಗಿ ಪುಟ್ಟದೈ (ಶಾಂತಿಪು. ೪-೬೬ ವ). [ಸಂ.ಪರಿಪೂರ್ಣಾಂಗೀ] 
ಪರಿಪೂರ್ಣಾವಧಿ (ನಾ): ಕೊನೆ ಮುಟ್ಟಿರುವ ವಾಯಿದೆ; ಪೂರ್ಣ 
ಗೊಂಡ ಅವಧಿ: ಪರಿಪೂರ್ಣಾವಧಿದಿವಸಸಾಯಂತನಸಮಯೆದೊಳ್‌ 
ಶ್ರೀವಿಜಯನಿರ್ಪ ಚಿತ್ರ ಶಾಲೆಯೊಳಗಣ ಸಿಂಹಾಸನಡೊಳ್‌ . . . 
ನಣಪ್ರತಿವೆ ಶ್ರೀವಿಜಯನಾಸ್ಕಾನದೊಳಿರೆ (ಶಾಂತಿಪು. ೬-೨೮ ನ). 
[ಸಂಪೂರ್ಣ-- ಅವಧಿ] 
ಪರಿಪೂರ್ಣೇಂದು (ನಾ). - ಪರಿಪೂರ್ಣಚಂದ್ರ : ಪರಿಪೂರ್ಣೇಂದುವಿ 
ನಿಂದಖಂಡಧರಣೀನಾಥಂ . . . ಸುತನಾದಪಂ ನಿನಗೆ ಪಂಕೇಜಾತ 
ಸತ್ರ್ರೇಕ್ಷಣೇ (ಸಾರ್ಶ್ವಪು.. ೭-೬೩); ಸರಿಪೂರ್ಣೇಂದುವ ಗೆಲನಿಂ. 
ದರಸ್ಮಿತಸ್ಮೇರವಕ್ಟ್ರಶಶಿಯೊಳ್‌ ಮತ್ತೊಂದರರೆ ಕಲೆಯೆನಿಸಿತೆನೆ ಸುಂದರ 
ಮಾಯ್ತ ನ್ವರ್ಥಮಾಗಿ ಪೆಜಕಿನೊಸಲವಳಾ(ಪುಸ್ಪಪು, ೩-೫೩). 
[ಪರಿಪೂರ್ಣ -- ಇಂದ್ಭು] 
ಪರಿಪೂರ್ತಿ (ನಾ).೧. ಪರಿಪೂರ್ಣತೆ; ಪೂರ್ಣವಾದ ಅಭಿವೃದ್ಧಿ, 
ಬೆಳವಣಿಗೆ: ಎಲ್ಲ ಕಡೆಗೆ ಕಥಾಬೀಜದ ಸತ್ವವು ತನ್ನ ಪರಿಸೂರ್ತಿ 
ಯನ್ನು ಪಡೆದು.ಬೆಳೆಯಂವಂತೆ ರಾಘವಾಂಕನು ಅದಕ್ಕೆ ತನ್ನ "ಕ್ರ ಕುಭಿನಾದ 
ಪ್ರತಿಭೆಯ ಎರಕ ಹೊಯ್ದಿ ದ್ದಾನೆ (ತನಸಿ. ೧೦೮). ೨. ಮುಕ್ತಾ ಯ; 
ಕೊಸ: ಬಿಡದೆ. ನಿಮ್ಮಯ್ಯಗಳನಸರನನೊಡನೆ ಪರಿಪೂರ್ತಿಗಳನೆಯ್ದಿ ಸಿ 
ತಡೆಯದೀಗಳೆ ಕಂದ . . . ಕಡೆಯೊಳಾಂ ತಿಳುಹಿದಪೆನೆಲೆ ನೀ ನಿದ್ರೆ 
ಗೆಯ್ಯೂತಿರು (ಬಸಪು. ೪೭-೨೨). [ಸೆಂ] 
ಪರಿಸೇಲನ (ಗು). ೧. ಬಹಳ ಚಿಕ್ಕದಾದ, ಸಣ್ಣದಾದ. 
೨. ಬಹಳ ಸೂಕ್ಷ್ಯವಾದ, ನಾಜೂಕಾದ. (ನಾ). ೩. ಗಂಧ 
ಪೂರಿತವಾದ ಒಂದು ಬಗೆಯ ಸಸ್ಯ ಸ ಸ್ಟ “ಕುಟಿ 
ನ್ನಟಂ, ದಾಶಪುರಂ, ವಾಸಿಸ ನಟನ ಜ್‌) ಕೈವರ್ತೀ, 


ವೈಕ್ರ 


3೫.೪೫ 


20 


25 


50 


40 


4 


ಸರಿಷ್ಣನ 


ಮುಸ್ತ ಕಂ-ಆ ತುಂಗಮುಸ್ತದ ಹೆಸರುಗಳು? 
[ಸಂ-] 

ಪರಿಪೋಗು (ಕ್ರಿ). ಧಾಳಿ ಮಾಡು; ಮುತ್ತಿಗೆ ಹಾಕು; ಮುತ್ತು 
ನಿಧಿಮಲ್ಲಂ ಪರಿಪೋಗಿ ಕಾದೊಡೆ ಆತನ ತಮ್ಮಂ ಬೆನವಯ ಸಗ್ಗಿಯಾದನಂ* 
(ಮೈಆರಿ- ೬೩-೩; 9ನೆಯ ಶತ). 

[ಪರ್ಠಿ*ಪೋಗು, (<ಎಸೋ,)] 

ಪರಿಪೋಷ (ನಾ). ಅಧಿಕವಾದ ಪೋಷಣೆ : ಮಹಾಕಾವ್ಯದಲ್ಲಿ ಕಥಾ 
ನಿರೂಪಣೆಗಿಂತಲೂ ರಸಪರಿಸೋಸಕ್ಕೆ ಹೆಚ್ಚಿ ನ ಪ್ರಾಶಸ್ತ್ಯ, (ಭಾನಗೀ. ೬); 
ವ್ಯಭಿಚಾರಿಗಳೇ ಆಂತರಿಕ ಪರಿಪೋಸ, ಅನುಭಾನಗಳೇ ಬಹಿರಂಗವ್ಯಾಪಾರ 
ಎಂದೂ ಹೇಳಬಹುದು (ಸಾಹಿವಿ. ೩). [ಸಂ.] 

ಪರಿಪೋಷಕ (ನಾ). ಪೋಷಣೆ ಮಾಡುವವನು; ಪಾಲಿಸುವವನು; 
ಸಲಹುವವನು : ಕರ್ನಾಟಕದ ಇತರ ಹಲವು ಅರಸುಮನೆತನಗಳಂತೆಯೆ. 
ನೊಳಂಬರೂ ಸರ್ವಧರ್ಮಪರಿಪೋಷಕರಾಗಿ ಬೆಳಗಿದವರೆಂದು ಹೇಳಬಹು 
ದಾಗಿದೆ (ಸೊಳಂಬ. ೭೪). [ಸಂ.] 

ಪರಿಸೋಸಣ (ನಾ). ೧. ಸಲಹುವುದು; ಪೋಷಿಸುವುದು ; 
ಸಂರಕ್ಷಣೆ. ೨. ಪೋಷಣೆ ಮಾಡುವವನು ; ಸಂರಕ್ಷಿಸುವವನು : 
ಪ್ರಣಂತಿಸಲು ಗುರುಭಕ್ತಿ ಸರಿಫೋಸಣನತುಳಗುರುಭಕ್ತಿಗುಣಭೂಸಣನೆನಲು 


(ಸಿದ್ಧಾಂತಿ, ೧೪೨). 


೧೯೨೬, 


ಗುರುಭಕ್ತಿಯಲಿ ಗುರುಭಕ್ತ ನೊಪ್ಪು ವನು (ಬಸಪ, ೩೯-೨). [ಸಂ.] 
ಪರಿಪೋಷಣೆ (ನಾ). ಬೆಳವಣಿಗೆ; ಅಭಿವೃದ್ಧಿ: ನಿಸರ್ಗನರ್ಣನೆ 
ಮತ್ತು ಶೃಂಗಾರರಸಪರಿಪೋಷಣೆಯಲ್ಲಿ . ಮಾತ್ರವಲ್ಲದೇ . . . ಲೋಕಾ 


ನುಭವವನ್ನು ನಿರೂಪಿಸುವದರಲ್ಲಿಯೂ ಈ ಕವಯಿತ್ರಿಯರು ತಮ್ಮ 
ಕೌಶಲ್ಯವನ್ನು ತೋರಿಸಿದ್ದಾರೆ (ಸಂಕನ. ೯). [ಸೆಂ. ಪರಿಪೋಸಣ] 

ಸರಿಪೋಷಿತ (ಗು). ಅತಿಯಾಗಿ ಬೆಳೆದ ವೃದ್ಧಿ ಹೊಂದಿದ: 
ಪರಿಪೋಷಿತಾಶಾಧೀನನಂ ದು 1ಕ್ಕೃ ತಯುಂತನನಪರಾ ಧದಶಶತನ ಎನ್ನನೇನಂ 
ಮಾಡಿಕೊಂಬೆನೊ (ಬಸಪು. ೬೦-೫೬). [ಸಂ.] 

ಪರಿಪೋಸಿಸು (ಕ್ರಿ). ಚೆನ್ನಾಗಿ ಪುಸ್ತಿಗೊಳಿಸು, -ಪಾಲನೆ 
ಮಾಡು : ಪ್ರಾಣೋಪಹಾರದಿಂದ್ರಿಯಸಮೂಹವೆಲ್ಲಂ ಪರಿಫೋಷಿಸಲ್ಪಡು 
ವಂತೆ (ವಿನೇಕ. ೧೦೧). [ಪರಿಪೋಷಣ ---ಇಸ್ಮು] 

ಪರಿಪ್ರಮಾಣ (ನಾ). ಅಳತೆ; ಪ್ರಮಾಣ : ಆ ನರಕಬಿಲಂಗಳೆಲ್ಲ 
ಮೆಣ್ಬ? ತ್ತು ನಾಲ್ಕುಲಕ್ಷಪರಿಪ್ರ ಮಾಣಮಾಗಿಯಂ 0 (ಸುಕುಮಾ,೧೧-೪೧ ವ); 
ಆ ನಸಮಾಹಿಯ ನಿಸಮುಖಪಾವಕನಿಂ ಪಾಜುತಿರ್ಪ ಖಗಕುಳಮುಂ.. 
ಬೇವುದು. ಯೋಜನಪರಿಪ್ರಮಾಣಾಂತರದೊಳ್‌ (ಜಗವಿ, ೩-೮೦) ; 
ಆ ಮಹಾಕಲ್ಯ್ಮಾಣದ . ವಿಸ್ತಾರ ಹನ್ನೆರಡುಯೋಜನ ಪರಿಪ್ರಮಾಣ 
(ಮೋಳಿಮಾ, ೨೩ ಪ್ರಸ್ತಾವನೆ). [Ao] 


ಸರಿಪ್ರಶ್ನ (ನಾ). ಮತ್ತೆ ಮತ್ತೆ ಕೇಳುವ ಪ್ರಶ್ನೆ; ಪುನಃ ಪುನಃ 
ಕೇಳುವ ಪ್ರಶ್ನೆ: ಪರಿಪ್ರಶ್ನ ವೆಂದರೆ ಬಾರಿಬಾರಿಗೂ ಕೇಳುವುದು 
(ಅನಾಸ, ೨೪). [Ao] 


ಪರಿಪ್ರಶ್ನೆ (ನಾ). - ಪರಿಪ್ರಶ್ನ : ನಿಲ್ಲದೆ ಸರಿಪ್ರಶ್ನೆ ಮಾಡಲು ಶಿವಲಿಖಿತ 
ದಿಂದ ಹೇಳಿ ಅವರನ್ನು ನಿರುತ್ತರಗೊಳಿಸಿದನು (ರಾಘಚ. ೮೭ ಕಥಾಸಾರ); 
ಜ್ಞಾನಪ್ಪಾಪ್ತಿ ಗೆ ಪ್ರಣಿಸಾತ, ಸರಿಪ್ರಶ್ನೆ, ಸೇವೆ ಎಂಬೀ ಮೂರು ಒಪ್ಪ ೦ದ 
ಗಳಿರುವುವು (ಅನಾಸ, ೨೯)... [ಸಂ. ಪರಿಪ್ರಶ್ನ] 

ಪರಿಪ್ಲೆವ (ಗು). ೧. ಚಂಚಲವಾದ ; ಕ್ಷುಬ್ಬವಾದ; ಅಸ್ಥಿರ 
ವಾದ. (ನಾ). ೨. ಅತ್ತಿತ್ತ ಚಲಿಸುವುದು- ತಿರುಗಾಡುವುದು. 
೩. ಅಲ್ಲಾಡುವುದು; ಅಲುಗಾಟ, ೪. ನಡುಗುವುದು; ಕಂಪಿಸು 
ವುದು. ೫. ಚಂಚಲತೆ; ಅಸ್ಥಿರತೆ : “ಲೋಲಂ, ಚಪಳಂ .. . ಪರಿ 
ಪ್ಲನಂ. . . ಸಂಚಳಂ--ಈ ಬಂ ಸಂಚಳಂ” (ಹಲಾಯು. ೧೧೫-೧೦); 


ಪರಿಸ್ಲಾವಿತ 


ಅನಬೋಧಂ ವಿಸಯಪರಿಪ್ಲ ವಂ (ಮನೋವಚನಉಯನಿಯಮಂ 
ಪಾರಿಸ್ಲ ನ) ಮಿನಿತಿಲ್ಲದೆ ಮೂಣಂಂ ಭುವನಮನೆಟಗಿಸುವ ಸಮತೆ ಸಮನಿಸಿ 
ದಪುದೇ (ಕಾಂತಿಪು, ೯-೧೧೯). ೬. ಈಜುವುದು. ೭. ತೇಲುವುದು. 
೮, ತೊಂದರೆ; ಕಾಟ; ಹಿಂಸೆ: ಪರಿಹರಿಸಿ ಕೊಡುವೆನು ದುಷ್ಟ ಸಾಟಿ 
ಚ್ಚರ ಪರಿಸ್ಥವನ (ಕುನ್ಯಾಆ. ೧೯-೩). [ಸಂ] 

ಪರಿಸ್ಲಾವಿತ (ಗು). ೧. ತೇಲುತ್ತಿರುವ. ೨. ತಲ್ಲೀನವಾಗಿರುವ ; 
ಆವೃತವಾದ : ಅಮರಲೋಕದರ್ಶನಾನಂತರೋತ್ಪ ನ್ನ ರಾಗಸಾಗರೋ 
'ದಾರಪೂರಸರಿಸ್ಥಾ ನಿತಾಂತರಂಗಂ . . . ಈಶಾನಕಲ್ಪದ ಚೈತ್ಯಾಲಯಂ 
ಗಳನರ್ಚಿಸಿ(ಆದಿಪು. ೨-೬೯ನ); ಕರಟಿತಟಿಗಳಿತ ಮದಜಳಧಾರಾಪೂರ 
ಸರಿಪ್ಲಾವಿತ ಸಕಳಭೂತಳನುಪ್ಪ ನಾಲ್ಕುಲಕ್ಕ ಭದ್ರ ಹಸ್ತಿಯಂಮುನೊಂದು 
ಮಾಡಿ (ಸಂಪಭಾ, ೧೦-೫೭ನ); ಅಂತು ದಿವ್ಯಸುಖಪರಂಪರಾಪರೀತಾಂಗ 


ನನಂಗರಣಗರಸಸೂರಪರಿಸ್ಲಾವಿತಾಂತರಂಗನಚ್ಯುತಾಮರೇಶ್ವರಂ ನಂದೀ 
ಶ್ವರದ್ವೀಪಕ್ಕೆ ಸರಿವಾರಾಮರೇಶ್ವರರ್‌ ಸಹಿತಂ ಪೋಗಿ (ಶಾಂತಿ, 
೪-೧೧೫ನ). [ಸಂ.] 


ಪರಿಪ್ಲುತ (ಗು). ೧. ತುಂಬಿದ; ಒಳಗೊಂಡ. (ನಾ). ೨. ತುಂಬಿ 
ದುದು ; ಒಳಗೊಂಡಿರುವುದು : ಸಾಕಷ್ಟು ವಿಸಯಪರಿಫ್ಣುತ 
ವಾಗಿದ್ದರೂ ಈ ಗ್ರಂಥ ಸಂಪೂರ್ಣವಾಗಿಲ್ಲವೆಂಬುದನ್ನು ನಾನು ಬಲ್ಲೆ 
(ಭಾರದ, ; ಮುನ್ನುಡಿ); ಈ ಪ್ರಶ್ನೆಗಳು ವಿಚಾರಪರಿಫ್ಲ್‌ ತವಾಗಿದ್ದು 
ವಿಚಾರಮಂಥನಕ್ಕೆ ಎಡೆಮಾಡಿ ಕೊಟ್ಟಿವೆ (ದ್ರಾವಿನಿ. ೨೪೫). ೩೩. 


ತುಂಬಿದವನು; ಒಳಗೊಂಡವನು: ಚಿದಾಕಾಶದಲ್ಲಿ ಬಹ್ವಂಶ ಪಂಪ್ಲುತ 


ನಾದ ರವಿಯಂಥ ಕವಿತಾರಕೆಗಳು ಬಹಳ ವಿರಳ (ಕಾವ್ಯಕು. ೫೭). [ಸಂ.] 

ಪರಿಪ್ಲುಷ್ಟ (ನಾ). ಸುಟ್ಟುದು ; ದಗ್ಸವಾದುದು : ಕಷ್ಟಂ ದುಃಖಾ 
ನಳಪರಿಪ್ಲುಪ್ಟ್ರ ೦ ಚಿಃ ಗತಿಚತುಷ್ಟಯಂ ಪ್ರಾಣಿಗೆ (ಆದಿಪು. ೯-೫೧). 

[ಸಂ.] 
ಪರಿಬಂಭನ (ನಾ).ತಡೆ ; ನಿರ್ಬಂಧನ : *ಪರಿಬಂಧಿಸು' ಪರಾ. 
[ಸಂ.] 

ಪರಿಬಂಧಿಸು (ಕ್ರಿ). ತಡೆ ; ನಿರ್ಬಂಧಿಸು : ಇಸೆ ಮುತ್ತಿ ಮಂಸುಆಃ 
ಸರಿಬಂಧಿಸಿದುವು ನರರಥತುರಂಗಮಂಗಳಂ . , , ಅವನ ಸರಲ್ಗಳ್‌ 
(ಸಂಪಭಾ, ೧೨-೧೬೫). [ಪರಿಬಂಧನ---ಇಸ್ಕು] 

ಪರಿಬದ್ಧ (ಗು). ಧರಿಸಿದ ; ಉಳ್ಳ ; ಕೂಡಿಕೊಂಡ : ಬಳಿಕ 
ಯೋಜನಗಂಧಿಯಲ್ಲಿಂದಿಳಿದನೆಛ್ರ ಶ್ಯಾಮನುರುಪಿಂಗಳಜಟಾಪರಿಬದ್ಧ ವೇದ 
ವ್ಯಾಸಮಂನಿರಾಯ (ಕುನ್ಯಾಆ. ೨-೨೩). . [ಸಂ.] 

ಪರಿಬರ್ಹ (ನಾ). ೧. ಉಪಕರಣ ; ಸಲಕರಣೆ : “ಉಪಕರಣಂ, 
ಪರಿಬರ್ಹ॥, ಪರಿಚ್ಛದಃ-ಈ ೩ ಉಪಕರಣಂಸ (ಹಲಾಯು, ೫೧-೧೫೧); 
“ಫರಿಬರ್ಹಂ ಪರಿಚ್ನದಂ ನೆರಹಿದುಸಕರಣನುಕ್ಕು” (ಮುಂಗರಾ, ೬೦-೧೫). 
೨. ರಾಜಲಾಂಛನ ; ರಾಜಟೆಹ್ನೆ: ನಿಜಾನುಜಕನ್ಯಾನ್ವಿತಮುತ್ಸನ 
ಧ್ವಜದ ಕೋಟಸರಿಬರ್ಹವಿರಾಜಮಾನ ರಾಜಮುಂದಿರಮಂ ಮಚ್ಚಿ ಬಿಚ್ಚಳಿ 
ಸುತ್ತು (ಶಾಂತಿಪು. ೪-೭೫5). ೩. ಸೇವಕಜನ ; ಪರಿಜನ, [ಸಂ.] 

ಪರಿಬವಣಿಗೆ (ನಾ). ತಿರುಗುವಿಕೆ ; ಸುತ್ತುವಿಕೆ: “ಸಂಬನಣಿ(-ಗೆ)- 
ಸರಿಭ್ರಮಣ ಎ ಸುತ್ತಾಟಿ” (ತದ್ಭ ಕೋ. ೨೪); ಕುಲಾಲಚಕ್ರದ ಪರಿ 
ಬವಣಿಗೆಯ ಪಾಡಿನಲಿ ಉತರಿಸುತವನಿಗೆ ಮೈಯನಿತ್ತನು ನೀಡಿ ಭುಜ 
ಯಂಗವ (ಕುವ್ಯಾಅ. ೬-೬೯). [ಪರಿಬನಣೆ -. -ಇಗೈ] 

ಪರಿಬನಣೆ (ನಾ). ೧. ನಿರಂತರವಾದ . ಸುತ್ತಾಟಿ-ಅಲೆದಾಟ : 
ತುರಗ ರಥವೆಮಗಿಲ್ಲ ವಿನಿನದ ಫರಿಬ[ನಾಣಾಂ. ಭ]ನಣಿಗಿವರೇಕೆ ಬೆಸ 
ಗೊಳು ಭೀನು ನೀನೆಂದ (ಕುವ್ಯಾಅ. ೧-೩). ೨. ತೊಳಲಾಟ ; ಕಳ 
ವಳ : ಧರೆಯೊಳಣುಮಾತ್ರ್ರ ಬೀಳಲ್‌ ನರಕಕೊೋಟಗಳ ಪರಿಬನಣೆಯ 


೫೩೪೬ 


25 


40 


45 


ಪರಿಭವ 


ಪ್ಪುದದನಣಕಿದಾ ವಿಭೂತಿಯಂ ಧರಿಸಿ ತ್ರಿಪುಂಡ್ರದಿಂ ಸ್ನಾನಮಂ ಬಿಡದೆ. 
ಮಾಳ್ಳುದು (ಲತಿಟಿಂ. ೪೧-೧೩); ಅರಿಯದನೆ ನೀಂ ನಿನಗಿದೇಕೀ ಪರಿಬ 
ವಣೆ ಚಿತ್ರದಲಿ (ಉಮಾಸಂ. ೩-೫-೨೬). [ಸೆಂ ಪರಿಭ್ರಮಣ] 

ಪರಿಬೃಢ (ನಾ). ಮುಖಂಡ ; ಪ್ರಧಾನ ವ್ಯಕ್ತಿ: ಊರಕುಗಳನುಡಿನೆ 
ನೊಡೆವೆಂ ಕೌರವಪರಿಬ್ಬ ಢನ ಮಕುಟಿನುಂ (ಗದಾಯು. ೧-೮೦); ಪಂಚ 
ನದನಂಗಂ ಶಾಕ್ವರಪರಿಬೃ ಢನೆನಿಪಂಗಂ ವಿರಕ್ಷ್ಮಿಯಪ್ಪ ಂತು ಮಾಬ್ಬುದಿಂತಿದು 
ಕಚ್ಚಂ (ಪಂಚತೆಂ. ೬೯-೮). [ಸೆಂ] 

ಸರಿಬ್ರಿಡ (ಗು). ಸಾಂದ್ರವಾದ; ದಟ್ಟಿ ವಾದ : ಶ್ರೀನುದನುರೇಂದ್ರ 


ರುಂದ್ರಶಿಖಾಮಣಿಗಣತರುಣಕಿರಣಪರಿಬ್ರಿಡಡರಣಂ (ಸೌಇಇ, ೫೫, 
೮೭-೧11). [< ಸಂ. ಪಂಬೃಢ] 
ಪರಿಭಂಗ (ನಾ). ೧. ಮುರಿಯುವುದು; ಭಂಗಿಸುವುದು, 


೨. ಕೇಡು; ನಾಶ: ಸರಿಭಂಗಂಗಳೆಂದುಂ ಇಲ್ಲದಿಹ ನಿನ್ನ ಕಣ್ಣ ನೀಕ್ಷಿಸಿದ 
ವರು ಬಗೆನರೆ (ಬಸಪು. ೧೮-೬೮). [ಸಂ.] 

ಪರಿಭಂಗಿಸು (ಕ್ರಿ). ೧. ನಾಶಮಾಡು ; ಹಾಳುಮಾಡು : ಶೋಭಿಪ 
ಸದ್ಯ ತಾಚರಣೆಯಂ ಪರಿಭಂಗಿಸಿ ಕಾಡುತಿರ್ಪದೀ ಲೋಭವಿದೆನ್ನನು 
(ಅನುಶ. ೪೧). ೨. ಸೋಲಿಸು ; ಅಪಜಯವನ್ನು ಹೊಂದುವಂತೆ 
ಮಾಡು : ದುರುಳನೇದಾಂತಿ ಮತ್ತೋರ್ವಂ . . ., ಪರಮಧರ್ಮವ 
ನಿರಾಕರಿಸುತಂ ಸಂಚರಿಸು ತಿರುವದಂ ತಿಳಿದು ಸಭೆಗರೆದಾತನಂ ಕರಿಸಿ. ಪರಿ 
ಭಂಗಿಸಿದನು (ಕುಮಾಪು. ೯-೩೨). [ಪರಿಭಂಗ 4--ಇಸು] 

ಪರಿಭಂಬೆಯ (ಕ್ರಿ). ನಾಶವಾಗು ; ಅಳಿವನ್ನು ಹೊಂದು: ತ್ರೈಪುರ 
ಮೊರ್ನ್ವ ತಾಪಸನ ಕಿಂಚಿನ್ಮಾತ್ರಕೋಪಾಗ್ಟಿ ಯಿ. ಪರಿಭಂಬೆತ್ತುವು 
(ಕಜ... ೯೪-೩-೩೨; 1129). [P ಇದು "ಪರಿಭವಂಬೆಜು' 
ಎಂಬುದರ ಅಪಲಿಖಿತವಿರಬಹುದು] 

ಪರಿಭವ (ನಾ). ೧. ಗಮನ ಕೊಡದಿರುವುದು ; ತಿರಸ್ಕಾರ ; 
ಅನಾದರ : “ಪ್ರ(ಅ)ಿತ್ಯಾಕಾರಃ, ಪರಿಭನಃ . . . ತಿರಸ್ಕಾರಃ-ಈ 
೬ ಪರಿಭವಂ* (ಹಲಾಯು. ೧೧೭ -೧೯). ೨. ಅನಮರ್ಯಾಜಿ ; 
ಅಗೌರವ ; ಅವಮಾನ : ಏನುಮನಖಯದೆ ಪರಿಭವಾ[ನಿ]ಲನಿಂ 
ಶೋಕಾನಲನಿರ್ಮಡಿಸೆ ನಡನಡುಗಿ ಕಾಯ್ಬಿ ನೊಳ್‌ [ಏಿ]ಡುಗಿ ತಳೋದರಿ 
ನೃ ಕೋದರನಲ್ಲಿಗೆ ವಂದು (ಸಂಪೆಭಾ. ಅಸಹ್ಮಪರಿಭ 
ವಾನಲದಂದಹ್ಯಮಾನಗಾತ್ರೆಯಂುಮಾಗಿ (ಗದಾಯು. ೧-೫೫ನ), ಆ 
ನರಿಗಳನು ಸಂಹರಿಸಿ ನಿನ್ನಯ ಪರಿಭವಾಗ್ಗಿಯ ನಂದಿಸುವೆ ನಿಲ್ಲೆಂದನಾ 
ಪಾರ್ಥ (ಕುವ್ಯಾಅ, ೪-೩೧). &. ಸೋಲು; ಪರಾಜಯ : ಭೂಪತಿಗೆ 
ಕಪ್ಪ ವನಿತ್ತ ವನೀಶನತ್ತಣಿಂ ಪರಿಭನನುಂ ಕಟಲ್ಲೂವುದು (ಕಾ, 
೧-೧೧೪); ಪರಿಭವದ ಪೊಜಕಿಯನಾಂತಿರರಾತಿಗಳ್ಳಳ್ಳಿ . . - ಬಾಟ್ವಿಂ 
ಗಂಡರೂಹಿನೊಳ್‌ ಗಂಡನಲ್ಲು ಪೆಂಡತಿಯೆ ನಲಂ (ಆದಿಪು. ೧೨-೯೬); 
ಕಡಲ ನುಂಗಿದ ಕಪ್ಪಿನ ಪರಿಭವ ನನಸಾಸಿರ ಸಿಡಿಲು ಹೊಯ್ದ ಬಯಲಿಂಗೆ. 
ಬಣ್ಣ ಪುಂಟಿ (ಅನಚಂ. ೯-೩೫) ; ಕೃಷ್ಣಭಕ್ತರ ಪರಿಭನವು ಜೀವರಿಗೆ. 
ಸಥ್ಯನೆ ನಂದನಾ ಕರ್ಣ (ಕುವ್ಯಾದ್ರೋ. ೨-೬೩), ೪. ದುಃಖ; 
ಕ್ಲೇಶ; ಕಷ್ಟ: ಪ್ರಣಯಿನೀನಿಯೋಗಪರಿಭವಾನಲದಹ್ಯಮಾನಮಾನಸ 
ಸಪ್ಪ ಶ್ರೀವಿಜಯಸುಮಂ ಭಂಗಿಸಿ (ಶಾಂತಿಪು.೬-೩೬ ವ); ಎನಗಾದೊಂದು. 
ಪರಿಭನಮನಾರ್ಗೆ ದೂಲಿಕಿದಫೆಂ (ಕದಂಉ, ೨೯೮) ; ನಿಜಗೋಕುಲದ 
ಪರಿಭವನನಾ ಸಂಕ್ಲೇಶಸಂಸ್ಥಿತಿಯ ಶೋಕನನು ಉಣುತ್ತ ಕೃಪಾ 
ಕರನು ಡೈತ್ಯಾಪಹರಣಕೆ ಮಾಡಿದನು ಮನನ (ಭಾಗ. ೧೦-೭-೧೧) ; 
ಎನ್ನ ಪರಿಭವವ ತಪ್ಪಿ ಸಿದ ಶ್ರೀಗುರುವಿಂಗೆ ನಮೋನಮಃ ಎಂಬೆನಯ್ಯ 
(ಅಖಂಡೇ, ೧೯೨೭). 


ಪರಿಭನಮಾಗು, ಪರಿಭನನಾಗು- ೧. ಸೋಲಾಗು; ಅಪಜಯ 


೮-೩೦೭) ; 


ಸೆರಿಭನಂಗೆಯ್ಯು 


ವುಂಬಾಗು: ಎನ್ನ ನನ್ನಿಗೀಗಳೆ ಪರಿಭವಮಾಯ್ತೆ ದು ಧರ್ಮಜಂ 
ಚಿಂತಿಸಿದಂ (ಗದಾಯು, ೮-೨೯) ; ತರುಣ ಪರಿಭವವಾಯ ಲಾ ನೀ 
ಮರಳಿ ಹೋಗಂಗದನೆ ಬಾಲಿಯ ನೆರೆಗೆ ಹೋದನು ತಮ್ಮ ನಿನ್ನಯ 
ಪುರವನಾಯಕವು. (ಕಾಂ. ಅವಮಾನವಾಗು ; 
ಅಗೌರವವಾಗು : ಅರಸ ನೀ ಮುಂದಿರಲು ನನಗೀ ಪರಿಯ ಪರಿಭನ 
ವಾಯ್ತು (ಕೌಶಿಂಇ. ೩೮-೪೩). ' [ಸಂ.] 
ಸರಿಭವಂಗೆಯ್ಯು, ಪರಿಭವಗೈ (ಕ್ರಿ). ೧. ಹೀಗಳೆ; ಅಲ್ಲಗಳೆ: 
ಪರಿಭವಂಗೆಯ್ಯ್ಯತ್ತೆ ಕೊಟಸೂರ್ಯಪ್ರಭೆಯನುರುದರ್ಪಣಾಂತರದೊಳಗೆ 
ತನ್ನ ಪಡಿರೂವು ಹರಿದು ಪೊಳೆಯಲ್ಕೆ (ಆಂಚೆ, ೪-೬-೫). ಪರಿಭವಗೈ: 
೨. ತಾತ್ಸಾರ ಮಾಡು; ತಿರಸ್ಕಾರವನ್ನು ತೋರು: ತರವಜಾಯದೆ. 
ತಲೆಯೊಳು ಸೊತ್ತು ಲಾಲಿಸೆ ಪರಿಭನಗೈದು ಪಳಿವಳು (ಹದಿಬ. ೬-೨೯). 
[ಪರಿಭವ 4 ಗೆಯ (<ಕೆರ್ಯ,)] 
ಪರಿಭವಂಬಡಿಸು (ಕ್ರಿ). ಅವಮಾನಗೊಳಿಸು; ಅವಮರ್ಯಾದೆ 
ಮಾಡು: ನಿನ್ನ ನಿನಿತು ಪರಿಭವಂಬಡಿಸಿದುದು ಸಾಲ್ಲುಂ (ರಂಸೆಭಾ. 
೨-೬೪ ವು. [ಪರಿಭವಂಬಡು ----ಇಸ್ಫು) 
ಪರಿಭವಂಬಡು (ಕ್ರಿ). ೧. ಅವಮಾನವನ್ನು ಹೊಂದು : "ಪರಿ 
ಭವಂಬಡಿಸು' ಪರಾ. ೨. ಕಷ್ಟಪಡು ; ಕ್ಲೇಶವನ್ನು ಹೊಂದು: 
ನಾವಿರನಾತನ ಕೆಯ್ಯೊಳಂದು ಪರಿಭವಂಬಟ್ಟಿ ೦ದು ಮಂಂ ಭಿಕ್ಷಂಕಕ್ರಮ 
ದಿಂದೇಳಿದರಾಗಿ ಬಾರದ ಭವಂ ಬಂದೆಂದಮೇಂ ಪೇಟದೇ (ಸುಕುಮೂ. 
೪-೨೯). [ಪರಿಭವ4 ಪಡು] 
ಪರಿಭವಂಬಡೆ (ಕ್ರಿ). ಸರಾಜಯವನ್ನು ಹೊಂದು ; ಸೋಲು: 
ಮುಖಪಂಕ್ತಿ ಯಿಂಂದೆ . . . ಸುಧಾಕರಮಂಡಲಂಗಳಂ: ಪರಿಭವಿಪಾಕೆಯರ್‌ 
ಪರಿಭವಂಬಡೆದರ್‌ ಕುಸುಮಾಸ್ತ್ರಪಾತದಿಂ 
[ಪರಿಭನ 4-ಪಡೆ,] 
ಪರಿಭವಗೈ “ನರಿಭವಂಗೆಯ್ಯು' ನೋ. 
ಪರಿಭವಿಸು (ಕ್ರಿ). ೧. ಅಸಡ್ಡೆಯಿಂದ ಕಾಣು ; ಅನಾದರನನ್ನು 
ತೋರು; ಅಲಕ್ಷಿಸು : ಕರ್ಮಕ್ಷಯಾರ್ಥಂ ತಪಂಬಟ್ಟಾ ತನನಿಳಿಸಿ ಪರಿ 
ಭವಿಸಿ ಮುಟ್ಟುಗಿಡಿಸಿ ನುಡಿಯಲ್ವೇಡೆಂದು' ಬಾರಿಸಿದೊಳಂ ಜಯಾವತಿ 
ಕಣ್ಮೆತ್ತಿ ಬಾರಿಸಿದೊಡೆ (ವಡ್ಡಾರಾ, ೪೬-೧೩); ಬಿಸತಂತುವಿನೊಳ್ಳೊರೆಯೆನಿ 
ಪೆಳಮನದೆನ್ನ ೦ ಪರಿಭನಿಪುದೆ ಕಂಡು ಕನ್ನೆಯಂ ಯುವರಾಜಂ (ಕಾದಂಉ.. 
೩೦೧) ; ಅಂತಿರ್ಡೊಡದನೆ ದೋಸಂಗೆಯ್ನು ರೋಷಗ್ರಹಾನೇಶನಾಗಿ 
ನಿಷ್ಕಾರಣಂ ಪರಿಭವಿಸಿ ನೋಯಿಂಸಿದೆ (ಪಂಚತಂ. ೭೭-೧೦) ; ಪಾರ್ಥನ 
ಕೆರಳಿಚಿದರೋ ಪ್ರಚಂಡಪ್ರಳಯಭ್ಯರನನ ಪರಿಭವಿಸಿದರೊ 
(ಕುನ್ಯಾಗ. ೧-೯). ೨. ಅಪಮಾನಗೊಳಿಸು ; ಅವಮಾನವಾಗು 
ವಂತೆ ಮಾಡು : ಚಾಣಾಕ್ಕನೆಂಬ ಭಟ್ಟ ನಂ ನಂದೆಂ ಪರಿಭವಿಸಿ ನೂಂಕಿ 
ಯಟ್ಟ ಕಳೆಯಿಸಿದೊಡೆ (ನಡ್ಡಾ 09. ೭೫-೬); ಅತನ ಮೇಲ್ವಾಯ್ಡೊಡೆ. 
ಪಡೆಮಾತೇಂ ಪರಿಭವಿಸಿ ಕಳೆದನು ದ್ಧ ತನೆನ್ನ 0 (ಹೆಂರಾಮಾ. ೯-೪೪) ; 
ಹೀನರಂ ಪರಿಭವಿಸಿದುದುಂ , . . ಎಂಬಿವು ಮೊದಲಾದುವೆಲ್ಲಂ ಪ್ರತ್ಯ 
ಕ್ರೋಪಚಾರವಿನಯಮೆಂಬುದು (ಸಸಾರ, ೩೭೮) ; ಇವನು ತಮ್ಮಯ್ಯ 
ನನು ಸೆಜಕಿ ಪರಿಭವಿಸನೇ ಚಿಕ್ಕಂದು (ಶುವ್ಯಾಡ್ರೋ. ೧೯-೨೩೬). 
೩. ಸೋಲಿಸು; ಅಪಜಯವನ್ನು ಹೊಂದುವಂತೆ ಮಾಡು: ಅನ 
ರಿನದಂ ಪರಿಭವಿಸು ವೆನೆಂದು ಪೊಂಗುಗುಂ ನಿಥ್ಯಾತ್ವಂ (ಸಮಪ. ೫-೧೧೬); 
ಮಂಜೀರದ ಮಧುರಧ್ವನಿಯಿಂ ಘೋರತಪೋಮಯನನಭವನಂ - ಪರಿ 
ಭವಿಪೆಂ (ಗಿರಿಕ. ೭-೬೬) ; ಅವರನೊಂದೇ ನಿಮಿಷದಲಿ ಪರಿಭವಿಸಿ ನಡೆತರೆ 
(ಕುವ್ಯಾಕ. ೧೪-೧೪) ; ರವಿಸುತನ ಸೂನುವಂ ಪರಿಭನಿಸಿ. . . ಮಹಾ 
ರಥರನೊಂದೇ ರಥಮೊಳಾ ಸುರಥನೊಡೆದುಳಿದನು. 


೨೨-೬೨). ೨. 


(ಜಗವಿ. ೧೬-೮೮). 


(ಜೈಮಿಭಾ. ೧೪-೫). 


೫೩೪೭ 


21 


kJ 


45 


ಖರಿಭಾವಿಸು 


೪. ವಿರಾರು; ಅತಿಕ್ರಮಿಸು: ಶಶಿರುಚಿಯಂ ಪರಿಭವಿಸಿ. ನಭಮನಡ 
ರ್ದುವು ನರೇಂದ್ರ ತಾಸಸತಫೋಮಯೂಖಾನಳಿಗಳ್‌ (ಸಂಪಭಾ, ೮-ಗಂ); 
ಮುಖಸಂಕ್ತಿ ಯಿಂದೆ. . . ಸುಧಾಕರಮಂಡಲಂಗಳಂ,ಪರಿಭನಿಪಾಕೆಯರ್‌ 
ಪರಿಭವಂಬಣೆದರ್‌ ಕುಸುಮಾಸ್ಟ್ರಪಾತದಿಂ (ಜಗವಿ. ೧೬೮೮) ; ಗರುಡನಂ. 
ಪರಿಹಾಸಂಗೆಯ್ವ ಪವನನಂ ಪರಿಭವಿಸುವ.... ಜಾತೃಶ್ಚಂಗಳ ಪಳಯಮಂ 
ಸೋಂಕದ (ಗಿರಿಕ. ೬-೫೫ ನ); ಹರಿಯುರದೊಳೆಸೆವ ಕೌಸ್ತು ಭದಿರನಂ 
ಪರಿಭವಿಸಿ ಮೆಅಿಕೆದು ದದು (ಉ೫ಜತೇ. ೫-೨೭). [ಪರಿಭನ4--ಇಸು,] 

ಪರಿಭಾಗಿಸು (ಕ್ರಿ). ಪರಿಶೀಲನೆ ಮಾಡು; ಪರ್ಯಾಲೋಚಿಸು : 
ಲೋಕದೊಳು ಶ್ರೀಗುರುಕರಸ್ಪ ರುಶನದಿ ಪರಿಭಾಗಿಸಲು ಕುಲಮೊಂದೆಯಲಾ 
(ಬಸಪು. ೫೭-೬೯). [ಆ ಪರಿಭಾವಿಸು] 

ಪರಿಭಾಗೆ (ನಾ). ಸರಿಯಾದ ವಿಭಾಗ, ವಿಂಗಡಣೆ: ಚಿತ್ರಕ 
« « » ಹಿಂಗುಗಳನು ಪರಿಭಾಗೆಯ ಮಾಡಿಯಂಬಿಲ. ತಕ್ರದಿಂದಿರದೆ. 
ಮರ್ದಿಸಿ (ಸಾಳ್ವಸಾಂ. ೯). [ಸಂ. ಪರಿಭಾಗ] 

ಪರಿಭಾವ (ನಾ). ಆಲೋಚನೆ ; ವಿಚಾರ; ಚಿಂತನೆ. [ಸಂ.] 

ಪರಿಭಾವಕತ್ನ (ನಾ). ವಿಚಾರ ಮಾಡುವುದು; ಆಲೋಚನೆ: 
"ನಿಸ್ಸಂಗಪರಿಭಾವಕತ್ವ' ಪರಾ." [ಸಂ.] 

ಪರಿಭಾವನೆ (ನಾ). - ಪರಿಭಾವ: ಎಲ್ಲ ಮಾನಸಿಕ ಸರಿಭಾವನೆಯೆ 
ಅನುಕರಣಗಳೇ. (ಸೌಂಡಸ.: ೧೨೮): ರಾ. ನರಸಿಂಹಾಚಾರರ ವಿಜರಣೆ 
ಪರಿಭಾವನೆಗೆ ಅರ್ಹವಾಗಿದೆ (ದ್ರಾವಿವಿ. ೨೮೩). [ಸೆಂ. ಹರಿಭಾವಸ] 

ಪರಿಭಾವಿತ (ಗು). ೧. ಆಲೋಚಿಸಿದ ; ಚಿಂತನೆ ಮಾಡಿದ; 
ಸಮಂಚತಕೃ ತಿದೋಸಷದೂಸ್ಯ ಮಾರ್ಗಕ್ರಮಪರಿಭಾವಿತ ಜತ್ತನೃತ್ತಿ 
ಯುಪ್ಪೊಂಗಮಳಿನಕವಿತಾಗುಣೋದಯಶ್ರಿ₹ ಸಮನಿಸುಗುಂ ಸತತಾಭಿ 
ಯೋಗದಿಂದ೦ (ಕಾವ್ಯಾನ. ೪೯೬). ೨.ತಾತ್ಸಾರಕ್ಕೊಳಗಾಹ ; ಅವ 
ಮಾನಗೊಂಡ. ೩. ಹೊಂದಿರುವ ; ಒಳಗೊಂಡ. [ಸಂ] 

ಪರಿಭಾವಿಸು (ಕ್ರಿ). ೧. ಯೋಚಿಸು; ವಿಚಾರ ಮಾಡು; 
ಆಲೋಚನೆ ಮಾಡು: ಸಂಭಾವಿಸಲೆನಗಿನ್ನಿ ದಪರಿಹಾರ್ಯನೊನಿಪ್ಪು 
ದೊಂದು ಮರಣಂ ಶರಣಂ (ಕಾದಂಪೂ. ೮೭೫); ತನ್ನ ಮನದೊಳ್‌ ಪರಿಭಾವಿ 
ಹಿದಂ ದಶಾನನಂ (ಪಂಂ7ಮಾ, ೧೪-೮೧) ; ಪರಿಭಾವಿಸೆ ಯೋಗಪಾಹಮವು 
ನಾಲ್ಕ ವಲಂ (ಶಮುದ. ೩೨); ಜೀವನತಿಮಲಿನಂ ಶಿನಂ: ಪರಿಭಾವಿಸುವಡತಿ 
ನಿರ್ಮಳಂ (ಬಸಪ. ೫೧-೨೭). ೨. ಗಮನ ಕೊಡು ; ಲಕ್ಷಿಸು : ಅನ್ಯ 
ಕ್ರಾ ವಯಂವಡೊೊಳಂ' ಕುಮಾರನುನ್ನ ತಿಕೆಯನುದ್ಯಾವಿಸುತಿರ್ದಪು[ದಂ ಪರಿ] 
ಭಾವಿಸು ನೀಂ ಚಕ್ರ ವರ್ತಿಚಿಹ್ನೋತೃರಮಂ (ಕಾದಂಪೂ. ೪೧೯); 
ದೇವಿಯ ಮೊಲೆವಾಲಂ ಪರಿಭಾವಿಸಳಾರಯ್ಯಳಂಜಳಳ್ಳಳ್‌(ಗಿ೦೪.' ೩-೧೦೦); 
ಈ ವಿಜ್ಞ್ಞಾಪನಮಂ ಪರಿಭಾನಿಸಿ ಸಂತಕ್ಕೆ ನಡೆ ಸಮುನ್ನ ತಸತ್ವಾ (ಉಾಜಶೇ, 
೬-೧೩೨). ೩ ಸೂಕ್ಷ್ಮವಾಗಿ ನೋಡು; ಚಿಂತಿಸಿ ತಿಳಿ ಗ್ರಹಿಸು: 
ದೇವ ಭವೆಸ್ಮಿತಿಯಂ 'ಪರಿಭೂವಿಸಿಯುಂ ವಿರತಿಭಾವಮೆನಗಾದುದೆೇಂ 
(ಚಂದ್ರಪು. ೩-೬೪); ಅರೆಯೊಳು ಬೈತೊಂದು ಚಾರುವಿಗ್ರಹನನು 
ನರಶಿಲ್ಪಿ ಪರಿಭಾವಿಸುತ್ತೆ ಕಡಿದೊಟ್ಟ ಸುತ್ತಣ ಹೆಚ್ಚಿನ ಶಿಲೆಯನು ಬಿಡಿಸಿ 
ಹೊರತೆಗೆನನು ಮತ್ತೆ (ಇಂಚಾನ. ೧೬೮-೭೬); ರಾಮನು ಕವಿದೈಷ್ಟಿ 
ಯಿಂದಲೂ ಈ ದೃಶ್ಯವನ್ನು ಪರಿಭಾವಿಸಬಲ್ಲನು (ಸಮಾಲೋ, ೧೦೨). 
೪. ನೋಡು; ಈಕ್ಸಿಸು : ಗಿರಿಕಭನನಮೊಂದಿರಲದನಾ ಹರಸುತನ 
ತ್ಕೌತ್ಸುಕ್ಕದಿ ಪರಿಭಾವಿಸೆನೆಂದು. ಹರ್ಮ್ಮತಳದಿಂದಿಳೆದಂ (ತ್ರಿಜವಿ: 
೬೩೨೨). ೫. ಪರಿಗಣಿಸು; ಎಣಿಸು: ಪರಿಜನದೊಳಗೊರ್ವನೆಂದು. 
ಜೇವಿಯರೆನ್ನಂ ಪರಿಭಾನಿಪುದು (ಉದಂಉ. ೧೭೮) ; ಅವನು ಖೈದಿಯಾಗಿ 
ಸರಿಭಾವಿಸಲ್ಪಟ್ಟಿ ನು (ಹಂಕಿರು. ೪೬). ೬. ಶೋಧಿಸು; ತನಿಖೆ 
ಮಾಡು : ಎನ್ಮು ಕುಲಕ್ಕನುಕೂಲಮಾದ ಕನ್ಶಾರತ್ನವನೀ ಪಟ್ಟಣ 


ಪರಿಭಾಷಣ 


ಪ್ರಾಂತಪುರಂಗಳೊಳ್‌: ಪರಿಭಾವಿಸಿ ಬರ್ಪುದೆಂದು ಬೆಸಸೆ (ನಂಬಿರ. ೪-೫೧) ; 
ನಿಜಸ್ಮಿ ತಿಯನ್ನು ಪರಿಭಾವಿಸುವ ಅಪೇಕ್ಷೆಯಾಗಳಿ ವ್ಯವಧಾನವಾಗಲಿ 
ಅವನಿಗಿರುವದಿಲ್ಲ. (ಭಾರಮಾ, ೧೫೦). ೭. ವಾಸನೆ ಕಟ್ಟು: ಬೋಲ 
ರಸಂ ಲಘುಷಿಕೈಯೆಂಜಿವಂ ಬೆರಸಿ ಮನೋಹರಮಾಗಿ ಧೂಸಮಂ ಕುಡೆ 
ಪರಿಭಾವಿಸಿ ಪುಷ್ಪ ಚಯದಿನದು ಸಾದಕ್ಕುಂ (ರೋಕೋನ ೭-೫೭). 
[ಸಂ. ಪರಿಭಾವನ  -ಇಸ್ಬು] 

ಪರಿಭಾಷಜ (ನಾ).೧. ಚೆನ್ನಾಗಿ. ಮಾತನಾಡುವುದು; ಸಂಭಾಷಣೆ: 
ಸ್ಫುರಿತಮಣೆಖಚಿತಹರಿವಿಷ್ಟರದೊಳಲಂಕರಿಸಿ ನೆಳ!ಿದ ರಾಜನ್ಯಕಮುಂ 
ದರಹಹಿಸಮೃ ಜುವಿಲೋಕನ ಪರಿಭಾಸಣದಿಂದಮಾದವಹದರಿಸುತ್ತು 0 
(ಅದಿಪು. ೯-೨). ೨. ಬಹಳ ಮಾತನಾಡುವುದು ; ಹೆಚ್ಚು ಮಾತ 
ನಾಡುವುದು. ೩. ಬುದ್ಧಿ ವಾದ ; ಹಿತವಚನ. ೪. ತಿರಸ್ಕಾರದ 
ನುಡಿ; ನಿಂಥೆ; ತೆಗಳಿಕೆ. ೫. ನಿಯಮ ; ಕಟ್ಟಳೆ, [ಸಂ.] 

ಪರಿಭಾಹಿತ (ಗು). ಹೇಳಿದ ; ವಿವರಿಸಿದ; ನಿರೂಪಣೆವತಾಡಿದ : 
ಪರೆಮಜಿನಪತಿಪರಿಭಾಸಿತಮುಪ್ಪ ಸಶಳಶ್ರಾವಳವ್ರತಂಗಳಂ ೬ ೬ಎ ಪಂಡ 
ಶುಹಾಕಲ್ಯಾಣಂಗಳುಮಂ ನಾಮೋದ್ಮೇಶಂಗೆಯ್ಲೂ (ಆದಿಪು. ೩-೪ರಿವ). 

[ಸಂ.] 

ಪರಿಭಾಷೆ. (ನಾ). ೧. ಲಕ್ಷಣನಿರೂಪಣೆ ; ವ್ಯಾಖ್ಯೆ ; ವಿವರಣೆ. 
೨.. (ಕಲೆ; ಶಾಸ್ತ್ರ, ವಿಜ್ಞಾನ ಮುಂತಾದ) ತಾಂತ್ರಿಕವಿಷಯ 
ಗಳಿಗೆ ವಿಶಿಷ್ಟ ವಾದ ಪದವಿನ್ಯಾಸ ; ಪಾರಿಭಾಷಿಕ ನುಡಿಗಟ್ಟು : 
ಈ ವಿದ್ಯಾಧರತ್ರೇಣೆಯ 'ಪರಿಭಾಸೆಗಳ್‌ ಸಿನ್ನವಾಗದೆ. (ಶಾಂತಿಪು. ೩-೯೩ವ); 
ತಾನು- ಕೇಳಿದ್ದ ಯಾವುದೋ ವ್ಯಾಖಾರಗಾರರ ಮಾತಿನ ತನಗರ್ಫ್ಥವಾಗದ 
ಪರಿಭಾಷೆಯನ್ನು ಪ್ರಯೋಗಿಸಿ ಒಪ್ಪಿಗೆ ಕೊಟ್ಟ ದ್ವನು (ಮಲೆಮ. ೭೮೨) ; 
ಕನ್ನಡದ. ಹೆಮ್ಮೆಗೆ. ಕೋಡು .ಮೂಡಿದಂತೆ ಹೊಸ ಪರಿಭಾಷೆಯನ್ನು 
ಸೃಷ್ಟಿಸಿ ಕೃ ತಾರ್ಥರಾಗಿದ್ದಾರೆ (ಸಾಹಿಪ್ರ, ೫11 ಪ್ರಸ್ತಾವನೆ). 
೩. ನಿಂದೆ; ತೆಗಳಿಕೆ; ಅಪವಾದ: ಭರತಜರೊಳ್ಳುನ್ನಿಲ್ಲದ ಪರಿಭಾಷೆ 
ಯಸುಂಟುವಸಡಿ ಪೆಜಗಡಿಯಿಟ್ಟಿ ೦ ಕುರುರಾಜಂ (ಗದಾಯು. ೬-೩೯), 

[ಸಂ. ಸರಿಭಾಷಾ] 

ಸರಿಭಾಸಿ: (ಗು). ಹೊಳೆಯುತ್ತಿರುವ; ಶೋಭಿಸುತ್ತಿರುವ ; 
ಪ್ರಕಾಶಿಸುತ್ತಿರುವ : ಆ ವಿಜೆಗೀಷುವ ಸೈನ್ಯಸನಾವಾಸದಿನಧಿಕನೊಪ್ಬ 
ತೋಟಿದುದು ಮರೀ ಚಾವಿಸ್ಯತಹಾರೀತವನಾವಳಿಪರಿಭಾಸಿ ಮಲಯ 
'ಫರ್ನತಕಟಿಕಂ (ರಾಂತಿಪು. ೧೧-೧೧). ([ಸಂ. ಪರಿಭಾಸಿನ್‌] 

ಸರಿಭಿನ್ನ (ನಾ). ಬೇರೆಯಾಗಿರುವುದು ; ವಿಭಿನ್ನವಾದುದು: 
ಆ ತೆಆನಂತೆ. ಪರಿಭಿನ್ನವಾಗಿ ಸ್ವಸ್ಥ್ವಾನಂಗಳಲ್ಲಿ ಮುಟ್ಟ ವೇಧಿಸಿಕೊಂಬ 
ನಸ್ತು ಒಂದಾದಲ್ಲಿ ಅದು ಖಂಡನೆಯ ಪತ್ರದ ಚಂಡಿಕಾಕಿರಣದಂತೆ , . , 
ಲಿಂಗವು ಭಿನ್ನರೂಸನಲ್ಲ (ಮೋಳಿಮಾ, ೧೨೮-೪೯೫). [ಸಂ.] 

ಪರಿಭೂತ (ಗು). ೧. ಅವಮಾನಗೊಳಿಸಲ್ಪಟ್ಟ ; ಉಪೇಕ್ಷೆಗೊಳ 
ಗಾದ ; ಕಿರಸ್ಫರಿಸಲ್ಪಟ್ಟ. ೨. ಜಯಿಸಿದ; ಮಾರಿದ: ಅಭರಣ 
ಪ್ರಭಾನರಿಭೂತಪ್ರಭೂತಜ್ಕೋತಿ। ಪ್ರಭೆಯಂ ಜ್ಯೋತಿಃ ಪ್ರಭೆಯಂ ಪ್ರತೀ 
ಹಾರಂ ನುಗಧಾಧಿರಾಜಾಭಿಮುಖಂ ಮಾಡಿ (ಶಾಂತಿಪು ೫-೧೦೫ವ). 
(ನಾ). ೩. ಅವಮಾನಿತನಾದವನು; ತಿರಸ್ಕಾರ ಹೊಂದಿದವನು: 
ತಾಸಶುದ್ಧ ನಾಗಿ ಸೆಅರಿಂ ಪರಿಭೂಕನಕ್ಕುಂ (ಚಾವುಂಪ. ೨೩೮). [ಸಂ.] 

ಪರಿಭೂತಿ (ಸಾ). ಅನಾವರ ; ತಾತ್ಸಾರ; ಅಸಡ್ಡೆ : “ಪಂಭೂತಿ 
ನಿಕಾರಮನಾದರಂ ತಿರಸ್ಕಾರಂ” (ವಸ್ತು ಕೋ, ೧೧೧-೨). [ಸಂ] 

ಪರಿಭ್ಯತ (ಗು). ಕಾಪಾಡಿದ; ಸಲಹಿದ; ರಕ್ಷಿಸಿದ: ಪಂಭೃತ 
ನಂಶನೂರ್ಜಿತನುದಾತ್ತಮುನಂ . « . ನಮಗೆ ನಂದನನಾದಪಂ (ಅಸಂಫ. 

[ಸಂ.] 


೪-೧೨೮) 


೫೩೪೮ 


20 


25 


30 


40 


45 


ಪರಿಭ್ರವಿಂಸು 


ಪರಿಭೇದ (ನಾ). ವ್ಯತ್ಯಾಸ; ಅಂತರ : ಈತಗಳು ಕೌಂತೇಯ 
ಮಾದ್ರೆ £ಯಾತಿಶಯ ಪರಿಭೇದರಹಿತಖ್ಯಾತರೆಂದರು (ಕುನ್ಮಾಆ. ೪-೬೦). 
[ಸಂ-] 
ಪರಿಭೋಗ (ನಾ). ಸಂತೋಷಾನುಭವ : ತಣಗೆಲೆಯ ಪುಂಜನುಂ 
ಕಂಡುದಟಾಂದಮನ್ಮುತ ಮಧುಜೀವನ ರುಜಾಹರಾದಿ ಸಾರದ್ರವ್ಯಂಗಳಲ್ಲದ 
ಆಸಾರದ್ರವ್ಯವಿಕಲ್ಪ ೦ಗಳೆ ಮನುಷ್ಯರ್ಗುಪಭೋಗಪರಿಭೋಗಹೇತು 
ಗಳಕ್ಕುಂ. (ಚಾವುಂಪು. ೫9); ಉಸ(ಸಂ)ಭೋಗಸರಿಭೋಗಂಗಳಂ 
ತೋಟ ಸೀತೆಯ ಮನಮಂ ರಂಜಿಸುವೊಡನರ್ಗಳುಪಭೋಗಾದಿ ವಸ್ತು 
ಗಳಂ ಪೆಂರಿರುಳ್ಳನಸಿನೊಳಪ್ಪೊ ಡಂ. ಕಾಣಲ್ಫಾರದು (ಚಾವುಂಪು. ೩೦೩). 
[ಸಂ.] 
ಪರಿಭ್ರಂಶ (ಗು). ೧. ಬೀಳುವ ; :ಪತನ ಹೊಂದುವ. (ನಾ). 
೨. ಕೆಳಕ್ಕೆ ಬೀಳುವಿಕೆ; ಪಠನ: ಧರ್ಮಸರಿಭ್ರಂಶಕಾರಕಕಷಾಯೋ 
ದಯದೊಳ್‌ ಸ್ವಪರಧರ್ಮಪ್ರ ಚ್ಛವನಪರಿಪಾಲನಂ ಸ್ಮಿತೀಕರಣಂ(ತತ್ತ್ವಪ್ರ- 
೨೬೫) ; ದಿವಸದೊಳಸಿತಾಬ್ಜ ವಿಕಾಸವುಮಂ ಶೇಫಾಳಿಕಾಶ್ರು ಬಿಂದು 
ಪರಿಭ್ರಂಶವುಮಂ ಸೇಬಿಲ್ಯಾಗದು ಸವವಾಯಂ ಸಮನಿಸಿರ್ಸೊಡಂ ಸತ್ಯತಿ 
ಯೊಳ್ಳ (ಕಾವ್ಯಾನ- ೮೩೫): ೩. ತನ್ಪಿ ಸಿಕೊಳ್ಳು ವಿಕೆ. [ಸಂ.] 
ಪರಿಭ್ರಮ (ನಾ). ೧. ಅಲೆದಾಡುವಿಕೆ ; ಸುತ್ತಾಟ; ತಿರುಗಾಟ: 
ಮೃಗಯಾಸರಿಭ್ರ ಮಶ್ರ[ಮೋತ್ಸಿ]ತಸ್ವೇದಜಲಲವಹಾರಿಯುಮಾಗಿ ಬಂದ 
ಮಂದಾನಿಲಕ್ಕೆ ಮೆಯ್ಕನಾಲಃಸುತ್ತುಲ೨  (ನಂಪಭಾ. ೫-೫೩ನ). 
೨. ಚಲನೆ; ಅಲುಗಾಟ: ಬಾಹುಪರಿಭ್ರಮುಂಗಳೊಳ್‌ ಬೆದಣದೆ 
ಶಕ್ರ ನೃತ್ಯದೊಳೊಡಂಟಡೆ ನರ್ತಿಸುವಲ್ಲಿ . . . ಅದೇಂ ಪದುಳಮಾದುದೊ 
ದಿವ್ಯವಧೂಕದಂಬಕಂ (ಅದಿಫು, ೭-೧೨೫). ೩. ಭ್ರಾಂತಿ; ಮೋಹ. 
[ಸಂ.] 
ಪರಿಭ್ರಮಣ (ನಾ). ೧. ಅತ್ತಿತ್ತ ಓಡಾಡುವುದು ; ಸುತ್ತಾಡು 
ವುದು; ಅಲೆದಾಟ: “ಪರಿಭ್ರಮಣದೊಳು ಜಲಾನರ್ತದೊಳು-ಸುಟೀ 
ಯೆನಿಕ್ಕುಂ” (ಶಬ್ದಮೆಂ. ೧೧೬); ನಿಜಪರಿಭ್ರಮಣದಿಂ ರಜಪುಪ್ಪುಜೆಂಡು 
'ಭೂಭುಜನೆೊಲ್ಲನಿಲ್ಲ. ರಥಮಂ ನೀರಜಮಪ್ಪ ನಿಜಮನೋರಥದ ನೆಳವಿಂದೆ 
(ಮಲ್ಲಿಪು. ೧೦-೨೩) ; ವೈರಾಗ್ಯಕ್ಕೆ ಮಂಕ್ತಿಯಲ್ಲದೆ ಲಿಂಗವಿಲ್ಲ ಜ್ಞಾನಕ್ಕೆ 
ಪರಿಭ್ರಮಣವಲ್ಲದೆ. ಲಿಂಗವಿಲ್ಲ. (ಮಹಾದೇ. 
ಇರುಳು ನಾನಾಸ್ವಪ್ನ ಕಾನನಗಿರಿಪರಿಭ್ರ ಮಂಕೆ ಕಚಿಂತಾಭರಿತನಾದೆನು 
(ಕುನ್ಯಾಸ.೧೩-೧೮).೨. ಸುತ್ತುವುದು; ತಿರುಗುವುದು: ಈತಂ ಮಹಾ 
ಬಲನೆಂಬೊಂ ವಿದ್ಯಾಧರನನೇಕಭವಪರಿಭ್ರಮಣದಿಂ ಬಂದೀಶಾನಕಲ್ಪ 
ದೊಳ್‌ ದೇವನಾಗಿ (ಶಾಂತಿಪ. ೮-೧೫೧ ನ) ; ಅನೇಕಭವಸರ್ಯಾಯವಪರಿ 
ಭ್ರಮಣದಿಂ ಬಂದು ಪುಟ್ಟು ತ್ತುಂ ಕಡೆಯೊಳುತ್ಯಷ್ಟಾ ಯುಸ್ಕಮನೆಯ್ದೆ 
ನೆಆಕಿಯಿಂಸು ವ ನೆಣನಿ ಭವಪರಿವರ್ತನಮೆಂಬುದು (ಸುಕುಮಾ. ೬-೬ ವ); *ಪರಿ 
ಭ್ರಮಣ' ವೆಂದರೆ ತನ್ನ ಅಕ್ಷದಸುತ್ತ ಲೂ ತಾನೇ ತಿರುಗುವುದು (ಜ್ಯೋತರ್ಧಿ, 
೨೯ ಅಡಿಟ), ಷಿ. ಭ್ರಾಂತಿ; ಭ್ರಮೆ : ಹುಟ್ಟ ತಿಲ್ಲನೆ ನಿನಗಳಾವು ಧರ್ಮ 
ಸೂನು ಮತಿಗೆಟ್ಟ ಹನೆ ಶಿವಶಿವ ವೃಥಾ ಪರಿಭ್ರಮಣ [ನಾಂ ಭ್ರಮನೆ] 
ನಿಮಗಟ್ಟ; ತೆಂದಮರೇಂದ್ರಸೂನುವಂ ಜಜಕಿದು ಸೌಭರಿ ನುಡಿದೊಡಿಂತೆಂದನು 
(ಚೈಮಿಭಾ.೧ಂ-೨೦). [ಸಂ.] 
ಪರಿಭ್ರಮಣಂಗೆಯ (ಕ್ರಿ). ಸುತ್ತು ಹಾಕು ; ತಿರುಗು: ಕ್ರಮ 
ದಿಂದಂ ಬಂದು ಪರಿಭ್ರಮಣಂಗೆಯ್ಬ[ಸಾಣಾಂ. ಯ್ಮ]ಲ್ಲಿ ಮಂಡರಾದ್ರಿಗೆ 
ರತ್ನೋತ್ತ ಮಕುಂಡಲಯುಗನೆನೆ ಪೌರ್ಣಮಿಯಂದಿನ ಚಂದ್ರಸೂರ್ಯ 
ಮಂಡಲಮೆಸೆಗುಂ (ಅಜಿಪು. ೨-೪). [ಪರಿಭ್ರಮಣ- ಕೆಯ”, ] 
ಪರಿಭ್ರಮಿಸು (ಕ್ರಿ). ತಿರುಗು ; ಸುತ್ತು: ಜೀನಂಗಳ್‌ . , . ನಾನಾ 
ಶರೀಕರೋಪಾದಾನಸರಿತ್ಯಜನಪುರಸ್ಸರಂ, ಸರಿಭ್ರವಿಸುಗುಂ  (೪ದಿಫು. 


ಬ. ೧೩೧-೨೯೮); 


ಸರಿಮಂಡನ 


೧೬-೫೭ ನ); ತಲೆಯಲ್ಲಿ ವಿಚಾರಚಕ್ರ ಪರಿಭ್ರವಿಂಸುತ್ತಿತ್ತು (ನೂರಜ. ೪೦). 
[ಪರಿಭ್ರಮಣ 4--ಇಸ್ಕು] 

ಪರಿಮುಂಡನ (ನಾ). ವಿಶೇಷವಾದ ಶೋಭೆ; ಅಧಿಕವಾದ 
ಸೌಂದರ್ಯ : ಕಂಡು ಕಮಲಾಕ್ಷಿಯರು ಕೃಷ್ಣನಖಂಡಸೌಭಾಗ್ಯೋದ 
ಧಿಯ ಪರಿಮಂಡನದ ಮೂರ್ತಿಯನು. ಮೆಣಕಿದರು ಲೋಕನಿಭ್ರಮನ 
(ಸಿಭಾಗ. ೧೦-೫೯-೨೬). [ಸಂ.] 

ಸರಿಮಂಡಲ, ಪರಿಮಂಡಳ (ನಾ). ೧. ವೃತ್ತ ; ವರ್ತುಲ. ೨. 
ಸುತ್ತುಗಟ್ಟಿರುವುದು ; ಪರಿನೇಷ: "ಪರಿಮಂಡಲಗೊಳ್‌' ಪರಾ. 
ಪರಿಮಂಡಳ : ೧. "ಸರಿಮಂಡಳಿಸು' ಪರಾ: [ಸಂ] 

ಸರಿನುಂಡಲಗೊಳ್‌ (ಕ್ರಿ). ಸುತ್ತುಗಟ್ಟು; ಬಳಸು : ಕಂಡೆನೊಪ್ಬ 
ಹುದೊಂದು ಭಾಮುಂಡಲ ಪರಿಮಂಡಲಗೊಂಡಾದಿಜಿನಗೆ (ಭಂಡ. 
೬೬-೫೦). [ಸೆರಿಮುಂಡಲ-- ಕೊಳ್‌] 

ಪರಿಮುಂಡಲಿಸು, ಪರಿಮಂಡಳಿಸು ' (ಕ್ರಿ). ೧. ಸುತ್ತು ಹಾಕು; 
ತಿರುಗು: ಪರಿಮಂಡಲಿ[ನಾಕಾಂ.9]ಸಿದರು ಕಾಣದಲಿ ಜಂಘೆಯ 
ಲುಳಿಯ ಲನಕಾಣದಲಿ ಮೆಟಿಕೆದರು ಭೀಮ ಕೌರವರು. (ಕುನ್ಯಾಗ, 
೬-೨೨), ಪರಿಮಂಡಳಿಸು : ೨. ಆವರಿಸು; . ಸುತ್ತುಗಟ್ಟು : 
ರಾವುತರು ಕೈನಿಲುಕಿದರು' ಮುತ್ತಿ ದರು. ಪರಿಮಂಡಳಿಸಿ ಬೊಬ್ಬಿಲೀದಾರಿ 
ದರು ಸಿಕ್ಕಿ ದನು ಹಗೆಯೆನುತ (ಕುನ್ಯಾಬ್ರೋ, ೧೮-೪೪) $ ಬೆಳಗು ಬೆಳಗನು 
ತಿವಿದು ಪರಿಮಂಡಳಿಸೆ ಸರಮಕ್ಳ ಪಾಳು ಜನನತ್ಸುಲನು ಮೈದೋಣಕಿದನು 
(ಫಿಭಾಗ. ೬-೪-೨೭). [ನರಿಮಂಡಲ-+- ಇಸು] 

ಪರಿಮಂಡಳ "ಸರಿಮಂಡಲ' ನೋ. 

ಪರಿಮಂಡಳಿತ (ಗು). ವರ್ತುಲಾಕಾರವಾಗಿ ಮಾಡಿದ ; ಚೆನ್ನಾಗಿ 
(ಎಳೆದು) ಬಗ್ಗಿಸಿದ: ಫಡ ಹೋಗೆನುತ ಪರಿಮಂಡಳಿತ ಕೋದಂಡ 
ನೆಡ್ಚನು ಕರ್ಣನರ್ಜುನನ (ಕುವ್ಯಾಕ. ೨೨-೩೪). [ಸಂ. ಪರಿಮಂಡಲಿತ] 

ಪರಿಮಂಡಳಿಸು "ಪರಿಮಂಡಲಿಸು' ನೋ. 

ಪರಿಮರ್ದನ (ನಾ). ಜಜ್ಜು ವುದು; 
ಮರ್ದಿಸು' ಪರಾ. [ಸಂ.] 

ಪರಿಮರ್ದಿಸು (ಕ್ರಿ). ೧. ಜಜ್ಜು; ಕುಟ್ಟು: ಮರಿಚ ಶಿಖಿ ಶುಂಠಿ... 
ಸೈಂಧವಸಹಿತಂ ಪರಿಮರ್ದಿಸಿ ಕುಡು ವಾರಿಯೊಳಿರದಶನದ ಸೊಕ್ಕು ಮಬ 
ವುದೊಂದಚ್ಚರಿಯೇ (ಖನುದ, ೨-೧೩೩). ೨. ಹಿಂಡು; ಹಿಸುಕು; 
ಮರ್ದನ ಮಾಡು: ಪರಿಮರ್ದಿಸುವುದು ದುತ್ತೂರರಸಪುನಿಂಜಾಗಿ 
ಹಿಟಿದು ನೆಲದೊಳ್‌ ಲನಣಂಬೆರಸೊರಸಿಕೊಂಡು. ಪೂಸುಗೆ (ಕಾನ್ಯಾನೆ. 
೨೬೧). ೩. ಅರೆ; ನುಣ್ಣಗೆ ಮಾಡು: ಶಂಖದ ಬೂದಿಯನೊಳ್ಳಿ ತಾಗಿ 
ಸರಿಮರ್ದಿಸಿ ಸೀಸದಿನಂತದನೊಂದಿರೆ ಪೂಸಿದೊಡಂ ನರೆ ಕರಿಯವಾಗಿ 
ಸೊಗಯಿಿಸಿ ತೋರ್ಕುಂ (ಲೋಕೋಪ, ೯-೫೦). ೪. ನಾಶ ಮಾಡು; 
ಧ್ವಂಸ ಮಾಡು : ಸೃಗಾಲನಂ ನೀಂ ಧುರದೊಳ್‌. ಪೆರಿಮರ್ದಿಸೆ ನಿನ 
ಗಚ್ಛುತ ದೊರೆಕೊಂಡಪುದವನ ಸೂರ್ಯದತ್ತ ವರೂಥಂ (ಜಗನಿ, ೮-೨೧). 

[ಪರಿಮರ್ಜನ 4--ಇಸ್ಬು] 

ಪರಿಮಲ, ಸರಿಮಳ (ನಾ). ೧. ಕಂಪು; ಸುವಾಸನೆ; ಸೌರಭ: 
ಪರಿನುಲದರ ಸಟ್ಟಿ ಗಾಜರ ತಾಂಬೂಲಿಗರ ಶಿಲ್ಪಿಗರ. ಗಂಧಿಗರ , , , 
ಅಂಗಡಿಯಿರ್ಪನಲ್ಲಿ (ಶ್ರೀ ಸಾಲ.೧-೬೯). ಪೆರಿಮಳೆ: ೧. “ಆನೋಧಃ, 
ಸರಿಮಳಃ, ಸೌರಭ್ಯಂ, ಸುಗಂಧಿತಾ-ಈ ೪ ಕಂಪು* (ಹಲಾಯು.೧೪-೭೭); 
ಉದಕದೊಳಗೆ ಬಲ್ಬು ಟ್ಟಿ 'ಬಯ್ಕೆಯ ಕಿಚ್ಚಿ ನಂತಿದ್ದಿತ್ತು . . . ನನೆಯೊಳಗಣ 
ಪರಿಮಳದಂತಿದ್ದಿತ್ತು. (ಬಸನ, ೧); ನಿಶ್ವಾಸಪನನನಿಂ ಸರಿಮಳನುಂ 
ಬೀಲಿಂವ ನಧೂವರರಾಗನಿಸಯನಲ್ಲರಿ ಫಲಿತಮಾದುದು (ಜಗವಿ. ೨-೫೨ ವ); 
ಸರಿಮಳಮನೆಣ್ಣೆಸೆಗೆ ಬಿತ್ತರಿಸುವ 'ನನೆಗಣೆಗಳಿಂದೆ . . . ಖಂಡಿಸುವೆಂ. 


“ಪರಿ 


ಕುಟ್ಟುವುದು: 


೫೫೩೪೯ 


20 


25 


95 


40 


45 


ಪರಿಮಳದ್ರುವ್ಯ 


(ಗರಿಕ. ೭-೭೦) ; ಗರಳಾಂಬುಜದ ಪರಿಮಳಕೆ ಗರುಡನು. ಶುಂಬಿಯಾದರೆ 
ಸೇರುವುದಲೇ (ಕುನ್ಯಾಡ್ರೋ. ೯-೪೨). ಪಿ. (ಸುಗಂಧದ್ರವ್ಯವನ್ನು) 
ಆರೆಯುವುದು : *ಸಮ್ಮರ್ದಃ; ಪರಿಮಳಃ-ಈ. "ತ: ಮಿದಿವುದು₹ 
(ಹಲಾಯು. ೧೨೭-೮೪);* ಸಮ್ಮರ್ಜವೆಗೆ ಪರಿಮಳನೆನಲು ಮಿದಿದುದಕ್ಕು? 
(ಮಂಗಂಣ, ೧೩೪-೩೪). ೩. ಸುಗಂಧದಿಂದ ಕೂಡಿದ ವಸ್ತು; 
ಸುಗಂಧವುಳ್ಳು ದು: ಹಲವು ತರುಮರಾಡಿಗಳಿದ್ದು ಸಿರಿಗಂಧದ ಸನ್ನಿಧಿ 
ಯಲು ಪರಿಮಳವಾಗವೆ (ಬಸನ. ೧೫೧). ೪. (ಆಲಂ): ಸುವಾಸನೆ 
ಯಿಂದ ಕೂಡಿರುವ ಹೂವು : ಕಬ್ಬಿನ ಬಿಲ್ಲ. ಮಾಡಿ 'ಸರಿಮಳದಲ್ಲಿ 
ಅಂಬ ಮಾಡಿ ನಿಲ್ಲೋ ಬಲ್ಲಾಳಿ (ಅನಚೆಂ; ೨೩-೯೩). 
ಪರಿಮಳದುದಕ ಇ ಸುಗಂಧಪೂರಿತವಾದ ಜಲ; ಸುವಾಸನೆ 
ಯಿಂದ ಕೂಡಿದ ನೀರು: ಮರುಗ ಮಲ್ಲಿಗೆ ಪಚ್ಚೆ ನುಡಿನಾಳಕ್ಕೆ 
ಪರಿಮಳದುದಕನಸೆಆಕಿದವರಾರಯ್ಯ (ಮಹಾದೇ. ಬ. ೧೦-೩)೭ [ಸೂ] 
ಸರಿಮಲಿತ, ಪರಿಮಳಿತ (ಗು). ಸಶಿವಾಸನೆಯಿಂಂದ ಕೂಡಿದ ; 
ಸುಗಂಧಪೂರಿತವಾದ : ತಾರುಣ್ಯನತಿ: ಅತಿಮಧಂರಪುರುಸಾಯತ 
ನಿಧುವನಪರಂಸರಾಸರಿಮಲಿ[ಪಾ$2೨,೪]ತಮಾದ ಶರೀರದ ಸಹಜಸುರಭಿ 
ಗಂಧಮಂ ಗಂಧವಹಂಗೊಚ್ಚತಂಗುಡುವಂತಿರೆ. ಲಜ್ಜೆ ಯಿಂದಿಕೆ. ಕಂಡು 
(ಚಂದ್ರಪು. ೪-೬ಗ ವು. ಪೆರಿಮಳಿತ: ಪಂನುಳತಸೌಂದರಂ ಬಂಧುರ 
ಗಂಧಂ. . . ಈ ಮರುವಂ ಕರ್ಬಾಳಮುವಿರೆ: ಮರುಳಲ್ಲವೆ. ಕುಸುಮ 
ನಿಚಯದೊಳ್‌ ಪಾಯ್ಯುಳಿಗಳ್‌ (ಆದಿಪು. ೧೧-೧೨೭) ; ಪರಿಮಳಿತ 
ಪನಮಾನನಾಡುಂಬೊಲನೊ ಚಂದ್ರಮನ ಹರವರಿಯೊ?! (ಹರರ. 
೧-೬-೯) ; ಪರಿಮಳಿತಪುಪ್ಟಾ ಸಚಯದಿ : ದಾಮವ ರಚಿಸಿ (ಚಿತ್ರಾಂಗ. 
೪೧-೧೧೩೬). [ಸಂ.] 
ಪೆರಿಮಸಕ (ನಾ). ಹೆಚ್ಚಾದ ರಭಸ,--ಆವೇಗ: ಉಬ್ಬಿದ ಮದ 
ಮುಖನ ಪರಿಮಸಕ ಮಂಲಾದುದು ಗಿರಿತರುವ್ರಜನ (ಕುವ್ಯಾಆಃ ೧೦೨೮). 
| [ಪರ್ಕಿ ಮಸಕ] 
ಪರಿಮಳ "ಪರಿಮಲ' ನೋ. 
ಪರಿಮಳಂಜೋಗು (ಕ್ರಿ). ಸುವಾಸನೆ ಹೋಗು ; ಸುಗಂಧವು 
ಇಲ್ಲವಾಗು : ಪರಿನುಳಂಬೋದ.ಬಳಿಕರಲ್ಲಳಂ ಮುಂಡಿಪೂದೆ.ಸಂತಿಪೊಡೆ. 
ನಾಡೆ ಧನಮಿಲ್ಲದವರೊೊಡನೆ ನೆರೆದಿರ್ಪುದಲ್ಲು ಬೆಲೆವೆಣ್ಣೆ (ತ್ರಿನರಿ49-೧೫೨). 
[ಪರಿನುಳ (ಇ ಪರಿಮಲ)--ಪೋಗು; (-ಪೋ,)] 
ಸರಿಮಳಕಟ್ಟು. . (ಕಿ). ಸುಗಂಧದ್ರವ್ಯವನ್ನು . ಸೇರಿಸು,-- 
ಬೆರಸು ; ವಾಸನೆ ಕಟ್ಟು : ರುಚಪ್ರದವಾಗಿರುವುದೇ' ಸರಿನುಳಕಟ್ಟದ 
ಆಡಿಕೆಯ ಗುಣ '(ಸಕನೈ. ೬೩). [ಪರಿಮಳ ( ೫ ಪರಿಮಲ) *-ಕಳ್ಚು 
ಸರಿಮುಳಗೊಳಿಸು. (ಕ್ರಿ). ಕಂಪುಗೊಳಿಸು; ಸುಗಂಧಿತವಾಗು 
ನಂತೆ ಮಾಡು :. ಬೊಗಸೆಯೊಳಿರೆ ಹೂವು ಕೈಗಳನೆರಡನು ಹರಿನುಳ 
ಗೊಳಿಸುವುದಲ್ಲೆ (ಇಂಚಾಸ, ೬೯-೩೩). 
[ಪರಿಮಳ (ಇ ಪರಿಮಲ) 4 ಕೊಳ್‌, - -ಇಸ್ಬು] 
ಪರಿಮಳದಳೆ (ಕ್ರ). ಸುವಾಸನೆಯನ್ನು ಹೊಂದು ; ಸುಗಂಧನನ್ನು 
ಸಡೆ: ಕಳಮುಕ್ಷೇತ್ರದಿಕ್ಕಲದಲ್ಲಿ ಸರಿಮಳದಳೆದ' ನೀಳಾಬ್ದನ.. ಕಿತ್ತು 
(ನೋಹತು ೫-೨೮), [ಪರಿಮಳ ( ಎ ಪರಿಮಲ) -3ಳೆ|] 
ಪರಿಮಳದಿರುಕ (ನಾ). ಪರಿಮಳವನ್ನು ಆಯ್ದು ಸಂಗ್ರಹಿಸು 
ವಂತಹುದು; ಭ್ರಮರ; “ತುಂಬಿ” (ಚತುಸಿ. 8. 1, 3೬). 
[ಪರಿಮಳ ( ಇ ಪರಿಮಲ) 4- ತಿರುಕ (ತಿರಿಕ,)]. 
ಪರಿಮಳದ್ರವ್ಯ (ನಾ). ಸುಗಂಧದಿಂದ ಕೂಡಿದ ನಸ್ತು ;. ಸುವಾ 
ಸನೆಯನ್ನು ಉಂಟುಮಾಡುವ ಪದಾರ್ಥ; ಸುಗಂಢವುವ್ಯ : 


ಸರಿಮಳದ್ರವ್ಯಗಳು ಪರನಾಡುಗಳಿಗೆ ಹೋಗುವವು (ಮುಂಬಯಿ.೪-೧೫೭); 


ಪರಿಮಳಮೃಗ 


ಪರಿಮಳದ್ರ ನಗಳು, ಹಸನಾಗಡ ರೇಸ್ಮೆ, : ತವರ (ಭೂಗೋಳ. ೯೫). 
[ಪರಿಮಳ ( ಎ ಪರಿಸುಲ) + ದ್ರವ್ಯ] 

ಪರಿಮುಳಮೃಗ (ನಾ). ಸುಗಂಧದ್ರವ್ಯವನ್ನು ಹೊಂದಿರುವ 
ಒಂದು ಬಗೆಯ. ಜಿಂಕೆ; ಕಸ್ತೂರಿಮೃಗ : ಶೈತ್ಯ ಸೌರಭ್ಯ ಮಾಂದ್ಯ 
ಮೆಂಬ 1 ತ್ರಿನಿಧಮದಸನ್ನುದ್ಧ ಮಾದ ಪನ್ನೀರು » ೬ ೬ ದಿವೈಮೂಲ 
ಪರಿಮಳಮ್ಮುಗ ಕರ್ಪೂರವೃಕ್ಷ'ಹಿಮಾದಿ ಸಂಪರ್ಕದಿಂ . . . ಆಅಖೇಕ್ಷಣೀಯ 
ವೆಜಗಿರ್ಕೆಂ (ವಿವೇಕ. ೨೨೮). [ಪರಿಮಳ (ಎ ಪರಿಮಲ) 4 ಮೃಗ] 

ಪರಿಮುಳನಂತ (ನಾ). ಸುಗಂಧದಿಂದ ಕೂಡಿದುದು : ಪರಿಮಳ 
ನಂತಮಪ್ಪ ತರುಗುಲ್ಮಲತಾಳಿಯ ಪೂಗಳೆಲ್ಲಮಂ ಸರಭಸದಿಂದೆ ತಂದು 
ನರೆಯೋಗಿಯುಗಾಂಭ್ರಸರೋಜಯುಗ್ಮಮುಂ , . . ಪೂಜಿಸಿ: (ಮಹಾನೇ 
೨-5೪). [ಪರಿಮಳ (ಇ. ಸರಿಮಲ) 4 ನಂತ] 

ಪರಿಮಳವಾರಿ (ನಾ). ಸುಗಂಧದ್ರವ್ಯವನ್ನು ಬೆರಸಿದ. ನೀರು; 
ಪನ್ನೀರು: ಪರಿಮಳವಾರಿಯಿಂಂ ಜಳಕಮಾಗಿಪ . . . ದಿನ್ಯಚಾಮರಮನೆ 
'ಬೀಸುವಗ್ಗದ ವಿದಗ್ಧೆಯರೊಬ್ಬರೆ ದೇವಿ ರಂಜಿಪಳ್‌ (೦ಇಜಕೇ. ೪೪೪೧). 

[ಪರಿಮಳ ( - ಪರಿಮಲ) --ವಾರ್ದಿ] 

ಪರಿಮಳವಾಸ (ನಾ). ವಾಸನೆ ಕಟ್ಟಿದ ಬಟ್ಟಿ ; ಸುಗಂಧದಿಂದ 
ಆವೃತವಾಗಿರುವ ವಸ್ತ್ರ: ಪಂಮಳನಾಸದೊಳಗೆ ಮುಖ ಮೈ. ಬಡಿ 
ಜೊರಸಿ ...', ಪರಿಹೆರಿಪುದು ಪಥಶ್ರಮವ (ಕಂನವಿ. ೬-೧೩೬). 

[ಪರಿಮಳ (ಇ ಪರಿನಂಲ) 4 ವಾಸ್ಯ) 

ಪರಿಮಳನೆರೆ (ಕ್ರಿ). ಸುವಾಸನೆಯಿಂದ ಕೂಡು ; ಸುಗಂಧದಿಂದ 
ಆವೃತವಾಗಿರು : ಪರಿಮಳನೆರೆದಿಂಪಿನ ದಿವ್ಯಪುಪ್ಪ ವ ಸರಿಕೊಂಡತಿಹರುಪ 
ದಲಿ ಸರಗಟ್ಟಿ ಬೆಲೆಗೆ ಮಾಟುನ ನಾಲೆಗಾತಿಯರಿರನ ನಾನೇನ ಬಣ್ಣಿಪೆನು 
(ಕಂಸನಿ. ೨-೮೩). [ಪರಿಮಳ (ಇ ಸರಿಮಲ)--ಬೆರೈ] 

ಪರಿಮಳವೆಣು (ಕ್ರಿ). ಸುವಾಸನೆಯನ್ನು ಪಡೆ; ಸುಗಂಧವನ್ನು 
ಹೊಂದು : ನೆಲಜಿ ನಿಡುವೇರಿನೊಳು ಪರಿಮಳನೆತ್ತು ರಂಜಿಪ ಮುಡಿ. 

ಇಳವಸರವೊಪ್ಪಿ ದುವು (ನೋಹತೆ. ೩-೧೬); ಕಡುಪರಿಮಳವೆತ್ತಿಹ ಜಾಜಿ 

ಸಂಪಗೆಯ ಮೊತ್ತ ದ ಪೊನಾಲೆಯೋಲಗಶಾಲೆಯ ಸುತ್ತ ಲೊಪ್ಪಿ ದುನರ್ತಿ 
ಯೆಲಿ-(ಕಂನಹಿ: ೮-೧೦). [ಪರಿಮಳ (ಇ ಪರಿಮಲ) 4-ಸೆಲು|] 

ಹರಿಮಳವೊಗು (ಕ್ರಿ): ಸುಗಂಧವನ್ನು ಹೊರಸೂಸು; ಸುವಾಸನೆ 
ಯನ್ನು “ಚೆಲ್ಲು, ಬೀರು : ಅಂಗೆನೆಯರು , , . ಮುಗುಳಂಬನ 
ಮುಂಡಿಗೆನುರಿದ 'ಪರಿವುಳವೊಗು ವೆ. ಪೂದೊಂಬೆಯಂತಿಹರು (ಕಂನವಿ. 
೩-೯೪) [ಪರಿಮಳ (ಇ. ಪರಿಮಲ) -- ಒಗಂ,] 

ಪರಿಮಳಶಾಳಿ (ನಾ). ಒಂದು ಬಗೆಯ ಸುಗಂಭಪೂರಿತವಾದ 
ಬತ್ತ, ಸುವಾಸನೆಯಿಂದ ಕೂಡಿರುವ ನೆಲ್ಲು; :ಗಂಭಶಾಲಿ : 
ಶಾಳಿಗಳಂ ".ಬಹುಪರಿಮಳಶಾಳಿಗಳಂ : ನಿಕಟಿಕುಮುದಸೌಗಂಧ್ಯಕೃತಾ 
ಶಾಳಿಗಳಂ ರುಚಿನಿಚಿತದಿಶಾಳಿಗಳಂ ಬೆಳೆವ 'ನೆಲನೆ ಪೊಲನಾ ನೆಲಜೊಳ್‌ 
(ಪುಸ್ಪಪು. ೨-೧೪),: [ಪರಿಮಳ (ಇ. ಪರಿಮಲ) + ಶಾಳಿ ( ಇ ಶಾಲ್ಗಿ)] 

ಪರಿಮಳಇಂಬು (ನಾ). -ಪರಿಮಳವಾರಿ : ಸುದತಿಯರಾ ಯುವತಿಗೆ 
ಮಾಡಿದಕೊಲವಪಿಂ ಪರಿಮಳಾಂಬುನಿಂ ಮಜ್ಜ ನಮಂ (ರಾಜಕೀ, ೪-೧೨), 

[ಪರಿಮಳ ( ಎ ಪರಿಮಲ) -/- ಅಂಬ್ಕು] 

ಪರಿಮಳಿತ "ಪರಿಮಲಿತ'' ನೋ. 

ಫೆರಿಮಳಿಸು (ಕ್ರಿ). ಸುವಾಸನೆಯಿಂದ ಕೂಡಿರು ; ಸುಗಂಧಪೂರಿತ 
ವಾಗಿರು? ಹಾಲು ಕಾಯವೊ ಪರಿಮಳಿಸವೋ ಹಾಲು ಕಡು ಬಿಸಿ 
ಯೌದವೋ "ಬಸಪ. ೧೪-೮) ; ಒಗುವ ನಿಶ್ವಾಸದಲಿ ದಶದಿಕ್ಯು ಗಳು: ಹರ 
ಮಳೆಸುವವು (ತೊರ. ೩-೮-೫೫); ಪರಿಮಳಿಸುವ ಸೇವಂತಿ ವರಪಾರಿಜಾತ 
ನಂದ್ಯಾವರ್ಶ ಮೊದಳಾದರಲೊಪ್ಪಿ ದುವು ಬನಡೊಳಗೆ' (ಕಂಸನ: ೯). 


೫೩೫೦ 


20 


25} 


50 


45 


ಪರಿಮಾಣಿಸು 


[ಪರಿಮಳ (ಇ ನರಿಮಲ) 4 - ಇಸು] 
ಪರಿಮಳಿಸುಹ (ನಾ). ಸುವಾಸನೆಯಿಂದ ಕೂಡಿರುವುದು; 
ಸುಗಂಥಪೂರಿತವಾಗಿರುವುದು : ಕೇಳುಹ, ಪರಿಮಳಿಸುಹ. .. 
ಎಂಬಿವು ವಿಷಯಂಗಳು (ನಾಚಿರಾ. 6). 
[ಸರಿಮಳಿಸು ---ಹೈ (ಆ-ಸೃ)] 
ಸರಿಮಳೋದಕ (ನಾ). - ನರಿಮಳವಾರಿ: ಮಜ್ಜನದ ನುನೆಗೆ 
ಬಿಜಯೆಂಗೆಯ್ದು , . . ಪರಿಮಳೋದಕದಿಂ ಮಜ್ಜ ನಂಮಾಡಿ (ನಂಬರ. 
೧೦-೩೩). [ಸರಿಮಳ.(- ಪರಿಮಲ) -- ಉದಕ್ಕ] 
ಪರಿಮಾಣ (ನಾ). ೧. ಅಳೆಯುವುದು; ಅಳತೆ ಮಾಡುವುದು. 
೨. ಅಳತೆ; ಪ್ರಮಾಣ: ತದ್ದ್ರಹದಾಯುಸ್ಯದ ಪರಿಮಾಣನೆ ತದ್ಮಶಾ 
ಪ್ರಮಾಣಮೆನಿಕ್ಕುಂ (ಜಾತತಿ, ೯-೧); ಸಿರಾನರಣಗಗನದೇಶಸ್ಮಿ ತಾವ 
ಧೃತಪ್ರಕಾಶಪರಿಮಾಣಪ್ರದೀಪಕ್ಕೆ ಶರಾನನಾನಿಕಾವರಳಾದ್ಯಾನರಣ 
ವಶದಿಂ ತತ್ಪರಿಮಾಣತೆಯೆಂತಂತೆ ., . ಏಳತ್ವಮಂಂಟು (ತತ್ತ್ವ್ವಪ್ರ. 
3೩೮); ಅಸಮಾನತೆಯೊಳ್‌ ನೆಲಸಿರ್ಪದು. ನಿಶ್ಚಿತನಾಮಂ ಪಂಚವರ್ಣಕೃತ 
ಸರಿಮಾಣಂ: (ಕನುದ. ೭೬). ೩. ಮೊತ್ತ ; ಗಾತ್ರ: ಬಹು ಹೆಚ್ಚಿನ 
ಪರಿಮಾಣದ. ಚಿನ್ನವನ್ನು ಕಾವಲುನಿಧಿಯಾಗಿ ಮಾಡಿ ವ್ಯರ್ಥ ಮಾಡುವುದೇ 
ರೂಢಿ (ಹಣಪ್ರ. ೧೭೬). ೪. ಭಾರ; ತೂಕ : ಶಾಣನುದು ನಿಕಸಮುಂ 
ಸರಿವಹಣಮಂಮೆರಡು೦ (ನಸ್ತುಕೋ. ೧೨೫-೪೪). ೫. ಪರಿಮಾಣ 
ಪರಿಗ್ರಹವ್ರತ : ಕಡುಮೋಹಮೊತ್ತಿ ಪುಗಲೆಂದೊಡರಿಸೆ ಸರಿಮಾಣ 
ಮೆಂಬ ಸುವ್ರತದೊಳ್ಳಂ ಪಡಿಮಾಡಿ ಕೆತ್ತು ನಿಲ್ಲುದು (ಜೀನಸಂ. 
೧೫೫-೯). [ಸಂ.] 
ಪರಿಮಾಣಕೆ (ನಾ). ಅಳತೆ; ಪರಿಮಾಣ : ನಿರಾನರಣಗಗನದೇಶ 
ಸ್ಥಿ ತಾನಧೃತಪ್ರ ಕಾಶಪರಿಮಾಣಪ್ರದೀಪಕ್ಕೆ ತರಾವಮೊನಿಕಾವರಳಾದ್ಧಾ 
ವರಣವಶದಿಂ ತತ್ಪರಿಮಾಣತೆಯೆಂಕಂತೆ. . .ಏಳತ್ವಮುಂಟು (ತತ್ತ್ವಪ್ರ. 
೨೩೮). [ಸೆಂ. ಪರಿನಾಣತಾ] 
ಪರಿಮಾಣಪರಿಗ್ರಹವ್ರುತ (ನಾ). [ಜೈನ] ಅವಶ್ಯಕತೆಗೆ ತಕ್ಕಷ್ಟು 
ಮಾತ್ರ ವಸ್ತುಗಳನ್ನು ಹೊಂದಿರಬೇಕೆಂಬ ಪ್ರಶ: ಇರೆ ಕುಪ್ಯ 
ನಿವೇಶನ 'ಧನೆ ವರಧಾನ್ಯ ಕ್ಷೇತ್ರಮುಖ್ಯಮೆಂಬಿವು ಪನಣಿಂದಿರದೇಕಸು 
ಪುದು ಮತ್ತಂ ಪರಿಮಾಣಪರಿಗ್ರ ಹವ್ರತಕ್ಕ ತಿಚ9ರೆಂ (ಸುಕುಮಾ, ೬-೧೭). 
[ಪರಿಮಾಣ -. ಪರಿಗ್ರಹ 4 ಪ್ರತ] 
ಸರಿನಾಣವಾಚಕ (ಗು). ೧. ಪ್ರಮಾಣವನ್ನು ಸೂಚಿಸುವ : 
ಕೆಲವು, ಪಲವು ಎಂಬ ಸರಿಮಾಣವಾಚಕ ಶಬ್ದಗಳು ಬಹುತ್ವವನ್ನು 
ಸೂಚಿಸುವುದರಿಂದ ಅವುಗಳ ಪುಂಸ್ಕ್ರೀರೂಪಗಳನ್ನು ಬಹುವಚನದಲ್ಲಿ 
ಮಾತ್ರ ನೋಡಬಹುದು (ಕೈಪಿಡಿ. ೩೪). (ನಾ). ೨, ಪ್ರಮಾಣವನ್ನು 
ಸೂಚಿಸುವುದು : ಹಲವು, ಎಲ್ಲವು ಮೊದಲಾದುವೂ ಇದೇ ಬಗೆಯ 
ಗುಣವಾಡಳೆಗಳು. (ಇವನ್ನು ಪರಿಮಾಣನಾಚಳಗಳೆಂದು ಕರೆಯುವು 
ಮಂಟು) (ಮಧ್ಯಮ, ೨೭). [ಪರಿಮಾಣ -- ವಾಚಕ | 
ಪರಿಮಾಣವುತ (ನಾ)... ನರಿಮಾಣಪರಿಗ್ರಹವುತ:: ಇನಿತಂಂದ 
ಗ್ಗಳಂ ಮಾಡೆನೆಂಬ ಪರಿಮಾಣ(ಣಾಮ?)ವ್ರತಮಂ ಕೆಯ್ಯೊಂಡು ನೆಗಟದ. 
ಗೃಹಸ್ಥನ ಮೇಗೆಯುಂ , : . ಮೋಹರಾಜನುಂ ಪರಿಯದೇಳಿರ್ಪಂ 
(ಜೀನಸಂ, ೧೫೫-೧೩), [ಪರಿಮಾಣ + ವ್ರತ] 
ಪರಿಮಾಣಿಸು (ಕ್ರಿ). ಅಳತೆ ಮಾಡು ; ಪ್ರಮಾಣವನ್ನು ಕಂಡು 
ಹಿಡಿ: ಆ ಲಿಂಗದ ವೃತ್ತಮಂ ಬಳಸಿ ಸೂತ್ರದಿಂದಳೆದಾ ಸೂತ್ರಮಂ 
ಗೋಮುಖದ ತುದಿಗೆ ಲಿಂಗದ ಮಸ್ತ ಕಕ್ಕೆ ವಿಡಿದು ಸರಿಗೊಂಡು ಮೇಲಾ 
ಸೂತ್ರದಿಂ  ಶಕ್ತಿಯಧಃಪೀಕನುಂ  ಸರಿ[ನಾಕಾಂ. ಪ್ರ]ಮಾಣಿಸಿ 
(ವಿನೇಕ. ೧೦೧); ಅಳತೆ ಮಾಡು ; ಪರಿಮಾಣವಾಗಿ, ಮೊತ್ತಬಾಗಿ,- 


ಪರಿಮಾರ್ಜನ 


ನಿರೂಪಿಸು ; ಪರಿಮಾಣಿಸಂ (Qಟu೩ಗtiy. ಇಂಕಸಿ). 
[ಪರಿಮಾಣ 4 -ಇಸು,] 

ಸರಿಮಾರ್ಜನ (ನಾ). ೧. ಶುದ್ಧಿ ಗೊಳಿಸುವಿಕೆ ; ಸ್ವಚ್ಛ ಗೊಳಿಸು 
ವಿಕೆ. ೨. ನಿವಾರಣೆ; ಪರಿಹಾರ: ಘೋರತರಸಂಸಾರರೋಗಕ್ಕೆ ಲಳಿತ 
ಭೇಸಜನುವನ ತಾಳಿಕನ್ಯಸ್ತ ದುರ್ವರ್ಣತತಿಪರಿಮಾರ್ಜನಂ , (ಆರಾಚೆ. 
೧-೧೨-೭); ನನ್ನ ದುಷ್ಟ ಕೃತ್ಯದ ಸರಿಮಾರ್ಜನವನ್ನು ಮಾಡಿಕೊಳ್ಳಲು. 
ಕೊಂದುಕೊಳ್ಳದ ಹೊರತು ನನಗೆ ದಾರಿಯಿಲ್ಲದಾಯಿತು (ನೊಪಾಸಾ. ೮೦); 
ನೈಮನಸ್ಕವದಿರಲಿ, ಆಗೀಗ ರಣಗರ್ಜನ, ಅದಕಿಹುದು ಪರಿಮಾರ್ಜನ 
(ಚಿಂತನ. ೭೯-೪). ಷಿ. ರದ್ದುಮಾಡುವುದು ; ತೆಗೆದುಹಾಕು 
ವುದು: ಪ್ರಿವಿಕೌನ್ಸಿಲ್‌ ಅಧಿಕಾರನ್ಯಾದ್ತಿ ಪರಿಮಾರ್ಜನ ಅಧಿನಿಯಮ 
ವನ್ನು ಬಿಟ್ಟು ಉಳಿದ ಸಮಸ್ತ ಅಧಿನಿಯಮಗಳನ್ನೂ ಈ ಮೂಲಕ 
ನಿರಸನ ಮಾಡಲಾಗಿದೆ (ಭಾಧಾನ,. ೨೪೧). ೪. ಜೀನುತುಪ್ಪದಿಂದ 
ತಯಾರಿಸಿದ ಒಂದು ಬಗೆಯ ಭಕ್ಷ್ಯ ; ಮಧುಮಸ್ತಕ. 

[ಸಂ.) 

ಪರಿಮಾರ್ಜನೆ (ನಾ). ೧. ನೀರನ್ನು ಚಿಮುಕಿಸುವುದು. 
೨. ನಿವಾರಣೆ ; ಪರಿಹಾರ : ಆತ ಎಲ್ಲರ ಸಮಕ್ಷಮವಾಗಿ ಅನ್ಯಾಯ 
ಪರಿಮಾರ್ಜನೆಗೆ ಮೊರೆಯಿಡುತ್ತಾ ನೆ (ಗಾಳಿಪ. ೧೫೦); ಇದು ನಾನು ನಿನಗೆ 
ಮಾಡಿದ ಹಾನಿಯ ಪರಿಮಾರ್ಜನೆಯೆಂದು ತಿಳಿಯಬೇಡ (ಜಯಂತ. ೩೦೭). 

(ಸೆಂ. ಪರಿಮಾರ್ಜನ] 

ಪರಿಮಿತ (ಗು). ೧. ಅಳತೆಮಾಡಿದ ; ಅಳೆದ. ೨. ಮೇರೆಯುಳ್ಳ ; 
ಸೀಮಿತವಾದ; ಎಲ್ಲೆಯನ್ನು ಹೊಂದಿದ: ಸರ್ಯಟನಂ ತಾನೀರ್ಯಾ 
ಚರ್ಯಾರ್ಥಂ ಸರಿನಿತವ್ರ ತಸ್ಮಿತಿನಿಯ ಮಂ(ವಸ್ತು ಕೋ.೫೮-೩೬); ಅಂಬುಧಿ 
ವ್ರ ಜಪರಿನಿಂತಾವನೀತಳದೊಳಾಡಂಬರದ ಕೀರ್ತಿಯಂ ತಳೆದ ನಾನಾ 
ಮುನಿಕದಂಬಾಧಿನಾಥ ವಿಶ್ವಾಮಿತ್ರ ಮುನಿಸುತೆಯರಂ. ೬೬. ಹರಿಶ್ಚಂದ್ರ 
ರಾಯಂಂ ತಂದಸೆಂಬೊಂದು ತೇಜಮಂ ಕೊಡಬೇಹುದೆನಗೆ: (ಹಚಕಾ. 
೮-೩೦); ಪರಿಮಿತಯೋಗಯೋಗ್ಯತರಮವಪ್ಪೆ ನದೀನದಮಧ್ಯಶೈಲಶೇಖರ 
ಶಿಲೆಯೊಳ್‌, . . ಇರು ಯೋಗಮಂ . ನಿರವಿಸಿ -(ಅನಂಪು. ೯-೧೧೩); 
ಪರಿನಿಂತಾಕ್ಷರತತಿಯೊಳಪರಿಮಿತಾರ್ಥ ರಚನೆಯಲಿ ವಿರಚಿಸುವುದದು ಕವಿಯ 
ಚತುರತೆ (ಬಸಪ. ೧-೨೨). ೩, ಮಿತವಾದ ; ಹೆಚ್ಚಿಲ್ಲದ : ಭಾರತೀ 
ಪತಿ ಚತುರಪರಿನಿಂತೋದಾರಗಂಭೀರಭಾಹಿತಂಗಳಿಂ ಬಿನ್ನಪಂಗೆಯ್ಕೆ 
(ಜಗವಿ. ೧-೬೬ನ); ಪರಿಮಿತ ವಾಜಿವಾರಣಪದಾ ತಿವರೂಥಕದಂಬಳಾಮಿಸೀ 
ಪರಿಚಿತ ರಾಜಪುತ್ರನಿಚಯಂ . . . ಈಕ್ಷಿಸುತ್ತೆ ಬರೆ (ಅನಂಪು. ೧೧-೪೦); 
ಪರಿನಿಂತಪುರೋಹಿತಸಚಿವಹಿತಪರಿಕರಾಪೃತನಾಗಿ ನಡೆತಂದು: (ಜಸಪ್ರು, 
೫-೫೨). ೪. ಹೊಂದಿಸಿದ ; ಜೋಡಣೆ ಮಾಡಿದ. (ನಾ). ೫. 
ಮೇರೆಯನ್ನು ಹೊಂದಿರುವುದು ; ಸೀಮಿತವಾದುದು : ನಿರುಪಮ 
ದಿಂದಂ ಸರಿನಿಂತಮುಪ್ಪ ೦ತರೆ ಯತಿ ಯತುನಿಯತಂ ಬರೆ ತರಳಾಕ್ಷೀ ಧರೆಯೊ 
ಇಡೆತ್ತಂ ಕರಮೆಸೆವಕೃರಿಕೆ (ಛಂದೋಂಬಂ. ೫-೨೫೪); ಮಾನವನ ಇತಿಹಾಸ 
ದಲ್ಲಿ ಸಂಸ್ಕೃತಿಗಳ ಆಯಂಸ್ಸೂ ಚಕ್ರಾತ್ಮಕ ಮತ್ತು ಪರಿಮಿತ (ಯಕ್ಕಾರ. 
೯೬ ಹೀರಿಕೆ); ನಮ್ಮ ಶಕ್ತಿಗಳು ಸರಿಮಿತ (ಜೀನಾತ್ಮ. ೫೨). ೬. ಮಿತ 
ವಾಗಿರುವುದು ; ಹೆಚ್ಚಾಗದಿರುವುದು : ಹಿತವನಾಗಿಯೆ ಬಂದು ನೀ 
ಪರಿವಿಂತದಿ ಹೇಳಿದಡಾನು ಕೇಳುನೆ (ಕೌತಿಂ7. ೧೮-೪೭); ಮೇಲೆ ಸಂತೈಸಿ 
ದನು ಧರ್ಮನೈ ಪಾಲನಲ್ಲಿಂ ಬಳಿಕ ಮುರಹರನಾಲಯಕೆ' ಪರಿಮಿತದೊಳ 
ರ್ಜುನನೆನ್ನ ಕರೆಸಿದನು. (ಕುವ್ಯಾಉ. ೫-೪). ೭. (ರಹಸ್ಯಸಮಾ 
ಲೋಚನೆಗೆ) ಮಿತವಾದ ಸಂಖ್ಯೆಯಲ್ಲಿ ಸೇರುವುದು : ಸಂನಿತಕೆ 
ತನ್ನಾಪ್ತ ಸಚಿವರ ಕರೆಸಿಕೊಂಡನು (ಕುವ್ಯಾಉ. ೧೧-೩೦); ಪರಿವಿತಿತಾಲಯ. 
ಕೆಯ್ದ ಪರಮಾನಂದಲೀಲೆಯಲಿ: . . . ಭಕ್ತಿಯೂುಕ್ರಾ ದರಣಿಯನು, 


20 


30 


35 


40 


45 


ಪರಿಮುತ್ತು 


ಪಾ 


ಕೈಕೊಳುತಲಿರ್ದನು (ಸ್ರಭುಲೀ, ೧೬-೨). ೮. [ಗಣಿತ] ಒಂದು 
ದೊಡ್ಡಸಂಖ್ಯೆ : ಎಕ್ಳಂ; ದಾಹಂ . . . ಪರಿವಿತ, ಮಹಾಪರಿಮಿತ ಈ 
೪೦ ಸ್ಥಾನದ ಉಗ್ಗಡಣೆ (ವೃವಹಾ, ೮); ಸಾಗರ ಮಹಾಸಾಗರ ಪರಿಮಿತ 
ಮಹಾಪರಿಮಿತ . . . ಇವು ೩೨ ವುಘಡಣೆ ಹೆಸರುಗಳು (ಭಾಸ್ಕರ. 
೧೨-೧). [ಸಂ.] 

ಫರಿಮಿತಪರಿಗ್ರಹ (ನಾ). - ಪರಿಮಾಣಪರಿಗ್ರಹವುತ : : ಕೊಲ್ಲದ 
ಪುಸಿಯದ ಕಳ್ಳದ ಸ್ವದಾರಸಂತೋಷಂ ಸಂನಿತನರಿಗ್ರ ಹ 
ಮಿಂತಯ್ಯುಮಣುವುತಂಗಳಂ ಕೊಂಡೆಂ (ನಡ್ಮಾರಾ; ೨೨-೧೭). 

[ಪರಿಮಿತ 4 ಪರಿಗ್ರಹ] 

ಪರಿಮಿತನೃಷ್ಟಿ (ನಾ). ಮಿತವಾಗಿ.ಬರುವ ಮಳೆ; ಹೆಚ್ಚು ಕಡಮೆ 
ಯಿಲ್ಲದೆ ಸಾಧಾರಣವಾಗಿ ಬರುವ ಮಳೆ : ಪಂವಿಕನೃಷ್ಟಿ ಭಾಗ- 
ಇಲ್ಲಿ ೪೦ರಿಂದ ೮೦ ಆಂಗುಲಗಳವರೆಗೂ ಮಳೆ (ಭೂವಿನ, ೨೫೬). 

[ಪರಿಮಿತ 4-ವೃಷ್ಟಿ] 

ಸರಿಮಿತಾಂತೆಖ (ನಾ). ೧. ದೀರ್ಫವಲ್ಲದ ಆಯುಷ್ಯ ; ಅಲ್ಫಾ 
ಯುಷ್ಯ. ೨: ಅಲ್ಪಕಾಲದ ಆಯುಷ್ಯವನ್ನುಳ್ಳ ನನು ; ಅಲ್ಪಾ 
ಯುಸಿ : ಮನುಷ್ಯರ್ಸರಿನಿತಾಯಂಗಳಸ್ಪು ದಜಿ8೦ದ ಧರ್ಮಾರ್ಥಕಾಮಂ 
ಗಳನೊಡನೊಡನೆ ದೇಶಕಾಲಬಲೋಪಾಯದಿಂ ಸೇವಿಸುಗೆ (ಮದತಿ. 
೧-೫೮ ಪು. [ಪರಿಮಿತ -- ಆಯ್ಕ] 

ಪರಿಮಿತಿ (ನಾ). ೧. ಅಳತೆ ; ಪ್ರಮಾಣ, ೨. ಎಲ್ಲೆ ; ಮಿತಿ ; 
ಸೀಮೆ: ಕನ್ನಡದ ಉಪಭಾಸಾಪರಿವೀಕ್ಷೆಯನ್ನು ನನ್ನ ಚರಿಚಯದ 
ಪರಿಮಿತಿಯಲ್ಲಿ ನಡೆಸಿದ್ದೇನೆ (ದ್ರಾವಿನಿ, ೩೮೩); . ಈ ಹಿಂದುವಖಂದಿನ 
ಪರಿಮಿತಿಗಳಲ್ಲಿ ಹಿಂದಿನದು 'ನಿಶ್ಚಿತ,: ಮುಂದಿನದು ಅನಿಶ್ಚಿತ (ಸಾಹಿಸ. 
೧೫೨). [ಸಂ.] 

ಪರಿಮಿತಿಗೊಳಿಸು (ಕ್ರಿ). ಸೀಮಿತಗೊಳಿಸು ; ಮಿತಿಗೊಳಿಸು : 
ಭಾವಗೀತೆಯಾದರೋ . . . ತನ್ನ ಎಲ್ಲೆಯನ್ನು 'ಅಲ್ಲಿಗೆ ಪರಿನಿಿತಿಗೊಳಿಸಿ 
ಕೊಳ್ಳುತ್ತದೆ (ಛಾನಗೀ: ೧೪)-[ ಪರಿಮಿತಿ 4- ಕೊಳ್ಳ 4--ಇಸ್ಸು] 

ಪರಿನಿಲಿತ, ಪರಿಮಿಳಿತ (ಗು).. ಸೇರಿದ; ಕೂಡಿದ: ಸರಮತತ್ವಕಳಾ 
ಸರಿಮಿಲಿ [ಪಾಠಾಂ.ಳಿ]ತ .. . ಪರಂಜ್ಯೋತಿಸ್ವರೂಪ ನಿರೂಪ ಚಿತ್ರೈಸು 
(ಟಸಪು. ೬೧-೪೫). ಪೆರಿಮಿಂಳಿತ : ಕನ್ನರಮಿಥುನಸುಖಫರಿವಿಂಳಿತಗೀತ 
'ಶ್ರವಣಸನ್ನು ತಪುಳಿನಸುಪ್ತ ಮರಾಳನೆಸೆದುದು ಗಜಸುರೋದ್ಯಾನ 
(ತುವ್ಯಾಉ-: ೭-೨೭). [Ao] 

ಪೆರಿಮಿಶ್ರ: (ನಾ). ಚೆನ್ನಾದ ಬೆರಕೆ,-ಮಿಶ್ರಣ : ಕುಂಕುಮಸರಿ 
ಮಿಶ್ರದ ನೀರಂ ಕರದಿಂ ಮೇಲೆ ಚೆಲ್ಲೆ (ಹಮಾರ, ೪-೨೫). [ಸಂ.] 

ಪರಿಮಿಶ್ರಿತ (ಗು). ಚೆನ್ನಾಗಿ ಬೆರಕೆಯಾದ,-ಬಿರೆತ :. ಕಡುಕೆಂಕ 
ಮಾದುದೊಂದೆಡೆ. ನವಕುಂಕುಮದ್ರವದಿನರ್ವಿಸ ಕರ್ಪಿಡಿದಿರ್ಸನಾಳ್ಮು 
ದೊಂದೆಣೆ ಪರಿವಿಶ್ರಿತಾರ್ರ್ರ ಮಹಿಷೀರಸದಿಂ ಸರಸೀನಿಭಾಗದೊಳ್‌' 
(ಶಾಂತಿಪು.- ೮-೨೯). [ಸಂ] 

ಪರಿಮಿಳಿತ "ಪರಿಮಿಲಿತ' ನೋ. 

ಸರಿಮುಕ್ತ (ಗು). ಬಿಚ್ಚಿರುವ ; ಕಟ್ಟಿದಿರುವ : ಚಾಸಚ್ಯುತರನಪಗತ 
ವಾಹನರ ಪರಿಮುಂಕ್ತ ಕೇಶಿಗಳ ಗತಿವಿಹೀನರ . . . ಇಜಿಸಿವುದು ಧರ್ಮನೇ 


(ಕುವ್ಯಾಕ ೨೬-೩೨). [ಸಂ.] 
ಪರಿಮುತ್ತು, (ನಾ). ೧. ಆವರಿಸುವುದು : “ಪರಿಮುತ್ತುಗೊಳ್‌' 
ಪರಾ. ೨. ಕಸಿದುಕೊಳ್ಳುವುದು ; ಸೆಳೆದುಕೊಳ್ಳುವ ವುದು: 


“ಪರಿಮುತ್ತೆ[ತ್ತು]ಯೆನೆ ಸೆಳೆವುದಕ್ಕು” (ಕಬ್ಬಿಕ್ಕೆ. ೭೦); “ಕವರ್ದು 
ದೀಟ್ಲುದು ಸುಲಿದುದೆನಲು ಪರಿಮುತತ್ತೆ ನಲನತಂಕು ಸೆಳೆವುದಲ ಪೆಸರ್ಗೆ” 
(ಶಬ್ಲಮೆಂ.೬೪). [ಪಲ್ಲಿ + ಮುತ್ತು ,] 


ಪರಿಮುತ್ತುಗೊಳ್‌ 


ಪರಿಮುತ್ತುಗೊಳ್‌ (ಕ್ರಿ). ೧. ಆವರಿಸು; ಆಕ್ರಮಿಸು; ಹಬ್ಬು : 
ಭೂಧುನನನುನಿತುಮಂ ಪರಿಮುತ್ತು ಗೊಳ್ಳ ಕಟ್ಟಲೆಯ - ' ಭಯದಿಂ 
(ನರ್ಧಪು. ೬-೨೩ವ); ಅನುಪಮುಸುಗಂಧಿನನಜಾನನನುಂ ಪರಿಮಂತ್ತು 
ಗೊಳ್ವ ತುಂಬಿಯ ರಕ್ಷಾವಿನಿಯೋಗಕ್ಕಿಕ್ಕಿದ ಕಾಂಚನಚಂಪಕನುಲ್ಲೆ 
ಸತಿಯ ನಾಸಾನುಂಕುಳಂ (ಪತ್ಪಫ. ೩-೪೯). ೨. ಮುತ್ತಿಗೆ ಹಾಕು; 
ಲಗ್ಗೆ ಹಾಕು: ಕಂದರ್ಪದೇವನಂ ಕಂಡು ಪರಿಮುಂತ್ತು ಗೊಂಡು ಪೊಡರ್ವ 
ಕುಜುವುರ್ನಿನಿಂ ಜಡಿದು(ಲೀಲಾವ, “೧೧-೮೮-ವ) ; ಉಣದುದ್ದ ತ್ತರ... 
ದುರ್ಗಂಗಳಂ ಕುಟುಪಿಂದಂ ಪರಿಮುತ್ತು ಗೊಂಡು 'ಪುರಮುಂ ಕೆಯ್ಯೊ ಂಡು 
(ಪಸ್ಟಪು. ೫-೫೧). ತಿ. ಸೋಲಿಸು; ತಿರಸ್ಕರಿಸು : ಕತ್ತರಿಸಿ ಚಂದ್ರ. 
ಕಳೆಯಂ ಪತ್ತಿ;ಸಿಡಂತೆಸೆನ ಸತಿಯ ಸುಲಿಸಲ್ಫ್ಪೊಳಪಿಂ ಮತ್ತಿನ ವಿಲಾಸಮೆಂ 
ಪರಿನಂತ್ತುಗೊಳಲ್ಸಾ[ನಾರಾಂ, ಗಳೊಳ್ಳಾ]ಲ್ಹು ಬೆಂಬುದೊಂದಚ್ಚರಿಯೇ 
(ಮಲ್ಲಿಪು. ೩-೬೫). '[ಹೆರಿಮಂತ್ತು -- ಕೊಳ್ಳ] 

ಪರಿಮುತ್ತೆ (ನಾ). ಒಂದು ಬಗೆಯ ಹೂವು; ಅದಿರ್ಮುತ್ತೆ; 
*ವಸಂತದೂತಿಕೆ? (ಸ್ರಥಣ್ಣ). [ಪರಿ?-- ಮುತ್ತೆ] 

ಸರಿಮೃತ (ನಾ). ಸತ್ತು ಹೋದವನು; ಮರಣ ಹೊಂದಿದವನು: 
ಪರಿಮೃತನಾದನೆ ' ವಿಶ್ರುತ ಬಹುಶ್ರುತೋದಾತ್ರಯಶಂ (ಸುಕುಮಾ, 
೨-೧೨). [ಸಂ.] 

ಸರಿಮೃಷ್ಟ (ನಾ). ಶುದ್ಧಮಾಡಿದುದು; ಶುಭ್ರವಾದುದು : 
ಎಸೆನ ಶಶಿ ತಾರೆಗಳು ಕಾಂತಿಪ್ರಸರದಲಿ ಸರಿಮೃಷ್ಟ ವಾದುವು. ದೆಸೆಗಳಿಂಟೀ 
ಸೆಂಬೆನಚ್ಛುತನುದಯದುತ್ಸನವ (ತಿಭಾಗ.- ೧೦-೩-೩೧). [ಸಂ.] 

ಪರಿಮೇಯ (ಗು), ೧. ಅಳೆಯಲ್ಪಡುವ. ೨. ಅಳೆಯಬೇಕಾದ. 
೩. ಅತ್ಯಂತ ಅಲ್ಪ ವಾದ, ಳ[(ಗಣಿತ] (ಮೊತ್ತ ಅಥವಾ ಪ್ರಮಾ 
ಣದ ವಿಷಯದಲ್ಲಿ) ಘಾತಮೂಲಜಿಹೈೆಗಳಿಲ್ಲದೆ ನಿರೂಪಿಸ 
ಬಹುದಾದ : ಸಮಾಕರೆಣಗಳ ಪರಿಮೇಯ (7810061) ಮೂಟಗೆಳಲ್ಲಿ 
ಆಸಕ್ತಿ ಇದ್ದು; ದ್ವಿಘಾಕದ ಸಾಮಾನ್ಯ ಆನಿರ್ಧಾರ್ಯ ಸಮಾಕರಣವನ್ನು 
ಸಂಪೂರ್ಣವಾಗಿ -ಬಿಡಿಸುವುದರೆಲ್ಲಿ ಅವರು ಜಯ ಗಳಿಸಿದ್ದರು (ತತ್ವಸ್ರಾ, 
೪೭೧). [ಸಂ.] 

ಪಠಿನೋಷ (ನಾ). ಕಳ್ಳತನ; ಕಳವು. [ಸಂ.] 

ಪರಿಮೋಷಿ (ನಾ). ಕಳ್ಳತನ ಮಾಡುವವನು ; ಕಳ್ಳ ; ಚೋರ: 
“ಎಕಾಗಾರಿಕಃ, ತಸ್ಕರಃ , . . ಸರಿನೋಷೀ, ಸಾರಿಸಂಥಿಕಃ, ಸ್ತೇನಃ 
ಈ ೧೦ ಕಳ್ಳಂ” (ಹಲಾಯು. ೫೬-೧೮೩) ; “ಪರಿಮೋಷಿ ದಸ್ಕು ... 
ತಸ್ಕರಂ" ಮಲಿಮ್ಲೂ ಚನೆಸಿಪ್ಪ ನಕ್ಕು ೦ ಸ್ಟೇನಂ” (ನಸ್ತುಕೋ. ೬೫-೮೧). 

(ಸೆಂ. ಪರಿಮೋಷಿನ್‌] 

ನರಿನ್ನಾಸ: (ಗು). ೧. ಕಳೆಗುಂದಿದ; : ಕಾಂಕಿಹೀನವಾದ ; 
ಆರಸನರಸಿಯ ಸ೦ಮ್ಣಾ ನವಂ ಖಕಮುಲಮನತಿವಿಸ್ಮಯಸ್ಸಾ ರಿತ 
ವಿಲೋಚನನಾಗಿ ನೋಡಿ (ಮಲ್ಲಿಪು. 9-೩). ೨. ಬಳಲಿದ; ಆಯಾಸ 
ಗೊಂಡೆ: ಪರಿನ್ಣೂ ನಸಖೀಮು ಖಾಬ್ದ ಮನಭೀಕ್ಷಿನ ನಲ್ಲಳಪಾಂಗದಿಂಗಿತಂ 
ಮಾನಸದೊಳ್ತೊ ಡರ್ಟಿದುದು ತಣ್ಗೊಳದೊಳ್‌ 'ಜಳಕೆಳಳಿಯಾಂಪ್ರೆದಂ 
(0ಜಕೀ. ೧೦-೬೦). ೩. ದುರ್ಬಲವಾದ ; ಬಲಗುಂದಿದ. .[ಸಂ:) 

ಪರಿಮ್ಲಾನತೆ (ನಾ). ೧. ಬಾಡಿರುವಿಕೆ; ಕಳೆಗುಂದಿರುವಿಕೆ ; 


ಆಗಳಇಚಾರಧೂಪಗ್ರಹಣಾಂಜನಕ್ಕೆ (ದಸಮಾಕು ಲಾಕ್ಷಿಸರಿನ್ನೂನ (ತಾ) 
ಬೀಜಾಂಕು(ರೀಭೂತ)ರ,  ಕರ್ಣಪೂರಪಾಟಳಗಂಡರೇಖವಮು ಖಮುಶಿಡಳ 
ಜ್ಯೋತಿಃಪ್ರಭೆಯೊಂದು ಲೀಲಾಲಕ್ಷ್ಮಗಾವಾಸಮಾಗಿರೆ(ಕಾಂತಿಪು. 


೬-೧೮ ವು). ೨. ಆಯಾಸ; ದಣಿವು; ಬಳಲಿಕೆ: ಪಥಿಕರ ಮಣಕ 
ದಿಲ್ಲೆನಲ್‌ ಪರಿಮ್ಲಾ ತೆ - ಸೈತು: ಬಟ್ಟಿ ನಡೆಯಲ್ಪ ಡೆಯರ್‌. ವಿಷಯಾಂತ 
ರಾಳದೊಳ್‌ (ಮಲ್ಸಿಪು.' ೨-೨೮); ಜಾನಕಿಯಿರ್ದಶೋಕೆಯ ಸನಾಪ 


೫೩೫೬೨ 


ಲ 


20 


25 


$0, 


40 


45 


ಪರಿಯಟ್ಟು 


ದೊಳಿರ್ದ:. . . ಕುಜರಾಜಿಯನೋನದೆ. ಕಿಟ್ಟಿನಿಲ್ಲ ರೂಕ್ತಾನಿಲನಾತದಿಂ 
ತಪನತಾಪದಿನಂಬಿಕೆಗಗ್ಗ ಳಂ ಪರಿಮ್ಲಾ ನತೆಯಕ್ಕು ಮೆಂದುಬಿಕಿಸಿದಂ ಕೆಲವಂ 
ಪವನಂಜಯಾತ್ಮಜಂ (ಸಂರಾಮಾ, ೧೧-೧೨೮). [ಪರಿಮ್ಲಾ ನ. -ತ್ತೈ] 

ಪರಿಯ (ನಾ). ಒಂದು ಬಗೆಯ ಮರ: ಪಾರಿಜಾತವು ಸರಿಯ 
ವೈಸ್ಷವ್ರು . . . ಕರಿಯ ಮಲ್ಲಿಗೆ ಪ್ರೇನುದೊಳ್‌ ನನನೊಟ್ಟತು 
(ಗೋಹಾಡು. ೨೪), [?] 

ಸರಿಯಂಕ (ನಾ). ೧. ಹಾಸುಗೆ; ಶಯ್ಯೆ; ಬೇಸಿಯಹ ಸಂಯಂಕದಲಿ 
ನಿಜದಾಸಿಯಹ ಶಿಶ್ರೂನೆಯಲಿ ನಿರ್ದೋಸಿಯಹ ಸತಿಭಕ್ತಿಯಲಿ ಮೋಹ 
ದಲಿ ತಾಯೆನಿಸಿ ಏಸು ಕಾರ್ಯಕೆ ಮಂತ್ರಿಯೆನಿಸುವ ಮೈಸಿರಿಯನುಳ್ಳ. 
ವಳು ರಾಣೀವಾಸನೆಂಡೆನಿಸುವಳು (ಕುವ್ಯಾಣ್ಕು ೩-೮೦); ಅರುಣೋದಯ 
ದಲ್ಲಿ ರುಗುನಿಂಣಿ . . . ಪರಿಯಂಕದಲ್ಲಿಯ ಶಿಶುನನು ಕಾಣದೆ. ಹಿರಿದಲ್ಲಿ 
ಕಳವಳಿಸಿದಳು (ಕಾಮುಕ, ೩-೧); ಭಾಳಲೋಚನನ ಸರ್ಸಾಭರಣಮಂ ನೀನು 
ಹರಿಯ ಪರಿಯಂಕವೆಂಬ ಬೀಳುಮಾತನು . , . ಕೇಳಿ (ಎಕೋಪು. 
೧೩-೫). ೨. ಮಂಚ ; ಪಲ್ಲಂಗ : “ಶಯನಮಾ ಪರಿಯಂಕಮಾ ಶಯ್ಕೆ 
ಯೆನೆ ಮಂಚಮೆನಿಸಿಕ್ಕು? (ನುಂಗರಾ. ೬೦-೧೫) ; 'ಆಗಳೆಮ್ಮು' ನುಡಿ 
ಪ್ರಮಾಣಮದಾಗೆ ಎನ್ಮು ವಚನನೆ ಮೃದುತರಯೋಗವೇ ಪರಿಯಂಕ 
ಶೂಲನಿದಕ್ಕೆ' ದೃಷ್ಟ ನಲಾ (ಬಸಪು. ೩೯-೬೧) ; ಸಾರನುಣಿಪರಿಯಂಕ ಪರಿ 
ಸಂಸ್ಕಾರದಲಿ ಮಲಗುವ ಮಹೀಪತಿ. ನೀರೊಳಗೊಜಗುವನು. (ಕುನ್ಯಾಗ. 
೩-೪೦); ಪರಿಯಂಕೂರ್ಜಿತ ಚೀತೃತಂ . . . ಸುರುಚರೋಸ್ಕ ದ್ವಂದ್ವ 
ತತ್ಸೀತೃತಂ , ಕರಮೊಪ್ಪ ಲ್‌ ಗಣಿಕಾಜನಂಗಳೊಲವಿಂ ಸಂಭೋಗಮಂ 
ತಾಲ್ಗಿದರ್‌ (ತ್ರಿಸನಿ. ೨೪-೧೮೧). ೩. ಪಲ್ಲಕ್ಕಿ; ಮೇನೆ: “ಪಂ 
'ಯಂಕ-ಪರ್ಯಂಕ - ಮಂಚ,ಪಾಲಕಿ? (ತದ್ಭ ಕೋ. ೨೪). ೪, (ಆಲಂ) 
ವಾಹನ: ಹರಿಯ ಪರಿಯಂಕಮೆಂಬಂತೆ ಪತ್ರಾನ್ವಿತದಿ . , . ಪರಮ 
ಯೋಗೀಶರಂತತಿಶಾಂತಿಯಿಂದೊಪ್ಪು ವೆತ್ತೊ ಂದು ನಟನೃಕ್ಷವು ಇತು 
ಎಸೆಯಲು (ನನನೋ. ೮-೩೮). [ಆ ಪ್ರಾ. ಪರಿಯಂಕ./ಸೆಂ. ಸರ್ಯಂಕ] 

ಸರಿಯಂತ :"ಸರ್ಯಂತರ್ಯ' ನೋ. 

ಪರಿಯಂತಂ "ಸರ್ಯಂತರ್ಯ' ನೋ. 

"ಪರಿಯಂತರ, "ಪರ್ಯಂತರ? ನೋ. 

ಪರಿಯಂತರ, "ಸರ್ಯಂತರ್ಯ' ನೋ. 

ಪರಿಯಂತರಂ "ಸರ್ಯಂತರ್ಯ' ನೋ. 


“ಪರಿಯಂತ್ರ "ಪರ್ಯಂತರ್ಯ? ನೋ. 


ಪರಿಯಟಣ "ಪರಿಯಟನ' ನೋ. 

ಪರಿಯಟಿನ, ಪರಿಯಟಣ (ನಾ). ೧. ಚಲನೆ ; ಪ್ರಾಣನಲ್ಲಜೆಯ 
ಲಲಾಟಿಪಟ್ಟಿ ದೊಳ್‌ ಚಾಮರದ ಕೋಮಲಸವನಸರಿಯಟನದಿಂ ಪರಿಪಾಟ 
ದಪ್ಪ [ಸ್ಟೆ] ಸುಳಿಗುರುಳೆಬ ತುಂಬಿಯ ಬಂಬಲಂ, , , ಪಂತ 
ಗೊಳಿಸುವಿನೆಗಂ (ಅನಂಪು. ೬-೬೯ ವು. ೨. ಸಂಚಾರ; ತಿರುಗಾಟ ; 
ಅಲೆದಾಟ : ವಿಟಿನಂತೆ ಕಾಂತಾರತಲಸದ್ವಿಲಾಸಸರಿಯಟಿನ [ನಾಂಂ, 
ಪರ್ಯಟನ]ದಿಂದೊಸ್ಪಿ ದುದು . « . ಮಹಾಧ್ವರತುರಂಗಮಂ (ಚೈಮಿಭಾ. 
೨೫-೬), ಪೆರಿಯಟಿಣ: ೨. ಆ ಸನುಯದಲಿ ಬಂದನೊಬ್ಬನು 
ಭೂಸುರನು ಸಕುತೂಹಲನು ಬಹುಜೀಕಸರಿಯಟಣಸ್ಪ ವಾಸಾಭ್ಯಾಸಕಿಕ್ಷೆ 
ಯಲಿ (ಕುವ್ಯಾಆ. ೧೧-೨); ಲಂಕಾಪುರದ ಸಿರಿ ಸೇರಿರ್ದದಾ. ಶಾರ್ವರಿಯ 
ಸರಿಯಟಣ: [ಪಾಕಾಂ ಇಯನ, ಯಟನ]ಪ್ರಚಂಡ ಸುಮಾಲ್ಯವಂತಂಗೆ 
(ತೊರರಾ. ೧-೮-೨೫). [<ಸೆಂ. ಸರ್ಯಟನ] 

ಪರಿಯಟ್ಟು (ಕ್ರಿ). ದಂಡೆತ್ತಿ ಹೋಗು (?): ನಾಡ್‌ ಆಳೆ 
ಸಿಜವಿತ್ರನ್‌ ಪರಿಯಟ್ಟ (ಮೈಆರಿ. ೧೯೨೪. ೧೦೪-೨ ; '?). 

[ಸರ?4 ಅಟ್ಟು] 


ಪರಿಯಣ 


ಪರಿಯೆಣ 'ಸರಿಯಾಣ್ಯ' ನೋ. 

ಪರಿಯೆರ "ಪರಿಯಾರ' ನೋ. 

ಪರಿಯಹ್ಟಿ "ನರ್ಯಷ್ಟಿ' ನೋ. 

ಸರಿಯಸ್ಟಿ ಗೆಯ “ಪರ್ಯಸ್ಟಿಗೆಯತ್‌' ನೋ. 

ಪರಿಯಳ "ಸರಿಯಾಣ,' ನೋ. 

ಪೆರಿಯಾಣ,, ಸರಿಯಣ, 'ಪರಿಯಳ, ಪರಿವಾಣ, ಪರ್ಯಣ, 
ಪರ್ಯಾಣ,, ಪರ್ಯಾಳ, ಹರಿಯಣ, ಹರಿಯಾಣ, ಹರಿವಣ, 
ಹರಿವಾಣ, (ನಾ). ೧. ತಟ್ಟಿ; ತಾಟು: ಆಗಳಾಗರ್ಭಸುಖಿಯ 
ಬೆನ್ನೊಳ್‌ ಸಿರಿಯ ಪರಿಯಾಣನುನಿಟ್ಟಿದಂ ತೆಳ್ಳನೆ ತೀನಿ ಬಡ್ಡಿ ಸಿದೊಡೆ. 
(ನಡ್ಡಾರಾ. ೬೪-೨೧) ; ದೇವರಾರೋಗಣೆಯ ಮಾಡಿದ ಮೇಲೆ 
ಮುಂದಿರ್ದ ಪರಿಯಾಣಮಂಂ ತೆಗೆದು ಇನ್ನೊಂದು. ಪರಿಯಾಣನುಂ ತನ್ನಿ 
ಎಂಬ ಕಸ್ಟವ ನೋಡಾ (ಚನ್ನವ. ೪೨-೩); ಕನಕದಿಂ ಸಮೆದ ಪರಿಯಾಣ 
ದೊಳ್‌' ಮನವೊಸೆದು ಪೊಸ ಪೊಂಗಳಂ ತೀನಿ (ನಂಬಿರ, ೧೭-೧೬) ; 
ಪ್ರಾಣಲಿಂಗಕ್ಕಕ್ಕಲ೨ಂ ಪರಿಯಾಣದಲಿ ಪೊಸಪೊಸ ಪದಾರ್ಥಕ್ರೇಣಿಯೆಂ 
ಲೇಸಾಗಿ ಗಡಣಿಸಿ (ಬಸಪು. ೩೩-೧೧); ಬೆಳ್ಳಿಯ ಪರಿಯಾಣದ ಮೇಲಿರಿ 
ಸಿದ. . . ಎಳ್ಳುಂಡೆಯಂ (ಜ್ಞಾನಣಂ. ೬-೭೬) ; ತಾನು .. . ಚಿನ್ನದ 
ಪರಿಯಾಣದಲ್ಲಿ ಪಂಚಾಮೃ ತನನುಣ್ಣು ತ ಎನ್ನಂ ಕದವಿನ ಮಜಕಿಯಲ್ಲಿ 
ಕುಳ್ಳಿರಿಸಿ ಒಡೆದ ಓಡಿನಲ್ಲಿ ಅಂಬಲಿಯನೆಅಕೆಯಲು (ಘನವ. ೪೦-೩೪). 
೨. ಕೊಳಗದಪ್ಪಲೆ ಮುಂತಾದ ಸಾಧನೆ; ಭಾಂಡ; ದೊಡ್ಡ 
ಬಾಯಿಯ ಪಾತ್ರೆ: “ಪುರುನಾತ್ರಮೆನೆ ಸರಿಯಾ[ನಾಕಾಂ. ವಾ]ಣ 
ಮುಕ್ಕು” (ಮಂಗರಾ- ೬೩-೨೫) ; ಮಹಾಘನನಪ್ಪ ಬೋನವನು 
ಒಂದನುವಿನ ಪರಿಯಾಣದಲ್ಲಿ ಹಿಡಿದು: ಗುರುಲಿಂಗವು ಒಳಗಾದ ಲಿಂಗ 
ವಾರೋಗಣೆಯ. ಮಾಡಿ ಮಿಕ್ಕುದು ಪ್ರಸಾದವೆ (ದೇದಾವೆ. ೫೦-೯೯). 
೩. ನೈವೇದ್ಯ; ಎಡೆ: ಶಬ್ದ ಸ್ಪರ್ಶ ರೂಪ ರಸ ಗಂಧಂಗಳ ವಿವರಿಸಿ 
ಕಳೆದು ಪ್ರಾಣಲಿಂಗ ನಿಮಗೆ ಪರಿಯಾಣವ ಮಾಡಿದೆನೋ ಅಯ್ಯ (ಶಿನಗೀ. 
೧೨೫-೬೨೦). ಪರಿಯೆಣ : ೧. ಪರೆದ ತಣಗೆಲೆಯೆ ಪರಿಯಣಮಾಗೆ 
ಪಣ್ಪ ಲಮೆತ್ತಿದ ಬೋನಮಾಗೆ ಸಿರಿಯ ಮಹಿಮೆಯಂ ವೆಂಜಕಿಯಲೇ 
ನಾರ್ತುದೊ ಬನದೊಳಿರ್ಹಿರವಾ ಪಾಂಡವರಾ (ಪಂಸಭಾ. 
ಪರಿಯಣದ ಬಾಣಸಿನ , . 


೭-೨೮) ; 
«. ಮಂಡವಿಗೆಯ ವಿಳಾಸನಿವಾಸಂಗಳಿಂದಂ 
(ಶಾಂತಿಪು. ೧೦-೧೪೭ವ); ಪರಿಯಾಣವೆ. ಭಾಜನನೆಂಬರು ಪರಿಯಣ 
ಭಾಜನವಲ್ಲ (ಬಸನ. ೮೩೬); ಕೆಲಕೊತ್ತೂ ಚಿತ್ರಿಕೆ ಪರಯಣ 
[ಪಾಕಾಂ.ಳ]ಮುಂ ನೃಪೇಶ್ವರಿಯ ನಾರೋಗಿಸಲ್‌ ಕರೆ ಮಂಜುಘೋಷೆಯೆಂ 
ದರಸಿಗೆ ಬೋನಮೆತ್ತ ಲುಲಿದತ್ತ ಮರೇಂದ್ರಮಹತ್ತರೀಜನಂ (ಅನಂಪು. 
೪-೮೫), ೨. ಪರಿಯಣಂ ತಳಿಗೆ ಕನ್ನಡಿ ಗಿಣ್ಣಿ ಲಾದಿಯಾಗಿರ್ದ ನಾನಾ 
ತೆಲದ ಪರಿಯಣದ ಸಾಲಿನಿಂದ , . . ಕಂಚುಗಾಟರ ಪಸರನೊಬ್ಬ ದುದು 
(ಸೌಂದಪು. ೧೨-೩೩). ೪. ಮುಚ್ಚುವ ಸಾಧನ ; “ಮುಚ್ಚಳ ; 
ಶ್ರಾನೆ” (ಕ್ರಥಣ್ಣ). ಪರಿಯಳ : ೧. ತಳೆದನಿವಿಸವಧುಗರ್ಳ ಕಣ್ಗೊಳಿ 
ಸಿಡರ್‌ . . , ಸುವರ್ಣಮಯಸರಿಯಳಮಂ ಭಕ್ಷೋೋಪದಂಶ. ಚರುವಿಲ 
ಸಿತಮಂ (ಸಂರಾಮಾ, ೧೬-೯೧) ; ಕಪ್ಪು ರದ ಮರೌಕ್ತಿಕದ ತೊಡವನೊಳ 
ಕೊಂಡು ಪೊಳೆವ ಸಳುಕಿನ ಪರಿಯಳಂ[ನ2920. ಣಂ]ಗಳು೦ (ವರ್ಧಪು, 
೫-೬೩ನ) ; ಕೆಂಬರಲ ಪರಿಯೆಳಂ[ಪಾಠಾಂ, ಣಂ]ಗಳೊಳ್ಳೆಳಗಿದ ಮಂಗಳ 
ಮಣಿದೀಪಂಗಳ ಬೆಳಗು . . , ಪರಕಲಿಸಿದುದೆಂಬಂತೆ ಸಂಜೆಗೆಂಪು ರಂಜಿ. 
ಸಿತ್ತು (ಪಾರ್ಶ್ವಪು. ೧೦-೧ನು. ೩. 'ಜನ್ನಿಗೆಯಾನಂ ಪರಸಿದ ಪೊಸ್ಸ್ನಂ 
ಪರಿಯಳ[ಪಾಂಾಂ. ಣ]ಮನೊಯ್ವ ಕಳ್ಳ ರನಂತಿಂತೆನ್ನದು ಗಡ ಪಂನೆದೈವದ 
ಸನ್ನಿಧಿಕೆಯ ನೋಡೆ ಮನೆಯ ಕುನ್ನಿ ನಿಶೇಷಂ (ಸಸಾರ. ೯೩೩). 
ಪರಿವಾಣಿ : ೧. ಒಡೆಯರ ಸಹಸಂಕ್ತಿಯಲ್ಲಿ ಪರಿನಾಣ ಅಡ್ಡಣೆಯನಿರಿಸಿ 


20 


25 


50 


40 


45 


ಪೆರಿಯಾಣ, 


ಕೊಂಡು ಉಂಬ ಸಮಗ್ರಾ ಹಕನಲ್ಲಯ್ಕಾ (ಸರವ. '೪೬-೨೪೫); 
ಕುಮಾರರಂ ಪಂತಿಯೊಳಿರಿಸಿ ಪಾಯಸಮಂ ಪರಿವಾ[ನಾಕಾಂ, ಯಾ]ಣಂ 
ಗಳನಿಟ್ಟು ಬಡಿಸಿ (ಪಣ್ಯಾಸ್ರ. ೩-೮ ವ) ; ಮಿಂಚುವ ಪರಿನಾಣ ಚಂಬು 
» « « ಪಂಚಾರತಿ ಗಂಟೆಗಳಿಂದ ಮೆಟಕಿ ದುವು ಕಂಚುಗಾಜರ ಬಸರೆಗಳು 
(ಕಂನವಿ. ೬-೬೯) ; ಮುಖ್ಯಭೋಜನದ್ರವೃವಾ ತರುಣಿಯರು ಪೊಸ 
ಮಿಸುನಿ ಪರಿನಾಣದೊಳು ತೀನಿಯಿರದೆ ತಂದೀಯಲು  (ಸವನೋ. 
೧೯-೨೪) ; ಬೀಸಿಜನ್‌' ನೊಗಳೆ. ಮೋದಿ ಪರಿನಾಣಮಂ (ಶ್ರೀರಾಮಾ, 
೧೦೦-೧೧). ೪. ಪರಿವಾಣ ಮುಚ್ಚಿ ಚ. ಕುಡಿಕೆಗಳಿಗೆ ಕಣಕದ ಲೇಸ 
ಹಾಕಿ ಬಾಯಿ ಮುಚ್ಚಿದೆ (ಇಪ್ಪಕ. ೨೮೧). ಸರ್ಯಣ ೧, ಅಂತು 
ಪೊನ್ನಡ್ಡಣಿಗೆಗಳ ಮೇಲಳಂಕರಿಸಿದ ಚೆಂಬೊನ್ನ್ನ ಸಿರಿಯ ಪರ್ಯಣಂಗಳಿಂ 
ಪೊಂದಾವರೆಗೊಳನಲರ್ದಂತೆ ವಿರಾಜಿಸುತ್ತಿ ರ್ದ ಭೋಜನಲಕ್ಷ್ಮ ೀಪಿಳಾಸ 


ಭವನಕ್ಕಾ  ರಾಜಹಂಸನು೦ . . . ಬಿಜಯಂಗೆಯನ್ನು  (ಸುಳುಮಾ. 
೧೧-೨೯ವ) ; ಸುವರ್ಣಪರ್ಯುಣಂ[ನಾಕಾಂ. ಪರಿಯಾಣ]ಗಳಿಂದುನ್ಮುಖ 
ಮಯೂಖಮಾಣಿಕೃ್ಕದೀಪಕಿರಣಾರುಣಿತ ಮರಳತನುಣಿಪುತ್ರಿಕೆಗಳಿಂ 


(ಸಂರಾಮಾ, ೧೨-೨೦). ಪರ್ಯಾಣ, : ೧. ಹೊಲೆಯರೆಲ್ಲ ಚಿಕ್ಕ 
ದೊಡ್ಡ ವರೆನ್ನದೆ, ಪರ್ಯಾಣ ಹಿಡಿದುಕೊಂಡು ಗೌಡರ ಮನೆಬಾಗಿಶಿನಿಂದ 
ಹೋಳಿಗೆ ಹಾಕಿಸಿಕೊಂಡು ತೃಸ್ತರಾಗಿ ನಣೆದರು (ಗ್ರಾಮಾಯ: ೨೩೫). 
ಪರ್ಯಾಳ : ೩. ಶ್ರೀ ಬಾಳೇಶ್ವರದೇನರ್ಗ್ಗೆ' ಗಾವುಂಡ ಆಟುನ 
ತೊ ಕೈಲು ದೇವರ ಪರ್ಯ್ಯಾಳಕ್ಕೆ ಸೊಂದಗೊಲ ದೇನಗೌಡನ» ಲಿ ಬಿಟ್ಟ 
ಹಣ (ಸೌಇಇ. ೧೬೩-೫೬ ; 1093). ಹರಿಯಣ : 
೧. ಅಕ್ಕಿಯಂ ಹೂಸು ಯೆಣ್ಣೆಯನು ತೆಗೆಯೂಟಕ್ಕೆ ಮಿಕ್ಕ ಹರಯರ ಜವ 
ನುಡು ತೊಡು ಹಾವುಗೆಯನೆಂದು ಚಿಕ್ಕ ಹರೆಯೆದ ಬಾಲೆ: ವೆಲ್ಲಭನನ 
ಗಲ್ಲಳಲಿನಿಂದ ವಿಕಳತೆಗೊಂಡಳು (ಹಚಕಾ. ೪-೪೭) ; ಮರದ ಹರಿಯಣ 
ದೊಳುಂಡಂ (ಶಮದ. ೨೪೧ ಪ್ರಯೋ) ; ರಾಜಾನ್ನದಕ್ಕಿಯ. ಸಾಲ 
ಹೆರಿಯಣದ . . . ವಿವಿಧ ಭಳ್ಸ್ಟಾವಳಿಯ ಬಾಣಸದೊಳಗೆ: ಬಂದಳು 
ಮತ್ತ ಗಜಗಮನೆ (ಕುವ್ಯಾವಿ. ೩-೩೬); ಹೇಮದ ಸಾಲ ಹರಿಯಣ 
ಗಳ ಸುವರ್ಣದ ತಟ್ಟಿ ಬಟ್ಟಿ ಲುಗಳ * ೬ « ಸಾಲೆಸೆದವಾ ಭವನಾಂತರಾಳ 
ದಲಿ (ತೊರರಾ. ೬-೫೫-೩೮) ; ಸೊಡರ ಸುಳಿಸಿದರು' ಹರಿಯಣದಿ (ತುರಂಗ. 
೩೭-೫೯). ಹೆರಿಯಾಣ: ೧. ಹರನ 'ಚೆಂಗಣಿಗಿಲೆಯ 'ತೋಳ್ನಾಲೆಯಂ. 
ತರಿಸಿ ಹರುಸದಿಂದಂ. ಹೊನ್ನ ಹರಿಯಾಣದೊಳಗಿರಿಸಿ ' (ನಂಬಿರ, ೯-೭೬) ; 
ಕ್ರಮವೆರಸಿ ಹೊಸ ಹೊನ್ನ ಹರಿಯಾಣನುನಳನಡಿಸಿ ಪಂಚ 
ಸಳ್ವಾನ್ನಮನಮಳದೇವಾನ್ನ ದಿಬ್ಭಾನ್ನ್ನಂಗಳಂ ಬಡಿಸಿ (ಬಸಪು. ೮-೧೪) ; 
ಗಉಡು  ಸೊಣ್ಣಪ್ಸನು ಕೊಟ್ಟಿ ಉಪಕರಣ ಹರಿಯಾಣ ಅಡ್ಡಣಿಗೆ 
(ಎಕ. 1%, ಬೆಂಗಳೂ. ೯೦-೮; ಸು, 1400); ಹರಿವಣ : ೧. ನಂಜ್ಞೆ 
ಮಾಂಸದ ಹೊರಳಿಯಲಿ ರಣಭೂತದುಣಿಸಿಗೆ ಹರಿನ[ಸಾಕಾಂ. ಯ]ಣವ 
ಸಿಟ್ಟಿಂತೆ ಹೊಸ ಸರಿಯಾಯ್ತು ರಣಭೂನಿ (ತೊರ. ೫-೬-೧೬) ; 
ತರಿಸಿದನು. ನವರತ್ನ ಖಚಿತದ ಹರಿವಣವ (ಕೋಗಯ, ೯-೭೪) ; ನಗುತ 
ಸುರಲಲನೆಯರು ಸಿಂಬೆಯ ಬಿಗಿದು ಹೊತ್ತರು ಹರಿವಣಂಗಳ (ಅಂಬಿಕಾ. 
೪೫-೪೦). ಹರಿವಾಣ, : ೧. ಆಗಮನೆ ಹರಿನಾಣವಾಗಿ ಪುರಾಣನೆ. 
ಓಗರವಾಗಿ ಉಂಬಾತ ನೇದವಾಗಿ (ಕೋಲಶಿಾಂ. ೫-೧೨); ದೇವರಿಗೆ 
ಬೆಳ್ಳಿಯ ಹರಿವಾಣನನೂ ಕೊಟ್ಟು (ಎಕ. ೫೫, ಚನ್ನನ. ೬೫-೬; 
1278) ; ಆರತಿಯ ಹರಿವಾಣ ಸುಳಿದುದು ಸಾಲು ಸೊಡರುಗಳ (ಕುನ್ಯಾಅ. 
೭-೯೬); ಅವಳು ಹೊನ್ನ ಹರಿವಾಣದ ಮೇಲೆ ಮೃದುವಾದ ಕೇಶ್ಮೆಯ 
ನಸ್ತ್ರವನ್ನು ಹಾಸಿದಳು (ಹಾಹುತ್ತ. ೪೦). ೩. ಇಷ್ಟಕೆ ಅನನೊಬನು 
ಪ್ರ ಕೃ ತಿ ಮಾಡಿ ಆಳಸಿದಂಥವರು ಕಲಿದೇವರ ಹರಿವಾಣಕೆ ವಿಸವನಕ್ಕಿದು 
(ಎಕ. ೫11, ಚೆನ್ನಗಿ ೫-೧೨; 12637); ಯಾ ಧರ್ಮಕ್ಕೆ ಬಿಟ್ಟ 


Ix-i, 


ಷಸರಿಯಾಣ್ಯ 


ಸ್ನಾಸ್ತಿಗೆ ತಪ್ಪಿದರೆ ಯಾ ಸ್ವಾಮಿಗಳ ಹರಿವಾಣಳ ವಿಷವಕ್ಕಿದನರು 
(ಎಕ್ಕೆ. XIV, ಶ್ರೀರಂಗ ೧೯೮-೩೦ ; 1598). ೫, ಸೈನೇದ್ಯಕ್ಕಾಗಿ 
ಕೊಡುವ ದಿನಸಿ ತುಂಬಿದ ತಳಿಗೆ: ಶ್ರೀರಂಗನಾಥದೇವರ ತಳಿಗೆ 
ಒಂದು ಶ್ರೀ ಲಕ್ಷ್ಮೀದೇವಿಯ ಹರಿವಾಣ ಒಂದು (ಎಕ. xiv, ಶ್ರೀರಂಗ. 
1529) ; *ಾಚಮನಾಯ್ಯಿತಿ x ತಂತಮ್ಮ ಹರಿವಾಣಕ್ಕೆ 
ಕೊಟ್ಟು ದು (ಎರ. ೪11, ತಿನಮೊ, ೪೭-೭; 16681), ೬. (2): ಪಾಠ 
ಕರ ಗಣಿಕೆಯರ ವೀರರ ಹರಿವಾಣದಾಯದ ಲೆಂಕರ ಬಿಂಳಡಂಕಳಾಟರ 
. ೬೬ ಹರ್ತಕರೆ ಮೊತ್ತದೊತ್ತರದ ತಿಂಥಿಣೆಯನೊತ್ತ ರಿ ಇಟ್ಟ ಣಿಸಿದ 
ಕಟ್ಟಣಕದಾಸ್ಮಾನದೊಳು (ಬಸರ. ೬-೨೧). 
ಹರಿವಾಣದಾರತಿ - ತಟ್ಟಿ ಯಲ್ಲಿ ಮಾಡುವ ಆರತಿ: ಸುಡತಿಯೆರೆ 
ಹರಿವಾಣದಾರತಿಗಳನು. ಕೈಗೊಳುತ . » * ಒಪ್ಪ ಂಬಡೆದು (ಕುವ್ಯಾಆ.. 
೧೬೨೮) ; ಅರಸ ರಥನೇಲಿದನು ನೃತ್ಯದ ತರುಣಿಯರ ಹರಿವಾಣದಾರತಿ 
ಗಳ ವಿಲಾಸದಲಿ (ತೊರರಾ. ೧-೧೬-೧೨), 
[ಪಠ್ಯಿ4 ಎವಾಣ್ಯ?./ಕಮಿ. ಅರುವಾಣ ; ತುಳು. :ಹರಿಯಾಣೊ, ಹರಿ 
ಯಾನೊ; ಹರಿವಾಣೊ, ಆರಿಯಾನೊ, ಅರಿವಾಣೊ ; ತೆಲು. ಪರಿಯಲ, 
ಹರಿವಾಣ, ಅರಿವಾಣ./ಪ್ರಾ. ಪ೦ಅಲ, ಪರಿಅಲಿ] 
ಪರಿಯಾಣ, (ನಾ): ಜೀನು ; ತಡಿ: ಪಂನೆರಡುಸಾವರನರುಶ ಶ್ರೇಣಿ 
ಫೊಲಂ: ಕನಣಿಯ ಮಣಿಯ ಪರಿಯಾಣದಿಂ ತೋರ್ಕೆಪೆತ್ತೆಯ್ತರೆ 
ತಂಸೊಂದಾನೆಯಿಂ ಸೇವುಣ ಪ್ರಿಪಬಳಮಂ'ಸೂಂಕಿ : ಬೆಂನಟ್ಟ ಕೊಂದಂ, 
Aaa. IX-i, ೩೪೦-೪;: 1224). [-ಆಸಂ. ಪರ್ಯಾಣ] 
ಫರಿಯಾಣಪೀಕ (ನಾ). ತಟ್ಟೆಯನ್ನಿಡುವ ಪೀಠ; ಅಡ್ಡಣಿಗೆ: 
ತರಳಿಕೆ' ಪಾಸು: ಗದ್ದಿ ಗೆಯನುತ್ವ ಉಿನಿ ಸೀ ಪರಿಯಾಣಪೀ ಕವನಿರಿಸು (ಅನಂಚ. 
೫-೫೪). [ಪರಿಯಾಣ, - ಪೀಠ] 
ಪರಿಯಾನ (ನಾ). ಸಂಚಾರ; ತಿರುಗಾಟಿ. [ಸಂ.] 
ಪರಿಯಾಪ್ತ (ನಾ). ಸಾಕಷ್ಟಾದುದು:: ಭವಭಯಸಾಗರಕೆ ತನ್ನಂಭ್ರ 
ಕಮಲಪರಾಗಚಿಂತಾಪೋತವೇ ಪರಿಯಾಪ್ತವು (ಸಿಭಾಗ. ೧೦-೨೫-೩೪). 
[ಆಸಂ. ಪರ್ಯಾಪ್ತ] 
ಪರಿಯಾಸ್ತಿ (ನಾ).. ಸಂತೃಪ್ತಿ ; ತುಪ್ಟಿ : ಎನಗೆ ನಿಮ್ಮಡಿಗಳ ಕೃಪಾ 
ಲೋಕನವಲೇ ಪರಿಯಾಪ್ತಿ (ಕುವ್ಯಾಆ; ೬-೨೭). [ ಸಂ. ಪರ್ಯಾಪ್ತಿ] 
ಪರಿಯಾಯ. (ನಾ). ೧. ಅನುಕ್ರಮ; ಸರದಿ; ಪರಿವಿಡಿ: 
“ ಅನುಪಾತ್ಯಚನುಂಂ . . . ಪರಿಯಾಯಮನುಗತಿ ವಿಶಾಯಮೆನಲು 
ಸುಪರಿವಿಡಿಯೆನಿಕು” (ನುಂಗರಾ, ೧೩೦-೧೯) ; ಪರದೇಶಮಂಡಲವನಿರವ 
ನೊಂದನೆ ಮಾಡಿ ಪರಿಯಾಯಪರೀಕ್ಷೆಯನೊರೆದು ನೋಡುತ್ತ (ಚನ್ನವ. 
ಕ. ೪೪೭೧೯೪೭) ; ಮಾಯದಭಿರಂಜನೆಯ ರಚಿತೋಪಾಯದಲಿ ಗೋತ್ರ 
ಪ್ರವರಪರಿಯಾಯಹಲಿ .ಪದಕೆಳಿಗಿದರು ಪಾವನತಸೋಧನನ (ತೊರರಾ, 
೧-೫-೪೮). ೨. ರೀತಿ; ಬಗೆ; ಕ್ರಮ: ಗುರು ಲಿಂಗ ಜಂಗಮಕ್ಕೆ 
ದಾಸೋಹವ ಮಾಡುವ ಭಕ್ತನ ಸರಿಯಾಯವ ನೋಡಿರಯ್ಯಾ (ಸರ್ವವ. 
೧೪೬-೭೧೪), &. ಬದಲು; ವ್ಯತಿರಿಕ್ತತೆ : ಕಣ್ಣಾರೆ ಕಂಡುದಕೆ 
ಪರಿಯಾಯನೇ ಕುಓಲೆ (ಕೊಟ್ಟೂ ಬ, ೯-೧೧). ೪. ಬದಲಿ ರೂಪ, 
ಆಕಾರ; ಪರ್ಯಾಯರೂಪ : ಬಯಲ ರೂಪಿನ ವಸ್ತು ಜೀನನದಕೆ 
ಗುಣನಿಯತದಿಂದಜಕಿವು ಕಾಣ್ಮೆಗಳು ನಯಗೆಟ್ಟ ನರಸುರರಾದಿಯಾದಾಕಾರ 
ಚಯಗಳದಜ ಪರಿಯಾಯ (ಭಸಚ. ೬೭-೧೨೩). [-ಲಸಂ. ಪರ್ಯಾಯ] 
ಪರಿಯಾರ, ಪರಿಯರ (ನಾ). ತೆರಿಗೆಯಿಂದ ವಿನಾಯಿತಿ; 
ಕಂದಾಯ ' ಕೊಡುವುದರಲ್ಲಿ ರಿಯಾಯಿತಿ : ಭೂತಶರ್ಮ್ಮರ್ಗ್ಗೆ 
ಶಾಲಿಗ್ಗಾಮೆ ಸರ್ವ ಪರಿಯಾರ ಪರಿಗ್ರಹದಿನ್ನು ಪಾಣಿಗ್ರ ಹಣಂ ಕೆಯ್ದು 
ಕೊಟ್ಟಾರ್‌ (ಮೈಆರಿ. ೧೯೪೧, ೧-೩೨; 6487) ; ಕಾದು ರೆಣಸಾಗರ 


೨-೧೮; 


೫೭೫೪ 


20 


25 


95 


40 


45 


ಪರಿಯಿಸು 


ನ್ಪರಿಯಾರಂ ಕೊಟ್ಟ ನ್‌ (ಸೌಇಇ, 12021, ೩೯೨-೫; 8ನೆಯ ಶತ); ಪರಿ 

ಯಾರಮಾನೈೆಡಿಸಿದೊನ್ಬ ಇ್ರ್‌ ಮಾಹಾಪಾತಳನಕ್ಕೆ (ಎಳ. 2೭1೪, ' ತಿರುಮ, 

೨೫೩-೮ ; ಸು. 800); ಆರ ಮಣ್ಣಿಲ್ಲ ಪರಿಯಾರ ಇಲ್ಲ ಕೊಡಂಗೆಯಿಲ್ಲ 

IX-i, ೨೪-೫೦; 936). ಪರಿಯೆರ; ಮೊಜಡಿಯ 
ಮೊದಲೊಳ್ಳೊಟ್ಟೂ ರ್ತ್ರೈೇಜಿವರಿಯರ ಮಾಳ್ವುದೆನ್ನು ಕೇರಿ ಸಮಸ್ತಂ 
ಕೆಲಗೆ ಪದಿನೇಟು 'ಮತ್ತರ್‌ (ಕಣ. 11, ೪-೧೫; 918); ಮಾನ್ಯಕಾಲಿ 
ರ್ಮೂಜು ಶ್ರಾಣೆಗೆ ಪರಿಯರ ಗಧ್ಯಾಣವನ್ತಿಉುನರ್‌ (ಸೌಇಇ. 1-1, 
೭೭-೨೯ ; 992) ; ಒಸೆದಿತ್ತ ರ್ಮ್ಮಾಜನವಿಸಾ ಬಸದಿಯ ಸೂಳೆಗೆ ವಿಶೇಸದಿಂ 
ಸರಿಯರನ್ನು ಂದಸತುದೆಅಮೈಂದಿ ಕರವಡನಿಸಿವಾಕೂಳ್ಳಾಳ[ಗೈ ಯ್ದ 
ತಳಭೋಗವಿವ (ಸೌಇಇ. 261-1, ೫೨-೭೭; 1007). [-ಆಸಂ. ಪರಿಹಾರ] 

ಸರಿಯಾರನಿಡು (ಕ್ರಿ). ತೆರಿಗೆಯಲ್ಲಿ ವಿನಾಯಿತಿಯನ್ನು 
ತೋರಿಸು ; ಕಂದಾಯದಲ್ಲಿ ರಿಯಾಯಿತಿ ಕೊಡು : ತೋಟಮು 
ಮಣ್ಣು ಮ ಪಟಕಿಯ ಬಬ್ಜನ್ರೆ ಪರಿಯಾರನಿಟ್ಟಿಮ್‌ (ಎಕ, 1೪, ನಡತೊ. 
೬೦-೮೨ ;, ಸು, 890), [ಪರಿಯಾರ 4 ಬಿಡ] 

ಪರಿಯಿಡು, ಹರಿಯಿಡು (ಕ್ರಿ). ೧. ವೇಗವಾಗಿ ಹೋಗು,- 
ಧಾವಿಸು; ಮುನ್ನುಗ್ಗು : ಜನಂಗಿಡಿಸಲಾ ಜನನಂ ಪರಿಯಿಟ್ಟು 
ಮುತ್ತಿ ದಂ (ಸಂರಾಮಾ. ೧೦-೧೬೨) ; ದಿವಿಜರಾಜಫಿಂದೆನಗೆ ರಾಜರಾಜಾಭಿ 
ಷೇಕಮಂ ಮೆಜಕಿಯಿಂಸುವೆನಲ್ಲಿಗೀಗಳ್‌ ಪರಿಯಿಡುನೆನೆಂದು ತನ್ನೊಳ್‌ 
ನಿಶ್ಚಯಿಸಿ (ಜಗವಿ. ೮-೭೮ವ) ; ಭರದಿನರಮನೆಗೆ ಸರಿಯಿಟ್ಟು ಕಟ್ಟದಾನೆ 
ಗಳ ದಂತಳಾಂತಿಯಂ ಕಿಟ್ಟು .ಕಳೆದುಂ (ನರ್ಧಷ. ೬-೩೨); ಕೆಲರತಿನೇಗ 
ದಿಂದ ಪರಿಯಿಟ್ಟು ಕೆಲರ್‌ ನಡೆತಂದು ಮಂಟಪಸ್ಮಳದ ವಿಶಿಷ್ಟ ವಿಷ್ವರ 
ದೊಳಿರ್ದುದು . ರಾಜಿತರಾಜಸಂಕುಳೆಂ (ನಳಚಂ. ಭರದಿಂ 
ಚತುರಂಗಬಲಂ ಬೆರಸಧಟಓಂದುರ್ಬಿ ಕೊರ್ಬಿ ಪರಿಯಿಟ್ಟಾ ಗಳ್‌ ಧರೆ ಕಂಪಿಸೆ. 
ಕಲಿಕಾಮನ ಪುರಮಂ ಮುಳಿಸಿಂದೆ ಮಂತ್ರಿ ದಂ ಗಿರಿಶಸುತಂ. (ತ್ರಿ ಪುವಿ- 
೫-೩) ; ಪೊದಳ್ಳು ಪಾಯ್ಡು ಸರಿಯಿಟ್ಟು ದು ವಾಯುರಯಂಂ ಹಯ 
ದ್ವಯಂ (ರಾಜಕೇ: ೧೩-೯೧). ೨. ಪ್ರವಹಿಸು; ಹರಿ: ಅಶ್ರು 
ಪ್ರವಾಹಂ ಪರಿಯಿಂಡೆ ಪುಳಕಂ ಪೊಣ್ಮೆ (ರಕ್ಷಾಶ- ೬೦) ; ಬೆಮರ್‌ ಕರಂ 
ಪರಿಯಿಂಡೆ 'ಗದ್ಗದಂ ಸುಳಿಗೊಳುತ್ತಿರೆ (ಪಂಪಾಶ. ೬). ೩. ಧಾಳಿ 
ಮಾಡು; : ಮುತ್ತಿಗೆ ಹಾಕು; ದಂಡೆತ್ತಿ ಹೋಗು: ಪಂ 
ಯಿಟ್ಟ ಬಪ್ಪನೀ ಬಪ್ಪನೆ ಕಡುಮುಳಿಸಿಂ ಗಂಗಪೆರ್ಮ್ಮಾಡಿರಾಯಂ 
ನಿರುತಂ ತಾನೆನ್ನು ಚೋಳಂ ಮದಮನುಡುಗಿದ೦ಂ (ಸೌಇಇ, 
IX-i, ೧೧೮-೧೮ ; 1057) ; ಮೂಜನೆಯ ದಿವಸದಂದು 
ಶತ್ರುಘ್ನಂ ನಂಡ್ಯಾವರ್ತಪುರಕ್ಕೆ ಪರಿಯಿಟ್ಟು ಪಲಂಭರರಸುಮಕ್ಕಳಂ 
ಕೊಂದು (ಪಂರಾನಾ. ೮-೨೨ನ) ; ಪರಬಳಮಂ ಸರಾಕ್ರನಿಂಸಲೆಂದೆರ 
ಗೌಡನುದಗ್ರ ಕೋಪದಿಂ ಪರಿಯಿಡೆ (ನಿಕ. ೫1, ಚಿತ್ರದು, ೧೩-೧೭; 
11247). ಹರಿಯಿಡು : ೧. ನೇಪುಗಾಡಿಂ ಹಕ್ಕಿ ದಲೆಗೆ ಹರಿಯಿಡುವ 
ಹರಿಣೀಗಣದ ಕಡೆವಾಯೊಳರೆಮೆಲ್ಲುಟಃದೆಳೆಗಟುಂಕೆಯೆಸಟ್ಗಳಂ ಸೆಳೆದು 
ತಂದಾ ಬಯಲೊಳ್‌ ಬಳ್ಳಿ ವಸಲೆಯಂ ಸೊಸಯಿಂಸಿಯಂ (ಚಂದ್ರಪ. 
ಲಾಳ ವು. ಷಿ ಶ್ರೀ ಮತ್ರ್ರಿಭುವನಮಲ್ಲ ಪೊಯ್ಸಳ. ಬಿಟ್ಟಿದೇವ ತಳಕಾಡ 
ಹಂಯಿಟ್ಟಡೆ ಆದಿಯಮನಿದಿರಾನ್ರು ಇದಿ (ಮೈಆರಿ, ೧೯೩೪, ೧೨-೪; 
1117) ; ಕವಿದ ವಿದ್ಯಾಮದೋತ್ಪಾ ಟಿನಕ್ಕೆ ಹರಿಯಿಡುವ ಬಲವೋ 
(ಸಿದ್ಧರಾ.' ೨-೪೦). [ಸರಿ ಇಡು] 

ಪೆರಿಯಿಸು, ಪರಿಸು, ಹರಿಯಿಸು, ಹರಿಸ್ಕು (ಕ್ರಿ). ೧. ಓಡುವಂತೆ 
ಮಾಡು; ಓಡಿಸು; ನುಗ್ಗಿಸು: ತದ್ರಥಮಂ ಹರಿ ವಾಯುನೇಗದಿಂ 
ಪರಿಯಿಸೆ ತಾಗಿದಂ ಹರಿಗನಂಕದ ಪೊಂಕದ ಸುಪ್ರತೀಕಮಂ (ಸಂಪಭಾ.. 
೧೧-೭೬) ; ನರಪತಿ ತೈಲಸಂ ಬೆಸಸೆ ಘೂರ್ಜರಸೇನೆಗೆ ಸೂಚಿಯಾನೆಯಂ 


(ಸೌ. 


೩೦೮); 


ಪರಿಯಿಸು 


ಪರಿಯಿಸಿ ಗೆಲ್ವಂ (ಗದಾಯು. ೨-೪೭) ; ತನ್ನ ರೆಥಮಂ ಲಂಕೇಶ್ವರ 
ನಿರ್ದೊಡ್ಡ ಣದತ್ತ ೮” ಪರಿಯಿಸಿದನಿದೇಂ ಪ್ರತಾಪಿಯೋ ಪವನಸುತಂ 
ಪರಿಯಿಸೆ ಕೀ ಪಾಯು ರಥಯೂಥ 
ರಥಾಂಗದ ನೇವಿಂಘಾತದಿಂ ಧರಣಿ ಸುರುಳ್ಳು ಕಂಪಿಸೆ (ಕಾಂತೀಶ್ವೈ- ೮-೭೮); 
ಪೆರ್ಬಾವು . . , ಬಂಡಿಯನು ಪರಿಯಿಸೆ ಘಳಿಲನಿಕ್ಕ ಡಿಯಾದುದು 
(ಸಾಳ್ವಭಾ, ೨೦-೮೩). ೨. ಹರಿಯುವಂತೆ ಮಾಡು ; ಪ್ರವಹಿಸು 
ವಂತೆ ಮಾಡು: ಮೊಗೆಯಲ್‌ ಕೊಡಗೊಂಡು ತಿರ್ದಿ ಬಚ್ಚ ಲನೆಲೆಯೋಂಟ 
ದೊಳ್‌ ಪರಿಯಿಸಲ್‌ . , . ಬಗೆದುದಂದು ಜನಂ ಘನಚಂದ್ರಿಕಾಂಬುವಂ 
(ಅಜಿಪು. ೬-೪೫); ಅಮೃ ತಾರ್ಣವಮನೆ ಮೇರುವಿನ ಮೇಖಳಾ 
ವನಕೆ ತಿರ್ದಿ ಪರಿಯಿಸಲಿಂದ್ರಂ ಸಮೆದೇರಿವೊಲ್‌ (ಪುಷ್ಪಪು. ೧೧೯) ; 
ಮಸಿಗತ್ತ ಲೆಯ ಕೊಳದ ಕಟ್ಟಿ ನೊಡೆಯುತ್ತೆ ಕರ್ಬೊನಲ ಪರಿಯಿಸುವಂತೆ 
ತುರುಬು ಸಡಿಲಿಸಿ ಬೀಸಿದಳ್‌ ಕೇಶಪಾಶಮಂ (ಚಿತ್ರಾಂಗ. ೩೩-೮೯೭). 
ಪೆರಿಸು, : ೧. ಸಿರಿಯೊಡೆಯೆಂ ಕೀಟಾಳಾಗಿರಲರಿವನೆ ಪರಿಸುತಂ 
ಕಿರೀಟಿಯ ರಥಮಂ (ಸಮನ. ೮-೧೪೪); ಕಮಲಾಸನಂ ಹಂಸೆಯೆಂ 
ಕಮಲಾಂಬಕಂ ಬೇಗದಿಂ ಗರುಡನ ಒತ್ತರಿಪ ಸಕಲ ಸಂರಂಭದಿಂದೇಜಕಿ ಪರಿ 
ಸುತ್ತಿರಲ್‌ (ಚೆಬಪು. ೧೬-೧೬) ; ಹರಿಹಯನಶ್ಚದಂದದ ತೇಜಿಗಳನೇ ಅಕಿ 
ನೆಜಿಕಿ ತೊಲಗುಭಯವೀಧಿಗಳ ಪರಿಸುವ ಬಿರುದಿನ ರಾಯರಾವುತರ ಸಿಂಗರ 
ವಾಂತ ಕೇರಿಯೊಸ್ಪಿ ಹುವು (ಕಂನವಿ. ೬-೫೮). ೨. ಪರಿಸುಗುಮಿಲ್ಲಿ 
ಭೋರ್ಗರೆವ ನೆತ್ತರ ಪೆರ್ವೊನಲಂ (ಧರ್ಮಾಮೃ. 
ಇಳೆಯನೀರಡಿಮಾಡಿದ ಪಾದ ಜತನ ಬಾಂಬೊಳೆಯ ಪರಿಸಿದಂಭ್ರ ಜತನ 
(ಮೋಹತ. ೧೪-೧೯); ರಕ್ತದ ಬಲುಗಾಲುವೆಯ. ಪರಿಸಿದರು. (ಕಂನವಿ. 
೧೫-೫೪). ೩. ಚಲಿಸುವಂತೆ ಮಾಡು ; ಹೋಗುವಂತೆ ಮಾಡು ; 
ನಡೆಯಿಸು ; ಕಳುಹಿಸು: (೫. ಹರಿಯಿಸು : ೧. ಹರಿ ರಥಮಂ 
ಹರಿಯಿಸುತುಂ ತೆಲಲ್ಸಿ ತತ್ವಮನೆ ಪೇಟ್ಗು ಗಡ ಕಾದಿಸಿದ೦ (ಸಮಸ. 
೧೦-೧೬೨) ; .ಆನೆಯಂ ಮಗುರ್ಚಿ 7೭೭೬ ಹರಿಯಿಸಿ ಕಾದಿ ಮೇಲಾಳಿ 
ರ್ಪ್ಪರ ಕೊಂಡು , . . ಜೋಳವಾಳಿಯ ನೆಟಿದ ಬಾಸಿ (ಮೈಆರಿ. 
೧೯೩೪, ೧೨-೬; 1117). ೪. ಕಳೆ; ಇಲ್ಲವಾಗಿಸು ; ನಿವಾರಿಸು: 
ಪಿಂತಾದ ದುಸ್ಸುಹಾವಸ್ಥಾಂತರೆ ಸಂತತಿಯನಾಗಳನುಭವಿಸುತಮಿರ್ಪಂತಿ 
ರ್ದಳ ಚೈತನ್ಮಮನಂತಾಗಳೆ ಹರಿಯಿಸಿತ್ತು ಮೂರ್ಛಾವೇಗ೦ (ಕಾದಂಪೂ. 
೯೨೮); ನೆಗಬ್ಮಘಮಂ ಹರಿಯಿಂಪೆನೆಂಬರ್ತಿಯಿಂದನಿಲ್ಲಿಗೆ ನಂದೆಂ 
(ಧರ್ಮಾಮೃ, ೬-೩೦) ; ಪರಧನಹರಣನ ಹರಣಮುಂ ಹರಿಯಿಪ ಪರಿಣತೆ 
ಯನುರವಣಿಸಿ ಬೆನ್ನೊಳೆ ಪರಿದು (ವರ್ಧಪು. ೨-೪೮ ನು. ೫. ತಿರುಗಿಸು; 
ಹೊರಳಿಸು: ಅಲ್ಲಿಂದ ಎಡಕ್ಕೆ ನಮ್ಮ ಕಣ್ಣನ್ನು ಹರಿಯಿಸಿದರೆ 
ಮತ್ತೊಂದು ಸುಂದರ ತಾರಾಗುಚ್ಛವು ಕಂಗೊಳಿಸುತ್ತದೆ (ನಕ್ಷತ್ರ. ೮); 
ಪಾತ್ರೆಗಳ ಮತ್ತು ಇತರ ಸಲಕರಣೆಗಳ ಕಡೆಗೆ ಗಮನ ಹರಿಯಿಸಬೇಕು 
(ಅಡುಸಾ. ೩೨). ಹರಿಸ್ಕು : ೧. ಕಳ್ಳರು ಕದ್ದು ಹರಿಸೆ ಹರಿಗಾಡಿಸೊಳು 
ಪಶುನಿಚಯವಂ (ಸಾನಂಚ. ೩-೧೫೫) ; ಬಹಳಮದಗಂಭೇಭಮಂ ನಿಗ್ರಹಿ 
ಸುವನ ಮೇಲಕೆ ಹರಿಸಿ ನಿಗ್ರಹಿಸಿ ಕೊಲ್ಲು (ಬಸಪು. ೨೧-೩೮) ; ಧರ್ಮಜ 
ನೆಲ್ಲಿ ಮೋಹರಡೆಗೆನನತ್ತಲೆ ರಥನ ಹರಿಸು (ಕುನ್ಮಾದ್ರೋ, ೨-೩೦); 
ಹರಿಸಿದಂ ಬೇಗದಿಂ ಮಣಿವರೂಥಮಂ ಕೆಲಬಲದ ಮನ್ನೆಯರ ಗಡಣದಿಂದೆ. 
(ಜೈಮಿಭಾ. ೪-೨೭). ೨. ಲೋಚನತಪ್ತ ವಾರಿಯನು ಭೂಚಕ್ರದೊಳು 
ಹರಿಸುವ ದುಕ್ಕಿಯ ಕಂಡು (ನೋಹತ. ೧೦-೧೪). ೩. ಬರಪಾರದೆ. 
ದೂದನಿಯರ ಹರಿಸದೆ . . . ಮನಪೊಲ್ಡಾಗಳ ನೆರೆಯಲ್‌' ದೊರೆಕೊಳ್ಳ 
ರತಮೆ ಸಂಕಲ್ಪ ರತಂ (ಕಾದಂಉ, ೩೧೮) ; ಬೇಹ ಹರಿಸಿದರಖಿಳ ದೆಸೆದೆಸೆಗೆ 
(ಕುವ್ಯಾಬ್ರೋ. ೮-೪೪) ; ಹರಿಸುತಂ ತನ್ನ ಮೋಹರವವಂತೈದೆ . . . 
ವರೂಥಮಂ ಹರಿಸುತಂತಾ ಬಭ್ರುವಾಹನಂ ಖಾತಿಯೆಂ ಕೈಕೊಂಡು 
55 


(ಸಂರಾಮಾ, ೧೩-೧೨೬) ; 


೪-೨೩೭); 


೫೩೨1೫ 


0 


20 


25 


35 


40 


45 


ಪರಿರಂಭ 


ಕಣೆಗಜಕಿಯಂತೆ (ಚೈಮಿಭಾ. ೨೨-೨೫). ೪. ತಪದೊಳಾದ ಕಡುಚೆಲ್ವಿಂದಂ 

ತಾಂ ಸಂದಘಮಂ ಹರಿಸಿ ದಿಟಿಂ ಸುರಗತಿನಡೆದು ಭೋಗಿಪುದು. ತತ್ಸಲನುಂ 

ಹರಿಯ ಮದವಂ ಹರಿಸುವಂ ಗಡ 
(ಬಸಪು. ೨೩-೨೨); ಮಾಸವಾಟಿಕ್ಕಾತನಂಗದ ದೋಷ ಹರಿಸಲು ಬಳಿಕ 
ರಾಜ್ಯಮಹೀಶ ಮಾಡಿದನಖಿಳಭಾರತವಂಶಮಧ್ಯದಲಿ (ಸಂಭನ. ಪರಿ. 
೩೧೩-೪೪) ; ಎನ್ನ ತಾಪತ್ರಯಂಗಳಂ ಹರಿಸಿ ರಕ್ಷಿಸು (ಚೆಬಪು, ೧-೧); 
ಹರಿಸಲಪ್ಪು ದೆ. ನರರು ಮತ್ಸರಿಯ ಸಂಕಟವ? (ಮಂಳುಕ. ೨೦೧). ೫. 
ದ್ರಾವಿಡ ಭಾಷೆಗಳ ಕಡೆಗೆ ಒಂದು ತೌಲನಿಕ ದೃಷ್ಟಿಯನ್ನು ಕನ್ನಡ ಕವಿ 
ಗಳೂ ವಿದ್ವಾಂಸರೂ ಹರಿಸಲಿಲ್ಲ (ದ್ರಾವಿವಿ. ೧೩ ಹಿನ್ನೆಲೆ). ಹಿ. ತೀರಿಸು; 
ಮುಟ್ಟಿಸು : ಅಡರೆನ್ನ ಸಾಲವನ್ನು ಹರಿಸಲೊಂದುಪಾಯವುಂಟು 
(ಡೇವೀಚೌ. ೧೨೭). [ಪರಿ + -ಇಸು,] 

ಪರಿಯುಕ್ತ (ಗು). ಸೇರಿದ; ಕೂಡಿದ: ಪರಯುಕ್ತವಚ್ರಿಯಿಂ 
ಸುರಪುರದಂತೆ ವಿಭೂತಿಶೋಭೆಯಿಂದಾ ದಿನಿಜೇಶ್ವರನಂತೆ. ಕಣ್ಣಿ ನಂದಚ್ಚರಿ 
ವೆತ್ತು ದು ಸೊತಿಕಾನಿವಾಸದ್ವಾರಂ (ಕುಸುಮಾ. ೬-೭4). [ಸಂ] 

ಪರಿಯುಡುಗು (ಕ್ರಿ). ಪ್ರವಹಿಸುವುದು ನಿಲ್ಲು; ಹರಿಯುವುದು 
ನಿಂತು ಹೋಗು: ಜಿನನಂ ಶಿರದೊಳ್ಳಲೆ ತಾಳ್ಮಿ ದಾನಚಿಂತಾಮಣಿ 
ನಿರ್ಭರಗೋ ದಾವರಿಯಂ ಪುಗೆ ಪರಿಯುಡುಗಿದುದು (ಸೌಇಇ, 1X-;, 
೫೨-೨೧; 1007); ಪೆರ್ವೊಳೆ ಪ[ಪಾಕಾಂ. ಪಿ]ರಿಯಂಡುಗದ ಸಿರಿಯನೊಳ 
ಕೊಂಡು ಭೂಮಂಡಳಕ್ಕೆ ಮಂಡನಮೆನಿಸಿ ರಂಜಿಸಿರ್ಪುದು (ರಾಜಕೀ. 
೬-೨೪ ವ. [ಪರ್ಕಿ 4 ಉಡುಗು,] 

ಪೆರಿಯೋಗ (ನಾ). ೧. ಚೆನ್ನಾಗಿ ಸೇರುವುದು : "ಸರಿಯೋಗಿಸು” 


(ಧರ್ಮಾಮೃ. ೬-೩೨) ; 


ಪರಾ. ೨. ಚುಚ್ಚುಮಾತನ್ನಾಡುವುದು ; ಕೊಂಕುನುಡಿ : 
*ಪರಿಯೋಗವಂದುಪಾಲಂಭಮೆನೆ ಚುನ್ನವಾಡಿ ಜೆಸಗೊಂಬುದಕೆ 
ಸೆಸರೆನಿಕ್ಕುಂ' (ಮಂಗಲ. ೨೭-೬). [ಸಂ.] 


ಪೆರಿಯೋಗಿಸು (ಕ್ರಿ). ಚೆನ್ನಾಗಿ ಸೇರಿಸು,--ಕೂಡಿಸು : ಪೂಗಣೆ 
ಯವನ ಕಿಚ್ಚು ನೂರ್ಮಡಿಯಾಗಿ ಮುಂದೆಯಪಾಯವಂ ಪರಿಯೋಗಿಸು 
ವುದು (ಬಸಪು. ೪೫-೩). [ಪರಿಯೋಗ---ಇಸ್ಕು] 

ಪರಿರಂಜಿತ (ಗು). ಬಹಳವಾಗಿ ಪ್ರಕಾಶಿಸುವ,--ಶೋಭಿಸುವ : 
ಶ್ರೀಸ್ತ ನಸುಕುಂಕುಮರಜಸ್ತ ತಿವಿಲೇಪನಗಭಸ್ತಿ ಪರಿರಂಜಿತ ನಿಜೋನ್ನ ತನಿಶಾ 
ಲೋರಸ್ಕಲಪರಿಸ್ಫು ರಿತಕೌಸ್ತು ಭನಿಭೂಷಣರುಚಿಸ್ತಬಕಿತಾಖಿಳನಭಂ ಇಬ 
ಎಸೆದಂ ಫಣಿಪತಲ್ಪ ೦(ಜಗವಿ. ೧-೫೦). [ಸಂ.] 

ಪರಿರಂಜಿಸು (ಕ್ರಿ). ೧. ಅತಿಶಯವಾಗಿ ಶೋಭಿಸು : ಸಂಜೆ:ಪರಿ 
ರಂಜಿಸುತಿರ್ದುದಪೂರ್ನಶೋಭಿಯಿಂ (ಪುಷ್ಪ ಘು. ೮-೯೮); ಲವಣಾಂಬುಧಿ 
ಚೆಲ್ಪಂಬೆತ್ತು ದು ಭೂಮಂಡಲಮೆಂಬಿಂದುವನೊತ್ತಿ ಬಳಸಿ ಪರಿರಂಜಿಪ 
ಪರಿಷೇಸಂ ತಾನೆಂಬಂತೆ (ಜಯ, ೧-೨೯); ತೆರೆನೊಯ್ಲಿಂ ಕಂಪಿಸದಣ 
ಪಡಿಸೆಳಲ್‌ ಪರಿರಂಚಿಸೆಯು ಂ(ಜಕೇ. ೬-೨೪ ವ). ೨. ಅಧಿಕವಾಗಿ 
ಆನಂದವನ್ನುಂಟು ಮಾಡು,--ಆಹ್ಲಾ ದಕರವಾಗಿರು: ಪರಿರಂಜಿಸು. 
ತಿರ್ದುದನುರಣಗಮೆಂಬ ಬೆಳೆಸಿರಿ ಬೆಡಂಗಂ ಬೀಜಿಲು (ಸೌಂದಪು. ೧೪-೬). 

[ಸರಿ-, 4 ರಂಜಿಸು] 

ಪರಿರಂಭ (ನಾ). ೧. ಅಪ್ಪುಗೆ ; ಆಲಿಂಗನ : ಅಂತು ಸದ್ಯಸ್ಸಂತಾಸಿತ 
ಲೋಹಪುತ್ರಿಕಾಪರಿರಂಭಸಂಭನಸ್ಲೊ ₹ಸಗಲಜ್ಛಾ ಂಗಲ » » * ಸಾಕ್ರಂದ 
ತ್ಸ್ವ್ವರಪರಿಗತರ್‌ ಸೈರಿಸಲಾಜದೆ ತಡದಡಿಸಿ ಪರಿತಂದಂ (ಆದಿಪು. ೫-೮೭ ವ); 
ಮಾರುತಿ ಮಂಕುಳಿತಹಸ್ತಾ ೦ಬುಜಂ ವೀರಲಕ್ಷ್ಮೀಪರಿರಂಭೋತ್ಸಾ ಹದಿಂದಾ 
ಬೆಸನನತಿಬಳಂ ತಂದೆಯಂ : ಬೇಡಿಕೊಂಡಂ (ಸಂರಾಮಾ. ೧೦-೨೧೩); 
ಮೇಳದ ಚದುರಂತುಟೊಂದು ಪರಿರಂಭದ ಸಂಭ್ರಮಮರತುಟೊಂದು 
ಕೂಟದ ಪರಿ ಸತ್ಯಭಾಮೆಯೊಡಗೂಡೆ ಮುರಾರಿಗೆ ಕೂಡಿತುತ್ಸವಂ 


ಪೆರಿರಂಭಂಗೆಯ್‌ ೫೩೨೫೬ ಪರಿಲೇಸು 
(ವಿ. ೧೧-೫೬). ೨. ಸಂರಂಭ; ಸಂಭ್ರಮ; ಸಡಗರ: ಪರಿರಮಿಸು (ಕ್ರಿ). ಕ್ರೀಡಿಸು; ಭೋಗಿಸು: ಸೌಂದರದಚ್ಚ ಜವ್ವನೆ 
ಭರತಾಗ್ರಜಗೆ ಯರೌನರಾಜ್ಯಾಧಿಸತ್ಯಮಂ ವಿರಚಿಪೊಡೆ ಭೂಸುರರ ಯರೊಳು ಪರಿರಮಿಸುವನಿಗೆ ಮುಪ್ಪುಂಟಿ (ಭರಚ. ೭೬-೧೨). 
ಬಾಂಧವರ ಬೆಸಗೊಳಲು ಹರುಸದಿಂದೆಲ್ಲರುತ್ತರಮಿತ್ತ ಪರಿರಂಭ ಚಿತ್ತಕ್ಕೆ [ಸರಿ 4 ರವಿಂಸು] 
ವಿದಿತಮಲ್ರೆ (ವೆಂಕ209, ೨-೧-೩೮). [ಸಂ.] ಪರಿರಾಜಿಸು (ಕ್ರಿ). ಪ್ರಕಾಶಿಸು; ಶೋಭಿಸು ; ಒಪ್ಪು : ನಡುವ 
ಪರಿರಂಭಂಗೆಯ (ಕ್ರಿ). ಅಪ್ಪು ; ಆಲಿಂಗಿಸು: ತದ್ವಾಗ್ವಧುವಂ ಪಂ| 5| ರುಳು ನವಿಂದಿರೆದ್ದು ಸವಿಕೊಳು ಪರಿರಾಜಿಸಲು (ಘಡ. ೧೭-೬೪). 
ರಂಭಂಗೆಯ್ದಿ. ರಂ ವಿರಿಂಚಿ (ತ್ರಿ ಪುನಿ. ೯-೪೧). [ಪರಿರಂಭ + ಕೆಯ] [ಪರಿ- + ರಾಜಿಸು] 
ಪರಿರಂಭಣ (ನಾ). - ಪರಿರಂಭ ೧ : “ಆಲಿಂಗನಂ, ಉಸಗೂಹನಂ, ಪರಿರುಂದ್ರ (ನಾ). ಬಹು ದೊಡ್ಡದು ; ಮಹತ್ತಾದುದು : ಪಂ 
ಪರಿರಂಭಣಂ , “ಕ್ರೊ (ಡೀಕರಣಂ-ಈ ೭ ಅಪ್ಪಿ ಕೊಳು ಹ” (ಹಲಾಯು, ರುಂದ್ರ 0 ಭೂತಿಸಾಂದ್ರ 0 ಕುಡುಗೆಮಗೆ ವಿತಂದ್ರತ್ವ ಮಂ ಶಿ ಶ್ರೀನೃ ಸೇಂದ್ರ! 0 
೯೩-೪೧೪); poco ಂರಂಭಣಸ್ರ: ಕಟನದಕ್ಷದಕ್ಷಿಣನಿಷಾಣ (el ೧-೯). [ಸಂ.] 


'ವಿನ್ಯಸ್ತ್ಯ ಹಸ್ತ ಮುಂ (ಆಪು. ೧೪-೯೦ ವು; ಜೀವಂ ನಿನ್ನ ಯು ಪರಿರಂಭಣದೆ 
ಬಂದುದಲ್ಲೆ (ಕಾಜಂಉ. ೭೮೯); ಸರಿರಂಭಣಂ Wiis. ಪ್ರಹರಣಂ 
ಗಳು ರತಿಪ್ರಾರಂಭದೊಳು ಪಸರಿಸೆ (ಹಚಕಾ. ೪-೩೫). Ro] 
ಪರಿರಂಭಣಂಗೆಯ್‌ (ಕ್ರಿ). - ಪರಿರಂಭಂಗೆಯ್‌: ಉರಜೊಳೆಳೆಮುತ್ತಿ. 
ನೊಚ್ಚ ರನನೆಳಲಿಡುವಂತೆ ಪಂರಂಭಣಂಗೆಯ್ದೂ  (ಸೌಂದಪು. ೧೪-೪); 
ಶಬರಿ ಮುದದಿಂ ಗಾಢಸರಿರಂಭಣಂಗೆಯ್ಲು ಮುತ್ತಿನೊಚ್ಚ ರನವನ 
ಪಿರಿಯುಂರದೊಳಿಟ್ಟೊ ಡನೆ ೬ ೬ « ಪೋದಳು (ರಾಘಚ, ೧೭-೭೧). 
[ಪರಿರಂಭಣ--ಕೆಯ್‌,] 
ಪರಿರಂಭಿಸು (ಕ್ರಿ). ಅಪ್ಪಿ ಕೊಳ್ಳು ; ಆಲಿಂಗಿಸು : ಕೃಪಾವಾರ್ಧಿಯೊ 
ಳಾಳಿ ಮಂಳುಂಗಿಸಿ ಪರಿರಂಭಿಸಿ ಮುದ್ದಿಸಿ ತುತಿಸೆ (ಉದ್ಭದೇ. ೭-೩೦). 
[ರಿರಂಭಣ---ಇಸ್ಫು] 


ಪರಿರಕ್ತ (ಗು). ಬಹಳ ಕೆಂಪಾಗಿರುವ : ಪರಿರಕ್ತದಿವಾಕರಭಾಸುರ 
ಬಿಂಬಮದಿಂಬುವಡೆದುದು (ರಾಜಕೇ. ೧೨-೩೧). [ಸಂ.] 
ಪರಿರಕ್ಷ (ನಾ). ಗಮನ; ಕಾಳಜಿ; ನಿಗಾ: ಕೊಡುಗತ್ಕುತ್ತಮ 


ವಸ್ತ್ರವಂ . . . ಪರಿರಕ್ಷಮಾಗೆ [ಪಾಠಾಂ. ಪಂರಕ್ಷೆ ಮಾಡೆ] ವನಿತಾಸಂಗಕ್ಕೆ 
ಭೂಪಾಲಕಂ (ಮದತಿ. ೮-೬೨). [ಸಂ] 


ಪರಿರಕ್ಷಕ (ನಾ). ೧. ಉಪಾಡುವವನು; ಸಂರಕ್ಷಕ : “ಶರಣಂ 
ಸರಿರಕ್ಷಕನುಂ? (ವಸ್ತು ಕೋ. ೧೩೭-೧೧೬). ೨, ಕಾವಲುಗಾರ, 
[ಸಂ.] 


ಪರಿರಕ್ಷಣ (ನಾ). ೧..ಚಿನ್ನಾಗಿ ಸಲಹುನಿಕೆ,-ಕಾಪಾಡುನಿಕೆ: 
ಪ್ರತಪರಿರಕ್ಷಣಂ ಶೀಲಂ ಸಾಕಾರ ನಿರಾಕಾರ ವಿರಹಿತಮಂಸವಾಸಂ 
(ಶಾಂತಿಪು. ಭಾರತಸಂನಿಧಾನದ ಮತ್ತು ವಿಧಿಯ ಪರಿ 
ರಕ್ಷಣ, ಸಂರಕ್ಷಣ ಮತ್ತು ಪ್ರತಿರಕ್ಷಣ ಮಾಡುತ್ತೇನೆಂದೂ , . , 
ಪ್ರತಿಜ್ಞೆ ಮಾಡುತ್ತೇನೆ (ಭಾಧಾನ. ೩೦). ೨. ಹಾದಿ ಕಾಯುವುದು; 
ಪ್ರತೀಕ್ಷೆ. [ಸಂ] 

ಪರಿರಕ್ಷಿಸು' (ಕ್ರ). ಕಾಪಾಡು ; ಸಲಹು; ಪಾಲನೆ ಮಾಡು: ದುರ್ಗ 
ಸಿಂಹನನತುಲಪ್ರ ತಾಪಪರನಂ ಪರಿರಕ್ಷಿಸುತಿರ್ಕನಾರತಂ (ಸಂಚತಂ. ೨-೨೨); 
ಪರಿರಕ್ಷಿಸದೀ ಸ್ಪರ ಬಗೆದಳಿದವಂಗೆ . , , ಪಾಪಂ ಸಾರ್ಗುಂ 
(ಎಇ. 20೧೫111, ೫-೬೩ ; 1082); ಪರಿರಕ್ಷಿಸಿ. ದೇವೇಂದ್ರನ ಶರಭ ಶರಾಸನ 
ತನುತ್ರತತಿಯಂ . *» « ದುರ್ಲಂಘ್ಯಪುರದೊಳತಿಬಲಧಿರ್ದ೦ (ಪಂರಾಮಾ. 
೧೦-೧೮೫); ಸತ್ಸ ಥದೊಳ್ಳ ರಿಯಿಸುವಲಘುಗುಣಪ್ರಾಭೇಂದುಪದಂ ನಮ್ಮಂ 
ಪರಿರಕ್ಷಿಸುಗೆ (ಜಯಕಾ. ೧-೯). [ಪರಿರಕ್ಷಣ + -ಇಸ್ಸು] 

ಪರಿರಚಿಸು (ಕ್ರಿ). ೧೧ ಉಂಟುಮಾಡು  ಮುರಹರಂ ತನ್ನ ನೇಹದ 
ಏರಿಯ ಕರಿಯನತಿಭರದಿಂದೆ ಪಿಡಿದ ಮೊಸಳೆಯ ಕೂಡೆ ಸಾಸದಿಂ ಪರಿರಚಿಸಿ 
ಯುದ್ಧಮಂ ತಪ್ಪುದು (ಸೌಂದಪು, ೧೬-೬೫). ೨. ಅಲಂಕರಿಸು (?): 
ಉಚಿತದಲಿ ನಿಮ್ಮಡಿಗಳನು ಪರಿರಚಿಸಲಾವೋಲೈಸುವೆವು (ಕುನನ್ಯಕ- ೬-೫), 

[ಪಂ 4 ರಚಿಸು] 


೬೪೯ ಪ); 


20 


25 


40 


45 


ಪರಿಲಂಬಿ (ಗು). ನೇಲುತ್ತಿರುವ; ತೂಗಾಡುವ : ವಿನೀಲಘನಾಘನ 
ಮನಳಜಕಿ ಪಜಿಕಿದುದು ಮುಕ್ತಾ ಜಾಲಪರಿಲಂಬಿಲೋಲದುಕೂಲಪತಾಕಾ 
ವಿರಾಜಮಾನವಿಮಾನಂ (ಆದಿಫು, ೪-೮೫). 

[ಸಂ. ಪರಿಲಂಬಿನ್‌] 

ಪರಿಲಕ್ಷಿತ (ಗು). ಲೆಕ್ಕ ಮಾಡಿದ ; ಎಣಿಕೆ ಮಾಡಿದ ; ಪರಿಗಣಿತ 
ವಾದ : ಅತಿಸಿತಮೇಕಲಕ್ಷ ಪರಲಕ್ಷಿತಯೋಜನದುದ್ದ ಮಾಳ್ಡು ನೀಳ್ದತಿ 
ಶಯ ಸಾಮವೇದನುದು ಗೋಪುರಮಾಗಿ ವಿರಾಜಿಕುಂ ಪಯಃಪತಿದಿಶೆ 
ಯೊಳ್‌' (ಶಬಶಂ. ೧-೬೬). [ಸಂ.] 

ಪರಿಲಗ್ನ್ನ (ಗು). ಚೆನ್ನಾಗಿ ಸೇರಿದ,--ಕೂಡಿದ: ಅನನಿಪಜನಕ್ಕೆ 
ವಂಶಮನಸ್ತಗುಣೋತ್ಯರದಿ ನೆನೆಯೆ ಜನನೀಕುಳವಂಶ[ವಿ]ಶ್ರಾನ್ತ ಪರಿಲಗ್ನ 
ಕೀರ್ತ್ತಿಯದೆನ್ಸೆ ನೆ ವಿಮಳಾನ್ವವಾಯಧಾಮಂ ಭೀಮ (ಕಇಆ. 
೫೦-೪೧-೩೬ ; 11ನೆಯ"ಶತ). [ಸೆಂ] 

ಪರಿಲಬ್ಧ (ಗು). ಗಳಿಸಿದ; ಹೊಂದಿದ; ಪಡೆದ: ಪರಿಲಬ್ಸಾ ಗಣ್ಯಪುಣ್ಯ 
ಪ್ರಚಯನುಪಚಿತ ಪ್ರಾಜ್ಯಸಾಮ್ರಾಜ್ಯರಾಗೋತ್ಯರಂ . . . ಒಪ್ಪಿರುತಿರ್ದಂ 
(ಶಾಂತೀಶ್ವೆ. ೪-೨೯೬). [ಸಂ.] 

ಸರಿಲಿಪ್ತ (ನಾ). ಚೆನ್ನಾಗಿ ಸವರಿದುದುು--ಬಳಿಯಲ್ಪಟ್ಟುದು : 
ಸಂಲಿಪ್ತಂ ಹರಿಚಂದನಂ ಹರಿಯ ಚಿತ್ತಾಹ್ಲಾದನುಂ ಮಾಡಿ ತಾಳ್ಮೆಕೆ 
ತನ್ನಾಮಮಂ (ಪಾರ್ಶ್ವಪು. ೧೪-೯೫). [ಸಂ] 

ಪರಿಲುಲಿತ, ಪರಿಲುಳಿತ (ಗು). ೧. ಪ್ರಕ್ಷುಬ್ಧವಾದ; ಕದಡಿದ; 
ಕಲಕಿದ. ಪೆರಿಲುಳಿತ : ೨. ಬೆರೆತ; ಕೂಡಿದ ; ಮಿಶ್ರಿತವಾದ: 
ಕರದ ಬಸುಅಕಿನ ಹೊಯ ಕಜ್ಜ ಳಸರಿಲುಳಿತ ನಯ ನಾಂಬುಗಳ ಉತರಿಪ 
ಕಮಲಾಕ್ಷೆಯರು ನೆರೆದುದು ಶರಣಾಂ ಬ್ರ ನಖರ. 
ದರ್ಪಣಮಂಜುರುಚಿಯೊಳಗೆ ಪರಿಲುಳಿತಕಾಯನನಾಗುತೆ. ತೆಣಂಬೊಳೆವ 
ತಚ್ಚ ರಣಸಂತತಿಕೃ ಪಾಪಾತ್ರನಾಗುತ್ತೆ (ಆರಾ. ೧೧೧೧೭೪). ೩. 
ಸುರಿಯುತ್ತಿರುವ; ಹೊಮ್ಮ್ಮುತ್ತಿರುವ : ಪರಿಉಳಿತ [ಘ]ರ್ಮಜಲ 
ಮಂಜರಿ, . . ಇವಳ ರೋಸನುಂ ವಕ್ವಮಿದೆ ವಲಂ ಕನ್ನಡಿಕುಂ 
(ಕಾವ್ಯಾನ:೬೯೦) ; ನೃಪಕುಮಾರನ ಹೃದಯದಂತಸ್ಸಾರವನು ನಾರದನು 
ಕೇಳುತ್ತ ಹರುಸಜಲಸರಿಲುಳಿತ ನೇತ್ರದಲಿ ಸದಮಳನನಬ್ಪಿ ದನು (ನಿಭಾಗ. 

ಭಕ್ತಿ ರಸಪರಿಲುಳಿತಸ್ವಾಂತಂ ಸ್ತುತಿಗೆಯ್ದಂ ವಾಳ್ಕಾಂತಂ 
ಶ್ರೀ ನಿಸ್ಲುವಂ (ವಿಷು ಪು. ೫-೧-೩೯). [ಸಂ.] 

ಪರಿಲುಳಿತ "ಪರಿಲುಲಿತ' ನೋ. 

ಪರಿಲೂನ (ಗು). ಕತ್ತರಿಸಿದ; ತುಂಡರಿಸಿದ: ಪರಿಲೂನದೈತ್ಯ 
ಪ್ರಸರಗಳನಾಳೀವಿನಿಸ್ಸೃ ತ ರುಧಿರಬಂಧುಗಳ . . . ತೊರಳೆಯ ತೊಂಗಲಿ 
ನೊಳಂದೆಸೆನ ಚಕ್ರವ ನೋಡಿದನು ದೈತ್ಯಾರಿ ಕೋಪದಲಿ (ಕುವ್ಯಾಳಿ 
೬-೩೨). [ಸಂ.] 

ಪರಿಲೇಸು (ನಾ). ಬಹಳ ಚೆನ್ನಾದುದು, --ಉತ್ತಮವಾದುದು : 


(ಕುಪ್ಯಾಗ. ೧೧-೧೫) ; 


೪-೬-೧); 


ಲೀಲೆ ಸರಿಲೇಸುವಡೆಯಲ್ಲಿ, (ರೇನಣ. ೩-೪೮). [ಪರ 4 ಕೇಸು] 


ಸರಿನಕ್ಕಿ 


ಸರಿನಕ್ಕಿ (ನಾ). ಒಂದು ಬಗೆಯ ಪಕ್ಷಿ: ಸರಿವಕ್ಕಿ ತೆಪ್ಪ ತೇಲುವ 
ಹಂಗ ಹರಡೆಯಂ (ಅಬ್ಬಲೂ. ೩-೨೫). [ಪರಿ14-ಪಕ್ಕಿ ] 

ಸರಿವಟ್ಟ, ಪರಿಸಟ್ಟ, ಪರಿವಟ್ಟು (ನಾ). ೧. "ಕಲವು ವಿಶೇಷ 
ಸಂದರ್ಭಗಳಲ್ಲಿ ಬಟ್ಟೆಯ ಸಟ್ಟಿ'ಯನ್ನು. (ಗೌರವಸೂಚಕವಾಗಿ 
ಭಕ್ತರ) ತಲೆಯ ಸುತ್ತ ಕಟ್ಟುವುದು,-ಸುತ್ತುವುದು: (ಖ. 
ಪಿ. “ಶಿರಸ್ಟ್ರಾಣ, ರುಮಾಲು” (ಕಸ್ತೂೂಕೋ. ೫೮೭) : “ಪರಿವಟ್ಟಿ- 
ನಂಸಟ್ಟ ತರಾಸು? (ತದೈ ಕೋ. ೨೪). ಪರಿಪಟ್ಟಿ : ೨. ನೇಲಿಕ 
“ತದ್ಭ ಕೋ ಪ್ರಯೋಗವನ್ನು ನೋಡಿ. ಪರಿಸಟ್ಟು : : ೧. ದಿವ್ಯ 


ಸ್ನ ನಕ ಸ್ಥಳಂಗಳನ್ನೆೈದಲ್ಲಲ್ಲಿ. . .ದೇವಾದಿದೇವರ್ಕಳನ್ನ ತಿವಿನಯದಿಂ 
ನಮಿಸಿ ಸ್ತು 3h ಸೀತಪ್ರ ಸಾದ ಪರಿನಟ್ಟುಗಳಂ ಸಂಗ್ರಹಿಸಲು 
(ಅರ್ಚಾವಿ. ೧೯-೫೦ ನ), [ಎಪ್ರಾ. ಸಡಿನಟ್ಟಿ ಅ-ಒಂದು ಬಗೆಯ 


ಕೇಸ್ಮೆ ವಸ್ತ್ರ./ಸಂ. ಪ್ರತಿಪಟ್ಟ ಕ./ಶಮಿ. ತೆಲು. ಸರನಟ್ಟ] 

ಸರಿನಟ್ಟು "ಪರಿವಟ್ಟ' ನೋ. 

ಪರಿನಡಯ (ನಾ). (?): ತಂನುಡಿಭಾಗದ ಪರಿನಡಯ ಪ್ರಾದ 
ಮೂಲದ ಭೂವಿಂಯಿಎ೦ದ (ಸೌಇಎ. ೧೯೩೦, ಮಂಗಳೂರು. ೫೨೬-೩೨ ; 
1375). [2] 

ಪೆರಿನಡಿ, "ಸರ್ಮಿ' ಪರಾ. 

ಪರಿನಡ್ಗಿ "ಸಂವಿಡ್ಠಿ' ನೋ. 

ಪರಿವಡಿಗೆಯ್‌ “ಸರಿವಿಡಿಗೆಯ್‌' ನೋ. 

ಪರಿವಡಿದಪ್ಪು (ಕ್ರಿ). ಕ್ರಮ ತಪ್ಪು: ಶ್ರಿಲೋಕೈಕನಂದ್ಯಂ 
ತ್ರಿಲೋಕಪ್ರಜ್ಞಪ್ತಿಯ ೦ ಪರಿವಡಿದಪ್ಪ ದೆ ಪರಿವಡಿಗೆಯೆನ್ಹ ದುಂ (ಸುಕುಮಾ 
೧೧-೭೭ ವ. [ಪರಿವಡ್ಡಿ (-ಆಸರಿನಿಡ್ಟಿ)*ತಪ್ಪು;] 

ಪರಿವಡೆ "ಪಜುವಜೆ' ನೋ.. 

ಪರಿನತ್ಸರ (ನಾ). ೧. (ಮುನ್ನೂರ ಅರವತ್ತೈದು ದಿವಸಗಳಿರುವ) 
ಪೂರ್ಣವರ್ಷ ; ಅಧಿಕಮಾಸವಿಲ್ಲದಿರುವ ಸಂವತ್ಸರ: ಪರವತ್ಸ 
ರಾಧಿವತ್ಸರ ಕ್ಷಯವತ್ಸರಾದ್ಭನೇಕ ಪರ್ಯಾಯಮಾಗಿರ್ಪುದು (ವಿನೇಕ. 
೩೨೧) ; ಸಂವತ್ಸರ ಪರಿನತ್ಸರ ಇತ್ಯಾದಿ ರೂಪಗಳಿಂದ ಪುನಃ ಪುನಃ ಪರಿ 
ಭ್ರಮಣನನ್ನು ಹೊಂದುತ್ತಿರುವ ಈ ಕಾಲಚಕ್ರದಲ್ಲಿ ಸಕಲಲೋಕಗಳೂ 
ನೆಲಸಿನೆ (ಯಕ್ಸಾರ. ೨೫೫). ೨. ಒಂದು ವರ್ಷದ ಹೆಸರು: 
ಇಡಾವತ್ಸರ, ಅನುನತ್ಸರ, ಪರಿವತ್ಸರ ಎಲ್ಲ ಅವ್ಯಕ್ತ ಪರಮಾತ್ಮನೊಬ್ಬನೇ 
ನಿತ್ಯಾನಿನಿತತ್ತಗಳ ಕಾರಣ (ಜೀದಾನ: ೭೨). [ಸಂ] 

ಪೆರಿನರಿ "ಪರ್ಮಿ' ಪರಾ. 

ಪರಿನರಿಸು '1ಕ್ರಿ). ಬಳಸು; ಸುತ್ತುಗಟ್ಟು : ನರರ್ಗೆ ಮೈಯಿಕ್ಕಿ 
ಸರಿವರಿಸಿ ಮಂಚದ ಕೆಳಗೆ ಕುಳ್ಳಿ ರ್ಪುದುಂ (ಸಾನಂಚ, ೫-೨೦) ; ಪರಿವರಿಪ 
ಕಾಳ್ಮಿಯ್ಚ ಮುಂದುಗಡೆ ಕಾಲ್ನ ಕಪ್ಪು ಬಲಗಡೆ (ಸಮ್ಯಳೌ, ೨-೪೭); 
ಇಂದುವದನೆಯರು . . . ಗೋವಿಂದನನು ಪರಿವರಿಸಿ ನಂದರು ಕೂಡೆ 
ಸಮತಳಿಸಿ (ಸಿಭಾಗ. ೧೦-೨೩-೨೭). [ಸೆಂ. ಪರಿವರಣ  -ಇಸು,] 

ಪರಿನರ್ಜನ (ನಾ). ೧. ಬಿಡುವುದು; ತ್ಯಜಿಸುವುದು : “ಪರಿ 
ವರ್ಜಿಸು' ಪರಾ. ೨. si ವಧೆ: “ಪ್ರಮಾಸಣಂ 

೬ ಪರಿನರ್ಜನಂ, ನಿರ್ವಾಸನಂ . . . ವಧಃ ಈ ೨೦ ಕೊಲ್ಲಂ 

ವದಕ್ಕೆ ಹೆಸರುಗಳು” (ಸಿದ್ದಾ ಂತಿ, ೨೬೨). [Ao] 

ಪರಿವರ್ಜೆತ (ಗು). ಬಿಡಲ್ಲ ಲ್ಪಟ್ಟ ; ; ದೂರ ಮಾಡಿದ: ಸ್ತ್ರೀಪುನ್ನ 
ಪುಂಸಕಮೃಗಪಶುಪರಿವರ್ಜಿತ ವಿವಿಕ್ತ ಸ್ಮಾನಂಗಳೊಳ್‌' ನೆಲಸುನ ನಿವಿಕ್ತಾ 
ವಾಸಮೆಂಬಯ್ಸನೆಯ ತಸದೊಳಂ ನೆಜಿಕಿದು (ಅವಿಪು,೬-ಸ೦ನ), [ಸೆಂ] 

ಪರಿನರ್ಜಿಸು (ಕ್ರಿ). ಬಿಡು; ತ್ಯಜಿಸು: ಪೆರಿಯ ನಂಬಿಗಳ್‌ ನಿಜ 
ತನುವಂ ಪರಿನರ್ಜಿಸಿಯಾ ವ್ಯಾಜದೆ ಹರಿಧಾಮಕ್ಕೆಯ್ಲೆ (ವಿನ್ಮಚ. ೧೪-೨೩. 


೫೬೫೭ 


20 


25 


35 


40 


ಪರಿವರ್ತನಕಾಲ 


[ಪರಿನರ್ಜನ4-ಇಸು,] 
ಪರಿವರ್ಣನ (ನಾ). ಸೊಗಸಾದ ವಿವರಣೆ; ಉತ್ತಮವಾದ 
ಬಣ್ಣಿನೆ ; ಆ ಪುರಾಣಕ್ಕಂ ಲೋಕಾಕಾರಕಥನಮಂಂ . . . ನಗರ 
ಸೆಂಪತ್ಪ ರಿವರ್ಣನಮುಂ . , . ಎಂದಿಂತನಯಂವಂಗಳೆಂಟಕ್ಕುಂ (ಅದಿಪು. 
೧-೪೨ವ). [ಸಂ.] 
ಪರಿನರ್ತ (ನಾ). ೧. ಸುತ್ತುವುದು ; ಸುತ್ತಲೂ ಸಂಚರಿಸುವುದು; 
ತಿರುಗುವುದು, ೨. ಅಲೆದಾಟ ; ಸಂಚಾರ. ೩. ಬ್ರಹ್ಮಾಂಡದ 
ಅಂತ್ಯಕಾಲ; ಪ್ರಳಯ : “ಸಂವರ್ತಃ, ಪರಿವರ್ತಃ . . . ಮಹಾ 
ಪ್ರಳಯಃ-ಈ ೯ ಪ್ರಳಯಕಾಲಂ” (ಹಲಾಯು, ೨೦-೧೧೭) ; “ಮಹಾ 
ಪ್ರಳಯಮೆಂದೆನಲು . . . ಸಂವರ್ತಮೆನಲು ಪರಿನರ್ತಮೆಂದೆನೆ ಜಗ್ಗ 
ವಿನಾಶಮಕ್ಕುಂ” (ಮಂಗಂ. ೨೧-೧೨). ೪. ಒಂದು ವರ್ಷ, 
ಸಂವತ್ಸರ. ೫. - ಪರಿವರ್ತಿತ ೪: ಒಗೆದುದ್ವೇಸ್ಟಿ ತನುದು ತಾಂ ಬಗೆ 
ಪರಿವರ್ತಂ ಕನಿಸ್ಪದಿಂ ಪೊಅನುಡಲುಂ (ಲಾಸ್ಕರಂ. ೪-೯), ೬. [ಜೈ ನ] 
ಆಹಾರವಿಷಯದಲ್ಲಿ ಅಥಃ ಕರ್ಮಾದಿಯಾದ ಹದಿನುರು 
ದೋಷಗಳಲ್ಲಿ ಬಂದು. [Ao] 
ಪರಿನರ್ತನ (ನಾ). ೧. ಸುತ್ತಲೂ ತಿರುಗುವಿಕೆ : ಇಂತಸಾರಸಂಸಾರ 
ಚಕ್ರ ಪರಿವರ್ತನದೊಳಗೆ . . . ಪುಟ್ಟಿ (ಸುಕುನಾ. ೬-೬೫). ೨. ಅತ್ತ 
ಇತ್ತ ಚಲಿಸುವುದು ; ಚಲನೆ. ೩. ವಿಶ್ವದ ಅಂತ್ಯಕಾಲ; 
ಪ್ರಳಯ : “ಸಂವರ್ತನದೊಳು ಪರಿನರ್ಶನನುದೋರಂತೆ ಸಲುಗುಂ* 
(ಪುಂಗಂಾ.೧೪೦-೮). ೪. ವಿನಿಮಯ: ಅದಲುಬದಲು: 
(ಲೋಕಸ, ೧೨೫). ೫. ಬದಲಾವಣೆ; ಮಾರ್ಪಾಟು : ಚತುರಶೀತಿ 
ಲಕ್ಷಪ್ರಮಾಣ ಯೋನಿನುಖಂಗಳೊಳಾವರ್ತನ ಪರವರ್ತನದಿಂ ದುರಿತ 
ವರ್ತಿಯಾಗಿ ನಮೆವ ಸಂಸಾರಿಜೀವಕ್ಕೆ . . . ಮುಿಪುಂಗವಂ ಪ್ರಸಾದಂ 
ಶುಕ್ಲ ಪಕ್ಷಮಲ್ಲದೆ ಸಲೆ ಕೃಷ್ಣಪಕ್ಷ 
ಸರಿವರ್ತನವಿಲಲ್ಲೆ ನಿಕುಂ ಪುರಾಂತದೊಳ" (ಜಗವಿ, ೯-೧೦೪) ; ಪರಿವರ್ತನ. 
ವೆಂದರೆ ಬದಲಾನಣೆ. ಇದು. ಕಾಲದ್ರಮ್ಯಕೃತ್ಯ (ಹಿಂದಸಾ. ೮೨) ; ಇದು 
ವರೆಗೆ ಬರಿಯ ಲತೆಯಾಗಿದ್ದ "ಅದು', ಕವಿಯ ಅಂತರ್ಗತಪ್ರತಿಭೆಯ 
ಸ್ಪರ್ಶಮಾತ್ರದಿಂದ 'ಚೆಲುವೆ' ಯಾಗಿ ಪರಿವರ್ತನ ಹೊಂದಿದೆ (ಭಾನಗೀ.೮). 
೬. ತಲೆಕೆಳಗು ; ಅವ್ಯವಸ್ಥೆ ; ಪಲ್ಲಟಿ : “ಚಲನಂ ಸಂನರ್ತಮಂಂ 
ಟೆ ಮೈಸನಂಗಳ ಪರಿವರ್ತನಾಖ್ಯ” (ನಾನಾರ. ೧೪೯). ೭. [ಜೈನ] 
ೈ, ಕ್ಷೇತ್ರ, ಕಾಲ, ಭವ್ಯ, ಭಾವಗಳೆಂಬ ಐದು ಬಗೆಯ 
hs ಳ್ಳ ಸಂಸಾರ ಸಂಸರಣಂ ಸಂಸಾರಃ ಪರಿವರ್ತನ 
ಮೆಂದೊಡೇಕಾರ್ಥಂ . . , ದ್ರವ್ಯಪರಿನರ್ತನಂ ಕ್ಷೇತ್ರಸರಿನರ್ತನಂ ಕಾಲ 
ಸರಿನರ್ತನಂ ಭನಪರಿನರ್ತನಂ 'ಭಾವಸರಿವರ್ತನನೆಸಿಂದು ತತ್ಪ ರಿವರ್ತನಂ 
ಪಂಚನಿಧಂ (ತತ್ತ್ವಪ್ರ. ಸಂಸಾರದಲ್ಲಿ ಪರಿಭ್ರನುಣ ಮಾಡುವ 
ಜೀವಗಳಿಗೆ ದ್ರವ್ಯ . . . ಭಾವ ಎಂಬ ಐದುನಿಧದ ಪರಿನರ್ತನಗಳಾಗು 
ತ್ತವೆ (ಜೈನಸ. ೩೧೬'ಆ3ಟಿ). ೮, [ವಿಜ್ಞಾ] ನಿದ್ಯುತ್‌ಪ್ರವಾಹದ 
ಗತಿಯನ್ನು ಬದಲಾಯಿಸುವ ಸಲಕರಣೆ ;  ಪರಿವರ್ತನದಿಂದ 
(೮೦೫71706810) ತಿರುಗಿದಾಗ ವಿದ್ಯೂತ್ಸ ವಾಹದ ದಿಕ್ಕ, ನ್ನು eh 
ಬಾಣಗಳು ಸೂಚಿಸುತ್ತವೆ (ಶಲ್ಪನಾ. ೨೩೬). (ಸಂ.] 
ಪರಿನರ್ತನಕರಣ (ನಾ). [ಕಾಮಶಾ] ರತಿಕ್ರೀಡೆಯಲ್ಲಿ ಒಂದು 
ಬಗೆ: ತರುಣಿ ನುಗುಳ್ಹೋಗಿರುತೆ : . . ಅಪ್ಪು ತೆ ನೆರೆಯಲ್‌ ಪರಿನರ್ತನ 
ಕರಣಂ (ಜನನ. ೯-೨೭); ಈ ಭಾವದಲ್ಲಿ ಸ್ತ್ರೀ ತನ್ನ ಎರಡು ತೊಡೆಗಳ 
ನಗಲಿಸಿ ಮಾಡುತ್ತಿ ರಲು ಹರುಷದಿಂ ರನಿಸೆ ಪರಿನರ್ತನಕರಣಂ (ಮುಕಾ. 
೨೩೬). [ಪರಿವರ್ತನ 1-ಕರಣ] 
ಪರಿವರ್ತನಕಾಲ (ನಾ). ಬದಲಾವಣೆ ಹೊಂದುವ ಸಮಯ: 


ಗೆಯೆಲ್ದಿ (ಸುಕುಮಾ. ೫-೩೨ವ) ; 


೮೬); 


ಪರಿನರ್ತನಗೊಳ್ಳು 


ಒಂದು ಜೀವವು... ಹೆಚ್ಚು ಕಾಲ ಅರ್ಧಪುದ್ಧಲಪರಿವರ್ತನಕಇಲದ ಒಳಗೆ 
ಅವಶ್ಯವಾಗಿ ತಿರುಗಿ ಸಮ್ಯಕ್ತ ಎನನ್ನು ಸಂಪಾದಿಸುವುದು (ಚೈನಸೆ.೩೧೬). 
[ಪರಿನರ್ತನ 4 ಕಾಲ] 

ಪರಿನರ್ತನಗೊಳ್ಳು (ಕ್ರಿ). ಬದಲಾನಣೆಯಾಗು ; ಮಾರ್ಪಾಟು 
ಹೊಂದು: "ಈ ಡೆಸೆಯಿಂದ' ಎಂಬುದು ಆತ್ತಣಿಂ ಎಂಬ ರೂಪದ 
ಸರಿವರ್ತ್ಕನಗೊಂಡ ರೂಪವೆಂದು ತೋರುತ್ತ ದೇ(ದ್ರಾನಿನಿ. ೨೨೮). 

[ಸರಿನರ್ತನ- ಕೊಳ್ಳು, (ಕೆಹಳ್‌,)] 

ಪರಿವರ್ತನಶೀಲ (ಗು). ಬದಲಾವಣೆಯನ್ನು ಹೊಂದುವ ; 
ಮಾರ್ಪಾಡಾಗುವ : ನನ್ನ ಅಂಧತೆಯಂಂ ನನ್ನ ಕಣ್ಣಿಗೆ ಒಂದು ಆಂಜನ 
ತೊಡೆದುಬಿಟ್ಟು ನನ್ನನ್ನು ಈ ಸರಿನರ್ತನಶೀಲಸಂಸಾರದಿಂದ ಹೊರಗೆ ಕರಿ 
ಜೊಲ್ಲಿದೆ (ಇಸ್ಟಕ. ೨೧೨). [ಸೆಂ.] 

ಪರಿವರ್ತನೆ (ನಾ). ೧. ಬದಲಾವಣಿ; ಮಾರ್ಪಾಟು: ಮಾರ್ಗ 
ಮೂಟಾಗಿರುತಿಹವು ಸಂಪೂರ್ಣಧನ ಗುರುಪರಿಚರಿಯ ಪರಿವರ್ತನೆ 
ಗಳೆಂಬಿನಿತನತಿಗಳೆದು ತಿರುಗಿ ಬಂದೊಡೆ ನಾಲ್ಕನೆಯ ನುತ ಜೊರಕಲರಿ 
ವುಜೆ ಕಲೆಗಳನು ಸಂವರಿಸುವ ನರೋತ್ತಮರಿಗೆ (ಕುವ್ಯಾಉ. ೪-೮೮) ; 
ಕಾವೇರಿಯ ಮನಮಂದಿರದಲ್ಲಾಗುತ್ತಿ ದ್ದ ಪರಿವರ್ತನೆಗೆ ಮಿತಿಯಿರಲಿಲ್ಲ 
(ಕಾವೇರಿ, ೩೬) ; ಪೈರುಗಳ ಪರಿವರ್ತನೆಯ ವಿಷಯವಾಗಿ ಎರಡು ಮಾತು 
ಗಳನ್ನು ಇಲ್ಲಿ ಹೇಳಬಹುದು (ನೈನನು. ೬೪). ೨. ಬಳಕೆ; ಜಾಲ್ವಿ; 
ಪ್ರವರ್ತನೆ : ಸಿರಿದೆನಿ ನಾಟ್ಕಶಾಸ್ತ್ರದ ಪರಿವರ್ತನೆ ಧರೆಗೆ ಬಂದ ಪರಿಯಂ 
ನಿಂ ವಿಸ್ತರಿಸು (ಲಾಸ್ಕರಂ. ೧-೧೫), 

ಪರಿನರ್ತನೆಯಾಗು - ಬದಲಾವಣೆ ಹೊಂದು; ಮಾರ್ಪಾ 

ಟಾಗು : ಜೀವನದಲ್ಲಿ ವಿಜ್ಞಾನವನ್ನು ಅನಲಂಬಿಸಿರುವ ಕ್ಷೇತ್ರಗಳು ಅಷ್ಟೇ 
ವೇಗವಾಗಿ ಪರಿನರ್ತನೆಯಾಗುತ್ತಿವೆ (ಶಿಕ್ಷದ. ೨೯೩). [ಸಂ. ಪರಿವರ್ತನ] 

ಪರಿನರ್ತನೆಗೊಳಿಸು(ಕ್ರಿ).ಬದಲಾವಣೆ ಹೊಂದುವಂತೆ ಮಾಡು ; 
ಮಾರ್ಪಡಿಸು: ತಂದೆಯ ನೇಸ್ಟ್‌ ಸೇಸರ್‌ ಬ್ಯಾಸ್ಕೈಟ್ಟಿ (೪೩860 
Paper basket)ನ್ನು ತನ್ಮು ಹಡಗನ್ನಾಗಿ ನಿಮಿಷಮಾತ್ರದಲ್ಲಿ ಪರಿವರ್ತನೆ 
ಗೊಳಿಸಿಬಿಡುವರು (ಮೊಗ್ಗು, ೫೯). ` 

[ಸರಿವರ್ತನೆ4- ಕೊಳ್‌, 4--ಇಸ್ಬು] 

ಪರಿನರ್ತನೆಗೊಳ್ಳು (ಕ್ರಿ). ಬದಲಾನಣೆಯಾಗು ; ಮಾರ್ಪಾಟು 
ಹೊಂದು: ಮನುಸ್ಥನ ಸ್ವಭಾನವಾದರೂ ಹೀಗೇ ಪರಿವರ್ತನೆಗೊಳ್ಳುತ್ತ 
ದೆಂದು ನಿರ್ದಿಷ್ಟ ವಾಗಿ ಹೇಳುವುದು ಅಸಾಧ್ಯ (ಹಳ್ಳ ಹಾ.೧೦೭); ಕಾತ್ಯೂಸ 
$ಿಗೆ ತೃಪ್ತಿಯಾಗಿ ಹೃ ಧಯ ಪರಿವರ್ತನೆಗೊಂಡು ಮತ್ತೆ ಕಾತ್ಯೂಸಳಂತೆಯೆ 
ನರ್ಶಿಸಬಹುದೆಂದು . . . ಯೋಚಿಸಿದ್ದನು (ಫನರು. ೧೯೭). 

[ಸರಿನರ್ತನೆ 4 ಕೊಳ್ಳು | (<ಕೊಳ್‌,)] 

ಪರಿನರ್ತಿತ (ಗು). ೧. ಬದಲಾವಣೆಯಾದ ; : ಮಾರ್ಪಾಟು 
ಹೊಂದಿದ. ೨. ಹಿಂದಕ್ಕೆ ತಿರುಗಿಸಿದ,-- ಹೊರಳಿಸಿದ : ಪಂವರ್ಶಿ 
ತಾನಲೋಕನನಿರತಂಗಳ್‌ , . . ತುರಗರತ್ನ್ನಹೇಸಾರವಕೆ ಮಾಣ್ಣುವು 
ಹರಿಗಳ್‌ (ಕಾಂತಿಘು. ೧೧-೭೩), (ನಾ).೩. ಬದಲಾವಣೆಯಾದುದು; 
ಮಾರ್ಪಾಟು ಹೊಂದಿದುದು : ಅಸಂಸ್ಕೃತನರ್ತನೆಗೆ ಪರಿನರ್ತಿತನಾದ 
ರಾಜ್ಯ ಸುಸಂಸ್ಕೃತಜೀವನನನ್ನು ಸಂಪಾದಿಸುವ ಸನ್ನಿವೇಶಗಳು ಕಲ್ಪಿತ 
ವಾದವು(ಯಳ್ಸಾರ, ೧೧೪ ಪೀರಿಕೆ) ; ಅವುಗಳಲ್ಲಿ ಗಮನಾರ್ಹ ವಿವರಣೆ. 
ಯೆಂದರೆ, ತೆಲುಗುಭಾಸೆಯಲ್ಲಿ ಪೂರ್ನದ್ರಾವಿಡದ . ೩ ೬ ನೂಲಸ್ವರಗಳು 
ಸಂನರ್ಶಿತನಾಗಿನೆ ಎಂಬುದು (ಬ್ರಾವಿವಿ.೧೩೨). ೪. [ನಾಟ್ಯ] ನಾಲ್ಕು 
ಹಸ್ತ್ರಕರಣ ಭೇದಗಳಲ್ಲಿ ಒಂದು; ಐ“ ವ್ಯಾವರ್ತಿತಕರಣದಲ್ಲಿ ಬಗ್ಗಿ 
ರುವ ಬೆರಳುಗಳನ್ನು ಅದೇ ಕ್ರಮದಿಂದ ನೆಟ್ಟಗೆ ಮಾಡುತ್ತ 
ಕೈಯನ್ನು ಎದೆಯಿಂದ ಹೊರಕ್ಕೆ ತರುವುದು” (ಲಾಸ್ಕರಂ. ೨೮೬ 


೫೩೫೮ 


20 


30 


85 


40 


45 


ಪರಿನರ್ಥಿಸಿ 


ಗದ್ಯಾನುವಾದ)? ಅವೇಷ್ಟಿತ, ಉದ್ವೇಷ್ಟ, ವ್ಯಾವರ್ತಿತ, ಪರಿವರ್ಶಿತ-- 
ಈ ನಾಲ್ಕು ಹಸ್ತ ಕರಣಭೇದಂಗಳ್‌ (ಲುಸ್ಯರಂ. ೪-೬). ೫. ಹತ್ತು 
ಜಂಘಇಭೇದಗಳಲ್ಲಿ ಒಂದು; ಓ“ಪಕ್ಕಕ್ಕೆ ತಿರುಗದಂತೆ ಜಂಘೆ 
ಯನ್ನು ಅಡ್ಡಲಾಗಿ ಮಾಡುವುದು” (ಲಾಸ್ಕರಂ, ೨೬೪ ಗದ್ಯಾನು 
'ನಾದ) : ಆವರ್ತಿತ, ನತ , . , ಪರಿವರ್ತಿತ [ಪಾತಾಂ,ನಿರ್ವರ್ತಿತ) . , . 
ಕಂಪಿತ--ಈ ಹತ್ತು ಜಂಘಾಭೀದಂಗಳ್‌ (ಲಾಸ್ಕರಂ. ೨-೧೪೪ ಮು; 
ಓಸರಿಸದೆಯಡ್ನ ಮಾಗೆ ಪರಿನರ್ತಿತನುಂ (ಲಾಸ್ಕರಂ, ೨-೧೪೬). [ಸಂ.] 
ಪರಿನರ್ತಿಸು (ಕ್ರಿ). ೧. ಬದಲಾವಣೆಯಾಗು ; ಮಾರ್ಪಾಟು 
ಹೊಂದು?: ದ್ರಮ್ಯಕ್ಷೇತ್ರಕಾಲಭವಭಾವಂಗಳೊಳ್‌/ ಮಲಕಿದಪ್ಪೊಡಂ. 
ಸರಿವರ್ತಿಸದೆ ಬೇಕಿ ವೇಲಕಿ ಪರಿನಡಿದಪ್ಪದೆ ಪುಟ್ಟು ವುದು ಚಕ್ರಸರಿನರ್ತನ 
ಮೆಂಬುದು (ಸುಕುಮಾ. ೬-೬ ನ); ಸಿರಿಗೆ ದರಿದ್ರತೆ , . . ಯೌನನಕ್ಕ 
ಮಭಿಘಾತಮೆನುತ್ತಿರೆ ಕಂಡುಂ ಕೇಳ್ಸುಂ ಗಡ ಪರಿನರ್ತಿಸರಾತ್ಮಹಿತದೊಳತಿ 
ದುರ್ಮತಿಗಳ (ಚಂದ್ರಪು. ೨-೩೭), ೨. ನಡೆ; ಚಾಲ್ತಿಯಲ್ಲಿರು.: 
ನನಧಿನಭೋನಿಧಿಪ್ರವಿತಸಂಖ್ಯೆ ಶಕಾವನಿಸಾಳಕಾಳಮಂ ನೆನೆಯಿಸೆ ಚಿತ್ರ 
ಭಾನು ಪರಿವರ್ತ್ರೀಸೆ . . : ತಾಳ್ವಿದಂ ಜನನುತನಿನ್ಹ್ರರಾಜನಖಿಳಾಮರೆ 
ರಾಜನುಹಾವಿಭೂತಿಯಂ (ಎಕ. 11, ೧೩೩-೧೫೩; 982). ೩. ಒಂದಾದ. 
ಮೇಲೊಂದರಂತೆ ಬರು ; ಅನುಕ್ರಮವಾಗಿ ಬರು : ಎರಡು ಯುಗ 
ವೊಂದೆ ಕಲ್ಪ ೦ ಶುಕ್ಲ ಕೃಷ್ಣ ಪಕ್ಷಂಗಳವೋಲ್‌ ಪರಿವರ್ತಿಸುಗುಂ(ಸಂರಳಮಾ. 
೧-೫೯), ೪. ವರ್ತಿಸು; ಇರು ; ಉಳಿ: ಪುರುಷನಿಧಿ ದಾಸಿ ಮಾಡಿದ 
ವರಥರ್ಮ್ಮಂ ಚಂದ್ರಸೂರ್ಯ್ಯರುಳ್ಳನ್ನೆವರಂ ಪರಿವರ್ತ್ತಿಸುವನ್ನಾಗಿರೆ 
ಬರೆದಂ ಚಾಮೆಂಣ್ಣರಾಯನೀ ಶಾಸನಮುಂ (ಸೌಇಇ, X1-;, ೯೨-೪೮ ; 
1054). ೫. ಬದಲಾವಣೆ ಮಾಡು; ಮಾರ್ಪಾಟು ಮಾಡು: 
ಮನುಷ್ಯರ ಸ್ವಭಾವ ಪರಿವರ್ತಿಸುವ ಯಂತ್ರವೆಲ್ಲಿಯಾದರೂ ಉಂಟೀ ? 
(ಹೆಳ್ಳಹಾ. ೧೧೪) ; ಕಳ್ಳನನ್ನೂ ಪರಿವರ್ತಿಸಬಹುದು (ದೇಶಧು. ೪೮); 
ಸೂರ್ಯಕಿರಣಗಳ ಕೇಂದ್ರೀಕರಣ, ಅವುಗಳನ್ನು ಶಕ್ತಿಯಾಗಿ ಪರಿವರ್ತಿಸು 
ವುದು . . . ಮೊದಲಾದ ವಿಭಾಗಗಳಲ್ಲಿ ಅನೇಕ ವಿಜ್ಞಾನಿಗಳು ಸಂಶೋ 
ಧನೆ ನಡೆಸುತ್ತಿದ್ದರು (ಕಾಲಯಾ. ೯೧). ೬. ವಿನಿಮಯಮಾಡು : 
“ಅದಲು ಬದಲು ಮಾಡು ; ಪರಿವರ್ತಿಸು” (Commute. ಪತ್ರಿಕ, ೨೧). 
೭. ಅನುವಾದ ಮಾಡು; ಭಾಷಾಂತರಿಸು: ಈ ಗೀತಾಂಜಲಿ 
ಯನ್ನು ಅಂಗ್ಲ ಭಾಸೆಗೆ ಪರಿವರ್ಶಿಸಿದಾಗ ಆಂಗ್ಲೇಯರು. ಪಟ್ಟ ಉತ್ಸಾಹ, 
ಆನಂದ ವರ್ಣಿಸಲಸದಳ (ಧರ್ಮಸಾ. ೮೧). [ಸರಿವರ್ತನ1--ಇಸ್ಫು] 
ಪರಿವರ್ಧಕ (ನಾ). ೧. ಅಭಿವೃದ್ಧಿಯನ್ನುಂಟುಮಾಡುವುದು : 
ಸರಿಡಧಿಸತಿಯಂಂ ಡೋಸಾಕರನಂತರ್ಮುಲಿನನಾಗಿಯೆಂಂ ಪೆರ್ಚಿಸುಗುಂ 
ಪರಿಣತಕಲಾಕಲಾಸಂ  ಸರಿನರ್ಧ[ಕ]ನುಕ್ಕುಮತಿನಿರುದ್ದಾ ತ್ಮಕ[ಮಂ] 
(ಕಮಾ. ೩-೩೫), ೨ ಕುದುರೆಯನ್ನು. ಸಾಕುವವನು; 
ಕುದುರೆಯ ಪಾಲಕ ; ಕಣಸ್ತಾರ : ತತ್ಪ್ರ್ರಭಾಮಂಡಲಗಳಿತ ಹಿಮ 
ಸ್ಪರ್ಶದಿಂ ಲಬ್ಧ ಸಂಜ್ಞೆಯಾಗಿ ಮರುಳ್ನೊಂಡಂತೆ ಇಂದ್ರಾಯಂಧನಿರ್ಪೆಡೆಗೆ 
ಸರಿತಂಡು ಪರಿನರ್ಧಕಹಸ್ತದಿಂದದಂ ತೆಗೆದು (ಉದಂಉ. ೬೦೩). [ಸಂ,] 
ಪರಿನರ್ಧಿತ (ಗು). ೧.ಅಭಿವೃದ್ಧಿ ಹೊಂದಿದ ; ಬೆಳವಣಿಗೆಯಾದ: 
ಶಶಿಮಣಿಪ್ರಾ ಸಾದಪರಿಗಳಿತ ಸೆಡಮಳಜಳಪ್ರನಾಹನಿಪ್ಪ ಪ್ರಯಾಸಪರನರ್ಧಿ 
ತಾನಲ್ಸ ಕಲ್ಪ ತರುಪಂಕ್ತಿ ಸಂತತದರೆದಳಿತ ಪರಿಮಳಭರಿತಕುಸು ಮವಿಸರವಿಸರದ 
ಮಂದಮರಂದರಸ ಕದಂಬಕರ್ದಮಿತ' ವಿಧು ರವಿನೀಥಿಸನಾಥಮಂಂಂ. 
(ರಾಜಕೇ. ೧೪-೧೦೬ ಐ), ೨. ಹೆಚ್ಚಾದ; ವೃದ್ಧಿಯಾದ. [ಸಂ.] 
ಪರಿವರ್ಧಿನಿ (ನಾ). - ಸರಿವರ್ಧಿನೀಷಟ್ಟಿ ದಿ: ಶರ ಕುಸುಮ ಭೋಗ 
ಭಾಮಿನಿ ಪರಿವರ್ಧಿನಿ ನಾರ್ಧಕಂಗಳೆಂದಾಜುತೆಜಿಂ (ಛಂಜೋಂಬು, 
೫-೨೫೯ ಅಡಿಟಿ) ; ಇದು ಶರೈ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, 


ಪರಿವರ್ಧಿಸಿಸಟ್ಟದಿ 


ವಾರ್ಧಕ ಎಂದಾರು ವಿಧವು (ಕೈಪಿಡಿ. ೯೫). [ಸೆಂ. ಪರಿವರ್ಧಿನೀ] 
ಪರಿವರ್ಧಿಸಿಷಟ್ಟಿ ದಿ (ನಾ). - ಪರಿವರ್ಧಿನೀಷಟ್ಟಿ ದಿ: ಪಾದಗಳೆರಡ 
ಅಕೊಳುತ್ತ ರದೆರಡುಂ ಪಾದಡಿ ಸೋಡಶ ಸೋಡಶಮಾತ್ರೆಯು . . . 
ಕೇಳಿಂತಿದು ನಿಶ್ಚಯ ಪರಿನರ್ಧಿನಿಸಟ್ಟಿದಿಗೆ (ಛಂದೋ ಂಬು. ೫-೨೫೯ ಅಡಿಟ). 
[ಪರಿವರ್ಧಿನಿ 4- ಸಟ್ಟ ದಿ] 
ಪರಿವರ್ಧಿನೀಷಟ್ಟಿ ದಿ (ನಾ). [ಛಂದ] ಒಂದು ಸಟ್ಟಿ ದಿಯ ಹೆಸರು; 
*ಚತುರ್ಮಾತ್ರಾಗಣವು ಒಂದೆರಡು ನಾಲ್ಕಯ್ದನೆಯ ಪಾದ 
ಗಳಲ್ಲಿ ನಾಲ್ಕು ನಾಲ್ಕೂ, ಮೂರಾರನೆಯ ಪಾದಗಳಲ್ಲಿ ಆರಾರೂ 
ಒಂದು ಗುರುವೂ ಬಂದರೆ ಪರಿವರ್ಧಿನೀ ಷಟ್ಟ ದಿಯಾಗುವುದು? 
(ಕೈಪಿಡಿ. ೯೬). [ಸಂ. ಪರಿವರ್ಧಿನೀ ಸಟ್ಟದೀ] 
ಪರಿನರ್ಧಿಸು (ಕ್ರಿ). ೧. ಬೆಳೆ; ಅಭಿವೃದ್ಧಿಯನ್ನು ಹೊಂದು: 
ಮುನ್ನಮಿಾತನು ಮಾತೃ ಕಾಸ್ತ್ರ ನೃದಿಂ ಪರಿವರ್ಧಿಸದೆ. ಬಳಿಕ್ಕಿನಿತು ನವನೀತ 
ಮಂ ಹರಿಸದಿಂದುಂಡು ಬಳೆಯದೆ (ಆರಾಚ. ೨-೮-೩೭). ಪಿ. ಅಭಿ 
ವೃದ್ಧಿಗೊಳಿಸು: ಕನ್ನೆಯಿನೀ ವನಕ್ಕೆ ಮಧುಲಕ್ಷ್ಮ್ಮಿಯಿನಗ್ಗದ ಲಕ್ಷ್ಮ, 
ಯಾದುದೆಂಬನ್ನೆ ವರಂ ವಿಳಾಸರಸದಿಂ ಪರಿನರ್ಧಿಸುತುಂ ವನಾಳಿಯಂ ... 
ದನುಜನಂದನೆ ಬಂದಳದೊಂದು ಲೀಲೆಯಿ೨೦ (ಜಗವಿ. ೧೭-೧೦೦). 
[ಪರಿವರ್ಧನೃ --ಇಸ್ಮು] 
ಪರಿನರ್ಹ (ನಾ). ೧. ಸುತ್ತುಗಟ್ಟುವ ವಸ್ತು ; ಬಳಸಿರುವುದು. 
೨. ಪರಿಜನ; ಪರಿವಾರ. ೩. ಉಪಕರಣ ; ಸಲಕರಣೆ ; ಸಾಧನ: 
“ಸರಿವ[ಸಾಕಾಂ, ಬ]ರ್ಹಂ , ಪರಿಚ್ಛದಂ, ನೆರಹಿದುಪಳರಣಮಕ್ಕೂ? 
(ಮಂಗರಾ, ೬೦-೧೫). ೪. ರಾಜಲಾಂಛನ, ಚಿಹ್ನೆ. ೫. ಸುಸಜ್ಜಿತ 
ವಾಗಿರುವುದು ; ಓರಣ. ೬.ಸಂಪತ್ತು ; ಆಸ್ತಿ; ಐಶ್ವರ್ಯ. 
[ಸಂ] ' 
ಪರಿನಹ (ನಾ). ಆವಹ, ಪ್ರವಹ, ಉದ್ವಹ, ಸಂವಹ, ವಿವಹ್ಕ 
ಪರಿವಹ ಮತ್ತು ಪರಾವಹ ಎಂಬ ಏಳು ಬಗೆಯ ವಾಯುಗಳಲ್ಲಿ 
ಒಂದು ; ನಕ್ಷತ್ರಗಳನ್ನು ಚಲಿಸುವಂತೆ ಮಾಡುವ ವಾಯು ; 
ಐ ಗಗನ, ಸ್ಪರ್ಶನ, ವಾಯು, ಅನಿಲ, ಪ್ರಾಣ, ಪ್ರಾಣೇಶ್ವರ 
ಮತ್ತು ಜೀವ ಎಂಬ ಏಳು ಬಗೆಯ ವಾಯುಗಳೂ ಉಂಟು: 
ತಾರಾನಿವಹವ ನಡೆಯಿಪ ಪರಿವಹ ಪವನನ ಮಾರ್ಗವಿದು (ಶಾಕುಂತ. 
೧೦೦-೧೬೯). [ಸಂ.] 
ಪರಿನಳಯ (ನಾ). ಸುತ್ತಣ ಪ್ರದೇಶ: ಮುಖ್ಯಗಣನಾಯಕರು 
ತದ್ರೂಪಗಳನೆ ಧರಿಸಿ ಏಿಂತೆ ವಿಂತೆಸೆದು ಸರಿನಳಯಮಂ ಕಾಯ್ವುತಿಹ೦್‌ 
(ಲ೪ಚಿಂ. ೧೬-೬); ಚರು ತಿಲದ ರಾಶಿಗಳ , . . ಪರಿವಳ[ಸಾಠಾಂ. ಳೆ) 
ಯದಾನಿಕ್ಷೆಗಳ ಪರಿಕರದ ವಿನಿಧದ್ರವೃಮಯಬಂಧಾರದಲೆಸೆದುದು ಯಜ್ಞ 
ವಾಟಕೆ ರಾಜಸೂಯದಲಿ (ಕುನ್ಯಾ ಸ ೬-೩೦). [ಸೆಂ.ಪರಿನಲಯಂ] 
ಪರಿನಾಣ "ಪರಿಯಾಣ,” ನೋ. 
ಪರಿವಾದ (ನಾ). ೧. ನಿಂದೆ; ಬಯ್ಗುಳು ; ತೆಗಳಿಕೆ: “ಪರಿವಾದ 
ಮದವರ್ಣವಾದನುದುಪಕ್ರೋಶಮೆನೆ  ನಿಂಡೆಯಕ್ಕುಂ” 
೨೬-೪) : ಪರಿವಾದಂ ಪೈಶೂನ್ಯಂ ಪರಮುರಹಸ್ಯಪ್ರ ಕಾಶಕರಣಂ ಕೂಟಾ 
ಕರ [ನಿಧಿ]ನಿಕ್ಷೇಪಾದ್ಯಪಹರಣಂ ಸತ್ಯವ್ರತಕ್ಕತಿಕ್ರಮನುಕ್ಕುಂ (ವರ್ಧಮಾ, 
೭-೯); ಆ ದುರಾಗ್ರಹಿ ಲೋಕಜನಸರಿವಾದಪದನಿರ್ಭೀತನಕ್ಷನಿನೋದ 
ಕರ್ದನುಮಗ್ನನೊಡ್ಡಿ ದನಾ ಧನಂಜಯನ (ಕುನ್ಯಾಸ, ೧೪-೧೮); ಆ 
ಮುಂರಹರನ ಸರಿವಾದಮಂ ಮಾಳ್ಳು ದೇಕೆಂದು ದೇಶಿಕೋತ್ತ ಮನುಸಿರು 
ತಿರ್ದನೊಲವಿಂ (ಸಿದ್ಧೇಘು. ೬-೭); ಪರಪರಿವಾದನುಂ ನೆಗಳ್ತುದೇ ಜಪಂ 
೬. «೬ ಎನೆ ದುರ್ಜನತಾಪಸನೇಂ ಕೃತಾರ್ಥನೋ (ಉಜಕೇ. ೧-೪೦). 
೨. ದೂರು; ಅಪವಾದ; ಆರೋಪಣೆ : “ಅಸವಾದಃ, ಉಪ 


(ಮಂಗಾ. 


3೫1೯ 


40 


45 


ಪರಿವಾರ 


ಕ್ರೋಶಃ, ನಿರ್ವಾದಃ, ಅವರ್ಣವಾದಃ, -ಪರಿವಾದ1, ಗರ್ಹಾ, ನಿಂದಾ, 
ಜುಗುಪ್ಸಾ-- ಈ ೮ ಅಪವಾದದ ನಾಮಂಗ (ಹಲಾಯು: ೨೪-೧೪೭); 
ನೆಗಟ್ಬ ಕುಲದ ಚಲದೊಳ್ಳಿ ನ ಭೂಪನನೆನಗೆ ತೇರನೆಸಗೆಂಡೊಡೆ ಸದ್ದಿನಯ 
ಮರಿಟಿದುರ್ಶಿ ಕುಲಹೀನನೆಂಬ ಪರಿವಾದಮಾಗಳಿನಗಾಗಿರದೇ (ಸಂಸಭಾ. 
೧೨-೫೮) ; ಪರಿವಾದಕ್ಕಂಜಿ ತಾಂ ಮಾನಸಿಕೆಯನಧಿಕಂ ತಾಳ್ವಿ' ಮೇಲಾಗಿ 
ನಿಶ್ವಂಭರೆಯಂ ನಿಃಕ್ಸೇಶದಿಂ ತಾಳ್ಮಿದ ಹರಿಯೆನಿಸಂ ವಿಕ್ರಮಾದಿತೃದೇವ 
(ಎಕ. 111, ಶಿಕಾರಿ. ೧೦೦-೧೦; 1129); ಅದಿಬೊಮ್ಮಕೆ ಮಗುವುತನ 
ಸಂಪಾದಿಸಿತುಯೆಂಬುದು ಮೃ ಸಾಪರಿವಾದನಿದು (ತೊರಂ3. ೧-೮-೬೮). 
೩. ವೀಣೆ ಮುಂತಾದ ತಂತೀವಾದ್ಯಗಳನ್ನು ನುಡಿಸಲು ಉಪ 
ಯೋಗಿಸುವ ಸಲಕರಣೆ, ಸಾಧನ. [ಸಂ.] 

ಪರಿವಾದಕ (ನಾ). ೧. ಆರೋಪಣೆ ಹೊರಿಸುವವನು ; ದೂರು 
ಹೇಳುವವನು. ೨. ವಾದ್ಯವನ್ನು ನುಡಿಸುವವನು. ೩. ಒಂದು 
ಬಗೆಯ ವಾದ್ಯ ಆಗಳ್‌ ನಾಕಲೋಕವಾದ್ಯಂಗಳೊಳನೇಕಭೇದಂ 
ಗಳಪ್ಪು ಪವಾದಕ ಪರಿವಾದಕ ವಾದ್ಯಂಗಳೊಳ್‌' . . . ಗೀತಂಗಳನುಕ್ರಮ 
ದೊಳೆ ನೆಗಟಿಕ (ಅದಿಪು. ೭-೧೧೯ ನ), "ಉಪವಾದಕ' ಸರಾ. [ಸಂ.] 

ಪರಿವಾದಶೀಲ (ನಾ). ನಿಂದಿಸುವ ಸ್ವಭಾವವುಳ್ಳ ವನು ; ನಿಂದಕ: 
ವೇದಕರ್ಮವನಿರೋ ಧಿಗಳು ಪರಿವಾದಶೀಲರು ...  ನಿನ್ನಂಗದೇಶದ ಸಿರಿಯ 
ಕೇಳೆಂದ (ಕುನ್ಯಾಕ. ೯-೩೬). [ಸಂ.] 

ಪರಿವಾದಿನಿ (ನಾ). ೧. ಏಳು ತಂತಿಗಳನ್ನುಳ್ಳ ಒಂದು ಬಗೆಯ 
ವೀಣೆ: “ಪರಿವಾದಿನಿ ವಲ್ಲಕಿ” ವಿಪಂಚಿ ವೀಣಾನಾನುಂ್‌ (ನಸ್ತುಕೋ:- 
೭೯-೨೪) ; “ತಂತಿ ತಾವೇಟರಲು ಸರಿವಾದಿನಿಯೆನಿಕ್ಕು” (ಮಂಗರಾ, 
೨೪-೬); ನೃತ್ಯಂ ನೆತ್ತ ಮೊಗಟು ಪರಿವಾದಿನಿನಾದಿತಮೆಂಬನೇಕಭೇದಪ್ರತರ 
ವಿನೋದದೊಳೆ ಸತಿಗೆ ಪೊತ್ತಂ ಕಳೆವರ್‌ (ನರ್ಧಮಾ. ೧೧-೫೧) ; ಮದನ 
ಪರಿವಾದಿನೀನಾದದಿನಗ್ಗ ಳಮೆನಿಪ ನಿನ್ನ ನುಣ್ಣುಡಿ ಪೊಜಪೊಣ್ಮದೊಡೇ. 
ಕಾಯತ್ತ ಮದಾಗದೆ  ಕಳರನಲಕ್ಷ೪  ಸಮದಕೋಕಿಲಕುಲಡೊಳ್‌ 
(ಚಂದ್ರಪು. ೩-೬೧); ಬಳಿಕ ವಿಪಂಚಿಕೆ ಚಿತ್ರಿಕೆ , ೬.೬ ಪೆರಿವಾದಿನಿ ಕಿನ್ನರಿ 
ಎ ಕಾಲಕೀಯೆಂಬ ಮೂವತ್ತು ಮೂ ತಂತ್ರಿ ವಾದ್ಯಂಗಳಲ್ಲಿ 
(ವಿಷೇಕ. ೨೫೩); ನೂರುತಂತಿಗಳನ್ನು ಮೊಟ್ಟಿ ಮೊದಲಾಗಿ ಹೊಂದಿದ್ದೆ 
ವಿರಿಣೆ, ತಂತಿಗಳ ಸಂಖ್ಯೆಯಲ್ಲಿ ಇಳುವರಿ ಹೊಂದುತ್ತಾ ಬಂದು ಎರಡು ತಂತಿ 
ಗಳ "ನಕುಲ್ಕ' ಮೂರು ತಂತಿಗಳ “ಕಿನ್ನರಿ”, ಏಳು ತಂತಿಗಳ “ಚಿತ್ರಾ? 
ಮತ್ತು "ಪರಿವಾದಿನಿ', ಒಂಭತ್ತು ತಂತಿಗಳ “ವಿಪಂಚಿ ಎಂಬ ಹೆಸರು 
ಗಳಿಂದ ತಂತಿಗಳ ಸಂಖ್ಯೆಯೆಲ್ಲಿ ಏರುಪೇರು ತೋರುತ್ತದೆ (ಸಂಗೀಚಂ. ೩೧೧). 
೨. ಅಪವಾದವುಳ್ಳ ಹೆಂಗಸು. [ಸಂ. ಪರಿವಾದಿನೀ] 

ಪರಿವಾಪ (ನಾ). ೧. ಉಪಕರಣ ; ಸಲಕರಣೆ. ೨. ಬಿತ್ತುನಿಕೆ; 
ಬಿತ್ತನೆ ಮಾಡುವುದು. ೩. ಜಲಾಶಯ ; ಕೊಳ. ೪. ಕ್ಷೌರ; 
ವಸನ. ೫. ಸೇವಕ; ಪರಿಚಾರಕ. [ಸಂ.] 

ಪೆರಿವಾಪಿತ (ಗು). ೧. ಕ್ಷೌರಮಾಡಲ್ಪಟ್ಟ ; ಬೋಳಿಸಿದ. (ನಾ): 
೨. ಕ್ಷ್ಲೌರಮಾಡಲ್ಪಟ್ಟುದು; ಮುಂಡನ ಮಾಡಿದುದು: 
*ಮುಂಡಿತಂ, ಪರಿವಾಪಿತಂ-೨ ಬೋಳಿಸಲ್ಪಟ್ಟಿ ದ್ಲು? (ಸಿದ್ಧಾಂತಿ, ೩೪೬). 

[ಸಂ.] 

ಪರಿವಾರ (ನಾ). ೧. ಸುತ್ತಲಿನವರು; ಅನುಯಾಯಿಗಳು ; 
ಪರಿಜನ : “ಪರಿವಾರಃ, ಪರಿಕರಃ, ಪರಿಸ್ಪ್ರಂದಃ, ಪರಿಗ್ರಹಃ--ಈ ೪ ಪರಿ 
ಗ್ರಹಂ” (ಹಲಾಯು. ೫೧-೧೫೧) ; ಸರಿವಾರವಾರವನಿತಾಸರಿವೃತನರಮನೆ 
ಯೊಳರಸಂ . . , ಒಪ್ಪಿರೆ ನಿನೋದದಿಂದುರುನುಂದದಿಂ (ಕವಿಂ. ೨-೧೦); 
ಸರಿವಾರಮು೦  ಪಡೆಯಂಂಬೆರಸು . . . ಪೊಟಲಂ ಪೊಜನುಟ್ಟು 
ಏಂಧ್ಯಾಟನಿಗೆ ಪೋಗಿ (ನೆಡ್ಡಾರಾ. ೧೫೯-೫) ; ಹರನೀವ ಕಾಲಕ್ಕೆ 


ಪರಿವಾರದೇವತೆ 


ಸಿರಿಯು. ಬೆನ್ನಲಿ ಬರ್ಕು ಹರಿದು ಹೆಡ್ಡೊಜಕಿಯೆ ಕೆಜಿಕಿ ತುಂಬಿದಂತಯ್ಯಾ 
* « ೬ ಅರಸು ಪರಿವಾರ ಕೈವಾರ ನೋಡಯ್ಯಾ (ಬಸನ. ೧೬೯) ; ಪುರ 
ಜನವು ಸರಿವಾರ ಸರಿಜನ ಭರತ ಶತ್ರುಘ್ನರಂಗಳರಸಿಯರುರಿಯ ಹೊಗು 
ವುದ ನೆನೆದು ಮನದುವಕ್ಕಿಳದಿ ಬೆಂದಿಹರು (ಕೌಶಿರಾ, ೪೪-೩೭), 
೨. ಸುತ್ತಲೂ ಇರುವುದು ; ಸುತ್ತಮುಶ್ತ ಬಳಸಿರುವುದು : 
ಹೀಗೆ ಸೂರ್ಯನನ್ನು ಸುತ್ತು ತ್ತಿರುವ ಗ್ರಹವೂ ಸೂರ್ಯನ ಪೆರಿವಾರದಲ್ಲಿದೆ 
(ಸಶ್ಷತ್ರ- ೪೫). ೩. ಗುಂಪು; ತಂಡ; ಸಮೂಹ: ತಪೋಧನರ 
ವಿದ್ಯಾರ್ಥಿಮಾಣಿಗಳಾಹಾರದಾನಕ್ಕಂ 'ಪಾವುಳ ಪರಿವಾರದ ಜೀವಿತಕೃಂ ,.. 
ಕೊಟ್ಟ ಅಲ್ಲಿಯ ಘಳೆಯ ಮತ್ತರು ೫೦ (ನಾಂದೇಡ್‌. ೩-೨೨ ನ; 1047); 
ದ್ರಾವಿಡಭಾಷಾಸರಿವಾರ ಜಗತ್ತಿನ ಹಿರಿಯ ಭಾಷಾನರ್ಗಗಳ ಸಾಲಿನಲ್ಲಿ 
ಐದನೆಯ ಅಥವಾ ಆರನೆಯ ಸ್ಮಾನವನ್ನು ಸಡೆಯುಂತ್ತದೆ. (ದ್ರಾವಿನಿ, ೨ 
ಒನ್ನೆಕ). ೪. ಕುಟುಂಬ; ಸಂಸಾರ : ಹೆಣ್ಣಿನ ಮೇಲೆ ಹೆಣ್ಣು 
ಹುಟ್ಟ ಪರಿವಾರವು ಬೆಳೆದು ಬಿಟ್ಟಿತ್ತು (ಪರಿಣೀ. ೧). 
ಪರಿನಾರ ಸರಿತೋಷಣ- ಪರಿಜನಕ್ಕೆ ಸಂತೋಷವನ್ನುಂಟು 
ಮಾಡುವವನು; ಒಂದು ಬಿರುದು: ಪರಾಂಗನಾಪರಾಜ್ಮುಖಂ ವಿನಯ 
ವಿಭೂಷಣಂ ಪರಿವಾರೆಪರಿತೋಸಣಂ (ಸೌಇಇ. V1, ೫೭೧-೩೩; 1070), 
ಪರಿವಾರ ಸಮುದ್ಧ ರಣೆ - ಪರಿಜನರನ್ನು ಉದ್ಭಾರಮಾಡುವವಳು ; 
ಒಂದು ಬಿರುದು : ಕಲಿಕಾಲಸರಸ್ವತಿ ಪ್ರತ್ಯಕ್ಷಪಾರ್ವೃತಿ ಪರಿವಾರ 
ಸೆಮುದ್ಭರಣೆ (ಸೌಇಇ. ೫%, ೬೧೧೮ ; 1094). [ಸಂ.] 
ಫೆರಿವಾರದೇವತೆ (ನಾ). ೧. ಪ್ರಧಾನಜೀವತೆಯ ಸುತ್ತ ಇರುವ 
ಇತರ ಅಧೀನ ದೇವತೆಗಳು. ೨. (ಆಲಂ) ಡೊಡ್ಡ ಅಧಿಕಾರಿಯ 
ಸುತ್ತ ಮುತ್ತಿ ಕೊಂಡಿರುವ ಪ್ರಭಾವೀಜನ : ಅವನು ಮಂತ್ರಿಯಾದ 
ಮೇಲೆ ಅನನ ಪರಿವಾರದೇವತೆಗಳ ಸಂಖ್ಯೆ ಬೆಳೆದಿದೆ (ರೂಢಿ). 
[ಪರಿವಾರ--ಜೇವತೆ] 
ಪರಿವಾರದೇವಿ (ನಾ). [ಜೈನ] ಕಲ್ಬಾದಿಗಳ ಇಂದ್ರರ ವಿಮಾನ 
ಗಳಲ್ಲಿ ಪರಿಚರ್ಯೆ ಮಾಡುವ ಸ್ತ್ರೀ: ಚಾರುನಿಲೋಲಕಟಾಕ್ಷಪಾತ 
ಸೌಂದರಪರಿವಾರದೇವಿಯರಿರಾ (ಆದಿಪು. ೩-೪). [ಪರಿವಾರ--ದೇವಿ] 
ಸರಿವಾರಮೂರ್ತಿ (ನಾ). ಮುಖ್ಯದೇವತೆಯ ಪರಿವಾರದ 
ಮೂರ್ತಿ : ಪಂವಾರಮೂರ್ತಿಗಳಾದ ಗರುಡ, ಆಂಜನೇಯ, ವೃಷಭ, 
ಮೊದಲಾದ , , . ಪ್ರತಿಮೆಗಳನ್ನು ಸಿದ್ಧ ಪಡಿಸಿದಾಗ (ಭಾರದ, ೮೦). 
[ಪರಿವಾರ ಮೂರ್ತಿ] 
ಪರಿನಾರಾಂಗನೆ (ನಾ). ಪರಿವಾರಸ್ರ್ರೀ; ಪರಿಚಾರಿಕೆ: ಪಂಿವಾರಾಂಗನೆ 
ಯರ್‌: ಮನಃಪ್ರ್ರಿಯಸಖಂ ಮೇಧಾವಿಳಂ ಪಕ್ಕದೊಳ್‌ ಬರೆ (ಕುಸುಮಾ, 
೯-೮೦) ; ಪರಿವಾರಾಂಗನೆಯರ್‌ . , . ಎತ್ತಲುಂ ಬಳಸಿ ತನ್ನಂ ಬರ್ಪಿನೆಂ 
ಬಂದಳಾ ಸ್ಮರಚಕ್ರ್ರೇಶನ ರಾಜ್ಯಲಕ್ಷ್ಮಿಯೆನಿಪನ್ನಂ ನಾಯಿಕಾಗೌರನಂ 
(ಅನಂಪು. ೨-೪೬) ; ಪರಿವಾರಾಂಗನಾಕರತಳಪರಿಕಳಿತವಿವಿಧಾರ್ಚನಾ 
ವಿಶೇಷಂಬೆರಸು ಪ್ರಮದವನಕ್ಕೆ ಪೋಗಿ (ಪುಷ್ಪಪು. ೩-೭೪ ವ). 
[ಸಪರಿವಾರ -/- ಅಂಗನೆ] 
ಸರಿವಾರಿಕೆ (ನಾ). ಇ ಪರಿವಾರದೇವಿ : ಸ್ವಯಂಪ್ರಭೆಗಂ ರಾಣೀವಾಸದ 
ಕನ್ನೆವಾಡದೊಳ್‌' ಸರಿವಾರಿಕಾ (ದೌನಾರಿಕಾ) ಸಮೇತವಿಂರವಂ ಮಾಡಿ 
(ಶಾಂತಿಪು. ೫-೩೯ನ). [ಸೆಂ. ಪರಿವಾರಿಕಾ] 
ಪರಿವಾರಿತ (ಗು). ಬಳಸಿದ ; ಆವರಿಸಿದ; ತುಂಬಿದ : ಬಾಸ್ಟವಾರಿ 
ಭಾರಾಪೂರಪ೦ವಾರಿತ ಸಲ್ಲವನೇತ್ರೆಯ೨ಂ (ಗದಾಯು. ೧-೫೫ನ), [ಸಂ.] 
ಪರಿವಾರಿಸು (ಕ್ರಿ). ಸೇನೆ ಮಾಡು; ಪರಿಚರ್ಯೆ ಮಾಡು: 
ಅಬ್ತೂ ಯಿಚ್ಛಿಯಳದುಂ ಪರಿವಾರಿಸಿ , ಪಾಟಿಮೋದಲಚ್ಚರಸಿಯರಾಡ 
ಲಚ್ಚರಸಿಯರ್‌ ಮನದಿಚ್ಚೆ ಯನಿಚ್ಚೆ ಗೆಯ್ಯಲಚ್ಚ ರಸಿಯರೆಂದೊಡೇವೊಗ 


೫೩೬೦ 


20 


30 


35 


40 


45 


ಪರಿವಿಡಿ 


ಟ್ವುದೋ ಜಿನಚಂದ್ರವಿಭೂಶಿಲೀಲೆಯಂ (ಶಾಂತಿಪು. ೭-೭೬೫). 
[ಪರಿನಾರ4-ಇಸ್ಬು] 

ಪರಿವಾಸ (ನಾ). ೧. ತಂಗುವಿಕೆ; ವಾಸಮಾಡುವಿಕೆ. ೨. ಪರಿ 
ಮಳ; ಸುಗಂಧ : ಕೆದಖದ ಪಿಷ್ಟ್ರಾತಕದಿಂದೊದವಿದ ಪರಿ[ಪಾಳಾಂ. ಟಿ] 
ವಾಸಚೂರ್ಣದಿಂದಳನಡೆ , , . ಪದೆಪಂ ಪುಟ್ಟ ಸಿದುದಿಟ್ಟಳಂ ನೃಪಸದನಂ 
(ಪಂರಾಮಾ ೪-೨೭).: [ಸೆಂ] 

ಪರಿವಾಹ (ನಾ). ೧. ತುಂಬಿ ಹೊರಸೂಸುವುದು : ಲೌಹಿತ್ಯನು 
ನಂಬು ಧಿಪರಿವಾಹಮನನನೀಶನೇಟಕಿ ತತ್ತಟನೃ ಪಸಂದೋಹಮೆಜಗಿದ್ದುದ 
ಧೀಶಗಜಾಹತಕಾಲಇಗುರುದ್ರುಮಂಬೆರಸಾಗಳ್‌ (ರಾಂತಿಪು. ೧೧-೭೬೮), 
ಕದಪನಂಗೈೈಗಿತ್ತು ತಲೆಗುತ್ತಿದಳು ನಯನೋದಕದ ಪರಿವಾಹದಲಿ 
ನನೆದಳು ಮಹಿಳೆಯಿದ್ದಳು ಬಹಳನೋನದಲಿ (ಕುನ್ಯಾಗ, ೧೧-೪೬). 
೨. ಕೆರೆ ಭರ್ತಿಯಾದಾಗ ಹೆಚ್ಚಿನ ನೀರು ಹೊರಗೆ ಹೋಗಲು 
ಮಾಡಿರುವ ಮಾರ್ಗ ; ಕೋಡಿ : “ಪರಿನಾಹನೆನೆ ಜಲೋಚ್ಛಾ ಸೆ 
ಮೆನೆ ಕಡೆಗೋಡಿ” (ಮಂಗರಾ. ೧೨೩-೧೫). [ಸಂ.] 

ಸರಿವಾಹಿತ (ನಾ). [ನಾಟ್ಯ]: ಹತ್ತೊಂಬತ್ತು ಬಗೆಯ ಶಿಕೋ 
ಭೇದಗಳಲ್ಲಿ ಒಂದು ; ನಿರ್ಲಜ್ಜೆ, ವೌನ, ಹರ್ಷ, ವಿಚಾರ, 
ವಿಸ್ಮಯ, ಮುಗುಳ್ನಗೆ, ಪ್ರಿಯಾನುಕರಣ ಇತ್ಯಾದಿಗಳನ್ನು 
ಸೂಚಿಸುವಾಗ ತಲೆಯನ್ನು ಚಕ್ರದಂತೆ ಎಡಕ್ಕೂ ಬಲಕ್ಕೂ 
ಸುತ್ತಿಸುವುದು: ಚಂದದೆ ಚಕ್ರಂಬೋಲ್‌ ಸುತ್ತೊಂದಕ್ಕೆ ಕಬಲದ ಶಿರಮೆ 
ಪರಿವಾಹಿತಮುಂ (ಲಾಸ್ಕರಂ. ೧-೮೨). [ಸಂ.] 

ಪರಿವಿಡಿ, (ಕ್ರಿ). ನಿಯತವಾದ ಕ್ರಮವನ್ನು ಹಿಡಿ ; ವ್ಯವಸ್ಥಿತ 
ವಾದ ನಿಯಮವನ್ನು ಅನುಸರಿಸು : ನೇದೋಕ್ತ'ಮಾರ್ಗಮಂ ಪರಿ 
ವಿಡಿದು... ಯೊಜ್ಞದೀಕ್ಷೆಯಂ ಕೈಕೊಂಡು (ಉದ್ದ ಟ, ೪-೫೬ವ); ಪರಿ 
ವಿಡಿದು ನಳೆಚರಿತ್ರಂ ಪರಮಪನಿತ್ರಂ ನಿತಾಂತ ಪುಣ್ಯಶ್ಲೋಕಂ ವಿರಚಿ 
ಸುವನದಟಿನೀ' ಚೌಂಡರಸಂ ಕರ್ಣಾಟವಂಶಶೃ ೦ಗಾರರಸಂ (ನಳಚಂ. ೮); 
ತನಯ ಕೇಳ್‌ ತನುವೃತ್ತಿ ಜೀವೇಶ ಮೋಕ್ಷಂಗಳನು ನನಗೊರೆನೆನು ಸಂ 
ವಿಡಿದು (ಕೈಕವ, ೧೪೮); ಮೂಲವನು ಪಂವಿಡಿದು ನಮಗದ ಹೇಳಬೇಕೆಂದೆ. 
ನಲು (ಅಂಬಿಕಾ. ೩-೫೭); ಪರಿವಿಡಿದು ಪೇಳುವೊಡೆ ಸಾಲದು ಪಗಲ್‌ 
ಪತ್ತು (ಪಾರಸಿ. ೧೬-೩೮೩). [ಪರ್ಕಿ-ಪಿಡಿ,] 

ಪರಿನಿಡ್ಠಿ, ಪರಿನಡ್ಲಿ, ಹರಿವಡಿ (ನಾ). ೧. ನಿಯತವಾದ ಕ್ರಮ; 
ವ್ಯವಸ್ಥಿತವಾದ ಕ್ರಮ ; ಅನುಕ್ರಮ : “ಸರಿಸಾಟೀ, ಆನುಪೂರ್ವೀ 

* * ವಿಶಾಯಃ -ಈ ೭. ಪರಿವಿಡಿ” (ಹಲಾಯು, ೧೨೨-೫೫); ದೇವ 

ವನಿತೆಯರೆ ಪಂವಿಡಿಯೊಳಡಿ[ಸಾಕಾಂ. ಸರಿನಡಿಯೊಳಡಿ, ಪಡಿವಡಿಯಿನಡಿ] 
ಗುಟ್ಟಿಯಂಂ ದೇವಗಣಿಕೆಯರೆ ಕೊಳೆ ಪಾಡೆ ದನಿಮುಟ್ಟಯಖಂ (ಅದಿಪು. 
೭-೨೬ ರಗಳೆ); ಇಂತಿವು ಪರಿವಿಡಿಯಿಂದಯ್ದ ತೀಚಾರಮಕ್ಕು 0 (ಸುಕುಮಾ, 
೬-೧೪); ಅಕ್ರ ಮದೊಳೊಮ್ಮೆ ಸರಿವಿಡಿಯಿಂದಲೊಮ್ಮೊಮ್ಮೆ , , . 
ಅಚ್ಚಿ ಸುತ್ತ (ತಿರುರ. ದೇ. ೫-೭); ಪರಿವಿಡಿಯ ದಿನ ಪೇಳೆದಪ್ಪಿ ಸದಿರು 
(ಬಸಪು. ೧೪-೩); ಅನರೊಳಗೊಬ್ಬನನು ನಮ್ಮೂರ ದಾನವನ ಪರಿವಿಡಿಯ 
ಭೋಜನಕೆ ತದ್ಭೂ ಸುರನ ತಾಯ್ಕೊಟ್ಟಳು (ಕುನ್ಯಾಆ, ೧೦-೨೮). ೨. 
ರೀತಿ; ಬಗೆ; ವಿಧ ; ಪ್ರಕಾರ : “ತರಃ -ಪರಿನಿಡಿ* (ಕಾಳಕೃ. ೩೭); 
ವೈದಿಕಪರಿವಿಡಿಯಿಂಂದ ಮಧುಸರ್ಕಾದಿ ಪೂಜೆಗಳಿಂದ ಸತ್ಕರಿಸಿದರು ಸಚರಾ 
ಚರ ಜಗತ್ಪ ತಿಯ (ಕುವ್ಯಾಸ. ೮-೭); ಸುರಪಥದೊಳು ಚರಿಸುವ ದೇನಸ್ತ್ರೀ 
ಯರಿಗೆ ವಿಲಾಸವಿಭ್ರಮದ ಪರಿವಿಡಿಗಳನು ತಿಳಿಪುನೆನೆಂಬಂದದಿ ತರುಣಿಯಾಡಿ 


ದಳುಯ್ಯಲೆಯ (ಜೀವಂಸಾಂ, ೧೮-೬೭); ಮುಗುಳ್ಳಣೆಯನ ಶಕ್ತಿಗಿಡಿಪ 
ಸರಿನಿಡಿಯಂ . . .. ಆಗಮಮಂಂ ವ್ಯಕ್ತೀಕರಿಸುವುವಾಧ್ಯಾಯರನಾಂ 
ಭಕ್ತಿ ಯಿಂನಭಿನಂದಿಸುವೆಂ (ಜಯಕಾ- ೧-೪); ಆಗಳುಮೆನುಗೆ ಜಿನಾಗನು 


ಪರಿವಿಡಿ 


ರಾಗೆಂ ಸಮನಿಸುಗೆ , . . ಗುರುಜನರ ಪೇಟ್ಮ ಪರಿವಿಡಿಯಿಂದಂ 
(ಶಬ್ದಾನು. ೨೬೪ ಪ್ರಯೋ); ಕಿರಣನಯನಸಹೆಸ್ರ ವಿಲ್ಲದ ತರಣಿ ಸುರಪರ 
ಪರಿವಿಡಿಯೊಲುರುತರದ ವೀರರ ದೇವನಹುದೆಂದೆನುತ ಬೆರೆಗಾದೆ (ಳೋಗಯ. 
೧೧-೨೩). ೩. ಸಾಲು ; ಪಂಕ್ತಿ ; ಶ್ರೇಣಿ : ಸಮುಚಿತಾಸನದೊಳ್‌ 
ಕ್ರಮದಿಂ ಕುಳ್ಳಿರ್ದ ಸಟ್ಟಿ ಸಹಣೆಯರ ಪರಿನಿಡಿಯೊಳಂ (ಗಿರಿಕ. ೨-೧೦೫ವ); 
ಸುಧಾಭಿತ್ತಿಗಳ ಪರಿನಿಡಿಗಳಿಂದುಭಯ ವೀಧಿಗಳು ಮೆಲಕಿದವು (ಹಡಕಾ. 
೧೦-೩೪); ಬೆಳುಗೊಡೆಯ ಮಿಳಿರ್ವ ಪತಾಕೆಗಳ . ಪರಿವಿಡಿಯ... ಸೌಧ 
ಗಳಲವನಿಯ ತೊಡಿಗೆಯೆನೆ ರಂಜಿಸಿತು ಪುರು (ತೊರರಾ. ೧-೧೩-೪); 
ನಿಲ್ಲ ಸೆಣ್ಟಡೆಯೆನಲ್‌' ಪರಿವಿಡಿಯ ತೋಂಟಿಗಳ್‌ ತಲೆದೂಗೆ ತೆಂಗುಗಳ್‌ 
ಮೆರೆನ ಕಾಲೂರು (ಕಾಲೂರ. ೪೭-೬೭). ೪. ಪರಂಪರೆ: ಭರತ... . 
ಪುರೂರನರಿಂದಮಿನ್ನೆಗಂ ಪರಿವಿಡಿಯಿಂಂದೆ. ಬಂದ ಶಶಿನಂಶಮದೀಗಳಿವಂದಿ 
ರಿಂದೆ ನಿತ್ತರಿಸುವುದಕ್ಕುಂ (ಪಂಪಭಾ, ೭-೧೬); ಪರಿವಿಡಿಯ ಕೇಳರಸ' 
ಮೊದಲಲಿ (ಕುನ್ಯಾಆ. ೫-೧೫); ಸನತ್ಯು ಮಾರನು ಸರಸಿರುಹಸಂಭವನ 
ಸಭೆಯಲಿ ಸುರಪಮಿನೀಂದ್ರರ ಮಧ್ಯದಲಿ ನಿಮ್ಮಸ್ವಯಾಗತದ ಪರಿನಿಡಿಯ 
ರಘುಪಂಶವನು ವಿಸ್ತರಿಸಿದನು. (ತೊರರಾ. ೧-೫-೬). ೫. ರೂಢಿ; 
ಬಳಕೆ ; ಅಭ್ಯಾಸ : ವಿರಿಯರಸಿಯ ಪಟನೇಟದ ಪರಿವಿಡಿ ಮಗುಲ್ಗುಂ 
ಕೊನರ್ತುದು (ಶಾಂತಿಪು. ೯-೫೨); ಪರಮಪುರುಷಾರ್ಥವಿಂರ್ದುದು ಚರಮ 
ದೊಳನ್ನೆ ವರಮುಟಾದ ಪುರುಷಾರ್ಥದೊಳಾಚರಿಸುವುದು. ತಕ್ಕುದದಲಿ೨ಂ 
ಪರಿವಿಡಿಯಂ ತಪ್ಪಲಾರ್ಗಮೇಂ ಬಂದಪುದೇ (ಸಂರಾಮಾ. ೬-೧೨೯). 
೬. ವರ್ಗ ; ದರ್ಜೆ : ಪರವಿಡಿಯಿಂದಮೆಂತಿವರಿವರ್‌ ಪೆಲಗಿರ್ಪುದೆನು 
ತ್ತುಮಾ ಮಹೀನರನಿರವೇಟ್ಲು ನೇಮಿಸುತಿರಲ್‌ (ಕುಸುಮಾ, ೧೫-೮೩); 
ಆರಸನಖಿಳದಿಗಂತದವನೀಶ್ವರರನವರವರುಚಿತಮಾನ್ಯದ ಪರಿವಿಡಿಯಲುಡು 
ಗೊಜಕಿಗಳಲಿ ವಿನಯೋಪಚಾರದಲಿ ಹಿರಿದು ಮನ್ನಿ ಸಿ ಕಳುಹಿದನು (ತೊರರಾ. 
೧-೭-೬೧). ೭. ಗುಂಪು ; ಸಮೂಹ : ಉರುಳುವ ಶಿರದ ಬೀಳುವ 
ಭಟರ ಮೆದೆಗೆಡೆವಾನೆ ಕುದುರೆಗಳ ಪರಿವಿಡಿಯದಂತಿರಲಿ(ಕುನ್ಯಾಕ, ೪-೨೯); 
ಮದಕರಿಯಿಪ್ಪ ತ್ತು ವರಧೀರರೆಂಟುಸಾಸಿರದ ಪರಿವಿಡಿಯಹ ಪೌಜ ಖಾನಗೆ 
ತೋಡಿದ ನೆಣ್‌ ಕಲಿಯಬುದುಲ್ಲಖಾನ (ಕಂನವಿ. ೧೧-೮೩). ೮. ಅಚ್ಚು 
ಕಟ್ಟು ; ಓರಣ ;-ಸೊಗಸು : “ಅಣಿಃ ಇ ಪರಿವಿಡಿ” (ಕಾಶಕೃ- ೩೩); 
ತದನಂತರಮಿರದಾಕೆಯನುದಾತ್ತ ಧಾತ್ರೀತನೂಜೆ ಫರಿವಿಡಿಯೊಳ್‌' ತಂದಿದಿ 
ರೊಳ್‌' ನಿಐಿಸಿಸಿ (ಶಾಂತಿಪು. ೫-೧೨೧); ನರರುಧಿರಮಾಂಸೋಪಹಾರದ ಪರಿ 
ವಿಡಿಯ ಸರಿಭಾವಶುದ್ಧಿಯ ಪರಮುಭಕ್ತಿಯಲೊಲಿಸಿದನು ಶಸ್ತ್ರಾಧಿದೇವ 
ತೆಯ (ತೊರರಾ. ೬-೨೦-೪೦); ಕಳಿಂಗ ಸಿಂಹಳೇಶ್ವರರಿತ್ತ ಪಟ್ಟಾಂಶುಕ 
ಹಯ ಕಂ ರತ್ನ್ನ ಮೊದಲಾದ ಕಪ್ಪವ ನೃಪನೀವ ಪರಿವಿಡಿಯೆಸೆದುದಾ ಸಭೆ 
ಯೊಳು (ತ್ರಿಭುತಿ. ೬-೨೨); ಸುರಪನಾಸ್ಮಾನಮಂಟಿಪದ ಶೃಂಗಾರದ ಪರಿ 
ವಿಡಿಯನು ಸೋಲಿಸುತ , ., ವರಚಿತ್ರಶಾಲೆಯೊಪ್ಪಿ ದುದು (ಕಂನವಿ. 
೩-೩೧).೯.(ಪುಸ್ತಕದಲ್ಲಿಯ) ಗ್ರಂಥ ವಿಷಯದ ಅನುಕ್ರಮಣಿಕೆ: 
ವಿಷಯ ನಿರ್ಣಯಿಸುವಾಗ ಗ್ರಂಥದ ಶಿರೋನಾಮ, ಮುನ್ನುಡಿ, ಪ್ರಸ್ತಾ 
ನನೆ, ಪರಿವಿಡಿ, ಆಧಾರಗ್ರಂಥಗಳ ಪಟ್ಟ ಆ ಇತ್ಯಾದಿಗಳನ್ನು ಸೂಕ್ಷ್ಮ 
ವಾಗಿ ಅನಲೋಕಿಸುತ್ತಾನೆ (ಗ್ರಂಥಾಲ. ೧೬). ೧೦. ಅಧ್ಯಯನ ; 
ವ್ಯಾಸಂಗ; ಸಂವಿಡಿಗೆಯ್ನಿ ತಾಪಸಕುಮಾರಕರೊಳ್‌ ಸ್ಕೃತಿಯೂಧನುಂ 
ನಿರಂತರನೊಡಗೂಡಿ ವಾದಮುನೆ ತಪ್ಪದೆ ಮಾಟ್ಟುದು . . . ರಾಜ 
ಶುಕ[ಬಾಲಕ]ಜಾಲಕಂ (ಕುಸುಮಾ. ೧-೧೩೫). "ಪರಿವಿಡಿಗೆಯ್‌' 
ಪರಾ. ಪರಿವಡ್ಮಿ : ೧. ಕೆರನೂರ ಮಹಾಜನಂ ಅಯ್ಯದಿಂಬರ್ಗ್ಗಂ 
ಇಪ್ಪತ್ತು ಗದ್ಯಾಣ ಪೊನ್ನೊಟ್ಟೂ ಪಡೆದರ್‌ ಎಚ್ಚ ಕೊಂಸ್ಸು ಪರಿವಡಿಯೆಂ 
(ಎಕ. ೫, ಕೋಲಾರ. ೫೭-೧೨; ಸು. 925); ಮುರರಿಪುಗೆ ಸೂಟುಸೂಟಕೊಳೆ. 
ಬರೆ ಕರದೊಳು. ಶಂಖಚಕ್ರಮುದ್ಧರಪದ್ಮಂ ಪರಿವಡಿಯಿಂ ಪೆಸರ್ಗಳ್ಪ ಸ್ನೈರಡಾ 


3೫೩೬೧ 


20 


25 


30 


35 


40 


45 


ಫೆರಿವಿಡಿಯಿಟೂಸು 


ದವು ಮೂರ್ತಿಭೇದಮಾ ವೈಸ್ಥ ವರೊಳ್‌(ಸಮಪೆ. ೮-೧೩೮); ಗರುಡ 
ದೇನರು ಬಳಿಕ ನಾಗರ ಹಿರಿಯರೊಳು ಪರಿವಡಿಯ ಸುಡಿದರು (ಸಂಭನ. 
೫-೬೦). ೨. ದರೆಹಸಿತಂ ಹಸಿತಂ ಸುಂದರ ಮನ್ಮಸಲಸಿತಮುಚಿತರಂಗಿತ 
ಮೆಂಬೀ ಸರಿವಡಿಯ ಬಾಲಕೇಲಿಯೆ ಕರಮೆ ಮರುಳ್ಳಿದುದು ತಾಯುನುಂ 
ತಂದೆಯುುಮ 0 (ಅದಿಫು. ೮-೩೦). ಹರಿವಡಿ : ೧. ಆಚಂದ್ರಾರ್ಕ 
ಸ್ತಾಯಿ ಮಾಡಿ ಹರಿವಡಿಗೆ ಬಿಟ್ಟು ಗ್ರಾಮಕ್ಕೆ ಪಾದಪೂಜೆಗೊಟ್ಟಿ 
ಗೆದ್ಯಾಣಂ ನಾಲ್ಕೂರು (ಕಣಇ.1೪, ೨೫-೨೧; 1054). 
ಸರಿವಿಡಿಯಂಳ - ಕ್ರಮಬದ್ಧ ವಾದ ಹೋರಾಟ, ಕಾಳಗ : 
ಪರಿವಿ[ಪಾತಾಂ, ವ]ಡಿಯಂಕದಂತೆ ಪೊಜಮೆಟ್ಟದೆ ಸೂಲ ಅಕಿ ವೊಳ್ಳಿದುರ್ಟ್‌ 
ಸಿಡಿಲ್ತರೆ , . , ಪೋರ್ದುವಾನೆಗಳ್‌ (ವರ್ಧಪು. ೮-೫೩). 
[ಆಪಂವಿಡ್ಮಿ./ತೆಲು. ಪರುವಡಿ] 

ಪೆರಿವಿಡಿಗಾಅ (ನಾ). ಸರದಿಯ ಪ್ರಕಾರ ಕಾವಲು ಮಾಡುವ 
ವನು ; ಐಹರೆಗಾರ : ಒಜಕಿಗಳನುಗಿದ . . . ಕತ್ತಿ ಬಾಕುಗಳ ಸರಿವಿಡಿ 
ಗಾಅರು ಚರಿಸುತಿರ್ದರು (ಕಂನವಿ. ೧೧-೧೪೭). [ಪರಿವಿಡ್ಡಿ --ಕಾಅ] 

ಪರಿವಿಡಿಗೆಯ್‌, ಪರಿವಡಿಗೆಯ* (ಕ್ರಿ). ೧. ಅನುಕ್ರಮವಾಗಿ 
ಪಠಿಸು; ಹೇಳು; ಒಪ್ಪಿಸು; ನಿನೇದಿಸು: ಪಂವಡಿಗೆಯ್ಕೆ 
ಸೊಂದಿಗಿಳಿ ತಂದೆಯ ತಾಯ ಸಮಾಸಡದೊಳ್‌ ತನೂದರಿಯ ರತೋಪ 
ಯುಕ್ತರುತಮಂ (ಶಾಂತಿಪು. ೮-೮೫; ರಸರ,೪-೧೭೭ಮೋ); ಜಿನರ ಮುಂದೆ 
ಜೈನಾಗಮಮಂ ಪರಿವಿಡಿಗೆಯ್ಗುರೆ ಚಂದನದ ರಸದಿ ಚಂದನದ ದೇವರೆಂ 
ಪೂಜಿಸರೆ (ಅಜಿಪು. ೬-೮೧); ಪರಿವಿಡಿಗೆಯ್ಕೆ ರಾಜಶುಕನೋಪನ ಸಾಹಸ 
ಮಾಲೆಯಂ . . , ಬಾಸ್ಟ ದಿನಂದಭಿಸೇಕ ಪೂಜೆಯಂ ವಿರಚಿಸಿ ಭಾವಿತಾತ್ಮೆ 
ಮೆಟಕಿದ್‌ ಪತಿಗಂಗನೆ ತನ್ನ. ನಲ್ಮೆಯಂ (ಶೃಂಗಾರ. ೩-೬೬). 
೨. ವ್ಯವಸ್ಥೆಗೊಳಿಸು; ಕ್ರಮಪಡಿಸು : ಮುನ್ನ ಂ ಪರಿಣಶಿವಡೆದಿರ್ದ 
ಸಕಳವಿದ್ಯೆಯನೀಗಳ್‌ ಪರಿನಿಡಿಗೆಯ್ವಂತೆ ಕಳಾಧರನಾದಂ ಶ್ರೀಧರಂ 
(ಮಲ್ಲಿಪ. ೪-೧೬೪). ೩. ಪುನರಾವರ್ತನೆಗೊಳಿಸು ; ಮತ್ತೆ ಮತ್ತೆ 
ನಡೆಸು ; ಪುನರಾವರ್ತಿಸು: ಪೋದ ಕೂಟಮಂ ಪಂವಡಿಗೆಯ್ಕೆ 
ಚಿತ್ತಮೆಳಸಿತ್ತು ರತಾಂತಸು ಖಾಂತಮೋಪರಾ (ಚಂದ್ರಪು. ೮-೭೬೦). 
೪. ಅಧ್ಯಯನ ಮಾಡು; ವ್ಯಾಸಂಗ ಮಾಡು: ಸರ್ವಾಂಗ ಮಲಧಾರಿ 
ಗಳೊಂದು ಶಿಲಾತಳದ ಮೇಗಿರ್ದಾಗಮಮಂ ಪರಿವಿಡಿಗೆಯ್ಯುತ್ತು ಮ 
ರ್ಥಮಂ ಭಾವಿಸುತ್ತಂ ಸ್ವಾಧ್ಯಾಯದೊಳ್‌ ತಗುಳ್ಳಿರ್ದೊರಂ ., , 
ಕರಿಯ ಮೃಗವಿಂರ್ದುದೆಂದು ಬಗೆದು (ನಡ್ನಾರಾ. ೯೬-೩); ಸಕಲಶ್ರುತ 
ಮುಮಂ ಪರಿವಿಡಿಗೆಯ್ವಲ್ಲಿ ಶ್ರಮವಿಲ್ಲದುದು ವಾಗ್ಪಲಮೆಂಬುದು 
(ತಸೂನೃ, ೧೧೮) ; ಶಸ್ತ್ರ ವಿದರೊಳ್‌ ಭರದಿಂ ಸಿಜಶಸ್ತ್ರವಿದೆಯಂ ಪರಿನಿಡಿ 

ಗೆಯ್ವ ರಾಜಸುತರೊಪ್ಪು ಗುಮಾ ಪುರಗೋಪುರಂಗಳೊಳ್‌" (ಜಗವಿ. 
೨-೧೬) ; ಗುರುಮಂಖದೊಳಾ ಕುಮಾರಂ ಪರಿವಿಡಿಗೆಯ್ಸ ಪನತೀತಜನ್ಮಾ 
ಭ್ಯಾಸಸ್ಸು ರದಖಿಳವಿದ್ಯೆಗಳಂ (ಪುಷ್ಪಪು. ೪-೫೭). ಪೆರಿವಡಿಗೆಯ* ; 
೧. ತ್ರಿಲೋಕಪ್ರಜ್ಞಸ್ತಿ ಎಂಬುದಂ ಮೃ ದುಮ ಧುರಗಂಭೀರಸ್ವರದಿಂ 
ಭಟಾರರ್‌ ಪರಿಪಡಿಗೆಯ್ವಾಗಳ್‌ (ನಡ್ಡಾರಾ. ೨೮-೧೦) ; ಶ್ರಿಲೋಕವಂದ್ಯಂ 
ತ್ರಿಲೋಕಪ್ರಜ್ಞಪ್ತಿಯಂ ಪರಿವಡಿದಪ್ಪದೆ ಸರಿನಡಿಗೆಯನ್ವಿ ದುಂ (ಸುಕುಮಾ. 
೧೧-೭೭ ವ); ಪಾಠಮಂ ಪರಿವಡಿಗೆಯ್ವ ರಾಜಶುಳವೊಲೂ ಮನೋಹರ 
ಯಾನದಿಂದೆ ಸಂಚರಿಪ ಮರಾಳವೊಲು . . . ನೋಳ್ಬರ ಮನಮಂ ಸಳಂ 
ಚೆಲೆಯಂತೀ ನಂಗುನ್ನಮೆ ರಂಜಿಕು೦ (ಕಣ. ೪, ೨೬-೧೮; 1147). 

[ಪರಿವಿಡಿ -- ಕೆಯ್‌,] 

ಪರಿವಿಡಿಯಿಅಸು (ಕ್ರಿ). ಕ್ರಮ ತಪ್ಪಿಸು; ಅತಿಕ್ರಮಿಸು: 

* ಪರಿವಿಡಿಯಿಬಾ ಹಿದಾದೆಯ್ದೆ ಸೂಂಕಿದುದು” (ಕವಿಳಂ. ೧೩೮). 
[ಪರಿವಿಡ್ಡಿ + ಇಬಿಕಿಸು] 


ಪರಿನಿಡು 


ಪರಿನಿಡು, 'ಹರಿಬಿಡು, ಹರಿವಿಡು (ಕ್ರಿ). ೧. ಹೋಗಲು ಬಿಡು; 
ಹೋಗಗೊಡು : ಮೂಗಂದು ಕೈಕಾಲ್ಗೆಟ್ಟು ಬಾಯ್ಕಾಟ್ಟಿರಂ ಪರಿ 
ವಿಟ್ಟು...ಶಿನಂ ಬಟ್ಟಾಡಿ ಬಿಟ್ಟೋಡಿದಂ (ಚಿಕವಿ, ೫-೨೨). ಹರಿಬಿಡು : 
೨. ಏಿಕಾಗ್ರವಾಗಿಸು : ತನ್ನೆಲ್ಲ ಶಕ್ತಿಯನ್ನು ಕೃತಿನಿರ್ಮಾಣಕ್ಕೆ 
ಹರಿಬಿಟ್ಟ ದ್ಹಾನೆ (ತನಸಿ, ೧೦೮), ತಿ. ಹಾಯಿಸು; ಹರಿಯಿಸು ; 
ದೃಷ್ಟಿಯನ್ನು ಮುದುಕಿಯ ಮುಖದ ಮೇಲೆ ಹರಿಬಿಟ್ಟಿ (ನುಣ್ಣುಹೆ. ೪); 
ಬೆನರು ಒರೆಸಿಕೊಂಡು ಮತ್ತೊಂದು ಕಡೆಗೆ ವಿಚಾರ ಹಂಬಿಟ್ಟಿ (ಅಸನಾ. 
೨೫೪). ೪. ಮುಂದುವರಿಸು: ಅವನು...ಪ್ರಚಾರಕಾರ್ಯನನ್ನು 
ಪರಿಣಾಮಕಾರಿಯಾಗಿ ಹರಿಬಿಟ್ಟಿ ನು (ಭಾರಿ. ೧೩). ಹರಿವಿಡು : 
೧. ಕಡುವೇಗದಿಂದೊಂದು ಜಾಣಮಂ ಹರಿವಿಡಲ್‌ ಬೇಗದಿಂ ಬೆಂಬತ್ತಿ 
ಸರಳೆರಳೆಯಂ ಕೆಡೆಪಿತಾಕ್ಷಣದೊಳು (ಚೆಬಪು. ೩೨-೨೪). 

[ಪರ್ಮಿ-*-ಬಿಡು;] 

ಪರಿವಿತ್ತಿ (ನಾ). ತಾನು ಮದುನೆಯಾಗಜಿ ಮದುವೆಯಾದ 
ತಮ್ಮನನ್ನುಳ್ಳ ಅಣ್ಣ: “ಸಂವಿತ್ತಿ 1 -- ೧ ತಜ್ಞ್ಯಾಯಾನ್‌ ಅಂಥಾ 
ಪರಿನೇತ್ತ ನೆಂಬ ಪಾಪಿಷ್ಠ ನ ಅಣ್ಣನ ಹೆಸರು? (ಸಿದ್ಧಾಂತಿ. ೨೩೩). 

[Ao] 

ಪರಿವಿತ್ತು (ನಾ). - ಪರಿವಿತ್ತಿ : ಪಿಂಯರ್ಗೆ ಮುನ್ನಮೆ ಮದುನೆಯಾದ 

ಪರಿವೇತ್ತರುಂ ಪರಿವೇತ್ತರ್ಗೆ ಹಿರಿಯರಾದ ಪರಿವಿತ್ತುಗಳುಂ (ಭಾರಶಾಂ. 


೩೪೨-೪೫). [-ಆಸಂ. ಪರಿಪಿತ್ತ] 
ಪರಿನಿಷ್ಟ (ಗು). ೧. ಸುತ್ತಲ್ಪಟ್ಟಿ ; ಬಳಸಲ್ಪಟ್ಟ : ಸಂಿವಿಷ್ಟಾ 
ಖಿಲರಾಜಲೋಕನುನಿತುಂ .ದತ್ತಾನನಾತ್ರೇಯಬಿಂಬರುಮಾಗೀತನಭೂತ 


ಪೂರ್ವತರರೂಪಂ ನಾಡೆಯೂಂ ನೋಡೆ (ಕುಸುಮಾ. ೧೫-೫೯); ಪರಿವಿಷ್ಟ 
ಸ್ಪಷ್ಟ ಕರ್ಮಾಸ್ಟ್ರ ಕಮಲದಳದಿಂ ಕೆಳ್ಬು ಗಳ್‌ ಪೋಟ್ಲುವಾದಂ ಚರಮಾಂಗ 
ವ್ಯಕ್ತಿಯಿಂದೊಯ್ದನೆ ತನುತೆಗೆ ಪಕ್ಕಾಗಿ ಜೀವಸ್ವರೂಪಂ ಹರಿಸಂ 
ಬೆತ್ತೊಪ್ಪೆ. (ಶಾಂತೀಶ್ವ. ೧-೨). (ನಾ). ೨. ಸುತ್ತಲ್ಪಟ್ಟುದು ; 
ಬಳಸಲ್ಪಟ್ಟುದು : “ನಿವೃತಂ, ವೇಸ್ಟಿತಂ, ಸರಿವಿಷ್ಟಂ, ವಳಯಿಂತಂ 
ಪರಿಕ್ಷಿಪ್ತಂ-- ಈ ೫ ಸುತ್ತಲ್ಪಟ್ಟು ದು? (ಹಲಾಯು. ೧೧೮-೨೭). [ಸೆಂ.] 

ಪರಿವಿಸರ (ನಾ). ಸಮೂಹ; ಗುಂಪು: ಎಸೆದುದಧ್ವರವೆರಡರಭಿ. 
ಮುಖವಸತಿಯಭಿವಳೆಯೆದಲಿ ಸಂಪಾದಿಸಿದ . . : ಪರಿವಿಸರದಮಳ 
ಸುವರ್ಣಕುಂಭಪ್ರಸರದಲಿ ತದ್ವಿ ಧಿನಿಹಿತಯಜ್ಞೋ ಸಕರಣದಲಿ (ತೊರಂಣ, 
೧-೭-೩೩). [ಸಂ.] 

ಪರಿನಿಸ್ತರ (ನಾ). ಹರಡುವಿಕೆ; ಹಬ್ಬುವಿಕೆ; ಪಸರಿಸುವಿಕೆ : 
ಕರ್ಪುರದ ಪರಿಪರಿಯ ಕಡೆಸಾಲ ಪರಿನಿಸ್ತರದ ಧೂಪದ ಧೂಮಗಂಧೋ 
ತ್ವರಸಮುದ್ರದೊಳದ್ದ ನೊಲ್ಲದೆ ಸಥನ ಪವಮಾನ (ತೊರರಾ. ೧-೧೩-೫). 

[ಸಂ.] 

ಪರಿನೀಶ್ಸಣೆ (ನಾ). ಪರಿಶೀಲನೆ; ಸಮಾಕ್ಷೆ: ಈ ಶತಮಾನದ 
ಪ್ರಾರಂಭದ ದಶಕದಲ್ಲಿ ಭಾರತದ ಭಾಸೆಗಳ ಪರಿನೀಕ್ಷಣೆ ನಡಸಿದ ಜಿ. ಎ. 
ಗ್ರಿಯೆರ್ಸನ್‌ ಪೆಂಗುಭಾಸೆಯನ್ನು ಕುಯಿಭಾಷೆಯೊಡನೆ ಸಮಿಕರಿಸಿ 
ದ್ವನು (ದ್ರಾವಿವಿ. ೧೭೨). [ಸಂ. ಪರಿವೀಕ್ಷಣಾ] 

ಪರಿನೀಕ್ಷಿಸು (ಕ್ರಿ). ನೋಡು; ಪರಿಶೀಲಿಸು; ಸಮಾಕ್ಷಿಸು: 
ಅಕ್ಷೂಣರಥಂ ತ್ರಿಂಶಲ್ಲಕ್ಷಂ ಹರಿ ಸಷ್ಟಿ ಲಕ್ಷಮಾ ಪಾದಾತಂ ಲಕ್ಪಾಲಕ್ಷಮದಂ 
ಪ[ರಿ]ವೀಕ್ಷಿಸಲರಿದುಖಿದಿದಿರ್ಚಿ ಕಾದು ವರೊಳರೇ (ಶಾಂತಿಪು. ೧೦-೧೦೭) ; 
ಪಂವೀಕ್ಷಿಸುವುದು ನೀಮೆಂದರಸಂ ವನಸುದೇವನಂ ಸ್ವಯ ೦ನರಸದನಕ್ಕಿರ 
ದಾಗಳೊಯನ್ನು ಸದ್ವಿಸ್ತ ರವಿಭವಂ ನೃಪತಿನಿಕರಸರಿವೃತನಿರ್ದಂ 
(ಸೇಮಿಪು. ೩-೧೭೫). [ಪಂನೀಕ್ಷಣೆ---ಇಸು,] 

ಪರಿನೀಜನ (ನಾ). ಗಾಳಿ ಬೀಸುವುದು; ಗಾಳಿ ಹಾಕುವುದು: 


೫೩೬೨ 


20 


30 


35 


40 


ಪರಿವೃಢ 


ಕುರುಕುಲಚೂಡಾಮಣಿ ನಿಜಗುರುಗಳ ನಯನಾಂಬು ತಳಿವ ಜಲಮಾಗಿರೆ 
ತದ್ದುರುಗಳ ದೀರ್ಫೊೋಚ್ಛಾ ಸಮೆ ಪರಿನೀಜನ[ನಾರಾಂ, ಫೋಷಮು] 
ಮಾಗೆ ಮೂರ್ಛೆಯಿಂದೆಬ್ಬಿತ್ತಂ (ಗದಾಯು, ೩-೮೪). [Ao] 
ಸರಿವೀತ (ಗು). ೧. ಸುತ್ತುಗಟ್ಟಲ್ಪಟ್ಟ. ೨. ಹರಡಲ್ಪಟ್ಟ. 
[Ao] 
ಪೆರಿವು, ಹರಿವ, ಹರಿಹು, ಹರುಹು, (ನಾ). ೧. ಹರಿಯುವಿಕೆ; 
ಪ್ರವಹಿಸುವಿಕೆ. ೨. ನೀರೋಟ; ಪ್ರವಾಹ: ಹಿರಿಯ ಪಂ] 
[ಸಾಕಾ ರೆ]ವುಗಳ ಸುತ್ತಿದ ಸರಿಕಾಲ್ಗಳ ತುಜಂಗಿದಣ್ಣ ಗಳ ತೀನಿದ 
ಪೊಕ್ಕರಣೆಗಳ ನೆಆಕಿದ ಕೆಆಕಿ ಗಳ ಸರೋನರಂಗಳ ಬೆಡಂಗಗುಂದಲೆ ಪುರ 
ದೊಳ್‌' (ಸುಕುಮಾ.೯-೫೧); ಮೊಲಕ ಮೊಲಿಕೆದು ಘೂರೀಸುವ ಪರಿವುಗಳ 
ಮುರಿವುಗಳ ಗಂಗೆಗವನಿಜೆ ಬಂದಳು (ಚೈಮಿಭಾ, ೧೯-೫), 
ಹರಿವ್ಳು : ೧. “ಸ್ರೋತಸ್‌ -: ನದಿಯ ಹರಿವು” (ನಾಚಿರಾ. ಕ); 
ಬನಿಕಾಂತನ ಮನೆ ನೀರುಹರಿವಿಗೆ ಎದುರಾಗಿತ್ತು (ಎಳಜೀ. ೪೦); ನೀರಿನ 
ಹರಿವಿನಲ್ಲಿ ತೇಲ ಬಿಟ್ಟು ಅವುಗಳ ಸಾಗುವಿಕೆಯನ್ನೇ ಹಿಂಬಾಲಿಸುತ್ತಿದ್ದನು. 
(ಒಡ್ಡಿಉ, ೨). ೨. ನೊರೆ ಮೊರೆಗಳನುಳಿದೇಳುತೆ. ಉರುಳೇರುವ. 
ತೆರೆಗಳಂತೆ ಹರಿವಿನೊಳೇ ನಿದ್ರಿಪಂತೆ ಮರೆ ಮರೆಸುತೆ ಹರಿವುದು (ವಿಸೀಗೀ. 
೧೨-೧೯). ೩. ಧಾಳಿ; ಮುತ್ತಿಗೆ; ದಂಡೆತ್ತಿ ಹೋಗುವುದು: ಬೀರ 
ಬಯನಾಡ ಹರಿನಿನಲು ಕಾದಿ ಕಳ್ಳರಟ್ಟಿ ಬೀರಪದಕೆ ಸಂದರು (ಮೈಆರಿ. 
೧೯೪೧, ೨೩-೩; 1051), ೪. ಸ್ಥಿತಿ; ಸ್ವರೂಪ : ತ್ರಿನಿಧಭಕ್ತಿಗೆ 
ನೀವೇ ಕಾರಣವಾಗಿ ಬಂದಿರಿ ಪ್ರಮಥರು ಸಹಿತ ಮುಟ್ಟ ಪ್ರಾಣಲಿಂಗದ 
ಹರಿವ ತೋಲಸಬೇಕೆಂಬ ನಿಮಿತ್ತ (ಚನ್ನವ. ೨೦-೪೪). 
೫. ಚಾಂಚಲ್ಯ ; ಅಸ್ಥಿರತೆ : ಚಿತ್ತದಲಿ ಹರಿನಿಲ್ಲದಿಪ್ಪು ದೆ ಭಕ್ತಿ ಯಿಲ್ಲದು. 
ದಲ್ಲದರ್ಥವದಿಲ್ಲದಿಲ್ಲದುದೇ ಹೆದಜಲೇಕೆ (ಬಸಪ. ೨೭-೨). ಹರಿಹ್ಮು : 
೬. ಚಲನೆ; ನಡೆ; ಓಟ: ಸ್ಕಂದನಂ ಶಕಟಿಂ ೬ ಚಕ್ರಿ 
ಯೆಂದೆನಲ್‌ ಭಂಡಿಯಕೃವಜಿ ಹರಿಹು ಪ್ರವಹಣಂ ಡಯನಮೆಂದೆನಿಕ್ಕುಂ 
(ಮಂಗರಾ ೮೪-೨೩), ಹರುಹು : ೪. ಇವನು ಕಾಮುಕರ ಹರು 
ಹನಂಗೀಕರಿಸಿ ನಮ್ಮನು ಕರಕರಿಸಲೈತಂದ ಮತಿ ಗೋಚರಿಸುತಿದೆ. 
(ತೊರರಾ, ೩-೭-೩೧). "ಪಟುವು'' ಪರಾ. [ಸರ್ಮಿ*-ವು] 
ಪರಿವುಪಯ (ಕ್ರಿ). ದಂಡೆತ್ತಿ ಬರು; ಧಾಳಿಮಾಡು : ಶ್ರೀ 
ನೊಲೆನಾಡ ಕುಡಲುರ ನಿಗಳಂಕಮಲ್ಲ ಚಂಗಾಳ್ವ ಸರಿವುಪಯ್ದನ್ನು 
(ಎಕ. 1೪, ಹೆಗ್ಗಡೆ ೧೦೪-೬; 1037). 
[ಇದು "ಪರಿಪುಪಾಯ್‌್‌' ಎಂಬುದರ ಅಪಲಿಖಿತವಿರಬಹುದೆ ?] 
ಪರಿನೃಢ (ಗು). ೧. ಶ್ರೇಷ್ಠವಾದ; ಪ್ರಮುಖವಾದ: ಪರಮ 
ಬ್ರ್ರಾಹ್ಮ್ಯಪ್ರಭಾವಂ ಮನುಜ ಪರಿವೃ ಢಾಕಾರಮಂ ತಾಳ್ವಿತ್ತೆಂಬಂತಿರೆ. 
(ಎಕ. ೪, ಬೇಲೂರು. ೧೭-೫೬ ; 1116); ಉರ್ನೇವಶ್ಯವಾ ತ್ಮಾವನಿಪರಿ 
ವೃಢಶಾನ್ತರ್ಥ್ಯ ಮಂತ್ರಂ (ಎಕ. ೪1, ಚಿಕ್ಕಮ. ೧೬೧-೧೧೯; 1187); 
ಹಸ್ತ್ಯಕಲಿತಸುದರುಶಸೋರ್ಧ್ವಗಳಸ್ತಿ ಲವಶಮಿತಾರ್ಕಸರಿನೃ ನಿಸ್ತ ರಣ 
ಚಿತ್ರೈಸು (ಕುವ್ಯಾವಿ. ೧೦-೩೪). (ನಾ). ೨. ಶ್ರೇಷ್ಠನಾದವನು ; 
ಪ್ರಮುಖ ವ್ಯಕ್ತಿ: ನಳ ನೀಲ ಜಾಂಬವ ಹನುಮತ್ತ್ರಮು ಖ ನಿಖಿಲಖಚರ 
ಪರಿವೃಢರುವಿರ್ಪದುಂ (ಸಂರಾನೂ. ೧೨-೧೬ ನು). ಷಿ. ಒಡೆಯ ; 
ಪ್ರಭು: “ಆರ್ಯಃ, ಪರಿವೃಢಃ, ಸ್ವಾನಿರಾ . . . ಅಧಿಸತಿಃ- ಈ ೧೦ 
ಒಡೆಯಂ” (ಹಲಾಯು, ೫೭-೧೮೮); ತಾಂ ತನ್ನ ಕೈಯ್ಯೊಳೆ ಕಟ್ಟದಂ 
ಕುರುಪರಿವೃ ಢಂ ಕರ್ಣಂಗಾ ನೀರನಟ್ಟ ದ ಸಟ್ಟಿಮಂ (ಸಂಪಭಾ, 
೧೨-೫೨); ಈ ಪರಿಯೊಳಗತಿಬಳನಾಗಿ ಶ್ರಿಪುರವನಾ ಪರಿವೃಢನಾಳುತಿರಲು 
(ತ್ರಿಪುಸಾಂ. ೬-೬೪); ಜಂಗಮಪರಿವೃಢಪ್ರಾಣಾಂಗ ಹರಹರ ಜಂಗಮಾ 
ವಿರತಾರ್ಪಿತಪ್ರಾಣ (ಬಸಪು. ೩೬-೫೩): ಪ್ರಮಥಪರಿವೃಢಂ ಪಾತು 


ಸರಿನೃತ ೫೩೬೩ ಪರಿವೃತ್ತಿ 
ಪೈಶೂನ್ಯದೂರಂ (ಹವಿಸ್ಮರ. ೫-೬೬). [ಸಂ.] ಪಾದದಿಂದ ಬದ್ಧ ಚಾರಿಯನ್ನು ಮಾಡಿ ಸುತ್ತುವುದು? (ಲಾಸ್ಕರಲ 
y ಸ 
ಪರಿನೃತ (ಗು). ೧. ಸುತ್ತುವರಿದ; ಬಳಸಿದ; ಸುತ್ತುಗಟ್ಟಿದ : ೩೦೧ ಗದ್ಯಾನುವಾದ) : ಎರಡುಕರಮೂರ್ಥ್ವನುಂಡಲ ದೊರೆವಡೆದಿರೆ ಬದ್ಧ 
ಸರಿನೃತಲನಣಾಬ್ಕಿ ಸರೋವರಮುಧ್ಯಸ್ಥಿತವೆನಿಪ್ಪ ಜಂಬೂದ್ವೀಪಾಲ ಚಾರಿಯೆಂ ಪದಸೂಟಿಯಿಂನುರುತರದೆ ಮಾಡಿ ತಿರುಗಿಸಿ' ತಿರುಪಂಗೊಳೆ 


ಬುರುಹಕ್ಕೆ ತಾನೆ ಕರ್ಣಿಕೆಯಿರವಂ ತಳೆದೇಂ ಸುಮೇರು ಸಿರಿಗೆಡೆ 
ಯಾಯ್ತೋ (ಚಂದ್ರಪು, ೧೨-೮೮); ಪರಿವೈತವನಿತಾಲೋಚನಮರೀಚಿ 
ಚಂದ್ರಿಕೆಯ ಸೋಂಕಿನಿಂ ಸೋಪಾನಸ್ಸು ರಿತೇಂದುಕಾಂಸಮೊಸರಲ್‌ 
(ಕುಸುಮಾ, ೯-೪೨) ; ಸರಿವೃತಪ್ರಾಕಾರನಂ ಗೋಪುರವಸೆತ್ತಿಸಿ. . . 
ಶಿನರಾತ್ರೆ ನೇಮುನನು ಹರುಸದಿಂ ಸಲಿಸಿದನು (ಬಸಪ. ೫೩-೩೦); 
ಕೃತ್ತಿಕೆಯ ತಿಂಗಳಲಿ, ವಿಸಿನಪರಿವೃ ತವಿಪುಲವಿಸ್ತರದ ಗದ್ದೆ ಕೋಗಿನಲಿ. 
(ಚಿತ್ರಾಂಗ. ೫೨-೧೪೩೧). ೨. ಹರಡಿದ ; ವ್ಯಾಪ್ತವಾದ ; ಆವೃತ 
ವಾದ: ಪರಿವೃತ ನೃ ಪತುಂಗದೇವಮಾರ್ಗಂತರಗತಬೋಧ ನಿಶೇಷಯಾನ 
ಪಾತ್ರಂ (ಕಮ. ೩-೨೩೦); ಪರಿನೃ ತಪಲ್ಲವಾಂತರದೊಳುದ್ದ ತವೆಲ್ಯಲ 
ಮಧ್ಯದೊಳ್‌ . . . ನಿಚಿತನೀಡನಿಕಾಯಮನೆಯ್ದೆ ಸುತ್ತಲುಂ ವಿಕೆಟಿಸಿ 
ನಿರ್ಭಯಂ ಪಲವುಮಿರ್ಪವು ಕೀರಕುಳಂ ನಿರಾಕುಳು (ಕಾದಂಪೂ. ೧೨೭). 
(ನಾ). ೩. ಸುತ್ತುವರಿಯಲ್ಪಟ್ಟುದು; ಬಳಸಲ್ಪಟ್ಟರುವುದು : 
ಆ ತಿರ್ಯಗ್ಲೋಕದ ನೆಟ್ಟಿ ನಡುವೆ ಲವಣಜಲಧಿಪರಿವೃ ತಮಾಗಿ (ಆದಿಪ. 
ಭೋಗೀಶ್ವರನಂ  ಉರಗಪತಿ ನೋಡಲೆಯ್ದಿ ರ್ದುರುಪರಿ 
ನೃತನಾದ ತೆಜದೊಳಿರ್ದುದು ಕೋಂಟಿ (ಹಮ್ಮಾರ, ೧-೫೯); ಮೆರೆ 
ದುದನ್ನೈಗಂ ವನರಮ್ಯ ಗಿರಿಪಂಕ್ಷಿಯಿಂದೆ ಪರಿವೃತಮಾಗಿ . . . ರಾಜಿಪ 
ಸರೋವರಂ ಮುಂದೆ (ಶ್ರೀರಾಮಾ, ೧೨೮-೯೭). ೪. ಹರಡಿರುವುದು ; 
ವ್ಯಾಪ್ತವಾಗಿರುವುದು: ಪರಿವೃತಮಾಗಿ ಬರ್ಪ ಬಲಯತಾನಸಮುದ್ಭವ 
ರೇಣುಜಾಳಂ . . . ಬೆರಸು ದಿಶಾವಳೀ ಬಹುಗುಹೋದರಮಂ ಪುದಿದಾ 
ಕ್ಷಣಂ ಪುಗುತ್ತಿರೆ (ಶಾಂತೀಶ್ವ, ೧೦-೨೦೧). ೫. ಸುತ್ತುವರಿಯಲ್ಪಟ್ಟ 
ವ್ಯಕ್ತಿ : ಮಿಗೆ ವಾತಗುಲ್ಮಪರಿವೃತರಾಗಿಯುಂ . . . ಸೊಗಯಿಸೇಕಾಕಿ 
ಗಳೆನಿಸಿ ಶಿನನನೊಲಿಸಿದ ಮುನೀಶ್ವರರು ಕಣ್ಣೆ ಸೆದರು (ಹಡಕಾ. ೬-೩೬) ; 
ಯೆಮತನುಜನಧಿಕನು ಹಿಡಿಂಬಾರಮುಣನತಿಬಲ್ಲಿದನು ಪಾರ್ಥನ ವಿಮಳ 
ವಿಗ್ರಹ ಲೇಸು ಸಕಲ ಮಹೀಶಪರಿವೃತರು ಯಮಳರಿರವತಿಚೆಲುವು 
ಮೊಗಸಾಲೆಯೊಳ್ಳತಿಸಯಭಟಿಸಟಲಸರಿವೃತ 
ನೋಲಗಂಗೊಟ್ಟು (ರಿಾಜಶೇ. ೧೩-೬೧ ವ), 
ಸರಿನೃತರೇಫ - ಸುತ್ತುವರಿದ ಆಕಾರದ ರೇಫ; "ರ' ಕಾರ: 
ಸರಿವೃತರೇ ಫರೋಪಕ್ಕೆ--ಕ್ರೇಣಿ-ಕೇಣಿ (ಶನುದ. 
[ಸಂ.] 
ಪರಿವೃತ್ತ (ಗು). ೧. ತಿರುಗಿದ; ಸುತ್ತಿದ. ೨. ಹಿಂದಕ್ಕೆ 
ತಿರುಗಿದ; ಹಿಮ್ಮುಖವಾದ. ೩. ಸುತ್ತುವರಿದ; ಬಳಸಲ್ಪಟ್ಟಿ. 
೪. ಗುಂಡಾದ; ದುಂಡಗಿರುವ; ವರ್ತುಲಾಕಾರವಾದ : 
ಒದನಿದ ಕರ್ಪನೆಯ್ದೆ ಪರಿವೃತ್ತ ಪಯೋಧರಚೂಚುಕಕ್ಕೆ ಮಾಡದೆ... 
ಬಳೆದೊಂದು' ಗರ್ಭಮೆ ಮನಂಗೊಳಲಾರ್ತುದು ಮಂದಯಾನೆಯಾ 
(ಆದಿಪು, ೮-೪೭); ತುಂಗಳ ಮೊತ್ತ: ಮುಸುಕಿದವಧಿಕಹರುಷದಲಾ 
ಮುರಾಂತಕನ ಸುತ್ತಿ ನಿಂದಿದ್ದೀ ಕ್ಷಿಸುತ ಪರಿವೃತ್ತಲೋಚನಗಳಲಿ ಮೋಹನ 
ಮೂರ್ತಿಯನು (ಸಿಭಾಗ, ೧೦-೧೭-೧೩). ೫. ಕೊನೆಗೊಂಡ; 
ಮುಕ್ತಾಯ ಹೊಂದಿದ. ೬. ವಿನಿಮಯವಾದ; ಅದಲುಬದಲು 
ಮಾಡಿದ. (ನಾ). ೬. [ಛಂದ] ಪದ್ಯಗಳಲ್ಲಿ ಯಮಕಗಳು 
ಅಲ್ಲೊಂದು ಇಲ್ಲೊಂದು ಬಂದಿರುವುದು : ಪರಿವೃತ್ತಂ ಸಂದಸ್ಟಂ 
ನಿರಂತರಾವಳಿ ಸಮುದ್ಧ ಮೆಂಬಿವು ನೊಡಲಾಗಿರೆ ಯಮಕಜೇದಂ (ಕಾನ್ಕಾವ. 
೫೪೬). ೮. [ನಾಟ್ಯ] ನೂರೆಂಟು ಬಗೆಯ ಕರಣಗಳಲ್ಲಿ ಒಂದು; 
ಓ್‌ಕೈಗಳನ್ನು ಊರ್ಧ್ವಮಂಡಲದಿಂದ ಸುತ್ತಿಸುತ್ತ, ಸೂಚೀ 


೧-೪೮ ವ); 


(ಕುನ್ಯಾಉ. ೮-೨೦) ; 


ಕೆ 
೨೬೧ ಪ್ರಯೋ). 


20 


25 


55 


40 


45 


ತಾಂ ಸಮಂತು ಪರಿವೃತ್ತಮಿದುಂ (ಲಾಸ್ಕರಂ, ೪-೧೩೮). [ಸಂ.] 

ಪರಿನೃತ್ತಂಬೆಣು (ಕ್ರ). ನರ್ತುಲಾಕಾರನನ್ನು ತಳೆ,-ಹೊಂದು: 
ಪರಿವೃತ್ತಂಬೆತ್ತ ಬಿಂಬಂ ಪಡುವಣ ಕಡಲೊಳ್ಳಿಂಬಿಸಲ್‌'.. * ಸತ್ಯಾಂಚನ 
ಡಮರುಗದಂತಿರ್ದನಂಭೋಜಮಿತ್ರಂ (ತ್ರಿಷುವಿ, ೨-೧೧೪). 

[ಪರಿವೃತ್ತ 4-ನೇಆ೨,] 

ಪರಿನೃತ್ತತೆ (ನಾ). ವರ್ತುಲಾಕಾರ ; ದುಂಡಾಗಿರುವಿಕೆ : 
ಪರಿವೃತ್ತ ತೆಯಿಂ ನುಣ್ಬಿಂ . . . ಪರಿಪಕ್ವ ತಾಳಫಳದೊಳ್‌ ದೊರೆ 
ಯೆನಿಸುಗುಮವಳ ಫಘನಪಯೋಧರಯೆಂಗಳಂ (ಕಾನ್ಯಾನ. ೬೬೮). 

[ಸೆಂ. ಪರಿವೃತ್ತತಾ] 

ಪರಿವೃತ್ತರೇಚಿತ (ನಾ). [ನಾಟ್ಯ] ಮೂವತ್ತೆರಡು ಬಗೆಯ 
ಅಂಗಹಾರಗಳಲ್ಲಿ ಒಂದು; “ನಿತಂಬ, ಸ್ವಸ್ತಿ ಕರೇಚಿತ, ವಿಕ್ಷಿಪ್ತ, 
ಆಕ್ಷಿಸ್ತ, ಲತಾವೃಶ್ಚಿಕ "ಉನ್ಮತ್ತ, ಕರಿಹಸ್ತ, ಭುಜಂಗ 
ತ್ರಾಸಿತ, ಆಕ್ಷಿಸ್ತ, ನಿತಂಬ ಈ ಕರಣಗಳನ್ನು ಭ್ರಮಠಜೊಡಫೆ 
ಎಂಟುದಿಕ್ಳುಗಳಲ್ಲೂ ಮಾಡಿ ಮೊದಲ ದಿಕ್ಕಿನಲ್ಲಿ ಕರಿಹಸ್ತ್ವ 
ಕಟೀಛಿನ್ನ--ಈ ಕರಣಗಳ ಪಾದಗಳನ್ನು ಮಾಡುವುದು” 
(ಲಾಸ್ಕರಂ. ೩೧೪ ಗದ್ಯಾನುವಾದ) : ನುತಿವಡೆದ 'ಭುಜಂಗತ್ತಾಸಿತಮಾಕ್ಷಿ 
ಸ್ತಾ ಖ್ಯುಮೊಪ್ಪು ತಿರ್ನ ನಿತಂಬಂ ಸತಿ ಕೇಳ್‌ ಭ್ರ ಮರಾಖ್ಯದೊಳಂ 
ಯುಿತದಿಂದೆಣ್ಣೆ ಸೆಗಳಲ್ಲಿ ಮಾಡುತ್ತಖುರಲ್‌ , . , ಮೇಣ್‌ ಕಟೀಥಿನ್ನ 
ಮುಮಂ ಪದವಂ ಮಾಡಲ್‌ ಪೆಸರಂ ಪುದಿದುದು ಪರಿವೃತ್ತ ರೇಚಿತಾಖ್ಯ 
ಮಿದೆಂದುಂ (ಲಾಸ್ಕರಂ. ೫-೭೪). [ಸಂ.] 

ಪರಿನೃತ್ತಿ (ನಾ). ೧. ತಿರುಗುವುದು; ಸುತ್ತುವುದು. 
೨. ಹಿಂತಿರುಗುವುದು ; ಮರಳುವುದು, ೩. ಸುತ್ತಿರುವುದು ; 
ಬಳಸಿರುವುದು. ೪. ಕೊನೆ; ಮುಕ್ತಾಯ. ೫. ವಿನಿಮಯ; 
ಅದಲು ಬದಲು : “ಸರಿವೈತ್ತಿ 1, ವಿನಿನುಯಃ, ವೈನೇಯೆ॥-2 ಈ 
೩ ಗೂಜಾಡುಹಂ” (ಹಲಾಯು, ೯೪-೪೧೯); “ಪರಿವೃತ್ತಿ ವಿನಿಮೆಯಂ 
ಮಾಜಾಟಿಮೆಂಡೆನಿಕ್ಕುಂ” (ಮಂಗಲಾ, ೧೦೨-೨). ೬. ಬದಲಾವಣೆ ; 
ರೂಪಾಂತರ ; ಮಾರ್ಪಾಟು : ಯಾವುದಾದರೊಂದು ಭಾಷೆಯೇ 
ಆಗಲಿ ಅಳಿವು-ಉಳಿವುಗಳ ಮಧ್ಯೆ ಸರಿವೃತ್ತಿಯನ್ನು ಹೊಂದಿ... 
ಹೊಸಸಂಜ್ಞೆಯನ್ನೂ ಉಚ್ಛಾರವನ್ನೂ ಪಡೆಯುವುದು (ಭಾರದ. ೪೩೦) ; 
ಅಪಾರವಾದ ಕಾವ್ಯಸ್ರಪಂಚದಲ್ಲಿ ಕವಿಯೇ ಬ್ರಹ್ಮ. ಇವನ ಇಷ್ಟದ 
ಪ್ರಕಾರ ಈ ಇಡಿಯ ವಿಶ್ವವೇ ಪರಿನೃತ್ತಿಯನ್ನು ಪಡೆಯುತ್ತದೆ 
(ಧ್ವನ್ಯಾಲೋ, ೨೨೮) ; ಈ ಪರಿನೃತ್ತಿ ಹೊಸಗನ್ನಡದಲ್ಲಿ ಮಾತ್ರವಲ್ಲ, 
ಹಳಗನ್ನಡದಲ್ಲಿಯೂ ಇದೆ (ಸಂಕೋಧ. ೪೮). ೭. ಮತ್ತೆ ಮತ್ತೆ 
ಬರುವುದು ; ಪುನರಾವೃತ್ತಿ : ಉಪಮಿತಾಕ್ಷರಮೆಲ್ಲಿಯುಮೇಕರೂಪ 
ಸರಿವೃತ್ತಿಯೊಳೊಂದಿದ ಮಾಲಕ್ಕಿಯಿಂದುಸಚಿತಕ್ರಮಮಕ್ಕುಂ (ಕವಿರಾ. 
೧-೧೪೬). ೮. ಕ್ರಾಂತಿ, ೯, (ನಾಟಕದಲ್ಲಿ ಥಟ್ಟನೆ ಆಗುವ) 
ವಸ್ತು ಸ್ಥಿತಿ ವ್ಯತ್ಯಾಸ ; ಪರಿವರ್ತನೆ: ರುದ್ರನಾಟಿಕದ ಆಕರ್ಷಣೆಯ 
ಅತ್ಯಂತ ಪ್ರಬಲಾಂಶಗಳಾದ ಪರಿವೃತ್ತಿ ಗಳು (70106108) ಮತ್ತು 
ಅನಜ್ಞಾನಗಳು (1೧287011515) ವಸ್ತುವಿನೆ ಅಂಗಗಳೇ ಸರಿ (ಅರಿಕಾ. 

ನಾಟಕದಲ್ಲಿ, . . ಬದಲಾವಣೆಯೇ ಪರಿವೃತ್ತಿ (Peripety) 

ಎನ್ನಿಸಿಕೊಳ್ಳುತ್ತ ದೆ (ಅರಿಕಾ. ೮೮). ೧೦. [ಕಾವ್ಯನಿಖಾ] ಅಲ್ಪ ಮತ್ತು 

ಅಧಿಕ ವಸ್ತುಗಳ ವಿನಿಮಯವನ್ನು ವರ್ಣಿಸುವ ಒಂದು ಬಗೆಯ 

ಅರ್ಥಾಲಂಕಾರ: ಪರಿವೃತ್ತಿಯೆಂಬುದಕ್ಕುಂ ನಿರುಪಮಮರ್ಥ 


೭೬); 


ಪರಿನೃೃತ್ತಿಸಹತ್ವ 


ಸ್ವರೂಪವಿನಿಮಯವಚನಂ (ಕದಿ. ೩-೧೫೮) ; ಒಂದಂ ಕೊಟ್ಟೊ ೦ದಂ 
ಕೊಳ್ಳಂದಂ ಪರಿವೃತ್ತಿ ಯೆಂಬುದಕ್ಕುಂ (ಕಾವ್ಯಾನ. ೬೧೭); ನ್ಯೂನಾಧಿಕದಿಂ 
ಪರಸ್ಪರ ವಿನಿಮಯ ಪೇಳೆ ತಾನಾಗುವದು ಪರಿವೃತ್ತಿಯು (ಕುನಲ. ೧೦೨): 
೧೧. ಅರ್ಥಕ್ಕೆ ಧಕ್ಕೆ ಬಾರದಂತೆ, ಒಂದು ಶಬ್ದದ ಬದಲು 
ಮತ್ತೊಂದು ಶಬ್ದವನ್ನು ಹಾಕುವುದು : "ಪರಿವೃತ್ತಿಸಹತ್ವ' 
ಪರಾ. [Ao.] 
ಪರಿವೃತ್ತಿಸಹತ್ವ (ನಾ.) [ಕಾವ್ಯಮಾ] ರಚನೆಯಲ್ಲಿಯ ಒಂದು 
ಶಬ್ದವನ್ನು ತೆಗೆದು, ಅದೇ ಅರ್ಥವನ್ನು ಕೊಡುವ ಬೇಕಿ ಶಬ್ದ 
ವನ್ನು ಉಪಯೋಗಿಸಿದಾಗ ಪ್ರಕೃತ ಅಲಂಕಾರಕ್ಕೆ ಬಾಧಕ 
ವಾಗದಿರುವಿಕೆ:  ಮನ್ಮುಟನ ಮತದಲ್ಲಿ “ಪರಿವೃತ್ತಿ ಸಹತ್ವ?ವೇ 
ನಿರ್ಣಾಯಕ ; ಎಂದರೆ, ಯಾವುದಾದರೂ ಒಂದು ಕಡೆ ಇರುವ ಪದ 
ಗಳನ್ನು ಬದಲಾಯಿಸಿ. ಅದೇ ಅರ್ಥ ಕೊಡುವ ಬೇಕೆ. ಪದಗಳನ್ನು 
ಹಾಕಿದಾಗ ಅಲ್ಲಿದ್ದ ಆಲಂಳಾರವು ಹೋಗಿ ಬಿಟ್ಟರೆ ಅದು ಶಬ್ದಾಲಂ 
ಕಾರಕ್ಕೆ ಗುರುತು ; ಆಗಲೂ ಹಾಗೇ ಉಳಿದರೆ ಆದು. ಅರ್ಥಾಲಂಕಾರಕ್ಕೆ 
ಗುರುತು (ಕೈಪಿಡಿ, ೨೫೧). [ಸಂ.] 
ಪರಿನೃದ್ಧಿ (ನಾ). ಬೆಳವಣಿಗೆ; ವೃದ್ಧಿ: "ಪರಿವೃದ್ಧಿನೆಚು' ಪರಾ. 
[ಸಂ.] 
ಪರಿವೃದ್ಧಿನೇಉ (ಕ್ರಿ). ಬೆಳವಣಿಗೆಯನ್ನು ಹೊಂದು; ವೃದ್ಧಿ 
ಯಾಗು:  ಪರಿವೃದ್ಧಿನೆತ್ತು ಬೀಬಲ್ವರಿದುದುರಸ್ಸ್ಮಳದೊಳೀ 
ಮುನೀಂದ್ರನ  ಹೃದಯಸ್ಸು ರದಮಳಸತ್ವಮೆನೆ  ಮುಂನಿವರನೊಳ್‌ 
ಯೆಜ್ಞೋಪವನೀತತತಿ ಸೊಗಯಿಸುಗುಂ (ಜಗವಿ. ೧೦-೮). 
[ಪರಿವೃದ್ಧಿ 4-ಪೆಜಂ,] 
ಪರಿನೆ "ಪರನೆ' ನೋ. 
ಪರಿವೆರಸು (ಕ್ರಿ). ಜೊತೆಯಾಗಿರು ; ಹೊಂದಿಕೊಂಡಿರು; ಯುಕ್ತ 
ವಾಗಿರು: ಪದ್ಮದೊಳ್ಳ ರಿವೆರಸಿರ್ಪ್ಪ ಭಾರತಿಯ ಸಾರತೆಯಂ ಗೆಡೆಗೊಂಡು 
೬. ವಿಸ್ತರಿಸುವ ಮಾಕಿಯಕ್ಕನ ಜಸಂ ವಸುಧಾತಳಸೇನ್ಯನಲ್ಲದೇ 
(ಎಕ. ೪, ಹಾಸನ. ೬೯-೩೫; 1155).[ಪರಿ-್ಯ ಬೆರಸು, ( -ಬೆರೆಯಿಂಸು)] 
ಪರಿವೆಸ್ಕ ಹರಿನೆಸ (ನಾ). ಪರಿಚರ್ಯೆ; ಸೇವಾಕಾರ್ಯ : ಉಸುರೆ 
ದಿವಿಜೇಶ್ವರಂ ಪರಿವೆಸ ದಮರರ್‌' ದಾದಿಕಾಅವೆಸದಮರರದೇಂ ಬೆಸಗಲಿಗಳ್‌ 
ಬರ್ಪರೊ ಮಾನಸನೇಗರ್‌ ಪವನವೇಗರಿರುಳುಂ ಪಗಲಂಂ (ಅಜಿಪು. 
೫-೭೬), ಹರಿವೆಸ : "ಹರಿವೆಸಗೆಯ್‌' ಪರಾ. [ಸರಿ-4ಬೆಸ|] 
ಪರಿನೆಸಂಗೆಯ*, ಪರಿನೆಸಗೆಯ್‌, ಹರಿನೆಸಗೆಯ್‌ (ಕ್ರಿ). ಸೇವೆ 
ಮಾಡು; ಪರಿಚರ್ಯೆ ಮಾಡು : ಸಕಳಾಮರರ್‌ ಪಯೋವಾಹಕ 
ರಮರಿಯರಲ್ಲಿ ಪರಿವೆಸಂಗೆಯ್ವರ್‌ (ಚಂದ್ರಪು. ೧೨-೧೩೪). 
ಪೆರಿವೆಸಗೆಯ್‌ : ಗುಣಾನ್ವಿತಾಮರರ್‌ ಪರಿವೆಸಗೆಯ್ವರೆಂಬೆನಜಸಿಯೆಂ 
ಪೊಗಟಲ್‌ ಸುರಲೋಕಸೌಖ್ಯಮ೦ (ಅದಿಪು. ೩-೨); ವಿರಚಿಸುವಳ್‌: 
ಸಮಂತುಚಿತಮಂಗಳಮಂ ಶಚಿ ನಾಕಿನಾಯಕಂ ಪರಿವೆಸಗೆಯ್ವಂ 
(ಚಂದ್ರಪು. ಹರಿವೆಸಗೆಯೆ್‌ : ಹಂನೆಸಗೆಯ್ವರಚ್ಛರಸೆ 
ಯರ್‌ ಬಗೆದಾಗಳೆ ಕೂರ್ತು ಬರ್ಪರಚ್ಚರಸೆಯರಿಚ್ಛೆಯಂ ಸಲಿಸಿ ಮೆಚ್ಚ 
ದೋಲಗಿಸುತ್ತುಮಿರ್ಪ ರಚ್ಚೆ ರಸೆಯರ್‌ (ಸುಕುಮಾ. ೯-೩೭). 
[ಪರಿವೆಸ-/- ಕೆರ, 
ಪರಿನೆಸಗೆಯ್‌ "ಪರಿವೆಸಂಗೆಯ್‌' ನೋ. 
ಪರಿನೆಸವೋಗು (ಕ್ರಿ). ಇ ಪರಿನೆಸಂಗೆಯ್‌ : ಪರಿವೆಸವೋಗಲಜ್ಚ ರಸಿ 
ಯರ್‌ ಶ್ರುತಿಯೊರ್ಳ ಸಮನಾಗೆ ಪಾಡಲಚ್ಚ ರಸಿಯರ್‌ . . . ಎಂದೊ 
ಡೇವೊಗಟ್ಟ್ವುದೋ ಜಿನಚಂದ್ರ ವಿಭೂತಿಲೀಲೆಯಂ (ಶಾಂತಿಪು. ೭-೭೫). 
[ಸರಿವೆಸ--ಪೋಗ್ಯ ಪೋ;)) 


೧೩-೪೭). 


೫೩೬೪ 


25 


30 


«0 


45 


ಪರಿನೇಷ 


ಪರಿನೇಣ (ನಾ). [ಬೌದ್ಧ] ವಿಹಾರಗಳಲ್ಲಿ ಭಿಕ್ಷುಗಳ ವಾಸಕ್ಕಾಗಿ 
ವಿಖಾಸಲಾದ ಕೊಠಡಿ: ಅವನು ಈಗ ಸಂಖ್ಯೇಯ ಪರಿನೇಣದಲ್ಲಿ 
ವಾಸಿಸುತ್ತಿರುವನು (ಬುದ್ಧಪ. ಮಿಲಿಂದ. ೨೪); ಒಂದು ದಿನ ಉಪಾಸಿಕೆ. 
ಸುಪ್ರಿಯೆಯು ಆರಾಮಕ್ಕೆ ಹೋಗಿ, ವಿಹಾರದಿಂಡ ವಿಹಾರಕ್ಕೂ ಪರಿ 
ವೇಣದಿಂದ ಪರಿವೇಣಕ್ಕೂ ತಿರುಗಿ . . ಭಿಸ್ಸುಗಳನ್ನು ಕೇಳಿದಳು. 
(ಬುದ್ಧ ಪ, ೪೩). [4-ಪಾಲಿ. ಪರಿನೇಣ] 

ಸರಿನೇತೃ (ನಾ). ಅಣ್ಣನು ಮದುವೆಯಾಗುವುದಕ್ಕಿಂತ 
ಮೊದಲು ಮದುವೆ ಮಾಡಿಕೊಂಡ ತಮ್ಮ: ಧರಣಿಯನಿದನ್ನು 
ನಾಂ ಧರಿಸಿದೊಡೆ ಜಗದಲ್ಲಿ ಪರಿನೇತೃ ವೆಂಬ ನಾಮವನಾಂಪೆನು (ಶ್ರೀಉಚ. 

[ಸಂ. ಪರಿನೇತ್ಮೃ] 

ಪರಿನೇತ್ತ (ನಾ). ಇ ಪರಿವೇತೃ : “ಪರಿನೇತ್ತಾ . . . ಅಣ್ಣನು ನುದಿನೆ 
ಮಾಡಿಕೊಳ್ಳ ದೇ ಇರುವಾಗಲೇ ' ತಾನು ಮದಿನೆಯಾದ ತಮ್ಮನು 
ಪರಿವೇತ್ರ ನೆಂಬ ಪಾಪಿಸ್ಮನು* (ಸಿದ್ಧಾಂತಿ, ೨೩೩) ; ಪಿರಿಯರ್ಗೆ 
ಮುನ್ನಮೇ ಮದುನೆಯರಾದ ಪರಿನೇತ್ತರುಂ (ಭಾರಶಾಂ. ೩೪-೨೪೫). 

[ಸಂ. ಪರಿನೇತ್ತೃ] 

ಪರಿನೇದಕ (ನಾ). ಇ ಸರಿವೇತೃ. [ಸಂ.] 

ಸರಿವೇದನ (ನಾ). ೧. ಅಣ್ಣನಿಗಿಂತ ಮೊದಲು ತಮ್ಮನ 
ಮದುವೆಯಾಗುವುದು. ೨. ಮದುವೆ; ವಿವಾಹ. ೩. 
ಸಂಪೂರ್ಣಜ್ಞಾನ. ೪. ಪರಿಪೂರ್ಣತೆ. ೫. ಲಾಭ; ಪ್ರಾಪ್ತಿ. 
೬. ಮನೆಯಲ್ಲಿ ನಡೆಯುವ ವೈದಿಕ ಕರ್ಮಗಳಿಗಾಗಿ ಬೆಂಕಿ 
ಯನ್ನು ಕಾಪಾಡಿಕೊಂಡು ಬರುವುದು; ಗೃಹಾಗ್ನಿಸಂರಕ್ಷಣೆ. 
೭. ಸುತ್ತಲೂ ಹಬ್ಬುವಿಳೆ. ೮. ಚರ್ಚೆ; ವಿಮರ್ಶೆ. ೯. 
ವ್ಯಥೆ; ನೋವು. [ಸಂ-] 

ಪರಿನೇದನೆ (ನಾ). ವ್ಯಥೆ; ವೇದನೆ; ನೋವು: ಅಲಘುತರ 
ಪರಿವೇದನಾವಿಹ್ವಳಿತ ಕಂಠಗತಾತ್ಮನೂರ್ಥ್ವಸ್ಟಲಿತ ದೀರ್ಥಶ್ವಾಸನಿದ್ದನು 
ಳೌರನರ ರಾಯ (ಕುವ್ಯಾಗ- ೧೦-೨). [ಸಂ. ಪರಿವೇದನಾ] 

ಪರಿವೇದಿ (ನಾ). ತಿಳಿದವನು; ಅರಿತವನು: ಪರಿವೇದಿ[ಸಾಠಾಂ. 
ದೈದಿ] ನಗರದೊಳ್‌' ನಾಗರಕಂ (ಅನಂಪು. ೭-೯೨; ಸೂಕ್ತಿಸು. ೮-೩೦೮ 
ನೋ). [ಸಂ. ಪರಿವೇದಿನ್‌] 

ಪರಿನೇಲ (ನಾ). ಒಂದು ಬಗೆಯ ಸಸ್ಯ: “ಗೋನರ್ದ--ಪರಿವೇಲ* 
(ಓಷಧಿ. ೫೧) ; “ವಲ್ಕಂ--ಪರಿವೇಲ* (ಓಷಧಿ. ೧೪೫). [?] 

ಪರಿನೇಶ (ನಾ). ಎ ಪರಿವೇಷ ೬: ಆದಿತ್ಕೇಂದುಗಳನಾವರಿಸಿತಾ 
ಪರಿವೇಶ[ನಾಣಂ, ಹೆ]ವತಿನಿರ್ಭರದೊಳನಿಲಂ ಬೀಸಿದನು (ಬಸಪು. ೬೧-೧೧). 

[Ao] 

ಪರಿನೇಷ (ನಾ). ೧. ಸುತ್ತುವರಿದಿರುವಿಕೆ ; ಬಳಸಿರುವಿಕೆ. 
೨. ಆವರಣ ; ಪರಿಧಿ; ವಲಯ : “ಪಂಧಿಯೆನೆ ಪರಿನೇಸಮಕ್ಕು” 
(ಮಂಗರಾ. ೧೧-೩); ಮಕುಟವ್ಯಾಲಗ್ನರತ್ನ ಪ್ರ ಭಾಪರಿವೇಷಂ ಲಲಿತಾಂಗ 
ಚಾಪರುಚಿಯಂ ಮಾಡಿತ್ತು ದಿಕ್ಟಕ್ರದೊಳ್‌ (ಅದಿಪ. ೭-೧೨೦); 
ಪರಿವೇಷದ ತೆಂದಿಂದನವರತಂ ಕರ್ಪೂರರಸದ ಪರಿಕಣಿ ಸುತ್ತಂ ಪರಿಯಲ್‌ 
(ಕಾದಂಉ, ೨೨೩) ; ವಿದ್ರುಮರೆತ್ನ ಬುದ್ದು ದಾ ಫೇನಂಗಳೋಳಿಯಿಂದೆಸೆವ 
ನೀರಾಕರಂ ಭೂಮಂಡಲಕ್ಕೆ ಪರಿವೇಸದಂತೆ (ಹದ್ದರಾ. ೧-೧೩) ; 
ಸದರಜದ ಪರಿವೇಷದಲ್ಲಿ ಹೂಳಿದುದು ನಭನೆಣ್ಣೆಸೆಯ . . . ವರವಧು 
ಗಳನು ಪರಿವರಿಸಿ (ನಿಭಾಗ, ೧೦-೨-೬). ೩, ವರ್ತುಲ; ವೃತ್ತಾಕಾರ, 
೪. ವರ್ತುಲದ ಸುತ್ತುಗೆರೆ,..ಆವರಣರೇಖೆ; ವೃತ್ತದ 
ಸುತ್ತಳತೆ. ೫. ಮಕುಟ; ಕಿರೀಟಿ: “ಪರಿವೇಷಂ ಮಕುಟೋತ್ತ 
ಮಾಂಗವಸೆನಂ ವೇಷ್ಟಾ ಭಿಧಾನಂ” (ನಾನಾರ. ೨೪). ೬. ಸೂರ್ಯ 


೩-೧೭). 


ಪರಿವೇಷಂಗೊಳ್‌ 


ಅಥವಾ ಚಂದ್ರನ ಸುತ್ತ ಇರುವ ಬೆಳಕಿನ ವಲಯ,-ಪ್ರಭಾವಳಿ: 

“ಪರಿಧಿ, ಪರಿವೇಷಃ (ಸ್ಕಾರ್ತ್‌), ಮಂಡಲಂ, ಉಪಸೂರ್ಯಕಂ-- ಈ 

೪ ಪರಿವೇಷದ ಪೆಸರ್‌” (ಹಲಾಯು, ೮-೪೧) ; ಒಂದೇ ಗೃ ಹದೊಳ್‌ 

ನಿಂದಂದು. ಸೌರೀಂದುಗಳ್‌ ಪರಿವೇಷಂ ದೊರೆಕೊಂಡೊಡಲ್ಲಿ ಮನುಜಂ 

ಗಕ್ಳುಂ  ಸ್ಷಯವ್ಯಾಧಿ ರವಿಬಿಂಬಮನೊಳ. 

ಕೊಂಡು ಪೊಳೆವ ಪರಿವೇಷದನೊಲ್‌ (ಮುಲ್ಲಿಪ. ೧-೬೨) ; : ಕುದುರೆಗಳು 

ಮುಗ್ಗಿ ದವು. ಪರಿನೇಷದಲಿ ಸಪ್ತಗ್ರಹದ ವಕ್ರತೆ ಸೂರ್ಯಮಂಡಲಕೆ 

(ಕುನ್ಯಾಕ, ೮-೨೭) ; ತೋಜಿತೂ, ಕಪಿಸೇನೆ ಪರಿನೇಷದವೊಲರ್ಯಮನ 

(ಎರ. ೬-೩೭-೪). ೭, ಕೆಲವು ವೇಳೆ ಗ್ರಹಮಂಡಲದ 

ಸುತ್ತಲೂ ಕಂಡುಬರುವ ವೃತ್ತಾಕಾರವಾದ ಗುರುತು: ಗ್ರಹ 
ಮಿರೆ ಪರಿವೇಷದೊಳಾ ಗ್ರಹಮಂ [ಕ್ರೂರಗ್ರ ಹಂ] ನಿರೀಕ್ಷಿಸುವೊಡರಿಷ್ಟ. 
ಹರಂ (ಜಾತತಿ. ೭-೧೯). ೮, ವಾತಾವರಣ; ಪರಿಸರ; ಸನ್ನಿವೇಶ : 
ಸೆರೆಯಂಗಡಿಯ ಉನ್ಮತ್ತ ಪರಿನೇಷದಲ್ಲಿ ವರ್ಣದ್ವೇಷದ ಅಮಾನುಸಚಿತ್ರ 
ಅವನಿಗೆ ಕಾಣುತ್ತದೆ (ಹೊಸಕ್ಷಿ. ೨೯೦) ; ಆಳ್ಟಾಂಶ 800 ಗಳಿಂದ ೪೫೦ 
ಗಳ ವರೆಗೆ ಇರುವ ಪ್ರದೇಶಗಳು ವಾಣಿಜ್ಯಮಾರುತಗಳ ಪರಿವೇಷ (Belts) 
ದಲ್ಲಿರುತ್ತ ವೆ (ಭೂವಿನ, ೧೪೫). [ಸಂ.] 

ಪರಿನೇಷಂಗೊಳ್‌ (ಕ್ರಿ). ತೇಜೋವಲಯವನ್ನು ಹೊಂದು; 
ಪ್ರಭಾವಳಿಯನ್ನು ಪಡೆ ; ಗುಡಿಗಟ್ಟು : ತರಳತರವೃ ತ್ತಮಕ್ತಿ ಕ 
ಪರಿಕರಮೇಕಾಂತಕಾಂತಮೆಕ್ಕ್ಯಾವಳಿ ಕಂಧರದೊಳಮರ್ಜಿಸೆಯೆ ಪೋಲ್ತುದು 
ಪರಿನೇಷಂಗೊಂಡ ಚಂದ್ರನಂ. ಮುಖಚಂದ್ರಂ (ಆದಿಪು. ೪-೩೭) ; 
ನೆರೆಯೋಲಗಿಪಮರನರೋತ್ಕರಜಲಧರವಳಯದೊಳಗೆ ಕಾಂತಿಯ ಪುದುವಿಂ 
ಪರಿವೇಸಂಗೊಂಡ ನಿಶಾಕರನಂ ಪೋಲ್ತಂ ಕುಮಾರನೊಡ್ಡೋಲಗದೊರ್ಳ 
(ಶಾಂತಿಪು. ಅಂತು. ಪೊಜಮಟ್ಟು ಪರಿವೇಷಂಗೊಂಡ 
-ಚಂಡಕಿರೆಣನಂತೆ ಕುಂಡಲಿತಕೋದಂಡನಾಗಿ (ಪಂರಾಮಾ. ೯-೬೨ವು; 
ಮಣಿನಿಕರಖಚಿತಮಕುಟಿಕೋಟಗಳ್‌ ಮೆಟಕಿಯೆ ಬಹುರತ್ನ ಕದಂಬ 
ಕಾಂತಿ ಮಂಡಳಿಸಿ ಪರಿವೇಷಂಗೊಂಡ ರವಿಮಂಡಲದ ಹಿಂಡುಗಳಂತೆ 
ತೆಕ್ಕನೆ ತೀನಿ ಕಿಕ್ಕಿಆುಗಿಜಾದು ಕುಳ್ಳಿರ್ದ ತ ರಾಜಪುಕ್ರರ ಪಂಕ್ತಿ 
ಗಳೊಳಂ (ಗಿರಿಕ. ೨-೧೦೫ನ).  [ಪರಿವೇಷ- ಕೊಳ್ಳ] 

ಪರಿನೇಷಣ (ನಾ). ೧. ಸುತ್ತುಗಟ್ಟುವುದು; ಬಳಸುವುದು : 
ಸ್ಮಂಡಿಲ ಪರಿಸ್ತರಣ ಪರಿವೇಷಣ . . . ಮುಖಾಹುತ್ಯಾದಿಗಳಿಂ ಸಮರ್ಚಿತ 
ನಾಗಿ ದೇನಮುಖನೆನಿಸಿ (ನಿನೇಕ. ೧೩೭). ೨. ಊಟಕ್ಕೆ ಬಡಿಸು 
ವುದು. [ಸಂ.] 

ಪರಿನೇಷ್ಟ ನ (ನಾ). ೧. ಸುತ್ತುಗಟ್ಟುವಿಕೆ; ಆವರಣವಾಗುವಿಕೆ: 
ಅಸ್ಟ್ರಮಿಾಚಂದ್ರಾಕೃತಿಯೊಳಮಷ್ಟ ಮುಂಗಳಪರಿವೇಪ್ಟ ನಡೊಳಂ ನೆರೆದು. 
(ಅದಿಫು. ೬-೭೩). ೨. ವರ್ತುಲ; ಮಂಡಲ: ಮಿಗೆ ವಿಸ್ತರದಿ 
ನೊಪ್ಪ ಂಬೆತ್ತಿ ಹುದು ಸಿಂಗರದ ಗೋಪುರ ಸಾಲಪರಿನೇಪ್ಟ ನಗಳಿಂದ 
ಮರ್ದು (ಕಂಕದಾ. ೧-೪೫). ೩. ಹೊದಿಕೆ; ಆಚ್ಛಾ ದನೆ. [ಸಂ.) 

ಪರಿನೇಸ್ಟಿ (ನಾ). ಸುತ್ತುವರಿದಿರುವುದು; ಬಳಸಿರುವುದು : 
"ಪರಿವೇಷ್ಟಿಗೊಳ' ಪರಾ. [ಸಂ.] 

ಪರಿನೇಷ್ಟಿಗೊಳ್‌ (ಕ್ರಿ). ಸುತ್ತುವರಿ; ಬಳಸು : ಅಧಿಕದುರ್ಗನುಂ 
ವನಧಿ ಸರಿವೇಷ್ಟಿ ಗೊಂಡಿರ್ಪಂತೆಯತಿಘಾತದಗುಳು ಕಂಗೊಳಿಸಿರ್ದುದು 
(ನನಮೋ. ೨-೨೭). ಸ್ನ [ಸರಿವೇಷ್ಟಿ -- ಕೊಳ್‌, ] 

ಪರಿನೇಸ್ಬಿ ತ (ಗು). ೧ ಸುತ್ತುಗಟ್ಟಿಲ್ಪಟ್ಟಿ ; ಬಳಸಿದ: ಗಂಭೀ 
ರೋದನ್ವತ್‌ ಪರಿನೇಷ್ಟಿ ತಮೇದಿನಿಯೊಳ್‌ ವೆಣ್ಣ ಮಯ್ಯನಕಲಂಕಗುಣಂ 
(ಛಂದೋಂಬು. ೧-೧೪); ಪರಿವೇಷ್ಟಿತ ನೃಪಸಂಕುಲಕಿರೀಟಮಣಿಗಣ 
ಫುಣಿಚ್ಛ ಬಾಂಚಿತಹರಿನಿಷ್ಟ ರನಾ ನಜ್ರಾಯುಧಭೂನರನಿಂತೋಲಗ 


(ಜಾತತಿ. ೨೧-೨೩) ; 


೧೦-೮೬) ; 


೫೩೬೫ 


20 


25 


30 


35 


ಸರಿವ್ಯಾಥ 


ದೊಳಿರ್ದಂ (ಶಾಂಕೀಶ್ವ. ೧೦-೧೪). (ನಾ). ೨. ಸುತ್ತುಗಟ್ಟಿರು 
ವುದು; ಬಳಸಿರುವುದು: “ವಳಯಿಂತಂ ವೇಷ್ಟಿತಂ ಪರಿನೇಷ್ಟಿ ತಂ. 
ಪರಿಕ್ಷಿಪ್ತಮೆನೆ ಸುತ್ತ ಕ್ಸಿ? (ನುಂಗ. ೧೨೯-೧೨). ೩. ಸುತ್ತು 
ಗಟ್ಟಲ್ಪಟ್ಟಿ ರುವುದು; ಬಳಸಲ್ಪಟ್ಟ ರುವುದು : ಕರಿಣೀಶತಂಗಳಿಂ 
ಪರಿನೇಷ್ಟಿ ತನಾಗಿ ತಿಳಿನೀರ ಕೊಳದೊಳಗೆ. ಕ್ರ್ರೀಡಿಸುವ ಸೊರ್ಕಾನೆಯುವಮಂ. 
(ಪಡ್ಡಾರಾ. ೫೪-೧೩). ೪. ಸುತ್ತುಗಟ್ಟಲ್ಪಟ್ಟಿವನು : ಕುಲಾದ್ರಿಪರಿ 
ವೇಷ್ಟಿ ತನಂ... . ಕಮಲಾಭಿರಾಮನಂ ಇಂತಪ್ಪ ಮಗನಂ ನೀನಮೋಫಘಂ 
ಪಡೆವೆ. (ಸಂಪಭಾ. ೧-೧೪೧) ; ' ಕುಳಮಂತ್ರಿ ಪರಿವೇಷ್ಟಿ ತಂ ಸೌಜನ್ಯ 
ಕಂದಾಂಕುರಂ ಪೊಕ್ಳನಂಕರಮಸ್ಸಾ ಹ್ನಿಕಮಹಾಮಹಿಮೆಯಂ ಜಿನೇಶ್ವ 
ರಂಗೆ ನಿರ್ವರ್ತಿಸಿ (ಶಾಂತಿಪು. ೪-೭೫ ನ); ಉಲೂಕಂ ವೇದಪಾರಾಯಣಂ. 
ಗೆಯ್ವ ಸಚ್ಛಿ ಸ್ಮರಿಂ ಸರಿವೇಷ್ಟಿ ತನಾದಾಚಾರ್ಯನಂತೆ ಕಣ್ಗೊಳಿಸಿದಂ 
(ಅದ್ಭುತ, ೨೨-೧). [ಸಂ.] 

ಪರಿನೇಸ್ಟಿಸು (ಕ್ರಿ). ಸುತ್ತುಗಟ್ಟು ; ಬಳಸು: ಅಂತು ಮೂನತ್ತಿ 
ರ್ವರಿಂದ್ರರಂ ಪರಿವೇಷ್ಟಿ ಸಿ ಬರೆ (ಶಾಂತಿಫು. ೧೦-೩ ನ); ಸೆರೆದುಉುಗಲ್ಮೆ 
ಯೈಲ್ಲಮನಿರದಡರೆ ಜರಲ್ಲತಾವಿತಾನದಿನೆತ್ತ 0 ಪರಿವೇಸ್ಟಿ ಸಿರ್ದ ಪರಿಣತ 
ಸುರತರುವಂ ಪೋಲ್ಲು ಸೊಗಯಿಸಿರ್ದಂ ಮುನಿಪಂ (ಉದಂಪೂ, ೨೪೦); 
ಅಮೃತಾಂಶುಲೇಖೆ ನಕ್ಷತ್ರ ಮಾಲೆಯಿಂ ಬಳಸಿದಂತೆ ಪರಿವಾರವಧೂಸಮಿತಿ 
ಪರಿವೇಷ್ಟಿ ಸಿರೆ ತರುಣಿ ಮಾಡಿದಳು: ನಯನಕುವಲಯಾನಂದನುಂ 
(ಮುಲ್ಲಿಪು. ೩-೯೯) ; ದರೆಹಸಿತಸಹವಾದ ಮಂಖರಸ ಪರಿದು ಬರುತ 
ಕುಚಾದ್ರಿ ತಡೆಯಲು ತಿರಿಗಿ ಬರು ತಿಕ್ಕೆ ಲನ ಪರಿವೇಷ್ಟಿ ಸಿದುದೆಂಬಂತೆ . . . 
ತೋರಮುತ್ತಿನ ಸರದ' ಸಮುದಯ ಸೊಗಸುತಿರ್ದುವು (ಪ್ರಭುಲೀ. 
೪-೧೦). [ಪರಿನೇಷ್ಟ ನ---ಇಸ್ಫು) 

ಪರಿವೇಷ್ಟ (ನಾ). (ಹವಿಸ್ಸು ಮೊದಲಾದುವನ್ನು) ಅರ್ಪಿಸು 
ವವನು: ಮರುದ್ಲಣಂಗಳೇ ಯತ್ತಿಜರಾಗಿಯೂಂ ಮರುತರೇ ಪರಿವೇಷ್ಟೃ 
ಗಳಾಗಿಯುಂ ನೆಲೆಗೊಂಡಿರ್ದರು (ಭಾರಶಾಂ. ೨೯-೧೯೬)... [ಸಂ.] 

ಪರಿವೊನಲ್‌, ಪರಿವೊನಲು, ಹರಿಹೊನಲು (ನಾ). ಪ್ರವಹಿಸುವ 
ನದಿ; ಹರಿಯುವ ಹೊಳೆ: ಪರಿನ ಪರಿವೊನಲ ಹಿಮಶೀಕರಂಗಳೊಳ್‌ 
ಪುದಿದ ಮಂದೆಮರುತಂ (ರಾಂತಿಪು. ೯-೭೯); ದಾಳಿಂಬದ ಪಣ್ಗಳ ತನಿರಸದ 
ಪರಿವೊನಲೆ ಪರಿನೀರಾಗೆಯಂಕುರವೊತ್ತಿ ಬೆಳೆಯುತ್ತಿರ್ದ ಕರ್ಬಿನ ಮಡಲ್ಲ 
ಳುಮಂ (ಪಂಚತಂ, ೧೧೭-೧೬) ; ಪರಿವೊನಲಿಂ ಬಿಲಂಗಳಿನರಣ್ಯದಿನಲ್ಲಿಯ 
ತಳ್ಪಲೊಪ್ಪು ಗುಂ (ರಿಕ. ೧-೭೦); ಪರೆದು ನೆಜಕಿಯುರ್ಬಿ ಸರಿವ ಸೈಲ್‌ 
ಪರಿವೊನಲ್‌ ಪೊನ್‌ಮಾಲ್ಪ ನಾಡೆಲ್ಲದಣಿ ಬೆಳ್ಸಸನನದಾದಪುವು (ಬದ್ಧಪ್ರ. 
೪೫-೯೬೬). ಪರಿವೊನಲು : ಸುರುಚರಸಲ್ಲನನಾಣಿಯ ತನುತನು 
ಏಿರಿದುಂ ನಡುಗಿ ಮನೋಹರಮಾದುದು ಪರಿವೊನಲೊಳ್ಳಿಲ್ಕಿದ 
ನವಮೋಹನಲತೆ ಕಂಪಿಸುವಂತೆ. (ಜಯಕಾ. 9-೨೦); ಹರಿಗೆಗಳ್‌ 
ಮೇಘದೊಡ್ಡಣೆ « ವೀರರಸವೆ ಪರಿವೊನಲಾಗೆ ನರುಷದಂತಿರ್ಪ 
ರೆಣನುಂ ಕಂಡು ವೀರರ ಮನಶ್ಚಾತಕಂ ನಲಿದುದು (ಚೆಬಪು. ೩೮-೩೭). 
ಹರಿಹೊನಲು : ಹಂಹೊನಲಾದುದರುಣಜಲ (ಉತ್ತರಾ, ೬-೩೬); 
ಮೇಗರವಳ್ಳಿ ಸೀಮೆಯ ಜನಮನದ ಹರಿಹೊನಲಿನಲ್ಲಿ ಕಂತಿ, ಗುತ್ತಿ, 
ತಿನ್ಮಿಯರ ನೆನಪೂ ಕೊಚ್ಚಿ ಹೋಯಿತು (ನುಲಿನು. ೭೨೬). 

[ಪರ್ಧಿ + ಪೊನಲ್‌] 
ಪರಿವೊನಲು “"ಸರಿಪೊನಲ್‌' ನೋ. 


ಪರಿವ್ಯಾಧ (ನಾ). ೧. ಒಂದು ಬಗೆಯ ಜಲಸಸ್ಯ ; ನೀರು 
ಹಬ್ಬೆಗಿಡ “ಫರಿವ್ಯಾಧಃ, ವಿದುಲಃ . . . ನಾದೇಯಾ, ಅಂಬು 
ನೇತಸ--೪ ನೀರುಹಬ್ಬೇಗಿಡ್‌ (ಸಿದ್ಧಾಂತಿ, ೧೧೮). ೨. ಬೆಟ್ಟ 
ದಾವರೆ ; ಕೊಸಗು : “ಡ್ರುಮೋತ್ಸಲಃ, ಕರ್ಣಿಕಾರಃಿ, ಪರಿ 


ಪೆರಿವ್ರುಜನ 


ವ್ಯಾಧ ಈ ೩ ಕೊಸಗಿನ ಮರ” (ನಾಟರಾ. ೧೦೮); “ದ್ರುಮೋತ್ಸಲಃ, 
ಕರ್ಡಕಾರಃ, ಪರಿವ್ಯಾಧಃ-೩ ಬೆಟ್ಟಿ ತಾನರೇ ಹೆಸರುಗಳು” (ಸಿದ್ಧಾಂತಿ. 
೧೨೫). [ಸಂ.] 

ಪರಿವ್ರಜನ (ನಾ). ಸಂನ್ಯಾಸಿಯಾಗಿ ತಿರುಗಾಡುವುದು,--ಸಂಚ 
ರಿಸುವುದು: "ಪರಿವ್ರಜಿಸು' ಪರಾ. [ಸಂ.) 

ಸರಿವ್ರಜಿಸು (ಕ್ರಿ). ೧. ಸಂನ್ಯಾಸವನ್ನು ಸ್ವೀಕರಿಸು ; ಸಂನ್ಯಾಸಿ 
ಯಾಗು: ನನ್ನ ಸ್ವಾಮಿಯು ಪರಿವ್ರಜಿಸಿ ಸರ್ವಜ್ಞನಾದನು (ಬುದ್ಧನ. 
೧೧) ; ಹಲವರು ತಾವು ಪರಿಪ್ರಜಿಸದಿದ್ದರೂ ತಮಗೆ ಧರ್ಮೋಪದೇಶ 
ಮಾಡಿದ ಸರಿವ್ರಾಜಕರನ್ನು ಗೌರವಿಸಿ ಪೂಜಿಸುತ್ತಿದ್ದರು (ತೀರ್ಥಕಳ. ೨೧). 
೨. ಸಂನ್ಯಾಸಿಯಾಗಿ ಸಂಚರಿಸು. [ಪರಿಪ್ರಜನ---ಇಸ್ಫು] 

ಪರಿವ್ರಜೈ (ನಾ). ೧. ತಿರುಗಾಡುವುದು ; ಪರ್ಯಟನ ಮಾಡು 
ವುದು. ೨. ಸಂನ್ಯಾಸಿಯಾಗಿ ಜೀವನವನ್ನು ನಡೆಸುವುದು. 
೩. ತಸಸ್ಸುಮಾಡುವಿಕೆ; ತಪಶ್ಚರಣ ; ವ್ರತಿಧರ್ಮಾಚರಣೆ : 
“ಪರಿವ್ರಜ್ಯಾ,  ವ್ರತಾದಾನಂ,. ಪ್ರವ್ರಜ್ಯಾ, ಗತಿಃ- ಈ ೪ 
ತಸಂಬಡುಹ'” (ಹಲಾಯು, ನಿ೨೮-೯೧). (ಸೆಂ. ಪರಿವ್ರಜ್ಯಾ] 

ಪರಿವ್ರಾಜ (ನಾ). ೧. -ಪರಿವ್ರಣ್ಯೆ ೩: “ಗತಿ ಪರಿವ್ರಾಜಂ ವ್ರತಂ 
ನಿಯಮವೆನೆ ತಸಂ? (ಮಂಗರಾ, ೧೩೫-೩೬). ೨. ಪರಿವ್ರಾಜಕ. 

[ಸಂ-] 

ಪರಿವ್ರಾಜಕ (ನಾ). ೧. ಸಂನ್ಯಾಸಿ; ಚತುರ್ಥಾಶ್ರಮಿ : 
ಜಯಕೀರ್ತಿವೆಸರ ಮುಗನಾಗಿ ರಾಜ್ಯಂಗೆಯ್ದೂ ಜನಕಸೂರಿಸಾರ್ಶ್ವದೊಳ್‌ 
ಪರಿವ್ರಾಜಕನಾಗಿ ಸಮಾಧಿವೆತ್ತಂ (ಪಂರಾಮಾ, ೧೦-೯೮ ವು). 
೨. ಪರ್ಯಟನ ಮಾಡುವ ಸಂನ್ಯಾಸಿ; ಒಂದು ಕಡೆಯಿಂದ 
ಮತ್ತೊಂದು ಕಡೆಗೆ ಸಂಚಾರ ಮಾಡುವ ಸಂಧ್ಯಾ ಸಿ,--ವಿರಕ್ತ: 
ಭಾರದ್ವಾಜನೆಂಬ ಮಗನಾಗಿ ಪುಟ್ಟ ಕನಕದಂಡಿಯೆಂಬ ಪರಿವ್ರಾಜಕಂಗೆ 
ಶಿಸ್ಕನಾಗಿ ನಾನಾದೇಶಂಗಳಂ ವಿಹಾರಿಸುತ್ತ ೦ (ವಡ್ಡಾರಾ. ೬೪-೯); ಪರಿ 
ವ್ರಾಜಕನಾದ ಮಾತ್ರಕ್ಕೆ! ಸಿದ್ಧಿ ಲಭಿಸೀತೆ? (ಸನತಿ. ೨೩); ಪ್ರತಿ 
ಯೊಬ್ಬರೂ ಮನೆ ಬಿಟ್ಟು ಪರಿವ್ರಾಜಕರಾಗಿ ಮುಕ್ತಿಯನ್ನು ಪಡೆಯುವುದು 
ಸಾಧ್ಯವಿಲ್ಲ (ಭಾರದ. ೨೦೫). [ಸಂ.] 

ಪರಿವ್ರಾಜಿಕೆ (ನಾ). ೧. ಸಂನ್ಯಾಸಿನಿ ; ವಿರಾಗಿಣಿ : ಅನೇಕ 
ಪರಿವ್ರಾಜಿಕಾಸಮಾಜಂ ಸುತ್ತ ಮೋಲಗಿಸುತ್ತಿರಲ್‌ (ಕಾದಂಉ. ೧೬೭) ; 
ಭರತಪ್ರಸಂಗಮಂ ಮಾಳ ಸರಿವ್ರಾಜಿಕೆಯರ ತ್ರಿಗ್ರಾಮುಂಗಳಂ ಮುಟ್ಟ 
ಪಾಡುವ ನಾಯಿಕೆಯರ ಸಂಭ್ರಮದ ಸಂದಣಿಯೊಳ್‌ (ತ್ರಿಷುವಿ, 
೧೭-೧೯೧ ನ). ೨, ಪರ್ಯಟನ ಮಾಡುವ ಸಂನ್ಯಾಸಿನಿ. 

[ಸಂ. ಸರಿವ್ರಾಜಿಕಾ] 

ಪರಿಶಂಕಿಸು (ಕ್ರಿ). ಹೆದರು; ಭಯಸಡು: ತನ್ಮು ಮದಕ್ಕು 

ಸಿರ್ಪರಾಕ್ರಮಿಸುತೆ ದುರ್ಜನಂಗೆ ಪರಿಶಂಕಿಸಲೇಕೆ ದುರುಕ್ತಿ ಭೀತಿಯಿಂ 


(ನಳಚಂ.' ೭). [ಪರಿಶಂಕೆ-- -ಇಸ್ಫು] 
ಪರಿಶಂಕೆ (ನಾ). ೧. ಅನುಮಾನ; ಸಂಶಯ: ಗಿರಿನರಾತ್ಮಣಿ 
ಯರಸನಿಕನನೆಲ್ಲವನಳಕಡು ಪರಶಂಕೆಗೊಳದೆ. ಮುಂದಕೆ ಸಾಗುತಿರೆ 


(ಪ್ರಾಢರಾ.೬-೩೬). ೨. ಹೆದರಿಕೆ; ಭಯ: ಗಂಧಶಾಲಿನನನುಂ . . . 
ಕಂಹಿನಾಸೆಗೆ ಮುಸುಂಕಿದ ಭೃಂಗಕದಂಬಕಂ ಕೃಷೀನಲತತಿ ಕೀರಪೋತ 
ಪರಿಶಂಕೆ[ನಾರಾಂ. ಸಂಖ್ಯೆ)ಯಿನಾವನ ನೀಲಟೇಲಸಂಕುಲದೊಳೆ ಕೂಡೆ 
ಬಾಸಣಿಸಿತೆಂಬಭಿಶಂಕೆಯ ನುಂಟುಮಾಡುಗುಂ (ಚಂದ್ರಪು. ೧-೯೪). 
[ಸಂ. ಪರಿಶಂಕಾ] 
ಪರಿಶಮನ (ನಾ). ಉಪಶಮನ; ನಿಗ್ರಹ: "ಪರಿಶಮಿಸು' ಪರಾ. 
[ಸಂ.] 


೫೩೬೬ 


25 


40 


ಪರಿಶುದ್ಧ 


ಪರಿಕಮಿಸು (ಕ್ರಿ). ಉಪಶಮನಗೊಳಿಸು ; ನಿಗ್ರಹಮಾಡು : 
ಸರ್ವಕರಣದಿ ನಿಂತು ತಾಮಸೀವೃತ್ತಿಯನು ಪರಿಶವಿಂಸಲು (ಮಲೆದೇ. 
೫೯-೧೨), [ಸರಿಶಮುನ-4--ಇಸು,] 

ಸರಿಶಾಸನ (ನಾ). (ತನ್ನ ಆಜ್ಞೆಯನ್ನು ಇತರರು ಮಿನಾರ 
ಲಾರದಂತಹ ಪ್ರಭಾವವುಳ್ಳ) ರಾಜ ; ಅರಸ: ಪರಿಶಾಸನನ 
ಸಂಜ್ಞೆಯಲಿ ಬಳಿಕಾ ಕೀಶಬಲ ಬರುತಿರ್ದುದಗಣಿತಭೂಮಿಯೆಗಲದಲಿ 

[ಸಂ-] 

ಪರಿಶಿಷ್ಟ (ಗು). ೧. ಉಳಿದ ; ಮಿಕ್ಕ. ೨. ಪೂರ್ತಿಯಾದ. 
ಮುಗಿದ. (ನಾ). &. ಉಳಿದಿರುವುದು ; ಮಿಕ್ಳಿರುವುದು : 
ಇಸ್ಟ ಕಾಚಯಂನದಿಂ ರಾಜಿಸಿತು ಬಳಸಿ ಪರಿಶಿಷ್ಟ ದಿಂದೊಪ್ಪಿ ದುವು ಸಲವು 
ನೇದಿಗಳು (ಚೈಮಿಭಾ- ೩೩-೩೭). ೪. ಮೂಲಗ್ರಂಥದಲ್ಲಿ ಬಿಟ್ಟು 
ಹೋದ ಅಂಶಗಳನ್ನು ಸೇರಿಸಿದ ಗ್ರಂಥದ ಕೊನೆಯ ಭಾಗ : 
ಪರಿಶಿಷ್ಟ ೨-ಪ್ರಯೋಗಸಾರನೆಂಬ ಶಬ್ದಾರ್ಥನಿರ್ಣಯೆಂ (ಶನುದ. 
ಪರಿ. ೨); ಸರಿಶಿಪ್ಟ್ಯ py 'ಮೂಲಗ್ರ ಂಥಕ್ಕೆ ಸೇರಿರಲಾರವೆಂದು. 
ತೋರಿ ಬಂದಿರುವ ಪದ್ಯಗಳನ್ನು ಈ ಕೆಳಗೆ ಕೊಟ್ಟಿದೆ (ಕುನ್ಯಾಜ್ರೋ. 
ಸಂ. ೨೭೫). ೫. ಮೂಲಗ್ರಂಥಕ್ಕೆ ಸಂಬಂಧಿಸಿದ ವಿಶೇಷ 
ವಿಷಯಗಳನ್ನು ನಿರೂಪಿಸುವ, ಗ್ರಂಥದ ಕೊನೆಯ ಭಾಗ; 
ಅನುಬಂಧ; ಅನುಸೂಚಿ : ಅದರ ಬಗ್ಗೆ ೧೯ನೇ ಪಾನಿನಲ್ಲಿ ಮಾಹಿತಿ 
ದಾಖಲು ಅದೆ, ಅದರ ವಿಷಯಕ್ಕೆ ಪರಿಶಿಸ್ಟವು (ಪಾನು. ೨೪೪, ೨೪೫, 
ಕಲಮನಿ, ೨೪) (ಮುಂಬವ್ಯಾ. ೪೦ ಪ್ರಸ್ತಾವನೆ). [ಸಂ.] 

ಪರಿಶಿಷ್ಟನರ್ಗ (ನಾ). ಅನುಸೂಚಿಯಲ್ಲಿ ದಾಖಲಾದ ವರ್ಗ; 
ಅನುಸೂಚಿತ ಪಂಗಡ; ನಮ್ಮ ಸರ್ಕಾರವು ಸರಿಶಿಷ್ಟ ವರ್ಗದವರಿಗೆ 
ಹೆಚ್ಚಿನ ಸವಲತ್ತುಗಳನ್ನು ನೀಡಿದೆ (ರೂಢ). [ಪರಿಶಿಷ್ಟ -- ವರ್ಗ] 

ಪರಿಶೀಲಕ (ನಾ). ಪರಿಷ್ಕ್ಯಾರಗೊಳಿಸುವವನು ; ಪರಿಶೀಲನೆಮಾಡು 
ವವನು: ಈಗ ಕರಡುಪ್ರತಿ ಓದುವವರು ಇರುವಂತೆ ಹಿಂದೆ ಪರಿಶೀಲಕರು 
(Revisers) ಇರುತ್ತಿದ್ದರು. ೬ .ಪರಿಶೀಲಕರು ಹಸ್ತಪ್ರತಿಯನ್ನು ಮಾತೃಕೆ 
ಯೊಡನೆ ಹೋಲಿಸಿ ನೋಡಿ ಹಸ್ತಪ್ರತಿಯಲ್ಲಿಯೇ ವ್ಯತ್ಯಾಸವನ್ನೋ 
ತಿದ್ದುಪಾಟುಗಳನ್ನೊ? ಗುರುತಿಸುತ್ತಿದ್ದರು (ಭಾರಸ. ೩೦). [ಸಂ.] 

ಪರಿಶೀಲನ (ನಾ). ಸೂಕ್ಷ್ಮವಾಗಿ ವಿವೇಚನೆ ಮಾಡುವುದು; 
ಕೂಲಂಕಷವಾದ ವಿಚಾರಣೆ: “ಅವಲೋಕನ, ಪರಿಶೀಲನ, ಸಮೀಕ್ಷೆ” 
(Survey. ಪತ್ರಿನಿ. ೮೦). [ಸಂ.] 

ಪರಿಶೀಲನೆ (ನಾ). - ಪರಿಶೀಲನ : ವಿಷ್ಣು ವರ್ಧನನ ದಳದ ಪರಿಶೀಲನೆ 
ಎಂದರೆ ಸಾಮಾನ್ಯವಲ್ಲ (ಸನತಿ, ೪೮). [ಸೆಂ. ಪರಿಶೀಲನ] 

ಪರಿಶೀಲಿಸು (ಕ್ರಿ). ಸೂಕ್ಷ್ಮವಾಗಿ ನೋಡು; ಪರಿಶೀಲನೆ ಮಾಡು: 
ಉತ್ತರಗಳನ್ನು ಪರಿಶೀಲಿಸಿ ಅನಕ್ಕೊಂದು ರೂಪು ಕೊಡುವಾಗಲೂ ಅಸ್ಟೇ 
ಚತುರತೆಯಿಂದ ವರ್ತಿಸಬೇಕಾಗುತ್ತದೆ (ಶಿಸ್ಷದ. ೨೮೦) ; ಇವುಗಳಲ್ಲಿ 
ಯಾವುದನ್ನೂ ಇಲ್ಲಿ ವಿವರವಾಗಿ ಪರಿಶೀಲಿಸಲು ಅವಕಾಶವಿಲ್ಲ (ಸಮಾಲೋ. 
೧೨೪). (ಪರಶೀಲನ---ಇಸು,] 

ಪರಿಶುದ್ಧ (ಗು). ೧. ದೋಷನಿಲ್ಲದ ; ಪವಿತ್ರವಾದ: ಬುದ್ಧಿ 
ಪೂರ್ನಕಮಿಲ್ಲದಿಹ ಬಾಲಕಂಗೆ ಪರಿಶುದ್ಧ ಸಾಲಗ್ರಾ ಮಶಿಲೆಯ ಸಂಸರ್ಗ 
ದಿಂದುದ್ಧ ತದ ಸಾಮ್ರಾಜ್ಯಪದನಿ ಕೈಸಾರ್ದುದು (ಚೈ 
೨. ನಿರ್ಮಲವಾದ ; ಕಲ್ಮಷವಿಲ್ಲದ : ಪರಿಶುದ್ಧ ಪಕ್ಷದ್ವಯಂಗಳಿಂ 
ಸದ್ಯಶಃಸ್ಸು ರಿತಾದಿ ಧಾವಳ್ಳದಿಂ ಸುಗತಿಯಿಂ ಶೋಭೆದಳೆದ 
ನರರಾಜಹಂಸದಂದದಲಿ ತದ್ಮೇಶದೊಳ್‌ ಧರಣೀಶರಾಜಹಂಸರ್‌ ವಿರಾಜಿಸು 
ವೆರ್‌ (ನಂದಿಯಾ, ೧೫-೩೧). ೩. ವಿಮೋಚನೆ ಮಾಡಿದ: 


(ತೊರರಾ. ೪-೭-೮), 


೩೧-೭೮). 


ಬಿಡುಗಡೆ ಮಾಡಿದ. ೪. (ಸಾಲ ಮುಂತಾದುವನ್ನು) ತೀರಿಸಿದ: 


ಸರಿಶುದ್ಧಿ 


ಸಲ್ಲಿಸಿದ. (ನಾ). ೫. ದೋಷವಿಲ್ಲದುದು ; ಶುದ್ಧ ವಾದುದು : 
ಪರಿಶುದ್ಧ ಮಾಗಿರ್ಪುದೀ ತುರಗಂ (ಜೈಮಿಭಾ. ೩೪-೧೮) ; ತಥಾಗತನ 
ಮೆಯ್ತೂಣ್ಣ ವಿಂತೆರಡುಸೂಳಾನಂದ  ಅನದಾತವಾಗುತಿದೆ, ಪರಿಶುದ್ಧ 
ವಾಗುತಿದೆ (ವೈಶಾಖ. ೭೩-೨೬೪). ಹ ಶುದ್ಧತೆ ; ಪವಿತ್ರತೆ : 
ವಿಪ್ರವಥೆ ಮೊದಲಾದ ಬಹುಪಾಪಸಂಚಿತಂ ಕ್ಷಿಪ್ರದಿಂ ಪೋಗಿ ಸರಿಶುದ್ಧ 
ಮಹುದು (ಜೈಮಿಭಾ. ೩೪-೨೬). ಹ. ಪವಿತ್ರನಾದೆ ವ್ಯಕ್ತಿ ; 
ದೋಷದೂರನಾದ ವ್ಯಕ್ತಿ: ಮಧ್ವರಾಯರ ನೆನೆದು ಪರಿಶುದ್ಧ ರಾಗಿರೊ 
(ಪುರಂದ. ೧-೨೦೯ ಪಲ್ಲವಿ); ಪವಿತ್ರ, ಪ್ರಯತಃ, ಪೂತಃ ಪವಿತ್ರ 
ನಾದವನ ಹೆಸರುಗಳು, ಪರಿಶುದ್ಧನು (ಸಿದ್ಧಾಂತಿ, ೨೨೯). [ಸಂ.] 
ಪರಿಶುದ್ಧಿ (ನಾ). ಶುದ್ಧತೆ; ಪವಿತ್ರತೆ; ದೋಷದೂರವಾಗಿ 


ರುವಿಕೆ : ಭಕ್ತಿಯೊಳ್‌ ವಿಭಾನನೆ ಪರಿಶುದ್ಧಿಯೊಳ್‌ ತ್ರಿಕರಣಂ 
ಸಮಸಂದಿರೆ (ಕಾಂತಿಪು. ೬-೩೧). [ಸಂ.] 
ಸರಿಶುದ್ಧೆ (ನಾ). ದೋಷವಿಲ್ಲದವಳು; ಪವಿತ್ರಳಾದವಳು : 


ಸೀತೆ ಭೂತಳವಲಯೆ ಸರಿಶುದ್ಧೆ (ಚೈಮಿಭಾ. ೨೧-೬೩). 
[ಸಂ. ಪರಿಶುದ್ಧಾ] 

ಪರಿಶುಷ್ಕ (ಗು). ೧. ಚೆನ್ನಾಗಿ ಒಣಗಿದ; ನಿರ್ದವವಾದ : 
ಸರಿಶುಷ್ಕಪರ್ಣವಸ್ತ್ರಾದಿ ರನಂ ಮರ್ಮರಮೆನಿಕ್ಶುಂ  (ನಸ್ತುಕೋ. 
೮೧-೩೮). ೨. ಸೊರಗಿದ; ಮುರುಟಿ ಹೋದ. ([ಸಂ.) 

ಪರಿಶೆ "ಸರಿಸೆ' ನೋ. 

ಪರಿಶೇಚನ (ನಾ). ೧. (ನೀರನ್ನು) ಚಿಮುಕಿಸುವಿಕೆ ; ಸಿಂಪಡಿ 
ಸುವಿಕೆ. ೨. ಬ್ರಾಹ್ಮಣರು ಊಟಮಾಡುವ ಮೊದಲು ಊಟ 
ಡೆಲೆಯ ಸುತ್ತಲೂ ಮಂತ್ರಪೂರ್ವಕವಾಗಿ ನೀರನ್ನು ಪ್ರೋಕ್ಷಿಸಿ 
ಸುತ್ತುಗಟ್ಟುವುದು : ಯಥಾವಿಧಿಯಾಗಿ' ಅನ್ನವು ಶುದ್ಧಿಯಾಗಿ ಪರಿ 
ಶೇಚನವು ನಡೆದು ಕೇಶವಾಚಾರ್ಯರ ಊಟಿ ಸಾಂಗವಾಗಿ ನೆರವೇರಿತು 
(ಗರುದಾ, ೭೯). [<ಸೆಂ. ಪರಿಸೇಚನ] 

ಸರಿಶೇಷ (ನಾ). ಉಳಿದಿರುವುದು ; ಉಳಿಕೆ; ಬಾಕಿ; ಆದ್ಯಕ್ಷರದಿಂ 
ಬರೆ ಪದಿನಾಲ್ಯುಂ ಸ್ವರಮಿಂ ಪರಿಶೇಷಂ ವ್ಯಂಜನಂಗಳರೆಮಾತ್ರಿಕೆಗಳ್‌ 
(ಕಾನ್ಯಾನ, ೬); ಪರಿಶೇಷಂ ರಾಜ್ಯಚಿಹ್ನಂ ತನೆಗೆನೆ ಮದವತ್ಸಿಂಧುರ 
ಶ್ರೇಣಿಯಂ ೬೬ ತಾಸಿತ್ತಂ (ಶಾಂಶೀಶ್ವ.. ೫-೧೩); ಐದುಸಾವಿರ 
ತುರಗ ಪಯುದಳನೆಂಟುಸಾವಿರವೆರಡುಸಾವಿರ  ರಥವಿದರಿಮೋಹರದ 
ಸರಿಶೇಷ (ಕುನ್ಕಾಗ.. ೫-೪). [ಸಂ.] 

ಪರಿಶೋಕ (ನಾ). ಅತ್ಯಂತದುಃಖ: ಸತ್ಯಪಾಮೂಲಿ ಮದಿಸ್ಟ 
ಮೂರ್ತಿಯೆ ಮಹಾಜನದುಕ್ತಿಗಳಂ ವಿನೋದದಿಂ ಕೇಳದೆ ಗೈವುತಿರ್ದೆ 
ಪರಿಶೋಕವ (ಅನುಶ. ೬). [ಸಂ.] 

ಸರಿಶೋಧ (ನಾ). ತಿದ್ದುಪಾಟು ; ತಿದ್ದುಪಡಿ: ಪರಲೋಕದ 
ಸುಖಕ್ಕೆ ಕಾರಣವಾದ ಧರ್ಮ ನೀತಿಶಾಸ್ತ್ರಗಳನ್ನು ಕೆಲವರು. ಕೈಕೊಂಡು 
ನಾನಾ ಸರಿಶೋಧಗಳನ್ನು ಮಾಡಿರುತ್ತಾರೆ (ಮುಂಬಯಿ, ೬-೪). 

[Xo] 

ಪರಿಶೋಧಕ (ನಾ). ೧. ಕಂಡು ಹಿಡಿಯುವವನು ; ಗೊತ್ತು 
ಹೆಚ್ಚುವವನು. ೨. ತಪ್ಪುಗಳನ್ನು ಪರಿಶೀಲಿಸಿ ತಿದ್ದಿ ಸರಿ 
ಪಡಿಸುವವನು : ಒಬ್ಬ ದೊಡ್ಡ ವಿದ್ವಾಂಸರು ಆ ಗ್ರಂಥಮಾಲೆಯಲ್ಲಿ 
ಪರಿಶೋಧಕರಾಗಿದ್ದಾರೆ (ರೂಢ). [ಸಂ.] 

ಪರಿಶೋಧನ (ನಾ). ೧. ಶುದ್ಧಗೊಳಿಸುವುದು; ನಿರ್ಮಲ 
ಗೊಳಿಸುವುದು. ೨. ಶೋಧಿಸುವುದು; ಸೋಸುವುದು. 
೩. ಪರೀಕ್ಷೆ; ತನಿಖೆ. ೪. ತಿದ್ದುಪಡಿ; ತಿದ್ದುಪಾಟು. [ಸಂ.] 

ಪರಿಶೋಧನಿ (ನಾ). ಪರಿಶುದ್ಧಗೊಳಿಸುವ ಸಾಧನ ; ಪೊರಕೆ: 


೫೩೬೭. 


20 


25 


0 


40 


ಪರಿಶೋಭಿವೆಜು 


*ಸಮ್ಮಾರ್ಜನಿ ಪರಿಶೋಧನಿಯೆನಲ್‌ ಕಸಕಿಲೆನಿಸಿಕ್ಳು * (ಮಂಗಂಣ. 
(ಸಂ. ಪರಿಶೋಧನೀ] 
ಪರಿಶೋಧನೆ (ನಾ). ಸಂಶೋಧನೆ: ನಿವರಗಳ ವಿಷಯದಲ್ಲಿಯೇ 
ಹೊಸ ಪರಿಶೋಧನೆಗಳು ಮೊದಲು ನಡೆಯಬೇಕು (ಭೌತವಿ. ೬), 
[ಸಂ. ಪರಿಶೋಧನ] 
ಪರಿಶೋಧಿತ (ಗು). ೧. ಶುದ್ಧಗೊಳಿಸಿದ ; ನಿರ್ಮಲಗೊಳಿಸಿದ. 
೨. ಶೋಧಿಸಿದ; ಸೋಸಿದ. ೩. ತಿದ್ದುಪಾಟುಮಾಡಿದ ; 
ತಿದ್ದುಪಡಿಯಾದ. ೪. ಹುಡುಕಿದ; ಶೋಧನೆಮಾಡಿದ. [ಸಂ.) 
ಪರಿಶೋಧಿಸು (ಕ್ರಿ). ೧. ನಿರ್ಮಲಗೊಳಿಸು ; ಸ್ವಚ್ಛ ಮಾಡು, 
೨. ಶೋಧಿಸು; ಸೋಸು. ೩. ತಿದ್ದು; ಸರಿಪಡಿಸು, ೪. 
ಸೂಕ್ಷ್ಮವಾಗಿ ಪರಿತೀಲಿಸು : ಅದಕ್ಕೆ ಬಂದ ಪ್ರತ್ಯುತ್ತರವನ್ನು 
ಮತ್ತೊಂದು ಪ್ರಶ್ನೆಯ ಮೂಲಕ ಪರಿಶೋಧಿಸುವನು. (ಸೋಕ್ರಮ. ೨೩); 
ಓದು ಬರಹ ಕಲಿಯಲು ನಾವು ಯೋಗ್ಯರೋ ಅಲ್ಲವೋ. ಎಂದು 
ಸರಿಶೋಧಿಸತಕ್ಕವರು ವಿಜ್ಞಾನಿಗಳು (ಕಾಲಯಾ. 
[ಪರಿಶೋಧನ +--ಇಸ್ಕು] 
ಪರಿಶೋಭನ (ನಾ). ರಮಣೀಯತೆ ; ಶೋಭೆ: "ಪರಿಶೋಭಿಸು' 


೬೦-೧೫). 


೪೮). 


ಪರಾ. [ಸಂ.] 
ಪರಿಶೋಭಿತ (ಗು). ೧. ಸುಂದರವಾದ ; ರಮಣೀಯವಾದ, 
(ನಾ). "೨. ಶೋಭಿಸುವುದು;  ರಮಣೀಯವಾದುದು. 


೩. ಶೋಭೆಗೊಳಿಸುವಂತಹುದು ; ಕಂಗೊಳಿಸುವಂತೆ ಮಾಡು 
ವಂತಹುದು : ನಭದಂತೆ ಕುಜಯಂತಂ ದ್ವಿಜನಂತೆ ವಂಶಪರಿಶೋಛಿತಂ 
. ಆಗಿ ತಚ್ಛಿ ವಲಮೆಸೆದಿರ್ದದು (ಜೈಮಿಭಾ. ೧೦-೫). ೪. ಶೋಭಿ 
ಸುವ ವ್ಯಕ್ತಿ, : ಸಕಲದೇವದೀಕ್ಲಾಗುರು ಅನಂತದೇವಗಣಪರಿಶೋಭಿತಂ 
೬೬ ೬ ಶಿವಲಿಂಗದೊಳ್‌' ಪುಗಲ್‌ (ನಂಬಿರ. ೪-೩). [ಸಂ.] 
ಪರಿಶೋಭಿಸು (ಕ್ರಿ). ಕಂಗೊಳಿಸು; ಶೋಭಿಸು : ಭೂದೀವ 
ಕುಲದೊಳಗೆ `ಎಸೆನ ವಿಪ್ರನದಾರು -ಪರಿಶೋಭಿಸುವುದೈ ಬ್ರಾಹ್ಮಣ್ಯ 
ವೇತಿ ದೆಸೆಯೊಳು (ಕುಪ್ಯಾಅ. ೧೩-೪೯) ; ಪರಿಶೋಭಿಸಿತು ಮುಂದೆ. 
೯: ಕಮಲಕುವಲಯನಿರಾಜಿತಶ್ರ್ರೀಕರಂ ಪದ್ಮಾಕರಂ ಚೆಲ್ವಿನೆ 
(ಜೈಮಿಭಾ,೧೫-೮) ; ಪರಿಶೋಭಿಸುವ ಪೀತಾಂಬರ . . . ವರಶಂಖ 
ಚಕ್ರಾಂಕಿತನಾದ ಲಕ್ಷ್ಮೀನರಸಿಂಹನ ಕಂಡಳಿಂತು (ಕಂನವಿ. ೪-೫೧). 
[ಪರಿಶೋಭನ---ಇಸ್ಫು] 
ಪರಿಶೋಭೆ (ನಾ). ಸೌಂದರ್ಯ; ರಮಣೀಯತೆ: ಆಯತರಂಗ 
ನಲ್ಲಿಸರಿಶೋಭೆಯಂ . . * ಸುಂದರರಾಜಮಾರ್ಗಮಂ ಶ್ರೀಯ 
ನಿನಾಸನುಂ ಪುಗೆ ನೃಪೇಶ್ವರಕನ್ಯಕೆಯುಂ ಕುಮಾರನುಂ (ಶಾಂತಿಪು. 
೬-೪). [ಸಂ. ಪರಿಶೋಭಾ] 
ಪರಿಶೋಭೆನಡೆ (ಕ್ರಿ). ಚೆಲುವನ್ನು ಹೊಂದು; ಅಂದವಾಗು: 
ಪಕ್ಕರುುಲ್ಲಿಗಳಿಂ ಪರಿಶೋಭೆನಡೆದು ಪರಿನ ತುರಂಗಸಂಘದಿಂ (೧೫೬. 
ಕಮಲಕುಮಂದದ ಲತಾಂತಂಗಳಿಂಡೆ ಪರಿಶೋಭೆವಡೆ 
ದಿರ್ದುದಾ ಕಾಸಾರ ಕಂಗೊಳಿಸುತೆ . , . ಒಪ್ಪಿರೆ (ನನಮೋ, ೯). 
[ಪರಿಶೋಭ + ಪಡೆ,] 
ಪರಿಕೋಭೆವೆಣಉು (ಕ್ರಿ). - ಸರಿಶೋಭಿವಡೆ: ಪರಿಶೋಭೆನೆತ್ತ 
ನಾಗೋತ್ಕರದಿಂದನವರತಮಲ್ಲಿ ಮಿಸುಗುನ ಸಸಿಯಿಂ ದೊರೆನೆತ್ತ ಗಂಗೆ 
ಯಿಂಧೀಶ್ವರನ  ಜಟಾಜೂಟದಂತೆ  ಜನಪದಮೆಸೆಗುಂ (ಪಾರ್ಶ್ರೈಪು. 
೧೩-೧೨೦); ಮೌಕ್ತಿ ಕಲಸತ್ಯಲಶಂ ಪರಿಶೋಧಿನೆತ್ತು ಬಜ್ಜ ರದ ಕವಾಟ 
ಮೊಂದೆ ಕರಮೊಪ್ಪಿ ದುದೀಶಸಭಾನಿಕೇತನಂ (ಶಬಕೂ. ೧-೭೦). 
[ಪರಿಶೋಭೆ -- ಸೆಂ] 


೧೩-೭೬ ವ); 


ಪರಿಶ್ರಮ 


ಪರಿಶ್ರಮ (ನಾ). ೧. ಬಳಲಿಕೆ; ದಣಿವು; ಆಯಾಸ: ಜಾದಿ 
ಯೊಳ್‌' ಮಸಗಿದ ಕಂಪು ಕಂಶಪನೊಳಕೊಂಡಲೆವೊಂದೆಲ[ರೆಂಬಿ]ವಂದು 
ಪಾಲಿಕಿಸುವುವುದಗ್ರ ವೀರಭಟಿರಾ ಹವಕೇಳಿಪರಿಶ್ರಮಂಗಳಂ (ಸಂಸಭಾ. 
೧೧-೪);  ಅರಸನುಪವಾಸಪರಿಶ್ರಮಮನರಮನೆಗೆ: ವಂದಶ್ರಮದೊಳೆ 
ಕಳೆದು (೫ಂತಿಪು. ೭-೬೬); : ಕಾಂಚನಖನಿಯ ಖನನಂ. ವೃಥಾ 
ಸಂಶ್ರಮನಲ್ತೈ ಸ್ಪರ್ಶಮಣಿ ಕರದೊಳರೆ? (ಚಿತ್ರಾಂಗ. ೪೦-೧೦೯೧). 
೨. ಅನುಭನ; ತಿಳಿವಳಿಕೆ: ಕನ್ನಡ ಸಾಹಿತ್ಯದಲ್ಲಿ ತಕ್ಕಮಟ್ಟ ಗೆ ಪರಿ 
ಶ್ರಮವಿತ್ತು (ಕಳಹು. ೭೨). ೩. ಸತತವಾದ ಸಾಧನೆ; ನಿರಂತರ 
ವಾದ ಅಭ್ಯಾಸ: ಸಂಗೀತದಲ್ಲಿ ಪರಿಶ್ರಮವಿಲ್ಲದಿದ್ದರೆ ಹೋಗಲಿ, 
ಕರಿಜಯವಾದರೂ ಇಲ್ಲದಿದ್ದ ವನು ಹೇಗೆ ಸುಸಂಸ್ಕೃತನೆನೆಸಿಕೊಳ್ಳು ವನು ? 
(ಭಾರದ. ೫೩೫) ; ಅನರು ಪರಿಶ್ರಮ ದಕ್ಷತೆಗಳಿಂದ ಇಲಿಗಳ ಸಂಖ್ಯೆ 
ಯನ್ನು ಮತ್ತೆ ಬೆಳೆಸಬಲ್ಲರು (ಬೇಕನ್ಮೈ. ೪೨). [ಸಂ.] 

ಸರಿಶ್ರಾಂತ (ಗು). ದಣಿದ; ಆಯಾಸ ಪಟ್ಟ; ಸೀತಾನದೀತರಂ 
ಗಾಲಿಂಗಿತ ಸಂತಾನಲತಾಲತಾಂತಸುರಭಿತರು ಮಂದಾರವನವೀಧೀವಿಹಾರ. 
ಪರಿಶ್ರಾಂತಪನಮಾನಸ್ಟ ರ್ಶನದಿಂ ಮದೀಯಾಂಗಸಂಗತಪರಿತಾಸವನಾಜಕಿ 
ಸುವೆಂ (ಅದಿಪು. ೨-೧೪೦). [Ao] 

ಪರಿಶ್ರಾಂತಿ (ನಾ). ಬಳಲಿಕೆ; ಆಯಾಸ; ದಣಿವು. [ಸಂ.] 

ಪರಿಶ್ರಾಂತೆ (ನಾ). ಬಳಲಿಕೆಯನ್ನು ಹೊಂದಿದನಳು ; ಆಯಾಸ 
ಪಟ್ಟಿರುವವಳು : ಆ ಮುನನೀಂದ್ರಪ್ರ ಭಾವದೂತಾಹೂತವಸಂತವಲ್ಲಭ 
ನವೀನಸಂಯೋಗದಿಂ ಸರಿಶ್ರಾಂತೆಯಾದುದ್ಯಾನಲಕ್ಷ್ಮಿಯ ನಜುಸುಯ; 
ದೆನಿಸಿ ಪಸರಿಸುವ ತಂಗಾಳಿಯಂಂ (ಚಂದ್ರಪು, ೨-೧೧೪). 

[ಸಂ. ಪರಿಶ್ರಾಂತಾ] 

ಪರಿಶ್ರುತ (ಗು). ೧. ಕೇಳಿದ; ಆಲಿಸಿದ. ೨. ಪ್ರಸಿದ್ಧವಾದ ; 
ಪ್ರಖ್ಯಾತವಾದ. (ನಾ). ೩. ಪ್ರಸಿದ್ಧವಾದುದು; ಪ್ರಖ್ಯಾತ 
ವಾದುದು: ಈ ಪದ್ಧತಿ ಸಂಶ್ರುತನಹುದು ಬಳಿಕೀ: ಲೋಕದಲಿ 
ಸಿನಗೆಹುದು ಕೀರ್ತಿ (ತೊರರಾ. ೧-೨-೧೭). [ಸಂ.] 

ಪರಿಸಂಚನೆ (ನಾ). -. ಸರಿಶೇಚನ ೨: ಎದ್ದುಬಿಡುವ ಎಂದರೆ ಪಂ 
ಸಂಚನೆ ಕಟ್ಟಯಾಗಿದೆ (ಸಂಸ್ಕಾರ. ೧೩೭). [-ಆಸಂ. ಸರಿಷಿಂಚನ] 

ಪರಿಷಜ್ಜನ (ನಾ). ಸಭೆಯಲ್ಲಿರುವ ಜನ; ಸಭಾಸದ ಜನ: 
ಅಂಜನಾಸುತನಿರೀಕ್ಷಣದಿಂ ರಘುಜಂಗೆ ಹರ್ನಮಾದುದು ಪರಿಸಜ್ಜ ನಕ್ಕೆ 
ಪರಮೋತ್ಸವವಾದುದು (ಸಂರಾಮಾ. ೧೧-೧೬೨); ಭೂಭುಜನೊಂದು 
ಕೋಟಿಯೆಂ ಮೆಚ್ಚಜದೀನನೆಂದು ಪರಿಸಜ್ಜ ನಮಂದುಲಿಯುತ್ತು 
ವಿಂರ್ನಿನಂ (ಮಲ್ಲಿಪ. ೫-೪೮). [ಸಂ] 

ಪರಿಷತ್ತು (ನಾ). ೧. ಸಭೆ; ಸಮ್ಮೇಳನ; ಗೋಷ್ಠಿ : “ಸಮಾಜಃ 
». «ಎ ಪರಿಷತ್‌, ಸದಃ-ಈ ೬ ಸಭೆ? (ಹಲಾಯು. ೧೨೩-೬೦); 
ಸಂವೀಕ್ಷಣಂಗೈದು ನೆರೆದಿರ್ದ ಪರಿಷತ್ತು ನಿಶ್ಶಬ್ಧತೆಯೆ ಕಡಲೊಳಳ್ಳತ್ತು 


(ಶ್ರೀರಾಮಾ, ೪೭-೫೧೬). : ೨. ಸಂಘ; ಸಂಸ್ಥೆ ; ಈಚೆಗೆ ಗಮಕ 
ಕಲೆಗಾಗಿ ಒಂದು ಸರಿಸತ್ತು ಹುಟ್ಟ ಕೊಂಡಿದೆ (ರೂಢಿ), ೩. ಓಲಗ ; 
ಒಡ್ಡೋಲಗ ; ಆಸ್ಥಾನ: ಆಚ್ಕುತೇಂದ್ರಂ . . . ಅಂತರ್ಮಧ್ಯ 


'ಬಾಹ್ಯಪರಿಸತ್ವ ಕಟಿತವಿಭವನುಂ *» * ಆಗಿ (ಆದಿಪು. ೬-೧೩ನ); ಅಂತ 
ರ್ಮುಧ್ಯಬಾಹ್ಯ ತ್ರಿಃಪ್ರಕಾರ ಪರಿಸತ್ವ್ರಕಾಶಕರನಾಗಿ ಪರಮೈಶ್ಚರ್ಯ 
ಸ[ಂಪ]ನ್ನನಾದಂ (ಸುಕುಮಾ, ೯-೩೧) ; ಪರಿಸದ್ರಾ ಜಕದಂಬಮಂಬರ 
ವಿಭೂಷಾಶ್ಚರ್ಯಸೌಂದರ್ಯದಿಂ ಹಿರಿದುಂ ಭೇದಿಸಲಾರ್ತುದಿಲ್ಲಜಕಿದುದಾ 
ಗಳ್‌ ವೇದಿಕಾಭ್ಯರ್ಣದೊಳ್‌ (ಅನಂಪು, ೬-೬೨), ೪. ಗುಂಪು; 
ಸಮೂಹ. ೫: (ಪರಾಮರ್ಶಿಸಿ ಸಲಹೆ ಕೊಡುವವರ) ಮಂಡಲಿ; 
ಸಮಿತಿ. ೬. ಕೆಸರು; ಪಂಕ: “ಪರಿಸಜ್ಜ ೦ಬಾಳ ನಿಸದ್ವರ ಕರ್ದಮ 


೫೩೬೮ 


0 


20 


40 


ಪರಿಸ್ಕರೆಣಗೊಳಿಸು 


ಶಾದ” (ವಸ್ತುಕೋ, ೨೫-3೨ರ), [ಸಂ. ಪರಿಷದ್‌] 

ಪರಿಸದ್ದಲಯು (ನಾ). ಸಭೆ; ಸಭಿಕ ಸಮುದಾಯ : ಹರಿಯಿಲ್ಲದ 
ಲೋಕಪಾಲಪರಿಸದ್ವಲಯಂ ಹರಿಯಿಲ್ಲದ ಕಾಂತಾರಂ ಹರಿ ನೀನಿಲ್ಲದ 
ಮದೀಯ ಗೋಕುಲಮಫಲಂ (ಜಗವಿ. ೩-೯೪), [ಸಂ.] 

ಪರಿಷನ್ಮಂಡಲ (ನಾ). -.ಪರಿಷದ್ವಲಯ : ಪಂಸನ್ಮಂಡಲಮಿಂತನಂತ 
ಸರನಿಸ್ಕ್ರಾ ಂತಪ್ರಬುದ್ಧ ಪ್ರಮೋದರಸಾವೇಶದಿ ನಿಂದುದು (ಅನಂಪು, 
೯-೫೦). [ಸಂ.] 

ಪರಿಸಿಂಚನೆ (ನಾ). - ಪರಿಶೇಚನ ೨: ಅವರು ಸರಿಸಿಂಚನೆ ಮಾಡಿ 
ಊಟಕ್ಕೆ ತೊಡಗಿದರು (ರೂಢಿ). [ಸಂ. ಪರಿಸಿಂಚನ] 

ಪರಿಸಿಕ್ತ್ರ (ಗು). ಸುತ್ತಲೂ ಆವರಿಸಿರುವು--ಹರಡಿರುವ : 
ದಾವಾಸಳಶಿಖಶಿ ಖಾನಿಕರಸರಿಸಿಕ್ತ  ನೀಳಾಚಳನರ್ಣಂ ಮೇಘವರ್ಣಂ 
ಮನುಳಿದು (ಸಂಚತಂ. ೨೪೧-೩). [ಸಂ.] 

ಪರಿಷೆ "ಸರಿಸ್ಕೆ' ನೋ. 

ಪರಿಷೇಕ (ನಾ). ಚಿಮುಕಿಸುವುದು; ಸಿಂಪಡಿಸುವುದು ; 
ಸಿಂಚನ: ಕುಂದದಳಧವಳನೃಸಪದಶನೇಂದುಣ್ಳೋತ್ಸ್ಸ್ನಾ ಮೃತಾಚ್ಛ ಜಳ 
ಪರಿಸೇಕಂ ಮಾಂದಿಸುವಂತಾದುದು. ನೃಪನಂದನೆಯೆರ್ಜಿಯೊಳಗೆ ಬಳೆದ 
ಶೋಕಾನಳನಂ (ಅದಿಪು. ೩-೪೯) ; ಧರಣೀಶ್ವರ ವಚನಾಮೃತ ಪರಿಷೇಕದೆ 
ಗೆರ್ಭಭೂವಿಂಯೊಳ್‌ ತೀರ್ಥಕರಾಂಕುರಮಂದಯಿಸಿದಂತಾಗಿಕೆ 
ಪರಮೇಶ್ವರಿ ಮಗನನಂದು ಖೆತ್ತಂತೊಸೆದಳಿ (ಅಜಿಪು. ೩-೧೫); 
ಸ್ಫುರದಾಶಾಜ್ವಳನಂ ದಂರ್ಧರಸುತಪಸ್ತಿ €ರ್ಥವಾರಿಪರಿಷೇಕದಿನೆಂತಿರೆ 
ಕಿಡುಗುಂ ಭೋಗಾಜ್ಯೋತ್ಕರಪಾತದಿನೆಂತುಮಂತದೇಂ ಮಲ್ಮುಗುಮೇ 
(ಚಂದ್ರಫು. ೨-೪೩). [ಸಂ.] 

ಪರಿಷೇಚನ (ನಾ). ೧. -ಪರಿಶೇಚನ ೧. ೨. -ಪರಿಶೇಚನ ೨: 
ಶಾಸ್ತ್ರಿಗಳು ಪರಿಸೇಚನ ಮಾಡಿ ಊಟಮಾಡತೊಡಗಿದರು (ರೂಢಿ). 


[ಸಂ.] 
ಪೆರಿಷೇಚನೆ (ನಾ). ಇ ಸರಿಶೇಚನ ೨: ಇತರರು ಪರಿಸೇಚನೆ ಮಾಡಿ 
ಪ್ರಾಣಾಹಂತಿಯನ್ನು ಹಾಕಿಕೊಳ್ಳು ವುದಕ್ಕೆ ಮುಂಚೆ , , , ಹುಡುಗರು 


ಎಡೆಯನ್ನು ಮುಟ್ಟುವ ಪದ್ಧತಿ ಇಲ್ಲ (ಮಾಮರಾ, ೮೬), 
[ಸಂ. ಪರಿಸೇಚನ] 

ಪರಿಷ್ಕರಣ (ನಾ). ೧. ತಿದ್ದಿ ಸರಿಪಡಿಸುವಿಕೆ; ತಿದ್ದುಪಡಿ; 
ಪರಿಷ್ಕಾರ : ಆರ್ಯಸಂಸ್ಕುತಿಯ ಪ್ರಸಾರನನ್ನು ಪ್ರಭಾವಯುತವನ್ನಾಗಿ 
ಮಾಡಲು ಇತಿಹಾಸ ಪುರಾಣಗಳ ಪರಿಸ್ಕರಣ ಬಹುಮಟ್ಟಗೆ ನಡೆಯಿತು 
(ಯಕ್ಸಾರ, ೧೦೩ ಸೀಠಿಕೆ) ; ಸಂಸಾದಕನು ಮಾಡಬೇಕಾದ ಕಾರ್ಯ 
ನಾಲ್ಕು ಬಗೆಯಾಗಿರುತ್ತದೆ : ಸ್ವೀಕರಣ (ಸಂಂಂptanಂ), ಸಂದೇಹ 
(Doubt), ವರ್ಜನ (81601107), ಪರಿಸ್ಕರಣ (Alteration) ಎಂದು 
(ಕನ್ನಸಂ. ೧೭೭). ೨. ತಿದ್ದುಪಡಿ ಮಾಡಿದುದು; ಪರಿಷ್ಕರಿ 
ಸಿದುದು : ಶೂನ್ಯಸಂಪಾದನೆಯ ಪರಸ್ಕರಣಗಳು (ಶೂನ್ಶಕು. ೩೫). 
೩. ಸುಧಾರಣೆ; ಬ್ರಹ್ಮಸಮಾಜನನ್ನು ಸೇರಿ, ಅವರ ಮತನನ್ನಂಗೀ 
ಕರಿಸಿ ಇಂದಿರೆಯೂ ಸುಂದರೇಶನೂ ವಿವಾಹ ಮಾಡಿಕೊಂಡರು. ಪರಿಸ್ಕರಣ 
ದಲ್ಲಭಿರುಚಿಯುಳ್ಳ. ಅನೇಕ ಶ್ರೀಮಂತರೂ ಪ್ರಭುಗಳೂ ವಿವಾಹಕ್ಕೆ 
ಕರೆಯಲ್ಪಟ್ಟ ದ್ವರು (ನಿರ್ಭಾಗ್ಯ, ೧೦೨) ; ಸ್ತ್ರೀಯು ಪುರುಷನ ಅರ್ಧಾಂಗಿ. 
ಯೆಂದು ಸಾರಿ, ಸಮಾಜಪರಿಸ್ಯರಣಕ್ಕೆ ಪ್ರಾರಂಭಮಾಡಿದನು (ಸೈಗಂಬ. 
೧೫೪). ೪. ಸಂಸ್ಥಾರದಿಂದ ಶುದ್ಧಮಾಡುವುದು. [ಸಂ.] 

ಪರಿಷ್ಕರಣಗೊಳಿಸು (ಕ್ರಿ). ಸುಧಾರಣೆ ಮಾಡು; ತಿದ್ದು: 
ಬುದ್ಧಿಯನ್ನು ವಿದ್ಯೆ ಪರಿಸ್ಕರಣಗೊಳಿಸುತ್ತದೆ (ಗ್ರಂಥಾಲ, ೧). 

[ಪರಿಷ್ಕರಣ -- ಕೊಳ್‌ ---ಇಸ್ಫು] 


ಪರಿಷ್ಕ ರಣಗೊಳ್ಳು 


ಪರಿಷ್ಕರಣಗೊಳ್ಳು (ಕ್ರಿ). ಸುಧಾರಣೆ ಹೊಂದು: ಸದ್ಭಾವನೆ 
ಗಳಿಂದ ಪರಿಸ್ಕರಣಗೊಂಡ ಅಂಥ ಸಮಾಜ ವ್ಯಕ್ತಿ ಗಳಿಗೆ ಅತ್ಯುತ್ತಮವಾದ 
ಶಿಕ್ಷಣವನ್ನು ಕೊಡಬಲ್ಲದು (ಶಿಕ್ಷದ. ೬೩). 

[ಸಂಸ್ಕರಣ ಕೊಳ್ಳು ( ಆ ಕೊಳ್‌, )] 

ಪರಿಸ್ಕರಿಸು (ಕ್ರ). ೧. ತಿದ್ದು ; ಪರಿಷ್ಠಾರವಾಗುವಂತೆ ಮಾಡು: 
ನಮ್ಮ ಜೀವನ. ತತ್ವವನ್ನೇ ಪರಿಶೀಲಿಸಿ, ಸರಿಸ್ಕೃರಿಸಿ ಜೀವನದ. ಪ್ರಗತಿಗೂ 
ನಾಡಿನ ಸಂಪದಭಿವೃದ್ಧಿ ಗೂ ನೆರವಾಗುವಂತೆ. ಮಾರ್ಪಡಿಸಿಕೊಳ್ಳು ವುದು 
ನಮ್ಮ ಧೈೇಯವಾಗಿರಬೇಕು (ತಿಕ್ಷದ. ೨೪); ಇವನು . , , ಅರಿಸ್ಟಾ 
ಟಂನ ಚರಿತ್ರೆಯ ಅರಬ್ಬೀ ಭಾಷಾಂತರವನ್ನು ತಿದ್ದಿ ಪರಿಷ್ಕರಿಸಿದ್ದಾನೆ. 
(ಇಸ್ಲಾಂಸಂ. ೨೧೪). ೨. ಸಿದ್ಧಗೊಳಿಸು ; ತಯಾರುಮಾಡು, 
೩. ಶೃಂಗಾರಮಾಡು ; ಅಲಂಕರಿಸು, ೪, ಪೂರ್ಣಗೊಳಿಸು ; 
ಮುಗಿಸು. ೫. ನಯಮಾಡು ; ಮೆರುಗುಕೊಡು. ೬. ಸ್ಫುಟ 
ವಾಗು; ಸ್ಪಷ್ಟವಾಗು : ಅರುಣೋದಯಕ್ಕೆ ಕತ್ತಲೆ ಹರಿದು ಬೆಳಕು 
ಪರಿಸ್ಕರಿಸಿದಂತೆ ಸಮ್ಮಕ್‌ ಜ್ಞಾನೋದಯವಾಗಿ (ನಚರ. ೩೬-೧೩೮). 

[ಪರಿಸ್ಕರಣ---ಇಸ್ಕು] 

ಸರಿಸ್ಕಾರ (ನಾ). ೧. ತಿದ್ದುಪಡಿ ; ಸುಧಾರಣೆ ; ಪರಿಷ್ಕರಣ: 
"ಪರಿಷ್ಕ್ರಾರಗೊಳ್ಳು' ಪರಾ. ೨. ಅಲಂಕರಿಸುವಿಕೆ ; ಶೃಂಗಾರ 
ಮಾಡುವಿಕೆ. ೩. ಅಲಂಕಾರ; ಭೂಷಣ: “ಪರಿಷ್ಕಾರ ಕಿ 
ಭೂಸಣ0--ಈ ೨ ಅಲಂಕಾರಂ? (ಹಲಾಯು. ೮೯-೩೮೬). ೪. ಮುಗಿಸು 
ವುದು; ಪೂರ್ಣಮಾಡುವುದು, ೫. ನಯಗೊಳಸುವಿಕೆ ; 
ಮೆರುಗು ಕೊಡುವಿಳೆ. ೬, [ಬೌದ್ಧ] ಭಿಕ್ಷುಗಳು ಉಪಯೋಗಿಸ 
ಬಹುದಾದ ನಾಲ್ಕು ಅತ್ಯಾವಶ್ಯಕ ವಸ್ತುಗಳು ; (೧) ಬಟ್ಟಿ, (೨) 
ಊಟಿ, (4) ಮಲಗಿ ಕುಳಿತುಕೊಳ್ಳುವ ಆಸನ, ಮತ್ತು (೪) ಕಾಯಿಲೆ 
ಬಂದಾಗ ಬೇಕಾದ ಓಸಧಿ--ಎಂಬ ಈ ನಾಲ್ಕು ಅತ್ಯಾವಶ್ಯಕವಾದ 
ವಸ್ತುಗಳಿಗೆ *ಪರಿಷ್ಕಾರ'ಗಳೆನ್ನುವರು (ತೀರ್ಥಕ. ೧೧೯). 

ಪರಿಷ್ಕಾರ ಮಾಡು-೧. ತಿದ್ದು ; ಪರಿಷ್ಫರಿಸು : ಗ್ರಂಥವನ್ನು 

ಪರಿಷ್ಕಾರ ಮಾಡಿದೆ ; ಹೊಸ ಟಿಪ್ಪಣಿಗಳನ್ನು ಸೇರಿಸಿದೆ. (ಧ್ರನ್ಯಾಕೋ. 
XV ಸಂಪಾದಕರ ಮಾತು), ೨. ಮುಗಿಸು; ಇತ್ಯರ್ಥಗೊಳಿಸು : 
ನನಗೂ ನಿನಗೂ ಒಂದು ವಿನಾದವಿರುವುದು ; ಅದನ್ನು ಪರಿಷ್ಕಾರ ಮಾಡಿ 
ಕೊಂಡು ನೀನು ವಿವಾಹವನ್ನು ಮೂಡಿಕೊಳ್ಳ ಬಹುದು (ಪವಿ. ೨೪). 
ಪರಿಷ್ಯಾರವಾಗು - ಒಪ್ಪ ವಾಗು ; ಓರಣ ಹೊಂದು : ಈ ವಿಷಯ 
ಗಳು ಆಕೆಯ ಮನಸ್ಸಿಗೆ ತಟ್ಟಿ ನೆ ಹೊಳೆದವು. ಅಸ್ಟೇ ಬೇಗನೆ ವಿಷಯ 
ಗಳೂ ಪರಿಸ್ಕಾರವಾದವು (ಶಾಂತಲಾ, ೩೬೬). [ಸಂ.] 

ಸರಿಸ್ಕಾರಕ (ನಾ). ತಿದ್ದುಪಡಿ ಮಾಡುವವನು ; ಪರಿಸ್ಕರಿಸು 
ನನನು: ಇವಕ್ಕೆ ಹಸ್ತಪ್ರತಿಯ ಲಿನಿಕಾರರೋ ಇಲ್ಲವೆ ಪರಿಸ್ಕಾರಕ 
ರೆಂದು ಕರೆಸಿಕೊಳ್ಳುವ ನ್ಯಕ್ತಿಗಳೋ ಕಾರಣ (ಭಾರಸ. ೩೩). [ಸಂ.] 

ಸರಿಸ್ಕಾರಗೊಳ್ಳು (ಕ್ರಿ). ಸುಧಾರಣೆಯಾಗು ; ತಿದ್ದುಪಡಿ 
ಹೊಂದು ; ಆಧುನಿಕ ಭಾಷಾವಿಣ್ಣ್ಞಾನದ ಸೂತ್ರಗಳಿಂದ ಪರಿಷ್ಕಾರ 
ಗೊಂಡು, ಆ ಭ್ರಮೆ ನಿರಸನಗೊಂಡಿದೆ (ದ್ರಾವಿನಿ, ೪1 ಮುನ್ನುಡಿ). 

[ಪರಿಸ್ಕಾರ*-ಕೊಳ್ಳು (ಆಕೊಳ)) 

ಪರಿಷ್ಕೃತ (ಗು). ೧. ತಿದ್ದು ಪಡಿ ಮಾಡಿದ; ಸುಧಾರಣೆಗೊಳಿಸಿದ: 
ಮೇಲಿನ ಪ್ರಶ್ನಾವಳಿಗಳ ಜೊತೆಗೆ ಇತರರು ಸರಿಸ್ಕೃತ ಪ್ರಶ್ನಾವಳಿ 
ಗಳನ್ನೋ ಹೊಸ ಪ್ರಶ್ನಾನಳಿಗಳನ್ನೋ ರೂಪಿಸಿದ್ದಾರೆ (ಶಿಕ್ಷಣ, ೬೦೫). 
"ಸರಿಷ್ಕೃತ ಮುದ್ರಣ? ಪರಾ. ೨, ಶೃಂಗಾರ ಮಾಡಿದ; 
ಅಲಂಕರಿಸಿದ : ಅಪೂರ್ವಪ್ರವಾಳಾಂಕಮಧೂಕಮಾಲಾ(ಭಾ)ಪರಿಸ್ಕೃತ 
ಚಂಚತ್ಬ ೦ಚರತ್ನಮಯದಾಮಾಭಿರಾನು ಭಾಸ್ವಜ್ಜಿ ನಚಂದ್ರ ಪ್ರ ಭಿಗೆ 


೫೩೬೯ 


20 


25 


40 


45 


ಸರಿಸಂಖ್ಯೆ 


ಜ್ಯೋತಿ ಸೋಲ್ವಂತೆ ಜ್ಯೋತಿಃ ಪ್ರಭೆ ಸೋಲ್ತು (ಶಾಂತಿಪು. ೫-೧೫೫ವ). 
೩. ಸುತ್ತುವರಿದ; ಬಳಸಿದ. ೪, ಸಿದ್ಧಪಡಿಸಿದ; ತಯಾರು 
ಮಾಡಿದ. ೫. ಒಪ್ಪಗೊಳಿಸಿದ; ನಯಮಾಡಿದ. ೬. ಶು. 
ಗೊಳಿಸಿದ; ಪರಿಶುದ್ಧ ಮಾಡಿದ. (ನಾ). ೩. ಅಲಂಕೃತ 
ನಾದವನು: “ಮಂಡಿತಃ, ಸ್ರಸಾಧಿತಃ, ಅಲಂಕೃತಃ, ` ಭೂಸಿತಃ, 
ಸರಿಸ್ಕೃತಃ--೫ ಅಲಂಕರಿಸಲ್ಪಟ್ಟ ನನ ಹೆಸರುಗಳು? (ಸಿದ್ಧಾಂತಿ, ೧೯೮); 
ರಣನಿಜಯನವನಸನಮಣಿಭೂಸಣಸರಿ್ಯತನಾಗಿ ತಿರುವಿನ ಗೊಣೆಯವನು. 
ನೇವರಿಸಿದನು ಸಂತೈಸಿ ಸಂಹನವ (ಕುವ್ಯಾಶ. ೩-೪೮). ೮. ಸುಧಾರಣೆ 
ಹೊಂದಿದವನು : ಭಾರತದ ದಿನ್ಯಸಂಸ್ಕೃತಿಯ ಸಂದೇಶದಿಂದ ಸರಿಸ್ಕೃತ 
ರಾಗಿ ನಿಶ್ವಪ್ರೇಮವನ್ನು ಬೆಳೆಸಿದರೆ, , , ಕಲ್ಯಾಣಕಾರಕವಾಗುವುದರಲ್ಲಿ 
ಸಂದೇಹವಿಲ್ಲ (ಯಕ್ಸಾರ. ೪೪ ಪೀಂಳ). ೯, ಶುದ್ಧನಾಧನನು ; 
ಪವಿತ್ರನಾದವನು : ಅನುಸಂಧಾನದಿಂದ ಸರಿಸ್ಕೃತನಾಗಬೇಕು, ಆಗ 
ಚಿತ್ತ ತ್ವವು ವಿಕಸಿತವಾಗುತ್ತದೆ (ಭಾರದ. ೨೧೫). [ಸಂ.] 

ಸರಿಸ್ಕೃತಮುದ್ರಣ (ನಾ). ತಿದ್ದಿ ಮತ್ತೊಮ್ಮೆ ಅಚ್ಚು ಮಾಡಿ 
ದುದು; ಶೋಧಿಸಿ ಮುದ್ರಿಸಿದುದು : ಸಂಪಾದಕನು ಸರಿಸೃತ 
ಮುದ್ರಣದ ಕೆಲಸಕ್ಕೆ ಬಳಸುವ ನಿಮರ್ಶನೋಪಕರಣಗಳ ವಿವರಣೆ 
ಯೊಂದಿಗೆ ಈ ವಿಷಯವನ್ನು ಆರಂಭಿಸಬೇಕು (ಭಾರಸ,- ೯೪). 

[ಪರಿಷ್ಕೃತ -- ಮಂದ್ರಣ] 

ಪರಿಸ್ಕೃತಿ (ನಾ). ಅಲಂಕಾರ; ಭೂಷಣ: ಚಂದ್ರಕಾಂತಿಯಂ 
ಕನಕಸರಿಷೃತಿದ್ಯುತಿಕೃ ತಾತಪೆ ನೀಂ ತಡೆಯೆಂದರಾಳಿಯರ್‌ (ಉಜಕೇ. 
೭-೮೮). [ಸಂ.] 

ಪರಿಸ್ಟಂಗ (ನಾ). ೧. ಅಪ್ಪುಗೆ; ಆಲಿಂಗನ: “ಆಲಿಂಗನಂ, 
ಉಸಗೂಹನಂ, ಪರಿರಂಭಣಂ, ಪರಿಸ್ವಂಗಃ . . , ಕ್ರೋಡೀಕರಣಂ 
ಈ ೭ ಅಪ್ಪಿ ಕೊಳುಹ”: (ಹಲಾಯು. ೯೩-೪೧೪) ; ಆತ್ಮಜಸರಿಸ್ಟಂಗಾ 
ಮೃತಾಸ್ವಾದಸೌಖ್ಯಮದೆಂತುಂ ದೊರೆಕೊಂಡಿತಿಲ್ಲ (ಕಾದಂಪೂ: "೩೪೭) ; 
ಅಂತು ರಾಮಲಕ್ಷ್ಮಣರ್‌ ತನೂಭವರಂಗಪರಿಷ್ಟ ಂಗಸುಖಾನುಭನದಿಂ 
ತಣಿದು (ಸಂರಾಮಾ, ೧೬-೨೨ ನ) ; ಕಳಾನಿಲಯಂ ಮಾಡಿದನೊಲ್ಲು 
'ಚುಂಬನಪರಿಷ್ವಂಗಪ್ರಪಂಚಂಗಳಂ (ಜಗವಿ. ೧೦-೧೪೦). ೨. ಸೋಂಕು; 
ಸ್ಪರ್ಶ: ಆ ತಣ್ಣೆಲರ್‌ . , . ಮೃದುಸರಿಸ್ವಂಗದಿಂ ಪರಿಶ್ರಮುಮನಿನಿಸು 
ತೊಂಲಗಿಸೆ ತರುಣೀಜನಮೆಯ್ದೆ ನಂದಾ ಕೊಳನ ತಡಿಯೊಳ್‌ ನೆರೆದು ನಿಲೆ 
(ೀಲಾವ, ೧೩-೧೧೩ ವ)... [ಸಂ] 

ಸರಿಸ್ಟಂಗಿಸು (ಕ್ರಿ). ಆಲಿಂಗಿಸು ; ಅಬ್ಬಿಕೊಳ್ಳು : ಊರ್ಮಿಳೇ 

ಸರಸ್ಟೃಂಗಿಸಿದನಾಂಜನೇಯನ ಪವಿತ್ರ ಗೋಪುರ 

[ಸರಿಪ್ವಂಗ 4--ಇಸು,] 


ಶಾಗ್ರಜಂ . . ೬ 
ಗಾತ್ರಮಂ (ಶ್ರೀರಾಮಾ, ೫೩೮-೨೮೧), 

ಪರಿಸ್ಸ "ಪರುಸ' 'ನೋ. 

ಪರಿಸ್ಕ "ಸರಸ್ಕ' ನೋ. 

ಸರಿಸಂಖ್ಯಾಲಂಕಾರ (ನಾ). [ಕಾವ್ಯಮಾ] ಆರ್ಥಾಲಂಕಾರ 
ದಲ್ಲಿಯ ಒಂದು ಭೇದ; ಒಂದು ವಸ್ತು ಅಥವಾ ವಿಷಯವನ್ನು 
ಒಂದುಕಡೆ ನಿಷೇಧಿಸಿ ಅದನ್ನು ಮತ್ತೊಂದು ಕಡೆ ನಿಯಂತ್ರಿಸಿ 
ಹೇಳುವುದು : ಒಂದು ನಸ್ತುನಂ ಒಂದರಲ್ಲಿ ನಿಸೇಧಮಂ ಮಾಡಿ 
ಮತ್ತೊ ೦ದರಲ್ಲಿ ಆ ವಸ್ತುವಿನ ಸಂಧಾನಮಂ ಮಾಡಲೆ ಪರಿಸಂಖ್ಯಾಲಂ 
ಕಾರನೆನಿಸುವದು (ಕುನಲ. ೧೦೪) ; ಒಂದೆಡೆಯಲ್ಲಿ ಒಂದಾನೊಂದು 
ಪದಾರ್ಥವಿರುವುದೆಂದು ತೋರಿಸಿ ಅಲ್ಲಿ ಆದೇ ಪದದ ದೋಸರೂಪನಾದ 
ಅರ್ಥನಿಲ್ಲವೆಂದು ನಿಷೇಧಿಸುವುದೇ ಸರಿಸಂಖ್ಯಾಲಂಕಾರನೆನ್ಲಿ ಸಿಕೊಳ್ಳು 
ವುದು (ಕೈನಿಡಿ, ೨೮೫). [ಸಂ-] 

ಸರಿಸಂಖ್ಯೆ (ನಾ). ೧. ಎಣಿಸುವುದು; ಗಣನೆ; ಎಣಿಕೆ: 


ಪರಿಸಂಗ 


ಪರಿಸಂಖ್ಯಾತೀತಮೆನಲ್‌ ಸುರಪತಿ ವಿಕ್ರಿಯೆಯಿನಾದ ಭುಜಕೋಟ 
ಗಳಿಂದಿರದಾಂತುಕೊಂಡು ಪೋಲ್ತ ೦ ಸುರತರು ಪಣ್ತ೦ದಮುಂ ಸುರೇಂದ್ರಾ 
ಚಳಯೊಳ್‌ (ನೇಮಿಪು. ೮-೧೪೦). ೨. ಒಟ್ಟು ಸಂಖ್ಯೆ ; ಮೊತ್ತ : 
ತೊಲಗದು ಪುಬ್ಬಕೋಟ ಪರಿಸಂಖ್ಯೆನರೆಂ ಪರಮಾಯು (ಆದಿಪು. ೧-೫೨); 
ಕರಿದಿನಪರಾಜರಾವಣಕರಪರಿಸಂಖ್ಯಾಕ್ಷರಂ ಸೊದಬಕ್ಕಿ ಸೆಯೆ ಗಣಾಂತರಿತಂ 
ಪದಚತುರೂರ್ಧ್ವಂ ಪರಸುಟಿಂ (ಛಂದೋಂಬು. ೩-೨೧೫), 
೩. ಆವೃತ್ತಿ; ಬಾರಿ: ಕ್ಲಿಕಿಯೊಳಗುಳ್ಳ ಭೂಭುಜರ ಬಿತ್ತು ಮೊದಲ್ಲಿಡೆ 
ಮುನ್ನಮೇಕವಿಂಶತಿಪರಿಸಂಖ್ಯೆಯಿಂ ತನಿಸಿ (ಸಂಪಭಾ, ೨-೪೫). 
೪. -ಸರಿಸಂಖ್ಯಾಲಂಕಾರ: ಸಮಾಸೋಕ್ತಿ ಪರ್ಯಾಯೋಕ್ತಿ . ... 
ಪರಿಸಂಖ್ಯೆ ನಿಕಲ್ಪ . . . ಉದಾತ್ತವೆಂಬ ಅಜವತ್ತೈ ದಲಂಕಾರಂಗಳಿಂ 
ದೊಡಗೂಡಿ, (ವಿನೇಕ. ೧೭೯); ಒಂದರಲಿ ಜರಿದಂತಹ ವಸ್ತು 
ಮತ್ತೊ ಂದರಲಿ ಸಂಧಿಸಿ ಪೇಳೆ ಪರಿಸಂಖ್ಯಾ (ಕುನಲ. ೧೦೪). 
[ಸಂ. ಪರಿಸಂಖ್ಯಾ] 

ಪರಿಸಂಗ, ಹರಿಸಂಗ (ನಾ). ೧.-ಸರಿಷ್ವಂಗ ೧: ಈಶ್ವರ 
ಈಸರ, ಪರಿಸ್ವಂಗ-ಸರಿಸಂಗ' (ಹೊನುಗ. ೧೧೫). ಹರಿಸಂಗೆ: ೧. 
ಸರಿಸಂಗ-- ಹರಿಸಂಗೆ (ಶಬ್ದಾನು. ೧೫೧ ಪ್ರಯೋ). ೨. ಇ ಪರಿಷ್ಟಂಗ 
೨ : “ಹರಿಸಂಗ--ಪರಿಸ್ಟಂಗ ಇ ಆಲಿಂಗನ, ಸ್ಪರ್ಶ” (ತದೃಕೋ. ೪೯). 

[-ಆಸಂ. ಪರಿಸ್ವಂಗ] 

ಪರಿಸಂಭ್ರಮ (ನಾ). ಸಡಗರ; ಉತ್ಸಾಹ: ತೋಳ ನಖವ್ರಣಕೆಜ. 
ಗಿದ ಬಾಳೆಗಳಂ ನೋಟ್ಟಿ ಬಾಳೆ ಕಣ್ಮೀನೆಂಬಾಳೋಳಮನೊಡರಿಸೆ ಸಲೆ 
ನೃಪಮಾಳೆಗೆ ಪಡೆದರ್ಳ ಮೃಗಾಕ್ಷಿ ಪರಿಸಂಭ್ರಮಮಂ (ಶಾಂತಿಪು. ೮-೪೩). 

[ಸಂ.] 

ಸರಿಸಂಸ್ಕಾರ (ನಾ). ಚೆನ್ನಾಗಿ ಸಜ್ಜು ಗೊಂಡುದು: ಸಾರಮಣಿ 
ಸರಿಯಂಕಪರಿಸಂಸ್ಕಾರದಲಿ ಮಲಗುವ ಮಹೀಪತಿ ನೀರೊಳೊಬಿಗುವನು 
(ಕುವ್ಯಾಗ. ೩-೪೦). [ಸಂ.] 

ಪೆರಿಸನೆ "ಫರುಸನ' ನೋ. 

ಪರಿಸಮಾಪ್ತ (ಗು). ೧. ಚೆನ್ನಾಗಿ ತಿಳಿದುಕೊಂಡ,ಗ್ರಹಿಸಿ 
ಕೊಂಡ: ಆ ಮಹಾಬಳಂ ಬಾಲಕಾಲದಿಂ . .`, ಪರಿಸಮಾಸ್ತಸಕಲ 
ಕಲಾವಿಜ್ಞಾನನುಮಧಿಗತಾಶೇಸಶಾಸ್ತ್ರನುಂ ಪರಿಣತ ಸಕಲಶಸ್ತ್ರನುಮಾಗಿ 
(ಅ೦ತ. ೧-೬೩ ):-(ನಾ). ೨. ಕೊನೆಗೊಂಡುದು; ಮುಗಿದುದು: 
ಪರಿಸಮಾಪ್ತ ಸನನಾರ್ಚನಸ್ತ ನನಸಮುಯಾನಂತರಂ 
(ಆದಿಪು. ೭-೧೦೬ ವ); ಎರಡುಂ ಕಾಲಮುಮನೀ ಮಾರ್ಗದಿಂ 
ಸಮಯೋತ್ತರವೃದ್ಧಿ ಯಂ ಪರಿಸಮಾಪ್ತವಮಾಗೆ ನೆ೫ಮೆಯ್ದಿ ಸುವುದು 
ಕಾಲಸರಿವರ್ತನಮೆಂಬನಿದು (ಸುಕುಮಾ, ೬-೬ ವ); ನನ್ನ ಜೀವನನೆಂಬ 
ನಾಟಕವು ಇಲ್ಲಿಗೆ ಪರಿಸಮಾಪ್ತ ವಾಗಲೇಬೇಕು (ಗುರುಣಿ. ೮೦). [ಸಂ.] 

ಪರಿಸಮಾಪ್ತಿ (ನಾ). ಕೊನೆ; ಮುಕ್ತಾಯ: ಅಂತಿಂದ್ರನಾನಂದ 
ನೃತ್ಯಮನಾಡಿದ ಪರಿಸಮಾಪ್ತಿ ಯೊಳ್‌' (2ಇ೦ತಿಪು, ೧೦-೬೫ ವ); ಅಯ 
'ದಾರಂಭಿಸಿಡೆನಿದಣಲಿ ಪರಿಸಮಾಪ್ತಿಯ ಕಂಡೆ ನೇಕ ಕೃತಾರ್ಥರು ವಿಘ್ನ 
ಶತನಡ್ಡೈಸದಿರವು (ಕುನಸ್ಯಗ. ೯-೧೧); ನನ್ನ ಕಥೆಯಂ ಸುಖಾಂತವಾಗಿತ್ತು . 
ಹಲಧರನದು ದುಃಖಾಂತ, ಆದರೆ ಪರಿಸಮಾಪ್ತಿ ಮಾತ್ರ ಒಂದೇ ಆಗಿತ್ತು 
(ಕಲಕ. ೩೩). [ಸಂ.] 

ಪರಿಸರ (ನಾ). ೧. ಎಲ್ಲೆ; ಮೇರೆ; ಸರಹದ್ದು. ೨. ಇರವು; 
ಸ್ಥಿತಿ. ೩. ಸುತ್ತಲೂ ಇರುವ ಸನ್ಸ್ಟಿನೇಶ, ಆನರಣ, ಪ್ರದೇಶ, ಜನ 
ಮುಂತಾದುವು: ಗುಣಾರ್ಣವಂ ... , ಹಂಸಧವಳರಯ್ಯಾತಳದೊಳ್‌ 
ಗಂಗಾನದೀಪುಳಿನಪರಿಸರಪ್ರ ದೇಶದೊಳ್‌' ಮಜದೊಲಗುವೈರಾವತದಂತೆ 
ಪವಡಿಸಿ (ಪಂಸಭಾ. ೪-೧೧೦ ವು; ಪರೆಮಪತಿವ್ರತೆಯಿದ್ದ ಬಳಿಯೊಳಾ 


[ಸಾರಾಂ, ಪ್ರಿ] 


೫೩೭೦ 


0 


20 


25 


30. 


40 


45 


ಪರಿಸು 


* ೬ ೬ ಸರಸತಿ ಸಾವಿತ್ರಿ ಗಾಯತ್ರಿಯರುಮಾ ಪರಿಸರದೊಳು ಬಳಸಿಹರು 
(ಹದಿಬ. ೨-೧೭) ; ಕಡುಗಲಿ ಚಿಕದೇವೇಂದ್ರ ಪಡೆವಳರಾವೆಡೆಗೆ ನಡೆನರಾ 
ಪರಿಸರದೊಳ್‌ ಪೊಡವಿ ಪೊಜಕಯಿಲುಸಿ ಸೊಗನುಂ ಪಡೆನೆಂ ತಾನೆಂದು 
ಪೆರ್ಚಿ ಪೆಂಪಿಡಿದೆಸೆಗುಂ (ಅಪ್ರತಿ. ೧೧೨-೨೨) ; ಸಾಂಸ್ಕೃತಿಕ, ಸಾಹಿತ್ಯಕ 
ಮತ್ತು ಧಾರ್ನಿಕಪರಿಸರದಲ್ಲಿ ಕನ್ನಡವು ಸಂಸ್ಕೃತಜನ್ಯವೆಂದು ಕಲ್ಪನೆ 
ಯಾಗಿದ್ದರೆ ಅದರಲ್ಲಿ ಆಶ್ಚರ್ಯನೇನೊ ಇಲ್ಲ (ಭಾಷಾಶಾ. ೪೫). 
೪. ಹತ್ತಿರ; ಸಾಮಾಪ್ಯ ; ಸನಿಹ: “ಗ್ರಾಮಾಂತಿಕಂ, ಉಪಶಲ್ಯಃ, 
ಸರ್ಯಂತಃ, ಪರಿಸರಃ ಕ(ಪ)ಟಿ--ಈ ೫ ಊರ ಹೊ(ಜಕಿ)ರೆ? 
(ಹಲಾಯು. ೪೩-೧೦೪) ; ಪಿಲಾಸಮುಂದಿರಪರಿಸರನಂದನಲತಾನಿಕೇತನಂ 
ಗಳಿರ್ದಂತೆ (ಆದಿಪು. ೮-೩೨ ನ); ಆಲೋಕಪುರದ ಪರಿಸರದ ಪರ್ವತದ 


ಮೇಲೆ. . . ಮುನಿಗಣ ಪೊಜ್ಯರ್‌ ಪೂಣ್ಣು ನಾಲ್ಕೂ ತಿಂಗಳನಿರ್ಜಿರ್‌ 
(ಹಂಂನಮಾ, ೧೫-೪೭ ವು; ಯಮುನಾಪ್ರದದ ಪರಿಸರಪ್ರಜೇಶದೊ 
ಳಕ್ರೂರಂ ನಿಜವರೂಥಮಂ ನಿಲಿಸಿ (ಜಗವಿ. ೫-೧೦೨ ವು; ವರಧನು 


ಸ್ಮೋಟಯಲಿ ಮಿಂದೀಶ್ವರಸದಾಂಬುಜಕೆಆಗಿ ತತ್ಪರಿಸರದ ಪಂಚ 
ತಟಾಕದಲಿ ಘನ ಮಕರರೂಪದಲಿ ಸುರವಧುಗಳಿರಲವರ ಶಾಸವ ಪರಿಹರಿಸಿ 
(ಕುನ್ಯಾಅ. ೧೯-೧೫), ೫, ಹರಹು; ವಿಸ್ತೀರ್ಣ. ೬. ನಿಯಮ; 
ವಿಧಿ. ೭. ಸಾವು; ಮರಣ. 
ಪರಿಸರ ಮಾಲಿನ್ಯ - ಜನರು ವಾಸಿಸುವ ಸ್ಥಳದ ಸುತ್ತಮುತ್ತಣ 

ಪ್ರಡೀಶ, ವಾಯು, ಜಲಾಶಯ ಮುಂತಾದುವುಗಳಲ್ಲಿ 
ಉಂಟಾಗುವ ಕಲ್ಮಷ್ಯ--ಕೊಳೆ : ಕೈಗಾರಿಕೆಗಳು ಹೆಚ್ಚಿ ದ ನಗರಗಳಲ್ಲಿ 
ಪರಿಸರಮಾಲಿನ್ಯವು ಅಧಿಕವಾಗಿರುತ್ತದೆ (ರೂಢಿ). [ಸಂ.] 

ಪರಿಸರಣ (ನಾ). ೧. ಓಡುವುದು; ಓಟ; ಧಾವಿಸುವುದು. 
೨. ಚಲನೆ; ಪ್ರಸರಣ. ೩. ಸನ್ನಿವೇಶ; ಪರಿಸರ: ಮನೋಹರ 
ವಾದ ಪರಿಸರಣ . . . ಶಿಸ್ಕರೊಂದಿಗೆ ಹಾಸ್ಮರಂಜಿತವಾದ ಸಲ್ಲಾಪ 
ಇದರಲ್ಲಿ ಗುರುಗಳು ಮಗ್ನರಾಗಿದ್ದಾರೆ. (ನಂಟರು. ೨೮); ಈ ಖಸಿಗಳು 
ಕಲೆಯನ್ನು ಮತ್ತು ಚೆಲುವನ್ನು ತಮ್ಮ ಸುತ್ತಣ ಪರಿಸರಣದಲ್ಲಿಯೇ 
ಗುರುತಿಸಿ. - . ತಮ್ಮ ಅನುಭವಕ್ಕೆ ಉಕ್ತಿಯನ್ನು ನೀಡಿದರು (ಸೌಂದಸ. 
೧೦೨); ತಾನು ಬೆಳೆದು ಬಂದ ಪರಿಸರಣದ ಹಳೆಯ ರೀತಿಗಳನ್ನೆಸ್ಟೋ 
ಇನ್ನೂ ಉಳಿಸಿಕೊಂಡು ಬಂದಿದೆ (ತತ್ವಪ್ರಾ. ೫೭೪). [ಸಂ.] 

ಪರಿಸರ್ಪ (ನಾ). ೧. ನಡೆಯುವುದು; ಚಲಿಸುವುದು : “ಗತಿಃ, 
ವಿಂಖಃ, ವಿಹಾರಃ, ಸರಿಸರ್ಪ॥, ' ಪರಿಕ್ರಮುಃ-ಈ ೫ ನಡೆಹ” 
(ಹಲಾಯು. ೧೨೦-೪೧) ; *ವಿಂಖಂ ವಿಹಾರಂ ಪರಿಕ್ರಮಂ ಪರಿಸರ್ಪಮೆನೆ 
ನಡೆ (ಮಂಗಾ, ೧೩೦-೧೬). ೨. ಸುತ್ತುಗಟ್ಟುವುದು; 
ಬಳಸುವುದು. ೩. ಅನುಸರಿಸುವುದು; ಹಿಂಬಾಲಿಸುವುದು. 
೪. ಹುಡುಕುವುದು ; ಅರಸುವುದು. [ಸಂ.] 

ಪರಿಸರ್ಪಣ (ನಾ). ಪರಿಸರ್ಪ ೧: “ಪರಿಸರ್ಪಣಂ ನಿಹಾರಂ ಪರಿ 
ಕ್ರಮಂ ವಿಂಖಂಗಿ (ನಸ್ತು ಕೋ. ೧೧೨-೯). [ಸಂ.] 

ಪರಿಸರ್ಯೆ (ನಾ). ೧. ನಡೆದಾಡುವುದು; ಸಂಚಾರ: “ಪರಿಸರ್ಯಾಃ 
ಪರೀಸಾರಃ--೨ ತಿರುಗುನಿಕೆ? (ಸಿದ್ಧಾಂತಿ, ೩೬೩). ೨. ಬಳಿಸಾರುವುದು; 
ಸಮಾಪಿಸುವುದು. ೩. ಸೇವೆ; ಕೈಂಕರ್ಯ; ಪರಿಚರ್ಯೆ. 

[ಸೆಂ. ಪರಿಸರ್ಯಾ] 

ಪರಿಸೀಮೆ (ನಾ). ಎಲ್ಲೆ; ಗಡಿ: ಜಯಸಾಲನ ಕಪಟಿಕಾರಸ್ಕಾನ 
ವನ್ನು ತಿಳಿಯದೆ ಅವನ ಸ್ವಭಾನಪ್ರವಾಹಕ್ಕೆ ಬಲಿಬಿದ್ದು ಲಗ್ನದ ಪರಿ 
ಸೀಮೆಗೆ ಬಂದು ಮುಟ್ಟಿ ದ್ವರು (ಜಯಂತ, ೨೯೪) ; ಸಾಹಿತ್ಯದ ಶಾಂತಿ 


ರಸವು ಅದರ ಪರಿಸೀಮೆ (ಸಾಹಿವಿ. ೩೬). [ಸಂ. ಪರಿಸೀಮಾ] 
ಪರಿಸು "ಪರಿಯಿಸು' ನೋ. 


ಪರಿಸುಪ್ತಿ 


ಪರಿಸುಪ್ತಿ (ನಾ). ನಿದ್ರೆ; ನಿದ್ದೆ: ಸುರತಶ್ರಾಂತಿಯೊಳೀಷತ್‌ 
ಪರಿಸುಪ್ತಿಯನೆಯ್ದಿ ಸುಖದೊಳಾನಿರೆ (ಗಿರಿಕ. ೮-೬೦). [ಸಂ.] 

ಪರಿಸೂತ್ರ (ನಾ). (ದೇವಸ್ಥಾನದ) ಸುತ್ತಲೂ ಇರುವ ಆವರಣ; 
ಪ್ರಾಕಾರ; ಪೌಳಿ: ಕಲಿಯನ್ಮುರಸಂ ನಂದಾದೀವಿಗೆಗೆ ಬಿಟ್ಟ 
ಪರಿಸೂತ್ರದ ಮನೆಗಳ್‌ ಮೂವತ್ತು (ಎಇ. XIX, ೧೮೨-೩೩; 1045); 
ಗಡ್ಡೆಯ ಕಮ್ಮ ಮೂವತ್ತು ದೇವರ ಪರಿಸೂತ್ರದಾಗ್ನೇಯದ ಗೋಟಂ 
ತೆಂಕ (ಕಣಆ. ೧೩-೪-೧೨೨; 1093); ಚೈತ್ಯಾಲಯದ ಪಟ್ಟಿ ಶಾಲೆಯ 
ಮಂಂದಣ ಪರಿಸೂತ್ರದ ಸುತ್ತಣ ಸರೋನರಂಗಳೊಳಲರ್ದ ತಾವರೆಯ 
ತನಿಗಂಪಂ ತಟಕ್ಕಸಿ ತೀಡುವ ತಣ್ಗಾಳಿಯ ಸೋಂಕಿಂ (ಸಂಲಾಮಾ. 
೭-೪೭ ವು; ದೇವ ನಿಮ್ಮರಮನೆಯ ಪರಿಸೂತ್ರದೊಳೊರ್ವ ಸಂಕಿಲಿನಾಚಿ 
ಯರೆಂಬನರ್ಫುರತ್ನಮಂ ಕಂಡೆಂ (ನಂಬರ. ೧೨-೭೦). [ಸಂ.] 

ಪರಿಸೆ,, ಸರಕೆ, ಪರಷ್ಕೆ ಪರಸ್ಕ, ಪರಸೆ, ಪರಿಶೆ, ಪರಿಷೆ, ಪರುಷ 
ಪರುಸೆ (ನಾ). ೧. (ಉತ್ಸವ, ಜಾತ್ರೆ ಮುಂತಾದ ಸಂದರ್ಭ 
ಗಳಲ್ಲಿ ಸೇರುವ) ಜನಸಂದಣಿ ; ಜನರ ಗುಂಪು : ವನತತಿಗಳುಂ 
ಮಾರ್ಗಸಂದೋಹಮಂಂ ತಿಂಬಿ ಮನಮೊಲ್ಹು ಬರುತಿರ್ದ ಪರಿಸೆಗಳ ನೆಜಕಿ 
ನೋಡುತೆ (ಆರಾಚ. ೫-೩-೪) ; ಪರಿಸೆ ಬಹಳವಿಲ್ಲ ಕ೮ಾದು ಕೂಡಿದುದು 
ಪನ್ನೆರಡುಲಕ್ಷದೊಳಿದ್ದು ದಾಗ (ಭರಡ. ೧೬-೧೧೬) ; ಶ್ರೀಶೈಲಕ್ಕೆ ಪೋಪ 
ಪರಿಸೆಯೊಡನೆ ಒರ್ವ ಜಂಗಮಮೂರ್ತಿ ಬಂದು (ಭೈರಸೂ. 1,೨೩೫) ; 
ಧುನಿರಾಣಿ ಗಂಗೆಯೆ ನಿನಗೆ ಸೆನಪಿಹುಜೇನಾ ಶುಭಗಳಿಗೆ ಇಳಿದಂದು 
ನಿನ್ನಯ ದಡದಿ ಮುನ್ನಮೆಮ್ಮು ಪರಿಸೆಯ ಸರಣಿ? (ಗಿಳಿವಿಂ. ೧೧-೪). 
೨. ಜಾತ್ರೆ; ಉತ್ಸವ: ಮುಳುವಾಯ ಮೂಡಣ ಪರಿಸೆಯ. 
ಹನುಮಂತದೇವರವರ ಗುಡಿಯ ದಕ್ಷಿಣಭಾಗದಲಿ (ಎಕ. ೫, ಮುಳಬಾ. 
೩-೧) 1521); ಅರಸ ಒಳ್ಳೆ ವರಂತ ವಿರಸವಾಡಲಿ ಬೇಡ ವರುಷದ 
ಮಾತು ಮನದಾಗೆ ಇಟುಕೊಂಡು ಪರಿಸೆಗ್ಲೋದಲ್ಲಿ ತೆಗೆದಾರು (ಹೆನುಸ. 
೧೯) ; ಅಲರ ಪರಿಸೆಯಲಿ ನಿನ್ನ ನಾ ಪಾರ್ನೆನೊಸಗೆಯನುದಿನ! (ಗಿಳಿವಿಂ. 
೩೯-೩) ; ಗುಡಿಯೆ ಆ ಮಾಳ ಒಂದು ಪರಿಸೆಯಂತೆ ಕಂಡಿತು (ಸನತಿ. 
೭೮). ಪೆರೆಶೆ: ೨. ಸರಶೆ ಸೇರುವುದು ಇನ್ನೂ ಮೂರುದಿನಸನಿತ್ತು 
(ಚೆಂಗಾಳ್ವ, ೩೪೪). ಪರಷೆ: ೨. (ಎಸಮೈ. 1, ೨೩). ಪರಸ್ಯ : ೨. 
"ಪರಸಗಟ್ಟಿ' ಪರಾ. ಪರಸೆ: ೧. “ಪರಸೆ (ಪರಿಸೇಶೆ))--ಪರಿಷರ್ತ” 
(ತದ್ಭೆಕೋ. ೫೧); ಹತ್ತರ ಕೂಡ ಹನ್ನೊಂದು, ಪರಸೇ ಕೂಡ 
ಗೋವಿಂದ (ಗಾದೆ). ೨. ಈ ಪರಸೆಯನ್ನು ನೋಡುವುದಕ್ಕೆ. ಕೃಷ್ಣಾ 
ರ್ಜುನರೂ ಹೋದರು (ನಚಭಾ. ೭೦). ಪರಿಶೆ: ೨. ಈ ಸಲ ಶೆಟ್ಟ 
ಕೆರೆಯಲ್ಲಿ ಇಸ್ಟ ರಲ್ಲೇ ಪರಿಶೆ ಆಗುವುದಿದೆ (ದೂಂಸ. ೭೫). ಹ, ಗುಂಪು; 
ಸಮೂಹ : ಹರಿಮಯದಿ ಹರನುಯದಿ ಸರಸಿಜತರಳಮಯ ಶಿನಮಯದಿ 
ಸರ್ಪನ ಪರಿಶೆಯಂತೆಮು ರೋಹಣದ ತೆರನಾಗಿ ಗೋಮಃಯುದಿ ಮೆರೆವ 
ನೇಳಾನನದ ಸೊಂಪಿನ ತೆರನ ಮಿತ್ರರಿಗಾಗ ರಘುಪ್ರಿಯಕರದಿ ಪೇಳುತ 
ಲಿರುವ ಸಮಯದೊಳು (ಜನಾ. ೪೦೮-೨೧). ಪರಿಷೆ: ೧. ಬಸವ 
ತೀರ್ಥಕ್ಕೆ ಪ್ರೀತಿಯಿಸಿಂದೆಯ್ಸೂನ ಸರಿ[ನಾಉಂ. ೮ಂ]ಸೆಯೆನೆ ಭೂತಳಂ 
ಬೆಸಲಾದುದೆಂಬ ವಿಭಾತಿಯಲಿ ನೆ? ತೀವಿ ಸಂದಣಿಸುತ್ತ ಬಪ್ಪ ವರು 
(ಬಸಪು, ೬-೧೩) ; ಅಂತರದೊಳು ದೊರೆ ಮಂತ್ರಿ ಮಾನ್ಯರು ಬರೆ ಪಿಂತೆ 
ಬಂದಿಳಿದುದು ಪರಿಸೆ (ಗೊನ್ಮುಚ. ೩-೯೨). ೨. ಓಹೋ ಶ್ರೀಶೈಲದ 
ಪರಿಸೆ! ಬೊಮ್ಮಯ್ಯೂನ ಮೈಯಲ್ಲಿ ಮಿಂಚಿನ ಸಂಚಾರವಾಯಿತು! (ಶರಚ. 
೮4); ಹಳ್ಳಿಯ ಹೃ ದಯವನ್ನು ತುಂಬಿಕೊಡುವುದಕ್ಕಾಗಿ ಉಪಯುಕ್ತ 
ಸಂದರ್ಭ ಸರಿಸೆ (ಸಿಬಂಧ. 1, ೪೧೪). ೪. ಪರಿಷತ್ತು; ಸಭೆ; 
ಸಮಿತಿ: ಅಧಿಕಾರವುಳ್ಳ ಸಂಸ್ಥೆಗಳು . . . ಐನೂರಾಳರು ಇತ್ಯಾದಿ, 
ಸರಿಸ, ಅಧ್ಯಕ್ಷ, ಬಾಳಿಕೆಯವರು (ತುಳುನಾ. ೨೭೧). ೫. [ಬೌದ್ಧ] 
56 


೫೩೭೧ 


20 


25 


30 


35 


40 


45 


ಪರಿಸ್ಪಲನ 


ಭಿಕ್ಷುಗಳು, ಭಿಕ್ಷುಣಿಯರು, ಉಪಾಸಕರು ಮತ್ತು ಉಪಾಸಿಕೆಯ 
ರೆಂಬ ನಾಲ್ಕು ವರ್ಗದವರ ಸಭೆ: ನಾನು ಪರಿಷೆಗೆ ಬಂದು ತಲೆಯ 
ನೇಷ್ಟ ನನನ್ನು ತೆಗೆದರೆ, ಅದನ್ನು ನಾನು ಶಿರಸಾ ಮಾಡಿದ ಅಭಿನಾಗನ 
ನೆಂದು ಸ್ವೀಕರಿಸಬೇಕು (ಬುದ್ಧ. ೧೨೯); ಆ ಪರಿಷೆಯಲ್ಲಿ ರೋಹಣನು 
ಮಾತ್ರ ಇಲ್ಲದುದನ್ನು ಕಂಡು, ಅಶ್ವಗುಪ್ತನು ಆತನನ್ನು ಸಮಾಧಿ 
ಯಿಂದ ಕರೆಯಿಸಿದನು (ಬುದ್ಧನ. ಮಿಲಿಂದ, ೨೧). ಪರುಷೆ: ೧. 
ನೃಸಭಧ್ವಜದ ಗಾಢದಿಂ ಶ್ರೀಪರ್ವತದ ಫರುಸೆ ಬರುತಿರ್ಜುದು (ಸದ್ದರಾ. 
೨-೩೮); ನಿಟಲಲೋಚನ ಬಹ ಪರುಷೆಯುತ್ಕಟಿದ ದೊಂದಣಿಗಲಸಿ ಬಂದೈ 
ಸಿರಿಗಿರಯೊಳಿರದೆ (ಒಸಪು. ೧೮-೯); ಘನವೈಭವಂಬೆತ್ತು ಸಡಗರಿಪ ಪರುಸೆ 
ಯೊಳ್‌ ವಿನುತೆಯೊರ್ವಳ ಶರಣೆ ಸಿದ್ಧೇ ಶನಡಿಗಂಡು ೬ ೬ ನನಿಸುತೆ 
(ಮಹಾವಿ, ೧೪೨೯೯). ಪೆರುಸೆ: ೧. ಬರುತಿರ್ದ ಸರುಸೆಯಂ ಕಂಡು 
ಸತ್ಕರಿಸಿ (ಸೌಂದಪು. ೧೧-೩೪) ; ಸಕಲದೇಶದ ಸರುಸೆಯೆಲ್ಲವೈ ತಂದು 
ಸಿದ್ಧ ಂಗೆ ವಂದಿಸಿ (ಸಿದ್ಧೇಪು. ೧೬-೩). ೨. ವಿರೂಪಾಕ್ಷಲಿಂಗನ ತೇರ 
ಪರುಸೆಗೆಂದಾಗಳಾ ಪದ್ಮಾವತಿಯೆ ತನ್ನ ಪುರುಸನಂ ಕೂಡಿಕೊಂಡೈತಂದು 
(ಚೆಬಪು, ೬೩-೩೪). 
[<ಪ್ರಾ. ಪರಿಸಾ,/ಸಂ. ಪರಿಸದ್‌./ಕಮಿ. ಪರುಚೈ ;' ತುಳು. 
ಪರಶೆ, ಪರಸ್‌, ಪರಿಶೆ, ಪರ್ಶೆ; ತೆಲು. ಪರಸ, ಪರುಸ] 

ಪರಿಸೆ (ನಾ). ಒಂದು ಸ್ಥಳದ ಹೆಸರು (?) : ಬಮ್ಮೆಯನಾಯಕರು 
ಪರಿಸೆಯ ಮೇಲೆ ಬಂದಾಗ ದೇವಯನ ಮಗ ಹರಗಾವುಣ್ಣ ಪಲರನಿಲ೨ಿದು 
(ಮೈಟರಿ. ೧೯೨೮, ೯೧-೩5 7). [1] 

ಪರಿಸೆನಡೆ (ಕ್ರಿ). (ಬೇಟಿಯ ಜನರ) ಗುಂಪಿನೊಡನೆ ಹೋಗು : 
ಒರ್ಮೆ ಯಶೋಮತಿ ಮೃಗಯಾನರ್ಮಮನಂ ಪರಿಸೆನಡೆದು ಮೃಗಮಂ 
ಪಡೆದು (ಯಶೋಚ, ೩-೫೭). [ಪರಿಸೈ 4 ನಡೆ,] 

ಪರಿಸೆನೋಟಿ (ನಾ). ಉತ್ಸವದ ನೋಟ್ರ-ದೃಶ್ಯ: ಸಂಸೆ 
ನೋಟವೊ, ಹೊಳೆಯಲೂಟವೊ . . . ಎಲ್ಲ, ಎಲ್ಲಾ ಮಾಯವಾದುವು 
(ಇಂಗೀತ. ೪೭-೪). [ಪರಿಸೆ 4 ನೋಟ] 

ಪರಿಸೇಕ (ನಾ). ಚಿಮುಕಿಸುವುದು; ಸಿಂಚನ: "ಪರಿಸೇಕಂಗೆಯ್‌' 
ಪರಾ. (ಸಂ. ಪರಿಷೇಕ] 

ಪರಿಸೇಕಂಗೆಯ (ಕ್ರಿ). ಚಿಮುಕಿಸು; ತಳಿ: ಕ್ಷೀರರಸಂ ಪರಿಯಲ್ಕೀ 
ಯಡೆ ಬಬಕಿಯಂ ಪರಿಸೇಕಂಗೆ(ಯ್ಲೆ) ಪಾಲೊಳಂ ತುಪ್ಪದೊಳಂ 
(ಅಶ್ವಶಾ. ೧೨-೧೧). [ಪರಿಸೇಕ 4- ಕೆಯ] 

ಪರಿಸೇಕಂಗೆಯ್ಸು (ಕ್ರಿ). ಚಿಮುಕಿಸುವಂತೆ ಮಾಡು; ತಳಿಸು: 
ಗುರುಗಳ್‌ ಬಂದು ಶಿನಾಂಡ್ರಿವಾರಿ ಪರಿಸೇಕಂಗೆಯ್ಸಿ . . , ಬಾಲಂ 
ಗೊಲ್ಲು ಮಾಹೇಶ್ವರಾನರಣರ್‌ ಮಾಡಿಸಿದರ” ಮಹೋತ್ಸ ವದಿಸೊಪ್ಪ ಲ್‌ 
ಜಾತಕರ್ಮಂಗಳಂ (ರಾಜಶೇ. ೪-೫೭)... [ಪರಿಸೇಕಂಗೆಯರ್‌ 4--ಸು,] 

ಪರಿಸೇಕಿಸು (ಕ್ರಿ). - ಸರಿಸೇಕಂಗೆಯ್‌: ಸುರಧೂಪದ ಬಣ್ಣಂ ಮೇಣರೆ 
(ರೆ)ನೇಜಕಿಲ ಪಣ್ಣ ಬಣ್ಣ ವಾದೊಡೆ ಪುಣ್ಣಂ ಪರಿಸೇಕಿಪ್ಪುದು ವೈಶ್ವಾ 
ನರಚೂರ್ಣಮನಿಡಲೈನೇಡ ತದನಂತರದೊಳ್‌ (ಅಶ್ವಶಾ. ೧೨-೧೨). 

[ಪರಿಸೇಕ-1--ಇಸ್ಫ್ಯು] 

ಪರಿಸ್ಕಂದ (ನಾ). ೧. ಸೇವಕ; ಆಳು: “ಶ್ರೇಷ್ಠಃ, ಪರಿಸ್ಕಂದಃ- 
ಈ ೨ ಕೂಲಿಕಾಜಂಗ (ಹೆಲಾಯು. ೬೧-೨೧೪); “ಕೂಲಿಕಾಆ೦ ಪರಿಸ್ಕಂ 
[ನಾಠಾಂ. ಸ್ಪ ೦]ಡನಕ್ಕೂಂ” (ಮುಂಗರಾ. ೭೦-೧೫). ಪಿ. ದಾಸ್ಯ; 
ಸೇವಕತನ : ಅನರ್ಗೆ ಬಹು ವ್ಯಾಪಾರಮುಮವರ್ಗೆ ಪರಿಸ್ಕಂದಮಂಂ 
ಪರಿಗ್ರಹಮುಂ ಬೇಡನರಂ ಸಂಕುಟಿತದೆ ಸಂತನಿಡಿಸಿ ಸಂತುಷ್ಟರಾಗೆ 
ಮಾಟ್ಟ್ರುದು ನರಪಂ (ಸುದತಿ. ೮-೬೫). [Ao] 

ಸರಿಸ್ಪಲನ (ನಾ). ಅಪ್ಪಳಿಸುವಿಕೆ: ಸುಭಟಾರೂಢ ತುರಂಗಮವೇಗ 


ಪರಿಸ್ಪಲಿತ 


ಬಲಪತಿತ ಖರಖುರಟಂಕಪರಿಸ್ಟ ಲನಕಳಿತವಿಸಮ ವರಭೇರೀನಿ[ಸ್ವನ]ಮ 0 
(ಪೆಂಸಭಾ. ೧೩-೫೧ನ). [ಸಂ] 

ಪರಿಸ್ಪಲಿತ, ಸರಿಸ್ಟಳಿತ (ಗು). ಜಾರಿ ಬಿದ್ದ : ಆ ಪೃಥುನಿತಂಬಭರ 
ಪರಿಸೈಲಿ[ಪಾರಾಂ.9]ತ  ಪದನಿನ್ಯಾಸದಿಂದಂಚೆಯೆಂ ಹಳೆಂಚಲೆದ 
ತಣ್ಣುಲಿಸಲ ತಾಣಮಂಮಂ (ಪಂರಾಮಾ, ನಡುಗುತೆ 
ನೀನಿರಲ್ಕೆ ಭಯದಿಂದೆ. ಸರಿಸ್ಟ ಲಿತಾಂಶುಕಾಂತೆಯಾಗಿಡೆಗಳನೆಲ್ಲ ದಿಕ್ಕುಗಳ 
ತೀವಿಕೆ ದೈನ್ಯದೊಳಾ ನಿಲೋಕನಂ ಬಿಡದೆಯೆ ಸುಟ್ಟನಗ್ನಿ ದಯೆಯಿಲ್ಲದೆ 
(ಧ್ವನ್ಯಾಲೋ- ೧೨೮). ಪರಿಸ್ಪಳಿತ : ಮೇಲಿನ "ಪಂರಾಮಾ? 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಸಂ.] 

ಸರಿಸ್ಪಳಿತ "ಸರಿಸ್ಟಲಿತ' ನೋ. 

ಪರಿಸ್ತರಣ (ನಾ). ೧. ಸುತ್ತಲೂ ಹರಡುವುದು,--ಹಾಸುವುದು: 
ಸಮಿತ್‌ ಪರಿಸ್ತ್ರರಣಂ . . . ದೂರ್ನಾಯನ ಹಸ್ತ ಬಂಧನಾದಿ ಸತ್ಕಿ_್ರಯೆ 
ಗಳಿಂ ಹೋಮುಮಂ ಮಾಡುತಿರ್ದು (ಗಿರಿಕ, ೧೦-೯೭ ವು; ತೊಳತೊಳಗಿ 
ಶಸ್ತ್ರಾಸ್ತ್ರ; ಸೂತ್ರಾನಳಿಸರಿಸ್ತ ರಣಗಳ ಡೆಸೆಯಂಜ್ವಲಿಸೆ ಪರಬಲಧಿಗೆ ಶಿಖಿ 
ಯುತ್ಪಾತದಂದದಲಿ (ಸಿಭಾಗ. ಸುತ್ತಲಿನ 
ಪ್ರದೇಶ; ಪರಿಸರ: ಕೋಣತ್ರಯದ ಕುಂಡದಲಿ ಅಸುರನಿಪ್ರಾನಳಿ 
ಯಥರ್ನಣವೆಸೆನ ಮಂತ್ರಾಗಮದಿ ಸಂಸ್ಕ್ಯಾಪಿಸಿದನಸ್ಸ್ವಾವಳಿ ಪರಿಸ್ತರಣ 
ದಲಿ ಹುತವಹನ ' (ತೊರರಾ. ವೆಂಕಟಪ್ಪ ನಾಯಕರಂ 
ಕಡಿತದ ಚಾವಡಿಯೊಳ್‌ ಕುಳ್ಳಿರಿಸಿ ಸೊರಗೈದದಂತೆ ಪರಿಸ್ತ ರಣಕವಾಟಂಗಳಂ. 
ಬದ್ಭಂಗೈಸಲು (ಕಳನೃ. ೬-೪೭); ಕಟ್ಟ ಸಿದವರ ಮನಸ್ಸೂ ಹೃದಯ 
ವಿಶಾಲತೆಯೂ ಎಷ್ಟು ಸುಂದರವೊ, ಎಷ್ಟು ದೊಡ್ಡದೊ, ಅಸ್ಪ ಸುಂದರ 
ಆ ದೇವಾಲಯ ; ಅಷ್ಟು ವಿಶಾಲ ಅದರ ಪರಿಸ್ತರಣ (ಶಾಂತಲಾ, ೧೨೫). 
೩. ಹೋಮಾಗ್ನಿಯ ಸುತ್ತಲೂ ಇಟ್ಟಿ ದರ್ಭೆ: ಮಂಟಪದ 
ನಡುವಣ ವೇದಿಕೆಯ ಹೋಮದ ಪರಿಸ್ತ್ರರಣದ ಸುತ್ತುಂ ಕುಳ್ಳಿರ್ದ ವಿಪ್ರ 
ಸಂಕುಳದಿಂ (ನಂಬಿರ. ೬-೩೩); ಪರಿಸ್ತರಣಗಳ ಮೇಲೆ ದರ್ವಿ, ಸಮಿತ್ತು, 

ಆಜ್ಯಪಾತ್ರೆ, ಆಅರ್ಫುಪಾತ್ರೆ ಇವುಗಳನ್ನಿಟ್ಟು (ಶಾಂತಲಾ. ೧೦೭). 
೪. ಹೋಮಾಗ್ನಿಯ ಸುತ್ತಲೂ ದರ್ಭೆಯನ್ನು ಇಡುವುದು: 
ಸ್ಮಂಡಿಲ ಪರಿಸ್ತರಣ , . . ಅಭಿಮುಖೇಕರಣ ಮಂಖಾಹುತ್ಯಾದಿಗಳಿಂ 
ಸಮರ್ಚಿತನಾಗಿ (ವಿವೇಕ. ೧೩೭). ೫. ಕಾರಣೆ; ಮೇಜುಕಟ್ಟು : 
ಕಸ್ತುರಿ ಜವಾದಿಗಳ ಸಾರಣೆಯ ಕುಂಕುಮಪರಿಸ್ತ್ರರಣದ . . . ಸಭೆ 
ಸಮಸ್ತಸೌಭಾಗ್ಯದಿಂದೊಪ್ಪೆ ತಿರಲು (ಚೈಮಿಭಾ. ೧೭-೨೭), ಹಿ. ಕದ; 
ಬಾಗಿಲು: ಆಳ್ವನಳಿಯೆ: ಮಿಗಿಸುವಳಲ್ಲ ದೇಹನ ಸರಿಸ್ತರಣವನಗಿಸ 
ಹೇಳೆಂದು ಪೇಳಿದಳು (ನೋಹತ, ೩೪-೪). [ಸಂ.] 

ಪರಿಸ್ತೋಮ (ನಾ). ೧. ಹೊದಿಕೆ; ಆಚ್ಛಾದನೆ. ೨. ಆನೆಯ 
ಬೆನ್ನಿನ ಮೇಲೆ ಅಲಂಕಾರಕ್ಕಾಗಿ ಹೊದಿಸುವ ಬಣ್ಣದ ಬಟ್ಟಿ : 
“ವರ್ಣಃ, ಪರಿಸ್ತೋನುಃ, ಕುಥಃ, ಕುಥಾ, ವಮತಂ--ಈ ೫ ಪರಿ 
ಸ್ತೋಮಂ” (ಹಲಾಯು. ೫೧-೧೫೩). [Ao.] 

ಪರಿಸ್ಥಿತಿ (ನಾ). ಇರವು; ಸ್ಥಿತಿ; ಅವಸ್ಥೆ: ಪದ್ಮಸಕೋನರದ 
ಕಡೆಯಿಂದಲೇ . . . ಚೀತ್ಕಾರ ಕೇಳಿದಾಗ ಮನೆಯ ಪರಿಸ್ಥಿತಿಯೇ 
ಬದಲಾಗಿ ಹೋಯು್ತೂ (ಸದ್ಮಸ. ೧೮೩) ; ಇಲ್ಲಿಯ ಪರಿಸ್ಥಿತಿಯೇ 
ಬೇರೆಯಾಗಿ ಪರಿಣನಿಂಸಿತು (ಮೂಲಾನ. ೮೨). [Ao] 

ಪರಿಸ್ಪಂದ (ನಾ). ೧. ಮಿಡಿತ; ಕಂಸನ. ೨. ಚಲನೆ; 
ಅಲುಗಾಟ : ' ಶುಭಾಶುಭನುನೋವಾಕ್ಕಾಯೆಪರಿಸ್ಪ ಂದಹೇತುಕನೂಗಿ 
ಬರ್ಪ ಕರ್ಮದ ಬರವಾಸ್ರ ವಮೆಂಬುದು (ಆದಿಪು. ೧೦-೬೩೮); ಪರಿಸ್ಪಂದ 
ರೂಪಕ್ರಿಯೆ ಕ್ಷೇತ್ರಕೃ ತಂಗಳುಂ ಕಾಲಕೃತಂಗಳುಂ: ಪರತ್ವಾಪರತ್ವಂಗಳ 
ಪ್ಹುವ (ತತ್ತ್ವಪ್ರ. ೨೪೧); ಎಲ್ಲ ಕ್ರಿಯೆಗಳೂ ಪರಿಣಾಮ ಪರಿಸ್ಟ ೦ದಗಳೂ 


೯-೧೨೦ ವ); 


೧೦-೪೭-೨೦). ೨. 


೬-೪೨-೮) ; 


೫೩೭೨ 


20 


25 


30 


35 


40 


45 


ಪೆರಿಸ್ರವಣಿ 


ಇದರಿಂದಲೇ ಸಾಧ್ಯ (ತತ್ವಪ್ರಾ, ೨೬೨). ೩. ಪರಿವಾರ; ಪರಿಜನ : 

“ಪರಿವಾರಃ) ಪರಿಕರ, ಪರಿಸ್ಪಂದಃ, ಪರಿಗ್ರಹಃ ಈ ೪ ಪರಿಗ್ರಹಂ? 

ಮರದೊಳಗಣ ಕಿಚ್ಚು ಮರವನು ಸುಟ್ಟು 
ಇದಿರನು ಸುಟ್ಟು ಪರಿಸ್ಪಂದಕ್ಕೆ ಹರಿಯಿತ್ತು (ವಚಸಂ. ೩೯೫-೧೬); 
ಅನುಂ ಪ್ರಲಂಬಪ್ರಸೂದನನುಂ ಯಾದನಪರಿಸ್ಪ ೦ದಮಂಮಂ ಮುಂದಿ 
ಟ್ರೂಡಗೊಂಡು ಪೋದೆವು. (ರವಿ. ೯-೮೪ ವು. ೪. ಸಾಧನ; 
ಸಲಕರಣೆ : *ಪರಿಬರ್ಹಂ . . . ಸರಿಸ್ಪಂದಂ ಬಿತ್ತರಿಸುವ ಗೃಹೋಪ 
ಕರೋಣೋತ್ಯರಂ” (ವಸ್ತು ಕೋ. ೪೮-೨೧). [ಸಂ.] 

ಪರಿಸ್ಪಂದನ (ನಾ). ಅದಿರುವಿಕೆ; ಕಂಪನ: ನಿಜದಕ್ಷಿಣಾಕ್ಷಿ ದಕ್ಷಿಣ 
ಭುಜಸರಿಸ್ಟ ಂದನನೊಗೆಯೆ . . . ಎಯ್ಲಿದಂ ಗೋಕುಲನುಂ (ಜಗದಿ, 
೫-೩೬), [ಸಂ-) 

ಪರಿಸ್ಫುಟಿ (ಗು). ೧. ಸ್ಪಷ್ಟವಾದ; ವ್ಯಕ್ತಗೊಂಡ. (ನಾ). 
೨. ಸ್ಪಷ್ಟವಾದುದು ; ವ್ಯಕ್ತವಾಗಿರುವುದು : ಆಚ್ಚರಸೆಯರಾದಿ 
ಸಂಧ್ಯಂಗಗತನೈ ತ್ಯಾಂಗರಸಭಾವಾಭಿನಯಂಗಳನಿಂದ್ರಂ. ಶ್ರೀಜೀವಂಗೆ 
ನೋಡಿಕೊಳ್ಳಿ ಬಂತೆ ಸರಿಸ್ಸುಟಿಂ ಮಾಡಿ (ಶಾಂತಿಪು. ೭-೩೨ ವು; 
ಕರಿದಿನಸರಾಜರಾವಣಕರಸರಿಸಂಖ್ಯಾಕ್ಷರಂ ಪೊದಟಕ್ಸಿಸೆಯೆ ಗಣಾಂತರಿತಂ 
ಪದಚತುರೂರ್ಥ್ಯಂ ಪರಿಸ್ಫು ಬಂ. (ಛಂದೋಂಬು. ೩-೨೧೫) ; ಒಯ್ಯನೆ 
ಯೆನೆ ನೆಟ್ಟ ನೆಯೆನೆ ನೆಟ್ಟ ಗೆಯೆನೆ ಬಂದು ನಿಲ್ಕುವಿಂವಜಿಕೊಳ್‌ ಪರಿಸ್ಫು 
ಟಾರ್ಥವಿಧಾನಂ (ಶಮದ, ೩೦೭). [ಸಂ.] 

ಪರಿಸ್ಫುಟಂ (ಅ). ಸ್ಪಷ್ಟವಾಗಿ; ವ್ಯಕ್ತವಾಗಿ: ಸಂಪನ ಪೊನ್ನನ 
ಪೇಟ್ಮ ಕಬ್ಬದೊಳ್‌ ನೆಜಕಿಯೆ ಪರಿಸ್ಫುಟಿಂ ನೆಜಕಿಯದಿರ್ದುದುಮಂ 
ನುಡಿದೆಯ್ದೆ ಬಲ್ಮೆ ಕಣ್ಣೆಜಕಿಯೆ ನೆಗಬಿಕ್ಡಿ ದಂ ಕವಿಚತುರ್ಮೂಖನಾಗಮ 
ವೇದಿಯಪ್ಪು ದಂ (ಅಜಿಪು. ೧೨-೩೩). [ಸಂ.] 

ಪರಿಸ್ಫುರಣ (ನಾ). ೧. ನಡುಗುವಿಕೆ; ಕಂಪನ. ೨. ಮೊಗ್ಗು 
ಬಿಡುವಿಕೆ; ಮೊಗ್ಗಾಗುವಿಕೆ. ೩. ಮೇಲಕ್ಕೆ ಚಿಮ್ಮುವಿಕೆ. 

(ಸಂ. 

ಪರಿಸ್ಫುರಿತ (ನಾ). ೧. ಅಲುಗಾಟ; ಚಲನೆ: ಸರಿಸ್ಸು ರಿತದಿನೊ 
ರ್ಮೊದಲ್‌ ನೆಗಬಿಕ ಕಾಂಚಿಯ ನುಣ್ಣರಂ . . . ಎತ್ತಲುಂ ನಲಿದು 
ನರ್ತಿಸಿದತ್ತು ವಿಲಾಸಿನೀಜನಂ (ಚಂದ್ರಪು. ೩-೯೫). ಪಿ. ಹೊರ 
ಹೊಮ್ಮಿ ದುದು: ಮಂಜೀರಕ ನಂಂಜುಳಮೃದುಸಿಂಜನರಿಸ್ಫು ರಿತ 
ಮೆಸೆಯೆ (ಶಾಂಂತಿಪು. ೭-೩೩). ೩. ಹೊಳೆಯುವಿಕೆ ; ಪ್ರಕಾಶಿಸು 
ವಿಕೆ: ಖರಶಾಣಕಷಣದಿಂ ಮಣಿ ಗುರುತೇಜೋವೃತ್ತಿ ನೆಗಟ್ಬವೋ 
ಲಕ್ಕುಂ ನಿಷ್ಕ ರವಾಕ್ಸಾ ಸಾಣಪರಿಸ್ಸು ರಿತಂ ಕೃತಿರತ್ನದೊಳ್‌ ಸಮಂಜ್ಞ್ವಲ 
ಭಾವಂ (ಚಂದ್ರಫು. ೧-೪೪). [ಸಂ.] 

ಪರಿಸ್ಫುಲಿಂಗ (ನಾ). ಬೆಂಕಿಯ ಕಣ; ಕಿಡಿ: ಬೆಸಸಿದನು 
ಚಕ್ರವನು ಧಾರಾವಿಸರಧೂತ ಪರಿಸ್ಸು ಲಿಂಗಪ್ರಸರತೇಜಃಕಣಪರಿಸೃತ 
ನವ್ಯಶತಭಾನು ದೆಸೆದೆಸೆಗೆ ದುವ್ಚಾಳಿಸುವ ಬೆಳಗೆಸೆಯೆ ಬಂದು ಸುನೀತ 
ಕಂಠದ ಬೆಸುಗೆ ಬಿಡಲೆಉಗಿದುದು ಹಾಯ್ಚುದು ತಲಿ ನಭಸ್ಮಳಕೆ (ಕ. 


(ಫಲಾಯು. ೫೧-೧೫೧) ; 


೧೦-೬೭). [ಸಂ.] 
ಪರಿಸ್ಯಂದ (ನಾ). ೧. ಸ್ರವಿಸುವುದು; ಜಿನುಗುವುದು. 
೨. ಪ್ರವಾಹ. ೩. ಪರಿವಾರ; ಪರಿಜನ. ೪. ಕೇಶಾಲಂಕಾರ. 
[ಸಂ.] 
ಪರಿಸ್ರನಣ (ನಾ). ೧. ಹರಿಯುವುದು ; ಪ್ರವಹಿಸುವುದು. 
೨. ಜಿನುಗುವುದು; ತೊಟ್ಟಿ ಡುವುದು. (ಸಂ.] 


ಪರಿಸ್ರನಣಿ (ನಾ). ಮಾದಕ ಪಾನೀಯ: ಮದ್ಯ: “ಮೈರೇಯಂ 
೬ ಪೆರಿಸ್ರ [ಸಸಾರಾಂ ಶ್ರ]ವಣಿ ಕಲ್ಯಮೆನೆ ಕಳ್ಳೆ ಸಿಕ್ಕು” (ಮುಂಗರಾ, 


ಪರಿಸ್ರುತ 


೬೫-೮). [ಸಂ. ಪರಿಸ್ರವಣೀ] 

ಪರಿಸ್ರುತ (ಗು). ಜಿನುಗಿದ; ಸ್ರವಿಸಿದ. [ಸಂ.] 

ನರಿಸ್ರುತೆ (ನಾ). ಇ ಪರಿಸ್ರವಣಿ: “ಮಧು . . . ಪರೀ(ಸ್ಪು)ಶ್ರುತಾ, 
ಮದಿರಾ ... ಮಧು-- ಈ ೨೪ ಕಳ್ಳು” (ಹಲಾಯು. ೫೫-೧೭೪). 

[ಸಂ. ಪರಿಸ್ತ್ರುತಾ] 

ಪರಿಹರ (ನಾ). ನಿವಾರಣೆ; ಪರಿಹಾರ : ಎನ್ನ ಡುಃಖಕೆ ಮತ್ತೆ 
ಪರಿಹರವಾವುದೋ (ಬಸಪು. ೪೫-೩೮) ; ಮುಳ್ಳು ಕೊಗ್ಗೆಯಂ ಕಷಾಯ 
ವಿಟ್ಟು ನಾಲ್ಕುವರಹತೂಕ ಶುಂಠಿಯ ಚೂರ್ಣನಂ ಹಾಕಿ ಕೊಡಲು 
ಗ್ರಹಿಣೇ ಪರಿಹರ (ಸರನೈ. ೩೩೬); ಶಂಕೆಗೈನರಿಗಿಂತು ದ್ವೈತದ ಶಂಕೆ 
ದೋರುತ್ತಿ ಹುಡು ಪರಿಹರನುಂ ಕಟಾಕ್ಷದಲರುಹಬೇಕು (ಗಗತೂ. 
೧೩-೪೬). 

ಪರಿಹರವಾಗು - ನಿವಾರಣೆಯಾಗು ; ಕಳೆ: ನಿನ್ನ ದರುಶನ 

ಮಾತ್ರದಿಂದಲಿ ನಾನು ಪೂರ್ವದಿ ತಂದ ಫಲವು ಇಂದು ಪರಿಹರನಾಯೆತು 
(ಗೋಯಾಡು. ೨೦-೯೭), [ಎ ಸೆಂ.ಪರಿಹಾರ] 

ಸರಿಹರಗೈಸು (ಕ್ರಿ). ನಿವಾರಣೆಮಾಡು ; ಕಳೆ: ಅಡನಿಯಲಿ 
ಬಿತ್ತ ದಲೆ ಬೆಳೆದಿಹ ಗಿಡದ ಮೂಲಿಕೆ ಸಕಲಜೀವರ ಒಡಲೊಳಿಪ್ಬಾ ಮಯನವ 
ಪರಿಹರಗೈಸುವಂದದಲಿ (ಜಗದಾ, ೩೭೦).[ಪರಿಹರ--ಕೈಸು(-ಆಕೆಯನ್ಸು)] 

ಪರಿಹರಣ (ನಾ). ೧. ನಿವಾರಿಸುವುದು; ತಪ್ಪಿಸುವುದು; ತಡೆ 
ಯುವುದು. ೨. ಬಿಡುವುದು; ತೊರೆಯುವುದು; ತ್ಯಜಿಸು 
ವುದು: "ಪರಿಹರಿಸು' ಪರಾ. [ಸಂ.] 

ಪರಿಹರಣೀಯ (ಗು). ೧. ತೊರೆಯಬೇಕಾದ; ದೂರ ಮಾಡ 
ಬೇಕಾದ. : (ನಾ). ೨. ತೊರೆಯಬೇಕಾದುದು; ದೂರ 
ಮಾಡತಕ್ಕುದು: ಕರಣೀಯವಿಷ್ಟ ಕರಣಮಕರಣೀಯಮನಿಸ್ಟ ಕರಣ 
ಮೆಂಬೀ ನಯಮಾದರಣೇಯಮಲ್ಲದುದು ಪರಿಹರಣೀಯಂ ಭೂಮಿಪಂಗೆ 
(ರಾಜಕ. ೧೩-೧೩). [ಸಂ.] 

ಪರಿಹರಿಸು (ಕ್ರಿ). ೧. ನಿವಾರಿಸು; ನೀಗು: “ಪರಿಹರಿಸೆನಿಪ್ಪು 
ದಕ್ಕೆ ತೀರ್ಚೆಂಬ ನುಡಿಯಕ್ಕು” (ಕಬ್ಬಿಕೈ- ೬೭); ಬಾಟಿಕ್ಕಿ ಯೊಳಾದ 
ತೃಸ್ಲೆಯಂಂ ಸರಿಹರಿಸಲ್ಮಮಾರ್ಗಮರಿದಾಗಿಯು೦ (ಕಾದಂಪೂ. ೯೪೮), 
ಎತ್ತ ಲಾನುಮರ್ಥವಮಿಲ್ಲದಿರ್ದೇಡಂ ತನಗೆ ಬಂದನರ್ಥಮಂ ಪರಿಹರಿಸಲ್‌ 
ಬಹುದು (ಸಂಚತಂ. ೫೪-೧೬) ; ಸೋಕಿದವರ ದುರಿತವ ಪರಿಹರಿಸುತ 
ಶ್ರೀ 'ಕಾವೇರಿಯೊಪ್ಪಿ ಹಳು (ಕಂನಎಿ. ೨-೧೬). ೨. ಬಿಡು; ತ್ಯಜಿಸು; 
ತೊರೆ: ಅನರಸುಗೆಯ್ವು ಪಟುನಗೆಯೆನದಂ ಪರಿಹರಿಸಿದೆನಾತನನೀ 
ಕಿರೀಟ ಗೆಲ್ಫೆನಗೆ. ಪಟ್ಟಿವಂ ಮಾಡುವನೇ (ಸಂಸಭಾ. ೧೨-೧೨೯); 
ಪರಿಹರಿಸಿ ಪೋಗಲಕ್ಕು ಮೆ. ಕರುಣಿಸದೊರ್ವಳನನಾಥೆಯಂ ಭಕ್ತೆಯಂ 


(ಕಾದಂಪೂ. ೯೨೩) ; ಸಂಜೀವಕನಂ ಸರಮಸ್ನೇಹಿತನಂ ಪರಿಹರಿಸುವ | 


ನಲ್ಲೆಂ ಸಮಸ್ತ ಗುಣಸಂಯಂತನಂ (ಸಂಚತಂ. ೧೦೨-೧೯); ಕುರು 
ಕುಲೋದ್ಧಾರಕನು ಮಾದ್ರೇಶ್ವರನೆಣಪ ವಿಖ್ಯಾತಿ ಬಂದುದು ಸರಿಹರಿಸ 
ದಿರು ಮಾನ ಎಂದೆಜಗಿದನು ಚರಣದಲಿ (ಕುಮ್ಯಾಕ. 
೩. ದೂರಮಾಡು ; ದೂರಸರಿಸು: ಪರಿಜನಮುಮಂ. 
ದೊಳಿರ್ದ ಪಸಾಯಿತರುಮಂ ಪರಿಹರಿಸಿ (ಅನಂಪು. ೧೧-೮೭ ನ); 
ಮಾರುತಸುತನು ಕೌರನರಾಯನನುಜರ ಸೀಳಿದನು ಕಳಶಜನ ಪರಿಹರಿಸಿ 
[ಪಾಂ ನವಘಟಸಿ, ಪರಿಭವಿಸಿ) (ಕುನ್ಯಾಪ್ರೋ. ೧೨ ಸೂಚನೆ) ; ಪಾಡು 
ವಡಿಪರೆಂದು ಪರಿಹರಿಸಬಿ ಚುನ್ನವಾಡದೆ ಮನೆವಾಳ್ತೆಯನು. ಮಾಡುವುದವರ 
ಸಮ್ಮತದಿಂದ (ಹಪಬ. ೪-೧೩); ವಿದ್ಯೆಯ ಶೃಂಗಾರನಿದ್ದರು ಖಳರನು 
ದೂರದೊಳಿಡಿ ನೀವು ನಮಿಸಿ ಹೆಡೆಯೊಳು ರತ್ನವೆ ಇದ್ದರು ಹಾನನು 


pt 
ನಲಿವಂತೆ ನಾವು ಪರಿಹರಿಸಿ (ಇಂಚು. ೬೫-೧೪). ೪. ತಡೆಗಟ್ಟು ; 


೫-೩೫). 
ಕೆಲಬಲ 


20 


25 


30 


40 


45 


ಪರಿಹರ್ತವ್ಯ 


ನಿಲ್ಲಿಸು; ತಪ್ಪಿಸು: ಪರಲೋಕಾಲೋಕನಮಂ ಪರಿಹರಿಸಿದೆನಲ್ಲಿ 
ನೋಡಿಮೆಂದೀಗಳು ದಾಹರಿಸುವ  ತೆಜದಿಂ ಪಿಡಿಯಿಖೆರರಸುಗಳಿಡೆವಿಡದೆ 
ಮೇಘಡಂಬರತತಿಯಂ (ಕಾದಂಪೂ. ೫೫೫); ಪರಿಹರಿಸಿ ಪಾಲೀಯಂ 
ಪಾಪಿ. . . ನಿಜಸುತನಂ ಕರುಮಾಡಂಬುಗಿಸಿದಪಳ್‌ ಕರುಣಂಗೆಟ್ಟಾ ಕೆ ಕೈಕೆ 
ಕಲ್ಲೆರ್ದೆಯಕ್ಕುಂ (ಸೆಂ0ಾಮಾ. ೬-೧೬೪) ; ಉರಗನರದಿವಿಜಾದಿಗಳಿಗಿದುಪ 
ರಿಹೆರಿಸಲಳವಲ್ಲ . . . ಮರಣ ಜನಿಸಿದ ಬಳಿಕ ತಪ್ಪದು (ಕನ್ಯಾ. 
೫. ತೆಗೆದುಹಾಕು; ತೆಗೆದುಬಿಡು: ಸಂಹರಸೆ 
ಯಂವರ್ಣಮನಾ ಸ್ವರಂಗಳವು ನಾವಿಯೆಂಬುವಕ್ಕುಂ (ಕಾನ್ಯಾನ. ೧೨); 
ಕರಮೆಸೆಯೆ ಮುನ್ನಿನ ದಿನಂ ಶಂಕರನನರ್ಚಿಸಿ ಮಣುದಿವಸ ಪರಿಹರಿಸಿದಾ 
ಪತ್ರೆಯನಿನಿತನಾವೋಹಿಲನು ತಂದು ನಿರತದಿಂದದನೇ ಪ್ರಸಾದಸ್ಫು ರಣ 
ಭಾವದಿನನುಭವಿಸು ತಿರೆ (ಬಸಪು. ೪೩-೬೭). : ೬. ಕಳೆ; ಮುಗಿಸು: 
ಮಲಉದಿನಸ ವೇದಾವತಿಯ ಸಾರ್ದರು ಬಳಿಕೃವರಲ್ಲಿ ರಜನಿಯ ಪರಿಹರಿಸಿ 
ದಾಂಟದರು ನದಿಯನು (ತೆೊರರಾ. ೨-೪-೯), ಪಿ. ನಾಶಮಾಡು; 
ಧ್ವಂಸಮಾಡು ; ಫೀವಿಂವರಂ ಪರಿಹರಿಸಿ ಬಾಬ್ವುದೆಂದಣಿಕಿಫೆ (ಚಾವುಂ ಪು. 
೧೦) ; ಷಡರಿಗಳಂ ಪರಿಹರಿಪ ಭಾಸೆ ಶಿವೈಕ್ಕಭಕ್ತಿಯನಲರಿಸುವ ಭಾಸೆ 
(ಬಸಪು. ಉ(ವು)ರಿ ಕೋಶದೊಳುದಯಿಸಿದೊಡೆ. ಕರಗುಗು 
ಮುಳ್ಳ ರ್ಥವೆಲ್ಲಮೆರಡುಂ ರಂಧ್ರ್ರಾಂತರಮುರಿದೊಡಾಳ್ವನಂ. ಪರಿಹರಿ 
ಸುಗುಮಾ ತುರಗರತ್ನಂ (ಅಶ್ವಶಾ, ೪-೬೭) ; ಧುರದ ಪ್ರಳಯಕೃತಾಂತ 
ಕ್ರೋ. ೬-೬೬); ಹರಿಗೆ ಮಿಥ್ಯತ್ವದಾಮುಯ 
ಕುಂದೆ ಮೃಗಕುಲ ಪರಿಹರಿಸಿದವು ವೈರಿಗಳ (ನರ್ಧಚ. ೮-೫೭). ಲೆ. 
ಮಾರು; ಉಲ್ಲಂಘಿಸು: ಪರಿಹರಿಪೆಯೆಮ್ಮ ನುಡಿಯಂ ಗುರು 
ವಚನಮಲಂಘನೀಯಮೆನ್ನದೆ (ಯಕೋಚ. ೩-೧೯). ೯, (ಸಾಲದಂತೆ) 
ತೀರಿಸು; ಸಂದಾಯ ಮಾಡು: (8. ೧೦. ತೆಗೆದು 
ಕೊಳ್ಳು ; ಕಸಿದುಕೊಳ್ಳು : (ಕಿ). ೧೧. ನಿವಾರಣೆಯಾಗು ; 
ಪರಿಹಾರವಾಗು; ಇಲ್ಲವಾಗು : ಪರಿಹರಿಸಿ ಪೋಗೆ ಮಾಯಾಸ್ವರೂಪ 
ಮಳವಜಂದನಿಲ್ಲ ಖೇಚರಪತಿ (ಸಂಲಮಾ. ೧೦-೩೧) ; , ದುರಿತತಿವಿಂರ 
ಪ್ರಭಾವಂ ಪರಿಹರಿಪುದು ದೇವ ನಿನ್ನ ಮುಖಚಂದ್ರಮನಿಂ (ಧರ್ಮಾಮೃ. 
ಗರುಡಮತದಲಿ ಸರ್ಪವಿಷ ಪರಿಹರಿಸುವುದು. ದುರ್ಜನ 
ವಚೋನಿಸ್ಮು ರಮಹಾವಿಸಕಾವ ಗಾರುಡವಾವ ಮಂತ್ರಮುಖ 
(ಕುಮ್ಯಾಕ. ೯-೨೩). ೧೨. ಪಾರುಮಾಡು; ರಕ್ಷಿಸು: ಇರದೆ 
ಹರಿತಂದಳು ಜಯದ್ರಥನರಸಿ ನೃ ಸತಿಯನಜಸಿ ನೃಪತಿಯ ಹೊರೆಗೆ ನೀ 
ಸರಿಹರಿಸಬೇಹುದು ಪತಿಯನೆಂದೆಜಗಿದಳು ಚರಣದಲಿ (ಕುಮ್ಯಾದ್ರೊ'. 
ಓರಿಇ. ೮-೫೦ ಅಡಿಟಿ); ನನ್ನನ್ನು ಈ ಬೇನೆಯಿಂದ ಪರಿಹರಿಸಬೇಕು 
(ನುಣಿಸ, ೧೭). ೧೩. ಬಗೆಹರಿಸು ; ಇತ್ಯರ್ಥಮಾಡು : ಮರಣ 
ಸೈಂಧನಗಲ್ಲದಿದ್ದರಿ ಮರಣ ಪಾರ್ಥಂಗಲ್ಲದೆಡೆಯಲಿ ಪರಿಹರಿಸುವುದ 
ಕಾಣೆನೆಂದರು ಚರರು ಭೂಪತಿಗೆ (ಕುನ್ಯಾದ್ರೋ. ೮-೫೦). 

ಪರಿಹರಿಸಿ ಕೊಳ್‌, ಪರಿಹರಿಸಿಕೊಳ್ಳು - ೧. ನಿವಾರಣೆ ಮಾಡಿ 
ಕೊಳ್ಳು : ಹರೆಣದಳಲುಮುಂ ಪರಿಹರಿಸಿಕೊಂಡು [ಐ2390, ಹಸರಿಸಿ 
ಕೊಳುತಂ] . . . ಕೊಂಡು ಕೊನೆವುತ್ತಿರ್ಪ ತಾಯ್ತುಂದೆಗಳಂ ಕಂಡು 
(ನೆಂಬಿರ. ೨-೫೮); ನಿನ್ನೊಂದು ಪೆಸರ ಪೋಲ್ವೆಯೊಳಂದಜಾವಿಂಳಂ ತನ್ನ 


೭-ರ೯). 


೬-೬); 


೧-೬೩) ; 


ಪಾತಕಕೋಟಯಂ. ಪರಿಹರಿಸಿಕೊಂಡಂ (ಚೈವಿಭಾ,. ೧೫-೩೭). 
೨. ತಪ್ಪಿಸಿಕೊಳ್ಳು :  ತರಹರಸು ಬಿಲುಗಾಅನಾದರೆ ಪರಿಹಂಸಿ 


ಕೊಳ್ಳಿ ನುತ ಪವನಜ 'ಬಿಸುಗಣೆಯೆಲಿರಡೆಚ್ಚ ನಹಿತನ ಧನುವ ಸಾರಥಿಯ 
(ಕುವ್ಯಾಪ್ರ್ರೋ. ೧೩-೩೬) [ಪರಿಹರಣ--ಇಸ್ಕು] 

ಪರಿಹರ್ತವ್ಯ (ಗು). ೧. ದೂರಮಾಡಬೇಕಾದ ; ನಿವಾರಣೆ 
ಯಾಗಬೇಕಾದ. (ನಾ). ೨... ಬಿಡಬೇಕಾದುದು ; 


ಈ 
ತೃಜಿಸ 
೪ 


ಪರಿಹಸಿತ 


ಬೇಕಾದುದು : ಯೂಕಾಭೀತಿಯಿಂದಂಬರಂ ಸರಿಹರ್ತವ್ಯನೆ ಮೇಣ 
ಜೀರ್ಣಭಸುದಿಂ ಪ್ರಾಜ್ಯಾಜ್ಯಮೇಂ ತ್ಯಾಜ್ಯಮೆೇೇ (ಚಂದ್ರಪು. ೧-೪೫), 
[ಸಂ.) 

ಪರಿಹಸಿತ (ಗು). ಅಪಹಾಸ್ಯಕ್ಕೆ ಈಡಾದ; ನಗೆಪಾಟಲಿಗೆ 
ಗುರಿಯಾದ : ಸ್ವಕೀಯ ಮಹನೀಯಗಾಂಭೀರ್ಯಪರಿಹಸಿತಸುಧಾ 
ಶರಧಿಪುಕಶ್ರೀನೇಖಲಾಕಲಿತ ಪರಿಖಾನಲಯನಲಿತ , ರನಿನೀಧಿ 
ಸನಾಥಮಂಂ (೦ಇಜಶೇ, ೧೪-೧೦೬ ವು). [ಸಂ.] 

ಪರಿಹಾರ (ನಾ). ೧. ತೊರೆಯುವುದು ; ತ್ಯಜಿಸುವುದು. 
೨. ದೂರ ಸರಿಸುವುದು; ದೂರ ಮಾಡುವುದು. ೩. ಕಳೆ 
ಯುವುದು ; ಹೋಗಲಾಡಿಸುವುದು ; ನಿವಾರಣೆ: “ಪ್ರತಿಕ್ಷಿಪ್ತ 
ನೆನಲು ಪರಿಹಾರನುಕ್ಕು? (ಮುಂಗರಾ. ೧೨೮-೯); ಪಾತಕ ಮಹಾ 
ಪಾತಕನ ಮಾಡಿದವನು ಸದ್ಭಕ್ತರ ಮನೆಗೆ ಹೋಗಿ ಅವರೊಕ್ಳ ಪ್ರಸಾದನ 
ನಾಯ್ಮುಂಡರೆ ಸಕಲಬ್ರಹ್ಮಹತ್ಯಾದಿ ಪಾತಕ ಪರಿಹಾರವು (ಬಸನ. ೪೬೯); 
ಎನ್ನ ಭಕ್ತಿವಿಹೀನತೆಗೆ ಪರಿಹಾರವೆಂತಹುದೋ (ಬಸಪು.೬೦-೫೭) ; 
ಅಜೀರ್ಣಸರಿಹಾರಕ್ಕೆ ಸರಿಲಭಯುಕ್ತಿ (ಮುಂಬಯಿ. ೪-೧೧೮) ; ಎಲ್ಲಾ 
ದೋಸ ಬೆಲ್ಲದಲ್ಲಿ ಪರಿಹಾರ (ಗಾಜಿ). ೪. ದ್ರವ್ಯಸಹಾಯ : ಬೆಂಕಿಯ 
ಅಪಘಾತದಲ್ಲಿ ಸತ್ತವರಿಗೆ ಸರ್ಕಾರ ಪರಿಹಾರ ನೀಡಿತು (ರೂಢಿ). ೫. 
ಉತ್ತರ ; ಸಮಾಧಾನ: ಶಾಸನಗಳಿಂದ ಈ ಸಮಸ್ಯೆಗೆ ಪರಿಹಾರ 
ದೊರಕುವುದಿಲ್ಲ (ದ್ರಾವಿನಿ. ೮೫) ; ಜಗತ್ತಿನ ಅತ್ಯಂತ ದೊಡ್ಡ ಸಮಸ್ಯೆ 
ಯೊಂದಕ್ಕೆ ರಾಜೂರವರ ಹೊಗೆರಹಿತ ಒಲೆ(ಚೂಲಾ)ಯಂ ಕ್ರಿಯಾತ್ಮಕ 
ಪರಿಹಾರವನ್ನೊದಗಿಸುತ್ತದೆ (ಅಡುಸೌ. ೧೯). ೬. ನಷ್ಟವನ್ನು ತುಂಬಿ 
ಕೊಡುವಿಕೆ ; ನಷ್ಟಭರ್ತಿ: (೦ಂmpಂಗsaion. ಪತ್ರಿಸಿ. ೨೧). 
"ಪರಿಹಾರದ್ರವ್ಯ' ಪರಾ. ೭. ಅಪರಾಧದ ನಿವಾರಣೆಗಾಗಿ 
ಮಾಡುವ ಕ್ರಿಯೆ; ಪ್ರಾಯಶ್ಚಿತ್ತ. ೮. ತೆರಿಗೆಗಳಿಂದ ದೊರೆ 
ಯುವ ವಿನಾಯಿತಿ: ಎಲೆಯ ಹೊಟಕಿ ಪರಿಹಾರ ೫೦ ಹಸುಂಬೆ 
ಪರಿಹಾರ ೫೦ (ಎಕ. ೪11, ಶಿನಮೊ. ೮೮-೪೬; 1209). ೯. ಅನಾದರ; 
ತಿರಸ್ಕಾರ; ಅವಜ್ಞೆ. ೧೦. ದಾನ; ಕೊಡುಗೆ. ೧೧. ಔಷಧಿ; 
ಮದ್ದು: ಅವರ ಮನೋರೋಗಕ್ಕೆ ಪರಿಹಾರವೇ ಇಲ್ಲ (ರೂಢಿ). 
೧೨. [ಜೈನ] “ಪ್ರಾಯಶ್ಚಿತ್ತ ಭೇದ...ಕೆಲವು ಕಾಲಾವಧಿಯಿಂದ 
ಸಂಘದಿಂದ ಬೇರಿ ಮಾಡುವುದು” (ಜೈನಕೋ, ೧೬೨). 

ಪೆರಿಹಾರಂ ಮಾಡು-- ಇಲ್ಲದಂತೆ ಮಾಡು; ವಿನಾಯಿತಿ 

ಯನ್ನುಂಟುಮಾಡು : ಸಾಸಿರಸೇಟುನೆತ್ತಿಂಗೆ ಸೆರ್ಜುಂಕ ಬಿಲ್ಕೊಡೆ 
ವಡ್ಡ ರಾವುಳವೊಳಗಾಗಿ ಸುಂಕವೆಲ್ಲಂ [ಸ]ರಿಹಾರಂ ಮಾಡಿ ಬಿಟ್ಟಿಂ (ಎಇ. 
XXVIII, ಪರಿಹಾರವಾಗು- ೧. ನಿವಾರಣೆ 
ಯಾಗು : ಗಂಗೆಯಲ್ಲಿ ಸ್ನಾನಮಾಡುವುದರಿಂದ ಪಾಪ ಪರಿಹಾರ 
ವಾಗುತ್ತದೆ ಎಂದೂ ಹಿಂದೂಗಳ ನಂಬಿಕೆ (ನನದಿ, ೧೨). ೨. ಬಗೆಹರಿ ; 
ಇತ್ಯರ್ಥವಾಗು: ಆದರೆ ಸಮಸ್ಯೆ ಇಷ್ಟರಿಂದಲೇ ಸುಲಭವಾಗಿ ಪರಿಹಾರ 
ವಾಗುವುದಿಲ್ಲ (ದ್ರಾ ವಿವಿ, ೨೭೧), [ಸಂ.] 

ಪರಿಹಾರಕ (ನಾ). ೧. ನಿವಾರಣೆಮಾಡುವಂತಹುದು ; ಪರಿಹರಿ 
ಸುವುದು: ಸಾಕ್ಟಾತ್ಕಾರವು ಆನಂದಮಯವು, ಅನಂದಪರಿಪೂರ್ಣವು, 
ಸರ್ವಸಂಶಯಪರಿಹಾರಕವು (ನಚರ. ೩೯). ೨. ನಿವಾರಣೆ ಮಾಡು 
ವವನು ; ಪರಿಹರಿಸುವವನು. ೩. ತೋಳುಬಂದಿ ; ಬಾಹುಪುರಿ. 


೫-೫೧; 1082). 


[ಸಂ.) 
ಪರಿಹಾರಕ್ರಿಯೆ (ನಾ). - ಸರಿಹಾರವಿಶುದ್ಧಿ : ಸರಮಾಳೋಚನ 
ದೊಳ್‌ ೬. ಪರಿಹಾರಕ್ರಿಯೆಯೊಳ್‌ . . . ನಿಬಿಡಕಾಯೋತ್ಸರ್ಗ 


ದೊಳ್‌ ಶುದ್ಧಿ ತಳ್ತಿ ರೆ ದೋಸಪ್ರತಿಕಾರಸಾರತಸಮಂ ತತ್ತಾಪಸಂ ತಾಳ್ವಿದಂ 


೫೩೭೪ 


20 


30 


55 


40 


45 


ಪರಿಹಾಸ 


(ಸುಕುಮಾ, ೪-೧೫), [ಪರಿಹಾರ ಕ್ರಿಯೆ] 

ಪರಿಹಾರದ್ರವ್ಯ (ನಾ). ೧. (ಪ್ರವಾಹ, ಕ್ಷಾಮ, ಯುದ್ಧ 
ಮೊದಲಾದುವುಗಳಿಂದುಂಟಾದ ನಷ್ಟಗಳಿಗಾಗಿ) ಪರಿಹಾರ 
ರೂಪವಾಗಿ ಕೊಡುವ ನಿಧಿ; ನಷ್ಟವನ್ನು ತುಂಬಿಕೊಡುವ 
ಹೆಣ; ನಷ್ಟಭರ್ತಿ ಹೆಣ: ಮೊದಲ: ಯುದ್ಧದ ತರುವಾಯ ಸೋತ 
ಜರ್ಮನಿಯ ಮೇಲೆ ಹೇರಲಾದ ಸರಿಹಾರದ್ರವ್ಯ ,(Reperations) 
ತೀರುನೆಯ ಸಂದರ್ಭದಲ್ಲಿ , . . ಬ್ಯಾಂಕು ಒಂದನ್ನು ಸ್ಥಾಪಿಸಬೇಕೆಂದು 
ಶಿಫಾರಸು ಮಾಡಿತು (ಆಂತಸಂ. ೧೪೪). ೨. ಸರ್ಕಾರ ಮುಂತಾದ 
ಸಂಸ್ಥೆಯು ಬೇರೊಬ್ಬರ ಭೂಮಿ, ವಸ್ತು ಮುಂತಾದುವುಗಳನ್ನು 
ವಶಪಡಿಸಿಕೊಳ್ಳು ವಾಗ ಪ್ರತಿಯಾಗಿ ಅವುಗಳ ಒಡೆಯನಿಗೆ 
ಕೊಡುವ ದ್ರವ್ಯ : ನಮ್ಮ ಜನಿಸಾನಿನ ಮೂಲಕ ರಸ್ತೆ ಹಾದುಹೋದು 
ದರಿಂದ ಸರ್ಕಾರದಿಂದ ನಮಗೆ ಐದು ಸಾವಿರ ರೂಪಾಯಿ ಪರಿಹಾರದ್ರವ್ಯ 
ದೊರೆಯಿತು (ರೂಢಿ). [ಪರಿಹಾರ -- ದ್ರವ್ಯ) 

ಪರಿಹಾರನಿಶುದ್ಧಿ (ನಾ). (ಜೈನ) ಪ್ರಾಣಿವಥೆ, ಮಿಥ್ಯಾತ್ವ 
ಮೊದಲಾದುವುಗಳನ್ನು ಪರಿಹರಿಸಿಕೊಳ್ಳುವುದರಿಂದ ಉಂಟಾ 
ಗುವ ಸಮ್ಯುಗ್ವರ್ಶನದ ವಿಶುದ್ಧಿ; ಚಾರಿತ್ರ್ಯಶುದ್ಧಿ : ಸಾಮಾ 
ಯಿಕಚ್ಛ್ರೇ ದ್ಫೋಸಸ್ಮಾ ಪನಾಪರಿಹಾರವಿಶುದ್ಧಿ « ೬. ಅಸಂಯಮವನಿಕಲ್ಪದಿಂ 
ಸಂಯಮಂ ಸಪ್ತನಿಧಂ (ತತ್ತ್ವಪ್ರ. ೧೭). [ಪರಿಹಾರ-ನಿಶುದ್ಧಿ] 

ಪರಿಹಾರಶುದ್ಧಿ (ನಾ). - ಪರಿಹಾರವಿಶುದ್ಧಿ : ಸಾಮಾಯಂಕಟ್ಛೇ 
ಜೋಪಸ್ಥಾ ಪನಾಪರಿಹಾರಶುದ್ದಿ ಸೂಕ್ಷ್ಮಸಾಂಪರಾಯೆ ಯಥಾಖ್ಯಾತ 
ಚಾರಿತ್ರಭೇದದಿಂ ಪಂಚವಿಧಂ (ಆದಿಪು. ೧೦-೬೩ ನ). [ಪರಿಹಾರ - ಶುದ್ಧಿ ] 

ಪರಿಹಾರ್ಯ (ಗು). ೧. ಬಿಡಬೇಕಾದ; ತೊರೆಯಬೇಕಾದ. 
೨. ತಪ್ಪಿಸಿಕೊಳ್ಳಬೇಕಾದ. ಜಿ ಒಯ್ಯ ಬೇಕಾದ ; ತೆಗೆದು 
ಕೊಂಡು ಹೋಗಬೇಕಾದ. ೪. ಬೇರೆ ಮಾಡಬೇಕಾದ ; 
ಪ್ರತ್ಯೇಕಿಸಬೇಕಾದ. (ನಾ). ,೫. ತ್ಯಜಿಸಬೇಕಾದುದು ; ಬಿಡ 


ಬೇಕಾದುದು: ಗ್ರಾಮ್ಮಾಳಾಪಂಗಳ್‌ ಮಾರ್ಗಯಂಗಳ ಸರಿಹಾರ್ಯಂ 
ಗಳ್‌ (ಕವಿಖಾ. ೨-೪೨); ಪರಿಹಾರ್ಯಂ ದಿನದೊಳ್‌ ಸಮಸ್ತಶುಭ 


ಕಾರ್ಯಕ್ಕಂ ವ್ಯತೀಪಾತಮಾ ಪರಿಘಂ. ವೈಧೃತಿ (ಲೋಕೊಸಸೆ. ೧-೨೪). 
೬. ಕೈಯಲ್ಲಿ ಧರಿಸುವ ಒಂದು ಬಗೆಯ ಆಭರಣ: ಕೈಬಳೆ; 
ಕಂಕಣ: "ಪಾರಿಹಾರ್ಯ' ಪರಾ. [ಸಂ.] 
ಪರಿಹಾಸ (ನಾ). ೧. ವಿನೋದ; ಸರಸ; ಹಾಸ್ಯ: ಭೀನುಸೇನ 
ಸನುಮತಡೊಳ್‌ ನರ್ಮುಸಚಿನನುಂ ಸಪರಿಹಾಸಕೇಳೀಶೀಲನುಮೆನಿಸಿದ 
ವಿದೂಷಕನೆಂದಂ (ಗದಾಯು. ೨-೮ ನ; ಪರಿಹಾಸಮೊಪ್ಪ ಮಾದರಮೆಲೆ 
ಗೀತಮಕ್ಕ ರಗೊಟ್ಟಯಲ್ಲದಿರೆ ನಾಡ ಕೋಟಿಲೆಯ ಕೊಟ್ಟಿ ರವದು ಸೂಳೆನನೆ 
ಯೆಲ್ಲು  (ಲೀಲಾನೆ. ಪರಿಹಾಸವಿವಿಧಕೇಳೀಪರಿಣತಮತಿ 
ವಿಪ್ರ ನಂಶಸಂಭೂತಂ ನೋಡೆ ರಸಾರ್ಥವಾಣಿ ಸಾಧುಸ್ವರೂಪನೆನಿಪಂ 
ವಿದೂಷಕಾಖ್ಯಮನಾಳ್ನು ೦ (ಶೃಂಗಾರ, ೪-೧೦) ; ಸರಿಹಾಸಚರ್ಚೆಗೆಲ್ಲಾ 
ಶರಣರ್‌  ನೆಗುತಿರ್ದರ್‌  (ತ್ರಿಫವಿ. ೨. ಅಣಕ; 
ಕುಚೋದ್ಯ : ಲಕ್ಷ್ಮಣಂ ಮುಳಿಸುನೆರಸಿದ ಮುಗುಳ್ನಗೆ ಪಸಂಸೆ 
ಪರಿಹಾಸನಚೋವಿಳಾಸದಿನಿಂತೆಂದಂ (ಸಂರಾನಾ. ೧೦-೨೩೧ ನ); ನಿತಾಂತ 
ನಸಭ್ಯಸಂಗದಿಂ ದ್ಯೂತವಿನೋದನಸ್ಮಿರಗುಣಂ ಪರಿಹಾಸನಚಃ ಪ್ರವೃತ್ತಿ 
ದುರ್ನೀತಿ ದುರಾಗ್ರಹಂ ಹೃ ದಯದೊಳ್‌ ನೆಲಸಿತ್ತು. ನಳಕ್ಷಿತೀಶನಾ 
(ನಳಚಂ. ೫೦೨), ೩. ವಿನೋದ ಮಾಡುವುದು; ನಕಲಿ 
ಮಾಡುವುದು. ೪. ಅಪಹಾಸ್ಯ ಮಾಡುವುದು ; ಅಣಕಮಾಡು 
ವುದು. ೫. ಉಲ್ಲಾಸ; ಹರ್ಷ : ಪರಿಹಾಸಹೇತುಭಾನನೆ ದೊರೆ 
ಕೊಳೆ ಚಿತ್ತ ಕೈ ಹಾಸ್ಯಮೆಂಬ ರಸೆಂ (ಶೃಂಗಾರ. ೧-೬೬). ಹ. ನಗು; 


೨-೪೧) ; 


೪೯-೧೨). 


ಪರಿಹಾಸಕ 


ನಗೆ. ೭. ಹಾಸ್ಯಗಾರ ; ವಿದೂಷಕ: “ಪರಿಹಾಸಃ, ದ್ರವಃ, 
ನರ್ಮು--ಈ ೩4 ಮೇಳದಾತಂ* (ಹಲಾಯು. ೭೧-೨೭೮) ; ತನ್ನಯ 
ಮೊಗವ ಡೊಂಕಿಸಿ ನಕ್ಕು ಪರಿಹಾಸನನ್ನಿಗರನು ನಗಿಸಂತೆ (ಭರಡ. 
೬೭-೧೬೨). ೮. [ಕಾವ್ಯಮಿಸಾ] ಸ್ಥಾಯಿಭಾವಗಳಲ್ಲಿ ಒಂದು; 
ಹಾಸ್ಯರಸದ ಸ್ಥಾಯಿಭಾವ : ರತಿ ಸರಿಹಾಸಂ , . , ವಿಸ್ಮಯಾಶ 
ಯತ್ವಂ ಪ್ರತಿನಿಯತ ಸ್ಮಾಯಿಭಾನಮಿವು ತಾಮಕ್ಕುಂ (61 
[ಸಂ.] 
ಸರಿಹಾಸಕ (ನಾ). ೧. - ಪರಿಹಾಸ ೭: “ಸಬ್ಬವಕಾಣ ಪರಿಹಾಸಕಂ? 
(ಶಬ್ದಮಂ. ೪೯); ಪರಿಹಾಸಕರಿಗೆಜಕೆ ದಶ್ವಗಜಸಾಹಣಿಗಳಿಗೆ ಎಜಕಿದು 
(ಬಸಪು. ೫೯-೨೮) ; ಕರಣಿಕರು ಮಾಂತ್ರಿಕರು. ೬ ೬ ೬ ಪರಿಹಾಸಕರು 
ವೈತಾಳಿಕರು ರಂಜಿಸಿತು (ಕುಪ್ಯಾಉ. ೨-೨೬); ವಾದಿ ವಾಗ್ಮಿಕ ಭಟ್ಟ 
ಪರಿಹಾಸಕ . . . ಗಾಯಕ ನಟವರಿಂದೆಸೆದುದೊಡ್ಡೋಲಗಂ (ಪ್ರೌಢರಾ- 
೧೪-೫); ಅವನ ಜೊತೆಗೆ, ಅವನ್ನೆಲ್ಲ ಪ್ರತ್ಯೇಕ ಪ್ರತ್ಯೇಕವಾಗಿ ತೋರಿಸಿ 
ವಿವರಿಸಿ ಹೇಳುವ ಪರಿಹಾಸಕರೂ ಇದ್ದರು  (ನಾಗಕಾ. ೪೬). 
೨. ವಿನೋದ; ಹಾಸ್ಯ : ತರುಣಿ ನೀನೆಂತು ಕರೆದೆಯೆಂದು ಸಭೆಯೆಲ್ಲ 


೪ 
೭೯೪). 


ಪರಿಹಾಸಕವ ಮಾಡಿದರು. (ಜೀನಂಸಾಂ. ೩-೩೦); ಜಗದೀಶ್ವರನು 
ಪ್ರಯಾಸವಿಲ್ಲದೆ ಮನುಸ್ಯರನು ಪರಿಹಾಸಕವ ಮಾಡುತಲಿದ್ದಾನೆ 


(ಪಚಕಾ,೨೬). [Ao] 
ಪರಿಹಾಸಕೇಳಿ (ನಾ). ವಿನೋದದಿಂದ ಕೂಡಿದ ಆಟ, ಲೀಲೆ: 
ಪರಿಹಾಸಕೇಳಿ ಕೂರ್ಪನ ಬರವಂ ನೆನೆಯಂತ್ತು ವಿರ್ಪುದಭಿಲಾಸೆ (ಶೈಂಗಾರ, 


೪-೭೧); ಪರಿಹಾಸಕೇಳಿಯತಿಕುಶಲಕಳಾಕೇಳಿಯ . . . ಬಿನದದೊಳೆ. 
ಸತಿಯನವರೊಸೆಯಿಸಿದರ್‌ (ಪುಷ್ಪಫ. ೯-೮೨). 
[ಪರಿಹಾಸ ಕೇಳ್ಲಿ( - ಕೇಲಿ)] 
ಪರಿಹಾಸಗೈ (ಕ್ರಿ). ವಿನೋದ ಮಾಡು; ಹಾಸ್ಯಮಾಡು: 


[ಬಣ್ಣ ನೆ]ವಾತಾಡುವ ಪರಿಹಾಸಗೈವ ಗಾಡಿಕಾತಿಯರು ಗಣನೆಯಿಲ್ಲದೆ 
ಜೋಡುಗೂಡಿರುವರು ಕೂರ್ಮೆಯೊಳು (ಹಬಬ. ೧-೧೭). 
[ಪರಿಹಾಸ ಗೈ(ಎಕೆಯ್‌,)] 

ಪರಿಹಾಸಗೋಷ್ಠಿ (ನಾ). ನಿನೋದಕ್ಕಾಗಿ ಕೂಡಿದ ಗೋಷ್ಠಿ ; 
ವಿನೋದಗೋಷ್ಠಿ : ಪರಿಹಾಸಗೋಸ್ಕಿ ಗೆಳಸನು ಹರನರಿಯಾಗಿ ನುಡಿ 
ಯನು ಭೈರ್ಯದೊಳು. ಮಂದರದಂತಿಹನು ರೌಜೇಂದ್ರ (ಭರಚ, ೨-೨೭). 

[ಪರಿಹಾಸ ಗೋಷ್ಠಿ ] 

ಸರಿಹಾಸಿ (ನಾ). ಹಾಸ್ಯಮಾಡುವಂತಹುದು : ಸನ್ನ ಸಕಳಕಳಾಥರ 
ಮಂಡಳೋಪಮಾನ ಗಂಡಭಿತ್ತಿ ಗೀತನ ದಿಜ್ನಾಗಳಪೋಲಫಲಕಪರಿಹಾಸಿ 
ಯೆನಿಸಿದ ಕಪೋಲಯುಗಳೋದಯಾಚಳಮೆ . . . ದೊರೆ (ಉಂತಿಪು. 

[ಸಂ. ಪರಿಹಾಸಿನ್‌] 

ಪರಿಹಾಸ್ಯ'(ಗು). ೧. ಹಾಸ್ಯಾಸ್ಪದವಾದ; ಅಣಕಕ್ಕೆ ಸಕ್ಕಾಗುವ. 
೨. ಹಾಸ್ಯ ಮಾಡುವ ; ಅಣಕ ಮಾಡುವ : ಪರಿಹಾಸ್ಕಪಂಡಿತರು 
ಪುಣ್ಯಶಾಸ್ತ್ರೀಕರು ಪೌರಾಣಿಕಜನರು (ಕರಿಶ ೭-೧೦), (ನಾ). ೩. 
ವಿನೋದ; ಹಾಸ್ಯ : ಪರಿಹಾಸ್ಕವಾಗಿ ನುಡಿಯಲು, ಹುಡುಗಿಯ 
ರೆಲ್ಲರೂ ಕಿಲಕಿಲನೆ ನಕ್ಕರು (ನೊಸ್ಸು.೪೧)- 

ಪರಿಹಾಸ್ಮಂ ಮಾಡು, ಪರಿಹಾಸ ಮಾಡು: ಅಣಕಮಾಡು ; 

ಗೇಲಿಮಾಡು : ಪರಭೂಪಾಲರ ಬಾಳಂ ಪರಿಹಾಸ್ಯಂ 
ಹಸನಂಗೆಯ್ವ ೦ (ಸಮ್ಮಾನ. ೨-೨೭); ಒಮ್ಮೊಮ್ಮೆ ಆ ಬೈಚಿಟ್ಟ 
ವೇದನೆಯ ತಾನೆ ತಾನಾಗಿ ನಿಂತು ಆತನನ್ನು ಕೆಣಕಿ ಪರಿಹಾಸ್ಯ ಮಾಡ: 
ತ್ತಿತ್ತು (ಚಿತೆ. ೧೦೬). 


೫-೧೨೬ ವು). 


ಮಾಡುವಂತೆ 


[ಸಂ.] 


೫೩೭೨ 


0 


30 


33 


40 


ಪರೀಕ್ಸಾಕೇಂದ್ರ 


ಪರಿಹೃತ (ಗು). ೧. ಬಿಟ್ಟಿ; ತ್ಯಜಿಸಿದ: ಸರಿಹೃತಸಪ್ತವ್ಯಸನಂ 
ನಿರಂತಕೋಪಾಸ್ಯಮಾನಶಾಸ್ತ್ರವ್ಯಸನಂ (ಸಂಚತಂ. ೨೧-೧೯) ; ಪರಿಹೃತ 
ಜಳಮಾಗಿ ಜಳಾಕರನುಲ್ಲಿಗೆ ಬಂದುದೆಂಬ ತೆಜಿದಿಂ ಮಣಿಗಾಣರ ಪಸರ 
ಮೆಸೆವುದಾ ಪುರನರದೊಳ*' ನವರತ್ನ ಕಾಂತಿಸೆಂತತಿಯಿಂದಂ' [CI 
೧-೧೨೨). ೨. ಹೊರದೂಡಿದ; ದೂರಮಾಡಿದ: ಪಂಹೃತಸಾರಿಕಾ 
ಶುಕಶಿಶುವ್ರಜಂ . . . ಎನಿಪ ಮಂತಣಸಾಲೆಗೆ ಬಂದಂ (ಜಗವ. 
೩. ನಿವಾರಣೆ ಮಾಡಿದ; ಪರಿಹರಿಸಿದ; ಕಳೆದ: 
ಸರಿಹೃತತೈ ಪ್ಲ ಮಾಹಿತರಸಂ ದ್ವಿಜಸನ್ನಿಹಿತಂ . . . ಎಂಬಿನಂ ಸುರುಚಿರೆ 
ಮಾದ ಸನ್ಮುನಿಯ ಮಾನಸಮೊಳ್‌ ನೆಲಸಿರ್ದ ಹಂಸಿಯಂತಿರೆ (ಉದಂಸೂ. 
೨೫೦); ಪರಿಹೃತನತಜನದರಿದ್ರ ಶೂರಗುಣಶೃ ೦ಗಾರೆಹಾರ (ಒಸಪು- 
೩೬-೩೬). ೪. ನಿವಾರಣೆ ಮಾಡಿಕೊಂಡ; ಪರಿಹರಿಸಿಕೊಂಡ. 
೫. ತೆಗೆದುಕೊಂಡು ಹೋದ; ಒಯ್ದ. ೬. ಅಪಹರಿಸಿದ. 
೬. ಹಿಡಿದ. ೮. ನಿರಾಕರಿಸಿದ; ತಳ್ಳಿ ಹಾಕಿದ. ೯. ನಾಶ 
ಗೊಂಡ ; ಧ್ವಂಸವಾದ : ಗಿರಿಸುತಾಕಾಂತನಂ ಪರಿಹೃತಕೃತಾಂತನಂ 
« « « ಪೊಚಿಸಿದನೊಲ್ಮೆಯಿಂಂ (ರಾಜರೇ. ೧೩-೫೧ ರಗಳ), (ನಾ). ೧೦. 
ನಿರಾಕರಣೆ ; ತಿರಸ್ಕಾರ: “ಪರಿಹೃತಂ ಪ್ರಖ್ಯಾತನುಸವಿದ್ಧ ಮೆನೆ 
ಸಿರಾಕೃತಿ” (ಮಂಗರಾ, ೧೨೮-೯). ೧೧. ನಿವಾರಣೆಯಾದುದು ; 
ಪರಿಹಾರವಾದುದು : “ಪ್ರ(ತ್ಕಾ)ಖ್ಯಾತಂ ಸರಿಹೃತಂ-ಈ 
೭ ಪರಿಹರಿಸಲ್ಪ ಟ್ಟು ದು” (ಹಲಾಯ. ೧೧೭-೧೪). [ಸಂ.] 
ಪರಿಹೃತಿ (ನಾ). ೧. ದೂರ ಮಾಡುವುದು ; ತೊಲಗಿಸುವುದು. 
೨. ತೆಗೆದುಹಾಕುವುದು; ನಿವಾರಿಸುವುದು. ೩. ನಾಶ; ಧ್ವಂಸ: 
ಪರಿಹೃತಿಯೆ  ಕರ್ತನ್ಯವೆನುತುಚ್ಚರಿಸಿದನು ಮೌರ್ಷೀನಿನಾದಸ್ಸುರಿತ 
ವಿಮಳಪ್ರಣವಮುಂಖಶರಸೂಕ್ತ ಸಂತತಿಯ (ಕುಸ್ಯಾಕ. ೨೦ [Ao] 
ಪರಿಹೃತಿಗೆಯ್‌ (ಕ್ರಿ). ತಪ್ಪಿಸು; ತಡೆಹಾಕು : ಅಡ್ಡಿ ಪಡಿಸು : 
ಕರಿವಕ್ತ್ರ ಷಣ್ಮುಖರೆ ತಂದೆ ಬಿಸಂಗೊಳೆ ನೋಡುತಿರ್ಪುದೇ ಪರಿಹೃತಿ 
ಗೆಯ್ಯದೆ. (ವೈಸನಿ. ೯-೪೪). [ಪರಿಹೃತಿ ಕೆಯ] 
ಪರೀಕ್ಷಕ (ಗು). ೧. ಪರೀಕ್ಷಿಸುವ : ಎಚ್ಚರಿಕೆಯಿಂದ ಪರಿಶೀಲನೆ 
ಮಾಡುವ ; ತನಿಖೆ ಮಾಡುವ. (ನಾ). ೨. ಪರೀಕ್ಷೆ ಮಾಡು 
ವವನು ; ಎಚ್ಚರಿಕೆಯಿಂದ ಪರಿಶೀಲನೆ ನಡೆಸುವವನು ; ತನಿಖೆ 
ಮಾಡುವ ವ್ಯಕ್ತಿ: “ಪರೀಶ್ಷಕಃ. ಕಾರಣಿಕ1--ಈ ೨ 
ತಿರ್ದುವಾತಂ” ರೆತ್ನಪರೀಕ್ಷಕನಾಂ ಕೃ ತಿರತ್ನ್ನ 
ಪರೀಕ್ಷಕನೆನೆ೦ದು. ಫಣಿಪತಿಯ ಘಃ ತ್ನ್ನನುತಿಮಂ ರನ್ನನ. ಕೃತಿರತ್ನ 
ಮುಮಂ ಪೇಟರ್‌ ಯೇ 
ಒಮ್ಮೆಯಂತೂ ಮುಕ್ತಾಯಕ್ಕನೇ ಪರೀಕ್ಷಕಳಾಗುತ್ತಾಳೆ. ಆಲ್ಲನುನೇ 
ಪರೀಕ್ಷಿತನಾಗುತ್ತಾನೆ. (ಕೂನ್ಶಕು. ೧೨೩). ೩. [ತಿಕ್ಷಣಸಂಸ್ಥೆಗಳಲ್ಲಿ) 
ಇಲ್ಲ 


೧೫-೪೬). 


ವಿಚಾರನಂಂ 


(ಹಲಾಯು, ೬೪: 


೫); 


ಪರೀಕ್ರಿಸ: (ಗದಾಯು. ೧-೪೪) : 


ಮನೆ 
KS 

ಸರೀಕ್ಷೂರ್ಥಿಗಳ ಅರ್ಹತೆಯನ್ನು ನಿರ್ಣಯಿಸುವವನು: ಮೌ 
ಮಾಪಕ: ಆಗ ಪರೀಕ್ಷಕರ ಭಿನ್ನ 
(ಕ್ಷದೇ ೩೫೨). [ಸಂ.] 

ಪರೀಕ್ಷಣ (ನಾ). ಜಾಗರೂಕತೆಯಿಂದ ಸರೀಕ್ಷಿಸುವುದು ; 
ಎಚ್ಚರಿಕೆಯಿಂದ ಪರಿಶೀಲಿಸುವುದು: “ಉಸಧಾ. ಸರೀಕ್ಷಣಂ- ಈ 
೨ ಅರೆಯ್ಕೆ” (ಹಲಾಯು. ೧೭೫-೭೨): ನಮ್ಮ ಜೀವನದ ಸಮಸ್ಯೆಗಳ 
ಬಗೆಗೆ ಆಳವಾದ ಫರೀಕ್ಷಣ ತಲೆದೋರಿ, ಇನ್ನೂ ಮೇಲ್ಮಟ್ಟದ ಕಾದಂಬರಿ 
ಗಳನ್ನು . - [(ಸಂ.] 

ಪರೀಕ್ಪಾಕೇಂದ್ರ (ನಾ). ಶಿಕ್ಷಣಸಂಸ್ಥೆಗಳಲ್ಲಿ ಸರೀಕ್ಷಗಳನ್ನು 
ನಡೆಸಲು ಗೊತ್ತಾದ ಸ್ಥಳ : ನಮ್ಮ ಹಳ್ಳಿಯ ಸೆ) ಢರಾಲಿ ಪಂಕ 


ತೆಗಳು ಸುಳಿಯಂನಂತೆಯೇ ಇ 


೬ ಕೊಡಲಿ (ಸಾಸಮಾ. ೧೭೨). 


ಕೇಂದ್ರವಾಗಿದೆ (ಧಿ). [ಸಂ.] 


ಪರೀಕ್ಸಾಧಿಕಾರಿ 


ಪರೀಕ್ಸಾಧಿಕಾರಿ (ನಾ). ಶಿಕ್ಷಣಸಂಸ್ಥೆಗಳಲ್ಲಿ ನಡೆಯುವ ಸರೀಕ್ಷೆ 
ಗಳಲ್ಲಿ ಅಧಿಕಾರವನ್ನು ವಹಿಸಿಕೊಂಡ ವ್ಯಕ್ತಿ, ಅಧಿಕಾರಿ ು ಈ 
ವರ್ಷ ಅನರು ಪರೀಕಣ್ಸಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ (ರೂಢಿ): 

[ಸಂ. ಪರೀಕ್ಪಾಧಿಕಾರಿನ್‌] 

ಪರೀಕ್ಸಾರ್ಥಿ (ನಾ). ಶಾಲಾ ಕಾಲೇಜುಗಳಲ್ಲಿ ನಡೆಸುವ 
ಪರೀಕ್ಷೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿ: ಆ ಶಾಲೆಯಿಂದ 
ಸೆಲನತ್ತುಜನ ಪರೀಕ್ಸಾರ್ಥಿಗಳು ಬಂದಿದ್ದಾರೆ (ರೂಢಿ). 

[ಸೆಂ.ಪರೀಕ್ಸಾರ್ಥಿನ್‌] 

ಪರೀಕ್ಷಿತ (ಗು). ೧. ಪರೀಕ್ಷೆಗೆ ಒಳಗಾದ; ಪರಿಶೀಲನೆಗೆ 
ಗುರಿಯಾದ: ಇಲ್ಲಿ ಪರೀಶ್ಷಕನೂ- ಪರೀಕ್ಷಿತ ವಸ್ತುವೂ ಎರಡೂ ಒಂದಾಗಿ 
ಸೇರಿಕೊಂಡು ಬಿಡುತ್ತ ನೆ (ಜೀವಾತ್ಮ. ೪೩), (ನಾ). ೨. ಪರೀಕ್ಷೆಗೆ 
ಗುರಿಯಾದ ವ್ಯಕ್ತಿ; ವಿಮರ್ಶೆಗೆ ಈಡಾದ ವ್ಯಕ್ತಿ : ಒಮ್ಮೆಯಂತೂ 
ಮುಕ್ತಾಯಕ್ಕನೇ ಸರೀಕ್ಷಕಳಾಗುತ್ತಾಳೆ, ಅಲ್ಲಮನೇ ಸರೀಕ್ಷಿತನಾಗು 
ತ್ತಾನೆ (ಶೂನ್ಯಕು. ೧೨೨), ೩. ಲೋಹಗಳನ್ನು ಪರೀಕ್ಷಿಸಲು 
ಉಪಯೋಗಿಸುವ ಕಲ್ಲು; ಒರೆಗಲ್ಲು; ನಿಕಷ: “ಸರೀಕ್ಷಿತಂ 
ವೇತ್ತಿಯೆನಲೊರೆಗಲ್ಲಂ” (ಮುಂಗರಾ. ೧೦೫-೧೪). . [ಸಂ.] 

ಪರೀಕ್ಷಿಸು (ಕ್ರಿ). , ೧. ಜಾಗರೂಕತೆಯಿಂದ ಸರಿಶೀಲಿಸು ; 
ಪರೀಕ್ಷೆ ಮಾಡು: ಅತನ ಬುದ್ಧಿಯ ಪರೀಸ್ತಿಸಲ್ವೇಡಿ ಭಟ್ಟಿಮಂಡಸದೆೊಳೀ 
ಶ್ಲೋಕಮಂ ಬರೆದು ಪೋದಂ. (ನಡ್ಡಾ. ೧೮೪-೮) ; ಧರ್ಮಪುತ್ರನಾ 
ಮನೆಯಂ ಪರೀಕ್ಷಿಸಿ ನೋಡಲೊಡಂ (ಸಂಸೆಭಾ, ಗುಣ 
ದೋಷಮಂ ನಿಕಸನಿಟ್ಟು ಪರೀಕ್ಷಿಸಿ ನೋಡೆ ತಾನೆ ಪೇಟವೆ (ಗದಾಯು. 
೧-೪೭) ; ಹೂದೋಂಟಗಳನುಜಕೆ ಹೊಕ್ಕು ಚೆಲುನನಾಗಿ ಪರೀಕ್ಷಿಸುತ್ತಂ 
(ಬಸಪು. ೨೨-೭), ೨. (ಶಿಕ್ಷಣ ಕೇಂದ್ರಗಳಲ್ಲಿ ಸರೀಕ್ಷಾಧಿಕಾರಿಯು) 
ಪರೀಕ್ಷಾರ್ಥಿಗಳ ಅರ್ಹತೆಯನ್ನು ಪರಿಶೀಲಿಸು; ವಕೌಲ್ಯಮಾಪನ 
ಮಾಡು: ಪ್ರಾಥವಿಂಕಶಾಲೆಗಳಲ್ಲಿ ಸಂಬಂಧಪಟ್ಟಿ ಅಧ್ಯಾಪಕರೇ 
ವಿದ್ಯಾರ್ಥಿಗಳನ್ನು ಪರೀಕ್ಷಿಸುತ್ತಾರೆ (ರೂಢಿ). [ಪರೀಕ್ಷೆ---ಇಸ್ಯು] 

ಪರೀಕ್ಷಿಸುಹ (ನಾ). ಜಾಗರೂಕತೆಯಿಂದ ಪರಿಶೀಲಿಸುವುದು ; 
ಪರೀಕ್ಷೆ ಮಾಡುವುದು : ಉಪಕ್ರಮ--ಧರ್ಮಾದಿಗಳಿಂದ ಅರಸು 
ಮಂತ್ರಿಗಳ ಚಿತ್ತಮಂ ಪರೀಕ್ಷಿಸುಹಂ (ನಾಚಿರಾ, ಕ). 

[ಪರೀಕ್ಷಿಸು---ಹ್ಯ(ಆ-ಸ್ಟ)] 

ಪರೀಕ್ಷೆ (ನಾ). ೧. ಆಳವಾದ ಪರಿಶೀಲನೆ; ತಪ್ಪುಒಪ್ಪುಗಳ 
ವಿಮರ್ಶೆ,--ನಿವೇಚನೆ: . “ಪುಚ್ಚವಣಮೆಂದೊಡೆ. ಪರೀಕ್ಷೆಯು 
ಮಣ್ಮುಮಕ್ಕುಂ” (ಕಬ್ಬಿಕೈ. ೮೨) ; ಆದುಮಂ ನೀಮೆ ಪೇಟಾಮೆಂದವ 
ಕೊಳು ಸರೀಕಣ್ಸಾಶ್ಷಮೋದಾರನೀರವಾಕ್ಯಂಗಳಂ  ನುಡಿಯಂತ್ತು ೦ 
(ಶಾಂತಿಪು. ೪-೧೦೨ ವ); ಪೇದನಿಪ್ರರ ವಿಚಾರಿಸಿ ನೋಡಲು ಉಪದೇಶ 
ಪರೀಕ್ಷೆ ನಾಯಕನರಕ ಎಂದುದು ಕೂಡಲಸಂಗನ ವಚನದ ಸೂಚನೆ 
(ಬಸವ, ೯೧); ಲಕ್ಷಿಕವಾದ ವಸ್ತುವಿಗಾ ಲಕ್ಷಣನಮುಂಂಟೋ ಇಲ್ಲವೋ 
ಎಂದು ನಿಚಾರಂಗೆಯನ್ವುದೇ ಸರೀಕ್ಷೆಯಕ್ಕು 0 (ವಿನೀಕ. ೨೦). ೨. ಶಿಕ್ಷಣ 
ಸಂಸ್ಥೆಗಳಲ್ಲಿ ಪ್ರಶ್ನೆಪತ್ರಿಕೆಯ ಮೂಲಕ ಅಥವಾ ಮೌಖಕನಾಗಿ 
ವಿದ್ಯಾರ್ಥಿಯ ತಿಳಿವಳಿಕೆಯ 'ಮಟ್ಟಿನನ್ನು ಕಂಡುಹಿಡಿಯು 
ವುದು; ಮೌಲ್ಯಮಾಪನ ಕ್ರಮ: ಈಚೆಗೆ ಎಲ್ಲ ದೇಶಗಳಲ್ಲೂ 
ಪರೀಕ್ಷೆಗಳನ್ನು ಪುನರ್ವ್ಯವಸ್ಥೆ ಗೊಳಿಸುವ ಯತ್ನ ನಡೆಯುತ್ತಿದೆ (ಶಿಕ್ಷಣ, 
೩೬೫), ೩. ರೋಗವನ್ನು ಅದರ ಚಿಹ್ನೆಗಳಿಂದ ಗೊತ್ತು 
ಮಾಡುವಿಕೆ; ಕೋಗನಿದಾನವನ್ನು ತಿಳಿಯುವಿಕೆ : “ನಿದಾನ, 
ಪರೀಕ್ಷೆ”. (018870515. ಪಾರಿಸಿ, ೨೯); ಬಿಡು ಮನಸ್ಸಿನಲ್ಲಿ ಮೊದಲು 
ನಿಮ್ಮ, ಪರೀಕ್ಷೆ ನಡಸುತ್ತೀನಿ (ನುನೋನಂ. ೧೩೭), ೪. [ನ್ಯಾಯ] 


೩-೩ ವು; 


2೩೭೬ 


0 


20 


30 


5 


«0 


ಪರೀತ, 


ಅನೇಕ ಬಗೆಯ ಕಠಿಣಪ್ರಯೋಗಗಳ ಮೂಲಕ ಮಾಡುವ 
ವಿಚಾರಣೆ, ತನಿಖೆ. 
ಪರೀಕ್ಷೆ ಕೊಡು-೧. ವಿಚಾರಣೆಗೊಳಗಾಗು: (8). ೨. 
ವಿಚಾರಣೆಯಲ್ಲಿ ಜಯಪ್ರದವಾಗಿ ತೇರ್ಗಡೆ ಹೊಂದು ; ಪರೀಕ್ಷೆ 
ಯಲ್ಲಿ ಯಶಸ್ವಿಯಾಗಿ ಉತ್ತೀರ್ಣವಾಗು: (8). ಪರೀಕ್ಷೆ ತೆಗೆ 
ಪರೀಕ್ಷೆ ಮಾಡು: (8). ಪರೀಕ್ಷೆ ಮಾಡಿಸು - ತಪಾಸಣೆ ನಡೆ 
ಯುವಂತೆ ಮಾಡು: ಆಗಿಂದಾಗ್ಗೆ ದವಾಖಾನೆಗೆ ಬಂದು . - . 
ಸರೀಕ್ಷೆ ಮಾಡಿಸಿಕೊಂಡು ಹೋಗುತ್ತಿದ್ದರು. (ನುನೋನಂ, ೧೩೪). 
ಸರೀಕ್ಷೆ ಮಾಡು-೧, ಪರೀಕ್ಷಿಸು; ಪರಿಶೀಲಿಸು ; ವಿಮರ್ಶೆ 
ಮಾಡು: ಪರೀಕ್ಷಕ-ಸರೀಕ್ಷೆ ಮಾಡುವವನು (ಗಂಗಾಮು. ೨೦೦); 
ಸಾಹಿತ್ಯಭಾಗವನ್ನು ಯಾಂತ್ರಿಕವಾಗಿ ಪರೀಕ್ಷೆ ಮಾಡುವುದು. ಕಸ್ಟ (ಶಿಕ್ಷದ. 
೩೬೧). ೨. ರೋಗನಿದಾನನನ್ನು ತಿಳಿ ತಪಾಸಣೆ ಮಾಡು: 
ಮಗುನನ್ನೆ ತ್ತಿ ಪರೀಕ್ಷೆ ಮಾಡಲೋಸುಗ ನನ್ನ ತೊಡೆಯ ಮೇಲೆ 
ಮಲಗಿಸಿಕೊಂಡೆ (ಮನೋನಂ, ೧೩೫). [ಸೆಂ. ಪರೀಕಾ] 
ಪರೀಸ್ಷೆಗಾರ (ನಾ). ಪರಿಶೀಲಿಸುವವನು ; ಪರೀಕ್ಷಕ; ತಜ್ಞ 1 (6). 
[ಪರೀಕ್ಷೆ -- ಗಾರೆ (-ಆ-ಕಾಜ)) 
ಪರೀಶ್ಲೆವಂತ (ನಾ). ಪರೀಕ್ಷಿಸಿ ನೋಡುವವನು; ಒರೆ ಹಚ್ಚಿ 
ನೋಡುವವನು : ಸಮರತಿ ಸಮಕಳೆ ಸಮಸುಖ ಸ್ವಾನುಭಾನ ಹಿರಿದು 
ಕಿಅಿದಾದರಿದನಾರೂ ಅಜಿಕಿಯರು ಪಾಸಾಣಸರೀಕ್ಷೆನಂತನಂತೆ ಗುರು 
ವಿಲ್ಲದನರಂತಿರಲಿ ಕೂಡಲಸಂಗಮದೇವಯ್ಯಾ ಗುರುವುಳ್ಳ ವರ. ನಿಜ 
ವಿಂತುಟು (ಬಸನ, ೯೨೭); ಸುವರ್ಣಮನೊರೆದುಂ ಕಡಿದಂಂ ಕಾಸಿಯುಂ 
ಪೊಯ್ದುಂ ನೋಡಿ ಪರೀಕ್ಷೆವಂತರ್ಪರೀಕ್ಷಿಸಿ ಕೊಳ್ವಂತೆ ದೇವರಂ ತಸಮಂ 


ಧರ್ಮಮಂ ಪರೀಕ್ಷಿಸಿ... ಕೈಕೊಳ್ಳುದುಂ (ಧರ್ಮಪ, ೧೦-೩೯ ವ). 
[ಪರೀಕ್ಷೆ -- -ವಂತ] 
ಪರೀತ್ಯ (ಗು). ೧. ಕಳೆದ; ತೀರಿಹೋದ; ಗತಿಸಿದ. 


೨. ಅಗಲಿದ; ಹೊರಟುಹೋದ. ೩. ಸುತ್ತುವರಿದ ; ಬಳಸಿದ: 
ವನಧಿಪರೀತಭೂತಳದೊಳೀತನೆ ಸೋಲದ ಗಂಡಂ (ಪಂಪಭಾ. ೧-೨೬); 
ಪರೀತೋದ್ಯಾನೋದ್ಯದ್ದು ಮಕ್ಕ ತಕರತ್ನಾದ್ರಿನಿಚಯಸ್ವರೂಸಂಗಳ್‌ 
ತನ್ನೊಳ್‌ ಪೊಳೆಯೆ ತದ್ವಪ್ರಮೆಸೆಗುಂ (ಚಂದ್ರಫ. ೧೧-೬೪) ; 
ಅಂಬುಧಿಸರೀತ ವಸುನುತಿಯನಾಳುನ ನೈ ಪಕದಂಬಕೋಟೀರಮಂಡಿತ 
ಪದಂ (ಭಾನಚಿಂ. ೩-೩೬) ; ಚತುರಂಭೋಧಿಪರೀತಭೂತಳದ ಭೂಪರ್‌ 
ಕಪ್ಪಮಂ ತರ್ಪರ್‌ (ರಾಜೇ. ೬-೩೫). ೪, ಆವರಿಸಿರುವ; ವ್ಯಾಪ್ತ 
ದ ಮುತ್ತ ಮ ಧಂಕರನಿಕರರುಂಂಕಾರಪರೀತದಿಗಂತರಾಳದೊಳ್‌' 
(ಶಾಂತಿಪು, ೧೦-೬೭ ವ). ೫. ಸುತ್ತಲೂ ಇರುವ: ಸರೀತನನಪೂಗ 
ನಾಗನನಕರ್ಬುರಾಶೋತ್ಯರಂ (ಚಂದ್ರಪ. ೫-೯೩). ೬. ವಶಪಡಿಸಿ 
ಕೊಂಡ; ಸ್ವಾಮ್ಯ ಪಡೆದ. (ನಾ). ೭. ಕೂಡಿರುವುದು; 
ಹೊಂದಿರುವುದು ಬಹಿರಂತರ್ಜಗತೀತಳಪ್ರುತಿಷ್ಕಾ ಸಿತಾಪ್ಪ ಮಂಗಳ 
ನವನಿಧಿಪರೀತನುುಂ೦ (ಚಾವುಂಪು. ೪೪). ಲೆ. ಆವೃತನಾದವನು ; 
ಸುತ್ತುವರಿದವನು: ಸಾಮಾನಿಕ ತ್ರಯಸ್ತಿಂಶಲ್ಲೊ ಕಪಾಲಪಾರಿಸದಾತ್ಮ 
ರಕ್ಷಕಾಭಿಯೋಗ್ಯಕಿಲ್ಮಿಸಿಕಾದಿ ಪರಿವಾರಪರೀತರಾಗಿ , ಬರೆವರೆ 
(ಶಾಂತಿಪು, ೧೦-೩ ವ) ; ಆತ್ಮರಕ್ಷಕಾಭಿಯೋಗ್ಯಪ್ಪ ಕೀರ್ಣಸಂಮಾನಿತಾ 
ನುರಾದಿ ಪರಿಜನಪರೀತನುಂ (ಚಂದ್ರಪು. ೪-೬೮ ವು. ೯. ಹಿಡಿತಕ್ಕೆ 
ಒಳಗಾದವನು : ಭೀತನನುಗ್ರ್ರಪಾವಕಪರೀತನಂ . . . ಧರಿಶ್ರೀತಳನಾಥ 
ರಕ್ಷಿಸೊಲವಿಂ ಶರಣಣಗತವಜ್ರಪಂಜರಾ (ನಳಚಂ. ೫೯೩); ದನುಜನಾ 
ಗೋವಿಪ್ರ ವರವಭೆ ತನಗೆ ಹಿತವೆಂದೇ "ನಿರಂತರ ನೆನವುತಿರ್ದನು ಮೃತ್ಯು 
ಪಾಶಪರೀತನೆಂದೆನಿಸಿ (ಸಿಭಾಗ. ೧೦-೪-೪೬). [ಸಂ.] 


ಪರೀತ, 


ಪರೀತ್ಯ (ನಾ). ದೋಣಿ; ನಾವೆ: “ಸರೀತಂ ಡೋಣಿ? (ಮುಂಗಂ. 

“ಜೋಗಂ ಪರೀತಂ . . . ದೋಣೆಯೆಂದೆನಲ್‌' ನಾವೆ 
ಯಕ್ಕ್ಯೂಂ” (ನುಂಗರಾ. ೧೨೦-೪). [1] 

ಪರೀತಾಸ (ನಾ). ಪರಿತಾಪ; ಕಳವಳ: “ದವಥು ಪರೀತಾಪಂ” 
(ನಸ್ರು ಕೋ. ೭೩-೩೪). [ಸಂ.) 

ಸರೀಧಾವಿ (ನಾ.) ಅರುವತ್ತು ಸಂವತ್ಸರಗಳಲ್ಲಿ ಒಂದು: ಆ 
ನರುಸನೇ ಪ್ರಭನ . . . ಪರೀಧಾವಿ. . . ಅಕ್ಷಯನೆಂದಜುನತ್ತು ತೆಲಿ 


೭೩-೨೬); 


ನಾಗಿಹುದು (ನಿನೇಕ. ೩೨೧). "ಪರಿಧಾವಿ' ಪರಾ. 
[ಸಂ.ಪರೀಧಾವಿನ್‌] 
ಪರೀಭಾವ (ನಾ). ತಿರಸ್ಕಾರ; ತಾತ್ಸಾರ; ಅನಾದರ: 
“ ಅನಾದರೆಃ, ಪರಿಭವಃ, ಸರೀಭಾವಃ, ತಿರಸ್ಕ್ರ್ರಿಯಾ , , . ಅಸೂರ್ಕ್ಕಣಂ 
೬ ೯ ತಿರಸ್ಕಾರದ ಪೆಸರುಗಳು” (ಸಿದ್ಧಾಂತಿ. ೬೪). [ಸಂ.] 


ಪರೀರಂಭಣ (ನಾ). ಆಲಿಂಗನ ; ಅಪ್ಪುಗೆ: “ಪರೀರಂಭಣಂಗ್ಯೈ' 
ಪರಾ. [ಸಂ.] 

ಪರೀರಂಭಣಂಗೈ (ಕ್ರಿ). ಆಲಿಂಗಿಸು; ಅಪ್ಪು : ಪುನರಸಿ ಸರೀ 
ರಂಭಣಂಗೈುತಲಿ ಶಿರದಗ್ರವಾಘ್ರಾ ದಿಂದ ಸಂಭ್ರ ಮಗೊಂಡಳವಿಂತಾಹ್ಲಾದ 
ದಿಂದ (ನೆಂಕಾರಾ, ೨-೧೦-೩೫), [ಪರೀರಂಭಣ-ಕೈ ( ಆಕೆಯ )] 

ಪರೀವರ್ತ (ನಾ). ಬದಲಿ ವ್ಯಾಪಾರ; ವಿನಿಮಯವ್ಯವಹಾರ : 
“ಪರಿದಾನಂ, ಪರೀವರ್ತಃ, ನೈಮೇಯಃ, ನಿಯಮಃ-೪ ಒಂದು ಬಗೇ 
ಜಿನಸು ಕೊಟ್ಟು ಆದಕ್ಕೆ ಬದಲಾಗಿ ಮತ್ತೊಂದು ಬಗೇ ಜಿನಸು ತೆಗೆದು 
ಕೊಳ್ಳುವಿಕೆ” (ಸಿದ್ಧಾಂತಿ. ೨೯೭). [ಸಂ.] 

ಪರೀವಾದ (ನಾ). ಅಪವಾದ; ನಿಂದೆ; ದೂರು: “ಅಪವಾದಂ 
ಕ್ಷೇಪಂ ನಿಂದೆ ಸರೀವಾದಂ ವಿಗರ್ಹಣಂ ಕುತ್ಸಾರ್ಥಂ” (ವಸ್ತು ಕೋ, 
೪೦-೩೪); ಆ ಕಲ್ಪಿ ತನೇದನೆಗಿಂತ ಈ ಪರೀವಾದದಿಂದ ಮುಕ್ತ ನಾಗು 
ವುದು ಯೋಗ್ಯನಲ್ಲವೆ? (ಅಸವಾ. ೨೦). [ಸಂ.] 

ಪರೀವಾಹ (ನಾ).೧. - ಪರಿವಾಹ ೧, ೨. - ಪರಿವಾಹ ೨: “ಪರೀ 
ವಾಹ, ಜಳೋಚ್ಛ್ಛ್ವಾಸಃ--ಈ ೨ ಕಡೆಗೋಡಿ” (ಹಲಾಯು, ೧೧೨-೫೫). 

[ಸಂ.] 

ಪರೀಷಹ (ನಾ). ೧. ತಾಳಿಕೊಳ್ಳು ವಿಕೆ; ಸಹಿಸುವುದು. 
೨. ತಡೆ; ಅಡ್ಡಿ; ಎಡರು: ತ್ರಿಪುರದ ಸುತ್ತುವಳಯದೊಳ್ಳಲ್ಲಲ್ಲಿ ಬಿತ್ತರ 
ದಿಂದ ಪರೀಷಹ [ಸಾಲಂ. ಪರಿವೇಷ]ವೆನಿಸುವ ಕೊತ್ತಳಗಳು ರಾಜಿಪುವು 
್ರಪಸಾಂ. ೪೪). ಹಿ. [ಜೈನ] ಸಮ್ಯರ್ಕಜ್ಞಾ ನಾರ್ಜನೆಗೆ ಇರುವ 
ಇಪ್ಪತ್ತೆರಡು ಬಗೆಯ ಆಡ್ಲಿ,-ಉಪದ್ರವ : ಪಸಿವುಂ ನೀರಬಕ್ಕಿ 
ಮೊದಲಾಗೊಡೆಯ ಇಪ್ಪತ್ತೆರಡು. ಪರೀಷಹಂಗಳುಮಂ ಸೈರಿಸಿ 
'ನೆಡ್ಮಾರಾ. ೧-೮);  ಅಳುರ್ವ ಪರೀಷಹಾನಳಶಿಖಾನಳಿಗಳ್‌ ಕೊಳೆ 
ಧೈರ್ಯನುಂ (ಆದಿಪು, ೨-೫೯); ಪರೀಷಹ[ಭ]ಟಿರಂ ಬಂಚಿಸುವಂತೆ 
ಕಾಪಿನ ಬಂಟರಂ ಬಂಚಿಸಿ (ಸುಕುನಾ, ೧೧-೮೩ ವ); ತೂಳ್ಡೆ ಪರೀಷಹಂ 
ಗಳಂ ಮೇಳಿಸಿದಂ ಜಯಾಂಗನೆಯನೇಕವಿಹಾರದೊಳಾ ಮುನೀಶ್ವರಂ 


(ಸಂರಾಮಾ, ೧೬-೬೧); ಧೈರ್ಯಂ ಘೋರತಪಃಸರೀಷಹಸಮೂಹ 
ಪ್ರಾಪ್ತಿಯೊಳ್‌  (ಚಂದ್ರಪ. ೧-೪):  "ದ್ಯಾವಿಂಶತಿನರೀಷಹ?, 
"ಸರೀಷಹಜಯ' ಪರಾ. [ಸೆಂ.] 


ಪರೀಷಹಜಯ (ನಾ). (ಜೈನ] ತಸಸ್ಸಿಗೆ ನಿಘ್ನಗಳಾಗಿ ಬರುವ 
ಇಪ್ಪತ್ತೆರಡು ಬಗೆಯ ಉಪದ್ರವಗಳನ್ನು ಗೆಲ್ಲುವುದು; ತೀವ್ರ 
ವಾಗಿ ಹಸಿವು, ನೀರಡಿಕೆ ಮೊದಲಾದ ಬಾಧೆ ಉಂಟಾದರೂ 
ಶಾಂತವಾಗಿ ಅವುಗಳನ್ನು ಸಹಿಸುವುದು; ಐ “೧. ಹಸಿವು ಸಹಿಸು 
ವುದು. ೨. ಬಾಯಾರಿಕೆ ತಡೆಯುವುದು. ೩. ಚಳಿ ಸಹಿಸು 


3೩.೭೭ 


ಕ 


25. 


9 


8 


40 


ಪಸರೀಹಾರಲೇಖ 
ವುದು. ೪. ಬಿಸಿ ತಡೆಯುವುದು. ೫. ಸೊಳ್ಳೆ, ನೊಣ 
ಮೊದಲಾದವುಗಳ ಕಡಿತವನ್ನು ತಡೆದುಕೊಳ್ಳುವುದು. 


೬, ಬಟ್ಟೆಯಿಲ್ಲದೆ ಬೆತ್ತಲೆಯಿರುವುದರಿಂದಾಗುನ ತೊಂದರೆ 
ಗಳನ್ನು ಸಹಿಸುವುದು. ೭. ಅರತಿ-ಅಪ್ರೀತಿಯ ಬಾಧೆಯನ್ನು 
ಸಹಿಸುವುದು. ೮. ಹೆಂಗಸರಿಂದಾಗುವ ಬಾಧೆಯನ್ನು ತಡೆದು 
ಕೊಳ್ಳುವುದು (ಸ್ತ್ರೀ ಸಹವಾಸ ಬಿಡುವುದು). ೯. ಒಂದೇ ಕಡೆ 
ಹೆಚ್ಚು ಕಾಲ ನಿಲ್ಲದೆ ಸಂಚರಿಸುತ್ತಿ ರುವುದು; ಆಗ ಉಂಟಾಗುವ 
ಬಾಧೆಗಳನ್ನು ಸಹಿಸುವುದು. ೧೦. ಮಲಗುವ ಕಡೆ ಆಗುವ 
ತೊಂದರೆಯನ್ನು ಸಹಿಸುವುದು. ೧೧. ಕುಳಿತಿರುವಾಗ ಆಗುವ 
ತೊಂದರೆಗಳನ್ನು ತಡೆದುಕೊಳ್ಳುವುದು. ೧೨. ಬೈಗುಳನ್ನು 
ಸಹಿಸಿಕೊಳ್ಳುವುದು. ೧೩. ಹೊಡೆತವನ್ನು ಸಹಿಸುವುದು. 
೧೪. ಯೋಚನೆಯಲ್ಲಿ ಆಗುವ ಕಷ್ಟನಿಷ್ಠುರಗಳನ್ನು ಸಹಿಸಿ 
ಕೊಳ್ಳುವುದು. ೧೫. ಬೇಡಿ ಭಿಕ್ಷೆ ಸಿಕ್ಕದಿದ್ದರೆ ಖೇದಪಡದೆ 
ಸಹಿಸುವುದು. ೧೬. ತನ್ನ ತಪಸ್ಸಿಗೆ ತಕ್ಕ ಮಹಿಮೆಗಳು 
ಕಾಣಿಸಿಕೊಳ್ಳ ದಿದ್ದರೂ ಅದನ್ನು ಸಹಿಸುವುದು. ೧೭, ರೋಗ 
ಬಂದರೆ, ದೇಹದ ಅನಿತ್ಯತೆಯನ್ನು ಭಾವಿಸಿ ಚಿಕಿತ್ಸೆ ಮಾಡಿ 
ಕೊಳ್ಳ ಡೆ ಬಾಧೆಯನ್ನು ಸಹಿಸುವುದು. ೧೮. ಮುಳ್ಳು ಕಲ್ಲು 
ತಾಕಿದ ನೋವನ್ನು ಸಹಿಸುವುದು. ೧೯. ತನ್ನ ಪ್ರಜ್ಞೆಗೆ 
ಅಹಂಕಾರ ಪಡದೆ ಇರುವುದು. ೨೦. ತನಗೆ ಇನ್ನೂ ಉತ್ತಮ 
ಜ್ಞಾನ ಬರಲಿಲ್ಲವಲ್ಲಾ ಎಂದು ತನ್ನ ಅಜ್ಞಾನಕ್ಕೆ ಕೊರಗ 
ದಿರುವುದು. ೨೧. ಸೂಕ್ಷ್ಮಪ್ರಾಣಿಗಳಿಗೆ ತೊಂದರೆಯಾದೀ 
ತೆಂದು ಮೈ ತೊಳೆಯದೆ ಅದರಿಂದಾದ ಬಾಧೆಯನ್ನು ಸಹಿಸು 
ವುದು. ೨೨. ಜನ ತನಗೆ ಪುರಸ್ಕಾರ, ಮಾಡದಿದ್ದರೆ ತಾಳಿ 
ಕೊಳ್ಳುವುದು” (ಆದಿಪು. ಸಂಗ್ರಹೆ. ೫೬, ಪೀಠಿಕೆ): ನಿಯೆತಿಯಂನಾರ್‌ 
ಮಾಜಿದಪರ್‌ ಭಯಮೇವುದೊ ಮುಟ್ಟ ದೆಡೆಗೆ. ಸೈರಿಸುವುದೆ. ಕೇಳ್‌ 
ನಯವಿದೆ ಪೆತ್ತ ಪರೀಷಹಜಯಮೆ ತಸಂ ತಪಕೆ ಬೇಆಕ ಕೋಡೆರಡೊಳವೆ 
(ಯಶೋಚ, ೧-೪೯); ಗುರಿ ಸಾಧಿಸುವಾಗ ಬರುವ ಹಸಿವು, ಬಾಯಾರಿಕೆ 
ಮೊದಲಾದ ತೊಂದರೆಗಳು ಪರೀಷಹಗಳು. ಅವನ್ನು ಗೆಲ್ಲುವುದೇ 
ಪರೀಸಹಜಯ (ಆವಿಫು. ಸಂಗ್ರಹ, ೫೬1i, ಪೀಠಿಕೆ). [ಪರೀಷಹ--ಜಯ] 

ಪರೀಸ್ಟಿ (ನಾ). ೧. ಪರೀಕ್ಷೆ; ತನಿಖೆ. ೨. (ಶ್ರಾದ್ಧ ಭೋಜನ 
ಕ್ಕಾಗಿ ಬ್ರಾಹ್ಮಣನನ್ನು) ಶ್ರಜೈಯಿಂದ ಹುಡುಕುನಿಕೆ,-ಅನ್ವೇ 
ಹಿಸುವಿಕೆ : “ಪರ್ಯೆೇಸಣಾ, ಸರೀಷ್ಟಿ 1," ಅನ್ಟೇಸಣೂ, ಗವೇಷಣಾ 
—೪ ಶ್ರಾದ್ಧಾಧಿಗಳಲ್ಲಿ ನಿನುಂತ್ರಣಕ್ಕೆ ಯೋಗ್ಯನಾದ ಬ್ರಾಹ್ಮಣನನ್ನು 
ಶ್ರಜ್ಞೆ ಯಿಂದ ಹುಡುಕುವಿಕೆ? (ಸಿದ್ಧಾಂತಿ, ೨೨೪). ೩. ಗೌರವ; 
ಮರ್ಯಾದಿ. : ೪. ಇಷ್ಟ; ಒಲವು. " ೫. ಉಪಚಾರ ; 
ಪರಿಚರ್ಯೆ ; ಸೇವೆ: “ಸರಿವಸ್ಕಾ, ಪರಿಚರ್ಯಾ . , . ಸಂಸ್ಟಿಃ, 

* ಉಪಚಾರಃಈ ೧೧ ಬೆಸಕೆಯನ್ವಿ ದರ್ಶೆ. ಪೆಸರ? 
(ಹಲಾಯು, ೨೧-೧೨೯), [ಸಂ.] 

ಪರೀಸಾರ (ನೂ). ಸುತ್ತಾಡುವುದು; ತಿರುಗಾಡುವುದು; ಸಂಚಾರ; 
“ಫರಿಸರ್ಯಾ, ಪರೀಸಾರಃ-.೨ ತಿರುಗುವಿಕೆ? (ಸಿದ್ಧಾಂತಿ, ata). [Ao] 

ಪರೀಹಾರ (ನಾ). (ತೆರಿಗೆಯಲ್ಲಿ ತೋರುವ) ವಿನಾಯಿತಿ: 
"ಪರೀಹಾರಲೇಖ' ಪರಾ. [ಸಂ.] 

ಪರೀಹಾರಲೇಖ (ನಾ). (ತೆರಿಗೆಯಿಂದ) ವಿನಾಯಿತಿ ಮಾಡಿರು 
ವುದನ್ನು ಸೂಚಿಸುವ' ದಾಖಲೆ : ಪರಿದಾನಲೇಖಗಳು ; ಪರೀಹಾರ 
ಲೇಖಗಳು . . . ಇವು ಇನ್ನೂ ಕೆಲವು ಶಾಸನಪ್ರಭೇದಗಳಾಗಿನೆ. 
(ಕರಾಅ. ೪೫). [ಪರೀಹಾರ-- ಲೇಖ] 


ಸೇವಾ ., 


ಪರೀಹಾಸ 


ಪರೀಹಾಸ (ನಾ). ನಿನೋದ; ಪರಿಹಾಸ: “ದ್ರವಃ ಕೇಳಿಃ, 
ಪರೀಹಾಸಃ . . . ನರ್ಮನ್‌-೬ ಸ್ತ್ರೀ ಪುರುಷರ ಪರಿಹಾಸಕ್ಕೆ ಹೆಸರು 
ಗಳು? (ಸಿದ್ಧಾಂತಿ, ೬೮), [ಸಂ.] 

ಪೆರು, (ನಾ). ೧. ಕಬ್ಬು, ಬಿದಿರು ಮುಂತಾದುವುಗಳ ಗೆಣ್ಣು ; 

; “ಗ್ರಂಥಿ, ಪರ್ವ, ಪರುಃ-೩ ಬಿದಿರು ಗೆಣ್ಣು ಗಳ ಫೆಸರುಗಳು” 

೨. ಸ್ವರ್ಗ. ೩. ಪರ್ವತ. ೪. ಸಾಗರ. 

[Aಂ.] 

ಪೆರು (ನಾ). [ಸಂಗೀತ] ಹಾಡಿನ ಒಂದು ಬಗೆ: ದರು ಪರರು] 

ವಿಕೃತಿ ನಿಂದಾಣವೆಂಬ ಚತುರ್ನಿಧದಂಡಿಯಲ್ಲಿ ರಂಗುರಕ್ತಿ ರೀತಿದೋಟಿಂ 
, ಪಾಡಿ ಮೋಹಿಸುವ ಗಾಯಂಕರಿಂ (ವಿನೇಕ. ೧೯೦). 'ದರ್ಯು' 

ಪರಾ. [0] 

ಪೆರು (ನಾ). ಒಂದು ಪ್ರಜೀಶದ ಹೆಸರು; ಐ ಆಂಧ್ರಪ್ರಜೀಶದ 
ಹಿಂದೂಪುರ ತಾಲ್ಲೂಕಿನ ಒಂದು ಪ್ರದೇಶ: ಪರುನಿಷಯೇ ಫೆರಟಿ 
ಭೋಗೇ ಕುರಊರನಾಮಗ್ರ್ರಾಮೋ ದತ್ತ (ಮೈಆರಿ. ೧೯೧೫, ೧೮-೧೬ ; 
400). [ಇದು *ಪರುನಿ' ಎಂಬುದರ ಅಪಲಿಖಿತನಿರಬಹುದು] 

ಪರುಕಿಸು "ಪರಿಕಿಸು' ನೋ. 

ಫರುಜಂ, "ಪರಜು' ನೋ. 

ಪೆರುಜ್ಮು (?) (ನಾ). (?): ಸಿಂಧುನಿನವೋಲ್ಕೊರವುತ್ತೈತಂದುದುಭಯ 
ಬಲ ನಿಂದು ಪರುಜುಂ ಮಾಡಿ ದಳ ಚಲನನಾಯ್ತು ಸುರವೃಂದ 
ನೋಡುತ್ತಿ ರಲ್ನ ಭದೊಳೆ (ತುರಂಗ. ೪೩-೩೩). [?] 

ಪರುಟಿನ “ಪರುಠವ' ನೋ. 

ಪರುಟಿವಣೆ "ಸರುಕವಣೆ' ನೋ. 

ಪರುಟಿವಿಸು "ಪರುಠನಿಸು' ನೋ. 

ಪೆರುಠವ, ಪರಿಠವ, ಪರುಟಿನ (ನಾ). ೧. ವಿಸ್ತಾರ; ವಿಶಾಲತೆ; 
ಹರಹು : “ಪರುಶನಮೆನೆ ವಿಸ್ತರಂ? (ಭಾರಿ. ೧೪). ೨. ಅತಿಶಯತೆ: 
ಮುರಿಮುರಿದ ಕೊತ್ತಳದ ಸಾಲಿನ ಪರುಕನದ ಹುಲಿಮುಖದ 
ಬಾಗಿಲ. . . ಕಾಂತಿ ರಂಜಿಸಿತು (ನಳಚ. ೧-೨೦). ೩. ಹೆಚ್ಚಳ ; 
ಆಧಿಕ್ಯ ; ಸಾಂದ್ರತೆ: ಪಾತಕದ ಪರು[ಪಾಉಾಂ.ರಿ]ಕವದ ಮಂಖದ 
ಮಹೀತಳಾಧಿಪ ಸುಯ್ದು ನೊಂದನು (ಕುನ್ಕಾಅ: ೪-೧೬), 
೪. ಹಿರಿಮೆ; ಶ್ರೇಷ್ಠತೆ: ಮೇರೆ ನಿಮ್ಮಾತ್ಮಜರಿಗವನಿಯ 
ಪಾಲನೆಯ ಪರುಕನದ ಪಟ್ಟವ ಪಾಲಿಸುವರು (ಕುಪ್ಯಾಸ, ಓರಿಇ. 
೧೭-೬೭) ; ಸೆರೆ ಚತುರ್ಪಶಲೋಕಲೋಕದ ಹಿರಿಯರಿನ್ಮೈ ಹೇಳ್ಳಿ 
ಕೇಳ್ಳೆಯ ಪರುಕನದೊಳ್ಳಿತಂದ ವಿತರಣಮಂತ್ರಿ ನಿತರಣನು (ಅಂಬಿಕಾ, 
೧೨-೧೨). ೫. ಭದ್ರತೆ; ದೃಢತೆಯನ್ನು ಹೊಂದಿದುದು ; 
ಮುತ್ತೆ ಮದನಂಕುರಿಸಿ ಸಲ್ಲವಿಸಿತ್ತು ದಕ್ಷಂಗರಸುತನದ ಪದಸ್ಥಿಕೆಯ 
ಫರುಶವದ ಸಿದ್ಧಿಯಲ್ಲಿ (ನಿಭಾಗ. ೪-೧-೧೬)... ೬. ಸಿದ್ಧತೆ; 
ಏರ್ಪಾಟು; ತಯಾರಿ: ಕರೆಸು ಧೌನ್ಯಾದಿಗಳನಿಲ್ಲಿಯ ಪರುಠ 
[ಸಾಲಂ.ಟಿ]ನವ ಮಾಡೆಂದು (ಕುನ್ಯಾಸ, ೭-೧೪); ತನ್ಮಯನಾಗಿ 
ನೈ ಸನಿದ್ದಿರವನಾ ಪೂಜಾನಿಧಾನದ ಪರಿವಿಡಿಯ ಪರುಠವವನೆಲ್ಲವ ಮಣಿದು 
ಕುಳ್ಳಿರ್ದ (ಸಿಭಾಗ, ೫-೫-೧೫); ಪರುಕನನೊಳಗೊಳಗೆ ಪುಟ್ಟಿ ದುದು 
ಗಾಲವನುಂನಿಪನಾಚ್ಞಿಯಲಿ (ಅಂಬಿಕಾ, ೪೮-೧೩). ೭. ಹೇಳಿ 
ಕೊಟ್ಟುದು ; ಫಿರೂಪಿಸಿದುದು : ಸಾಂಡವರರಸಿ ಬೆಸಗೊಳಲೀಕೆ 
ಪಾರ್ಥನ ಸರುಕನದ ಮಾತುಗಳನೆಂದಳು ನಗೆಯ ಮೊಳೆ ಮಿನುಗೆ 
(ಕುವ್ಯಾಆ, ೧೯-೪೮). ಪೆರಿಶವ: ೩. ನಾರಿಯರು . , . ಹೆಣನಲಿ 
ಹೊರಳಿದರು. ವಿನಿಧಪ್ರಳಾಸದ ಪರಿ[ಪಾಳಾಂ,ರು]ಶವವನೆಂತಜದರೋ 
ವರ್ಣಿಸುವಡರಿದು (ಕುವ್ಯಾಗ. ೧೨-೬); ೮. ಠೀವಿ; ಸೊಗಸು; 


. ೧೫೦). 


೫೩೭೮ 


20 


35 


40 


45 


ಪೆರುಶನಣೆ 


ಬೆಡಗು: ವಾಹಳಿಯೊಳ್‌ ವಳಯಕ್ಕೆ ಸಾರ್ದು ಮಂಂ ಪರಿಠವಜೊಳ್‌ 
ಪ್ರಸಿದ್ಧ ಮೆನಿಸಿರ್ದ ತುರಂಗದ ಭಂಗಿಯಿಂದಮಾ ಹರಿಯ ಮನಕ್ಕೆ ತನ್ನ 
ಗತಿ ಮಾಡೆ ಮುಹೋತ್ಸವನುಂ ತುರಂಗನುಂ (ನುಜಾನೇ. ೬-೧೩೦). 
ಪಕುಟಿವ : ೧. ನಿದ್ಕೈಶ್ವರ್ಯಮಸ್ಟಗುಣ ಕೇಸರದ ಪರುಟಿನಡೊಳು 
ಸ್ಮಾಪಿತಂ (ಲಶಿಚಿಂ, ೨೭-೨೭). ೩. ತಾಯ ಗರ್ಭದಿನಯ್ವಡಿಯ 
ಪರುಟಿನದ  ರಕ್ಷೆಯಂತಿರೆ (ಕೇನಣ. ಲೆ. ಮಹಾ 
ಸರಿಜನಂ ವರನುಂತ್ರಿಮಂಖ್ಯರ್ಪಸಾಯತರು ಬಾಹತ್ತರಂ ನಿಯೋಗ 
ಪರುಟಿನದೊಳೆಡಬಲದಿ ಮುಂದೆ ನಿಂದೆಸೆವುತಿರೆ. (ಲಕಿಚಿಂ. ೩೧-೩೪). 
೯. ರೂಢಿ; ರೀತಿ; ಬಗೆ; ನರರ ಪರುಟಿನದ ಭಾಷಾಂಕಿತ 
ಬರಹವಲ್ಲ ಕರ ಹೊಸತು ದೇವಲಿಸಿಯಹುದರಿ (ಲಿಚಿಂ, ೩೧-೪೮) 
ನಿಮ್ಮೊಳೀ ಮಾನುಷರ ಪರುಬವವಿಲ್ಲ [ಪಾಂಂ.ನೀವು ದಿಟಿ ಮಾಫಿಸರ 
ಪರುಶನನಲ್ಲ]  ನೀವಾರು. (ಕುನ್ಯಾಆ. ೧೬-೩೧); ಪರರುಪಮಾನ 
ಪರರೊಡ್ಡ ನದ ಪರುಟಿ[ಪಾಂಾಂ,ಕ]ವದ. ಹರಹು ಹೊಗದಗ್ಗಳಿಕೆ 
(ತೊರಂ. ೧-೧-೧೦). 
[ಪ್ರಿ ಪರಿಟ್ಕಿ ವ./ಸಂ. ಪರಿಸ್ಮಾಪನ. /ತೆಲು. ಸರಿಢವ] 
ಪರುಶವಣೆ, ಸರಕವಣೆ, ಪರುಟವಣೆ (ನಾ). ೧. ನಿಸ್ತಾರ ; 
ವ್ಯಾಪ್ತಿ : ಸಂಧ್ಯಾರಾಗದ ದೇವಾಂಗದ , , , ಪದ್ಮರಾಗದ ಪಾವುಡದ 
ಸರುಶೆ[ಪಾಠ2ಂ. ಟಿ]ನಣಿ ಪಸರಿಸೆ ಸರಿದು ನೆರೆದು 
ತರಂಗೊಂಡ ತುರಗಸಂಘಾತದಿಂ (ರಾಜಶೇ, ೬-೧೧ ವು. ೨. ವಿಶದ; 
ವಿವರ: ಇಯಕನು ಪರುಠವಣೆಯಾಗಿ ಹೇಳಲಾರಂಭಿಸಿದನು. 
(ಮಲ್ಲಿ... ೨೫೮). ೩. ಸಿದ್ಧತೆ; ಏರ್ಪಾಟು ; ವ್ಯವಸ್ಥೆ : 
ಆ ಮಂದಿರನಿಕಾಯಕೆ ಬಾಗಿಲೊಂದು . . . ಹೊಜಗೆ ಮಂದ್ರಿಸಿ ಕಿಚ್ಚ 
ಚುಚ್ಚುವ ಪರುಠವಣೆಯಲಿ ಖಳ ಪುಕೋಚನನಂದು ನಿರ್ನಿಸಿದ (ಕುಮ್ಯಾಆ. 
೮-೭೦) ; ಸಚರಾಚರರಿಗಿರಲಳವಡಿಕೆ ಮಾಡಿದ ಪರುಕವಣೆ ಚೆನ್ನಾಯ್ತ್ರು 
ಚತುರಾನನನ ಚದುರಿನಲಿ (ಪ್ರಭುಲೀ. ೨-೩) ; ಅನನೀಶ್ವರರ ಮಾನ್ಯತೆಯ. 
ಪರುಠ[ಪಾಠಾಂ. ಟಿ]ನಣೆ ವಿಜಯಂಗೆ ಸೇರಿತು (ತೊರರಾ. ೧-೭-೨೪) ; 
ಹಿರಿದು ಪೂಜೆಗೆ ಅಸ್ತ್ರಶಸ್ತ್ರದ ಪರುಕವಣೆ ನಿಸ್ಮೆಯಲಿ ಕುಳಿತ ದುರುಳ 
ಮೈರಾವಣನ ಕಾಣುತಲಿ (ಉತ್ತಳ, ೩೪-೩೩). ೪, ಪದ್ಧ ತಿ; ಕ್ರಮ: 
ಇರಲಿ ಲೌಕಿಕ ವೈದಿಕಂಗಳ ಸರುಶವಣೆಯಿ ಹಪರಗಳೆರಡಣ ಪರಿಯ 
ಸದ್ಗತಿಗಳನು ಸಂಗ್ರಹಿಸಲಿ ಕುಮಾರಕನೆ (ಉತ್ತ ಕ. ೪-೨೮) ೫. ಸಡಗರ ; 
ಆಡಂಬರ : ನೈದಿಕಕರ್ಮನಿಷ್ಮರ ಪದವಿಗಳ ಪರುಕವಣೆಯನು ಕಲಿಪಾರ್ಥ 
ನೋಡು (ಕುನ್ಯಾಆ, ೭-೮೦); ಬಂದನು ರಾಮನೃಪ ತನ್ನ a ಇಳ 
ಬಾಂಧವರಾ ಪರುಕನಣೆಯಲಿ (ಉಮಚ, ೨೮-೯೯); ತಾನೂ ಅರಳೀ 
ಕಟ್ಟಿಗೆ ಹೋಗುತಾ 'ವಿಶೇಷವಾದ ಪರುಕನಣೆಯಿಂದ ತಾನೂ ಒಬ್ಬನೇ 
ಇಷ್ಟು ಮರಕ್ಕೆ ಪೂಜೆ ಮಾಡುತಾ (ನಾನುರಾ" ೧೩೯) ; ಪದ್ಮಾಸನನ 
ಸಬೆಯ ಸರಂಠವಣೆ ಎಣೆಯಿಲ್ಲದ್ದು (ರಾಜಸೂ. ೭). ೬. ಅಚ್ಚುಕಟ್ಟು ; 
ಅಣಿ ; ಒಪ್ಪು : ಇನಳಿಂದ ನರ್ಣಿಸಲ್ಪ ಟ್ಟಿ ಅಡಿಗ್ಗೆ ಊಟಿದ ಪರುಕನಣೆ 
ಯನ್ನು ಕೇಳಿ ಅಲ್ಲಿ ಸೇರಿದ್ದ ಹೆಂಗಸರಲ್ಲಿ ಕೆಲವರು . . . ನಗುತಿದ್ದರು 
(ಅದೂಟ, ೧೧೪); ಊಟಿ, ತಿಂಡಿಗಳ ವಿಷಯದಲ್ಲಿ ಅವರಿಗೆ ಪರುಶವಣೆ ಹೆಚ್ಚು 
(ಕೂ). ಪೆರಿಠವಣೆ: ೩. ಅನ್ನು ದೇವರ ಜೀಸಿಯ ಬೀಯದ ಪರಿಶವಣೆ. 
ಗದ್ಯಾಣನಯೆನ್ನಿ (ಸೌಇಇ. ೫೫, ೧೦೧-೫೨; 1129); ಸೈನ್ಯವನ್ನು 
ಕಳುಹಿಸುವ ಸರಿಶನಣೆಯೇಕೆ? (ತ್ರೀಉಯ, ೧೫೧). ಪರುಟವಣೆ : 
೩. ಪರಿಕರದ ಪರುಟನಣಿಯಲಿ . . . ನಿಯೋಗಿಗಳಾಪ್ತ ಜನಸಹಿತೈದಿದರು 
ನನವ (ಕುನ್ಯಾಅ. ೧-೨೧), ೫. ಒಂದೆಜೆಯೊಳ್‌ ಪರುಟಿವಣೆಯ ಗಾನದ 
ನಚ್ಚಣೆಯ . . . ಡೇವಾಂಗನೆಯರ ಗೊಂದಣಂ (ಉಮಾಶ್ವ, ೭೬-೨೮); 
ಹಬ್ಬದ ಪರುಟಿನಣೆಯಿಂದ ಅಕ್ಕಪಕ್ಕದ ಗೆಳತಿಯರನ್ನು ವಿರಿ ಶೋಭಿಸ 


೧0೧-೫೪). 


ಪರುಠವಿಸು 


ಬೇಕೆಂದು. ಹೆಂಗಸರು ಬಗೆಬಗೆಯ ಆಹಾರಸಾಮಗ್ರಿಗಳನ್ನು 
ಗೊಳಿಸುತ್ತಿರುವರು (ಬಿನ್ನಬೇ: ೩). 
ಪರಿಠವಣಂ ಮಾಡು ಎಸಜ್ಜು ಮಾಡು ; ಸಿದ್ಧಗೊಳಿಸು : 
ಹಿರಿಯನಳ ಮನೆಯೊಳೆಲ್ಲಾ ಸರಿಕನಣಂ ಮಾಡೆ ಪೇಟ್ಸು ಕಳುಪಿ 
(ಧರ್ನುನ. ೨-೪೮). [ಪರುಕನ + - ಅಣೆ] 
ಪರುಠವಿಸು, ಪರಿಕವಿಸು, ಪರುಟವಿಸು (ಕ್ರಿ). ೧. ತೋರಿಸು; 
ಕಾಣಿಸು: ನೂಹೇಶ್ವರನಿಸರನನೇಕಪ್ರಕಾರದ ನಾಟಿಕಂಗಳಂ ಪರುಕನಿಸ 
» * ೬ ತ್ವರಿತದಿಂ ತೋರ್ಪರ್‌ (ಸದ್ಮರಾ, ೬-೬೩); ಪರಿಪರಿಯ ಶಿನಲಿಂಗ 
ಭಕ್ತಿಯ ಪರುಕನಿಸಿ ಕಾಲನ ನಿವಾರಿಸಿ ಹರನನೊಚ್ಚ ತಗೊಂಡ ಶಿನಶರಣರಿಗೆ. 
ಶರಣಾರ್ಥಿ (ಸ್ರಭುಲೀ, ೧-೭). ಪಿ. ನೆರವೇರಿಸು; ನಡೆಸು: ಸುರ 
ಮುನಿಯ ನುಡಿವಿಡಿದು ಲಗ್ನವ ಸರುಕ[ಪಾಠಾಂ. ಟಿ]ನಿಸಿದರು (ತೊರರಾ. 
೧-೧೬-೩೬೪) ; ವಂದಿಸುತೆ ಪೂಜೆಯಂ ಪರುಕವಿಸಿ ಶಿಶುವ ಮಂದದಿಂದೆ 
ಪದಣಿಡೆಗೆ ಸಾರ್ಚಿ (ಉಾಘಚ, ೨-೩೫). ೩. ಉಂಟುಮಾಡು; 
ಒದಗಿಸು: ನಿಜಸುಖಮನೆರ್ದೆವನೆಯೊಳ್‌ ಪರುಕನಿಸುವ ಸುಜ್ಞಾನದ 
ತಿರುಳೆನಲೆಸೆದತ್ತು ಮೂರ್ತಿ ಪಂಪಾಂಬಿಕೆಯಾ (ಉದ್ಭಟ, ೩-೪೦); ವರುಷ 
ಹದಿನಾಅಜಲಿ ಮೃತ್ಯುನ ಪರುಠೆ[ಸಾ390, ಟಿ]ವಿಸಿದುದು ಕರ್ಮಗತಿ 
(ಕುಪ್ಯಾಅ. ೧೪-೧೭); ಅಖುಹುವಳಂ ಹುಗಳನಾ ನುಂಗಲೆಯ ಚಿತ್ತ 
ದೊಳು. ಪರುಶಠವಿಸಿ (ಸೌಂದಪು. ೮-೭೧) ; ವಿಂತ್ರನೆನಗೆಂದೆನಿಸುವೀ 
ಮೃಗಪುತ್ರನನು ಬೇರ್ಪಡಿಸಿ ತನಗೆ ಪರತ್ರಗತಿಯನು ಪರುಕನಿಸಿದ್ಳೆ 
(ಭಾಗ, ೫-೫-೪೩)... ೪. ವಿಸ್ತರಿಸಿ ಹೇಳು; ವಿವರಿಸು: ನೀ 
ಪರುಕವಿಸು ನಿರ್ಜರರಿಗೆ ಬಂದ ಸಂತಾಪವಿದೇನು (ನೋಹತ, ೫-೧೪) ; 
ನೃಪನ ಸಭೆಯೊಳಗೆ ಸರುಶನಿಸಿ ನೀನೆಂದ ಮಾತನು ನರಸಭಾಮಧ್ಯದಲಿ 
ನುಡಿಯಲೆ (ನಳಚ. ೫. ಆವರಿಸು; ಮುತ್ತು: 
ನುಹಾಪಾತಕನೆನ್ನ ಪೊಳಲ ತಾ ಪರುಕವಿಸಿಕೊಂಡತುಳಯಂದ್ಕ ವನು 
ನಾನಾಸರಿಯೊಳು ಮಾಡುತಿರಲು (ಅ೦ಜಡ. ೧೩-೨೬೯). ೬. ಏರ್ಪಾಟು 
ಮಾಡು ; ವ್ಯವಸ್ಥೆ ಮಾಡು ; ಅಣಿಗೊಳಿಸು : ಕರೆದು 
ಭೀನುನ ನಕುಳನನು ಸಂಗರಕೆ 
ಠೆವಿಸಿ ಕಳುಹಿದನು ಸೌಭದ್ರಂಗೆ ಪಡಿಬಲವ (ಕುನ್ಯಾದ್ರೋ. ೫-೬೨); 


ಸಜ್ಜು 
% 


೮-೧೯). 


ತುಂಬರಮಂತ್ರಿಯಂಲುಪೆ ಬೀಡಾರ ಮುಂತಾದನಂ ಪರುಕನಿಸಿ 
(ಸಾಂದಪು. ೧೧-೩೪);  ಕದನಕೆ ಸುರಸತಿಯೆ ಚತುರಂಗಬಲಗಳ 
ಪರುಠವಿಸಿ ಕಳುಹಿದನು (ಉತ್ತಕ. ೬-೨೪). ೭. ಸಿದ್ಧವಾಗು ; 


ತಯಾರಾಗು : ಮಧ್ಯರಾತ್ರಿಯೊಳಿಅಿತದಂಘವಣೆಯಲಿ ಸರುಕವಿಸಿದನು 
ಗುರುಸೂನು : (ಕುನ್ಯಾಗ, ೮. ನೇನುಕ ಮಾಡು; 
ಗೊತ್ತು ಮಾಡು; ನಿಯಮಿಸು: ಜೀನಕಿಯಂ ತರಿಸಿ ಕಾಪುನೇಲಿರಿಸಿ 
ಹಿತರುನುಹಿತರುನುಪ್ಪ ಪರಿಚಾರಕಿಯರಂ  ಪರುಕನಿಸಿ (ಅರ್ಥನೇ: 
ಒ-೨೮ನೆ); ಪರುಕನಿಸಿದರೆ ಸದಸ್ಯರ ಗುರುನೆನಲುದ್ಗಾ ತೃಜಟಗಳಂ 
ಯತ್ಚಿಜರೆಂ (ಕುಸುಮಾ, ೪-೧೩೦); ಕರೆದು ಪಡುನಲು ಕಲಿಸುಸೇಣನ 
ಸರುಕ [ಸಾಂಂ.ಟಿ]ವಿಸಿದನು (ತೊರಂಣ, ೪-೮-೧೨); ಕಾನಲ್ಲೆ ರಥ 
ನುತ್ತಗಜ ಹೆಯೆ ಪದಾತಿಗಳ ಸಂದೋಹಮಂ ಸುತ್ತಲುಂ ಪರುಠ 
[ಪಾ690..ಟ]ವಿಸಿ (ಟೈಮಿಭಾ. ೫-೨೦). ೯. ರಚಿಸು; ಕಟ್ಟು: 
ಮುಂಗಡೆಗೆ ಚಪ್ಪ ರನನತ್ಯಂತವಿಸ್ತಾ ರದಿಂ ಸರುಕವಿಸಿ (ಸೌಂದಪು, ೧೩-೨೭); 
ಪರುಕ[ಮಕಾಂ.ಟಿ]ನಿಸಿದರು ವಿವಿಧ ದ್ರವ್ಯದ ಸರಸಿಗಳ' ಸಂನೇಶದಲಿ 
ಕೊಪ್ಪರಿಗೆ ಯಂತ್ರದ್ರೋಣಿಗಳ ಊಾಟಾಳಸೂತ್ರಗಳ (ತೊರರಾ, ೧-೭-೮); 
ನನ್ನನುಜೆಯರ್ಗೆ . . . ರನ್ನ ಚಿನ್ನದೊಳು ಪೊನ್ನುಯ್ಯಲ ಪರುಕನಿಸು 
(ಭರಚ. ಹೋಳಿಯ. ಹಬ್ಬದ ಕಾಲಕ್ಕೆ ಓದಲಿಕ್ಕೂ 
ಹಾಡಲಿಕ್ಕೂ ಅನುಕೂಲವಾಗುನಂತೆ "ಪಾಡುಗಬ್ಬ' ವನ್ನಾಗಿ "ಸರು 


೯-೧೪). 


೪೪-೨೫) ; 


ಧೃಷ್ಟದ್ಯುಮ್ನ ದ್ರುಪದರ ಸರು 


೫೩೭೯ 


30 


40 


45 


ಫರುಕವಿಸು 


ಠನಿಸಿರ'ಬಹುಡೇ (ಕರ್ಣಾಜ, ೨೫). ೧೦. ಹುಟ್ಟಿಸು ; ಸೃಷ್ಟಿ 
ಮಾಡು; ಉತ್ಪತ್ತಿಮಾಡು: ಧರೆಯೊಳಗೆ ತರುಲತೌಷಧಿ ವೀರು 
ಧಂಗಳ ಪರುಠವಿಸಿದನು (ನಿಭಃ: ದುರುಳದುರ್ಯೋಧನರ 
ನೂರ್ವರಂ ಪರುಕವಿಸಿ ಧರೆಯೊಳಗೆ (ತುರಂಗ. ೭-೬೧). ೧೧. ಸಲ್ಲಿಸು; 
ಒಪ್ಪಿಸು; ಸಂದಾಯ ಮಾಡು: ಎನ್ಮು ಗೃಹದೈನಕೆ ಪರಕೆಯಂ 
ಪರುಶನಿಸುವೆಂ (ನುಖಾವಿ. ೬-೮). ೧೨. ಪುರಸ್ಕರಿಸು; ಮನ್ನಿಸು: 
ಉಗ್ರಸೇನತನೂಭವನುತ್ಸಾಹರಸವಶಗತನಾಗಿ ತನ್ನ ಮಲ್ಲನಲ್ಲಭಂ್‌ 
ನಾಲ್ವರುಮಂ ಸೋಸಣನುಂ ಕೊಟ್ಟು ಪರುಠವಿಸೆ (ನುಹಾನೇ. ೬-೬೬ವ), 
ತರಿಸಿದನು ಪೊಂಗಳಸವಾರಿಯ ಪರುಕವಿಸಿ ತನ್ನಾತ್ಮಸತಿಯಳ (ಸಂಭಸ, 
೧೦-೨೩) ; ಪಿರಿಯೊಸಗೆನೇಟ್ಜ ರಾಣಿಯ ಪರಿಚಾರಿಕೆಗಿತ್ತು ರನ್ನಪೊನ್ನೊ 
ಡನೆಗಳಂ ಸರುಶನಿಸಿ ಕಳುಪಿದಂ (ಚಿಕವಿ, ೪-೪೬). ೧೩. ರಂಜಿಸು; 
ಶೋಭಿಸು : ಅರಸ ಬಂದನು ನಮುಣಿಖಚಿತಕೇಸರಿಯ ಹಪೀಕನ 
ನಡರಿದನು ನಿಜಚರಣಸೇವೆಯಲೆಸೆದರೊಡಹುಟ್ಟಿ ದರು ಪರು ಠ[ಪಾಠಾ.ಟಿ]ವಿಸಿ 
(ಕುಪ್ಯಾವಿ, ೧೦-೬); ಕಣಿಗಿಲೆ ದನನ ಬಿರಿದ ಕೆಂಜಾಜಿಯೆಂಬುವ 
ಪುಸ್ಪ ದಂಗಡಿ ಪರುಶವಿಸಿರ್ದುದೇನೆಂಬೆ. (ನೋಹತ. ೩-೧೫). 
೧೪. ಫಲಿಸುವಂತೆ ಮಾಡು: ತನ್ಮುನಿಶಾಪಶಕ್ತಿಯು ಪರುಕನಿಸ 
ಲಿಚಿ ಯಲಿಯಾ ಮಂರಹರನ ಮಾಯೆಗೆ ಸಿಲುಕಿ ಮಡಿದರು ಸಕಲ 
ಯಾದನರು (ತಿನ್ನುಮೌ. ೧-೬೨), ೧೫. ವಿಜೃಂಭಿಸು : ಸುರಪದ 
ನನಾ ನಹುಷರಾಯನು ಪರುಕವಿಸಿ ಕೈ ಕೊಂಡನು (ತಿನ್ಮುಶಂ. ೬-೮೭). 
೧೬. ಪೀಠವನ್ನಾಗಿ ಮಾಡಿಕೊಳ್ಳು : .ರಕ್ಕಸನಗೆ ಖಗರಾಜಂಗೆ 
ಪೇಳ್ದ ಪೆಣ್ಮಕೃಳು ಭೀತಿಸದಂತೆ ಚೊಕ್ಕಟವಾಗಿ ನೀ ತಳರೆಂದು ಬಳಿಕವೆ. 
ಪಕ್ಕೆಯ ಸರುಶನಿಸಿದವು. (ನೋಹತ. ೪೨-೬). ಪರಿಶವಿಸು : 
೫. ವಡಬಾಗ್ನಿ . . . ನೆಜಿಕಿ ಪಸಿದಜಾಂಡದಲ್ಲಿ ಪರಿಕನಿಸಿ ತುಂಬಿ 
ವಂಡಲಿಖದೆ ಕತ್ತಲೆಗಡಲನುರುರೌದ್ರದಿಂ ಪೀರ್ದು (ಏಕೋಪು, ೪-೪೫). 
೬. ಸಮುದ್ರವಿಜಯಮಹಾರಾಜಂ ಸ್ವಾತ್ಮೀಯ ಸಾಮಂತ ಮಹಾ 
ಸಾಮಂತ ತದಾಯಿತ ಪಸಾಯಿತ ಪ್ರಭೃತಿ ಪರಿವಾರಕ್ಕುಚಿತಾಗಾರಂಗಳಂ 
ಸರಿಕವಿಸಿ (ಮಹಾನೇ, ೬-೧೩೬ ನು; ಆ ದೇವರ ಅನ್ಳ್ಭು ತಪಡಿಗೆ ದಾರೆಯ 
ಸೆಟೆದು. ಪರಿಶನಿಸಿ ಕೊಟ್ಟಿ ಪಡಿಅಕ್ಕಿ (ಎಕ. 126, ಚನ್ನ್ನಪ, ೬೫-೧೨ ; 
1278), ೮. ಚಿತ್ರೆ ಕಾಂಚನಚತ್ರೆ ತ್ರಿದಿನೆ ಸುತ್ರಾಮೆಯೆಂಬ 
ನಾಲ್ಬರ್ದೇವಿಯರಂ ದೀಪಂಗಳಿಗೆ  ಪರಿ[ನಂಂಂ.ರು]ಕವಿಸಿಯೆಂ೦ 
(ಪುಣ್ಕಾಸ್ತ್ರ. ೧೦-೧೪ ವು. ೧೨. ನಿನೋದನಿಷಯರಪ್ಪ ಕುಬ್ಬ ವಾಮನ 
ಬಧಿರ ಕಿರಾತಾದಿ ಜಡಜನಂಗಳುನುಂ ಪರಿಕನಿಸಿ. . . ಅಳವಿಗರಿದೆನಿಸಿ 
ಬಟಿವಟಾಗೊಟ್ಟೂ  (ಮುಹಾನೇ. ಫರುಟನವಿಸು: 
೨. ವನಜೊಳ್‌' ಶಿನಲಿಂಗಾರ್ಚನೆಯಂ ಪರುಟಿನಿಸಿ ಪರಮೋತ್ಸಾಹದಿಂ 
ನಿಜಪುರವಂಂ ಪೊಕ್ಕು (ಹಮ್ಮಾರ. ೪-೩೬ ನ). ಷೀ ಸಲ್ಲಲಿತ ರತ್ನಪ್ರಭೂ 
ಸಣಗಳ ಸರಟ[ನಾಲಂ.ಕ]ನಿಸಿದಂ ಕನಕಗಿರಿಗೆ ಕನಕಾರ್ಪಣನ ವಿರಚಿಸು 
ವನಂತೆಯಾ ನಂದಿ ಸದ್ಭಕ್ತಿ ಯಿಂ. ಪುರಹರಗೆ (ನಂದಿನಾ. ೧೭-೪೩). 
೪. ಹೋಗಬೇಡಲ್ಲಲ್ಲಿಯಾಯತವಾಗಿ ಬೇಗದಿ ಜೇನನೊರ ತಾನಾಗುತಿದೆ 
ಯೆಂಡೊದಳದರು ಪಡಿಯಜರು ಪರುಟಿನಿಸಿ (ಶಂಕದಾ, ೨-೪೮) 
೮. ಸತತಂ ಕುಬೇರನನು ನಚ್ಚಿನ ಕೊಟಾರಿಕೆಗೆ ಸರುಟವಿಸಿಕೊಂಡಾಂ 
ಬರುತ್ತೊಡಗೊಂಡು ಬಹೆನು (ಸೋಮಿಚ, ೧-೫೩); ಬೀಡಿವರಿಗಿದು , . 


೬-೪-೭); 


೯-೧೧೮ ವು). 


ಕರುಮಾಡವಿನರಿಗಿದೆಂದು ' ಪರುಟಿ[ನಾಲಾಂ. ಕ]ವಿಸಿದನು ಪಾಂಚಾಲ 
(ಕುನ್ಯಾಅ- ೧೨-೬); ಶಿಷ್ಟರ ಪರುಟಿ[ನಂರಾಂ.ರೆ]ನಿಸಿ ಕಳುಹಿದನು 
ಸಾವುಡಸಹಿತ ಪಾರ್ಥಿನರ ಪುರಗಳಿಗೆ (ತೊರರಾ. ೧-೭-೯). ೯. ಮನೆ 


ಯನು 
೧೨. 


ಅರಗಿನಲಿ. ಪರುಟನಿಸಿ ಕೊಟ್ಟು (ಕೃಷ್ಣಾ ಕಾ, ೧೦-೧೫). 
ಮರುಳುಶಂಕರಗೈಕೃಪದನಿಯ ಪರುಟವಿಸಿ ಕೊಟ್ಟೊ ಲವಿನಿಂದಲಿ 


ಪರುಡಿ 


(ಪ್ರಭುಲೀ, ೧೬-೨). ೧೭. ಹಬ್ಬುವಂತೆ ಮಾಡು; ಹರಡು; 
ನಿಸ್ಮರಿಸು: ಧರೆಯೊಳರಸೆನಿಸವಂ ಸಪ್ತಾ ೦ಗರಾಜ್ಯಮಂ ಪರುಟನಿಸಿ . . . 
ಗಿಂಹಾಸನಾಸೀನನಾಗಿರ್ಸ ಪರಿಯೊಳ್‌ (ಲಕಿಚಿಂ. ೫-೮); ಸರನುಶ್ರ್ರೀ 
ಗುರುನಿರಂಜನಲಿಂಗನನನಿಯಂ ಪರಿರೆಕ್ಷಿಸಲೈ ದು ಬಂದಖಿಳಮಹಿಮೆಯ ೦ 
ಸರುಟಿವಿಸಿ ತೋಲ (ಸಪ್ದೀಪ. ೨೫-೨೧). ೧೮. ಅಭ್ಯಾಸ 
ಮಾಡಿಸು ; ಕಲಿಸು ; ನರುಸವಿನಳಲಿ ನಾಟ್ಯನಿಡ್ಕೆಯ ಪರುಟವಿಸಿದೆನು 
(ಕುನ್ಕಾವಿ. ೧೦-೨೬), [ಪರುಕನ 4 -ಇಸು,] 

ಫರುಡಿ "ಸರಡ್ಮಿ' ನೋ. 

ಪರುಪು, ಪಪ್ಪು, ಸರಪು, ಸರಿಪುು, ಪೊಪ್ಪು (ನಾ). ೧. ಒಡೆದ 
ಕಾಳು; ಬೇಳೆ, ೨. ಒಂದು' ಬಗೆಯ ಧಾನ್ಯ ; ತೊಗರಿ: 
ಉಭಯಂ ಹರಿವಾಣಯರಡಳ್ಳೆ ಅಕ್ಕಿ ಇಕ್ಕುಳ ಪರುಪುಸದಾರ್ಥ ತುಪ್ಪ 
(ಎಕ. ೫1೪, ಶ್ರೀರಂಗ, ೨-೧೮; 1529), ೩. ತೊಗರಿ ಮುಂತಾದ 
ಬೇಳೆಗಳಿಂದ ಮಾಡಿದ ಒಂದು ಬಗೆಯ ಮೇಲೋಗರ ; ತೊವ್ವೆ: 
ಪರುಪಿಗೀ ರುಚಿಯೆತ್ತಣಿಂ ಬಂದುದೋ (ಚೆಬಪೆ. ೫-೬೨) ;, ಡೊಕ್ಕೆ 
ಯೊಳಗಣ ಕಸುರ ಪರುಪೆನಗೆ ನೀಡೆ (ಕರಕ. ಪಪ್ಪು: 
೧. ಎಳ್ಳಿಗೆ ಕಡಲೆಯ ಪಪ್ಪು ಹಾಕುತ್ತಾರೆ (ರೂಢಿ), ೪. ಬೀಜ: 
"ಗೇರುಪಪ್ಪು' ಪರಾ. ಪೆರಪ್ರು: ೩. ಮುದದಿ ಹಪ್ಪಳ ಸಂಡಿಗೆಯುಬ್ಬಿ ನ 
ಕಾಯಿ ಪದಪು ಪರಪು ರಾಜಾನ್ನಗಳ (ದೇವಾಂಪು, ೫-೨೨೭) ; ಪರ್ಪು: 
ಪರಪ್ಪು, ಅನರೆ ಒಡಕಲಿನಿಂದ ಅಂದರೆ ಬೇಳೆಯಿಂದ ಮಾಡುವ ತೆಳ್ಳನೆಯ 
ಸಾರು (ನನ್ನೂರು. ಟಿಪ್ಪಣಿ). ಪರಿಪು,: ೩. ಕಡಲೆಯ ಪರಿಸನುಂಬನೇ 


೭೯-೮೦). 


ಸುಖಿ ಜಗದೊಳು (ಲಿಂಗಪು, ೮-೨೬), ಪೊಪ್ಪು : ೧. ಮಗುವಿಗೆ 
ಕಡಲೆಯ ಸೊಪ್ಪು, ಬೆಲ್ಲ ಕೊಡು (ರೂಢಿ). 
[ದೇ.॥ ತಮಿ. ಪರುಪ್ಪು, ಪಪ್ಪು; ಮಲ. ಪರಿಫ್ಪು ; ತಲು. ಪಪ್ಪು] 


ಪರುವ "ಪರ್ಬ ನೋ. 

ಪರುವಡಿ (ನಾ). (?): ನರ ಧನುರ್ಪಿದ್ಯೆಯೊಳು ತರಪೈಸರದ ಲಾಗಿನ 
ಬನರಿಯೊಳು ಮೈಸಿರಿಯ ಪರುನಡಿ ಚಾಳಿಯೊಳು ನೆರೆ ಸೂಳು ಪಾಳಿ 
ನೊಳು ಧುರಡೊಳೀರ್ವರು ಗದೆಯ ಗದೆಯಿಂದೆರಗಿ ೪ದಿದರು. (ಆನಂರಾ. 
೬-೨-೨೯). [2] 

ಪರುವತ "ಪರ್ಬತ' ನೋ. 

ಪರುಶ "ಸರುಸ' ನೋ. 

ಪರುತನ "ಪರುಸನ' ನೋ. 

ಪರುಷ, "ಸರುಸ' ನೋ. 

ಸರುಷ್ಯ (ಗು). ೧. ಗಡುಸಾದ ; ಒರಟಾದ ; ಬಿರುಸಾದ : ಪರುಷ 
ಗ್ರಾನಚಯಂ ಶರ್ಕರೋಸಳಂ ಕೀಟಿಕಂಟಿಕಪ್ರಕರಂ ತದ್ಭ ರೆಯೊಳಿನಿತ್ತಿ ಲ್ಲದ 


ಫೋಲ್‌ ಮರುದಮರರ್ಸಮಜಿಕಿ ಭಕ್ತಿಯಂ ನೆಜಕಿ: ಮೆಣಕೆ ದರ್‌ 
(ಸಾರ್ಶ್ವಪು. ೧೬-೧೫೩), ೨. ಕರ್ಕಶವಾದ; ಕಠೋರವಾದ ; 
ನಿನ್ನು ರವಾದ : ಪರುಸಸ್ತ ನಿತಮನಚಿರಾಂಶುರುದ್ಧ ಮುಂ . . . ಪುಸ್ಕರ 


ಧರಶರಮಂ. ಪುಷ್ಯರಾಕ್ಷನೀಸ್ತಿಸಿ ಕಂಡಂ (ಜಗವಿ. ೧೩-೧೦೪); ಅತಿಸರುಸ 
ಘನನಿನದಯುಕ್ತ ಮಾಗಿಯಂ. ಅಸಾರ್ದ್ರತಾನುವಿದ್ಧ ಮಲ್ತು (ಚಂದ್ರಪು. 
೪-೫೨ ವು. ೩. ಕ್ರೂರವಾದ; ನಿರ್ದಯವಾದ; ಕರುಣೆಯಿಲ್ಲದ. 
೪. ತೀಕ್ಷ್ಮ ವಾದ; ಹರಿತವಾದ. ೫. ಭೀಕರವಾದ; ಘೋರ 
ವಾದ: ನನ್ನು ರಚೀರೀರವಮುಖರ ಪರುಷಕಾನನಪವಮಾನನ ಸೋಂಕ 
ನಾಸೆಗೆಯ್ಯಲ್‌ ಬಗೆದೈೆ (ಪಂರಾಮಾ. ೬-೧೦). “ಪರುಷಾಟನಿ' ಷರಾ. 
೬. ಗಂಟುಗಂಟಾದ; ಜಟಿಲವಾದ. ೭. ಕೊಳೆಯಾದ; ಅಶುದ್ಧ 
ವಾದ. ೮, (ಬಣ್ಣ ಬಣ್ಣ ಉ್ಲದ) ಚುಕ್ಕೆಗಳಿಂದ ಕೂಡಿರುವ; ಶಬಲ 
ವಾದ. (ನಾ). [x ಏಹಿಸಾನದುಃ ಗಡುಸಾದುದು: “ಸರುಷಂ, 


೫೩೮೦ 


30 


35 


40. 


48 


ಪರುಷನ್ಮಾಹರಣ 


ಅಸ್ನಿಗ್ಗ ೦-ಈ ೨ ಬೆಟ್ಟ ತ್ತು (ಹಲಾಯು. ೧೨೯-೯೮) ; ಬೆರಸಿರೆ ಕನ್ನಡ 
ಡೊಳ್‌ ಬಂಧುರಮಾಗದು ಕಾವ್ಯರಚನೆ ಸೇ(ಬಿಕ್ಟೊ)ಡೆ ಪೀನಂ ಪರುಷ 
ತರಮ ಕ್ಕು ಮೊತ್ತುಂಗರಡೆಯ ಮದ್ಮಳೆಯೆ ಜರ್ಶುರಧ್ವನಿಗಳವೋಲ್‌ 
(ಮಾ. ೧-೫೩). ೧೦. ಶತ್ರು; ಹಗೆ. ೧೧. ಕಳ್ಳತನ; 
ಚೌರ್ಯ. ೧೨. ಧೈರ್ಯ; ಸಾಹಸ ; ದಿಟ್ಟತನ. ೧೩. 
ಹೊನ್ನು ; ಬಂಗಾರ. ೧೪. ನೈರ್ಮಲ್ಯ ; ಸ್ವಚ್ಛತೆ: “ಧೈರ್ಯ 
ದೊಳು ಹೊನ್ನಿನೊಳು ಕ್ರೂರದೊಳು ರೀತ [ಪಾಠಾಂ. ಪೀಠ, ವೀರ] 
ದೊಳು' ಚೌರ್ಯುದೊಳು Ee ದೊಳು ಸರುಷವಕ್ಕು” (ಮಂಗರಾ, 
೧೫೫-೫೧). ೧೫. ಜೊಡ್ಡ ಶಬ್ದ ; ಗಟ್ಟಿಯಾದ ಧನಿ: “ಪುರುಷಂ 
ಕಠೋರ ಮಹಾರುತಂಗ (ನಸ್ತು ಕೋ ೮೦-೩೦). ೧೬. [ಕಾವ್ಯಮಾ] 
ಓಜೋಗುಣವ್ಯಂಜಕವಾದ ಮಹಾಪ್ರಾಣಾಶ್ಚರ,  ರೇಫ 
ಮೊದಲಾದ ವರ್ಣಗಳನ್ನು ಒಳಗೊಂಡ ಅನುಪ್ರಾಸ: ರಸ 
“ಅಲೌಕಿಕ'ಮಾದುದರಿಂದಲೇ ಅರ್ಥಕ್ಕೆ ಉಪಯೋಗಿಗಳಲ್ಲದ ಲಲಿತ, 
ಪರುಷ ಮುಂಂತಾದ ಅನುಪ್ರಾಸಾದಿಗಳು ರಸಕ್ಕೆ ವ್ಯಂಜಕವಾಗುತ್ತವೆ 
(ಧ್ವನ್ಯಾಲೋ ೫೦). ೧೭. [ವ್ಯಾಕ] ಕೃಚ್ಯಟ್ಕತ್ಯನ 
ಮೊದಲಾದ ಅಘೋಷವ್ಯಂಜನಗಳು : ತನಿಳುಭಾಷೆಯ ವರ್ಣ 
ಮಾಲೆಯಲ್ಲಿ ಇರುವುದು ಪ್ರತಿನರ್ಗದಲ್ಲೂ ಮೊದಲನೆಯ ಮತ್ತು ಕೊನೆಯ 
ವರ್ಣಗಳು ಮಾತ್ರ ; ಅಂದರೆ ಪರುಷ ಮತ್ತು ಅನುನಾಸಿಕಗಳು ಮಾತ್ರ 
(ಜ್ರಾವಿನಿ, ೨೫೫). [ಸಂ] 

ಪರುಷಕಣಿ "ಪರುಸಗಣಿ' ನೋ. 

ಪರುಷಣ "ಸರುಸನ' ನೋ. 

ಪರುಷಣಂಗೆಯ (ಕ್ರಿ). ಮುಟ್ಟು; ಸೋಕು: ಸರುಷಣಂಗೆಯ್ಯೆ 
ದೀಕ್ಪಾರ್ಥಿಗಳನಲ್ಲಿ ಚಿತ್ತರುಣಿ ವಿಸ್ಭು ರಿಸೆ (ಭಾವಚಿಂ. ೧-೩). 

[ಪರುಷಣ( ನಪರುಸನು)4ಕೆಯ್‌,] 

ಪರುಷನ "ಸರುಸನ' ನೋ. 

ಪರುಷರಸ (ನಾ). ಮುಟ್ಟಿದುದನ್ನೆಲ್ಲಾ ಚಿನ್ನೆವನ್ನಾಗಿ ಮಾಡು 
ವುಡೆಂದು ಭಾವಿಸಲಾದ ಒಂದು, ಬಗೆಯ ನ್‌ ಸಿದ್ಧರಸ : 
ಪರುಷರಸದಂತೆ ಮಾಟಕ್ಕೊ ಳಗಲ್ಲ ಅದು ಮುಟ್ಟ ಲೋಹ ಶುದ್ಧ ನಲ್ಲದೆ 
ಪುನರಪಿ ಶುದ್ಧ ವಾದುದಿಲ್ಲ (೪ನೆನುಂ. ಕ. ೧೮೯-೨೦) ; ಎಲ್ಲಿ ನೋಡಿದಡಲ್ಲಿ 
ಪರುಷರಸದೊ೦ತೆಯಿಂದೆ . . . ಕಣ್ಣೆ ಮಂಗಳವನೀವ ಮೇರುವ 
ನೋಡುತೈತ೦ದನು (ಭಿಕ್ಷಾಚ. ೧-೧೭). [ಪರುಸ್ಕ (.ಸರುಸ)--ರಸ] 

ಪರುಷವಾಕ್ಕ (ನಾ). ೧. ಒರಟಾದ ಮಾತು; ಬಿರುಸಾದ ನುಡಿ: 
ನನ್ನಿ ದ ತಾವು ಆ ಖಳನ ಪರುಷವಾಕ್ಯಗಳನ್ನು ಕೇಳಬೇಕಾಯಿಂತು. 
(ಶಾಂತಲಾ, ೧೪೨), ೨. ಒರಟಾಗಿ ಮಾತನಾಡುವವನು : ಕನಕಂ 

ಹ ನೃಷತೌಲಿಯೊಳ್‌ ನಿಲೆ ಸುನೇಷಂ . . . ಪರುಷವಾಕ್ಕುಂ ಪಂಜೆ 

ಪಾಣ್ಯಂ ನರಂ (ಜಾತಕಿ. ೧೭-೧೮). [ಪರುಷ 1 ವಾಕ್ಳ] 

ಷೆರುಷನೃತ್ತಿ (ನಾ). [ಕಾನ್ಯಮಾ] ವೃತ್ತಿಗಳಲ್ಲಿ ಒಂದು; 
ಓಜೋಗುಣವನ್ನು ವ್ಯಕ್ತ ಗೆಪ್ತಳಿಸುವ ಸರ್ಣಗಳಿಂದ ಕೂಡಿದ 
ಪದರಚನೆ : ಮಾಧುರ್ಯ ಓಜಸ್ಸು ಕೋಮಲತೆಗಳನ್ನು ವ್ಯಕ್ತ ಗೊಳಿ 
ಸುವ ವರ್ಣಗಳಿಂದ ಕೂಡಿದ ಪದರಚನೆಗಳನ್ನು ಕಾವೃಪ್ರಕಾಶಕಾರನು 


ಕ್ರನುವಾಗಿ "ಉಪನಾಗರಿಕನೃತ್ತಿ', *ಸರುಸನ್ನೆ ತ್ರಿ, "ಕೋಮಲವೃತ್ತಿ' 
ಗಳೆಂದು... , ಹೇಳುತ್ತಾನೆ (ಕೈಪಿಡಿ, ೨೨೩). 'ಕೋಮಲವೃತ್ತಿ' 
ಪರಾ. [ಪರುಸ್ಮ -- ವೃತ್ತಿ] 

ಸರುಷನೇದಿ "ಪರುಸವೇದಿ' ನೋ. 

ಪರುಷವ್ಯಾಹರಣ (ನಾ). ೧. - ಪರುಷವಾಕ್ಯಂ, ೨. ಕರ್ಕಶ 


ವಾದ ತ ಸ್ಲಿವನ್ನು ಮಾಡುವುದು. ೩. ಕೇರವಾಡ ಮಾತು 


ಪರುಷಶರೀರ 


ಗಳನ್ನಾಡುವವನು. ೨, ೩: ವೃಥಾ ಸರುಷನ್ಯಾಹರಣಂ ಪರಾರ್ಥ 
ಚರಿತಚ್ಛಿ ಯಾತಿದೂರಂ ದ್ವಿಜಾವರಸೇವ್ಯಂ ತೃ ಣರಾಜನಿರ್ದುದು (ನುಲ್ಲಿಪ. 
೧೦-೫೮). [Ao] 

ಪರುಷಶರೀರ (ನಾ). ಒರಟಾದ ದೇಹ: ಕಡುಗಲಿಯರವಂದಿರ್‌ 
ಪರುಸಸ್ವರ ಸರುಷನಯನ ಪರುಷಶರೀರರ್‌ (ಕಾವ್ಯಾನ, ೮೬೬). 

[ಪರುಷ್ಯ 4: ಶರೀರ] 

ಸರುಷಸ್ಟರ (ನಾ). ಕರ್ಕಶವಾದ ಧ್ವನಿ: ಕಡುಗಲಿಯರನಂದಿರ್‌ 
ಪ[ನೂಂಂ. ಪು]ರುಷಸ್ವರ ಸರುಸನಯುನ ಪರುಷಶರೀರರ್‌ (ಕಾವ್ಯಾನ. 
೮೬೬), [ಪರುಷ್ಮ--ಸ್ವರ್ಯ] 

ಸರುಷಾಶ್ಸರ (ನಾ). ಎ ಪರುಷ ೧೭ : ತಮಿಳುಭಾಸೆ ಮಾತ್ರ ಬಹುಶಃ 
೧೨-೧೩ನೆಯ ಶತಮಾನದನರೆಗಾಡರೂ ಪರುಷಾಶ್ಚರವನ್ನೇ ಪಡೆದಿದ್ದಿತೆನ್ನ್ನ 
ಬಹುದು (ದ್ರಾವಿನಿ, ೨೬೩). [ಪರುಷ್ಥ -- ಅಕ್ಷರ] 

ಪರುಷಾಟನಿ (ನಾ). ಭೀಕರವಾದ ಅಡನಿ; ಘೋರವಾದ 
ಅರಣ್ಯ : ಪರುಸತರಶರಭಳೇಸರಿ ವಿರಾನದಿಂ ಕಿವುಡುವಡಿಸುತುಂ ದಿಸೆ. 
ಗಳನಾ ಸರಸಿಯ ತಡಿನಿಡಿದಿರ್ದುದು. ಪರುಷಾಟನಿಯೆಂಬ ಪೆಸರರಣ್ಯ 
ಮುಗಣ್ಯಂ (ಚಂದ್ರಪು. ೫-೪೬). [ಸರುಸ್ಥ -- ಅಟನ್ನಿ] 

ಪರುಷೆ `"ಸರಿಸೈೆ' ನೋ. 

ಪರುಷೇಶ್ಚಣ (ನಾ). ೧. ಕ್ರೂರವಾದ ನೋಟ; ಭಯಂಕರ 
ವಾದ ದೃಷ್ಟಿ. ೨. ಕ್ರೂರವಾದ ನೋಟವನ್ನುಳ್ಳ ವನು: 
ಅಟ್ಟಾಸುರರಧಿಕಕೋಪಸಾಟಳಸರುಷೇಕ್ಷಣರೆನಿಸಿ ದೃಷ್ಟಿಯುದ್ಧಂ 
ಗೆಯ್ದರ್‌ (ಗದಾಯು, ೮-೨). [ಪರುಷ್ಮ -- ಈಕ್ಷಣ] 

ಪರುಷೋಕ್ತಿ (ನಾ). - ಸರುಷನಾಕ್ಯ ೧. [ಸರುಸ್ಯ + ಉಕ್ತಿ] 

ಪರುಷೋಕ್ತೆ (ನಾ). ಕಠಿನವಾದ ಮಾತುಗಳನ್ನಾಡುವವಳು : 
ಅತಿಸರುಷೋಕ್ತೆ . . ದುಸ್ಮಿತಿಯುತೆ. ಮಾರುತಪ್ರಕೃತಿಯಕ್ಳುಮನಳ್‌ 
(ಮದತಿ, ೫-೫). [ಸಂ. ಪರುಷೋಕ್ತಾ] 

ಫರುಸ, ಸರಿಸ, ಪರುಶ, ಪರುಷ, ಸ್ಪರುಶ, ಸ್ಪರುಷ (ನಾ). 
೧. ಸ್ಪರ್ಶ; ಸೋಂಕು: “ಸರುಸ(ಷ)-ಸ್ಪರ್ಶ” (ತದ್ಭೆ ಕೋ. ೨೫); 
ಸ್ಪರ್ಶ-ಪರುಸ (ಕಮದ. ೨೭೨ ಪ್ರಯೋ). ೨. ತನ್ನನ್ನು ಸೋಕಿದ 
ಇತರ ಲೋಹಗಳನ್ನು ಚಿನ್ನವನ್ನಾಗಿ ಪರಿವರ್ತಿಸುವುದೆಂದು 
ಭಾವಿಸಲಾದ ಒಂದು ಬಗೆಯ ಶಿಲೆ; ಸ್ಪರ್ಶಮಣಿ : ನಿಶ್ರುತ 
ಮುನಿರೂಪದ ಪರುಸಂ (ಎಕ. ೪, ಬೇಲೂರು, ೧೯೨-೪೨; ಸು. 1185); 
ಸಿರಿ ಸರುಸ ಕಲ್ಪತರು ಸುರಥೇನುಗಳು ಬಂದ ಹರುಷದಿಂ ನೂರ್ಮುಡಿಯೆನಿಪ್ಪ 
ಸಂತಸದಿಂದ . .. ಒಲಿದು ಮಾಳ್ಬೆ ನಾ ಕಜ್ಜ ಮಂ ಎನೆ (ತಿರುರ, ದೇ. 
೧೧-೬) ; ಪರಲೆಲ್ಲಂ ಮುತ್ತು ಮಾಣಿಕಂ ಪಾಸಜಕಿಗಳ್‌. ಪರುಸಂಗಳ್‌ 
(ಶಮದ, ೬೯ ಪ್ರಯೋ);  ಪರುಸ[ನಾಲಾಂ. ಸ)ನಿಲ್ಲದ ಭೂಮಿಂ , . . 


ಹೊಂದಾವರೆಗಳಿಲ್ಲದ ಕಿಳಿಗೊಳಂಗಳವಿಲ್ಲ ಮತ್ತಲ್ಲಿ (ಸಾಳ್ವಭಾ. 
೧-೫೮). ಪರಿಸೈ ::.. ೨. ಪರಿ[ನಾಂ. ರು]ಸದೊರೆಗಲ್‌ 
ಸುನರ್ಣಕ್ಕೊರೆಪಕ್ಕೆಜೆಯಾಗಿ ತೋರ್ಪವೊಲ್‌ ಕನಿಗಂ . . . ನಿರಸೇಕ್ಷ 


ಮೆನಿಸೆ ನೇಂಕಿದಿರನೇಡಾ (ಚಂದ್ರ ಪು. ೧-೪೬); ಒಗೆದ ಭೂಸುರರ್ಗಿಂದನಿನಾ 
ಪರಮಸಾವನನೆ ವಿಂಗುವ ಕುಲಮೆಂಂತೆನಲ್‌ ಪರಿಸ [ನಾಲಂ ರುಷ] 
ಸೋಂಕಿದ ಲೋಹದಂತೆ' (ಆರಾಚ. ೧-೧೩-೨೬); ಆ ಲೋಹವೊಮ್ಮೆ 
ಸರಸಕ್ಕೆ ತಾಗಿ ಪಡೆಯುವುದು. ಸ್ವರ್ಣರೇಖೆ (ನುಕ್ತಕೆಂ. ೧೬-೧೫). 
ಪರುಶ: ೨. ಪರುಶ ಕಬ್ಬಿಣಕ್ಕ ಸ್ಪರುಷ ನಾಡಿಧಾಂಗ (ನೂರ್ತಿಕಾ. 
೪೭-೧೩). ಪರುಷ್ಕ : ೧. ಇವರ ನೋಟಿಸರುಸದಿಂದ ಮಾದಲಾಂಬಿಕೆ 
ತಾಯಿಯವರು ನರದೇಹನಾದಾರು (ಕಾಲಸಂ. ೧೧೪-೧); ಬಾನು 
ಸುರಿದ ಮಳೆಯ ಹನಿಯ ಸರುಷವು ತಾನೆ ನೆಲಕೆ ತಂದ ರೋಮಹರುಸವು 


೫೩೮೧ 


5 


25 


35 


40 


45 


ಪರುಸಗಲ್‌ 


(ಬಾಸಿಗ, ೩೧-೭), ಪಿ, ಆದ್ಯರ ವಚನ ಸರುಸ ಕಂಡಯ್ಯಾ (ಬಸನ. 
೧೩೨); ಸರುಷಂ [ಸಾಂಂಿ. ರಕುಂ] ಪೊರ್ದಿದ ತತಿದ್ದರಸಂ ರಸೆಯಿಸಿದ 
ಲೋಹದೊಂದಂದಮನೇಂ ಧರಿಯಿಸಿದನೊ , . . ನಿಪ್ರಂ (ನರ್ಥಪು. 
೧೬-೨೧) : ಲೋಹದ ಗುಣವನಜಸುವುದೆ ಪರುಸಂ (ಒಸಪು. ೩೦-೨೭) ; 
ನಿರ್ದೈನರಂಗೈತಳಕೆ ಬಂದರೆ ಪರುಷ ಪಾಸಾಣ (ಕುನ್ಯಾಡ್ರೋ ೧೪-೪೬) ; 
ಸರುಷಂ ಮುಟ್ಟ ಸುನರ್ಣನಾದ ಬಳಿಕಂ ಉಾರ್ಬೊನ್ನದದೆಂದೆಂಬರೇ 
(ತ್ರಿಪುವಿ, ೪೩೯). ಸ್ಪರುಶ ;: ೧. ರೂಸದಲಿ ಕಂಗಳು ಶ್ರೋತ್ರ 
ಕಬ್ದದಲಿ ಸ್ಪ ರುಶದಲಿ ತ್ವಚವಿರೆಲು (ನಿಭಾಗ, ೨-೧-೪೭); ಆ ಸ್ಪ ರುಶನೆ 
ಮೃದುವಾದಿ ಸುಪದಾರ್ಥವು (ಚೆಬಪು. ೬೧-೫೬). ಸ್ಪರುಷ: ೧. 
ಪರುಶ ಕಬ್ಬಿಣಕ್ಕ ಸ್ಪರುಷ ಮಾಡಿಧಾಂಗ (ಮೂರ್ತಿಕಾ. ೪೭:೧೩). P 
ಸಕಾರಯುಕ್ತ ವಾದ ಈ ರೂಪಗಳು ಅಪರೂಪದ ತದ್ಭವರೂನ 
ಗಳಾಗಿವೆ. 
ಪರಿಸದ ನೊರಡಿ- ಸ್ಪರ್ಶಶಿಲೆಯ ಗುಡ್ಡ ; ಪರುಷದ ಬೆಟ್ಟ : 
ಪರಿಸದ ಮೊರಡಿ ಪರಿವ ಸಿದ್ಧ ರೆಸದ ಬಲ್‌ದೊಟಕಿ , . . ಮೆಜಿಕಿಗುಮಾ 
ಗಿರಿತಟಿಡೊಳ್‌ (ಶಬಶಂ. ೩-೩೦). ಪರಿಸದ ಶಿಲೆ-.ಸ್ಪರ್ಶಮಣಿ: 
ಪರಿಸದ ಶಿ[ವಾಣಂ. ರುಷದ ನೆ]ಲೆ ಸಿದ್ಧರಸದ ನಿರ್ಜರ. . . ಸುರಭಿಯ 
ಹಿಂಡಿನ  ಮೃಗನಿರಲೊಪ್ಪಿ ತಾ ಸುರಶಿಖರಿ (ಕ್ರೀನಾಲ. ೧-೩೭), 
ಪರುಷದ ಪುತ್ಥಳಿ -ಸ್ಪರ್ಶಶಿಲೆಯ ವಿಗ್ರಹ; ಸ್ಪರ್ಶಮಣಿಯ 
ಪ್ರತಿಮೆ : ಪರುಷದ ಪುತ್ಮಳಿಗೆ ಕಬ್ಬುನದ ಆಭರೆಣಗಳುಂಟೀ ಅಯ್ಯಾ 
(ಅನೆಚಂ. ಪರುಸನಾಗು-ಸ್ಪರ್ಶಮಣಿಯಾಗು ತ 
ಗುರುಚರಣವ ಪೂಜಿಸಿ ಎನ್ನ ಹಸ್ತಂಗಳು ಪರುಷವಾದುವು . . . ಗುರು 
ಚರಣನ ನೆನೆದು ಎನ್ನ ಮುನ ಪರುಷವಾಯಿತ್ತು (ಅಖಂಡೇ, ೨೩-೧೮). 
ಪರುಸದ ಕಣಿ, ಸರುಶದ ಕಣಿ, ಪರುಷದ ಕಣಿ- ಪರಿಸದ ಶಿಲೆ: 
ಕಲ್ಲೆಲ್ಲಂ ಪರುಸದ ಕಣಿ . ೬ ಉದಕಮದೆಲ್ಲಂ ಕೇಳ್‌ ನೃಪತಿ 
ಪಂಪೆಯೊಳ್‌ ಸಿದ್ಧರಸಂ. (ಉದ್ಭಟ, ೩-೫೮) ; ಪರುಶದ ಕಣಿಯೆನಿಸರು 
ಭಯ ಕೇತಗೌಂಡಂಗಳು (ಎಕ. ೪1, ತರೀಕೆ, ೬೧-೪೨; 11541) ; 
ಶರಣರ ಪರುಷದ ಕಣಿಯಾಗಿ : ನಿತ್ಯಸುಖಿಯಾಗಿ . . . ಇರ್ಪುದು (ಬಸರ. 
೪-೫೩) ; ಎನ್ನ ಪರುಷದ ಕಣಿಯೆ ಗುಣಿಯೇ . . . ನೀನಿಂದು 
ಬಯಲಾದ (ಬಸಪು. ೩೬-೨) ; ಎಸೆವ ಪರುಷದ ಕಣಿಗಳಗ್ಗದ ವೀಧಿ 
ನೀಧಿಯಲಿ (ಕಾರಾ, ೩೯-೬). ಪರುಸದುಪಲ- ಪರಿಸದ ಶಿಲೆ: 
ಈಡಾಡಿದನು, ಮುಸಿಸತಿಯಿಂದ್ರನೈರಾವತವ . . . ಬಿಳಿಯ ಹಯವನು 
ಪರುಸದುಸಲನನು (ಸಂಭಪ ೫-೬೮). 
[.ಸಂ. ಸ್ಪರ್ಶ. /ಪ್ರಾ. ಸರಿಸ, ಫರಿಸ] 

ಪರುಸಕಲ್ಲು "ಪರುಸಗಲ್‌' ನೋ. 

ಫುರುಸಗಣಿ, ಸರುಷಕಣಿ (ನಾ). ಪರುಸ ೨.: ಸುರಭೂಜಾರಾನು 
ದಿಂದಂ , . . ಪರುಸಗಣಿಗಳಿಂದಂ ಮಹಾಶೋಭಿಯಂಬೆತ್ತಿ ರದಾದಂ 
ಉಜಿಸಿತ್ತಾ ನಿರುಪನವರಶೈಲಂ (ಉದ್ಭ ಟ. ೧೨-೧೨೧), ಪರುಷಕಣಿ : 
ಮಲುಜನಣಿ ಪರುಷಕಣಿ , . . ಸಿದ್ಧ ಲೇಪಾದಿ ಸುನಸ್ತು ಗಳನೇಕಮಾಗಿ 
ಅಲ್ಲಿಯಣ ಶಿವಭಕ್ತರಿಗೆ ಸುಕೃತಾನುರೂಪದಿಂದಾನಂದಕರಗಳಾಗಿರ್ಕುಂ 
(ವಿನೇಕ, ೨೧೦), [ಸರುಸ-- ಕಣ್ಣಿ] 

ಪರುಸಗಲ್‌, ಪರುಸಕಲ್ಲು, ಪರುಸಗಲ್ಲು (ನಾ). -ಪರುಸ ೨: 
ಅದೊಂದು ನೀಲಸರ್ವತಂ . . . ಸಿದ್ಧರಸದ ಮಡುವಿಂ, ಪರುಸಗಲ್ಗಳಿಂ, 
ಮನೋಜ್ಞಂ (ರಾಷಾಶ್ಚ, ೭೨-೨೯). ಪರುಸಕಲ್ಲು; -ಸರುಸ 
ಕಲ್ಲು-ಸ್ಪರ್ಶಶಿಲಾ, ಸ್ಪರ್ಶಮಣಿ, ಸೋಂಕಿದುದನ್ನು ಚಿನ್ನವನ್ನಾಗಿಸುವ 
ಕಲ್ಲು? (ಕಸ್ತೂ ಕೋ. ೫೯೦). ಪರುಸೆಗಲ್ಲರಿ: ಒಂದೊಂದೂ ಮಣ್ಣಿನ 


೧೫೪-೭೦೪). 


ಕಣ ಪನಿತ್ರವಾಗಿವೆ; ಬಂದವರನ್ನೂೂ ಹೊನ್ನಾಗಿ ಮಾಡುವ ಸರುಸಗಲ್ಲು 


ಪರುಸಗಲ್ಲು 


ಗಳಾಗಿವೆ (ಸವತಿ. ೧೨೦). [ಪರುಸ -- ಕಲ್‌,] 

ಪರುಸಗಲ್ಲು "ಪರುಸಗಲ್‌' ನೋ. 

ಪರುಸನ, ಪರಿಸನ, ಪರುಶನ, ಪರುಷಣ, ಪರುಷನ, ಸ್ಪರುಶಣ, 
ಸ್ಪರುಶನ (ನಾ). ೧, ಸೋಂಕು; ಸ್ಪರ್ಶ : ಪರು[ಸಾಊ೦.ರಿ]ಸನ 
ನೇಮಮನೆಸಗುತ್ತುರುತರ ಮುದಮಾಳ್ನು ಶರಣನಡಿದಾವರೆಗಾದರದಿಂ 
ನಸುಬಾಗುತೆ ನಿಂದಿರೆ (ವೃ ಸನಿ. ೪೧-೨೪). ಪೆರಿಸನ: ೧, “ಪರಿಸನ- 
ಸ್ಪರ್ಶನ” (ತದ್ಭ ಕೋ. ೨೪); ನಿನ್ನ ಶಿನಲಿಂಗಮೂರ್ತಿಯನಮರಕುಲ. 
ಮೆಲ್ಲಮುಂ ತಮ್ಮ ಕರದಿಂದೆ ಪರಿಸನಮನೊಲವಿನಿಂ ಮಾಡಿ ಪೂಜಿಸಿ 
(ಅಂಚ. ೧-೩-೧೫). ಪರುಶನ : ೧. ಪ್ರಥಮದಲ್ಲಿ ಪರುಶನ [ನಾಂಂ. 
ಪರುಷ, ಸ್ಪರ್ಶನ]ವೆಂಬ ಪರುಶನಗುಣದಿಂದ ಪಾದೋದಕ (ಚನ್ನವ.ಕ, 
೬೪೧-೧೪೪೧); ಗೌರೀವಲ್ಲಭಾಯ ನಮೋಯೆನುತ ಮೂಜುಸೂಳು 
ಕೈಮುಟ್ಟ ಪರುಶನವನಾಚರಿಸಿ ವಂದಿಸಿ (ಬಸಪು. ೮-೮) ; ಬೆಮರ ಬಿಂದು 
ಗಡಣಂಗಳವುಮೊಡನೆ ದರುಶನ ಪರುಶನದಿನೊಗೆಯೆ (ಸಿಜ್ಛೇಪು. ೨೩-೩೦); 
ಲಿಂಗವೇ ದರುಶನವು ಲಿಂಗವೇ ಪರುಶನವು (ಸರ್ವಜ್ಞ, ೧೫೦). ಪರುಷಣ: 
೧. "ಸರುಷಣಂಗೆಯ"' ಪರಾ. ಪರುಷನ: ೧. ಪರುಸನದಿಂ 
ಶೀತೋಷ್ಥ ವನಲದು ಇಚ್ಛೆಯ ಕಾಲವನಟಃದು ಪರುಷನದಿಂ ಲಿಂಗ 
ಸರುಷನಕ್ಕೆ 'ಅರ್ಪಿತವ ಮಾಡುವಲ್ಲಿ ಸ್ಪರ್ಶನೋದಕವು (ಉರಿಜೆ.ಕ. ೧೧೭- 
೧೮೬); ಪರುಷನದ ದೇವರನು ಬಳಸಿ ಬಳಸಿ ಬರುತ್ತ ನಲಿವು 
ತಾವುಗಳಿರಲು (ಬಸಪು. ೬೦-೩೨); ಪರುಷವೆಂತಂತೆ ಶಿಸ್ಕಂಗೆ ಗುರುವಿನ 
ಪರುಷನವೆ ಮೋಕ್ಷ (ಸರ್ವಜ್ಞ. ೯೬). ಸ್ಪರುಶಣ: ೧. ಹರಿಕರ 
ಸ್ಪರುಶಣದೊಳಿದ್ದನುಜನಂ ನೋಡಿ (ತುರಂಗ. ೬೪-೩೪). ಸ್ಪ ರುಶನ: ೧. 
“ರೆಣಮಂಂ ಮುಟ್ಟ ರ್ಪುದುಂ ತಾಂ ಸ್ಪರುಶನಮೆನಿಕುಂ” (ನಾನಾರ. ೧೫೬). 
೨. [ನೀಶೈ] ಗುರುವು ಶಿಷ್ಯನಿಗೆ ಕೊಡುವ ದೀಕ್ಷೆಗಳಲ್ಲಿ ಒಂದು: 
ಶಿಸ್ಕಮಸ್ತ ಕದೊಳಂ ದಕ್ಷಿಣಹಸ್ತ ಮಂ ಮಡಗುತ ವರಶಿನನನಾವಾಹನಂ 
ಮಾಡುವಾ ದೀಕ್ಷೆ ಸ್ಪರುಶನಂ (ವೀಕೈಪು. ೬-೬-೬೫). [-.ಸಂ, ಸ್ಪರ್ಶನ] 

ಪರುಸವೇದಿ, ಸರುಷವೇದಿ (ನಾ). ೧. ತನ್ನನ್ನು ಸೋಕಿದ ಇತರ 
ಲೋಹಗಳನ್ನು ಚಿನ್ನವನ್ನಾಗಿ ನರಿವರ್ತಿಸುವುದೆಂದು ಭಾವಿಸ 
ಲಾದ ಒಂದು ಬಗೆಯ ಶಿಲೆ; ಸ್ಪರ್ಶಮಣಿ : ಮೇರು[ವ] ಫೊನ್‌ 

ಪರುಸನೇದಿಯ ಕಣಿ ಭಂಡಾರಡೊಳುಂಟಿನೆ ಕುಡುವನಿವಾರಿತ 

ದಾನಕ್ಕೆ ಸೋಲ್ವರಾರ್‌ ಬದ್ದೆಗನಂ (ಸಂಪಭಾ. ೧-೨೮); ಮಾಸಿದ ಪರುಸ 
ನೇದಿಯಂತೆ (ರೀನಣ: ೫-೫೦), ಪರುಷವೇದಿ: ೧. “ಪರುಷವೇದಿ _ 
ಸ್ಪರ್ಶವೇದಿ - ಲೋಹವನ್ನು ಚಿನ್ನ ಮಾಡುವ ಕಲ್ಲು” (ತದ್ಭಳೋ. ೨೫); 
ಕಬ್ಬುನ ಪರುಷವೇದಿಯಾದರೇನು. ಕಬ್ಬುನ ಹೋಗದೊಡಾ 
ಪರುಷವದೇಕೊ (ಬಸನ, ೮೦೦) ; ಪರಮಪನಿತ್ರನಂ ಪರುಸವೇದಿಯ 
ತೊಟ್ಟ ಲೊಳಿಟ್ಟು ಜೋಗುಳನುಂ ಶ್ರುತಿಗೂಡಿ ಪಾಡಿದರ* 
(ಅನಂಪು. ೬-೩); ವರಕರತಳಸ್ಸ ರ್ಶನಂ ವಿಸ್ತರಿಸುವಡೆ ತಾಂ ಪರುಷವೇದಿ 
ಗಳಿರವನಘನಂಬ್ರ ಪ್ರ ಸಂಗತಿ ಮುಕ್ತಿ ಗಾಗರವು (ಬಸಪು. ೩೧-೧೯). ೨. 
ಇತರ ಲೋಹಗಳನ್ನು ಚಿನ್ನವನ್ನಾಗಿ ಪರಿವರ್ತಿಸುವ ಸಿದ್ಧಿಯ 
ಸಾಧನೆ : ಪರುಸವೇದಿಯ ಸಾಧಿಸಹೋದರೆ ದಾರಿದ್ರ್ಯ ಘನವಾಯಿತ್ತು 
(ಅವಚಂ, ೧೦೧-೪೫೬) ; ಸರುಷವೇದಿಯ ಬಲ್ಲ ಪಿರಿಯ ಸಿದ್ಧ ರಿಗತಿಪಿರಿಯ 
ನೆನಿಸುವ ಖರ್ಪರನು (ಭೈರಸೂ, 1, ೩೨೫). [-ಆಸಂ. ಸ್ಪರ್ಶನೇದಿನ್‌] 

ಪರುಸೆ "ಪರಿಸೈೆ' ನೋ. 

ಪರೂಷಕ (ನಾ). ೧. ಒಂದು ಬಗೆಯ ಹಣ್ಣಿನ ಮರ. ೨. ಒಂದು 
ಬಗೆಯ ಬೆತ್ತ; ವಾನೀರ ; ಹಚ್ಚೆ: "ಪರೂಷಕಾಹ್ವಯಂ 
ಶಾಖಾಳಂ? (ವಸ್ತು ಕೋ. ೩೪-೧೦), [ಸೆಂ] 

ಪರೂರ್‌ (ನಾ). ಒಂದು ಊರಿನ ಹೆಸರು : ಸರೂರ ಎಚ್ಬಿ ದಿನ್ಬುರು 


೫೩೮.೨ 


20 


40 


ಪರ್ಕಿ 
ಸಲಿಸುವೋರ್‌ (ಎಕ. 111, ನಂಜನ. ೬೮-೬; -ಸು. 8709). [1+ ಊರ್‌] 
ಪರೆ, ಹಕ್ಕಿ (ಕ್ರಿ), ೧. ಹರಡು; ವ್ಯಾಪಿಸು; ವಿಸ್ತರಿಸು: 


""ಪರೆ--ಪ್ರಸಾರಣೇ (ಹರಡು),  ಕಾಲ್ಫೇ ಚ (ಬೆಳಗಾಗು)'' 
(ಶಮಧಾ); ಪರೆದಿರೆ ರಾಗಂ ತನ್ನೊಳ್ನಿರಂತರಂ ಗಗನವಿವರಮೊಬ್ಬ ತ್ತಾ ದಂ 
ವರಪಾರಿಜಾತಕುಸುಮೋತ್ಕರ ಸಾಂದ್ರ ಸರಾಗನಿಸರ ಪಿಂಜರಿತಂಬೋಲ್‌ 
(ಕವಿರಾ. ೧-೧೦೨); ವೀಜನ ಸಾವು ಕತೆಯಾಗಿ ಪರೆದುದು ಮೂಲನೀ 
ಲೋಕದೊಳಗೆಲ್ಲ (ಸೌಣಣ. 1-1, ೩೧-೧೫ ; 966) ; ಪುಸಿನುಡಿಯಂ 
ಮದೀಯಜನಳಂ ನುಡಿದಂದು ಜನಾಸವಾದನೆಣ್ಣೆ ಸೆಗಮನರ್ಗಳಂ ಸರೆಗುಂ 
(ಪಂರಾನಾ. ೬-೧೧೪) ; ಹರನ ಶರಭಂಗಳು ನರಲೋಕ ದೇವೇಂದ್ರರು 
ನೆರೆದು ಪರೆದು ಬಿಜ್ಜಳನ ಪುರದ ಪಲವು ರಾಜವೀಧಿಗಳೊಳು ಸುಳಿತಪ್ಪಾ 
ಗಳು (ಬಸರ, ೮-೭೦). ೨. (ಬಳ್ಳಿ ಅಥವಾ ಬೇರಿನಂತೆ) ಹಬ್ಬಿ 


ಕೊಳ್ಳು ; ಹಬ್ಬು: ಪನಳದ ಬಳ್ಳಿಯ ತುಜುಗಲ್ಪ ವಣಿಲ್ಲದೆ 
ತಳ್ತು. ಬೆಳೆದು ಕುಡಿನಿಟ್ಟಿ ಪರಾರ್ಣವತಟಿದೊಳ್ಳ ರೆದಪುದೆಂಬವೊಲೆಸೆದತ್ತು 
ಸಾಂದ್ರಸಂಧ್ಯಾರಾಗಂ (ಕಾದಂಪೂ. ೨೭೩) ; ಸಭಾಂತರಾಳನುಂ 


ಸುರಭಿಶರಾಂಗದೀಪ್ತಿ ಪುದಿಯಲ್‌ ಯಮುನಾನದಿಯೊಳ್‌ ಸುಶೈವಲಂ 


ಪರೆದವೊಲೊಪ್ಪಿ ತೋಜಕಿ  (ಕೇಮಿಪು. ೮-೨); ಜಿಸೆಯೆಂಟಿಂ 
ನಿಲ್ಲುಸುತ್ತಗ್ಗ ಳಮೆನೆ ಸರೆದಿರ್ಪಳ್ಳೆ ಗೊಂಬೇಟಕ್ಸಿ ಯಿಂದಾಗಸಮಂ 
ಪೊತ್ತಿರ್ಪ ಮೇಲ್ನೊಂಬಿನ . . . ವಟಿಭೂಜಾತಮಂ ಕಾಂತೆ ಸಾರ್ದಳ್‌ 


(ದಶಕು. ೨-೪೬); ಥಳಥಳಿಸಿ ಬಳೆದು ಬಳ್ಳಿ ವರಿದು ಪರೆದು ಪಸರಿಖ 
ಕಟಾಕ್ಷರುಚಿರರುಚಿಯೆಂಬ ವದನನಿಧುವಿಮಳಪ್ರಭಾಪಟಲಂ (ರಾಜಕೀ. 
೭೬-೧೭ರ). ೩. ಚೆದರು; ಹೆರಿ: ನೃತ್ಯವಾದ್ಯಗೀತಾತೋದ್ಯಂಗಳೊಳ್‌' 
ಕಿಅ೨ದುಂ ಬೇಗವಿರ್ದೋಲಗಮುಮಂ ಸರೆಯಲ್ವೇಲ್ಲು (ಪಂಪಭಾ. 
೩-೮೧ವು; ಪರಭೂಖಾಳಾನ್ಸ ಕಾರೆಂ ಪರೆಯೆ (ಸೌಇಇ. 1 3-1, ೧೧೮-೧೯; 


ಸು, 1057) ; ಪೇರೋಲಗಮಂ ಪರೆಯವೇಕ್ದೈಲ್ಲರೆಂ ಕಳುಪಿ (ಬಸರ. 
೬-೩೭); ನಿಜಪಿತನ ಜನನತಿನಿಂರಂ ಪರೆಯೆ . . . ಸೌಂದರಗಣಾಧೀಶ 
ನೆಂದೆಂಬ ದಿನಮಣಿ ನಿರಾಜಿಸುತ್ತಿರ್ದ೦ (ಸೌಂದಪು. ೫-೪೨). 
೪. ಇಲ್ಲವಾಗು; ಹೊರಟುಹೋಗು : ನಿನ್ನ ಮರುಕ್ತನಕ್ಕೆ 


ಮುನ್ನಮೆ ಬೇಸತ್ತು ಬಿಟ್ಟು ಪರಿಗ್ರ ಹಮೆಲ್ಲಂ ಪರೆದು ಪೋದುದು 
ನಿಷಧನಗದ ನೆಗೆದ ಕೆಂಬೊಳಪಿನೊಳ್‌ ಪಳಂಚೆ 
ರಂಜಿಸಿದ ಸಂಜೆ ಪರೆಯೆ (ಸಂರಾಮಾ, ೧-೭೧ ವು; ಕಬಿಕಿದ ಸುಖಂಗಳಂ 
ಪರೆಡಿ ಜವ್ವನನುಂ ದೊರಿಕೊಳ್ಳ ದರ್ಥಮಂ ೬. ೬ ಮೆಗುಲಾಾಸೆ 
ಮಾಡಿಯುನ್ಮುಳಿಸುವರೇಕೆ ದುರ್ಮತಿಗಳ್‌ (ದಶಕು. ೧೮-೨೬); ಬಿಸಿ 
ನಡೆದಾ ಸರೋವರದಲ್ಲಿ ಮಿಾಂಗಳು ಬಿಸಿ ತಾಗಿ ಬಾಯ್ವಿಡುವುದನು. 
ಅಸಿಯಳು ಮಣುಕದಿಟ್ಟಿಯಲಿ ನೋಡಲ್ಕಾಗ ಪಸಿ ತಾಪ ಪರೆದುದಾ 
ಕ್ಷಣದಿ (ಮೋಹತ. ೫. ನಾಶವಾಗು ; ಅಳಿ: 
ಮಲಹರಾಣುಸ್ಮರಣನುಂ ನೆಗಳ್ಳೊಡಲ್ಲದಾ ಕಲುಸಂ ಪರೆಯದು (ಸದ್ಮರಾ, 
೧೧೨೯೮) ; ಅಸುರರ ಸಂತತಿಯಂಂ ಮಂಂ ತೀನಿದ ಕೃ ತಕಥ್ವಾಂತನುಮಾ 
ಜಯುಭೂಪತಿ ದಿನಕರಶರನುಂ ಬಿಡಲೊಡನೆ ತೆಕೃನೆ 
ಪರೆದತ್ತು (ಜಯಾ. ೭-೩೩). ೬. ಕೆದರು; ಅಸ್ತವ್ಯಸ್ತ ವಾಗು ; 
ಹರಡಿಕೊಳ್ಳು : ಪೊದಬ್ಲಿ ಕಬರೀಭರಂ ಸರೆದು ಪರ್ನೆ (ಆವಿಪು. 
ಲಲಾಟಿಡೊಳ್ಳರೆದ ಕುರುಳ್ಗಳಂ ವಿರಹನಿಹ್ವಲೆಯಾಗಿ 
ಲತಾಂಗಿ ತಾಳು ವಳ (ಕಾದಂಉ, ೩೩೩). ೭. ಕಲಸಿಕೊಳ್ಳು ; 
ಕದಡಿಹೋಗು : ಬರೆದ ವಿಚಿತ್ರಪತ್ರನಿಚಯಂ . . . ಶಶಿಕಾಂತದ 
ಕೇರ್ಗಳ ಸೀರ್ಮೊನಲ್ಲಳಿಂ ಪರೆಯೆ (ಸೆಂಲಾಮಾ, ೧-೧೧೭); 
ಪರೆದ ತಿಳಕಮಸನೆ ಕಂಡೆಸೆದಿರೆ ಕೊಟ್ಟು ದೃಂಡಪಾದದುಗುರ್ಗನ್ನ ಡಿಯೊಳ್‌ 
ತರಳಾಕ್ಷಿ ತಿರ್ದಿದಳ್‌ ಚೆಚ್ಚರದಿಂ - ಮತ್ತೊಂದು 


(ಪಂಚತಂ. ೧೩೧-೪); 


೯-೪೫). 


ತಾಂ 


೧೨-೧೪); 


ಪಾದ 


ಪರಿ, 


ದುಂಗುಟಿದಿಂದಂ (ಅರ್ಧನೇ. ೩-೧೦೧); ಬರೆಪಡೆ ಬಣ್ಣವು ಫರೆಯಿ 
ಕಪೋಲದಿಂದುರುಳಿದ ಕಂಬನಿಗುರುತಿದೊ ತಿಳಿಯಾ (ಶಾಕುಂತ. 
೪೩ಟ). ೮. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರು ; ದಿಕ್ಳ್ಯಾಪಾಲಾಗಿರು: 
ಕರುಣದಿಂದೆ ಕುಂಚದ ಕೋಲೊಳ್‌ ಪರೆದಿರ್ದ ಪಣ್ಗಳಂ ಕೂಸಿನ ಮಂಂದೆ 
ಸಾರ್ಚುತ್ತ ೦ (ನಡ್ಡಾ, ೯-೧೯); ಬೀರರ ಚಿನ್ನರ ಸಂದ ಚಿನ್ನ ಪೊಂಗರ 
ತಲೆ ತಾಟಸಣ್‌ ಕೆಲಸದಂತೆ ನಿರಂತರಮಾಚಿರಂಗದೊಳ್‌ ಪರೆದಿಕೆ. 
(ಸೆಂಪಭಾ. ೮-೧೦೬); ತುಲುಕಾರ್ತಿಯರ್‌ ತಿಳಿದು ತಂದು ಪಾಲುತನಕ್ಕೆ 
ಪರಪೆ ಪರೆದು ಕೊರಗಿರ್ದ ಕಜಕಿಯ ನೆಯ್ದಿಲ್ಲಳಿಂ (ಲೀಲಾನ, ೫-೫೯ ಎ); 
ನೆತ್ತರ್‌ನೆರಸಿ ಪರೆದ ಮುತ್ತುಗಳು ತನ್ನ ಬರನಿಂಗೆ ವನದೇವತೆಯಿಟ್ಟ 
ರೆತ್ನಾಂಜುಳಿಗಳಂತಿರೆ, (ನಂಬಿರ, ೧೮-೨೨) ; ಪರೆದಿರ್ಸ ನನಗ್ರಹನುಂ 
ಕರದೊಳ್ತ ಳೆದಿಳಿಗೆ ತಂದು ಬಲ್ಬಂ ತೋರ್ಸಂ ತರಲಾತನಂಗುಲಿಗಳೊಳ್‌ 
ಪಿರಿದುಂ ನವರತ್ನ ದುಂಗುರಂ ಸೊಗಯಿಂಸುಗಂ0 (ತ್ರಿಷನಿ, ೧೮-೪೭), 
೯, ಅಗಲವಾಗು; ಅರಳು ; ಬಿಚ್ಚಿಕೊಳ್ಳು : ಕೂಡಿ ಮಣಿಭೂಸಣ 
ಧ್ವನಿಗಾಡುವ ಸೋಗೆಗಳ ಪರೆದ ಹೀಲಿಯ ಕಣ್ಣಿ ಂ ಮಾಡನೆ ಕನ್ಯಕೆಯಂ 
ನಡೆ ನೋಡಲ್‌ ಕಣ್ಣೆಟಿಕಿ ದುದೆಂಬಿನಂ ಸೊಗಯಿಸುಗುಂ (ಕಾದಂಉ, ೩). 
೧೦. ಮುಂದಕ್ಕೆ ಸರಿ,-.-ಚಲಿಸು : ಚಾರುದತ್ತ ನೊಡವಂದ ಪರದರಂ 
ಪರೆಯಲೀಯದೆ ನೆರಸಿಕೊಂಡು ಬರೆ (ನಸೇಮಿಪು, ೪-೭೦ ನ); ತವ 
ನಯನಸರೋಜಾಕದಿಂ ಕ್ಷೀರಧಾರಾಕಾರೆಂ ಕಂಂತಿಪ್ರನಾಹಂ ಪರೆದು 
ಬರುತಿದೋ ಓಡಿಕುಂ ಪಾಸಮಂ ಮೇಣ (ಮೈಸೂಮಿ. ೨-೬೧). 
೧೧. ಕೂಡು; ಸೇರು; ಒಂದಾಗು : ಸರಿನಿಡಿಯಿಂದಂ ಸಂಸ್ಕೃತ 
ಕರಗುವರರ್‌' ಬಿಜ್ಜೆ ಗಲ್ಪ ರೊಳ್‌' ಮತ್ತ ನರೊರ್ಳ ನೆರೆದಂ ಕಾಮದ ನಂದಂ 
ಪರೆಯಂ ಸರ್ವಾರ್ಥಸಿದ್ಧ ನದರೊಳಗೆಂದು 0 (ಸೌನಂದ, ೨-೬4). 
೧೨. ಬೆಳಗಾಗು; ನಸುಕು ಹರಿ; “ಪರೆ-ಪ್ರಸಾರಣೇ (ಹರಡು), 
ಕಾಲ್ಕೇಟ (ಬೆಳಗಾಗು)? (ಶನುಧಾ) ; ದುರಿತಘನತಿವಿಂರಮೆತ್ತಂ ತೆರಳ್ಳು 
ಜಿನಸನನಮಂಗಲಕ್ಕಗಿದಾಗಳ್‌ ಪರೆನಂತಾದುದು ಕಾಲಾಗರುಧೂಪಶ್ಯಾಮ 
ಧೂಮನೂತ್ತ ವ್ಯೋನಂ0 (ಅದಿಪು. ೭-೭೯). ಹರೈ: ೧. ಹರೆದು 
ಮೋಹಿಸುನೀ ಚರಾಚರ ನೆರೆದು ನಿಮ್ಮಯೆ ರೋಮಕೂಪದ ಹೊರೆ 
ಯೊಳಗೆ ಹೊಳೆದಾಡುತಿಹುದು (ಕುವ್ಯಾಭೇ. ೩-೬೨); ರಾಜಾಧಿರಾಜರ 
ರಾಜಸಭೆಯೊಳಗೆ ಹರೆ[ನಾಕಾಂ.ರ]ದುದೀ ನೈತ್ತಾಂತವು (ಕೊರ. 
೨-೧-೨೧); ಹರೆಯಬೇಹುದು ಕೀರ್ತಿ ಭುನನಾಂತರಗಳಲಿ ದೆಸೆಗಳಲಿ 
(ಕಿಭಾಗ, ೧೦-೭೮-೩೪), ೩. ಸಾರಿದ್ದ ಬ್ರಹ್ಮನೋಲಗ ಹರೆ [ಪಾಠಾಂ, 
ರಿ]ಯಿತ್ತು (ಅಸಚಂ, ದೆಸೆಯರೆಲ್ಲರ ಹರೆಯ ನೇಳ್ಮಂ 
ಸನ್ನೆಯಿಂಡೋಲಗನಂ (ಕನುರಾ, ೩೨೧೮) ; ಹರನ ಬೀಳ್ಕೊಂಡಖಿಳ 
ದಿನಿಜರು ಹರೆದುದು (ಕುನ್ಯಾಕ, ೮-೧); ಹರೆದುದೋಲಗವಾ ಸನಂುಯದಲಿ 
(ತೊರಂ. ೪-೭-೨೭). ೪. ಗೊಹೇಶ್ವರನ ಶರಣರ ನಿಲನ ಕಂಡ ಬಳಿಕ 
ಮುಜಿಹು ಬೆಳಗ ಕಂಡ ಕತ್ತಲೆಯಂತೆ ನೋಡ ನೋಡ ಹರೆವುದು (ಅನಚಂ. 
೨೨೮-೧೮೩೪) , ಅತಂಗೆ ತಾಂ ತಗಿಲೆಡಳಿರಿ ಬಡತನ , . . ಹರಿವುದು 
(ಹಚಕಾ. ೭-೧೦) ; ಗುರು ಬರ್ಪುದಲ ನೋಡಿದೊಡೆ ಕಣ್ಣ ಪಾಪನದು 
ಹರೆವುತದೆ (ಸದ್ಮಂತ. ೮-೬೦); ಹರುಷ ಬಲಿದುದು ಮನದ ಸಂಶಯ 
ಹರೆದುದು. (ಕುನ್ಕೂಳೀ. ಹರೆದುವು ತಾರೆಗಳ್ನೆ ರೆದುವು 
ಕೋಕಗಳು (ಕಂನವಿ, ೯-೨೦೮). ೧೩. ಹೊಟ್ಟೆ ಎಳೆದುಕೊಂಡು 
ಚಲಿಸು; ದೇಕು;ತೆವಳು: ಇನ್ನು ಬಗ್ಗಿಕೊಂಡು ಹರೆಯಬೇಕು 
» » ವಿದ್ದು ನಿಲ್ಲಬೇಡಿ (ಸೃನ್ನ ಹೊ. ೨೯). ೧೪, ದೂರನಾಗು; 
ದೂರಕ್ಕೆ ಹೋಗು: ಹರೆ[ಗಾಲಾಂ.ರಿ]ದು ನಡೆ ಬಲೆಯ ಹಸರಿಸು 
(ಹಚಕಾ. ೫-೨೪). [ದೇ.॥ ತನಿ. ಮಲ, ಕೊಡ. ಪರ] 
ಪಕ್ಕಿ, ಹಕ್ಕಿ (ನಾ). ಬೆಳಗಿನ ಜಾವ; ನಸುಕು; ಅರುಣೋದಯದ 


೮೯ 


೫೫-೨೩೫); 


೬-೩೪); 


A ೫೩೮೩, 


5 


25 


30 


40 


45 


ಪಕಿಗುಡು 


ಕಾಲ: ಪರೆಯ ಭಾನೂದಯದೊಳ್ಳತ್ತ್ತಲೆಯನ್ನಿರೆ ರಿಪುಗಳ್ಳರ್ತ್ತಲೆ 
ವೆಸರಾದು ದಾತನೊಕ್ಕಲ್ವ ಸರು 0 980),. 
ಹರೆ: ಇತ್ತ ಮುದದಿಂದ ಬಂಧುಶ್ರೀಕರಂ ಹರೆಯ ಹೊತ್ತ ಆಕೊಳಗೆಳ್ಲು 
೬ ಇ ೬ ಮನೆಗೆ: ಪೋಗಿ (ಸಮ್ಯಕೌ. ೫-೪೯) ; ಆಸೆಯನುದಿನಮೇತವೆನ್ನ 
ತೀವುತೆಜಿಯಂ ಸಂಜೆಯನ್ನ, ಇರುಳೊಳಾಡಿಸಿ ಹರೆಯ. ಮುನ್ನ ಬರಿಯ. 
ಮರಿಗೆಯನಿಳಿಪುದು ! (ಗಿಳಿವಿಂ. ೬೮-೩); ಬಾಳ್‌ ಬಂಜೆಯಾಗಿಹುದು ; 
ಹರೆಯು ಬೆಳಗುವ ಮನ್ನ ಸಂಜೆಯಾಯ್ತು (ಸಯಣ. ೯೯-೨೨). 
[ರೈ] 


(ಸೌಇಇ, 2611, ೪೫-೫; 


ಪರ್ಕಿ "ಪಜಕ್ಕಿ' ನೋ. 

ಪರ್ಕಿ "ಪೊರೈ' ನೋ. 

ಪಕ್ಕೆ, ಹರ್ಕೆ (ನಾ). ೧. ಮರದ ಕೊಂಬೆ,-ಕೆಂಜೆ : ಫೆರ್ನುರಂ ಪರೆ 
ಮುರಿದುರುಳ್ಲುನಯ?  ್ರೀಣನಾ. ೪೦೩-೧೪). ಹೆಕ್ಕಿ: 
೧. *ಶ್ಲಾಖಾಣ ಮರದ ಹರೆ” (ಉಶಕೃ. ೯); ಹೂವಿನ ಆಸೆಗೆಂದೀ 
ಮರನೇರಲಂ ಸಂಪಿಗೆ ಹರಿ ಗಟ್ಟಿಯಲ್ಲ (ಚಂದ್ರವೀ. ೫೪-೧೪); ನುಖಕ್ಕೆ. 
ಹರೆ ಗೀರಿ ನೆತ್ತರು ಸೋರಿದ್ದುದು ಅವಃಸಿ ಗೊತ್ತೆ € ಇರಲಿಲ್ಲ (ನುಲೆನು. 
೫೭೩) ; ಆದೆರ ದೃಷ್ಟಿ ದೂರದಲ್ಲಿ ಒಂದು ಮರವನ್ನೇರಿ ಮರದ ಹರೆ 
ಯನ್ನು ಕಡಿಯರಿತ್ತಿದ್ದ ವ್ಯಕ್ತಿಯೊಬ್ಬನ ಮೇಲೆ ಬಿದ್ದಿತು. (ಪಂಜಸಂ. 
೨೩). ೨. (ಕರಾ) ಬಿದಿರಿನ ಗಂಟುಗಳಲ್ಲಿಯ ಟಸಿಲು :: ಬೇಲಿಗೆ 
ನಿಲ್ಲಿಸುವ ಹರೆಯನ್ನು ಪೂರ್ಣ ಸವರಬಾರದು (ರೂಢಿ). 

ಪಕ್ಕೆ (ನಾ). ಪರಾ, ಪಶ್ಯಂತೀ, ಮಧ್ಯಮಾ ಮತ್ತು ವೈಖರೀ 
ಎಂಬ ನಾಲ್ಕು ವಾಜ್ಮಯರೂಪಗಳಲ್ಲಿ ಒಂದು: ಪರೆಯೇ ಮಾನಸ 
ಭಕ್ತಿ ಚಾಕ್ಷುಷಸದಂ ಪಶ್ಶಂತಿಯೇ (ಶತಕ, ೧೩೫-೯೩). [ಸಂ. ಪರಾ] 

ಪರೆಕಟ್ಟು (ಕ್ರಿ). (ಹಣೆಯನ್ನು) ವ್ಯಾಸಿಸುವಂತೆ ಕಟ್ಟು : 
ತಪಶ್ರೀ ನಲವಿಂದೆ ತಾನೆ ಪರೆಕಟ್ಟದ ಪಟ್ಟ ವಿದೆಂಬಿನಂ ತ್ರಿರೇಖಾನಿಚಿತಂ 


ವಿಭೂತಿಯೆಸೆದತ್ತು ಮುನೀಂದ್ರವಿಶಾಲಫಾಲದೊಳ್‌ (ಕುಸುಮಾ, 
೧-೧೨೨). [ಪರೆ -- ಕಟ್ಟು] 

ಪರೆಗಡಿ, ಹರೆಗಡಿ (ಕ್ರಿ). ೧. ಕತ್ತರಿಸಿ ಚೆಲ್ಲು; ತುಂಡರಿಸಿ 
ಹರಡು: ನರುಣೋದ್ಭನನೆಚ್ಚ ಸರಲ ಸಂಜೋಹನ ಪರೆಗಡಿದಾ 


ಖೇಚರನು ಪುರಹರ ತ್ರಿ ಪುರವನೆಸಲೆಂದು ನಿಂದಾ ಪರಿಯೊಳೆಸೆದನಾಜಿ 

ಯೊಳು (ಆಂಜಚ. ೬-೧೪೫); ನಿಮಿಸದೊಳ್ಳ ರೆಗಡಿದನನಿತು ಚತುರಂಗಮಂ 

ಹರೆಗಡಿ: ೧. ಭಗದತ್ತ ನನಿಬರ ಹರೆಗಡಿದು 
ಹೊಗರಂಬ ಸರಿದನು (ಕುಸ್ಕಾಜ್ರೋ. ೩-೩೧) ; ಹರೆಗಡಿದಂ ಬೊಬ್ಬಿರಿದು 

ನರಿದಂ ಸೀಳಿದಂ (ತುರಂಗ, ೨. ನಾಶಮಾಡು: 

ಶತ್ರ್ರುವನು ನಹ್ಲಿಜ್ವಾಲೆಯನು ಕೋಗನನು ತತ್ತ ತ್ಕಾಲದಲಿ ಹರೆಗಡಿಯ 
ದಿದ್ದರೆ ಬಳಿಕಸಾಧ್ಯನಲಾ (ಸಿಭಾಗ. ೧೦-೪-೪೩):  [ಸರೆ, -- ಕಡ್ಡಿ] 

ಪರೆಗಣ್ಣು (ನಾ). ಕಣ್ಣುಗುಡ್ಡೆಯ ಮೇಲೆ ಪೊರೆ ಬರುವ ಒಂದು 
ಬಗೆಯ ರೋಗ : ನುಂಗರನಳ್ಳಿ, ಕಸ್ತೂರಿ, ಅರಸಿನ ಇನಂ , . . 
ಜೇನುತುಪ್ಪಬಿ ಹಚ್ಚಲು ಸರೆಗಣ್ಮು ಮಾಣ್ಣುಂ (ನಿನೈವಿ, ೧೩೫); ಆಳಿ 
ಗಣ್ಣೊ ಪರೆಗಣ್ಣೊ (ಕುನಾಪು, ೪-೨೪೨). 

(ರೈ ( ಆಪೊರೈ) ೬ ಕಣ್ಣು (-ಕಣ್‌)] 

ಪರೆಗಳಚು "ಪೊರೆಕಳಚು' ನೋ. 

ಪರೆಗಳೆ "ಸೆರೆಗಳೆ' ನೋ. 

ಪರೆಗುಡು (ಕ್ರಿ). (ತಮಟಿಯಂತೆ) ಧ್ವನಿಯನ್ನು ಮಾಡು ; 
ನಾದ ಹೊಮ್ಮಿಸು ; ಗಾಳಿತೇರು ರೆಕ್ಕೆಗಳ ಬೀಸಿ ಪರೆಗುಡುವ ಜಯ 
ವಿಲಾಸ (ಅರಳು, ೨೧೬-೬). 


ಜೆ ಮಿಭಾ. ೨೦- 
(ಚೈಮಿಭಾ. ೨೦-೧೩). 


೫೨-೧೫). 


[ಪಕ್ಕೆ ( ಆ.ಸಜಕ್ಕಿ) 4 ಕುಡು, (-೭ಕೊಡು,)] 


ಪರೆಸದಿಭಟ್ಟ ೫೩೮೪ ಪರೇಶಾಧಿಸ 
ಸರೆಪದಿಭಟ್ಟಿ (ನಾ). ಒಬ್ಬಾತನ ಹೆಸರು: ಆರೀದಗೋತ್ರಂ ಪರೇಡ್‌ "ಸರೇಡು' ನೋ. 
ಪರೆಸದಿಭಟ್ಟ ರ್ಗ ಕೊಳನೆಲ್ಲೂರ ಬ್ರಹ್ಮದೇಯಂ ಕೊಟ್ಟಿ ವರ್‌ (ಎಕ. 1೪, ಪರೇಡು, ಪರೇಡ್‌, ಪೆರೇಡ್‌, ಪೆರೇಡು (ನಾ). ಸೈನ್ಯ, ಪೋಲೀಸು 
ಎಡತೊ. ೬೦-೬೮; ಸು. 890), [1*-ಭಟ್ಟ] ಮುಂತಾದವರು ಮಾಡುವ ಪ್ರದರ್ಶನ: ನಾನು ಹೊರಡುತೀಸಿ. 
ಪರೆಪು, "ಸರಪ್ರು' ನೋ. ಸರೇಡಿಗೆ ಹೊತ್ತಾ ಗುತ್ತದೆ (ನಾಸೂಃಲೀ. ೨೬), ಪರೇಡ್‌ : ಪರೇಡ್‌ 
ಪರಿಪ್ಲು "ಸರಪ್ಪು' ನೋ. 5] ಜಾಗನೆಲ್ಲಾ ಜನರಿಂದ ತುಂಬಿ ಹೋಗಿ, ಪರೇಡ್‌ ನಡೆಯುವುದೇ 
ಪರೆಪೊತ್ತಆ (ನಾ). ಬೆಳಗಿನ ಹೊತ್ತು; ಮುಂಜಾವ; ಕನ್ಪನಾಯಿತು (ದಿಲ್ಲಿಸ. ೪೩). ಪೆರೇಷ್‌; ಮಿಲಿಟಂ ಪೆರೇಡ್‌ 


ನಸುಕು: ಡಂಗುರನುಂ ಪೊಯ್ಸುನ ತೆಜದಿಂ ಸರೆಸೊತ್ತ ಜಕೊಳೆದ್ದು 
ಬೇಂಟಿನಳಕಿ ಯಂ ಪೊಯ್ವರ್‌ (ಸಮಸ. ೩೮೨-೩೯, ಅನುಬಂಧ. 1). 
[ಪಕ್ಕೆ ೪ ಪೊತ್ತ ೮” ( ಎ ಪೊಟ್ತ ರ್‌)] 

ಪರೆಬಿಡು "ಸೊರೆನಿಡು' ನೋ. 

೫ಸರೆಯ್ಯ "ಸಣಕಿಯ' ನೋ. 

ಪೆರೆಯ್ದೆ "ಸರಯ' ನೋ. 

ಸರೆಯಿಸು, ಸರಯಿಸು, ಹರೆಯಿಸು (ಕ್ರಿ). ೧. ವ್ಯಾಪಿಸುವಂತೆ 
ಮಾಡು; ಪ್ರಚುರಪಡಿಸು : ಸಲೆ ಪುರಾಣಚೂಡಾಮಣಿಯೆಂದುಸ 
ಶನುದಿಂ ಬರೆಯಿಸಿ ಮಲ್ಲಸಯ್ಯನುಂ ಪುನ್ನ ಮಯ್ಯನುಂ ಸರೆಯಿಸಿದರ್‌ 
(ಕಾಂತಿಪು. ೧-೩೮) ; ತಮ್ಮುತಿರ್ವರುಂ ಪೊಸ್ನಿಗನಿಂ ಬರೆಯಿಸಿದರ 
ಸಕಳೋರ್ನಿಗೆ ಪರೆಯಿಸಿದರ್‌ ಸಲೆ ಪುರಾಣಚೂಡಾಮಣಿಯಂ (ಅಜಿಪು. 
೧-೩೪). ೨. ಇಲ್ಲವಾಗಿಸು; ನಿವಾರಣೆ ಮಾಡು: ಸಂಧ್ಯಾ 
ಪ್ರದೀಪಸಂಜನಿತಸಿದ್ಧಾ ೦ಜನಮಿದೆನಿಸ ಕೌಶಿಕಂಗಳ ಕಣ್ಗಳ ತಿಮಿರೆಮಂ 
ಸರೆ [ನಾಕಾಂ. ರೆ]ಯಿಸೆಯೆಂಂ (ನರ್ಧಪು. ೬-೨೯ ನ); ಪರೆ[ನಾಕಾಂ: 
ಹರಿ]ಯಿಸಿದಂ ಪುಂನೇದದ ಪುರಾಣಸತ್ಯರ್ಮದೊೊಡನೆ ನೋಕರ್ಮುಮನಕ್ಷರ 
ಪರಿಣಾಮಯಂತಂ ಹಾಸ್ಯರತ್ಕರತಿಶೋಕಭಯಜಿಗು ಪ್ಲಾಹ್ವಯಮಂ 
(ಸಾರ್ಶ್ವಪು. ೧೫-೧೫೦). ೩. ಜೆದರಿಸು : ತುಂಬಿಗಳ ಬಂಬಲ್ಲಪ್ಪಂ 
ಕಣ್ಣಿಟ್ಟು ನೋಡುವ ಕಾಂತೆಯರ ಕಡೆಗಣ್ಣ ಬೆಳಗಿಂ ಪರೆಯಿಸಲುಂ 
(ದಶಾನ- ೨-೯ ವು. ಹೆರಂರಿರಿಸಂ; ೧, ಸುರಧೇನುವ ತೊರೆದಭೀಷ್ಟ ಮಂ 
ಕಣ! ದುದೆನಲು ಧರೆಗಿತ್ತು ವಿತ್ತಮಂ ತಾಂ ಸರಯಸಿದಂ ಜಸಮನಗ್ರಜಂ 
ಹರಿಯಂಮಂ (ಸೌಇಇ. 1-1, ೨೪೯-೩೯; 1147). ೪. ಮುಗಿಸು; 
ಬರಖಾಸ್ತು ಮಾಡು ; ಮುಕ್ತಾಯ ಮಾಡು : ತೋಟವಾಳಂಗೆ 
ಪಸಾಯೆಮನಿತ್ತು ಪಟ್ಟಿ ವಣೆಯಿಂದೇಳ್ಟೋಲಗಮಂ ಪರ[ನಾಣಂ. ರೆ] 
ಯಿಸಿ (ಉಜಕೀ- ೧೦-೫ ಪ). ಹಕೆಯಿಸು: ೨. ದುರಿತಮನುರಿಯ ದೈನ್ಯ 
ಮನೊಂದೊಂದನೆ ಸುರನದಿ ವಿಧು ಸುರಭೂಜ ಹರೆ [ನಾಂ. ರ]ಯಿಂಪವಲ್ಲ 
ದೊಳ್ಳಿ ದರಂತಿವೆಲ್ಲವ ಪರಿಹರಿಸಲು ಸೆರೆದಪವೆ (ಕುರಾಸಾಂ. ೧-೪೯). 

[ಪರೆ +: -ಇಸ್ಕು] 

ಫರೆಯುಚ್ಸು "ಪೊರೆಯುರ್ಚು,' ನೋ. 

ಸರೇಂಗಿತ (ನಾ). ೧. ಬೇರೆಯವರಿಗೆ ಸೂಚನೆ ಕೊಡುವುದು ; 
ಮತ್ತೊಬ್ಬರಿಗೆ ಸನ್ನೆ. ಮಾಡುವುದು. ೨. ಬೇರೆಯನರ 
ಮನೋಗತ್ಯ-ಅಭಿಪ್ರಾಯ : ಸಾಧುಸಮಾಧಿ ಸರೇಂಗಿತರೋಧಂ 
ನಿರ್ನಾಡಮುಪ್ಪ ದಂತದು 'ಸೂಕ್ಷ್ಮಂ (ಕಾವ್ಯಾನ. ೬೩೪). [ಪರ್ಯ4-ಇಂಗಿತ] 

ಸರೇಂಗಿತಜ್ಞ (ನಾ). ಬೇರೆಯವರ ಅಭಿಪ್ರಾಯವನ್ನು ಊಹಿಸಿ 
ತಿಳಿಯುವ ವ್ಯಕ್ತಿ; ಮತ್ತೊಬ್ಬರ ಆಶಯವನ್ನು ಅರಿಯುವ 
ವ್ಯಕ್ತಿ: ಗುರುದೇನ ದ್ವಿಜಭಕ್ತ ೦ ತರುಣನಯಸ್ಕಂ ಪರೇಂಗಿತಜ್ಞನು 
'ದಾರಂ (ಸಂಚತಂ. ೨೧೭-೨೨); ಪರೇಂಗಿತಜ್ಞ ಳಲ್ಲದ ಇಂದ್ರಾಣಿ ಅದನ್ನು 
ಅರಿತರಲ್ಲವೆ? (ಹೊಸಕಿ. ೨೦). [Ao] 

ಪರೇಂಗಿತೆ (ನಾ). [ಸಂಗೀತ] ಒಂದು ಶ್ರುತಿಯ ಹೆಸರು: ಭೃಂಗ 
ಜಾತಿ ಪರೇಂಗಿತೆ [ಸಾಊ0, ಪರಂಗೀತೆ] ಎಂಬೆರಡು ಶ್ರುತಿಗಳೇ ಗಾಂಧಾರ 
ಸ್ವರದಿಂದುದಿಸಿದವು (ವಿನೇಕ. ೧೮೬). [?] 


20 


25 


30 


55 


40 


45 


ನಡೆದಾಗ ಆ ಹೆಂಗಸು... ಶೃಂಗಾರ ಮಾಡಿಕೊಂಡು ಹೊರಟದ್ದಳು 
(ಗೋಪುರ. ೮೭) ; ಅವನು ಫೆರೇಡ್‌ ಮೈದಾನದಲ್ಲಿ ಸೈನಿಕನು ನಿಲ್ಲುವಂತೆ. 
ನಿಂತುಬಿಟ್ಟ (ಜೀನಾತ್ಮ. ೨೦೫). ಪೆರೇಡು : ಶಾಲೆಯ ಮಕ್ಕಳೆಲ್ಲ 
ಸೆರೇಡಿಗೆ ಸಂಭ್ರಮದಿಂದ ಹೊರಟರು (ರೂಢಿ), [--- ಇಂ. Parade] 

ಪರೇತ (ಗು). ೧. ಸತ್ತ; ಗತಿಸಿದ. ೨. ಅಗಲಿದ; ದೂರ 
ನಾದ. (ನಾ). ೩. ಹೆಣ; ಶವ: “ಪ್ರೀತಃ, ಪರೇತಃ, ಕುಣಪಃ, 
ಶನ ಈ ೪ ಪೆ(ಹೆ)ಣಂ” (ಹಲಾಯು. ೧೦೪-೭). ೪. ಸತ್ತವನು; 
ಮರಣ ಹೊಂದಿದವನು : “ಪ್ರೇತಂ ಮೃತಂ ಸರಾಸು ಪರೇತಂ” 
(ಎಸ್ತುಕೋ. ೫೯-೪೫). ೫. ಭೂತ; ಪಿಶಾಚಿ; ಪ್ರೇತ: 
ಆತು ಮರಳಿದು ಹಿಂದ ನೋಡಿ ಪರೇತವಿಭವವಲಾ ಎನುತ ಛಲಚೇತನನು 
ಸಲೆ ಚಂಡಿಯಾದನು ಕಳನ ಚೌಕದಲಿ (ಕುವ್ಯಾಗ. ೩-೧೫) ; ಲಯಕಾಲ 
ನೈದಿದನಖಿಳದೂತಪರೇತಗಣಸಹಿತ (ತೊರರಾ. ೬-೫೩-೪೨); ಜೀವನ 
ರೆಸವರತು ಹೋಗಿ ಜೀನಿ ಬರೆ ಪರೇತವಾಗಿ ಸಾನುಭೂತಿಯಾಗಿರು! 
(ಅಸಿಕೇ.೧೪-೧೩). [ಸಂ.] 

ಪರೇತಕೃತ್ಯ (ನಾ). ಸತ್ತ ವ್ಯಕ್ತಿಗಾಗಿ ಮಾಡುವ ವಿಧಿ; 
ಅಂತ್ಯಕ್ರಿಯೆ, -ಸಂಸ್ಕಾರ: ಐವರು ಸುತರು ಸಹಿತೀ ಕುಂತಿ ವಿಂಂದು 
ಸರೇತಕೃತ್ಯವನು . . . ಮಾಡಿಸಿ (ಕುನ್ಯಾಆ. ೫-೨೫); ತಂಡೆ ನಮ 
ಗೀತನು ಕಣಾ ವಿಧಿಯಿಂದ ವಿಹಿತಪರೇತಕೃತ್ಯವ ಮಾಡಬೇಕು (ತೊರರಾ. 
೩-೧೨-೧೦). [ಪರೇತ--ಕೃತ್ಯ್ಯ] 

ಪರೇತಪತಿ (ನಾ). ಸಾವಿನ ಒಡೆಯ ; ಯಮ: ಶಿನನಂ ಭಜಿಸು 
ತೊಲಿಸಿ ಪರೇತಪತಿಯಂ ಗೆಲಿದು ಕಾಮ್ಯಾರ್ಥಂಗಳಂ ಪಡೆದ (ಬಸಪು, 
೪೧ ಸೂಚನೆ) ; ವೀತಿಹೋತ್ರ ಪರೇತಪತಿ ಪುರುಹೂತ ವರುಣಾದಿಗಳು 
ಕಾಂಡವ್ರಾತದಲಿ ತೊಳೆದರು ಮನೋರಥಕಲಿತಕರ್ದಮನ (ಕುವ್ಯಾಅ. 

ಪರೇತಪತಿ ಶಂಕರ ವಿರಿಂಚಾದಿಗಳಿಗಸದಳದ ಯಾತುಧಾನನ 
ರಾಜಧಾನಿಯಲಾ ತವಿಸ್ರಿಯಲಜಸಿ ಕಂಡನು ಮಾಕೆಯನು (ತೊರರಾ. 
೫-೯-೨೨). [Ao.] 

ಪರೇತನನ (ನಾ). ಹೆಣಗಳನ್ನು ಸುಡುವ ಜಾಗ; ಮಸಣ; 
ಶ್ಮಶಾನ : ಎನ್ನ ಮೆಯ್ಮೂ ದುರ್ಗಂಧಕ್ಕೆ ಪೇಸಿ ಕಂಡನರೆಲ್ಲಮೆಲಕಿದು 
ಕಳೆಯೆ ಸರೇತನನಭೂಮಿಯೊಳ್‌ ಜೀರ್ಣಶೀರ್ಣಚೀರಂಗಳಿಂದಂ ಪುದಿದಿರಿಸಿ 
ಪೋಗಿ (ಆದಿಪು. ೩-೩೪ ನ); ಹೊಲಗೇರಿ ಪರೇತವನವಸಗವನೆ . .. 
ಎಂಬೆಡೆಗಳುಚಿತವೋಸಣಸ ಗೇಳಲ್‌ (ಲೋಕೋಸ. ೧೨-೫೩) : ವಿಚಳಚ್ಚಿ 
ತಾನಳಶಿಖಾವಳಿವಿದ್ರುಮವಲ್ಲಿ ಪರ್ವುನಂತಿರೆ , ಆ ಪರೇತನನ 
ಮಂಬುಧಿಯಂತಿರೆ ಭೀಕರಂ ಕರಂ (ಅರ್ಧನೇ, ೫-೨೧) ; ನಿಧಿಯಂ ಲಯ 
ಸನ್ನಿಧಿಯೆಂದು ತನ್ನ ಕೇಳೀನನಮಂ ಪರೇತನನನೆಂದನನೀಶನನಂ 
ಸಮಂತು ಸಂಭಾವಿಸಿದಂದು ಭಾವಿಸದನೊಂದನೆ ದಂದುಗದಿಂದಗಲ್ಲುದಂ 
(ಚಂದ್ರಪು. ೯-೧೬). [ಸಂ.] 


೧೧-೩೧) ; 


ಸರೇತನಿಭು (ನಾ). -ಸರೇತಪತಿ; “ಯಮನರ್ಕಸುತಂ . . . 
ಸರೇತನಿಭು ದಂಡಧರಂ , , , ಅಂತಕಂ ಕೀನಾಶಂ” (ನಸ್ತುಕೋ. 
೮-೪೧), [ಸಂ.] 


ಸರೇತಾಧಿಪ (ನಾ). - ಸರೇತಪತಿ: ಪರೇತಾಧಿಸತುಲಾಪಾದನಾಲಂ 


ಪರೇಲ್‌ 


ಬನಾಸಘನನಪ್ಪ ನೇ ಕಾಪಾಲಿಯೇ ಬಲ್ಲನು (ಭಾನಚಿಂ, ೯-೭). [ಸಂ.] 
ಪರೇಲ್‌ (ನಾ). ಇಸ್ಪೀಟನ ಆಟದಲ್ಲಿ ಒಂದು ಬಗೆ ; ಮೂರೆಲೆ 
ಆಟಿ; ಪರೇಲ್‌ ಆಟದ ಪ್ರಸಾದ್‌ ಬಂದ (ಬೆಂಗಬ. ೧೩೫). (?] 
ಪರೇಶ (ನಾ). ಪರದೈವ; ಸರಮೇಶ್ವರ: ಪರಮಪುರುಷನನಾ 
ಪರೇಶನನುದರಕು ಹರದಲಿ ' ಧರಿಸಿ ಮೆಜಕೆ ವರವಿಂದವದನೆಯ ಸಿರಿಯ 
ಬಣ್ಣಿ ಸೆನೇನು (ಕೌಶಿಂ9, ೧-೬೫) ; ರಕ್ಷಿಸು ರಂಗ 73 ಗಳೆಯನ ಪರೇಶ 


(ಶತಸಾಂ. ೧೦-೫೬). [ಸರ್ಕ ಈಶ] 
ಪರೇಶ್ವರ (ನಾ). -ಪರೇಶ : ಗಣೇಶ್ವರಾಯೆ ಮುನೀಶ್ವರಾಯ 
ಪ[ನಾಲಾಂ. ಸು]ರೇಶ್ವರಾಯ ನಮೋ (ಬಸಪು. ೬೧-೪೬). 
[ಸರ್ಕ ಈಶ್ವರ] 


ಪರೇಷ್ಟು ಕೆ (ನಾ). ಹಲವು ಸಲ ಈದ ಹಸು; ಮತ್ತೆ ಮತ್ತೆ 
ಕರು ಹಾಕಿದ ಹಸು: “ಹಲವು ಸೂಟಾಕಳು ಪ[ನಾಂಂ. ವ]ರೇಸ್ಪುಕೆ 
ಯೆನಿಕ್ಕು” (ಮುಂಗರಾ. ೫೪-೪). [ಸಂ. ಪರೇಷ್ಟಾ ಕಾ] 

ಪರೈಧಿತ (ನಾ). ೧: ಬೇರೆಯವರಿಂದ ಪೋಷಣೆ ಹೊಂದಿದ 
ವ್ಯಕ್ತಿ: “ಪರಜಾತಃ, ಪರೈಧಿತಃ--ಈ ೨ ಹೊಜಕುಳಿಗ (ಪಲಾಯು. 
೫೮-೧೯೬). ೨. ಸೇವಕ; ಆಳು: “ಪರಾಚಿತಃ, ಸರಿಸ್ಕಂದಃ, 
ಫರಜಾತಃ, ಸರೈಧಿತಃ--೪ ಹೇಡೀ ಆಳ ಪೆಸರು” (ಸಿದ್ಧಾಂತಿ. ೩೧೨). 
೩. ಕೋಗಿಲೆ. [ಸಂ.] 

ಪರೋಕ್ಷ (ಗು). ೧. ಕಣ್ಣಿಗೆ ಕಾಣದ; 
ದೃಷ್ಟಿಯ ಅಳವಿಗೆ ಎಸೆರಿರುವ. (ನಾ): ತೆ 
ಕಾಣದಿರುವುದು; ಅಗೋಚರವಾಗಿರುವುದು ; ದೃಷ್ಟಿಗೆ ದೂರ 
ವಾಗಿರುವುದು: ಸಚಿನಸಮೂಹಂ ಮಚ್ಚಿ ಸಮಾಲೋಚನಗೋಚರ 
ಚರಾಚರಂಗೆ ಪರೋಕ್ಷಮೆ ಸಪ್ರತ್ಯಕ್ಷಮಲ್ಲೆಯೆಂದು ಪರಮಾನಂದ 
ದಿ:ದಭಿವಂದಿಸಿ (ಶಾಂತಿಪು. ೨-೭೦ ವ) ; ನಿನ್ನಿಂದಂ ಪರೋಕ್ಷದೊಳ್‌' 
ಬಾಲಿಕಿನೆಂಬರ್‌ (ಮದತಿ. ೧೦-೭೫) ; ತಮ್ಮನ ರಣಮಂ ನಿರೀಕ್ಷಿಸಲಪೇಕ್ಷಿಸಿ 
ಪೋಗೆ ಸರೋಕ್ಷಡೊಳ? ದಶಾನನಸೆಟಕಿತಂದನಸಂ ಜನಕನಂಜನೆಯೆಂ 
(ಪಂರಾಯಾ, ೯-೧೯೧); ಮತ್ತ ತ್ರರೋಕ್ಷದಲಿ ಕುಲವ ನೀನುದ್ಧರಿಸು 
(ಕನ್ಯಾ. ೨೧-೫೫). ಹಿ ಕಣ್ಣಿ ಗೆ ಮರೆಯಾಗಿರುವ ಪದಾರ್ಥ ; 
ಇಂದ್ರಿಯಗೋಚರವಲ್ಲದ ನಃ “ಅತೀಂದ್ರಿಯಮಪ್ಪುದು 
ಪರೋಕ್ಷಂ” (ವಸ್ತು ಕೋ. ೭೧-೨೪) ; ನಮಗಿಂತ ಬೇರೆಯಾದ ವಸ್ತುಗಳು 
ಕಾಲದಿಂದಲಾಗಲಿ ಡೇಶದಿಂದಲಾಗಲಿ ಬಹುದೂರವಾಗಿ ಮರೆಯಾಗಿದ್ದರೆ 
ಅನಕ್ಕೆ ಪರೋಕ್ಷಗಳೆಂದು ಹೆಸರು (ಬ್ರಹ್ಮಭಾ. ೨-೧೯). ೪. ಸಾವು; 
ಮರಣ ; ದೀವಳಬ್ಬಾ ಸಮಂದ್ರಂ ಮನುಚರಿತಂ ಮಹೇಸ್ಮ್ರನೃಪನಿನ್ನೆ 
ಸರೋಕ್ಷದೊಳಾ ಮಹಾತ್ಮನಾ ಜನನಿ ಮಹೇನ್ನ )ನಾಮದೆ ಕೊಳಂ.., 
ಮಂಕುನ್ಮಭನನಂಗಳನಿಂಬಿನೆ ಮಾಡಿ (ಎಕ. ೫, ಮುಳಬಾ. ಸು 
890); ದತ್ತನುಂ ನಂದಿಸೇಣನುಂ ಎಂಬರ್‌ ತಂಜಿಯ ಪರೋಕ್ಷದೊಳ. 
ಸ್ಪೂಣಕನಕರಾಶಿಯಂ ಬಸನಕ್ಕೆ ತವಿಸಿ ಬಿಯಂ ನಡೆಯದಿರೆ (ರಾಂತಿಪು. 
೯-೯೦ ವು; ಅಳಿದರಳಿವೆ ಭವತ್ವ ರೋಕ್ಷದೊಳುಳಿವೆನೇ ನಿನ್ನರಸಿ ಧರೆಗಾನಳುಪು 
ನೆನೆ (ಕುನ್ಕಾಅ. ೫. ಗುಟ್ಟು; ರಹಸ್ಯ: ಶೋಕ 
ನಿನೃತ್ತಿ ಮಾಡುವದೆ ಅಜ್ಞ್ಞಾನರಹಿತಮಾದ ಪರೋಕ್ಷವೆನಿಸುವದು 
(ನಾನಾಗು. ೨೮-೧೮), ೬. [ಜೈನ] ಎರಡು ಬಗೆಯ ಪ್ರಮಾಣ 
ಜ್ಞಾನಗಳಲ್ಲಿ ಒಂದು; “ಮನಸ್ಸು, ಇಂದ್ರಿಯಗಳ ಸಹಾಯದಿಂದ 
ಉಂಟಾಗುವ ಜ್ಞಾ ನ” (ಚೈನತೋ: ೧೬೩): ಪರೋಸ್ಷಪ್ರ ತೃಕ್ಟಾಭಿ 
ಧಾನ ದ್ವಿವಿಧಪ್ರ, ಮಾಣನರಕು ಂ (ತತ್ತ್ಯಪ್ರ. ೫೩); ಪ್ರಮಾಣವು ಪ್ರತ್ಯಕ್ಷ, 
ಪರೋಕ್ಷವೆಂದು ಎರಡು ವಿಧ. ಮೊದಲನೆಯದು ನಿರ್ಮಲವಾದ ಸ್ಪಷ್ಟ 
ವಾದ ವಿಶದವಾದ ಜ್ಞಾನ. ಅನಿಶದವಾದ ಜ್ಞಾನ ಪರೋಕ್ಷ (೬೦ದಸಾ. 


ಅಗೋಚರವಾದ; 
೨. ಸಣ್ಣಿಗೆ 


೩೮-೨೭; 


೨೧-೫೬). 


೫೩೮೫ 


೫0 


25 


30 


35 


45 


ಪರೋಟಾ 


೮೫)... ೭. [ವಿಶಿಷ್ಟಾ] ನಾಲ್ಕು ಬಗೆಯ ಜ್ಞಾ ನಗಳಲ್ಲಿ ಒಂದು ; 
ಇಂದ್ರಿಯಕ್ಕೆ ವೇದ್ಯ ವಾಗದುದು : ವಿಷಯಸಂಬಂಧದಿಂದ ಸಂಶಯ 
ನಿಶ್ಚಯ ಪ್ರತ್ಯಕ್ಷ ಪರೋಕ್ಷ ಮೊದಲಾದ ವಿಭಾಗವನ್ನು ಹೊಂದುವುದರಿಂದ 
ದ್ರ'ನ್ಯವೆಂದೂ ಕ್ಷಣೆಕವೆಂದೂ ಹೇಳಲ್ಬ ಡುವುದು (ಹಿಂದಸಾ. ೨೩೯). 
[ಸಂ] 

ಸರೋಕ್ಷಕ್ರಿಯೆ (ನಾ). ಅಪರಕ್ರಿಯೆ ; ಸಂಸ್ಕಾರ: ಮಾಚಣ್ಣ 
x *ಪರೋಕ್ಷಕ್ರ್ರಿಯೆಯಂ ಗೆಯ ಕಲ್ಲ ನಿಜಸಿದನ್‌ (ಎಕ. 1೪ (8), 
ವಿರಿಯಾ, ೧೪೪-೭; 1008), [ಪರೋಕ್ಷ*-ಕ್ರಿ/ ಯೆ] 

ಸರೋಕ್ಷಜ್ಞಾನ (ನಾ). ೧. ಅಪ್ರತ್ಯಕ್ಷನಾದ ತಿಳಿವು; ಪರೋಕ್ಷ 
ವಾದ ಅರಿವು: ಆತ್ಮನ ಅಸ್ತಿತ್ವನುಂ ಪೇಳ್ವ ಶ್ರುತ್ಯಾಚಾರ್ಯವಾಕ್ಯ 
ನಿಶ್ಚಾಸದಿಂ ಪ್ರತ್ಯಗಾತ್ಮನುಂಟಿಂದು ತಿಳಿವುದೇ ಮೊದಲ ಅಸತ್ವಾವರಣ 
ನಿನರ್ತಕಮಾದ ಪರೋಕ್ಷಜ್ಞಾಸವೆನಿಸುವುದು (ವಿನೇಕ. ೪೩). 
೨. ಎಸರೋಕ್ಷ ೬: ಸ್ಪ ಸ್ಪ ವಲ್ಲದ ಜ್ಞಾನವು ಸರೋಕ್ಷಜ್ಹಾನಸೆನಿಸು 
ಪುದು (ಚೈನಥ. ೩, ಮುನ್ನುಡಿ) ; ಮನಸ್ಸು, ಇಂದ್ರಿಯಗಳ ಸಹಾಯ 
ದಿಂದ ಉಂಟಾಗುವ ಜ್ಞಾನವು ಸರೋಕ್ಷಜ್ಞಾನವು (ಚೈನಸ. ೨೯೭). 

[ಪರೋಕ್ಷ 4 ಜ್ಞ್ಯಾನ] 

ಪರೋಕ್ಷಪ್ರವನಾಣ (ನಾ). ೧. ಪ್ರತ್ಯಕ್ಷವಲ್ಲದ ಸಾಕ್ಷಿ, ಆಧಾರ: 

ಅಸರೋಕ್ಷವಾದ ಆತ್ಮಾನುಭೂತಿಯನ್ನು ಸರೋಕ್ಷಪ್ರಮಾಣಗಳಿಂದ 


ಅಳೆದು. ನೋಡುವ . . . ವಿಮರ್ಶನಾಸಕ್ತಿ ಕ್ರಿ. ಪೂ. 'ಆರನೆಯ 
ಶತಮಾನದ ಸಂಮಾರಿಗೆ ಆರಂಭವಾಗಿರಬೇಕು (ಭಾರದ. ೧೨೧). 
೨. = ಪರೋಕ್ಷ ೬ ಪರೋಕ್ಷಂ--ಪರೋಕ್ಷಪ್ರಮಾಣಂ 
(ತತ್ತ್ವಪ್ರ. ೫೩). [ಪರೋಕ್ಷ ಪ್ರಮಾಣ] 


ಪರೋಕ್ಷನಿನಯ (ನಾ). [ಜೈನ] ಪೂಜ್ಯವ್ಯಕ್ತಿಗಳ ಮರಣಾ 
ನಂತರದಲ್ಲಿ ಅವರಿಗೆ ಸಲ್ಲಿಸುವ ಗೌರವ: ಧನುಕೀರ್ತಿಭಹಾರರ್‌ 
ಪರೋಕ್ಷವಿನಯಂ ಮಾಡಿಸಿದರ್‌ (ಎಕ. ೫11, ಗುಬ್ಬಿ. ೫೭-೧೨ ; 979); 
ಬೀಚಗವುಡ ಪರೋಕ್ಷನಿನಯಂ ನಿಸಿಧಿಗೆಯ ಕಲ್ಲ ನಿಜುಸಿದೆಂ (ಎಕ. 1% 
(8), ಹುಣಸೂ. ೪೩-೮; 1013) ; ಅಣ್ಣ ಂದಿರಂ ಸಂಸ್ಕಾರಿಸಿ ಜಳದಾನ 
ಕ್ರಿಯೆಯೆಂ ಪರೋಕ್ಷನಿನಯನುವಮಂ ಮಾಡಿ ಯಿರ್ಬ್ಬ್ವರ್ಗ್ಗಂ ಕಲ್ಲಂ 
ನಿಜಿಕಿಸಿದಲ್ಲಿ (ಎಕ. ೫011, ಸೊರಬ. ೧೭೫-೨೧; 1156); ವಿಷ್ಣು ವರ್ಧನ 
ಹೊಯ್ಸಳನು ತನ್ನ ತಮ್ಮ ಉದಯಾದಿತ್ಯದೇವನ "ಪರೋ ಕ್ಷವಿನಯ' 
ಕ್ಕಾಗಿ ಕೆಲ್ಲವತ್ತಿ ಎಂಬ ಊರನ್ನು ಅಗ್ರಹಾರವಾಗಿ ಮಾಡಿ 
ಬ್ರಾಹ್ಮಣರಿಗೆ ಧಾರಾಪೂರ್ವಕವಾಗಿ ಕೊಡುತ್ತಾ ನೆ (ಕಶಾಅ. ೨೧೦). 

[ಪರೋಕ್ಷ 4 ವಿನಯ] 

ಪರೋಕ್ಷನಿನೆಯ (ನಾ). - ಪರೋಕ್ಷನಿನೆಯ: ಸರೋಕ್ಷನಿನೆಯರಾರ್ತ್ತ 

ವಾಗಿಸಿದ ಬೀರೆಗಲು (ಎಕ. 1 (8), ೫೫೪-೬ 13ನೆಯ ಶತ). 
[ಪರೋಕ್ಷ 4-ವಿನೆಯೆ] 

ಪರೋಕ್ಷನಿನೆಯಂಗೆರ (ಕ್ರಿ). [ಜೈನ] ಪೂಜ್ಯವ್ಯಕ್ತಿಗಳಿಗೆ 
ಅವರ ಮರಣನಂತರದಲ್ಲಿ ಗೌರವವನ್ನು ಸಲ್ಲಿಸು: ತನ್ಮು 
ಮಾತಾಪಿತ್ರಗಳಿರ್ಪೃತೊಂದ ಕುಲದ ಪರೋಕ್ಷವಿನೆಯಂಗೆಯ ದೇನರ್ಗ್ಗೆ 
ಕೊಟ್ಟ ಭೂಮಣಲದೊ: * ಪೆ ನೂಲಿಂ ಬತ್ತದ ಮಣ್ಣುಂ (ಎಕ. 111 
(8), ಗುಂಡ್ಲುಪೇ ೫೬-೮; 1049). 

[ಪರೋಕ್ಷವಿನೆಯ 4- ಕೆಯರ್‌,] 
ಪರೋಕ್ಷಸಾಶ್ಚ್ಯ (ನಾ). - ಪರೋಕ್ಷಪ್ರುಮಾಣ : ಗ್ರಂಥನಿಮರ್ಶಕನು 
ಪಾಠರೂಪವನ್ನು ಬಾಹ್ಯ ಅಥವಾ ಪರೋಕ್ಷಸಾಕ್ಷ್ಯಗಳಿಂದ 

ತಿಳಿಯಂತ್ತಾ ನೆ (ಭಾರಪ, ೪೩). [ಪರೋಕ್ಷ - ಸಾಕ್ಷ್ಯ] 

ಪರೋಟಾ (ನಾ). (ತುಪ್ಪ ಹಚ್ಚಿ ಬೇಯಿಸಿದ) ಒಂದು ಬಗೆಯ 


ಪರೋಟು 


ಗೋಧಿರೊಟ್ಟಿ ; ಬಿಸಿನೀರಿನಲ್ಲಿ ಸ್ನಾನ ಮಾಡಿದೆವು. 
ಪರೋಟಾ ಭೋಜನವಾಯಿತು (ಆಬೂಬ. ೫೭). 
[-ಹಿಂ. ಪರಾಠಾ, ಸರೌಲಾ] 

ಪರೋಟು "ಪರಡ್ಮಿ' ನೋ. 

ಪರೋತ್ತಮ (ನಾ). ಅತ್ಯಂತ ಶ್ರೇಷ್ಠನಾದವನು ; ಪರಜೈವ : 
ಸರಶಂಕರ ಸರೆಂಜ್ಯೋತಿಯೆ ಪರೋತ್ತಮ ಕರುಣಿಸುವುದು (ಕುನ್ಯೂಅ. 

[ಸರ್ಕ + ಉತ್ತಮ] 

ಪರೋನ್ನತಿ (ನಾ). ಬೇರೆಯವರ ಉತ್ಕರ್ಷ ; ಇನ್ನೊಬ್ಬರ 
ಅಭಿವೃದ್ಧಿ ಮುಳಿಸು ವಿಘೂರ್ಣನಂ ತಿಳಿವುದಂಬು ಪರೋನ್ನತಿ ತತ್ತ 
ರಂಗಸಂಕುಳವು . . . ಎನೆ ಮೇರೆದಪ್ಪಿ ದ ರತಾಮೃ ತವಾರ್ಧಿಯನೀಸಿ 
(ಶಾಂತಿಪು. ೬-೧೨೦). [ಸರ್ಯ 4 ಉನ್ನಿ] 

ಪರೋಪಕಾರ (ನಾ). ಬೇರೆಯವರಿಗೆ ಮಾಡುವ ನೆರವು, 
ಸಹಾಯ : ಪರೋಪಕಾರಕಾರಣಪರನಪ್ಪ ನಂ ಮನದೆ ಮೆಚ್ಚದರಾರಭಿ 
ಮಾನಿಯಪ್ಪ ನಂ (ಕವಿಂ. ೧-೧೨೩) ; *ಪರೋಪಕಾರವಿಭೂತಿ ಶಿವಭೂತಿ 
ಕರುಣಾರಸಾರ್ದ್ರಹೃದಯಂ (ಸಂಚತಂ, ೧೧೦-೧೫). 


ಅನಂತರ 


೬-೮೭). 


[ಪರ್ಕ 4 ಉಪಕಾರ] 
ಪರೋಪಕಾರಿ (ನಾ). ಬೇರೆಯವರಿಗೆ ನೆರವು ನೀಡುವವನು ; 
ದಯಾಪರ : ನೃಪತೀ ಪರೋಪಕಾರೀ . . . ರಿಪುವರ್ಗಮನಲೆದು 


ಗೆಲ್ವಿಯಾಗಾಹನೆದೊಳ್‌ (ಕವಿ, ೨-೨೪). [ಸೆಂ.ಪರೋಸಕಾರಿನ"] 

ಪರೋಪಜೀವಿ (ನಾ). ಬೇರೆಯ ಆಶ್ರಯವನ್ನು ಅವಲಂಬಿಸಿ 
ಬದುಕುವ ಜೀವಿ; ಪರಾವಲಂಬನದಿಂದ ಜೀವಿಸುವ ಮನುಷ್ಯ, 
ಸಸ್ಯ, ಪ್ರಾಣಿ ಮುಂತಾದುವು: ಕೀಟಿಗಳು . . . ಪರೋಪಜೀವಿ 
ಗಳಂತೆ ಒಂದೇ ಆಶ್ರಯಚೀವಿಯನ್ನು ಅನುಸರಿಸುವುದಿಲ್ಲ (ಕೀಟಬೆ. ೪). 

[ಷರ್ಯ --ಉಪಜೀನಿ] 

ಪರೋಪದೇಶಸಾಂಡಿತ್ಯ (ನಾ). ತಾವು ಆಚರಿಸದೆ ಬೇರೆಯವರಿಗೆ 
ಮಾತ್ರ ಬೋಧನೆ ಮಾಡುವ ಪಾಂಡಿತ್ಯ, ವಿದ್ವತ್ತು ಸ 
ಈ ಪರೋಪದೇಶಸಾಂಡಿತ್ಯವನ್ನು ಹೇಳಲು ಎಲ್ಲರಿಗೂ ಬರುತ್ತದೆ 
(ರಂಗರೋ. ೫೮). [ಪಕ್ಕೆ 4- ಉಪದೇಶ -- ಪಾಂಡಿತ್ಯ] 

ಪರೋಷ್ಠಿ (ನಾ). ಜಿರಲೆ; ಜೊಂಡಿಗ: “ಸರೋಷ್ಲೀ, ತೈಲ 
ಪಾಯಿಕಾ೨ ಹೆಂಡೇಮೂಗಕ್ಕಿಯ ಹೆಸರುಗಳು? (ಸಿದ್ಧಾಂತಿ, ೧೬೧). 

[ಸೆಂ.ಪರೋಷ್ಠಿ ] 

ಪರ್ಕಟಿ (ನಾ). ಒಂದು ಬಗೆಯ ಮರ; ಕರಿಬಸುರಿ ಮರ: 
“ಸರ್ಕಟಯೆನಲು [ಪಾಂಾಂ, ಪರ್ಪಟಕೆನಲು] ಬಸುರಿಯಕು್ಸು? (ಮುಂಗರಾ. 
೩೭-೨೦), [ಸಂ.ಪರ್ಕಟೀ) 

ಪರ್ಕಿಸು "ಸರಿಕಿಸು' ನೋ. 

ಪರ್ಗಣ "ಸರಗಣೆ' ನೋ. 

ಪರ್ಗನೆ "ಪರಗಣೆ' ನೋ. 

ಪರ್ಗುಣ "ಪರಗಣೆ? ನೋ. 

ಪರ್ಚಿಸು, (ಕ್ರಿ). ಚಾಡಿಹೇಳು; ದೂರುಹೇಳು: ಎನ್ನಯ 
ಸೊಬಗಂ ಗೆಲ್ಲಳ್‌ ಕನ್ನೆ ದಲೆಂದೆಂದು ರತಿಯೆ ಸರ್ಚಿಸುತಿರ್ಪಳ್‌ ತನ್ನಯ 
ನಲ್ಲನಂ (ಚಂದ್ರಪು. ೫-೧೩೫). [ಸರ್ಚ್ಟು, 4-ಇಸು,] 

ಓಪರ್ಚಿಸ್ಳು “ಪಚ್ಚಿಸ್ಸು' ನೋ. 

ಪರ್ಚು,, ಪಚ್ಚು, ಪಟ್ಟು (ಕ್ರಿ). ೧. ಗುಟ್ಟಾಗಿ ಕಿವಿಯಲ್ಲಿ ಹೇಳು; 
ಹಿಸುಮಾತಾಡು ; ಪಿಸುಗುಟ್ಟು : “ಪರ್ಚು (ಅರ್ಚು)-- ಅವ್ಯಕ್ತ 
ಧ್ವನೌ (ಪಿಸುಗುಟ್ಟು )?” (ಕನುಧಾ) ; ಅನತಂಸಾಶೋಕನವಪ್ರವಾಳರುಚಿ 
ಮಂಳಿಸೆ ರೂಪುಗೊಂಡವೊಲೆರಡುಂ ಕಿವಿಗಳೊಳಮಾಯಮಂ ಪರ್ಚುವ 


೫೩೮೬ 


20 


30 


40 


45 


ಪರ್ಚು, 


ಕ್ಫಿಪ ತೆಜದಿನೆಸೆದುದಾಸ್ಮಾಯಿಕೆಯೊಳ (ಶಾಂತಿಪು. ೩-೬೭); ಉದ್ಭತ 
ನಾಗಿರ್ದ ಕಂಸಂ ಪಡಿಯಜನಂ ಕರೆದು ಕಿನಿಯೊಳ್‌ ಪರ್ಚುವುದುಂ 
(ಅರ್ಥನೇ. ೮-೭೩ ವ); ಸಿಂಗಾರನ್ಮು:- (ಬಾಗಿ, ಆತನ ಕಿವಿಯಲ್ಲಿ 
ಪರ್ಚುತಿರುವಳು) (ಬೆಟ್ಟ ಅ. ೧೭-೧೯). ಪಿ. ಚಾಡಿ ಹೇಳು ; ಪಿಸು 
ಣಾಡು : ಮೆಲ್ಲನೆ ಮೇಳಿಸಿ ಸರ್ಚುವ ಲಲ್ಲಯಿಸುವ ಪೆಜರನಟ್ಟ 
ದೂಜಂನ ಪಲವುಂ ಪೊಲ್ಲಮೆಯಂ ಕಲಿಸುವ ಮುನಿಯಲ್ಲಿ ಜಿನೋಕ್ತಿಯನೆ 
ಕೇಳಲಾಗದು ಚತುರಂ (ಧರ್ಮಾಮೃ. ೬-೨೧೨) ; ಖಏಕಾಂತದೊಳ್ಳಾ 
ರೆದಂ  ಬಳಕೃಷ್ಣರ್ಗವತಂಸದಂತೆ ಕಿವಿವೊಳ್ಳೇನಾನುಮಂ ಪರ್ಚಿದಂ 
(ಅನಂಪು. ೧೩-೪೦). ೩. ಗುಜುಗುಡು; ಕಿಚಿಕಿಚಿ ಎಂದು 
ಶಬ್ದಮಾಡು : ಅಜಚುವ ಶಿನಗಣಂಗಳ ಪರ್ಚುವ ಮಂಕಡರಾರ್ವ 
ಮಾಲಿನಿಯೆರ , . . ನಲಿನ ಬೇತಾಳಂಗಳ ಕೋಲಾಹಲಂ ಬಿಜುಸಾಗಲ" 
(ಇಪೂಾಶ್ವ.. ೧೩೨-೨೨). ಪೆಚ್ಚು: ೧. ಚಚ್ಚನೆ ಗುಜುಗುಜು 
ಲೋಗರೊಳಚ್ಚೊ ತ್ತಿದ ತೆಜದಿ ನೆರವು ತೊಟ್ಟಿ ರೊಳಇಗಲ್‌' ಪಚ್ಚುವ 
[ಹಾಠಾಂ. ಪೆರ್ಚಿದ] ಕಾಮಿನಿ ತಪ್ಪ ಲೊಡರ್ಚುವಳಟ್ಟ ಟ್ಟ ಪೆಜರೊಳಾದೊಡೆ. 
ನಿರತಂ (ಸೂಕ್ತಿ ಸು. ೮-೧೧೧; ನುದತಿ. ೮-೩೭ ನೋ) ; ಅರಸಿ ಮದನ 
ವೀಣೆಯ ಕಿವಿಯಂ ಪಚ್ಚು ವುದುಂ (ಚಂದ್ರಪು. ೭-೯೨ ವ); ಕರೆಯಲ್ಯಣ್ಮದೆ 
ಪೀಠಮರ್ದಕನುಮೆನ್ನಂ ಪಚ್ಚುವಂ (ಅನಂಪ. ೭-೮). ೧ ಪಟ್ಟು: 
೨. ಅದಾನಟುವೋರೂ ಅಬಕಿನಲ್ಪಬ್ಟ್ರ ದೋರ್‌' xx ಮನದೆ 
ನೆನೆವೋರು೦ ಅಟಿ ಮೆನೆನ್ನುಪಾದೇಸಂ ಕೊಡುವೋರುಂ ಪಇ್ಣ್‌ಮಹಾ 
ಪಾತಕಸಂಯುಕ್ತರಪ್ಪೊರ್‌ (ಎಕ. ೪1, ಕೊಸ್ಪ. ೩೮-೮: ಸು. 675 ?). 
ಪರ್ಚಿ ಪೇರ್‌, ಪಚ್ಚಿ ಫೇಳ್‌ - ಕೆವಿಯಲ್ಲಿ ಗುಟ್ಟಾಗಿ ಹೇಳು, 
ರಹೆಸ್ಯ ವಾಗಿ ಹೇಳು : ಪಗೆನರಂ ನಾಳೆ ಕಾದಿ ಗೆಲ್ವುದೆಂದು ಹಿತೋಪ 
ದೇಶಂಬೆರಸು ಜಳಮಂತ್ರೋಪದೇಶಮಂ ಕಿವಿಯೊಳ್‌ ಪರ್ಚಿ ಪೇಟ್ದು 
ಕುರುಪಿತಾಮಹಂ ಸಂಜಯನಂ ಧೃತರಾಷ್ಟ್ರ ನಲ್ಲಿಗೆ ಅಟ್ಟಿ, 
(ಹಂಪಭಾ. ೧೩-೭೦ ವು; ತೊಟ್ಟನೆ ಭೂಕಾಂತೆಗೆ ಪರ್ಜಿ ಪೇಟ್ವ 
ತೆಜನಾಯ್ತೊ ರಂತೆ ಪುಷ್ಪೊ (ಪಹಾರನಿಕಾಯಕ್ಕೆಜಗಿರ್ದ ಮಾದ್ಯದಳಿನೀ 
ರುುಂಕಾರಸಾರಸ್ವನಂ (ಶಾಂತೀಶ್ವ. ೩-೧೨೨); ನಳಂ ನಿನಗಿಂದನಳಂ 
ದಿಟಿಕ್ಕೆ ನಲ್‌ ಮದನದವಾಗ್ನಿಯೊಳ್‌ ತನುವನಾಗಳೆ ನೀಗುವಳೆಂದು 
ಪರ್ಚಿ ಪೇಟದೆ ಸಖಿಯರ ಸಮಂತು ದಮಯಂತಿಗೆ ಮಾಬಟ್ಟರನೇಕ 
ಶೈತ್ಯಮಂ (ನಳಚಂ. ೧೯೬); ಉಂಬ ತಾಣವಿದೆಂದು ಕಿವಿಯಲಿ 
ಪ[ನ . ಹೆ, ನು, ಮು]ಚ್ಚಿ ಪೇಳ್ವಂತೆ ಶಂಭು ಪಂಚಾಕ್ಷರಿಯ ನೇಮಿಸಿ 
೬. ೬ ಹೋದನು ದೇನ (ಸ್ರಭುಲೀ. ೯-೧೪). ಸಚ್ಚಿ ನಚ್ಚಿ ಇ ನಿಸು 
ಮಾತಿನಲ್ಲಿ ಹೇಳಿ; ಗುಟ್ಟಾಗಿ ಹೇಳಿ: ಎಲ್ಲಿಲ್ಲದ ಸುರಗಣಿಕೆಯರೆನ್ಲಿಲ್ಲದ. 
ದೇವಿಯರ್ಕಳಗಲರುಸಿರ್ಪಶ್ತಿಲ್ಲ ನಮಗವರೆ ಜಗತೀನಲ್ಲಭನಂ ಸಚ್ಚಿ ನಚ್ಚಿ 
ಮೆಚ್ಚಿ ಸಿಕೊಂಡರ್‌ (ಅಜಿಪು. ೬-೧೦೦). 
ಗಿಪರ್ಚು, "ನಚ್ಚು' ನೋ. 
ಪರ್ಚ್ಯು, ಪಚ್ಚು (ನಾ). ಗುಟ್ಟುಮಾತು ; ಕಿವಿಮಾತು; 
ಹಿಸುಮಾತು : ಸುಕರಂ ಭಾವಿಸಿ ನೋಡೆ ದೇವ ಪೆದತೇಂ ಸಂಜೀವಕಂ 
ದಾವಪಾವಕನಾದಂ ಭವದಿಷ್ಟ ಸೇವಳಗಣಕ್ಕೇಂ ಪರ್ಚುವೇಂ [ಪಾಠಾಂ, 
ಪಚ್ಚ ಮೇಂ])ಮಂತಣಂ (ಸಂಚತಂ, ೯೬-೨೩); ಪಕ್ಕಿಗಳ ನೆರನಿಯೊಳ್‌ 
ಬೆರ್ಚು ಶಕ್ಕಿಸುವ ಮಂತ್ರದೊಳೆ ಪರ್ಚು (ಬಂತು. ೧-೧೯). ಪಚ್ಚು: 
ವಿರೋಧಿ ಬೆಗರ್ತುಗೊಂಡೆನಸುಮುಿದೆಯ್ತ ೦ದಂ ಕಾದಲೈ ಪೂಣ್ಣು 
ಪೊಡರ್ಪಿನಿಂದೆನೆ ಬಬಃ[ಕ)ದಕ್ಕೇ ಪ[ಚ್ಚು] [ನಾಂಇಂ, ಚ್ವ 0] ನುಂತಣಂ 
ತೊಡೆದೆನ್ನನೀಯ([ನುವರದೊಳೇಂ] ಬಿಟ್ಟಿಕ್ಕಾಂ ಸಾಲ್ವೈನಾರ್‌ ನೆರೆ. 
ದಾನೆಯಂ (1?) (ನರ್ಥ್ಧನೂ. ೪-೨೭) : ಶನಿಯಂ ನೋಡೆ ಶುಭೇತರ 
ಗ್ರಹಗಣಂ ವರ್ಷಕ್ಕೆ ತಲ್ಲಗ್ನಜಾತನರಂ ಸಂದೆಯಮೇನೊ ಪೊಂದುಗುವು 


ಪರ್ಚುಕೊಳ್‌ 


ದೆಕ್ಕೇಂ ಸಜ್ಜೆ [ಪಾತಾಂ, ಪಂಚ]ದೇಂ ಮಂತಣಂ (ಜಾತತಿ. ೬-೧೬). 
[ ಆಸರ್ಚು;] 
ಪರ್ಚುಕೊಳ್‌ "ಪಚ್ಚುಗೊಳ್‌' ನೋ. 
ಸರ್ಚುಗುಡು "ಸಚ್ಚುಗೊಡು' ನೋ. 
ಪರ್ಚುಗೂಂಟಿ “ಪಚ್ಚುಗೂಟಿ' ನೋ. 
ಪರ್ಚುಗೊಡು "ನಚ್ಚುಗೊಡು' ನೋ. 
ಪರ್ಚುಗೊಳ್‌ “ಪಚ್ಚುಗೊಳ್‌” ನೋ. 
ಪರ್ಜನಿ (ನಾ). ಒಂದು ಬಗೆಯ ಸಸ್ಯ ; ಮರದರಿಸಿನ: 


“ನೀತದ್ರು 1, ಕಾಲೇಯಕಃ . . . ದಾರುಹರಿದ್ರಾ, ಪರ್ಜನೀ-೭ 
ಮರದರಿಸಿನ, ಕಸ್ತೂರಿಅರಿಸಿನವೆಂದು ಕೆಲನರನ್ನು ವರು” (ಸಿದ್ಧಾಂತಿ, 
೧೩೫). [ಸಂ.ಪರ್ಜನೀ] 


ಪರ್ಜನ್ಯ (ನಾ). ೧. ಮಳೆಯನ್ನು ಸುರಿಸುವ ಮೋಡ, ಮೇಘ: 
ದಂತಕಾಂತಿಯಂ ಗೊಂಚಲ್ಮಿಂಚೆಂದು ಗರ್ಜನೆಯಂ ಪರ್ಜನ್ಯಜನ್ಯಧ್ವನಿ 
ಯೆಂದಂ ಮಂಂದುಗೆಟ್ಟು ತೊಟ್ಟಿನೆ » « ೬ ಬೆಗೆಡುಗೊಂಡು ತಳರ್ವ 
ತರುಣಮರಾಳಂಗಳಿಂ (ರಾಜಶೇ. ೧-೧೦೨ ವ). "ಸರ್ಜನ್ಯಗರ್ಜನ' 
ಪರಾ. ೨. ಗುಡುಗಿನ ಶಬ್ದ ; ಮೇಘಧ್ವನಿ: “ಅಭ್ರಗರ್ಜನೆಯ 
ಪರ್ಜನ್ಯನೆಂದೆಂಬುದು” (ಮಂಗಂ. ೧೪೧-೧೬). ೩. ಮಳೆ; ವರ್ಷ: 
'ಅಮರಸರಿತ್ಸ ದೃಪತ್ರ್ರೋದನೀಲೀನಿವಹಂ ಪರ್ಜನ್ಯದೋಹಕ್ಷನುಬಹು 
ಮಹಿಷೀಸಂಕುಲಂ ಯಾನಿ ನೀಸಂಭನಶು ೦ಭನ್ಮಂದಿರಂ ನಿಂದುದು ಪಿಕರುಚಿ 


ರೋತ್ತಾ ಳಮಂಭೋದಜಾಳಂ (ಅನಂಪ. ೯-೭). ೪. ಮಳೆಯ 
ಅಧಿಜೀವತೆ; ಇಂದ್ರ: “ಇಂದ್ರಃ... ಗೋಪತಿಃ. . . 
ಪರ್ಜನ್ಯಃ - . - ಮೇಘವಾಹನ॥--ಈ ೩೯ ದೇನೇಂದ್ರನ ' ಪೆಸರ್‌” 


(ಹಲಾಯು, ೧೦-೫೨) ; ಸೂರ್ಯಪುತ್ರಿಯಾದ ಶ್ರದ್ಧೆಯು ಪರ್ಜನ್ಯನಂತೆ 
ಬಲಶಾಲಿಯೂ ಪೂಜ್ಯನೂ ಆದ ಸೋಮನನ್ನು ದ್ಯುಲೋಕದಿಂದ 
ತಂದಳು (ಯಕ್ಸಾರ, ೫೨). ೫. ಪರಮಾತ್ಮ ; ವಿಷ್ಣು: "ಪರ್ಜನ್ಯಃ 
ಸರಮಸ್ಕ ಜನ್ಮಮಸ್ಸೀತಿ ಪರ್ಜನ್ಯಃ' --ಜನನವಾಗುವ ಪದಾರ್ಥಕ್ಕೆ ಜನ್ಮ 
ವೆಂದು ಹೆಸರು. ಪರಮನ ಸೇವಾರ್ಥ ಹುಟ್ಟುವ ಪದಾರ್ಥಗಳುಳ್ಳ ನಗೆ 
ಪರ್ಜನ್ಯನೆಂದು (ಪರಮಾತ್ಮನೆಂದು) ಹೆಸರು. ಈ ಪರ್ಜನ್ಯಗತರೂಸವು 
ವಾಸುದೇವನು (ಹಸಾರ. ೬-೩ ತಾತ್ರರ್ಯ). ಹ. ದ್ವಾದಶಾದಿತ್ಯ 
ರಲ್ಲಿ ಒಬ್ಬ : ಧಾತಾ ಅರ್ಯನಾ ಮಿತ್ರ ವರುಣ ಇಂದ್ರ ವಿವಸ್ವಾನ್‌ 
ಪರ್ಜನ್ಯ ಪೂಷ ಅಂಶುಮಾನ್‌ ಗಭಸ್ತಿ ಮಾನ್‌ ತ್ವಸ್ಪೃ ವಿಷ್ಣು ಗಳೆಂಬವರೇ 
ಕ್ರಮದಿಂ ದ್ವಾದಶಾದಿತ್ಯರು (ವಿನೇಕ, ೨೧೮). [ಸಂ.] 
ಪರ್ಜನ್ಯಗರ್ಜನ (ನಾ). ಮೋಡದ-ಗರ್ಜನೆ ; ಗುಡುಗಿನ ಶಬ್ದ : 
ಆಗಳವನ ಗರ್ವಗರ್ಭಂಗಳಪ್ಪ ನಿರ್ಭರೋಕ್ತಿ ಗಳಂ ಕೇಳ್ಸು ಕುಮಾರಂ 
ಪರ್ಜನ್ಯಗರ್ಜನಮಂಂ ಕೇಳ್ವ ಕೇಸರಿಕುಮಾರನಂತು ಕೆಳರ್ದು (ಚಂದ್ರ ಪು. 
೫-೭೪ ನ). [ಪರ್ಜನ್ಯ -- ಗರ್ಜನ] 
ಪರ್ಜನ್ಯ ಜಪ (ನಾ). ಮಳೆಗೋಸ್ಕರವಾಗಿ ಮಳೆಯ ಅಧಿ 
ದೇವತೆಯನ್ನು ಕುರಿತು ಮಾಡುವ ಜಪ, --ಪ್ರಾರ್ಥನೆ: ಸಕಾಲ 
ದಲ್ಲಿ ಮಳೆ ಬರದಿದ್ದರೆ ಪರ್ಜನ್ಮಜಪ ಮಾಡುವುದರಿಂದ ಮಳೆ ಸುರಿಯು 
ಪುದೆಂಬ ನಂಬಿಕೆ ಜನರಲ್ಲಿದೆ (ರೂಢಿ). [ಪರ್ಜನ್ಯ -- ಜಪ] 
ಪರ್ಜನ್ಯಾಸ್ತ್ರ (ನಾ). ಮಳೆಯ ಅಧಿದೇವತೆಯನ್ನು ಅಭಿಮಂತ್ರಿಸಿ 
ಬಿಡುವ ಅಸ್ತ್ರ ; ಮೇಫಾಸ್ತ್ರ ; ವರುಣಾಸ್ತ್ರ: ಅರ್ಜುನನು , . . 
ಪರ್ಜನ್ಯಾಸ್ತ್ರದಿಂದ ಮೇಘಗಳನ್ನು ಬರಿಸಿ ಮಾಯವ್ಯದಿಂದ ಗಾಳಿಯನ್ನು 
ಎಬ್ಬಿ ಸಿದನು (ನಚಭಾ. ೨೩). [ಪರ್ಜನ್ಯ ಆಸ್ಟ್ರ] 
ಪರ್ಜಿ (ನಾ). ದ್ರಾನಿಡಭಾಸೆಗಳಲ್ಲಿ ಒಂದು ಮತ್ತು ಆ ಭಾಷೆ 
ಯನ್ನಾಡುವ ಒಂದು ಜನಾಂಗ : ಪರ್ಜಿಭಾಷೆ ಅಸಂಸ್ಕೃತ ಅಥವಾ 


57 


೫೩೮೭ 


0 


5 


45 


ಪರ್ಣಪುಟ 


ಶ್ರಾನಣಭಾಷೆಗಳ ಗುಂಪಿಗೆ ಸೇರಿದ ಒಂದು ಸ್ವತಂತ್ರ ಅಥವಾ ಪ್ರತ್ಯೇಕ. 
ಪರಿಗಣನೆಗೆ ಅರ್ಹವಾದ ಭಾಸೆ (ದ್ರಾವಿವಿ. ೧೮೨). 

ಪರ್ಣ (ನಾ). ೧. ರೆಕ್ಕೆ; ಪಕ್ಷ; ಗರಿ: "ಪರ್ಣತನು' ಪರಾ. 
೨.,ಎಲೆ; ದಳ; ಪತ್ರ: “ಬರ್ಹಂ, ಸರ್ಣಂ, ದಳಂ, ಪತ್ರಂ, 

ಛದನಂ, ಛದಃ--ಈ ಏಳು ಮರದ ಎಲೆ? (ಹಲಾಯು. 
ಆಯ ತರಂಗನಲ್ಲಿಪರಿಶೋಭಿಯನಂಚಿತಚಾರುಕೀರ್ಣಪರ್ಣೂ 
ಯುಧಪಾಳಿತೋರಣನಿರಾಜಿತನುಂ. , . ಅನಿಂದಿತಸುಂದರರಾಜನಾರ್ಗಮಂ. 
ಶ್ರೀಯ ನಿವಾಸನುಂ ಪ್ರುಗೆ ನೃಪೇಶ್ವರಕನ್ಯಕೆಯಖಂ ಕುಮಾರನು 
(ಶಾಂತಿಪು. ೬-೪) ; ವಸ್ತುವಿಪ್ಪ ಭೇದವ ಬಲ್ಲೆ ನೆಂದರೆ ಸರ್ಣದೊಳಗಿಪ್ಪ 
ಪಚ್ಚೈಯಂತೆ * ೬ ಅದು ನೆಗೆ ಬಾಕದು (ನೋಳಿಮಾ. ೬-೨೦) ; 
ನಾಗವಲ್ಲಿಯ ಹಿಂದು ಮುಂದನು ನೀಗಿ ಕಳೆಯದೆ ಚೂರ್ಣಪರ್ಣತ್ಕಾಗ 
ವಿಲ್ಲದೆ ದಂತಧಾವನಪರ್ಣವನು ಸವಿದು ಭೋಗಿಸುವೊಡೆ . , . ಅವನನು 
ನೀಗಿ ಕಳೆವಳು ಭಾಗ್ಯವಧು (ಕುನ್ಯಾಉ. ೩-೫೯). ಷಿ. ವೀಳೆಯದೆಲೆ; 
ನಾಗವಲ್ಲಿ: ಸ್ಕೂಲನಡಿಕೆಯಾದಂತೆ ಸೂಕ್ಷ್ಮ ಪರ್ಣವಾದಂತೆ: ಕಾರಣ 
ಚೂರ್ಣವಾದಂತೆ ಮೂಲು ಕೂಡಿದ ಮತ್ತೆ. ಬಣ್ಣವಾಯಿತ್ತು ರಜ 
(ಮೋಳಿಮಾ ೧೦೮-೪೩೦) ; ಪೊಂಬರಿಯಣದಿ ಪೋಳ್ಮಣಿಮುಯವಡೆದಿರ್ದ 
ಸಂಬಳಿಗೆಯ ಪರ್ಣಚೂರ್ಣ ಕೊಂಬ ಕರ್ಪೂರಕರಂಡವ ಸ್ಮರನ 'ತಲೆಗಿಂಬಿ. 
ನೊಳ್‌ ತಂದಿರಿಸಿದರು (ಮೋಹತ. ೪. ಮುತ್ತುಗದ 
ಮರ; ಪಲಾಶ :: “ಪಲಾಶಃ, ಕಿಂಶುಕಃ, ಪರ್ಣಃ, ವಾತಪೋತಃ 
೪ ಮುತ್ತುಗದ ಗಿಡ” (ಸಿದ್ಧಾಂತಿ. ೧೧೮). ೫. ಒಂದು ಬಗೆಯ 
ಕ್ರಿಮಿ (?): ಕುಂಥು ಘುಣ ಮತ್ತುಣ ದಂಶ .:. . ಇಂದ್ರಗೋಪ 
ಪರ್ಣ ವೃಶ್ಚಿಕ ಸಪಾದ ಕ್ರಿವಿಂಕ₹ಟಿಕಾದಿ ತ್ರೀಂದ್ರಿಯಂಗಳ್‌ ಸ್ಪರ್ಶನ ರಸನ 
ಘ್ರಾಣೇಂದ್ರಿಯಬೋಧಕಲಿತಂಗಳಪ್ಪುವು (ತತ್ತ್ವ್ವಪ್ರ. ೯೮). [ಸಂ.] 

ಪರ್ಣಕುಟ (ನಾ): ಎಲೆ, ಹುಲ್ಲು, ಗರಿ ಮೊದಲಾದುವುಗಳಿಂದ 
ನಿರ್ಮಿಸಿದ ಮನೆ; ಪರ್ಣಶಾಲೆ ; ಎಲೆವನೆ : ಶಿಸ್ಕರನವರವರ 
ಪರ್ಣಕುಟಗಳ್ಲಿ ಕಳುಹಿ (ಶ್ರೀರಾಮಾ, ೧೪೩-೩೧) ; ತಾನೂ ಲಕ್ಷ್ಮಿಯೂ 
ಸಂಧ್ಯಾಸಮಯದಲ್ಲಿ ತಮ್ಮ ಸರ್ಣಕುಟಯ ಬಳಿ ಕುಳಿತಿದ್ದಂತೆ . . . 


ಪಲಾಶಂ, 


೩೧-೩೧) ; 


೧೬-೨೭). 


ಕನಸು ಕಂಡಳು (ಶಾಂತ! ೭)... [ಪರ್ಣ ಕುಟ್ಟ) 
ಪರ್ಣಕುಟೀರ (ನಾ).- ಪರ್ಣಕುಟಿ: ಪರ್ಣಕುಟೀರದೊಳ್‌ ತಳಿರ 
ತಳ್ಬದೊಳಿರ್ದು . . . ಸುಖಸಮಾಧಿಯನಾಂತೆಸೆದಂ  ಮಂನೀಶ್ವರಂ 


(ಡಶತು. ೮-೫೪) ; ಅವಳ ಅಪರಿಮಿತವಾದ ಪರಿಶ್ರಮದಿಂದ ಗುಡಿಸಿಲಿನ 
ಎದುರು ಸುಂದರ ಕೈತೋಟವು ಏರ್ಪಟ್ಟು ಮಹಾಶ್ವೇತೆಯ ಪರ್ಣಕುಟೀರ 
ದಂತೆ ಕಣುತ್ತಿತ್ತು (ಹೇನುಂತ. ೯೧), [ಸರ್ಣ--ಕುಟೀರ] 
ಸರ್ಣಗೃಹ (ನ್ಗ. ಪರ್ಣಕುಟಿ: ಕಿಕ್ಕಿರಿಯುವಂತೆ ಕವಿದುವು 
ಕಡಲ ಕೀರಮಂ ಪರ್ಣಗೃಹಗಳ್‌ ಚರ್ನುಭಾದಿತಂ 
೫೪೪-೧೧೬). [ಸರ್ಣ--ಗೃಹ] 
ಪರ್ಣತನು, (ನಾ). ಗರಿಗಳಿಂದ ಕೂಡಿದ ಶರೀರ; ರೆಕ್ಕೆಪುಕ್ಕ 
ಗಳಿರುವ ಮೈ ; ಪಕ್ಷಿಯ ದೇಹ: ಕಪಿಗೋಸ್ಮಿ . . . ಸರ್ಣತನು 
ವಾಗಿ, ಹರಿವರ್ಯನಂ ನೆರಸಿ ಮಿರುಮಿರುಗಿ ಬರುತಿರ್ದನಂ ಗರಿಮೆಯ್ಯುನಂ 
ಕಂಡು ಸಂತೋಷಿಸಿತು ಶಕುನಮಂಗಳಕೆ (ಶ್ರೀರಾಮಾ, ೩೯೨-೮೩೧). 
[ಪರ್ಣ 4 ತನು] 
ಪರ್ಣದ್ರುಮ . (ನಾ). ಮುತ್ತುಗದ ಮರ; ಪಲಾಶ: ಏರಿದನು 
ಸೌಮಿತ್ರಿ ಎ೬೬ ವಿರಳಪರ್ಣದ್ರುಮದ ಪುಸ್ಪಿ ತರರೀರದಾ ಸ್ವರ್ಗಚುಂಬಿತ 
ಸಾಲದುನ್ನತಶಿರದ. ಕರದ ಗೋಪುರಕೆ (ತ್ರೀಂಾಮಾ. ೧೫೭-೧೪೬). 
[ಪರ್ಣ--ದ್ರುಮ] 


(ಶ್ರೀರಾಮಾ. 


ಪರ್ಣಪುಟ (ನಾ). ಎಲೆಯಿಂದ ಮಾಡಿದ ದೊನ್ನೆ; ಪತ್ರಪುಟ : 


ಪರ್ಣಪುಟಕೆ 


ಮುನಿಕುಮಾರಂ ಕೃತಸ್ನಾನನಾಗಿ ಳು ಎನ್ನಂ ಪರ್ಣಪುಟಿದೊಳ್‌ 
ತಳೆದು ನಿರ್ವರ್ತಿತ ನಿಯಮರಪ್ಪ ಮುಂನಿಕುಮಾರರ್‌ ಬೆರಸು ನಿಜಾಶ್ರಮಕೈ 
ಪೋಗೆವೋಗೆ (ಕಾದಂಪೂ. ೨೧೪). [ಸರ್ಣ--ಪುಟ್ಯ] 
ಪರ್ಣಪುಟಕೆ (ನಾ). ಎ ಸರ್ಣಪುಟ: ಸರಪುಸ್ಪ ದಂತೆ ಪುಗಲೆಂಬರ 
ಮಾತಂ ಮಾಲ ಲಸ್ಷ್ಮಣಂ ಸೊಕ್ಕು ಸರೋವೆರನುಂ ಮೊಗೆದಂ ಜಲನುಂ 
ಸರೋಜವಿಸ್ತೀರ್ಣಸರ್ಣಪುಟಿಕಾಹಸ್ತೆಂ (ಪಂರಾಮಾ, ೭-೧೦೫). 
[ಪರ್ಣ + ಪುಟಕ್ಕೆ] 
ಪರ್ಣಭವನ (ನಾ). - ಪರ್ಣಕುಟಿ: ರಫುಭೂನಾಲಕನು ರಿಪು 
ವಿಜಯನಿಭವದ ಲೀಲೆಯಲಿ ನಿಜಪರ್ಣಭವನಕೆ ಬರಲು (ತೊರರಾ. ೩-೭-೧). 
[ಪರ್ಣ -- ಭವನ] 
ಪರ್ಣಭೋಜನ (ನಾ). ೧. ಎಲೆಯನ್ನು ತಿನ್ನುವುದು. ೨. ಗಿಡದ 
ಎಲೆಗಳನ್ನೇ. ಆಹಾರವಾಗಿ ಹೊಂದಿರುವ ಮೇಕೆ, ಆಡು 
ಮುಂತಾದುವು. [ಪರ್ಣ-- ಭೋಜನ] 
ಪರ್ಣಮಂದಿರ (ನಾ). - ಪರ್ಣಕುಟಿ: ತೊರನೆಯ ಶ್ರೀನೃಸಿಂಹನು 
ಬಂದು ಹೊಕ್ಕನು ಸರ್ಣಮಂದಿರೆವ (ತೊರರಾ, ೩-೧-೪೮). 
[ರ್ಣ 4- ಮಂದಿರ] 
ಪರ್ಣಮಾಾಲೆ (ನಾ). ಎಲೆಗಳನ್ನು ಪೋಣಿಸಿ ಮಾಡಿದ ಸರ್ಕ... 
ಹಾರ: ನನ್ಮ ಮನೆಯಲ್ಲಿಯ ಗೂಟಿ, ಬೋದು, ಕಿಡಕಿ, ಮಾಡ್ಕ 
ಜಂತಿಯ ಈ ತುದಿಯಿಂದ ಆ ತುದಿ, ನಾವು ಸಂಗ್ರಹಿಸಿದ ಈ ಪರ್ಣ 
ಮಾಲೆಯಿಂದ ಆಲಂಕೃ ತವಾಗಿರುತ್ತಿ ದ್ವವು (ದೀಪಹ. 11, ೨). 
[ಪರ್ಣ -4- ಮಾಲೆ] 
ಸರ್ಣಲಘು (ನಾ).. [ಜೈನ] (ಮೇಲಿನಿಂದ ಬೀಳುವಾಗ ಪೆಟ್ಟು 
ತಾಗದಂತೆ) ಶರೀರವನ್ನು ಎಲೆಯಷ್ಟು ಹಗುರಗೊಳಿಸುವ 
ವಿದ್ಯೆ : ನೊಂದು ನಿತ್ತರಿಸಲಾಣದೆ ಭೋಂಕನೆ ಬಿಟ್ಟು ತಾಂ ಮಹೀತಳಕೆ 


ಬೀಟುತ್ತುಂ ನಮ್ಮು ನೋವಿಂಗಾಜದೆ ಪರ್ಣಲಘುವೆಂಬ ವಿದ್ಯೆಯಂ 
ಬೆಸಸುವುದುಂ (ಶಾಂತಿಪು. ೪-೯೬ ವು; ಪ್ರಜ್ಞಸ್ತಿ ಕಾಮಂರೂಪಿಣಿ , , . 
ಪರ್ಣಲಘು . , . ಆಭೋಗಿನಿಯೆಂಬಿವು  ಮೊದಲಾಗೆ ಕುಲನಿದ್ಯೆ 


ಜಾತಿವಿದ್ಯೆ ಸಾಧಿತವಿದ್ಯೆಗಳೊಳ್‌' ಸಂಪನ್ನ ನಾಗಿರ್ದು(ಚಾವುಂಪ, ೧೯೬). 
[ಪರ್ಣ - ಲಘು] 

ಸರ್ಣಲಘುವಿದ್ಯೆ (ನಾ). - ಪರ್ಣಲಘು : ತನ್ನ ಕರ್ಣಕುಂಡಳಮಂ 
ಬಾಳಕನ ಕರ್ಣಯಂಗಳಂಗಳೊಳಮುರ್ಚಿ ಪರ್ಣಲಘುವಿದ್ಯೆಯಿನೀಡಾಡಿ 
ಶೊ!ಪುದುಂ (ಂಉನೂ. ೪-೧೯ ನು. [ಪರ್ಣಲಘು ನಿಜ] 

ಸರ್ಣವಿಶ್ರಯಿ (ನಾ). ವೀಳೆಯದೆಲೆಯನ್ನು ಮಾರುವವಳು : 
ನರ್ತಕಿಯ ನಾಸಿತೆಯ ಪರ್ಣನಿಕ್ರಯಿಯ . . . ಸೈರೆಂಧ್ರಿಯೆ ಕರ್ತವೃ 
ದಿಂದಿನಿಬರೊಡನಾಡಿದೊಡೆ ಬಾಲೆಯರ್ತನೆ ದುರಾಚಾರಮಂ ಕಲಿನರು 
(ಜೈಮಿಭಾ. ೫-೫೮), [ಸಂ.ಸರ್ಣನಿಕ್ರ ಯಿನ್‌] 

ಪರ್ಣಶಾಲೆ (ನಾ). - ನರ್ಣಕುಟಿ; “ಯತಿಕುಟೀರಕನುದು ಪರ್ಣ 
ಶಾಲೆ? (ನಸ್ತುಕೋ. ೪೮-೨೦) ; ಮೆಲ್ಲನೆ ನಿನ್ನ ಪರ್ಣಶಾಲಿಗೆ ಮಂನಿ 
ಬಿಜಯಂಗೆಯರ್‌ (ದಶಕು, ೮-೫೮); ಚಿತ್ರಮಯಂವಾಗಿ ಕಟ್ಟ ತು ಸರ್ಣಶಾಲೆ 
ಶತಪತ್ರಲೋಚನೆಗೆ (ಜೈಮಿಭಾ. ೧೯-೪೨). [ಪರ್ಣ--ಶಾಲೈ) 

ಪರ್ಣಾಸ (ನಾ). ೧. ಒಂದು ಬಗೆಯ ಸುವಾಸನೆಯ ಸಸ್ಯ ; 
ಕಾಮಕಸ್ತೂರಿ: «ಪರ್ಣಸಃ, ಕಠಿಂಜರಃ, ` ಕುಟೀರಕಃ ೩ 
ಕಗ್ಗೊರ್ಲೇಗಿಡದ ಹೆಸರು, ಕಾನುಕಸ್ತೂ ರೀ ಗಿಡ? (ಸಿದ್ಧಾಂತಿ, ೧೩೦). 
೨. ತುಳಸಿ. [ಸಂ.] 

ಪರ್ಣಾಹಾರ (ನಾ). -ಪರ್ಣಭೋಜನ. 

ಪರ್ತ "ಸರತ' ನೋ. 


[ಪರ್ಣ ಆಹರ] 


೫೩೮೮ 


20 


25 


30 


ಫೆರ್ದು 


ಪರ್ತಿ "ಸಲ್ಮಾ? ನೋ. 

ಪರ್ದಲ "ಪರ್ದಿಲ' ನೋ. 

ಸರ್ದಿಲ, ಪರ್ದಲ, ಪಟ್ಟಿ ಲ (ನಾ). ೧. ಒಬ್ಬಾತನ ಹೆಸರು: 
ನರೆಯಣನ ದಾನಗೊಟ್ಟಿ ಪಲುಲ ದೇನಯಾನ ದೇಗುಲಕ್ಕೆ ಕೊಟ್ಟಿ ನನ್ನಿ” 
ಮಕರ ಪ್ರತಿಮೆಗಳನರಸಟ್ಟಿ ಗವೊನ್ನು (ಸೌಇಇ, XI-i, ೩೫-೧೦ ; 
535), ಪರ್ದಲ: ೨. ಒಂದು ಸ್ಥಳದ ಹೆಸರು; p ಈಗಿನ 
ಧಾರವಾಡ ಜಿಲ್ಲೆಯ ಹದಲಿ: ' ಶ್ರೀಭೈರನರಕ್ಷಣೇಯರ್ದ್ಮುಪ್ಟ. 
ನಿಗ್ರಹ ವಿ೩(ಶಿ)ಪ್ಪ ಪ್ರತಿಪಾಳಕರಪ್ಪ ಶ್ರೀನುತ್ಸರ್ದೃಲನಾಲ್ಲೂಲರ್ಪ್ಸ 
ದಿಮ್ಬ್ರರ್‌ (ಇಆ. ೫11, ೯೨-೧೨; 1084), ಪೆಟ್ನಿಲ: ೨, ಲೋಕ 
ಮೊಳ ನೆಗಲ್ಬ ಪಟ್ಟಲ ಸದ್‌[ದಿ]ನಿಜರೇಂ ಕೃತಾರ್ತ್ಯರೊ (ಇಆ. 2೭111, 

1084), [?] 

ಪರ್ದಿಷ್ಟ (ನಾ). ಸಂಪ್ರದಾಯ ; ಪದ್ಧತಿ: ಇದು ಪೂರ್ವಿಕರಿಂದ 
ಬಂದ "ಸರ್ದಿಷ್ಟ್ರ' (ನಮ್ಮೂರ. ೧೨೬). [1] 

ಸರ್ದು, ಸದ್ದು, ಹದ್ದು, ಹರ್ದು (ನಾ). ೧. ಒಂದು 
ಬಗೆಯ ಹಕ್ಕಿ ; ಗೃಢ್ರ : “ಸರ್ಜಿನೆ ಗೃಧ್ರಂ” (ಕವಿಕಂ, ೬೦) ; 
ಸುಭದ್ರೆಯಪ್ಪ ವ್ಯಂತರಜೇವತೆ ವಿಭಂಗಜ್ಞಾನದಿಂದಜದು ಚಿಲಾತ 
ರಿಸಿಯರಂ ಕಂಡು ಪಗೆಯಂ ನೆನೆದು ಪರ್ದಿನ ರೂಪಂ ಕೈಕೊಂಡು ಬಂದು 
ನೆತ್ತಿಯ ಮೇಗಿರ್ದು ಕಣ್ಣಳಂ ತೋಡಿ ತಿನೆ (ವಡ್ಡಾಂಾ, ೧೬೮-೪); ನಿನ್ನಂ 
ಕೊಂದನ ಬಸಿಟಃಂ ನಿನ್ನುಂ ತೆಗೆಯದೆಯಂಮನನ ಕರುಳಂ ಪರಿಂ 
ಮುನ್ನುಂಗಿಸಿ ನೋಡದೆಯಂಂ ಮುನ್ನಮೆ ಯುವರಾಜ ನಿನ್ನನಾಂ 
ನೋಡಿದೆನೇ (ಸಂಪಭಾ. ೧೩-೫೭) ; ತೊಡರ್ದರಿಸ್ಸೈನ್ಯಂ ಬೆನ್ನಿಕ್ತೊಡಣಂ 
ಯೆನಾಂತೊಡದನ್ನ ಟಿ ಪರ್ದಿಂಗೆ ಬಿರ್ದನಿಕ್ಕು ವೆನೀಗಳ" (ಚಂದ್ರಪು. 
7೦-೮೮) ; ಹರಣಂ ಹಮ್ಮೈ ಸಿ. ಪರ್ದೆಅಗಿದುರಗಿಯಂತೆ ಮಿಡುಮಿಡನೆ 
ವಿಂಡುಕಿ (ಉಜಕೇ, ೧೩-೧೦೪ ವು. ೨. ಗರುಡ; ಗರುತ್ಮ: 
“ಪಕ್ಕಿಗಳಾಣ್ಮಂ” ಎಲರುಣಿನಗೆಯಂ, ಪರ್ದು---ಈ 3: ಗರುತ್ಮಂಗೆ 
ಪೆಸರ್‌* (ಕಶಸಾ, ೪೭-೧೨); ತೊಳಗುವ ಸಂಕುಂ 'ಪಾಜುಂಬಳೆ 
ಸೇರ್ಪಡೆ  ಪರ್ದನೇಜ»  ಬಂಡೆೊಲನಿಂ ಪಜ್ಜಳಿನ ಮುಗಿಲೆಡೆ 
ಯೊಳಿರ್ದಂ ತಳತಳಿಸುವ ತೊಡನನಾಂತು ಸಿರಿನೆಣ್ಣ ರಸಂ (ಕಬ್ಬಿಕಾ. ೨೯5); 
ಅಂಬುಜನಾಭನ ಪರ್ದು ಕಾರ್ತಿಕೇಯನ ನವಿಲ್‌ . . . ವಿಂಧ್ಯವಾಸಿನಿಯ 
ಮೃಗಾರಿ ನಾಯಿಗರಿದಲ್ಲವು ಸಾಹಸಮಲ್ಲದೇವನ (ಸೂಕ್ತಿಸು. ೩-೧೨೩). 
“ಪರ್ದುಜೀರ' ಪರಾ, ಪೆದ್ದು: ೧. “ದಾಕ್ಟಾಯ್ಯಃ, 
ಗೃಧ್ರಃ--ಹದ್ಮಿನ ಹೆಸರುಗಳು, ಪದ್ಗು” (ಸಿದ್ಧಾಂತಿ. ೧೪೯); ದೈತ್ಯನ 
ಸೃಥುಕಿರೀಟಾಗ್ರದೊಳ್‌ ಸದ್ದು ಕುಳ್ಳಿ ರಲುಮವಿತಥಮೆಂದು ತಿಳಿಯದೆ. 
ತೆರಳ್ಳನಸುರೆಂ ಮರಣಕಥನನುಂ ತಿಳಿಯಲೀವುದೆ ಮುನದಹಂಕೃತಂ 
(ಚೆಬಪು, ೪೮-೬) ; ಸದ್ದು ಕಾಗೆಗಳೆಂತೊ ಸಾತ್ವಿಕಮಪರ್ಣೆಯ ತಪೋಬನ 
ದೊಳು (ಚೈಮಿಭಾ. ೧೫-೧೯) ; ಮುಳಿದು ಪದ್ಗಿನಿಂದಾ ಪರಶುಖಾಣಿಯಂಂ 
ಮಂಂಜಿಸಗಿ ನಡದಾ ಪ್ರಯಾಗದೆಡೆಗೆ (ಹರಕು. ೩೯೭೨೬). ಪಿ. 
"ಪದ್ದು ಜೀರ' ಸರಾ. ಹದ್ದು, : ೧. “ಪ್ಷಿಜೇಸ್ಮಂ ಗೃಧ್ರಮೆನೆ 
ಹದ್ದು” (ನುಂಗ. ೫೨-೯೧); ಅಂಬರಾಂತರದಲಾಡುವ ಹದ್ದಿನಲೊಂದು 
ಕಣ್ಣುನಂ ನೋಡಿಧವರ್ಗ್ಗೆ ಶಂಕೆ ನಿಗಿಲೆಚ್ಚ ನೆಗಳ್ತಿಯ ವಯಿಜಭೂಮಿಸಂ 
(ನಿಕ. ೪೫1, ತರೀಕೆ, ೬೧-೨೦; 11547); ಆಕಾಶದಲಾಡುವ ಹದ್ದ 
ನೊಂದು ಸರ್ಪ ನುಂಗಿತ್ತ ಕಂಡೆ (ಆದನ, ೩೫-೧೦೦) ; ಹದ್ದು ಕಾಗೆಯ 
ಮನೆಗೆ  ಬಾಣಸವಿದ್ದುದೋ  ಗಜನೆನುತ ಬೊಬ್ಬಿಡುತಿದ್ದುದರಿಬಲ 
(ಕುನ್ಯಾಡ್ರ್ರೋ, ೩-೪೩); ಮೇಳವಿಸಿದವು ಧೂಮಕೇತು ದಿಶಾಳಿಯಲಿ 
ರಥಕೇತುದಂಡದ ಮೇಲೆ ಹದ್ದೆಅಗಿದವು. ಕಲಿ ಖರೆದೂಸಣಾದಿಗಳ 
(ತೊರರಾ. ೩-೫-೮); ಹಾವು ಹೊಡೆದು ಹದ್ದಿಗೆ ಹಾಕಿದ ಹಾಗೆ (ಗಾದೆ). 


೯೨-೧೪; 


ಪಸರ್ದುಜೀರೆ 


ಪಿ. ಹದ್ದು ಎನ್ನ ವಾಹನವಂತೆ ಹಾವು 
ಕದ್ದು ಬೆಣ್ಣೆಯ ನಾ ತಿಂದೆನಂತೆ (ಪುರಂದ. ೨-೧೯-೫). 
೧. "ಹಡೆಹರ್ದು' ಪರಾ. 
ಹದ್ದಿನ ಕಣ್ಣು- ೧. ಸೂಕ್ಷ್ಮದೃಷ್ಟಿಯನ್ನುಳ್ಳ ಕಣ್ಣು ; 

ದೂರದೃಷ್ಟಿಯನ್ನುಳ್ಳ ಕಣ್ಣು : ಅನನ ಕಣ್ಣು ಹದ್ದಿನ ಕಣ್ಣಿನ 
ಹಾಗೆ (ಮುಂಬಯಿ. ೪-೪೨); ತನ್ನ ಮನಸ್ಸಿನ ಭಾವನೆಗಳನ್ನು ಎಷ್ಟು 
ಬೇಗ ಈತ ಗ್ರಹಿಸಿದನಲ್ಲ! ನಿಜವಾಗಿಯೂ ಅವನದು ಹದ್ದಿನ ಕಣ್ಣೇ! 
(ಬನಹಿ. ೫೭), ೨. ಕೆಟ್ಟಿದೃಷ್ಟಿ: ಅಲ್ಲಲ್ಲಿ ಭೂಗತರಾದ ದೇಶ 
ಪ್ರೇಮಿಗಳು ಸರಕಾರದ ಹದ್ದಿನ ಕಣ್ಣಿ ಗೆ ಬೀಳದೆ ಕಿರುಕುಳವನ್ನೆ ಸಗುತ್ತಲೇ 
ಬಂದರು (ಕುರುಕಾ. ೧೫೦) ; ಮೊದಲಿನಿಂದಲೂ ಈ ಹೊಲಗಳ ಮೇಲೆ 
ಸತ್ಯನಾಥರಾಯರ ಹದ್ದಿನ ಕಣ್ಣು ಕುಳಿತಿತ್ತು (ನುಣ್ಣಿನು. ೭). ಹದ್ದಿನ 
ದೃಷ್ಟಿ- ಹದ್ದಿನ ಕಣ್ಣು ೨ ೬ ಸಿದ್ದಬಸಪ್ಪನ ಹದ್ದಿನ ದೃಷ್ಟಿ ಆ ಬಡವನ 
ಮೇಲೆ ಬಿತ್ತು (ನಾಪೋಲೀ: ೧೨೬). ಹದ್ದಿನ ಪಾಲಾಗು- ಸಾಯು ; 
ನಾಶವಾಗು :' ನಮ್ಮ ಯಜಮಾನನು ರಾಜಾಜ್ಞೆಯನ್ನು ಪಡೆದು ಈ 
ಕಡೆಯೇ ನೋಡುತ್ತಿರುನನು. ಆದುದರಿಂದ ನೀನು ಹದ್ದಿನ ಪಾಲಾಗುನೆ 
(ಕಾಕುಂತ. ೬೬-೬). [ದೇ.॥ ತಮಿ. `ಪರುನ್ಹು ; ಮಲ. ಪರುನ್ರು, 
ಸರನ್ತು ; ತೆಲು. ಬಂದು ; ಕೊಡ. ಪದ್ದೀ€; ಕೋಶ. ಪದ್‌] 

ಪರ್ದುದೇರ, ಪದ್ದುದೇರ (ನಾ). ಗರುಡನನ್ನು ವಾಹನವಾಗಿ 
ಉಳ್ಳ ವನು; ಗರುಡವಾಹನ; ವಿಷ್ಣು :  “ಅರೆಲ್ಪೊಡೆಯಂ, 
ಎಲರುಣಿನಟಿಕ್ಕಿಗಂ, ಪಾಜಂಂಬಳೆಗೈಯಂ, ಪರ್ದುದೇರಂ . 
ಕಾವನಯ್ಯಂ-ಈ ೧೨ ವಿಷ್ಣುಗೆ ಪೆಸರ್‌? (ಕಸಾ. ೪೭-೯); ಪರ್ದು 
ದೇರನ ನೇಮದಿಂದ ಮೈಗಣ್ಣವಂ ಪದ್ಧಿನಂತೈತಂದು ಕಾಣ್ಬಂತೆ ಜನಕನಂ 
ಪೊದ್ದಿ ನಂದಿಸಿ... ಗದ್ದು ಗೆಯನಡರೆ (ಪೆಂಕಾರಾ. ೧-೨೦-೩೩). 
ಪದ್ದುದೇರ: ಶುದ್ಮಿಂಗನಾಗಿ ಭಹಿತಾಸ್ಷಮಾಲೆಯ ಧರಿಸಿ ಪದ್ಮುದೇರನ 
ನಲ್ಲನೊಂಬತ್ತುಪದ್ಯದಿಂ ನುತಿಸುತ (ಸ್ರೌಢಂಾ. ೨-೪೫). 

[ಸರ್ದು 4 ತೇರ್‌,+-೮ಆ,] 

ಪರ್ದುವೇರ್‌ (ನಾ). ಒಂದು ಬಗೆಯ ಬೇರು; ಗರುಡಪಾತಾಳದ 

ಬೇರು. 
ಪರ್ದುವೇರ್‌ ಕಲ್ಕ- ಗರುಡಪಾತಾಳದ ಬೇರಿನಿಂದ 

ತಯಾರಿಸಿದ ಒಂದು ಬಗೆಯ ಮಂದವಾದ ಔಷಧ; ಮಲೆಯೋಜ 
ಕೊದವಿದರ್‌ ಪರ್ದುಪೇರ್‌ ಕಲ್ಕಮಂ ನಲವಿನಿಂ ತಿವಿಂರಿದರ್‌ ನಂಜಿಳಿಯ 

[ಪರ್ದು4-ಬೇರ್‌] 


ಎನ್ನ ಹಾಸಿಗೆಯಂತೆ 
ಹರ್ದು: 


ಲೆಂದು (ಕಾಲೂರ. ೧೦೪-೨೧೦). 
ಪರ್ನ "ಸನ್ನ್ಯ' ನೋ. 
ಪರ್ನಕರ್ಪೂರ (ನಾ). ಪಚ್ಚಕರ್ಪೂರ : ಪಸುರುಳಿದೆ ನಾಗವಲ್ಲಿಯ 

ಪರ್ನಕರ್ಸೂರದೆಸೆನ ಚೂರ್ನನ್ಮ ಭಾಗದ ಕ್ರಮಂಕಮಂಮ ಸೊನ್ನ ಸಂಬಳಿಗೆ 

ಯೊಳಗೆ ತೀನಿ (ನನನೋ. ೧೪-೧೬). “ಸನ್ನೆಗಪ್ಪುರ” ಪರಾ. 
[ಪರ್ನ( ಎ: ಪನ್ನ) ಕರ್ಪೂರ] 
ಪರ್ನಕುಟ "ಸನ್ನಗುಡಿ' ನೋ. 
ಪರ್ನಶಾಲೆ (ನಾ). ಎಲೆವನೆ; ಪರ್ಣಕುಟಿ: ಸರಿನಾ ಸರಸ್ವತಿಯ 
ದಿಂಬದೋಳ್‌ ಪರ್ನಶಾಲೆಯ ರಚಿಸಿಕೊಂಡು ತಪಸಂ ಮಾಡುತಿರುತಿರ್ದರು 

(ತುರಂಗ. ೮೪-೭). [ಪರ್ನ( ಎ ಪನ್ನ್ಯ)*-ಶಾಲೈ) 
ಪರ್ಪಟ (ನಾ). ೧: ಹಪ್ಪಳ; ಪಪ್ಪುಡ: “ಸಪ್ಪಳ(ಡ)-ಪರ್ಪಟ? 

(ತದ್ಭ ಕೋ. ೨೪). ಪಿ. ಕಹಿರುಚಿಯ ಎಲೆಗಳನ್ನುಳ್ಳ ಒಂದು 

ಬಗೆಯ ಔಷಧಿಸಸ್ಯ : “ಫುರ್ಫಟಿ-ಹೆವುಣ” (ಸಂಡಿತ, ೨೦೫). 

[ಸಂ] 
ಪರ್ಪಟಕ (ನಾ). - ಪರ್ಪಟ ೨: ಕೃತ್ತಿ ಕಂಟಿಕಿ ಪಾಂಸು ಪರ್ಪಟ 


«]2 


೫೩೮೯ 


2: 


೩ 


35 


40 


45, 


ಪರ್ಸಾಣಿ 


[ಪಾಠಾಂ.ಟ]ಕವಕ್ಕು? (ಮಂಗಂಣ, ೪೨-೩೮) ; ತೆಗೆಪಿ ಕುಡಿಯಿಸುಗೆ ಶಿವೆ 
ಕಳವಿಗೆ ಬಾಳಂ ಕಕ್ಕೆ ಮಂಸ್ತೆ ಪರ್ಪಟಕಂ ಮುಟ್ಟಿ ಗೆಯೆಂಬಿವಿನಿತುವುಂ 
ಸೈತ್ತಿಗಜ್ವರಂ ದಾಹಮುಂ ಪ್ರಳಾಪಮುಮಟಾಗುಂ (ಲೋಕೋಪ, 
೯-೧೮). [ಸಂ-] 

ಪರ್ಪಟ (ನಾ). ೧: ಒಂದು ಬಗೆಯ ಮರ: “ಬಸರಿ ಸರ್ಪಟೀ 
ಪ್ಲಕ್ಟಾಹ್ವಂ”  (ನಸ್ತುಕೂ!. ೩೩-೨). ೨. ಒಂದು ಬಗೆಯ 
ಸುವಾಸನೆಯ ಮಣ್ಣು. [ಸಂ.ಪರ್ಪಟ] 

ಪರ್ಸರ (ನಾ). ಕರ್ಕಶ; ಕಠೋರ; ಗಡುಸು: “ಸರ್ಪರಮೆನೆ 
ಕರ್ಕಶದೊಳ್‌? (ಕರ್ಣಿ. ೩೬). "ಪರ್ಪರಿಕೆ' ಪರಾ. [1] 

ಪರ್ಪರಿಕೆ (ನಾ). ಕರ್ಕಶತೆ; ಕಕೋರತೆ; ಗಡುಸುತನ: 
“ಫರ್ಪರಿಕೆ ಎ ಕರ್ಕಶತೆ” (ಶನುದ, ಸರಿ. ೨); ಬಂದಿರದವರ್ಗಿದಿರಂ ನಡೆ 
ತಂದೀತಂ ತಮ್ಮನಾತನಣ್ಣ ೦ ತಾಂ ನೋಡೆಂದು ನಿಜಸೂತನಲಾಪೆ 
ಮುಕುಂದನ ಪರ್ಪರಿಕೆ ಮಂನಿಸನೊದನಿಸೆ ಮನದೊಳ್‌ (ಶಾಂತಿಪು, 
೪-೪೧); ತೇಟಸ್ಸೀರನೊಂದು ಪೊಡರ್ಪಿನ ಪರ್ಪರಿಕೆಯಂ.ರೋಸದ ಬೀರದ 
» « ೬ ಸಡಗರದ ದಟವುಟದಿಂ ಬಂದು ಮುತ್ತಿ ಮುತ್ತಿ ಆಜಿಗುಲಿಜೀವಾ 
ತ್ಮನಂ ಸೆಅಕಿವಿಡಿದತ್ತು (೧ಮಾಶ್ವ. ೭೯-೨೦) ; ಜೀಯಾ ಅದೇನಾಯಸಂ 
ಮಂಳಿಸೇಂ ಕೀಬರ ಕೈಯ ಪರ್ಪರಿಕೆಯಿಂದೇನಾಯ್ತೊ ನೀಂ ಮನ್ನಿಸ್ಸೆ 
(ಮೈಸೂಮಿ. ೪-೪೧). “ಪರ್ಷರಿಕೆಗಿಡು' ಪರಾ. 

[ಪರ್ಪರ-4-ಇಳೆ]- 

ಪರ್ಪರಿಕೆಗಿಡು (ಕ್ರಿ). ಕರ್ಕಶತೆ ಇಲ್ಲವಾಗು ; ಕಕೋರತೆಯನ್ನು 
ಕಳೆದುಕೊಳ್ಳು : ಪರ್ಪರಿಕೆಗಿಡದೆ ಕಲಿವಿಷಖರ್ಪರನಿದಿರಾಂತೊಡಾಂತು 
ನಲಲಂ ತಳಮೆಂ ಮಾರ್ಪೊಸೆದು ತಳ್ತು ಕ[ಣ್ಣಿ]ರಿತರ್ಪಿನೆಗಮವುಂ[8] 
ಸಿಂಹನಾದದಿನಾರ್ದಂ (ಸಂಪಭಾ. ೮-೫೮). 

[ಪರ್ಪರಿಕೆ--ಕಿಡು( ಎಕೆಡು,)] 

ಪರ್ಪರೀಕ (ನಾ). ೧. ಸೂರ್ಯ. ೨. ಅಗ್ನಿ. 
ಕೆರೆ ಮುಂತಾದ ಜಲಾಶಯ. [ಸಂ-] 

ಪರ್ಪಾಟಕ, ಪರಪಾಟಿಕ, ಪರಪಾಷ್ಟಕ, ಪರ್ಪಾಷ್ಟಕ (ನಾ). 
ಒಂದು ಬಗೆಯ ಔಷಧಿ ಸಸ್ಯ; ಪರ್ಪಟಿಕ : “ಚರಕ1-ಪರ್ಪಾಟಕ? 
(ಓಷಧಿ, ೫೪); ಬಳ್ಳಿ ದುಯುಚೆ ನೆಲಬೇವು. ಮುಂಸ್ತೆ ಪರ್ಸಾಟಕದಿಂ 
ಕುದಿದಿಟಪಿ ಕಟುಕರೋಹಿಣಿಯದಬಕೊಳಗಿರೆ ಕೆಡಿಕುಮಲ್ತೆ ಪಿತ್ತ ಜ್ವರಮಂ 
(ಕಲ್ಯಾಕಾ. ೩-೩೨); ಪರ್ಪಾಟಿಕದ ಕಸಾಯಮದೊಪ್ಪು ವರುಷ್ಕರ 
ದೊಳಾದ ಶೋಫೆಯಮಂತಾ ದರ್ಪಮನಾಗಳೆ ತೊಲಗಿಫುದೊಪ್ಪುವ 
ಮಂತ್ತದ ಕಷಾಯಮಂಂ ಮೇಣ್‌ ಕಳೆಗುಂ (ಖಮದ. ೨-೧೦೧); ಭದ್ರ 
ಮಂಸ್ತೆ, ನೈದಿಲ ಗೆಡ್ಡೆ « - ಶ್ರೀಗಂಧ, ಪರ್ಪಾಟಕ, ಇವಟಿ ಕಸಾಯವ 
ಕೊಡಿಸಲು ಪಿತ್ತ ಜ್ವರ ಹರ (ವೈದ್ಯಸಾ, 1, ೫೦). ಪರಪಾಟಿಕ: 
ಸೊಪ್ಪುಗಳು: ಅಗಸೆ. . - ತುಂಬೆ, ಚಟಿಗಿನ, ಪರಪಾಟಿಕ, ದೊಡ್ಡ ಗೋರ 
(ನನ್ನೂ ೨೩೭). ಪರಸಾಷ್ಟಕ : (೪. ಪರ್ಷಾಷ್ಟಕ : ದ್ರಾಕ್ಷಿ 
ಹಣ್ಣು, ಅಮರದ ವಳ್ಳಿ, ಪರ್ನಾಪ್ಟಕ, ಭದ್ರಮಂಸ್ತೆ, ಕಟುಕರೋಹಿಣಿ, 
ಕಕ್ಕೆ ಹಣ್ಣು ಇವಂ ಸಮಾನ ಕಷಾಯಂವಿಕ್ಕಿ ಕೊಡೆ ಹಳೆಯ ಜ್ವರ, 
ಪ್ರಲಾಪ, ಮೂರ್ಛಿ, ನೀರ ದಾಹ ಮುಂತಾಗಿ ಮಾಣ್ಣು ೦ (ಸಕವೈ. ೧೨೩). 

ಪರ್ಸಾಟಕದ ಚೂರ್ಣ - ಪರ್ಪಾಟಕದಿಂದ ತಯಾರಿಸಿದ ಭಸ್ಮ: 
ರ್ಗಾಟಕದ ಚೂರ್ಣ- ಬಿಳಿಗಣಿಜೆ, ಜೀರಿಗೆ ಸಹ, ಹಳೇನೀರಿನಲ್ಲರೆದು. 
ಕದಡಿ ಕುಡಿಯೆ ಮೂರುದಿನಕ್ಕೆ. ದಾಹಜ್ವರ ಬಿಡುವುದು (ಸಕನೈ, ೭೭). 
[ಆ.ಸಂ.ಪರ್ಷಟಕ] 


೩. ಕೊಳ್ಳ 


ಪರ್ಸಾಣಿ. (ನಾ). ಒಂದು ಬಗೆಯ ಸಸ್ಯ: “ಕುಂಡಲಿ ಸರ್ಪ... 
ಸರ್ಸಾಣಿ, ಹೇರಾಚ” (ಓಸಧಿ. ೩೫). [?] 


ಸರ್ಸಾಸ್ಟಕ 


ಪರ್ಪಾಷ್ಸಕ “ಫರ್ನಾಟಿಕ' ನೋ. 
ಸರ್ಬ, ಸಬ್ಬ, ಪರ, ಪರುವ, ಹಬ್ಬ (ನಾ). ೧. ಸಂಕ್ರಮಣ, 
ಹುಣ್ಣಿ. ಮೆ ಮುಂತಾದ ಪುಣ್ಯಕಾಲ ; ಪರ್ವಕಾಲ: ಉತ್ತರಾಯಣ 
ಸಂಕ್ರಾ. ನತಿಯೊಳ್‌ ಕೂಚಿಭಟ್ಟಾ ಶ್ಯ ಕಾಲಂ ಕಟ್ಸ್‌ ಧಾರೆಯೆಸೆಜಕಿದು 
ಟ್ಟು ಕೊಟ್ಟಿರ್‌ ಏಡಿವತ್ತ ಸರ್ಬ್ಬದಕ್ಕಿ (ಎಕ. 1೪, ಚಾಮರ. ೧೮-೧೭; 
1000); ಉತ್ತ ರಾಯಣಸಂಕ್ರಾಂತಿಯ ಪರ್ಬ್ಬನಿಮಿತ್ತದಿಂ ಮೂಲಸ್ಥಾನ 
ನಂದಿಕೇಶ್ವರದೇನರ ದೇವಾಲ್ಯಕ್ಕಂ ಟೀರ್ಣೊೋದ್ಗಾರೆಂ ಮಾಡಿ (ಎಕ. 11, 
ಶಿಕಾರಿ, 1019); ಸೋನಮುಗ್ರ ಹಣಪರ್ಬ್ಬನಿಮಿತ್ತ ಎ 
ಪುರಾಣದ ಭಟ್ಟಿವ್ರಿತ್ತಿಗೆ ಸರ್ಬ್ರನಮಸ್ಯಮಾಗಿ ಸಡೆದ ರೇವದಾಸಭಟ್ಟರ 
ಳೆಯ್ಕಿಂ ಬಡಗ ಬಿಟ್ಟಿ ಪಿರಿಯ ಕೋಲ ಮುತ್ತ [೫] ಮನೆಯ ನಿವೇಶನ ೧ 
(Mme. XX, ೭೨-೧೦; 1111). "ಪಂಚೆಪರ್ಬ' ಪರಾ. 
೨. (ಸಂತೋಷದ ಸಂದರ್ಭಗಳಲ್ಲಿ ಆಚರಿಸುವ) ಉತ್ಸವ ; 
ಸಮಾರಂಭ: *ಸರ್ಬ(ಬ್ಬ)--ಪರ್ವ-- ಉತ್ಸವ” (ತದ್ಭಳೋ. ೨೫) ; 
ಬರಿಸದ ಪರ್ಬ[ಪಾಠಾಂ.ರ್ವ]ದೊಳಂ ಪರಿಹರಿಸಿದೊಡಂ ಪುಣ್ಯಮೆಂಬ 
ರೆಂದೊಡೆ ಸಲೆ ಕೊಕ್ಕರಿಸಿ ಮಧುಮಾಂಸಮಂ ಪರಿಹರಿಸಿದ ಪುಣ್ಯಾಧಿಕಂಗೆ 
ಸರಿಯೇ ಕುಲಜರ್‌' (ಸನಿಸ. ೬-೯೦); ಅತಿಶಯಡದೊಳೊಪ್ಪು ವುಳ್ಳಿ ಯಂ 
ಪರ್ಬವಂ ಕರಂ ಪ ಪ್ರತಿವತ್ಸ! ರಂ ಮಾಡುತಿರ್ಪೆನಿಂತಿದು ಭರಂ ನೇಮವೆನಲು 
(ಬಸರ. mi ಆಂಗಜಾಂತಕಭಕ್ತ ರಲಿ ಪರ್ಬಂಗಳಾದಡೆ ತಲೆ 
ಗಳೊಳು . . . ಲಿಂಗನಂತರ ಪಾದರಕ್ಸಾಸಂಗವಾಗಿಹ ಕುಣಿಕೆಗಳನತಿಸಾಂಗ 
ಮಾಗಲು ಧರಿಸಿ ಸಿತಭಸಿತಾಂಗರಂಗದಲಿ (ಒಸಪು. ೫೬-೪) ; ಆ ಸಮಯ 
ದೊಳೊರ್ವಂ ವಿಟಿಂ ನೇಶ್ಯಾಲಯದ ಪರ್ಬಕ್ಕೆ ವಧಿಸಲ್ಪಕ್ಕ ಬಲ್ಲ ಅಯಂ 
ಬಿಲ್ಲು ಕೊಂಡು ಪುರನೀಥಿಯೊಳ್ಬರ್ಪಾಗಳ (ನೃಷವಿ. ೧೭-೮ ನು. ಷಿ. 
(ಆಲಂ) ಸಂತೋಷ ; ಆನಂದ; ತೃಪ್ತಿ: ಕೊರ್ಬಿದ ಶಾಕ್ವರನಂ 
ಭುಜಗರ್ಬದೆ ಪಿಡಿದಡಸಿ ಸೀಳು ನಿಜಗರ್ಬದಗುರ್ಬುರ್ಬಿರೆ ಕೊರ್ಜಿರೆ 
ಕೊಂದಾಂ ಪರ್ಬಂ ಮಾಡೆನೆ. ಸೃಗಾಲ ನಾಳೆಯೆ ನಿನಗಂ (ಸಂಚತಂ. 
ಘನದ ಮನ್ನಣೆನೆತ್ತ ಮಾತ್ಯಂ ವಿನುತಿಸಲು ಜಿಹ್ವೆಗಳ ಪರ್ಬವು 
ಅನಘನಂ ನೋಡಿದಡೆ ಕಂಗಳ ಪರ್ಬವಾಯ್ತೆ ಮಗೆ (ಬಸಪು. ೫-೫೦); 
ಪಡೆವುದು ಬಣ್ಣ ಗಬ್ಬ ಮುದು ನಿರ್ಭರದೀ ಕಿನಿಗಳ್ಲೆ ಸರ್ಬಮಂ (ಚಿಕವಿ. 
೧-೧೨). ಪಬ್ಬ : ೧. ಬಂಡಪುದ್ಯೂಗಾದಿ ದೀವಳಿಗೆ ಸಂಕ್ರಮಣಂ 
ಗಳೆಂದು ಸಬ್ಬವನೆಸಗಿ ಮಿಂಂದುಂಡು ಸುಖಿಯನ್ಸೆ ೦ (ವೆಂಕಂ9, ೧-೩೩-೧೭). 
೩. ಬೋಳ್ಳಿಸಿ ತೆತ್ತು ಕಾನನ ಕೇಳಿಯೊಳನುವೆತ್ತು. ಪೊರೆವ 
ಪುರುಳಿಗನಂ ತಂ ಮೇಳೈಸುವ ದೂದುಗನಿಂ ಸೂಳೆಗಮನರಬ್ಬೆಯರ್ಗ 


೧೨೫-೨೬; 


೧೩೨-೯); 


ಮಪ್ಪುದು ಪಬ್ಬಂ (ಚಿಕವಿ, ೬-೧೧೬). ಪರ್ಕ: ೪. ಪರ್ವಕಾಲ, 
ಉತ್ಸವ ಮತ್ತು ಸಂತೋಷದ ಸಂದರ್ಭಗಳಲ್ಲಿ ಅವುಗಳ 
ಅಂಗವಾಗಿ ಮಾಡುವ ಔತಣ; ಸಮಾರಾಧನೆ: ಹೋದ 


ಶಿವರಾತ್ರ್ರೀಲಿ ಸರ ಮಾಡಿದಾಗ ನನ್ನನ್ನು 
ಅಟ್ಟು ಕೊಂಡು ಉಂಡಿರಿ! (ನನ್ನೂರು. 
(ಔತಣ) ಮಾಡಿದಂತೆ (ಸುನರ್ಣ, 
ಗಿಣ್ಣು : “ಪರುವ(ಪರ)--ಪರ್ನ(-ನ್‌) - ಗ್ರಂಥಿ” (ತದ್ಭಕೋ 
ಸರುವ : ೨. ಬಾಗಿಲ ಬಿಡುನಾಗ ನನೆಂದ ಮಲಸಜ್ಜ ಬಾಗಿಲ 
ಬರಮ ನಮ ಶರಣು ಉಳಿದು ಬಂದ್ರ ಹೇರಿನ ಸರುವ ನಿಮಗಂದ 
(ಲೋಕಗೀ. ೨೦೩). ಹಬ್ಬ : ೧. “ಹಬ್ಬ-ಪರ್ವ(-ನ್‌) -: ಪರ್ಬ" 
(ತದ್ಭ ಕೋ, ೪೮); ಹಬ್ಬಕ್ಕೆ ತಂದ ಹರಕೆಯ ಕುಜ ತೋರಣಕ್ಕೆ, ತಂದ 
ತಳಿರ ಮೇಯಿತ್ತು (ಬಸನ, ೧೨೯); ಸಂಗ್ರಾಮಮುಖದಲಿ ಬಿಲ್ಲ ಹಬ್ಬದ 
ತುಪ್ಪಿ ನಿನಗೇಕೆ (ಕುನ್ಯಾಡ್ರೋ. ೧೩-೬೩); ಹಬ್ಬ ತಪ್ಪಿದರೆ ಹೋಳಿಗೆ 
ತಪ್ಪಿತೇ ? (ಗಾಡಿ. ಪಿ. ಪುತ್ರ ಹುಟ್ಟದ ದಿವಸ ಹಾಲಿನೂಟಿದ ಹಬ್ಬ 


ಕರೆದಿದ್ದಿರಾ ? ನೀವು ನೀನೇ 
೭೬೮); ಬರಗೆಟ್ಟಿ ದೇವರಿಗೆ ಪರ 
೫. ಗ್ರಂಥಿ; ಗಂಟು; 


೭೮). 


೨೪). 


೫೩೯೦ 


25 


35 


40 


45 


ಪರ್ಬತ 


ಮತ್ತೊಬ್ಬ ಮಗನ ಉಪನಯನ ನಾಳೆ ಆರ್ತಿಯಾಗಿದೆ ಬದುಕು ಸಾಯ 
ಲಾಜಕಿನು (ಪುರಂದ. ೨-೬೧-೪); ಒಬ್ಬರಿಬ್ಬರಿಗಲ್ಲ ತವಗೆಲ್ಲ ಹೊಸತೊಂದು 
ಹಬ್ಬ ಬಂದಂತೆ ನಲಿದರು ಹಬ್ಬವೇನಧಿಕವಂತಿರಲೊಂದು. ಮದುವೆಯೆ 
ದಿಬ್ಬ ಣವೆನೆ ರಾಗಿಸಿದರು (ಭರಚ. ೩-೭೯). ೩. ನಡೆ ಜೀಯ ತಡವೇಕೆ ಕಣ್ಣೆ 
ಹಬ್ಬವ ಮಾಡುವೆಡೆಯ ತೋಜುನೆವು (ಹಚಕಾ. ೫-೭) ; ಒಪ್ಪ ಂಬಡೆದಲ್ಲಿ 
ಹರ್ಮ್ಯುತತಿ ಮಾಟ್ಟು ದು ನೋಬ್ಬರ ಕಣ್ಣೆ ಹಬ್ಬಮಂ (ಬಾಧಪು. ೧-೧೪೪); 
ಉಬ್ಬಿದಲೈ ಮುಧುರವಚನದ. ಹಬ್ಬದಲಿ ನಿನ್ನಾತನು (ಕುನ್ಯಾಶ. ೧-೨೮) ; 
ನೋಡು ನಾರದ ನಿನ್ನ ಕಣ್ಣ ಹಬ್ಬವನಿಂದು ಮಾಡುವೆನಾಹವದೊಳಗೆ 
(ನೋಹತ. ೩೭-೫೩). ೪. ಸಾರಥಿಯ ಶಿವ ಕೊಟ್ಟಿ ನಾದೊಡೆ ಮಾರಿ 
ಗುಬ್ಬಸವಾಗದಂತಕನೂರು ತುಂಬದೆ, . * ಹಬ್ಬವಾಗದೆ. ಭೂರಿಬೇ ತಾಳರಿಗೆ 
ಹೋಹುದೆ ಬಾದೆ ರಣವು (ಕುನ್ಯಾವಿ. ೫-೨೫) ; ಇಂದು ಮಾರಿಗೆ ಹಬ್ಬ 
ವಾಯಿತು ಕೆಪಿಗಳಡಗಂಗಳ ತಿಂದು ಭೂತಪ್ರೇತ ದಣಿಯಲಿ (ಕೌಶಲ. 
೧೯-೪೨). ೬. (ಆಲಂ) ಶಿಕ್ಷೆ; ಶಾಸ್ತಿ: ಗಡಣಿಸುನ ಸಾರಥಿ 
ಯನೊಬ್ಬನೆ ಪಡೆದೆನಾದೊಡೆ. ಕೌರವೇಂದ್ರನ ಪಡೆಗೆ ಹಬ್ಬನ ಮಾಡುವೆನು 
ತೋಜಖುವೆನು ಕೈಗುಣವ (ಕುವ್ಯಾವಿ, ಆ ದುಷ್ಪ ಮತ್ತೆ 
ಬಂದರೆ ಅವನಿಗೆ ಸರಿಯಾಗಿ ಹಬ್ಬ ಆಗಬೇಕು (ರೂಢ). 

ಹಬ್ಬದೂಟ, ಹಬ್ಬದ ಊಟ -ಉತ್ಸವ, ಸಂತೋಷದ ಸಂದರ್ಭ 
ಗಳಲ್ಲಿ ಮಾಡುವ ಸಿಹಿ ಊಟಿ: ನಾನು ಹಬ್ಬದೂಟ ಮಾಡಿಕೊಂಡು 
ಬರುವುದು ತಡವಾಯಿತು (ರೂಢಿ); ಹಬ್ಬ; ದ ಊಟಿ, ಹರಿವಾಣದ ವೀಳ್ಯ 


೫-೨೪); 


(ಗಾದೆ). ಹಬ್ಬ ಮಾಡು-೧. ಹಬ್ಬವನೆ oN ಆಚರಿಸು; ಉತ್ಸವ 
ವನ್ನು ಫಡಿಸ: ಎಲ್ಲರನು ಭರತು ಹಿ ಮಾಡು (ಕೆಲಮು, 
೨೨-೨೪); ಹಾಲಿದ್ಮಾಗಲೇ ಹಬ್ಬ ಮಾಡು (ಗಾದೆ). ೨. ಶಿಕ್ಷಿಸು; 


ಶಾಸ್ತಿಮಾಡು: ಮನೆಗೆ ಬಾ, ಸಮ್ಯ ನಿನಗೆ ಹಬ್ಬ ಮಾಡುತ್ತಾಳೆ 
(ರೂಢಿ). ಹಬ್ಬ ಹರಿದಿನ ಪರ್ವಕಾಲ, ಪೂಜೆ, ಉತ್ಸ ವ ಮೊದ 
ಲಾದ ಸಂತೋಷದ ದಿನ: ಹಬ್ಬಹರಿದಿನಗಳಲ್ಲಿ ವಿಕಾಸನ ಕುಳಿತು 
ಏಕಪಾತ್ರದಲ್ಲಿ ಮುಧಂಪಾನ್ನ ಮಾಡೋಣ (ಆರ್ಯಕ. ೮೦); ಅನೇಕ 
ಹಬ್ಬಗಳು ಮರೆತೇ ಹೋಗಿವೆ. ಕೆಲವು ಹಬ್ಬ ಹರಿದಿನಗಳು ನಡೆಯುತ್ತವೆ 
(ನನ್ನೂರು. ೩೧೬). ಹಬ್ಬ ಹಾಡಿ- ಹಬ್ಬ ಹರಿದಿನ : ಹಬ್ಬ ಹಾಡಿಯ 
ದೆಡೆಯೊಳುಂಡೆವೆ ಉಟ್ಟಿ ವೇ ನಿನ್ನಯ ಮನೆಗೆ ಬಂದು (ಬಸಪು. ೪೦-೩೫). 
ಹಬ್ಬಹುಣ್ಣಿನೆ - ಹಬ್ಬಹರಿದಿನ: ಕಾಡುಮೇಡುಗಳಲ್ಲಿ ವಾಸಿಸುವ 
ಸೋಲಿಗರು ಹೆಬ್ಬಹುಣ್ಣಿ ಮೆಗಳಲ್ಲಿ ಹಾಡುವ. ಹಾಡುಗಳನ್ನು 
ಸಂಗ್ರಹಿಸುವುದು. ತೀರ ಆಗತ್ಯ (ದ್ರಾವಿವಿ. ೪೦೦). 
[ ಆಸಂ.ಪರ್ನ./ಪಾಲಿ.ಪಬ್ಬ] 

ಪರ್ಬತ, ಸರುವತ (ನಾ). ದೊಡ್ಡ ಬೆಟ್ಟಿ ; ಪರ್ವತ; ಗಿರಿ: 
“ಫರ್ಬತ- ಪರ್ವತ” (ತದ್ಭಕೋ. ೨೫); ಪಸರಿಸಿ ಪರ್ಬ ಗೊಂದಳಿಸಿ ನಿಂದ 
ತನುಸ್ತ ಮುಮಂ ತೆರಳ್ಳಿ ಬಂದೊಸೆವಿನನೇಉುವಂತುದಯಪರ್ಬ್ಬತನಂಂ . .. 
ಸಿಂಘವಿಸ್ಟ ರಮನೇಜಶಿದನಾ ಜಯಸಿಂಘವಲ್ಲಭಂ (ಎಕ. ೪11, ಶಿಕಾರಿ. 
೧೨೫-೧೫ ; 1019) ; ವರರದನಾಳದಿಂ ದಿಗನುಳಚ್ಛ ದದಿಂದುಡುಕೇಸರಂ, 
ಗಳಿಂದುರುಘನಭೃಂಗದಿಂ ಕನಕಪರ್ಬ್ಬತಕರ್ನ್ನಿಕೆ ಕೂರ್ಮ್ಮವೃಂತದಿಂ 
ಸರವೆನೆ ನೆಯ್ದ ಲಂತೆಸೆವ ಧಾತ್ರಿಯನಾದಿನರಾಹರೂಪದಿಂ ಧರಿಸಿದನಾವನಾ 
ಹರಿಹರಂ ಪರಿಪಾಲಿಸುಗೀ ಸುಧರ್ಮ್ಮವು೦ (ಎಕ. ೫1, ದಾನಣ, ೫೯-೬; 
1280) ; ಪಟು ತಳೆ ನಜ್ರಾಸ್ಟ್ರ ತಿವಿರದ ಹಬ್ಬುಗೆಗೆ ರನಿಲಾಣ ಹಾವು 
ಗಳೊಬ್ಬುಳಿಗಿ ಗರುಡಾಸ್ತ್ರ ವನು ಗಂಧರ್ವಪತಿಯೆಚ್ಚ (ಕುಪ್ಯಾಆ, ೧೯-೩೫). 


ಪರುವತ : ಪಾನನವ ಪರುನತನ ಸರುನತನ ಪಾನನನ 
ನಿವಿಷಮಾತ್ರದಿ "ಬಾಳ (ಅಷ್ಟಾಸ್ತೋ. ೧೧೮), 
[ಆಸಂ.ಪರ್ವತ] 


ಪರ್ಬತಾವಳಿ 


ಪರ್ಬತಾವಳಿ (ನಾ). ೧. ಪರ್ವತಗಳ ಸಮೂಹ, ಸಾಲು. 
೨. ಕಾಳಾಮುಖರ ಒಂದು ಶಾಖೆಯ ಹೆಸರು: ಪರ್ಬ್ಬತಾವಳಿ 
ವಿಳಸಿತಧರ್ಮ್ಮಕೀರ್ತ್ರಿಲತಿಕಾಕಂದರಪ್ಪ ಶ್ರೀಮತುರುದ್ರಶಕ್ತಿ ಪಂಡಿತರ 
ಶಿಸ್ಕರು ದಸಧರ್ಮ್ಮನಿರ್ಮ್ಮಿತರಪ್ಪ ಶ್ರೀಸೋಮೇಶ್ವರಸಂಡಿತರ ಶಿಸ್ಫರು 
(ಸೌಇಇ, 21-11, ೧೯೮-೧೨ ; 1123), [ಸೆಂಪರ್ವತಾನಲಿ] 

ಪರ್ಬಿಸು "ಪರ್ವಿಸು' ನೋ. 

ಫರ್ಬು, "ಪರಪು', ನೋ. 

ಪರ್ಬು "ಪರಪ್ಪು' ನೋ. 

ಪರ್ಬುಗೆ "ಪರ್ವುಗೆ' ನೋ. 

ಪರ್ಬುಗೆಡು "ಪರ್ವುಗೆಡು' ನೋ. 

ಪರ್ಬುಗೊಳ್‌ "ಸರ್ವುಗೊಳ್‌' ನೋ. 

ಸರ್ಯ (ನಾ). “ಚಿತ್ತದಿಂದ ಮಾಡಲ್ಪಟ್ಟ ಒಂದು ಗುರಾಣಿ” 
(ಹುಲಿಹಾ. ಕೋಶ) : : ಕುಳಿತಿದ್ದವ ಎದ್ದು ನಿಂತು ಎಡಗೈಯಲ್ಲಿ ಫರ್ಯ 
ನನ್ನು ಹಿಡಿದು, ಬಲಗೈಯಲ್ಲಿ ಪಾತುರೆಕೋಲನ್ನು ಎತ್ತಿ ಕುಣಿಯ 
ಲಾರಂಭಿಸಿದ (ಹುಲಿಹಾ, ೧೨೬), [4-ಳೊಡ, ಸರ್ಯ] 

ಪರ್ಯಂಕ (ನಾ). ೧. ಮಂಚ; ಪಲ್ಲಂಗ: “ಪರ್ಯಂಕಃ, 
ಶಯನಂ, ಶಯ್ಯಾ-ಈ ೩ ಮಂಚಂಗ (ಹಲಾಯು. ೫೧-೧೫೨) ; 
ಕಣ್ಗೊಳಿಸಿರ್ದಂ ಪಾದನೀಕಾಂಕಿತ ಮಣಿಮಯುಸರ್ಯಂಕದೊಳ್‌ ಪಿಕ್ರ 
ಮಾಂಕಂ (ಕಾದಂಪೂ. ೨೬) ; ಲಲನೆಯಂ ಪರ್ಯಂಕದೊಳಗೆ. ಕುಳ್ಳಿರಿಸಿ 
ತಾಂ ನಲವು ಮಿಗೆ ಬೋಳ್ಳೈಸಿ (ಹಚಳಾ. ಪರಿ. ೨೧೦). ೨. ಹಾಸುಗೆ; 
ಸುಪ್ಪತ್ತಿಗೆ. ೩. ಪಲ್ಲಕ್ಕಿ. ೪. ಸೊಂಟಕ್ಕೆ ಸುತ್ತಿಕೊಳ್ಳುವ 
ಬಟ್ಟಿ ; ಕಟಬಂಧ. ೫. ಆಶ್ರಯ; ಅವಲಂಬನೆ: ಸಕಳೋ 
ರ್ನೀಶ್ವರ ನಾಕಿನಾಯಕಚಮೂಪರ್ಯಸ್ಟಿಪಾತ್ರಂ ತ್ರಿಸಾಕ್ತಿಕನಾಗಳ" 
ಬಲಗೆಂಂ” ಸೊಸಲ್ಲೆಡದ ಕೆಯರ್‌ ಪರ್ಯಂಕಮಪ್ಪ ಂತು ಸಾರ್ಚಿ (ಶಾಂತಿಪು. 
೮-೧೨೩). ೬. [ಯೋಗ] ಒಂದು ಬಗೆಯ ಆಸನ; ಐ ಬಲ 
ಪಾದವನ್ನು ಎಡತೊಡೆಯ ಮೇಲೂ ಎಡಪಾದವನ್ನು ಬಲ 
ತೊಡೆಯ ಮೇಲೂ ಇಟ್ಟು ಕೂಡುವುದು: ಅರಲ್ಲ ವಖಖಸದ್ಮನುಂಂ 
ನಿಬಿಡಬದ್ಧ ಪರ್ಯಂಕಡೊಳ್‌ ಮರಲ್ಲ ಕರಸಲ್ಲವದ್ವಿ ತಯ ನಂಂ ಬೆಡಂ 
ಗಪ್ಪಿಸಂ ನಿಕಂತರವಿತೋಧಿ ಕೂಡಿರೆ ಚತುರ್ವಿಧಾರಾಧನಾಪುರಸ್ಸರತೆಯಿಂ 
ಸಮಾಧಿನಿಧಿಗೇಂ ಮನಂದಂದಳೋ (ಸುಕುಮಾ, ೯-೧೫). "ಪರ್ಯಂ 
ಕಾಸನ' ಪರಾ. [Ao] 

ಸರ್ಯಂಕಾಸಸ (ನಾ). - ಪರ್ಯಂಕ ೬: ತತ್ಸಪಿಸಾಪಸ್ಕಿತರಕ್ತಾ 
ತೋಳಸುಹೀರುಹತಳನಿತಾಳಶಿಳಾಪಟ್ಟ ಕದೊಳ ಉತ್ತ ರಾಭಿಮುಖನಾಗಿ 
ಕುಳ್ಳಿರ್ಮು ಸಮುತ್ಸಾರಿತವಸ್ತ್ರಾಭರಣನಾಗಿ ಸರ್ಯಂಕಾಸನಪರಿಗ್ರ ಹದಿಂ 

ಜನಶ್ರೀದೀಕ್ಷೆಯಂ ತಾಳ್ನಿದಂ (ಶಾಂತಿಪು, ೮-೧೨೨ ಮು; 

ಸುಖಸ್ಕೈರ್ಯತ್ಸ ಲಾನಹಮಾದ ಯೋಗಯೋಗ್ಯಾಸನಗಳಲ್ಲಿ ಶುದ್ಧಾ ಸನ 
» . ೬ ಹರ್ಯಂಳಾಸನ ಪದ್ಮಾಸನ . . . ಅರ್ಧಾಸನಾದಿಯೆಂಭತ್ನಾ ಲ್ಯಾ 
ಸನಭೀಹಂಗಳಂ ತತ್ತ ಲ್ಲಕ್ಷಣಿಪೂರ್ವಕಮಾಗಿ ಸ್ವಸ್ವಯೋಗಸ್ಥಿತ್ಯನುಕೂಲ 
ತೆಯಿ ನಿರ್ಧರಿಸಿ (ವಿನೇಕ. ೧೫೦). FP ಇದನ್ನು "ವೀರಾಸನು 
ವೆಂದೂ ಹೇಳುತ್ತಾರೆ. [ಸರ್ಯಂಕ + ಆಸನ] 

ಪರ್ಯಂಕಿಳೆ (ನಾ). ಮಂಚ; ಪಲ್ಲಂಗ: ಸ್ವಕೃತಪರಿಣಯನ 
ಮಣಿಪುತ್ರಿಕೆಗಳಮುತ್ತು ೦ಗರತ್ನ ಸರ್ಯಂಕಿಕೆಯಂ ಸುತ್ತಾರಿಕೆಗಳನೇಣೇ 
ಪ್ರಕಾಂಡಮಂ . . . ಆಭರಣನಿಶೇಸಮಸಂಬರಚರೇಶ್ವರಪ್ರಭು ಷುಗಳ್ಳೆ 
ಬಬ? ನಟಿಕಿಗೊಟ್ಟ ೦ (ವರ್ಧಮಾ, ೩-೯೯). [ಸಂ. ಪರ್ಯಂಕಿಕಾ] 

ಸರ್ಯಂತ, (ನಾ). ೧. ಎಲ್ಲೆ ; ಗಡಿ; ಮೇರೆ : “ಅನಧಿ ಪರ್ಬುಂತ 
ಮಾ ಸೀಮೆಯಾಘಾಟಿಮೆನೆ ಹೊಲಮೇರೆಯು* (ನುಂಗರಾ. ೫೬-೧); 


3೫೩೯೧ 


2. 


ಜಿ 


25 


35 


40 


45 


ಪರ್ಯಂತರ, 
ಸೆಣಸುಳ್ಳು ದ್ವ ತ್ತರಂ ತಲ್ತಿಜಂಯದೆ ಚತುರಂಭೋಧಿಪರ್ಯಂ ತಮಂ 
ಧಾರಿಣಿಯೆಂ ತಾಂ ಪೋಗಿ ಬಾಯ್ಕೇಳಿಸದೆ .. ಒರ್ವಂ 


ಗುಣಮುಂಂಟಿಂದುಂಡು ಪಟ್ಟರ್ಪನನಣನೆ ನಿರುದ್ಯೋಗಿಯ ಭೂಸನೆಂಬರ್‌ 
(ಸೂಸಭಾ, ೪-೧೧). ೨. ಹತ್ತಿರ; ಸವಿಖಾಪ; ಬಳಿ: ಜನಪತಿ 
, » ಕುಳ್ಳಿರೆ ೬೬ ಪೇತ್ರಿ ಖಡ್ಮಧರರುಂ ಸರ್ಯಂತದಲ್ಲೊ ಪ್ರೈಗುಂ 

(ಲಾಸ್ಕೈರಂ, ೧-೩೫). ೩. ಊರಿನ ಸಮಿಖಾಪ ; ಗ್ರಾಮದ ಹತ್ತಿರ: 
“ಗ್ರಾ ಮಾಂತಿಕಂ, ಉಪಶಲ್ಯಂ, ಪರ್ಯಂತಃ, ಪರಿಸರಃ, ಕ (ಪ)ಟಃ- 
ಈ ೫ ಊರ ಹೊ(ಆಕ್‌)ರೆ” (ಹಲಾಯು. ೪೩-೧೦೪). [Ao] 

ಪರ್ಯಂತ, (ಅ). ವರೆಗೆ; ತನಕ: ಆ ಸುಖ ದೊರೆಕೊಂಡೊಡನರಿ 
ಗಪ್ಪುದು ತೃಪ್ತಿ ಸಾಸಿರಬರಿಸಪರ್ಯಂತ (ಹದಿಬ. ೨-೧೨); ರಾಯನ 
ಕಣ್ಣುಗಳನ್ನು ಕೀಳಿಸಿ ಆತನನ್ನು ಆಮರಣಪರ್ಯಂತ ಕುರುಡನನ್ನಾಗಿ 
ಮಾಡಿಬಿಡಬೇಕೆಂಬುದಾಗಿ ಪ್ರಧಾನಿಗೆ ಆಜ್ಞಾಪಿಸಿದನು (ಕೃಡೇವ. ೭); 
ಇನ್ನು ಮುಂದೆ ಅದರ ಅವಧಿ ೭ ವರ್ಷಗಳ ಪರ್ಯಂತ (ಶಿಕ್ಷದ. ೧೮೫). 

[ಆ ಸರ್ಯಂತ್ಯ] 

ಪರ್ಯುಂತಂ (ಅ). ಎ ಷರ್ಯಂತ್ಥ: ಕಾರ್ಯನೆಮಗಿದುನೆ ಶಿವ 
ಪದಸರ್ಯಂತಂಬರನುಮೋ ಘಮುಿದ್ಧ ರಿಸುಗೆ ತಾತ್ಸರ್ಯದಿನರ್ಹತ್ಸಿದ್ಮಾ 
ಚಾರ್ಯೋಪಾ ಧ್ಯಾಯಸರ್ವಸಾಧುಗಳೆನ್ಮುಂ (ಆದಿಪು. ೧-೬) ; ಕೇಶವನ 
ಶಬ್ದಮಣಿದರ್ಪಣಮಂಂಂ ಸೂರ್ಯೆೇಂದುಮೇರುವಾರಿಧಿಪರ್ಯಂತಂ ಪರೆದು 
ನಿಲ್ಕನಾಕುಳದಿಂದಂ (ಶಮದ. ೪ ಸಮಾಪ್ತಿವಾಕ್ಯ). [ಸಂ.] 

ಪರ್ಯಂತರ, ಪರಿಯಂತರ, (ನಾ). ೧. (ಕಾಲ ಅಥವಾ 
ದೂರದ) ಅವಧಿ; ಅಂತರ: (೪. ಪರಿಯಂತರ: ೧. ನಾನು 
ನೀವು ಬರುವ ಪರಿಯಂತರದಲ್ಲು ಯಿಲ್ಲಿ, . . ಇದೇನೆ (ಶೇಷಧ, ೫-೬) ; 
ಹದಿನೈದು ದಿವಸಗಳ ಪರಿಯಂತರವೂ ಮಹೋತ್ಸನಮಂ ಮಾಡಿಸುವೆ 
(ಕಗದ್ಯ. ೩). ೨. ಅನಂತರದ ಸಮಯ ; ಆಮೇಲಿನ ಕಾಲ: 
ಧೂರ್ತತನದಿಂ ಕಾದಿ ಕೂಡುವೆನಾರ್ತು ಪರಿಯಂತರದಲಾ ತ್ರೈಮೂರ್ತಿ 
ಯನು ಮೂದಲಿಸಿದಲ್ಲದೆ ಮುಳುತಿಯಿಲ್ಲ (ಕೌತಿಂಾ. ೨೩-೧೯). 


[-ಆಸಂ. ಪರ್ಯಂತ] 
ಪರ್ಯಂತರೃ, ಪರಿಯಂತ, ಪರಿಯಂತಂ, ಪರಿಯಂತರ, 
ಪರಿಯಂತರಂ, ಪರಿಯಂತ್ರ, ಪರ್ಯಂತರಂ (ಅ). 


= ಪರ್ಯಂತ್ಯೆ : ಹೊಳೆ ಪರ್ಯಂತರ ಓಟ, ದೊರೆ ಪರ್ಯಂತರ ದೂರು 
(ಗಾಡಿ). ಪರಿಯಂತ : ನಡುನಗಲು ತೊಡಗಿ ಮಧ್ಯಮರಾತ್ರೆ 
ಸರಿಯಂತ ಎಡೆವಿಡದೆ ಈ ತೆಜದೊಳರ್ಟಿಸುತ್ತ೦ ಇರುತ (ತರುರ. ದೇ. 
ನಡುಹಗಲುಸರಿಯಂತ ಕಾಳೆಗ ಬಿಡದೆ ಬಲುಹಾಯ್ನು 
(ಕುವ್ಯಾಡ್ರೋ. ೧೦-೨೨) ; ನಿಮ್ಮನ್ವಯಾಗತದ ಪರಿವಿಡಿಯ ರಘು 
ನಂಶನನು ವಿಸ್ತರಿಸಿದನು ವಿಮಳಾಗ್ನಿವರ್ಣನ ನಿರುಪಮದ ಸಾಮ್ರಾಜ್ಯ 
ಪರಿಯ ಂತಾದಿಕಾಲದಲಿ (ತೊರ. ಸರಿಯಂತಂ: 
ನಾಲಿಸಿದಳಿಂತು ನಡೆನುಡಿಗಳಂ ಕಲಿನಲ್ಲಿ ಪರಿಯಂತಮಾ ಶಿಶುನನು 
(ಜೈಮಿಭಾ, ೨೮-೧೯). ಪರಿಯಂತರ : ಕೋಕ ರಕಮಿನ ಜೀನಸು 
ಮೂರು ತಿಂಗಳ ಪರಿಯಂತರ ಮಾರಾಟವಾಗದೆ ಉಳಿದರೆ. . . ಮಜೂರಿ 


೬-೧); 


೧-೫-೬). 


ತೆಗೆದುಕೊಳ್ಳು ಫೆವು (ಮುಂಬನ್ಯಾ. ೩). ಪರಿಯಂತರಂ : ಇಂತು 
ಕಟಿಕಡೊಳೇಳಂದಿನಸರಿಯಂತರಂ ತಾನೆಯ್ದಿ ಮೆಟಕಿದು (ಬಸಪು, 
೫೨-೪೩). ಪರಿಯಂತ್ರ : ಹಾಗನನು ಅರ್ಧಗಾಣಿಪರಿಯಂತ್ರ, 


ಮಾಡಲು (ಭಾಸ್ಕರ. ೧೮-೩); ಸೂರ್ಣನನಯನಂಗಳು ಪಫೊರನ 
ಸರಿಯಂತ್ರ ದೆಯಮಾಡದೆ ಒಡದು ಕೆಡಿಸಿದೆ ನಾನಿ (ತುರಂಗ. ೩-೧೫) ; 
ಹೆಬ್ಬೆರಳಿನ ಬುಡ ಮೊದಲಾಗಿ ಕಿರುಬೆರಳ ಪರಿಯಂತ್ರ ರೇಖೆಯಿರಲು ಆ 


ಸ್ತ್ರೀಯು ಪತಿಘಾತಕಿಯಾಗುವಳು (ಸಾಮುಲ. ೧೨೯). ಸರ್ಯಂತರಂ: 


ಪರ್ಯಂತರಂ 


ಮುಳಿದು ಕರ್ಣಜನಿಸಲ್ಫಾತನಂ ಸುತ್ತಿಸಿತು ಸುಳಿಗಾಳಿಯಂದದಿಂ 
ಕಣೆಗಳರೆಗಳಿಗೆಸರ್ಯುಂತರಂ ಸಂಗರದೊಳು. (ಜೈಮಿಭಾ. ೨೩-೧೬). 
[< ಪರ್ಬುಂತಂ] 


ಪರ್ಯಂತರಂ "ಸರ್ಯಂತರ್ಯ' ನೋ. 

ಪರ್ಯಟಕ (ನಾ). ಪರ್ಯಟನ ಮಾಡುವವನು ; ಸಂಚಾರಿ ; 
ಪ್ರವಾಸಿಗ : ಶಾಂತಿಭಿಕ್ಷೆಗಾಗಿ ಬಂದ ಜನರಲ್ಲದೆ ದೇಶದಲ್ಲಿ ಪ್ರಯಾಣ 
ಮಾಡಿದ ಅರಬ್ಬಿ ಸರ್ಯಟಿಕರು ದೇಶವನ್ನೂ ದೇಶದ ಜನರನ್ನೂ ಕಂಡು 
ಅಚ್ಚರಿಯನ್ನೇ ಸಟ್ಟಿರು (ಭಾಜಪ್ರ. ೩೬೮) ; ಮಧ್ಯಏಸಿಯದ ಮರು 
ಭೂಮಿಯಲ್ಲಿ ಯಾವೆಲ್ಲ ಪರ್ಯಟಕರು , , . ಎಸ್ಟೋ ಸಮೃದ್ಧ ಶಾಲಿ 
ನಗರಗಳು ಮರಳು ಮುಚ್ಚ ಕೊಂಡು ಕಣ್ಮರೆಯಾಗಿರುವುದನ್ನು ಕಂಡಿದ್ದಾರೆ 
(ಗಿಬಂಧ. 1, ೩೨೧). [ಸಂ.] 

ಪರ್ಯಟಿನ (ನಾ). ೧. ಸಂಚಾರ; ತಿರುಗಾಟ; ಸುತ್ತಾಟ: 
ಪಿಶಾಖನಂದಿಯಖಮಾಯಂರನಸಾನದೊಳ್‌ ಸತ್ತ ನೇಕಛವಗಹನಪರ್ಯ 
ಟಿನದಿಂ ಬಂದೈರಾವತತೀರದ ಕಾನನದಾಶ್ರಮದೊಳ್‌ , , . ಭಾಜನ 
ನಾದೊಂ (ಕಾಂತಿಪು. ೭-೬೨ ವ); ಅವನಿಗೆ ಮತ್ತೆ ಅನೇಕ ದೇಶಗಳನ್ನು 
ಪರ್ಯಟನೆ ಮಾಡಿ, ಜ್ಞಾನಸೆಂಪತ್ತನ್ನು ಹೆಚ್ಚಿ ಸಿಕೊಳ್ಳು ವಂತಹ ಸದನಕಾಶ 
ಗಳು ಮೇಲಿಂದ ಮೇಲೆ ಬಂದವು (ಸಸ್ಯಕ. ೬೯). ೨. [ಜೈನ] ಚರಿಗೆ 
ಗಾಗಿ ಸಂನ್ಯಾಸಿಗಳು ಮಾಡುವ ಸಂಚಾರ, ತಿರುಗಾಟ: 
“ಫರ್ಯಟಿನಂ ತಾನೀರ್ಯಾಚರ್ಯಾರ್ಥಂ ಸರಿನಿತವ್ರತಸ್ಮಿತಿನಿಯಮಂ” 
(ವಸ್ತು ಕೋ, ೫೮-೩೬). [Ao.] 

ಪರ್ಯಟನೆ (ನಾ).- ಪರ್ಯಟನ ೧: ಈ ಪರ್ಯಟಿನೆಯು 
ಅವನಿಗೆ ಬಹಳ ಲಾಭದಾಯಕನಾಯಿತು (ಮೃಗಜ. ೧೯) 

[ಸಂ. ಸರ್ಯಟನ] 

ಪರ್ಯಣ "ಪರಿಯಾಣ್ಯ' ನೋ. 

ಪರ್ಯನುಯೋಗ (ನಾ). ವಿಷಯವನ್ನು ತಿಳಿದುಕೊಂಡು 
ಖಂಡಿಸುವ ಉದ್ದೇಶದಿಂದ ಮಾಡುವ ಪ್ರಶ್ನೆ; ಆಕ್ಷೇಪಕ್ಕಾಗಿ 
ಮಾಡುವ ಪ್ರಶ್ನೆ: “ಸರ್ಯನುಯೋಗಃ, ಉಪಾಲಂಭಃ-ಈ ೨ 
ಚುನ್ನವಾಡಿ ಬೆಸಗೊಳುಹ? (ಹಲಾಯು. ೨೫-೧೫೩). [ಸಂ.] 

ಸರ್ಯಯ (ನಾ). ೧. ಸುತ್ತುವರಿಯುವಿಕೆ, ಬಳಸುವಿಕೆ, 
೨, ಅವಧಿ ಮುಗಿಯುವಿಕೆ; ಕಾಲ ತೀರುವಿಕೆ. ೩. (ಕಾಲ) 
ಬದಲಾವಣೆಯಾಗುವಿಕೆ; ವ್ಯತ್ಯಾಸವಾಗುವಿಕೆ. ೪. ಬದ 
ಲಾನಣೆ; ಮಾರ್ಪಾಟು ; ವ್ಯತ್ಯಾಸ. ೫. ತಲಿಕೆಳಗಾಗಿರುವ 
ಸ್ಥಿತಿ ; ಅವ್ಯವಸ್ಥೆ ; ವೈಪರೀತ್ಯ. ೬. ಸಾಂಪ್ರದಾಯಿಕ 
ಕಟ್ಟಳೆಗಳನ್ನು ಬಿಡುವಿಕೆ, -ಮಾರುನಿಕೆ:  “ಸರ್ಯಯಃ, 
ಅತಿಕ್ರಮ, ಅತಿಪಾತಃ, ಉನಾತ್ಯಯಃ-೪ ಕಟ್ಟಿಯನ್ನು ವಿಖಾರಿ 
ಹೋಗುನಿಕೆ* (ಸಿದ್ಧಾಂತಿ. ೩೬೭). ೭. ಕರ್ತವ್ಯವನ್ನು ಅಲಕ್ಷಿಸು 
ವಿಕೆ,--ನಿರ್ಲಕ್ಷಿಸುವಿಕೆ,. ೮. ಕ್ರಮನನ್ನು ತಪ್ಪುವಿಕೆ: “ಅತಿ 
ಪಾತಃ, ಸರ್ಯಯಃ, ಉಪಾತ್ಯಯಃ--೩ ಕ್ರಮವನ್ನು ತಪ್ಪುವಿಕೆ, 
ಹೇಳುವುದರಲ್ಲಿ ಮಧ್ಯೆ ಕೆಲವು ಭಾಗನನ್ನು ಮರೆತು ತಪ್ಪಿ ಹೋಗುವಿಕೆ” 
(ಸಿದ್ಧಾಂತಿ, ೨೨೬). [ಸೆಂ] 

ಪರ್ಯಯಣ (ನಾ). ೧.-ಸರ್ಯಯ ೧. ೨. ಕುದುರೆಗೆ 
ಹಾಕುವ ಜೀನು ; ತಡಿ; ಹಲ್ಲಣ. [ಸಂ] 

ಸರ್ಯನಲೋಕನ (ನಾ). ಚೆನ್ನಾಗಿ ನೋಡುವಿಕೆ; ಗಮನ 
ನಿಟ್ಟು ನೋಡುವಿಕೆ: ಈರ್ಯಾನಾರ್ಗನರ್ಯನಲೋಕನ ಮಂದ 
ಮಂದಗಮನನಿರತರವಧಿಬೋಧಾವಧೂತರೂಪದರ್ಶನಕ್ಷನಿತ ಸಂದೇಹ 
ಸಂದೋಹರ್‌ (ಅಉಾಂತಿಪು. ೬-೩೦ ವು. [ಸಂ.] 


೫೯೨ 


55 


40 


45 


ಪರ್ಯಸ್ತ 


ಪರ್ಯವಸಾನ (ನಾ). ೧. ಕೊನೆ; ಅಂತ್ಯ; ಮುಕ್ತಾಯ: 
ಸಂದ ಧರ್ಮಮೆ ನಲಂ ಪೊತ್ತೆತ್ತುಗುಂ ಮುಕ್ತಿ ಪರ್ಯವಸಾನಂಬರಮಾ 
ನುಷಂಗಿಕಫಲಂ ಭೂಪೇಂದ್ರ ದೇವೇಂದ್ರರಾಜ್ಯನಿಲಾಸಂ ಸೆಜಿತಲ್ಲು ನಂಬು 
(ಆದಿಪು. ಸುಬಳನುಹಾರಾಜನೊಂದುದಿನಸಂ . , . ಮಂತ್ರ 
ಮೇಳಾಪಕದೊಳಿರ್ದು. ತತ್ಕಾರ್ಯಾಳೋಚನತಾತ್ಸರ್ಯಪರ್ಯನಸಾನ 
ದೊಳ್‌ ಮಜ್ಜ ನಂಬುಗುತ್ತು ೦ (ಸುಕುಮಾ. ೩-೨ ನು; ಇಂಥ ಆಭಾಸದಲ್ಲಿ 


೨೧೭); 


ಸರ್ಯವಸಾನವಾಯಿತು. "ನೆಯ್ಮಿಲಾಪಹರಣ'  (ಹಸುಹೊ. ೩೭೮). 
೨. ನಿರ್ಧಾರ; ನಿರ್ಣಯ ; ನಿಶ್ಚಯ. [ಸಂ.] 
ಪರ್ಯೆವಸಾಯಿ (ನಾ). ಕೊನೆಗೊಳ್ಳು ವಂತಹುದು ; 


ಮುಕ್ತಾಯವಾಗುವಂತಹುದು : ಮನುಸ್ಯನ ಗುಣಗಳನ್ನು ಸಮಾಜ 
ಸಾಧಕಗಳಾಗಂವಂತೆ ತಿದ್ದು ಪುದು-ಎಂದರೆ ಫರೋಪಳಕಾರಪರ್ಯನಸಾಯಿ 
ಗಳಾದ ಗುಣಭಾಗಗಳನ್ನು ಬಲಪಡಿಸಿ, ಲೋಕಕಂಟಕಗಳಾಗುವ 
ಗುಣಭಾಗಗಳನ್ನು ಅಣಗಿಸುವುದು ರಾಜ್ಯದ ಎರಡು ಕರ್ತವ್ಯಗಳಲ್ಲೊಂದು 
(ರಾಜ್ಯಾಂಗ, ೬೩). [ಸಂ. ಸರ್ಯವಸಾಯಿನ್‌'] 

ಪರ್ಯನವಸಿತ (ಗು). ೧. ಮುಗಿದ; ಕೊನೆಗೊಂಡ. ೨. ನಾಶ 
ವಾದ; ಕಳೆದ. ೩. ನಿಶ್ಚಯಿಸಲ್ಪಟ್ಟ. [ಸಂ.] 

ಪರ್ಯವಸ್ಥೆ (ನಾ). ನಿರೋಧ; ಪ್ರತಿಭಟನೆ: “ನರ್ಯನಸ್ಮಾ, 
ವಿರೋಧನಂ--೨ ಹಗೆಗೊಳ್ಳು ವಿಕೆ” (ಸಿದ್ಧಾಂತಿ. ೩೬೩). 

[ಸೆಂ.ಪರ್ಯವಸ್ಮಾ] 

ಪರ್ಯಸ್ಟಿ, ಪರಿಯಸ್ಟಿ (ನಾ). ಸೇವೆ; ಉಪಚಾರ: ಕಾನನ 
ಮಧ್ಯಸ್ಥಿತರುಂದ್ರಗಿರೀಂದ್ರಶೃ ಂಗದೊಳ್‌ ಆತ್ಮಸರಪರ್ಯಸ್ಸಿ ನಿರಾಪೇಕ್ಷ 
ರಾಗಿ... ಉತ್ತರಾಶಾಭಿನುಖರಾಗಿ ಪೋಗಿ (ಶಾಂತಿಪು. ೭-೭೧ ವ); 
ಪರ್ಯಸ್ಟಿ ಯನನನರತಂ ಮಾಟ್ಟ ಶೀಳೋತ್ಕರಂ ಕೂಡಿರೆ ವೈಯ್ಯಾಪೃತ್ಯ 
ಮೆಂಬೀ ತಪದೊಳೆಸಗಿದಂ ಸೂರ್ಯಮಿತ್ರಬ್ರತೀಂದ್ರಂ (ಸುಕುಮಾ. 
೪-೧೬) ; ಒಡವರ್ಪೇಂ ಬೆಸನೆಂಬ ಕೈಗುಡುವ ತೀರ್ಥಕ್ಕುಯ್ದ . . . 
ಇರ್ದಲ್ಲಿಗೆ ಕಂದಮೂಲಫಲಮಂ ತಂದೀವ ಸರ್ಯಸ್ಟಿ: ಯಿ20 ಪಡೆಗುಂ ತುಪ್ಪಿ 
ಯನಿಂತು. ವೃದ್ಧಯತಿಗಳ್ಳಾ ಸ್ಮಾನದೊಳ್‌ ವಾನರಂ (ಜಗವಿ, ೧೬-೫೫), 
"ಸರ್ಯಸ್ಟ್ರಿಗೆಯ್‌' ಪರಾ. ಪೆರಿಯಷ್ಟಿ : "ಪರಿಯಸ್ಟಿಗೆಯ್‌ 
ಪರಾ. [-ಆಸಂ.ಪರೀಷ್ಟಿ] 

ಪರ್ಯಸ್ಟಿ ಗೆಯ, ಪರಿಯಷ್ಟಿಗೆಯ (ಕ್ರಿ). ಸೇನೆಯನ್ನು 
ಮಾಡು ; ಉಪಚರಿಸು: ಅಂತು ನಯೋಬಾಲಕನುಂ ಜ್ಞಾನನೃದ್ಧ 
ನುಮಸ್ಪ ಜಗದ್ಗುರುಗೆ ಸುರೆಸಮುದಯಂ ಪರ್ಯೆಸ್ಟಿ ಗೆಯಲ್ಯತಿರೆ 
(ಶಾಂತಿಪು, ೧೦-೮೭ ಐ) ; ಆತ್ಮೀಯ ಬಹಿರಂತ॥ ಪುರನಿಳಾಸಿನಿಯರಂ . , . 
ರಮಣೀರತ್ನ್ನ ಮನಳಂಕರಿಸಲು ೦ ವಧೂಜನರ ಸಹ್ಯವ್ಯಾನಾರಾಂತರಂಗ 
ಳೊಳನುಕರಸಿ ಪರ್ಯಸ್ಟಿ ಗೆಯ್ಯಲುಂ ನಿಯೋಜಿಸಿ ಪೋಗಲ್ವೇಟ್ಸು 
(ನರ್ಧಮಾ. ೧೧-೩೫ ನು; ಪ್ರಾಯೋಪಗನು(ನ)ಮುಂಗೆಯ್ದ ಮಹಾ 
ಪುರುಸಂಗೆ ಪರ್ಯುಸ್ಟಿ ಗೆಯ್ಯಲ್ವೇಡೆಂದು (ಪೇಟ್ಲು) ಭಟಾರರಲ್ಲಿಂ ಬೆಳಗಾ 
ದಾಗಳೊಂದು ಜಿಸೆಗೆ ಪೋದರ್‌ (ಜೀನೆಸಂ. ೧೧೨-೧೪). ಪರಿಯಸ್ಟಿ 
ಗೆಯ್‌ ೬ ತಪೋಧನರ್ಗಿರದೆ ಗದ್ದುಗೆಗಳಂ ಕಟ್ಟ ಧೂಪದೀಸಂಗಳುಮುಂ 
ಕೊಟ್ಟು  ಸರಿಯಸ್ಪಿಗೆಯ ಪಟುತರ ಮರ್ಕಟಿಸಮೂಹಂಗಳುವುಂ 
(ಸಂಚತಂ, ೮೯-೨೧). [ಸರ್ಯಸ್ಟಿ --ಕೆಯರ] 

ಪರ್ಯಸ್ತ (ಗು). ೧. ಕೆದರಿದ; ಹರಡಿದ. ೨. ಆವರಿಸಿದ; 
ಸುತ್ತುಗಟ್ಟಿದ. (ನಾ). ೩. [ನಾಟ್ಯ] ಮೂವತ್ತೆರಡು ಅಂಗ 
ಹಾರಗಳಲ್ಲಿ ಒಂದು : ಸ್ಮಿರಹಸ್ತ, ಪರ್ಯಸ್ತ, ಸೂಚೀನಿದ್ಯ . 
ಸ್ವಸ್ತಿ ಕರೇಚಿತ---ಈ ಮೂವತ್ತೆರಡು ಅಂಗಹಇರಂಗಳ ಪೆಸರು (ಲಾಸ್ಯರಂ. 


೫-೭ ವ). [ಸಂ.] 


ಪರ್ಯಸ್ತಕ 


ಪರ್ಯಸ್ತ್ಯಕ (ನಾ). - ಪರ್ಯಸ್ತ ೩: ನಿಲಸತ್ತಲಪುಸ್ಪ ಪುಟಂ . . . 
ಪ್ರಕಟಿತ ನಿತಂಬ ಕರಿಹಸ್ತ ಕಟೀಳಿನ್ನ ಂಗಳೆನಿನ ಕರಣಂಗಳ್‌ ಕ್ರಮದೆ ಕರಂ 
ರಂಜಿಸೆ ಪರ್ಯಸ್ತ ಕಮೆಂದೆಂಬಂಗಹಇರಮಕ್ಕೀ ಪತ್ತುಂ (ಲಾಸ್ಯರಂ. 


೫-೧೧). [ಸಂ.] 
ಸರ್ಯಸ್ತಿ (ನಾ). ಮಂಚ; ಪಲ್ಲಂಗ. [Ao] 
ಪರ್ಯಸ್ತಿಕ (ನಾ). ತಪಸ್ವಿಯ ಹಾಸುಗೆ: “ಸರ್ಯಸ್ತಿಕಃ, 
ಪಂಕರಃ, ಪರ್ಯಂಕಃ- ಈ ೩ ತಪಸ್ವಿಯ ಹಾಸಿಕೆ"  (ಹಲಾಯು. 
೬೮-೨೫೬). [ಸಂ.) 


ಪರ್ಯಸ್ತಿಕೆ (ನಾ). ೧. ಹಾಸುಗೆ; ಶಯ್ಯೆ : “ ಸರ್ಯಂಕಂ 
ಪರಿಕರಮೆನೆ ಪರ್ಯಸ್ತಿ ಕೆ” (ವಸ್ತು ಕೋ. ೫೮-೩೬). ೨. ಸೊಂಟಕ್ಕೆ 
ಸುತ್ತಿಕೊಳ್ಳುವ ಬಟ್ಟಿ ; ಕಟಿಬಂಧ.  [ಸೆಂ.ಪರ್ಯುಸ್ತಿಕಾ] 

ಪರ್ಯಾಕುಲ (ನಾ). ಅಂಜಿಕೆ; ತಲ್ಲಣ: ಸದಘಾತಕೃಗಿದಳ್ಳಿ 
ಬಳ್ಳಿ ದುದಧೋಲೋಕಂ ಭಯಂ ಮರ್ತ್ಯಲೋಕದೊಳಂ ಪೊಣ್ಮಿ 
ದುಡೂರ್ಧ್ವಲೋಕದೊಳೆ ಮತ್ತಾಯ್ತದ್ಳು ತಭ್ರಾಂತಿಯೆಂಬುದನೆಂಬಂ 
ತಿರೆಯಂತದೇಂ  ಭುವನನುಂ ಪರ್ಯಾ[ಪಾಂಂ.ನಿರ್ವ್ಯಾ]ಕುಲಂ 
ಮಾಡಲಾರ್ತುಡೊ ದುರ್ಯೋಧನ ಭಿೀಮುಸೇನರ ಗದಾಯುದ್ಧ ಂ 
ತ್ರಿಧಾಭ್ರಾಂತಿಯಂ (ಗೆದಾಯು, ೮-೧೦). [ಸಂ.] 

ಪರ್ಯಾಣ, "ಪರಿಯಾಣ್ಯ' ನೋ. 

ಪರ್ಯಾಣ್ಯ (ನಾ). ಕುದುರೆಯ ಜೀನು; ತಡಿ; ಹಲ್ಲಣ: 
“ಪರ್ಯಾಣಂ, ಪಲ್ಕಯನಂ--ಈ ೨ ಹಲ್ಲಣಂಗ (ಹಲಾಯು. ೭೩-೨೮೮) ; 
ಕಣ್ಣುಂ ಖುರನುಂಂ ತೋಲ ಪಕ್ಕರೆಯಿಕ್ಕಿ ಪೊಳೆವ ಪೊನ್ನ ಪರ್ಯಾಣಂ 
ಗಳುಮೆಸೆಯೆ ಘೋಲರಾಯ್ಡರ್‌ ಸೊಳೆಯಿಸೆ ಬಿಸಿಲ್ಲುದುರೆಗಳ್‌ ಪೊಳೆ 
ವಂತೆ ಪೊಳೆವ ಕಡುಗುದುರೆಗಳುಮಂ (ಪಂಸಭಾ. ೧೦-೫೧ ವ) ; ಎರಡುಂ 
ಲಕ್ಕಂಬರಂ ಸುತ್ಮಣೆಯರಶನಿಸನ್ನಾ ಹದಿಂ ಸನ್ನೆರಳ್‌ಸಾಸಿರವಶ್ವಶ್ರೇಣಿ 
ಮೇಲಜ್ಯವಣಿಯ ವಂಣಿಸರ್ಯಾಣದಿಂ ತೋರ್ಕೈವೆತ್ತೆಯ್ತರೆ (ಎಕ. x1, 
ದಾವಣ, ೨೫-೩೨; 1224). [ಸಂ-] 

ಪರ್ಯಾಣಕ (ನಾ). ಜೀನನ್ನು ಹೊಂದಿರುವುದು; ಹಲ್ಲಣ 
ದಿಂದ ಸಜ್ಜಾ ದುದು : . ಚಂದ್ರಾನೀಡದೇವಂ , . . ಯಥಾಸ್ಮಿತ 
ಸರ್ಯಾಣಕಮ ಬ್ಬ ಂದ್ರಾಯು ಧಮಂನೇಲ ಮಹಾಶ್ವೇತಾಶ್ರಮಮಂ 
ಪೊಕ್ಕು (ಉದಂಉ. ೫೪೧). [ಸಂ.] 

ಪರ್ಯಾತೀತ (ಗು). ಅತಿಶಯವಾದ; ಅಧಿಕವಾದ: ಪರಮಾ 
ಶ್ಚರ್ಯಪರ್ಯಾತೀತ ಶಿರಃ ಕಂಪಂಬೆರಸು (ಶಾಂತಿಪು. ೧೦-೭೫ ವು. 

[ಸಂ.] 

ಸರ್ಯಾಸ್ತ (ಗು). ೧. ಸಡೆದ; ಹೊಂದಿದ; ಗಳಿಸಿದ. ೨. 
ಮುಗಿದ; ಕೊನೆಗೊಂಡ. ೩. ಸಮಗ್ರವಾದ ; ಸಂಪೂರ್ಣ 
ವಾದ: ಉತ್ತಮಕ್ಷಮಾಮಾರ್ದವ , . . ಬ್ರಹ್ಮಚರ್ಯಾ [ನಾರಾಂ. 
ಚರ್ಯಪರ್ಯಾಯ]ಪರ್ಯಾಪ್ತ್ರ ದಶಧರ್ಮಂಗಳಂ ಕೈಕೊಂಡು (ಆದಿಪು. 
೬-೩೦ ವ). ೪. ತುಂಬಿದ; ಭರ್ತಿಯಾದ, ೫- ತೃಪ್ತಿಯನ್ನು 
ಹೊಂದಿದ; ತಣಿದ: ಅಂತು ಸಹಸ್ರ್ರಲೋಚನಂ ಪರ್ಯಾಪ್ತ ಸಹಸ್ರ 
ಲೋಚನನಾಗಿ ಸಹಸ್ಪ್ರಪತ್ರಾಯತನೇತ್ರನಂ ನೋಡಿ (ಜಗವಿ. ೪-೧೦೧ ನ). 
(ನಾ). ೬. ಮುಗಿದುದು ; ಕೊನೆಗೊಂಡುದು : “ಕೃತಮೆಂಬುದು 
ಪರ್ಯಾಪ್ತಂ? (ನಸ್ತು ಕೋ. ೧೩೯-೧೨೬). ೭. ತುಂಬಿರುವುದು ; 
ಭರ್ತಿಯಾಗಿರುವುದು : ಅದರ -ಮೂಲ್ಕ ಅದರೊಳಗೆ ಪರ್ಯಾಪ್ತ 
ವಾಗಿರುತ್ತದೆ (ನಿಬಂಧ, 11, ೨೫೩). ಲೆ. ಪರಿಪೂರ್ಣನಾದವನು : 
ಧನುರ್ವಿದೈಯನ್ನ ಭ್ಯಾಸಗೆಯಾಗ ಪರ್ಯಾಪ್ತ ನಾಗಿರುವನೈ ಏಕಲವ್ಯನಾ 
ಭಿಲ್ಲಕುವರೆಂ (ಹೆಬುರ, ೨೭-೨೫) ; ಎಲ್ಲ ದೃಷ್ಟಿ ಯಿಂದಲೂ ಸಂಪೂರ್ಣ 


೫೩೯೩ 


5 


30 


35 


40 


45 


ಸರ್ಯಾಸ್ತಿ 


ಎನಿಸುವ. ಮಾನವನು, "ಪರ್ಯಾಪ್ತ ' ನಾದರೆ ಕುರುಡ, ಮೂಕ, 
ಹೆಳವ ಹುಚ್ಚ ಇತ್ಯಾದಿ ಕೊರತೆಗಳುಳ್ಳ, ಮನುಷ್ಯನು "ಅಪರ್ಯಾಪ್ತ 
ನೆನಿಸುವನು (ಚೈನಸ. ೨೯೪). ೯೪, ತೃಪ್ತಿಯನ್ನು ಹೊಂದುವುದು : 
*ತಣೆವುದು ಸಾಹಿತ್ಯಂ ತರ್ಪಣನೆನಿಸುಗುಮಾಶಿತಂ ಭವಂ ಪರ್ಯಾಪ್ತಂ” 
(ನಸ್ತುಕೋ. ೯೩-೭). ೧೦. ತೃಪ್ತಿ) ತಣಿವು : “ಪರ್ಯಾಪ್ತಂ, 
ಉಪಸಂಪನ್ನ್ನಂ, ತೃಪ್ತಿ, ಸೌಹಿತ್ಯಂ-- ಈ ೪ ತ(ಣಿ)ಣುವು? (ಹಲಾಯು. 
೫೪-೧೬೧). ೧೧. ಹೇರಳವಾದುದು ; ಯಥೇಷ್ಟವಾದುದು : 
“ನಿಕಾಮವೆನೆ ಪರ್ಯಾಪ್ತಂ” (ವಸ್ತುಕೋ. ೧೦೫-೪೨). [ಸಂ.] 

ಪರ್ಯಾಪ್ತಂ (ಅ). ೧. ಕೂಡಲೆ ; ತಕ್ಷಣ. ಮನಃ 
ಪೂರ್ವಕವಾಗಿ, [ಸಂ.) 

ಪರ್ಯಾಪ್ತಕ (ನಾ). [ಜೈನ] ಸರ್ಯಾಪ್ತಿಯನ್ನು ಹೊಂದಿರುವ 
ಜೀವ : ಪ್ರಥನುಪೃಥ್ವಿಯೊಳು ಪರ್ಯಾಪ್ತ ಕರ್ಗಂ ಅಪರ್ಯಾಪ್ತಕರ್ಗಂ 
ಕ್ಲಾಯಿಕಮಂಂ ಕ್ಪ್ಪಾಯೋಪಶನಿಂಕಮುಮಂಂಟು (ತಸೂವೃ. ೯); 
ಅಲ್ಲಿ ಸೂಕ್ಷ್ಮಬಾದರಸರ್ಯಾಪ್ತ ಕಾಸರ್ಯಾಪ್ತ ಕಭೇದದಿಂ ಸೂಸ್ಷ್ಮನನಸ್ಪ ತಿ 


ಪಿ 


ಕಾಯಂಗಳ್‌ ಅಲ್ಲಿಯೆ ಸಾಯಂತ್ತುಂ ಪುಟ್ಟು ತ್ತು ಮಿರ್ಕುಂ 
(ಮಲ್ಲಿಪು, ೧೩-೧೫೪). "ಪರ್ಯಾಸ್ರಿ' ಪರಾ. [ಸಂ.] 
ಸರ್ಯಾಸ್ತಜೀವ (ನಾ). -ಪರ್ಯಾಪ್ತಕ: ಜೀನವು ತನ್ನ 


ಶಕ್ತಿಯು ಪೂರ್ಣಗೊಳ್ಳ ಲಿಕ್ಕೆ ಅವಶ್ಯನೆನಿಸುವಸ್ಟು ದ್ರವ್ಯವನ್ನು ಹೊಂದು 


ವುದು. ಈ ದ್ರವ್ಯವನ್ನು ಯಾವ ಜೀವವು ಸಂಪೂರ್ಣವಾಗಿ ಹೊಂದಿರು 
ಪುದೋ ಅದು "ಸರ್ಯಾಪ್ತ' ಜೀವವು (ಚೈನಪ. ೨೯೪). 
ಪರ್ಯಾಪ್ತ - ಜೀವ] 
ಪರ್ಯಾಪ್ತತೆ (ನಾ). ಎಲ್ಲವನ್ನೂ ಒಳಗೊಂಡಿರುವಿಕೆ ; 
ಪರಿಪೂರ್ಣತೆ : ಅಕಸ್ಮಾತ್ತಾಗಿ ಓದಲು ನಡೆದ ಯಾರಿಗಾದರೂ 
ಶ್ರೀ ಅರವಿಂದರ ಕಾವ್ಯ-ಕಲಾಸಿದ್ಧಾಂತದ ಪರ್ಯಾಪ್ತತೆ, -ನಿರ್ನಿಕಾರ 


ದೃಷ್ಟಿಗಳು ಆಚ್ಚರಿಯನ್ನುಂಟುಮಾಡದಿರವು (ನವ್ಯಕಾ. ೧೦೯). 

ಸಂ. ಪರ್ಯಾಪ್ತ ತಾ] 

ಸರ್ಯಾಪ್ತ್ರಯೋಗ (ನಾ). ತಪಸ್ಸನ್ನು ಮುಗಿಸಿದವನು,-- 
ಪೂರ್ಣಗೊಳಿಸಿದವನು : ತನ್ಮುನೀಂದ್ರಂ : ಪರ್ಯಾಪ್ತಯೋಗಂ 
ಕೆಯ್ಯೆನೆತ್ತಿ ಕೊಂಡು ಯಥೋಕ್ತನಿಹಾರದಿಂ ಮಾಸೋಪವಾಸದ ಪಾರಣೆ 
ಯೊಳ್‌್‌ ರತ್ನಪುರಮಂ ಚರಿಗೆವುಗೆ (ಶಾಂತಿಪು. ೯-೨೧ ವ). 

ಪರ್ಯಾಪ್ತ -- ಯೋಗ] 

ಪರ್ಯಾಪ್ತಿ (ನಾ). ೧. ಹೊಂದುವುದು ; ಪಡೆಯುವುದು. 
೨. ಕೊನೆ; ಅಂತ್ಯ. ೩ ಯೋಗ್ಯತೆ ; ಅರ್ಹತೆ. ೪. ತೃಪ್ತಿ ; 
ತುಪ್ಟಿ : ಸುಪ್ತಂ ಪ್ರಬುದ್ಧ ನೆನೆ ಪರ್ಯಾಪ್ತಿಯನಂತರೂಹೂರ್ತದಿಂ 
ಪಡೆದು ಸುಖಾವಾಸ್ತಿಯಿನಹಮಿಂದ್ರಂ ಪರಿತೃಸ್ತಿಯನುಸಪಾತತಳ್ಪ ತಳ 
ದೊಳ್ತಳೆದಂ (ನುಲ್ಲಿಪ: ೧೧-೬). ೫. ವ್ಯಾಪ್ತವಾಗಿರುವಿಕೆ ; 
ತುಂಬಿರುನಿಕೆ. ೬. ಸಾಕಷ್ಟಾದುದು ; ಯಥೇಷ್ಟ ವಾದುದು. 
೭. ಹೊಡೆತದಿಂದ ರಕ್ಷಿಸುವಿಕೆ,--ರಕ್ಷಣೆ ಮಾಡುವಿಕೆ: 
“ಪರ್ಯಾಸ್ತಿ 1, ಸರಿತ್ರಾಣಂ, ಹಸ್ತ ವಾರಣಂ 4 ಕೊಲ್ಲಂವದಕ್ಕೆ. 
ಉದ್ಯುಕ್ತನಾದನನನ್ನು ಅಡ್ಡ ಹಾಕಿ ಹಿಡಕೊಂಡು ಕೊಲ್ಲಲ್ಪ ಡಬೇಕಾಗಿದ್ದ 
ನನನ್ನು ಕೊಲೆಗೆ ಸಿಕ್ಕದ ಹಾಗೆ ಭಯವಿಲ್ಲದೆ ರಕ್ಷಿಸುವದಕ್ಕೆ ಖೆಸರುಗಳು* 
(ಸಿದ್ಧಾಂತಿ, ೩೫೫). ೮. ಆತ್ಮರಕ್ಷಣೆ; ಸ್ವಂತರಕ್ಷಣೆ. ೯. [ಜೈನ] 
ನಾಮಕರ್ಮಪ್ರಕ ತಿಗಳಲ್ಲಿ ಒಂದು; ಶರೀರದ ಇಂದ್ರಿಯ 
ಮೊದಲಾದ ಪುದ್ಗಲ ರಚನೆಯು ಪೂರ್ಣಗೊಂಡಿರುವುದು ; FP 
ಇದರಲ್ಲಿ ಆರುವಿಧ. ೧. ಆಹಾರಪರ್ಯಾಪ್ತಿ. ೨. ಶರೀರ 
ಪರ್ಯಾಪ್ತಿ. ೩. ಇಂದ್ರಿಯಪರ್ಯಾಪ್ತಿ. ೪. ಶ್ವಾಸೋಚ್ಛ್ವಾಸ 


ಸರ್ಯಾಯ 


ಸರ್ಯಾಪ್ತಿ. ೫. ಭಾಷಾಪರ್ಯಾಪ್ತಿ. ೬. ಮನಃಪರ್ಯಾಶ್ರಿ: 
ಸುಭಗ ದುರ್ಭಗ ಪ್ರತ್ಯೇಕಶರೀರಾಯಶಸ್ಮೀರ್ತೃ್ಯನಾದೇಯನಿರ್ಮಾಣ 
ಸರ್ಯಾಪ್ತಿ [ನಾಕಾಂ. ಪರ್ಯಾಪ್ತ, ಅಸರ್ಯಾಸ್ತಿ] ನೀಚೈರ್ಗೊೋತ್ರಂ 
ಗಳೆಂಬ ದ್ವಿಸಪ್ತತಿಪ್ರಕೃತಿಗಳಂ ನಿರವಶೇಷಂ ಕಿಡಿಸಿ (ಆದಿಪು. ೧೬-೪೯ ನ); 
ಆಹಾರಕ ಶರೀರಣಇಂದ್ರಿ ದ್ರಿಯಲಉಚ್ಛಾ ಸನಿಶ್ವಾಸಭಾಷಾನುನಃಸರ್ಯಾಪ್ರಿ 
ಯೆಂದಾಟು ಸರರ್ಯಾಪ್ತಿ ಗಳಕ್ಕುಂ (ಪಸಾರ, ೧೪೦). [ಸ6.] 


ಪರ್ಯಾಯ (ನಾ). ೧. ಸುತ್ತುವುದು; ತಿರುಗುವುದು ; 
ಭ್ರಮಣ. ೨. ಒಂದಾದ ಮೇಲೆ ಮತ್ತೊಂದರಂತೆ ವರಸೆಯಾಗಿ 
ಬರುವುದು ; ಅನುಕ್ರಮ ; ಪರಿವಿಡಿ: “ಪಂಪಾಟೀ ... 


ಪರ್ಯಾಯಃ, ವಿಶಾಯಃ--ಈ ೭ ಪರಿವಿಡಿ” (ಹಲಾಯು, ೧೨೨-೫೫) ; 
ಅಂತು ಶಿಲಾಸಟ್ಟಿ ದೊಳ್‌' ನಿರಂತರಂ ಸೂರ್ಯರಾತ್ರಿ ಪ್ರತಿಮಾಸರಂಪರೆಯಂ 
ಪರ್ಯಾಯದಿಂದಮ ನುಷ್ಠಿ ಸುತ್ತು ೦ (ಶಾಂತಿಪು, ೧೧-೧೦೮ ವ); ಪ್ರಧಾನ 
ಜ್ಯೂರಿ ಶರೀರಭಾರವನ್ನು ಪರ್ಯಾಯವಾಗಿ ಎರಡು ಕಾಲುಗಳ ಮೇಲೆಯೂ. 
ಬಿಡುತ್ತ, ನಡುನಡುವೆ ಕೆಮ್ಮುತ್ತ, ಪ್ರಶ್ನೋತ್ತರಗಳನ್ನು ವಾಚಿಸಿದನು 
(ಪುರು. ೧೦೮). ತಿ. (ಕಾಲ ಅವಧಿ ಮೊದಲಾದುವು) ಮುಗಿ 
ಯುವಿಕೆ; ಕೊನೆಗೊಳ್ಳು ವಿಕೆ. ೪. ನಿಶ್ಚಿತ ಅವಧಿಯಲ್ಲಿ ಮತ್ತೆ 
ಮತ್ತೆ ಉಂಟಾಗುವಿಕೆ; *ೆಮನಾದ ಆವೃತ್ತಿ; ಪುನರಾವರ್ತನೆ. 
೫. ಸರದಿ; ಬಾರಿ; ಪಾಳಿ. ೬. ಕ್ರಮಬದ್ಧವಾದ ರಚನೆ, 
ವ್ಯವಸ್ಥೆ : ಇನ್ತೀಯೆರಡುಂ ಪರ್ಯಾಯದ ಮತ್ತ ರಿರ್ಪ್ಪತ್ತೊಂದುವುಂ 
ಪ್ರತಿಸಾಳಿಸುವನರ್ಗ್ಗೆ ೬೬ ೬ ಸಾಸಿರ್ವ್ವರ್‌ ಬ್ರ್ರಾಹ್ಮಣರ್ಗ್ಗೆಯುಭಯ 
ಮುಖಿಗೊಟ್ಟ ಸ(ಫ)ಳಮಕ್ಕು (aw. 2೭೪111, ೩೯-೩೧; 999) ; 
ದೇವರ ಪೂಜಗೆ ಭೀವಗೊಂಡಿಂ ಬಡೆಗಣ ಪೂದೋಣ್ಟ ೦ ಮತ್ತರು 4 ಆ 
ಪ್ರತಿಬದ್ಧ ದ ಮನೆ ನಿವೇಶನ 4 ಅನ್ತೆರಡುಂ ಪರ್ಯ್ಯಾಯದ ಮೂಜುಂಂ 
ಸ್ಮಳದ ನೆಲಂ ಕಾಲಮತ್ತರು ಸಾಸಿರದ ನಾಲ್ವರ್ತ್ರೈದು [CT 
೯-೩-೩೦೫; )). ೭. ಮಾರ್ಗ; ಬಗೆ; ರೀತಿ: ಆನುಂ ಪಲವುಂ 
ಸರ್ಯಾಯದಿಂ ಸೇಬಕ್ಕೊಡಂ ಕೇಳ್ದನ್ನಿಲ್ಲಿಲ್ಲಿಗೆ ತಕ್ಕುದಂ ನುಡಿದು ದೇವಿಯ 
ಕೆಂತಾನುಮೊಡಂಬಡಿಸುವುದೆನೆ (ಸಂರಾಮಾ. ೧೪-೧೨೨ ವ). ಲೈ, 
ಸಮಾನಾರ್ಥವುಳ್ಳ' ಬೇರಿ ಶಬ್ದ: ಅರ್ಯ್ಯಜನಸ್ರ ಭರೇಖಾ 
ನಿರ್ಯಾಣಮನೆಸೆಯೆ ಶಾಲಿಹೋತ್ರ ಮುನೀಂದ್ರಂ ಪ್ರಾಯಕ್ಕೆ ಪೇಟ್ಗುಡಂ 
ತಾಂ ಪರ್ಯಾಯದಿನಜಕಿಯೆ ಸೇಟ್ವಿನಭಿನವಚಂದ್ರಂ (ಅಶ್ವಶಾ. ೫-೩೦) ; 
ಇದು ಇಲ್ಲಿ “ವರ್ಣನೆಗೆ ಅಶಕ್ಕ? ವೆಂಬುದರ ಪರ್ಯಾಯವಾದ “ಆಲಂಕಾರಿಕ 
ವಾಣಿ” ಯೆಂಬ ಸಾಮಾನ್ಯಾರ್ಥದಲ್ಲಿ ಪ್ರ ಪ್ರಯನುಕ್ತ ವಾಗಿದೆ. (ಧ್ವ ನ್ಯಾಲೋ. 
೫೨ ಆಟ), ೯. ಕೊನೆ; ಅಂತ್ಯ ; "ಮುಣ್‌ ಯ. 60. ಬೇರೆ 
ಕ್ರಮ; ಮತ್ತೊಂದು ರೀತಿ: ಪಾಂಡನರ್‌ ಮರ್ಯಾದಾಪರರಲ್ಲಿ 
ಮೆಯ್ಸರೆದು ಸಂದೊಂದಿರ್ದೊಡಂ ಕಾಣ್ಣೊ ತ್ಬಾಡಿಂ ಸರ್ಯಾಯಂ ಪೇಠತುಂಟಿ 
ತತ್ಪುರದ ಗೋವೃಂದಂಗಳಂ ಕೊಂಡೊಡಾ ಶೌರ್ಯಾನ್ವೀತರದರ್ಕೆ 
ಸೈರಿಸರವರ ಬಂದಾಂತಪರ ನಿಶ್ಚಯಂ (ನೇಮಿಪು, ೧೦-೧೩೩) ; ತಮ್ಮ 
ನಾಡು-ನುಡಿಯ ಬಗೆಗಿನ ಹೆಚ್ಚಿನ ವ್ಯಾಸಂಗಕ್ಕೆ ಇದು ಪರ್ಯಾಯ 
ದಿಂದಲಾದರೂ ಉತ್ತೆ ಜನಕಾರಿಯಾದೀತೆಂದು ನಂಬಿದ್ದೇನೆ (ಕರ್ಣಾಪೂ. 
೫11, ಬಿನ್ನಹ). ೧೧. ಇನ್ನೊಂದು ರೂಪ : ಒಂದು ಬಗೆಯ 
ವಿರಕ್ತಿ ಮತ್ತು ಅದರ ಪರ್ಯಾಯವಾಗಿ ಇರುವ ಉದಾಸೀನತೆ ಅವರ 
ಜೀವನವನ್ನು ಸುತ್ತುವರಿದಿದೆ (ದರಸ, ೪೧); ದ್ರವ್ಯವು ಸ್ವಾಭಾವಿಕವಾಗಿ 


ಅನಿಕೃತವಾದುದಾದರೂ ಅಸಂಖ್ಯ ಪರಿವರ್ತನಗಳಿಂದ ಪ್ರಳಟಿವಾಗು 
ವುದಕ್ಕೆ ಸರ್ಯಾಯವೆನ್ನು ವರು. ಕೊಡ, ಗಡಿಗೆ ಮುಂತಾದುವು 
ಮೃತ್ತಿಕೆಯ ಪರ್ಯಾಯಗಳು (ಜೈನಥ. ೧). ೧3. ವಿಶಿಷ್ಟವಾದ 


ಗುಣಲಕ್ಷಣ. ೧೩. ಅವಳಾಶ; ಸಂದರ್ಭ. ೧೪. (ಕರಾ) 


೫೩೯೪ 


ಪರ್ಯಾಯದ್ವೀಪ 


ಉಡುಪಿಯಲ್ಲಿರುವ ಶ್ರಿ ಶ್ರೀಕೃ: ಷ್ಣ ದೇವಸ್ಥಾ ನದ ಮೇಲ್ವಿಚಾರಣೆಯ 
ಸಲುವಾಗಿ, ಎರಡು” ವಸ್ತಧ್ಯೊಮ್ಮೆ ಸ್ವಾಮಿಗಳ ಉತ್ತರಾಧಿ 
ಕಾರದ ಸಂದರ್ಭದಲ್ಲಿ ನಡೆಯುವ ಉತ್ಸವ : ಉಡುಪಿಯಲ್ಲಿ ಎರಡು 
ವರ್ಷಗಳಿಗೊಮ್ಮೆ ನಡೆವ. ಪರ್ಯಾಯ, ಪಡುಬಿದ್ರೆಯಲ್ಲಿ ಜರಗುವ 
ಡಕೈಬಲಿ ೬ * ೬ ಇವುಗಳು ಪ್ರಾಮುಖ್ಯವಾದುವುಗಳಾಗಿನೆ (ತುಳುನಾ, 
೨೫೩) ; ತಮ್ಮ ಸರದಿಗೆ ಬಂದ ಐದನೇ ಪರ್ಯಾಯವನ್ನು ತಮ್ಮ ಚಿಕ್ಕ 
ಸಟ್ಟಿ ದ ಶಿಸ್ಕರಾದ ವೇದನೇದ್ಯರಿಗೊಬ್ಬಿ ಸಿ, ಆ ಕಾಲದಲ್ಲಿ ತಾವು ಸ್ವಾದಿ 
ಯಲ್ಲಿ--ಉಡುಪಿಯಲ್ಲಿ ನಡೆಸುವಂತೆಯೇ ಪರ್ಯಾಯೋತ್ಸವನನ್ನು ನಡೆಸಿ 
ದರು (ಕಛವಿ. ೧೬೬). ೧೫, ರಚನೆ; ನಿರ್ಮಾಣ. ೧೬. ಅಂಶ; 
ಭಾಗ; ವಿಭಾಗ : ಇಂದಿರಾ, ಯುಗಳಾಂಗುರೀಯ, ರಾಧಾರಾಣೀ 
ಇವು ಮೂರೂ "ನಂಗದರ್ಶನ'ದ ಮೊದಲ ಪರಾಯದಲ್ಲಿ ೧೮೭೨ ರಿಂದ 
೧೮೭೫ ರವರೆಗೆ ಬಂದ ಸಣ್ಣ ಕಾದಂಬರಿಗಳು (ಬಂಕಿನು. ೧೧೬) ; ಇದು 


ಎರಡನೆಯ ಪರ್ಯಾಯ (ನಡೆದಾ, 1, ೪೪೩). ೧೭. ವ್ಯತ್ಯಾಸ ; 
ತಾರತಮ್ಯ : ಯಾರಿಗೇನು ಹಚ್ಚ, ಬೇಕು... ಇದರ ಪರ್ಯಾಯನ 
ಗೊತ್ತಿಲ್ಲ. ಹ್ಯಾಂಗ ಹುಟ್ಟೇದ ಹಾಗ ಬೆಳೆದದ. ಆತು ಮರಾ ಬೆಳೆ 


ಧಾಂಗ ! (ವೈಸಿ. ೪೫). ‘oe. [ಕಾವ್ಯ ಮಾ] ಒಂದು ಬಗೆಯ 
ಅರ್ಥಾಲಂಕಾರ; Fp ಇದರಲ್ಲಿ ಸು ಬಗೆಗಳಿವೆ : ; ಒಂದು 
ವಸ್ತುವು ಕ್ರಮೆವಾಗಿ ಬೇರೆ ಬೇಕಿ ವಸ್ತುಗಳನ್ನು ಆಶ್ರಯಿಸಿರು 
ವಂತೆ ವರ್ಣಿಸುವುದು. ಉದಾ: ಬಾಲೆಯ ಮುಖಕಾಂತಿ 
ಸರಸಿಜವನ್ನು ಬಿಟ್ಟಾಮೇಲೆ. ಚಂದ್ರನನ್ನಾಶ್ರೈಸಿಹುದು 
(ಕುವಲ, ೧೦೧).  . ಒಂದು ಸ್ಥಳದಲ್ಲಿ ಕಾಲಾನುಸಾರವಾಗಿ, 
ಕ್ರಮವಾಗಿ ಬೇರೆ ಬೇರೆ ವಸ್ತುಗಳು ಇರುವುನೆಂದು- "ಹಿಂದೆ 
ಇಲ್ಲಿ ಪ್ರವಾಹವಿತ್ತು, 'ಈಗ ಇಲ್ಲಿ ಮರಳು ಇಡೆ' ಎಂಬಂತೆ 
ವರ್ಣಿಸುವುದು. ಉದಾ : ಪೊರೆದರ್ಕೊಂಗಣಿನರ್ಮರಾ 
ಬಟಾಃಕೆ ಬಲ್ಲಾ ಳರ್ಕುಯಿಂಬರ್ತೆಲುಂಗರುಮಂದಿಂಗವರೊಳ್ಳು 
ದುಂಗದೆರವೆಂಬಂತಿರ್ದುದಿಂದಿಂತು ಸಾದರದಿಂ ಕನ್ನಡರಾಯ 
ರಾಳ್ವಿನೆಗಮಾ ಕರ್ಣಾಟದೇಶಂ ಕರಂ ಹರಿಸಂಬೆತ್ತುದು (ಅಸ್ರತಿ. 
೯೮-೨೧): ಒಂದಕ್ಕೆ ಪಲವಾಶ್ರಯಕ್ರಮದಿ ಸೇಳಲ್ಕೈ, ಪರ್ಯಾಯಂವು 
(ಕುನಲ. ೧೦೧). "ಪರ್ಯಾಯಾಲಂಕಾರ' ಪರಾ. ೧೯. ಪರ್ಯಾ 
ಯೋಕ್ತಿಯ ಒಂದು ಬಗೆ; £ ಬೇರೊಂದು ಕಾರ್ಯದ ನೆಪ 
ನನ್ನು ಒಡ್ಡಿ ಇಷ್ಟಾರ್ಥವನ್ನು ಸಾಧಿಸುವುದು. ಉದಾ : ಬನ 
ದೊಳಗೆ ನೋಡಿ ಪೊಸಮಾವಿನ ಗೊಂಚಲನಕ್ಕ ನಿನಗೆ ತಂದನ್ಸಂ 
ನೀನಿನಿತೊಂದು ಬೇಗಮಂ ನಿನ್ನಿನಿಯನ ಸಕ್ಕುಕೊಳಿೆಂದು ಸಿಖ 
ತೊಲಗುವುದುಂ (ಕಾವ್ಕಾವ. ೬೨೨): ನುಡಿಯದೆ ಮನದರ್ಥಮನದು 
ನುಡಿದಂತಿರೆ ನುಡಿದ ನುಡಿಯೆ ಪರ್ಯಾಯಂ (ಕಾವ್ಕಾನ. ೬೨೧). 
ಪರ್ಯಾಯನಾಗಿ - ನೇರವಾಗಿ ಅಲ್ಲದೆ; ಪರೋಕ್ಷವಾಗಿ : 
ತುಂಗಳ ಮಸ್ತ ರರ-ಬಗ್ಗೆ ಅವರು ಮುಖ್ಯಾಧ್ಯಾಪಕರ ಮುಂಜಿ ಪರ್ಯಾಯ 
ವಾಗಿ ದೂರಿಕೊಳ್ಳ ಹತ್ತಿ ದರು (ರಂಗಳೋ,.. ೫೨); ನೇರವಾಗಿ ಆ 
ಮಾತನ್ನು ಬರೆಯುವ ಬದಲು ಪರ್ಯಾಯವಾಗಿ ಅದನ್ನು ತಿಳಿಸಿದಂತೆ. 
ಕಾಣುತ್ತದೆ (ಮಹಾಗೆ. ೩೩೧). [Ao.] 
ಪರ್ಯಾಯಂದಪ್ಪು (ಕ್ರಿ). ಕ್ರಮವನ್ನು ತಪ್ಪು ; ರೀತಿಗೆಡು: 
ಆಲೋಕತ್ರಯಮಧ್ಯದೊಳ್‌' ಮಧ್ಯಮಲೋಕಮೆಂಬ ಪೆಸರಂ ಸಡೆದು 
ಸರ್ಯಾಯಂದಸ್ಪದೇಂ ಸುತ್ತಿಜಿದುವೊ ನಲಯಾಳಾರದೊಂದೊೊಂದ 
ನತ್ಕಾಶ್ಚರ್ಯೆಂ (ಆದಿಪು, ೧-೪೮). [ಸರ್ಯಾಯ ತಪ್ಪು |] 
ಸರ್ಯಾಯದ್ದೀಪೆ (ನಾ). “ಬಹುಮಟ್ಟಿಗೆ ನೀರಿನಿಂದ ಆವೃತ 
ನಾದ ಅಥವಾ ಸಮುದ್ರದೊಳಕ್ಳೈ ಚಾಚಿಕೊಂಡಿರುವ 


ಪರ್ಯಾಯನಾಮ 
ಭೂಭಾಗ: ಪರ್ಯಾಯದ್ವೀಪ ; ದ್ವೀಪಕಲ್ಪ” (Peninsula, 
ಇಂಕನಿ) : ಕೊಂಚ ಕಡನೈಯಾಗಿ ಎಲ್ಲಾ ಕಡೆಗಳಲ್ಲಿಯೂ ನೀರಿನಿಂದ 


ಸುತ್ತಲ್ಪಟ್ಟರುವ ಭೂಭಾಗವು “ಅರ್ಧದ್ವೀಪವು 
ಸರ್ಯಾಯದ್ವೀಪ, ದ್ವೀಪಕಲ್ಪ)” ಎಂದು. 
(ಭೂಗೋಳ. ೧೦). [ಪರರಾಯೆ ದ್ವೀಪ] 
ಸರ್ಯಾಯನಾಮ (ನಾ). ಒಂದಕ್ಕೆ ಸಮಾನಾರ್ಥಕವಾದ 
ಮತ್ತೊಂದು ಹೆಸರು, ಬೇಕೆ ಹೆಸರು: ಸುಹೃ ದನೆನೆ ಸಹಾಯಂಗೆ 
ಪರ್ಯಾಯನಾನುಂ (ನಸ್ತುಕೋ. ೧೦೦-೧೧); ಅಕ್ಕರಮೆಂದುಂ, 
ವರ್ಣಮೆಂದುಂ, ಶುದ್ಧಾ ಕ್ಷರಕ್ಕೆ ಪರ್ಯಾಯನಾಮಂ (ಶನುದ. ೨ ವೃತ್ತಿ). 
[ಪರ್ಯಾಯ ನಾಮ] 
ಸರ್ಯಾಯಪದ (ನಾ). ಒಂದು ಶಬ್ದದ ಸಮಾನಾರ್ಥಕ 
ವಾದ, ಅದೇ ಭಾಷೆಯ ಮತ್ತೊಂದು ಶಬ್ದ; ಸಮಾನಾರ್ಥಕ 
ಶಬ್ದ ; ಪ್ರುತಿಪದ: ಈ ಶಬ್ದಗಳೂ ಧರ್ಮಶಬ್ದವೂ ಸರ್ಯಾಯಸದ 
ಗಳೆಂದೇ ಅನರ ಅಭಿಪ್ರಾಯವು (ಆರ್ಯಧ. ೩); ಸೌಂದರ್ಯ ಎಂಬ 
ಪದದ ಅರ್ಥ, ಆದರೆ ಪರ್ಯಾಯಪದಗಳಲ್ಲಿ ಸೂಚಿತವಾಗುವ, ಚಾರುತ್ವ, 
ಲಾಲಿತ್ಯ ಇತ್ಯಾದಿ ಪದಗಳಿಗಿರುವ ಅರ್ಥಕ್ಕೈ ವಿನಾರಿದುದು. 
(ಸೌಂದಸ, ೪೮). [ಪರ್ಯಾಯ 4 ಪದ್ಧ] 
ಪರ್ಯಾಯಸಾಕ (ನಾ). ಗ್ರಂಥದ ಒಂದು ಪಾಠಕ್ಕೆ ಬದಲಾಗಿ 
ಸಿಕ್ಕುವ ಬೇರೆ ಪಾಠ; ಪಾಠಾಂತರ: ಎರಡು ಪಾಕಸಂಪ್ರದಾಯ 


(Peninsula. 
ಕರೆಯಲ್ಪಡುತ್ತದೆ 


ಲಾವಣ್ಯ, 


ಗಳಲ್ಲಿ ಸಮಾನಅಂತ॥ಪ್ರಾಮಾಣ್ಯವಿರುವ ಆದರೆ ಒಂದರಿಂದೊಂದು ಜನಿಸಿದ | 1 


ಪರ್ಯಾಯಪಾಠ (Alternate Readings) ಗಳಿದ್ದಾಗ 
ತುಂಬ ಮಷ್ಕರವಾಗುತ್ತದೆ (ಭಾರಪ, ೬೩). 
[ಸರ್ಯಾಯ--ಪಾಕ್ಯ] 
ಸರ್ಯಾಯಸಾರಿತೋಷಕ (ನಾ). ಸ್ಪರ್ಧೆಗಳಲ್ಲಿ ಆಯಾ 
ವರ್ಷ ಗೆದ್ದವರಿಗೆ ಹಿಂದಿನ ವರ್ಷ ಗೆದ್ದವರಿಂದ ತರಿಸಿ ಕೊಡುವ 


ಆಯ್ಕೆಯು. 


ಬಹುಮಾನ ; ರೋಲಿಂಗ್‌ ಶೀಲ್ಡ್‌ ಅಥವಾ ಕಪ್ಪು: ರಾಷ್ಟ್ರ 
ವ್ಯಾಸಳಸ್ಸರ್ಧೆಗಳನ್ನು ಏರ್ಪಡಿಸಿ ಪರ್ಯಾಯಪಾರಿತೋಷಕಗಳನ್ನು 
ಸ್ಥಾಪಿಸುವುದು . ೬.೬ ಇವೆಲ್ಲ ಶಾಲೆಯಲ್ಲಿ ಸಂಪ್ರದಾಯಗಳ ಸ್ಥಾಪನೆಗೂ 


ಬೆಳವಣಿಗೆಗೂ ನೆರವಾಗುತ್ತವೆ (ಶಿಕ್ಷದ. ೩೨೦). 
[ಸರ್ಯಾಯ -- ಪಾರಿತೋಷಕ] 
ಸರ್ಯಾಯವಚ (ನಾ). - ಪರ್ಯಾಯ ೧೯: ಸದೆದಿಸ್ಟಾರ್ಥಮ 
ನಾದೊಡಂತದನೆ ಮಾಡಲ್‌ ಬೇಜದೊಂದಾಗಲಂತದು ಪರ್ಯಾಯವಚಂ 
(ಉದಯಾ, ೫೦). [ಪರ್ಯಾಯ 4 ವಚ] 

ಸರ್ಯಾಯತಶಬ್ದ (ನಾ). -ಸರ್ಯಾಯಪದ : ಸರ್ಯಾಯಶಬ್ಧ 
ದೊಳ್‌ ತಾತ್ಸರ್ಯದಿನಖಿಸದರ್ಥಗತಿಯಿನನ್ವರ್ಥತೆಯಿಂ ಪರ್ಯಾಳೋಟಿಸಿ 
ಕೊಳ್ಳ ಹಾರ್ಯುವಿಂದೆಂದನಭಿಹಿತದೊಳಭಿಯೋಗಪರರ" (ನಸ್ತು ಕೋ. 
೨-೬). [ಪರ್ಯಾಯ -. ಶಬ್ದ] 

ಪರ್ಯಾಯಸ್ಕೃ (ನಾ). (ಉಡುಪಿಯ ಮಠದಲ್ಲಿ) ಶ್ರೀಕೃಷ್ಣ 
ದೇವಸ್ಥಾ ನದೆ ಮೇಲ್ವಿಚಾರಣೆಯ ಅಧಿಕಾರವನ್ನು ಕೊಯಿಥೆ 


ವ್ಯಕ್ತಿ: ಪರರ್ಕಾಯಸ್ಮರಂತೆ, ಒಂದೊಂದು ಮನೆಯೆಂದರೆ, ತಮ್ಮ 
ಸರದಿ ಬಂದಾಗ... ಇಟ ಕ್ಷೇತ್ರ ಸಾಲಿಗ್ರಾಮಗಳನ್ನೂ ಪೂಜಿಸು. 
ತ್ತಾರೆ (ಕಛವಿ, ೭). [ಸಂ.] 


ಸರ್ಯಾಯಾರ್ಥಿಕನಯ (ನಾ). [ಜೈನ] ದ್ರವ್ಯಾರ್ಥಿಕನಯ 
ಮತ್ತು ಸ ಸರ್ಯಾಯಾರ್ಥಿಕನಯಗಳೆಂಲಿ ಎರಡು ಬಗೆಯ ನಯ 
ಗಳಲ್ಲಿ ಒಂದು ; ವಿಶೇಷ, ಪರ್ಯಾಯ, ವ್ಯಾವೃತ್ತಿ ಇತ್ಯಾದಿ 
ಭೇದಗಳನ್ನು ಲಕ್ಷ್ಯನಾಗಿಟ್ಟುಶೊಂಡು ಎಟ್‌ ಮಾಡುವಿ 


೫೩೯೫ 


5 


$0 


45 


ಪರ್ಯಾಲೋಚಿಸು 


ಸರ್ಯಾಯಾರ್ಥಿಕನಯದಿಂ ಭಾನನಿಕ್ಷೇಪಮುಜಯೆಪಡುಗುಂ (ತತ್ತ್ವ. 
೧೧)... "ನಯ್ಯ' ಪರಾ. [ಸಂ] 

ಪರ್ಯಾಯಾಲಂಕಾರ (ನಾ). - ಪರ್ಯಾಯ ೧೮ : ಒಂದು ವಸ್ತು 
ಮೊದೆಲೊಳಿರ್ಪ್ಸ ತಾಣಮುಂ ಬಿಟ್ಟು ' ಪೆಜಸೆಜತೊಂದೊಂದು ತಾಣಮಂ 
ಕ್ರಮದಿಂ ಸೇರಿತೆಂದು ಸೇಟಿಕಿಯದು. ಪರ್ಯಾಯಾಲಂಕಾರಂ . . . 
ಒಂದು ತಾಣದೊಳ್ತ ಉವಾಯಿಂ ಪೆಜಿಪೆಜಿತೊಂದೊಂದು ವಸ್ತು ಗಳ್ಳಂಬಂಧಿ 
ಸಿದುದಂ ಪೇಟಿಕೆಯದುವುಂ ಪರಾಯಾಲಂಕಾರಂ (ಅಪ್ರತಿ. ೯೮-೯) ; 
ಒಂದು ವಸ್ತುವಿಗೆ ಸರ್ಯಾಯದಿಂದನೇಕವಾದ ವಸ್ತು ಗಳಲ್ಲಿಯಾಶ್ರಯನ 
ಮಾಡಿ ವರ್ಣಿಸಲ್‌ ಸರ್ಯಾಯಾಲಂಕಣರವೆನಿಪುದು (ಕುನಲ. ೧೦೧). 

[ಸರ್ಯಾಯ--ಅಲಂಕಾರ] 

ಪರ್ಯಾಯೋಕ್ತ, (ನಾ). ೧. [ಕಾವ್ಯವಿನಾ] ಒಂದು ಬಗೆಯ 
ಅರ್ಥಾಲಂಕಾರ ಹೇಳಬೇಕಾದ ವಿಷಯವನ್ನು ನೇರವಾಗಿ 
ಹೇಳದೆ ಪ್ರಕಾರಾಂತರವಾಗಿ ಚಮತ್ಕಾರದಿಂದ ಹೇಳುವುದು; 
ಪರ್ಯಾಯೋಕ್ತಿ : ಪೇಟತಕೃರ್ಥಮಂ ಪ್ರಕಾಶಮಾಗಿ ಪೇಟದೆ 
ಸೆಜತೊಂದು. ತೆಜದೊಳಂದಮಾಗಿ ಪೇಟಿಕಿಯದು ಪರ್ಯಾಯೋಕ್ತಂ 
(ಅಸ್ರತಿ. ೭೩-೮). ಪಿ. ಬೇರೊಂದು ಕಾರ್ಯದ ನೆಪವನ್ನು 
ಒಡ್ಡಿ ಇಷ್ಟಾರ್ಥವನ್ನು ಸಾಧಿಸುವುದನ್ನು ವರ್ಣಿಸುವ 
ಅಲಂಕಾರ: ಬಗೆದರ್ಥನುನಚಕಿಪದೆ ಮೆಲ್ಲಗೆ ತಿರ್ದುವ ಬಗೆಯನದಣಿ 
ನೆಸದಿಂ ಪೆಠತಂ ನಿಗದಿಸುವುದು ಪರ್ಯಾಯೋಕ್ತ ಗತಾಳಂಕಾರಂ (ಕವಿಂ. 


೩-೧೩೧). [ಪರ್ಯಾಯ 4 ಉಕ್ತ] 
ಪರ್ಯಾಯೋಕ್ತಿ (ನಾ). ೧. -ಪರ್ಯಾಯೋಕ್ತ ೧: ಉಸಿರ 
ಅಪ್ಪರ್ಥಮಂ ಪ್ರಕಾಶಮಾಗುಸಿರದೆ. ರೈಯಮಾದ ಮಗುಳ್ಳೊಂದು 


ಬಗೆಯಿಂದಂಸಿರಲದು  ಪರಾಯೋಕ್ಲಿಯೆನಿಕುಂ. (ನರಚ. ೫೩). 

೨. -ಸರ್ಯಾಯೋಕ್ತ ೨ : ಮಗುಳ್ಕೊಂದು ಕಜ್ಜ ಮಂ ನೆಪಂಗೆಯ್ನು 

ಇಷ್ಟ ಮಂ ಸಾಧಿಸೆ ಇದುವುಂ ಪರ್ಯಾಯೋಕ್ತಿ ಯೆನಿಪುದು (ನರಚ. ೫೩). 
[ಪರ್ಯಾಯ 4- ಉಕ್ತಿ] 


ಪರ್ಯಾಲೋಚನ್ಕ, ಸರ್ಯಾಳೋಚನ (ನಾ). ಚೆನ್ನಾಗಿ 
ವಿಚಾರ ಮಾಡುವಿಕೆ; ಕೂಲಂಕಷವಾಗಿ ಆಲೋಚಿಸುವಿಕೆ : 
"ಸರ್ಯಾಲೋಚಿಸು' ಪರಾ. ಪೆರ್ಯಾಳೋಚನ : ತನ್ನ 


ತಂಗೆಯ ಸುತಾರೆಯ ಸ್ವಯಂನರನಿವಾಹಕಲ್ಮಾಣಕಾ ಇರ್ಯಪರ್ಯಾಳೋಚನ 
ವಿರಾಮದೊರ್ಳ ಶ್ರೀವಿಜಯಂ ಮೊದಲಾಗೆ ವಿಶ್ವಂಭರಾಧೀಶತನೂಜ 
ಸಮಾಜಮಂ ಬರಸ ( (ಶಾಂತಿಪು. ೬-೨೨ ವು). [ಸಂ.] 
ಸರ್ಯಾಲೋಚಿತ, ಸರ್ಯಾಳೋಚಿತ (ಗು). ಚಿನ್ನಾಗಿ 
ಆಲೋಚಿಸಿದ ; ಸೂಕ್ಷ್ಮವಾಗಿ ವಿಚಾರ ಮಾಡಿದ: ಅಂತು 
ಮಹಾಬಲಖಚರೇಂದ್ರಂ ಸ್ವಯಂಬುದ್ಧನೆ ತನಗೆ ಪರಮನಿಶ್ವಾಗ 
ಭೂಮಿಯಾಗೆ  ತತ್ಪರ್ಯಾಲೋ[ನಾಂಂ. ಳೋ)]ಚಿತಕಾರ್ಯುಪರ್ಯನ 
ಸಾನನುಂ ಮನೋಭಿಲಸಿತವಿಷಯಸುಖಾನುಭವನಿರತನುಮಾಗಿ ಮೂವ 
ತ್ತಾ ಉಲಕ್ಕೆ ಪುಬ್ಬಂ ರಾಜ್ಯಂಗೆಯ್ಯೊ (ಅನಿಪು. ೨-೨೩ ವ). ಸರ್ಯಾ 
ಕೋಚಿತೆ : ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[Ao] 
ಪರ್ಯಾಳೋಚಿಸು (ಕ್ರಿ). ಚೆನ್ನಾಗಿ 
ವಿಚಾರ ಮಾಡು; ಕೂಲಂಕಷವಾಗಿ ಆಲೋಚನೆ ಮಾಡು ; 
ಆಮೂಲಾಗ್ರವಾಗಿ ವಿನೇಚಿಸು: ವಚನಗಳು ಯಾವ ಪ್ರಕರಣ 
ದಲ್ಲಂಕ್ತವಾಗಿವೆ, ಹಿಂದಣ ಮುಂದಣ ವಾಕ್ಯಗಳೇನು ಹೇಳುತ್ತವೆ. 
ಎಂಬುದನ್ನು ಪರ್ಯಾಲೋಚಸಬೇಕು (ಆರ್ಯಧ. ೪); ಈ ವಿಸಯವನ್ನು 


ಪರ್ಯಾಲೋಜಿಸು, 


ಸರಕಾರವೂ ಸಮಾಜವೂ ಪರ್ಯಾಲೋಚಿಸಬೇಕು (ಗೋಗ್ರಾಸ. ೧೦೩). 


ಪರ್ಯಾಸ 


ಪರ್ಯಾಳೋಚಿಸು : ಗುಜಿಗುಜಿಗೊಂಡು ಪರ್ಯಾಳೋಟಿಸಿ 
ಮನಂ ಮಗುಟ್ಟು « « ,  ಅಟಿಯೊಳಾ ಕನ್ನೆಯಂ 
ಕನಕಶಾಂತಿಯೊಳ್‌' ನೆರನಿದಂ (ಶಾಂತಿಪು. ೯-೧೭ ವು; ಸುಯೋಧನನು 
ಮಾಗಳಾತ್ಮೀಯರಾಮಾತ್ಮನಿಕರಮಂ ಕರೆದು ಪರ್ಯಾಳೋಚಿಪುದುಂ 
(ನೇಮಿಪು, ೧೦-೧೩೩). [ಪಯರ್ನಾಲೋಚನ---ಇಸ್ಫು] 

ಪರ್ಯಾಸ (ನಾ). ೧. ಅಂತ್ಯ; ಮುಕ್ತಾಯ. ೨, ಸುತ್ತುವಿಕೆ ; 
ತಿರುಗುವಿಕೆ. ೩. ಹಿಂದುಮುಂದಾದ ಕ್ರಮ; ವಿಪರೀತ 
ವ್ಯ ವಸ್ಥೆ. [ಸಂ] 

ಸರ್ಯಾಹಾರ (ನಾ). ೧. ಬಿದಿರಿನ ಅಡ್ಡೆ ; ಕಂಬಿ; ಕಾವಡಿ. 
೨. ತಲೆಯ ಮೇಲಿನ ಭಾರ; ತಲೆಹೊರೆ : “ವಿನಧಃ, ನೀವಧಃ, 
ಭಾರಃ, ಸರ್ಯಾಹಾರಃ-- ಈ ೪ ತಲೆಹೊಲಕಿ” (ಹಲಾಯು. ೧೨೫-೭೩). 
೩. ಸಾಗಿಸುವುದು; ತೆಗೆದುಕೊಂಡು ಹೋಗುವುದು : “ಪರ್ಯಾ 
ಹಾರ, ವಿವಧ-ಹೊಲಕಿಯ ಹೊತ್ತು ಎಡೆಯಾಡುವದು? (ನಾಚಿರಾ. ಕ). 

[Ao] 

ಪರ್ಯಾಳ "ಪರಿಯಾಣ್ಯ' ನೋ. 

ಪೆರ್ಯಾಳೋಚನ "ಪರ್ಯಾಲೋಚನ' ನೋ. 

ಪರ್ಯಾಳೋಚಿತ "ಸರ್ಯಾಲೋಚಿತ' ನೋ. 

ಪರ್ಯಾಳೋಚಿಸು "ಸರ್ಯಾಲೋಚಿಸು' ನೋ. 

ಪರ್ಯುತ್ಸುಕ (ನಾ). ಕಾತರಗೊಂಡ ವ್ಯಕ್ತಿ; ತವಕಗೊಂಡ 
ವ್ಯಕ್ತಿ : ಅವುಗಳ ಸ್ಮರಣೆ ಕೂಡ ಈಗ ಅನನನ್ನು ಮತ್ತೆ ಪರ್ಯುತ್ಸುಕ 
ನನ್ನಾಗಿ ಮಾಡುತ್ತದೆ (ಧ್ವನ್ಯಾಲೋ. ೬೮ ಅಡಿಟ); ಆ ರಾಜರ್ಹಿಯನ್ನು 
ನೋಡಿದುದು. ಮೊದಲಾಗಿ - ಶಕುಂತಳೆ ಪರ್ಯುತ್ಸುಕಳಾಗಿರುವಂತಿದೆ. 
(ಜಾಕುಂತ. ೩೪-೧೩). [ಸಂ.] 

ಪೆಯರ್ಯುದಂಚನೆ (ನಾ). ಸಾಲ; ಯಣ: “ಅಸಮಿತ್ಮಕಂ, 
ಉದ್ಭ್ವಾರಃ, ಜಂಣಂ, ಪಯರ್ನಿದಂಚನಂ--ಈ ೪ ಸಾಲಂ” (ಹಲಾಯು, 
೯೪-೪೧೮). [ಸಂ.] 

ಪರ್ಯುಪಾಸ್ತಿ (ನಾ). ಸೇವೆ; ಶುಶ್ರೂಷೆ; ಉಪಚಾರ: 
*ಪಯೈರ್ನಪಾಸ್ತಿ ಶುಶ್ರೂಸಾಖ್ಯಂ” (ವಸ್ತು ಕೋ. ೫೭-೩೫), '[ಸಂ.] 

ಪರ್ಯುಸಾಸ್ಯೆ (ನಾ). -ಪರ್ಯುಪಾಸ್ತಿ : “ಉಪಚಾರಂ ಸೇವನೆ 
ಸರ್ಯುಪಾಸ್ಯೆ ವರಿವಸ್ಕೆ ಭಕ್ತಿ ಶುಶ್ರೂಸಾರ್ಥಂ” (ನಸ್ತು ಕೋ. ೨೦-೧೪). 

[ಸೆಂ.ಸಯರ್ಣಪಾಸ್ಯಾ] 

ಪರ್ಯುಸ್ತಿ (ನಾ). ಬೀಜವನ್ನು ಬಿತ್ತುನಿಕೆ ; 
ಕಾರ್ಯ. [ಸಂ.] 

ಪರ್ಯುಸಿತ (ಗು). ೧. ಹಿಂದಿನ; ಹಳೆಯದಾದ : ಸಯರ್ಜಿಸಿತ 
'ಚಂದನಾಂಗರಾಗಧೂಸರೋರುದಂಡನುಂ ಕುಂಕುಮಾಂಗರಾಗನಿಂಜರ 
ರೂಸನು೦ . . . ಅಪ್ಪ ಕೇಯೂರನೆಂಬ ಗಂಧರ್ವಕುಮಾರಂ ಬೆರಸು 


ಬಿತ್ತನೆಯ 


ತರಳಿಕೆ. ಮಹಾಶ್ವೇತೆಯಲ್ಲಿಗೆ ಬಂದು (ಕಾದಂಪೂ, ೯೮೬). (ನಾ). 
೨. ಹಳೆಯದಾದುದು : ಅತ್ಯಾಶನ ಅತಿಪಾನ ಉಗ್ರಪ್ರತಿಗ್ರಹ 


ಉಚ್ಛಿ ಸ್ಟ ಸರ್ಯುಸಿತ ನಿಷಿದ್ಧ ದ್ರವ್ಯಂಗಳಂ ವರ್ಜಿಸುವದು (ವಿವೇಕ. 
೧೩೮); ಅನ್ನವು ತನ್ನಲ್ಲಿರುವ ಅಗ್ನಿಗೇ ಆಹಾರವಾಗಿ ಜೀರ್ಣವಾಗಿ 
ಪರ್ಯೂಸಿತವಾಗುವುದು (ನುಹಾಣ. ೨೯೪). [ಸಂ.] 
ಸರ್ಯೂಷಣ (ನಾ). [ಜೈನ] ಭಾದ್ರಪದಶುದ್ಧ ಪಂಚಮಿಯಿಂದ 
ಚತುರ್ದಶಿಯ ವರೆಗೆ ನಡೆಸುವ ಒಂದು ವ್ರತದ ಹೆಸರು; 
ದಶಲಕ್ಷಣ : "ಪರ್ಯೂಷಣಪರ್ವ' ಪರಾ. [ಸಂ.] 
ಪೆರ್ಯೂಷಣಸರ್ವ (ನಾ). ಎ ಪರ್ಯೂಷಣ : ಅವನಿಗೆ ಒಂದು 
ರೀತಿಯಿಂದ ಸಮಾಧಾನವನ್ನು ಉಂಟು ಮಾಡಲಿಕ್ಕೆ "ದಶಲಕ್ಷಣಪರ್ವ' 


೫ರ್ಜ೬ 


25 


40 


45 


ಫರ್ವ 


ಕಾರಣವಾಗುತ್ತದೆ. ಈ ಪರ್ವಕ್ಕೆ ಜೈನಪರಿಭಾಸೆಯಲ್ಲಿ ಪರ್ಯೂಸಣ 
ಸರ್ನನೆಂದೂ ಹೆಸರಿದೆ (ಜೈನಸ, ೫೭೧). "ದಶಲಕ್ಷಣ' ಪರಾ. 
[ಪಯರ್ನೂಷಣ -/- ಪರ್ವ) 

ಸರ್ಯೇಷಣೆ (ನಾ). ೧. ಶಶ್ರುದ್ಧಭೋಜನಕ್ಕಾಗಿ ಬ್ರಾಹ್ಮಣ 
ನನ್ನು ಶ್ರಜ್ಧಿಯಿಂದ ಹುಡುಕುವಿಕೆ: “ಸರ್ಯೇಸಣಾ, ಪರೀಸ್ಪಿಃ, 
ಅನ್ವೇಷಣಾ . , . ಗನೇಷಣಾ-೪ ಶ್ರಾದ್ಭಾದಿಗಳಲ್ಲಿ ನಮಂತ್ರಣಕ್ಕೆ 
ಯೋಗ್ಯನಾದ ಬ್ರಾಹ್ಮಣನನ್ನು ಶ್ರದ್ಧೆ ಯಿಂದ ಹುಡುಕುವಿಕೆ” (ಸಿದ್ಧಾಂತಿ, 
೨೨೪). ೨. ಸೇವೆ; ಪರಿಚರ್ಯೆ. [ಸೆಂ. ಸರ್ಯೇಸಣಾ] 

ಪರ್ಲು "ನರಲ್ಲು' ನೋ. 

ಪರ್ವ (ನಾ). ೧. ಜೋಡಣೆ ; ಸೇರಿಕೆ; ಬೆಸುಗೆ: ನಿಡಿದುದಿರ್ವ 
ಬಾಳ ಕಿಡಿಗ[ಳ]ನೊಡನೊಡನರೆವೊತ್ತಿ ತೊಟ್ಟಿ ಸನ್ನಣವುರಿಯಲ್ಫೊ ಡರಿಸಿ 
ದೊಡನಣ ಪ[ಸಾ990, ಗ, ಸ]ರ್ವಂ ಬಿಡೆಯರಿದರಿಸಮಿತಿಯೊಡನೆ. 
ಕಾದಿದರರೆಬರ್‌ (ಸಂಸಭಾ, ೧೦-೭೯), ೨. (ಕಬ್ಬು, ಬಿದಿರು 
ಮೊದಲಾದುವುಗಳ) ಗೆಣ್ಣು; ಗ್ರಂಥಿ: "ಗ್ರಂಥಿ1, ಪರ್ವ, 
ಸರುಸ್‌-- ಈ ೩ ಗಂಟು” (ಹಲಾಯು, ೩೧-೩೫); ಎಲರಿಂದಂ ಕಂಪಿಸು 
ತ್ತಿರ್ಪ ಕರ್ಬಿನ ಕೋಲ್ಗಳ್‌ ಬಿಡದೊಂದನೊಂದೊರೆಸೆ ಪರ್ನಾಘಾತ 
ದಿಂದುರ್ಬಿ ಭೋರೆನೆ ಪಾಯ್ತೂರ್ಪ ರಸಪ್ರವಾಳಚಯ 0 (ಜಗವಿ. ೨-೯) ; 
ಪರ್ವಂ ಪ್ರತಿ ಮೂಡಿದ ಕಾಯ್‌ ಕೊರ್ಪಿ ನೆಲಂದಾಗಿ ನೆಗೆದು ತಮ್ಮಯ 
ತಾಯನುರ್ವರೆಯೊಳ್‌' .ಮಂಂಡಾಡುವಗುರ್ವಂ ತಾಳ್ವಿದವು. (ಮಹಾನೇ. 
೧೪-೧೫). ೩. ಶರೀರದ ಕೀಲು,--ಅಸ್ಥಿಸಂಧಿ: “ತದಂಗುಳಿಗಳೊಳಾದ 
ಸಂಧಿ ಪರ್ವಮೆನಿಕ್ಕುಂ” (ವಸ್ತು ಕೋ. ೬೯-೧೧). ೪. (ಮಹಾಭಾರತ 
ದಲ್ಲಿರುವಂತೆ) ಗ್ರಂಥದ ವಿಭಾಗ: ಹೇಗೆ ಒಂಡು ನಂಶ ಅಥವಾ 
ಬೊಂಬಿನಲ್ಲಿ ಹಲವು ಸರ್ನಗಳಿರುತ್ತ ನೆಯೋ ಹಾಗೆ ಈ ಗ್ರಂಥದಲ್ಲಿ 
ಹದಿನೆಂಟು ಪರ್ನಗಳಿನೆ (ಭಾರದ, ೯೫). ೫. ಪ್ರತಿಪಕ್ಷದ ಅಷ್ಟಮಿ, 
ಚತುರ್ದಶಿ ಮತ್ತು ಹುಣ್ಣಿಮೆ, ಅಮಾವಾಸ್ಯೆ ದಿನಗಳು, 
ಸೂರ್ಯಚಂದ್ರಗ್ರಹಣಗಳು ಮತ್ತು ಸಂಕ್ರಮಣಕಾಲ ; ಪುಣ್ಯ 
ಕಾಲ; ಸಂಧಿಕಾಲ: “ಪ್ರತಿಸಕ್ಚಕ್ಪಾಂತ ಸಂಧಿ ಪರ್ವಮೆನಿಕ್ಕುಂ? 
(ಪಸ್ತುಕೋ. ೧೬-೭): ಅನಶನವಿಧಿಯಿಂ ತಿಂಗಳಿನ ನಾಲ್ಕು ಪರ್ವದೊಳ 
ಮಾ್ತ ಪೂಜಾವಿಧಿಯಿಂ . ಮನಮೊಸೆದಿರ್ಪಂ ನಾಲ್ಕನೆಯ ನೆಲೆಯನಂ 
ಪ್ರೋಷಥೋಪವಾಸಿಯೆನಿಕ್ಕುಂ ೬-೨೯) ; ಕಡುಬೆಟ್ಟ 
ಬೇಸಗೆ ಮಾಗಿ ಮಳೆಗಾಲಡೊಳು ಪರ್ವದಲ್ಲಿ ನೆಟ್ಟ ನೋರ್ನನೆ. ಬೈಗಿನಿಂ 
ರವಿ ಪುಟ್ಟಿವನ್ನೆಗ ಜಾನ ಜಸನಳನಟ್ಟು ನಿಲುವಾ ಪಾಲಕೀರ್ಶಿ 
ನಮೋಸ್ತು [ಗೆ]ಅಗುವೆನು (ಸಾಳ್ವಭಾ, ೧-೨೨). "ಪರ್ವಸಂಧಿ' ಪರಾ. 
೬. ಸಂಕ್ರಮಣ ಮೊದಲಾದ ಪುಣ್ಯಕಾಲಗಳಲ್ಲಿ ಕೊಡುವ 
ತರ್ಪಣ ಮೊದಲಾದುವು. ೭. ಭಾಗ; ವಿಭಾಗ. ೮. 
(ಸಂತೋಷದ ಸಂದರ್ಭ, ಪುಣ್ಯ ಕಾಲ ಮೊದಲಾದುವು 
ಗಳಲ್ಲಿ ಆಚರಿಸುವ) ಹಬ್ಬ ; ಉತ್ಸವ: ದೀಪಾವಳಿಯ ([ಪ]ರ್ವ್ವಕ್ಕೆ 
ದೇನರ ಸೊಡರಿಂಗೆ ಗಾಣದಲೊನ್ಮೂನೆಣ್ಣೆ (ಸೌಇಇ. 306, ೧೮-೩: 
980) ;, ಮಾರಿ ಹೊಕ್ಕ ಮನೆಯೊಳ್‌ ಸರ್ವಂ ಗಡ (ಅನಂಪು. ೧೧-೭೨. 
ಬರಿಸುವುದೊಂದೂಕೊಳಿರ್ಪಳನುಪಚಾರವೆರಸಿ ಪಾರಣಿ ಪರ್ವಗಳಿಗೆ (ಹದಿ, 
೫-೨೯) ; ಹರಶರಣರೀ ಕೃತಿಯನಂಗೀಕರಿಸಿ ಲಾಲಿಸಿ ಕೇಳಿ ಕಡೆಯೊಳು 
ಹಿರಿದು ಪರ್ವಂಗಳನೊಡರಿ ಸಂತೋಸದೊಳು ಸುಖಿಸಿ (ಶಂಕದಾ. ೧೬-೬೯). 
೯. (ಆಲಂ) ಸಂತೋಷ; ಆನಂದ: ಫುರಕ್ಕಿನ್ನಡೆತಂದು. ದೇವ 
ಪಡೆ ಪೌರಜನಂಗಳ ಕಣ್ಣೆ ಸರ್ವಮಂ (ಕಾದಂಪೂ. ೪೪೭) ; ಮಾನಿನಿಯರ್‌' 
ಕೆಲರ್‌ ಮದನಲಕ್ಷ್ಮಿಯರಂತಿರೆ ನಿಂಧ್ಯವಾಸಿನೀಸ್ಕಾನಮನೆಯ್ಲಿದರ್‌ 
ಪಡೆದು ನೋಟ್ಟಿರ ಕಣ್ಗಳ ಪರ್ವಮೆಂಬಿನಂ (ದಶಕ. ೧೨-೨೨). 


(ಸುಕುಮಾ. 


ಪರ್ವಕಾಲ 


ಪರ್ವದ ಕೋಣೆ - ಹಬ್ಬ, ಉತ್ಸವ ಇತ್ಯಾದಿ ಸಮಯಗಳಲ್ಲಿ 
ಸಮಾರಾಧನೆಯ ಸಲುವಾಗಿರುವ ಕೊಠಡಿ : ಸದ್ಯಕ್ಕೆ ಯಾರದೋ 
ಮನೆಯ ಜಗುಲಿಯೋ ಬಸವಣ್ಣನ ಗುಡಿಯ ಪರ್ವದ ಕೋಣೆಯೋ 
ಸಾಕಲ್ಲವೆ? (ಬೆಳುನು. ೬೫). [ಸಂ. ಪರ್ವನ್‌] 
ಪರ್ವಕಾಲ (ನಾ). ೧. ಇಪರ್ವ ೫: ಸರ್ವಕಾಲಗಳಲ್ಲಿ ತರ್ಪಣ 
ವನ್ನು ಕೊಡಬೇಕು (ರೂಢಿ). ೨. ಬದಲಾವಣೆಯನ್ನು" ಹೊಂದುವ 
ಕಾಲ; ಪರಿವರ್ತನೆಯ ಸಮಯ ; ಸಂಧಿಕಾಲ: ಇದು ನಮ್ಮ 
ಜೀವನದಲ್ಲಿ ಸರ್ವಳಾಲ--ಇತಿಹಾಸದಲ್ಲಿಯೊ ಇದೊಂದು ಪರ್ವಕಾಲ 
(ಇಟ್ಕೋ. ೬). ೩. ಉತ್ಸವದ ಕಾಲ; ಹಬ್ಬದ ಸಮಯ : 
ಹಿಂದೆ ಎಂದು ಕಂಡಿರದ ಹೊಚ್ಚ ಹೊಸ ಪರ್ವಕಾಲವಿಂದು (ನೆಲಮು, 
ಇದು ಹರ್ಷ-ಹೆನ್ಮು ಪಡಬೇಕಾದ ಕಾಲ. ಈ ಪರ್ವಕಾಲ 
ಜೀವನದಲ್ಲಿ ಎಷ್ಟು ಜನಕ್ಕೆ ಬರುವ ಯೋಗ? (ಹೊಸಕ್ತಿ. ೩೮); 
ಶಿನಗಂಗೆಯಲ್ಲಿ ನಾಳೆ ನಾಡಿದ್ದು ಏನಾದರೂ ಪರ್ವಕಾಲನೆ ? (ಶಾಂತಲಾ. 
೨೮೩). ೪. ಉನ್ನತಿಯ ಕಾಲ; ಏಳಿಗೆಯ ಕಾಲ: ಕ್ರಿ.ಶ. 
ಮೂರನೆಯ ಶತಮಾನದಿಂದ ಎಂಟನೆಯ ಶತಮಾನದ ವರೆಗೂ ಇರುವ 
ಕಾಲ ವಾಸ್ತು ಕಲೆಯ ದೃಷ್ಟಿ ಯಿಂದ ಒಂದು ಪರ್ವಕಾಲವೆಂದು ಎಣಿಸ 
ಬಹುದು (ಮೈನಾಸ್ತು. ೬೫). [ಪರ್ವ + ಕಾಲ] 
ಪರ್ವಣಿ (ನಾ). ೧.- ಪರ್ವ ೫: ಪ್ರತಿರಾತ್ರಿಯಲ್ಲಿ ಕಾಣುವ ನಕ್ಷತ್ರ 
ರಾಶಿಯನ್ನು ಜನರು ಅಲಕ್ಷಿಸುವರು ; ಅದೇ ಪರ್ವಣಿಯಂತೆ ಅವು 
ನೂರಾರು ವರ್ಷಕ್ಕೊಮ್ಮೆ ಬಂದರೆ ಜನತೆಗೆ ಅದರಲ್ಲಿದ್ದ ದೈವಿಕತೆಯಂ 
ಹೊಳೆಯುವದೆಂದು ಮತ್ತೋರ್ವ ಕವಿಯು ಹೇಳಿದ್ದನು (ಚೆಲುಕಿ. ೫೨); 
ಆಮಾವಾಸ್ಕೆಯು ಒಂದು ದೊಡ್ಡ ಪರ್ವಣಿಯು. ಅಂದು ಚಂದ್ರ 
ಸೂರ್ಯರ ಬೆಟ್ಟಿ (ಭಾರಸಂ. ೩೫೭). *ಪರ್ವಸಂಧಿ' ಪರಾ. 
೨. ಗೆಣ್ಣು ; ಅಸ್ಥಿ ಸಂಧಿ : ಅಂಗುಷ್ಕದ ಪರ್ವಣಿಯಿಂ ತೊಡಗಿ 
ಕಿಲುಕುಣಿಕೆಯ ಮೊದಲ ಪರ್ವಣಿವರೆಗಂ (ಪಸಾರ. ೩೫೩) ; ನೆಟ್ಟಿ 
ನಂಗುಲಿ ಅನಾಮಿಕ ಮೂಲ ಪರ್ಪಣೆಗಿಟ್ಟು ಅಂಗುಪ್ಮದ ಬಳಿಕ 
(ಪೂಜ್ಯಚ, ೧೦-೫೦), ಷಿ. ಉತ್ಸವ ; ಹಬ್ಬ : ಇಂಥ ಪ್ರಸಂಗವೆಂದರೆ 
ಅವರಿಗೆ ಸರ್ವಣಿ (ಅನ್ನ. ೧೬೦). ೪. ಶುಭಕಾಲ; ಸುಸಮಯ; 
ಸುಸಂದರ್ಭ : ದೇವ ಏನಿದಪೂರ್ವ ಪರ್ವಣಿ ! (ಕ್ರಾಂಚಧ್ವೆ. ೧೭-೧೩) ; 
ಸಮ್ರಾಟನ ರಾಜಧಾನಿಯನ್ನು ಮೊದಲು ಮಾಡಿ, ಸಣ್ಣ ಬೀರೇಗೌಡನ 


೩೬-೧೪) ; 


ಹಳ್ಳಿಯ ವರೆಗೆ ಎಲ್ಲೆಲ್ಲಿಯೂ ಉತ್ಸವದ ಸಂಭ್ರಮವನ್ನು ಪ್ರದರ್ಶಿಸುವ | 


ಪರ್ವಣಿ ! (ಬೆಂದಯ. ೪೭). . (ಸಂ. ಪರ್ನಣೀ] 
ಪರ್ವಣಿಕಾಲ (ನಾ). ಒಳ್ಳೆಯ ಕಾಲ; ಶುಭಸಮಯ : ಇದನ್ನು 
ಸಾಧಿಸಿದಾಗ ರಾಸ್ಟ್ರದ ಜೀವನದಲ್ಲಿ ಪರ್ವಣಿಕಾಲ ಬಂದೀತು 
(ನನ್ಯಕಾ. ೧೬). [ಪರ್ವಣಿ ಕಾಲ] 
ಪರ್ವತ (ನಾ). ೧. ದೊಡ್ಡ ಬೆಟ್ಟಿ; ಗಿರಿ; ತೈಲ: “ಅಚಳ 
ಎ೬ ೬ ಗೋತ್ರಃ, ಪರ್ವತಃ. . . ಅದ್ರಿಃ, ಕುದ್ರಃ-ಈ ೧೪ ಬೆಟ್ಟು” 
ಮತ್ತಿತ್ತ ಜಯಾವತಿಯುಂ . . . ಸತ್ತು 
ಮೊಗ್ಗಳಗಿರಿಯೆಂಬ ಪರ್ವತದೊಳ್‌ ಪೆಣ್ಬುಲಿಯಾಗಿ ಪುಟ್ಟದಳ್‌ (ನಡ್ಡಾ. 
೪೮-೨) ; ವಾರಿಧಿ ಪರ್ವತಂ ಪುರಮಧೀಶ್ವರನುದ್ವಹನಂ . . : ವಿರೋಧಿ 
'ಜಯಂಂಗಳೆಂಬಿನಂ ಸೂರಿಗಳಂಗಮೆಂದು ಕೃ ತಿಯೊಳ್‌ ಪದಿನೆಂಟುಮನೆಯ್ದೆ 
ಬಣ್ಣಿ ಪರ್‌" (ಸೂಕ್ತ್ಮಿ ಸು. ೧-೩೬). ೨. ಶ್ರೀಶೈಲ: ಕೃತಯುಗದಲ್ಲಿ 
ಕೇ[ದಾ]ರನೆಂಬ ಮೂಲಸ್ಥಾನ. . - ಕಲಿಯುಗದಲ್ಲಿ ಪರ್ವತವೆಂಬ ಮೂಲ 
ಸ್ಥಾನ (ಬಸವ. ೩೯೪) ; ಎಲ್ಲಿಹನು ಪರ್ವತದಲೇಂ ಪೆಸರು ಮಲ್ಲಿಕಾರ್ಜುನ 
ನೆಂಬುದು. (ಸಿಲ್ದಂ.೨-೪೨). ೩. ಕಲ್ಲು; ಬಂಡೆ. ೪. [ಗಣಿತ] 
ಏಳು ಎಂಬ ಸಂಖ್ಯೆಯ ಸಂಕೇತ: ಸ್ವರ ಸಾಗರ ಪರ್ವತಾದ್ರಿಯೇಬಣ 


(ಹಲಾಯು. 


೨೭-೧೧) ; 


೫೯೭ 


25 


45 


ಪರ್ವತಾರೋಹಣ 


ನಾಮಂ (ನ್ಯೃವಹಾ. ೯-೭) ; ನೂರುಪರ್ವತವರುಷ ಬಿಡದಲೆ ಚಾರು 
ವೃಂದಾವನದಲ್ಲಿ ವಿಸ್ತಾರ ಆರಾಧನೆಯು ತೊಲಗದೆ ವಾರವಾರಕೆ ಆಗು 
ತಿಪ್ಪುದು (ವಿದಾಕೃ. ೫೬-೪). [ಸಂ.] 

ಪರ್ವತಕಾಕ (ನಾ). ಕಾಗೆಯ ಜಾತಿಗೆ ಸೇರಿದ ಒಂದು ಡೊಡ್ಡ 
ಪಕ್ಷಿ; ಡೊಂಬಕಾಗೆ : (8)... [ಪರ್ವತ--ಕಾಕ್ಮ] 

ಪರ್ವತನಾಥ (ನಾ). ೧. ಬೆಟ್ಟಗಳ ಒಡೆಯ ; ಹಿಮವಂತ. 
೨. ಕೈಲಾಸಪರ್ವತದ ಒಡೆಯ ; ಶಿವ: ಉತ್ತ ಮೋತ್ತ ಮದುನ್ನತ 
ಶ್ರೀನೆತ್ತ ಸಿರಗಿರಿಗೆಣೆಯೆನಲು ಪ್ರಭಿನೆತ್ತ ಪುರನಂ ರಚಿಸಿ ಪರ್ನತನಾಥನಂ 
ತಂದು ಇತ್ತ ಸೊನ್ನಲಿಗೆಯೊಳಿರಿಸಿ (ಬಸಪು. ೯-೧೩). 

ಪರ್ನತನಾಥನಣುಗ - ೧... ಪೆರ್ವತನಾಥನ ಮಗ ; 

ಮೈನಾಕ : (0. ೨. ಕೈ ಲಾಸನಾಥನ ಮಗ ; ಶಿವನ ಪುತ್ರ : 
ಇಳೆಯೊಳಜಕಿಯರಾ "ಎನ್ನ ಹೆಸರನು ತಿಳಿದು ನೀ ನೋಡಂತುಮಲ್ಲದೆ ಬಳಿಕ 
ಪರ್ವತನಾಥನಣುಗನು ಜಾವಳನೆ (ಬಸಪು. ೩೮-೨೧). [ಪರ್ವತ--ನಾಥ] 

ಪರ್ನತಬಾಣ (ನಾ). ಬೆಟ್ಟಗಳನ್ನು ಸುರಿಸುವ ಬಾಣ,--ಅಸ್ತ್ರ : 
ಸರ್ವತಬಾಣದಿ ನೆಚ್ಚೊ ಡಗುರ್ಪುರ್ನಿರೆ ಸರ್ವತಪ್ರತಾನಂ ನಭಮಂ ಪರ್ನಿ ಬರೆ 
(ನೇಮಿಪು. ೧೨-೧೬೬). [ಪರ್ವತ 4 ಬಾಣ] 

ಪರ್ವತಬಾಳೆ (ನಾ). ಕತ್ತಾಳೆ; ದೆವ್ವಬಾಳೆ: ಮಂಡಿಸಿದ್ದ 
ಗೊರಟಿಹೂಗಳ ಹಳದಿಯ ನಡುವೆ ಕೆಂಪು ಪರ್ವತಬಾಳೆಯ ಹೂಗಳೂ 
ಭೂತಾಳಿಯ ರಕ್ತವರ್ಣದ ಎಲೆಯ ರೂಪದ ಹೂಗಳೂ ರಂಜಿಸಿದ್ಧವು 

[ಪರ್ವತ 4 ಬಾಳೆ|( ಎ ಬಾಟಕ)] 

ಪರ್ವತರಾಜ (ನಾ). - ಪರ್ವತನಾಥ ೧ : ಸಮುನ್ನತ ರಾಜಲೀಲೆಯಂ 
ಬೀಜುತೆ ಪೂರ್ವಸಶ್ಚಿ ಮಕೆ ಪರ್ನಿದ ಪರ್ವತರಾಜನೊಪ್ಪು ಗುಂ (ಗಿರಿಕ. 
೧-೫೦) ; ಶ್ರೀ ಪಾರ್ವತೀದೇನಿಯಂ ಧೀರಂ ಪರ್ವತರಾಜನೊರ್ಮೆ ಪಡೆದಂ 
(ಹಮ್ಮಾರ. ೨-೬). [ಪರ್ವತ 4 ರಾಜ] 

ಪರ್ವತವಳಿ, ಪರ್ವತಾವಳ್ಳಿ (ನಾ). [ಶೈವ] ಕಾಳಾಮುಖ 
ಶೈವರಲ್ಲಿ ಶ್ರೀಶೈಲಕ್ಕೆ ಸಂಬಂಧಿಸಿದ ಒಂದು ಸಂಗಡ: ನೈಸ್ಮಿಕ 
ತಪೋ ಧನರ್ಕ್ಯಾಳಾಮಂಖ ಪರ್ವ್ವತವಳಿಯ 'ಶ್ರೀತ್ರಿಭುವನಪಣ್ಣಿ ತದೇವರ 
ಶಿಷ್ಫರ್‌ (ಸೌಇಇ. ೫1-i, ೧೧೬-೧೭; 1075), ಪರ್ನತಾವಳ್ಳಿ: 
ಅವರ ಗುರುಕುಳಮೆಂತೆಂದಡೆ ಕಾಳಾಮುಖಪರ್ವ್ವತಾವಳಿ ತಪೋ 
ನೀ(ನಿ)ಸ್ಮಾ ಸರರೆನಿಸಿ ನೆಗಳ್ನ ಕೊಬ್ಬಿನ ನಖ್ಸಾಣದೇವರವರ ಶಿಸ್ಫವರ್‌ 
ರುದ್ರ ಶಕ್ತಿ ದೇವರು (ಎಇ, X1೫, ೨೩೨-೬೫; 1180). 

[ಪರ್ವತ--ಬಳ್ಳಿ( ಆಬಟ್ಯಿ) ?) 

ಪರ್ವತಶ್ರೇಣಿ (ನಾ). ಬೆಟ್ಟಗಳ ಸಾಲು, ಪಂಕ್ತಿ: ಸಂಜೆಯ 
ಸೂರ್ಯನು ಪರ್ವತಶ್ರೇಣಿಯ ಹಿಂದಿನಿಂದ ಇಣಿಕಿ ನೋಡುತ್ತಿದ್ದಾನೆ 
(ಚೋನುದು. ೩೩); ಪರ್ವತಗಳು ಒಂದಕ್ಕೊಂದು ಹೇರಿ ಪಂಕ್ತಿಯಾಗಿಧ್ಮರೆ 
“ಪರ್ವತಶ್ರೇಣಿ (8೩೧೩೦)? ಎಂದು ಕರೆಯಲ್ಪಡುತ್ತವೆ (ಭೂಗೋಳ. ೧೧). 

[ಪರ್ವತ 4 ಶ್ರೇಣಿ] 

ಪರ್ವತಾಧೀಶ್ಚರ (ನಾ). - ಪರ್ವತನಾಥ ೧: ಮೇರುವಿನ ದಕ್ಷಿಣ 
ದಿಕ್ಕಿನಲ್ಲಿ ಮೂಡಣ ಜಲಧಿಯಿಂಂ ಪಶ್ಚಿ ಮವಾರ್ಧಿಪರ್ಣುಂತರಂ ಪರ್ವಿದ 
ಪರ್ವತಾಧೀಶ್ವರಂ ಗಿರಿರಾಜನೆಂಬ ನಾಮದಿಂದೋಸಧಿಪ್ರಸ್ಥಮೆಂಬ ಪುರ 
ಡೊಳಿರ್ದು (ಗಿ೨ಕ. ೧ ಕಥಾಗರ್ಭ). [ಪರ್ವತ-- ಅಧೀಶ್ವರ] 

ಪರ್ವತಾರೋಹಣ (ನಾ). ಬೆಟ್ಟವನ್ನು ಹತ್ತುವುದು; ಪರ್ವತ 
ವನ್ನು ಏರುವುದು : ಕಾಲುನಡಿಗೆಯಿಂದ ಪರ್ವತವನ್ನೇರುವುದೆಂದರೆ 
ಅದು ಬಹಳ ಶ್ರಮದ ಕೆಲಸ. . . ಆದುದರಿಂದ ಪರ್ವತಾರೋ ಹಣವು 
ಸಾಹಸದ ಕೆಲಸಗಳ ಸಾಲಿಗೆ ಸೇರಿದೆ (ಕಸಪು. ೬-೯೧). 


(ಮಲೆನು, ೯೮). 


[ಪರ್ವತ ೬ ಆರೋಹಣ] 


ಪರ್ವತಾರೋಹಿ 


ಪರ್ನತಾರೋಹಿ (ನಾ). ಪರ್ವತಾರೋಹಣವನ್ನು ಮಾಡು 
ವವನು; ಬೆಟ್ಟಿ ವನ್ನು ಏರುವವನು : ಸದಾ ನುಂಜಿನಿಂಡ ಮೇಘ 
ಗಳಿಂದ ಆನೃತವಾದ ಅದರ ಉನ್ನತ ಶಿಖರಗಳು ಎಲ್ಲೋ ಕೆಲವು ಧೀರ 
ಸರ್ವತಾರೋಹಿಗಳಿಗೆ ಮಾತ್ರ ಪರಿಚಿತ! (ಸಾಂದಸ. ೨೭); ಮೂರನೆಯ 
ಪ್ರಯತ್ನದಲ್ಲಿ ಇಬ್ಬರು ಪರ್ವತಾರೋಹಿಗಳು ತಮ್ಮ ನ್ರಾಣನನ್ನು ಕಳೆದು 
ಕೊಂಡರು (ಕಸಪು. ೬-೯೨). [ಪರ್ವತ 4 ಆರೋಹಿ] 

ಸರ್ವತಾನಳಿ, (ನಾ). ಬೆಟ್ಟಗಳ ಸಾಲು,--ಪಂಕ್ರಿ : ಈ ಸರ್ನತಾ 
ವಳಿಯ ಸರಾಸರೀ ಎತ್ತ ರ ೨೦೦೦ ಫೂಟು (ಕಭಾಗೆ. ೫). 

[ಪರ್ವತ 4 ಅನಳಿ,( ಎ ಅನಲಿ)] 

ಪರ್ವತಾವಳ್ಳಿ "ಸರ್ವತನಳಿ' ನೋ. 

ಸರ್ವದಿನ (ನಾ). [ಜೈನ] ಪೂಜೆ, ವ್ರತ ಮುಂತಾದುವುಗಳನ್ನು 
ಮಾಡಲು ಪ್ರಶಸ್ತ ವಾದ ದಿನ: ಪರ್ವದಿನಂಗಳೊಳ" ವ್ರತಂಗಳನೊಡ 
ಗೂಡಿ ನಿಂಡೆಮಗೆ ಮೆಟ್ಟಿ ಲಿಳೇಶ್ವರ ಕೇಳೆ ನಾನಿದಂ ತಿಳಿಯೆ ಗಣಾಧಿಸರ್‌ 
ಬೆಸಸೆ ಕುಂಪ್ರಜೆಸೇಂದ್ರ ಸಭಾಂತರಾಳದೊಳ್‌ (ಆದಿಪು. ೧೫-೧೧) ; 
ಇಂದು ಸರ್ನದಿಸನುಪ್ಪು ನಟ ೦ ಜೇನಿಯುದಯಸಮಯದೊಳ್‌ 
ಸುಂಗಳಾಲಂಕಾರಾಲಂಕೃತೆಯಾಗಿ * * ೬ ಅರ್ಚಿಸಿ (ಪುಸ್ಪಪು- ೩-೬೪ ನ). 

[ಪರ್ವ -- ದಿನ] 

ಸರ್ನಔಿನಸ (ಸಾ). - ಸರ್ವದಿನ: ಸರ್ನದಿನಸದೊಳಪ್ಪೊ ಡಮೆಂದಾನು 
ಹಿನರ್ಗುಣಕಿತ್ಳಿ ಮಂದಟಿಚುಂಂ. ಪಂಚಮಪಾಪಣತಕಳಂ 
೪-೧೮). [ಸರ್ಷ ದಿವಸ] 

ಷರ್ನಭಾಗ (ಸಾ). ಶರೀರದಲ್ಲಿ ಮೂಳೆಗಳು ಜೋಡಣೆಯಾಗಿರುವ 
ಭಾಗ; ಆಸ್ಥಿಸಂಧಿ: ಗರ್ವದಿ ಕೊರ್ವಿಹರಗುರ್ವ ಖರ್ವಿಸೆ ಪರ್ವತ 
ಗುರುತೆಯ ತೃಣಕೀನ ದುರ್ನಾರಸತ್ವ ಬಿಲ್ಲನುಳಿದೆನ್ನ ಪರ್ವಭಾಗದೊಳು 
ನಿಲ್ಲು ಮಣನೆನಿಗೊ (ಹಸನ. ೨೯೪-೧೯), [ಪರ್ವ-- ಭಾಗ] 

ಹರ್ನರ್ಷ "ಪರವರಶಿ' ನೋ. 

ಸರ್ನರ್ಸಿ "ಸರನರತಿ' ಫೋ. 

ಷರ್ಪಷಿ "ನರನರತಿ' ನೋ. 

ಷರ್ನಸಂಫಿ (ನಾ). ಚಂದ್ರನು ಬದಲಾವಣೆ ಹೊಂದುವ ಕಾಲ; 
ಹುಣ್ಣಿಮೆ ಮತ್ತು ಪಾಜ್ಶಳ್ಳೂ ಅಮಾವಾಸ್ಯೆ ಮತ್ತು 
ಸಾಡ್ಯಳ್ಳೂ ಮಧ್ಯೆ ಇರುವ ಕಾಲ: "ಸರ್ವಸಂಧಿಃ . . . ಸಾಡ್ಕಮಿ 
ಹುಣ್ಣಿ ಮೆಗಳಿಗೂ, ಅನಾಮಾಸ್ಯ ಪಾಡ್ಕಗಳಿಗೂ , . , ಯಾವುದು 
ಮಧ್ಯಳಾಲವೋ ಅದರ ಹೆಸರು” (ಸಿದ್ಧಾಂತಿ, ೩೬). [ಪರ್ವ-- ಸಂಧಿ] 

ಹರ್ನಳಿಸು (ಕ್ರಿ). ಪಕ್ಕಳ್ಳೆ ಹಾಯು; ಳೆಲಳ್ಳೆ ಸರಿ: “ಸರ್ವ 
[ಪಾ820,ರ್ವೆಳ]ಸಿತೆನರ್ಲ ಕೆಲಕೆ ಸಾಯನ್ನ ದು? (ಭಾರತಿ. ೩೭). 

[1---ಇಸ್ಕು] 

ಸರ್ನಾ "ಸರನೆ' ನೋ. 

ಪರ್ನಿಸು, ಸರ್ಬಿಸು, ಹಬ್ಬಿಸು (ಕ್ರಿ). ೧. ಹರಡುವಂತೆ 
ಮಾಡು; ವ್ಯಾಪಿಸುವಂತೆ ಮಾಡು : ನಿರ್ಮಳಕೀರ್ತಿಯಂ ದಿಗಂಬರ 
ಧರಣೀತಳಾವಳೆಯೊಳಇದಮೆ ಸರ್ವಿಸಿದಾ ಕನೀಂದ್ರರಂ ವಿರಹಿತತಂದ್ರರಂ 
ತ್ಯೊಗಬಡಂಗೆ ತಕಾಶ್ರಿತನಾಣಿ ಕೂರ್ಪಳೇ (ನರ್ಧಪು. ೧-೧೬). ೨. (ಬಳ್ಳಿ 
ನೊದಲಾಡುವನ್ನು) ಹಬ್ಬುವಂತೆ ಮಾಡು: ಲತಾಂಗಿ ತಾಂಗಿ 
ಲಳಿತಾಂಗುಳಿಬೊಳ್‌ ನಣೆ ಸೋಡಿ ಸಬ್ಬನಟ್ಟಿ ದ ದಯೆ ರತ್ನಭೂಷಣದ 
ಚೆಲ್ಪಸುಢಾಗದ ಬಳ್ಳಿ ನಳ್ಳೆಯಂ ಹೃದಯದೊಳಂದು ಪರ್ನಿಸುವುದು 0 
ತಳೆನಳ" ಪುಳಳಾಂಕುಕಂಗಳಂ (ಮಲ್ಲಪು. ೪-೬೪); ಅತನುದಾಹದಲಿ 
ಬಸನಳಿದ ಸಂಕಿಲೆಯ ಸೋಡಿ ಸಿತಗಳಸ ಸುತನು ನಚನಾಮೃ ತನ 
ಕಟೆದು: ನಿಶ್ರುತನೋಟಲತೆಯ ಪರ್ಫಿಸಲು ತನುತಾಪನಡಗಿತು (ಸೌಂದಪು, 


'ನಹ್ನಾರಾ. 


೫೩೯೮ 


20 


25 


35 


40 


ಪರ್ವುಗೆ 


೧೩-೩೪). ೩. ಉಂಟು ಮಾಡು; ಉತ್ಸತ್ತಿಮಾಡು : ಧರೆಯೊಳ್‌ 
ಶಾಲೂರಸಂಘಂ . . . ಉರ್ನೀಧರಚಕ್ರ್ರ ಪ್ರಾಂತದೊಳ್‌  ನಿರ್ನೂರತತಿ 
ತಟಿನೀವ್ಯೂ ಹದೊಳ್‌ ಪೂರವಾರಂ ವಿರಹಿವ್ರಾತಂ ಬಿಗುರ್ವಂತೊಡನೊಡನೆ 
ರುತೂ ಪರ್ನಿಸುತ್ತಿ ರ್ದುವೆತ್ತ ೦ (ಕಾದಂಉ, ೫೩೨) ; ಒರ್ನಳನೊಡಗೂಡಿ 
ದಣಿವನಾ ನೃಪನೊಮ್ಮೆ ಸರ್ವರ ನೆರೆದು ದಣಿವನು ಪರ್ನಿಸುವನು ಸುರು 
ಳಿಸುವನು ಕಣವಂನ ಸಾರ್ವಭೌಮನು ನಾಡ ನರನೇ" (ಭಂಚ, ೧೦-೧೨೧). 
ಪರ್ಬಿಸು: ೧. ಮಲಯಜಗಂಸ ನೆಯ್ಯೊಳಗೆ ಪರ್ಜಿಸುನ ಕೋಮಲೆ 
ಯರು ತಮ್ಮ ಜವ್ವನನ ಬೆಲೆಗಟ್ಟು ನರೆ (ನೋಹತ, ೧೮-೯೪). 
೪. ಪ್ರಚುರಪಡಿಸು; ಪ್ರಚಲಿತಗೊಳಿಸು ; ಜನಜನಿತವಾಗು 
ವಂತೆ ಮಾಡು : ಕಬ್ಬಿಗರಾನುಸಿರಿದ ಕಾವ್ಯವ ತಿದ್ದಿ ಸರ್ಬಿಸುವುದು 
ಭೂತಳದಿ (ನೋಹತ, ಹಬ್ಬಿಸು: ೨. ಬಳ್ಳಿಯನ್ನು 
ನೆಲದ ಮೇಲೆ ಹಬ್ಬಿಸಬಹುದು. ಅನೇಕ ಕಡೆ ಗುಡಿಸಲು, ಮನೆಯ 
ಸೂರುಗಳ ಮೇಲೆ ಹಬ್ಬಿಸುತ್ತಾರೆ (ತರೆ. ೨೪). ೩. ತಬ್ಬಿ ತಂದಡು 
ಗಬ್ಬುಗಳಿಗುರಿ ಹಬ್ಬಿಸುತ ಕೈದೀವಿಗೆಗಳಂತೆಬ್ಬಿಸಲು ಪ್ರಭೆ ದೆಸೆಯೊಳಾ 
ಪರಿಸಲೈ (ಬಸಪು. ೧೬-೨೦) ; ಗನ್ನಗದುಕುಗಳ ಕಳೆದು ಗರ್ನನ ಬಿಟ್ಟು 
ಹನ್ನಸಗಳನು ಹಬ್ಬಿಸದೆ ತನ್ನ ಬಾಳಿಕೆ ಬಡತನದ ಬಗೆಯಸೆಲ್ಲ ಬಿನ್ನವಿಪುದು 
ವಿನಯದೊಳು (ಹಬ. ೩-೨೨). ೪. ಶಂಕರ ಮಂಗಳೂರಿಂದ ಬಂದ 
ಮೇಲೆ, 'ಗೆಣಸು ಸೂರೆಯಾದ ವಿಚಾರದಲ್ಲಿ, ಶ್ಯಾನುಭಾಗರು ಊರಲ್ಲೆಲ್ಲ 
ಹಬ್ಬಿಸಿದ ವಾರ್ತೆಗಳನ್ನು ಕೇಳಿದ್ದ (ಚಿಗುಕ. ೧೮೪). ಎ ೫, ಹಬ್ಬು ; 
ಹರಡು ; ವಿಸ್ತಾರಗೊಳ್ಳು :  ಕನಕದಲಿ ರಜತದಲಿ ಬಲುಗಬ್ಬುನಡ 
ಲೊಂದೊಂದಕ್ಕೆ ಶತಯೋಜನದ  ತೆಣಹುಗಳೆಡೆಗೆ ಹಬ್ಬಿಸುವಮಳ 
ತೋರಣದ ವಿನುತ ನಗರಿಗಳಾದುವು (ಕುವ್ಕ್ಕಾಕ, ೬-೧೦). 
[ಸರ್ವ, (-ಆಪರಪ್ರು) ---ಇಸ್ಫ್ಯು) 

ಪರ್ಪು, "ಪರಪ್ರು' ನೋ. 

ಪರ್ವ "ಸರಪ್ಪು' ನೋ. 

ಪರ್ವುಗೆ, ಪರ್ಬುಗೆ, ಹಬ್ಬಿಗೆ, ಹಬ್ಬುಗೆ, ಹರ್ಬುಗೆ (ಸಾ). 
೧. ಹರಹು ; ವಿಸ್ತಾರ ; ವಿಶಾಲತೆ : ಚರಣದೆ ಕಾಂಚಿಯಂ ಗುರು 
ನಿತಂಬದ ಪರ್ವಗೆಯಿಂಂದೆ. ಮಧ್ಯನುಂ. . . ಳೆರಸರೋರುಹಡೊಳ 
ಕದಪಂ ಲಲಾಟಿಡೊಳ್‌ ಪರೆದ ಕುರುಳ್ಗಳಂ ವಿರಹವಿಹ್ವಲೆಯಾಗಿ ಲತಾಂಗಿ 
ತಾಳ್ಸುವಳ್‌ (ಉಂದಂಉ. ೩೩೩) ; ಪುರ್ನೆಂಬ ಜನಳಿಗಟ್ಟಿನ *ರ್ವಿನ 
ವಿಲ್ಲಳ್ಳೆ ಬಿಗಿದ ಮಧುಕರಮಾಲಾಮರ್ಪಿಯೆನೆ ಮುಗಿದ ಕಣ್ಣಳ 
ಪರ್ವಗೆಯೊಳ್‌ ಮೆಣಕಿದುದನರ ತಟಕ್ಕೆ ಮೆದುಜುಗಲ್‌(ಯತೋಚ, ೨-೨೬), 
ಸರ್ಬುಗೆ : ೧. ಗರ್ಬದಿಂದಿಂತು ನೆಲನಗಲಜೊಳ್‌ ನಡೆವ ಚಾತುರ್ಬಲಂ 
ಪಯಣ ಸಯಣದೊಳೆ ಖಂಡಂಗಳಂ ಘನಪರ್ನತಂಗಳಂ ಸಳಲ ಘೋರಾ 
ರಣ್ಮದ ಫರ್ಬುಗೆಗಳಂ . . , ಪೆರ್ಬೊಳೆಗಳಂ ದಾಂಟಿ ಕೈಲಾಸಪುರದ 
ರಾಜ್ಯದ ವಳಿತಮಂ ಪೊಳ್ಳುದು (ಚೆಬಪು, ೪೮-೭); ರತ್ನಾಳರಂ ಳಳುಹಿದ 
ಕುಲಾದ್ರಿಗಳ ಸರ್ಬುಗೆಗಳೇ ಕರಮಿವಹುವೆನಲ್ಪೆ ರ್ದೆರೆಗಳೆನ್ನು ಬರು 
ತಿರ್ದುವು ಮಹಾರ್ಣದೊಳು (ಜೈಮಿಭಾ. ೬-೪). ೨. ಆನರಿಸುವಿಳೆ ; 
ಹರಡುವಿಕೆ ; ವ್ಯಾಪಿಸುವಿಕೆ : ಅನಕಧ್ವನಿಯ  ಪರ್ಬುಗೆಗೀ 
ಕನುಲೋದ್ಭ ನಾಂಡವಿಟ್ಟಿ ಡೆಯೆನೆ ದಂತವಕ್ಟ್ಯದನುಜಂ ನಡೆತಂದು . . , 
ನೋಡಿದಂ (ಜಗವಿ. ೯-೬೭); ಒಬ್ಬರೊಬ್ಬರ ತನು ಸೋಂಕಿಡ 
ಪುಳಕಇಂಬುವುರ್ಬಿ ಪರಿಯೆ ತನುವಿನೊಳು ಕೊರ್ಬಿ ಬೆಳೆದ ಕೋನಮಾಂಚನೆ 
ಸಿಂಯೊಂದು ಸರ್ಬುಗೆಯನು ಪೇಳಲಟ೪ಯೆ (ಅಂಜಚ. ೮-೧೧೪) ; ಬೈಗಿಸ 
ಮಂತ್ರ ಪೊಟ್ತಿನ ಚೆಂಬಿಸಿಲ ಪರ್ಬುಗೆಯ ಬೆಳಗಿಸೊಂಧಿರವಿಂ ತಾನಳೆ 
ಯಿರ್ದುವು (0ಉನಾತ್ವ. ೮೩-೧೦). ಹಬಚ್ಬಿಗೆ:: ೩. ಮೆಟ್ಟಲು; 
ಸೋಪಾನ : ಹಯಾತನು ಬೀದಿಯ ಬಾಗಿಲಿನ ಹಬ್ಬಿಗೆಯನ್ನು ಹತ್ತಿ 


೧-೨೨). 


ಪರ್ವುಗೆಡು 
ಬಂದಿದ್ದ . . . ನಾನು ಅರ್ಧ ಹಬ್ಬಿಗೆಯನ್ನು ಇಳಿದೆ. (ಚೆಂಗಾಳ್ವೆ. ೩೧). 
ಹಬ್ಬುಗೆ : ೧. ಹಬ್ಬುಗೆಯ ಹದಿನಾಲ್ಕು ಲೋಕದ ಮೊಬ್ಬುಗಳ 
ನೀಡಾಡಿ ನಭದೊಳಗೊಬ್ಬ ನೇ ರವಿ ತೊಳಗಿ ಬೆಳಗುವವೋಲು . . . ಧರೆ 


ಯೊಳಗೊಬ್ಬನೇ ದುರ್ಯೋಧನನು ಮತ್ತೊ ಬೃರಿಲ್ಲೆ ಂದೆನಿಸಿ ತೋಜಂನೆನು 


(ಕುವ್ಕಾಅ. ೮-೯); ತಿರುಗಿದನು ಬಲಕಾಗಿ ಹರಭೂಧರನನೇಳಿಪ 
ಹಬ್ಬುಗೆಯ ಹರವರಿಯ ಯೋಜನನೈದಣಳತೆಯ » « » ಮೆಣಿನುಂದಿರವ 
ಕಂಡನು ಕುಂಭಕರ್ಣ ನಶಾಚರೇಶ್ವರನ (ತೊರರಾ. ೫-೨-೩೭) ; ಉಬ್ಬಿ 


ದುರದೇರದೆಗೆಡೊಡಲ ಬಾಗಿದ ಬೆನ್ನ ಹಬ್ಬುಗೆಯ ಪಚ್ಚ ಳದ ಸೆಳೆದ ಬಾಲದ 
ಕೊನೆಯ , , . ಗಬ್ಬಿನಾಯ್ಕಳ ಹಣಸನುಗಿದು ಬಿಡೆ ಪಂದಿಗಳನಬ್ಬರಿಸಿ 
ತುಡುಕಿದುವು (ಜೈಮಿಭಾ. ೨೮-೪೬), ೨. ಹೊಗೆಯ ಹಬ್ಬುಗೆ ಸತ್ಯು 
ಲೋಕನನುಗಿದುದುರಿನಾಲಗೆಯ ಗರನೊಟ್ಟ ಗೆಯ ತೊಳಲಿಕೆ ತೆರಳಿಚಿತು 
ತೆತ್ತೀಸುಕೋಟಿಗಳ (ಕುಪ್ಯಾಅ. ೨೦-೫೬) ; ಅನವರತ ಸರಸಗೋಸ್ಕಿಗೆ 
ನೆರೆದ ನಿರ್ಜರಾಂಗನೆಯರಂಗಚ್ಛ ನಿಯ ಹಬ್ಬುಗೆಯೊ . . . ಪೇಳೆನಲ್ಮೆಟಿನ 
ಕನಕಾಚಲಂ ಕಣ್ಣೆ ಸೆದುದು (ಜೈ ಮಿಭಾ. ೨-೧) ; ಕಬ್ಬೊಗೆಯ ಕೌರಿಡುವ 
ಹೊಗರಿನ ಹಬ್ಬುಗೆಯ ಕಿಡಿ ತುಂತುಜಕೋದ್ಭ ವದಂಬ್ಬು ಗೆಯ 
ಹೊಣಹಾಯ್ಯ್ವ ಕಾಲುರಿ ಕವಿನ ಮೇಲುರಿಯ . . . ಬೊಬ್ಬೆ ಮಿಗಲಬ್ಬರಿಸಿ 
ನುಡಿದನು (ಕೃಷ್ಮಾಕಾ. ೨೪-೪೪). ೪. ಬೆಳೆಯುವಿಕೆ; - ಬೆಳವಣಿಗೆ: 
ವಿಗಡ ಮಂನಿ ಇಲ್ವಲನ ವಾತಾಪಿಗಳ ಮರ್ದಿಸಿ ನಿಂಧ್ಭಗಿರಿ ಹಬ್ಬು ಗೆಯ ನಿಲಿಸಿ 
ದಗಸ್ಪ್ಯಚರಿತನ ಮಂಂನಿಪ ವರ್ಣಿಸಿದ (ಕುವ್ಯಾಅ. ೯-೧೩). Ky ಅಧಿಕ್ಯ; 
ಹೆಚ್ಚಳ; ಅತ್ರಿಶೆಯತೆ: ಭಯರಸದ ಹಬ್ಬುಗೆಯಲುಬ್ಬಿದ ಶೋಕ 
ಜೊಡ್ಜ ನ ಮುಗಿಲು ಕಣಿಸದುದು ಕುರುಬಲದ ಕಂಬನಿಯ ಅ ಜುವಳೆಯ 
(ಕುಪ್ಯಾಕ, ೨೦-೩೬). ೬, ಸಾಲು; ಪಂಕ್ತಿ; ಶ್ರೇಣಿ : ರಾಘನಾ 
ನುಜನ ಉಬ್ಬಿ ಸಿದರೆಡಬಲನ ಸರುಹಿನ : ಹಬ್ಬುಗೆಯ ಹರಹಿನಲಿ ತೆಗೆಹಿನ 
ತೆಬ್ಬುಗಳ ಸಂಧಿಸಿದ ಸರಳಿನ ಸನ್ನೆವಾತಿನಲಿ (ತೊರರಾ. ೩-೩-೧೦) ; ತಡೆ 
ತಗ್ಗು ತೆನರದೇಶಿಲ್ಲವುಂಟಾದರು ಸಡೆವಳ್ಳೆ ಸನಜಕಿ ಬಂದಿರ್ದಾ ಕಡುಬೇಗ 
ದೊಳು ಬಂದು ತೇಜಿಯಗಳ ದಾಂಟ ತುಡುಕಿ ತಾ ಗಿರಿಯ ಹಬ್ಬುಗೆಯಾ 
(ಭರಚ, ೨೯-೫೫). ಹರ್ಬುಗೆ: ೧. “ನಲಂ, ವಲಿಃ, ನಲುಃ, 
ನಲನಂ, ವಲನೀಯಂ-ಈ ೫ ಹರ್ಬುಗೆ? (ಕಾಶಕೃ- ೧೧೩). 
[ಸರ್ವ,(-.ಸರಪು,)---ಗೆ] 

ಪರ್ವುಗೆಡು, ಪರ್ಬುಗೆಡು, ಹರಹುಗೆಡು (ಕ್ರಿ). ವಿಸ್ತಾರವು 
ಕಡಮೆಯಾಗು ; ಕುಗ್ಗು; ಸಂಕುಚಿತವಾಗು : ಅದಿರ್ದುದು 
ಸಶ್ಚಿ ಮಾನಿಳನಗುರ್ನಿಸೆ ಕೆಮ್ಮುಗಿಲುರ್ಬಿ ಫರ್ವು[ಸಾಕಾಂ.ರ್ಬು]ಗೆಟ್ಟುದು 
ಕುಡಿಮಿಂಚು ಸಂಚಳಿಸೆ. ಸಂಚಳಿಸಿತ್ತು (ಚಂದ್ರಪು ೪-೪೬). 
ಸರ್ಬುಗೆಡು: ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ, ಹರಹುಗೆಡು : ಅವಕೃಸ್ಟ ಮೆನೆ ಹರಹುಗೆಟ್ಟು ದೆನಿಸಿರ್ಕು 
(ಮುಂಗರಾ. ೧೩೩-೨೯). [ಸರ್ವ ವನರೆಫ್ಯ) 4 ಕೆಡು ಬ 

ಸರ್ವುಗೆದೋು (ಕ್ರಿ). ಹರಡಿಕೊಳ್ಳು ; ಆವರಿಸು; ವ್ಯಾಪಿಸು; 
ಬಯಲೊಳ್‌ ಪರ್ವುಗೆದೋಲ ನುಣ್ಬಸಲೆಯೊಳ" ಮೆಯ್ದೋಟಕಿ . . « 
ತಾಳನನದೊಳ್‌  ಕಾರ್ಕಶ್ಯನುಂ ಮಾಡಿಕೊಂಡು ಯಥಾಸಾರ 
ನಿಪಾತನುಂಣ್ಮಿದುದು ಮೇಘೋನ್ಮುಕ್ತ ಧಾರಾರನಂ (ಕಾದಂಉ, ೫೩೩). 

[ಪರ್ವುಗೆ4- ತೋಂ] 

ಪರ್ವುಗೆನೆಉು (ಕ್ರಿ). ವಿಸ್ತಾರವನ್ನು ಹೊಂದು ; ವೈಶಾಲ್ಯವನ್ನು 
ಪಡೆ: ಉದ್ಧ್ರ್ರೀನದಿಂ ಸರ್ವುಗೆನೆತ್ತ ಂತಂಗಳಾಂತಿಪ್ರಕರದೆ  ಪಸರಿಪ್ಪಂತೆ 
ಮುಂಂಗಾಲ್ಗಳಿಂದಂ ಮಂಗಿಲಂ' ಮುಟ್ಟ ಪ್ಪ ದೆಂಬಂತತಿಜವಮಿದಿರೊಳ್‌ 
ಬಂದುದಿಂಷ್ರಾಯೆಂಧಾಶ್ವಂ (ಕಾದಂಪೂ, ೪೫೬). [ಪರ್ವುಗೆ--ಸೆಯ್ಯ) 

ಸರ್ವುಗೊಳ್‌, ಸರ್ಬುಗೊಳ್‌, ಹಬ್ಬುಗೊಳ್ಳು (ಕ್ರಿ). ೧. ದೊಡ್ಡ 


೫೩೯೯ 


0 


35 


40 


45 


ಪಲ್‌ 


ದಾಗು] ಹಿರಿದಾಗು : ಅರ್ನಿಸುವಾಕೃತಿ ಸರ್ವಗೊಂಡ ಬಿಲ್ಲೊ ದವಿದ 
ಗರ್ಜಿತಂ ಸುರಿವ ಸಾಯಕವದ್ಳು ತವಾಯ್ತು ಸಾಲ್ವನಾ (ಜನಿ. ೧೮-೯೦), 
ಪರ್ಬುಗೊಳ್‌ : ೨, ನೀಡಿಕೊಳ್ಳು ; ಚಾಚಿಕೊಳ್ಳು ; ನೀಳ 


ವಾಗು: ವಿಸ್ತಾರಿಸಿ ಪರ್ಬುಗೊಂಡ ನಿಡುಗೊಂಬುಗಳಿಂದೆಸೆದಿರ್ದುದಾ 
ನನಂ (ಕುಸುಮಾ, ೧೧-೧೭೪). ಹೆಬ್ಬುಗೊಳ್ಳು : ೩. ಹರಡಿ 
ಕೊಳ್ಳು ; ಹಬ್ಬಿಕೊಳ್ಳು ; ವಿಸ್ತಾರವಾಗು : ಕರ್ನಾಟಕಸೀಮೆ 


ಯಲ್ಲಿ ಪೂರ್ವಕಾಲದಲ್ಲಿ ಅಡನಿಯು ಬಹಳ ಹಬ್ಬಗೊಂಡಿತ್ತು (ಮುಂಬಯಿ. 
೫-೧), [ಸರ್ವ( ಎ ಪರಪ್ಪು) ಕೊಳ್‌] 

ಪರ್ಶುಕೆ (ನಾ). ಶರೀರದ ಪಾರ್ಶ್ವದ ಎಲುಬು ; ಸಕ್ಕೆಲುಬು : 
“ಫರ್ಕುಳಾ, ನಾರ್ಶ್ರಾಸ್ಕಿನಿ-ಸಕ್ಕದ  ಎಲುವಿನ ಹೆಸರುಗಳು” 
(ಸಿದ್ಧಾಂತಿ. ೧೮೯). [ಸಂ. ಪರ್ಕುಕಾ] 

ಸರ್ಷ (ನಾ). ಕಂತೆ; ಕಟ್ಟು; ಸಿವುಡು : ಬೆಳೆದ ತೆನೆಗಳನ್ನು 
ಕುಡುಗೋಲಿನಲ್ಲಿ ಕೊಯ್ದ "ಪರ್ಷ'ಗಳಲ್ಲಿ ಕಟ್ಟಿ ಬಡಿದು . , . ಗಾಳಿ 
ಯಲ್ಲಿ ತೂರುತ್ತಿದ್ದರು (3ಲ್ಪನಾ. ೪೯). [Ao] 

ಪರ್ಸ (ನಾ). ಪರ್ಷಿಯಾಜೇಶದ ಹೆಸರು; ಐ ಈಗಿನ ಇರಾಣದೇಶ : 
ಸರದ ಹಿರಿಯರಸುಕುಲಂ . . . ಕುದುರೆಯೆಡರಿ, ಬಿಲ್ಲ ಸಿಡಿದು, 
ಮೆರೆಮೆರೆಯು ತ ನಡೆದರೇ!. (ಪಾರಸಿ. ೩-೫೦). 

[-ಗ್ರೀಕ್‌, ಪಾರ್ಸ./ಸಂ. ಸರ್ಸ ಇ ಪರ್ಷಿಯಾದೇಶದವನು] 

ಪರ್ಸು (ನಾ). ತೊಗಲು ಮುಂತಾದುವುಗಳಿಂದ ಮಾಡಿದ ಹಣ 
ವನ್ನಿಟ್ಟುಕೊಳ್ಳುವ ಸಣ್ಣ ಚೀಲ: ಅನಳು ಮಾತನಾಡದೆ ತನ್ನ ಪರ್ಸಿ 
ನಿಂದ ಒಂದು ರೂಪಾಯಿ ತೆಗೆದು ನನ್ನ ಕೈಗಿತ್ತಳು (ದೀಸದ. ೧೮೪). 

[<— uo. Purse] 
ಪಲ್‌, ಸಲು, ಪಲ್ಲು, ಹಲು, ಹಲ್ಲು (ನಾ). ೧. ಬಾಯಿಯಲ್ಲಿರುವ, 
ಆಹಾರನನ್ನು ನುರಿಸುವ ಅಂಗ; ದಂತ: ಬಾಯೊಳ್‌ ಕವಡಿಕೆ 

ಗಳಂ ಸಲ್ಗಳಂತೆ ಮಾಡಿ (ನಡ್ಡಾ. ೧೧೮-೧೭); `ಒಗೆತರ್ಪ ಸಲ್ಗಳಾ 
ನಗೆಮೊಗದ ಸರಸ್ವತಿಯನಾಗಳರ್ಚಿಸಿದ ಪೊದಟ್ಗಗಲದ ಚೆಲ್ವಿನ ಮೊಲ್ಲೆ | ಯ 
ಮುಗುಳ್ಗಳನಿಳಿಸಿರೆ ಗುಣಾರ್ಣವಂ ಸೊಗಯಿಸಿದಂ (ಸಂಪಭಾ, ೨-೯); 
ಸಲ್ಗಳ ಬಣಂಬೆಗಳೊಳ್‌ ಪರನಸಂಗೊಂಡು ಮೆಟ್ಟಯಂಂ (ಗದಾಯು, 
೬-೨೮ ವು; ಪಲ್ಲಿಲ್ಲದ ಪುಲಿಯುಂ ನಖಮಿಲ್ಲದ ಸಿಂಹಮುಮೆನಿತು ಬಲ್ಲಿತಾ 
ದೊಡನೇಗೆಯು ದು. (ಧರ್ಮಾನೃ, ೧೩-೧೫೪). ೨. ಯಂತ್ರದ 
ಚಕ್ರಗಳ ಏಣು,--ಅರೆ: ಕುಣಿಕಿಲ್ಲಾಲಿ ನೊಗಂ ಪಲ್ಕುಣಿಯಚ್ಚಿ ನಿ 
ಸೊಂದ [ಪಾಠಾಂ.ಚ್ವೈಸೊಂಡ, ಚ್ಚಿ ಸೊಂದ]ನೊಂದು ತೆಗೆಯದ ತೆಜದಿಂ 
ಗಣಕೆಯ ಬಂಡಿಯನೊದೆನವೊಲಣಿಯರಮೊದೆದಂ ಪ್ರತಾಪಿ ಕೃಷ್ಣ 
ಕುಮಾರಂ (ಅರ್ಥನೇ: ೭-೭೭). ಸಲು: ೧. "ಸಲುಗಿರಿ' ಸರಾ. 
ಪಲ್ಲು: ೧. “ಸಲ್ಲು ಜಂತಮೆನೆ ರದನಮಕ್ಕು 0? (ಶಬ್ದಮಂ. ೭೧) ; 
ಶಬರಾವಳಿಯ ಬಲುಸಿಬಿರವು . , . ಮೆಣಕಿದಿಹುದು ಸಿಂಗದ ಪ[ನಾಣಂ. 
ಹಲ್ಲ ತೋರಣದಿ (ಸಾಳ್ವಭಾ. ೫-೫). ಹಲು: ೧. ಜಗುಳ್ಳ ಹಲು 
ಗಳ ಹಾಯಿದೆಲುಗಳ . . . ಮುಪ್ಪಿನ ಮುಂಂಗುದನೀತನು (ಕುನ್ಯಾಭಿ 


೧-೩೫) ; ಶೂರ್ಪಣಖಿಯೆಂಬಸುರೆ , . . ಹಲುಗಳ ಮಸೆವುತೈದಿದಳು. 
(ತೊರಂ9. ೩-೪-೧). ಹಲ್ಲು: ೧. “ರದನಾಃ, ದಶನಾಃ, ದೆತಾ- 
ಈ ೩ ಹಲ್ಲು” (ನಾಚಿರಾ, ೧೨೨); ಹಾವಿನ ಬಾಯ ಹಲ್ಲ ಕಳೆದು 


ಹಾನನಾಡಿಸ ಬಲ್ಲಡೆ ಹಾವಿನ ಸಂಗವೇ ಲೇಸು (ನುಹಾದೇ. ಬ. ೬೪-೧೫೭); 
ಬಿಸುಟ ಕೈ ದುಗಳರೆಗಿರಿದ ಹಲ್ಲುಗಳ . . . ಪಾಯದಳದುಬ್ಬ! ರದ ಭಂಗನನೇನ 
ನೆಂಬೆನು ಸ್ಸಿಸೇನೆಯಲಿ (ಕುಪ್ಯಾದ್ರೋ. ೧೮-೩೪); ಡ್ನ ನಗೆ ಕಡಲೆ 
ಯಿಲ್ಲ, ಕಡಲೆಯಿದ್ದವಗೆ ಹಲ್ಲಿಲ್ಲ (ಗಾರ. ೩. ಏಣಿಯ ಮೆಟ್ಟಿಲು: 

ನಿಚ್ಚಣಿಯ ಹಲ್ಲಿಗೆ ಅಂತರನಲ್ಲದೆ ಕೀಳು ಮೇಲುಂಟಿ (ಬಾಲೂ, 


ಸಲ 


೧೭೧-೬೩೯) ; ನಿಚ್ಚಣಿಕೆಯನ್ನು ಹಚ್ಚಿ ಹಲ್ಲಿಗೊಬ್ಬನಂತೆ ಎಸ್ಟೋ ಮಂದಿ 
ಮೇಲಿಂದ ಕೆಳತನಕ ಸಾಲಾಗಿ ಕೂತಿದ್ದರೆ (ಮುಂಬಯಿ. ೪-೧೪೬). 
೪. ಬಾಚಣಿಗೆ, ಗರಗಸ ಇತ್ಯಾದಿಗಳಲ್ಲಿ ಹಲ್ಲಿನಾಕಾರದಲ್ಲಿರುವ 
ಮೊನೆ: ಬಾಚಣಿಗೆಯ ಹಲ್ಲುಗಳು ಮುರಿದು ಹೋಗಿವೆ (ರೂಢಿ); 
ಗರೆಗಸದ ಹಲ್ಲುಗಳು ಬಹಳ ಚೂಪಾಗಿವೆ (ರೂಢಿ). 

ಸಲ್ಪಣಕಿಗುಟ್ಟು, ಹಲುಹಚಿಕಿಗುಟ್ಟು - (ಚಳಿ ಮುಂತಾದುವು 
ಗಳಿಂದ) ಹಲ್ಲು ಶಬ್ದ ಮಾಡು: ಮೊರೆನ ಮೊರೆಸದಿಂ ತುಂಬಿಗಳುಂ 
ಪಲ್ಪಣಕಿಗುಟ್ಟ ದಫುವೆಂಬಂತೆಯಂಂ (ಕಾದಂಉ. ೨೧೯); ಸಲ್ಪಜಕಿಗುಟ್ಟು 
ತ್ತಮೆ ವಾನರಾಳಿ ನಡುಗುತ್ತಿರ್ದತ್ತು . ಶಾಖಾಗ್ರದೊಳ್‌ (ಕುಸುಮಾ, 
೭-೧೩); ಮಳೆವೊನಲೊಳಗೆ ನಿಂದು ಹಸಗುಂದುತುಂ ನಡುಗುತೊಡನೊಡನೆ 

, ನಾಡೆ ಸಲ್ಪಅಕಿಗುಟ್ಟುತುಂ (ಆರಾಚ, ನಡುಗಿ 
ಹಲುಹಜಕಿಗುಟ್ಟ. ಬಾಗಿಲೊಳು ನಿಂದಿರಲು (ಇಳರ, ಜೇ. ೫೨-೯). 
ಪಲ್ಲಂ ತಿನ್‌ - (ಕೋಪದಿಂದ) ಹಲ್ಲುಕಡಿ: ಎಲ್ಲಮಂ ತಿಂದು ತಣಿಯದೆ 
ಪಲ್ಲಂ ತಿಂಬಂ (ಸಂಪಭಾ. ೩-೨೫ ವ); ಸೊಸೆಗೆ ಪಲ್ಲಂ ತಿನುತ್ತೆ ನೆತ್ತಿಯಂ 
ಪೊಯ್ಲೂಕೊಳ್ಳತ್ತೆಯರುನುಂ (ಲೀಲಾನ ೫-೧೧೪ ವು. ಪಲ್ಲಿಲ್ಲದನ- 
ಸೂರ್ಯ : “ಪಗಲೆರೆಯನೆನಲು ಪಲ್ಲಿಲ್ಲದವನೆನಲು ದಿನನಾಥನಕ್ಕುಂ” 
(ಕಶರ. ೬೧). . ಹಲ್ಲು ಹಿಡಿದು ನೋಡು ೬ ೧. (ಪ್ರಾಣಿಗಳ 
ವಯಸ್ಸನ್ನು ತಿಳಿಯಲು) ಹಲ್ಲುಗಳನ್ನು ಪರೀಕ್ಷಿಸಿ ನೋಡು : 
ಧರ್ಮಕ್ಕೆ ಎನ್ನು" ಕೊಟ್ಟಿ ರೆ, ಹಲ್ಲು ಹಿಡಿದು ನೋಡಿದ (ಗಾದೆ). 
೨. ಮನುಷ್ಯನ ಯೋಗ್ಯತೆಯನ್ನು ಪರೀಕ್ಷಿಸು :: ನಾನು ಸಲಿಗೆ 
ಕೊಟ್ಟು ದಕ್ಕೆ ಅನನ್ನು ಹಲ್ಲು ಹಿಡಿದು ನೋಡುವುದಕ್ಕೇ ಬಂದನು (ರೂಢಿ). 
ಹಲ್ಲು ಹಿಡಿದು ಮಾತಾಡು- ನಾಲಿಗೆಯನ್ನು ಹತೋಟಯಲ್ಲಿಟ್ಟು 
ಕೊಂಡು ಮಾತನಾಡು : ಹಲ್ಲು ಹಿಡಿದು ಮಾತಾಡು, ಇಲ್ಲದಿದ್ದರೆ 
ಪರಿಣಾಮ ನೆಟ್ಟ ಗಾಗೋದಿಲ್ಲ (ರೂಢಿ). 

[ಜೀ.॥ ತಮಿ. ಮಲ. ಕೋಲಾ. ನಾಯ್ಕಿ. ಗಡಬ. ಗೊಂಡಿ. 
ಸಲ್‌ ; ತುಳು. ಪರು; ಕೊಡ. ಪಲ್ಲೀ ; ತೆಲು. ಪಲು, ಪಲ್ಲು, ಸನ್ನು ; 
ಕುಣ. ಸಲು, ಪಡು; ಕುವಿ. ಪಲ್ಲು; ಕುರುಖ್‌. ಪಲ್ಸ್‌ ; ಮಲ್ತೊ. 
ಪಲು ; ಪರ್ಜಿ. ಪೆಲ್‌] 

ಪಲ್ಯ, ಸಲವು, ಹಲ, ಹಲವು (ಸ). ಬಹಳ; ಅನೇಕ: ಬಾಹುಬಲಿ 
ಭರತನಂ , . . ಮಲ್ಲಯುದ್ಧ ದೊಳ್‌ ಪೊಣರ್ದು ಪಲಗಾ[ಪಾಂಾಂ.ವಾ] 
ಯಂಗಳೊಳ್‌ ಪೊಣರ್ದು ಶ್ರಾಂತವಾದಾಗಳ್‌ (ಚಾವುಂಪು. ೪೯). 
ಪಲವು: ತಾನುಂ ಪಲವುಂ ಎಸುನೆತ್ತು (ವಕ. ೪111, ಸೊರಬ. ೧೦-೮; 
ಸು. 800); ಪೆಡೆ ಪಲನಪ್ಪ ವಾಸುಕಿನುಹೋರಗನಂ ಕಡೆಗಣ್ಣಿ ಮಾಡಿ 
ಪಾಲ್ಗಡಲನುಪಾಯದಿಂ ಕಡೆಯೆ (ಕಾವ್ಯಸಾ, ೯೩೮ ಶೂದ್ರಕ); ಪಲವುಂ 
ತೆಜಿದ ಬಾಡುಗಳುಂ ತುಯ್ಯಲುಂ. . . ಮಹಾಣೀನಿ ಬಡ್ಡಿ ಸಿದೊಡೆ 
(ನಡ್ಡಾ, ೬೮-೧೫); ಸಿಕ್ಕಿದ ಕಳ್ಳನಂತೆ ಪಲನಂ ನೆನೆಯುತ್ತುಂ 
(ಧರ್ಮಾಮೃ. ೧-೧೪೪); ಸಲವೊಳವದ್ಳು ತನಂ”, ಆದೊಡಮದ್ಳು ತವ್‌ 
ಇನ್ನಿರದೊಂದುವರ್‌ ಮಾನನನಿನ್‌ (ಅಂತಿಗೊ. ೧೬-೩೦೯), ಹಲ ; 
"ಹಲಕಾಲ' ಪರಾ. ಹಲವು: ದೇವನೊಬ್ಬ ನಾನು ಹಲವು 
(ಬಸವ. ೬೧೫); ಸಾಯಕದ ಹೊದೆ ಹಲವು ಶಲ್ಕಗೆ ಬೀಯವಾದವು 
(ಕುಮ್ಯಾಕ. ೪-೪); ಹೆಲವು ಪಾಪಂಗಳ ಹದಗೆಡಿಸುವ ಮಂತ್ರ 
(ಪುರಂದ, ೨-೨-೧). 

ಸಲಪಲವು (ದ್ವಿರುಕ್ತಿ) : ಸಲಸಲವು ಕಳನಳಂ ಆರುಮಿಂತೆಂ 
ದಲಾಯರ್‌ (ಅಶ್ವತ್ಥಾ. ೧-೧೪); ನನ್ನೊಳಗು ಪಲಸಲವು ಕಳವಳ 
ಮನುಸಿರುತ್ತೆ ತಾನ್‌ ಕೂಗಿದತ್ತೆನಗೆ (ಆಂತಿಗೊ. ೧೧-೨೦೮). 
ಪಲಂಬರ್‌, ಪಲಂಬರು, ಪಲಬರ್‌, ಪಲಬರು, ಪಲರ್‌, ಪಲರು, 


೧-೯-೬); 


; ೫೪೦೦ 


5 


25 


30 


95 


40 


45 


ಸಲ, 


ಹಲಂಬರ್‌, ಹಲಬರು, ಹಲರು, ಹಲನರು- ಹಲವು ಮಂದಿ; 
ಅನೇಕ ಜನ; ಆತನುಂ . . . ತನ್ನೋರೆಗೆಗಳಪ್ಪ ಸಲಂಬರ್‌ ಮಾಣಿ 
ಗಳ್ವೆರಸು. ಸೊಜವೊಬಲೊಳ್ಳ ಟ್ಟಾಡುತ್ತಿರೆ (ವಡಸ್ಸ ರಾ, ೭೩-3೨); ಪಲಂಬರ್‌ 
[ಸಾಠಾಂ.ಪಲರುಂ, ಪಲಬರುಂ] ಮ್ಲ್ಲೇಟ್ಛ ರಾಜರಂ » * ೬ ಮುಂದಿಟ್ಟು 
(ಅದಿಪು. ೧೩-೩೯ ನ); ನಿನ್ನಂ ಹಿಡಿದು ತರಲೆಂದು. ಪಲಂಬರನಟ್ಟ ದೊಡೆ 
(ಕಾದಂಉ. ೭೩೯); ಅರಸುಗಳ್ಬ ಲಂಬರು ಸಹ ಜಿನದೀಕ್ಷೆಯ ಧರಿಸಿ 
(ಶಾಂತೀಚ. ೫-೮೩); ನೇಸೇ ಬಬಿಯೆ ಪಲಂಬರರಸರರಸುಗೆಯವ್ಯಿತಿರ್ದರ್‌ 
(ರಾಮಾಶ್ವ. ೭-೮) ; ಪಲಬರ್ಕಾಂತೆಯರೊಲ್ಲು ಪೋದರ* (ಕಾದಂಪೂ. 
೭೫೧); ವೇದಶಾಸ್ತ್ರಂಗಳ ಭೂಸಣಮೂಗೆ ಪಲಬರುಂ ಬ್ರಾಹ್ಮಣರಿರ್ಪ್ರರ್‌ 
(ಎಕ. ೪111, ಸಾಗರೆ, ೧೦೯-೫೨; 1042) ; ಸೋಮನಂಶದಲರಸುಗಳು 
ನಿಸ್ಸೀಮರಿದ್ದರು ಪಲಬರು (ಕುಮ್ಯಾಸ, ೫-೩೧); ತಂಡದೆ ಕೀಆ 
ಸಾಲವ ಪಲರ್‌ ಪಡೆನಳ್ಳರ ಮಾತುಗಳ್‌ ಮನಂಗೊಂಡಿರೆ (ಸಂಪಭಾ. 
೧೦-೪೯) ; ಪಲರಿರ್ದು ಕಾದಿದರ” ಮೆಯ್ಸ ಲಿಗಳ್‌ (ಗದಾಯು, ೪-೫೫); 
ಪಲರುಂ ಚೀಯೆಂಬಿನಂ ಸೂಸಿದೆಂಜಲವುಲ್ಗಳನಾವಗಂ ಬೆದಕಿ ತಿಂದು 
(ಸುಕುಮಾ. ೧೪-೫೭) ; - ಕಂಜಾಕ್ಷಿಯರಿರೆ ಪಲರಲ್ಲಿ ವಿವಕ್ಷಿತನಾ ಚಾರುದತ್ತ 
ನಭಿವೀಕ್ಷಿಸಿದಂ (ನೇಮಿಪು. ೪-೪೬); ಪಲರು ಮುನ್ನಿನ ಬಾಂಧವರು 
(ಹದಿಬ. ೧-೪೧); ಭದ್ರ ಬಾಹುಸ್ವಾಮಿಗಳಂ೦ ಮೊದಲಾಗೆ ಹಲಂಬರಾ 
ಚಾರ್ಯ್ಯಪ್ಪ್ಪೋದಿಂ ಬಳಿಯಂ ಸಮಂತಭದ್ರಸ್ವಾ ಮಿಗಳುದಿಯಿಸಿದರ್‌ 
(ಎಕ. ೫111, ನಗರ, ೩೭-೧೪೪; 1147); ಕಾದಿ ಹಲಂಬರಂ ಕೊಂದು 
ಘನನೌರುಸದಲೆಚ್ಚಾಡಿದನು 
ಹಲಬರ ಕೂಡೆ ಸುಕುಮಾರ (ಕುಮ್ಯಾದ್ರೋ. ೬-೧೨); ಹಲಬರುಂಟೀ 
ರವಿಗಳಿಡಿಗತ್ತಲೆಯ ಮೊತ್ತಕೆ (ತೊರಂ. ೩-೬-೩೧); ಮಾಚಿದೇವನು 
ಹಲರುಮೆಚ್ಚ ಹಲ್ವರೆ ಇಜಕಿದು. (ಎಕ. 1೫, ಬೆಂಗಳೂ. ೨೫-೪; 
ಸು. 1140 7); ನಾಯಕವಾಡಿಗಳು ಹೆಲರೆಂದು ಬೆಂಗೊಟ್ಟೋಡಿದನೆ 
(ಕುವ್ಯಾಡ್ರೊ. ೬-೧೩); ಕಾಪಿನ ಹಲರ ಸಹಾಯದಿಂದ ಧರ್ಮಕ್ಕೆ 
ವೊಂದು ಕ್ಷೇತ್ರವನು ಕೊಡಬೇಕು ಯೆಂದು ಚಿತ್ತೆ $ಸಲಾಗಿ (ಎಇ. XX, 
೮-೩೪; 1556);  ಆರೆಸಿಂಗೆ ಎಲ್ಲಾ ಹೊತ್ತು ಹಿತನಂ ನುಡಿವ ಮನು 
ಸರ್‌ ಹಲವರುಂಟು (ಸಂಚತಂ. ೧೦೨-೧೩); ಹಲವರು ಅದನ್ನು ಬಹಳ 
ಕೆಟ್ಟ, ರೀತಿಯಿಂದ ಉಪಯೋಗಿಸುವುದುಂಟು (ಮುಂಬಯಿ, ೪-೪೦); 
ಪಲಕೆಲವು-: ಅನೇಕ : : ಕೊಂಡಾಡುತಂ ಸಂತಸುಖದಿಂ ಸಲಕೆಲವು 
ದಿನಸನಾ ತೆಅಡೊಳಿರೆ (ಬಸರ, ಭೂಮಿಯ ಚರಾಚರವ 
ನುದ್ಮರಿಸಿ ಪಲಕೆಲವು ಸಾಮಥಣ್ಯಮಂ ತೋರ್ಪೆಂ (ಹದ್ಧರಾ. ೨ ಸೂಚನೆ). 
ಪಲರಂಜೆ ಗಂಡ- ಅನೇಕ ಜನರನ್ನು ಅಂಜಿಸುವ ವೀರ; 
ಒಂದು ಬಿರುದು : ಬೀರತ್ರಿಣೇತ್ರ ಗಜರಾಜಮಲ್ಲ ಸಲರಇಕ್ಲಿ ಗಣ್ಣ 
ಶ್ರೀ ಮತ್ಸ ಲದಂಕಕಾಲ ದೇವನ ಪರ್ಗ್ಗೆಡೆ (ನಿಕ, ಸ, ಮುಳಬಾ, ೫೯-೬; 
ಸು, 9001). ಪಲರೋಡೆ ಗಂಡ -- ಹಲವರನ್ನು ಹೆದರಿಸಿ ಓಡಿಸುವ 
ವೀರ; ಒಂದು ಬಿರುದು: ಪಲರೋಡೆ ಗಣ್ಣ ಇಅಕಿವ ನೊಲಂಬನ್‌ 
ಸಲರೊಡೆ. ಗಣ್ಣ . . . ಕಾಳೆಗ 
ಮುಲ್ಲಂ ನನ್ನಿಯ ಗಂಗಂ (ಎಕ. ಸ, ಶ್ರೀನಿನಾ, ೧೭-೫; ಸು, 1015), 
ಸಲರ್ಮೆಚ್ಛೆ ಗಂಡ-ಬಹು ಜನರು ಮೆಚ್ಚುವ ವೀರ; ಒಂದು 
ಬಿರುದು : ಮಹಾದಂಡನಾಯಕ ಸಲರ್ಮೆಚ್ಚೈ ಗಣ್ಣ (ಎಕ. ೪, 
ಹೆಗ್ಗಡ. ೧೦೪-೧೬; 1057). ಪಲವುಂ ನಾಲಗೆಯುಳ್ಳವಂ - ಅನೇಕ 
ಜಿಹ್ಹೆಗಳನ್ನುಳ್ಳ ವನು ; ಆದಿಶೇಷ: ಪಲವುಂ ನಾಲಗೆಯುಳ್ಳ ವಂ 
ಬಗೆವೊಡೆಂದುಂ ಬಣ್ಣಿ ಸಲ್ಮಾಅನಾ ನೆಲನಂ (ಕಟ್ಟಿ. ೧೯). 
ಹಲವಾರು- ಬಹಳ ; ಅನೇಕ: ಅನರಿಗೆ ಈ ಕೆಲಸವನ್ನು ಮಾಡಲು 
ಹಲವಾರು ಕೊಂದರೆಗಳಿನೆ (ರೂಢಿ). 


(ಎಕ. ೪1, ಟಿಕ್ಕಮ. ೧೫೭-೭; 1195); 


೬-೮); 


(ಎಕ. 11, ೫೦. ೨೮-೨೮ ; 943); 


ಸಲ್ಲ 


[ಜೇ.॥ ತಮಿ. ಮಲ. ಪಲ; ತುಳು. ಹಲವು; ತೆಲು. ಸಲು] 

ಪಲ್ಯ, ಸಳ್ಳೆ (ನಾ). ೧. ಹಣ್ಣು ; ಫಲ. ಪೆಳ್ಳಿ: ೧. ಫಕಾರಕ್ಕೆ 
ಸಕಾರಂ . . . ಫಲಂ-ಪಳಂ, ಫಾಲ-ಪಾಲ (ಕನುದ. ೨೫೫ ಪ್ರಯೋ) ; 
ನರದಕರಾಂ ಬುಜಂ ಮೆಅಕಿನ ಕೆಯ್ಯ ಪ[ಸಾಣಂ.ಫ]ಳಂ ಕಡುರಯ್ಯ 
ಮಾದತೋಳೆರಡಣ ಬಿಲ್ಲ ಕೋಲ ಪೊಸದೇಸೆ ವಿಳಾಸಮನಾಂತ ಯಕ್ಷಿ... 
ಮಾಡುಗನಂತನುತಿಪ್ರಕಾಶಮಂ (ಅನಂಪ. ೧೯). "ಮಾದುಪಳ' 
ಫರಾ. ೨. ಕತ್ರಿ) ಖಡ್ಗ. ೩. ಕತ್ತಿಯ ಅಲಗು, ಮೊನೆ. 
೪. ಲೋಭ : “ಸಳಮಂತದಸ್ತ್ರಶಲ್ಕಂ ಪಳಮಕ್ಕುಂ ವೃ[ರಿ]ಸ್ಟಿ 
ಪಳಮೆನಿಕ್ಳುಂ ಲೋಭಂ” (ನಸ್ತುಕೋ. ೧೩೪೨೯೫). [-ಆಸಂ.ಫಲ] 

ಸಲ್ಕ, ಸಳ್ಕ (ನಾ). ೧. ಒಂದು ತೂಕದ ಪ್ರಮಾಣ; ಮೂರು 
ತೊಲ; ಮೂರು ರೂಪಾಯಿ ತೂಕ; ಐ ಈ ವಿವರಣೆಯ 
ಬಗ್ಗೆ ಅಭಿಪ್ರಾಯಭೇದಗಳಿನೆ : “ಸಿಕ್ಕಿ ಸಲ್ಫೇಳೆಯೆರಡುಮನೊಂದು 
ಪಾಗನುವು ನಾಲ್ಕಾಗೆ ಪಣಮೆಸಿಕೃವು ದಶಂ ತೂಕಕ್ಕೆ ನಿಲ್ಯವೀರೆಂಬಾಗೆ 
ಸಲಮಕ್ಕಾ? (ಮಂಗರಾ, ೧೦೪-೧೧) ; ಅರಿಸಿನದ ಹೇಲು ೧ರ್ಕೈ ಸಲ 
೫ (Mu. IX-i, ೧೬೨-೩೨; 1106); ನಾಲ್ಕುಂ ಕರ್ಸಂ ಪಲಂ 
(ವೃಷಹಾ. ೪-೨೫); ಅನುದಿನನೊಂದು. ಪಲ ಗುಗ್ಗುಳನುನೊಸೆದು 
ಮನಸಿಹಾರಿಗೆ ಮೂಜುವೇಳೆಯೊಳಗರ್ನಿಸುವೆಂ (ಆರಾಚ, ೨-೮-೭೩). 
೨. ಒಂದು ಕಾಲದ ಪರಿಮಾಣ; ಫಳಿಗೆಯ ಅರುವತ್ತನೆಯ 
ಒಂದು ಭಾಗ: ೬೦'ಪಲ-೧ ಫಟಕೆ (ನಾಡಿ)ಎ೨೪ ಮಿನಿಟುಗಳು 
ಅಥವಾ ನಿಮಿಷಗಳು (ಜ್ಯೋತಿರ್ವಿ. ೨೦೧); ಒಂದಂ ಪಲವೂ ಸಾವಕಾಶ 
ಮಾಡದೆ. ತಟ್ಟನೆ ಎದ್ದು ಎದುರಿಗೆ ಕುಳಿತನು (ಸಣ್ಣಕ. ೪11, ೩೩). 
೩. ದ್ರವವನ್ನು ಅಳೆಯುವ. ಒಂದು” ಅಳತೆ. ೪. ಅಡಗು; 
ಮಾಂಸ: “ಪಲಲಂ, ಜಾಂಗಲಂ, ಮಾಂಸಂ, ಪಲಂ . . . ತರಸಂ- 
ಈ ೮ ಮಾಂಸಂ? (ಹಲಾಯು, ಪುಳಿವುದತಿ ಕೀನೇಣಂವುದು 
ಮಿಗೆ `ಕೊಳೆವುದಾ ಪಲ ಪತ್ರ ನೀನದ ಕೊಳಬಹುದೆ (ಶಂಕದಾ. ೧೪-೨೮). 
“ಪಲಾನ್ಸ' ಸರಾ. ೫. ಹುಲ್ಲು; ತೃಣ, ೬. ಒಂದು ಬಗೆಯ 
ಸಸ್ಯ  ಪಾಂಡುತರುಃ- ಪಲ, ಕಹಿಪಡಲ” (ಒಷಧಿ. ೯೪). ಪಳ್ಳ: 
೨. ಒಂದು ಸಳವು ಅತನಿಗೆ ಸಂವತ್ಸರದಂತೆ ತೋರಿ (ತುಳಸೀ. ೧೫೬); 
ಬದು ಸಳವಾಯಿಂತು, ಹತ್ತೂ ಸಳವಾಯಿತು, ಗಳಿಗೆಯಾಯಿತು 
(ಕನ್ನಡಿ, ೧೩೬). [ಸಂ.] 

ಸಲಂಕಷ (ನಾ). ೧. ಮಾಂಸಭಕ್ಷಕ; ರಾಕ್ಷಸ. ೨* ಗುಗ್ಗುಳ. 


೧೦೪೨೯) ; 


೩. ಮುತ್ತುಗದ ಮರ; ಕಿಂಶುಕ. ೪. ಸಿಂಹ. [ಸಂ] 
ಪಲಂಕಷೆ (ನಾ). ೧. ಒಂದು ಬಗೆಯ ಸಸ್ಯ ; ನೆಗ್ಗಿಲು: 
“ಫಲಂಕಸಾ . . . ಗೋಕ್ಷುರಕ$) ವನಶೃಂಗಾಟಿಃ- ಈ ೭ ಪಲ್ಲೇರು 


ಗಿಡದ ಹೆಸರುಗಳು, ನೆಗ್ಗಲು ಹೆಸರುಗಳು” 
೨. ಅರಗು : “ಪಲಂಕಷಾ- ಅರಗು? (ಓಸಧಿ, ೯೨). [ಸಂ.ಸಲಂಕಷಾ] 

ಪಲಂಗ "ಪಲ್ಲಂಗ ನೋ. 

ಪಲಂಗು "ನಲ್ಲಂಗೆ ನೋ. 

ಪಲಂಬು "ಸಲುಂಬು' ನೋ. 

ಸಲಕ (ನಾ). ಫಳಿಗೆಯ ಅರುವತ್ತನೆಯ ಒಂದು ಭಾಗ ; ಪಲ: 
ಒಂದೇ ಒಂದು ಪಲಕದ ಅವಕಾಶದಲ್ಲಿ ಅಸೀಮ ಅಂತರವಾಗಿ ಹೋಯ್ತು ! 

» (ಇಪ್ಟಳೆ, ೪೫೫). [4-ಪಾರ. ಹಂ. ಮರಾ. ಪಲಕ] 

ಪಲಕಾಲ, ಹಲಕಾಲ, ಹಲಗಾಲ (ನಾ). ದೀರ್ಫ್ಥಸಮಯ; 
ಬಹುಕಾಲ: ಪ್ರೀತಿಯಿಂ ಪಲಕಾಲನಾ ರಘುಜಾತನೆನೆ ಧರ್ಮಾರ್ಥ 
ಕಾನುನನೋತು ಸಾಧಿಸಿ (ಸಾಳ್ವ! ಹಲಕಾಲ: ಹೇಸಿ 
ನನ್ನನು ದೂರ ಬಿಸುಟಳು ಮೃತ್ಯು ಬಳಲಿದೆನಿಂತು ಹಲಕಾಲ (ಕುನ್ಯಾಅ. 


, (ಸಿದಾ ೦ತಿ, ೧೩೪). 
ಇ 


ಇ. ೧-೨೬). 


೫೪೦೧ 


30 


40 


46 


ಪಲಗೆ 


೧೪-೨೫) ; ಕರುಣೆ ನಿಲ್ಲದು ಹಲಕಾಲವೀ ಜನರೊಳ್‌ (ನಿಸೀಗೀ. ೧೪-೭). 
ಹಲಗಾಲ ಪ್ರಬಂಧವಿದನ್ನು ಬರೆಯಬೇಕೆಂದು ಭಾವಿಸಿ ಹಲಗಾಲ 
ವಾಯಿತು (ಪಾರ್ತಿಸು. ೫ ಮುನ್ನುಡಿ) ; ಹಲಗಾಲ ಮಳೆ ಹೊಯ್ಸರೂ 
ಮಂತ್ತುಗಳ್ಕೆ ಮೂರೇ ಎಲೆ (ಗಾದೆ). [ಪಲ್ಯ + ಕಾಲ] 

ಪಲಕಲಂ, ಪಲವುಕಾಲಂ (ಅ). ದೀರ್ಫಕಾಲದ ವರಿಗೆ ; ಬಹು 
ಕಾಲದ ವರೆಗೆ: ನಂದನೆಂಬರಸಂ ಪಲಕಾಲನುರಸುಗೆಯ್ಯುತ್ತಿರೆ 

೭೫-೬) ; ಸಲಕಾಲನುಗಲ್ಲ ನಲ್ಲರಿರ್ವರುಮೊಂದೆಡೆಯೊಳ್‌' 
ಕೂಡಿ (ಪಂಸಭಾ. ೪-೧೦೮ ವ); ಮೆಚ್ಚಿ ದಿಚ್ಚೆ ಯಂ ಪಲಳಾಲಂ ವರ್ತಿಸು 
ತ್ತನಿರ್ದು (ವರ್ಧಪು. ೧೦-೧೯ ನ). ಪಲವುಕಾಲಂ : ಪಲವುಕಾಲಂ 
ಪುದುವಾಟಿಕ್ಕೊ ಡಲಾತ್ಮನೊಡನೆ. ಪೋಗದೆ ಕಡೆಗಣಿಸುವುದೆಂಡೊಡುಟಿಕಿದರಂ 
ನಂಬುವುದೇ (ಆದಿಪು. ೩-೬೧). [<:ಪಲಕಾಲ] 

ಪಲಕಿ "ಪಲ್ಲಂಗ' ನೋ. 

ಪಲಕೀರೇಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು: ಜೀವ 
ಹಾಲೇಬಳ್ಳಿ, ಸಲಕೀರೇಸೊಪ್ಪು (ನೈಔಗಿ, ೪9-೮೭೦). 

[ಸಲಕೀರೈ -- ಸೊಪ್ಪು] 

ಪಲಕು "ಸಲುಕ್ಕು' ನೋ. 

ಪಲಕ್ಕಿ "ಪಲ್ಲಂಗ? "ಹೋ. 

ಸಲಗಂಡ, ಪಳಗಂಡ (ನಾ). ಇಟ್ಟಿಗೆ, ಗಾರಿ ಮಂಂತಾದುವು 
ಗಳಲ್ಲಿ ಕೆಲಸ ಮಾಡುವವನು : “ಸಲಗಂಡನೆನೆ ಮುಚ್ಚಿ ಗಂ” 


(ನಡ್ನಾರಾ, 


(ಮುಂಗಣ. ೧೧೧-೪). ಪಳಗಂಡ : “ಲೇಪಕಂ ಪಳಗಡಂ* 
(ವಸ್ತ್ರುಕೋ. ೬೫-೮೩). [Ao] 

ಪಲಗಣ್‌, ಪಲಗಣ್ಣು (py: ೧. ಹೆಲವು ಕಣ್ಣು ; ಅನೇಕ 
ಕಣ್ಣು: ದ್ಮಿ ದ್ವಿಗುವಿಂಗೆ , . ಪಲವುಕಣ್‌, ಪಲಗಣ್‌ (ಶಮದ. ೧೭೭ 


ಪ್ರಯೋ); ಸಲಗಣ್ಣೆಯ್ಗೊ ಂದದ ಪೂರ್ವದಿಶಾಧೀಶ್ವರನೆಂಬಂದದಿನತಿನಿಭ್ರಾ) 
ಜಿಸಿದಂ ರಾಜಪ್ರಭರಾಜಸುತಂ (ಜಯಕಾ. ೨-೬೯). ಸಲಗೆಣ್ಣುಸ 
೨. ಕಣ್ಣಿನ ಒಂದು ಬಗೆಯ ರೋಗ : ನೀರುಗಣ್ಣು ಜಾರುಗಣ್ಣು 
ಮಂಜುಗಣ್ಣು ಪಲಗಣ್ಣ (ಶುಕಸ. ೩೨೮). [ಪಲ + ಕಣ್‌] 

ಪಲಗಣ್ಣ (ನಾ). (ಮೈಯಲ್ಲಿ) ಹಲವು ಕಣು ಗಳನ್ನು ಹೊಂದಿ 
ದವನು; ಇಂದ್ರ; ಸಹಸ್ರಾಕ್ಷ: “ಸಲಗ ಎ ಪುರುಹೂತ 
ನಿಂದಿರಂ” (ಕರ್ಣೂನಿ. ೮) ; ಕಣ್ಗೊಳಿಸಿದನಂತವರ ಸಕ್ಕದೊಳ್‌ ಸಲಗಣ್ಣಂ 
(ಕಬ್ಬಿಕಾ. ೧೬೩) ; ಪಲಗಣ್ಣನ ಸಟ್ಟಿದ ಸತಿ ಸಗ್ಗದ ಲಲನೆಯರೊಳ. 
ಗೋಲಗಮಿರ್ಪಂತೆ (ಜಯಃ. ೨-೧೯). 

ಸಲಗಣ್ಣ ಪದ ಇಂದ್ರಪದನಿ : ಶಿವನಿಂದ ಸಲಗಣ್ಣ ಪದವ ಪಡೆದಲೆ 

(ಪ್ರೌಢಂ. ೮-೯೨). ಪಲಗಣ್ಣ ಜಿಲ್‌. :ಇಂದ್ರ ಧನು; ಕಾಮನ 
ಬಿಲ್ಲು: ಪಲಗಣ್ಣ ಬಿಲ್ಕೊ ಭರ ಕಣ್ಣುಳ್ಳಿ] ಸುವ ಚಿತ್ರ ಬಂಧದ 
ಲರ್ದಂಡೆಯಂ ಕಂಡೆನ್‌ (ಸಂಸನ. ೩೫-೬). [sone+-e,] 

ಪಲಗಣ್ಣು "ಸಲಗಣ್‌' ನೋ. 

ಪಲಗೆ, ಹಲಗೆ, ಹಳಗೆ (ನಾ). ೧. ಮರ, ಲೋಹ ಮುಂತಾದುವು 
ಗಳ ಅಗಲವಾದ ಹಾಗೂ ತೆಳುವಾದ ಸೀಳು: ತೇರ ಪಲಗೆಯಂ 
ಮೆಟ್ಟಿಯುಂ ಪೋಗಿವೋಗಿ (ಸಂಸಭಾ. ೧೩-೫೩ ವು; ಪಡಗೊಡೆಯೆ ಪಲಗೆ 
ಯೊಂದಂ ಹಿಡಿದು . . . ತಡಿಗೆಯ್ದಿದೆಂ (ದಕಕು. ೨-೮೪); ರತ್ನ ತೆತ್ತಿಸಿ 
ದಮಲ ಬೋದಿಗೆ ಲೋನೆ ಪಲಗೆಯೊಳ್ಳುತ್ತಿನ ಕುಚ್ಚು; ಗಳ್‌ ಮೆಲಿಕಿಯೆ 
(ನೋಹತ. ೧೬-೧೫); ಸೆಲಗಟ್ಟಿನ ಪಲಗೆಯನ್ನ ಪ್ಪ ಳಿಸಿದ ಸೊಪ್ಪುಳಂ 
ಕೇಳುತ್ತೆ (ಚಕನಂ. ೭೪-೬). pi ಚದುರಂಗ, ಪಗಡೆ ಮೊದಲಾ 
ದುವುಗಳ ಹಾಸು ಮತ್ತು ಅದರ ಒಂದು ಸುತ್ತಿನ ಆಟಿ: ಆ ಸಲಗೆ 
ಯಂನುಂ ಸೋಲ್ತು ಮಹೀಸತಿ ಚಲದಿಂ ಬಟಾಕ್ಕೆ ಸೋಲ್ರಂ ಗಡಮಾ 


ಪಲಗೆ ೫೪೦೨ ಪೆಲತುಡುಂಕು 
ದ್ರೌಸದಿಯಂನುಂ (ಸಂಸಭೂ; ೭-೪) ; ನಸೆಂತತಿಳಕೆಯಂಂ ತಾ[ನುಮೊ] ಕರ್ನಾಟಕದ ತುಂಬಾ ಈಗಲೂ ನೋಡಬಹುದು (ಕನ್ನಜಾ. ೩೦), 
ಡ್ಲಿಯಾಡಿದರಂತಾಡಿದಾಗಳ್‌ ಚಾರುದತ್ತ ನೊಂದೆರಡು ಸಲಗೆಯಂ ಗೆಲೆ ಹಳಗೆ; ೫. ವಾದ್ಯ ಹಳಗೆ ಮದ್ದಳೆ ೨ (ಸೌಂಣ. 1 
(ಬಂಹರಿ, ೩-೭೦ ನ); ಪೂಡಿದ ಪಲಗೆಗಳನೆಲ್ಲವಂ ಪುಸ್ಕರನೊಲ್ಹಾಡಿ ೪೭೦-೫೨ ; 1482), [ಆಸಂ. ಫಲಕ] 


ಗೆಲಲ್‌ (ನಳಚಂ. ೫೦೬) ; ನನಿತೆಗಂ ಪುರುಷಂಗಮಿನೆ ಲೋಕಕನುಸಾರಿ 
ಯೊನಿಪ ಸಾರಿಗಳಾಗೆ ಸುಪ್ರಸಾದಿಗಳೀರ್ವರನುವಿನಿಂ ಪ್ರಾನೀಣ್ಯವುಂ 
ಪಲಗೆಯಂ  ಮಾಡಿಯತಿಹರ್ಸಡೆಸಕದಿಂದೆ 
"ನೆತ್ತವಲಗೆ' ಸರಾ. ` ೩. ಚಿತ್ರ 
ಬರೆಯಲು ಸಿದ್ಧಪಡಿಸಿದ ಮರ, ಲೋಹ ಮುಂತಾದುವು 
ಗಳ ಸಾಧನ,--ಭಿತ್ತಿ : ಒಂದು ಚೈತ್ಯಾಲಯಮಂ ಮಾಡಿಸುನೆನೆಂದು 
ಪಲಗೆಯೊಳ್‌ ರೇಖೆಗೊಂಡು (ವಡ್ಣ ರಾ, ೧೦೯-೬) ; ಪಲಗೆಗಳೊಳ್‌ 
ಪಲವು ತೆಟದ ನರ್ಣಕ್ರೃಮುದಿಂ ಪಲವುಂ ರೂಪಂ ಬರೆಗುಂ 
(ಬಂಹರಿ, ೩-೨೫); ಶಶಿಮುಖಿಯ ಚಿತ್ತ ನೆಂಬುದು ರತಿಕಲೆಯ ಪಲಗೆ 
(ಭರಚ. ೧೦-೧೨೦). ೪. ಒಂದು ಬಗೆಯ ಗುರಾಣಿ,-ಹರಿಗೆ: 
ಯುದ್ಧ ದುಳ್‌ ಉಜಿಕೀಲಿಚ್ಚಿ ದನಂಬುವಾಳ್ಪ ಲಗೆಯುಳ್ತಟ್ಟು ಟ್ಟು ನಲ್ಪ ನ್ನ 
ಹಿನ್‌ ಮಟಾಮೋಗೀಶ್ವರನುಳ್ಳಿ ಕದಿ ತಣಿದ (ಸೌಇಇ. IX-i, ೩೯೨-೩; 
8ನೆಯ ಶತ); ಪಲಗೆಗಳಂ ಪೊಳೆಯಿಸಿ ಕಡಿತಲೆಯಂ ಜಡಿದು (ಜಗವಿ. 
೧೨-೧೭); ಕಕ್ಕಡ ಕಡಿತಲೆ ಸಟ್ಟಿ ವಂಕುಡಿವಿಡಿದೊಕ್ಕಯ್ಯ ' ಸಲಗೆ 
ಪೆರ್ಬಡಿಗೆ ಎಕ್ಕಟಗರ ಮೇಲೆ ಚಿಮ್ಮುವ ಚಮರವ ಲೆಕ್ಕವ ಮಾಡುವರಾರು 
(ನೋಹತೆ, ೪೦-೧೫). ಹಿ ೪: ಬರೆಯಲ್ಮೇಣ್ಮಚ್ಚ ರದಿಂ ಕರೆಯಲ್ಮೇ 
ಣ್ಯಯ್ಲೆ ಪಲಗೆ ಬರೆ ಕಾನ್ಯಕಲಾಸರಿಣತೆಯೊಳ್‌ ಖಟ್ಗ ಪರಿಣತೆಯೊಳ್‌ 
ಭಾಳನೇತ್ರನೆನಿಪಂ ಜನ್ನಂ (ಅನಂಪ. ೧-೫೪). ೫. ಒಂದು ಬಗೆಯ 
ಚರ್ಮವಾದ್ಯ ; ತಮಟೆ:  “ಪಲಗೆ-ಫಲಕ ಇ ಹಲಗೆ, ಡೋಲು” 
(ತದ್ಭಕೋ, ೨೫). ಹಲಗೆ; ೧. ರಕುತದ ಧಾರೆ ನಾದಿತು ರಥದ 
ಹಲಗೆಗಳ (ಕುನ್ಯಾಬ್ರ್ಯೋ- ೬-೨೭೬); ಆ ಕಾಯಿ ಬೆಂದು ಕಡುಗೌರಾದ 
ಹದನನಲಾದಿಳುಹಿ ಹಲಗೆಯೊಳಿರಿಸಿಕೊಂಡು  (ಸೂಸಶಾ. ೫-೨೭); 
ಮಂತ್ರಿಸಿದ ಹಲಗೆ ಕೊಡುತ್ತೇನೆ, ಕೊಟ್ಟಿ ಗೆಯಲ್ಲಿಟ್ಟು ಬಾ 
(ಪ್ರಶ್ನೆ. ೬೧). ೨. ಹಲಗೆಯೆನೀಯದೆಯಂಂ ನುಟುನಲಗೆಯನೀಯದೆ 
ಯುಮಣ್ಣ ಸೋದಸೆನೆಂಬೀ ಗೆಲವು ಗೆಲವಲ್ಲ ದಾನೀ 
ನೆಲನಂ ನಿನಗೀಯೆನೆಂಬುದುಂ ಧರ್ಮುಸುತಂ (ಮಹಾನೇ. ೧೦-೧೧); 
ಓಡಲೇಕಿನ್ನೊಂದು ಹಲಗೆಯನಾಡಿ ನೋಡುನೆನೆಂಬನೊಲು 
ಕೈಮಾಡಿದನು (ಕುವ್ಯಾಗ, ೨-೩೪) ; ವಿಗಡ ಪುಸ್ಕರನೃಪನು ಗೆಲಿದು 
ಹಲಗೆಯೊಂದಜಲಿ (ನಳಚ. ೪-೨೯). ೩. ಧರೆ ಹಲಗೆ ನೃದ್ಧಿಯಾದುದು 
ಧರಣಿಯ ಮೇಲಿರ್ದ ಮರನೆ ಲೆಕ್ಕಣಿಕೆ ಗಡಾ (ಛಂದೋಂಬರಿ. ೧-೩೦ 
ಅಡಿಸದ್ಯ); ಆ ಕಡನರದ ಮೇಲೆ ಕನಿದಿರ್ದ ಶಾಸನದ ಹಲಗೆಗಳಂ 
ತೆಗೆಯೋದಿ (ಪುಣ್ಯಾ ಸ್ರ. ೭-೬೮ ನು; ನಭೋಂಗಣದ ಹಲಗೆಯ ಮೇಲೆ 
ದೀಪ್ಪಾಕ್ಷರಗಳಿಂದ ಕೆತ್ತಿರುವ ಸದ್ಯಕ್ಕಿಂತಲೂ ಸೊಗಸಾದುದು 
ಬೇರೊಂದುಂಟಿ! (ಜ್ಯೋತಿರ್ವಿ, ೫). ೪, ಸಮಚಿತ್ತ ನೆಂಬ ನೇನುದ 
ಹಲಗೆಯ ಸಿಡಿದು ಶಿನಚಿತ್ತ ವೆಂಬ ಕೂರಲಗ ಕೊಂಡು (ಬನನ. ೭೨೫) ; 
ಕಠಾರಿಯ ಮಸೆನ ಹಲಗೆಯ ಬಲಿನ ಸುರಗಿಯ ಬಸೆಯ ಬೆಳೆಸುವ ವೀರ 


(ಆರಾಚೆ, ೨-೮-೩). 


ಮುಂತಾದುವುಗಳನ್ನು 


ಭಟಿರೊಪ್ಪಿ ದರು ಕಟಿಕದಲ್ಲಿ (ಕುನ್ಯಾಭೀ,.. ೫-೩೦) ).. ಹರಿಗೆ 
ಕತ್ತಿ... ಹಲಗೆಯನು ಭರದೆ ಪಿಡಿದು ಪರಿವಾರ ನಡೆದುದು 
(ಆಂಜಚ, ೬-೭೨); ಹಿಡಿದುಕೊಳಿ ಮಟ್ಟುಗಳ, ಹಲಗೆ 
ಕತ್ತಿಯನು (ಇಂಗೀತ. ೧೬-೨೪), ೫, ತಟಕಂಕಟ ಧಿಕೃಟಿ 


ತಟೆಕನಸುನೆ ಹಲಗೆಯ ಶಬ್ದಂ (ಕುಂಬಅ, ಹ, ೨೫೪-೨೮) ; 
ಹಳ್ಳಿಗರು ಡೊಳ್ಳು, ಹಲಗೆ, ದನ್ಮುಡಿ,- ದಪ್ಪ, ಟುನುಕೆ 
ಮೊದಲಾದ ವಾದ್ಯಗಳನ್ನು ಬಾರಿಸಿಯೂ . . , ಕುಣಿಯುವುದನ್ನು 


40 


45 


ಸಲಗೆಗಂಟ (ನಾ). (?) : ಮನೆದಾಣಮಂಂ ಪಲಗೆಗಣ್ಣಂ ಮೊದಲಾಗೆ. 
ಕಟನಿಯುಂ ವಡಗಣ್ಣೂ ಸೀಮೆ ಸೆರಮುಬಕ ಪಡುವಣ್ಣಾ ಸೀಮೆ ತಣವಳ್ಳಿ 
(ಎಇ, ೫೫1, ೨೯-೧೧; 8ನೆಯ ಶತ). [?] 

ಪಲಗೆಗಟ್ಟು (ನಾ). ಹಲಗೆಗಳನ್ನು ಜೋಡಿಸಿ ಮಾಡಿದುದು : 
ಅರಲ್ಲ ತಾವರೆಯ ತಣ್ಣಿಲೆಯ ಸಲಗೆಗಟ್ಟ ನೋವರಿಗಳೊಳಗಣ ಕಪ್ಪರ 
ನಳಿಕಿನಳನಟ್ಟಿ ಜಗಲಿಗಳ ಮೇಲೆ ಪಸರಿಸಿದ ಕುಸುಮದೆಸಬಿ ಪಸೆಗಳೊಳಂ 


(ಚಂದ್ರಪು. ೭-೯೫ ವ); ಸಂದುವಿಡದಂತೆ  ತರಂಗೊಳಿಸಿ ರಚಿಸಿದ 

ಕರ್ಣಿಕಾಠಡ ಪಲಗೆಗಟ್ಟ ನೆಡೆಯೆಡೆಯೊಳಳನಟ್ಟ  ಎಸಳ್ಗಳಂ ನೆಗಸಿ 

(ಉಜಕೇ, ೧೦-೩೧ನ). [ಪಲಗೆಕಟ್ಟೂ,] 
ಪೆಲಗೆಜೂಜು (ನಾ). ಪಗಡೆಯ ಜೂಜು: ಸಲಗೆಜೂಜಾಡಿದೆಂ 


ಸೂಳಿಗೆಯ್ದೆ ೦ (ಅರ್ಥಕೀ. ೫-೩೬). [ಹಲಗೆ ಜೂಜು (ಆ ಜೂಡು)] 
ಪಲಗೆರ್ದೆಯ (ನಾ). ಗುರಾಜಿಯಂತಹ (ನಿಶಾಲವಾದ)" ಎಜಿ 
- ಯುಳ್ಳ ವನು : ಸಲಗೆರ್ದೆಯಂ, ನಿಡುವಣೆಯಂ, ನುಣ್ಮೊಡೆಯಳ್‌ 
(ಶೆಬ್ದಾನಂ. ೩೨೮ ಪ್ರಯೋ). [ಪಲಗೆ--ಎರ್ದೆ---ಆ] 
ಸಲಗೆನಿನ್ನಣ (ನಾ): : ಗುರಾಣಿಯನ್ನೊಡ್ಡುನ ಒಂದು, ಬಗೆಯ 
ಕೌಶಲ: ಗರುಡಿಯೊಳಗೆ ಪಲಕೆಲಂಬರ್ಪಲಗೆವಿನ್ನಣಂಗಳೊಡನೆ ಕಾನನ 
ಪರ್ವತದಂತೆ ಮಾರಚಿತ್ರಭಿತ್ತಿಯೊಳ್‌ ನಿಡಿಯುತ್ತುವಿಂರ್ದ ಕಡುಗಲಿ 
ಕೇಳ್ಳು (ಅನಂಪು. ೧೧-೪೮ ನ). [ಪಲಗೆ-- ಬಿನ್ನ ಣ( ಎಬಿನ್ನಾ ಣ)] 
ಪಲಗೋರು (ನಾ). ವ್ಯವಸಾಯದ ಒಂಡು ಉಪಕರಣ ; ಹತ್ತ 
ರಿಂದ ಇಪ್ಪುತ್ತರವರೆಗೂ ಹಲ್ಲುಗಳಿರುವ ಕುಂಟಿ ; ಜಂತಗುಂಟಿ; 
ಹೆಲುಬೆ: ನಾಲ್ಕುಬೆರಳು ಅಗಲನಾಗಿ ನೊನೆಯಾದ ಹಲ್ಲುಗಳನ್ನು 
ಹತ್ತು ಹನ್ನೆರಡು ಇಪ್ಪತ್ತ ರನರೆಗೂ ಅದರ ಅನುವರಿತು ಹಲ್ಲುಗಳನ್ನು 
ಹಾಸಿರುವ ಕಂಂಟಿಗೆ ಅಲಕುಕುಂಟಿ ಹಾಗು ಪಲಗೋರು ಎಂಬ ಹೆಸರು 
(ಕೃಷಿಪ್ರ. ೫೬). 
[ಪಲ್‌ 4 ಗೋರ್ಯು./ತೆಲು, ಸಲಗೋರ್ರು, ಸಲಗಾರ್ರು] 
ಸಲಚ್ಛೊಗೆ (ನಾ). ಒಂದು ಊರಿನ ಹೆಸರು : ವೈಶಾಖಪೌರ್ಣ 
ಮಾಸ್ವ್ಯವರ್‌ ಪಲಚ್ಛೊಗ್ಗೆ ನಾಮಗ್ರ್ರಾಮಂ (ಮೈಆರಿ, ೧೯೧೮, ೧೨-೧೩; 
6ನೆಯ ಶತ). [1] 
ಸಲಟಿಣ, ಸಲ್ಫನು, ಸಲ್ಪನು (ನಾ). ಸೈನ್ಯದ ದಳ; ಪದಾತಿ 
ದಳದ ತುಕಡಿ; . ಪಟಾಲಂ: ರಣಮಸ್ತಖಾನನ ಆ ಎರಡೂ 
ಸಲಟಿಣಗಳಲ್ಲಿ ಮುಸಲ್ಮಾನರ ಯಾವತ್ತು ಪ್ರಕಾರದ ಆಯಂಧಗಳಿದ್ದವು 
(ಕನ್ನಡ. ೩೧೬), ,ಪೆಲ್ಫನರ ; ಇಂಗ್ಲೀಷರು ತನ್ಮು ಫಿರಂಗಿ ಬಂದೂಕು 
ಗಳನ್ನು ಹಾರಿಸುವುದಕ್ಕೆ ಮೊದಲೇ ಅವರ ಸಲ್ಪನುಗಳನ್ನು ಕತ್ತರಿಸಿ 
ಬಿಟ್ಟಿ ನು (ಒಡಕ. ೬೯). ಪೆಲ್ತನು: ಪೋಲಿಸರು ಪದ್ಧತಿಯಂತೆ ತಮ್ಮ, 
ಪಲ್ತನುಗಳ ಸಮೇತ ಬಂದು (ದುಸಾರ. ೩೪). "ಪಟಾಲಂ' ಪರಾ, 


[೯-ಪೋರ್ಚು. ಇಂ. ?146008,/ಕಾ೦. ಸಲ್ಪನ್‌; ಮರಾ. 
ಪಲಟಿನ್‌, ಪಲಟಿಣ"] 
ಸಲಶೀಗೆಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ: (ಸೈಔಗಿ. 
೫೦-೯೯೪). [ಸಲತೀಗೈ ಬಳ್ಳಿ ] 
ಸಲತುಡುಂಕು (ಕ್ರಿ). (?) : ಗೊಟ್ಟಗಾಯಣಿಯರ. ಕಾಯೆಗಳ್ಗೆ 
ತಲೆದೂಗುವ ಸನೆನದಿಂ ಕೊಡಂಕೆಯೊಳ್‌ ಪಲತುಡುಂಕಲಜಕಿಯದ 


ಸಸುಳೆದುಂಬಿಗೆ ಕನ್ನವುರದ ಚೆನ್ನೆಯ್ಲಿಲ ಮಕರೆಂದರಸನುಂ ಸಾರ್ಚು 
ನಂತೆಯಂಂ (ಅನಂಪು. ೪-೭ ನ). [1] 


ಸಲತೆಣ. 


ಪಲತೆಅ (ನಾ). ಹಲವು ರೀತಿ ; ಅನೇಕ ಬಗೆ: ಇಂತು ಪಲಕೆಅಜೆ 


ಕೋಟಿಲೆಗೊಳುತಿರ್ದಪಂ (ಕಾದಂಪೂ, ೮೯೪); ಕೆಲಬರ್‌ ಪಲತೆಜದಿಂ 


ಜಡಿಯೆ  (ಸುಕುನಾ. ೪-೬೦) ; ಜಗದಧಿವಲ್ಲಭನಂ ಲಡ್ಲೂಗೆಯಿಂ 
ಸಲತೆಜದ ಪುಸ್ಪದಿಂ ನಾನಾ ಪತ್ರಗಳಿಂ ಪೂಜಿಸಿ (ಧರ್ಮಾಮೃ. ೧-೧೦೭), 
[ಸಲ +38] 


ಪಲದಿನಸ (ನಾ). ಅನೇಕ ದಿನ; ಬಹಳ ಕಾಲ: ಪಲದಿನಸಂ 
ಸೂಬ್ಬಿ ಡೆಯದೆ ಕರೆವುದರ್ಕಾಸೆನಟ್ಟು ಮಾತಟ್ಟ ದ ಕೆಳೆಯನನೆಮ್ಮಬ್ಬೈಯ 
ನೊಡಂಬಡಿಸಲಣ್ಮೆನೆಂದು ಪೋಗಲ್ವೇಟ್ಸು  (ರಾಂತಿಪು. ೮-೭೭ ನ); 
ಪಲದಿನಸ ನೀಲಾಂಜನೆಯೊಳಿಂತೊಲಿದಿರುತೆ. (ಸಾಳ್ವಭಾ, ೧೪-೪೯). 


[ಪಲ್ಯ 4 ದಿನಸ] 

ಫಲದೆಅಕಿ (ನಾ). ಒಂದು ಬಗೆಯ ತೆರಿಗೆ: ತಗಡೂರಿಗೆ ಸಲುನ 
ಸ್ತಳಸುಂಕ . . . ಮುನೆನಣ ಆಡದೆ? ಸಕೆದೆಲ್‌ ಸಲದೆಅಕೆ, , . ಸರ್ವ 
ಸ್ವಾಂಮ್ಯುವನು ಆಗುಮಾಡಿ (ಎಕ. ?11 (8), ಸಂಜನ. ೩೩೮-೧೬; 
1530), [ಪಲ + ತೆಜಕ್ಕಿ] 


ಫಲಪಗಲು "ಸಲನಗಲು' ನೋ. 

ಪಲಸರಲು (ನಾ). ಹಲವು ಬಗೆಯ ಹರಳು, -ರತ್ಸು : ಬಲುನೆಸದ 
ತೊಡವು ಪಲಸರಲು ಮಿಸುನಿವಸನ ಪರಿಯಣದಂಗಡಿಯ ಸಾಲ್ಮುಸುಗ 
ಲೊಪ್ಪಿ ದುದಾ ಪೊಳಲು (ಸೇವಿ:ಸಂ. ೧-೮೨). 

[ಪಲ್ಯ + ಪರಲಂ, ( ಎಪರಲ್‌)] 

ಪಲಪು (ನಾ). “ಹಗ್ಗವನ್ನು ಹೊಸೆದು ಅದನ್ನು ಮೂಗು ದಾರಕ್ಕೆ 
ಸಿಕ್ಕಿಸಲು ಅನುಕೂಲವಾಗುವಂತೆ ತುದಿಯಲ್ಲಿ ಎರಡು ಭಾಗ 
ಮಾಡಿ ಒಂದಕ್ಕೊಂದು ಸೇರಿಸುವಂತೆ ಮಾಡಿದ ಉಂಗುಟ್ಕ 
ಕುಣಿಕೆ” (ನನ್ನೂರು. ಕೋಶ): ಪಲಪು ಹಾಕಿದ ಹೊಸಹಗ್ಗ 
ನಾಗವಾಸದ ಮೇಲಿಟ್ಟದ್ದೀನಿ; ಕಪ್ಪೆತ್ತಿನ ಹಗ್ಗ ಕಿತ್ಹೋದರೆ ಹಾಕು 
(ನನ್ನೂರು. ೨೪೬). [-ತೆಲು. ಪಲುಪು] 

ಪಲಬಗೆ "ಪಲವಗೆ' ನೋ. 

ಸಲಬಿರುದು (ನಾ). ಅನೇಕ ಪದವಿ, ಗೌರವ: ತೊಂಗಲ್ಫಂಟಿಯ. 
ಚಜೋಡುಶಂಖದ ಜಗಜಂಪಿನ ಸತ್ತಿಗೆಯ ಸಲಬಿರುದುಗಳ್ನೈಗಳ್ತೆ ನಡೆಯೆ. 
(ರಾಜಕೇ. ೬-೧೧ ವ). [ಪಲ ಜಿರುಡು] 

ಫಲಬು "ಸಲುಂಬು' ನೋ. 

ಸಲಮಾತು "ಸಲವಾತು' ನೋ. 

ಸಲನೊಗ (ನಾ). ಅನೇಕ ದಿಕ್ಕು ; ಹಲವು ಜೆಸೆ: ಜಿಸೆದೆಸೆಗಳಂ 
ಮೊಗೆನೊಗೆದು ಮೊಗಸಿ ಸಲನೊಗದೊಳವ್ವಳಿಸಿ ಪುಟನೆಗೆನೆಗೆದು ನೆಗಳ್ಳು 
೬ * ೬ ಎಲ್ಲರಂ ದಹಿಸತೊಡಗಿದುದು ದಳ್ಳುರಿ ನರನ ಬಲದೊಳು. (ಚೈಮಿಭಾ, 
೮-೩೯). [ಪಲ + ನೊಗ] 

ಪಲರೂಪು, ಸಲವುರೂಪು (ನಾ). ಹಲವು ರೂಪು; ಅನೇಕ 
ಆಕಾರ: ರತಿ ಸಲರೂಪಾಂತಂತೆಸೆನ ಸುರಸುದತಿಯರ್‌ ಕಳಸ ಕನ್ನಡಿ 
ನಿಡಿದಿದಿರೆಳ್ತರೆ (ಕಬಕ: ೫-೫೭ ನ). ಹಲವುರೂಪು : ದಿನನನುಪಟಳ 
ದಿಂದೆ ನೆಲೆಗೆಟ್ಟು ಸಲವುರೂಪನೆ ತಾಳ್ಡು . . . ಕಾರೊಡಲ ಬೇಡವಡೆ 
ಬೇಂಟಿಗೆ ವಿಸಿನದೊಳ್ಳೆ ತರುತಿರ್ದುದು (ಜೈಮಿಭಾ, ೨೮-೪೦) ; ಪಶ್ಚಿಮಾ 
ಚಲಂ ಪಲವುರೂಖಾಂತು ನಡೆಗೊಳ್ಳಂತೆಯನಿಂ (ರಾಜಶೇ, ೧೩-೭೭ ನ). 

[ಪಲ್ಯ ರೂಪು] 

ಪಲರ್ಮೆ (ನಾ). ಅನೇಕ ಸಲ; ಹಲವುಸಾರಿ: “ಒಮ್ಮೆ. . . 
ಪಲರ್ಮೆ-ಇವು ಎಣಿಸುವ ಸೂಟಕೊಳ್‌ ವರ್ತಿಪುವುಗ (ಕಶಸಾ. ೬೮-೫೩೦); 
ಸಮಸ್ತ ವಸ್ತು ವಂ ಕುಡುನ ಪಲರ್ಮೆಯಿಂ ಪರಸಿ ಸೇಸೆಯನಿಕ್ಳುವ . . - 
ಬಹುಪ್ರಕಾರಜನಸಂಕಟಿನೊಪ್ಪಿ ದುದಾ  ಪ್ರಯಾಣದೊಳ್‌  (ಅದಿಪು. 


೫೪೦೩ 


25, 


30 


35 


48 


ಪಲನರ್ಥ 


೪-೫೭) ; ಮನೋಭವನಂ ತೆಗೆದಬ್ಬ ಕೊಂಡು ಪಲರ್ನೇಯಖಂ ಪರಸಿ 
(ನೇಮಿಪು. ೭-೧೩೨ ನ) ; ಒಂದು ಮೊದಲಾದ ಸಂಖ್ಯಾವಾಚಿಗಳಿಗೆ ಆವೃತ್ತಿ 
ಎಂಬರ್ಥದಲ್ಲಿ ಮೆ ಸೇರುವುದು ., . ಸಾಸಿರ್ಮೆ, ಪಲರ್ಮೆ (ಕೈಪಿಡಿ, ೫೨)* 
[ಆನಲ್ಯ +-ಮ್ಮೆ] 
ಪೆಲಲ, "ನಲವಲ' ನೋ. 
ಪಲಲ್ಮ (ನಾ). ೧. ಮಾಂಸ; ಬಾಡು: ಲಲನಾರೂಸನಿದಿನಿತುಂ 
ಪಲಲಮಯ್ಯ ೦'(ಉಸಾರ, ೨೮-೧೬೬) ; ಮತ್ಸ್ಯ ಹರಿಣಪಲಲಂಗಳಂ . , . 
ಆ ವನಿತೆಯೊಳು ಕೂಡಿ ತಿಂದು (ವೀಕೈಫು. ೨-೬-೧೫) ; ಎಲುಗಳ ರಾಸಿ 
ಪಂದಲೆಗಳ ಇಡುಗೂಡೆ ಪಲಲದ ಪುಂಜ (ಗೊನ್ಮುಚ ೭೯೫). 
೨. ಕೆಸರು; ಕೊಚ್ಚಿ. ೩. ದೈತ್ಯ; ರಾಕ್ಷಸ. [ಸಂ] 
ಪಲವಂಗೆ,, : ಹಲವಂಗ (ನಾ). ಹಲವು ರೀತಿ; ನಾನಾ ಬಗೆ: 
ಪಲವಂಗದಲ್ಲಿ ಕೊಂಡಾಡುವರು (ಬಸಪ. ೨೫-೩). ಹಲನಂಗ: 
ಹಲನಂಗ ಗುಣಜೆನನೊಬ್ಬರಸು ತಲೆಯಿಲ್ಲದವನೊಬ್ಬ ಪ್ರಧಾನಿ (ಪರಂದ. 
೩-೧೭೭-೧) ; ಹಂಬಲಿಸುತ ಹಲನಂಗದಿ ಹಗಲಿರುಳೆಂಬಂದ ತಿಳಿಯದಳಲುತ 
[ಪಲ, + ಅಂಗ] 
ಪಲನಂದ, ಹಲನಂದ (ನಾ). ಎ ಪಲವಂಗ : ಶಿನನ ಚಾರುಕೃಪೆಯಂ 
ಫಡೆವುದೇ ಮಂತ್ರವೆಂದು ನಿಶ್ಚಯಿಸಿ ಪಲವಂದದಿಂದಂ . , . ಒಡಂಬಡಿಸಿ 
ಪಲನಂದದಿಂದಾತ್ಮರಿರಲೊಂದೆಂಬಂದಾಗದದು 
ಯಂಕ್ರಿಯಿಂ ಪ್ರಸಿದ್ಧಂದೋಣಕಿ ಭೀದವಿಹುದಾಗಿ (ಅನುಸಾ. ೩-೪). 
ಹಲನಂದ : ಗುರುವು ಈ ತೆರದಿಂದಲಿರಬೇಕಲ್ಲದಲೆ ಹಲವಂದ ಬೀಳುವ 
ಗುರುವೆ (ಬಿಜ್ಜ ಪು... ೮೩-೩೩); ನಾಡಿನ ಹಲವಂದದ ಮುನ್ನಡೆಗಾಗಿ 
ಜೀವನವನ್ನು ಸಮರ್ಪಿಸಿ (ಮೋಳಿಮಾ, ೧೫೩ ಪ್ರಸ್ತಾ ನನೆ). 
[ಪಲ್ಯ + ಅಂದ] 
ಸಲವಕ್ಕೇನಿ (ನಾ). ಒಂದು ಪ್ರದೇಶದ ಹೆಸರು: ತತಃ ಪಲವಕ್ಕೇನೀ 
ಸೀಮ್ನಾವರ್‌ (ಎಕ. ೪111, ಸೊರಬ. ೩೩-೮; ಸು. 420). [7] 
ಪಲನಗಲು, ಪಲಪಗಲು (ನಾ). « ಪಲದಿವಸೆ; ಹರನ ಸಾಹಸ 
ಕಂಜದೆ ಪಲವಗಲು ಮಂಪ್ಪುರ ಪಡಿಬರಿಸಿ ಪೋರಿದುದು (ಹೆದಿಬ. ೨-೪೮). 
ಪಲಪಗಲು : ಪಲಪಗಲಿಂದನೆ ಕೀಲಿಸಿ ಕೆತ್ತಿರ್ದ 'ಕುಲಿಶದ ಪಡಿಯ 
ನೋಡಿದನು (ಶ್ರೀಪಾಲ. ೬-೬೪). [ಸಲ + ಪಗಲು( ಎಪಗಲ್‌)] 
ಫಲವಗೆ, ಪಲಬಗೆ (ನಾ). ಎ ಪಲವಂಗ : ಅಲಸದಿ ನಾಣ್ಣದಂಜದೆ 
ಯಳುಕದೆ ಪೇಳು ಸಲವಗೆ ಕಬ್ಬದೊಳ್ಳು ಗಳ (ಹದಿಬ ೧-೨೯), 
ಪೆಲಬಗೆ: ಸುನರ್ಣಸಳಿಯ ಪಳದಿಯ ಜೋನೆಗವಳಿಯ ಪಲಬಗೆಯ 
ಸಲ್ಲಣದ ಪಕ್ಳಜಲ್ಲಿಯ ಪದ್ಮರಾಗದ ಪಾವುಡದ ಸರಂಠವಣೆ ಪಸರಿಸೆ 
ಪಲಬಗೆಯ ಬಲೆಗಳಿಂದಂ . . . ಎಸಗೆ ಬೇಂಟಿ 
} [೫ಲ, ಬಗೆ] 
ಪಲನಣ್ಣ (ನಾ). ಅನೇಕ ವರ್ಣ; ಪಲನಣ್ಣದ ಗವಸಜಿಗೆಯ 
ಕೋಟಿಗೆ ನೆಲೆಗೊಳಿಸಿದರೆಂಬಂತೆ ಸಲೆ ಮೆಟಕಿದವು ಬಣ್ಣ ಪರಿಯ ಹರಿಗೆಗಳು 
ಬಳಸಿ ಕೋಟಿಯ ಮೈವಸದೊಳು (ಕುರಣಸ90, ೧೦-೩೯). 
[ಪಲ -ಬಣ್ಣ] 
ಪಲನಯಣ (ನಾ). ಅನೇಕ ದಿನದ ಪ್ರಯಾಣ: ಸಲನಯಣದ 
ಮೇಲೆ ಜನನಿಯ ನೋಲ್ಟೆ 0 (ಜೀನಂಸಾಂ. ೧೫-೩೯). [ಸಲ ೬ ಪಯಣ] 
ಪಲವರಿ (ನಾ). - ಪಲವಂಗ : ನೆಲಕೆ ಬಾಗಿಸಿದ ಸಲನರಿಯ ಡೆಂಕಣಿ 


(ಶತೆಸಾಂ. ೩೪-೮೩), 


(ಪದ್ಮರಾ, ೧೦-೨೧೮) $ 


(ರಾಜಶೇ, ೬-೧೧ ನ) ; 


ಗಳಂ (ಹಾಲಾಸ್ಯ, ೩-೮-೧೧). 


ಕನಣಿ . , . ತಳಿಯ ಮರದ ಗೊಂದಣದ ಸಂನರಣೆಯಿಂದಾ ಕೋಟಿ 
ಕಣ್ಣೊಪ್ಪಿತು (ಸಮ್ಮುಜೌ. ೮-೨೪). [ಪಲ್ಯ 4 ಪರ] 

ಸಲನರ್ಥ, ಹಲವರ್ಥ (ನಾ). ಅನೇಕ ಅರ್ಥ; ಹಲವು 
ಬಗೆಯ ಅರ್ಥ: ಒಂದು ಶಬ್ದಕ್ಕೆ ಪ[ಜಾಸಂ.ಹೆ]ಲನರ್ಥನುಂ 


ಸಲನಲ 


ಪ[ಗಾ ೮90. ಹ]ಲವರ್ಥಕೊಂದು ಶಬ್ದಂ ನುಡಿವ ಬೆಡಗುವಿಂ ನಾನಾರ್ಥ 
ಮೆಂದು ಪೇಟಿಕ್ವಿಂ (ಮಗಂ. ೧೩೮-೧), ಹಲವರ್ಥ : ಮೇಲಿನ 
ಪ್ರಯೋಗದ ಪಾಠಾಂತರನನ್ನು ನೋಡಿ. [ಪಲ + ಅರ್ಥ] 
ಪೆಲವಲ, ಪಲಲ,, ಪಲ್ಲಲ (ನಾ). ಸಣ್ಣ ಕೊಳ್ಳ ಹೊಂಡ: 
“ಪುರಹೊನಲ್‌ ಬೆಂಚೆ ಪಲನಲಮೆನಲ್‌ ತಾನಲ್ಪ ಸರಸಿ? (ಶಬ್ದಮಂ, ೩೬). 
ಸಲಲ, “ಬೆಂಚೆ ಸಲಲಮೆನಲ್‌ ತಾನಲ್ಪಸರಸಿ?, (ಕಬ್ಬಿ ಕೈ. ೧೨). 
ಪಲ್ಲಲ: “ಪಲ್ಲಲಮೆಂದುಂ ಬೆಂಚೆಯೆಂಸು ಅಲ್ಪಸರೆಸಿ” (ಕರಸೂ. 
೫೩-೧೬೦). [ ಆಸಂ.ಸಲ್ವಲ./ಪ್ರಾ.ಪಲ್ಲಲ] 
ಪಲನಸತಿಗೆ (ನಾ). ಚಿಗುರು, ರತ್ನ ಮುಂತಾದುವುಗಳಿಂದ 
ಅಲಂಕರಿಸಿದ ಕೊಡೆ,--ಛತ್ರಿ : ಕನಕದಂಡದ ಚನಕ ಸದಕ 
ಹಳತಾದಡೆ ಹೊಸತ ಮಾಡಿಸುವನು ದೇವರ ಪಲನಸತಿಗೆ ಹಳಂದಡೆ ಹೊಸ 
ಪಟ್ಟಿಗಳ [ಹೊಲ್ಲಿ]ಕ್ಳುವನು (ಸೌಣಣ. 13-11, ೪೧೭-೪೪ ; 1377). 
[p ಇದು "ಪಲ್ಲವಸತ್ತಿಗೆ' ಎಂಬುದರ ಅಸಲಿಖಿತ] 
ಪಲವಾಡು (ಕ್ರಿ). ಹಲವು ಮಾತನ್ನು ಹೇಳು; ಹೆಚ್ಚು ಮಾತ 
ನಾಡು ; ಬಗೆಬಗೆಯಾಗಿ ಮಾತಾಡು: ಈ ಸುರಸಭಿಯೊಳ್‌ ಪಲ 
ದು) ನೆನ್ನ್ನ ನಾಲಗೆ ಬಲಸ್ಕೃನೊರ್ವಂಗೆ ಜೀಯ ದೇನೆಂದ 
. ೧೨೧೦೧) ; ಅಂತು ಸಿಂದು ನೋಡಿ ಪಲುಂಬಿ ಪಲವಾಡಿ 
(ಗದಾಯು. ೫-೪ ವ); ನೊಂದು ಪಲುಂಬಿ ಪಂಬಲಿಸಿ ಮೇಣ್ಪ ಲವಾಡಿ 
ಬಳಲ್ಲು ಬಾಡಿ (ರಾಜಶೇ. ೧೩-೧೩೪). [ಪಲ, *ಆಡು,] 
ಪಲವಾತು, ಪಲಮಾತು, ಪಲವುಮಾತು, ಹಲವುಮಾತು (ನಾ). 
ಅನೇಕ ಮಾತು; ಹೆಚ್ಚು ಮಾತು : ಪಲವಾತದೇನಿಲ್ಲಿಯೆಂ ಮಡಗಿದೆಂ 
ರೆಸಮನೊಲವಿನಿಂ ಕುಡುವುದೆನೆ (ಆಚ. ೨-೧೩-೨೦). ಪಲಮಾತು : 
ಮಾತುಕಾಜಿತನದಲುಲಿವ  'ಪಲಮಾತನೇತಕೆ (ಬಸಪು. ೩-೫೬), 
ಪಫಲವುಮಾತು : ಈ ಪಲವುಮಾತೇತಕವನತಿಪಾಫಿ (ಬಸಪ. 
೨೮-೩೯) ; ಪಲವು ಮಾತೇನೈ ನರೊಡವುಟ್ಟಿ ದರು ಸನ್ನು ತರು (ಸಾಳ್ವಭಾ. 
ಹಲವುಮಾತು : ಹಲವುಮಾತೇನೊಂದೆ. ಸಾಲದೇ 
[ಸಲ್ಯ + ಮಾತ] 


೧-೪೬). 
(ಸಾಳ್ವಭಾ- ೨೫-೩೨). 

ಪಲವು "ಸಲ್ಕ' ನೋ. 

ಪಲವಪುಕಾಲಂ "ಸಲಕಾಲಂ' ನೋ. 

ಪಲವುಸಾಯ (ನಾ). ಅನೇಕ ಉಪಾಯ : ವಿಧುಹಾಸನಂ 
ಪಲವುಪಾಯದಿಂದೀಗ ನಾಂ ವಧಿಸದಿರ್ದೊಡೆ ತನ್ನ ಸಂತತಿಗೆ 
ಧರೆಯನಾಳ್ವ ಧಿಕಸಂಪದಮಾಗದು (ಜೈಮಿಭಾ. ೩೧-೩೭). 

[ಪಲವು( ಪಲ) + ಉಪಾಯ] 

ಪಲವುಮಾತು "ಪಲವಾತು' ನೋ. 

ಪಲವುರೂಪು "ಸಲರೂಪು' ನೋ. 

ಪಲವುಸೂಳ್‌ "ಸಲಸೂಳ್‌' ನೋ. 

ಸಲಪುಸೂಟಂ್‌ “ಪಲಸೂಳ್‌' ನೋ. 

ಪಲನೆಡೆ (ನಾ). ಹಲವು ಸ್ಥಳ; ಅನೇಕ ಕಡೆ: ಪಲನೆಡೆಯೊಳ 
ಮರಿಯರಂ ಪಿರಿಯರುವಂ ಕಾದಿ ಗೆಲ್ಲು ಪಲನೆಡೆಗಳೊಳಂ ಮಹಾಧ್ವಜಮ 
ಸೆತ್ತಿಸಿ ಮಹಾದಾನಂಗೆಯನ್ನು ನೆಗಟ್ಬ ಗಂಗವಿದ್ಯಾಧರಂ (ಎಕ. 11, 
೫೯-೧೦೧; 974). [ಪಲವು( ಎ ಪಲ್ಯ) 4 ಎಡ್ಮೆ] 

ಫಲನೆಣಿಕೆ (ನಾ). ಹಲವು ರೀತಿಯ ಯೋಚನೆ ; ಹಲವು ಬಗೆಯ 
ಆಲೋಚನೆ: ಮುಕ್ಕ ಸತಿಯರ ನೆರವಿ ಗಜಬಜಿಸೆ ಕಂಡಿಳೆಯೊಳೊಕ್ಕ 
ನೊಡಲಂ ಬಭ್ರುನಾಹನಂ ಮೃ ತಕಲ್ಪ ನಾಗಿ ಸಲನೆಣಿಕೆಯಿಂದೆ (ಚೈವಿ:ಭ 
೨೪-೪೫). [ಪಲವು(.ಸಲ) 4 ಎಣಿಕೆ] 

ಸಲನೇಂಟೆ (ನಾ). ಹಲವು ಬಗೆಯ ಬೇಟಿ : ಇಂತು ಪನ್ನತಿಕೆಯಿಂ 


೫೪೦೪ 


20 


30 


35 


40 


45 


ಪೆಲಸು 


ಸಲನೇಂಟಿಯನಾಡಿ (ರಾಜೇ. ೫-೧೧೪ ನ). . [ಪಲ್ಯ 4 ಬೇಂಟಿ] 
ಸಲವೋದು (ನಾ). ಹಲವು ರೀತಿಯ ವಿದ್ಯೆ,-_ಅರಿವು: ಸಲ 
ವೋದುಗಳಿಂದ ಪಲವುಗೈ ಮೆಗಳಿಂದ . . . ಬೆಲೆನಡೆದಿರ್ಪೆನೆಂದೆಣಿಸುವಳಲ್ಲ 
(ಹದಿಬ, ೧-೩೩). [ಸಲ ೬ ಓದು] 
ಪಲಸ "ಸಲಸು' ನೋ. 
ಪಲಸರ (ನಾ). ೧. ಹಲವು ಎಳೆಗಳುಳ್ಳೆ ಸರ: ಮನೋಹರಪುಪ್ಪಗಳ 
ಎಕ್ಕಸರ ದುಸರ ಪಲಸರ ದಂಡೆ ಬಾಸಿಗ ವಿವಿಧಮಾಲಾಬನ್ಮ ಗಳು (ಬೆಟ್ಟ ಅ. 
೨. ಹಲವು ಬಗೆಯ ಮಾಲೆ: ವಿಲೇಪನಚಂದನವಾರಿ 
ಗಿಂಡಿ ಲಾನುಂಚದ ವೀಜನಂ ಪಲಸರಂ ಪಡಿಗಂ ರತಿಗೇಹಮೊಪ್ಪು ಗುಂ 
ನುನ್ಮವಿ. ೧೦-೩). [ಪಲ್ಯ ೬ ಸರ್ಯ) 
ಪಲಸಿಗೆ, (ನಾ). ಹೊಂದಿಕೊಳ್ಳು ವಿಕೆ; ಪ್ರಯೋಜನವಾಗಿರುನಿಕೆ; 
ಫಲಿಸಿಕೆ: ಈ ಊರಿಗೆ ನಾವು ಬಂದದ್ದು ನಮಗೆ ಆಗಿ ಬರಲಿಲ್ಲ. ಹಳ್ಳಿ ಗಾಡ 
ವಾಸ ನಮಗೆ ಪಲಸಿಗೆ ಇಲ್ಲ (ಮಾಮರಾ. ೧೯೬). [« ಫಲಿಸಿಕೆ] 
ಪಲಸಿಗೈ, ಸಲಸುಗೆ (ನಾ). ಒಂದು ಊರಿನ ಹೆಸರು: ಶ್ರೀಲೊಕಟಿ 
ಯಂರಸರ್‌ ಬನವಾಸಿ ಪಸ್ನಿರ್ಚ್ಯ್ಯಾಸಿರಮುಂ ಪಲಸಿಗೆ ಪೆನ್ನಿಚ್ಛಾ ಸಿರಮು 
ಮಾಳ್ವಲೆನಮುಲಂಸಾಸಿರೆಂ . ಅಳೆ (ಎಕ್ಕ ೪11 (5), ಶಿಕಾರಿ, 
೩೬೮-೫ ; 902). ಪಲಸುಗೆ : ಮಲವರಿಭೂಪರಂದರ್ಪ್ಪಮರ ದಿಪ್ಪು ವ 
ವೀರಭಟಾಳಿಯಿಂಂ ಕರಂ ಪಲಸುಗೆನಾಗೊಡದಿಂ ಸೊಗಯಿಸಿರ್ದ್ದದೊ 
ಕಳ್ಪ ಮಹೀಜದಂದದಿಂ (ಕಕುಲ. ೫-೫ ; 114). [?] 
ಸಲಸು, ಪನಸ, ಸನಸು, ಪಲಸ, ಹಲಸು, ಹಳಸ್ಕು (ನಾ). 
ಒಂದು ಬಗೆಯ ಮರ ಮತ್ತು ದಪ್ಪವಾದ ಮುಳ್ಳಿನಂತಹ 
ಒರಟು ಮೇಲ್ಮೈ ಯುಳ್ಳ ಮತ್ತು ಸಿಹಿಯಾದ ತೊಳೆಗಳುಳ್ಳ 
ಅದರ ಹಣ್ಣು : ಬೇರ್ನಿಡಿದು ಕಾಯ್ತ ಪಲಸೆಳೋೀರ್ಪೊನಲಂ ಕಆಕಿವ 
ತೆಂಗು (ಪಂಠಾದಾ, ೧-೧೧೨): ಎಳಗಾಯ್ವೊ ಅಕಿ ತಳ್ತ ತೆಂಗು ಬೇರಿಂ 
ತುದಿಮುಟ್ಟಿ ಕಾಯ್ತ ಪಲಸೆಂಬಿವು ಕುಂದವು ನಂದನಂಗಳೊಳ್‌ ( 
೨-೧೫) ; ಪಲಸು ಮುಂತಾದ ಪಣ್ಣಳ ಮೆದ್ದು (ಮೋಹತ. ೪೨-೧೮). 
ಫನಸ: “ಸನಸಂ ಹಲಸು” (ಮಂಗರಾ. ೩೬-೧೭) : ಪನಸಾಮ್ರ 
ಕದಳಿ ನಾರಂಗ ನಾಳಿಕೇರೀಫಲಾಮೃತಾಸ್ವಾದದೆ. ತಣ್ಣನೆ ತಣಿದು (ಅವಿಪು. 
ಪನಸಾಮ್ರ ನಾರಂಗ ದಾಡಿಮಫಲಂಗಳಿಂ . . . ಪೂಜಿಸಿದಂ 
(ಪುಸ್ಪಪು. ಪನಸಂ ದ್ರಾಕ್ಷೆ ೬. ಕಣ್ಣೆಸೆದುವು 
(ಚೈಿಮಿಭಾ. ೧೯-೬); ನಾರಿಕೇಳ (ತೆಂಗಿನ ಕಾಯಿ) ಮತ್ತು ಪನಸ 
(ಹಲಸು) (ಪ್ರವಾಇ, 1, ೨೨೪). ಪೆನಸು: ಆನ್ರುಂ ಬೆಳಲಿಂಗುಳಂ 
ಸನಸು. ನಿಂಬಂ ಜಂಬು ಜಂಬೀರಕಂ (ಕಾವ್ಯಸಾ. ೧೦೪೦ ರೂದ್ರಕ) ; 
ಕದಳೀ ದಾಡಿಮ ಮಾತುಳಂಗ ಸನೆಸಿಂ ದೇಸಂ ಕರಂ 
ಸೋಭಿಕುಂ (ಕಣ, 1, ೪೯-೬; 1423); ನೆಜಿಕೆ ಕೂತ ಸನಸುಗಳ . , . 
ಸೊಗಸು ಸೆಳೆದುದು ಮನವನು (ಕುನ್ಯಾಲ. ಪಲಸ: 
“ಲಸ (ಸು)-ಪನಸ” (ತದ್ಭಕೋ. ೨೫) : ನೆಲ್ಲಿ ಕಡನೀಚಿಲ್‌ ಮಾರು 
ತುಂಬುರ್ಜೆಳಲ್‌' ಪಲಸಂ (ಸೂಕ್ತಿಸು. ೩-೨೩). ಹಲಸು: "ಸನಸಃ, 
ಕಂಟಿಕೀಫಲಃ, ಹಲಸು-ಈ ೩ ಹಲಸು” (ನಾಚಿ, ೧೦೮) : ಕಬ್ಬು 
ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿನೀರನೆಜಕಿದನರಾರೆಯ್ಯ (ನುಯಾದೇ-ಬ. 
೧೦-೩); ಫಲಭಾರಶ್ರ್ರೀಯೆ ಸೊಂಪಿಂಜೊಲೆನ ಹ ಪಾತಾಂ.ಪ]ಲಸುಗಳ್‌ 
(ಕಸ, ಸುಲಭದಾನಿಯ ಪಫೋಲ್ತು ಸೆರ್ಗೊನೆಯೊಳು. 
ಕತ ಹಲಸಿನ ಮರಗಳೊಪ್ಪಿದುವು (ಮೋಹಕ. ೨೪-೪೬). ಹಳಸ್ಕು: 
“ಫನಸ, ಕಂಟಿಕಿಫಲ ಹಳಸು? ( ನಾಚಿರಾ. ಕಿ). 
[ದೇ.॥ ತಮಿ. ಪಲವು, ಸಲಾ, ವಿಲಾ. ಮಲ. ನಿಲಾವು, ಪ್ಲಾವು: 
ಕೊತ. ಪಲವ್‌; ತುಳು. ಪಿಲ, ಪೆಲ್ಸ; ಕೊಡ. ಸಚಿ: ತೆಲು. ಪನಸ: 


6೨-೧೦). 


೧೧-೬೯); 


೯-೫); ಜಂಬು . 


೭-೨೬). 


೧): 


ಪಲಸುಗೆ 


ಪರ್ಜಿ. ಫೆನಚ್‌ ; ಗದಬ. ಪನಿಸ್‌; ಕುನಿ, ಪರ್ಹ, ಪನ್ನ./ಸಂ. ಪನಸ್ಕ 
ಸಲಸ, ಫನಸ, ಫಲಸ./ಪ್ರಾ. ಪಣಸ] 
ಪಲಸುಗೆ "ಪಲಸಿಗ್ಗೆ' ನೋ. 
ಸಲಸುವಣ್‌ (ನಾ). ಹಲಸಿನ ಹಣ್ಣು: ಒದವಿದ ಪಲಸುನಣ್‌ 
ಮೃದಂಗವಾ ಕರ್ಣಿಕಾರದ ಪೂನೆ ಪೊಂದಾಳವು (ಸದ್ಮರಾ. ೮-೨೪), 
[ಸಲಸು* ಸಣ್‌] 
ಪಲಸೂಳ್‌, ಸಲವುಸೂಳ್‌, ಸಲವುಸೂಟಿಂ”, ಹಲವುಸೂಳ್‌(ನಾ). 
ಅನೇಕ ವೇಳೆ; ಹಲವು ಬಾರಿ: ಭುವನಾಧಿಕರಸ್ಟಗುಣಸಿನದ್ದರ 
ಪದಯುಗಳಾಂ ಪಲಸೂಳೆಅಗುವೆನು(ಜಯಕಾ, ೧-೨). ಪಲವುಸೂಳ್‌: 
ಬೆನ್ನುಗಳಂ ಪಲವುಸೂಳ್‌ ಮುರಿನೂರಿದು ಕೊಳುತ (ಒಸಪು, ೫೨-೧೨). 
ಪಲವುಸೂಟರ್‌ : ಸರ್ವಜ್ಞರ್‌ ಬೆಸಸೆ ಪಲವುಸೂಬಸಾಮೆಲ್ಲಂ 
ಕೇಳ್ವಖಕಿದೆವು (ಆದಿಫು. ೧೨-೧೦೫ನ).  ಹೆಲವುಸೂಳ್‌ : ಹಲವು 
ಸೂಳ್‌' ಶೀತೋಷ್ಣ ನಿರ್ಮಳಸಲಿಲದಭಿಷೇಕಂಗಳಿಂ ಕೋಮಳಮಹಾಶಿನ 
ಲಿಂಗದಂಗಂ ಕಂದುವುದೊ (ಬಸಪು. ೩೫-೧೨). 
[ಪಲ್ಯ --ಸೂಳ್ಳ್‌(-ಸೂರ್ಟ್‌)] 
ಪಲಹಾರ "ಫಲಾರ' ನೋ. 
ಪಲಾಂಡು (ನಾ). ಈರುಳ್ಳಿ ; ನೀರುಳ್ಳಿ: “ಉಳ್ಳಿ ಗೃಂಜನಂ 
ಲಶುನಂ ಲಸೋನಂ. ಪಲಾಂಡುವಕ್ಕುಂ” (ಮಂಗರಾ. ೪೧-೩೫) ; ಪಲಾಂ 
ಡುವುಮಿಂಗುಂ ಘನಪಿಂಡಮೂಲಕಂ, ಮುನ್ನಿನ ನಿಶೆಯೊಳೊಡರ್ಚಿದಾ 
ಸದಾರ್ಥಂ ಮತ್ತಂ . . . ಆಗವು ವಿಧಿಯೊಳ್‌ (ವಿಷ್ಣು ಪು. ೩-೩-೧೬೬); 
ಪಲಾಂಡುವೊಳುಂಟಿ ಪಟೀರಸೌರಭಂ (ನೃಷವಿ. ೧೯-೩೧) ; ಚಂದದಲಿ 
ಶಾಕವನು ಮಾಡುವೆನೆಂದು ಸೀಳ್ದಿರಿಸಿದ ಪಲಾಂಡು ಸುಗಂಧವನು 
ಸೇವಿಸುತ (ಸಲಾಂಡು. ೨). [ಸಂ.] 
ಪಲಾನಾ "ಫಲಾನ' ನೋ. 
ಫಲಾನೆ "ಫಲಾನ' ನೋ. 
ಪಲಾನ್ನ್ನ (ನಾ). ಮಾಂಸವನ್ನು ಬೆರೆಸಿ ಮಾಡಿದ ಅನ್ನ: ಮೃದು 
ಪಲಾನ್ನವಿದೊ ಕಮ್ಮಗೆ ಮೂಗನೊಲಿಸುತಿದೆ- (ಶ್ರೀರಾಮಾ. ೧೫೬-೧೦೬). 
[ಸಲ್ಕ + ಅನ್ನ] 
ಪಲಾಯನ (ನಾ). ೧.ತಪ್ಪಿ ಸಿಕೊಂಡು ಓಡಿಹೋಗುವಿಕೆ; ಪರಾರಿ: 
ಕವಿದನರ್ಜುನನೋಡದಿರು ಕ ರವ ಪಲಾಯೆನವಕಟಕಟಿ ಪಾರ್ಥಿವರ 
ಪಂಥವೆ ಮರಳಿ ನಿಂದಿರು ಕೊಲುವುದಿಲ್ಲೆ ೦ದ (ಕುಮ್ಯಾವಿ. ೮-೭೫) ; ಸಾಯ 
ಬಿದರ ಬಿಟ್ಟಿ ಕೆಲರು ಪಲಾಯನಂಗಳ ಹೂಡೆ (ಕೌತಿರಾ, ೨೦-೬೦). 
೨. ಕುದುರೆಯ ಜೀನು. 
ಪಲಾಯನಮಂತ್ರ ಜಹಿಸು- ಓಟಿ ಕೀಳು; ಓಡು: ರಾಜನ 
ರಣಪರಾಕ್ರಮನನ್ನು ಕಾಣುತ್ತಲೇ ಶತ್ರುಗಳು ಪಲಾಯನಮಂತ್ರ ಜಪಿಸಿ 
ದರು (ರೂಢಿ). ಪಲಾಯನ ಮಾಡು ತಪ್ಪಿಸಿಕೊಂಡು ಓಡಿ 
ಹೋಗು ; ಪರಾರಿಯಾಗು : ಆಲೋಚಿಸಿದ್ದ ಉತ್ಕೃಷ್ಟ ಭಾನಗಳೆಲ್ಲ 
ಎಲ್ಲಿಗೋ ಪಲಾಯನ ಮಾಡಿದ್ದುವು (ನಂಟರು. ೩೯); ಹೇಳದೆ ಕೇಳದೆ 
ಪಲಾಯನ ಮಾಡಿದನು (ಬಂಕಿನು. ೪೧). ಪಲಾಯನ ಸೂಕ್ತವನ್ನು 
ಹೇಳು- ಪಲಾಯನಮಂತ್ರ ಜಪಿಸು : ಅವರನ್ನು ಸಂತೋಷಗೊಳಿ 
ಸುವುದರೊಳಗೆ ನಾನೇ ಸಲಾಯನಸೂಕ್ತವನ್ನು ಹೇಳುವ ಸಂದರ್ಭವು 
ಮರಳಿ ಬಂದೊದಗಿತು (ಉಜಾನು. ೭೯). ಪಲಾಯನ ಸೂತ್ರ ಪಠಿಸು-- 
ಪಲಾಯನಮಂತ್ರ ಜಪಿಸು : ಬೆದರಿ ಬಾಣಸಿಗರು ಪಲಾಯನಸೂತ್ರ 
ಪಠಿಸಿದ್ದಾಗಿತ್ತು (ಕಂಬಹು. ೨೦). [ಸಂ.] 
ಪಲಾಯನಗೈ (ಕ್ರಿ). ತಪ್ಪಿಸಿಕೊಂಡು ಓಡಿ ಹೋಗು : ಅನಿಲಗಳು 
ಪಲಾಯನಗೈಯಲು ಶಕ್ಯವಿಲ್ಲ. ಏಕೆಂದರೆ ಭೂಮಿಂ ಅವುಗಳನ್ನೆಲ್ಲಾ ತನ್ನ 


೫೪೦೫ 


28 


35 


40 


45 


ಪಲಾಲ 


ಕಡೆಗೇ ಬಲವಾಗಿ ಎಳೆದು ಆಕರ್ಷಿಸಿದೆ (ಆಕಾರ. ೧೯). 
[ಪಲಾಯನ ಗೈ(<ಕೆಯತ್‌,)] 
ಸಲಾಯನಪಂಡಿತ (ನಾ). (ಆಲಂ) ಹೇಡಿ: ರಣನಾಟಕ 
ಪಲಯನಪಂಡಿತರು ನೀನೆಂದನಾ ಮಗಧ (ಕುನ್ಕಾಸಃ ೨-೮೮). 
[ಪಲಾಯನ 4 ಪಂಡಿತ] 
ಪಲಾಯನವಾದ (ನಾ). ಸಮಸ್ಯೆಗಳನ್ನೂ ತೊಂದರೆಗಳನ್ನೂ 
ಎದುರಿಸದೆ ಅವುಗಳಿಂದ ತಪ್ಪಿಸಿಕೊಳ್ಳ ಬೇಕೆನ್ನುವ ಸಿದ್ಧಾಂತ: 
ಇಕ್ಕಟ್ಟಿಗೆ ಸಿಕ್ಕಿದ ವ್ಯಕ್ತಿ ಕೆಲವು ಸಂದರ್ಭಗಳಲ್ಲಿ ಪಲಾಯನನಾದನನ್ನು 
ಒಪ್ಪಿ ಕೊಳ್ಳ ಬೇಕಾಗುತ್ತದೆ (ರೂ). ಓ ಇದು ಇಂಗ್ಲೀಷಿನ 
"850801587' ಎಂಬ ಶಬ್ದದ ಅನುವಾದ. [ಸಲಾಯನ--ವಾದ್ಯ] 
ಪೆಲಾಯನವಾದಿ (ನಾ). ಸಮಸ್ಯೆಗಳನ್ನೂ ತೊಂದರೆಗಳನ್ನೂ 
ಎದುರಿಸದೆ ಅವುಗಳಿಂದ ತಪ್ಪಿಸಿಕೊಳ್ಳ ಬೇಕೆನ್ನುವವನು : ಕತೆ 
ಗಳಲ್ಲ, ಪದ್ಯಗಳಲ್ಲಿ, ಕಲೆಯಲ್ಲಿ ಅರ್ಥ ಸಿಕ್ಕಬಹುದೆಂದು ತಿಳಿಯುವ 
ಮನುಷ್ಯ ಪೆದ್ದ, ಪಲಾಯನವಾದಿ (ಹೊಸಕ್ಷಿ. ೧೩೧). 
[ಸೆಂ.ಪಲಾಯನವಾದಿನ್‌] 
ಪೆಲಾಯನಸೂಟಕ ಕಾಣಿ (ನಾ). (ಆಲಂ) ಹೇಡಿ: ಏಜುವಡೆ 
ದವರನು ಪಲಾಯನಸೂಲಸ ಕಾರರನವರ ದಳದಲಿ ತೋಂ ಹೇಳುವರೆನ್ನ 
ಹವಣೇ (ಕುಮ್ಯಾದ್ರೋ. ೧೭-೨೮). 
[ಪಲಾಯನ 4 ಸೂಜಕಿಕಾಲಿ(-ಆ ಸೂಜಕಿಗಾಜ)] 
ಪಲಾಯಿಗ “ಪಳಾಯಿಗ' ನೋ. 
ಪಲಾಯಿತ (ನಾ). ತಪ್ಪಿಸಿಕೊಂಡು ಓಡಿಹೋದವನು; ಪರಾರಿ 


ಯಾದವನು. [ಸಂ.] 

ಪಲಾರೆ "ಫಲಾರ' ನೋ. 

ಪಲಾಲ, ಪಳಾಳ (ನಾ). ೧. ಹುಲ್ಲು; ತೃಣ: ನಮಗಿದು 
ಪಲಾಲಭಾರಂಬೊಲೀ ಮಹೀತಲಭಾರಂ (ಆದಿಫು. ೧೪-೩೩). 


೨. ಪೈರಿನ ಕಾಂಡ ,--ದಂಟು; ತನಯನಂ ಪಡೆಯದೆ ಬಾಳ್ವನ 
ಸಂಸಾರವಂಸಾರಂ ತೆನೆಯಿಲ್ಲದ ನವಪಲಾಲದಂತಿರೆ ಧರೆಯೊಳ್‌: (ರಾಜಶೇ. 
೩. (ಆಲಂ) ನಿಸ್ಸಾರವಾದುದು ; ಜೊಳ್ಳು ; 
ಟೊಳ್ಳು : “ಪಲಾಲಃ, ನಿಷ್ಫ ೮--ಫಲವಿಲ್ಲದ ಹೊಟ್ಟು, ಜಳ್ಳು” 
ತಿ. ೨೮೦) ; ಆರೆಯೆ ಧರ್ನುಮೊಂದೆ ಶರಣೆನ್ಸೆ ಪಲಾಲನು 
ನೊಲ್ಲೆ ನಿನ್‌ ನಮಸ್ಯಾರಮೆ ಸಲ್ಲುಂ (ನಡ್ಡ್ಹರಾ, ೧೪೩-೨೪); ಪಲರೊಳ್‌ 
ಬಜಿಂವಾತುಗಳಂ ಪಲರ್ಮೆ ಬಿತ್ತರಿಸಿ ನುಡಿದು ಮನದೊಳಳುಂಬಂ 
ನಲಿನನನೇಂ ನರನೆಂಬುದೆ ಸಲಾಲಮೆನನೇಟ್ಸ್ಕುಮಾತನಂ ಮಾನಸರೊಳ 
(ಸೀತಿನುೂ. ೨-೧೫). ೪. ಜೊಳ್ಳುಮಾತು ; ವ್ಯರ್ಥವಾದ 
ನುಡಿ: ಬೇಜಕೊಂದು ಪಲಾಲನುಂ ಗಬಪಿ ಚಾತುರ್ಯಕ್ಕೆ ಮುಂಯ್ಯಾಂ 
ಪುದೇ (ಸುಕುಮಾ. ೧೦-೧೧೪). ಪೆಳಾಳೆ: ೧. ಸುತ್ತಿರ್ದ ಸಳಾಳ 
[ಏ50,ಲಾಲ]ವರ್ತಿಯಂ. ಕಳೆದು ಭಟ್ಟಾರಕರ ಪಾದನೂಲದೊಳ್‌' 
ತಂದಿಕ್ಕುವುದುಂ (ಚಾವುಂಪು, ೩೪೭). ೩, ಪಲವು ಶಾಸ್ತ್ರಂಗಳೊಳಂ 
ಪಳಾಳಮಂ ಬಿಸುಟು ತೆಗೆದು (ಜಾತತಿ. ೧-೧೮). 
೪. ಒಳಗಲಸಿಯದೆ ಪೊಲಗಲಾಯದೆ ಸಳಾಳನುಂ ನುಡಿನ ನಿನ್ಮು ನುಡಿ 


೩-೭೫). 


(ಸಿದ್ಧಾ 


ಸಾರನುಂ 


ಗೆಮಗೀಗಳ್‌ ಮಂಳಿಯಲೆಡೆಯಿಲ್ಲ (ಆದಿಪು. ೯-೧೦೫) ; ಕುತರ್ಕಾಳಾಪ 
ಸಂಸ್ಕಾರಮಂ ಪಿಡಿದೇನೆಂದು ಸಳಾಳಮಂ ಗಟಿಪುವೈ  (ನರ್ಧಮಾ. 


೧೪-೧೪). ೫. ಠಕ್ಕು; ಮೋಸ: “ಸಳಾಳಂ-ಕಕ್ಕು” (ಶಮದ. 
ಸರಿ. ೨); ಲಲನೆಯರ ಚರಿತಮನಿತುಂ ಪಳಾಳಂ (ಸಾರ್ಶ್ವಪು, ೪೨೫) ; 
ಆಸೆಯ ಪಳ್ಳಿ ಪಳಾಳದ ವಾಸಂ ಜತ್ತ ಕದ ಜನ್ಮಭೂಮಿ . . . ಇದೆನೆ 
ಸೂಳೆಗೇರಿ ಕಣ್ಣೆ ಸೆದಿರ್ಕುಂ (ವೀರವಿ. ೬-೯೬). [ಸಂ.) 


ಪಲಾನ್‌ 


ಸಲಾನ್‌, ಸಲಾವು, ಪುಲಾವು (ನಾ). ೧. ಮಾಂಸದ ಅನ್ನು; 
ಬಿರಿಯಾನಿ. ೨. 'ತರಕಾರಿ, ಮಸಾಲೆಗಳನ್ನು ಹಾಕಿ ಮಾಡಿದ 
ಒಂದು ಬಗೆಯ ಭಾತು,-ಅನ್ಸ್ನ: ಈಚೆಗೆ ನುದುನೆಯ ಮನೆಗಳಲ್ಲಿ 
ಪಲಾವ್‌ ಮಾಡಿಸುವುದು ಸಾಧಾರಣವಾಗಿದೆ (ರೂಢಿ), ಪಲಾವು: 
೧. ನೀರುಳ್ಳಿ, ಮೆಣಸು ಹಾಕಿದ ಕುರಿಕಾಲಿನ ಸಾರು ಅಥವಾ ಒರಟಾದ 
ಕುರಿಮಾಂಸದ ತುಂಡು ಸೇರಿದ ಪಲಾವು (ನಗೆಹೊ. ೨೩೧; ಕರಿಸಿದ್ದನ 
ಗಬ್ಬದ ಆಡು ಸಾಬರ ಅಡುಗೆಯ ಸಲಾನಿನ ವಾಸನೆಯಾಗಿ ಪರಿನರ್ತಿತ 
ವಾಗಿ . , . ವಾಯುಮಂಡಲದಲ್ಲಿ ಪಸರಿಸಿತ್ತು ೪೪೯). 
ಪುಲಾವು: ೧. ಸಾಹೇಬರು . . . ಪುಲಾವು ತಿನ್ನದ ದಿನವಿಲ್ಲ 
(ಜಾರುದಾ, ೪೫). [€-ಪಾರ, ಪಲಾವ್‌, ಪಿಲಾವ್‌ ; ಹಿಂ. ಪುಲಾವ್‌; 
ಮರಾ, ಪುಲಾವ್‌, ಪುಲಾವಾ] 

ಪಲಾವು "ಪಲಾವ್‌ ನೋ. 

ಪಲಾಶ (ನಾ). ೧, ಎಲೆ; ಸತ್ರ: ಪಲಾಶನಾಗನಿಸ್ಫು ರಿತನುರಾಳ 
ನೊಂದು ಶಿಶುವಾಗಿರೆ ಬಇಣತಿಯೆಂತೆ ಕಣ್ಣ ದೇಂ ಸುರುಚಿರಮಾಯ್ತೊ 
ನೀರಜನಿ (ಉಜಶೇ, ೨-೭೩). ೨. ಮುತ್ತುಗದ ಮರ; ಕಿಂಶುಕ: 
*ಮುಟ್ಟುಗಮೆನೆ ಸಲಾಶಂ” (ಕವಿಕಂ. ೫೭); ಅದು , , . ವಿವಾಹ 
ಗೇಹದಂತೆ ಸಮಿತ್ಯು ಶಕುಸುಮಶಮಾಸಲಾಶೋಸಶೋಭಿತಮುಂ , . . 
ಎನಿಪುದು (ಕಾದಂಪೂ. ೧೦೦); ಅರ್ಫ್ಥ್ಯಪಾನೀಯಪಲಾಶಕಾಂಡಕುಶ 
ಕುಸುಮಹಸ್ತ ನಪ್ರಶಸ್ತ್ರಂ ಕೆಡೆನುಡಿಯೆ ೭-೧೨೫ ನ). 
೧, ೨: ಮಧುಮಧುಪಾನಪ್ರಮತ್ತಾ ಟಿನೀಪಿಂಜರಿತಾಸ್ಕಾಡಂಬರಂ 
ಪೂತೆಸೆಯದಸದಳಂ ಪ್ರೋತ್ಪ ಲಾಶಂ ಪಲಾಶಂ (ಅನಂಪು. ೬-೭೬). 
೩. ಮಾಂಸವನ್ನು ತಿನ್ನುವವನು; ರಾಕ್ಷಸ. ಪಿಷ: ರಂಜಿಸಿದುದೆಸೆವ 
ಪೂಗೆಂಪಿನಿಂ ದಕ್ಷಿಣಾಯಾತನರುನ್ನೃಸ್ತೋತ್ಪಲಾಶಂ ಪ್ರಸವಕೃ ತಫನಾಳೀ 
ಪಲಾಶಂ ಪಲಾಶಂ (ಜಗವಿ. ೧೪-೨೪), ೪. ಒಂದು ಬಗೆಯ ಸಸ್ಯ ಕ 
ಕಾಡುಅರಿಸಿನ ; “ವನಹೆರಿದ್ರಾ” (ಪಂಡಿತ. ೨೪೫). ೫. ಕಾರ; 
ಕಟು. ೬: ಕಹಿ; ತಿಕ್ರೈ: “ಪತ್ರನುಂಂ ಮಂಳುಮುಂತ್ತುಂ ಕಟು 
ತಿಕ್ತ ಮೆಂಬಿವು ಪಲಾಶಾಖ್ಯೆಂ” (ನಾನಾರ. ೧೪೮). [ಸಂ.] 

ಸಲಾಶಪರ್ಣ (ನಾ). ಮುತ್ತುಗದ ಎಲೆ: ಪಲಾಶಪರ್ಣವೆ ಪಾತ್ರ 
ಭೋಜನ ಕಂದನಮೂಲಫಲ (ಕುನ್ಯಾಅ. ೧೬-೧೨). 

[ಸಲಾಶ 4 ಪರ್ಣ] 

ಸಲಾಶಸತ್ರ (ನಾ). -ನಲಾಶಸರ್ಣ ; ಸಲಾಕಸತ್ರಡೊಳ್‌, ದನನದ 
ನಿಡುವೂವುನುಂ ಮರುಗದ ಕುಡಿಯುಮಂ . . . ತಂದು ಮುಂದಿಟುನಿ 
(ಮಲ್ಲಪು. ೫-೪೯), [ಸಲಾಶ-.- ಪತ್ರ) 

ಪಲಾಶವೃಕ್ಷ (ನಾ). - ಪಲಾಶ ೨: “ನುಂಬ್ತು ಗಮೆಂದು ಸಲಾಶವೃ ಕ್ಲಂ? 
(ಕಶಸಾ, ೫೦-೭೨). [ಪಲಾಶ--ವೃಕ್ಷ] 

ಸಲಾಶನೃತ್ತಿ (ನಾ). ೧. (ಎಲೆಗಳಿಂದ) ಹಸುರಾಗಿರುವಿಕೆ. 
೨. ರಾಕ್ಷಸರ ವರ್ತನೆ. ೧, ೨: ಮಧುಸಾನಪ್ರವೃ ತ್ತಿಯೆಂಬುದು 
ತುಂಬಿಗಳೊಳ್‌ ಪ[ಲಾ][29090,ರಾ]ಶವೃ ಶ್ರಿಯೆಂಬಂದರೆಣ್ಯುಂಗಳೊಳ್‌' 
ನರ್ಣಸಂಕರಘೆಂಬುದು ಚಿತ್ರಕರ್ಮಂಗಳೊಳಲ್ಲದೆ.. ಪೆಜನೆಡೆಯೊಳಿಲ್ಲ 
(ವರ್ಧಮಾ, ೧-೪೫ ವ). [ಪಲಾಶ*-ನೃತ್ತಿ] 

ಪಲಾಶಶಾಲೆ (ನಾ). ಎಲೆವನೆ; ಪರ್ಣಕುಟಿ ; ಬಹುದಿನಸಂಗಳನು 
ನೂಕಿದನು ನೃ ಪತಿ ಪಲಾಶಶಾಲೆಯಲಿ (ಕು: 

[ಸಲಾಶ--ಶಾಲೈ] 

ಸಲಾಶಿ (ನಾ). ೧. ಎಲೆಗಳುಳ್ಳುದು; ಮರ: “ನೃಕ್ಷಃ. . - 
ಪಲಾಶೀ, ದ್ರುಃ, ದ್ರುಮಃ, ಆಗಮಂಃ೧೩ ವೃಕ್ಷಗಳ ಹೆಸರುಗಳು” 
(ಸಿದ್ಧಾಂತಿ. ೧೦). ೨. ಒಂದು ಬಗೆಯ ಬಳ್ಳಿ. ೩. ಒಂದು 


(ನುಲೆನು, 


(ಪೆಂಂಾಮಾ. 


ಅ. ೨೩-೪). 


೫೪೦೬ 


20 


25 


30 


35 


4 


45 


ಪಲಿತಾಂಕುರ 


ಬಗೆಯ ಮುರ; ಅಮಟಿ ; “ಪಲಾಶಿಕಾ, ಸಲಾಶೀ-ಈಯೆರಡುಂ 
ಅಂಬಟಿ” (ಓಷಧಿ. ೯೨). [ಸೆಂ.ಸಲಾಶಿನ್‌] 

ಪೆಲಾಸಿ, ಫಲಾಸಿ (ನಾ). ೧. ಒಂದು ಬಗೆಯ ಸಸ್ಯ : “ವಲ್ಲ 
ಪತ್ರ್ರೀ-ಸಲಾಸಿ? (ಓಸಧಿ. ೧೪೮), ಫಲಾಸಿ: ೧. “ಖುರುಪರ್ಣಿ- 
ಫಲಾಸಿ, ಎತ್ತು ನಾಲಗೆ” (ಓಸಧಿ. ೪). ೨. ಒಂದು ಬಗೆಯ 
ಮರ; ಅಮಟಿ; ಅಂಬಟಿ: ಅಮ್ಣಾತ॥--ಫಲಾಸಿ, ಅಂಬಟೆ? 


(ಓಷಧಿ. ೧೧). [ಎ ಪಲಾಶಿ] 

ಪಲಿಕಿನಿ, ಪಲ್ಫಿನಿ (ನಾ). ನಕಿತ ಕೂದಲುಳ್ಳ ವಳು ; 
ಮುದುಕಿ; ವೃದ್ಧೆ : ಉರನ ತೋಣಿದೆ ನೆರೆನ ಸಲಿಕಿನಿಯ ಪ್ರೌಢತೆಗೆ 
ನಗುತ ಚೋದ್ಯಂಬಟ್ಟನು (ಸ್ರಭುಪು. ೪-೧೪೩), ಸಲ್ಫಿನಿ: ಬಹು 


ಗಾದೆವಾತಂ ಕಲಿತ ಪಲ್ಮಿನಿಯು ಶುಕನಂತೆ .ನುಡಿಯುಂಟು ನಣೆಯಿಲ್ಲದೆ 
(ಸ್ರಭುಪು. ೬-೧೦೫). [-ಸಂ.ಸಲಿಕ್ಸ್ಟೀ) 

ಸಲಿಕ್ಸ್ಟಿ (ನಾ). ೧,೨ ಸಲಿಕಿನಿ; “ವೃದ್ಧಾ, ಸಲಿಕ್ಸೀ-೨ ಮುದಿಕಿಯ 
ಹೆಸರುಗಳು? (ಸಿದ್ಧಾಂತಿ. ೧೭೦), ಪಿ. ಚೊಚ್ಚ ಉುಗಬ್ಬದ ಹಸು: 
“ಪಲ್ಮಿನೀ (ಸಲಿಕ್ನ್ನೀ), ಬಾಲಗರ್ಭಿಣೀ-ಈ ೨ ಎಳೆಡೆನೆಯಾವು” 
(ಹಲಾಯು, ೪೬-೧೧೮). [ಸಂ.ಸಲಿಕ್ಸ್ಟೀ] 

ಸಲಿತ, ಪಳಿತ (ಗು). ೧. (ಕೂದಲು) ಬೆಳ್ಳೆ ಗಾದ; ನರೆತ : 
ಪಲವು ದುರ್ಮಾರ್ಗರಕ್ಕಸಿಯರುಂ ಗುಮಿಗೂಡಿ ಪಲಿತಕೇಶಗಳ ಕೆಂಗುರು 
ಳ್ಗಳ ಕೆದರ್ದಲೆಯ ಶತನಿಕಾರಗಳ ತೋರಿ... ಕಕ್ಕುಲಿತೆಗೊಳಿಸಿದರ್‌ 
(ನೆಂಕಾರಾ, ೫-೧೦-೧), ೨, ಮಂಪ್ಪಾದ ; ವಯಸ್ಸಾದ: “ಫಲಿತ 
ಕಾಯ' ಪರಾ. (ನಾ). ೩. ಬಿಳಿಯ ಕೂದಲು; ನರೆ: 
“ಜರೆ ಪಲಿತಮೆನೆ ನರೆ? (ಮಂಗರಾ. ೯೫-೬); ಗರುಗಂ ಫಲತ್ರ್ರಯಂ ಹ 
ನಾರ ನಾಳದೊಳರೆದಿಂಬಿನೆ ಪೂಸೆ ಪಲಿತ ನಿರ್ಭಯಮಕ್ಕುಂ (ಲೋಕೋಪಸು 
೯-೪೯); ಬಾಲನೆಂಬೆನೆ ಮೇಲೆ ಸಲಿತದ ಬೀಡು ಬಿಟ್ಟಿದೆ ತಳಿತ ತನುವಿನಲಿ 
(ಕಾನ್ಯಾಕ. ೫-೨೧). ೪. ಮುಪ್ಪು ; ವೃದ್ಧಾಪ್ಯ : ನಶ್ಯ ಕುಟಲಾ 
ರಾಧನಂ ವಲಿತ ಪಲಿತನಾಶಂ ಕಾಲನಂಚನಾಭ್ಯಾಸಯೋಗಂ . . , 
ಬಯಸುವ ನಿಕಾರಿಸಿದ್ಧರು ಸರಿಯೆ ಸಿದ್ಧ ರಾಮಂಗೆ (ಸಿದ್ದರಾ. ೧೯). 
ಪಳಿತ: ೩. ನಿಜಸಳಿತದರ್ಶನೋತ್ಸ ನ್ನಬೋಧನರ್ಶಕೀರ್ತಿಗೆ ರಾಜ್ಯಮಂ 
ಕೊಟ್ಟು ಭಜ ನಿರ್ವಾಣಕ್ಕೆ ಸಂದಂ (ಚಾವುಂಪು ೭೫); 

ಅಂತಿದಿರ್ಚಿದ ಜರಾಂಗನಾದೂತಿ ಲಲಿತಮಂ ಪೊತ್ತಿ ರ್ದ ಸಳಿತಮಂ ಕಂಡು 

(ನರ್ಧನಾ, ೧೦-೬ ವು. ೫, [ಚೈನ] ಒಂದು ಕಾಲಮಾನ ; 

ಅಪಮೃತ್ತುವಿರಹಿತಂ ಮೂಲಿಕೆ ಸಳಿತಮಾಯಂಸ್ಯಮುಂದ್ಧಮಜಂಸಾಸಿರೆ 


ಬಿಲ್ಲನಸಾರಿತ ನುಲ ಮೂತ್ರಾದಿ ಪರೀಸಹದೋಸನುಸಘನೆಂ 

ದಂಪತಿಯಾ (ಸಂರಾನಾ, ೧-೬೨); ನರ್ಗಗಳೊಂದೊಂದುನೆರಡು 

ಮೂಜಿ ಪಳಿತೋಸಮಂ ಬಾಳ್ವರಾ ಭೂಮಿಗಳು (ರತ್ನ್ನಕ, ೨-೬ ನ), 
[ಸಂ.] 


ಸಲಿತಕಾಯ (ನಾ). ಮುದಿಯಾದ ಜೀಹ; ವಯಸ್ಸಾದ ಶರೀರ: 
ಪಲಿತಳಾಯಕುರೂಸಿಯನನು . . . ನಿಲಿಸುವುದಿಳೆಯೊಳಗ್ಗದ ಜಾಣರಾದ 
ವರರಸ ಕೇಳು (ಕುವ್ಯಾಉ, ಓರಿಇ. ೩-೯೩). [ಪಲಿತ ೬ ಕಾಯ] 

ಪಲಿತಶ್ಶಶ್ರು, ಸಳಿತಶ್ಶಶ್ರು (ನಾ). ನಕಿತ ಮಾಸೆ ; ಬೆಳ್ಳೆ ಗಾದ 
ಮಿನಾಸೆ;. ಸಿಷ್ಟಾತಕಚೂರ್ಣಸಂಜಾತ ಸಿಂಜರವರ್ಣ ಪಲಿತಶ್ಮಶ್ರು 
ಕೂರ್ಚೊಪನಿದ್ಯ ವೃದ್ಯಕಂಚುಕಿಸಂಚಯವಂ0 (ಚಂದ್ರಪು, ೩-೯೬ ನ). 
ಸಳಿತಶ್ಮಶ್ರು : ಸಂತಶ್ಮಕ್ರುನುಹೋಟ್ಸ ಕೂರ್ಚನದನಂ (ಕುಸುನಾ. 


೧೧-೬). [ಪಲಿತ-- ಶ್ಮಶ್ರು] 
ಪಲಿತಾಂಕುರೆ, ಸಳಿತಾಂಕುರ (ನಾ). ನರೆತ . ಕೂದಲು: 
ಧರಣೀಶಸುತಂ  ಸಲಿತಾಂಕುರಮಿಲ್ಲದ ವೃದ್ಧ ನಂದದಿಂದಾಚರಿಸಂ 


ಸೆಲಿತೌಷಧ 


(42ನಷಿ. ೨-೨೦), ಪಳಿತಾಂಕುರ : ಕುಬೇರಸೆಟ್ಟಿಯ (ಧನಮಿತ್ರ) 
ಹೆಮೊಳ್‌ ಸಳಿತಾಂಕುರಮಂ ಧನನತಿ ಕಂಡು ನಿಮಗೆ ಬಲಿ 
ತಿ ಸಗುತುಂ ತೊೋಿಕಿಮೊಡೆ (3:ವುಂಪು. ೬೧). 
[ಸಲಿತ * ಅಂಕುರ] 
ಪಲಿತೌಷಧ (ನಾ). ಬಿಳಿಯ ಕೂದಲನ್ನು ಕಪ್ಪಾಗಿ ಮಾಡುವ 
ಔಷಧಿ: ಇದು ಚೋರರದೃಶ್ಯಾಂಜನನಿದು ನೃದ್ಧಾ ಂಗನೆಯರೆಸೆನ 
ಸಲಿತೌಸಧಮಿಂತಿದು ಕ:ಮನ ಕಾರಲಗೆಸಿಸಿದುದು . . . ಅಂಧಕಾರ 
ಮಪಾರಂ (ಚಂದ್ರಪು. ೪-೨೦). [ಸಲಿತ*-ಔಷಧ] 
ಪಲಿಪಜಕ (ನಾ). ಒಬ್ಬಾತನ ಹೆಸರು: ನನ್ನವಿಲ್ಕುಡಿಯೆರಾ ನುಗನ್‌ 
ಪಲಿಪಜ್‌  ಎಜಕಿದು. ಸ್ವರ್ಗ್ಗಾಲಯಕ್ಕೇಅಿದೊನ್‌ (ಎಇ. IX, 
೨೦-೮; 800). [?] 


ಪಲಿಯಿಸು, ಪಳಿಸು (ಕ್ರಿ). ಫಲ ತೋರು ; ಪರಿಣಾಮ ಕಂಡು 
ಬರು: ಪಲತೆಜಿದಿಂಡೆ ವೃಕ್ಷವಿಕೃತಂ ದೊರೆಕೊಂಡೊಡೆ ಪತ್ತು ತಿಂಗಳೊಳ್‌ 
ಸಲಿಯಿಕುಮಾ ಮಹೀರುಹಕೆ ಸತ್ತಿಗೆಯಂ ಪಿಡಿದಲ್ಲಿ ರುದ್ರನಂ ನಿಲಿಸಿ 


ಯಥೋಕ್ತ ಮುರ್ಚಸಿ. . . ಕೆಯ್ಯೂನೊಸೆದಿತ್ತೊಡೆ ಪಿಂಗುಗುಮಾ ಮಹಾ 
ಡೃುತಂ (ಲೋಕೋಸ, ೪-೫೫), ಪಳಿಸು : ಬಳೆಗುಂ ಸಂತಸ 
ಮುಣ್ಮುಗುಂ ಬಗೆಯರಲ್ಲುಂ ಪ್ರಜ್ಞೆ ಸಲ್ಲುಂ ವಚಂ ಸಳಿಕುಂ ಗೈಮೆ 
(ಚಿಕವಿ. ೫-೧೦೬). [-ಆಫಲಿಸು] 


ಪಲು "ಪಲ್‌' ನೋ. 

ಪೆಲುಂಬು, ಪಲಂಬು, ಸಲಬು, ಸಲುಬು, ಪಲ್ವು, ಹಲಬು, 
ಹಲುಂಬು, ಹಲುಬು (ಕ್ರಿ). ೧. ದುಃಖವನ್ನು ಹೇಳಿಕೊಳ್ಳು, 
ತೋಡಿಕೊಳ್ಳು ; ಪ್ರಲಾಪಿಸು : ತನ್ನ ಪ್ರಾ ಣವಲ್ಲಭೆಯೊಡನಿರ್ದಂದಿನ 
ಮುಳಿಸೊಸಗೆಗಳಂ ನೆನೆದು . . - ತನ್ನೊ ಳ್‌ [ನಾ 520. ಲಂ]ಬು 
ಶಿರ್ದನಂ ಕಂಡು (ಪಂಸಭಾ. ೪-೧೦೭ ವು; ಕನವರಿಸುವ ಗೋಲ್ಡ ಜಕೆದಬ್ಬ 
ಪಲುಂ[ನಾರಾಂ.ಲಂ]ಬುವ ನುಡಿ ನಿರಸಮುಫಶ್ರುತಿಯೊಳೀಯು 
ವೆಂತುಂ ಫಲಮುಂ (ಲೋಕೋಸ. ೧೨-೫೪); ಆರಿಗೆ. ಪೇಳ್ವೆನಾರಿಗೆ 
ಪಲುಂಬುವೆನಾರಿಗೆ ತೋರ್ಪೆನೆನ್ನ ಸಂಸಾರದುರಾಪ್ತ ದುಃಖಭಯಮಂ 
(ಶತಕ. ೩-೨೩). ೨. ದುಃಖಪಡು; ಅಳು; ರೋದಿಸು: ಸಂಗನಂ 
ತಕ್ಕೈಸಿ ಪಳವಿಸಿ ಪಲುಂಬಿ ಗೋಳಿಟ್ಟು ಅಲಿಟ್ಟು ಶಿನದಿಟ್ಟು (ಬಸರ. 
೪-೩೯); ಕಂಬನಿಬಿಡುತೆಯ್ದಿ ಕಾಲ ಮೇಲೈಡೆದು ಪಲುಂಬಿದರು (ಭಳಚ. 
೭೧-೬೯). ಪಲಂಬು : ೨. ಮುರುಳಾದಂತೆ ಮಲ್ಲಣಿ ನುಲ್ಲಣಿಯೆಂಂದು 


ಪಲಂಬುತ್ತುನಿರ್ಸಾ ಮಲ್ಲಣನ ಮೃದುದೈನ್ಫೋಕ್ತಿಗಳಂ ಕಳ್ಳು 
(ಉದ್ಭಟಿ ೧೨-೫೭ ವು; ಏಕೆ . ಚಿಂತಿಸುವರೇಕೆ ಪಲಂಬುನರೇಕೆ 
ನೋಸಕೋ (ಕಾನ್ಯಸಾ, ೧೧೨೫). ಪಲಬು : ೨: ಪಲಬಗೆಯೊಳು 
ಸಲಬುತಿನ್ನೇದಾರವಡಿದಂತಿಹಳಿೂ (ಕರ್ಣನೃ. ೨-೧೯). ಸಲುಬು: 


೧. ವಿರಹದೆ ಸಲಂಬುನಳಳುವಳು. ಮುಂಂದುಗೆಡುವಳು (ಕಂನವಿ. ೯-೨೦೫). 
೨. ಮಾರನ ಪೂಗೋಲು ತಾಗಿತೆಂದೆದೆಗೆಟ್ಟಿ ನಾರಿ ಹನ್ಮುಸಳು 
ಸಲುಬಿ (ನರ್ಧಚ, ೫-೧೫). ಹೆಲ್ವೂ: ೧. ಸಲ್ವಿದರ್‌ ಸೌಶರ್ನು 
ಚಿತ್ರಾಂಗದನ ರಣದಿ ಗೆಲ್ವ ಪ್ರತಾಸರಾಶ್ಚರಿಯೇನೊ . . - 
ಎಂದು ಖಚರೇಂದ್ರ ಮರುಗೆ (ಜಿನನು. ೨೭-೪). ಹಲಬು : 
೨. ಹನಳದ ಮಂಡಿಯ ಮ್ಯಾಲೆ ಹುಲ್ಲಿನ ಹೊರಿ ಹೊರಿಸಿ 
ಹಲಬುವ ತನಕ ಬಿಡಬಾರದ (ಕನ್ನಚಾ. ೩೫೬), ಹೆಲುಂಬು: ೨. 
ಹಳನಿಸಿ ಹಲುಂಬುತ್ತೆ ಪಾತ್ರೆ ಯಂ ಕರೆವುತಂ ಇರೆ ಕಂಡು (ತಿರುರ. ದೇ. 
೧೯-೫). ಹೆಲುಬು: ೧. ಒಳಗೊಳಗೆ ಫುಗನ ಗುಣಮಂ ಹಲುಬುತಿರಲು 
ಬೈ ದಪಳೆಂಬರು (ಹಚಕಾ. ೧೨-೧೨). ೨. ಹಂಬಲಿಸಿ ಹಲುಬಿ ಫನತಾಪ 


ಮನಮಂ ನಟ್ಟು ನೊಂದು ಬಾ ಮಗನೆ 


ಮಿ (ಬಸರ. 


೧೧-೩೮) ; 


೫೪೦೭ 


33 


40 


45 


ಫಲುಬಿ 


ಮೊಗದೋಣಕಿನುತ ಹಲುಬಿದನು ಕಲಿ ಪಾರ್ಥ (ಕ: ಕ್ರೋ. ೮ ಸೂಚನೆ); 
ಹಿಂದುನನ್ನು ಹಿಂದು ರಕ್ಷಿಸದಿದ್ದರೆ ಮತ್ತಾ ರು ರಕ್ಷಿಸಬೇ ಕೆಂದು ಹಲುಬಿದಳು 


೩೦೧). 
ಪಲುಂಜಿ ಪಂಬಲಿಸ್ಕು, ಹಲಬಿ ಹಂಬಲಿಸು-- ದುಃಖವನ್ನು 

ತೋಡಿಕೊಂಡು ಅಳು; ಪ್ರಲಾಸಿಸು : ಕಿಜಕಿದುಂ ಬೇಗಮೇಜಿ 
ಮರುಳಂತು ಪಲುಂಬಿ 'ಪಂಬಲಿಸಿ (ಸಂಸಭಾ. ೪-೭೪ ವು; ಮನದೊಳ್‌ 
ಚಿಂತಿಸಿ ಪಲಂಂಬಿ ಪಂಬಲಿಸದೆ. (ಫರ್ಮಾಮೃೈ. ೩-೨೧೭) ; ಅನ್ನಾಹಾರ 
ಗಳನು ತೊರೆದು ಹಲಬಿ ಹಂಬಲಿಸಿದನು (ದೌಲತ್‌. ೪೭೯). 
[ದೇ.॥ ತನಿ. ಪುಲನ್ಬು ; ಮಲ. ಪುಲನುತ್ಸಿ ; ತುಳು. ಪಲಂಬು ; 
ತೆಲು. ಪಲುಮಂ, ಪಲವು] 

ಪಲುಕಿಸು (ಕ್ರಿ). ಧ್ವನಿಯನ್ನು ಬಳುಕಿಸು: ಇಲ್ಲಿ “ತಗ ಎಂಬು 
ದನ್ನು ಮೂರು ಮಾತ್ರೆಯ ಕಾಲಕ್ಕೆ ಎಳೆದು ಸಲುಕಿಸುವುದರಲ್ಲೇ 
ತಲ್ಲಣದ ನಡುಕವೂ ಸೂಚಿತವಾಗುತ್ತದೆ (ಸನಾಲೋ. ೨೦೫). 

[ಸಲುಕೂ, 4-ಇಸ್ಕು] 

ಪಲುಕು (ಕ್ರಿ). ೧. ಮಾತನಾಡು; ನುಡಿ: ನಿಜನನ್ನು ಸಲುಕನ್ವ 
ಕನೈೈಕುಮಾರಿ (ಅದೂಟ. ೨. (ಧ್ವನಿಯು) ಬಳುಕು. 
ಮಿಡಿ : ವೀಣೆಯ ಪಲುಕು ಪಲುಕಿದಂತಾಯಿಂತು (ಎಳಿಕ. ೭೫). 
೩. ಹಾಡು ಹೇಳು; ಗುಣುಗುಣಿಸು : ಮೆಲುದನಿಯಲ್ಲಿ ಚೋಳ 
ಕನ್ನೆಯರ ಭಂಗನನು ಪಲುಕಿಡರಿನಳು ಮಲಗುವಂಥನಳೆ, ಈ 
ಮಾಯಾಂಗನೆ? (ದೀಸಮ, ೨೩-೧೨). ೪. (ಆಲಂ) ಅಪಶಕುನ 
ನನ್ನು ನುಡಿ: ಒಳ್ಳೆಯ ಕೆಲಸಕ್ಕೆ ಹೊರಟಿರುವಾಗ ಏನಾದರೊ 
ಪಲುಕಬೇಡ (ರೂಢಿ). 

[ದೇ.॥ ತಮಿ. ಪಲುಕ್ಕು; 
ಪಲುಕ್ಕು, ಸಲಕು (ನಾ). 


೨೦). 


ತೆಲು. ಪಲುಕು, ಸಲ್ಕು] 

೧. [ಸಂಗೀತ] (ಧ್ವನಿಯ) 
ಬಳುಕು; ಮಿಡಿತ; ಕಂಪನ : ವಿಂಂಚಿನಂತೆ ಹೊಳೆಯುವ ಸ್ವರ 
ತಿರುವುಗಳೂ, ಸಲುಕುಗಳೂ.. . . ಮೆಚ್ಚುಗೆಯನ್ನು ತಂದುಕೊಟ್ಟು ವು 
(ಸಂಗೀತ, ೧೨೦); ನಿವ್ಮಾ ಶಾರೀರದಲ್ಲಿ ಪಲುಕಿಲ್ಲ (ಮಾನೆ. ೯೩) 
ಅನನು ೬ ಹಾಡಿನ ಪಲುಕುಗಳನ್ನು ಕೂಡ ತಪ್ಪುತ್ತಿರಲಿಲ್ಲ 
(ಆಲಹೂ. ೭೧). ೨. (ಆಲಂ) ಧ್ವನಿಯಿಂದ ಕೂಡಿದ ರಚನೆ; ಆಂತ 
ರಾರ್ಥ ಕಲ್ಪನೆ: ಜನಸದಸಾಹಿತೃದ ಒಂದೊಂದು ಸಲುಕೂ ಈ 
ದೃಷ್ಟಿ ಯಿಂದ ಭಾವಗೀತೆಯೇ (ಅನುಕ. ೩೭). ಪಲಕು: ೧. ರಾಜನ 

». ೬ ಸತತ ಅಭ್ಯಾಸದಿಂದ ಪಲಕುಗಳು, ನೆರನಲಗಳು ಲೀಲಾಜಾಲನಾಗಿ 
ನುಡಿಯುತ್ತಿ ದ್ವವು (ನಟಸಾ. ೫೯). 
[-< ಸಲುಕ್ಯು/ತೆಲು. ಪಲುಕು, ಸಲ್ಕು] 

ಪಲುಗಿರಿ "ಪಲ್ಲಿರಿ' ನೋ. 

ಪಲುಗುಣ, ಸಲ್ಲುಣ, ಫಲುಗುಣ, ಫಲ್ಗುಣ (ನಾ). ಪಾಂಡವ 
ರಲ್ಲಿ ಮೂರನೆಯನನು: ಅರ್ಜುನ: ಫಕಾರಕ್ಕೆ ಪಕಾರಂ . . . 
ಫಲ್ಲುನ-ಸಲುಗರಿಣ (ರನುಡ. ೨೫೫ ಪ್ರಯೋ): ಪಲ್ಗುಣ; 
ಧ್ವಜಂ ತಾನೆ ತುಲುಗಿದಗ್ಗ ದ ಸಕಲಬಲಸಹಿತ ನೂಕಿದಂ ಸಲ್ಲು [ನ 
ಫಲುಗು, ಫಲ್ಲು]ಣನ ಪಡೆಯ ಮೋಲೆ (ಚೈಮಿ: 
ಫಲುಗುಣ : ಹಿಡಿನೆನಾಗಳೆ ಧರ್ಮುನಂದನನ ಬಂದು ಫಲುಗುಣನಡ್ಡ 
ವಿಸಲಿ (ಕುನ್ಯಾದ್ರೋ. ೧-೬೫). ಫಲ್ನುಣ: ನೆನೆಯದೆ ಕಜ್ಜ ದ ಬಿಣ್ಬಂ 
ಮುನಿನಯ 'ನೀನೊರ್ನನೆಂಬ ಹರಿಗಮಸಾಧ್ಯಂ ನುನ್ನುಜಪ್ರಾಕಾರಾಂಕ 
ನೊಳಿನಿಬರುಮೊಂದಾಗಿ ತಾಗುವಂ ಫಲ್ಲು ಜನೊಳ್‌' (ಕ: 

[ಎಸೆಂ.ಫಲ್ಲೂನ] 
ಹಲುಬಿ (ನಾ). ನವಿಲು; 


ನೀಲ 


೮-೩೬). 


೪೦೪), 


ಪಲುಬಿ, ಮಯೂರ: ಪುಲಿಯ 


ಪಲುಬು 


ಚರ್ಮದ ಪಲುಬಿಯ ಗಜನಯ ತೋಳ ಕಚ್ಚಳಿಯ ತೊಂಗಲ್ಲ ಂಟಿಯ 
» ೬ ಸಲ ಜಿರುಡುಗಳ್ಲಿಗಳ್ಲೆ ನಡೆಯೆ (ಉಜಕೇ. ೬-೧೧ ನ). ಹಲುಬಿ: 
ಹಲುಬಿಯ ಗಣಿಯ ಮಸ್ತ ಕದೊಳಗಿರದಾಂತು (ಜ್ಞಾನಚ. ೨೩-೫೮). 
Pp ಇದು ಸಂಸ್ಕುತದ "ಕೇಕಿ' ಎಂಬುದರ ಅನುವಾದ, 
[ಹೆಲುಬು(<ಎ ಸಲುಂಬು) ---ಇ್ಯ] 

ಪಲುಬು "ಸಲುಂಬು' ನೋ. 

ಸಲುನ್ಭುಗ "ಸಲ್ಫ್ಯೃಗ' ನೋ. 

ಪಲುನೊಕೆ "ಸಲ್ಕೊರೆ' ನೋ. 

ಸಲುಸುಲಿ "ಸಲ್ಸುಲಿ' ನೋ. 

ಪಲೆಗೆ (ನಾ). (?) : ಅಬ್ಬಿಯ ಸೆಟ್ಟಿಯ ಮಕನಗಜನನುನುನ 
ಪಲೆಗ ಬೀರನೊಟಿಂಬನ ರಾಜ್ಯದೊಳೆ ತುಣುಗೊಳೆ ಕಾದಿ ಸತ್ತ (ಎಕ. 
26, ಗೋರೀಬಿ. ೮೫-೩; ಸು. 920), [1] 

ಸಲ್ಯಡಿ '"ಸಲ್ಲಡಿ' ನೋ. 

ಪಲ್ಮಿಸಿ “ಪಲಿಕಿನಿ' ನೋ. 

ಪಲ್ಮಿರಿ "ಸಲ್ಲಿರಿ ನೋ. 

ಪಲ್ಸಚ್ಚು "ಸಲ್ಲರ್ಚು;' ನೋ. 

ಸೆಲ್ಗಡಿ, ಸಲ್ಕುಡಿ, ಹಲುಕಡಿ,, ಹಲ್ಕಡಿ, ಹಲ್ಲಡಿ, ಹಲ್ಲುಕಡಿ 
(ಕ್ರಿ). ೧. (ಆಕ್ರೋಶ ಇತ್ಯಾದಿಗಳಿಂದ) ಹಲ್ಲನ್ನು ಕಚ್ಚು ; 
ಹಲ್ಲು ಮಸೆ: ಉಗ್ರಕೋಪದಿಂ ವಿರಾರ್ದನೇ ತನ್ನ ನೇಮುನನಕಟ 
ಮಗನೆಂದು ಸಲ್ಲ ಡಿಯುತೈತರಲೈ (ಜೈಮಿಭಾ. ೩೧-೩೦). ಪಲ್ಕಡಿ ಕ 
೧. ಪೇನಂತೆ ತಲೆಯಂ ಪತ್ತಿ ಪಲ್ಯಡಿವರ್‌ (ಧರ್ನಾನ್ಳು. ೩-೭೩). 
ಹೆಲುಕಡಿ,: ೧. `ಆ ಖಳತರುಣಿ . . . ಫರಫರಿನೆ ಹಲುಕಡಿದು 
[ಪಾಠಾಂ, ಹಲಂದಿನುತ] ರುುಡಿದಿಟ್ಟಿ ಳಿನಕುಲನ  (ತೊರರಾ. 
೧-೧೦-೧೫). ಹೆಲ್ಬಡಿ: ೧. ಅನರು ಸೇನಕನ ಉದ್ಭಟತನವನ್ನು 
ಕಂಡು ಹಲ್ಕಡಿದರು (ರೂಢಿ). ಹಲ್ಲ ಡಿ: ೧. ಖಡಖಡನೆ ಹಲ್ಲಡಿಯುತಲಿ 

೬ ಅಡನಿಯಲ್ಲಾರ್ಭಟಿ ಮಾಡಿದಳು (ಕರ್ನಾಕ. ೨೯೩). ೨. (ಚಳಿ 

ಯಿಂದ) ಹಲ್ಲು ಸಾಲು ಒಂದಕ್ಕೊಂದು ತಾಕುವಂತೆ ನಡುಗು: 
ಚಳಿಯಿಂದ ಹಲ್ಲಡಿದು. ನಡುಗಿ ಗಡಗಡನೆ (ಕಾಲೂರ. ೭೭-೧೪೩). 
ಹಲ್ಲುಕಡಿ: ೧. ಪ್ರೀಚರನು . : . ಹಲ್ಲುಕಡಿಯಂತ್ತ ನುಡಿದನು 
(ಮಹಾತ್ಮ. ೯೪). [ಪಲ್‌ -/- ಕಡಿ] 

ಸೆಲ್ಗದಿರ್‌ (ನಾ). ಹಲ್ಲಿನ ಕಾಂತಿ,-ಹೊಳಪು: ಭರಣೆ' ನುಡಿದಂ 
ಶಿಶುವಿನೊಡನೆ ಪಲ್ಸದಿರ್ಗೂಡಿ ದರಹಾಸಮಂಣನ್ಮತಿರಲು 
೨-೧೧-೩೨). [ಸಲ್‌-4-ಕದಿರ್‌,] 

ಸಲ್ಸರ್ಚು,, ನಲ್ಲಚ್ಚು, ಹಲ್ಲುಕಚ್ಚು (ಕ್ರಿ). ೧.-ಸಲ್ಲಡಿ ೧. 
೨. ಕೋಪವನ್ನು ಸಹಿಸಿಕೊಳ್ಳು,--ತಾಳಿಕೊಳ್ಳು : ಸಲವುಂ 
ಸೂಯುಲಿದು ಪಲ್ಗುರ್ಚಿ ಕಲ್ಲಸರದಿಂ ಸಿಲ್ಕುನಳಿದು ಮಾಣ್ಬುದುಂ (ಸಂಚತಂ, 
೧೨೬-೧೨). ಪಲ್ಲ ಚ್ಚ : ೧. ಚಾಗಕ್ಕೆ ಮುಯ್ವಾಂಪರೀವಡೆ ಪಲ್ಪ ಚ್ಚು 
ವರ್‌ (ನಿಕ 11, ೧೩೩-೬೪; 982). ೨, ಕಾಲ್ಗೆ ಬೀಳುತುಂ 
ಸಲ್ಪಚ್ಚಿ ದೈನ್ಯನಚನಂಗಳಿಂದೆ. ೬ ೬ ೬ಯಸಿರಿ ಮೈಗರೆವುತಿರ್ದರ್‌ (ಚೆಬಪು. 
೨೪-೨೩). ಹಲ್ಲರಿಕಚ್ಚು : ೧. ಇದಕ್ಕೆ ಪ್ರತಿಫಲ ಕೊಡದಿರಲಾರೆನೆಂದು 
ಹಲ್ಲುಕಚ್ಚಿ ದನು (ಕಾಲೂರ. ೯ ಕಥಾಸಾರ). 

ಸಲ್ಫರ್ಚಿ ಸೈರಿಸು - ಬಾಯಿ ಮುಚ್ಚಿಕೊಂಡು ಸಹಿಸಿಕೊಳ್ಳು,- 

ತಾಳಿಕೊಳ್ಳು ; ತೆಪ್ಪಗಿರು: ಪಸುನಂ ನೋದುನನೋಲೆ ಮೋದೆ 
ಯಂನುದಂ ಕಂಡಂತೆ ಪಲ್ಸರ್ಚಿ ಸೈರಿಸಿದೆಂ ನಿನ್ನಯ ನನ್ನಿಗಿನ್ನೆ ನರಂ 
(ಹೆಂಸಭಾ. ೭-೫೮). ಹಲ್ಲುಕಚ್ಚಿ ಕೊಂಡಿರು- ಸುಮ್ಮನೆ ಸಹಿಸಿ 
ಕೊಂಡಿರು : ಒಂದು ಕಡೆ ಹಲ್ಲುಕಚ್ಚಿ ಕೊಂಡಿರೋಕೆ ಅವಳ ಕೈಯಿಂದ 


(ರಾಚ, 


೫೪೦೮. 


25 


30 


40 


ಸಲ್ಲಿರಿ 


ಆಗೊಲ್ಲ (ಕುಸುಸಂ. ೨೦). [ಸಲ್‌ 4 ಕರ್ಚು] 
ಸಲ್ಲರ್ಚು್ಯ (ನಾ). -ಸಲ್ಲಲೆ ೧: ರಿಂಕಿದ ಕುಚ ತೋಳುಗಳ ಗಲ್ಲ 
ದೆಹೆಯ ನಖಾಕಿಂತ ಪಲ್ಗರ್ಚಿದುವೇ ಸೋಂಕಿದ , ಖೂಳನದಾನನೊ 
ತೋಟಿಕೆಂದು ರುಂಂಕಿಸಿದಳು ತಾಯಿ ನಂಗಳ (ನೋಹತ, ೧೮-೭೬). 
[ನ ಪಲ್ಲರ್ಚು,] 
ಸಲ್ಗಲೆ, ಸಲ್ಲಳ್ಳೆ (ನಾ). ೧. ಹಲ್ಲು ನಾಟಿದ ಗುರುತು. 
೨. [ಕಾನುಶಾ] ಪುಣಯಸರನಶರಾದ ಸ್ರೀ ಪುರುಷರು ರತಿ 
ಕ್ರೀಡೆಯ ಕಾಲದಲ್ಲಿ ಸರಸ್ಸರ ಶರೀರಗಳಲ್ಲಿ ಮಾಡುವ ಹಲ್ಲಿನ 
ಕಚ್ಚು ; ದಂತಕ್ಷತ: ಮುಟ್ಟಿ ಬಿಡದ ಮೈ ಕಿಉುದನಿ ಸಲ್ಲ ಲೆಯಟ್ಟೂಳಿ 
ಯಿಲ್ಲದ ಬಾಯ್ಗೂ ಟಂ , . , ಎಸೆದುವು ಜೋಡರ ಸುಸಿಲೊಳ್‌ (ಉದ್ಭದೇ. 
೪-೧೭). ಹೆಲ್ಲಳ್ಳೆ : ೧. ಒರ್ನನತಿಕುಶಲನಪ್ಪ ಬಂಧುರ ಗರುಡ 
ಮುಂತ್ರಸಿದ್ಧ ೦ ಬಂದು ಸಡಗರದಿ ಸಿರಿಯುರಗನೆಯ್ದೆ ಕರ್ಚಿದ ಸಲ್ಲಳೆಯ 
ನಡೆನೋಡಿ ನಿಶ್ಚೈಸಿ ನುಡಿದಂ (ಆರಾಚ, ೨-೧೦-೧೭). 
[ಪರ್ಲ--ಕಲ್ಪೆ] 
ಪಲ್ಗಳ್ಳೆ, ಹಲುಗಳೆ (ಕ್ರಿ). ಹಲ್ಲುಗಳನ್ನು ತೆಗೆದು ಹಾಕು; 
ಹಲ್ಲು ಕೀಳು: ನಡುಗಿ ಪೊಡೆವಡುವುದುಂ ಮೊಕ ಯಿಡುವುದು 
ಮೇಕಣ್ಣ ಸಿಡಿದು ಸಲ್ಗಳೆದುಂ ಪೂವಡಿಗನೆನಿಪವನ ಮೆಯ್ಯಂ ಕಿಡಿಸಲ್ಫಾ 
ರ್ತಪುನೆ ತಮ್ಮೆ ನಚ್ಚಿನ ನಾಗರ್‌ (ಸಮಪ. ೯-೮೧). ಹೆಲುಗಳಿ: 
ಲಯಕೃತಾಂತನ ತಲೆಯ ನರೆಯರೆಗೊಯ್ದ ಕಡುಹಿನ ಕಸಲಭೈರನನ 
ಹಲುಗಳೆದ . . . ತಾಮಸರಿದ್ದು ದು (ತೊರಂ. ೩-೭-೬). 
[ಸಲ್‌ -- ಕಳ್ಳ] 
ಪಲ್ಲಳ್ಳೆ "ಸಲ್ಲಲೆ' ನೋ. 
ಪಲ್ಲಅಕೆ (ನಾ). ಹಲ್ಲಿಗೆ ಬರುವ ಬಣ್ಣ ; ಹಲ್ಲಿನ ಬಣ್ಣ : ಮತ್ತಿ 
ಯೆಲೆಯಂ ತಾಂಬೂಲದಿಲೆಯೆಂದು ಮೆಲ್ಲು ಸಲ್ಲಣಕಿಗಾಸೆಗೆಯ್ವ ನುಮಂ 


- * * ಪೋಲ್ಕುಂ (ಧರ್ಮಾಮೃ. ೧೧-೩೫). [ಪರ್ಲ--ಕಜಕ್ಕಿ] 

ಪಲ್ಲಿ ಡಿಗಿರಿ (ಕ್ರಿ). ಹಲ್ಲು ಸಚ್ಚಿಕೊಂಡಿರು; ಅಸಹಾಯ 
ನಾಗಿರುಿ:. ಜವ್ವನೆಗಾಳ್ಮನಾದ. ಮುದುಪನಂತೆ ಪಲ್ಲಿಡಿಗಿರಿದು 
(ಧರ್ಮಾನೃ, ೧೩-೬೯). [ಪರ್ಲ್‌-"ಗಿಡಿಗಿರಿ] 


ಸೆಲ್ಲಿರಿ, ಸಲುಗಿರಿ, ಸಲ್ಕಿರಿ, ಪಲ್ಲುಗಿರಿ, ಹಲುಗರಿ, ಹಲ್ಕಿರಿ, 

ಹಲ್ಲಿರಿ, ಹಲ್ಲುಕಿರಿ, ಹಲ್ಲುಗಿರಿ (ಕ್ರಿ). (ನಗು, ದುಃಖ, 

ಆಸೆ, ದೈನ್ಯ, ನೋವು, ಕೋಪ ಇತ್ಯಾದಿ ಭಾವಗಳನ್ನು 

ಸೂಚಿಸುವಾಗ) ಹಲ್ಲು ಬಿಡು ; ಹಲ್ಲು ಕಿಸಿ: ಒಳಕೆಯ್ಯೊಳಿರ್ದ 

ಸಲ್ಲಿರಿದೊಳವಾಲಂಗೊಂಡು ನೊರೆನ ಭಸಕನ ತೆಜದಿಂ (ಕನ್ಯಾನ. 
ಪುರ್ಬಿಕ್ಕಿ ಪಲ್ಲಿರಿದು ಹುಲಕ್ಕಿಂಹು ಕಿರಾತಕಾಂತೆಯರಂ 
ಮಿಗೆ ನಗಿಸುತಿರ್ಪ ಮರ್ಕಟಪ್ರಕರದಿಂ (ಗಿರಿಕ, ೧-೧೨೮ ವ); ಅರಸ ಕೇಳವನ 
ಬಾಣದ ಘಾತಿಗರ್ಜುನಂ ಕೊರಗಿದಂ ಮೇಲೆ, ಪಲ್ಲಿರಿದನಾ ಕಪಿ 
(ಜೈಮಿಭಾ. ೨೭-೪೦), ಪೆಲುಗಿರಿ : ಕತ್ತೆಗಳಂತೊಜಲಿ ಕೋಡಗಗಳಂತೆ 
ಸಲುಗಿರಿದು (ಬಸರ, ೮-೧೦೧); ಕಂಗಳಂ ಮಳ್ಳಿ ಸುತ ಪಲುಗಿರಿ [ಪಾಂಾಂ. 
ಪಲ್ಲಿ ರ]ದು ಂಗುಟಿಂಗಳನೂರಿ ನಡೆಪುತ (ಬಸಪ. ೧-೪೯). ಪಲ್ಮಿರಿ : 
ತೆಕ್ಕೆ ಯಿಲ್ಲದ. ಎತ್ತು. ಬಿಕ್ಕಿ ಸಲ್ಫಿರಿದಂತೆ (ಗಾಜಿ), ಪಲ್ಲಗಿಗಿರಿ : 
ಪಲ್ಲುಗಿರಿದು ಪುರ್ಜೆತ್ತಿ ಬೆರಳ ಕೊನೆಯಲ್ಲಿ ಬರಿಗಳನು ತುರಿಸಿ (ಅಂಜಚ, 
೨-೮೦). ಹೆಲುಗಿರಿ : ನಿಂದಿರ್ದ ಶಿವನ ಶರಣರ್ಗೆ ಹಲುಗಿರಿವುತಂ (ತಿರುರ. 
ಬೇ. ೧೫-೧೮) ; ಪಾರ್ಥನ ತೋಟಿ ಕೊಡುವೆನು ತನಗೆ ಹೇಳದೆ ಬಜುದೆ 
ಹಲುಗಿರಿದೈ (ಕುನ್ಯಾಕ. ೯-೨). ಹಲ್ಕಿರಿ: ಅನನು ಶ್ರೀ ಮಂತನಾಗಿದ್ದು 
ಯಾರ ಹಂಗಿಗೂ ಹಲ್ಕಿರಿಯಬೇಕಾದ ಅವಶ್ಯಕತೆಯಿರಲಿಲ್ಲ (ಪುನರು. ೧೧೭). 
ಹಲ್ಲಿರಿ; ಈಗ ಮತ್ತೆ ನನ್ನ ಬಳಿಗೇ ಬಂದು , , . ಹಲ್ಲಿರಿಯುತ್ತಿ 


೨೪೪); 


ಪಲ್ಲಿರಿಸು 


ರುವೆ (ಕವಿಕ.. ೪). ಹಲ್ಲುಂಕಿರಿ: ಅನನು ಆವಳ ಮುಂದೆ ಹೇಗೆ ಹಲ್ಲು 
ಕಿರಯುತ್ತಿದ್ದಾನೆ (ಮುರುಕು. ೭). ಹೆಲ್ಲುಗಿರಿ: ನೋಡಿರೈ . . . 
ಬಡಕೋಡಗಂಗಳು ಹಲ್ಲುಗಿರಿವಾ ಸಂಭ್ರಮಂಗಳನು (೫93ರ. ೧೭-೧೬); 
ಆರುಮಿಲ್ಲದ ವಿಪಿನದಲಿ ಹಾಳೂರ ಕೋಳಕೆ ಕಾಲ ತಗಲಿಸಿ ದಾರಿಗರಿಗವ 
ಹಲ್ಲುಗಿರಿವಂದದಲ್ಲಿ ಸಂಸ್ಕೃತಿಯ . . . ಬಲೆಗೆ ಬಿದ್ಮವಗಾರು ಗತಿ 
(ಅಮೃತ, ೨-೭೧). [ಸಲ್‌ 4-8೦] 

ಪೆಲ್ನಿರಿಸು, ಹಲುಗಿರಿಸು (ಕ್ರಿ). ಹಲ್ಲು ಬಿಡುವಂತೆ ಮಾಡು: 
ಅಡಿಗಡಿಗೆ ಸಳವಿಗೆಯ ಹನುಮನಂ ಪಲ್ಕಿ[ಪಾಂ90, ಹಲುಗಿ]ರಿಸಿ. . . 
ನೋಯಿಸಸಿದನು (ಜೈಮಿಭಾ, ೨೫-೩೯). ಹಲುಗಿರಿಸು: ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. (ಸಲ್ಲಿರಿ.--ಇಸ್ಕು] 

ಪಲ್ಲಿಜಕೆ (ನಾ). ಒಂದು ಊರಿನ ಹೆಸರು : ಮಹೋತ್ಸನಸಮಯೇ 
ಮುಣ್ಣಳಲ್ಲು ಗ್ರಾಮಸ್ಥ ಪಲ್ಲಿಜಕಿಗ್ರಾಮಸ್ಥ ಚ. , . ರಾಜಮಾನೇನ 
ದತ್ತಾ (ಇಆ, ೫1, ೬೭-೧೭ | 7ನೆಯ ಶತ). [1] 

ಸಲ್ಮುಟ್ಟುಹ (ನಾ). ಹಲ್ಲನ್ನು ಉದುರಿಸುವಿಕೆ: 
ವಿಪ್ರಕಾರ--ಸಲ್ಲುಟ್ಟು ಹಂ ನೊದಲಾದುದು (ನಾಚರಇ. ಕಿ). 

[ಸರ್ಲ--ಕುಟ್ಟುಹ] 

ಸೆಲ್ಗುಣ "ಸಲುಗುಣ' ನೋ. 

ಪೆಲ್ಲುತ್ತು (?) (ಕ್ರಿ). (?): ಪಟುಂಗಳ್‌ ಫೆರ್ಬಯಲಾಗೆ ದೆರ್ಕಳನಿಸುಂ 
ಪಲ್ಲುತ್ತ ಲೀಲೆಂಬಿನಂ (?) ಕುಲಗಳ ತೀವಿರೆ ಗೋರೆಯಾಯ್ತು 
ಸೆಲನೆಂಬಾಶಂಕೆಯಂ ಮಾಟಿ ನಂ ಪುಟುಸೊಲ್ಫಾಯೆ. ನ್ಯುಗಂಗಳೋಡಲವ 
ಕಾಶಂ ತಾನದಿಲ್ಲೆಂಬಿನಂ ಸುಟುದಂಭೋನಿಧಿ ಮೇರೆದಪ್ಪಿ ದ ತೆಂ 
ಬಂದತ್ತ ನೀಕಾರ್ಣವೆಂ (ಕಾವ್ಯಸಾ. ೪೬೫ ಶೂದ್ರಕ). [?] 

ಪಲ್ಪನು "ಸಲಟಣ' ನೋ. 

ಸಲ್ಲಿ, ಸರಟ್ಟಿ ಪೈಟ (ನಾ). 
ಪರಟ್ಟ. ಪೈಟ: (ಕಿ), 

ಪಲ್ಟಿ ಹಾಕು-೧. ತಲೆ ಕೆಳಗಾಗಿ ನೆಗೆ; ಲಾಗ ಹಾಕು: 

ಅವರೆಲ್ಲಾ ಎತ್ತರಕ್ಕೆ ನೆಗೆದಾಡಿದರು. ಸಲ್ಫಿ ಹಾಕಿದರು (ಕಾಲೆನು. ೧೨೧). 
೨. (ಆಲಂ) ಅನುತ್ತೀರ್ಣನಾಗು ; ನಪಾಸಾಗು: : ಅನನು 
ಸರಿಯಾಗಿ ಓದದೆ ಪರೀಕ್ಷೆಯಲ್ಲಿ ಪಲ್ಟಿ ಹಾಕಿದ (ರೂಢಿ). ಪಲ್ಟಿ ಹೊಡೆ, 
ಪರಟ ಹೊಡೆ- ೧. ಪಲ್ಟಿ ಹಾಕು; ಲಾಗ ಹಾಕು: ಎದುರಾಳಿಯೂ 
ಚೆಂಡೂ ಇಬ್ಬರೂ ಪಲ್ಟಿ ಹೊಡೆಯುನರು (ತುಟನಾ, ೬೫); ಮೇಲಿನಿಂದ 
ಫರಟ ಹೊಡೆಯವುದು  (ಅದೂಟಿ: ೧೭೫), ೨. ೬ಸಲ್ಫಿ ಹಾಕು ೨: 
ಮ್ಯಾಟ್ರಕ್‌ನಲ್ಲೀ ನಲ್ಪಿ ಹೊಡೆದ ನನಗೆ ಸ್ವಲ್ಪ ಅಧೈರ್ಯವಾದರೂ 
ಪ್ರೇಮವು ನನ್ನನ್ನು ಹಿಂಜರಿಯಲು ಬಿಡಲಿಲ್ಲ (ಟಿಗುಬ. ೧೦೧). 
[..-ಮರಾ. ಪಲಟೀ, ಸಲಹಾ. / ಶಮಿ. ಸಲ್ಟಿ ; ತೆಲು, ಸಲ್ಪಿ, ಪಲ್ಲಟ] 

ಪಲ್ತನು "ಪಲಟಣ' ನೋ. 

ಪಲ್ಲಿನ್‌, ಸಲ್ಲಿನು, ಸಲ್ಲುದಿನು, ಹಲುದಿನ್‌, ಹಲುದಿನು 
(ಕ್ರ). ೧. ಎ ಪಲ್ಲಡಿ ೧: ಒಂದು ದಿನ್ಮಧ್ವನಿಯಾಗಸದೊಳಗೊಗೆದುದನೆ. 
ಕೇಳ್ಸನಧರಿಸಿ ದಿನಕ್ಕೆ ಪಲ್ಲಿಸುತ್ತುಂ (ಅರ್ಥನೇ, ೬-೧೪ ನ). 
೨. (ಕುದುರೆ, ಹಸು ಮುಂತಾದ ಪ್ರಾಣಿಗಳು ಯಾವುದಾದರೂ 
ಕೋಗದಿಂದ) ಹಲ್ಲನ್ನು ಕಡಿ, --ಅಗಿ : ಎಸಡಿನ ಪಾಲಂ ದುಗ್ಯಾಜ್ಯ 
ಸಮನ್ವಿತಮಟ್ಟು ಶೊಜೆಯೆ ಪಲ್ಲಿಂಬುದನೋಡಿಸುಗೂಂ (ಲೋಕೋಸ. 
೯-೩೧) ; ಬೀಟ್ನುಂ ಮೆಯ್ಯೂರಿ ತರ್ಕುಂ ಪಲ್ಮಿಂಗುಂ. , . ಅಸ್ಪೊಡಂ 
ತಾಂ ತುರಗಂ ಗ್ರಹಭೀತನಕ್ಕುಂ (ಅಶ್ವಶಾ. ೧೬-೧೬). ಪೆಲ್ಮಿನು: ೧. 
ತಿಳಿದೆದ್ದು ಪಲ್ಟಿನುತ ಹುಬ್ಬುಗಳ ಗಂಟಕ್ಕಿ (ತುರಂಗ. ೪೭-೧೯). 
ಫೆಲ್ಲುದಿನುಃ: ೧. ಮಾತ ಕೇಳಿ ಪಲ್ಲುದಿನುತ ನಿದ್ರ್ರಾವರಣೀಯವಹ 


ನಿಕಾರ, 


ತಲೆಕೆಳಗಾಗುವಿಕೆ; ಲಾಗ. 


೫೪೦೯ 


5 


20 


25 


48 


ಪಲ್ಮೃಗ 


ಗೆಲ್ಲಕಾಜರು ಬಂದರೆಂದು ((ತ್ರಿಪುಸ9ಂ, ೧೬-೧೭೫). ಹಲುದಿನ್‌: ೧. 
ಕಡುನೊಂದು ಹರಿತಂದು ಹಲುದಿಂದು ನುಡಿದನು (ಸೋಮಚ. ೨-೬೧). 
ಹಲುದಿನು: ೧. ಮಾರಿಯಂದದಿ ಹಲುದಿನುತಲತಿಘೋರತರ 
ರೂಪಾಂತು ಮಾಯದಿ ಕ್ರೂರಖೇಚರ ಬರುತಲಿರಿ (ಸನತ್ಯು. ೭-೨೮); 
ಹರಿನಂದನನಂ ಹಲುದಿನುತ ಹರಿತಂದೊದೆದನತಿರಥನ (ತೊರಂ. ೬-೩೯-೭). 
[ಪಲ್‌--ತಿನ್‌] 

ಸಲ್ಲಿನು "ಸಲ್ಲಿನ್‌' ನೋ. 

ಪಲ್ಲೆಆಕ್ಕಿ ಹಲುದೆಲ್‌, ಹಲ್ತೆಕೆ (ಕ್ರಿ). ಇ ಪಲ್ಲಿರಿ: ಮಾಂಸಕಸನುಂ 
ಸವಿದಾಡುನ ರಕ್ಕಸರ್ಗೆ ಸಲ್ಲೆಳಕಿದ ಮರುಳ್ಗಳಿಂ (ನಕ ೪111, ಸಾಗರ, 
೧೦೯-೨೮; 1042); ನಾಳೀಜಂಘಂ ಕರಂ ಪಲ್ಲೆಜಕಿದು ನಡುಗಿ ಹಜಕ್ಕಿಂದು 
ಪುರ್ಬಿಕ್ಕಿತಾಗಳ್‌ (ಉಜಕೇ,. ೯-೨೯), ಹಲುದೆಜಿಕೆ; ಮಾಯಾ 
ಮೋಹದಲ್ಲಿ ಮೈಮಣಕದು ನಿಸಯಸುಖಂಗಳಿಗೆ ಹಲುದೆಜಕಿದು , . , 
ನಿನ್ನನಚಯದು ಮೂಢಜನ (ಸಿಭಾಗ, ೧೦-೫೨-೨೯), ಹಲ್ಲಿರೆ: 
ಹಳಿದು ಹಲ್ತಿರೆದು ಆಣಕಿಸರೊ (ವಿದಾಕೃ, ೪೮-೩). [ಸಲ್‌ -. ತೆಜಕ್ಕಿ] 

ಪೆಲ್ಮಡಿ, ಪಲ್ಮಾಡಿ, ಪಲ್ಮಿಡಿ, ಹಲುಮಿಡಿ, ಹಲ್ಮಿಡಿ (ನಾ). 
ಒಂದು ಊರಿನ ಹೆಸರು; £ ಬೇಲೂರು ತಾಲ್ಲೂಕಿನಲ್ಲಿರುವ 
ಈಗಿನ ಹಲ್ಮಿಡಿ : ಪೆತ್ತ ಜಯನಾ ವಿಜಅರಸನ್ನೆ ಬಾಳ್ಗಲ್ಟು ಸಲ್ಮಡಿಉಂ 
ಮೂಲಂವಳ್ಳಿಉಂ -ಕೊಟ್ಟಾ ೦೯ (ಮೈಆರಿ. ೧೯೩೬, ೧೬-೧೨ ; 450), 
ಪಲ್ಮಾಡಿ: ಸಿಂಯ ಮುಗುಳಿಯೆ ಕೊಮಾರಯ್ಯನುಂ ಪಲ್ಮಾಡಿಯ 
ಮೆನ್ನಮ್ಮ . . . ಇನ್ನವೂರದ ವಿಟಿಯ್ಯನುಂ ಮಜ್ಗಳಂ. (ಎಕ. ೪1, 
ಚಿಕ್ಕಮ. ೩-೧೪5 899 ?). ಪಲ್ಮಿಡಿ: ಅತ್ಯಂತಪ್ರಾಚೀನ 
ಕನ್ನಡ ಪಲ್ಮಿಡಿಶಾಸನ (ದ್ರಾನಿನಿ. ೧). ಹಲುವಿಂಡಿ;: ಹಲು 
ಮಿಡಿಯ ದೇವಿಸೆಟ್ಟಿಯ ಮಗ (ಮೈಆರಿ, ೧೯೩೩, ೪-೧; 1523). 
ಹಲ್ಮಿಡಿ: ಸು. ೪೫೦ರ ಹಲ್ಮಿಡಿಶಾಸನನೇ ನಮಗೆ ದೊರಕಿರುವ 
ಅತ್ಯಂತ ಪ್ರಾಚೀನವಾದ ಕನ್ನಡ ಶಾಸನ (ಕಶಾಅ. ೭). [1] 

ಪಲ್ಮಾಡಿ “ಪಲ್ಮಡಿ' ನೋ. 

ಪಲ್ಮಾಣಿಕ, ಹಲಮಾಣಿಕ, ಹಲುಮಾಣಿಕ, ಹಲುಮಾಣಿಕ್ಯ 
(ನಾ). ಒಂದು ಬಗೆಯ ಸಸ್ಯ; ನಾಯಿಬೇಲ: ಜೀರಗೆಯಂ 
ಪಲ್ಮಾಣಿಕನೋರಂತಿರೆ ಕುಡಿಯೆ ಮತ್ತೆ ದಿವೌಸಧಿಗಳ್‌ (ಖನುದ, 
೧೬-೫೩). ಹಲವರಾಣಿಕ; "ಗೋಪಃ-ಹಲಮಾಣಿಕ” (ಓಷಧಿ. ೫೦). 
ಹಲುಮಾಣಿಕ ; “ಗೊಳಗೊಂಟಿಯನೆ ಹಲುನಾಣಿಕಂ? (ಮಂಗಾ, 
೩೫-೧೩); “ಹ್ರಂಟುಪಾದಃ- ಹಲುಮಾಣಿಕಾ” (ಓಷಧಿ. ೨೩). 
ಹಲುಮಾಣಿಕ್ಯ: (೪. [2] 

ಸಲ್ಮಿಗೆ (ನಾ). ಕೋರಿಹಲ್ಲುಗಳನ್ನು ಹೊಂದಿರುವ ಸಿಂಹ, ಹುಲ್ಕಿ 
ಆನೆ, ಹಂದಿ ಮುಂತಾದ (ಹಿಂಸ್ರ) ಪ್ರಾಣಿ: ಮೇಸಿಂ ಪುಲ್ಮಿಗಮುಂ 
ಬೆಳ್ಮಿಗನುಂ೦ ಸಲ್ಮಿಗಮುಖಂ ತಣಿದುನೆಯ್ಲೆ ಕಾಪಿನ ಪೊಲದೊಳ್‌ 
(ಅನಂಪು. ೧೧-೩೯). [ಸಲ್‌ + ಮಿಗ] 

ಹಲ್ಮಿಡಿ "ಸಲ್ಮಡಿ' ನೋ. 

ಪಲ್ಮಅಿ, ಹಲ್ಲುಮುರಿ (ಕ್ರಿ). ೧. ಹಲ್ಲು ಮುರಿ; ಹಲ್ಲು 
ಮುರಿದು ಹೋಗು ; ಜರೆಯೆಂಬೀ ಕಾಂತೆ... ವರಸಾದದ್ವಂದ್ವದಿಂ 
ಪಲ್ಮುಖಕಿಯೊದೆದೊಡೆ ಬಾಯಲ್ಲಿ ಪುಟ್ಟರ್ದ ದಂತೋತ್ಕ ರಮೆಲ್ಲಂ ಬಿಟ್ಮು 
ಜೆಂಬಂತಿರೆ ಕಳೆದವು. ವೃದ್ಛಂಗೆ ದಂತಂಗಳೆಲ್ಲಂ (ಬಾಧಪು, ೫-೩೩), 
ಹಲ್ಲುಮುರಿ: ೨. ಹಲ್ಲನ್ನು ಮುರಿದು ಹಾಕ್ಕು-ಉದುರಿಸು : 
ಹಲ್ಲು ನಂರಿಯುತ್ತೆ "ನೆಂದು ಹೆದರಿಸಿದ ಮೇಲೆ ಅನನು ಕನ್ನ ತಪ್ಪನ್ನು 
ಒಪ್ಪಿ ಕೊಂಡ (ರೂಢಿ). [ಪಲ್‌ 4 ಮಂಜ] 


ಸಲ್ಮಗ, ಪಲುಮೃಗ (ನಾ). -ಪಲ್ಮಿಗೆ: ತರಳಾಕ್ಷಿ ಪಲ್ಮೃಗದ 


ಸಲ್ಕೊರೆ 


ಬಾರಿಯೊಳ್‌ ಬಿಟ್ಲು ಮೋ ತರುಣಿಯೆನ್ನಂ ಕಾಣದತಿಭಯಂಗೊಳ್ಳುಮೋ 
(ಕುಸುಮಾ. ೧೪-೧೧೯ ರಗಳು, ಹೆಲುಮೃಗೆ: ಪಲುಮೃೃಗ ಬೆಳ್ಮಿಗ 
ಪುಲುಮೃಗ ಬಂದವು ನಲನಿಂದ ಕಾಪಿನ ಪೊಲಕೆ (ಅನಂಚ. ೧೭-೯). 
[ಸಲ್‌ -- ಮೃಗ] 
ಸಲ್ಮೊರೈೆ, ಪಲುಮೊರೆ, ಪಲ್ಲುಮೊರೆ, ಹಲುಮೊಕೆ,' ಹಲ್ಮೊಕರೆ 
(ಕ್ರಿ). ೧. (ಕೋಪದಿಂದ) ಶಬ್ದ ಬರುವಂತೆ ಹಲ್ಲನ್ನು ಕಡಿ: 
ಕುರುಬಲಕ್ಕೆ ನಿಟ್ಟು ಪಲ್ಕೊಕೆನಂತೆ ಮೊರೆದು ಸರಿನ ತನ್ನ ಕಿಸುವೊನ್ನ 
ರೆಥನಖುಂ (ಸಂಪಭೂ. ೧೦-೯೭ ನ); ಜಯಾಂಗನೆ ಪಲ್ಮೊರೆದಸಳೆನೆ ಸರಿದುವು 
ಜೀರ್ಗರೆವುತ್ತು ೦ ಚತುರಶೀತಿಲಕ್ಷರೆಥಂಗಳ್‌ (ಶಾಂತಿಪು. ೧೦-೧೨೯); 
ಕೋಪದಿಂ ಪುದಿದು ಪದ್ಮಿನಿ ಸಲ್ಮ್ಕೊರೆನಂದನಾಯ್ತೂ (ಕುಗುನೂ. 
೪-೧೬). ೨. ಧ್ವನಿಮಾಡು; ರೆೋಂಕರಿಸು: ಅಳಿ ಬಿರಿದಿರ್ದ 
ಜಾದಿಯೊಳೆ ಪಲ್ಮೊಕೆಯುತ್ತಿ ರೆ ಹಂಸೆ ಪೂತ ಸೂಗೊಳದೊಳ್‌ ರಾಗಿಸು 
ತ್ತಿಕೆ (ಸಂಸಭಾ, ೭-೭೦) ; ಜಾವಳಿಸ ರಾಜಶುಕನ್ರಜಮಲ್ಲಿ ಕಾಯ್ದು 
ಪಲ್ಮೊರೆವ ನಮುದಾಳಿಯಂ ಸಖಿ ಸಾರದಿರಾ ಮರನಂ ವಸಂತದೊಳ್‌ 
(ಕನ್ಯಾನ. ೩೬೭). ಪಲುಮೊರೆ: ೧. ಮೂನಳಸುವಳಸಿ ಸುತ್ತಿರ್ದು 
ದಂಭೋ ಧಿಯೆಂಬಂತೆ ಗಂಭೀರಾರಾವದಿಂ ಪಲಂ[ನಾರಾಂ.ಲ್‌]ಮೊರೆನ 
ಪೊಲೆಸೆಗುಂ ಸುತ್ತಿ ಪಾನೀಯಖೇಯಂ (ಸುಕುಮಾ. ೯-೫೭) ; ದಿವಾಕರ 
ನಂದನನು ಸಲುಮೊರೆದು ಖಾತಿಯೊಳವರನಿಂತೆಂದ (ಕುಪ್ಯಾವಿ, ಓರಿಇ. 
೮-1), ಪೆಲ್ಲನಮೊರೆ:: ೧. ಕೆರಳ್ಸ ಸಿಂಗವೋ ಸಲ್ಲಂಪೊರೆವ 
ಶೃತಾಂತನೊ (ನರ್ಧಚ. ೭-೬), ಹಲುಮೊರೆ: ೧. ಒರ್ವ 
ನಿಸೊಳೆ ತರುವಲಿಗೆ ಹಲುಮೊರೆದಳು (ಸೋನುಚ. ೨-೪೧); ಗರಳ 
ನಿಲ್ಲದೆ. ಕುಪಿತಫಣಿ ಹಲುಮೊರೆದು' ಮಾಡುವುದೇನು (ಕುನ್ಯಾಡ್ರೋ. 
೧೬-೫೫). ಹಲ್ಮೊರೆ: ೧. ಕರದ ಕರನಾಳುಡಿಯೆ ಬಿಡೆ ಹಲ್ಕೊರೆದು 
ಭರದಲಿ ಗದೆಯ ಕೊಂಡಬ್ಬರಿಸಿ (ಕುವ್ಯಾದ್ರೋ. ೬-೫೧). 
[ಸಲ್‌.-- ಮೊರೆ] 
ಸಲ್ಮೊಳೆ (ನಾ). ಆಗ ತಾನೇ ಕಾಣಿಸುತ್ತಿರುವ ಹಲ್ಲು; ಮೊಳೆ 
ಹಲ್ಲು: ರುುಣರೆನಲ್‌' ಪೊಂಗೆಜ್ಜೆ ವೊಂದೊಂದು ಸಲ್ಮೊಳೆ ಚೆಲ್ವಾಗಿರೆ 
ಮುದ್ದುವೀಜಕ ನಗುತ್ತೇಳ್ತಂದಪ್ಪೈ ವಂ ಮಾತೆಯಂ (ರಾಜಶೇ, ೪-೭೩). 
[ಸಲ್‌ + ಮೊಳ್ಳೆ] 
ಸಲ್ಯ,» ಸಲ್ಲೆ, (ನಾ). ೧. ತರಕಾರಿ; ಕಾಯಿಪಲ್ಯ : ಬಲೀ, 
ಪಲ್ಯ ತಂದೆಯಾ . , , ಈಗಾದರೂ ಬೇಗ ಹೋಗಿ ತಕ್ಕೊಂಡು ಬಾ 
(ರಕ್ಷ್ಮಥ್ವ ೧೬೮). ೨. ಊಟದಲ್ಲಿ ನಂಜಿಕೊಳ್ಳಲು ತರಕಾರಿ 
ಗಳಿಂದ ಮಾಡುವ ಒಂದು ಬಗೆಯ ವ್ಯಂಜನಪದಾರ್ಥ; ತಾಳದ: 
ಮೇಲೋಗರ ಪಳಿದ್ಯ ಪಲ್ಕಗಳ ರಾಕೇಂದುವದನೆಯರೆಡೆಮಾಡುವ ನೃಪ 
ಯಾಗವನೇನ ಬಣ್ಣಿಪೆನು (ನೋಹತೆ. ೧೪-೯); ಪರಿಪರಿಯ ಕಾಯ್ತಲ್ಯ 
ಕಲಸೋಗರಗಳೊಬ್ಬಟ್ಟು ಂಡೆ ಚಕ್ಕುಲಿ (ಅರ್ಜಾವಿ. ೧೭-೬೨). ಪಲ್ಲೆ; 
೧. ಈ ಮೂಲೆಯಲ್ಲಿ ಪಲ್ಲೆ ಹೆಚ್ಚುವ ಈಳಿಗೆ. ಇಟ್ಟಿದೆ (ಮುಂಬಯಿ. 
೪-೧೭೩) ; ಹತ್ತು ತರಹದ ಸಲ್ಲೆ ಕೂಡಿ ಕುದಿಸಿದ ಅಡಿಗೆ ರುಚಿಯೆಂಂದು 
ಹೇಳುವರು (ನೆಲಮು. ೨೨-೧೫) ; ಕಾಯಿಪಲ್ಲೆ, ಕೋತಂಬರಿ ಮೊದಲಾದ 
ಪಲ್ಲಿ ಗಳನ್ನು ಮಾಡಿಕೊಳ್ಳ ಬೇಕು (ಕೃಷಿಪ್ರ. ೨೦೮). "ಕಾಯಿಪಲ್ಲೆ? 
ಪರಾ. ೨. ನಾಗನ ಗಂಟಿನಲ್ಲಿ ಚಪಾತಿ ಪಲ್ಲೆ ಇತ್ತು (ಕಪಪು. ೩-೩೩); 
ಬಾಳೆಯ ಹೂ ಹಾಗೂ ದಿಂಡಿನ ಪಲ್ಲೆ ರುಚಿಕಟ್ಟು (ಸುತ್ತುಮು. ೮೦) ; 
ಸಾರನ್ನು ಬಡಿಸುವಾಗ ಅದು ಹರಿದು ಸಲ್ಲೆಯನ್ನು ಸೇರಿದರೆ ಕ್ಷನಿಂಸಲು 
ಸಾಧ್ಯವೆ? (ಹುಚ್ಚುಹು, ೧೩). 
ಸಲ್ಕ,. (ನಾ). ೧. (ಒಂದು ನಿರ್ದಿಷ್ಟ ಅಳತೆಯ) ಧಾನ್ಯವನ್ನು 
ತುಂಬುವ ಚೀಲ. ೨. ಒಂದು ಬಹುದೊಡ್ಡ ಸಂಖ್ಯೆ. 


೫೪೧೦ 


20 


25 


40 


45 


ಪಲ್ಲಂಗ 


೩ [ಜೈನ] ಬಹು ದೊಡ್ಡ ಸಂಖ್ಯೆಯ ಎಣಿಕೆಯುಳ್ಳ ಒಂದು 
ಕಾಲ ಪ್ರಮಾಣ; ೫ ಇವು ಮೂರುಬಗೆ. ೧. ವ್ಯವಹಾರಪಲ್ಯ. 
ಪಿ. ಉದ್ದಾ ರಸಲ್ಯ. ೩. ಅದ್ಗಾಪಲ್ಯ : ವೃವಹಾರಪಲ್ಯಾಧಾರ 
ಸಲ್ಯಮಂದ್ಧ್ಯಾರಪಲ್ಯಮೆಂದು ಪಲ್ಕಂಗಳ್‌ ಮೂಜುತೆಜನಕ್ಕು ೦ (ಅಜಿಪ. 
ಅನ್ವರ್ಥಸಂಜ್ಞ್ಯಾಸಮನ್ವಿತ ವೃನಹಾರೋದ್ಧಾರಾ 
ದ್ಥಾಭೇದದಿಂ ಸಲ್ಯಂ ತ್ರಿವಿಧಂ (ತತ್ತ್ವಪ್ರ, ೧೭೫); ಭೋಗಮನುಣ್ಟಾ 


೩-೧೫ ವ) ; 


ರ್ಯರ ಬಾಟಿಕ್ಕಿ ಸಲ್ಕಗಣನಂ ಸಲ್ಕೋಪನುಂ . . . ಅನಂತಕಲ್ಪಜ 
ರೊಳಾಯಂಕಪಿಂಡಂ (ಅನಂಪು. ೯-೨೬). [ಸಂ.] 
ಪಲ್ಯಂಕ (ನಾ). ೧. ಮಂಚ; ಸರ್ಯಂಕ: “ನುಂಚಃ, 


ಪರ್ಯಂಕಃ, ಪಲ್ಯಂಕಃ, ಖಟ್ಟಾ-೪ ಮಂಚ, ಪಟ್ಟಿ ಮಂಚ, ಚಪ್ರದ 
ಮಂಚ, ತೂಗುಮುಂಚ” (ಸಿದ್ಧಾಂತಿ, ೨೧೦). ೨. ಪಲ್ಲಕಿ; ಪಾಲಕಿ. 
[ಸಂ.] 

ಪಲ್ಯಂಕಾಸನ (ನಾ). [ಯೋಗ] ಒಂದು ಬಗೆಯ ಆಸನ; 
ಅರ್ಧಪದ್ಮಾಸನ: ಪೂರ್ವಾಭಿಮುಖನುಂ ನಿಬಿಡನಿಬದ್ಧ ಪಲ್ಮಂಕಇಸನನು 
ಮಾಗಿ (ಆದಿಪು. ೯-೭೬ ನ) ; ಅಂತುತ್ತ ರಾಭಿಮಂಖನಾಗಿ ಪಲ್ಫಂಕಾಸನ 
ದೊಳೆ. ಕುಳ್ಳಿರ್ದು (ಶಾಂತಿಪು. ೧೧-೧೦೩ ವ); ಪಲ್ಯೂಂಕಾಸನಡೊಳ್‌' 
ಮೂವರುಂ ಯ ಥಾಕ್ರಮನಿರ್ದರ್‌ (ಹೆಂರಾಮಾ. ೧೦-೧೪೭), 

[ಸಂ.] 

ಪಲ್ಯಯನ (ನಾ). ಹಲ್ಲಣ; ಜೀನು: “ಸಲ್ಲಣನುಂಮೆಂದು ಪಲ್ಯಯ 
ನಕ್ಕುಂ? (ಕವಿಕಂ, ೨೬೭). [ಸಂ.] 

ಪಲ್ಕೋಪಮ (ನಾ). -ಪಲ್ಕು &: ಪಲ್ಯೋಪಮ ದಶಮಭಾಗಾ 
ಯಂಷ್ಯನುಮಪ್ಪ ಗ್ರಿಮಕುಳಧರಂ ಪ್ರತಿಶ್ರುತಿಯೆಂಬಂ (ಅದಿಪು.೬-೫೨ ವ); 
ನಿಜಾಯುಃಪಲ್ಯೋಪಮತ್ರಯಾನಸಾನಮೆಯ್ತ ರೆಯೆಂಂ ಕಾಮಾಂಧರಾಗಿ 
(ಶಾಂತಿಪು, ೭-೧೦ ಈ). *ತ್ರಿಪಲ್ಕೋಪಮ' ಪರಾ. [ಸಂ.] 

ಪಲ್ಲ (ನಾ). ದಂತಗಳನ್ನುಳ್ಳು ದು; ದಂತಿ; 'ಆನೆ: *ಪಲ್ಲಮಣಾ? 
ಪರಾ. [ಸಲ್‌ +-೪,] 

ಪಲ್ಲ (ನಾ). ದುಂಬಿ; ಅಳಿ: “ಪಲ್ಲಮೆನೆ ಪರಮೆ? (ಕಶರ. ೬೦) ; 
ಅಲ್ಲಿಗಲ್ಲಿಗೆ ಮುಲ್ಲಬಿಕಿದಿರಿವ ಪಲ್ಲ ಬಲ್ಲುಲಿಗೆ ಕಲ್ಲದಾಡುವ ತೆಲ್ಲಯಿಸಿದ ಮಲ್ಲ 
ಗಿಳಿಯ ಸವಿನುಡಿಗೆ ಪಲ್ಲಟಿದ ಘಲ್ಲಣೆಯಲ್ಲಣಿಯ ಗಂಡುಗೋಗಿಲೆಯಿ೨ಂಚರಕ್ಕೆ 
ಪಲ್ಲಣಿಯ ಬೆಲ್ಲಂಗೋಲ್ವಿಲ್ಲನ ಮಲ್ಲಿಗೆಸರಲ 'ಜಲ್ಲಣಿಗೆ ತಲ್ಲಣಂಗೊಂಡು 
ಸಾವಗಿಸುವ . . . ಬಿಜ್ಚೋದರರುಂ (ಉಾನೂಶ್ವ, ೭೩-೩). 

ಪಲ್ಲ "ಸಲ್ಲವಿ' ನೋ. 

ಪಲ್ಲ (ನಾ). ಧಾನ್ಯದ ಒಂದು ಅಳತೆ; ನೂರು ಸೇರು: ಭತ್ತ 
ಎಕರೆಗೆ ಹದಿನಾರು ಪಲ್ಲ ಹಾಕಿ (ಬಿಸ್ತಕ. ೨೫) ;. ಒಂದು ಪಲ್ಲ ಸಣ್ಣಕ್ಕಿ 
ಕಳೆಸಿಬಿಡಿ (ನಾಡಿಗೇ. ೧೯೦). 
[< ಪ್ರಾ. ಸಲ್ಲ./ಸಂ. ಸಲ್ಯ./ತೆಲು, ಸಲ್ಲಾ ./ಮರಾ, ಸಲ್ಲ] 

ಪೆಲ್ಲಂಕ "ನಲ್ಲಂಗ' ನೋ. 

ಪಲ್ಲಂಗ, ಪನ್ನ್ನಂಗ,, ಸಲಂಗ್ಯ ಸಲಂಗು, ಪಲಕಿ, ಸಲಕ್ಕಿ, ಪಲ್ಲಂಕ, 
ಸಲ್ಲಂಗು, ಪಲ್ಲಕ್ಕಿ, ಪಲ್ಲಕ್ಕಿ, ಪಾಲಂಕ್ಕಿ, ಪಾಲಕಿ, 
ಪಾಲಖಿ, ಪಾಲಿಕೆ, ಪಾಲ್ಕಿ, ಪಾಲ್ಕೆ, ಪಾಲ್ಗಕೆ (ನಾ). 
೧. ಮಂಚ; ಪರ್ಯಂಕ : “ಪಲ್ಲಂಗ--ಪಲ್ಯುಂಕ ಇ ಮಂಚ” 
(ತದ್ಭಕೋ. ೨೫) ; ಪೆಟ್ಟಿಗೆ, ಕಪಾಟ, ಪಲ್ಲಂಗ ಮಂಂತಾದವು 
ಗಳು (ಮಂಂಬನ್ಯಾ. ೧೪೨); ಹಾಗೆಯೇ ಪಲ್ಲಂಗದ ಮೇಲೆ 
ಬಿದ್ದುಕೊಂಡ (ವಾತ್ಸಲ್ಯ. ೪೦). ಪನ್ನಂಗೈ: ೧. “ನ್ನಂಗೆ (ಪಲಂಗ) 
-ಪಲ್ಯಂಕ” (ತದ್ದಕೋ. ೨೪). ೨. ಪಲ್ಲಕ್ಕಿ, ರಥ ಮುಂತಾದುವು 
ಗಳ ಮೇಲೃಟ್ಟು,-ವಿತಾನ : ಅ ಭೈರಾದೇವಿಯೆಂಬ ಕುಮಾರತಿಯ 


ಪಲ್ಲಂಗ 


ಪಲ್ಲಕಿಯೊಳಗೆ ಇರಿಸಿ ಪಂನಂಗನಂ ಮುಚಿಕೊಂಡು ದಿಳ್ಳಿಯ ಸುರಿತಾನರ 
ಮನೆಗೆ ಕೊಂಡುಹೋಗಿ ಆ ಸುರಿತಾಳ ಮಹಾರಾಯರ ಮುಂದೆ 
ಪಲ್ಲಕಿಯಂ ಮುಂದಿರಿಸಿ ಪಂನಂಗನಂ ತೆಗೆದು ತೋಜಲಾಗಿ (ಮೈಆರಿ, 
೧೯೩೧, ೧-೧೧; 1310); ನಸುಕಂದಿ ಮುಖ ತೋಯಿತಿದೆ. ನಿವಗಿಂದಿಸ್ಟು 
ಬಿಸಿಲು ತಾಗಿದು ದಹುದಕಟಾ ಪಿಸುಣರು. ದಟ್ಟದ ಸನ್ನಂಗಗಳ. ನಿವಗೆಸಗಿ 
ತಿಲ್ಲಹುಡೆಂದು ನೊಂದ (ಛಭರಚ. ೨೩-೭೯) ; ಪನ್ನಂಗದೊಳಗೆ ಚವಲನ 
ಹಾಕೋನ ನನ್ನ ಅಣ್ಣ ಜುಂಜಯ್ಯನ ನೆನೆದೇನೆ (ನನ್ನೂರು. ೨೪). ೩. 
ಮಂಚವಿರುವ ಕೊಠಡಿ ; ಮಲಗುವ ಕೊಠಡಿ: ಕೊಚ್ಚಕ್ಕಿ ಅಂತಾ 
ಸುಲಿಹಲ್ಲಿಂದೇ ವಾರಿ ತೆಗೆಯೆ ಪನ್ನಂಗದ ಆಗಣೀಯ  (ಗೌರಪ. ೭): 
ಸಲಂಗ: ೧. ಲಕ್ಷ್ಮಿ ಸಲಂಗದ ತುದಿಯಲ್ಲಿ ಕುಳಿತುಕೊಂಡು 
ಅನರನ್ನು ನಿರೀಕ್ಷಿಸುತ್ತಿ ದ್ದಳು. (ಇತಿಶ್ರೀ, ೨೦). ಪಲಂಗು: ೧. 
ರಾಯ್ರು ಪಲಂಗು ಬೇಕೇನು (ಸಶೂರ. ೧೩) ಪೆಲಕಿ : ೪. ಉತ್ಸವ, 
ಮೆರವಣಿಗೆಗಳಲ್ಲಿ ದೇವತಾವಿಗ್ರಹಗಳನ್ನೂ ಮಾನ್ಯರನ್ನೂ 
ಕುಳ್ಳಿರಿಸಿ, ಮನುಷ್ಯರು ಹೊರುವ ಒಂದು ಬಗೆಯ ವಾಹನ : 
ಸಲಕಿ ಉಂಬಳಿಯೆ ಸಾಸನ (ಎಕ. 111, ಮಂಡ್ಯ. ೩೩-೨೧ ; 1576); 
ತಿರುಮಲರಾಜನಾಯಕಗೆ ಸಲಕಿಯ ` ಉಂಬಳಿಗೆಗೊಡಗೆಯಾಗಿ ಕೊಟಿ 
ವಾಗಿ (ಎಕ. ೫1 (ಔ), ಸಂಜನ. ೨೦೮-೧೬; 1586). ಪೆಲಕ್ಕಿ : 
೪. ಆ ಪಲಕ್ಕಿಯ ಉಂಬಳಿಗೆ ಕೊಟ್ಟಿ ವಾಗಿ (ಮೈಆರಿ. ೧೯೩೩, 
೪೩-೩; 16ನೆಯ ಶತ). ಪೆಲ್ಸಂಕ : ೧. ಪಲ್ಲಂಕದ ಮೇಲೆ ಸನಡಿಸಿದ್ದ 
ಲಕ್ಷ್ಮಿಗೆ ತಾನು ಕಾಣುತ್ತಿರುವುದು ಕನಸು ಎಂದೆನ್ನಿಸಲೇ ಇಲ್ಲಿ 
(ಜೇಮಕೂ. ೧). ಪೆಲ್ಲಂಗು : ೧. ಪಲ್ಲಂಗಿನ ಬುಡಕ್ಕೆ ಲಾಠಿಯಂ 
ಬಿದ್ದಿತ್ತು (ನಾಕಥೆ. ೨೧). ಹೆಲ್ಲಕ್ಕಿ: ೪. ಸೀತೆಯ ಸುರುಚಿ ಸಲ್ಲಕಿಯಲ್ಲಿ 
ಬಿಜಯಂಗೈಸಿ. ತರುತಿರಲು (ಕೌತಿರಾ. ೪೩-೧೪); ಸಲ್ಲಕಿಯಂ 
'ಅಂದದಿಂದೇಜ೨ಯರಸುಮಕ್ಕಳ ಬಲಂಸಂದಣಿ ಸೊಳಿಮಟ್ಟು ದು 
(ಶ್ರೀ ಪಾಲು ೧೩-೬೩) ; ಎಡಕ ನಂದೀಕೋಲ, ಬಲಕ ಪಲ್ಲಕಿ (ಕನ್ನಜಾ. ೯). 
ಪಲ್ಲಕ್ಕಿ: ೪. ಜಗನ ಮೋಹಿಪ ಮಿಂಡಿವೆಂಗಳು ಪಲ್ಲಕ್ಕಿಯ 
ಸಾರ್ಚದರು (ನೋಹತ, ೨೪-೪) ; ಬಂದುದಸ್ಟ ಜಿಕ ಳಿದಿರಾಗಿ ಪಲ್ಲಕ್ಕಿ 
ಜೀಯೆಂದೆನಲೇಚಿಕಿದಳೊಸೆದು. (ಭರಚ. ೧೯-೧೪೨) ; ಪಲ್ಲಕ್ಕಿಯ 


ಮೇಲೇಐ ರಾಯರ ದೇವ ಮೆಲ್ಲಮೆಲ್ಲನೆ ಪೋಗುತಿರಲು (ಅನಂಚ. ೪-೩), |. 


ಪಾಲಂಕಿ,: ೪. ಶಂಕರೊಡೆಯರಾ ಸಾಲಂಕಿಯಲ್ಲಿರ್ಪರು (ನೀಶೈಪು. 
೪-೮-೪). ಪಾಲಕಿ: ೪, ಪಾಲಕಿ ಹೊತ್ತು ನಡೆದರು ... 
ನಿಜನಿಕೇತನಕೆ (ಜಿನಭಾ. ೫-೭) ; ಮೊಗಲ ಸೈನಿಕನೇಸದಿಂದ ಪಾಲಕಿಯ 
ಹತ್ತಿರವಿದ್ದು ಅನಳನ್ನು ಪಾರು ಮಾಡುವ ದಾರಿಯನ್ನು ಹೇಳಿ 
ಕೊಟ್ಟಿದ್ದನು (ಬಂಕಿಮ, ೨೧೯); ಎಲ್ಲರೂ ಪಾಲಕೀಲಿ ಕೂತರೆ ಹೊರೋರು 
ಯಾರು? (ಗಾಡಿ. ಪಾಲಖಿ: ೪. ಪಾಲಖಿಯ ಮಧ್ಯದೋಳ್‌ 
ಕೃಷ್ಣೇಂದ್ರನು ರೂಢಿಮಿಗೆ ವಿಷ ನಂದದಿ ಪೊಳೆಯಂಂತಿರ್ಸವನು 
ನಾಡಾಡಿಗಳು ನೋಡಲಮ್ಮಕೆ (ಅರ್ಟಾವಿ. ೨೪-೫೦), ಪಾಲಿಕೆ, : 
೪. ಏರಯ್ಯ ನೀವು ಪಾಲಿಕೆಯ (ಕುನೂಸಾಂ, ೧೫೭). ಪಾಲ್ಕಿ : 
೪. ಕೈಕೆ ಬಳಿಕನ್ನೆಗಂ ಪಾಲ್ಕಿಯೊಳ್‌ ಕುಳಿತು (ಸರಕು. ೪೩-೧೯) ; 
ಟೀ ಪುಸುಲ್ತಾ ನರ ಅನರಂಗು ಎಂಬ ಖಾಸಾ ಪಾಲಿ ಖಾಸಾ ಕತ್ತಿ ಸಹ 
ಅಲ್ಲಿ ಬಿಟ್ಟು (ಉಜೇಂದ್ರ. ೫೧); ನಿಮಗೆ ಪಾಲ್ಕಿ ಬೋಯಿಗಳನ್ನು 
ಕರೆಯಿಸಿಕೊಟ್ಟು ಕಳುಹುವೆನು (ದೇನೀಜಾ, ೧೫೮). ಪಾಲ್ಕೆ : ೪, 
ನಾಲ್ಕೂ ಹಣವುಳ್ಳ ನಕ ಪಾಲ್ಕೆಯಲಿ ಮೆಕಿದಿಕ್ಕು (ಸರ್ವಜ್ಞ, ೧೨೩೯). 
ಪಾಲ್ಗಕೆ: ೪. ಬೆಳ್ಳಿ ಸಾಮಾನದ ಪಾಲ್ಗಕೆ ಮುತ್ತಿನ ಕಂಠಿ ಬಂಗಾರದ 
ಕೊಡೆ. . . ಚಾಮರಗಳು (ಎಕ. ೪1, ಚಿಕ್ಕನು. ೧೦೯-೩೫5 1717). 
"ಸರ್ಯಂಕ' ಪರಾ. 


೫೪೧೧ 


30 


35 


40 


45 


ಪಲ್ಲಟಸು 


ಪಲ್ಲಕ್ಕಿ ಉತ್ಸವ ಜೀವರ ವಿಗ್ರಹನನ್ನು ಪಲ್ಲಕ್ಕಿಯಲ್ಲಿರಿಸಿ 

ಮೆರವಣಿಗೆ ಮಾಡುವ ಸಮಾರಂಭ,--ಉತ್ಸವ : ಸಲ್ಲಕ್ಕಿ ಉತ್ಸವ 
ಹೊರಟಓದೆ. ನೋಡಿ ಬರುವ ಬಾ (ಮಗಮಾಂ, ೯೫), ಸಲ್ಲಕ್ಕಿಯ 
ಉಂಬಳಿ - ಹಿಂದೆ ಗೌರವಾರ್ಹ ವ್ಯಕ್ತಿಗಳಿಗೆ ವಿಶೇಷಗೌರವದ 
ಸಲ್ಲಕ್ಕಿಯ ವ್ಯವಸ್ಥೆಗಾಗಿ ಕೊಡುತ್ತಿದ್ದ ಉಂಬಳಿ: ಪಲ್ಲಕ್ಕಿಯ 
ಉಂಬಳಿಗೆ ಕೊಡಗೆಯಾಗಿ ಕೊಟ್ಟಿ ವಾಗಿ. (ಮೈಆರಿ, ೧೯೩೩, ೬೬-೧೨; 
1598). [-ಆಸಂ. ಪಲ್ಯುಂಕ,/ಪ್ರಾ. ಸಲ್ಲಂಕ] 

ಸಲ್ಲಂಗು "ಸಲ್ಲಂಗ' ನೋ. 

ಸೆಲ್ಲಕ್ಕಿ "ಸಲ್ಲಂಗ' ನೋ. 

ಪಲ್ಲಕ್ಕಿ, ಪಲ್ಲಕ್ಕಿ, (ನಾ). ಒಂದು ಬಗೆಯ ವಸ್ತ್ರ: ಸಾರಂಗನಟ್ಟ , . . 
ಪಲ್ಲಕಿ ನಲ್ಲೂರ ತೆಳಗಾವಿಯೆಂಬಾ ಸೀರೆಗಳಂ ಸತಿಯರೊಲೆಯೊಳುರುಪಿದ 
ರಾಗಳ್‌ (ತ್ರಿಪದಿ. ೧೦-೨೮). ಪಲ್ಲಕ್ಕಿ, : ಕಂದು ಪೊರೆಯ ಪಲ್ಲಕ್ಕಿ 
[ಪಾಕಾಂ ಕಾಪೋತಿ ಪಾಲಕಿಯು] ಕಂದವಾರದ ಸೀರೆ ಕೈಬರಹದ 
ಬಣ್ಣ ದಂದನನೇನ ಬಣ್ಣಿ ಸುನೆ (ಅನುಸಾಂ, ೪-೯). [?] 

ಪಲ್ಲಕ್ಕಿ, "ಸಲ್ಲಂಗ' ನೋ. 

ಪಲ್ಲಕ್ಕಿ, "ಸಲ್ಲಕ್ಕಿ' ನೋ. 

ಪಲ್ಲಕ್ಕಿ (ನಾ). ೧. ಬಂದು ಬಗೆಯ ಸಸ್ಯ: “ಮಧುರಾ--ಜೀವಕ, 
ಅಸಡಿ, ಸಲ್ಲಕ್ಕಿ, ಗರುಗ” (ಓಸಧಿ. ೧೧೪). '೨. ಪೈರಿನ ತೆನೆ; 
ಹೊಡೆ : ಮುಸುಕಿನ ಜೋಳದ ಗಿಡದಲ್ಲಿ ಪಲ್ಲಕ್ಕಿ ಹಾದಿನೆ (ರೂಢ). [1] 

ಪಲ್ಲಕ್ಕಿ ಹರುಹೆ (ನಾ). ಒಂದು ಬಗೆಯ ಸಸ್ಯ : “ಸಲಾಖ್ಯಾಯಾ 
—ಳ್ಲಕ್ಕಿಹರುಹೆ” (ಓಷಧಿ. ೯೨). [ಪಲ್ಲಕ್ಕಿ -- ಹರುಹೆ( ಎ ಹುಹೆ)] 

ಪೆಲ್ಲಟಿ (ನಾ). ೧. ಬದಲಾವಣೆ ; ಮಾರ್ಪಾಟು ; ವ್ಯತ್ಯಾಸ: 
ಲಲಾಟದಲ್ಲಿ ವಿಭೂತಿ ಬರಲಿಕೆ ಪಾಪ ಪಲ್ಲಟಿವಾಗದೆ (ಬಸನ. ೭೩); ಮಾತು 
ಪಲ್ಲಟವಾಯ್ತು (ಬಸಪು. ೩೭-೧೧); ತನುವಿಗಾಪ್ಯಾಯನದಿನಂತರ್ಮನಕೆ 
ಪಲ್ಲಟನಾಯ್ತು (ಕುವ್ಯಾಗ, ೩-೩೭) ; ಎನ್ನ ಪುಣ್ಯ ಪಾಪಂಗಳೆಲ್ಲ ಪಲ್ಲಟ 
ವಾದುವಯ್ಯ (ಅಖಂಡೇ, ೧೦೩-೩೪). ೨. ತಲೆಕೆಳಗು ; ಅವ್ಯವಸ್ಥೆ; 
ತಿರುವುಮುರುವು : *ಪಲ್ಲಟಿಂ ಬೀಟ” ಪರಾ. 
[<-ಪ್ರಾ. ಸಲ್ಲಟ್ಟ, ಸಲಟ್ಟಿ ,/ಸಂ. ಪರಿವರ್ತ. /ತುಳು. ತೆಲು. ಪಲ್ಲಟ] 

ಪಲ್ಲಟಿಂಬಾಯ್‌ (ಕ್ರಿ)... ಬದಲಾಯಿಸು; ಮಾರ್ಪಾಟು 
ಮಾಡು: ಸೂಟ್ವಜಿದ ಕೂಟಿಂ ಪಲ್ಲಟಿಂಬಾಯ್ಯು ಬಾಯ್ಕಳಿಕಂ 
(ಚಂದ್ರವು. ೮-೬೪). [ಪಲ್ಲಟ ನಾಯ] 

ಪಲ್ಲಟಿಂಬೀಲ (ಕ್ರಿ). ಅಸ್ತವ್ಯಸ್ತ ವಾಗಿ ಬೀಳು; ಅವ್ಯವ। 
ಯಾಗು : ಒಂದೊಂಣಿಡೆಯೊಳುಡಿದು ಪಲ್ಲಟಿಂಬಿರ್ದು. ಸುರ್ವುಗೆಟ್ಟಿ 
ಸಲ್ಗಳಿಂ . , - ಹಿಸುಣ್ಟೇಟ್ವಿ ಜೀರ್ಣತಾರ್ಣ ಸ್ಕಳಿಗಳುಂ (ಚಂದ್ರು. 
(೫-೬೫ ವ. [ಪಲ್ಲಟ + ಬೀಟ್‌] 

ಪಲ್ಲಟಿಂಬೋಗು (ಕ್ರಿ). ಅದಲುಬದಲಾಗು ; ವ್ಯತ್ಯಸ್ತ ವಾಗು: 
ಮರಳಿ ಬರೆ ಲಿಂಗದ ಕದಂಬನೆದೊಡನೈ ತಂದು ಪೀಠಂಗಳೊಳ್‌' ಪಲ್ಲಟಿಂ 
ಬೋಗಿ ನೆಲಸಿದವು (ಚೆಬಪು. ೫೭-೨೩). [ಪಲ್ಲಟ 4 ಪೋಗು,(<ಪೋ,)] 

ಪಲ್ಲಟಿಗೊಳಿಸು (ಕ್ರಿ). ಬದಲಾಯಿಸು ; ' ಅದಲುಬದಲು 
ಮಾಡು: ಅಲ್ಪಪ್ರಾಣ ಮಹಾಪ್ರಾಣ ಅಕ್ಷರಗಳನ್ನು ಸಬ್ಲಟಗೊಳಿಸಿ 
ದಾಗಲೂ ಹಲವೆಡೆ ಅರ್ಥಭೇದವಿದೆ (ಸಂಶೋಧ. ೭೭). 

[ಪಲ್ಲಟ + ಕೊಳು( ಎ ಕೊಳ್ಳ) ----ಇಸ್ಫು] 

ಪಲ್ಲಟಿಸು (ಕ್ರಿ). ೧. ಬದಲಾವಣೆ ಮಾಡು ; ಮಾರ್ಪಾಟು 
ಮಾಡು; ವ್ಯತ್ಯಸ್ತಗೊಳಿಸು: ನಿಮ್ಮ ನಿಮ್ಮ ಕಸವರಮಪ್ಪು ದ 
ನಾರಯ್ನ ಪಲ್ಲಟಸಲೀಯದೆ ನೋಡಿಕೊಳ್ಳಿ ೦ (ನಡ್ಡಾರಾ, ೧೨೬-೩) ; 
ಎತ್ತಿ ಕೊಂಡ ಶ್ರುತಿಯಂ ಪಲ್ಲಟಿಸಡೆಯಂ" (ಸಂಪಭಾ. ೧೪-೩೦ ವ); 


ಸಲ್ಲಣ 


ಧಾತು ಮಾತು ಸಲ್ಲಟಸಿದಡೆ ಗಮನವಿನ್ನೆಲ್ಲಿಯೆದೊ (ಅವಚಂ. ೬೧-೨೬೬); 
ಭಾಳಲಿಸಿಗಳ ಲೆಕ್ಕವನು ಪ್ರತಿಕೂಲವಿಧಿ ಪಲ್ಲಟಿಸಿ ಬರೆದಡೆ ಹೇಳಿ 
ಫಲವೇನು (ಕುನ್ಯಾಗ. ೩-೨೮). ಪಿ. ವ್ಯತ್ಕಾ ಸಗೊಳ್ಳು ; 
ಮಾರ್ಪಾಟು ಹೊಂದು ; .ಬದಲಾವಣೆಯಾಗು : ಪಲ್ಲಟಿಸಿತ್ತು 
ಪೂಗುಡಿಗಳಿಂ ಗಿರಿಮಲ್ಲಿಗೆ ಶರದಾಗನುನಪ್ರ ನೇಶದೊಳ್‌ (ಬಾಧಪು. ೪-೬೫). 
೩. ತಿರುವುಮುರುವು ಮಾಡು; ತಲೆಕೆಳಗು ಮಾಡು: (8). 
[ಪಲ್ಲಟ-/--ಇಸ್ಫು] 

ಪಲ್ಲಣ, ಪಲ್ಲೇಣ, ಹಲ್ಲಣ, ಹೆಲ್ಲಳ (ನಾ). ೧. ಕುದುರೆ, 
ಎತ್ತು ಮೊದಲಾದುವುಗಳ ಬೆನ್ನಿನ ಮೇಲೆ ಹಾಕುವ ತಡಿ; 
ಜೀನು: “ಪಲ್ಯಯನಮೆಂದೆನಲ ಪಲ್ಲಣಂ' (ಚತುಸಿ, ೧೮); ಕುಡುರೆ 
ಯಿಂಂದಿಟಿಕಿದು. ಪಲ್ಲಣನುಂ . , . ಕಟಿಕಿದು (ನಡ್ಡಾರಾ. ೧೬೨-೧೯); 
ಸಡಗರದೇಟಕ್ಸಿಯಂಂ 'ಕಳಕಳಧ್ದನಿಯುಂ ಬೆರಸಾಡು ವಂತೆರಬ್ಬ ಡೆಯೊಳ 
ಮಾಗಳೊರ್ಮೊದಲೆ ಸಲ್ಲಣವಮಿಕ್ಕಿ ಪುದಲ್ಲಕಲ್ಲೊ ಳಂ (ಸಂಸಭಾ. ೧೩-೩೩) ; 
ತೊಳಗುವ ಸೊನ್ನ ಪಲ್ಲಣದ ನುಣ್ಛಿಳಗಾಗಸಮಂ ಮಖಸುಂಕೆ 
(ಕಬ್ಬಿಕಾ. ೨೦೪), ೨. ಅಂಬಾರಿ: ಆನೆಯ ಪಲ್ಲಣಮನಾಡು ಪೊತ್ತು 
ಕೊಳಲಾಡಿದೆಂಬಂತೆ (ಸಸಾರ. ೪೪೨). ಪೆಲ್ಲೇಣ: ೧. “ಸಲ್ಕಯನ- 
ಸಲ್ಲೇಣ, ಹಲ್ಲೇಣ” (ಹೊನುಗ. ೧೧೭). ಹಲ್ಲಣ: ೧. “ಪರ್ಯಾನಂ, 
ಪಲ್ಕಯನಂ, ಇವು ಹಲ್ಲಣ * (ನಾಚಿಂ. ೧೩೪) ; ಮಾಮರದಡಿಯೊಳ್‌' 
ಹಲ್ಲಣಮುಂ ಬಿಟ್ಟು (ಸಂಚತಂ, ೧೨೦-೯); ಹೊನ್ನ ಹಲ್ಲಣದ ರನ್ನದ 
ಪಕ್ಕರಕ್ಕೆಯ . . . ಜಾತ್ಯಶ್ವಂಗಳ ವಳಯಮುಂ (ಗಿರಿಕ, ೬-೫೫ ವ); 
ಹಕ್ಕರಿಕೆಗಳ ಹಲ್ಲಣದ ಕನಚದ ಸೀಸಕದ . . . ಕಣೆಯ ಹೊಣಕಿ ಚಾಚಿ 
ದವು ಕಟಿಕಾಚಾರ್ಯನಿದಿರಿನಲಿ (ಕುನ್ಶಾಬ್ರೋ. ೧೫-೧೯). ಹಲ್ಗಳ; 
೧. ಗುಳನನಿಳುಹಿದವಾನೆಗಳು ಹಲ್ಲಳವ ಬಿಡೆ ಭುಲ್ಲ್ಲೈಸಿದವು ಹಯಂಕುಳ 
(ಕುನ್ಯಾಕ. ೫-೩). [-ಆಸಂ.ಸಲ್ಯಯನ] 

ಪಲ್ಲಣಂಗಟ್ಟ ಸು (ಕ್ರಿ). ಜೀನು ಹಾಕಿಸು; ತಡಿ ಹಾಕಿಸು : 
ಖಚರಂ . ನಿಡಿಸಟ್ಟು ಪಲ್ಲಣಂಗಟ್ಟ ಸಿಕೊಂಡುಮೇನೊ  ಮುಖಲೀನ 
ಖಲೀನ ಕಶಾಭಿಘಾತದಿಂ - ತೊಟ್ಟನೆ ನೋನನೆಯಿ ದಂ (ಸಂಉಾನಾ. 
೪-೧೧೫). [ಪಲ್ಲಣಂಗಟ್ಟು ---ಇಸ್ಫು] A 

ಸಲ್ಲಣಂಗಟ್ಟು (ಕ್ರಿ). ಜೀನು ಹಾಕು; ತಡಿಹಾಕು: ಆಡ 
ಪೋರಿಗಳಂ ಕೊಂಡು ಕೀಟಟ್ಟಿ ಲೆದು ಪಲ್ಲಣಂಗಟ್ಟಿ ನಡೆಯಿಸಿ (ಬಂಹರಿ, 
೪-೩೪ 7); ಸುಲಕ್ಷಣಗುಣನಿಧಿಗಳ್‌ ಸಲ್ಲಣಂಗಟ್ಟ ಬಂದಿರ್ದುವು, , . 
ತುರಂಗಂ (ಪುಸ್ಪಪು. ೫-೧೦). [ಸಲ್ಲಣ-“-ಕಟ್ಟು |] 

ಪಲ್ಲಣಿಸು,  ಹಲ್ಲಣಿಸ್ಕ, (ಕ್ರಿ). ೧. ಜೀನು ಹಾಕು; 
ತಡಿಯನ್ನು ಅಳವಡಿಸು : ಪಲ್ಲಣಿಸಿದಿಂದ್ರಾಯಂಧನುಂ ಗೃಹೀತಸಮಾ 
ಯೋಗನಾಗಿ (ಕಾದಂಉ. ೪೨೫) ; ಸಣ್ಣ ನೆಯಂ 'ಪಲ್ಲಣಿಸು ಕುದುರೆಯಂ 
ಪೂಡು ತೇರೆಂ (ಜಗವಿ. ೬-೩೫) ; ಪಲ್ಲಣಿಸಿ ತಂದಂ ವಾಹಕೋತ್ತಂಸ. 
ಸೊರ್ಬಂ . . . ವಿಜಯಶ್ರೀಗೇಹಮಂ ವಾಹಮಂ (ಕುಸುಮಾ, 
೪-೬). ಹಲ್ಲಣಿಸು, : ೧. ಹಲ್ಲಣಿಸು ವಾಜಿವ್ಯೂಹನುಂ ಕೂಡೆ 
ಪೂಡು ರಥವ್ರಾತಮಂ (ಗರಿಕ. ಹಲ್ಲಣಿಸಿದ ವಾರುನ 
ವಿಡಿ. ಮಗನೆ (ಹಚಕಾ. ೧೨-೩೦ ರೆಗಳಿ) ; ದಾರಿಜೆಗದವು . . 
ಹಲ್ಲಣಿಸಿದ ಹಯಾಳಿ (ತೊರಂ3. ೨-೩-೫೧). ೨. ಧರಿಸು; ತೊಡು ; 
ಹೊನ್ನು ಹೆಣ್ಣು ಮಣ್ಣ ನಾವರಿಸಿಕೊಂಡು ಒಡವೆ ಆಭರಣಂಗಳ ಹಲ್ಲಣಿಸಿ 
ಕೊಂಡು ಬಂದು ಸರ್ವರಿಗೆ ಶಾಸ್ತ್ರೋಪಣೇಶನ ಹೇಳುವರು ವೇಷಧಾರಿ 
ಗಳು (ನುಡಿಮಾ. ೪೯-೬೯) ; ವೇಸನನು ಹಲ್ಲಣಿಸಿ ನಾನಾದೇಶದೇಶವ 
ತೊಳಲಿ (ಸದ್ಗುರು, ೨-೧೮) ; ಪುರಜನವ ಮೆಚ್ಚಿಸುವ ಕೋಡಿಗರಂತೆ 
ವೇಷಮಂ ಹಲ್ಲಣಿಸಿಕೊಂಡು 'ನಿಜವಿರಕ್ತರಂತೆ ದೇಶಮುಧ್ಯದಲ್ಲಿ ಸುಳಿದು 


೬-೫೫) ; 


೫೪೧೨ 


ಪಲ್ಲನ್ನ 


(ಘನನ. ೩೪-೨೬). ೩. ಸಜ್ಜಾಗು; ಸಿದ್ಧನಾಗು : ಹಲ್ಲಣಿಸಿದುದು 
ಯಾದನರ ಪಡೆ , . . ಗಂಭೀರಭೇರಿಯ ಬಹಳ ರಭಸದಲಿ (ಕುನ್ಯಾಸ. 
೧೦-೬೦) ) ಹಲ್ಲಣಿಸಿ ಹರಿತಂದು ಮೋಹರನಲ್ಲಿಗಲ್ಲಿಗೆ ನಿಂದುದು 
(ಕುವ್ಯಾಭೀ. ೭-೨), [ಪಲ್ಲಣ---ಇಸ್ಫು] 

ಪೆಲ್ಲಮರಿ "ಸಲ್ಲಮಣಾ' ನೋ. 

ಸಲ್ಲನುಳಂ, ಪಲ್ಲ ಮರಿ, ಪಲ್ಲವರಿ (ನಾ). ೧. ಆನೆಯ ಮರಿ; 
ಮರಿಯಾನೆ : “ಸಲ್ಲವು ಎ ಆನೆಯ ಮರಿ” (ಕನುದ, ಪರಿ, ೨); 
ಪಿಡಿಯಿ ಮೆಲಲ್‌ ಪಿಡಿ ಸೃಕ್ವದೊಳಡಸಿದ ಪಲ್ಲವಳೆ ಪಲ್ಲಮುಲ 
ನಿಳ್ಕುವುದುಂ ಕಡೆಗಣ್ಣೊ ೪ ಕಂಡೊಂದಿಭಮುಡಿದಿತ್ತುದು ಸಾರ್ದ್ರಸಲ್ಲಕ್ಕೀ 
ಪಲ್ಲನಮಂ ಸಂಗಳಿಸಿತಕೊಂದು : ಪಲ್ಲವ 
ತಾಯ್ಕಿಡಿಗಂತುಮುನಂತಸೌಖ್ಯಮಂ (ಚಂದ್ರಪು. ೫-೬೫) ; ಅದೊಂದು 
ಪಲ್ಲನುಅ೨ ಲಲ್ಲೆಯ ಚಲ್ಲಮನೇನೊಡರ್ಚಿತೋ (ಧರ್ನುನಾ. ೩-೧೧೪). 
೨. ಅನೆ: ಅಡಿಯಿಡುವುವು ಸಲ್ಲನುಲಾಯ ' ಮಣಳಿಗಳ್‌ ನನದೊಳ್‌ 
(ಕಬಶಂ. ೩-೪). "ಸಲ್ಲಮಲಾರಕೃಸ' ಪರಾ. ಪಲ್ಲಮರಿ : 
೧. ಕರಿ ಪಲ್ಲಮರಿಯನೆತ್ತಿರೆ ಕೆಸರಿಂ (ಸೌನಂದ. ೮-೧೭). ಪೆಲ್ಲವರಿ : 
೧. “ಪಲ್ಲವರಿಯೆಂದೆನಲ್ಫಾನೆನುರಿಯಕ್ಕು? (ಕರ. ೬೧). 
¥ [ಸಲ್ಲ 4 ನು] 

ಪಲ್ಲಮಜಂರಕ್ಕಸ (ನಾ). ಒಬ್ಬ ರಾಕ್ಷಸನ ಹೆಸರು; ಗಜಾಸುರ : 
ಇದಿರಾಂತ ಪಲ್ಲಮಜಕಿರಕ್ಕಸನಂ ಸದೆಧು (ಶಚಶಂ. ೫-೯). 

[ಸಲ್ಲನುಜಂ ರಕ್ಕಸ] 

ಪೆಲ್ಲಯಿಸು “ಪಲ್ಲವಿಸು' ನೋ. 

ಪೆಲ್ಲಲ "ಸಲವಲ' ನೋ. 

ಪೆಲ್ಲವ, "ಪಲ್ಲನಿ' ನೋ. 


(ಕಾನ್ಯಾವ, ೧೪೫) ; 


| ಪೆಲ್ಲವ (ನಾ). ೧- ಚಿಗುರು; ತಳಿರು: ಪೊಂಗೊಡನಂ ತಮಾಳ 


ಸಲ್ಲವದೊಳೆ ಮುಚ್ಚಿ ದಂದಡೊಳಿ ಚೂಚುಕಮಾಂತುದು ಕರ್ಪನಾಕೆಯಾ 
(ಸಂಪಭಾ. ೧-೧೨೫) ; ಆ ಲತಾಂಗಿ ಅಜ್ಜಿ ಸಿ ತನುವಂ ನಿಜಸ್ಮಿತಸಿತಾಂಶುಕ 
ಪಲ್ಲನದಿಂ ಮಂಸುಂಕುವಳ್‌ (ಕಾದಂಉ. ೮೯); ಪಾಸುವ ಪಲ್ಲವಂಬೊಲಿರೆ 
ಕೇಸಡಿಗೆಂಪು (ಪುಷ್ಪಪು. ೧೩-೧೧೯). ೨. ಮೊಳಕೆ; ಅಂಕುರ. 
೩. ಮೊಗ್ಗು. ೪. ಅಲತಿಗೆ. ೫, ಹುಲ್ಲಿನ ಗರಿ. ೬. ರೆಂಬೆ; 
ಕೊಂಬೆ. ೭. ಮುಂಗೈ. ಆ. (ಬಾವುಟದ) ಬಟ್ಟಿಯ ಚುಂಗು; 
ನಸ್ರ್ರದ ತುದಿ: ಕೆಕ್ಕೆಯದ ಸಲ್ಲನನಗಿಯೆ ನೆಜಕಿದುದು (ಕುನ್ಯಾದ್ರೋ, 
೩-೪). ೯. ವಿಟಿ, ಕಾಮುಕ: ಮಲ್ಲಿಕಾಲಳನೆಯೊಳೇಂ ಮನಂಬಿಡಿ 
ದನೋ ಬನಡೊಳ್ಳ ಹಕಾರಪಲ್ಲನಂ (ರಾಜಶೇ, ೯-೫೪) ; ತಂದೊಡಲ್ಲದೆ. 
ಪೊಸ ಪರ್ಬನುಂ ನೆಗಳ್ವುದಾಗದು ಮದ್ಭೃಹದೇವತಾಳಿ ಕಾಯನ್ವಿದು 
ಸೆಜತೊಂದು ಬಲ್ಲು ಆಯನಿಕ್ಕು ತೆ ಪಲ್ಲವ ಮಾಡೆ ಪರ್ಬನುಂ (ನೃಷವಿ, 
೧೭-೧೯). ೧೦. ತೋಳ ಬಂದಿ. ೧೧. ಬಳೆ; ಕಂಕಣ. ೧೨. 
ಬಲ; ಶಕ್ತಿ. ೧೩. ಹರಡಿರುವಿಕೆ. ೧೪. ಶೃಂಗಾರ ಕೇಳಿ. 
೧೫. ವೀಣೆ. ೧೬, ರತ್ನಸಮೂಹ. ೧೭. ಬಾಲದಂತೆ ನೀಳ 
ವಾದ ಕೂದಲು. ೧೮. ಆನೆ. ೧೯, ಬಾಲಕ. ೨೦. ಶಬ್ಧ 
ಸಮೂಹೆ : “ತಳಿರುಂ ವಿದ್ರುಮ ನೀಣೆ ರತ್ನನಿಚಯಂ ಲಾಂಗೂಲಕೇಶಂ 
ವಿಟಿಂ ಕಳಭಂ ಶಬ್ದಸಮೂಹ ಬಾಲಕರಿವಿಂತುಂ ಪಲ್ಲವಾಖ್ಯಂ” (ನಾನಾರ- 
೧೩೧) ; “ಬಾಲೆಯರು ಪನಳ ಗಜ ಜನಜಾಲಂ ವಿಟಿ ತಳಿರು ವೀಣೆ ಕನ್ನ್ನಂ 
ಮಕ್ಕಳು ಜೋಲುವ ತಲೆನವಿರುಂ ದಶಜೇಳಿಗೆ ಪಲ್ಲವವೆಸರ್ಗಳೀ ಭೂವಿಂ 
ಯೊಳಂ” (ನಾನಾಕಂ. ೧೫೦), ೫ ಹೆದಿನೈ ದರಿಂದ ಇಪ್ಪತ್ತರ ವರೆಗಿನ 
ಅರ್ಥಗಳು ವಿಚಾರಾರ್ಹವಾದುವು. ೨೧. ಒಂದು ರಾಜವಂಶದ 
ಹೆಸರು ಮತ್ತು ಆ ವಂಶದಲ್ಲಿ ಹುಟ್ಟಿ ದವನು ; ಕೇಕಯಪಲ್ಲವರಂ 


ಸಲ್ಲವಳ 


ಕಾದೇಂಿದು ಪೆತ್ತ ಜಯನಾ ವಿಜಅರಸನ್ಸೆ ಬಾಳ್ಮಲ್ಟು ಸಲ್ಮಡಿಉಂ ಮೂಲಿ 
ವಳ್ಳೆಉಂ ಕೊಟ್ಟಾರ್‌' (ಮೈಳರಿ. ೧೯೩೬, ೧೬-೧೧; 450) ; ಪಲ್ಲವ 
ಭಯಗೊಣ್ಣೋ ಡದಿರ್‌ (ಎಕ, 11, ೫೯-೧೧೨; 974) ; ಪಲ್ಲವ... 
ತುರುಷ್ಯ  ಮರುಪ್ರಭೃ ತಿಭೂಪಾಲಕರಿಂ ಭಯಾನಕರಸಮುಂ . , . 
ನೆಗಬುತ್ತುವಿಂರೆ (ಜಗವಿ, ೨-೩೯ ನ); ಕಿಕ್ಕಿಜಕಿಗಿಅಕಿದು. ಕುಳ್ಳಿರ್ದ ಲಾಳ 
ಗಳ ಚೋಳ ಕೇರಳ ಪಾಂಡ್ಯ ಪಲ್ಲನ . . . ಮೊದಲಾದ ರಾಜಪುತ್ರರ 
ಪಂಕ್ತಿ ಗಳೊಳಂ (ಗಿಂಕ, ೨-೧೦೫ ನ). ೨೨. ಒಂದು ದೇಶದ ಹೆಸರು: 
ಪಲ್ಲನ ಪಾರಿಯಾತ್ರಪ್ರಭೃತಿ `ನಾನಾದೇಶಯೋಸಿದ್ಧೀಯ ಮಾನಸೌಭಾಗ್ಯ 
ಗೀತನುಂ (ಚಂದ್ರಪು- ೪-೮೦ ನು. ೨೩. [ನಾಟ್ಯ] ಮೂವತ್ತು 
ಬಗೆಯ ನೃತ್ತ್ವಹಸ್ತಗಳಲ್ಲಿ' ಒಂದು; ಓ “ಎರಡು ಪತಾಕ 
ಹಸ್ತಗಳನ್ನೂ ಹೊರಕ್ಕೆ ಸುತ್ತಿಸುತ್ತ ತೋಳುಗಳನ್ನು ಮೇಲ 
ಕೈತ್ರಿ ನೀಡಿ ಒಳಕ್ಕೆ ಸುತ್ತಿಸುತ್ತ ಕೈಗಳನ್ನು ಸ್ವಸ್ತಿಕದಂತೆ 
ಹಿಡಿಯುವುದು” (ಲಸ್ಕರಂ. ೨೫೦ ಗದ್ಯಾನುವಾದ) : ಚಕುರಸ್ರ್ರ . .'. 
ಪಲ್ಲವ ... ನಿತ್ಯ ಲಲಿಕ-ಈ ಮೂನಕ್ತು 'ನೃತ್ತಹಸ್ತಂಗಳ್‌ 
(ಲಾಸ್ಕರಂ. ಪಿ-೪೪ ನು. 
ಸಲ್ಲವತ್ರಿಣೇಶ್ರ - ಸಲ್ಲವರ ವಂಶದಲ್ಲಿ ಶಿವನಂತಿರುವವನು; 
ಒಂದು ಬಿರುದು: ಪಲ್ಲವಾದಿತ್ಯ ಸಲ್ಲವತ್ರಿಣೇತ್ರ . . . ಶ್ರೀವೀರಬಲ್ಲಾಳ 
ದೇನರಸರು , , , ಪ್ರಿಥ್ವೀರಾಜ್ಯಂಗೆಯನ್ವುತ್ತಮಿರೆ. (ಎಕ. 11 (೩), 
ಗುಂಡ್ಲು ಸೇ, ೪೦-೬; 1320). ಪಲ್ಲವಾದಿಕ್ಕ - ಪಲ್ಲವರ ವಂಶದಲ್ಲಿ 
ಸೂರ್ಯನಂತಿರುವವನು ; ಒಂದು ಬಿರುದು: ಸಲ್ಲನಾದಿತ್ಯ 
ಸಲ್ಲವತ್ರಿಣೇತ್ರ . . . ಶ್ರೀನೀರಬಲ್ಲಾಳದೇವರಸರು . . . ಪ್ರಿಥ್ಚೀರಾಜ್ಯಂ 
ಗೆಯ್ವುತ್ತ ವಿಂಕೆ (ಎಕ. 211 (R ), ಗುಂಡ್ಲು ಸೇ, ೪೦-೬; 1320), [ಸಂ.] 
ಪೆಲ್ಲವಕ (ನಾ). ೧. ಚಿಗುರು; ತಳಿರು. ೨. ಅಶೋಕ ವೃಕ್ಷ. 
೩. ವಿಟಿ; ಜಾರ; ಕಾಮುಕ: “ಪಲ್ಲವ[ಪಾಠಾಂ. ವಿ]ಕನಾ ವಿಟಿಂ 
ವೇಶ್ಯಾವರಂ ಭುಜಂಗಂ  ಬೊಜಗನಕ್ಕುಂ” (ಸುಂಗರಾ. ೭೧-೧೮) ; 
ರುಕ್ಮಿಣೆಯಾ . , , ಅಡಿದಳಿರ್ಗಳ್‌ ಪಲ್ಲವಕಮನಃ ಪ್ರಮೋದಮಂ ಪೆರ್ಚಿ 
ಸುಗುಂ (ಜಗವಿ. ೧೦-೧೯) ; ಅ ಬೆಡಂಗಿನ ಕೇರಿಯೊಳ್‌ ಪಲ್ಲವಕಾನಂದ 
ನಿಧಿಯಾಗಿಯೆಂಂ ನಮಂದನಗುಣಶಿಳೀನುಂಖಾಸ್ಟ ದಮಾಗಿಯಂಂ 
ವರ್ಣಿಸುತ್ತಿರ್ದನೊರ್ವ ವಿಟಿನಾಯಕಂ (ಹಮ್ಮಾರ. ೨-೬೧ ನು. ೪, ಒಂದು 
ಬಗೆಯ ಮಾನು. ೩,೪೬ ಆ ನದಿ , . , ಪಲ್ಲವಕಮುಯಮಾಗಿಯಂಂ 
ಸಹ್ಯಾಂಗನಾವಾಟಿನುಲ್ಲು (ತ್ರಿಪನಿ. ೨-೨೫ ವ). ೫. ಒಂದು ದೇಶದ 
ಹೆಸರು; ಪಲ್ಲವರ ನಾಡು : ಚೇರ ಕೊಂಕಣ ಪಲ್ಲವಕ ಹಮಾರ 
ಜಾಳಾಂದ್ರ್ರ ದ್ರನಿಳ ಕಾಶ್ಮೀರ ಬಾಹ್ಲಿಕ , .. ದೇಶಂಗಳೊಳೆಸೆನ 
ಜಂಗಮವು ಭಕ್ತಾಳಿ (ಒಸಪು. ೬-೧೯). [ಸಂ] 
ಪಲ್ಲವಗ್ರಾಹಿ (ನಾ). (ಆಲಂ) ಆಳವಾದ ಪಾಂಡಿತ್ಯವಿಲ್ಲದನನು: 
ಪೆಣನೊರ್ನನೊಲ್ಲು ಮೊಲಿಸಿಯುಮೊಂದೆಡೆಯೊಳ್ಳಿ ಗಿಲ್ಲದ ಪಲ್ಲನಗ್ರಾಹಿ 
ಸೋಡಂಬಾಡನೆ ಬಂದು ಳಾಲ್ಲಿ ಡ್ವಿಡಿವುದುಂ (ಮಲ್ಲಿಪು. ೭-೮೧). 
[ಸಂ. ಸಲ್ಲವಗ್ರಾಹಿನ್‌] 
ಪೆಲ್ಲವಜಂಗಮ (ನಾ). ವಿಟನಾದ ಜಂಗಮ: 
ಸಂಿನಧ ಕಟು: ಗೇಹದೊಳಿರ್ದು (ವೈಷವಿ, ೮-೨೦). 
[ಪಲ್ಲವ್ನ - ಜಂಗಮ] 
ಪಲ್ಲವತಟಾಳ (ನಾ). ಒಂದು ಊರಿನ ಹೆಸರು: 


ಪಲ್ಲವಜಂಗನಂಂ 


ಉತ್ತರತ॥ 


ಬೆನ್ಬುಮ್ಪಾಟ್ಟುಣುಸೆಸ್ಟ ಟ್ಟಿ ಸಹಿತಂ ಪಲ್ಲವತಟಾಳಮಿತಿಗ್ರಾಮಸ್ಥ ನಾಮ 
ಥೇಯೆಂ (ಎಕ. VI(R), ಮಂಡ್ಯ, ೩೫-೩೭ ; 713). 


[ನಲ್ಲನೆ ತರಾಳ] 
ಪೆಲ್ಲವನೇತ್ರೆ (ನಾ). ಚಿಗುರಿನಂತೆ ಕೆಂಪಾದ ಕಣ್ಣುಗಳುಳ್ಳ ವಳು: 


೫೪೧೩ 


20 


25 


30 


40 


45 


ಪಲ್ಲವಿ 


ಆನನರತಬಾಸ್ಟ ವಾರಿಧಾರಾಪೂರಪರಿವಾರಿತ ಪಲ್ಲವನೇಕ್ರೈಯಂಂ (ಗದಾಯು. 
೧-೫೩ ನ), [ಸಂ. ಪಲ್ಲವನೇತ್ರಾ] 
ಪಲ್ಲವಪಂಡಿತ (ನಾ).'- ಪಲ್ಲವಗ್ರಾಹಿ: ನಹಿಲನನು ವೇಥೈಸುವಡೆ 
ನರರಹಿಪತಿಗಳೇ ಭಟಿರ ಪಡಿಯಿಡಬಹುದೆ ಪಲ್ಲವಪಂಡಿತರ ಸತೃಣಾಸಿಗಳ 
ಗತಿಯ (ಕುನ್ಯಾಕ, ೨೩-೬). [ಸಂ.] 
ಪೆಲ್ಲವಭಂಗೆ (ನಾ). ಚಿಗುರನ್ನು ಕೊಯ್ಯುವುದು: ಲತಾಂಗಿ... 
ರಣರಣಕವ್ಯಥಇ ವ್ಯಜನಸಲ್ಲವಭಂಗವಾದಪ್ಪು ದೆಂದಂಜಿ ನಡುಗುವಂತೆ 
ನಿಡುಸುಯ್ಯ ಗಾಳಿಯಿಂಂ ನಡುಗುವ ಲತಾಮಂಟಪಯೊಳಿರ್ಪಳ್‌ (ಕಾದಂಉ. 
೩೩೪). [ಸಲ್ಲವ್ನ ಭಂಗ] 
ಪೆಲ್ಲವರಿ "ಸಲ್ಲಮಣಾ' ನೋ. 
ಸಲ್ಲವಸತ್ತಿಗೆ' (ನಾ). ೧. ಚಿಗುರು, ರತ್ನ ಮುಂತಾದವುಗಳಿಂದ 
ಅಲಂಕರಿಸಿದ ಛತ್ರಿ,--ಕೊಡೆ: ಸಲ್ಲವಸತ್ತಿಗೆ ಸಂಕಂ ರೂಲ್ಲಳಿ 
ಜಯಮಂಗಲಂಗಳಂ ಚೋಳಮಹೀನವಲ್ಲಭನಿತ್ತಡೆ: (ಎಇ. ೪1, ೨೧೬-೧೦ ; 
1057) ; ವಾರುವನ ಬೆನ್ನೈವಾಯ್ಡು ಅಲ್ಲಲ್ಲಿ ಕೈದೀವಿಗೆಗಳು ತೆಲ್ಲಯ್ಸೆ 
ಪಲ್ಲವಸತ್ತಿ ಗೆ ಮೇಲ್ಮಸಗೆ (ನಂಬಿರ. ೧೦-೪೯) ; ಸುತ್ತ ಮೆಲಕಿದವು 
ಮೇಲೆ ಪಲ್ಲವಸತ್ತಿ ಗೆಯ ಸಾಲುಗಳು ಬಿರುದಿನ ಕತ್ತರಿಯ ಹೀಲಿಗಳ 
ರುಲ್ಲರಿ ಮಂಸುಕಿದವು ಗಜವ (ಕುವ್ಯಾಡ್ರೋ. ೩-೬). (1): 
ಕೆಲಬರ್‌ ಪಲ್ಲವಸತ್ತಿ ಗೆಗಳಂತೆ. ಪೊಳೆನ ಪಲ್ಲವಸತ್ತಿಗೆಗಳನೆತ್ತಿಯುಂ 
(ಲೀಲಾನೆ. ೧೧-೫೪ ನ), [ಪಲ್ಲವ --ಸತ್ತಿಗೆ] 
ಸಲ್ಲವಹಸ್ತ (ನಾ). [ನಾಟ್ಯ] ಮೂವತ್ತು ಬಗೆಯ ನೃತ್ತಹಸ್ತ 
ಗಳಲ್ಲಿ ಒಂದು : ಎತ್ತಿದ PR ಮಿಗೆ ಬಿತ್ತರಿಪ ಪತಾಕಹಸ್ತಮವು 
ವ್ಯಾವರ್ತಂಚೆಕ್ಟು೦ ಪಸರಿಸಿ ಮಿಗೆ ಪರಿವೃತ್ತ [0] ಸ್ವಸ್ತಿ ಕನುವಾಗೆ ಪಲ್ಲವ 
ಹಸ್ತಂ (ಲಾ: ಸ್ಕರಂ, ೨-೫೬), [ಪಲ್ಲವ--ಹಸ್ತ] 
ಪೆಲ್ಲನಾಚಾರಿ (ನಾ). ಒಬ್ಬಾತನ ಹೆಸರು : ಪಲ್ಲವಾಚಾರಿ ಲಿಕಿತಂ 
(ಎಕ. 11, ೨೧-೫; ಸು. 700), [ಪಲ್ಲನ್ನ 4- ಆಚಾರಿ] 
ಪೆಲ್ಲನಾಯುಧೆ (ನಾ). ಚಿಗುರನ್ನು ಆಯುಧವನ್ನಾಗಿ ಉಳ್ಳವನು; 
ಮನ್ಮಥ : : ಪಲ್ಲವಾಯುಧನು ಛೀ ಛೀ ನಾನು ನೆನೆದುದು ಹೊಲ್ಲ 
ಪೆಂದೊಳಗೆ ಹೇಸಿದನು (ಭರಚ, ೫೧-೧೧೮). [ಪಲ್ಲವ್ವ -- ಆಯುಧ] 
ಪಲ್ಲವಿ, ಪಲ್ಲ, ಪಲ್ಲವ, (ನಾ). ೧. [ಸಂಗೀತ] ಹಾಡಿನ ಆರಂಭ 
ದಲ್ಲಿದ್ದು ನುಡಿಗೊಂದು ಸಲ ಪುನರಾವರ್ತನೆಗೊಳ್ಳುವ ಭಾಗ 
ಅಿಂಗತ್ರಯ ವಚನತ್ರಯ . . . ಸಂಗೊಳಿಸದೆಯೊಂದೊಂದನೆ ಹಿಂಗದೆ. 
ನಿಡಿದೊರೆವುದಬಲೆ ಪಲ್ಲವಿ ಪದದೊಳ್‌ (ಕವಿಜಿ. ೩-೩೩); ಗಾನಸೌಧದ 
ಕಳಶವೇ ಸಲ್ಲವಿ «. . ಗಾಯಕನ ವಿಶಾಲನುನೋಧರ್ಮುದ "ಅಳತೆ 
ಗೋಲು ಪಲ್ಲವಿ (ಸಂಗೀಚಂ, ೯೧); ಈ ರೀತಿಯ ಸನುಯಸ್ಫೂರ್ತ 
ಸಂಗೀತಕ್ಕೆ ಐದು ಅಂಗಗಳಿವೆ. ಆಲಾಸನೆ, ತಾನ, ಪಲ್ಲವಿ, ಸರನಲ್‌ ಮತ್ತು 
ಸ್ವರ (ಸಂಗೀತ. ೧). ೨೬. (ಆಲಂ) ಪುನಃ ಪುನಃ ಹೇಳುವ ಮಾತು; 
ಪುನರಾವೃತ್ತಿಯ ಹೇಳಿಕೆ; ಬಡು ನೀನು ಮುಂದೇನು ಎನುವ 
ಪಲ್ಲವಿಯನು (ಇಂಚಾನ. ೧೪೨-೯೭); ಮತಗಳೆಷ್ಟೋ ಪಥಗಳಸ್ಟು 
ಎಂಬುದು ಅವರ ಉಸದೇಶದ ಪಲ್ಲವಿ (ಭಾರದ. ೩೨೩) ; ನಾನು ಅನನ 
ಸಂಗ ಮಾಡುವುದಿಲ್ಲ ಎಂಬುದೇ ಆನಳ ಸಲ್ಲನಿಯರಾಯಿಂತು (ಆಶ್ರಮ, 
೬೨). ಪಲ್ಲ: ೧. ಒಂದು ಹಿಗ್ಗಿನ ಪಲ್ಲ, ಹಲವು ನುಡಿಯಲಿ ಹರಿಯೆ 
ಆಟ ನಾಟಿದ ಹಾಡು ಕಳಸಖಿಟ್ಟಿ ತೆ! (ಉಯ್ಯಾಲೆ. ೪೨-೭) ; ಸುತ್ತ ಲಿನ 
ನಾಲ್ವರು ಹುಡುಗರು ಸಲ್ಲಾ ಅನ್ನುತ್ತಿದ್ದಾರೆ (ಅನಂತ. ೭೨). ಫೆಲ್ಲವ,; 
೧... `ಪದನಿಡು ವೆಡೆಯೊಳ್‌ ಪಲ್ಲನದೊಳ್‌ ಪದಡೊಳುಭಯಗಣ ಸಮ 
ನಾಗಲ್‌ ಸಲ್ಲಲಿತ ಕೀರ್ತಿಯಾದಪುದು (ಭಂದೋಂಬು, ೧-೪೬ ಅಡಿಸದ್ಯ). 
[ಜೇ.॥ ತಮಿ. ಮಲ. ತೆಲು, ಸಲ್ಲನಿ. /ಸಂ. ಪಲ್ಲವೀ ಎ ರಾಗಾಂಗರಾಗ] 


ಪಲ್ಲನಿಕ 


ಪಲ್ಲವಿಕ (ನಾ). ೧. ನಿಟ. ೨, ಮಾನು. ೧, ೨: ಆ 
ಮುಹಾರ್ಣವಂ . . . ಗಾಣಿಕೃಗೇಹರಾಜಿಯಂತೆ ಸಲ್ಲವಿಕಸಂತಾನಕ್ರೀಡಾ 
ಪ್ರಸಂಚಯಂಂ . , , ಚತುವರ್ಮಖನಂತೆ ಸರೆಸ್ವತೀಪತಿಯಂನೆನಿಸಿದುದು 
(ಜಗವಿ. ೧-೪೪ ನು. "ಪಲ್ಲವಕ' ಪರಾ. [ಸಂ] 

ಸಲ್ಲವಿಕೆ (ನಾ): ಹರಡಿರುವುದು; ಜನಸಮೂಹ: ಸಕ್ರಮದ 
ಪಾಳಿಯ ಪಲ್ಲವಿಕೆ ಪರಿನಡೆದುದವಮುಳಪ್ರಣನನುಯವಾಗಿ (ಕುನ್ಯಾಕ. 
೬-೩೫), [ಪಲ್ಲನಿಸು---ಇಕೆ] 

ಸಲ್ಲನಿತ (ಗು). ೧. ಚಿಗುರಿದ; ಕುಡಿಯೊಡೆದ: ಸಲ್ಲವಿತ 
ಮುಕುಳಿತ ವಿಸ್ತಾರಿತ ರಮ್ಯಾಶೋಕನುಹೀರುಹಮಂ ೦ (ಅದಿಪು. ೧೦-೪೧); 
ಚಿತ್ತ ಪಲ್ಲನಿತಾನುರಾಗಂಬೆತ್ತು ಕನ್ನದ ಬೊನ್ಮಿದೇವನುದಾತ್ತ ಭಕ್ತಿ ಸ್ಥಿತಿ 
ಯೊಳೆಂದಿನ ಪರಿಯಾಳಿರುತಿರ್ದ (ಬಸಪು. ೩೧-೩೧) ; ಸಲ್ಲನಿತ ನನಚೂತ 
ತರು ಬೇಸಗೆಯ ರುಳಕೆ ನಿಲ್ಲದಸವಳಿದು ಜೋಲ್ವಂತೆ (ಚೈಮಿಭಾ. 
೨೧-೩೬). (ನಾ). ೨. ಚಿಗುರಿದುದು; ಕುಡಿಯೊಡೆದುದು : 
ಅನುರಕ್ತಾ ಶೋಕನಲ್ಲರಿ ಪಲ್ಲವಿತಮಾಗೆಯುಂ ... ವಸಂತ ಸಮಯದೊಳ್‌ 
(ಮಲ್ಲಿಪು. ೫-೨). [ಸಂ.] 

ಪಲ್ಲವಿಸು, ಪಲ್ಲಯಿಸು, ಪಲ್ಲೈಸು (ಕ್ರಿ). ೧. ಚಿಗುರು; 
ಸುಡಿಯಿಡು : ನೆಲೆಮಾಡಂಗಳನೇಜಿಾದ ನೀಜಕಿಯರಲಕ್ತ ಕರಾಗರಂಚಿತ 
ಪದಪಲ್ಲವಂಗಳಿನವನಿತಳಮೆಲ್ಲಂ ಪಲ್ಲವಿಸಿದ೦ತೆಯು೦ (ಕಾದಂಪೂ. ೪೭೮) ; 
ನವಸಹಕಾರದಂಕುರದಿನಂಕುರಿಸಿತ್ತು ಪೊದಬ್ಲು ನೀಳು ಪಲ್ಲವತತಿಯಿಂದೆ 
ಪಲ್ಲವಿಸಿತು . , . ಮನೋಜಮನೋರಥದ್ರುನುಂ (ಅಜಿಪು. ೬-೧೧); 
ರತಿಯ ಲಾವಣ್ಯರಸಪ್ರವಾಹದಿಂ ಪಲ್ಲನಿಸದ ಚೂತವನನಿಲ್ಲ (ಸಂರಾಮಾ. 
೧-೧೦೩ ವು; ತಳಕ್ಕೆ ನೀರನೆಜಕೆ ದರೆ ಮೇಲೆ ಪಲ್ಲನಿಸಿತ್ತು ನೋಡಾ 
(ಬಸನ. ೪೨೦). ೨. ಚಿಗುರಿಸು; ಚಿಗುರನ್ನು ಹೊಮ್ಮಿಸು : 
ಅಶೋಕೆಯನೊದೆದು ಸಲ್ಲವಿಸೆಂಬ ಹಾದರಿಯ ನೆಳಲ್ಗೆ ಹರಿಣಂಗಳಂ 
ಹೊಡೆಯೆಂಬ ಕೆಲಸದ ನೆವದಿಂ . . . ಕೆಳದಿಯರೆಲ್ಲರಂ ಮೆಲ್ಲ ಮೆಲ್ಲನೆ ಕಳುಪಿ 
(ನಂಬಿರ, ೧೪-೩೯). ೩. ಹರಡಿಕೊಳ್ಳು ; ನಿಸ್ತರಿಸು; ಹಬ್ಬಿ 
ಕೊಳ್ಳು : ಕಲಿಯುಗದಲ್ಲಿ ' ಷಡುದರುಶನ ಸಲ್ಲವಿಸಿತ್ತು (ನೋಳಿಮಾ, 
೪-೧೦) ; ಶಿನಭಕ್ತಿ ಚಿತ್ತದೊಳು . ನಳನಳಿಸಿ ಸಂತಸಡೆ ಹರನೊಲವು 
ಕರಣದೊಳ್ಳ ೪ನಿಸಿ (ಮೆಂಣಕರ, ದೇ. ೬೯-೨೨) ; ಅರುಣಾಧರಕಾಂತಿಯೆ ಮಿಗೆ 
ಪಸರಿಸಿ ಪಿರಿದು ಪಲ್ಲವಿಸದಂತೆಸೆದುದು ವರಮಣಿಕುಂಡಲಗಳ ರುಚಿ 
(ತ್ರಿಭುತಿ. ೮-೧೭) ; ಫುಲ್ಲಶರನ ಮಾರ್ಬಲ ವನದೊಳು. ಪೊಕ್ಕು `ಚೆಲ್ಲವರಿದು 
ಪೀಡಿಸಲು ಸಲ್ಲವಿಸಲು (ನೋಹತ. ೭-೧೦), ೪. ಹಬ್ಬಿಸು; ಹರಡು: 
ತ್ರಿನಿಧಭಕ್ತಿಯನೆಲ್ಲೆ ಡೆಯೊಳುಂ ವಸುಮರತಿಗೆ ನೆಜಕಿ ಪಲ್ಲವಿಸಿ ಬಾ ಹೋಗು 
(ಬಸಪು. ೩೭-೫೫). ೫. ಅಗಲ ಮಾಡು; ಅರಳಿಸು : ತಂದು 
ಸುರಪನ ಛತ್ರವನು ನಲನಿಂದ' ಪಲ್ಲವಿಸಿದರು. (ಸಂಭಸೆ. ೨೦-೧೩೭). 
೬. ಅರಳು; ವಿಕಾಸವಾಗು : ಪಾರಿಜಾತಾನಳಿ ಸೋಲ್ತ ನರ್ಗೆ ಕರಂ 
ಮಗುಲ್ಬು ಪಲ್ಲವಿಸಿದುವೆನಿಸಿದುವು ತಳದ ನೆಳ್ಬುಂ ಕೆಂಪುಂ (ಶಾಂತಿಪು, 
೧೦-೨೮) ; ಪುಷ್ಪ ಸಲ್ಲಿಸಿದೆ ಹೊಕ್ಕುಳಲಿ (ಪುರಂದ, ೨-೬೭-೨). ಪ, 
ಕಾತರಿಸು; ಸಂಭ್ರಮಿಸು : ನಿನ್ನ್ನ ಜನ್ಹನಕೊಬ್ಬಿನಲಿ ಮಣಿದು 
ಪಲ್ಲವಿ [ನಾಕಾಂ, ತಲ್ಲಣಿ]ಸಿ ನೀ ಕಾಮಿಸಿರ್ದೊಡೆ (ಸ್ರಭುಲೀ. ೭-೧೮). 
೮. ನಿಮಿರು: ಹರ್ಷಪ್ರಸರದಲಿ ರೋಮಾಳಿ ಪಲ್ಲನಿಸಿದುದು (ಸಂಭ: 
೩೨-೨೯). ೯೪. ಮೂಡು; ಮೊಳೆ: ಧೃತರಾಷ್ಟ್ರ ಂಗೆ ಮಕ್ಕಳ ಮೋಲೆ 
ನೆನಹಾಯ್ತ ಧಿಕಶೋಕ್ಕೋದ್ರ್ರೇಕ ಪಲ್ಲನಿಸೆ . . , ತನ್ನೊಳು ಹಿರಿದು 

ಮುನ್ನಿನ ಲಘುತ್ವವಳಿದುದು : 

ಪೌರುಷತೆ ಮಾಸಿ ಸಲ್ಲವಿಸಿತಬಲಾಸಹಜಲಜ್ಜೆ (ಚಿತ್ರಾಂಗ. ೫೮-ಗ೬೦೫). 

೧೦. ಕೂಡಿಸು; ಸೇರಿಸು; ಕಟ್ಟು : ಕರಸಲ್ಲವದಿ ನೇವರಿಸು 


ಚಿಂತಿಸಿದ (ಕುನ್ಯಾಭೀ. ೧-೫೪) ;: 


೫೪೧೪ 


20 


21 


80 


35 


40 


ಸಲ್ಲಲಿ 


ತುಭಯದ ಕೊರಳನಾರೈ ದು ಬಲ್ಲಿದನು ಫಲುಗುಣನು ತಿರುವನು ಪಲ್ಲವಿ 
ಸಿದನು (ಸಂಭಸ, ೨೦-೪೧). ಪೆಲ್ಲಯಿಸು : ೧. ಕಲ್ಲ ಬಿತ್ತಿ ನೀರ 
ಸೆಳಸಿದಲ್ಲಿ ಸಲ್ಲಲಿ[ನಾಕಾಂ. ವಿ]ಸುನದೇ (ನುದೆಸನ. ೨೭೪-೧೭). 
ಸಲ್ಲಿಸು: ೧. ಲತೆ ಪಲ್ಲೈಸುನ ಬಗೆ ಮಾಡೊ ಪ್ರೀತಿಯಲಿ 
(ನೋಸ್ತದೀ. ೩-೫); ಎಲ್ಲೆಲ್ಲಿ ಕುದುರೆಯು ನೇಯ್ಲಿತ್ತೋ ಆ ಸ್ಥಳಗಳಲ್ಲಿ 
ಕಡಲೆಯ ಗಿಡಗಳು ಪಲ್ಲೈಸುತ್ತಿದ್ದವು (ಕಭವಿ. ೧೩೫), ೩. ಆ 
ಕೆಂಡಕ್ಕೆ ಪ್ರತಿರೂಪಿಂದ ಉರಿ ಸಲ್ಲೈಸುವಂತೆ (ಅನರೇ. ೬೨) ; ಅಧಿಕ 
ಕ್ರೋಧಶಿಖಿ ಸಲ್ಲೈಸಿತಕ್ಷಿಯಲಿ (ಕುವ್ಯಾಶ. ೩-೫೫) ; ಚಿಂತಾರಾಶಿಯಿಂ 
ಗಾಂಧಾರಿಯಿರ್ಪ ಸಮಯದಿ ಕುಂತಿಗಾ ಶತಶೃಂಗಡೊಳ್‌ ಸುತನಾದ 
ವಾರ್ತೆ ಸಲ್ಲೈಸಲದ ಕೇಳಿ ಬಲಿಯದ ಮುಂನ್ನ ಸೈರಿಸದೆ ಗರ್ಭಮಂ 
ಪೊಸೆದಳಾಗ (ಲಕ್ಷ್ಮಭಾ. ೧-೨೫-೩೬), ೧೦, ಜಕಿಂಚೆಗಳ ಹಮ್ಮಿದರಾನೆ 
ಯಲಿ ಸತ್ತಿ ಗೆಗಳನು ಪಲ್ಲೈಸಿದರು ಮೇಲೆಸೆವ ಕಳಶದಲಿ (ನಳಚ. ೯-೫೭); 
ಮಲ್ಲಿಗೆ ಜಾಜಿ ಸಂಪಗೆಯರಳ್ಳ ಳ ಮಾಲೆ ಸಲ್ಲಲಿತಾಂಗಿಯರುಗಳ 'ಪಲ್ಲೈಸಿದ 
ಜಡೆಮುಡಿಗಳೊಳಗೆ ಬಹುಳೋಲ್ಲಾ ಸದೊಳೊಪ್ಪಿ ದುವು.. (ಕಂಠಿ, 
೨೧೧೯). ೧೧. ಹೆಚ್ಚಾಗು; ವೃದ್ಧಿಸು : ಪೂಜೆಗೈನಾ ರಭಸ 
ಸಲ್ಲೈಸಿತೇವೇಳ್ವೆನು (ಲಕ್ಷ್ಮ ಭಾ. ೮-೬-೩೪), [ಪಲ್ಲವ್ಮ- ಇಸ] 

ಪಲ್ಲಹರಕಿ (ನಾ). (?): ಕಳಿಂಗಬ್ಬೆಗಳಯ್ಯ ಪಲ್ಲಹರಕಿ ಪರಕಿಯ ಮಗಳ್‌ 
ಕಳಿಂಗಬ್ಬೆ (ಎಕ. 2೭1, ದಾವಣ. ೧೭-೮; 889). [7] 

ಪಲ್ಲಳಿ (ನಾ). ನೊರೆ; ಬುರುಗು; ತುರಗಚಯಂ ತರಂಗತತಿ ಬೆಳ್ಕೊಡೆ. 
ಪಲ್ಲಳಿಗಳ್‌ ಗಜಾಳಿ ಭೀಕರಮಕರವ್ರಜಂ (ತ್ರಿಪವಿ, ೨೪-೩೮೫)." 

ಪಲ್ಲಾಳು (ಕ್ರಿ). ಹಲ್ಲು ಒಣಗಿಹೋಗು,--ನಿರ್ದ್ರವವಾಗು ; 
ಎತ್ತಿ ಕಯವ್ಯಡಿದುಮಾಗಳ್‌ ಕಾಲುಡಿದುಂ. ಬಟಿಲ್ಲು ಪಲ್ಲಾಜಸ ಪೊಡರ್ಪ್ರು 
ಗೆಟ್ಟು ಸಿರಲಪ್ಪೊ ಡಮಾಜದೆ ಪೋದೊಡೆ. (ಸಂಸಭಾ. ೩-೫೮). 

[ಪಲ್‌ ಆಅ] 

ಪಲ್ಲಿ ಹಲ್ಲಿ (ನಾ). (ಮನೆಗಳಲ್ಲಿ ವಾಸಿಸುವ) .ಸರಟಿದ ಜಾತಿಯ 
ಕೀಟಾಹಾರಿ; ಗೌಳಿ; ಕೆಲಕ್ಕೆ ಬಿಟಕ್ಕೊಡೆದ ಸಲ್ಲಿಯ ತತ್ತಿಯೊಳಗಿರ್ದ 
ಮಣಕ ಕೆಲದೊಳಿರ್ದ ಮಕ್ಷಿಕಮಂ ಪಿಡಿದುಕೊಳ್ಳುದಂ ಕಂಡು (ಚಾವುಂಪು, 
೭೧) ; ಪಲ್ಲಿ ಪಾವು, ಸವರಣೆ ನವಿಲಾವೋಡೆಂಬಿವು ಕಷ್ಟಂ ಮನೆ ಮಾಡುವ 
ನೆಲನನಗುಟಿಕಿ ಕಾಣ್ಟೊಡೆ (ಲೋಕೋಸ. ೩-೧೫); ಪಲ್ಲಿಯಂತೆ ಕೇರಂ 
ಪತ್ತುತ್ತುಂ (ಧರ್ಮಾಮೃ. ೧-೧೬೦); ತೋಲಕತು ವಾಯಸನೆಡಗಡೆ , . , 
ದೂಜಿಕಿತು ಬಲದ ಭಾಗದೆ ಪಲ್ಲಿ (ನೋಹತ, ೬-೨೫). ಹಲ್ಲಿ: “ಮುಸಲೀ, 
ಗೃಹಗೋಧಿಕಾ--ಈ ೨ ಹಲ್ಲಿ? (ನಾಟಿರಾ. ೧೧೩) ; ಹಲ್ಲಿ ಹೋಗಿ ತಾ 
ಕಾಲನ ನುಂಗಿತು (ಪುರಂದ. ೩-೯೩-೨). 0 ಈ ಅರ್ಥದ ಶಬ್ದವು 
ಪ್ರಾಯಶಃ ದ್ರಾವಿಡಭಾಷೆಯಿಂದ ಸಂಸ್ಕ ತಕ್ಕೆ ಹೋಗಿರ 
ಬಹುದು. [ಜೇ॥. ತನಿ. ಮಲ, ತುಳು. ಕೊಡ. ಸಲ್ಲಿ; ತಲು. 
ಸಲ್ಲಿ' ಪಲ್ಲಿಯ, ಪಲ್ಲೆ, ಬಲ್ಲಿ/ಸಂ. ಪಲ್ಲಿ, ಸಲ್ಲೀ] 

ಸಲ್ಲಿ (ನಾ). ೧. ಊರು; ಗ್ರಾಮ: ತೆಲುಗು ಹಾಗೂ ಕನ್ನಡ 
ನುಡಿಯಲ್ಲಿ “ಸಲ್ಲಿ' ಎಂದರೆ “ಹಳ್ಳಿ” ಗ್ರ್ರಾನು (ಸಂಸ. ೧೨೦), ೨. ಮನೆ; 
ನಿವಾಸ. ೩. ಒಂದು ಬಗೆಯ: ಬಳ್ಳಿ : ದಾನಣಿಗಟ್ಟಿದ ಕುಡುರೆ 
ಗುತ್ತಮನಂಪ್ಪ ಜೇನಣಿಗೆಯನಿಕ್ಕಿ ಬಳಿಕ ಓನದೆ ಹುಲ್ಲ ಪಲ್ಲಿಯ ಹಾಕಿಸುವ 
ರಾಯರಾವುತರೊನ್ಬಿ ದರಲ್ಲಿ (ಶ್ರೀಪಾಲ. ೧೩-೧೦೯) ; ಪಲ್ಲಿಯ ಹುಲ್ಲೊ 
ಳಡಗಿ ಭೀತಿಗೊಂಡಾಗ , . . ಪಲ್ಲ ಕಿರಿದರೇನೆಂಬೆ (ಕಂನವಿ. ೧೫-೯೪). 

[ಸಂ. ಪಲ್ಲೀ] 

ಸಲ್ಲಿಲಿ, ಹಲ್ಲಿಲಿ (ನಾ). ೧. ಹಲ್ಲು ಇಲ್ಲದಿರುವಿಕೆ; ಬೊಚ್ಚುಬಾಯಿ 

ಯಾಗಿರುವುದು. ೨. ಸೂರ್ಯ: “ನಿಸಿವಗೆಯ ತಾವರೆಗೆಳೆಯ 
» ಬಿಸಂಗದಿರ ಪಲ್ಲಿಲಿ ಜವನ ತಂದೆ ಜಗುನೆಯಯ್ಯೂನೆನಲ್ಕೆ ಸೂರ್ಯ 


ಪಲ್ಲಿಲಿಜಾಯಿ 


ನಾನುಂ” (ಶಬ್ದಮಂ. ೧೫). (ಗು): ೩. .ಹಲ್ಲು ಇಲ್ಲದ, ಉದುರಿ 


ಹೋದ: "ಪಲ್ಲಿಲಿವಾಯ್‌' ಪರಾ. ಹಲ್ಲಿಲಿ: ೩. *ಹಲ್ಲಿಲಿ 
ಬಾಯಿ' ಪರಾ, [ಪಲ್‌ ---ಇಲ್ಯಿ] 

ಸಲ್ಲಿಲಿಬಾಯಿ "ಸಲ್ಲಿಲಿವಾರ್ಯ' ನೋ. 

ಸಲ್ಲಿಲಿನಾಯ್‌, ಸಲ್ಲಿಲಿಬಾಯಿ, ಹಲ್ಲಿಲಿಬಾಯಿ (ನಾ). ಹಲ್ಲು 


ಇಲ್ಲದ ಬಾಯಿ; ಬೊಚ್ಚು ಬಾಯಿ : ಪೊಂಗಳಂ ಸುರಿವೊಡಮಾರೊ 


ಸೈಂಸುವರಾತನ ಸಲ್ಲಿಲಿನಾಯ ನಾತನುಂ (ಪಂಸಭಾ. ೪-೧೦೦) ; 
ಸೊಗಯಿಸುಗುಮೆ ಸಲ್ಲಿಲಿವಾಯಗಿಲಿಲಿಗಂಧಂ ಸಮಂತು ಶೂರಿಲಿ 
ಕುಡುಗೋರ್ಲ (ಕನ್ಯಾನ. ೨೫೬). ಸೆಲ್ಲಿಲಿಬಾಂಿ : ಕಬ್ಬನ್ನು 


ಜಗಿಯಲು ಪಲ್ಲಿರಿಬಾಯನನಿಗಸಾಧ್ಯವಾದರೆ ಕಬ್ಬು ರಸಹೀನವಾಗುವುದೇ 
(ಕಾಲೂರ. ೧೧ ಅಭಿಪ್ರಾಯ). ಹಲ್ಲಿಲಿಬಾಂಶಿ : ನೋಡಡೊ : ಬತ್ತಿದ 
ಹಲ್ಲಿಲಿಬಾಯಿ,, ತೆರೆ ಸುಕ್ಕಿದ ಮೊಗದಾ ಬಡತಾಯಿ! (ಕೋಗಿಲೆ: 
೭೯-೧೭). [ಪಲ್ಲಿಲಿ + ಬಾರ] 

ಸಲ್ಲಿಲಿನಾಯ (ನಾ). ಹಲ್ಲು ಉದುರಿ ಹೋದವನು ; 
ಬೋಡ : “ಪಲ್ಲಿಲಿವಾಯನೆಂಬ ನುಡಿ ಬೋಡನೊಳ್‌' (ಕರ್ಣಾಸಿ, ೨೭). 

[ಪಲ್ಲಿಲಿನಾಯ್‌---ಅ,) 

ಸಲ್ಲಿಶಕುನ (ನಾ). ಹಲ್ಲಿ ನುಡಿಯುವುದನ್ನು ಗುರುತಿಸಿ ಹೇಳುವ 
ಶಕುನ : ಪಲ್ಲಿಶಕುನನ ಕೇಳು ರಾಯ (ಶರಲೀ. ೪೨೩). "ಹಲ್ಲಿಸಕುನ? 
ಸರಾ. [ಪಲ್ಲಿ -- ಶಕುನ] 

ಪಲ್ಲಿಸರ (ನಾ). ಹಲ್ಲಿಯ ಹಾಗೆ ರೊಚಗುಟ್ಟುವಿಕೆ: ಸಖಿಯಂ 
ಸಂಕೇತಸದ್ಮಕ್ಕೆ ಪಲ್ಲಿಸರಂದೋಜುತೆ ಮುಂದೆ ಮಂದೆ ನಡೆದೊಯ್ದಳ್‌ 
ದೂತಿ ಚಾತುರ್ಯದಿಂ (ಸೂಕ್ತ್ಮಿಸು, ೮-೧೪೪). [ಪಲ್ಲಿ --ಸರ್ಯ] 

ಪೆಲ್ಲಿಸು (ಕ್ರ). ಕಚ್ಚು ; ಕಡಿ: ಇಲ್ಲ ದೇವರು ನೀವು ಕೊಂಡಡಕೆಯ 
ಭಾಗ ಮೆಲ್ಲಿತಲ್ಲತಿಕರಿಣಗಳು ಪಲ್ಲಿಸಿಯೆಂದುವು ನಿಮ್ಮ ಚೆಂದುಟಯ 
ನೆಂದಂಲ್ಣಾಸದಿಂದ ನುಡಿದಳು (ಭರಚ. ೧೧-೬೭). [ಪಲ್‌-+-ಇಸ್ಸು] 

ಸೆಲ್ಲುಗಿರಿ "ಸಲ್ಲಿರಿ' ನೋ. 

ಪಲ್ಲುದಿನು "ಪಲ್ಜಿನ್‌' ನೋ. 

ಪಲ್ಲುಮೊರೆ "ಸಲ್ಮೊರೆ' ನೋ. 

ಪಲ್ಲೆ "ಸಲ್ಯ' ನೋ. 

ಸಲ್ಲೈ, ಹಲ್ಲೆ, (ನಾ). ೧. ತಕ್ಕಡಿಯ ಪರಡಿ,--ತಟ್ಟಿ : ಪುರ 
ದೊಳಗುಳ್ಳ ದಿಂಡುಗಳ ನಸ್ತ್ರಚಯಂಗಳನೊಟ್ಟಿ ನಿಟ್ಟಿ ಸಲ್‌ ಧರಣಿಯನಂತು 
ಸಲ್ಲೆ ಬಿಡದಿರ್ಪುದಚ್ಚರಿವಟ್ಟು ee ನನರತ್ನವಿಭೂಸಣಾಳಿಯಂ ಹರುಸ 
ದಿನಿಕ್ಕಿ ನೋಡಲದಂು. ಮಂನ್ನಿನ ಮಾಳ್ಕೈಯೊಳಿರ್ದುದದ್ಳು ತಂ (ತ್ರಿಪವಿ. 
೯-೭೧). ಹಲ್ಲಿ: ೧. ತಂದಿಕ್ಕಿದಂ ತ್ರಾಸಿನೊಳಗೆ ಕೌಸಂ ನಗುತೆ 
ಇಕ್ಕೆ ನೆಲನಂ ಹತ್ತಿ ತೊಂದೆಸೆಯ ಹಲ್ಲಿಯದು ನಿಂಕ್ಕು ನೆಗೆಯಿತ್ತು ತಾರಾ 
ಸಥಕೆ ಮತ್ತೊಂದು (ಅಸೀರ, ಜೇ. ೯೬-೧೩), ಪಿ. ಚಪ್ಪಟಿಯಾದ 
ಬಿಲ್ಲೆ ; ತೆಳುವಾದ ಪಟ್ಟಿಕೆ: ಮುತ್ತು ತೀನಿರ್ದ ಸಳಿಕಿನ ದೊಡ್ಡ 
ಭರಸಿಂತೊಸ್ಟೆ ಬ್ರಹ್ಯಾಂಡನೂ ಬಾಯ್ಲೆ ಮುಚ್ಚಿ ರಿಸಿರ್ದ ಕರ್ಪುರದ 
ಹಲ್ಲೆಯಂತೆಸೆಯ ಶಶಿ ಚೆಲ್ವಾಯ್ತು ಚಂದ್ರಾತಪಂ (ಚೆಬಪು. ೯-೨೩) ; 
ಬಿಸಿಲಿನಲ್ಲಿ ನೀರ ಕೆಳಗೆ ಬೆಣಚಂಕಲ್ಲಿನ ಹಲ್ಲೆ ಗಳು ಅಮೆಗಳಂತೆ ಬಿದ್ದಿರುವುದು 
ಚಾ ಹೊ. ೧೩). ೩. "(ತರಕಾರಿ ಹಣ್ಣು ಮುಂತಾ 
ದುವುಗಳನ್ನು ಹೆ ಚ್ಚ) ಚಿಕ್ಕ ದಾಗಿ ಮಾಡಿದ ಬಿಲ್ಲೆ : ಉತ್ತರಿಸಿ 
ಕುಂಬಳದ ಕಾಯ ಮೇಲಣ ಹಸರ ಕೆತ್ತಿ ಹಲ್ಲೆಯ ನಾಡಿ ಕುಯಿದು 
(ಹೂನರಾ. ೫-೩೨). ೪. ಆಟಕ್ಕಾಗಿ ಬಳಸುವ ಕಲ್ಲು, ಓಡು 
ಮುಂತಾದುವುಗಳ ಹಲಪೆ; ಚಾಪು: ಗಗನನನಿತೆಯೆಚ್ಚಾ ಡಲ್ಳೆ 
ಪಸರಿಸಿದ ನಕ್ಷತ್ರಗನಡಿಕೆಯೊಳಿಳುಹಿಟ್ಟು ದೊಂದು ಬೆಳ್ಳಿಯ ಹಲ್ಲೆ ಯೊ 


೫೪೧೫ 


20 


25 


30 


85 


40 


ಪಲ್ವಲ 


[ಸಾತ20, ರೆಜತದ ಹಲಗೆಯೊ] . . . ಎನಿಸಿತ್ತು ಶಶಿಬಿಂಬವು (ಹಚಕಾ. 

೩-೮೩); ಗದುಗು ಹಿಡಿಗವಡೆ ಸಡುಗುಡಂ ಸೆಂಡು ಜಿಗಿಹಲ್ಲೆ ಬೊಹರಿ 

ಗಳಾಟಿದಲ್ಲಿ ಮನಗೊಂಡಾಡಿ '. . . ಕೆಟ್ಟು ಹೋಜೆಯೆಲ್ಲ' (ಸನ್ಕುಕೌ 

ಕೆಲರು ಳ್ಳ ಸೆಳೆದು. ಹಲ್ಲೆಯಂ ಮಾಳ್ಬರು 
(ವೀಕೈಫು. ೩-೪-೧೧). * (ಸಣ್ಣ ಕರುಗಳಿಗೆ ತಿನ್ನಿಸುವುದ 
ಕ್ಕಾಗಿ) ಅಂಗೈದಪ್ಸ್ಪ pu ಶೇಸ್ಯಯಸ್ಟೇ ಅಗಲವಾಗಿ 
ಮಾಡುವ ಕೈಕೊಟ್ಟಿ: ಬೋನನುನೊಡೆದು ಹಲ್ಲೆಯ ಮಾಡುವ 
ಸಟ್ಟಿಯಂ ಪಅಕಿದು. ಚಂಡಂ ಮಾಡುವ ಕಟ್ಟಿಗ್ಗರಂತೆ ಶಾಶ್ವತನುಲ್ಲದ 

, ಶರೀರಮಂ ಹಿಡಿದು ರತ್ನತ್ರಯಂಗಳಂ ಕಿಡಿಸುವುದು ಬುದ್ಧಿಯಲ್ಲ 
(ಧರ್ಮಾಮ್ಯ. ೯-೧೬೨). ೬. (ಕುದುರೆ, ಎತ್ತು ಮುಂತಾದ 
ಪ್ರಾಣಿಗಳ) ಗೊರಸಿಗೆ ಬಡಿಸುವ ಲಾಳ: ಕುದುರೆಹಲ್ಲೆಗಳಿಂದ 
ಪ್ರಥುಮೆಯ ಮಾಡಿಸೈ ಈಗ (ನಾ. ೩), ೭. ರತ್ಸು ವಜ್ರ ಮೊದ 
ಲಾದುವುಗಳ ಹರಳು : ಮೂಗುಬಟ್ಟ ನಲ್ಲಿದ್ದ ವಜ್ರದ ಹಳ್ಲೆಯನ್ನರೆದು 
ಕುಡಿದುಬಿಡುನೆನೆಂದು ಸಿದ್ಧ ಮಾಡಿಕೊಂಡಳು. (ಕಛವಿ, ೧೮೨), ೪. 
ಮಗುಚುಗೈಯ ತುದಿ: ೪). ೯. ಜೇನುಗೂಡು 
ಹುಟ್ಟು : ಜೇನ ಹಲ್ಲೆಗೆ ಕಲ್ಲು ಒಗೆದಾಗ ಅವು ಚೀಂಗೊಡುತ್ತ ಸಿಕೃತ್ತ 
ಹಾರಾಡುನಂತೆ , . , ಹಳ್ಳಿಗರು ಹೊರಟುಬಿಡುತ್ತಿದ್ದರು (ನುಣ್ಣಿ ನು, 
೧೦೪). "ಹಳ್ಳಿ' ಪರಾ. [ಜೇ.॥ ತುಳು. ಸಲ್ಲೆ] 

ಸಲ್ಲೇಣ *ಸಲ್ಲಣ' ನೋ. 

ಪಲ್ಲೇರು (ನಾ). ನೆಗ್ಗಿಲುಗಿಡ: “ಪಲಂಕಸಾ, ಇ್ಷುಗಂಧಾ... 
ನನಶೃಂಗಾಟಿ$ ೭ ಸಲ್ಲೇರುಗಿಡದ ಹೆಸರುಗಳು, ನೆಗ್ಗಲು ಹೆಸರುಗಳು» 
(ಸಿದ್ಧಾಂತಿ, ೧೩೪). [-ತೆಲು. ಪಲ್ಲೆ ಲ್ಲೇರು] 

ಸಲ್ಲಿ ಸು *ಪಲ್ಲವಿಸು' ನೋ. 

ಪಲೆಸ್ಸೆತ್ತಾ, (ಕ್ರಿ). ೧.ಹಲ್ಲಿನಿಂದ ಕಡಿ: ಚಿತ್ತಭನಂ ಬಿಲ್ಲಂ ಗೊಲೆ 
ಗೆತ್ತಿ ಸೆತಂದು ಬಿರಯಿಯಂ ಬಿರೆಯಿಗೆ ಸಲ್ಲೊತ್ತುವ ತೆಜದಿಂ ಬಲ್ಲನೆ. 
ಯೊತ್ತು ವ ಮಾಧವಿಯ ನನೆಯ ನೊನೆಯಂಬುಗೇ, ನಲ್ಲಿಸ. wo 
೨. [ಕಾಮಶಾ] ದಂತಕ್ಷತನನ್ನು ಮಾಡು: 'ಬಯ್ಯುಲಾಡುವಲ್ಲಿ 
ಪೊಜನಾಜಿ ಕದಲಿಸುವುದನು ಎಲೆಗಡಿನಲ್ಲಿ ಪಲ್ಲೊತ್ತು ವುದನು . . » ಕಲಿ 
ಯುತ್ತಿ ರುವುದನು ಕಂಡನು (ನಚಕಾ. ೪೯-೨೨). ಕಲ್‌ ಒತ್ತು ಶ್ರ) 

ಪೆಲ್ಲೊತ್ತು, ಹಲ್ಲೊತ್ತು (ನಾ). ೧. [ಕಾಮಶಾ] ದಂತಕ್ಷತ : 
ಕೆಂಪುಜೋರುನ ಹಾಗೆ ಕಚ್ಚು ತಿರೆ ಪ್ರವಾಳಮಣಿ ಹಾಗೆ ಅದು ಪಲ್ಲೊ ತ್ತಿನ 
ಕುರುಹು ಮೇಲೆ ತೋರುವುದು (ಕಾನುಣ, ೨೨೪), ಹಲ್ಲೊತ್ತು: 
೧. ಎರಡು ಹಲ್ಲೊತ್ತುಗಳ ನಡು ಕೆಂಪು ಅಗಂವ ಹಾಗೆ ಹಲ್ಲುಗಳಂ 
ಸಾಲು ತೆಗೆದು ಒಂದೊಂದು ಕ್ಷತದ ನಡುವೆ, ಮತ್ತೊ ೦ದು ಕ್ಷತಮಂ 
ಬೆರಸುವುದು. (ಕಾಮಶಾ. ೨೨೪). ೨. ಹಲ್ಲು ಶೂಲೈ,--ನೋವು: 
“ಹಲ್ಲೊತ್ತು ಇ ಹಲ್ಲುಬೇನೆ? (ಜಾನಕೋ. ೫೫). [ಸಲ್‌ 4 ಒತ್ತು] 

ಪಲ್ಪರಸೆ “ಪಲ್ವರಿಸೆ' ನೋ. 

ಪಲ್ಪರಿಸೆ, ಪಲ್ಪರಸೆ (ನಾ). ಹಲ್ಲಿನ ಜೋಡಣೆ,-ವರಸೆ : ಪೆಂಪು 
ದಳಿದ ಸಲ್ವರಿಸೆಯ ಮೋಹನಾಕಾರೆ (ನುಡಿಕ್ಕಾ, 
ಪಲ್ಪರಸೆ : ಸಲ್ವರಸೆಯಿಂ ಕರ್ಣಾಂತಲೋಚನಂಗಳಿಂ 

ಮಾನಿನ ಹುನ್ವ ಗೊಂಚಲುಗಳು 
೧೯೧-೬). [ಪಲ್‌ ನರಿಸೆ] 

ಸಲ್ಪಲ (ನಾ). ಸಣ್ಣ ಸರೋವರ; ಕೊಳ: “ವೇಶಂತಃ, ಪಲ್ವಲಂ, 
ತಳ್ಪಂ-ಈ ೩ ಕೊಳಹೆಗ (ಹಲಾಯು. ೧೧೧-೫೩); ಒಂದು ಪಲ್ವಲ 
ಪ್ರಾಂತಡೊಳ್‌ ಕಾಂತಾರಕಳಭಪ್ರ್ರಾಯಪೋತ್ರಿಸಂತಾನದೊಳಗೆ ಇತಿ 
ಸೊಗಯಿಸಿತ್ತುತ್ತೇಕರಂ ಸೂಕರಂ (ಚಂದ್ರಪು. ೫-೫೯ ವ); ಇಲ್ಲಿಯ 


೧೦-೯); 


v1, ೧೬೨೭). 
(ಸೌಗಂಧ. 
ಪಲ್ವರಸೆ (ಸೌಗಂಧಿ. 


೯-೧೭); 


ಪಲ 


ಸಲ್ವಲೋದಕಕ್ಕುಲ್ಲಸಿತಸುರಲೋಕದಮರ್ದೆಣೆಯೆ (ಸದ್ಮರಾ, ೧೩-೩೯) ; 

ಜಕ್ಕಂದೊಳಲಿ ಪಲ್ವಲಮಂ ಮದಕರಿ ಕದಳೀವನನುಂ ಪುಗುವಂತೆ ಸೊಕ್ಕು 

(ಚಿಳನಂ. ೨೯-೧೦). [ಸಂ.] 

ಪೆಲ್ವು "ಸಲುಂಬು? ನೋ. 

ಸಲ್ಫೆ ಸಗೆಯ್ಮೆ (ನಾ). ರತಿಕ್ರೀಡಾಳಾಲದಲ್ಲಿ ತುಟಿ ನೊಡ 
ಲಾದುವನ್ನು ಕಚ್ಛುನಿಕೆ': ತುಡುಕಿ ತುಖುಂಬೀಟಕ್ಸಿಲೆಗೆ ಸಿಲ್ಫಿದೆ 
ಯೆಂದಲರ್ವಾಸಿನೊಳ್‌ ಪಡಲ್ವಡಿಸಿ ಕುಕಿಲ್ಲು ಸಾಯ್ಡಡರ್ದು ಪಲ್ಜೆಸೆ 
[ಸ]ಗೆಯ್ಮೆಯ ಕೈಮೆಯಿಂದೆ ಸೈವಡಿಸುತ (ಕವಿ, ೬-೨೫೪). 

[ಪಲ್‌ 4 ಚಿಸ,4-ಗೆಯ್ಮೈ( ಎಕ್ಕೈನೆ,)] 

ಸೆಲ್ಬುಲಿ,. ಸಲುಸುಲಿ (ಕ್ರಿ). ಹಲ್ಲುಕಿಳ್ಳು; ಹಲ್ಲುಜ್ಜು ; 
ಹಲ್ಲನ್ನು ಶುಭ್ರ ಗೊಳಿಸು: ಶೃಂಗಾರಂಗೆಯ್ದೊಡಂ ಪಲ್ಸುಲಿವೊಡಮಂ 
ಹ್ಫೊಡಂ ೬ ೬೬ ಕಾಣಲೀಯಲಾಗದು ವಧುವಂ (ನುದಕಿ. ೧೦-೫೦) ; 
ಪಳಿಕಿನ ಭಿತ್ತಿಯ ನೊಲವಿಂ. ನಳಿನಾಕ್ರಿಯರೆಯ್ದೆ ನೋಡಿ ಪಲ)್ಸಿಲಿಯಲ್‌. 
ನಿರ್ಮಳಮಾದೊಡಮಧರಚ್ಛನಿಗಳ ಪೊಳೆಪಿಂದರುಣಮಾಗೆ ಸುಲಿಯು. 
ತ್ರಿರ್ಪರ್‌ (ಬಾಧಪು. ೧-೧೪೨); ಸಲ್ಸುಲಿಯದಿರ್ಸ್ಸಂಬೇಕಛುಕ್ತಂಗಳುಂ 
ಬೆರಸೀ ಮಾಣಿಕಸೇನಯೋಗಿ ತಸದೊಳ್ಳಾ ಮೇಭಕಂಠೀರವಂ (ಕಣ. 1, 
೪೯-೨೨ ; 1423). ಪಲುಸುಲಿ: ಕುವರಿಯನು ಪಲುಸುಲಿಯಲಿಕೆ 
ಮಾಧವನು ಮುದುಪನನೆನ್ನ ಕಳುಹಿದನು. (ಸಾಳ್ವ ಭಾ, ೩೦-೪). 

[ಪಲ್‌--ಸುಲ್ಮಿ] 

ಪನ (ನಾ). ೧. ಧಾನ್ಯಾದಿಗಳನ್ನು ಗಾಳಿಯಲ್ಲಿ ತೂರುನಿಕೆ, 
ಶುದ್ಧಿಮಾಡುವಿಕೆ : “ಸನನಂ ನಿಷ್ಟಾ ವಮಂತೆ ಪವಂ” (ನಸ್ತುಳೋ. 

“ನಿಸ್ಪಾ ನಃ, , ಸವನಂ, ಪನಃ--2 ಧಾನ್ಯಾದಿಗಳನ್ನು 
ಗಾಳಿಗೊಡ್ಡುವಿಕೆ, ತೂರುವಿಕೆ”(ಸಿದ್ದಾಂತಿ. ೩೬೪). ೨.ಕೆಸರು; ಕೊಚ್ಚೆ. 
೩. ದನದ ಸಗಣಿ. [ಸಂ.] 

ಸವಡಿ (ನಾ). ನೆಯ್ಗೆಯಲ್ಲಿ ಹಾಸಿನ ನಡುವೆ ಹೊಕ್ಕುಗಳನ್ನು 
ನೇಯುವಾಗ ಎರಡು ದಾರಗಳ ನಡುವೆ ಲಾಳಿಗೆ ಸ್ಥಳ ಬರುವಂತೆ. 
ಮಾಡಲು, ನೆಯ್ಗೆಯವನು ಕಾಲಿನಿಂದ ಒತ್ತುವ ಮರದ ಕಾಲು 
ಮಣೆ: ಕಾಲ ಪವಡಿಗಳೆತ್ತಿ, ಕೋಲ ಕಂಬಿಗಳೆಳೆದು ನೂಲೆಳೆದು ಲಾಳಿ 
ಶಿವಸೂತ್ರ ಪೋಣಿಸಲು ನೀಲಪಾವಡವ ಅಿಂಗುಟ್ಟಿ, (ಕನ್ನಜಾ ೧೯೬). 

[.-ಮರಾ. ಪಾನಡಾ] 

ಪವಡಿಸು, ಪವಳಿಸು, ಪವ್ವಳಿಸು, (ಕ್ರಿ). ಮಲಗು; ಒರಗು: 
ಗೆಂಗಾತರಂಗಧನಳದುಕೂಲಪ್ರಚ್ಛ ದಾಚ್ಛ್ರಾದಿತಮೃ ದುತಲ್ಪ ತಲೊಳ್‌ ಪವ 
ಡಿಸಿರೆ (ಆದಿಪು. ೩-೨೧ ನ) ; ಇಂತಿದು ನೃಪನಾರೋಗಿಪ ಪನಳದ ನೆಲೆ 
ಯದು ಪನಡಿಸಿರ್ದ ಚಂದನತಲ್ಪಂ (ಕಾದಂಉ. ೨೦೩) ; 'ಹಳ್ಳು ರಿಯ 
ಮುಂಚದೊಳ್‌' ಪವಡಿಸಿದ (ಗಿರಿಕ, ೮-೬೬); ನಿರುತನನು ತಾವ್‌ 
ನುಡಿದು ಪವಡಿಸಿ ಭರದಿ ನಿದ್ರೆಯೊಳಿರಲಿಕಾಗಲೆಯಿರುಳು ತೊಡಗಿತು 
(ಸಂಭಸ. ೨೩-೫೦); ಪನಡಿಸು ಪರಮಾತ್ಮನೇ ನೀನು ಭನರೋಗವೈದ್ಯ 
ಭಕ್ತರ ನಿಧಿಯೆನ (ಪುರಂದ. ೩-೧೩೧ ಸಲ್ಲವಿ, ಪೆನಳಿಸು: ತೋಳಿನಲ್ಲಿ 
ಬಿಗಿದಪ್ಪಿ ಪನಳಿಪ ಶ್ರೀಲಕುಮಿ ತ್ರೈಲೋಕ್ಯಮಾತೆ (ವಿಪಾಕೃ. ೧೧-೩); 
ಪಚ್ಚಿ ಕರ್ಪೂರದ ಪುಡಿಯ ರಾಶಿಗಳೊಳ" ಸವಳಿಸಿರ್ದು (ಸೌಗಂಧಿ, ೪೭೬-೭); 
ಲನಲೇಶಮಾನುಮಿರದಿಕೆ. ಕಯಕ್ಪೆ ಜೀವನದಿ ಪನಳಿಸಿರನೇ ನರನು? 
(ಮಂಕು, ೮೭೦). ಪೆವ್ಚಳಿಸ್ಳ : ಏಕಾರ್ಣನದ ಮಧ್ಯದಲಿ ಬಿಸಜ 
ದೆಂತಿರುವಾಲಜಿಲೆಯೊಳು ಶಿಶುವೆನಿಸಿ ಪವ್ವಳಿಸಿ ಸುಳಿಯುವ ಬಿಸರುಹಾಕ್ಷ 
(ಗಗತಾ. ೫-೨೧). «ಉಪ್ಪ ವಡಿಸು' ಸರಾ. 
[ಪನಡ್ಯ (ಓ--ಪ್ರಾ. ಪನಡ್ಮ್ಮಾ)--- ಇಸ್ಕು./ತೆಲು, ಫನಡಿಂಡು, 

ಪನಳಿಂಚು, ಪವ್ಯಡಿಂಚು, ಪವ್ವಳಿಂಚು] 


೧೧೪-೨೧); 


೫೪೧೬ 


15 


20 


25 


50 


35 


40 


ಪೆನಣ್‌ 
ಪನಡೆ "ಸಾವುಡ।' ನೋ. 
ಪನಣ್‌, ಸವಣ, ಪನಣು, ಹನಣ, ಹವಣು (ನಾ). 
೧. ಅಳತೆ; ಲೆಕ್ಕ; 'ಪ್ರಮಾಣ: “ಪನಣೆಂದು ಪ್ರಮಾಣಂ” 


(ಕ8ಿಸಾ. ೬೯-೫೭೭); ದಾಯಿಗರತ್ತಣಿನಪ್ಪ ಪಾಯಳೋಟಿಗೆ ಪನಣಿಲ್ಲ 
(ಪೆಂಪಭಾ, ೭-೨೧); ಆತಂ ಮನಮೊಸೆದು ನೋಡುತಿರ್ಪದಟರನಾಗಳಣ 
ಮಂಖಂದಳಿಲ್ಲ ಪೊಟಿಕ್ತಿನ ಪವಣಂ (ಕಾದಂಉ, ೧೦೦); ಉಂಡ ನೊಲೆನಾಲ 
ಪನಣಂ ಕೊಂಡು ಬಿಸುಟ್ಟೊಡಲ ಪನಣನಿದು ಪನಣಿಂದಾರ್ಕಂಡು 
ಮುನೆಂಗೊಂಡು ಪವೆಣ್ಣೊ ೦ಡಳಿಃ ಪುವ ಜಡರನಾದಿಕಾಲಸ್ಮಿತಿಯಿಂ 
(ಸುಕುಮಾ. ೬-೮) ; ಪನಣಿಲ್ಲದ ಭವಸಮಿತಿಗೆ ಪವಣಂ ಮಾಡುತ್ತು ಮಂದ 
ಯಿಪುದು. ಸಮ್ಮಕ್ತ್ವಂ (ನರ್ಧಪು. ೧೧-೬೨), ೨. ಶಕ್ತಿ'; 
ಸಾಮರ್ಥ್ಯ ; ಯೋಗ್ಯತೆ : ಬಲದ ಪವಣನನಿತಿನಿತೆಂದಾನಜಿಕಿಯೆಂ 
(ಸಂಪಭಾ. ೧೦-೫೯) ; ಇವನಿಂದಂ ಕಂಡೆಂ .. . ಲೋಕದ ಪನಣ 
ನೆನುತ್ತುಂ ಯೆಶೋಲಕ್ಷ್ಮಿ ಮೇನೆರ್ಚೈೆ (ಎಕ. ೪11, ಶಿನಮೊ, ೬೪-೪ ; 
1112 2); 'ಪನಣಂ ನೋಡದೆ ನಾಡೆಯಂಂ ಸೆಣಸಿ ಮುನ್ನೈಕೈಕ್ಳೆ ಯಂ 
ಪಳ್ಳಿ ಸೋನನರ ಸ್ತ್ರೀಯರ ಸೀಯನಪ್ಪ ನುಡಿಯಂ ಕೇಳ್ಮಾಗಳ್‌' 
(ಭರ್ಮನಾ, ೨-೨೯). ೩ ಕಟ್ಟಳೆ; ನಿಯಮ : ಯೋಗಿಯ. 
ಪೋಲ್‌ ಪನಣಂ ಕಡೆಗಣಿಸದಿರ್ಕುಂ (ಚಿಕವಿ, ೩-೧೨), ೪. ಸಮಾನ; 
ಸರಿಸಾಟಿ : ಅಅನಂಟಗೆಗನ್ನ ದಾನದೆಡೆಗೀ ಜಗದೊಳ್ಳ ವಣಿಲ್ಲಜೀಂ ಕೃತಾ 
ರ್ಥನೊ ಸೊಕ್ಕಂ (ಎಕ. ೪11, ಶಿನನೊ. ೧೦-೪೩; 10857); ನಿಮ್ಮ 
ಪುರಾಣದ ಪುಸಿಯಿದಃ ಪ[ಸಾಠಾಂ.ಹ]ನಣೆ ಪೇಟಿಸ೦ (ಧರ್ನುಪ. 
೫-೧೪ ನು; ಮರುಳೆ ಕೇಳ್‌ ಪವಣಿಂಗೆ ಬಪ್ಪ ನೇಯಂಧಳಕಾಸುರಹರಂ 
ಕಾಲಹರ ಕಾಮಹರನು (ಲಚಿಂ. ೧೫-೧೦). ೫ ಶಕ್ಯವಾದುದು ; 
ಸಾಧ್ಯವಾದುದು : ಸಜ್ಜ ನಿಳೆವಾಡಿದ. ಸನ್ತ ತಶೌರ್ಯಮುರ್ಜಿಗಂ 
ಬಗೆಯನೆ ಬಣ್ಣಿ ಸಲ್ಪ ವಣೆ ಸಾಹಣಿ ಕೆಂಗನ ನಾಡಲಂಪಿನಿಂ (ಸೌಇಇ. 1x-;, 
೨೦೬-೨೯; 1122); ಬಣ್ಣಿ ಸಲ ಪವಣೆ: ರೂಪಂ ಭೂಪನರ್ಧಾಂಗಿಯಾ 
(ಅನಂಪು. ೨-೧೬); ಅತನ ಬಲ್ಬಂ ಪೊಗಟಕಿ್ವೂಡೆನ್ನ ಪವಣಲ್ಲು 
(ಕಬ್ಬಿ ಳಾ. ೧೬೯) ; ಎರಡನೆಯ ಮೃಡ ಹಮ್ಮಾರನ ನುತಿಯೆನ್ನ ಶಿಥಿಲ 
ಮತಿಗಂ ಪನಣೇ (ಹಮ್ಮಾರ, ೧-೨೮). ೬. ಕ್ರಮ; 'ರೀತಿ: 
ಒಗೆದುರಿಲಿಂಗದೊಂದು. ಪವಣಂ ಪರಿಭಾವಿಸಲ್‌ (ಸಮನ, ೮-೭೫) ; 
ಅನರಿರವು ಸ್ವರ್ಗ ಗಿರ್ಗದ ಪದವಿಗಳ ಪ[ಸಾಕಾಂ ಹೆ]ವಣೆ (ತಿರುರ, ದೇ. 
೯-೧೩) ; ಪವಣೆಸೆಯಿ ಪುರುಳುಮೊಪ್ಪಿರೆ (ಚಕವಿ. ೧-೨೨). ಪ, 
ಹೊಂದಾಣಿಕೆಯಾದುದು ; ಹದವಾದುದು; ಒಪ್ಪ ವಾದುದು : 
ಸಕ್ಕದಂಗಳ ಪದಂ ಫನಣಾಗಿರೆ ಮೆಲ್ಬು ನೆತ್ತು ದಾಂಗುಡಿನಿಡುನಂತೆ 
ನೀಳ್ಕು ನಿಲೆ ಪೇಟ್ವು ದು. ನೀತಿ ನಿರಂತರಕ್ರ ಮುಂ (ಕಿ. ೧-೧೪೯); 
ಸ್ಫುಟಿವಾಡಂ  ಪನಣಾಗೆ ಜಾತ್ಯಭಿನಯಂ ” ಚೆಲ್ವಾಗೆ (ಅರ್ಥನೇ. 
೧-೧೦). ೮. ಚಳಕ; ಕೌಶಲ; ನೈಪುಣ್ಯ: ಇಸುನನರ್ಗಳ 
ಕೈಯೊಳ್‌ ನಿಟ್ಟಿ ಸಬಾರದು ತುಡುನ ಬಿಡುವ ಪನಣಂತಾರ್ಗುಂ (ಕಬ್ಬಿಕಾ, 
೨೬೮). ಪನಣ: ೯. ನಿಶ್ಚಿತಜ್ಞಾನ : ನಿಂದಜಕಿಕೆಯೆನಲ" 
ಸಂದ ಪನಣಮೆಂದಲಗೆ ಬುಧರ್‌” (ಭಾರಸಿ. ೫೪) ; “ಪವಣ-ಪ್ರಮಾಣ ಇ. 
ನಿಶ್ಚಿ ತಜ್ಞಾನ? (ತದ್ಭಕೋ, ೨೫). ೧೦. ಕಾರಣ; ಹೇತು: 
ತನಗೆ ಪ್ರತ್ಯುಳ್ಪಾನು ಮಾನೋಪಮಾನ ಸಂಜನಿಸುವ ಭಾನನರ್ಥಾಸತ್ತಿ 
ಘನಶಬ್ಧವೆಂಬಿವು ತಾವಾಜು ಪನಣಂಗಳೆನಿಪನೃನನು ಸಾಧಿಸುವಲ್ಲಿ 
(ಸರಬೋ. ೩-೧೭-೨), ೧೧. ಹಂಚಿಕೆ; ಯೋಜನೆ; ಉಪಾಯ : 
ಅನನು ಇದರೆ ಸಂಗತಿಯನ್ನೂ ನಿನ್ನ್ನ ಸವಣವನ್ನೂ ಹೇಳಿದನು (ಮಂಜುಕ. 
೫೬). ಪನಣು : ೧. ಕೆಳಗಣಂಡಕಟಾಹ ತೊಡಗಿಯೆ ಜಲವು ತುಂಬಿ 
ಹುದದಜ ಘಾತವು ತಿಳಿಯಲಿಪ್ಪ ತ್ರೈ ದುಕೋಟಯ ಪನಣ ಪಡೆದಿಹುದು 


ಪವಣ್‌ 


(ಕುಮ್ಮಾಅ. ೭-೨೩), ೫. ಇದರ ಮಹಿಮೆಯನೊರೆಯಲಾಲಿಸಲೆನಗೆ 
ನಿನಗೆ ಪವಣೆ (ಪದ್ಮಾ. ೧೧-೧೩೧) ; ನರರ ಪವಣೇ ಕೀರ್ತಿಪಡೆ ಬಸವರಸ 
ನಿಮ್ಮಂ (ಒಸಪು. ೧-೯); ಮುಹತ್ವಮಂ ತಿಳಿಯರಜ ಹರಿ ಸುರಪರು 
ನರದೇಹಿಯೆನ್ನ ಪವಣೇ ೯-೩೫). ೬. ಎಲ್ಲಾ ಜೀವ 
ದೊಳಂ-ದಯಮುಳ್ಳುದೆ ಸದ್ಧ ರ್ಮನೆಂಬ ಶಾಸ್ತ್ರದ ಪನಣಂ..,. . ರಕ್ಷಿಸು 
ತಿರ್ಪಂ (ನನ್ನಚಾ, ೬-೨೦೭). ಪ. ಪವಣಿಂದ ಬಗೆಬಗೆಯ. ಸೊನ್ನುಗಳ 
ಲಧಿಕನ್ಯೂನತೆಗಳನು ನೋಡುತ್ತಲಿ. . . ಅನಿರಳದ ಸಂತಸದಲಿರ್ದರು 
(ನೆಂಕಾರಾ. ೫-೩-೨೪). ೧೨. ಸಂಧಿ; ಸಮಯ; ಅವಕಾಶ: 
ದಿನದ ರಾತ್ರೆಯಯರಡು ಜಾವದ ಪವಣಿನಲಿ ಹಸ್ತಿನಿಯ ನೆರವದು 
(ಕಕ್ಕೋಕ. ೯-೫೧). ೧೩. ಸ್ಥಿತಿ; ಇರವು; ಎಲ್ಲಿಯುಂ ಕಾಣದೆ. 
ಯಕಟಕಟಿಯ್ಯೋ ಗಡಾ ಸತ್ತ ನೆಂಬೀ ಪನಣಿಂದಂ , , , ರಕ್ಷಿಪ್ಪುದೆನ್ನಂ 
(ರಕ್ಷಾಶ, 90). ಹವಣ : ೧. ಗಂರುಗುಂಜಿಯ ಹನಣದ ಗುಳಿಗೆಯ 
ಕಟ್ಟ (ಸಾಳ್ವ ಸಾಂ. ೭). ೨. ಆ ಮಂಹಾಬೆಳಗನೆ ಕಂಗಳಲ್ಲಿ ಹೆಳಕಿಹಿಂಗಡೆ 
ನೋಡಿದರೆ. ಎನ್ನಂಗದ ಹನಣ ಹೊಗೆ ಪರಿಪೂರ್ಣವಾಗಿದ್ದಿತ್ತು (ಲಿಂಗವ 
೧೯-೭೬). ೧೧. ಅವರಿಂದ ಹಲವರ ಹನಣಗಳಿಗೆ ಧಕ್ಕೆ ತಗಲ ಹತ್ತಿ 
ಅವರ ಸ್ವಾನಿತ್ವನನ್ನು ಆದಸ್ಸು ಹೆಚ್ಚು ಹೆಚ್ಚು ಜನರಿಗೆ ಒಬ್ಬ ಸಲಾರಂಭ 
ವಾಯಿತು (ತಕ್ಕಡಿ. ೪). ಹವಣಂ : ೧. ಎಲವೊ ನಿನ್ನಯ ಬಾಯ 
ಹವಣಿಂಗಳನಡದ ಬಲುದುತ್ತನಂಗೈಗಳಲಿ ಧರಿಸಿದೆ. (ತೊರರಾ. 
೨. ಉಳಿದವರ 


(ಕೊಟ್ಟೂ ಬ. 


೩-೮-೬), 
ಹನಣಾವುದೆಂಡಾ ' ವಸಿಸ್ಮ ಮಂನಿಕುಲತಿಲಕನೆನಲು 
ಹ ಸಾತ್ಯಕಿ ಹನಣನಜಯದೆ ಹೊಕ್ಕು 
(ಕುಪ್ಯಾಕ. ೩-೭) ; ಮಾನವನು ತನ್ನ ಹನಣಿಗೆ ಮಾರಿದ್ದನ್ನು . . 
Wi ees ಕಾಟಕ್ಕೆ ಸಿಕ್ಕಿ ತ್ತಾನೆ" (ಕಾನೃಸ, ೧). ೩. ಮನಮನ 


೨-೨೦) ; 


ತಾರ್ಕಣೆಯ ಕಂಡು ಹಸಲರು ನೆನಹೇ ಘನವಹುದಲ್ಲದೆ ಅದು 
ಹವಣಲ್ಲಿ 'ನಿಲ್ಲುವುಡೇ ಎಲೆ ಅವ್ವ (ಮುಹಸದೇ: ಬ. ೪೪-೧೦೨). ೪. 
ಕಸುಗಾಯೆೊ ಹಿಸುಕಿದಡೇನು ಹಣ್ಣಿಗೆ ಹನಣಪ್ಪುದೇ (ಚನ್ನನ. ಕ. 


೫೪-೧೧೭). ೫. ಅದಜಿ ಮಹಿಮೆಯನೆಣಿಸುವಡೆ ಫಣಿಸತಿಗೆ ಹನಣಲ್ಲ 
(ಬಸಪು.. ೪-೫೧); ಭೀಸ್ಮನ ಬೆಗಡುಗೊಳಿಸಲು ಹರನ ಹನಣಲ್ಲ 
(ಕುನ್ಯಾಭೀ, ೭-೧೨) ; ಈಶ ನಿಮ್ಮನು ನುತಿಸುವೆನೆಂಬೆನಲುರಗೇಶ 


ನಾಜನು ನನ್ನ ಹವಣೇ (ನೋಹತ. ಚದುರರ ತಲೆವಣಿ 
ತದ್ಭವಮೋಕ್ಷಸಂಪದನ ಬಣ್ಣಿ ಸಲೆನ್ನ್ನ ಹವಣೆ (ಭರಚ. ೧-೨೧), ೬. ಕಪಿಲ 
ಸಿದ್ಧ ಮಲ್ಲಿಕಾರ್ಜುನ ಎನ್ನ ವಿಚಾರದ ಹನಣ ನೀನೇ ಬಲ್ಲೆ (ಸಿದ್ಧವು ಕ. 
೩೨೬-೧೦೫೪) ; ನೀನೆನ್ನ ಮನದ ಹನೆಣನಾರಯ್ಯೇಲೆಂದನುಗೆಲ್ಲೀರಿ 
(ಹಚಕಾ. ೮-೨೪); ಮಾತಿನ ಹನಣ ನೀ ಬಲ್ಲೆ ಹೇಳಿನ್ನೆ: ನಗೆ ಕರ್ತವ್ಯನನು 
ಮಾನಿನಿ (ಕುವ್ಯಾಅ. ೪-೭೯); ಇನ್ನೀೀ ಹನಣಿಂದನೆ ಬಳೆದೊಡೆ ನಿಮ 
ಗೆನ್ನಾಣೆ (ಜಯಕಾ, ೫-೮). ೭. ಎನ್ನ ಕಜ್ಜಕೀ ಪರಿಕರ ಹನಣು 
(ಗಣೇಶೆ, ೬-೧೩೩). ೧೧. ಸವಿಗೂಟಿಕಟನ' ಕಾಣದೆ ಕೊಂಡೆಯನ ವ 
ಹನಣನೆಣಿಸಿ ಮುಟ್ಟಿ ನಂದ (ಶ್ರೀಪಾಲ. ೫-೭೨) ; ನಿಮಗೀ ಹನಣು 
ತಿಳಿಯದು (ತೊರಂ, ೨-೧-೩೩), ೧೨. ಜಾವನೆರಡಲ ಹವಣಿನಲಿ ಹರಿ 
ದಶ್ವತನುಜನೊಳಾಯ್ಲೂ ಬಲುಸನುರ (ತೊರರಾ, ೬-೧೭-ಗೆ೫); ಹವಣ 
ಸಾರಯ್ಮು ಲಂಚನುಂ ಮೊದಲೆ' ಕೊಂಡು (ಚೆಬಪು. ೬-೬). ೧೪. 
ಸಮಾನನಾದ ವ್ಯಕ್ತಿ ; ಸರಿಸಾಟಿಯಾದನನು : ಜಯದ್ರಥನು 
ನಿನ್ನವನ ಹವಣೇ (ಕುನ್ಯಾಸ. ೧೦-೪೬). ೧೫, ತಕ್ಕಷ್ಟು ಪ್ರಮಾಣ 
ದಲ್ಲಿರುವುದು ; ಸಾಕಷ್ಟು: ಉಳಿದ ತೋಟದ ಗೆಡ್ಡೆಗೆಳಸು ಹಂದಿಗೆ 
ಹನಣು (ಹಚ. ೩-೬೪). ೧೬. ಪ್ರಯತ್ನ; ಉದ್ಯೋಗ: ದಿವಿಜರೆ 
ಮ್ಮಯ ಹಗೆಗಳವರಿಗೆ ಹವಿಸನೀ ಕ್ರೃತುಗಳಲಿ. ಮಾಡುವ ಹನಣು ಸಾಕು 
(ಉತ್ತಕ, ೨೬-೨೭). 


೨೫-೧೦) ; 


ಸಿಕ್ಕಿದ | 


೫೪೧೭ 


30 


35 


40 


ಪವಣಿಕೆ 


ಪವಣಂ ಮಾಲು, ಹವಣು ಮಾರು- ಅತಿಶಯವಾಗು; ಮಿತಿ 
ವಿರಾರು : ಸವಿಮಾತಿನಮರ್ದು ಪರಿಕಾಲ್‌ ಕಿಪಿನಾಯಿಂಂ ಸೊಕ್ಕು 
ಸಿಕ್ಕು ಬಗೆಗೆಆಕಿ ವೊಡೆಯಾಳ್‌ ಪವಣಂ ವಿರಾ ಪೊನಲ್ಲ ರಿಕನನೀಂದ್ರ 
ನಳನು ಸಂತಸಸಸಿಯಂ (ಚಿಕವಿ. ೪-೪೪); ಈ ಹನ್ಯಾಸವು ತನ್ನ 
ಹನಣು ಮಾರದಂತೆ ಮಾತ್ರ ದಕ್ಷತೆ 'ನಹಿಸಬೇಕು (ಕಥಕ. ಧರ 
ಪನಣ್ಮಾಡು, ಹನಣು ನೊರ. ಗಣಿಸು; ಲೆಕ್ಕಿಸು : ಆತಂ 
ನಿನ್ನ ಮಾತನೆ ಸನಣ್ಮೂಡಿ ಪೇಟ್ಗುದಂ ಕೈಕೊಳ್ಳು 0 (ಆದಿಪು. ೨-೪೩ ನು, 

೨, ಸರಿಯೆಂದು ತಿಳಿ; ಅನುಮೋದಿಸು : ನೆರೆದ ಜನಸಜನಮದನೆ 

ಪನಣ್ಮಾಣೆ ಕೂಡೆ ದುರ್ಯೋಧನಂ ಮಸಗಿ ಚತುರಂಗಸಾಧನನುಂ ಬೆಸಸಿ 

(ನೇಮಿಪು. ೯-೧೦೭ ಐ). ಷಿ. ಉಪಾಯವನ್ನು ಹೂಡು : ಒಂದು 

ಹನಣು ಮಾಡಿ ಕೆಗೆಡಿ ಬಲೆಯನ್ನು ೩೫). 

[<ಎಪ್ರಾ. ಸವಾಣ, ಸಮಾಣ./ಸಂ. 
ಪವಣ "ಸವಣ್‌' ನೋ. 
ಸನಣಂಬಟ್ಟೆ (ನಾ). ಉಚಿತವಾದ ದಾರಿ; ಖುಜುಮಾರ್ಗ : 

ಪನಣಂಬಟ್ಟಿ , ಮಂಗುಳುಂಬುಗುಳ್‌ (ಶೆಬ್ಮಾನು. ೩೫ 

[ಪನಣ್ಣ -- ಬಟ್ಟಿ |] 
ಸನಣಜ, ಹವಣರಿ, ಹವಣಲ (ಕ್ರಿ). ೧. ಸತ್ತ್ವವನ್ನು 
ತಿಳಿ; ಯೋಗ್ಯತೆಯನ್ನು ಅರಿತುಕೊಳ್ಳು : ಗಟಿಪರ್‌ ಪನಣಜಾಯದೆ. 
ಬೆಸಗೊಳೆ ಸೆಣಸಿಂ (ಚಂದ್ರಫು. ೧-೫೭). ೨. ಕ್ರಮವನ್ನು ತಿಳಿ; 
ರೀತಿಯನ್ನು ಅರಿ : ಕಡುಕೆಂಸಿನ ಹಣ್ಣ ಮೇಲಿದೇಂ ಕಾಣಿಸದೊಡೊ 
ಪೈ ನರೆ ಬಲ್ಲವರ್‌ ಬಾಯ ನೀಂ ಮುಚ್ಚು ನಿನಗಿಪ್ಪ ಹಳದಿಯ ಕಾಯಿ 

ಹೆಣ್ಣಾದ ಬಳಿಕ ಪನಣಲುದಿನ್ನು ಸಚ್ಟೆಯಾಡು (ಚೆಬಪು, ೧೦-೪೭). 

ಹ ಅವಕಾಶವನ್ನು ಕಾಣು ಸಂಧಿಯನ್ನು ಸಾಧಿಸು: ಪದ್ಮ 

ನಾಭನ ' ಪದಡೊಲ್ಮೆಯಂ ಪಡೆದು ಪವಣಜಃತು ಸೆಣ್ಣಂ ಪಿಡಿದಫೆನ್‌ 

(ಅದ್ಭುತ. ೧೦-೩). ೪. ಹದವನ್ನು ತಿಳಿ: ಪ[ಸಾಕಾಂ,ಹ] 

ವಣಜಂದುತ್ತ ರಂಗುಡುವ ಮೆಚ್ಚು ವ ಮಾತಿನ ಗೊಟ್ಟ ಕೇಳ್ವ್ಯ . . " 

ಮನದಟ್ಟು ಯಿಂಂ ಬರೆವ ಚಿತ್ತ: ನುನ್ಲಿ ವಿಸಸ್ವ ಕ್ವರೂಸಮಾದಾವು (ನರ್ಧಟಿ. 

೪-೪೫) ; ಪನಣಣದಿಕ್ಸಿಯೋಗರಮೆಂ . . . ತುತ್ತು ಗಳ್‌ ಸನಿನಡೆನಂತು 

ಪೊಂಬೆಸಣಅ ಸೂಪನನೊಪ್ಪು ವ ಮಾದುರಂಗಳಂ ಯುವತಿ ತೆರಳ್ಳಿ ಬಡ್ಡಿ ಸಿದಳ್‌ 

(ದಶಕು. ೧೨-೧೩೦); ತವಕದನುವಳದಪ್ಪಿ ಮೊಗಗೊಡೆ ಪವಣಅಾದು 

ಚುಂಬಿಸುತೆ (ಸಾಳ್ವಭಾ. ೪-0), ಹವಣರಿ: ೧. ನಸ್ತುಗಳೊಳವಿ 

ತಿರುವ ಸೆಳೆತಗಳ ಹವಣರಿತು ಸೊಗಕೆ ನನಸಂಘಇತಗಳ ಏಿಲಿಸುವರಿವು 

(ಮಲೆದೇ, ೪೮-೫). ೩. ಬವರದಲಿ ಸಿಲುಕಿದುದ ಹನಣರಿದು ತೋಳ 

1, ಹೇಳ್ದ (ಕಎಘ. ೧೩-೭). ೪. ಕಾರ್ಯಕ್ಕೆ ಹನಣರಿತು ಸಾಧನ 
ಸಂಪತ್ತನ್ನು ಒದಗಿಸುವ ಸೋಪಾನಮಾರ್ಗವನ್ನು ಸಿದ್ಧ ಗೊಳಿಸಿದನು 

(ಶೈನುಹ: ೯). ಹವಣಟಿಂ ; ೧. ಎಡೆ ಮಾಡುನಬಲೆಯರೆಯ್ತ ಂದು 

ರಾಯ ತುತ್ತಿಡುವನ್ನದೊಳಗೊಂದು ತುತ್ತ ತುಡುಕಿ ತೆಗೆದುಕೊಂಡು 

ಪೋಗಿ ಪೆಂಗಳಿಗೆಲ್ಲಯೆಡೆಮಾಡಿದರು ಹವಣಬಿಕಿದು (ಭರಚ, ೪-೧೦೪). 

೨. ವನಸಾಲನಾಗಳೆ ಹರುಸದಿಂ ಹರಿದು ಹೋಗಿ ಹನಣಜದು ಭೂತಳಪತಿ 

ಹರಿಶ್ಚಂದ್ರರಾಯನಂ ಕಂಡು (ಸಚಕಾ. ೧೩-೧೭). [ಸನ್‌ ಆಟ] 
ಪವಣಿಕೆ, ಪೋಣಿಕೆ, ಪೋವಣಿಕೆ, ಹವಣಿಕೆ (ನಾ). ೧. 

ಜೋಡಣೆ ; ಹೊಂದಿಕೆ : ನನಿಲುಗರಿ ಬಾಣದಲಿ ಹಂಗನ ಕವಲುಗರಿ 
ಬೋಳೆಯಲಿ ಕಣಲಿಗೆ ಪನಣಿಕೆಯ ನಿಶಿಖದಲಿ , . . ಎಚ್ಚಾಡಿದರು 
ಬನಮಧ್ಯದಲಿ ಹಲಕಾಲ (ಅಂಬಿಕಾ. ೩೦-೬೧). ೨. ಮೋಸ; ತಂತ್ರ; 
ಕಪಟಿ: ಪನಣಿಕೆಯ ಭಿಕ್ಷಂಕಂ ತಾನಾಗಿ ಸೀತೆಯಂ ಕದ್ಮೊಯ್ದೆ ನು 
(ಪರಶು, ೨-೯). ಪೋಣಿಕೆ : ೩. ಪೋಣಿಸುವಿಕೆ : ನನ್ನೆ ಕನನ 


(ಸುವಸಂ. 
ಪ್ರಮಾಣ] 


ಪ್ರಯೋ). 


ಸವಣಿಗ ೫೪೧೮ 
ಕೋರಬಹುದು ಬರಿಯ ಮಾತ ಪೋಣಿಕೆ. (ಗಂಗಾತ. ೬೮-೧೨) ; 
ಕನ್ನಡದ ಸತ್ವವೂ ತಿರುಳೂ ಪೋಣಿಕೆಯ ಕಣ್ಣು (ಕಒಸಾ, ೯೯). 


೪. ಪೋಣಿಸಿದುದು; ಸರಗೊಳಿಸಿದುದು: ಸೂತ್ರ ಅನನೋಚನೇ, 
ಪೋಣಿಕೆಯೊಳ್‌ (ಕಾಶಕ್ಕ. ೨೮೭). ಪೋವಣಿಕೆ: ೧. ತೊಳೆದ 
ತೋರ ಮುತ್ತಿನ ಮೊತ್ತಂ ಪೋನಣಿಕೆನಡೆದುದೆಂಬಿನಮಾ ನರವನಿತೆ 
ಯರದೇಂ ಮನಂಗೋಳಸಿದರೋ (ಅನಂಪು. ೭-೫೪). ಹವಣಿಕೆ: 
೫. ಹಂಚಿಕೆ; ಯೋಜನೆ: ಬುದ್ಧಿಯುರಿಗಣ್ಣಿ ನಲಿ ಸೌಕುಮಾರ್ಯವು 
ಕಂದಿ ನಿಲಲು ಬಾಳುವ ಹವಣಿಕೆಯು ವಿಫಲನಹಂ ದು (ಸಯಣ. ೫೮-೧೪); 
ತಪ್ಪು ಹೊರಿಸಬಹುದೆಂದು ಸುಲ್ತಾನನ ಹವಣಿಕೆ (ದೌಲತ್‌. ೪೧) ; 
ಜೇವರ್ಸ್‌ ದಂಪತಿಗಳೂ ಸ್ವಾಮಿದಾಸರೊಡನೆ ನಿಲ್ಲುವ ಹವಣಿಕೆಯಲ್ಲಿದ್ದಾರೆ 
(ಸಮಜೀ, ೩೦ ಪೀಕೆ). ೬. ಹಿಡಿತ; ಹತೋಟಿ; ಮಿಣಿಯಲ್ಲಿ 
ಮಣಿನ ಕೊಲ್ಲಟಿಗಿತ್ತಿ ತನ್ನ ಜೋಕೆಯ ತೂಕದಲ್ಲಿ ತೂಗಾಡುನಳು. 
ಮೈಯ ಹನಣಿಕೆ 'ನಗಿಲು (ಉಯ್ಯಾಲೆ. ೩-೧೦). ೭. ಸಿದ್ಧತೆ; 
ತಯಾರಿ : ಸ್ವಲ್ಪ ಸುತ್ತಾಡಿಕೊಂಡು ಬರುವ ಹೊತ್ತಿಗೆ ನೇಸರ ನಡು 
ನೆತ್ತಿಗೆ ಬರುವ ಹನಣಿಕೆಯಲ್ಲಿದ್ದ (4ರೀಕ್ಷ ೧೪೯) ; ಜಗತ್ತಿನ ಇನ್ನೊಂದು 
ಭಾಗವಾದ ಈ ಸ್ಥಳದಲ್ಲಿ ಬದುಕು ಸಾಗಿಸುವ ಹವಣಿಕೆಯಾಗಿತ್ತು 
(ಮಹಾತ್ಮಾ. ೨೬). [ಪವಣ್‌ 4 -ಇಕೆ] 

ಸವಣಿಗ (ನಾ). ಚಿಲ್ಲರೆ ವ್ಯಾಪಾರಿ (7): ಸೀಕೆಯಂ ಕೊಂಡು 
ಮಾನ ಪವಣಿಗರಲಿ ಪ್ರತ್ಯೇಕ ಬರಿಸಕ್ಕೆ, ಹಾಗವೊಂದು (ಕಣ. 1) 
೨೧-೨೯; 1147). [ಪವಣ್‌ ?+-ಇಗ] 

ಪವಣಿಗೆ, ಪೋಣಿಗೆ,: ಪೋಹಣಿಗೆ, ಪೌಣಿಗೆ (ನಾ). ೧. ಕೂಡಿಕೆ; 
ಹೊಂದಾಣಿಕೆ: ಅನಳರಗಿಳಿಯೊಳು ನುಡಿದಾಡಲಾ ಮಾತ ಪನಣಿಗೆ 


ಮಾಡಿಕೊಂಡೊಂದು ಕವಿತೆ 'ಮಾಡಿದರಿನರತಿನಿಪುಣೆಯೆರೆಂದು. (ಭರಚ. ಕ 


೩-೩೮) ; ಯುವತಿಯಂಗದಿ ಗರ್ಭಚಹ್ನಂ ಪನಣಿಗೆಯೊಳೊಪ್ಪಿ ದುದು 
ಸೌಖ್ಯದಿ (ಶಂಕಡಾ. ೧೬-೨೫). ಶಿ, ರಚನೆ; ಬಂಧ; ನಿರ್ಮಾಣ: 
ಇವಳು. ಕಾವ್ಯಾಲಂಕಾರನಾಟಿಕಗಳ ಪನಣಿಗೆಯಿರವ ಬಲ್ಲವಳು (ಹದಿಬ. 
೧-೨೫). . ೩. ಪೋಣಿಸುವಿಕೆ; ಸರಗೊಳಿಸುವಿಕೆ: ಮಣಿ 
ಉಳ್ಛನ್ನಕ್ಕ ಪನಣಿಗೆಯ ಹಂಗು ಬಿಡದು (ನುಜೇನ. ೨೬೧-೭). 
೪. ಪೋಣಿಸಿದುದು; ಸರ; ಸೂತ್ರ: ಉರಿಯ ಮಣಿಯ 
ಪನಣಿಗೆಯ ಮಾಡುವುದ ಕಂಡೆನಯ್ಯ . (ಸಿದ್ಧನ. ೫ ೧೬೮-೪೯೧) ; 
ಒರೆ ತೂಕ ಬಣ್ಣ ಕೈ' ಸರಿಯಿರಲೊನ್ಸ ನಿಟ್ಟುರುತರದ ಪವಣಿಗೆಯ ಮಾಡಿ 
'ಕೆಂಕಜೊಳು ಧರಿಸಿಕೊಂಡಿಹರು ಶರಣರು" (ಗುರುಬೋ. ೨-೧೫೧), 
ಪೋಣಿಗೆ : ೪. “ಸೂತ್ರಂ, ಸೂಕ್ರಿತಂ, ಸೂತ್ರಣಂ, ಸೂತ್ರಣ್ಣೇಯಂ- 
ಈ ೪ ಪೋಡಣಿಗೆ” (ಕಾಶಕೃ: ೨೮೭); ಸೂತ್ರವು ಆಡುವಂದದಿ ಹೊಸ 
ನುಂತ್ತುಗಳ ಹೆಜ್ಜವಿಟ್ಟು ಪೋಣಿಗೆಯ ತೆರದಿ (ನಂದಿಲೀ. ೧-೨೬), 
ಪೋಹಣಿಗೆ: ೪. ಸೊಳ್ಳಾನೆದಲೆಯ ಮಣಿಯಂ ತಂದು . . . ನರದ 
ನೇಣಿಂದ ಪೋಹಣಿಗೆಯಂ ಹಸಮಾಡಿದ ಎಕ್ಕ್ಯಾನಳಿಗಳನನುರಾಗದಿಂ 
ತಂದು (ಸಮ್ಮಳಾ, ೧೦-೩೪). ಸೌಣಿಗೆ: ೫. ಒಳ್ಳೆಯ ರೀತಿ; 
ಅಚ್ಚು ಕಟ್ಟು; ಓರಣ: ಅಟ್ಟ ದನು ಚರರನು ನೃಪತಿ ಗುಣಕ ಪೌಣಿಗೆ 
ಹೊಳೆ ಕಟ್ಟ ಶುಭಕರ ಕಾಣಿಸಿಯೆ ಲಿಖಿತದಲಿ ತಳುನಡೆ ಯಾಣಿವಾಹನ 
ನೇಗದಿಂದೈತಹುದು ಪುರಿಗೆನುತ (ಅಂಬಿಕಾ. ೪೮-೨೪), [-.ಸವಣಿಕೆ] 
ಸವಣಿಸು, . ಪೋಣಿಸು, ಪೋಹಣಿಸು, ಹವಣಿಸು (ಕ್ರಿ). 
೧. ಅಳತೆ ಮಾಡು ; ತೂಗು: ಸನಣಿಸುವನಾವನಾ ನೈಶ್ಯಕುಲನ 
ಧನಸಂಕುಲಮಂ (ಸುಕುನಾ. ೯-೮9); ಲೆಕ್ಕನಿಡಲ್‌ ಶಬ್ದಂ ನೆಆಕಿಯವು 
ಪನಣಿಸಲೆನೆ ಕಂಡರಾರೊ ಕಾಲದ 'ಸವಣಂ [ಸಾರಾಂ.ಕಡೆಯಂ] 
(ಹೆಂರಾಮಾ. ೧-೫೪) ; ಬಳ್ಳ ದೊಳಳೆದುದಧಿಯ 'ಜಳಮುಂಳ್ಳೆ ನಿತುಮನಾರೊ 


20 


25 


30 


55 


40 


45 


ಪವಣಿಸು 


ಫನಣಿಸಲ" ನೆಜತಿವನ್ನರ್‌ (ಎಕೆ. 11, ೩೪೫-೪೮; ಸು. 1159); ಪನಣಿಸಿ 


ನಾಭಿಮಂಡಲ ಸಮಾನದೆ ತೀವಿಡದೊಡಂ ತದಂಗನಾನಿವಹಕುಚಾಗ್ರಮಂ 
ಕುಸುಕುತಿರ್ದುದು , , . ಸಲಿಲೋತ್ಕರಂ (ಕುಸುಮಾ, ೫-೫೩೪). 
೨. ಲೆಕ್ಕ ಹಾಕು; ಎಣಿಸು: ಜನದಿಂದಾಗಸಜೊಳ್‌ ಸಾಜುನ 


ಪಕ್ಕಿಯಮಂತುಗಾಣಲಣಮಾಜದೆ ತೇಂಗುವುದು ಪತಾಕಾಗ್ರ್ರದೊಳಿನೆ 
ಫನಣಿಸಲಾನಅ ಯೆನತುಳಮಂ ತದ್ಭಲನುಂ (ಚಂದ್ರಪು. ೧೦-೨೫) ; 
ಪನಣಿಸುನಡರಿದೆನುತ್ತಿರ್ಪ ಶಾಸ್ತ್ರಂಗಳಿಂ ತಮತಮಗೆ ಹೊಗಳುತೊಪ್ಪು ನ 
ಪುರಾಣಂಗಳಿಂ (ವೀರರ. ಹ. ೪೮೨-೧). ೩. ಲೆಕ್ಕಕ್ಕೆ ಸಿಗು ; 
ಎಣಿಕೆಗೆ ಒಳನಡು: ಆ ಮಂನೀಂಡ್ರಂ ಬಂದನೆಂಬೊಂದಾನಂದಂ 
ಕೈಮಿಕ್ಕೂ ತನ್ನಗರೀಮಂದಿರನೃ ಂದಂಗಳೊಳ್‌ ತುಂಬಿ ಪವಣಿಸಜಿ ಮರ್ತ್ಯ 
ಮೂರ್ತಿಯಂ. ಕೈಕೊಂಡು ಪೊಅಪೊಣ್ಮಿದುದೆಂಬಂತೆ ಪುರಜನಂಗಳ್‌ , . , 
ಸೊಲನುಟ್ಟು ಬಂದರ್‌" (ಬಾಧಪು. ೩-೧೬ನ) ; ನವಿಲುಗಳ ನರ್ತನನ 
ಚಾತಕದ ಮನದೊಳುಕ್ಕುವ ಹರುಷರಸನನಾ ಕಾದಂಬಿನೀವನಿಸೆ 
ಯನಲೋಕಿಸುತ್ತುಮಾನಂದಾಶ್ರುವಾರಿ ಕಂದೆಜದೆಳೆನೆ ಮುಂಬನಿಗಳು 
ಸನಣಿಸದೆ. ಸುರಿಯೆ (ಸಾಳ್ವಭಾ. ೨೬-೧೯). ೪. ಹೊಂದಿಸು ; 
ಜೋಡಿಸು ; ಕೂಡಿಸು: ಧನಧಾನ್ಯಕ್ಷೇತ್ರನಿವೇಶನಕುಪ್ಯಪ್ರಭೃತಿ 
ವಸ್ತು ನಂ ಪವಣಿಸಿಕೊಂಡು (ನರ್ಧಮಾ. ೭-೧೨) ; ಕೇವಲ ಹಿಂಡುಹಿಂಡು 
ಅಂಕೆಗಳನ್ನು ಪವಣಿಸಿ ನಕ್ರನೇಷ ತೊಡಿಸಿ “ಸರಳರೂಪ ಕೊಡಿರಿ” ಎನ್ನು 
ತ್ತಾರಲ್ಲ (ಗಾಳಿಸ, ೧೮): ೫. ಮಣಿ, ಮುತ್ತು, ಹೂವು 
ಮೊದಲಾದುವನ್ನು ಸರಗಟ್ಟಲು ದಾರದಲ್ಲಿ: ಸೇರಿಸು 
ಅಳವಡಿಸು : ಅರಗಿನ ಮಣಿಯ ಮಾಡಿ:ಉರಿಯ ನೇಣ ಕಟ್ಟಿ ಹಿರಿಯ 
ರೆಲ್ಲರು ಪವಣಿಸಲಲೀಯರು (ನೋಳಿಮಾ. ೧೭೪-೬೫೪); ನೆಜ್ಜ ವಲ್ಲದ 
ಮಣಿಯ ದಾರನಿಲ್ಲದೆ ಸವಣಿಸುವ . . . ನಿಮ್ಮ ಶರಣನ ಪರಿಯ ನೋಡಾ. 
(ಅನಚಂ. ೧೮೦-೮೧೧) ; ಕುಶಲವಹ ದಾರದಿಂದ ಪನಣಿಸಲೆಳೆಗಳಾದ 
ನಿಸ್ಪತ್ತೊಂದಲ (ವೀಕೈಪು, ೭-೭-೩೦) ; ಸೂಜಿಯಲ್ಲಿ ದಾರ ಪನಣಿಸುವ 


ಹವಣಿಕೆಯಲ್ಲಿದ್ದಾಗ (ದೇಕನೈ. ೧೨). ೬. ಸಿದ್ಧಮಾಡು; ಅಣಿ 
ಗೊಳಿಸು: ಪನಣಿಸಿ ಜಿನೇಂದ್ರಮತದಿಂ . . . ಸಹಸ್ರ್ರಯೋಜನದವ 
ಗಾಹದಿನೆಸೆವುದೀ ನಗಂ (ಪಷ್ಪಪ. ೧೦-೫೫) ; ಸಭಾಮಂದಿರನನಮರ 


ವರ್ಧಕಿಗಳಿಂದ್ರನ ನೇಮುದಿಂದ ಪವಣಿಸುತಿರ್ದರು (ಕ್ರೀರಾಪ. ೪೨-೩೯). 
೭. ಒದಗಿಸು, ಪೂರೈಸು : ಪವಣಿಸು ಏಪ್ಪಲಿಯಂ ಸೈಂಧವಂ 
ಜೀರಿಗೆಯನರೆದು. ಕುಡಿ (ಕಲ್ಯಾಳಾ,. ೪-೧೨); ಭುವನಕ್ಕೆ ಬಾಧೆ 
ಯೊನುತಂ, ಪವಣಿಸಿದಂ ಸೆಡಿಸ ಬುದ್ಧಿ ಯಂ ಲಕ್ಷ್ಮೀಶೆಂ (ದಠಾನ, ೮-೪); 
ಪಲನಗೆಯೊಳು ಸನಣಿಸಿಯನಳಿಚ್ಛೆಯ ಸಲಿಸಿ ಸಂತಸಗೊಳಿಸುವುದು 
(ಹದಿಬ, ೪-೨೭). ೮, ಸಾಧಿಸು: ವೈರನ ಪನಣಿಸಿ ಭಂಗಬಡುನನು 
(ಕರ್ಣನೃ. ೭೯).  ಪೋಣಿಸು: ೪. ಶೂನ್ಯಸಂಪಾದನೆ ಒಂದು 
ನಚನಸಂಕಲನ, ವಚನಗಳನ್ನು ಸಂಭಾಸಣೆಯ ರೂಪದಲ್ಲಿ ಪೋಣಿಸಿರು 
ವುದು ಇದರ ವೈಶಿಸ್ಟ ಶ್ರ (ಶೂನ್ಯಕು, ೨೫), ೫, ವಿರಳನಿಲ್ಲದೆ ಮಣಿಯ 
ಪೋಣಿ[ಸಾರಾಂ. ಪನಣಿ]ಸಿ (ಮಹಾದೇ. ಬ. ಶಶಿಕಿರಣನು 
ನಾಯ್ಡಾಯ್ಕೊಳ್ಳೆ ಸೆಯಲ್‌ ಪೋಣಿಸಿದ ತೆಜದ ಮುಕ್ತಾ ಹಾರೆಂ (ದಶಕು. 
೬-೪೦) ; ಹುಡುಗಿಯರಿಗಾಗಿ ಸೂಜಿಗೆ ದಾರ ಪೋಣಿಸುವುದು, . ನಿಂಬೆ 
ಹಣ್ಣಿನ ಓಟ ಇವು ನಡೆದವು. (ಕನಪು, ೪-೩೪). ೯. ದಾರವನ್ನು 
ಸೂಜಿಕಣ್ಣಿ ನಲ್ಲಿ ಸೇರಿಸು: “ಕೋ-ಸೂತ್ರಪ್ರನೇಶೇ (ಪೋಣಿಸು)” 
(ಕನುಧಾ). ೧೦. ಚುಚ್ಚು ; ನೆಡು; ನಾಟಕೊಳ್ಳು : ಕಡುಗಾದ 
ಶೂಲನೆದೆಯಲ್ಲಿ ಪೋಡಸಲು. ಬೆನ್ನೈಡೆಯಲ್ಲಿ dada (ನೀತೈಪು. 
೪-೧೯-೩೫). ಪೋಹಣಿಸು: ೫. ಹಲವು ವಿತ್ತನುಂ. . . ಜಿನ 
ಪತ್ತೆ ಕೊಟ್ಟಿಳ್‌ ಗುಣಂಗಂಡರಂತದಕೆ ರತ್ನವನು ಪೋಹಣಿಸುನಂತೆ 


೪೫-೧೦೫) ; 


ಸನಣು 


(ಸನ್ಮುಕಾ, ೧೦-೨೨). ಹನಣಿಸು: ೧. ಸೇನನ ವೀರನ ಹನಣಿಸಡೆ 
ಸಹಸ್ರಜಿಹ್ವೆಯುಳ್ಳ ೦ ನೆರೆಯಂ (ಎಕ. ೫1, ದಾವಣ, ೮-೪; ಸು. 1265); 
ಭುವನದೊಳು ತನಗಧಿಕಬಲದಲಿ ಹವಣಿಸಲಿಕೆಣೆಯಿಲ್ಲ (ಸಂಭಸ, ೨೮-೨೧); 
ತನ್ನತುಳಭಾಗ್ಯವ ಹನಣಿಸುವರಾರು (ನಿಭಾಗ, ೫-೩-೬) ; ಶಿವಶಿವಾ 
ಶರಣನೇಳ್ಗೆಯ. ಹವಣಿಸಲ್ಕಳವೇ (ಶಂಕದಾ. ೧೫-೪೧). , ಪಿ. ಇನರು 
ಕಪಿಗಳೆ ಜೀಯ ಸೀತಾಯಂವತಿಯರಸನು ನರನೆ ನೀನೀ ಹವಣಿನಲಿ 
ಹನಣಿಸುವ ಬುದ್ಧಿಗೆ ಕಾಣಿನುರುಪಥವ (ತೊರಂಇ. ೬-೧೯-೫) ; ಅವಿನಯ 
ನೆನಿಪ ವನವು ಬಳಸಿಹುದಾ ದಿನಿಜಾರಿಯ ಪುರವರವ ಹವಣಿಸಬಾರದನಂ 
ತಾನುಬಂಧಿಯೆಂಬವು ನನದ ಕಮುಲಸಂಡಗಳು (ತ್ರಿಫುಸಾಂ. ೪-೩೮). 
೪. ಅನರ ಮುನನಸೊರೆದು ನೋಡುವೆನೆಂದು ಹನಣಿಸಿದನೊಂದು 
ನೇಸವ ಶರೀರಡೊಳಂದು (ತಿರುರ. ದೇ, ೧೦-೮); ಸಾಗರವನಾ ಮುನಿ 
ಹವಣಿಸಿದ ಜಠರದಲಿ (ಕುವ್ಯಾಆ. ೯-೧೨); ಇಂತೆಂದನಾ ಹನುಮಂತ 
ಹವಣಿಸಿದುಚಿತವಚನದಲಿ (ತೊರರಾ, ೫-೩-೭೫), ೬. ದಧಿಮುಖ ಮರನ 
ಹವಣಿಸೆ ಶಿರವ ಗದೆಯಿಂಂದಪ್ಪ ಳಿಸಿದರೆ ಬಿದ್ದ ದಧಿಮಂಖನು (ಕೌಶಿರಾ. 
೭. ಹನಣಿಸಿದನು ಛಳಿ ಬಿಸಿಲು ದಿವಿಜರ ಬಲಕೆ ಶ್ರೀರಾಮ 
(ಉತ್ತಕ, ೬-೫೫) ; ಬಾಯಿಗೆ ಸನಿಯಾಗುವಂತೆ ಹಾಲು ಗಂಜಿಗಳನ್ನು 
ಹನಣಿಸಿ (ನಂಟರು. ೩೪). ೧೧. ಪ್ರಯತ್ನಿಸು ; ತೊಡಗು: 
ಧೂರ್ತರು ತರತರದ ಹಂಚಿಕೆಗಳಿಂದ ಜನರನ್ನು ಮೋಸಗೊಳಿಸಲಿಕ್ಕೆ ಹವಣಿ 
ಸುತ್ತಾರೆ (ಮುಂಬಯಿ. ೪-೧೯) ; ವಿಷ್ಣು ವರ್ಮನು . . . ವೈಜಯಂತೀ 
ರಾಜ್ಯಕೃಧಿಪತಿಯಾಗಲು ಹನಣಿಸುತ್ತಿ ದ್ದನು ೧೨). 
೧೨. ಮೊದಲುಮಾಡು ; ಆರಂಭಿಸು: ಹನಣಿಸಿನ್ನೀ[ಪಾರಾಂ. 
ಹವಣನಖಯೆನು] ತಪವನೀ ಖಳನಿವಹ ಕೊಲ್ಲದ ಮುನ್ನ ಸುಕ್ಷೇಮವನು 
ಮಾಡು (ಸಿಭಾಗ. ೧೩. ಒದಗು; ಉಂಟಾಗು : 
ದಿನಸುಧೆಯೆಬ್ಬಿಯನೊಲವಿಂ ತನೆ ಜನಂಚೈಯನೆ ಪಡೆಯಲೆಂದುಜಕಿ. 
ಕಡೆಯಲ್‌ ಹವಣಿಸಿದ ವಿಷಮನನುಕರಿಸುವ ತೆಜದಿಂದುದಯೆಮುಂಿದು ತಳೆ 
ದುದು ತಮಮಂಂ (ಗಿಂಕ, ೪-೭೪). ೧೪. ಸಿದ್ಧವಾಗು; ಅಣಿಯಾಗು: 
ಅತಿರೌದ್ರಾ ಕಾರವಡೆದಭನನ ಕಂಡು ರತಿರಾಜ ಹವಣಿಸಿ ನಿಂದ 
(ಮೋಹತ. ೭-೩೬). ೧೫. ಅಂಕೆಗೆ ತರು; ಅಧೀನಕ್ಕೊಳ 
ಪಡಿಸು : ನೆಲನನಳೆವಂದೀ . . . ಜಲನಿಧಿಗಳೀ ಗಗನನೀ ಬ್ರಹ್ಮಾಂಡ 
ಹ[ಪಾಠಾಂ.ಸ]ವಣಿಸಿದ ವಿಲಸಿತದ ನಿಭುನಿಂಗೆ ದಟ್ಟ ಡಿ ಬಳುಕುನಡೆ ಮೆಲ್ಲಡೆ 
ಗಳೆಂಬಿವು ತಿಳಿನವರ 'ಮನಸಿಂಗೆ ಮಣಕ ತಾನಲ್ಲವೇ (ತೊರರಾ. ೧-೮-೭೬); 
ಹವಣಿಸಿ ಹಲವು ಕಬ್ಬುನನ ತಾಡಿಪ ತನ್ನ ತನರವ ತಡಕೊಂಬುಗರಿದೆ 
(ನೋಹತ. ೪೧-೪೯). ೧೬. ವಿವರಿಸು; ತಿಳಿಸು: ಆ ಭಕ್ತನೊಳಗೆ 
ಜಂಗಮವಡಗಿ ಆ ಜಂಗಮದೊಳಗೆ ಭಕ್ತನಡಗಿ ಇದೇನೆಂದು ಹನಣಿಸುವೆ 
ನಯ್ಯ ಎರಡೊಂದಾದ ಘನವ (ಬಸನ, ೫೨೪); ಹವಣಿಸಲಾವನನು 
ನೆರೆಯವು ನಿರಂತರ ನಿಗಮಕೋಟಿಗಳು (ನಿಭಾಗ. ೧೦-೯೦-೨೭). 
[ಸವಣ್‌---ಇಸ್ಫು) 
ಫನಣು "ಪವಣ್‌' ನೋ. 
ಪವಣುಡೋಟು “ಸವಣ್ಣೋಟಿ” ನೋ. 
ಪನಣ್ಣಟ್ಟು (ಕ್ರಿ). ಹೊಂದಿಸಿ ಕಟ್ಟು ; ಹನಣಾಗಿ ಕಟ್ಟು: 
ಅಸರಾಂಭೋಧಿತರಂಗಮೆಂಬ ತೊನಲೊಳ್‌ ಶ್ರಿಂಶದ್ಭಟೀಪರ್ವದಿಂದೆ 
ಪನಣ್ಣಟ್ಟದ ದೋಂಟಿಯಂ ಕೊಳಿಸಿ (ಅನಂಪು, ೭-೬೩). 
[ಪನಣ್ಣ-4-ಕಟ್ಟು ,] 
ಪನಣ್ಣ ಟಂ, ಹವಣುಗಳಿ (ಕ್ರಿ). ಅಳತೆ ಮಾರು ; ಮಿತಿ ವಿರಾರು : 
ಕಣ್ಣುಡಿತೆಗಳಿಂದಾಕೆ ಪನಣ್ಣಟಃದಾ ಬಾಸ್ಟ ವಾರಿಯಂ ಸುರಿಯಂತ್ರಂ 
ಹವಣುಗಳಿ: ಹವಣುಗಳಿದ ತುರಂಗಳೋಟ 


೩೨-೩೮). 


(ಕರಾ. 


೪-೭-೪೩). 


(ಕಾದಂ. ೫೧೮). 


೫೪೧೯ 


0 


20 


35 


40 


45 


ಪನಣ್ಣುಗಿಸು 


ಗಳವಯವದಿನೊಯ್ಯಾರದಿಂ ತಳರ್ದುವು (ಕುಮುರಾ. ೩-೨೯), 


[ಪವರ --ಕಟಸ,] 
ಸವಣ್ಣಿಡು (ಕ್ರಿ). ಹನಣು ತಪ್ಪು; ಅಳತೆ ತಪ್ಪು : ಅನಯಂ 
ಪುಟ್ಟಿಡೆಯಂಂ ಸನಣ್ಣಿ ಡದೆಯಂಂ ತಂತಮ್ಮ ತೇಜಃ ಪ್ರಭಾನನೆ 


ಮೆಯ್ಸೋಜಡೆಯಖುಂ (ನರ್ಧಪು. ೭-೫೯). 
[ಸವಣ್‌ - ಕಿಡು( ಎಕೆಡು,)] 

ಪನಣ್ಣೊಳ್‌ (ಕ್ರಿ). ಲೆಕ್ಕ ಮಾಡು ; ಎಣಿಸು: ಗಟಂಲ್ಲಿನೆ ಸತ್ತು 
ಮಾಯ್ಸ ಲೋಭಿಗಳ ಪನಣ್ಣೊಳಲ್‌' ಮನುಜರಿರ್ಕಜನಾದೊಡಮೇಂ 
ಸಮರ್ಥನೇ (ಎಕ. ೪11, ಶಿಕಾರಿ. ೧೫೧-೩೫; 1047) ; ಉಂಚ ಮೊಲೆನಾಲ 
ಪನಣಂ ಕೊಂಡು ಬಿಸುಟ್ಟೊಡಲ ಪವಣನಿದು ಸನಣೆಂದಾರ್ಕಂಡು 
ಮನಂಗೊಂಡು ಸನಣ್ನೊಂಡಜಾಪುವ ಜಡರನಾದಿಕಾಲಸ್ಥಿತಿಯಿಂ 
(ಸುಕುಮಾ. ೬-೮). [ಪನಣ್‌ -/- ಕೊಳ್‌] 

ಸವಣ್ಣೊ ಳಿಸು (ಕ್ರಿ). ಎ ಸವಣ್ಣೊಳ್‌ : ಕನಕನಂದಿನಂನೀಂದ್ರನ 
ಹೃಡ್ಯನುಪ್ಪ ವಿದ್ಯಾನಳಿಯಂ ಸನಣ್ಗೊಳಿಪೊಡಂಬುಜಸೂನುಗಳುಂಬ 
ಮಾವಗಂ (ಶಿಂತೀಶ್ವ. ೧-೨೨) ; ಇಂತನಿಬರುಂ ಸೊಗಯ್ಯ್ವಿ ದುಂ ರಾಯೆಂ 
ಮಗನ ಮೈಮೆಯಿಂದುರ್ಕುವ ಸಂತಸಮುಂ ಮನದೊಳ್‌ ಪನಣ್ಗೊಳಿಸಿ 
ನುಡಿದಂ (ಚಿಕವಿ. ೫-೭೩), [ಪವಣ್ಣೊ ಳ್‌ --ಇಸು,] 

ಪನಣ್ಣುಡಿ (ನಾ). ಹನಣಾದ ಮಾತು; ಉಚಿತವಾದ ನುಡಿ: 
ಅಳೆದಿರಿಸಿರ್ದುದಂ ಕುಡುವನಂತೆ ಪವಣ್ಣುಡಿಯಿಂದೆ ಭನ್ಯರಂ ತಿಳಿಪುವ 
(ಅಸಶೆ. ೪೮-೧೦೩). [ಪನಣ್‌ - ನುಡ್ಡಿ] 

ಪನಣ್ನೋಣು, ಸವಣುಜೋಲು (ಕ್ರಿ). ೧. ಅಳತೆಗೆ ಸಿಕ್ಕು; 
ಅಳವಿಗೆ ಬರು : ತನದಾಯಸ್ಕದ ಕುಂದದಂದಡ ಬಿಯಂಗೆಯನ್ನುಂ 
ಪವಣ್ಣೋಲಿದುದ್ಭ ನದೇ ಫೋಂತೆನೆನಿಪ್ಪ ರೂಪಿನ ಮುನಂಗೊಂಡಿರ್ಪ 
ಲಾವಣ್ಯದೊಪ್ಪು ವ ನೇಪಥ್ಯದಮರ್ಕೆ ನಿಲ್ಲವನಿಮಿಷೇಂದ್ರಾದಿಗಳ್ಳೆ ಂದೊ 
ಡಾರ್ಗಿವು ನಿಲ್ಕುಂ (ಶಾಂತಿಪು. ೭-6). ಹೆನಣುುದೋಣು : 
೨. ಉಚಿತವಾಗು ; ಯೋಗ್ಯವೆನಿಸು: ಸವಿಯನೆಸಗದ ನುಡಿಯ 
ಪವಣುದೋಜಿದ([ಪಾಠಾಂ, ಅಂವ] ನಡೆಯ . . . ಕುವಲಯಾಂಬಳದ 
ಸೌಷ್ಟನದವಳೆ ಕೊಂಕಣಿತಿ (ಜನನ. ೬-೩೧).  [ಪವಣ್‌ -- ತೋಟ] 

ಪನಣ್ಬ ಡಿಸು (ಕ್ರಿ). ಹೊಂದಿಸು ; ಹೋಲಿಕೆ ಮಾಡು : ಸವಣ್ಬಡಿ 
ಪೊಡೀತನನೀತನೆ. ಪೋಲ್ವನಿನ್ನರಾರ್‌ (ಪಂರಾಮಾ, ೧೧-೧೦೩), 

[ಸವಣ್ಣಡೆ -- -ಇಸ್ಫು] 

ಸನಣ್ಪಡು (ಕ್ರಿ). ಡೊಡ್ಡ ಆಕಾರವನ್ನು ಪಡೆ ; ಅತಿಶಯವಾಗು : 
ನುಣ್ಣುಟಸಲೊಳಗದಿರ್ನುತ್ತೆ ಪನಣ್ಟಡೆ ಕಟ್ಟಲಿಸಿ ಬೆಳೆದು ಬಳಸಿರ್ದೊಡದಂ 
ತಣ್ಣಿಳಗನೀಯೆ ಬೆಳತಿಗೆಗಣ್ಟಿ ಳಗೊಳಪೊಕ್ಳು. ಚನಳೆ ಕಳಿಕೆಯನಾಯ್ಡಳ್‌' 
(ಚಂದ್ರಪು. ೭-೧೦೫). [ಪನಣ್‌ -- ಪಡು|] 

ಪನಣ್ಬಡೆ (ಕ್ರಿ). ೧. ಅಳನಡು; ಹೊಂದಿಕೆಯಾಗು : ಚಿನ್ನದ 
ಸನಂಗಮಪೂರ್ವದ : ಮೊಚ್ಚೆಯಂ ಸನಣ್ಟಡೆದ ಸುವರ್ಣಪಾರಿವದ 


ಕುಪ್ಪ ಸನೊಪ್ಪೆ . . . ಸೂಳೆಯರೊಬ್ಬ ತೋಟಿದರ್‌ (ಪಂಸಭಾ. 

೯-೧೦೩), ೨. ನಿಗದಿಯಾಗು : ಕಣ್ಣೆಳಗುಂ ಲಲಿತಾಂಗದ 

ನುಣ್ಣೆಳಗುಂ ಆ ಸವಣ್ಬಡೆಪೊಡತರ್ಕ್ಯಮಾದುದು (ಕುಸುಮಾ, ೩-೯೩). 
[ಸನಣ್‌--ಪಡೈ] 


ಸವಣ್ಣುಗಿಸು (ಕ್ರಿ). ಎಣಿಕೆಗೆ ಒಳಪಡಿಸು; ನಿಗದಿ ಮಾಡು: 
ಭಗಣದ ಲೆಕ್ಕಮಂ . , . ದೆಸೆಯಂಂತಮಂ ಸನಣ್ಬುಗಿಸಲೆರಟ್ಟಲಂಗಳ 
ಮದದ್ವಿ ಸವಾಹನರೂಥಕಿಂಕರಾದಿಗಳ " ಪವಣ್ಣಳಂ ಪವಣಿಸಲ್‌ ಬಗೆದರ್ಸನೆ 
ಗಾಂಪನಾಗನೇ (ಸಂರಾನಾ. ೧೩-೧೧). 
[ಪನಣ”--ಪುಗಿಸು( ಎ: ಪೊಗಿಸು)] 


ಪವನ 
ಪವನ (ನಾ). ೧. (ಧಾನ್ಯಾದಿಗಳನ್ನು ) ಗಾಳಿಯಲ್ಲಿ ತೂರುನಿಕೆ ; 


ಶು ದ್ಧಿ ಮಾಡುವಿಕೆ : “ನಿಷ್ಟಾನಃ, ಸವನಂ, ಸನಃ-೩ ಧಾನ್ಯಾದಿ 
ಗಳನ್ನು ಗಾಳಿಗೊಡ್ಡುನಿಕೆ,  ತೂರುಿಕೆೊ  (ಸಂ್ಕೆಂತಿ. ೩೬೪). 
ತ. ಗಾಳಿ; ವಾಯು: “ಸನನಃ, ಶ್ವಸನಃ, ವಾಯು॥ ... 


ಮಹಾಬಲಃ ಈ ೨೦ ಗಾಳಿಯ ಫೆಸರ್‌” 
“ಎಲರೆನಲ್‌' ಪನನಂ” (ಚತುಸಿ, ೧೦). 


(ಹೆಲಾಯು. ೧೪-೭೫), 
೩. ಉಸಿರು; ಶ್ವಾಸ: 


ತಲೀ ತೆಳಗಾಗಿ ನಿಂದರೆತಾನ; ಹಿಂಗಟಿ ಮಣಿತಾನ; ಮುಂಗಟಿ 
ಮಜೇತಾನ; 'ಪನನ ಏರಸತಾನ (ಬಿಟ್ಟಹೊ. ೪೧). ೪. ಗಾಳಿಯ 
ಅಧಿದೇವತೆ; ವಾಯುಜೇವತೆ: “ಪನಮಾನಂ , . . ಪನನಂ 
ಪ್ರಭಂಜನಂ . , . ಸನಿಾರಣಂ ಪೃಸದಶ್ವಂಗ (ನಸ್ತುಕೋ. ೮-೪೪) ; 


ಪವನಂಗೆ ಪುಟ್ಟ ದಂ ರಾಘನನಣುಗಾಳ್‌ (ಗದಾಯು, ೩-೪೧) ; ತೊಡೆನೆಂ 
ಶಕ್ರನ ನಾಮಮಂ ತುಡುಕಿ ನೀರೊಳ್‌ ಮೆಟ್ಟು ನೆಂ. ನಹ್ನಿಯಂ . . . 
ಎಟ್ಟು ನೆಂ ಪನನನಂ (ಜಗವಿ, ೩-೨೨). [ಸಂ.] 

ಸನನಗತಿ (ನಾ). ಎ ಪವನಜವ : ಸವನಗತಿಪ್ರಯುತಂಗಳ್‌ , . . 
ನಭದವೊಲೆಸೆದವು ಮಿಗೆ ಪದಿನೆಂಟುಕೋಟ ಜಾತೃಶ್ವಂಗಳ್‌ (ಸಾರ್ಶ್ವ್ಯಪು, 
೮-೩೫). [ಪನನ--ಗತಿ] 

ಪವನಜ (ನಾ). ೧. ವಾಯುಪುತ್ರ ; ಹನುಮಂತ; ಆಂಜನೇಯ : 
ಆದೇಗಹನಮೊ ಪವನಜಂಗೆ ದುರ್ಗಮಮುಂಟೇ (ಸೆಂರಾನಾ. ೧೧-೬೬): 
೨. ಭೀಮ: ಪವನಜನಿಂದೆ ಕೌರನಕುಲಂ ಸಡಲಿಟ್ಟ ವೊಲಕ್ಕು ೦. 
(ಪಂಪಭಾ, ೧೦-೬೩) ; ಸನನಜನಾಸ್ಯಮಲ್ತಿ ದವನಾನನಮಶ್ಪೊ ಡೆ. 
ಮಟ್ಟ ಮಿರ್ದು ನೋಡುವುದೆ. ಮದೀಯವಕ್ತ್ಯಮನೆ (ಗದಾಯು, ೯-೩೩); 
ಒಗ್ಗರಣೆಗಳ ಸೌರಭಕೆ ತಿಳಿದುದು ನಿದ್ರೆ ಸವನಜನ (ಕುನ್ಯಾಆ. ೧೦-೨೩). 
೩. ಅಗ್ನಿ: [ಸಂ.] 

ಪವನಜವ (ನಾ). ಗಾಳಿಯ ವೇಗ; ವಾಯುನೇಗ : ಸವನಜನಡಿ 


ಪವನೆಜ' ' ಪರಿದಂ (ಗದಾಯು, ೬-೨೮) ; ಪರೆಮಭಾಗನತಂ . . . 
ಸನನಜವಾನ್ವಿತರಥದಿನೆಯ್ದಿ ದಂ ಗೋಕುಲಮಂ (ಜಗವಿ. ೫-೭೬); 
ಪನನಜವಮಂ ಮುಂಂಚಿ ವಾಜಿಗಳೋಟಿಂಗೊಂಡುವು (ರಾಮಾಶ್ಚ, ೩೦-೨). 
[ಸವನ 4ಜವ್ಯ] 
ಸವನಜೆ, (ನಾ). ಒಂದು ಬಗೆಯ ಮರ; ಇಂಗುಳ: 
* ಪವನಜೆಯಿಂಗುಳಂ” (ಮಂಗರಾ. ೪೧-೩೩). [] 
ಪನನತನಯ (ನಾ)... ಪವನಜ ೨: ಪನನತನಯನ ಖತಿಯ 


ರುಟಾಡಿಯ ಹನಣ ಕಂಡರು (ಕುನ್ಯಾಸ. ೧೦-೨೫). [ಪವನ 4 ತನಯ] 
ಸವನತ್ರಯ (ನಾ). [ಜೈ ನ ಭೂಲೋಕವನ್ನು ಸುತ್ತಿರುವ 
ಫನೋದಧಿ, ಘನವ” ಮತ್ತು ತನುವಾತನೆಂಬ ಮೂರು 
ಬಗೆಯ ಗಾಳಿಗಳು : ಭುನನಂ ಪನನತ್ರಯಾನೃತಂ (ನುಲ್ಲಿಫ, ೧-೫೬). 
[ಸನನ-ತ್ರಯ] 
ಪನನದಿಶೆ (ನಾ). ವಾಯುವಿನ ದಿಕ್ಕು; ವಾಯವ್ಯ : ಬಗ್ಗುಡದ 
ಪವನದಿಶೆಯೊಳು (ಕಣ. ೪, ೨೬-೭೩; 1147), [ಸನನ -. ದಿಶೆ] 
ಸವನನಂದನ (ನಾ). ೧. - ಸವನಜ ೧: ಮನದಿಂ ಬೇಗಂ ಪುಟ್ಟದಂ 
, ಬನಡೊಳಗೆ ಸವನನಂದನನನಿಂದ್ಯಗುಣನೆಸೆನಶೋಕಧಾತ್ರೀರುಹದಿಂ 
(ಶನುದ, ೧೦೬ ಪ್ರಯೋ). ೨. ಎ ಪವನಜ ೨: ಕುರುಕುಳನಂದನಂ 
ಸವನನಂದನನೆಂಬ ಮದಾಂಧಗಂಧಸಿಂಧುರಮೆ  ಕಲುತ್ತು ಪಾಯೆ 
ಪಡಲಿಟ್ಟಿ ವೊಲಾದುದು (ಸಂಪಭಾ, ೧೩-೧೨) ; ಅಲಗಿನಲಿ ಖಡುಗದಲಿ 
ಹೊಯ್ದರು ಪವನನಂದನನ (ಕುವ್ಯಾಅ. ೧೦-೫೦). [ಸವನ 4-ನಂದನ] 
ಪನನನಿರೋಧ (ನಾ). ಉಸಿರನ್ನು ತಡೆಹಿಡಿಯುವುದು ; 
ಶ್ವಾಸಬಂಧನ : ಪನನನಿರೋಧಮಿಲ್ಲದ ಗಳೋಸ್ಮ ಪುಟಾದಿ ನಿಮಿತ್ತ 


೫೪೨೦ 


20 


25 


30 


35 


40 


45 


ಪವನಹತಿ 
ಮಿಲ್ಲದ . . . ನಾದನೊಗೆದತ್ತಭನಂಗೆ ಗಭೀರತಾಯಂತಂ (ನರ್ಧಪ. 
೧೬-೨೭). [ಸನನ--ನಿರೋಧ] 
ಪನನನಿರ್ಫ್ಭಾತ (ನಾ). ಬಲವಾದ ಗಾಳಿ ;: ಬಿರುಗಾಳಿ: 
ಉಲ್ಯಾಪಾತ ಸನನನಿರ್ಫಾತಂ ಕೂಡಿಜೊಡೊಂದಿ ಬಂದೊಡಂ 
ರೌದ್ರದಂದಶೂಕರ ಮಂಹೂರ್ತಮಾಗಡೆ ಸಾಯೆನ್ಗಿಂ (ಜಾತತಿ. ೬-೯). 
[ನನನ 4 ನಿರ್ಫಾತ] 
ಗನನಸಥ (ನಾ). ವಾಯುಮಾರ್ಗ; ಆಕಾಶ : ಪನನಸಥದಂತೆ 
ಮಂದಂ ಶ್ರವಣೋದಯವನಾಗೆ (ಮಲ್ಲಿಪು.. ೧೩-೯೫) ; ಅಂತು 


ಸವನಪಥದಿನಿಬಿಸಿದು ಬಂದಾ ಮುಂನೀಶ್ವರರ ಪದಕುಶೇಶಯಂಗಳನತಿಸೇವ್ಯ 
ದಿವ್ಯಾರ್ಚನಾನಿಚಯದಿನರ್ಚಿಸಿ (ನೇಮಿಪು. ೪-೧೧೧ ನ) ; ಪನನಸಥಂ. 
ಪ್ರಸನ್ನತರಮಾಯೆತ್ತಿ (ಶಾಂತೀಶ್ವ. ೪-೪೨). [ಪನನ- ಪಥ] 

ಸನನಪುತ್ರ (ನಾ). -ಪವನಜ ೩: ನೀನೀ ಪನನಪುತ್ರನನನುವರ 
ದೊಳೆಂತಕಟಿ ಜಯಿಸುವಿರಿ (ಕುವ ಸ್ಯೀಉ. ೩-೧೩೨). [ಸನನ*ಪುತ್ರ] 

ಸವನಭಕ್ಷಣ (ನಾ). ಗಾಳಿಯನ್ನು ಆಹಾರವಾಗಿ ಉಳ್ಳುದು ; 
ಹಾವು; ಸರ್ಪ: ಕಚ್ಚುವ ನುಹಾಸ್ಮ ಸಣೀಶ್ವ ರಾಂಶದ ಪವನಭಕ್ಷ ರಾಜಿ 
(ಬಸಪು.೪೬-೩೦), ಟ್ರ 

ಸನನಯೋಗ (ನಾ). [ಯೋಗ] ಉಸಿರನ್ನು ತಡೆಹಿಡಿಯು 
ವುದು ; ಶ್ವಾಸಬಂಧನ : ರುದ್ರ ಲೆಕ್ಕವ ಮಣಕಿದು. ಜಪವ 
ನೆಣಿಸುತ್ತೈದಾನೆ ಈಶ್ವರ ಸನನಯೋಗದಲ್ಲಿ ಮಗ್ನನಾದ (ಅನಚಂ. 
೧೧೪-೫೧೪). [ಪವನ -- ಯೋಗ] 

ಹೆನನಯೋಗಿ (ನಾ). ಪವನಯೋಗವನ್ನು ಮಾಡುವವನು, 
ಸಾಧಿಸುವವನು : ಪನನಯೋಗಿಗಳ ಪ್ರ ಸಂಚಿಗಳೆಂಡೆಂಬೆ ಲಯುಯೋಗಿ 
ಗಳ ನಾಯಿಗಿಂತ ಕಡೆ ಎಂಬೆ (ಸಿದ್ಧೇವ. ೧೧೫-೩೫೮). [ಪವನ -1- ಯೋಗಿ] 

ಪನನವಾರ್ತೆ (ನಾ). ಗಾಳಿಸುದ್ದಿ ; ವದಂತಿ: ಬಸ್ಪೊಸಗೆಯ ಪವನ 
ವಾರ್ತೆಯ ಸುಳಯಲಾಗಗ್ಲಿಗಲ್ಲಗಂ (ಡಿ ೩೩-೧). [ಪವನ-/ ವಾರ್ತೆ] 

ಪವನನೇಗ (ನಾ). ೧. ವಾಯುವೇಗ: ನಡೆದು ಪರಮಂಡಲದ 
ರಾಯರ ಜಡಿದು ಕಪ್ಪ ನ ತಪ್ಪ ಶಿಸ್ಟರ ಗಡಣನೆಸೆದುದು ಪನನನೇಗದ 
ರಾಯಭಾರಿಗಳು (ಕುನ್ಯಾಉ. ೮-೪೩). ೨. ವಾಯುವೇಗವನ್ನು 
ಹೊಂದಿದ ವ್ಯಕ್ತಿ : ಏಂ ಬೆಸಗಲಿಗಳ್‌ ಬರ್ಸರೊ ಮಾನಸವೇಗರ್‌' 
ಫನನನೇಗಂಕುಶಿಂ ನಗಲು (ಅಜಿಪು. ೫-೬೬).  [ಪನನ-4 ವೇಗ], 

ಪನನಸಖ (ನಾ). ವಾಯುವಿನ ಮಿತ್ರ ; ಅಗ್ನಿ: ಪನನಸಖ 
ನಿದಿರೊಳೊದನಿದ ನನನೀತಂ ಕರಗುವಂತೆ. (ನನ್ನಚಾ. ೩-೨೨). 

[ಪವನ 4-ಸಬ] 

ಪವನಸಾಧಕ (ನಾ)... ಪವನಯೋಗಿ : ಪವನಸಾಧಕರೆಲ್ಲರು, ಕಳವಳಿಸಿ 
ಹೋದರು (ಚನ್ನನ.ಕ. ೧೧೦-೨೪೮)... [ಸವನ ಸಾಧಕ] 

ಪವನಸುತ (ನಾ). ೧. ಎ ಪವನಜ ೧: ಪನಸಸುತಸೇನೆ 
ನಡೆದುದು ಪನನಪಥಂ ನೆಣಯದೆಂಬಿನಂ (ಪಂರಾನಾ. ೧೦-೩೩). 
೨. ಎ ಪವನಜ ೨ : ಪನನಸುತಂಗೆ ಪಾಸಟಗಳೊರ್ನರುಮಿಲ್ಲ (ಸಂಪಭಾ, 

ಸನನಸುತಂ  ಗಣಿಗೊಳೆ ಗಾಂಡಿನಿ ಬಿಲ್ಲೊಳೆ 
ಕೆಯ್ಲೂಗೊಳ್ಳ ಮಾರ್ಕೊಳ್ವದಟಿರ್‌ ಭುವನಡೊಳಿಲ್ಲ (ಗದಾಯು. ೩-೧೬) ; 
ಬಂಡೆನೊಬ್ಬನು ಪನನಸುತನ ಪುಳಿಂದನು , . , ಜೀಯ ಚಿತ್ತವಿಸೆಂದು 
ಬಿನ್ನಹ ಮಾಡಿದನು ಕಲಿಭೀಮಸೇನಂಗೆ (ಕುವ್ಕಾಅ. ೧೩-೧೫). 

[ಪವನಸುತ] 

ಸವನಹತಿ (ನಾ). ಗಾಳಿಯ ಹೊಡೆತ: ಪನನಜನ ಕೈಸನ್ನೆಗಳ 
ಘನಪವನಹತಿಯಲಿ ' ಲಹರಿ ಮಸಗಿತು ಬಹಳ ಬಲಜಲಧಿ (ಕುವ್ಯಾಉ. 

[ಸನನ--ಹತ] 


೧೨-೧೨೧) ; 


೧೧-೨೦). 


ಪೆವನಹಸ್ತ 


ಸನನಹಸ್ತ (ನಾ). ಗಾಳಿಯನ್ನು ಬೀಸುವ ಕೈ. 
ಪವನಹಸ್ತವ. ಮಾಡು- ಕೈಯಿಂದ ಗಾಳಿ ಬೀಸು : ಪನ್ನೀರಿನಲಿ 


ಮೊಗದೊಳದು ಸನನಹಸ್ತನ ಮಾಡಿ ವಯ್ಯಾರಿ ಕಣ್ಣೆರದು 
ನೋಡೆ ಮಾತಾಡೆಂದು ಅಸುರಾರಿ ಗಬ್ಲವಿಡಿದು . . . ಮನ್ನಿಸಿದ 
(ಶ್ರೀಕೃಪಾ. ೩೯). [ಪವನ ಹಸ್ತ] 


ಪವನಾಧ್ವ (ನಾ). ಗಗನ; ಆಕಾಶ: ಹಂಯಿಲ್ಲದ ಸನನಾಧ್ವಂ ಹರಿ 
ನೀನಿಲ್ಲದ ಗೋಕುಲನುಫಲಂ (ಜಗವಿ. ೩-೯೫);  ಪವನಾಧ್ವದೊಳ್‌ 
ಸುಲಾವ ಭಾನು ಕೃಶಾನುವಿನಾಶೆಯೆಂ ಪಗಲ್‌ ನಡೆಯದೊಡೆಂತು 
ಫಿತ್ತ ರಿಸರೆಂಬನಿತಾದುದು ಮಾಘಡಂಬರಂ (ಪುಷ್ಪಪು. 
[ಪವನ -- ಅಧ್ಯ] 
ಪೆವನಾಶ (ನಾ). - ಪವನಾಶನ ೩: "ಪವನಾಶನಾಶ' ಪರಾ [ಸಂ.] 
ಪವನಾಶನ (ನಾ). ೧. ಗಾಳಿಯೇ ಆಹಾರವಾಗಿರುವಿಕೆ : 
ಆವರಿಸಿರ್ದ ಕಲ್ಪತರುಕಾನನಡೊಳ" ಪವನಾಶನಂ , . . ದೇವವಧೂ 
ಸಮ್ಮಾಪಡೊಳೆ ಸಂಯನುಮೊಪ್ಪೆ . . . ತಪಮಿರ್ದಪರ್‌ (ಶಾಕುಂತ. 
೨. ಗಾಳಿಯನ್ನು ಆಹಾರವಾಗಿ ಸೇವಿಸು 
ವಂಥದು : 'ಹರನ ಕೊರಳಿಂಗಾಭರಣವಾದುರಗ ಪವನಾಶನನೆನಿಸುವಂತೆ 
(ಕುಪ್ಯ್ಯಾಉ ೩-೧೨೭). ೩. ಹಾವು; ಸರ್ಪ: “ವಿಷಧರಃ, ದಂದಶೂಕಃ, 
ಪವನನಾಶನಃ . . . ಭುಜಂಗಮುಃ ಈ ಪಾವಿನ ಪೆಸರ್‌” 
(ಹೆಲಾಯು. ೧೦೫-೧೮). [ಪವನ 4 ಅಶನ] 


೬-೫೦). 


೧೦೩-೧೭೬೫). 


೨೫. 


ಪವನಾಶನಪತಿ (ನಾ). ಸರ್ಪಗಳ ಒಡೆಯ ; ಆದಿಶೇಷ: ಅವರ| 


ಪ್ರತಾಪದ ವಿವರವನುಸುರ್ವೊಡೆ ಭುವನವ ನೆಜಿಕಿ ತಳೆದೆಸೆವ ಪವನಾಶನ 
ಪತಿಗಲ್ಲದುಳಿದ ಕವಿನಿನಹಕ್ಕೆ ಗೋಚರವಹುದೆ (ತ್ರಿ ಪುಸಾಂ.. ೫-೫೫). 
[ಪನನಾಶನ- ಸತ್ತಿ] 
ಪನನಾಶನಾಶ (ನಾ). ೧. ಹಾವನ್ನು ಕೊಲ್ಲುವಂಥದು ; 
ಗರುಡ: “ನಿಹಂಗರಾಜಃ . . . ಪವನಾಶನಾಶಃ , . . ಕಶ್ಶಪನಂದನಃ (ಚ) 
೨-ಈ ೧೦ ಗರುಡನ ಪೆಸರ್‌” (ಹಲಾಯು. ೬-೩೧). ೨. ನವಿಲು. [ಸಂ.] 
ಪವನಾಶಿ (ನಾ). ೧. ಗಾಳಿಯನ್ನೇ ಆಹಾರವಾಗಿ ಉಳ್ಳುದು ; 
ಹಾವು: ಸವನಾಶಿಗಳಾದವರಂ ಪವನಾಶಿಗಳಂ ಬಳಿಕ್ಕೆ ಕಂಡಂತಂಜುತ್ತವರಂ 
ಮುಟ್ಟಿದೆ. (ಕಂದಕ. ೧೦೨). ೨. ಗಾಳಿಯನ್ನೇ ಆಹಾರವಾಗಿ 
ಉಳ್ಳ ಯೋಗಿ: ಮೇಲಿನ ಪ್ರಯೋಗವನ್ನು ನೋಡಿ. 
[ಸಂ. ಪನನಾಶಿನ್‌] 
ಪವನಾಹಾರ (ನಾ).- ಸವನಾಶನ ೩: ನೀನಾರ್ತು ಪಸಿದು 
ಮುಜ್ಜಿ ವಾನಿಲನಂ ಹೀರ್ವುದುಚಿತವಲ್ಲದೆ ತನುನಂ ಮಾನವನೆಯ್ದಿ ಪುದು 
ಚಿತವೆ ಕೀನಾಶಪ್ರತಿಭೆಯೇಕೆ ಪವನಾಹಾರಾ (ನಳಚಂ, ೬೦೦). 
[ಪವನ - ಆಹಾರ] 
ಸವನು, ಪೌನು (ನಾ). ಇಂಗ್ಲೆಂಡಿನ ಇಪ್ಪತ್ತು, ಸಿಲ್ಲಿಂಗ್‌ ಬೆಲೆ 
ಬಾಳುವ ಒಂದು ಬಂಗಾರದ ನಾಣ್ಯ; ಸವರನ್ನು: ಮಗುವಿಗೆ 
ನಾಲ್ಕು ಪವನಿನ ಒಂದು ಸರ ಮಾಡಿಸುವ (ಸನ್ಯಾಸ. ೨); ಹತ್ತಿಪ್ಪತ್ತು 
ಸವನು 'ಚಿನ್ನವಾದರೂ ಮೈಮೇಲೆ ಹಾಕದೆ ಇರಲಿಕ್ಕಾಗುತ್ತದೆಯೇ ? 
(ಸ್ವನ್ನಹೊ. ೧೧೭) ; ನನ್ನ ಪನನುಗಳನ್ನು ನೀರಿಗೆ ಹಾಕಿ ನನ್ನನ್ನೇಕೆ 
ಉಳಿಸುತ್ತೀ (ಪರಾನ, ೧೫). ಪೌನು : ಸಾಮಾನ್ಯ ವಿದ್ವಾಂಸ 
ನೊಬ್ಬನು ಒಂದು ಘಂಟಿಯ ಕಾಲದ ಕಚೇರಿಗೆ ನೂರುಗಟ್ಲಿ ಪೌನುಗಳನ್ನು 
ಸೆಂಪಾದಿಸಬಲ್ಲನು (ಗೂನಕ. ೪). 
[4 ತುಳು. ಪವನ್‌./ಮರಾ. ಪವನ್‌./ಇಂ. Pound] 
ಪಫೆವಮಾನ (ನಾ). ೧. ಗಾಳಿ; ವಾಯು : “ಪವನಃ ... 


ಪನಮಾನಃ . . . ಮಹಾಬಲ॥--ಈ ೨೦ ಗಾಳಿಯ ಸೆಸರ್‌” 


೫೪೨೧ 


30 


55 


40 


ಪವರ್ಗ 


(ಹೆಲಾಯು. ೧೪-೭೫) ; ಪವಮಾನಂ ತಣಿದತ್ತು (ಮಲ್ಲಿಪು. ೯-೫೪) ; 


ಮುಂ ಬಿಸಜೋದ್ಭವಂ ಸಮೆದನಂಬುದಮಂ  ಪನಮಾನಧೂಮ 
ತೇಹೋಂಬುಗಳಿಂದಮೆಂಬ ನುಡಿ ಸತ್ಯಂ (ಚಂದ್ರಫು. ೪-೩೩), 
ಕಡುಪರಿಮಳದ ಪಸರದ ಸೊಗಸು .ತೀವಿತು ವಿಮಳಸದ್ಮಾಕರದ 


ಸನಮಾನ (ಕುನ್ಯಾಅ. ೨೩-೧೩). ೨. ಪವಿತ್ರಗೊಳಿಸುವಂಥದು. 
೧, ೨ : ಪವಮಾನನಾಗಿಯಂಂ ಕುರೆಂಗವಾಹನನಲ್ಲು . . , ಎಂದು 
ನಕ್ರೋಕ್ತಿಯಿರಿಂ ತೋಟಿತ್ತು-0 (ಜಗವ, ೮-೧೦ ನು. ಸ. ಗಾಳಿಯ 
ಅಧಿದೇವತೆ ; ವಾಯುಜೀವತೆ : “ಸನಮಾನಂ ಶ್ವಸನಂ 
ಗಂಧನಹಂ . . . ಪೈಷದಶ್ವಂ” (ನಸ್ತುಕೋ. ೮-೪೪) ; ಪವಮಾನ 
ಬ್ರಿಯನಂದನಂ » « « ಮಹಾಧನ್ವಿ ಕಾದುನರಾರಾತನಂ (ಸಂರಾಮಾ, 
೪. [ಛಂದ] ಎರಡು ಲಘು ಮತ್ತು ಒಂದು 
ಗಣ; ಸಗಣ (ಬu-): ಸವಮಾನಚತುಸ್ಯಯಂತೆಂ 
ಯತಿಯಂಂಂ ದಿವಸಾಧಿಸರೊಳ್ಳಿಲೆ ೬ ೬ ೬ ತೋಟಿಕಂ (ಛಂದೋಂಬು. 
೨-೧೨೬). [Ao.] 
ಸನಮಾನಜ (ನಾ). - ಪವನಜ ೨: ತ್ರಿಜನ: ಮರು ಭಾಷೆನಲು 
ಸವಮಾನಜನು ತಿರುಗಿಟ್ಟಿಣಿಸೆ (ಕುನ್ಯಾಭೀ. ೫-೭). [ಸಂ.] 
ಪವಮಾನತನೂಜ (ನಾ). - ಪವನಜ ೨ : ಸನಮಾನತನೂಜನ 
ದೊಂದು ' ಬಲ್ಬು . . . ತಂನೊಳೊಪ್ಪು ವುದೆನೆ ಪಾಣ್ಣವಪ್ರತಿಮನಲ್ಲನೆ 
ಮಣ್ಣ ಲಸಇಮಿ ಲೋಕಡೊಳ್‌ (ಎಕ. 1೪, ನಾಗಮಂ, ೪೭-೩೩; 1199). 
[ಪವಮಾನ ತನೂಜ] 
ಪನಮಾನನಂದನ (ನಾ). - ಪವನಜ ೨: ಬಿಲುದುಡುಕಿ ಪವಮಾನ 
ನಂದನನಳವಿಗೊಟ್ಟಿನು . . . ಘಾಯವಡೆದನು. ಘೋರಸಮರದಲಿಿ 
(ಕುವ್ಯಾಡ್ರ್ರೋ. ೪-೩೧). [ಪವಮಾನ ನಂದನ] 


೧೩-೧೨೧). 


ಗುರೆವಿರುವ 


ಪೆವಮಾನಸುತ (ನಾ). ೧.- ಪವನಜ ೧: ಪನಮಾನಸುತಂ 
ಸಂಭಿನ್ನವಿದ್ಯೆಯಿಂ . - . ವಿಯಚ್ಚರಪತಿಯ ಕೆಕೆ ಪೋಗಲ್ಪಗೆದಂ 
(ಪಂರಾನಾ. ೧೧-೭೩). ಶಿ. ಪವನಜ ೨ : ತುರಗರಥಸಾರಥಿಗಳನು 


ಹೊಯ್ದೊರಸಿದನು ಪವಮಾನಸುತನು (ಕುವ್ಯಾಆ. ೧೫-೫೦). 
[ಪವಮಾನ -. ಸುತ] 

ಪವಮಾನಹೋಮ (ನಾ). ಪವಮಾನವೆಂಬ ಮಂತ್ರಗಳನ್ನು 
ಹೇಳಿ ಅಗ್ನಿಗೆ ಮಾಡುವ ಹೋಮ ; ೫ ಖಗ್ಯೇದದ 
ಒಂಬತ್ತನೆಯ ಮಂಡಲದಲ್ಲಿ ಆರುನೂರ ಹತ್ತು ಪನಮಾನ 
ಮಂತ್ರಗಳಿವೆ. ಇವುಗಳನ್ನು ಸ್ಮಾರ್ತಕರ್ಮದಲ್ಲಿ ಪಾಪ 
ಪರಿಹಾರಕ್ಕಾಗಿ ಜನಿಸುತ್ತಾರೆ. ಮತ್ತು ಈ ಮಂತ್ರಗಳನ್ನು 
ಘೋಷಿಸಿ ಅಗ್ನಿಗೆ ಹೋಮ ಮಾಡುತ್ತಾರೆ. "ಪೂಯತೇ ಅಸೌ 
ಪವಮಾನ? ಎಂದು ಅದರ ಪ್ರತ್ಸತ್ತಿ: ಅವರ ಎಂಬತ್ತನೆಯ 
ವರ್ಷದ ಹುಟ್ಟು ಹಬ್ಬದಂದು ಪನಮಾನಹೋಮುನನ್ನು ಮಾಡಿದರು 
(ರೂಢಿ), [ಪವಮಾನ -- ಹೋಮ] 

ಪವರ (ನಾ). ಕುಡಿಯುವುದು ; ಪಾನ : “ಪವರಮೆನಲ್‌ ಪಾನಂ” 
(ಭಾರಸಿ. ೨೩). [?] 

ಪವರಣೆ "ಪಾವರಣೆ' ನೋ. 

ಪನರ್ಗ (ನಾ). -[ವ್ಯಾಕ] ಪಕಾರದಿಂದ ಮೊದಲಾಗುವ 
"ಪಫಬಭಮ' ಎಂಬ ಐದು ಅಕ್ಷರಗಳ ಗುಂಪು: ಪರಿಜನಫಳವತ್‌ 
ಕ್ಷೇಕ್ರೋತೃರಬಂಧುಸಮೂಹಭವನನುಹಿಳಾವಳಿಯೆಂಬುರುತರೆ ಪವರ್ಗ 
ಚಿಂತಾಪರಿಗತನಪವರ್ಗಚಿಂತೆಯಂ ಮಾಡುಗುಮೇ (ಚಂದ್ರ ಪು. ೧೩-೮೨) ; 
ಈ ವರ್ಗಗಳಿಗೆ ಕ್ರಮವಾಗಿ ಕವರ್ಗ ... ಪವರ್ಗ ಎಂದು... 
ಹೆಸರನ್ನು ಇಟ್ಟ ದ್ಮಾರೆ (ಮಧ್ಯಮ. ೧೩). [ಸಂ.] 


ಸನಲ್ಯ 


ಸನಲ್ಯ "ಪೌಳ್ಳಿ' ನೋ. 
ಪವಳ, ಹನಳ (ನಾ). ೧. ಒಡನೆಗಳಿಗೂ ಅಲಂಕಾರವಸ್ತು 
ಗಳಿಗೂ ಉಪಯೋಗಿಸುವ ಒಂದು ಬಗೆಯ ಕೆಂಪುಬಣ್ಣದ 
ಮಣಿ; ನವರತ್ನಗಳಲ್ಲಿ ಒಂದು ; ವಿದ್ರುಮ : “ಪ್ರವಾಳನು 
ಸನಳಂ* (ತುಸ. ೭೩); ನೀಲದ ತಲೆನವಿರುವುಂ ಪನಳದ 
ಬಾಯ್ದೆಲಿಕಿಯುಮುಂ ಮುತ್ತಿನ ಸಲ್ಲುಮಂ .-. ಕಾಮದೇವ 
ನಯ್ಮಲರಂಬಿನ  ಶಕ್ತಿಗಳುವುನೊಂದು ಮಾಡಿ . . . ಸೆಣ್ಮಾಡಿದಂ 
(ಸಂಪಭಾ, ೪-೬೫ ವ) ; ಪವಳದ ಚಪ್ಪರನನಿಕ್ಕಿ ಮುತ್ತು. ಮಾಣಿಕದ 
ಮೇಲುಕಟ್ಟಿ ಕಟ್ಟ (ನಮುಹಾಡೇ. ೩೫-೭೬) ; ಪನಳದ ಬಳ್ಳಿ 
ಪರ್ವಿದುದೊ (ಪುಸ್ಪಸು. ೧೧-೧೩) ; ಪನಳದಧರದ ಲಲನೆಯರು 
ಗಾಂಧಾರಿದೇನಿಯ ಬಳಸಿನಲಿ ನಡೆತಂದರೆ (ಸಂಭನ. ೨೦-೧೯). 
೨. ಕೆಂಪುಬಣ್ಣದ ಕುದುರೆ: “ತುರಗನರ್ಣಂ ಬಿಳಿಯದಾಗೆ ಕರ್ಕನೆನಿಕ್ಕು 
. ರಕ್ತವರ್ಣ ತಾನಿರೆ ಪವಳನಕ್ಕುಂ” (ಮುಂಗರಾ, ೮೧-೧೪). 
ಹವಳೆ: ೧. “ವಿದ್ರುಮುಂ ಹನಳನುಕ್ಕು” (ನುಂಗರಾ. ೪೩-೪೧); 
ಹೂವಿನ ಪಡಿಗೆ ಜಾತಿಹವಳಕ್ಕೆ ತೊಲೆಗೆ ತಾ ೧ ಕಂದಕ್ಕೆ ವೀಸ ೧ ಯಿಂದ 
ಆಚಂದ್ರಾರ್ಕ್ಯತಾರಂಬರಂ ಸಲಿಸುವರು (ಎಕ. 11, ೨೪೧-೨; ಸು. 1175); 
ತೆಗೆಸಿದನು ಗಜದಂತಮಯ ಸೆಟ್ಟಿಗೆಗಳನು . . . ಹನಳದ ಮಂಚನನು 
(ಕುನ್ಯಾಸ, ೫-೪೫) ; ಕೆಳಗಣ ನಕ್ಷತ್ರ ಹನಳದಂತೆ ಕೆಂಪುಬಣ್ಣ ದಿಂದ 
ಹೊಳೆಯುತ್ತದೆ (ನಕ್ಷತ್ರ. ೪) 
ಸವಳಬಾಯ ಪಳ್ಳಿ - ಹನಳದಂತೆ ಕೆಂಪಗಿರುವ ಮೂತಿಯ 
ಪಕ್ಷಿ; ಗಿಣಿ; ಅಕ್ಕ ನೀನೇಳೇಳು . . . ಚಕ್ಕನೆ ಕಣ್ಣೆಣಿಯೆಂಬ 
ಪನಳಬಾ[ಪಾಳಾಂ,ವಾ]ಯ ಪಕ್ಕಿ ನುಡಿಯಲೆಕ್ಳಳವಳು() (ಪಾಲ. ೨-೨೯). 
[<ಪ್ರಾ. ಪವಾಲ./ಸಂ. ಪ್ರವಾಲ] 
ಪವಳದುಟ, ಹವಳದುಟ (ನಾ). ಹವಳದಂತೆ ಕೆಂಪಗಿರುವ 
ತುಟ : ಪವಳದುಟಯ ಪೊಸಸಣಮೆಗುರುಳ್ಳಳ ಕುನಲಯನೇತ್ರದ.. . 
ಯಂವತೀರೂಪದ ಚಿತ್ರಮನಾ ಸುಕುಮಾರಂ ನೋಡಿದನು (ಜಯಕಾ, 
೩-೧೦) ;$ ಸವಳದುಟಿರಾಗನುಂ ಮಿಗುವ ನಿರ್ಮಳರಡಡ್ಛವಿಗಳೊ್ಬರೆ 
ಮೆಟಕಿದರು . . . ಬಾಲಕಿಯರು (ಚೆಬಪು. ೭೩-೧೩). ಹವಳದುಟ : 
ಪಾರಿಜಾತಗಳು ಮುಡ್ಮುಗರೆಯುವುವು ಹನಳಜುಟಗಳಿಂದ (ಹಾಡುವಾ. 
೨೬-೨). [ಪವಳ 4 ತುಟ] 
ಪೆನಳಡೊಂಡೆ, ಹವಳತೊಂಡೆ, ಹನಳಜೊಂಡೆ (ನಾ). ಒಂದು 
ಬಗೆಯ ತೊಂಡೆ ; ಕೆಂಪುತೊಂಡೆ : ಸಕ್ಸೀರಕಂಚುಕಂ ಸುಪರೀಕ್ಷಿತದಾ 
ಪವಳದೊಂಡೆಯಿಂತಿವಣಕೊಳ್‌' ಸಂರಕ್ಷಿತನ್ಫ ಸತರುಚೂರ್ಣಮನೀಕ್ಷಿಸಿ 
ಮತ್ತೀ  ಪ್ರಯೋಗಮಂ ಮಾಬಕ್ಕಿ ಬುಧಂ (ಖಮದ. ೫-೯೧). 
ಹನಳತೊಂಡೆ: ಉಚತೊಂಡೆಯ ಬೇರು, ಹನಳತೊಂಡೆಯ ಬೇರು 
, ಸಮಾನಂಗೊಂಡು ಚೂರ್ಣವಂ ಮಾಡಿ . . . ನಸ ಮಾಡಲು 
ಹದಿನಾಲ್ಕು ಬಗೆ ಮೊಲನಾಗರನ್ಯಾಧಿ ಗುಣನಹುದು (ವಿನೈವಿ. ೯೯). 
ಹವಳಡೊಂಡೆ:  “ಗಾಂಗೇರಿಕಾ-ತುರುವೆ,  ಹವಳಡೊಂಡೆ” 
(ಓಷಧಿ, ೪೮). [ಪವಳ + ತೊಂಡೆ] 
ಪನಳವಣಿ (ನಾ). ಹವಳದ ಮಣಿ: ಪನಳನಣಿಯ ಮೇಲ್ಮ! 
ಸೊಬಗಿಂದ ಭುವನೇಶ್ವರಿಯೊಸ್ಬಿ ದುದು (ಕಂನಷಿ. ೭-೩೫). 
[ಪವಳ 4 ಮಣಿ] 
ಸನಳನಣ್ಮ (ನಾ). ಹವಳದ ಬಣ್ಣ ; ಕೆಂಪುವರ್ಣ : ನನರತ್ನಗಳ 
ಸೆರ್ಚಿಸಿದ ಪನಳನಣ್ಣದ ಲೋನೆಗಳಿಂದೊಪ್ಪಿ ತು ಭುವನೇಶನೋಲಗಕಾಲೆ 
(ಕಂನವಿ, ೨೦-೨೭), [ಪನಳ--ಬಣ್ಣ ] 
ಪವಳವಲಗೆ' (ನಾ). ಹವಳದಿಂದ ಮಾಡಿದ ಹಲಗೆ: 


ಬ 


ಟ್ವನ 


ಪಚ್ಚಿಗಳ 


೫೪.೨.೨ 


30 


4s 


ಪವಾಡಿ 
ಕಂಬಂಗಳಿಂ ಫನಳನಲಗೆಗಳ ಮುಚ್ಚಳ್ಳಳಿಂ ನೀಲಮಣಿಯ ಲೋನೆಗಳಿಂ 
೬ ಕೇರಿಕೇರಿಯೊಳ್‌ ಸೆಚ್ಚಿ ದುವು ಗೃಹಗೃ ಹದ್ವಾರಂಗಳೊಳ್‌ 
ಮಹಾನೋರುನೆಗಳೇನೆಂಬೆನು (ಚೆಬಪು. ೫-೩).  [ಸನಳ- ಪಲಗೆ] 
ಪವಳನಳ್ಳಿ (ನಾ). ಹವಳದ ಬಳ್ಳಿ' : ಚಲಿನ ಕೇತನತತಿಯ ಸುಳಿಯ 
ಸಬಳದ ಸಾಲ ಕೊಳತೊಳಸ ನಳನ ಗಳ . , . ಸೇನಾಸಮುದ್ರ ವನಾಗ 
ಪುರಜನಂ ನಿಟ್ಟಿ ಸಿದುದು' (ಚೆ ಬಪು. 139: " [ಸನಕ ಬಳ್ಳಿ) 
ಪವಳನಾಯ್‌ (ನಾ). ಹವಳದಂತೆ ಕೆಂಪಾದ ಬಾಯಿ: ಬಂದರ್‌ 


ಸನಳವಾಯ ತಳಿರ್ನಾಯ ತೊಂಡೆನಾಯೊಳ್ಳೆ ೦ಡಿರ್‌' (ಜಗವಿ, ೪-೧೨೨). 


[ಪವಳ 4 ಬಾಯ್‌) 
ಪನಳನಾಯು (ನಾ). ೧. ಹವಳದಂತೆ ಕೆಂಪಾದ ಬಾಯಿಯುಳ್ಳ 
ವ್ಯಕ್ತಿ. ೨. ಒಂದು ಬಗೆಯ ಮಿನಾನು: ಸಿಸಿಲ್ಬ ಫಳನಾಯಂ 


ಹೆರಿ ಬಾಳೆ ಹೆಗ್ಗರಿಲುಂ (ತ್ರಿ ಪುನಿ. ೫೬-೮) ; ಗಲ ವಿಣಸ್ಸೀಗುಡಿ. 
ಗೆಂಡೆಮಾನ್ಸೆ ನಳವಾಯಂ ಬಾಳೆನಾನ್ನಾ ಸ್ಪಾ ಪುಮಾಸ್ಸಿಅುನಿರಾನ್‌' (ರಾಜೇ. 
೫-೧೧೫). [ಪವಳವಾರ್ಯ + -ಅ,] 


ಪವಳನಾಯ್ದೆಟಕಿ (ನಾ). -ಸವಳದುಓ:; ಮಿಸುಗುನ ದಾಳಿಂಬದ 


ಬಿತ್ತಿನ ನನರಸಮಂ ಪೊಳೆನ ಪವಳವಾಯ್ಕೊಲಕೆ ಗೆಣಿದಸುಗೆಯ 
ತಳಿರೊಳ್ಳಲಗಿಸಿ (ಜಯಕಾ. ೨-೨೯). [ಪನಳ -- ಬಾಯ್ದೆ ಕ್ಕಿ] 

ಪವಳಿ "ಪೌಳ್ಯಿ' ನೋ. 

ಪವಳಿಸು "ಪವಡಿಸು' ನೋ. 

ಸವಾಡ, (ನಾ). ಅಮಾನುಷಕಾರ್ಯದಿಂದಾದ ಆಶ್ಚರ್ಯ 


ಘಟನೆ; ಸಾಮಾನ್ಯ ಮಾನವನಿಂದ ಸಾಧ್ಯವಲ್ಲದ ಕಾರ್ಯ; 
ಅಘಟತಘಟನೆ; ಅದ್ಭು ತ:  ಎಂಬತ್ತೆಂಟು ಪವಾಡವ ಮೆಜಕಿದು 
ಹಗರಣದ. ಚೋಹನಂತಾಡಿತ್ತೆನ್ನ ಭಕ್ತಿ (ಬಸನ. ೮೯೧) ; ರೂಢಿ 
ಮಚ್ಚಲು ಹಲವು ಪರಿಯ ಪವಾಡಗಳ ಮೆಜಕಿವುತ (ಪ್ರಭುಲೀ, ೯-೨೭) ; 
ತೇರಸರ್‌” ತೆಣದೊಳೆ ಪನಾಡಂಗಳಂ ಮಾಡಿ ಕೈಲಾಸಮಂ ಪೊಕ್ಕರು 
(ಚೆಬಪು. ೫೫-೪೭); ಜ್ಞ್ಞಾನಿಯೆಂದು ಕರೆಯಲ್ಪಟ್ಟ. ಆದರ್ಶ ಮಾನವ 
ಪವಾಡಗಳನ್ನು ಪ್ರದರ್ಶಿಸುವುದಿಲ್ಲ. (ತತ್ವಪ್ರಾ. ೬೨೫). 
[?. ತಮಿ. ಪಾವಾಟಿಮ್‌ ; ಕೆ ಪವಾಡ, ಪಾವಾಡ ; 

ಐ ತಮಿಳು, ತೆಲುಗು ಎರಡರಲ್ಲೂ "ಪ್ರತಿಜ್ಞೆ ಜ್ಞೆಯನ್ನು ಪೂರೈಸು 
ವುದಕ್ಕಾಗಿ ದೇವತೆಯ ಎದುರಿನಲ್ಲಿ ಒಟ್ಟ ವ್ಯಕ್ತಿ ಬು ತನ್ನ 
ನಾಲಗೆಯನ್ನು ಕತ್ತ ರಿಸಿಕೊಳ್ಳು ವಿಕೆ” ಎಂಬರ್ಥ] 

ಪವಾಡ್ಕ "ಪಾವುಡ್ಕ' ನೋ. 

ಪವಾಡಪುರುಷ (ನಾ). ಅತಿಮಾನುಷಕಾರ್ಯನನ್ನೆಸಗುವ 
ವ್ಯಕ್ತಿ : ಅತನುಂ ಮಹಾಬಸನನುಂ ವಿಂಸುಗುವ ಪವಾಡಪುರುಸರ್‌ 
ಗಡೀಕ್ಷಿಪೆನೆಂದು ಶರಣರೈತರುತಿರ್ದರು (ಚೆಬಪು, ೬-೪೮) ; ಈ ದೇಶದ 
ಜನರು ಪನಾಡಫುರುಸರಾದ ಮಹಾತ್ಮರನ್ನು ಹಿಂಬಾಲಿಸಿದ್ದರು 
(ಹೆಂಜನಂ. ೭೫). [ಪವಾಡ, - ಪುರುಷ] 

ಪವಾಡ, (ನಾ). ಹೊಗಳುಭಟ್ಟ ; ಸ್ತುತಿಪಾಕಕ ; ವಂದಿ ; 
ಮತ್ಸ | ಕೇಕಯರು , , . ಸವಾಡಿಗಳ ಕಳಕಳದ ಕೈವಾರದಲ್ಲಿ 'ಕನಿದರು 
ದ್ರೋಣನಿದಿರಿನಲಿ (ಕುಮ್ಯಾಡ್ರೋ. ೧೭-೩೦). 

[<-ನುರಾ. ಪವಾಡಾ, ಪೋವಾಡಾ ಇ ಹೊಗಳಿಕೆ] 

ಪವಾಡಿ, (ನಾ). (?) : ಭೂತದಿಂದ್ರಿಯಗಣದೊಡನೆ ನಿಜಪೌರುಷದ 
ಲೊದಗಿದ ಪವಾಡಿಗಳ ಗುಣವ ರುಡಿಸಿದರೆ ಸಮಸ್ಟ್ರಿಯ ಹಣಿತದಲಿ 
ಮುರಿದಿದಿರನಗಲಕೆ. ಕುಣಿನ 'ಚೌಸಟ ಬೊನ್ಮೂಗಜವಿದನಲವರಾರು 
(ಕುವ್ಯಾಸ. ೯-೧೫) ; ತಾಯಿಂಮುಳಲುಬ್ಬಳಿಸೆ ಜಲನಿಧಿ ಬಾಯ ಬಿಡೆ 
ಗರ್ಜಿಸುವ ನಿಸ್ಸಾಳಾಯೆತದ ಸೂಳೊದಗೆ ಪಯಣದ ಪವಾಡಿಯಲಿ 


ಪವಿ 


[ಪ9990. ಪಯಣದ ಮೇಲೆ ಪಯಣದಲಿ] (ಕುಪ್ಯಾವಿ, ೪-೩೧). [?) 

ಪನಿ (ನಾ). ೧. ಇಂದ್ರನ ಆಯುಧ ; ವಜ್ರಾಯುಧ : “ಪನಿಃ, 

* ಶಂಬ1-- ಈ ೧೨ ಇಂದ್ರನ ವಜ್ರಾಯುಧದ ಪೆಸರ್‌* 

ಪವಿಯಂ ರಕ್ಷಿಸುವುದಆ೨ಂ ಪವಿತ್ರ ನಾದನೆ 
ಸುರೇಂದ್ರಂ (ಅಜಿಪು. ೪-೭೨) ; ಘನ ದರ್ಫೋನ್ನದ್ಧ ಬೌದ್ಧ ಸ್ಷಿತಿಧರ 
ಸವಿಯಿನಾಬನ್ನ ನೀಬನ್ನನೀ ಬನ್ನನೆ (ಎಕ. 11, ೧೪೦-೧೪೫ ; 1145). 
೨. ವಜ್ರ; ಹೀರ: ಒಗೆದಿಂದ್ರಾ ಶಾದ್ರಿಯೆಂದೆಂಬತುಳಸವಿಮಯ 
ಸ್ತಂಭದೊಳ್‌ ಸಂಜೆಯೊಳ್‌ . . . ಭಗಣಂ ತಶ್ಸ್ಬೀಕರಂಬೊಲ್ಮೆಜಕಿಯೆ 
(ರಾಜಶೇ, ೬-೨೮). "ಪವಿಗಲ್‌' ಪರಾ. ೩. ಸಿಡಿಲು : ತನೆ 
ಅಖಂಡಿತಕೀರ್ತಿಯಂದ್ಧ ೦ಡವಾದಿ ಗಿರಿ ಪವಿಕೋಟ  ಪಲ್ಯಾಖ್ಯ 
ದೇಶಿಕೇಂದ್ರಂ. ನೋಡೆ ವಿವಿಧವೈಭವದಿನಿರ್ಪಂ (ಆರಾಚ. ೧-೧-೮೬) ; 
ವಿಧಿಯ ನಿಯತಿಯ. ಪವಿಯ ಫಾತಕೆ ಸಿಲುಕಿ... 
ಬೆಂದುರಿದಳಿದನೈಸಲೆ? (ಶ್ರೀರಾಮಾ. ೧೭೧-೫೧೫), ೪ ಬಂಡಿಯ 
ಚಕ್ರದ ಪಟ್ಟಿ. [ಸಂ] 

ಪವಿಗಂಬಿ (ನಾ). ವಜ್ರದ ಕಂಬಿ: ನಡವಳಿಗಳಿಂಡೆ ಪೊಡನಿಯನು 
ನಗ್ಗಿಪ ಹಸ್ತಿಗಡಣ ಪನಿಗಂಬಿಯೊಡರ್ಚಿದ ಚಕ್ರ ರಥವಿತತಿ (ನನನೋ. 
೨-೨೬). [ಪವಿ 4 ಕಂಬಿ,] 

ಪವಿಗಲ್‌ (ನಾ.) ವಜ್ರದ ಕಲ್ಲು: ತೋರ ಪವಿಗಲ್ಲಳಿಂ ಬೆಳಗುತ 
ವಿರಾಜಿಸಲು (ನವಮೋ. ೨-೨೬). [ಸವಿ*ಕಲ್‌,] 

ಪನಿಘಾತ (ನಾ). ವಜ್ರಾಯುಧದ ಹೊಡೆತ ; ವಜ್ರಾಘಾತ : 
ಬರುತೆ ಕಂಡನಘಕುಲದ ಪನಿಘಾತಭಯಶಮನೌಷಧಿಯನು (ಚೈಮಿಭಾ. 
೬-೧). [ವಿ4 ಫಾತ್ಯ] 

ಪನಿತ್ರ (ಗು). ೧. ಶುದ್ಧವಾದ ; ನಿರ್ಮಲವಾದ. 
೨. ಪುಣ್ಯಕರವಾದ ; ಪಾವನವಾದ : "ಪವಿತ್ರಗಾತ್ರ' ಸರಾ. 
(ನಾ). ೩. ಶುದ್ಧಿ ಗೊಳಿಸುವ ಸಾಧನ ; ಶುದ್ಧಿ ಮಾಡುವ 
ಸಾಮಗ್ರಿ. ೪. ಶುದ್ಧವಾದುದು ; ನಿರ್ಮಲವಾದುದು : 
“ಶುಚಿ, ಮೇಧ್ಯಂ, ಪವಿತ್ರಂ, ಪುಣ್ಯಂ, ಪಾವನಂ ಈ ೫ ಶುದ್ಧ ಮಪ್ಪ 
ವಸ್ತು? (ಹಲಾ! ೫. ಪುಣ್ಯಕರವಾದುದು ; 
ಪಾವನವಾದುದು : ನೀರೊಳ್‌ ಪಂಚನುಜಲಧಿಯ ನೀರೆ ಪವಿತ್ರಂ 
(ಶಾಂತಿಪು. ೧೦-೩೮) ; ಸ್ಮರರಿಪು ಪುಟ್ಟಿ ಧಾರಿಣಿಗೆ ಕಾಶ್ಯಪಗೋತ್ರವಿದೇಂ 
ಪವಿತ್ರಮೋ (ಪುಸ್ಪಪು. ೧೨-೧೫) ; ಸನಾತನವೂ ಪನಿತ್ರವೂ 
ಎಂದು ನಂಬಲಾಗಿದ್ದ ಹಲವು ಅಂಶಗಳು ಅವರ ಆದರ್ಶವಾಗಿದ್ದವು 
(ಶಿಕ್ಷ: ೯). ೬. ದರ್ಭೆ: “ದರ್ಭೆಯಲ್ಲಿಯಂಂ ಪವಿತ್ರವೆಂಬುದು” 
(ಹಲಾಯು, ೧೩೩-೧೬). ೭. ಧಾರ್ಮಿಕ ಆಚರಣೆಯಲ್ಲಿ ಉಂಗುರದ 
ಬೆರಳಿನಲ್ಲಿ ಧರಿಸುವ ಒಂದು ವಿಶಿಷ್ಟ ರೀತಿಯ ಗಂಟುಹಾಕಿರುವ 
ದರ್ಭೆಯ ಉಂಗುರ: ಮೇಲುದಂ ಮಿದು ಮೆಯ್ಮಅಕೆ ದೊರ್ವ 
ಳೊಣಲ್ಬು ಮುಂಬಾಲೆಯಂ ತಿರಿಪಿ ನೂಂಕಿ ಸವಿತ್ರಮನಿಟ್ಟು ಪಚ್ಚೋಲೆ 
ನಚ್ಚ ದೊಳೊಡಂಬಡೆ (ಕಾಷ್ಕಾನ. ೨೨೧)-; ಧನದನೊಲ್‌ ಶಿವನ ಸಖರು 
ವೃಷಭನೊಲು ಪುಣ್ಮಚರಿತರು ಪವಿತ್ರದೊಲ್‌' ಉತ್ತಮಾಂಗರು (ಷತಿಲ. 
೪-೧೮); ನೀನೇ ಬಾ. ಪವಿತ್ರ ಹಾಕಿಕೊಂಡು ಮಂಂದಿನ ಕೆಲಸ ಮಾಡು 
ನೆಂಶನೈ. ೪೪೬). ೮, ಉಂಗುರದ ಬೆರಳು; ಅನಾಮಿಕೆ : “ಸಂಗ 
ಣಿಸಿಯಂಗುಷ್ಕ ಮೆನಲು ತರ್ಜನಿಯು ಮಧ್ಯಾಂಗುಲಿ ಪವಿತ್ರಂ ಕನಸ್ಕೆ 
ಯೆಂದೈದು ಚೆರಲಿಂಗೆ ಸೆಸರಕ್ಳು? (ಮಂಗರಾ, ೯೬-೧೦). ೯. ಕಿವಿಯ 
ಒಂದು ಆಭರಣ: “ಪವಿತ್ರಂ ಒಂದು ಕಿವಿದುಡುಗೆ” (ಕಮದ ಪರಿ. ೨); 
“ಸವಿತ್ರವೆನೆ ಕಿವಿದುಡಿಗೆ? (ಕಬ್ಬಿಕೈ. ೮೪). ೧೦. ಯಜ್ಞೋಪವೀತ; 
ಜನಿವಾರ. ೧೧. ಪರಿಶುದ್ಧನಾದವನು : *ಪವಿತ್ರಃ, ಪ್ರಯತಃ, 


ಅಶನಿ1 . . 


(ಹಲಾಯು. ೧೧-೫೬) ; 


ಮು. ೨೨-೧೩೨). 


೫೪.೨೩. 


0 


25 


30 


40 


45 


ಪವಿತ್ರಾರೋಹಣ 


ಪೂತಃ -ಸವಿತ್ರನಾದವನ ಹೆಸರುಗಳು, ಪರಿಶುದ್ಧನು? (ಸಿದ್ಧಾಂತಿ, ೨೨೯), 
೧೨. ಒಂದು ವಿಶಿಷ್ಟವಾದ ಉತ್ಸವ: ಸಾಗರೇಶ್ವರದೇನರಿಗೆ 
ಪವ್ಧಿತ್ರಕ್ಕೆ ಒಂದು ಹಾಗ (ಕಣಆ. ೩೫-೪೮-೮; 1148). “ಚೈ ತ್ರಪವಿತ್ರ' 
ಸರಾ. ೧೩. ಒಂದು ಬಗೆಯ ರೋಗ : ಸ್ಮಿರೇಷು ಚ- ಪವಿತ್ರ 
ಮೊದಲಾದ ಬಲಿತ ರೋಗಂಗಳೊಳಂ (ವಿನೈವಿ. ೧೬೩). 
ಪನಿತ್ರದ ಉಂಗುರ - ದರ್ಭೆಯುಂಗುರದಾಕಾರದಲ್ಲಿ ಮಾಡಿದ 

ಚಿನ್ನ ಅಥವಾ ಬೆಳ್ಳಿಯ ಉಂಗುರ: ಅನರ ಕೈಗಳಲ್ಲಿ ಪನಿತ್ರದ 
ಉಂಗುರಗಳು ಹೊಳೆಯಂತ್ತಿ ದವು (ಕಳಹು. ೧). ಪವಿತ್ರದ ಬೆರಳು 
ದರ್ಭೆಯ ಉಂಗುರವನ್ನು ತೊಡುವ ಬೆರಳು; ಅನಾಮಿಕೆ: 
ರೋಗಾಡ್ಯೂಪದ್ರ ನೆಶಾಂತ್ಯರ್ಥಮಾಗಿ ಮಾಡಬೇಕಾದರೆ ಪವಿತ್ರದ ಬೆರಳ 
ನಿಂದ ಕಳೆಯೆಬೇಕು (ಸೌಗಂಧ. ೩೯೧-೧೬). [ಸಂ] 

ಪವಿತ್ರಕ (ನಾ). (ನಿನಾಧಿನ) ಬಲೆಯ ದಾರ: “ಶಣಸೂತ್ರಂ, 
ಸಪನಿತ್ರಕಂ- ೨ ಬಲೆಯ ಹಗ್ಗ, ಬಲೆಯ ಹುರಿ” (ಸಿದ್ಧಾಂತಿ, ೮೧). 

[ಸಂ-) 

ಪವಿತ್ರಕಾಯ (ನಾ). - ಪವಿತ್ರಗಾತ್ರ: ಆ ಪ್ರಸಾದವ ಕೊಂಬ 

ಪ್ರಸಾದಿ ಪವಿತ್ರಕಾಯನು ನೋಡಾ (ಸಿದ್ದೇವ. ೭೯-೨೩೪), 
[ಪವಿತ್ರ 4 ಕಾಯ] 

ಪವಿತ್ರಗಾತ್ರ (ನಾ). ಪಾವನವಾದ ಜೇಹವುಳ್ಳವನು: ಬ್ರಹ್ಮ 
ಸೂತ್ರಾಭಿಧಾನ ಯಜ್ಞೋಪವೀತದಿಂ ಸವಿತ್ರಗಾತ್ರರ್ಮಾಡಿ (ಆದಿಪು. 
೧೫-೧೧ ವ). [ಪವಿತ್ರ--ಗಾತ್ರ] 

ಪವಿತ್ರಗ್ರಾವ (ನಾ). ಸ್ವಚ್ಛ ವಾದ ಶಿಲೆ; ಹಸನಾದ ಕಲ್ಲು: ಆ 
ನೆನದಶೋಕತರು ನುತಪಾನನಸಿಕತಿಳತಳಪ್ರದೇಶಸವಿತ್ರಗ್ರಾನದೊಳ್‌ .. , 
ವಸ್ಟ್ರಾಭರಣಂಗಳಂ ಕಳೆದು (ಶಾಂತಿಪು. ೯-೬೪). [ಪವಿತ್ರ -- ಗ್ರಾನ] 

ಪವಿತ್ರತೀರ್ಥ (ನಾ). ಮಂಗಳಕರವಾದ ನದಿ, ಸರೋವರ ; 
ಪಾವನತೀರ್ಥ : ವರಪದ್ಮಾದಿ ಸನಿತ್ರತೀರ್ಥ ಸರಸೀಪುಣ್ಯೋದಕ 
ಸ್ನಾನಮಂಂ ೬ ೬ ಆಯ್ತು (ಪುಸ್ಪಪು- ೧೧-೬). [ಪವಿತ್ರ 4 ತೀರ್ಥ] 

ಪವಿತ್ರತೆ (ನಾ). ಪಾವನತೆ; ಪರಿಶುದ್ಧತೆ : ಜಾಹ್ನವಿಗೆ ರವಿಸತಿಗೆ 
ನೂಜುಮಡಿ . - . ಸಂತತ ಸವಿತ್ರತೆ ತೇ ಜವೆಂಬಿವಣಿಕಿಂದೆ. (ಬಸಪು. 
೪-೩೦); ಅವನನ್ನು ನಿನ್ನ ಮನೆಗೆ ಕಳುಹಿಸಿದ್ದು ನಿನ್ನ ಪವಿತ್ರತೆಯನ್ನು 
ಸರೀಶ್ಷಿಸಲಿಕ್ಕೆ ೦ದು (ಹಳ್ಳ ಹಾ. ೧೧೩). [ಸಂ. ಪನಿತ್ರತಾ] 

ಪೆವಿತ್ರದಿನೆ (ನಾ). ೧. ಪಾವನವಾದ ದಿವಸ; ಶುಭದಿನ: 
ಮತ್ತೊ೦ದು ಪನಿತ್ರದಿನದೊಳ್‌ ವಿಶ್ವಸೇನಮುಹಾರಾಜನುಮೈರಾಮಹಾ 
ಜೇವಿಯಂಂ ಭಗವತ್ಸಿ ೦ಹಾಸನಾಸನ್ನ ವರ್ತಿಗಳ್‌ ಮಂಕುಳಿತ ಕರಕಮಳರಾಗಿ 
(ಶಿಇಂತಿಪು. ೧೦೨೯೯ ನು. ೨. ಉತ್ಸವ: ಹತ್ತು ಚೈತ್ರದಿನ ಮೂಜಂ 
ಸನಿತ್ರದಿನ ಮೂಡು ಸಂಕ್ರ ಮಣವೆರಡು ಪ್ರಥಮ ಉಥ್ಕಾನದ್ಧಾದಶಿಯೆರಡು 
(ಎಕ. ೪ (8), ತಿರುಮು. ೮೮-೪೧; 1276). [ಪವಿತ್ರ ದಿನ] 

ಪನಿತ್ರಾಂಗುಲಿ (ನಾ). ದರ್ಭೆಯ ಉಂಗುರನನ್ನಿಡುವ ಬೆರಳು; 
ಅನಾಮಿಕೆ : ತಾಂ ಗೇಣಿನೊಳು ಪವಿತ್ರಾಂಗುಲಿಗೆ ಗೋಕರ್ಣಮೆಂಗು 
(ಸಂಗಂ, ೯೬-೧೦). [ಪವಿತ್ರ ಅಂಗುಲಿ] 

ಪವಿತ್ರಾತ್ಮ (ನಾ). ಶುದ್ಧವಾದ ಮನಸ್ಸುಳ್ಳ ವನು; ನಿರ್ಮ 
ಲಾಂತಃ ಕರಣವುಳ್ಳ ವನು: ಎಲೈ ಅಗ್ನಿಯೇ . - - ನೀನು ಪವಿತ್ರಾ 
ತ್ಮನು (ಯಕ್ಪಾರ, ೧೫). [ಪವಿತ್ರ ಅತ್ಮ] 

ಪನಿತ್ರಾರೋಹಣ (ನಾ). ಜೀವರಿಗೆ ಯಜ್ಞೋಪವೀತವನ್ನು 
ಏರಿಸುವ ವಿಶೇಷ ಉತ್ಸವ : ಗದ್ಯಾಣವೊನ್ನ ನಲ್ಲಿಯ ಶ್ರೀ ಸ್ವಯಂಭು 
ಕಲಿದೇವಸ್ವಾಮಿದೇನರ ಸವಿತ್ರಾರೋಹಣಕಂ ಹ ಬಿಟ್ಟರು. (ಕೊಲ್ಹಾಶಾ- 

[ಸಂ.] 


೫-೧೧ ; 1076). 


ಪೆನಿತ್ರಿತ 


ಪವಿಶ್ರಿತ (ಗು). ಪಾವನಗೊಂಡ ; ಶುದ್ಧಗೊಂಡ : 
ನಿಚ್ಚ ಣಿಗಿಪ್ಪ ವೊಲಿರ್ದುದಲ್ಲಿ ಜಿನಸನನಜಳಪವಿತ್ರಿತಕಟಿಕಂ 
೨-೩೧). [ಸಂ.] 

ಪವಿಶ್ರೀಕರಣ (ನಾ). ಪಾವನಗೊಳಿಸುವುದು ; ಶುದ್ಧಗೊಳಿ 
ಸುವುದು: ಆಂತು ಧರ್ಮಕ್ಷೇತ್ರ ಪವಿತ್ರೀಕರಣನಿಹಾರಾನಂತರಮಂನಂತ 
ಚತುಪ್ಪಯಪುಸ್ಟಿ ಪರಪುಸ್ಪ [ನುಂ] (ಶಾಂತಿಫು, ೧೨-೨೯ ನು. [ಸಂ.] 

ಪನಿತ್ರೀಕರಿಸು (ಕ್ರಿ). ಪಾನನಗೊಳಿಸು ; ' ಶುದ್ಧಮಾಡು : 
ಗಂಗಾನದೀಪ್ರ ದೆಂಗಳೊಳ್‌ ಪಾತಾಳಮೂಲಂಬರಂ ಮುಟುಗಿ ನಿಜ 
ಗಾತ್ರಮಂ ಪನಿತ್ರೀಕರಿಸಿಯಂಂ (ಚಂದ್ರಪು. ೯-೫೫ ನ); ಆ ಕ್ಷೇತ್ರದಲ್ಲಿ 
ಪತಿತರನ್ನು ಪನಿಶ್ರೀಕರಿಸುವ ಸತ್ಯಸತ್ವಪೂರ್ಣಸಂಕಲ್ಪ ದಿಂದ ನಿಸ್ಕಾಮ 
ತಪೋಬಲನನ್ನು ಧಾರೆ ಎರೆದಂತಿದೆ. (ಬದುಬೈ. ೧೨), 

[ಪನಿಶ್ರೀಕರಣ -/-... ಇಸ್ಟು] 

ಪನಿಶ್ರೀಭೂತ (ಗು). ಪಾವನವಾದ : ಕ್ರಿಭುನನೈಕ ನನಿಶ್ರೀಭೂತ 
ಮಹಾಪೂತಜಿನಾಲಯಮೆ ನಿರತಿಶಯ ಭಕ್ತಿ ಪುರಸ್ಸ ಕಪೂಜಾಿ್ರ ನಿರಚ 
ನಾದಿ ಸಂಪದಾಸ್ಟ ದಮಾಗೆಯುಂ (ಆದಿಪು. ೪-೫೨ ನ). [ಸಂ] 

ಪವಿತ್ರೆ (ನಾ). ಇ ಸವಿತ್ರಾಂಗುಲಿ. [ಸೆಂ. ಪತ್ರ] 

ಪನಿಕ್ರೋದಕ (ನಾ). ಶುದ್ಧ ವಾದ ನೀರು; ಮಂಗಳಕರವಾದ 
ಜಲ: ಎಂತು ನಿನ್ನ ಪೂಜೆ ಮಾಡಿ ಮೆಚ್ಚಿಸುವೆನೋ . . . ಪವಿತ್ರೋ 
ದಕದಿ ಪಾದ ತೊಳೆನೆನೆಂತೆಂದರೆ ಪಾವನೆಯಾದ ಗಂಗೆ ನಾಜೋದ್ಯವೆ 
(ಪುರಂದ, ಧಾ. ೧-೧೨೩-೧). [ಪವಿತ್ರ - ಉದಕ್ಕ] 

ಪನಿಧರ (ನಾ). ನತ್ರಾಯುನನನ್ನು ಧರಿಸಿದವನು; ಇಂದ್ರ: 
ಪನಿಧರನ ಸಭೆಯೊಳಗೆ . . . ಧರಣಿಪನ ಕಥನವೇ ಕಥನ (ಹಚಕಾ. 
೧೪-೩೧) ; ಪನಿಧರನ ್ಞೆಯಂಕಂಜಿ ಸರಿದರ್ಣವದೊಳಿಹ ಮೈನಾಕದ 
ವಿಶಾಲವದೆನಿತು (ಬಸಪು. ೧೮-೨೭) ; ಅನ್ಫೋರ್ವಿಪಗರ್ವೋರ್ಪೀಧ 
ಸಂಭೇದನಪವಿಧರನೀಬಂದಂ (ರಾಜಕೇ. ೬-೧೭). [ಸಂ.] 

ಸವಿಸಂಜರ (ನಾ). ೧. ವಜ್ರದ ಪಂಜರ. ೨. (ಆಲಂ) ಭೇದಿಸ 
ಲಾಗದ ರಕ್ಷೆ: ಅಂಜದಿರು ಕಮಳಾಕ್ಷಿ ಧೌಮ್ಯನಿರಂಜನನು ನಿನಗಿಂದು 
ಸುತಿಪನಿಪಂಜರವಲಾಯೆನುತ ಹಾಯ್ಸನು ಪವನಸುತರಥಕೆ (ಕುವ್ಯಾಅ- 

[ಸವಿ ಪಂಜರ] 

ಪನಿಭೃನ್ಮಣಿ (ನಾ). ಇಂದ್ರನೀಲಮಣಿ : ಚಿಂದಳರೆ ಚಂದಿರಗಾವಿಯ 
ನೂತನಾಂಬರಂ ಸುಳಿಯದೆ ನಿಂದ ತುಂಬಿಗಳ ಸಾಲ್‌ ಸವಿಭೃನ್ಮಣಿಮಾಲೆ 
(ರಾಜಶೇ, ೯-೫೪), [ಸಂ.] 

ಪನಿಮೂರ್ತಿ (ನಾ). ಓಂದು ಬಗೆಯ ಸಸ್ಯ; 


ಸಗ್ಗಕಿದು 
(ಅದಿಪು. 


೨೨-೩೨), 


ಮಂಗರವಳ್ಳಿ 


“ಕಾಂಡೇರಿ ಸವಿಮೂರ್ತಿ ಶೃ, ೦ಖಲೆಯಸ್ಸಿ: ನಳ್ಳಿ ಮಂಗುರವಳ್ಳಿ ” (ಗ 
೪೩-೪೩). [ಸಂ.]' 

ಪವುಂಜಿ "ಪೌಂಚಿ' ನೋ. 

ಫವುಜು "ಫೌಜು' ನೋ. 

ಪವುಡ. "ಪ್ರವುಡ' ನೋ. 

ಪವುತಿ "ಸೌತಿ' ನೋ. 

ಪವುರ (ನಾ). ಪ್ರಜೆ; ನೌರ: ಸವುರ - ಕಲಕಲ ಶೂರರಾರ್ತಿಗಳ 
ಕೇಳುತತಿಭಾರಣೆಯ ಕೋಪದಿಂದೋಲಗಳೆ ನಡೆತಂದು (ನೆಕಾರಾ. 
೬-೧೯-೨). [-ಆಸಂ. ಪೌರ] 


ಪವುಳಿ "ಪೌಳ್ಳಿ' ನೋ. 

ಪನ್ಹಗೆ, ಪೌನಗೆ (ಅ). ಹಠಾತ್ತನೆ, ಆಕಸ್ಮಿಕವಾಗಿ ಎಂಬರ್ಥ 
ಗಳನ್ನು ಸೂಚಿಸುವ ಒಂದು ಅನುಕರಣಾವ್ಯಯ : “ಪನ್ವಗೆ 
ಯೆಂದುಂ, ಕಟ್ಕನೆಯೆಂದುಂ ಆಕಸ್ಕಿಕಂ” (ಕಶಸಾ, ೫೮-೨೮೨), 


೫೪೨೪ 


20 


25 


30 


35 


40 


45 


ಪಶು 
ಪೌನಗೆ: ಸೌನನೆ, ಪೌನಗೆ (ಶ: ೪೯ ಪ್ರಯೋ). 
[ಪವ್‌ +- “ಆಗ್ಯೆ] 
ಪವ್ಯನೆ, ಪೌವನೆ, ಹವ್ವನೆ, ಹೌವನೆ (ಅ). ಯ *ಪವ್ವ 
ನೆಂದು ಕಟ್ಟಿ ೈನೆಯೆನ್ನುತ್ತೀ.0. ಪರಿಯೊಳುಸಿರೆ. , , ಅಕಸ್ಮಿಕಮೂಂ” 
(ಕವಿಕಂ. ನ) 4 ಕಲ್ಲೆರ್ದೆ ಪವ್ಯನೆ iw (ಕಬ್ಬಿಕಾ. ೩೦೦); 


ಸರಮನರಣಿ ಪನ್ವನೆ ಬಂದೆಂ (ಕಮ್ಮಾರ. ೨-೯). 
ಧೃತಿ ಪೌವನೆ ತಲೆದೋರಿತು ತಾರಳ್ಳಂ . , 
ಮಾಗಳಾ ನಳನೃಸನಾ (ದನುಸ್ವ, ೧-೬೯). 
ಓಳಿಗಳ ನಡುವಿನ ಜಾಗದಲ್ಲೇ , . , ಹವ್ವನೆ ಬೆಳೆದು ನಿಂತಿತ್ತು 
ಹೌವನೆ: ಹೌನನೆಯಾಳಸ್ಮಿಕ ಭಯಭಾನಿತವಂ 
ತಿಂತುಗಳ" ಪದಾಪೂರಣದೊಳ್‌ ಕೋವುವು (ಶಮದ, ೩೧೪). 
ಪನ್ವನೆ ಪಟ, ಪೌನನೆ ಪಾಜು, ಹವ್ವನೆ ಹಾರು, ಹವ್ವನೆ ಹಾಲು, 
ಹೌಪ್ಪಕ ಹಾಣು-.೧, ಇದ್ದ ಕದ್ದ ಂತೆ ಹಾರು; ಹೆಶಾತ್ತಾ ಗಿ 
ಮೇಲಕ್ಕೆ ನೆಗೆ: ಅರನೇಖಕಲ ಗೊಂಚಲಂ ಕಟ್ಟ ದಿರೊಳ ಕಂಡು 
ತಾನುಂ ಸಾರಿಗೆಯಂನಿರಡೆ ಪನ್ವನೆ ಪಾಳ ಸೆಳೆಗೊಂಬನಡರ್ದು 
(ರಾಷಾಸ್ಟ್ರ, ೫೪-೬), ೨. ಅಧಿಕವಾಗಿ ತುಡಿ,-ಮಿಡಿ; ಹೆಚ್ಚಾಗಿ 
ಕಂಪಿಸು: ಮತ್ತಿದು. ಪೆಅಿತೇನೆನುತ್ತ ಮೆರ್ದೆ ಪವ್ವನೆ ಪಾಟಿಲ್‌ (ಉದಂಪೂ. 
೮೯೯) ; ತತ್ಸರೋವರದೆರ್ಜಿ ಪವ್ವನೆ ಪಾಠುನಂತೆ ಪಾಣಿದುವು , . . 
ತದ್ವಿಹೆಗಕುಳಂ (ಗದಾಯು. ೭-೧೭); ಎಳಹುಲ್ಲೆಯಂತೆರ್ಜಿ ದಡಂದಡಿಸಿ 
ಪವ್ವನೆ ಪಾಣಿ (ಚೆಬಪು. ೧೯-೮೨); ಸಿಂಹನಾದದಿಂದಲ್ಲಿಯ ಜಳಚರೆಂಗಳೆರ್ದೆ 
ಪೌಷನೆ ಪಾಜುವನ್ನ ಗಮಾರ್ದು (ಪಂಸಭಾ. ೧೩-೬೬ ವು; ಈ ಮಾತನ್ನು 
ಕೇಳಿ ಶಿ ಶ್ರೀನಿವಾಸನ" ಎದೆ ಹವ್ವನೆ ಹಾರಿತು (ರಂಗರೋ, ೨೦೬); ಪುರಕ 
ಪೋದಹಿನೆಂದು ನುಡಿಯೆ ಪರವೆಯ ಮನಂ ಬೆದಜಕಿ ಹವ್ವನೆ ಹಾಲಾ 
* ಮೂರ್ಛೆವೋಗಲೈ (ನಂಬಿರ, ೧೭-೬೫); ತದ್ಧ ಆನಿಗೆ ಹಮ್ಮೈಸಿ 
ಹವ್ವನೆ ಹಾಆ೨ ಮೂರ್ಛಿಸಿದುದಾ ಜನಚಯಂ [ey ರಾ. ೬-೬೧). ೩. 
ಶೀಘ್ರವಾಗಿ ಹೋಗು: ` ನಿನಗಿದಿರಾದಗಿಯರೆನಿಪ್ಪಾ ರಾತಿಗಳ ಹರಣಂ 
ಹೌನನೆ ಹಾಜಲಿ (ಜಯಕಾ, ೮೨೩೯). "ಹೌಹಾರು' ನರಾ. 
[ಪವ್ಮ್‌--ಅನೈ] 
ಪನ್ನಶರ್ನು (ನಾ). ಒಬ್ಬಾತನ ಹೆಸರು: ಭಾರದ್ವಾಜಗೋತ್ರ, 
ಪವ್ವಶರ್ಮಣ ಎಕ್ಕಂಶಃ (we. VIL, ೧೮೮-೪೨ ; 668). 
[ಪವ್ಹೈ--ಶರ್ಮ] 
ಪನ್ನಳಿಸು, "ಸವಡಿಸು' ನೋ. 
ಸವ್ಚಳಿಸ್ಕು, ಹವ್ವಳಿಸು (ಕ್ರಿ). ೧. ಉಜ್ವೀಗದಿಂದ ಕೂಡಿರು ; 
ಲೋಹಸೂಚಿಗಳವೋಲ್‌' ತನುರೋಮ . , , ಮಹೋನ್ನತಕಂಠ 


ಪೌನನೆ: ಸಾಂತು 
* ಮಿತಿ ಮಾರಿತು ಸಂತಾಪ 
ಹನ್ಚನೆ: ಈ ಹಸಿರು 


(ಮೂರುದೂ, ೯೦). 


ನೆತ್ತಿ ಪ[ಪಾಕಾಂ.ಹ]ವ್ವಳಿಸುತಲುರ್ಕಿ ಸೊರ್ಕಿ ಬರುತಿರ್ದುದು 
ಭೀಕರನೊಂದು ಸೂಕರಂ (ಶ್ರಿ ಪುನಿ. ೨೭-೬೦). ಹನ್ಯಳಿಸು: 
೨. ಹಾತೊರೆ; ಕಾತರಿಸು: 


ನೆಗ್ಗಳವೆನಿಪ ಹಸಿನಡಗದಿರೆ ಹನ್ವ ಳಿಸಿ. 
ನೋಡುತಲಿದ್ದನು (ತಿನ್ಮುಆ. ೯-೧೮); ಇಂದುವಂ ಮುಡಿಯೋಕೆ 
ಕಂಡು ಭೂಷಣದುರಗವೃಂದ ' ಹನ್ವಳಿಸಿದಪವು, (ನಂದಿನೂ. 
೩. ಹೌಹಾರು; ಹೆದರು: ತಳನಳಗೊಂಬ ಸೌರರು . . , ಹನ್ಯಸಿ 
ಕಳವಳಿಸುವ ಕಾಂತೆಯರು ತೀವಿದುದಾ ಪೊಳಲೊಳಗೆಲ್ಲಿ ನೋಡಿದರು. 
(ಶ್ರೀ ಸಾಲ. ೪-೨೫); ಹರಿವೆಸರಿಗೆ ಹವ್ವಳಿಸುವಾನೆಯ ಹಿಂಡು ತರಹರಿ 
ಪುದೆಯದ ಕಂಡು (ಕುರಾಸಾಂ, ೪೦-೩೪). [?4-ಇಸ್ಬು] 

ಪಶಿಗೆ "ಪಸುಗೆ' ನೋ 

ಪಶು (ನಾ). ೧: ಹಸು; ಗೋವು: ಸಕುನಿನ ಜಿಜ್ಜೆಯೊಳ್‌ 
ಪೊಲೆಯರಿರ್ಪೆಡೆಯೊಳ್‌ ಸುಥೆ ದೇವಿ ಪದ್ಮಜೊಳ್‌ ಮಿಸುಗುವ ಲಕ್ಷ್ಮಿ 


೧೮-೧೨). 


ಪಶುಕರ್ಮ 


ಪೊರ್ದಿ ನೆಲಸಿರ್ದಸಳ್‌ (ಧರ್ಮಾಮೃ, ೯-೯೦); ಕಣಿಯೆಂಬ ನುಡಿ 
ತುಂಬುನೆಆಕಿಯೊಳು ಪಶುಗಳೊಳು (ರಾನುವಿ, ೨-೨೧). ೨. ದನ; 
ಕಾಲ್ಲಡೆ : ಬಳಿದಪ್ಪಿ ದ ಪಕು ತನ್ನ ಹಿಂಡನಜಸುನಂತೆ (ಬಸವ. ೩೬೫); 
ಸಶುನಿಲ್ಲದ ವ್ಯವಸಾಯ, ಶಿಶುವಿಲ್ಲದ ಮನೆತನ (ಗಾಜಿ). ೩. ಪ್ರಾಣಿ; 
ಜೀವಿ: ವನಿತಾಪಶುಪಂಡಕವರ್ಜ್ಯನಿವಾಸೋದ್ಜೇ ಶದೆಡೆಗಳೊಳ್‌ ಚರಯಿ 
ಸುತುಂ (ಸುಕುಮಾ, ೪-೪). ೪. ಕ್ರೂರಮೃಗ; ದುಷ್ಟ ಪ್ರಾಣಿ: 
“ಸಕುಃ, ಶ್ವಾಸದ।--ಈ' ಎರಡು (ಬೆಳ್ಮಿಗ) ಕೋಟ್ಕಗಂಗಳ್‌” 
(ಹಲಾಯು. ೩೯-೮೦). ೫. ಬಲಿಯನ್ನಾಗಿ ಕೊಡುವ ಪ್ರಾಣಿ: 
ಕೌರನೇಶ್ವರನೀತಂ ಸಶುವಾಗೆ ಬೇಳ್ಗೆಂ (ಗದಾಯು. ೮-೪೬). ೬. ಒಂದು 
ಬಗೆಯ ಸಸ್ಯ : “ಪಾವನೀ-ತುಳಸಿ, ಪಶು, ಸೂರ್ಯಭಕ್ತ , ಕಿತ್ತೀಳೆ, 
ಹಿಂತಾಳ? (ಓಷಧಿ. ೯೫). ೭. (ಆಲಂ) ದಡ್ಡ ; ಬುದ್ಧಿಗೇಡಿ: 
ನಿಖಿಳ ದಿವಿಜಾಳಿಗಳು ಪಶುಗಳಲಾ ವಿರಿಂಚನ ವಿಗಡತನದಲಿ ಕೆಟ್ಟ ರಕಟಿ 
(ಕುನ್ಯಾಕ- ೮. [ಶೈವ] ಜೀವಾತ್ಮ; ಜೀವಿ: ಈ 
ವಿಶ್ವವನ್ನು ಉಸಯೋಗಮಾಡಿಕೊಳ್ಳು ನವರು ಜೀವಿಗಳು. ಇವರಿಗೆ 
ಪಶುಗಳೆಂದು ಹೆಸರು (ಭಾರದ, ೩೦೭) ; ಪತಿಯೇ ಸರಮಶಿನನು , , . 
ಪಶುನೇ ಪುರುಷನು, ಜೀವಾತ್ಮನು (ಹಿಂದಸಾ, ೨೯೬). [ಸಂ.] ' 

ಪಶುಕರ್ಮ (ನಾ). ೧. ಪ್ರಾಣಿಗಳಂತೆ ವರ್ತಿಸುವುದು ; ಮೃಗ 
ಸ್ವಭಾವದಿಂದಿರುವುದು. ೨. ಪ್ರಾಣಿ ಬಲಿ; ಪಶುಬಲಿ. 

[ಪಶು 4. ಕರ್ಮ] 

ಪಶುಕರ್ಮಜೀನಿ (ನಾ). ಪ್ರಾಣಿಯನ್ನು ಬಲಿ ಕೊಡುವವನು: 
ನಿಜಮಹತ್ವವನುಡುಗಿ ಪಶುಕರ್ಮಜೀವಿಗಳು ಶ್ರು ತಿಬಾಹಿರರುಗಳ್‌ 
ತಾವಿಹಗೆ ಪಶುಪತಿಗಳಹರೇ (ಬಸಪು. ೫೪-೭). 

[ಪಶುಕರ್ಮ- ಜೀವಿ] 

ಪಶುಕರ್ಮಿ (ನಾ). - ಪಶುಕರ್ಮಜೀವಿ : ಧರಣೆಯೊಳು ಪಶುಕರ್ಮಿ 
ಯಾಗಿಹ ನರನನೀಶ್ವರನೆನುತ ಪಶುಪನ ಚರಣನಂ ಪೂಜಿಸದ ಸಶುಜೀನಿ 
ಗಳಿರಧಮರಿರ (ಬಸಪು. ೫೦-೪೭). [ಪಶು + ಕರ್ಮಿ] 

ಪಶುಗೆಡಹಿ (ನಾ). ಪ್ರಾಣಿಗಳನ್ನು ಬಲಿ ಕೊಡುವವನು ; 
ಯಜ್ಞ ಮಾಡುವವನು: ನೂಜು ಪಶುಗೆಡಹಿಗೆ ಸುಕೇಂದ್ರನು ಮಾಣು 
ವನು ಗದ್ದುಗೆಯ (ಕುವ್ಯಾಅ. ೬-೮೪). 

[ಪಶು + ಕೆಡಹು( ವ ಕೆಡಪು)+-ಇ] 

ಪಶುತನೂದಕ (ನಾ). ದನದ ಗಂಜಳ; 
ಪಶುತನೂದಕದಂತೆ ಮೂಲ ವಕ್ರ ಮನುಳ್ಳ ಗೋಮೂತ್ರಗತಿಯಂಂ 
(ತತ್ತ್ವಪ್ರ [ಪಶು 4 ತನು 1- ಉದಕ್ಕ] 

ಸಶುನೈನೇದ್ಯ (ನಾ). ಪ್ರಾಣಿಯ ಬಲಿ: ಆಯಂಧನರೇಣ್ಯ. .. 
ನಿನ್ನ ನೋಂಪಿಯ ಬಲ್ಲೆ ನಾಂ ತೊಟ್ಟಿ ಮೇಲ್‌ ನಿನ್ನ ಬಲಿಗೆ ಪಶುನೈ ವೇದ್ಯ 
ವಿಟ್ಟಿಂತೆಯೆ ದಿಟಿಂ ಆರಾತಿಯೆಸಂ (ಶ್ರೀರಾಮಾ, ೮೦೫-೧೩೨). 

[ಸಶು -- ನೈ ನೇದ್ಯ] 

ಪಶುಪೆ (ನಾ). ೧. ಪಶುಗಳ ಒಡೆಯ ; ವೃಷಭ; ನಂದೀಶ್ವರ: 
ಈ ಸಶುಸನೆರಡನೆಯ ಶಂಭುದ್ಧೀಪನಾಮಂ (ಒಸಪು. ೨-೬), ೨. ಜೀವಿ 
ಗಳನ್ನು ರಕ್ಷಿಸುವವನು ; ಶಿವ: ನಿರ್ಮಲಂ ನೀಂ ದುರ್ಮಲಂ ನಾಂ 
ಎ ೬ ೬ ನೀಂ ಪಶುಪ ನಾಂ ಪಶುವು (ಬಸಪು. ೨೨-೬೦). ೩&. ದನ 
ಕಾಯುವವನು; ದನಗಾಹಿ; ಗೋಪಾಲ. [ಸಂ.] 

ಪಶುಪತಿ (ನಾ). ೧... ಪಶುಪ ೨: "ಈಶಾನಃ, ಶಶಿಶೇಖರಃ, 
ಪಶುಪತಿಃ . . . ನೀಲಲೋಹಿತಃ-ಈ ೪೫ ಮಹಾದೇವರ ಪೆಸರ್‌” 
(ಹಲಾಯು, ೩-೧೧); ಪಶು ನಾನು ಪಶುಪತಿ ನೀನು (ಬಸನ. ೫೩); 
ಸಶುಪತಿಯೆ ಶರಣೆನುತೆ ಸುಖದಿ ನಲಿಡೋವುತುಂ' (ನಂಬಿರ. ೯-೧೪೨); 


೬-೨೩). 


ಗೋಮೂತ್ರ : 


. ೧೦೧): 


೫೪.೨೫ 


20 


25 


30 


40 


45 


ಪಶುಮತ 


ಸುತನನಿತ್ತೆ ನು ನಿನಗೆ ಲೋಕತ್ರಿತಯದಲಿ ಬಲಗೈ ಕಣಾ ಸಶುಪತಿಗೆ 
ಪುರುಷೋತ್ತಮುಗೆ ಸರಿಮಿಗಿಲೆಂಬ ಸಂದೇಹ (ಕುನ್ಯಾಆ. ೪-೬೦). 
೨, ಒಬ್ಬಾತನ ಹೆಸರು: ಅಳಪಗಣಪಶುಪತಿ ಮಾದಕ್ಷಿಣಾಪಥ ಬಹು 
ಶತಹವನಾಹವದು[೪] ಪಶುಪ್ರ ದಾನ ಶೌರ್ಯ್ಕೋದ್ಯಮಭರಿತೋ([ನ್ನಾನ] 
ಸಶುಪತಿಯೆನ್ನು ಪೊಗಟಕಿ (ಮೈಆರಿ. ೧೯೩೬, ೧೬-೬; ಸು, 450), 
[ಪಶು -.- ಪತ್ಚಿ] 

ಸಶುಸಾಲ (ನಾ). ದನಗಳನ್ನು ಕಾಯುವವನು ; ಗೋಪಾಲ: 
ಅಂತು ಶಾಕ್ವರವರನಾಗಿ ಕೆಕ್ಕಳಿಸಿ ಕೆಳರ್ದಟ್ಟ ಕೊಂಡು ಬಂದ ಕಂಸನಟ್ಟ 
ದರಿಷ್ಟನಂ ಅಧೀನರಿಷ್ಟನಂ. ಕೊಂದಂತೆ ಕೊಲ್ಲದೆ ಪಶುವೆಂದು ಸೇಸಿ 
ಸಶುಪಾಲನಪ್ಪ ಕಇರಣದಿಂ ಕರುಣಿಸಿ (ಅರ್ಧನೇ. ೮-೨೦ ನ); ಕೋಲ 
ಕೋಳಾಹಳವ  ನೋಡೆಮ್ಮೇಳಿಗೆಯ ಭುಜಬಲವನಿದು ಪಶುಸಾಲರಲಿ 
ಪರಿಭೂತವಾಯ್ತ್ತೊ (ನಿಭಾಗ, ೧೦-೬೦-೧೨). [ಸಂ.] 

ಪಶುಸಾಲಕ (ನಾ). - ಪಶುಪಾಲ: ಶಕರು ಖದ್ಯೋತಪ್ರ ತಾಪರು 
೬. - » ಪಶುಪಾಲಕ ಪುಳಿಂದರು ಕಂಕಣಾಹ್ವಯರು ಸಕಲದಸ್ಯುಗಳ್ಳದೆ 
ಸೋತುದು (ಕುನ್ಯಾಸ, ೩-೫೧); ಕಲಿ ಚಂಡಯಂ ಪಶುಖಾಲಕಂ 
ಕಲ್ಲಯಂ ಘನಗಾರುಡಂ ಮೃ ಗಯಾಚರಂ ಪಟು ಚೋಮಯಂ (ವೃಷನಿ. 
೬-೩೮) ; ಅವನು ಪಶುಪಾಲಕನಾಗಿದ್ದನು (ಮುಣಿಸ. ೯೪). [ಸಂ.] 

ಪಶುಪಾಲನ (ನಾ). - ಪಶುಪಾಲನೆ : ಪಶುಸಂಹಾರ, ಪಶುಪಾಲನ, 


ಪಶುಯಜ್ಞ . . . ಪಶುಭಕ್ಷಣದಿಂದ ಬೆಳೆದ ಮಾನವಜಾತಿಯು ಪಶುವಿನ 
ಆವೇಶವನ್ನು ತನ್ನ ಆಚರಣೆಯಲ್ಲಿ ಪ್ರಕಟಸಿದರೆ ಆಶ್ಚರ್ಯವಲ್ಲ 
(ವಿಚಾನುಂ. ೮೨). [ಪಶು - ಪಾಲನ] 


ಪಶುಪಾಲನೆ (ನಾ). ದನಕರುಗಳನ್ನು ಸಾಕುವುದು: ಪಶುಪಾಲನೆ 
ಪಶುಪತಿಯೆ ಉಪಾಸನೆಯಾಗಿ ಪಾಶಚ್ಛ್ರೇದನಕ್ಕೆ ದಾರಿ ಮಾಡಿಕೊಡು 
ತ್ತದೆ (ಶರಚ. ೨೧೬) ; ವ್ಯವಸಾಯದ ಜೊತೆಗೆ ಇನ್ನೆರಡು ಉದ್ಯಮ 
ಗಳನ್ನು ಹೆಸರಿಸಬಹುದು. ಒಂದು ಕುರಿಸಾಕಣೆ. ಮತ್ತೊಂದು ಪಕು 
ಪಾಲನೆ (ಕಶಾಅ, ೩೬೩). [ಪಶು--ಪಾಲನೆ] 

ಸಕುಪ್ರದಾನ (ನಾ). ಯಜ್ಞದಲ್ಲಿ ಪಶುವನ್ನು ಬಲಿಕೊಡುವುದು: 
ಅಳಸಗಣಪಶುಪತಿ ಮಾದಕ್ಷಿಣಾಪಥ ಬಹುಶತಹನನಾಹವದು[ಳ್‌] ಪಶು 
ಪ್ರದಾನ ಶೌರ್ಯ್ಯೋದ್ಯಮಭರಿತೋ[ನ್ಹಾನ] ಪಶುಪತಿಯೆನ್ನು ಫೊಗಟ್‌ 
(ಮೈಆರಿ. ೧೯೩೬, ೧೬-೭; ಸು. 450). [ಪಶು4ಪ್ರ ದಾನ] 

ಪಶುಬಂಧ (ನಾ). ಯಜ್ಞ ಪಶುವನ್ನು ಬಲಿಗಾಗಿ ಬಲಿಗಂಬಕ್ಕೆ 
ಕಟ್ಟುವುದು : ಸಶುಬಂಧ[ಪಾಠಾಂ.ಬಂಧನ]ಕೈ ತಂದ ಹೋತಿನ ತಲೆ 
ಯನಾ ದಕ್ಷನ ಮಂಂಡದ ಮೇಲಿರಿಸಿ ಪ್ರಾಣಮಂ ವೀರೇಶ್ವರಂ ಕೊಟ್ಟಿಂ 
(ನನ್ನಚಾ. ೬೧೯೯ ವು). [ಪಶು 4 ಬಂಧ] 

ಪಶುಬಲಿ (ನಾ). ಜೀವಿಯನ್ನು ಕೊಲ್ಲುವುದು; ಪ್ರಾಣಿಬಲಿ: 
ಇಕ್ಕಲಿಕೆ ಪಶುಬಲಿಯನೆನ್ಸಿವ ಸೊಕ್ಕಿ ಬಂದಪನು (ಕಾತಿರಾ, ೩೭-೧೬). 

[ಪಶು 4 ಬಲ್ಲಿ] 

ಪಶುಬುದ್ಧಿ (ನಾ). ಪ್ರಾಣಿಯಂತೆ ನಡೆದುಕೊಳ್ಳು ವುದು; 
ಮಾನವನಲ್ಲದಂತೆ ವರ್ತಿಸುವುದು : ನಿಜ್ಞಾನಿ “ಸಶುಬುದ್ಧಿ 
ಯನ್ನು ಬೆಳೆಸಿಕೊಂಡರೆ ವಿಶ್ವದ ವಿನಾಶ ಶತಸ್ವತಃ ಸಿದ್ಧ (ವಿಕಾಸ. 1೪, 
«ವಿಚಾರದರ್ಪಣ). [ಪಶು 4 ಬುದ್ಧಿ] 

ಪಶುಮತ (ನಾ). -ಪಶುಬುದ್ದಿ : ಶಿವ ಬೇಜಕ ಇವು ಬೇಲ ಎಂಬ 
ಅಜ್ಞಾನಿ ಕರ್ಮಕಾಂಡಿಗಳ ಪಶುಮತದವರನೆನಗೊಮ್ಮೆ ತೋಣದಿರಾ 
(ಸಜೀವ. ೩೩-೨೦೯) ; ಬೆಳೆಗೆ ಕತ್ತಲೆಯೆಂಬ ಕತ್ತ ಲೆಯ ಬೆಳಗೆಂಬ ಸಶು 
ಮತದ ಪಾಷಂಡಿಗಳು ನೀವು ಕೇಳಿರೇ (ಭನನ, ೧೭-೧೫). 

[ಪಶು 4 ಮತ] 


ಸಶುಯಜ್ಞ, 


ಪಶುಯಜ್ಞ (ನಾ). ಪಶುಬಲಿಯನ್ನು ಕೊಟ್ಟು ಮಾಡುವ ಯಜ್ಞ: 
ಆಗ ಪಶುಯಜ್ಞವಿರಲಿಲ್ಲವೆಂದ ಮೇಲೆ ಸ್ತೂಪದ ಹೋಲಿಕೆ ಸ೦ಂಹೋಗು 
ವುದಿಲ್ಲ (ಭಾರದ ೨೦೮) [ಪಶು-ಯಜ್ಞ] 

ಸಶುವರ್ತನೆ (ನಾ). ಪ್ರಾಣಿಗಳಂತೆ ನಡೆದುಕೊಳ್ಳು ವಿಕೆ; 
ಅಮಾನುಷವಾದ ನಡತೆ: ಪೋಲೀಸರ ಈ ಪಶುವರ್ತನೆಯನ್ನು ಕಂಡು 
ಹೇಸಿ... ತನ್ಮು ಸರದಿ ಯಾವಾಗ ಬರುವುದೊ 'ಎಂದು ನಿರೀಕ್ಷಿಸುತ್ತ 
ನಿಂತರು (ಸರ್ನಿಮಂ. ೧೫೦)... [ಸಶು4ರರ್ಕನೆ] 1 

ಪಶುವಿಧಿ (ನಾ). - ಪಶುಯಜ್ಞ : ಅನ್ನಪ್ರಾಶನ, ಪುಂಸನನ, 
ಮದುವೆ, ಉಪನಯನ, ಸಮಾವರ್ತನ, ಪಶುವಿಧಿ (ಯಜ್ಞ), 
ಚಾತುರ್ಮಾಸ್ಯ ಇತ್ಯಾದಿಗಳಿಗಾಗಿ ದಾನವನ್ನು ಕೊಡಲಾಗಿದೆ (ಕರಾ. 
೩೮೨). [ಪಶು ವಧ] 

ಪಶುವೃತ್ತಿ (ನಾ). - ಸಶುವರ್ತನೆ: ಮನುಷ್ಯ ಮನುಸ್ಯನೊಡನೆ 
ಇಂಥ ಪಶುವೃತ್ತಿಯಿಂದ ನಡೆದುಕೊಳ್ಳು ತ್ತಾ ನಲ್ಲ! (ಹಳ್ಳೆಹಾ. ೮೮). 

[ಪಶು 4 ವೃತ್ತಿ] 

ಪಶುವೈದ್ಯ (ನಾ). ೧. ಪ್ರಾಣಿಗಳ ರೋಗವನ್ನು ಗುಣಪಡಿಸಲು 
ಸಹಾಯಕವಾಗುವ ಚಿಕಿತ್ಸಾ ಶಾಸ್ತ್ರ. ೨. ಪ್ರಾಣಿಗಳ ರೋಗಕ್ಕೆ 
ಚಿಕಿತ್ಸೆ ಮಾಡಬಲ್ಲ ವೈದ್ಯ. [ಪಶುವೈದ್ಯ] 

ಪಶುನೈ ದ್ಯಶಾಲೆ (ನಾ). ಪ್ರಾಣಿಗಳ ಚಿಕಿತ್ಸಾಲಯ; 
ದನಗಳ ಆಸ್ಪತ್ರೆ: ಪಶುನೈದ್ಯಶಾಲೆಯಲ್ಲಿ  ಟಾನಿಯನ್ನು ವೈದ್ಯರು 
ಪರೀಕ್ಷೆ ಮಾಡಿದರು (ಕಪಪು. ೩-೩೭). [ಪಶುವೈದ್ಯ 4 ಶಾಲೈ] 

ಪಶುವ್ರಜ (ನಾ). ದನಗಳ ಹಿಂಡು; ಗೋಸಮೂಹ : ಸುತ್ತ 
ಗೋವರ ಸನ್ನೆಯಲಿ ಪುರದತ್ತ ಮುಂದಾದವು ಪಶುವು ಜವುತ್ತರನು. 
ಮುಳುಗಿದನು ಪರಿತೋಷಪ್ರವಾಹದಲಿ (ಕುನ್ಯಾವಿ. ೭-೪೯). 

[ಪಶು 3. ವ್ರಜ] 

ಪಶುಸಂಗೋಪನೆ (ನಾ). - ಪಶುಪಾಲನೆ: 

ವೃತ್ತಿಗಳಲ್ಲಿ ಸಶುಸಂಗೋಪನೆಯೂ ಒಂದು (ರೂಢಿ). 
[ಪಶುಸಂಗೋಪನೆ] 

ಪಶುಸ್ತನಿ (ನಾ). ದ್ರಾಕ್ಷಿಯ ಹಣ್ಣು; ಗೋಸ್ತನಿ: “ಹಾರ 

ಹೂರಂ ಪಶುಸ್ತನಿ ಮೃದ್ವೀಕೆ ದ್ರಾಕ್ಷೆ” (ಮುಂಗರಾ. ೩೪-೧೦). 
[ಸಂ.) 

ಪಶ್ಚಾತ್ಮರಿಸು (ಕ್ರಿ). ಹಿಂದಕ್ಕೆ ತಳ್ಳು ; ಹಿಂಭಾಗಕ್ಕೆ ನೂಕು: 
ನಿರಿದಾಯಾಸದೆ ಗುಣಮಂ ದೊರೆಕೊಳಿಸಿದೊಡಂ ಖಲಂಗೆ ಗುಣಮಂ 
ಸಶ್ಚಾತ್ಕರಿಸಿ ಗುಣಿಯಂ ವಿಭೇದಿಪ ಸರಿತೀಕ್ಷ್ಯ ಮಂಖಂಗೆ ಸೂಚಿಯಂತಿರೆ 
ಸೆಹಜಂ (ಶಬಶಂ.೧-೧೬). [ಸಂ. ಪಶ್ಚಾತೃರಣ--- ಇಸು] 

ಪಶ್ಚಾತ್ಯಾಲ (ನಾ). ಮುಸ್ಬಿನ ಕಾಲ; ಅಪರವಯಸ್ಸು : 
ಪೃಥ್ವಿಯೆಲ್ಲಮನಾಳ್ಹು ಸಶ್ಟಾತ್ಯಾಲದೊಳೇನಾನುಮೊಂದು ವೈರಾಗ್ಯ 
ಕಾರಣನಾಗಿ ಮಗಂಗೆ ರಾಜ್ಯಪಟ್ಟಿ ಗಟ್ಟಿ (ನಡ್ನಾಂಇ. ೯೮-೨೨). [ಸಂ.] 

ಪಶ್ಚಾತ್ತಾಪ (ನಾ). ತಪ್ಪು ಕೆಲಸ ಮಾಡಿದುದಕ್ಕಾಗಿ ಅನಂತರ 


ಮಾನವನ ಜೀವನ 


ಮರುಗುವಿಕೆ; ತಪ್ಪಿನ ಅರಿವಾಗಿ ವಿಷಾದಪಡುವಿಕೆ : 
“ವಿಪ್ರ ತಿಸಾರಃ, ಅನುಶಯಃ, ಪಶ್ಚಾತ್ತಾ ಪಃ, ಅನುತಾಪಃ-ಈ ೪ 
ಅನುಶಯಂಬಡುವುದುಗಿ (ಹಲಾಯು, ೧೧೯-೩೧); ಜನಮೆಂದಂತುಟಿ 


ಭಾವಿಸದನಯಮನಾಂ ನೆಗಟ್ಸಿಸೆಂದು ಪಶ್ಚಾ ತ್ತ್ವಾಪಂ ತನಗಧಿಕಮಾಗೆ... 
ತಳೆದನಂದುಬ್ಬೆಗಮಂ (ಸಂಲಾನಾ, ೧೫-೬೭) ; ಉತ್ತ ರಕ್ಷಣದಲ್ಲಿಯೇ 
ಶಾಂತಲೆಗೆ ಪಶ್ಚಾತ್ತಾಪ ಹುಟ್ಟಿ ತು (ಶಾಂತಲಾ, ೧೨೪). [ಸಂ.] 
ಪಶ್ಚಾ ತ್ತಾಪಪಡು (ಕ್ರಿ). ಮಾಡಿದ ತಪ್ಪಿಗೆ ಮರುಗು,-ವಿಷಾದ 
ಪಡು : ಮಾನನನು ತನ್ನ ಅನಾಚಾರ ಮತ್ತು ದುರಾಚಾರಗಳಿಗೆ ಪಶ್ಚಾ 


೫೪೨೬ 


° 


5 


30 


45 


ಪಶ್ಚಿಮಾಚಲ 


ತ್ತಾಸ ಸಡುವುದರಿಂದ ಶುದ್ಧ ನಾಗಿ ಭಗವದನುಗ್ರ, ಹಕ್ಕೆ ಪೂರ್ಣಪಾತ್ರನಾಗು 
ವನು (ಶಕ್ತಿವಿ. ೧೦೨) ; ಇದರ ವಿಷಯದಲ್ಲಿ ನಾನು ಪಶ್ಚಾತ್ತಾಪ ಪಡ 
ಲಾರೆ (ಮಲೆನಾ, ೩). [ಪಶ್ಚಾ ತ್ತ್ವಾಸ*-ಪಡು] 

ಪಶ್ಚಾದ್ವಿನೇಶ (ನಾ). ಕಾರ್ಯವು ಕೈಮಿಾರಿದ ಮೇಲೆ ಬರುವ 
ತಿಳಿವಳಿಕೆ; ಅನಂತರ ಬರುವ ಅರಿವು: ಪಶ್ಚಾದ್ವಿನೇಕದಿಂದುಟಕ 
ನೊಂದು . .. ಮರಣಾಂತವೇ ತನಗೆ ಪ್ರಾಯಶ್ಚಿತ್ತ ನೆಂದಾ ಕಟಾಹ 
ದೊಳ್ಳುದಿವೆಣ್ಣೆ ಯೊಳ್ಳಿಳ್ಳ ನಾ ಲಿಖಿತನು (ಚೈಮಿಭಾ. ೧-೩೯); ಏನು ಗತಿ 
ಯಾಗುತ್ತ ದೆಯೋ ಎಂದು ಹೆದರಿ, ಸಶ್ಟಾದ್ವಿನೇಕದಿಂದ ಪ್ರಚೋದಿತಳಾಗಿ 
ಅವಳು "ಮನೆ'ಗೆ ಓಡಿ ಬರುತ್ತಿದ್ದಳು (ಮಲೆನು, ೩೯೮). [ಸಂ.] 

ಪಶ್ಚಿಮ (ನಾ). ೧. ಹಿಂಭಾಗ; ಬೆನ್ನು: “ಚೆನ್ನದು ಪಶ್ಚಿನುಂ ಸೃಸ್ಮ 
ಮುಕ್ಕು” (ಮುಂಗರಾ, ೯೭-೧೩) ; ಮಂಜದವೆ ಕಾಲ್ಗಳ... ಅಂತೆ 
ಪಶ್ಚಿಮಂ ಪಜಿಶಿದುವೆ (ಬಂಹರಿ. ೧೨-೬೨). ಪಿ. ಸೂರ್ಯನು 
ಮುಳುಗುವ ದಿಕ್ಕು ; ಪಡುವಣ ದಿಕ್ಕು : ಪಶ್ಚಿಮನುಂ ಮಿಥುನ 
ತುಳಾಕುಂಭಮಾಳ್ನು 0 (ಚಾತತಿ. ೧-೨೪); ತುಲಾ ಮಿಥುನ ಕಂಂಭಯಿರಾ 
ಷಿ ರಾಶಿಯ ಪಶ್ಚಿ ಮದಿಕ್ಕು (ಭಾಸ್ಕರ. ೬೮-೬) ; ಒಂದು ಭೂಸಶಕ್ಕೆ 
ಎದುರಾಗಿ ನಿಂತುಕೊಂಡರೆ . . . ಎಡಭಾಗವು ಪಶ್ಚಿಮನೆಂಬುದನ್ನು 
ತಿಳಿಯಬೇಕು (ಭೂಗೋಳ, ೧೩). &. ಕೊನೆಯದು ; ಕಡೆಯದು. 
೪. [ಯೋಗ] ತುತ್ತತುದಿಯ ಒಂಬತ್ತನೆಯ ಚಕ್ರ; ಸಹಸ್ರಾರ: 
ಮಹಾಪ್ರಸಾದಮಂ ಪಶ್ಚಿಮದಲ್ಲಿ ಧರಿಸಿದೆ (ಘನನ. ೬೯-೫೭). 

ಪಶ್ಚಿಮರಾಯ- ಪಡುವಣಭಾಗದ ಒಡೆಯ ; ಒಂದು 

ಬಿರುದು :  ಗಿರಿದುರ್ಗಮಲ್ಲ ಪಶ್ಚಿಮರಾಯ ಭೋಜದೇವ ದಿಸಾಪಟ್ಟಿ 
ಶ್ರೀನುತು ಪ್ರತಾಪಚಕ್ರವರ್ತ್ತಿ ಸಿಂಗಣದೇವ (ಎಇ. ೫೫೫, ೯-೬; 

[ಸಂ] 

ಪಶ್ಚಿಮಘಟ್ಟ (ನಾ). (ದಕ್ಷಿಣ ಭಾರತದ) ಪಡುವಣ ದಿಕ್ಕಿನ 
ಬೆಟ್ಟಿಗಳ ಸಾಲು: ಭಾರತದ ನದಿಗಳು ತುಂಬಿ ಹರಿಯುವುದಕ್ಕೆ 
ಪ್ರಧಾನಕಾರಣವೆಂದರೆ ಪಶ್ಚಿಮಘಟ್ಟ ಗಳ ಸಲುವಾಗಿ ಬೀಳುವ ಅತಿಶಯ 
ಪ್ರಮಾಣದ ಮಳೆಯೇ (ದಭಾಇ. ೬). [ಪಶ್ಚಿಮ ಘಟ್ಟ] 

ಪಶ್ಚಿ ಮದಿಕ್ಚತಿ : (ನಾ). ಪಡುವಣ ದಿಕ್ಕಿನ ದೇವತೆ; ವರುಣ: 
“ವರುಣಂ ಪಶ್ಚಿ ಮದಿಕ್ಚ ತಿಗಿ (ಎಸ್ತು ಕೋ. ೮-೪೩). [ಪಶ್ಚಿಮ +-ದಿಕ್ಟ ತಿ] 

ಪಶ್ಚಿಮನಾಡಿ (ನಾ). [ಯೋಗ] ನಾಡಿಗಳಲ್ಲಿ ಒಂದು: 


ಸು. 1220). 


ಮಯೂರನಾಡಿ . . , ಪಶ್ಚಿ ಮನಾಡಿ ೬ ೬ ೬ ಸಂತೋಷನಾಡಿ ಇಂತೀ 
ನಾಡಿಗಳೊಳಗಾದ ಶರೀರದಲ್ಲಿ ತೋರುವ ನಾಡಿ ಜೀರ್ಣಪರ್ಣದಂತೆ 
(ಶರಚೆ, ೪೮೦). [ಪಶ್ಚಿಮ ನಾಡಿ] 

ಪಶ್ಚಿಮಬುದ್ಧಿ (ನಾ). - ಸಶ್ಟಾದ್ವಿನೇಕ: ಕಾರ್ಯ ಕೆಟ್ಟು 


ಕೈನಿಸಾರಿದ ನಂತರ ಉಂಟಾಗುವ ಪಶ್ಚಿ ಮಬುದ್ಧಿ ಯಿಂದೇನು ಪ್ರಯೋಜನ? 
(ರೂಢಿ). [ಪಶ್ಚಿಮ ಬುದ್ಧಿ] 

ಪಶ್ಚಿ ಮಸಲ್ಲೇಖನ (ನಾ). [ಚೈನ] ನಾಲ್ಕು ಶಿಕ್ಷಾವ್ರತಗಳಲ್ಲಿ 
ಒಂದು ; ಜೀವಿತದ ಕೊನೆಯ ಕಾಲದಲ್ಲಿ ಸ್ವೀಕರಿಸುವ 
ಸಲ್ಲೇಖನ ವ್ರತ: ಸಾಮಾಯಿಕ ಪ್ರೋಷಧೋಸನಾಸಮುಂಮುಪ 
ಭೋಗಪರಿಭೋಗಾದಿ ತಿಥಿಸಂವಿಭಾಗಮುಂಂ ಪಶ್ಚಿ ಮಸಲ್ಲೇ ಖನನುಂಮೆಂಬ 
ನಾಲ್ಕುಂ ಶಿಕಣ್ಸ್ಪವ್ರತವುಿ0 (ಚಾವುಂಪು. ೧೯೨). 

[ಪಶ್ಚಿ ನು-ಸಲ್ಲೆ ಖನ] 

ಪಶ್ಚಿಮಾಚಲ (ನಾ). ಪಡುವಣ ದಿಕ್ಕಿನ ಪರ್ವತ; ಅಸ್ತಗಿರಿ 
ರಂಜಿಸುವ ಪಶ್ಚಿ ಮಾಚಲಕಿರಾತಂ ತೊಟ್ಟಿ ಗುಂಜಾಭರಣಮೊ , . . 
ಸೇಳಿನಲ್ಯಾ ಬೈಗುಗೆಂಪೆಸೆದುದು (ಜೈವಿ:ಭಾ. ೮-೪೬). 


[ಪಶ್ಚಿ ಮ ಅಚಲ] 


ಸಶ್ಚಿ ಮಾದ್ರಿ 


ಪಶ್ಚಿಮಾದ್ರಿ (ನಾ). -- ಸಶ್ಚಿಮಾಚಲ; “ಪಡುನೆಟ್ಟಿ ಂದು ಪಶ್ಚಿ ಮಾದ್ರಿ, 
[ಪಾಲಂ ಪಶ್ಚಿಮಾಚಲಂ]”' (ಕಶೆಸಾ. ೪೯-೫೧); ಇನನುದಯಿಸಲಿ 
ಸಶ್ಚಿ ನಾದ್ರಿಯೊಳನಲನೊಮ್ಮೆ ಹಿಮಾಂಶುವಾಗಲಿ . . . ಸಜ್ಜ ನರುಗಳು 
ನುಡಿದೆರಡನಾಡರು ಮನ ವಚನ ಕಾಯದಲ್ಲಿ )ಕುನ್ಯಾಉ. ೩-೧೨೬); ರವಿ 
ಪಶ್ಚಿಮಾದ್ರಿ(ಪಾರಾಂ.. ಬೈ]ಯಂ.. ಮಜ ಗೊಳೆ ತಮಸ್ತೋಮವೆನನಿ 
ಯಂ ಮುಸುಕಿತು (ಜೈಮಿಭಾ, ೮೪೯). [ಪಶ್ಚಿಮ -- ಅದ್ರ] 
ಸಶ್ಚಿಮಾಭಿನುಖ (ನಾ). ೧. ಸಡುವಣದಿಕ್ಕೆಗೆ ಎದುರಾ 
ದುದು; ಪಶ್ಚಿಮದಿಕ್ಕಿಗೆ ಮುಖವಾಗಿರುವುದು : ಪಶ್ಚಿ ಮಾಭಿ 
ನುಂಖವಾಗಿ ಸುತ್ತಿದ್ದರೂ , , . ಹಿಂದೆ ಬಿದ್ದಿದ್ದಾನೆ (ನಕ್ಷತ್ರ. ೩೯): 
೨. ಸಶ್ಚಿಮದಿಕ್ಕಿಗೆ ಮುಖ ಮಾಡಿರುವವನು : ತುರಂಗರತ್ನ 
ಮನೇಖಕಿ ಸಶ್ಚಿ ಮಾಭಿಮಂಖನಾಗಿ ನಿಂದು ಭರತೇಶ್ವರಚಕ್ರವರ್ತಿ ಗೆಲ್ಲೆಂದು 
ಸಾತಿರೇಕಂ . . . ಭರದಿಂದಂ ದಂಡಡೊಳ್‌ ತಾಟಿಸಿದೊಡೆ ವಿಜಯಾರ್ಧಾ 
ಚಲಂ ತೊಟ್ಟಿ ನಾಗಳ್‌ ಬಿರಿದತ್ತು (ಆವಿಪು. ೧೩-೩೫ ವ); ಚಕ್ರ ವರ್ತಿಯುಂ 
ಪಶ್ಚಿ ಮಾಭಿಮುಖನಾಗಿ. ಪಯಣದ ಮೇಲೆ ಪಯಣಂಬೋಗೆ (ಶಾಂತಿಪು. 
೧೧-೧೨ ನ). [ಪಶ್ಚಿ ವಾ (- ಅಭಿಮುಖ] 
ಪಶ್ಚಿಮಾರ್ಧಗೋಳ (ನಾ). ಪಶ್ಚಿಮದ ಕಡೆಗಿರುವ ಭೂಮಿಯ 
ಅರ್ಧಭಾಗ; ಸಶ್ಚಿಮಗೋಲಾರ್ಧ : ಪಶ್ಚಿ ಮಾರ್ಧಗೋಳದಲ್ಲಿರುವ 
ಭೂಮಿಯ ಎರಡರಪ್ಪ ಕ್ಕಿಂತಲೂ ಪೂರ್ವಾರ್ಥಗೋಳದಲ್ಲಿರುವ ಭೂಮಿಯು 
ಹೆಚ್ಚಾಗಿದೆ (ಭೂಗೋಳ. ೧೩). 
[ಪಶ್ಚಿಮ + ಅರ್ಥ್ಧಗೋಳ( - ಅರ್ಧಗೋಲ)] 
ಪಶ್ಚಿನೋದಧಿ (ನಾ). ಪಡುವಣ ಕಡಲು; ಪಶ್ಚಿಮದಿಕ್ಕಿನ 
ಸಮುದ್ರ: ಸೇನೆ ಮೂಡಣ ಜಲಧಿಗಾಂತಂದು ಸಶ್ಚಿ ಮೋದಧಿಯೆಂಬ 
"ರಭಸದಲ್ಲಿ (ಕುಮ್ಯಾಭೀ. ೧-೬೪)- [ಪಶ್ಚಿ ಮ--ಉದಧಿ] 
ಪಶ್ಚಿವ "ಸಚ್ಚಿಮ' ನೋ. 
ಪಶ್ಯಂತಿ (ನಾ). ಪರಾ, ಪಶ್ಯಂತೀ, ಮಧ್ಯಮಾ, ವೈಖರೀ ಎಂಬ 
ನಾಲ್ಕು ವಾಜ್ಮಯರೂಪಗಳಲ್ಲಿ ಒಂದು ; ಪರಾ ಎಂಬ ಸೂಕ್ಷ್ಮ 
ರೂಪವಾದ ನಾದವು ನಾಭಿಪ್ರದೇಶದವರೆಗೂ ಚಲಿಸಿದಾಗ ಅದರ 
ಸಂಬಂಧದಿಂದ ಉಂಟಾಗುವ ಶಬ್ದ : ಅನ್ನಮಯ ಯಂತ್ರಮೂಲದ 
ಸೂಕ್ಷ್ಮತಂತ್ರಗಳ್‌ ಪಶ್ಯಂತಿಗಳ್‌ (ಶ್ರೀಂಮಾ, ೭೧೬-೨೩೧); ಇದೇ 
ದೃಷ್ಟಿಯಿಂದ ಪಶ್ಯಂತೀ, ಮಧ್ಯಮಾ, ನೈಖರೀ-ರೂಪಗಳಿಂದ ವಾಜ್ಮಯ 
ವನ್ನು: ಹೊರಹೊನ್ಮಿಸುವಳಾದಾಗ್ಳೂ ಸಮಷ್ಟಿ ರೂಪದಲ್ಲಿ “ಪರಾಗ 
ಎಂದೆನಿಸಿಕೊಳ್ಳು ವಳು (ಭಾರದ. ೨೨೨); ಶಬ್ದ ಚೇತನದಲ್ಲಿ ಶೂನ್ಯ, 
ಸಂವಿತ್‌, ಸೂಕ್ಮಅವಸ್ಥೈಗಳನ್ನು ದಾಟ ಮೂಲಾಧಾರದಲ್ಲಿ ಪರಾ ಆಗಿ 
ರೂಪ ಪಡೆದು ಮಧ್ಯೆ ಪಶ್ಚುಂತಿಯಾಗಿ ಹೃದಯದೆದುರು ಬಂದು ಮಧ್ಯಮ 
ಆಗಿ ಉಚ್ಛ್ಯಾರದಿಂದ ಹೊರಗೆ ಕೇಳಬಲ್ಲ ವೈಖರಿ ಸ್ವರವಾಗುತ್ತದೆ 
(ನಮ್ಮನು. ೩೧). (ಸೆಂ. ಪಶ್ಯಂತೀ] 
ಪಶ್ಯಕೋಹರ (ನಾ). ಎಲ್ಲರೂ ನೋಡುತ್ತಿರುವಂತೆಯೇ 
ಕದಿಯುವವನು ; ದರೋಡೆಕೋರ ; ಹಗಲುಗಳ್ಳ : «ನೋಡೆ 
ನೋಡೆ ಕಳುವವನಂ ಪಶ್ಯತೋಹರನೆಂಬುದು” (ಹಲಾಯು. ೫೬-೧೮೪). 
[ಸಂ.] 
ಪಸ, ಸಸವೃ, ಪಸವು, ಹಸ. (ನಾ). , ೧. ಬರ; ಶ್ಲಾಮ ; 


ದುರ್ಭಿಕ್ಷ: “ಪಸಂ ಬಜಿ? (ಕರ್ಣಾನಿ, ೬೧); ಪರಿವೇಷದೊಳ್‌ 
ಗ್ರಹದ್ವಯನಿಂಕೆ ಕದನಂ ತ್ರಿಗ್ರಹಂಗಳಿಕೆ ಫಸಮಂಂ . . . ಅಕ್ಕ್ಯುಂ 
(ಲೋಕೋಸ, ೪-೩೫); ಅನೃತಂ ಭಯಂ ಪಸಮೆಂಬ ಮಾತು 
ಪೊರ್ದದು (ನರ್ಧನೂ, ೬-೫೭); ಬೇಗಂ ಕಿಡುವ ಮಾನಿಸವಾಬಕ್ಕಿ 
ಮಾರಿಯ ಮೇಲೆ ಪಸಮೆಂಬಂತೆ ಜವನೆಂಬ ಪಾತಕಂ . . . ಎಡೆಯೊಳಿಲು 


೫೪೨೭. 


40 


45 


ಪಸ, 


2 


ಮಂಲಮುಅದುಯ್ಯಂ (ಜೀನಸಂ. ೬-೯). ೨. ಇಚ್ಛೆ ; ಬಯಕೆ: 
“ಬಾಕುಳಿ, ಮೊಗಸು, ಪಸಂ, ಇಚ್ಚೆ--ಈ ೪ ಇಚ್ಛೆ? (ಕಶಸಾ. 
೫೭೨೨೩೩) ; ಪೊಸಪೂನಿನ ಪೊಸದುಡುಗೆಯ ಪಸವೋಡಿದುದಿಲ್ಲ'(ಅದಿಪು. 
೭-೬೨); ನೆರೆಗದಿಕಂ ಧಾರೋಷ್ನ ಂಗುಡಿದು ಮನದ ಪಸವೋಡಿ ತನು 
ತಣಿದು (ಅನಂಪು, ೭-೮೦ ಮು; ಎನ್ನ ಕಣ್ಣ ಪಸವೋಡುವಂತು ಮಾಡಿ 
ದೊರನಿಂ ತಮ್ಮೊಳ್‌ ಕೂಡುವಂತೆ ಮಾಬಿಕ್ಟಿಂ (ಬಂಹರಿ. ೯-೪೧ ವ) ; 
ಅಳಿನಿಯ ಪಸವನದರ ಸರಿದೂಗೆ ಮಿಗುಗುಮೆಯವನ ಸೊಗಸಂ? 
(ಗಿಳಿವಿಂ. ೨೭-೧೫). ೩. ಅತ್ಯಾಸೆ; ಅತ್ಯಫೇಕ್ಷೆ: "ಪಸವಡು' 
ಪರಾ. ೪. ಆತುರ; ಕಾತರ; ತವಕ: «ಉರನಣಿಗೆಯರ್ಥ 
ದೊರ ಪಸ? (ಶಬ್ದಮುಂ, ೬೩)... ೫. (ಆಲಂ) ಹಸಿವು; ಶುಥೆ। 
"ಪಸವಡು”' ಪರಾ. ಪಸವ್ಮ : : ೧. ಪನ್ನೆರಡುನರ್ಷಂಬರೆಗಮಾ 
ನಾಡೊಳ್‌ ಅನಾನೃಸ್ಟಿಯಾಗಿ ಮಹಾರೌದ್ರಪಸವಮಕ್ಕು 0 (ವಡ್ಡಾರಾ, 
ಪಸವು: ೧. ಜ್ಞಾನಚಾರಿತ್ರಂಗಳಂ ಪ್ರತಿಸಾಳಿಸಿ ಬಡಗ 
ನಾಡ ಪಸವು ಶಿಳಿದುದು (ವಡ್ಡಾರಾ. ೯೦-೧೬) ; ಇಂಚೆಯ ಪಸವಿನ 
ಬಳಿದ . . . ಬಾಧೆಯಿಲ್ಲದ ಪದದೊಳ್‌ . . ವಿರಿಂಚಿಯ ಕೆಯ್ಬಿಡಿ 
ನೊಲಾದುವಾ ನಾಡೂರ್ಗಳ್‌ (ಪಂಪಭಾ. ೮-೫೧); ಪಸಿ[ಸತನಿನೊಳನ್ನ ಮುಂ 
ಪಸಿದು ಬಂದನರ್ಗಿಕ್ಕುವ . . . ರಣಕ್ಕೆ ಶುಚಿತ್ವಮನಪ್ಪು ಕೆಯ್ದ (7) 
ಮಾನಸಿಕೆಯ ನಾಲ್ವರುಂ ನಮುಗೆ ವಂದ್ಯರ್‌ (ಗದಾಯಖ. ೪-೫೯) ; ಕಳವು 
ಏಸುಣ್‌ ಪಸವು ಬಜಂ . . . ಕುತ್ತೆಮಿಲ್ಲಾ ನಾಡೊಳ್‌ (ಶಬ್ದಾನು- 
೧೪೦ ಪ್ರಯೋ). ಹಸ: ೧. ಈ ನೆಲಂ ನಲಿಯೆ ಭೂಭಾರನುನ್ನಿಳಿ 
ಪುನೆಂ ಕಯ್ಯ ಹಸಮಂ ಕಳಿದುಕೊಂಬೆ ನಾನೊಲಿದಿಂದು (ಇಹರ. ದೇ. 
೪೦-೮) ; ಹಸ್ತ ದ ಹಸಂ ಹಜಿವಂತೆ ಪೂಜಿಸಿದನೋಜೆಯಿಂ0 ರಾಜೇಂದ್ರನು 
(ಹಚಕಾ. ೩-೬೮); ಹಸವಿಲ್ಲ ಜನಕೆ ಬೆಳೆಯಿಂ ಹಸವಿಲ್ಲಳಿಗಲರ್ಗಳಿಂದೆ 
ಹಕ್ಕಿಗೆ ಬನದಿಂ ಹಸವಿಲ್ಲೆಂದೆನೆ ಮುತ್ತನ ಹೊಸವೊರ್‌ ಎಸೆವುದು ಸಮಸ್ತ್ರ 
ಸೌಖ್ಯಾವಾಸಂ (ಎಕ. ೪, ಅರಸೀ. ೧೦೮-೪೫; 1255) ; ತನ್ನ ಕಯ್ಯ 
ಹಸವೋಪಿಸಂ ತಲದು ನೆತ್ತರ ಕಡಲಂ ಹರಿಸಿ (ಮೈಅರಿ. ೧೯೩೭, 
೩೧-೬; 1310). 
[ಜೀ. ॥ತುಳು. ಪಂಜ; ಕೋಶ. ಪಜ್ಮ್‌ ; ತೊದ. ಸೊರುರ್‌] 
ಪೆಸ್ಮ, ಪಸನು, ಹಸ್ಕ, ಹಸನ,, ಹಸನು (ನಾ). ೧. ಮನೋಹರ 
ವಾದುದು ; ಜೆಲುವಾದುದು ; ಅಂದವಾದುದು. ೨. ನಿರ್ಮಲ 
ವಾದುದು ; ಶುದ್ಧವಾದುದು ; ಸ್ವಚ್ಛ ವಾದುದು: "ಪಸ 
ಗೊಳಿಸು” ಪರಾ. ಸೆಸನು: ೩. ಒಳ್ಳೆಯದು; ಉತ್ತಮ 
ವಾದುದು; ಮೇಲಾದುದು : ಸಸಗೆಟ್ಟುರನಣಿಸುವ ಬಜುಬೆಸನಿಗ 
ನೊಳ್ಬಸೆಗೆ ಸಂದು ಬೆಸವಲಾವುದಜ80 ಪಸುಸೂಲದ ಬಿಸುನೆತ್ತ ರ್ಬಸಿವರೆ 
ಯುಸಿರ್ವೆಣದ ಬಾಟಕ್ತಿಯೇ ಪಸನಲ್ತಿ. (ಟಕವ) ೬-೧೪೬). ಹಸ್ಮೆ: 
೧. “ನಿಗೆರ . - . ಹಸ . , . ಪರಿವಡೆದುದು..-ಈ ೧೪ ಮನೋಹರಂ? 
(ಕರಸೂಾ. ೫೫-೨೧೧). ೨. ಮಿಸುಕಲಾರದ ಜಸಂ ಬೆಸಸಬಾರದ ಹಸಂ 
(ಜಿಂಕಾರಾ. ೪೯-೨೫). ಹಿ ನೆಗಡಿಗೆ ಕೊತ್ತಂಬರಿಕಷಾಯ ಹಸ 
(ರೂಢಿ)... ೪. ಅಡಕೆಯಲ್ಲಿ ಒಂದು ಬಗೆ; ಚೆನ್ನಾದ ಅಡಕೆ ; 


೮೮-೧೦). 


ಹದವಾದ ಕ್ರಮುಕ : ಶೇಖರಿಸಿದ್ದ ಕದರಡಕೆ ಬರಿಯ ಬೆಟ್ಟೆ 
ಗೋಟು . . . ಸ್ವಲ್ಪ ಹಸ ಮತ್ತು ದಳಗಳನ್ನಾ ದರೂ ಬೆರಕೆ 
ಮಾಡದಿದ್ದರೆ , ೬.೬ ತನಗೆ ಕೊಡುವುದಿಲ್ಲ (ನುಲೆಮ. ೪೩೮); ತೋಟದಲ್ಲಿ 


ಎಷ್ಟು ಅಡಿಕೆ ಬೆಳೆದಿದೆ. ಬೆಟ್ಟಿ ಯೆಷು-ಹಸ ಎಷ್ಟು (ಹೊಸಕಿ; ೨೪೮). 


“ಹಸನ, : ೫. ಸ್ವಚ್ಛತೆ; ಶುದ್ಧತೆ: ಹಸನನಿಲ್ಲದಳ ಮುನೆನಾರ್ಕೆ 
೪ [3 

ತಿಪ್ಪೆಯ ಕಸದಂತೆ ಇಹುದು (ಸರ್ವಜ್ಞ - ೧೭೨೪). ಹಿ. ಸರಿಯಾದುದು; 

ಸಮರ್ಪಕವಾದುದು ; ಯೋಗ್ಯವಾದುದು : ಬಸವನೇಕವಿವೇಕಿ 


ಪಸಂಗೊರಳ೯ 


ಯಾದನು * ದೀನರಂ ಮಾಡಿದನೆ ಜಂಗಮವ ವಸುಥೆಯೊಳು 
ತಾನೀನನಂ ಗಡ ಹಸನವೈ ನುಡಿ ಈ ನಂಡಿಯನಾಲಿಸುವರೇ ಶಿನಭಕ್ತರು 


ಗಳತಿದೋಸವಹುದಲ್ಲ (ಬಸಪು, ೨೨-೪೭); ಅವರದು ಅವರಿಗೇ 
ಹಸನ, ನಮ್ಮದು... ನಮಗೇ ಹಸನ (ನಾಧನ. 1], ೬೪). ೭. 
ಕ್ಷೇಮ ; ಹದುಳ; ಕುಶಲ: ನೆಲವೆಲ್ಲವು ಮಸಣ ಮಸಣ 
ನೋಡಿದಲ್ಲಿ ಇಲ್ಲ ಹಸನ (ಸೂರ್ಯಪಾ. ೪೦-೧೬). ಹಸನು: 


೧. ಹಸನಾದ ಹೆಣ್ಣ ಮೇಲೆ. ಕುಸುಮವ ತಂದಿಕ್ಕಿ ಶಶಿಮುಖಿಯರಿಗೆಲ್ಲ 
ಬಸುಉು ಮಾಡಿದನೀತ (ಪಂದ. ೧-೯೧-೨). ತಿ ರೆಸನಪ್ಪ ನಂ ಜಿಹ್ಹೆ 
ಮುಖದಿಂದಲರ್ಥಿಸಲು. ಹಸನಪ್ಪ ರುಚಿಯ ಪ್ರುಸಾದನನು 'ಧುಂಜಿಸಲು 
(ದೀಕ್ಸಾ ಬೋ. ೧೧೦-೨೯೦) ; ಹಸನಪ್ಪ ಗುರುನಿನುಪದೇಶದಿಂ ಮುಕ್ತಿ 
ವಶವಾಗದಿಹುದೆ (ಸರ್ನಜ್ಞ. ೬೪); ಹಸನಲ್ಲದ ಕುಲದೊಳ* ಪುಟ್ಟ ದಳ 
ಕೂಡಿ ವಸುಭೇಶ ಪುರನನೈದಿದನು (ಜಿನರಾ, ೩೯೯). ೬. ಹಸನನುಳಿ 
ದುಸುರಿದಣೆ ಬಾಯ ತೆಟಕಿಯಲುಂಟೀ ಬಳಿಕ (ಒಸಪು, ೪೦-೨೪); ಹಸನು 
ವರ್ಣವಿಭೀದಪದ್ಧ ತ ಸಸಿನ ವೈದಿಕಮಾರ್ಗ ನಿನ್ನಲಿ ನಸುಮತೀಸತಿ ಕೇಳು 
ಜನಪಾಲನೆಯ ಪರಿ ಲೇಸು (ತೊರರಾ. ೧-೯-೨೩). ೭. ಹಸನಾಗಿ 
ಬದುಕುವಣೆ ಕುಶಲನೆಂದೆನಿಸುವಡೆ . . , ಹಸಿದರಿಗೆ ಅಸನವನು ಇಕ್ಕು 
೬೪೨) ; ದೇವಕೀದೇನಿಯರು. ಮೊದಲಾದ ಶಶಿವದನೆಯರು 
ಬಂಧುವರ್ಗವು ಹಸನೆ (ಕೋಗಯ. ೧೨-೧೯). ೮, ಒಳಿತು; ಲೇಸು; 
ಹಿತ: ಹಗೆಯ ಹೆಚ್ಚುಗೆ ಹಸನ ಕೊಡುವುದೆ (ಕುವ್ಯಾಆ, ೮-೪೮) ; 
ಆಸಿಧಾರೆಯ ಜೀನ ನೆಕ್ಕೆ ನಾಲಗೆಗದು ಹಸನೆ (ಕುರಾಸಾಂ. ೩೪-೭೯). 
೯. ಹದ;ಹವಣು : ಹಸಿದಾರ್ಭಓಸುವ ಹುಲಿಯ ಮಾಸೆಯ ಮಣ 
ಶಶಕ ಬಂದಲುಗಿದಂತೆ ಹಸನಜಯದೆ ಕೆಣಕಿದ ನೈರಿಬಲವನು ದೆಸೆಬಲಿ 
ಗೊಡು ಹೋಗು (ಕಂನವಿ. ೧೭-೨೪). 
ಹಸನಾಗು-೧. ಜೆಲುವಾಗು; 
ಹರವಾಗು : ದಶರತ್ನ ಖಚಿತಕವಾಟಿಬಂಧಗಳಿಂದ ಹಸನಾಯಿತು. 
ಕೃಷ್ಣ ನಗರ (ನೋಹತ. ನಿರ್ಮಲವಾಗು; 
ಪರಿಶುದ್ಧ ವಾಗು: ಹಸನಾಯ್ತು ನಿನ್ನ 'ಮನ . . . ಕಂಡತಿಸಂತಸ 
ವಾಯಿತು (ದೀಕ್ಬಾಬೋ. ಹ್ಮ ಚೆನ್ನಾಗು ; ಉತ್ತಮ 
ವಾಗು: ಶ್ರದ್ಧೆ ಯಿಂದ ಮಾಡಿದ ಕೆಲಸ ಹಸನಾಗುತ್ತದೆ (ರೂಢಿ). 
ಹಸ ಮಾಡು "ಹಸನ ಮಾಡು, ಹಸನು ಮಾಡು. ಚೊಕ್ಕಟ 
ಗೊಳಿಸು; ಸ್ವಚ್ಛ ವಾಗುವಂತೆ ಮಾಡು; ನಿರ್ಮಲಗೊಳಿಸ್ಟ್‌ : 
ಆ ಹೊಲನಂ ಹಸ ಮಾಡಿ ಬಿತ್ತುವ ಪರಿ ಇನ್ನಾವುದಯ್ಯಾ 
(ಸರ್ನನ. ೧೦೫-೫೬೮); ಗುಡಿಲಂ ಹೊದಿಸಿ ಹಸ ಮಾಡುವ 
ಕಳನ ಕೆತ್ತುವ ಮೇಟಿಯಂ ನೆಡುವ . 
ಗೊಪ್ಪ ಮಂ ಪಡೆದುದು (ಸಮ್ಯಕೌ, ೧-೨೪); ಅದನ್ನು ಹಸನ ಮಾಡು 
ನನರ ಹೆಣ್ಣೂ ಳುಗಳು (ಬೆಳಭಾ, ೯); ಅಕ್ಕಿ ಹಸನ ai 
ಮೊದಲಾದ ‘ton ಇರುತ್ತಿದ್ದವು (ಪ್ರತಿಬಿಂ. ೨೮); ಬೆಕ್ಕು ಅಂಗಾಲಿಂದ 
ಮೈಯನ್ನು ಹಸನು ಮಾಡಿಕೊಳ್ಳುತ್ತದೆ. (ಮುಂಬಯಿ, ೩-೩೧); 
ಸರಗು-ಕಸರು ತುಂಬಿದ ಜೋಳ; ಹಸನು ಮಾಡಿದರೆ ಆರು ಚಟಾಕಿ 
ಗಿಂತಲೂ ಕಡಿಮೆಯಾಗಬಹುದು (ಜನಜೀ, ೨), [ದೇ.॥ ತೆಲು, ಪಸನು] 
ಪೆಸಂಗೊಳ್‌, ಹಸಗೊಳ್ಳು (ಕ್ರಿ). ಚೆನ್ನಾಗು; ಒಳ್ಳೆಯದಾಗು: 
ಅಮರ್ದಿನ ನನ್ನಿ ha ಪಸಂಗೊಂಡ ದ ನೆಗಟ್ಲುದು 
(ಚಿಳವಿ. ೩-೮೨). ಹಸಗೊಳ್ಳು : ನ ಎಲ್ಲೆಲ್ಲಿ ಏನು ಕಸುನಿನಲಿ ಬೆಳಿ 
ವುಜೊ ಆ ಬದುಕು ಹಸಗೊಂಡು ರಸವಾಗಲಿ (ನೆಲಮು. ೨೨-೧೪), 
[ಪಸ್ಥ - ಕೊಳ್‌] 
ಪಸಂದ್‌ "ಸಸಂದು' ನೋ. 


(ಸರ್ವಜ್ಞ. 


ಸುಂದರವಾಗು; ಮನೋ 
೨೯-೨೬), 


೧೦೨-೬), 


, * ಗೊಂದಣಂ ಕುಡಿಯರುಗಳೊಳ | 


೫೪೨೮ 


20 


50 


35 


40 


45 


ಪಸಗೆಡು 


ಪಸಂದ "ಸಸೆಂದು' ನೋ. 
ಪೆಸಂದು, ಪಸಂದ್‌, ಪಸಂದ (ನಾ). ೧. ಒಳ್ಳೆ ಯದು; 
ಚೆನ್ನಾದುದು: ಅದು ಅಸ್ಟು ಸಸಂದಾಗಿರುತ್ತಡಿ a. ೧೬೬); 
ಗರ್ರನೆ ತಿರುಗಿದ್ದ ಂತೂ ಬಹು ಸಸೆಂಧಾಯಿಕು (ನುಲ್ಲಿ, ೩೨). ೨. ಅಚ್ಚು 
ಕಟ್ಟು; ಒಪ್ಪೆ : ಮುಂದ್ಗರಾಜರನರು ಮಡಿಕೇರಿಯೆಂಬ ಜಾಗ ಸಂದು 
ಮಾಡಿ (ಉಜೇಂದ್ರ, ೨) ; ಆ ಸರದಾರರು ಪಸಂದು ಮಾಡಿದಂಥ ಮಾರ್ಗ 
ನನು ತಾವು ಒಡಂಬಟ್ಟು (ರಾಜೇಂದ್ರ. ೬೬). ಪಸಂದ್‌: ೧. ಈ 
ನಮೂನೆಗಳಲ್ಲಿ ಯಾವುದಾದರೂ ನಿಮಗೆ ಪಸಂದ್‌ ಬಿದ್ದೀತು (ಜೀಕನ್ಸಿ. 
ಬಂಗಲೇ ಕಟ್ಟಿಸಲಿಕ್ಕೆ ಜಾಗಾ ಮಾತ್ರ ಬಹಳ ಪಸರ್ದಿ 
ಅರಿಸಿದೀರಿ ನೋಡ್ರಿ ಕೇರ! (ಜನಜೀ, ೧೫೬). ಪೆಸಂದ: 
೧. ಒಬ್ಬರ ವಸ್ತು ನನ್ನು ಇನ್ನೊಬ್ಬರು ತೆಗೆದುಕೊಳ್ಳು ವುದು ಪಸಂದನಲ್ಲ 
(ಆಳನಿ, 3ನ. ೩&೩. ಕಂದ; “ನ್ನು: ನೀನು ರ ಪಸಂದಬಾಗಿ 
ಕಾಣುತ್ತಿೀಯೆಂ (ಕುಡಿಕೂ, ೧೮೪). 
ಸಸಂದ ಜೀಳು- ಚೆನ್ನಾಗಿ ಕಾಣು; ಒಳ್ಳಿಯದಾಗಿ ತೋರು: 
ನಿನಗೆ ಪಸಂದ ಬಿದ್ದರ ನೀ ಕೋ (ಗೆಂಮಾಯಿ. ೨೬೯), 
[4-ಸಾರ. ಹಿಂ. ಪಸಂದ್‌] 
ಸಸಗಂದು (ಕ್ರಿ). ಹಸನುಗೆಡು; ಹದಗೆಡು : ತಂದೆಯನೆನ್ನಿಂದಂ 
ಕಿಲುದಂದೆಗಳಬ್ಬರ್ತು ನಿಮ್ಮನೊಸೆದೋವಿದರಾ ಚೆಂದಮನಲಿತವರೊಳ್‌ 
ಸನೆಗಂದೆದವೊಲ್‌ ಮೆಜಕಿದಪುದಿರದೆ ಪರತಂತ್ರತೆಯಿಂ (ಚಿಕವಿ, ೪-೧೭೯). 
[ನಸು 4 ಕಂದು] 
ಪಸಗರಿಕೆ (ನಾ). ಒಂದು ಬಗೆಯ ಹುಲ್ಲು: ಪಸಗಂಕೆ, ಅಕ್ಕ ಬರ್ಲು' 
ಹುಲ್ಲು, ನೇಲ್‌ಗರಿಕೆಹುಲ್ಲು (ಮೈಡಗಿ, ೨೭-೫೨೦), 
[ಪಸ್ಯ ತ ಕರಿಕೆ (<:ಕಟುಂಕೆ)] 
ಪೆಸಗೆಡಿಸು, ಹಸಗೆಡಿಸು- (ಕ್ರಿ). ೧. ಸೋಲಿಸು; ಪರಾಜಯ 
ಗೊಳಿಸು: ಪಸಗೆಡಿಸಿ ಕೆಳದಿದಟನುಂ (ಅಪ್ರತಿ. ೧೧೦-೧೪೧). 
- ಹಸಗೆಡಿಸು : ೧. ಮಾಜ ಬಂದವರುಗಳನು ಹಸಗೆಡಿಸಿಯೆ ಕಾಡು 
ತಿಹವು (ತ್ರಿಪುಸಾಂ, ೪-೪೫) ; ತಿನಿದನರನು ಹಸಗೆಡಿಸಿದನು ಬೇಗದೊಳು 
(ಕುರಾಸಾಂ, ೧೩-೧೪); ಅಸಮಾಕ್ಷ ದಕ್ಷಮಖಶಿಕ್ಷ ಲೋಕಾಧ್ಯಕ್ಷ ಹಸ 
ಗೆಡಿಸಿದಂ ಶಬರನೆಮ್ಮನು (ಚೆಬಪು. ೫೩-೫೮), ೨. ಹಾಳು ಮಾಡು ; 
ನಾಶ ಮಾಡು : ಹಾದಿಗೆ ಕೊಟ್ಟಿ ಬುತ್ತಿಯನು ಹಳಸಿಸಿ ರ 
(ಅಂತರಾ. ೩೦). ೩. ನಿವಾರಿಸು; ಪರಿಹರಿಸು; ಹಸಿವು ತೃ 
ನಿದ್ರೆ ಮೊದಲಾದ ದುಃಖನ ಹಸೆಸಗೆಂಸುವ ಶಕ್ತಿಯುಳ್ಳ Te 
ವೈಭವನೆ ನನ್ನೆಡೆಯೊಳಗಿರು (ಭರ. ೧೫-೧೪೩). ೪. ಬಗ್ಕೃ ನೆ 
ಗೊಳಿಸು : 'ನೋಡುವಮರರ ಹಸಗೆಡಿ[ಪಾಂ9ಂ.ಗಿಡಿ]ಸುತಲಿ ತಾರಗೆಯ 
ಜಿಸೆಗೆಡಿಸುತ ಮಸೆದಂಬು ಪರದು ದಂತವರ (ನರ್ಧಚ, ೬-೧೧೭). 
[ಪಸಗೆಡು-*--ಇಸ್ಫು] 
ಹಸಗೆಡು (ಕ್ರಿ). ೧. ಅಂದ ಕೆಡು; 
ರೂಪ ಕೆಡು : ಸಸಗೆಟ್ಟು ರನಣಿಸುವ ಬಜುಬೆಸನಿಗನೊಳ್ಳ ಸೆಗೆ ಸಂದು 
ಬೆಸನಟೂವುದಣಂ  ಪಸುಸೂಲದ ಬಿಸುನೆತ್ತ ರ್ಬಸಿವರೆಯುಸಿರ್ವೆಣದ 
ಬಾಟಿಕ್ಷಿಯೇ ಪಸನಲ್ತೆ € (ಟಳವಿ. ೬-೧೪೬), ಹಸಂಗೆಡು: ೨. 
ಸಮಸ್ಯಿತಿಯನ್ನು ಕಳೆದುಕೊಳ್ಳು ; ಹದಗೆಡು : ಕಂದಿದಾನನಂ 
ಕದಡಿ ಹಸಂಗೆಟ್ಟಿ ಮನಮಿರೆ. ನಿನಾದ ಪುಟ್ಟಿ ಕರಂ ಶಂಕರಂಗನಳ್ಳಿ ೦3 


೧೦೬); 


ಪಸಗೆಡು, ಹಸಂಗೆಡು, 


ಸಿಡಳು (ನೃಷವಿ. ೯-೧೦೦). ೩, ಕುಗ್ಗು; ಬಾಡು ; ನಿಸ್ತೇಜ 
ಮಾಗು: ಅಲರ ಬಿಚ್ಚ ಣಿಗೆಯಿಂ ಬೀಸೆ 'ವೀಸರಂಬೋಡಂತೆ ಹಸನಂ 
ಹಸಂಗೆಡೆ . . . ಜಿಸುಸುಯ್‌ ಬೀದಿನರಿಯೆ (ಉಾಜಕೇ. ೭೨೯೨ ಎ). 


ಹಸಗೆಡು : ೧. ಬಿಸಿಲೊಳು ತಿಕ್ರನೆ ತಿರುಗಿದ ಕಾರಣ , , . ನಿನ್ನ 


ಸಸಗೆಯ್ಮೆ ೫೪೨೯ ಪಸರ 
ಕೋಮಂಲತನು ಹಸಗೆಟ್ಟು ಬಡಬಡವಾಯ್ತು (ನೇಮಿಸಂ. ೮-೩೨); ಮೇಣ್‌ ಚಿಲ್ವರಳುನಂತೆನ್ನ , ಪಸದನಂಗೈ (ಚಿತ್ರಾಂಗ. ೧೮-೪೯೬). 
ಹಸಗೆಡೆ ಭಾನು ಕಂಪಿಸೆ ಗಾಳಿ ಭಯಂಕರನಾದುದಾಹನಂ (ಹಮ್ಮಾರ. ಪಸದನಗೆಯ್‌: ೨: ಅಲಂಕರಿಸಿಕೊಳ್ಳು ; ಶೃಂಗರಿಸಿ 
೩-೫೦). ೪. ಸೋಲು ; ಪರಾಜಯಗೊಳ್ಳು : ದೇವರ ಶರಹತಿ ಕೊಳ್ಳು : ನೆರಕುಂಕುಮಾಂಗಿ ಮಾಕ್ತಿ ಕಭೂಷದರ್ಪಣಕರೆ ಪಸದನ 


ಗಾಜದೆ ಹಸಗೆಟ್ಟಿ € ಹಂದೆ ಮೃಗಾಕಾರನ ಧರಿಸಿದೆನು (ವೀರೇಚ. ೨-೪೨); 
ಎಸೆವಾಳು ಕುದುರೆ ಗಜಗಳ ನೋಹರದಲಿ ನುಸುಳಲಾಣದೆ ಸವಮಾನ ಹಸ 
ಗೆಟ್ಟು ಮಂದಗತಿಯನೈದಿದನು (ಕಂನವಿ. ೧೭-೨೯). ೫, ಹಾಳಾಗು ; 
ನಾಶವಾಗು; ಕೆಟ್ಟುಹೋಗು : ಅನಗುಣಂಗಳ ಸಂಗದಿಂ ಕುಲಂ 
ಹಸಗೆಟ್ಟ ನಾಮಿಕೆಯರಾದರಲ್ಲದೆ ಸಂಗವಾರ ಕುಲನುಂ ಕೆಡಿಸದು (ಹಣಾ. 
೭-೩); ಹಸಗೆಟ್ಟ ತೆನ್ನೀ ಕಾರ್ಯ (ಸ್ರಭಂಜ. ೨-೧೪೦); ಕಸ ಕೊಳೆ 
ಸೇರಿಕೊಂಡು . . . ಮನೆಸಾಮಾನುಗಳು ಹಸಗೆಡುವುವು (ಗೃಹವಿ, ೧೬೯). 
[ಪಸ್ಮ 4- ಕೆಡು] 

ಪಸಗೆಯ್ಕೆ (ನಾ). ಹಸನಾದ ಕಾರ್ಯ,-ಕೆಲಸ : ಪಸಗೆಯ್ಮೆಯ 
ಚಳಕದೆ ಸಂತಸನಡೆದಂ (ಚಿಕವಿ, ೬-೧೧೫). [ಸಸ್ಮ4ಗೆಯ್ಕೇ( ಎ ಕೈಮೆ,)] 

ಪಸಗೆಯ್ಮೆ ನಾತು (ನಾ). ಹದುಳವಾದ ಮಾತು; ಸವಿಮಾತು: 
ಕೆಲದೊಳ್‌ _ಕೆಕ್ಕರಿಸುತೆ. ಸಲಸಲವುಂ ಪಸಗೆಯ್ಮೆವಾತುಗೊಂಬವೊಲಲ್ಲು, 
(ಚಿಕವಿ. ೬-೧೩೧). [ಸಸಗೆಯ್ಕೆ -- ಮಾತು] 

ಪಸಗೊಳಿಸು, ಹಸಗೊಳಿಸು, ಹಸನುಗೊಳಿಸು (ಕಿ). ಹಸನು 
ಮಾಡು ; ಶುದ್ಧಗೊಳಿಸು ; ಸ್ವಚ್ಛ ಮಾಡು : ಸತ್ಯವಿಗಳುಂ 
ನಿಮ್ಮ ಬಾಲಕನ ತೊದಲ್ನುಡಿ ತಪ್ಪ ತಿದ್ದಿ ಪಸಗೊಳಿಸುವುದೊಲಿದು 
(ನನನೋ. ೧-೧೬); ಬುಧಜನರು ಜರಿಯದೆ . , . ತಿದ್ದಿ ಪಸಗೊಳಿಸ 
ಅಹುದು. (ನನನೋ. ೩೪-೪೫). ಹಸಗೊಳಿಸು: ಕಾಳನ್ನು ಹಸ 
ಗೊಳಿಸಿ ತೆಗೆದಿಟ್ಟಳು (ರೂಢ), ಹೆಸನುಗೊಳಿಸು: ಬಾಳನ್ನು 
-ಹಸನುಗೊಳಿಸಲಿಚ್ಛಿ ಸುವವರು ಮಾತ್ರ. ಅಲ್ಲಿಗೆ ಹೋಗಬಹುದು 
(ಜಗದಾ. ೩೪). [ಪಸ್ಮ ೬ ಕೊಳ್‌ ---ಇಸ್ಫು] 

ಪಸದ “"ಪಸಳದ' ನೋ. 

ಪಸದನ, ಹಸದನ (ನಾ). ೧. ಸಿಂಗರಿಸುವಿಕೆ; ಅಲಂಕಾರ 
ಮಾಡುವಿಕೆ: “ಪಸದನ (ಪಚ್ಚ, ಸಚ್ಚಿ)-ಪ್ರಸಾಧನ -- ಅಲಂಕರಣ, 
ಶೃಂಗರಿಸುನಿಕೆ” (ತದ್ಭ ಕೋ. ೨೫). ಪಿ. ಅಲಂಕಾರ ; ಶೃಂಗಾರ: 
ಎನ್ನೆ ಮದುನೆಯಂದು ಪ್ರಥಮದಿನಸದ ಪಸದನಮನೆನಗೆ ತೋಜಲ್ವೇಟ್ಸಾ 
ಮೆಂದು ಬೇಡಿಡೊಡಾಂ ಪ್ರತಿಜ್ಞೆಯಂ ನೆಆಪಲ್‌ ಬಂದೆಂ (ನಡ್ಡಾರಾ. 
೧೭೬-೧೫); ಮಾಸಿದಂದಮುಂಂ ಪಸದನದಂತೆ' ಕಣ್ಣೆ ಸೆದು ತೋಜಕಿದುದು 
(ಪಂಪಭಾ. ೩-೬೧); ಆಂತಳಾಕೆಯಾ ಪಸದನದೊಳ್‌ ಜಗತ್ತಿ) ತಯೆಚಿತ್ತ 
ವಿಮೋಹನಶಕ್ತಿಯೇಟಿಕ್ಸಿಯಂ (ಚಂದ್ರಪು ೬-೬೬), ೩. ವೇಷ, 
ಭೂಷಣ ಮೊದಲಾದ ಅಲಂಕರಣಸಾಧನ; ಒಡನೆ; ತೊಡವು: 
“ಪಚ್ಚ ಂ ತೊಡವುಂ 'ಪಸದನನೆನಲಾಭರಣಂ”  (ಕವಿಕಂ, ೧೭೮) ; 
ನಿನಗಾಸ್ತ ಮಾದ ಪಸದನಮನಮೂಲ್ಯಮಪ್ಪ ವಸ್ತು ವನೊಂದು ' ಪುಸ್ತಕ 
ದೊಳ್‌ ಮಡಗಿಟ್ಟಿ ನೆಂದು ಪೇಟ್ಸು ಲೋಕಾಂತರಿತನಾದ೦ (ಸಂಚತಂ, 
೧೯೨-೨೧) ; ಪಸದನದೆ ಕೋಮಳೆ ಸೊಗಯಿಸಿದಳ (ಪುಷ್ಪಪು. ೫-೯೬). 
ಹಸದನ: ೧. ಪ್ರಸಾಧನ, ಹಸದನ (ಶಬ್ಮಾನು. ೧೬೦ ಪ್ರಯೋ). 

[-ಆಸಂ. ಪ್ರಸಾಧನ./ಪ್ರಾ. ಪಸಾಹಣ] 

ಫಸದನಂಗೆಯ್‌, ಪಸದನಂಗೈ, ಸಸದನಗೆಯ್‌, ಸಸದನಗೈ 
(ಕ್ರಿ). ೧. ಅಲಂಕರಿಸು; ಶೃಂಗಾರ ಮಾಡು: ದಿವ್ಯಾಭರಣ 
ಭೂಸಣಂಗಳಿಂ ಪಸದನಂಗೆಯ್ಯ ಲ್ಲಿ (ಜಗವಿ. ೧೪-೧೧೩ ವ); ತಮ್ಮ ಪರಿಕರ್ಮ 
ಕೌಶಲಮಂ ಮೆಜಕಿದು ಸೆಅಕಿಯೆ ಪಸದನಂಗೆಯ್ಯ (ವರ್ಧಪು. ೬-೯ ವು; 
ವಸುಧೆಯಂ  ಪಾದಾಬ್ದ ರಾಗನುಗುರ್ವೆಳ್ಳು ಗಳ್‌  ಪಸದನಂಗೆಯ್ಯೊ 
(ಚಿಬಷೆ. ಪಸದನಂಗೈ : ೧. ಪೆಣ್ತನಕೆ ತಗುನಂತೆ 


೫-೧೨). 


25 


30 


35 


40 


45 


ಗೆಯ್ಯೂತೆಳ್ತ ದು ಕರಮೆಸೆದಳು ಪೂರ್ಣಶಶಿಯ ತಾರಾಳಿಯ ಧರಿಸಿದ 
ಸಂಜೆನೆಣ್ಣೆ ಬಂತೆ (ತ್ರಿಭುತ. ೧೧-೭೧). ಪಸದನಗೈ : ೨. ಮೋಹನ 
ವಾಂತು  ಲಕ್ಷಣಂಬೆತ್ತು ಪಸದನಗೈದು ಕಡುಸೊಬಗಿನಿಂ ಮಂಡಿಸುವ 
ಲಲಿತಾಂಗಮಂ . . . ಕಂಡುಕಂಡೈದೆ ಮನದಣಿಯದದಣಂತೆ ತಾನುಂ 
ಚಿತ್ರವಾಗಿರ್ದನೈ (ಸಾಳ್ವಭಾ, ೨೪-೧೧). [ಪಸದನ--ಕೆಯ್‌] 

ಸಸದನಂಗೈ “ಪಸದನಂಗೆಯ್‌' ನೋ. 

ಸಸದನಂಗೊಳ (ಕ್ರಿ). ಅಲಂಕಾರವನ್ನು ಮಾಡಿಕೊಳ್ಳು ; 
ಶೃಂಗರಿಸಿಕೊಳ್ಳು 2 ನೆಚಕೆಯೆ ತೊಟ್ಟುಟ್ಟು ಸಸದನಂಗೊಂಡಿರ 
ದೇವಗಣಿಕೆಯರನೆ. ಪೋಲ್ಡಯ್ನೂ ರ್ವರರಸಿಯರ್‌ (ನಡ್ಡಾರಾ. ೮೧-೬); 
ಚಕ್ರಧರ ಜಲಕ್ರ್ರೀಡಾಪ್ಟಾರಂಭಮಂ ಕಂಡು ನೀರಾಟಕ್ಕೆ ತಳ್ಳ ಪಸದನಂ 
ಗೊಂಡು ತಂಡತಂಡದಿಂ ಪುಗುವಾಗಳ್‌ (ಆನಿಪು. ೧೧-೧೩೬ ನ); 
ನಿನಗತಳ್ಳಾನಂದಂ ಮಾಡುವೆನೆಂಬೀ 'ಸೆನದಿಂಡೆಸೆಯೆ ಪಸದನಂಗೊಂಡಿರ್ದೆಂ 
(ಪಂಚತಂ. ೭೭-೮); ಪಸದನಂಗೊಂಡು ನಿಜೇಶನಲ್ಲಿಗೆ ನಂದು (ನೇಮಿಪು. 

[ಪಸದನ ಕೊಳ್‌] 

ಪಸದನಂಗೊಳಿಸು, ಪಸದನಗೊಳಿಸು (ಕ್ರಿ). ಅಲಂಕಾರ ಮಾಡು; 
ಶೃಂಗರಿಸು : ಪ್ರಸಾಧನಶಾಲೆಯೊಳ್‌ ಸ್ವಯಂಪ್ರ ಭೆಯೆನಾನೆ ಸಸದನಂ 
ಗೊಳಿಸುತ್ತು ಮಿರ್ದು (ಆದಿಪು. ೪-೧೧ ನ); ತರಿಸಿ ಬೊಂಬೆಯನೊಂದಂ. 
೬» ನೆಜಕಿಯೆ ಪಸದನಂಗೊಳಿಸಿ (ಧರ್ಮಾಮೃ. ೩-೧೦); ಪಿನಾಕಿಯ 
ಮನೋರಥಮಂ ಪುಣ್ಯಫಲದಿಂ ಪಸದನಂಗೊಳಿಸುವಂತೆ[ನಾ ೫96. ಗೊಳ್ಳಂತೆ] 
೬.೬ ೬ ಶರ್ವಾಣಿಗೆ ಶೃಂಗಾರಂಗೆಯನ್ನು (ಗರಿಕ. ೫-೭೬ ವ); ಅಂಗಜನ 
ಬಾಣವನೆ ಮಸೆದೊಪ್ಪನಿಟ್ಟಂತೆ ಕಂಗೆಡ್ಡ ಮಾದ ಕಾಂತೆಯನೆಯ್ದೆ 
ಪಸದನಂಗೊಳಿಸಿ (ಸಾಳ್ವಭಾ. ೨೬-೪). ಹೆಸದನಗೊಳಿಸು : ವಸ್ತ್ರಾ 
ಭರಣ ಕುಸುಮಸುಗಂಧದಿಂ ಪಸದನಗೊಳಿಸಿ (ಸಾಳ್ವಭಾ. ೩೩-೯೦) ; 
ಜವದಿ ಪಸದನಗೊಳಿಸು (ಬಿಗಾಳಿ, ೯೫). [ಪಸದನಂಗೊಳ್‌-.--ಇಸ್ಕು] 

ಪಸದನಂಬಡೆ (ಕ್ರಿ). ೧. ಅಲಂಕಾರವನ್ನು ಹೊಂದು ; ಶೃಂಗಾರ 
ಗೊಳ್ಳು : ಪೊಸ ಗಂಧಸಿಂಧುರಂಗಳಂ ಬಂಧುರನೆನೆ ಪಿಂಗಡೆ ಸಿಂಗರಿಸಿ 
ಗಜಾರೋಹೆಕರ್‌ ಪಸದನಂಬಡೆದೇಜ್‌  (ರಉಜಕೀ. ೧೩-೬೫ ವ). 
೨. ಅಲಂಕಾರವಾಗು ; ಶೃಂಗಾರವಾಗು : ವಸುಭೆಗೆ ಬಿಸನಂದ 
ಮನೀವ ಪಸದನಂಬಡೆದ ಪೊಸ ಪಸುರ್ವಂದರೊಸಗೆ ಮಿಗೆ ಮಿಸುಗು 
ತ್ತಿ ದರ್ದಿದರಿ (ರಇಜಶೇ. ೮-೫ ನ). [ಹಸದನ ಪಡೆ,] 

ಪಸದನಗೆಯೆ್‌ “"ಪಸದನಂಗೆಯ್‌' ನೋ. 

ಪಸದನಗೈ “ಪಸದನಂಗೆಯ್‌' ನೋ, 

ಪಸದನಗೊಳಿಸು "ಸಸದನಂಗೊಳಿಸು» ನೋ. 

ಪಸನು 'ಪಸ್ಮ' ನೋ. 

ಪಸಯಿತ *ಪಸಾಯ್ತ' ನೋ. 

ಪಸರ್‌, ನಸರು, ಹೆಸರು, (ಕ್ರಿ). ಹರಡು ; ವ್ಯಾಪಿಸು; ಹಬ್ಬು: 
ಪಸರ್ಪಂ, ಪಸರ್ವಂ ; ಪಸರ್ಪಿನಂ, ಪಸರ್ನಿನಂ (ಶಬ್ದೂನು. ೫೧೧ ಪ್ರಯೋ). 
ಪೆಸರು: ಕಣ್ಣಿನಿಂದ ಉಂಡ ಅಮೃತ ಮುಖದಲ್ಲಿ ಪಸರುವುದು 
(ಬಾಬಲ. ೮೨) ; ಒತ್ತ ಖರಡಿನಲ್ಲಿ ಪಸರದೆ, ಮಸಿ ಇಂಗುವಂತೆ, ಶ್ಯಾಮ 
ರಾಯನ ಪ್ರಕರಣದ ಹಕೀಕತ್ತನ್ನು ಖಾದರ ಹಕ್ಕಿಸಿಕೊಂಡ (ವೀಸಹ. 

ಹಸರು : ಆಗ ಎಳೆಬಿಸಿಲು ಹಿತನಾಗಿ ಸೊಂಪಾಗಿ 

ಹಸರುತ್ತಿತ್ತು (ಒಡ್ಡಿಉ. ೨). [ಪಸರ] 


ಪಸರ, ಹಸರ (ನಾ). ೧. ಹರಡುವಿಕೆ; ವ್ಯಾಪ್ತಿ; ವಿಸ್ತರಣ: 


೧-೧೩೧ ನ). 


1, ೧೩೨). 


ಪಸರಂಗೆಯ*್‌ 


“ಪಸರ (ಪ್ರಸಾರ)-ಪ್ರಸರ - ವಿಸ್ತ ರಣೆ” (ತ ಕೋ. 
ಕೆಂಪು ಬಾಳೆಯ ಪಸುರ್ಪ . . 


೨೫): ಅಸುಗೆಯ 
. ಸುತ್ತಲುಂ ಪಸರಿಸಿ ಸರ್ವಿ ಮಾಣಿಕದ 
ಸಜ್ಜೆಯ. ಪೊನ್ನ ಬೆಳ್ಳಿಯಾ ಸಸರದ ಚಿಲ್ವನಿಮ್ಮಡಿಸೆ (ಪುಸ್ಪಪು. 
೯-೩೦). ೨. ಗುಂಪು; ಸಮೂಹ: ೬ಬಂಬಲ್‌, , . ಪಸರಂ 
« ಗೊಂದಣಿ , (ಉಂದಲ್‌)--ಈ ೪೦ ಸಮೂಹಂಗ? (ಕಶಸಾ. 
೫೬-೨೨೨); ಕೆಡೆದೆ ರುಂಲ್ಲರಿಗಳ , , , ಕಡಿಯ ರಚನೆಯ ರಾಶಿ 
ಯಮುನಂಗಡಿಯೆ ಪಸರವಿದೆನಲು ನುಳಕಿದುದು ಕೂಡೆ ರಣಭೂನಿಂ 
(ಕುನ್ಯಾಕ. ೧೫-೩೦) ; ಮೂಢಜನದ ಸಸರದ ಮುಂಡೆ ಕಬ್ಬನನೋದಿ 
ಪೇಳ್ವವ ರಸಿಕನೆ (ನರ್ಧಚ. ೧-೨೧). ೩ ವಸ್ತುಗಳನ್ನು ಮಾರಾಟ 
ಕೈಡುವ ಸ್ಥಳ; ಅಂಗಡಿ: "ಸಸರ-ಪ್ರಸರ -. ಸಮೂಹ, ಅಂಗಡಿ? 
(ತದ್ಭ ಕೋ. ೨೫) ; ಪಂಚರತುನದೊಳೆ . ನೆಜಕಿದ ಪಸರದಿಂ 'ತೋರಣಂ 
ಗಳಿೊಳೆ. ತೊಡರ್ದ ತಿಸರದಿಂ ನೆಜಕಯೆ ಸೊಗಯಿಪಾ 'ಯೀಕಚಕ್ರ ಮಂ 
ಮೆಚ್ಚಿ ದಂ ಹರಿಗಂ (ಸಂಪಭಾ, ೩-೨೨); ಸಕಲರತ್ಸಂಗಳ ಪಸರದಿನಸೆದು 
ವಲ್ಲಿ ವಿಪಣಿಪದಂಗಳ್‌ (ಕಾದಂಪೂ, ೨೯೩); ಸೊಗಯಿಸಿದುದು ತೊಳಪ 
ಕಂಚುಗಾರ ಪಸರಂ (0ಜಕೀ,-೨-೧೦೨). ೪. ಅಂಗಡಿಯ ಸರಕು; 
ಎಸೆದ. ಬಹುರತ್ನರಾಶಿಯ ಸಸರಂಗಳಿನದಜಿ ಬೀದಿಗಳ್‌ ಪಲವುಂ ರಂಜಿಸಿ 
ತೋರ್ಕುಂ (ಸಂಚತಂ, ೧೪-೧೦); ಸೋಂಬನಂಗಡಿಯಂತೆ ಪಸರಮಿ ಲ್ಲದೆ 
(ಧರ್ಮಾಮೃ, ೨-೧೫೫) ; ಮೊಸರು ಇಲ್ಲದ ಊಟ ಪಸರವಿಲ್ಲದ ಹರದ 
(ಸರ್ನಜ್ಞ- ೧೦೧೬). ೫. ತೋರ್ಕೆ; ಪ್ರಕಾಶ : ಸಚರಾಚರೆಂಗಳು 
ಪಸರಕ್ಕೆ ಬ್ರಾರದಂದು . . . ಅನು ನೀನು ಇಲ್ಲದಂದು ಅಂದೇನೊ 
ಇಂದೇನೊ (ಆದನು ೧-೧). ೬. ಸಂಭಾವನೆ; ಉಡುಗೊರೆ; 
ಕಾಣಿಕೆ: ಉಪಹಾರಮೆನಲ್‌ ಪಸರಂ” (ಭಾರಿ. ೬೨). ೭. ಸುಲಭ 
ವಾದುದು ; ಹಗುರವಾದುದು : ಏಂ ಪಸರಮೇ ಕರ್ಮಾಸುಹೃ 
ಪೃಂಜನೆಂ (ವರ್ಥಪು. ೧೦-೪೧). ೮. ಸಲಿಗೆ; ಸದರ: "ಪಸರಂ 
ಗೊಡು' ಷರಾ. ೯. ಅವಕಾಶ; ಆಸ್ಪದ: "ಪಸರಂಬಡೆ' 
ಪರಾ, ೧೦. ಆಶ್ರಯ ; ನೆಲೆ: ಗಾಂಗೇಯ ನುಡಿಯೊಳವಸರಮಂ 
ಪಸರಮಂ ಪಡೆಯದೆ (ಪಂಪಭಾ. ೧-೭೫ 5); “ಪಸರಮಂ- ಸಲಿಗೆ 
ಯನ್ನು? (ಸಂಪದೀ, ೨೮). ಹಸರೆ: ೧. ಹಸರದ ಪಸರದ ಭಕ್ತಿಯ 
ಪಸರಿಸಿ 'ನಾವು ಗುರುವೆಂಬಿರಿ (ಚನ್ನನ. ಕ. ೫೨೮-೧೧೩೨); ಕಣ್ಣೆಸೆದನು 
ಬೆತ್ತ ದಡವಿಯ ಹಸರದೊಳಗೆ ಹೊಕ್ಕು ಹೊಡಕರಿಸುವ ಸಿಂಗಸಿಸುವಿನಂತಾ 
ನೀರರಾಮ (ಕುರಾಸಾಂ. ೪೩-೬೯); 'ಅನುಮಂದರಸ್ಥ್ಯಾಯಿಕಾಪಂಚಮದಿಂದ 
ತಾರಸ್ಮ್ಯಾಯಾಸಂಚಮದ ತನಕ ಆದರ ಹಸರವಿತ್ತು (ಸಂಗೀತ, ೪೫). 
೨* ಆ ಮಾದ್ರೇಶನಂಬಿನ ಹಸರವನು ಹರೆಗಡಿವನರ್ಜುನನಗಣಿತಾಸ್ತ್ರ, ದಲಿ 
(ಕುನ್ಯಾಶ, ೨-೪೯) ; ಗಿಡಗಿಡದ ಬುಡದಲ್ಲಿ ತರಗೆಲೆಯ ಹಸರ (ಕರುಶ್ರಾ- 
೪೧-೧೯). ೩. ಆ ಊರ ಹಸರದ ಸುಂಕನಂ ಆಚನ್ಮ್ವಾರ್ಕವಾಗಿ 
ನಡೆವನ್ನಾಗಿ . . , ಬಿಟ್ಟ ಧರ್ಮ (ಮೈಲರಿ, ೧೯೨೮, ೫೬-೨; 1380); 
ಹೇಮನೇದಿಯ ವಿವಿಧ ರತ್ನಾವಳಿಯ ಹಸರದಲಿ ಆ ಮುಹಾಪುರನೆಸೆದುದು 
(ಕುಮ್ಯಾಆ. ೧೮-೧೧) ; ಕಾಲಗತಿ ಬದಲಿಸಿದಂತೆ , . , ಹಸರದ ಇನ್ನಿ ತರ 
ಒಡವೆಗಳ ಮೇಲೂ ಅವರಿಗೆ ನೋಹ ಬೆಳೆಯಿತು (ಕುಡಿಕೂ, ೩೦). 
೧೦. ಅದನೇನೆಂದಸೆಂ ಹೇಸಿಕೆಯ ಹ[ನಾಕಾಂ.ಪ]ಸರಮಂ (ಪಿಂಡೋರ. 
ಹ. ೫೦೫-೯) ; ವೈಶಿಕದ ಹರನರಿ ಹುಸಿಯಹ [ಪಾಂಾಂ.ಪ]ಸರ ಕೃತಕದ 
ಕೇರಿ-. . . ಎಂದೆನಿಸ ಸೂಳೆಗೇರಿಯೆ ಹೊಕ್ಕ ನಾದಯ್ಯನು Me 
೨-೧೮). [ಕ ಪ್ರಾ. ಪಸರ./ಸೆಂ. ಪ್ರಸರ] 
ಪಸರಂಗೆಯ* (ಕ್ರಿ). ವಿಸ್ತಾರಗೊಳಿಸು; ಹರಡು: ರಸ 
ಭಾವಾಭಿನಯಂಗಳಂ. ಭುಜಲತಾಭ್ರೂ; ಚಾಪನೇತ್ರೋತ್ಸ ಲಪೃಸರಂಗಳ 


ಶ್ರೋತೃ ಅಪ್ರ 
ಸಸರಂಗೆಯರ್ನುತ್ತಿರೆ (ಆದಿಪು. ೭-೧೨೩); ಗಂಧೇಭಚರ್ಮಂಗಳಂ ಪಸರಂ 


೫೪೩೦ 


2: 


40 


45 


ಪಷೆಸರಾಯ 
ಗೆಯ್ದನೊ ಶಂಭು (ಸಂಸಭಾ, ೪-೪೯)... [ಪಸರೆ--ಕೆಯರ್‌,] 
ಸಸರಂಗೊಡು (ಕ್ರಿ). ಸಲಿಗೆಯನ್ನು ಕೊಡು; ಸದರವನ್ನು 


ನೀಡು : ಇವಂದಿರ್ಗೆ ಸಸರಂಗೊಟ್ಟಿ ನಪ್ಪೊಡೆ ಮುನ್ನಿನಂತುರ್ಕಿ ಕಿಡುವರ್ಥ 
ಬಾಟ್ವಿನ್ನನಿಂದ್ರಿಯಾಳಿಗೆ ಸಸರಂಗೊಟ್ಟು ೦ 
ನೆಯ್ಕೆಚ್ಚಿ ದವೋಲುಟ್ಟು ೦ಡುಂ ನಿದ್ದೆಗೆಯ್ನು ಸಂಖನುಂ ಪಡೆಯಾ 
(ಶಾಂತಿಪು. ೮-೧೩೪); ಅನಿವಂದಿರನಾದರಿಸಿ. ಸಸರಂಗೊಟ್ಟಿ ನನ್ಪ ಡೆನಗೆ ಸುಸೆರ 
ಮಾಗಿ ಬೆಸಕೆಯ್ಯಲಜಕಿಯರ್‌ (ಸುಕುಮಾ. ೨-೫೨ ವ). [ಪಸರ + ಕೊಡು] 
ಸಸರಂಗೊಳ್‌ (ಕ್ರಿ). ಇ ಪಸರಂಬಡೆ ೧: ಬಿಸುಸುಯ್ಕಂ ನಸುಗಂದಿ 
' ಬಾಡಿದಧರಂ ಕಣ್ಣೀರ ಬಾನಲ್ಲಳಿಂ ಬಸಿನಾಸ್ಯಂ ತಳಗಯ್ಯ ಪಜ್ಞೆ ಪಸರಂ 
ಗೊಂಡಿರ್ದ ಗಂಡಸ್ಥ್ಯ! ಳಂ... ಹಿಸುಣಾಡಿತ್ತಸಮಾಸ್ತ್ರ ನಸ್ತ್ಯ ಹತಿಯಂ 
ತತ್ಗಾ ಸ್ಯನಿಂನೀರೂಸಕಂ ಹಃ ೪-೧೪೩). [ಪಸರ 4 ಕೊಳ್ಳ] 
ಸಸರಂಬಣೆ (ಕ್ರಿ). ೧. ವಿಸ್ತಾರವನ್ನು ಹೊಂದು; ಹರವಾಗು : 
" ಪಲ್ಲವಪ್ರಸರದೊಳೆಯ್ಲೆ ಕಣ್ಣ ಪಸರಂಬಡೆಜೊಪ್ಪು ನ ಕೆಂಪು (ಆದಿಪು. 
೧-೬೬) ; ಪಥಿಕಜನ! ನಿ ಕಣ್ಣಂ ಮನಕ್ಕ ೦ ಪಸರಂಬಡೆದು ನೆ ಸೊಗ 
ಯಿಂಸುನ ತರಸಸಟರುಹುಕಕುಗಳೂೂ (ಶಾಂತಿಪು, ೧-೫೬ ನ); 
ಪುಟ್ಟ ಸಿದಂ ಪುಸಿನಡೆಯಂ ಕಡು ಮೆಣಕಿದಿರೆ. ಸಸರಂಬಡೆದಾನೆ ಕುದುರೆ 
ತೇರಾಳ್ಗ ಳುನುಂ (ಕಟ್ಟಾ. ೨೪೯). ೨. ಸಲುಗೆಯನ್ನು ಪಡೆ ; 
ಸದರನನ್ನು ಹೊಂದು : ಅನಂದಿರ್ಸಸರಂಬಡೆದು ತಂತಮ್ಮ ಕಲಿತ 
ರೂಪ ಶೌರ್ಯ ವಿಭನಂಗಳಂ ವಾಚಾಲರಾಗಿ ಬಣ್ಣಿ ಸುತ್ತ ಮಿರೆ (ಕಾದಂಉ, 
೨೬೨) ; ಸೂರ್ಯಮಿತ್ರನಾತನ ಪಸರಂಬಡೆದು . . . ಪೊಗಟ್ದು 
(ಸುಕುಮಾ, ೩-೭ ವ), ೩. ಅವಕಾಶವನ್ನು ನಡೆ; ಅನುಕೂಲತೆ 
ಯನ್ನು ಹೊಂದು : ಮೆಯ್ಯುನಾಗಳಾಲಸಲೆಂದು ಪಟ್ಟಿರ್ಡ ಗರ್ಭೇಶ್ವರಿ 
ಯುಲ್ಲಿಗೆ ದೂತನನಟ್ಟಿ ಪಸರಂಬಡೆಯದೆ (ಶಾಂತಿಪು. ೮-೮೩ ವ). 
[ಪಸರ 4 ಪಡೆ] 
ಪಸರಂಜೆಣು (ಕ್ರಿ). ೧. ವಿಸ್ತಾರವನ್ನು ಹೊಕಿದು; ಹರಡಿ 
ಕೊಳ್ಳು ; ವ್ಯಾಪಿಸು: ಪಸರಂಚೆತ್ತೆತ್ತ ಲುಂ ಬೇರ್ನ್ವರಿದು ಬೆಳೆದು 
ಶಾಖಾನುಶಾಖಾಳಿ ನೀಳ್ಡಿಣ್ಣೆಸೆಗಂ ತಳುತೊಪ್ಪೆ (ಎಕ. ೪, ಬೇಲೂರು. 
೧೭-೨೬ ; 1136) ; ಮಂಗಳೋತ್ತಾ ನಗಾನಂ ಪಸರಂಚೆತ್ತೆತ್ತ ವುಂಣ್ಮೂ 
ತ್ತಿರೆ ಪರಿಣಯ ಮಂ ಮಾಡಿದಂ (ನೇಮಿಪು. ೮-೩೫), ೨. ಅತಿಶಯ 
ವಾಗು ; ಹೆಚ್ಚಾಗು: ಸೋಗೆಯಂ ನೂಲ ತೊಂಗಲ್ಲೆಸೆಯಂ ಕರ್ಣ 
ಕೆನ್ನೆಯೆಂ ಭ್ರೂಲತಿಕೆಗಳುರಮಂ ಸಂಚಳತ್ತಾರಹಾರಂ ಸಸರಂಬೆತ್ತೆತ್ತ 
ಮೋರಂತಲೆಯೆಂ ಭರತನಂ ನೋಡಲೈತಂದಳೊರ್ವಳ್‌ (ಆವಿಪು. ೧೧-೧೬); 
ಪಾಂಡುನುಹಿಸಂ ತಜ್ಞಾತಕರ್ನೋತ್ಸನಂ ' ಪಸರಂಬೆತ್ತಿಕೆ ಮಾಡಿ 
(ಸೇಮಿಪು. ೩-೫೬); ಪಸರಂಬೆತ್ತಳಿ ಪಾಜಕ ಪಲ್ಲವಚರೇಂದ್ರಂಗಳ್ಳಅ೨೦ 
ಪೊಂಗಳಂ ಮೊನೆಯ ಧರನೀಯನೆ (ವೃಷನಿ. ೮-೩೫), [ಪಸರ-/ ಪೇಂಂ,] 
ಪಸರಣ, ಹಸರಣೆ (ನಾ). ಹರಡುವಿಕೆ; ವ್ಯಾಫಿಸುವಿಕೆ: ಜೀವಪ್ರಸರ 
ವಿದ್ಗುಡು ದಂ1ಖಸೌಖ್ಯದ ತಾರತಮತೆಯಲಿ ಉಸುರ ಪಸರಣನಿಲ್ಲದೆನ್ನು 
ಬ್ಬಸದ ಭೀತಿಯ ಬೇಗೆ. ಮಿಗೆ ದಾಹಿಸುವುದೈ (ಕುನ್ಯಾಸ, ೧೪-೧೨೮). 
ಹಸರಣೆ : ನಿಪ್ಪಸರದಿಸುಗೆಯ ನಿಶಿತ ಬಾಣಾವಳಿಯ ಬೆಂಬಳಿಯ 
ಬಿಸಿಲುಜೋಜದ ಬೆಳಗುಗಳ ಹೊಂಬೆಸನ ಹಿಳುಕಿನ ನನಿಲ ಗಣಗಳ 
ಹಸರಣೆಯ ಹನ್ಮನ್ಮಗೆಯಲಿನ್ಮಿಗಿಲಾಯನ್ತ್ನು. ರಣರಭಸ. (ಕೊರರಾ, 
೬-೪೪-೨೬). [<ಪ್ರಾ. ಪಸರಣ, /ಸಂ. ಪ್ರಸರಣ] 
ಪಸರಾಯ (ನಾ). ಅಂಗಡಿಯ ಮೇಲೆ ಹಾಕುವ ಒಂದು ಬಗೆಯ 
ತೆರಿಗೆ: ರಾಮಗಿರಿಯ ಪಸಿಗೆ ಪಸರಾಯವನು ಯತಾ ಮರಿಯಾದೆಯಲು 
ಧರ್ಮ್ಮಗಾರಿಯವನು. ನಡಸವರು (ಎಕ, 21, ಹೊಳಲೈ. ೬೫-೧೭; 
14052). [ಪಸರ 4 ಆಯ್ಕ] 


(ನಡ್ಡಾ, ೩-೧೫); 


ಪಸರಾಯಿ 
ಪಸರಾಯಿ (ನಾ). - ಸಸರಾಯ : (ಖೈಗೆಜಿ, 1೪, ೬೮೨). 
[-: ಹಸಯ] 
ಪಸರಿಕೆ, ಹಸರಿಕೆ (ನಾ). ೧ ಎ ಪಸರಣ: ಪರಿಮಳದ ಪಸರಿಕೆಯ 
ಕುಸುಮೋತ್ಕರದ ನಸುಮಿಡಿಗಾಯಿ . « . ಭೂಜದಿನೆಸೆದುದುದ್ಯಾನ 


(ತೊಲ. ೧-೯-೧೨). ೨. ಸಮಾಚಾರ; ಸುದ್ದಿ; ವಾರ್ತೆ: 
ಲೋಸಿಸದೆ ಸೂಚಿಸಲುವೇಳ್ಳನೆ ತಾಪದಿಂ ಮಗುಳಲ್ಲಿಗ್ಸೈ ತಂದಿ! ಪಸರಿಕೆಯ. 
ನರುಹೆ ಮುನಿ ಮರುಗುತ್ತ. ಳಜೆಂದೆ (ಕುನೇನು. ೩೨ pA ಹಸರಿಕೆ: 
೧. ಕಲ್ಮಾಣವಿಭನದಿನೆಸೆದುದಾ ಮಣಿಮಯವಿನಾಹದ ವಸತಿ ಮುತ್ತಿನ 
ಚ ಕದಲಿ ವಿಮುಲಾಂಕುರಾರ್ಪಣದ ಹಸರಿಕೆಯಲಿ (ತೊರಂಾ. ೧-೧೬-೩೬); 
ಕೊರಗಿದಾನನದೊಸರ್ವ ನಯನೋದಕದ ಸುಯಿಲಿನ ಹಸರಿಕೆಯಲೈ ತಂದ 
ರಿರುಳು ದಶಾಸ್ತ್ರನರಮನೆಗೆ (ತರಂ. ೬-೧೨-೧). 
[ಸಸರ --.-ಇಕೆ] 

ಪಸರಿಗ್ರ, ಹಸರಿಗ (ನಾ). ೧.. ಹರಡುವವನು; ಪ್ರಸಾರ 
ಮಾಡುವವನು : ಸೊಕ್ಕಂ ಕಿಸುರಳಿಸಂ ಪಿಸುಣ ಪಸರಿಗಂ ನೃಪಸಭೆಯಂ 
(ಪಂರಾಮಾ, ೨. ಅಂಗಡಿಕಾರ : ಸಸರಿಗನ ನೋಂಸಿನಿಂದ 
ಮಾರುತನು ರಾಯನ ನಗರದಲಿ ತಾ ಕಾರ್‌, (ಕುಸಲ. ನ 
ಹೆಸರಿಗ: ೩. ಪ್ರದರ್ಶನಕಾರ : ಬಸನನಾದೊಡೆಯಿಂದ್ರಜಾಲ 
ಹಸರಿಗಗೆ ನುರುಳಾದಸಾತನ ಗಸಣಿ ಗಳ ಕಬ್ಬು ಜಂಗಮ 
ಸ್ತೋಮ (ಪ್ರೈಭುಲೀ. ೨೩-೯). [ಪಸರ---ಇಗ] 

ಪಸರಿಸು ಹಸರಿಸು (ಕ್ರಿ). ೧. ವಿಸ್ತಾರವಾಗು; ವ್ಯಾಪಿಸು ; 
ಹೆರಡಿಕೊಳ್ಳು : [ಸುರಸತಿ]ಯ ಕಾಲ್ವಿಡಿವಂದಮಸಃ ಸಿದವು ಸಸರಿಪಿನ 
ಕರಣಂಗಳ (ಪಂಪಭಾ. ೧೨-೧೦೮); ಕಣ್ಗಳ ರುಚಿ ದೆಸೆದೆಸೆಗೆ ಪಸರಿಸಿರೆ 
(ಪುಷ ಪು. ೨-೧೮) ; ವಿಂಂಚಿನ ಕುಡಿವೆಳಗ ದೆಸೆದೆಸೆಗೆ ಪಸರಿಸುತಡಸಿ 
ಬಂದುದು ಚಾಪವಾ ರಘುಭೂಪನಿದ್ದೆ! ಡೆಗೆ (ತೊರರಾ. ೩-೬-೫೦). 
೨. ಹರಡು; ಹಬ್ಬಿಸು; ವ್ಯಾಪಿ: ಹಿಸುವಂತೆ ಮಾಡು: ತನ್ನ 
ಪಾಂಡಿತ್ಯದ ಇ. ಪಸರಿಸಿ ತಾಯ್ತಂದೆಗಂ ಸಂತೋಸಂ ಮಾಡಿ 
(ನಡ್ಡಾರಾ. ೩. ಅಧಿಕವಾಗು; ಹೆಚ್ಚಾಗು: ಸಿರಿ 
ತುಳ್ಳಿ ಸಂತಸಂ ಪಸರಿಸೆ (ಅರ್ಥನೇ. ೧-೬೦); ಅರಮನೆಯೊಳಗೆ ಪಸರಿಸಿ 
ತತುಳಶೋಕದ ಜಲಧಿ (ಕುವ್ಯಾಜ್ರೋ. ೭-೮); ಆತನ ಕರುಣನೆನ್ನಲಿ 
ಸಸರಿಸಿದೊಡದು ಲೇಸು (ನಳಚ. ೩-೪೨). ೪. ಅಧಿಕಗೊಳಿಸು; 
ಹೆಚ್ಚುಮಾಡು : ಒಸೆದಿಂಬನೆ ಪಸರಿಸಿ ಕುಡಲಿರ್ದೆಂ ಜನೇಶನಿಂತೇಕೆ 
ಕಬಿಂದು ಪೋದನೋ ಪೇಟುಂ (ಕಮಾ. ೨-೩೩). ೫. ಬಿಚ್ಚಿ 
ಹರಡು--ಹರಹು : ವಿಷಯವೆಂಬ ಹಸುರನೆನ್ನ ಮುಂದೆ ತಂದು 
ಪಸರಿಸಿದೆಯಯ್ಯಾ (ಬಸನ. ೫೧); ಪರದಂ ಮಾಜುವ ಬಂಡಮಂ 
ಪಸರಿಸದೊಡಂ ಭವ್ಯಂ ಕರ್ಮಮಂ ಕೆಡಿಸುವ ಮುಹಾವ್ರತಮಂ ತನ್ನೊಳ್ಬಸ 
ರಿಸಡೊಡಂ ಆತಂಗೆ ಪಣಮಾಗದು ಈತಂಗೆ ಗುಣಮಾಗದು (ಜೀನಸಂ, 
೮೧೨೬) ; ನಾರ ಸೀರೆಯಂ ಪಸರಿಪ ಕಂದಮೂಲಫಲನುಂ ತರೆ ಪೋಸ 

. ಮುನಿಮುಖ್ಯಕುಮಾರಸಮೂಹನಮೊಪ್ಪುಗುಂ (ಗಿರಿಕ. ೧-೬೪). 

೬. ಅಗಲವಾಗಿಸು ; ಹಿಗ್ಗಲಿಸು: ಸುಟ್ಟು ಕಾಯಿಗಳ ನಡುನೆ 
ಸೀಳಿ ಪಸರಿಸಿಯಂಪ್ಪ ನಿಟ್ಟು (ಸೂಸಶಾ, ೪-೨೪). ೭. ಕೈಗೊಳ್ಳು; 
ಆಚರಿಸು ; ಪಾಲಿಸು : ಜೀವಗಳ್ಳ ರ ದೇವ ಪಸರಿಸಿದನು ಸಲಾಯ ನನ 
(ಕುವ್ಯಾಕೆ. ೪-೮). ಲೆ. ಉಂಟಾಗು : ಮನಕ್ಕೆ ವಿಸ್ಮಯಂ, ಪಸರಿಸೆ 
(ಸುಕುಮಾ. ೧೦-೫).  ಹೆಸರಿಸು: ೧. by ೈಸ್ಟ್ರಿಯೆಲ್ಲವ ತುಂಬಿ 
ಹಸರಿಸುವ ನಿಸ್ಸೀಮ ಸದ್ಭಾ ವ (ನುಲಿವೀ. ೫೨-೫) ; ಉಸಿರು ಹಸರಿಸಲಿ 
ಕವ್ಮೂಲರ ನೀಳೆಸಳಿನಲಿ ! ಗಾ ೫೯-೪). ೨. ಬಲೆಯ ಹಸರಿಸುವ 
ಸೊಪ್ಪು ಳವನಾಲಿಸುವ ... ಪುಳಿಂದರು ಕಂಡರಂದೊಂದು ಸೊಕ್ಕಿದೆಕ್ಕಲನ 


೩-೧೯). 


೭೪-೨೦). 


೫೪೩೧ 


5 


35 


40 


45 


ಪಸಲೆ 


(ಹಚಕಾ, ೬-೨); ಮಣ್ಣಿ ನಾನೆಯ ನಿಲಿಸಿ ಹಗ್ಗವ ಹಣ್ಣಿ ಹಸರಿಸಿ 
ಮುಚ್ಚಿದರೆ. ಕರಿ ಹೆಣ್ಣ ನಪ್ಪು ಪೆನೆಂದು ಬಂದಾ ಕುಳಿಯ ಬೀಳ್ವಂತೆ 
(ನಿಭಾಗು ೧೧-೧೪-೨೧) : ನಗೆಮೊಗದ ಬೆಳಗಿನ ಬೆಳಪ ಜೊನ್ನವ ಹಸರಿ 
ಸುತ . . . ಅಮರಿಯರು. ಸೊಗಯಿಪರು ೩೨-೧೬), 
೩. ತಲೆದಡನಿ . . « ನುಡಿಯೆ ಹಬ್ಬಿ ಹಸರಿಸಿ ದಳವೇಟುನೆ (ಶಂಕಕಂ, 
೭೧). ೯. ಉತ್ಕರ್ಷವನ್ನು ಹೊಂದು; ಉತ್ತೇಜಿತವಾಗು : 
ಸಸವೋಡುವಿನಂ ಹರಣಂ ಹಸರಿಸುನಿನಮಾಂಟದಂತೆ ಬೆಳ್ಳಿಂಗಳುಮುಂ 
ಬಿಸಿಲುಮನೇನೆಸೆದಿರ್ದುವೊ ಪೊಸನೆಯ್ದಿಲ ಪೂಪುಮಲರ್ದ ತಾವರೆ 
ಪೂವುಂ (ಲೀಲಾನ, ೫-೨೭). ೧೦. ಕಾಣಿಸಿಕೊಳ್ಳು; ಮೈಜೋರು: 
ಸುರನಂದನದ. ಹೊಂಗೇದಗೆಯ ತುಉುಬಿನಲಿಲುಕಿ ಹೂದಂಡೆಗಳ 
ಹಾರಾವಳಿ ಸಹಿತ ಹಸರಿಸಿಡನಸುರೇಂದ್ರ, (ತೊರರಾ. ೬-೨೦-೧೫). 
[ಪಸರು( ಪಸರ) ---ಇಸ್ಫು] 

ಪೆಸರು "ಪಸರ್‌”' ನೋ. 

ಪಸರೆ (ನಾ). (ಆಲಂ) ಸಾಮಾನ್ಯ ; ನಾಡಾಡಿ: ಕಂಪಿಲಗೆ ಪಸರೆಯ 
ದೊರೆಗಳು ಪಾಸಟಯೆ (ಕುರಾಸಾಂ. ೫-೫೦) ; ಆಡಿಯಳು ಪುವ ಪಸಕೆಯ 


(ಸಾಳ್ವಭಾ. 


ರಾಯರ ಗಂಡ ಕೂಡಿ ಕುಹಕವನೆಣಿಸುವ ನಾಜೆಜಕಿಯರ ಗಂಡ 
(ಕುಂಾಸಾಂ, ೧೨-೨೨). [ಎ ಪಸರ] 
ಪಸಲು (ನಾ). ೧. ಭಾಗಿಸುವುದು ; ಭಾಗಾಕಾರ: ಮತ್ತರು 


ಫಸಲಾಗಿರೆ ವಂಭತುಂ ಶತಕಂಭವೆನಿಪುದಳತೆಯೊಳೆಲ್ಲಂ ಬಿತ್ತರದಿನೋದಿಸಿ 


ಕೊಳು (ಭಾಸ್ಕರ. ೨೮-೧). ಪಿ. ಭಾಗವಾಗುವುದು; ಭಾಗ 
ಗೊಳ್ಳುವುದು: ಪಸು, ಪಸಲು, ಭಾಗಂಗೊಳು . . , ಇಂತಿನಿತುಂ 
ಭಾಗಂಗೊಂಬುದಕ್ಕೆ ಪೆಸರು ` (ವೈನಹಾ. ೧೨-೧೩). ೩. ಭಾಗ; 


ಪಾಲು : ಬಾಚಿಕೆಟ್ಟಿಯೋಣಿಯಿಂಂ ತೆಂಕಲು ಆಳ್ವನ ಪಸಲಲು ಸರ್ವ 
ಬಾಧಾಪರಿಹಾರವಾಗಿ ಬಿಟ್ಟಿ ತೋಂಟಿ (ಹೈಆಸಿ- ೪, ೮-೩೬; 1088), 
[ಪಸು, 4 -ಆಅಲು(£-ಅಲ್‌). [ತಮಿ. ಸಯಲ್‌] 
ಪೆಸಲುವೋಗು (ಕ್ರಿ). ಭಾಗವಾಗು : ನಾನಾಸರಮಾಣುಗಳೆನಸೇಕ್ಷಿಸಿ 
ವ್ಯಾಪಕಮಪ್ಪು ದು ಪಸಲುವೋಗದು (ಸಸಾರ. ೮೦). 
[ಪಸಲು 4 ಪೋಗು)( <ಎಪೋ,)] 
ಪೆಸಲೆ, ಹಸಲೆ (ನಾ). ೧. ಎಳೆಯ ಹುಲ್ಲು; ಹೆಸುರು ಹುಲ್ಲು: 
ಸಚ್ಚಿಯ ಪಸಲೆಯ ಪಸುರನಸಕಟದು ನಿನಿಂರ್ದ ನೆಲೆವಡಲಗೆಯ ಜಾಗಂ 
ಸಂ (ಆದಿಪು. ೮-೧೫ ವು); ಅಜವ ಹೇಳುವರೆಲ್ಲರು ಮನೆಯೆಲ್ಲಿ 
ಬಿದ್ದು ಮೂಚಕಿಲೆ ಹಿಡಿದರೆಲ್ಲಾ ಅದು ಬಾಯಿಗೆ ಪಸಲೆ ಕೈಗೆ ಕಳಂಕು 
(ಮೋಳಿಮಾ, ೧೬೯-೬೩೦) ; ಪಹುರ್ಗಪ್ಪಿಂ ಸುತ್ತಲುಂ ,ಕಟ್ರಲಿಸ ಪಸಲೆ 


(ಪುಷ್ಪಪು. ೩-೭೬); ಪೊಸಸುಸಿಲೊಳ್‌ ಸಹಿದೆಲ್ಮ ನಿಮಿರ್ನವಿರೆನೆ ಪಸಲೆ 
ಯಿಸೆದುದು (ರಾಮಾಶ್ವ, ೩-೧೭). ಪಿ. ಹುಲ್ಲು ಬೆಳೆದ ನೆಲ; 
ಹುಲ್ಲುಗಾವಲು : ' ಮುಂದಾ ಬಸನಂ ಪಸಲೆಯಂ ಪುಗುನಂತೆ 


ಜಗುನೆಯಂ ಪೊಕ್ಕು ಪಾಯು ಸೋಗೆ (ಅರ್ಥನೇ. ೭-೪೭ ನ); ಪಸಲೆಗೆ 
ಬಂದ ಪುಲ್ಲೆಯಸೆರಳೆ ಸೆಯೊಳ್‌ ಕಿಉವೇಡರಿರ್ವರಾರ್ದಿಸೆ (ರಾಜಶೇ. 
೫-೧೦೩); ಸಸಲೆಯೆಡೆಗೈ ತಂದ ಪಸಂಪುಲ್ಲೆಯಕ್ಷಿಗಳ ಪೊಸಬೀಟಿಮಂ 
ಕಂಡು (ನೆಂಕಾರಾ. ೩-೬-೫೫) ; ಪುಲಿಯೊಡಲ ಪೊತ್ತ ವರ್‌ ಪಸಲೆಯೊಳ್‌ 
ಕುಕ್ಕಿದರ್‌, (ಕಾಲೂರ. ೧೦೨-೨೦೬). ಹಸಲೆ: ೧. ಕಲುವಾಳೆ 
ಯೆಲೆಗೊಯಬನ್ಟು ಬೆಳೆದ ಹಸಲೆಯ ಮೇಲೆ ಚಲುವಾಗಿರಿಸಿ ನುಂಚ್ಚಿದೆ 
ನೊಂಡಅಸಂ (ಕಣ್ಣರ, ದೇ. ೧೩೫-೧೭) ; ಹಸುರು ಹಸಲೆಯ ಮೇದು 


ನೋಡಗೊಂಡ ಜಗರೆ (ಭಾರಂಗ, ೭೧-೨೨). ೨. ನೆಳಲ ಹಸಲೆಯ 
ಮೇಲೆ. ನಲಿನಲಿದು ತಪ್ಪುಗಾಲಿಕ್ಕಿ ಶ್ರಿಳಂಗಿಯಿಂದಂ ನಿಂದು 
(ಅನಾರ, ದೇ, ೧೮೧-೧೨); ಹಸಲೆಗಳೊಳೊಸೆದು ವೆಂಯ್ದೈಳಕಜುಗಳ 


ಪಸಲೆಗನಿ 


(ಕುಸುಮಾ. ೧೪-೨೯ ವ); ಚನ್ನೆಸೆವ ಮಾಮರದ ತಣ್ಣೆಳಲ ಹೊಸ 
ಹಸಲೆಯೊಳು ನೇಣುವಿರಚಿತನಹ ಉನ್ನತನೆನಿಪ ಮೃ ದತರಾಸನವನಿತ್ತು 
(ಸಿದ್ಧೇಪು. ೨೧-೭೬); ಹೊಸದಾಗಿ ಮೊಳೆತಿದ್ದ ಹಸುರು ಹಸಲೆಯ ಮೇಲೆ 
ಮಕ್ಕೆ ಳೂ ನಇಯಿಗಳೂ ನೆಗೆಯುತ್ತ ಆಟವಾಡುತ್ತಿ ದ್ವವು (ಪುನರು; ೧೮೨), 

ಪಸಲೆಗನಿ (ಕ್ರಿ). ೧. ಹಸುರು ಮುಸುಕು) ಹಸುರಾಗು : 
ಬಿಸಿಲೆಲ್ಲ . ಸಸಲೆಗವಿದುದು. ಪಸುರ್ವೆಳಗಿಂದೆನಿಪ ಬಾಲಕದಳೀ ನನದೊಳ್‌ 

* ಹಿಮಗೃ ಹಮನವನಿನಇಲಂ ಕಂಡಂ (ಕಾದಂಉ. ೨೦೯); ಮರಕತ 
ರತ್ನ್ನಾಂಗದ ರಶ್ಮಿರಾಜಿಯಿಂ ೦ ಪಸಲೆಗವಿದ ಭುಜಶಿಖರದೊಳಾ ಧರಣೀಶಂ 
ತಾಂಗುವುದಚ್ಚರಿಯೆ ಲತಾಂಗಿಯರ ಚಕಿತಹರಿಣೇಕ್ಷಣಮಂ (ನುಲ್ಲಿಪ, 
೯-೨೫). ೨. ಹುಲ್ಲು ತುಂಬಿಕೊಳ್ಳು ; ಕೆಸಅ೦ ಕುಟಿಯಂಂ 
ನಾನಲಿನಸಿದಾಗಿರೆ ಕೊಂಕಿ ಪೋದ ಬಟ್ಟಿ ಗುಂ ಪಸಲೆಗವಿದಂದು. ಸೈತಿರೆ. 
(ಲೀಲಾನ, ೫-೪೧). [ಪಸಲೆ -. ಕವಿ] 

ಸಸನ| (ನಾ). ಕಾಮಾತುರನಾದವನು; ಕಾಮುಕ: ಸರಲಲನೆಗಳಿಸಿ 
ಬಿಡೆ ಚಪ್ಪರಿಸುತ್ತಂ ಬಂದ ಪಸ[ವ][ನಾಠಾಂ. ಪ]ನೆಂ ಪಾಂಬನನಚ್ಚ ರಿಯಾಗೆ 
ಕಾದುತಂ (ವರ್ಧಮಾ, ೪-೨೦); ಆಶೇಸಭಾಸುರಕಳಾಸಮಗ್ರೆಯನವಳಂ. 
ಪಸದಂfವಂ] ನಿಶಾಟಿನೊರ್ವಂ ಶಶಿಕಳೆಯಂ ರಾಹು ಪಿಡಿನ ತೆಜದಿಂ 


ಪಿಡಿದಂ (ವರ್ಧಮಾ, ೧೩-೨೪). [ಪಸ್ಯ +-೪,] 
ಪೆಸನ್ಮ "ಪಸ್ಕ' ನೋ. 
ಪಸನಡು (ಕ್ರಿ). ೧. ಅತ್ಯಸೇಕ್ಷೆಯನ್ನು ಹೊಂದು,--ಪಡೆ 


ಪೂತ ಸುರಯಿಂಯ ಮಂಗುಳಂ ಪಸವಟ್ಟಿ ಂತೊರ್ನಳ್‌ ತನಗೆ ಸರಿಗೆಗಂ 
ಲಂಬಣಕೃ ಮಟ್ಟಿ ಯೆ. ಕೊಯ್ದಳ್‌ (ಆದಿಪು. ೧೧೯೯); ಸೂಬ್ಸೂ 
ಟಕೊರ್ಳ ಪಸವಟ್ಟಿ ೦ದದೊಳೆ ಮುಸುಜಕಿ ಮುತ್ತಿ ದುವಳಿಗಳ್‌ (ಸಂರಾಮಾ, 
೭-೧೪೧), ೨. ಹೆಸಿವಿನಿಂದ ಕೂಡು ; ಹಸಿದಿರು: ಪುಲಿ ಸಿರಿದುಂ 
ಪಸವಟ್ಟುಂ ಮೆಲಲೇಂ ಬಗೆವುದೆ . . . ಪುಲ್ಲಂ (ನೀತಿನುಂ. 2, ೧೧೭). 
[ಪಸ 4 ಪಡು] 

ಪಸವಳಿ (ಕ್ರಿ). ಇಚ್ಛೆಯು ನಾಶವಾಗು ; ಬಯಕೆಯು ಅಳಿ: 

ಪಸವಳಿದ ಬಗೆ ಬಿಳ್ಳು ದತ್ತ ಕೀಳ್ಲೆಲಕೆ (ಅಲೂರ, ೩೬-೩೮). 
[ಸಸ್ಯ 4 ಅಳಿ (-ಆ.ಆಟ್ಮ,)] 

ಪಸವಾತು (ನಾ). ಸವಿಮಾತು ; ಸರಸವಚನ : ಪಸಿಡೆಯೇಟಕಲೆ 
ಕಂದ ಫಗಲಿಟಿಃತಂದುದೆಂದುಸಿರ್ವ ಮಾತೆಯೊಳುರವಣಿಸಿ ಬಿಸುಬಿಸುನುಡಿ 
ಗಳಿಂ ಪೆಣದೆಗೆಯಿಂಸಿ. ಮುನ್ನ ಪಸವಾತನೊಸೆದಾಲಿಪುದರಿ (ಚಿಕವಿ, ೬-೧೫೭ 
ಸಾಂಗತ್ಯ). [ಪಸ್ಯ 4 ಮಾತು,] 

ಪೆಸವು "ಸಸ್ಯ' ನೋ. 

ಪೆಸಟ (ನಾ). ( 2 ಎಸೆಟಾಳ, ತಮಟೂ, 
(ಶಬ್ಮಾನು. ೧೪೦ ವ: p [?] 

ಸಸಾದ್ಯ ಪರಸಾದ, ಕ್‌ೆ ಹಸದ, ಹಸಾದ, ಹಾಸಾದ (ನಾ). 
೧. ಅನುಗ್ರಹ; ದಯೆ: “ನಸಾದ-ಪ್ರಸಾದ ಇ ಅನುಗ್ರಹ, ಉಡು 
ಗೊರೆ? (ತದ್ಭ ಕೋ. ೨೫) ; Rois ನಿನಗಿತ್ತು ನಿನ್ನ ಕೊಟ್ಟು ದನೆ 
ಪಸಾದಮೆಂದು. ಪೊಡೆನಟ್ಟು (ಪಂಸಭಾ, ೧೩-೬) ; ಜನಪತಿ ಸಾಜದಿಂದನೆ 
ಪಸಾದಮನಾದಮೆ ಮಾಡುತಿರ್ದನಾ ವನಿತೆಯ ಮೇಲೆ (ಕಾದ 
೨೭೯) ; ವಿದೂಷಕನರಸನ ಮಂದಸ್ಮಿತಲೋಚನಾಂಶು ನಂನದನುಮತಿಯಂ 
ಮುಂದಿಡೆ ಭೋಂಕನೆ. ಕೈಗುಡುವಂದದೊಳೆ ಪಸಾದನೆನುತೆ ಪೊಡೆನಡು 
ತೆಟ್ಜಿಂ (ಅನಂಪು. ೭-೮೯). "ಪಸಾಯ' ಪರಾ. ಪರಸಾದ: 
೨. ದೇವರಿಗೆ ಅರ್ಪಿಸಿದ ಹೂವು, ನೈವೇದ್ಯ ಮುಂತಾದುವು: 
ಗುರುನರೇಣ್ಯನ ಸರಸಾದ ಕೊಳ್ಳಲು ಹಿರಿಕಿಂಯರು ಬರಬೇಕು (ಸಿದ್ಧ ಪು. 

ದೇವರ ಮಂಂದಿನ ಪರಸಾದ ನಾ ಆದ . , . ನಮ ಜೀನ 


ಪಸಲಾಳ, ತುಲಿಸಿಲ್‌ 


ಳು 


೨-೮೭) ; 


೫೪೩೨ 


10 


25 


35 


40 


45 


ಪಸಾಯನಂಗೊಡು 


ಹೋದಾವ ಕೈಲಾಸಕ (ನುಲ್ಲಿಗೆ ೨೬); ತಗದು ಇಡಿರಿ ಸುಭಗಕ್ಕಾ 
ಸರಸವತ Gos ೯೬). ಹಸದ; ೧. ಬೆಸನಂ ಶ್ರೀನಿಕ್ರಮಾಂಕಂ 
ಬೆಸಸೆ ಸಸದಮೆನ್ನಾನ್ಹುಕೊಣ್ಣ 0 (ಸೌಇಇ. 1X-i, ೧೭೨-೨೬; 1106). 
ಹೆಸದ: ೧. ಅಸುರರಾನವುದನೆಂದಡದಕೇ ಹಸದನೆಂಬುದು (ಸಿಭಾಗ, 
೪-೬-೧೬). ಹೆಸಾದ: ೧. “ಉಸಿರೆಲ್ಕಂತಾ ಪ್ರಸಾದಮಕ್ಕು ಹಸಾದಂ” 
(ಕವಿಕಂ, ೨೬೨) ; ಎನಗೆ ದೇವಿ ಹಸಾದಮನೇಕೆ ಮಾಡಿದಳ್‌ (ಕಾದಂಉ, 
೨೬೧). ೨. ದೊರೆತುದ ಹಸಾದನೆಂದುಣ್ಣು ಗೊಣಗಿಡದೆ (ಮಂಕುಕ. 
&. ಹಿರಿಯರ ನುಡಿಗೆ ಒಸಿ, ುಗೆಯನ್ನು ಸೂಚಿಸುವ 
'ಅಮಾತ್ಯನಿಕರನಂಖ್ಯಂ : ಹಸಾ। ಜರಾ ಯು (ಪಂಚತಂ, 
ಹಸಇದಮೆಂದು ಮಂನಿಪತಿಗೆ ಪೊಡೆಮಟ್ಟಿ ಟ್ಟು ನೃ ಸಚಕ್ರಿ 
ನಿಜಶಿಬಿರನಿವೇಶಿತನಾಗಿ (ಕುಸುಮಾ, ೧೫-೧೬೦ ಪ) ; ಹೋದ ಬಾಣವ 
ಮರಳಿ ತೊಡದಿರು ಮಾದು ಕಳೆ ವೈರನನೆನಲ್ಕಿ ಹಸಾದನೆಂದನು 
ಜೀಯ ಹಸಾದನೆನುತ , , . ನಾಲ್ಲೆಸೆಯಲಿ 
ದಾಯನಲತು ಮಾಡಿದರು (ಸಂನವಿ. ೧೩-೨೦). 
ಹಾಸಾದ : ೩. ಜೀಯ ಹಾಸಾದೆಂದು ನುಡಿವುತ (ಜಿನಭಾ. ೩-೭೧); 
ಜೀಯ ಹಾಸಾದನೆಂದ (ಜಿನಮು, ೫-೧೭). 
[-ಆಸಂ. ಪ್ರಸಾದ./ಪ್ರಾ. ಪಸಾದ] 
ಪೆಸಾಯ (ನಾ). ೧. ಉಗುಗೊಳೆ ; ಬಹುಮಾನ ; ಮೆಚ್ಚು : 
«ಪಸಾಯಮುಮೆನಲುಡುಗೊಟಕಿ? (ಕವಿಕಂ. ೧೫೧) ; ನೋಡಿಯುಂ 
ನುಡಿದುಮಟ್ಟು ತ್ತು ೦ ಪಸಾಯಂಗಳಂ ಕೆಲಕೆಲ್ಲಂ ಭರತೇಶನಾರೋಗಿಸಿದಂ 
ಕಲ್ಯಾಣಕಾಹಾರಮ೦ (ಆದಿಪು. 


೬೦೧). 
ಮಾತು: 


೨೫೪-೧೬) ; 


(ಕುನ್ಕಾಉ. ೧೦-೩೫) ; 


ಬಲುಪೌಜ 


೧೧-೨೬) ; ಅಬ್ದನೇತ್ರೆ ಪಜ್ಜಳಿಸ 
ಕಟಾಕ್ಷರೋಚಿಯ ಪಸಾಯಮನಿತ್ತ! ಲರ್ಗೊಯ್ದ್ಸೆ ಳಟ್ಲೂ ಯುರ (ಕು; ಸುನ, 
ಕಮಲಾಯತಾಂಬಕಿ ಚಿತ್ರ ಸೇನ ಕರೆಸಿದಳು . 
ವಸ್ತ್ರಾಭರಣದ ಪಸಾಯವಿತ್ತಳು (ರ ೮). ೨. ಅನುಗ್ರಹ; 
ದಯೆ; ವರ: ನೀನುಮಾ * ದೇವಿಯ ಪಸಾಯದಣುಗಿನ 
ಸೂಗಪ್ಪ ವರರ ನಿನ್ನ: ವಸ್ಥೆ ಯಂ ಕಂಡು (ಲೀಲಾನ, ನು). 
ಪಸಾದ' ಪರಾ. [ವಿಪ್ರಾ ಪಸಾಯ./ಸಂ. ಪ್ರ ಪ್ರಸಾದ] 
ಪಸಾಯಂಗೊಡು (ಕ್ರಿ). ಉಡುಗೊರೆಯನ್ನು, ನೀಡು; ಮೆಚ್ಚು. ಗೆ 


೫-೧೧೪) ; 


೧೦-೨ 


ಕೊಡು: ಆ ಪಣಕಾಂತೆ ದೂತಿಗೆ ಪಸಾಯಂಗೊಟ್ಟಿ (ವಷವ, 
೮-೨೫). .[ಹಸಾಯ 4 ಕೊಡು] 

ಪೆಸಾಯೆಂಬಡೆ (ಕ್ರಿ). ಉಡುಗೊರೆಯನ್ನು ಪಡೆ; 
ಪುರಸ್ಕಾರವನ್ನು ಹೊಂದು : ಸಸಾಯಂಬಡೆವರಸರ ಮಕ್ಕಳೆಸಿಬರ 


ನಿಬರುಮೆಟ್ಬರ್‌ (2೪ಂತಿಪು. ೮-೧೧), 
ಪಸಾಯತ “ಪಸಾಯ್ದ' ನೋ. 
ಪಸಾಯದಾನ (ನಾ). ಮೆಚ್ಚಿ ಕೊಟ್ಟುದು: ಸಟ್ಟ ದಾನೆಯ ಬದಗಂ 

ಬಿನದಕೆ ಪಾಡುತ್ತಿರೆ , , . ತಿಳಿದಾಲಿಸಿ ಮೃಗಲೋಚನೆ ಮುಟ್ಟಿದ 

ಮನಮನೆ ತೊಟ್ಟಿ ನೆ ಸಸಾಯದಾನಂಗೊಟ್ಟ ಳ್‌ (ಯಶೋಚ, ೨-೨೮). 

SA 
ಪಸಾಯನ (ನಾ). (ಒಡನೆ, ವಸ್ತು ಪ್ರಿ ಮುಂತಾದ) ಉಡುಗೊರೆ ; 

“ಪಸಾಯನಮೆಂದಂ 'ಉಡುಗೊಜಿ (ಕೆರಸಾ, ಮಗನ 

ಕದಪಂ ಕರ್ಚಿ ಪಸಾಯನನುಂ ಕೊಟ್ಟೂ (ಧರ್ಮಾನು ೧); 

ಮನ್ನಣೆಯ ರಸಿಕರ್ಗೆ ಪಸಾಯನನಂಸಿತ್ತು (ಗಿ೦ಕ. ೪-೧೦೨ ನ); 

ನಿನ್ಮುಡಿದಾವರೆಗಳ ಕಂಡು ದನಂತಸಸಾಯನನಮೆನಗೆ (ಅಂಜಚ. ೧೪-೧೩೨); 

ಅಂಗದಂ . . . ರಾಯಂಗೆ ಕಾಣಿಸಿಕೊಂಡು ಪಸಾಯನನುನೊಪ್ಪಸಿ 

(ಉಮಾಶ್ವ, ೧೪೨-೭೬). [ಎಸೆಂ. ಪ್ರ ಪ್ರಸಾದನ] 


ಪಸಾಯನಂಗೊಡು (ಕ್ರಿ). ಎ ಸಸಾಯಂಗೊಡು : ಕಮಳಿನಿ . 


[ಪಸಾಯ -: ಪಡೆ,] 


೬೦-೩೨೮) ; 


ಪೆಸಾಯನದಾನ 


ಸೀಮಂತಸಮಯವೆಂಬುದುಮರಸನವಳ್ಳಿ ಪಸಾಯನಂಗೊಟ್ಟು ಪರಮಾ 
ನಂದಮಂ ತಳೆದು (ದಶಕು. ೧-೬೯ ನ), [ಪಸಾಯನ ಕೊಡು] 

ಸಸಾಯೆನದಾನ (ನಾ). ಎ ಸಸಾಯದಾನ: ಕಾಪಾಡಿದ ನೋಡು 
ಆ ದೇವರು , . . ಬ್ರಿಟಿಷರಿಗೆ ನಮ್ಮನ್ನು ಪಸಾಯನದಾನ ಮಾಡಿ ಬಿಟ್ಟ 
(ಆಗಸ್ಟ್ಸ್‌, ೨೪). [ಸಸಾಯನ--ದಾನ] 

ಪೆಸಾಯಿತ "ಸಸಾಯ್ತ' ನೋ. 

ಪೆಸಾಯಿತಿಕೆ (ನಾ). ಪಸಾಯಿತನ ಕೆಲಸ: . ಪೆಅಪೆಜರ 
ಸಸಾಯಿತಿಕೆಗಳಜಂಕೆಗೆ ೩೩೫% ದೇನ ಸಮನ್ತಲ್ಲಿದು ಹೇರಣಕೆ 
ಪಸಾಯಿತನುಡೆನಣಿನಜದಿಂಬಳಿಕಂದುವಿಂದುನೆಂದುಂ ಲಕ್ಷ್ಯಂ (ಎಇ. 
XI, ೩೨೧-೨೦; 1126). [ಪಸಾಲಿಂತ( ಎ ಪಸಾಯ್ತೆ) 4 -ಇಕೆ] 

ಪಸಾಯಿತೆ *ಸಸಾಯ್ದೆ' ನೋ. 

ಪೆಸಾಯ್ದೆ, ಪಸಯಿತ, ಪಸಾಯತ್ಕ ಪಸಾಯಿತ (ನಾ). 
೧. ರಾಜನ ಅನುಗ್ರಹಕ್ಕೆ ಪಾತ್ರನಾಗಿ ಅವನ ಬಳಿಯಿರುವ 
ಒಬ್ಬ ಅಧಿಕಾರಿ: ಶತ್ರುಗಳಲ್ಲಿಗೆ : ಮುನ್ನಮೆ ಪ್ರಧಾನರುಮಂ. 
ಪಸಾಯ್ತ ರುಮನಟ್ಟಿ ಲಾಗದು (ಪಂಚತಂ, ೪೨೨೯) ; ರಾಯಮುರಾರಿಯ 
ಮನದಂನಸೆಸಿಪ್ಪು ಸಚಿವನಂ' ನೆಗಳ್ಳ ಪಸಾಯ್ತ ನ[ನೊ]ಸೆದು (ಕಣಆ. 
೭೫-೧೨-೩೩; 1170) ; ನಾನಾದಿಗಂತದ ಧರೆಣಿಪರು ಸಚಿವರು 
ಪಸಾಯ್ತೂರು ನೆರೆದುದು (ಕುನ್ಯಾಸ. ೧೩-೩೧) ; ತನ್ನೆ ಗಿಳಿಗಳ 
ಮಲತಗೋಗಿಲೆಗಳ ಪಸಾಯ್ತೆರಿಂ ಕೂಡಿ ಭೋಂಕನೆಟ್ಟು ಇದಿರ್ಪಂದು 
(ರಾಮಾಶ್ವ. ೫೭- ೧೪). ಪಸಯಿತೆ : ೧. ಭುನನೈಕಮಲ್ಲದೇವನ 
ಭವನದೊಳಂ ತಾನೆ ಮಾನಸಂ ತಾನೆ ಮಹಾವ್ಯವಸಾಯಿಂ ತಾನೆ ವಿಜಯ 
ಸ್ರವರ್ಥಕಂ -ತಾನೆ ಪಸಯಿಂತಂ ಲಕ್ಷ್ಮನೈಪಂ (ಎಕ. 111, ಶಿಕಾರಿ. 
೧೩೬ ' 1068);  ಶ್ರೈಳೋಕ್ಕಮಲ್ಲವಲ್ಲಭನಾಳಿಫಿಸಿದರೊಳೆಗೆ ಮಿಕ್ಕ 
ಪಸಯಿತನುಂ ಮಿಕಳ್ಕಾಳುಂ ಮಿಕ್ಕಣ್ಮಿನ ಬಲ್ಲಾಳುಂ ಲಕ್ಷ್ಮಣನೆ 
ಪೆಠರನಲ ನರು ಮೊಳರೇ (ಸುಕುನೂ. ಸರಿ. ೧-೧೨). ಪೆಸಾಯತ; 
೧. ಪಸಾಯೆತರ್ನೆರಸು ಪರಿತಂದು (ಸಂಚತಂ. ೨೭೦-೬); ಗೋಟಟ್ಟು 
ಪುಯ್ಯಲ್ಸುವ ಪಸಾಯತರಪ್ಪ  ಲೆಂಕವರ್ಗಮುಮಂ . *.. ಕಂಡು 
(ನರ್ಧಮಾ. ೫೯ ವು,  ಅಖಿಳದಳನಾಯೆಕರ ಕರೆಕರೆದು ಕದನ 
ಪಸಾಯತರಿಗಿತ್ತನು. ನೃಪತಿ ಕರ್ಪುರದ ವೀಳೆಯವ (ಕುಮ್ಯಾಕ. ೧೮-೯). 
ಪೆಸಾಯಿತ: ೧. ವಿರಹನಿಧುರಹೃ ದಯನಾಗಿಯೆಂವುವಂ , , . 
ಪಸಾಯಿಂತಕೊಳಂ ನುಡಿಯದೆ . ,. ಹೇಮಕೂಟಮಂ ನೆನೆಯುತ್ತವಿಂದರ ೯ 
(ಕಾದಂಉ, ೨೭೨) ; ದಾಯಿಂತರಿಂ ಪೆಸರ್ವೆತ್ತ ಸಸಾಯಿಂತರಿಂ ಸುಭಟ 
ಚೀಟಿಕ ಪ್ರಕಟ ಮುಹಾನಾಯೆಕರಂ ನಿರುಪಮುಶೋಭಾಯತ 
ಮಾಯ್ತೊ ಲಗಂ (ಕುಸುಣಾ. ೩-೮೮) ; ಬಂದುದಿರುಳೋಲಗಕೆ ರಾಯನ 
ಮಂದಿ . . . ಸಚಿವ ಪಸಾಯಿತರು ಸಹಿತ (ಕುಮ್ಯಾಳ, 
ಕೊತ್ತಳದ ಮೇಲೆ ಅರಮನೆಯ ಮನ್ನೆಯರು, ಪಸಾಯಿತರು, 
ಡಣಾಯಕರು . . . ನಿಂತಿದ್ದರು (ಕೂಲೇಖ, ೩). ೨. ವಂದಿ; ಮಾಗಧ: 
ಶಯ್ಯಾಸದನಗವಾಕ್ಷಮನೊಯ್ಯೂನೆ ಸೊಕ್ಳುಲಿದು ನೃಪನ ಸುಖನಿದ್ರೆಯೆ 
ಕೆಯ್ಯುಂ ತೊಲಗಿಸಿತು ಮಿಗೆ ಪಳನೆಯ್ಯ ಪಸಾಯಿತರವೋಲ್‌ ಪ್ರಭಾತ 
ಸವಿಖಾರಂ (ಪುಷ್ಪಸು. ೮-೨೦). ೩. ಮೆಚ್ಚುಗೆಗೆ ಪಾತ್ರವಾದ 
ಪ್ರಾಣಿ; ಪ್ರೀತಿಪಾತ್ರನಾದ ಪ್ರಾಣಿ: ಅಯೆಜೆಗೆ ನೀರುಣಲ್ಬರೆ 
ಜಾಯಿಲಮರಸನ ಪಸಾಯಿತಂ ಕೋಡೆರಡುಂ ಕೋಂ ಸೆಳೆದಶ್ಚ 
ನುಹಿಸನ್ಯಾಯಂ ನಿಲೆ ಕೊಂದುದು (ಯಶೋಚ. ೩-೬೭). 

(ಎಸೆ. ಪ್ರಸಾದಿತ?./ನ "ಆಯ್ದ ಎಂಬ ಪ್ರತ್ಯಯದಿಂದ 

ಕೊನೆಗೊಳ್ಳುವ ಶಬ್ದ ರೂಪಗಳ ಸಾಮ್ಯದಿಂದ ಈ ರೂಪ ಬಂದಿರ 
ಬಹುದು] 


೫-೫) ; 


೫೪೩೩ 


30 


40 


45 


ಪೆಸಿ 


ಪೆಸಾಯ್ತೆ, : ಪಸಾಯಿತೆ (ನಾ). ರಾಣಿಯ ಕೃಪೆಗೆ ಪಾತ್ರ 
ಳಾದವಳು : ಸಖಿಯರ ನಿಳಾಸಿ;ಯರ ಪಸಾಯ್ದೆ ಯರ ತರಿಸಿಕೊಟ್ಟಿನು 
(ಕುಪ್ಯಾಸ, ೧೩-೧೨). ಪೆಸಾಯಿರಿತೆ ; ಇವಳ್‌ ಪಸಾಯಿಕೆ ಮನೋ 
ಹರಿಗೀಕೆಯದೊಂದು ಕಾಣ (ಕಾದಂಉ. ' ೩೯೨) ; ಅವದಿರ 
ಪಸಾಯಿತೆಯರಿಗೆ ಪಡಿಗವ ನೀಡ ಸಲ್ಲರು ಸೋಮಯಾಜಿಗಳು (ಕುನ್ಯಾಅ. 


೮-೯) ; ಮಣಲೂರೆ ರಾಜನಂದಿನಿ ತನ್ನ ನಚ್ಚಿನ ಪಸಾಯಿತೆಗೆ 
ಚಿಸಸಲ್‌ .. . ಶೃಂಗಾರಗೈದಳಾ ಆಳಿ ಅಚ್ಚರಿವಡುತೆ (ಚಿತ್ರಾಂಗ. 
೧೮-೪೯೪). [ಪಸಾಯ್ತ + -ಎೃ] 


ಪೆಸಾರ, (ನಾ). ೧. ಅಂಗಡಿ: ಅಲ್ಲ ಬೆಲ್ಲ ಅರಿಸಿನ ನೊಡಲಾಗಿ 
ಕಿಉುಕುಳವೆಲ್ಲವಂ ಪಸಾರಕ್ಕೊಂದೊಂದ ಕೊಟ್ಟಿ ರು. ಹತ್ತಿಯ ಪಸಾರಕ್ಕೆ 
ಹಿಡಿವತ್ತಿಯ. ಕೊಟ್ಟರು (ಸೌಇಇ, XX, ೨೪೮-೭೪ ; 1226); 
ಪಸಾರಕ್ಕೆರಡಡಕೆಯ ಕೊಟ್ಟ ರ (ಮುಂಬರಾ. ೫, ೨೬೯-೭೩; 1229); 
ಎಲ್ಲಿ ನೋಡಲು ಮುತ್ತು ರತ್ನ ಪಸಾರಗಳು (ವೈಕುಂಪ, ೪-೪೫). 
೨. (ಅಂಗಡಿಯ) ಸರಕು:  ಅನುಭಾವನೆಂಬುದೇನು ' ಬೀದಿಯ 
ಪಸಾರನೆ (ಚನ್ನನ. ೬೩-೪). ಹೀ (ವ್ಯಾಪಾರಕ್ಕಾಗಿ ಸರಕನ್ನು) 
ಹರಡಿ ಇಡುವಿಕೆ; ಪ್ರದರ್ಶನಕ್ಕೆ ಇಡುವಿಕೆ: ಮನೆ ನೋಡಾ 
ಬಡವರು. ಮನ ನೋಡಾ ಘನ... ಪಸಾರಕೃನುನಿಲ್ಲ ಬಂದ 
ತರ್ತಕಾಲಕ್ಕು ಟು. (ಬಸನ. ೩೨೫); ನಿಮ್ಮೊಳಡಗಿದ ಲಿಂಗೈಕ್ಕನ 
ಪಸಾರಕ್ಕಿಕ್ಕುವ  ಅಜ್ಞಾನಿಗಳೆತ್ತ ಬಲ್ಲರಯ್ಯ (ವಚಶಾ, 11, ೪೪೪); 
ಕಣ್ಣಿಗೆ ಕಂಡರೂ ಕೈಗೆ ಸಿಗದಂತೆ ಸುತ್ತಲಿನ ಒಡನೆಗಳ ಪಸಾರದ 
ಉದ್ದೇಶವೇನಿರಬಹುದು ?(ಬಾಳಬ. ೪೦). 

[<ಪ್ರಾ. ಪಸಾರ./ಸಂ. ಪ್ರ ಸಾರ] 

ಪಸಾರ್ಯ "ಸನಸಾರೆ' ನೋ. 

ಪೆಸಾರಿ (ನಾ). ಔಷಧದ್ರವ್ಯಗಳನ್ನು ಮಾರುವವನು: 
ಹಿಂಜಾರಿಯೆರು ಪಸಾರಿಯರು. . .. ಮೊದಲಾದ ನಾನಾಜಾತಿ 
(ಸೌಗಂಧಿ. ೧೩೫-೯). [ಪಸಾರೈ(-ಆಪನಸಾರೆ)---ಇ್ಯ) 

ಹಸಾರೆ "ಪನಸಾರೆ' ನೋ. 

ಪೆಸಿ, ಹಸಿ (ಕ್ರಿ). ೧. ಆಹಾರವನ್ನು ಬಯಸು; ಹಸಿವು 
ಉಂಟಾಗು : ತಾಯಪ್ಪ ಪೆಣ್ಣುಲಿ ಪಲವುದಿನಸಮಾಹಾರನುಂ ಪೆಜದೆ. 


ಪಸಿದು ಮಮ್ಮೆಲ ಮಂುಗುತ್ತಿರ್ದು . . . ಪರಿತಪ್ಪೆದಂ ಕಂಡು 
(ವಡ್ಡಾಂಇ,. ೪೮-೧೦); ಮೇಲ್ವಾಯೆ ಕರಂ ಪಸಿದ ಪುಲ್ಮರುಳ್‌' 
ವಿಲಿಿತಿನಿಗಳ್ಳ  ಬೇಯಂತ್ತುಮಿರ್ದ ಪೆಣನಂ ನಾಯುಂಗಿವಂತುಗಿದು 
ತಿಂದುವು (ಕಾನ್ಯಸಾ. ೫೩೬ ಶೂದ್ರಕ); ಪಸಿದುಣವೇಡಿದಂ ಬಡವ 
ನಾನುಣಲಿತ್ತೆಂ  (ಸಂಸಭಾ, ೫-೭೨) ; ಪಸಿದ ರಕ್ಕೆಸಿಯಂ 
ಕೆಳೆಗೊಳ್ವ . . . ಎಗ್ಗನಂ ಪೋಲ್ಕುಂ (ಧರ್ನಾಮೃ. ೧೩-೧೩೪) ; 
ಪಸಿದೊಡಂಬಂಜಭವಾಂಡಮಂ ಕಳಚಿ ಭಕ್ಷಿಸುವ , . . ವಿಷಮ 


ಪ್ರಮಥಗಣಮ್ಮೆ ದುತಿರ್ದದು (ಚೆಬಪು. ೪೧-೪೯). ೨. ಉಪವಾಸ 
ವ್ರತವನ್ನು ಮಾಡು ; ಉಪವಾಸವಿರು : ಕೆಜಿಯ ಗಾವುಣ್ಣ 
ಪಸಿದು ದೇಗಡಿಲವ ಮಾಡಿಸಿದಂ (ಎಳ. ೪11, ಶಿನನೊ, ೨೨-೪ ; 969). 
ಹಸಿ: ೧. «ಹಸಿ-ಕ್ಷುಧಾಯಾಂ, ದ್ರನದ್ರನ್ಯೇ ಚ” (ಕನುಧಾ) : 
ಒಡಲು ಗೊಂಡವ ಹಸಿವ ಒಡಲುಗೊಂಡನ ಹುಸಿವ (ಜೀಜಾನ. ೫೯-೧೨೩) ; 
ಹಸಿದು ನಾವೈತಂದರೀ ಪರಿ ಮಸಗಿ ಕುಣಿದಾಡಿದೊಡೆ. . . ತನಗೆ 
ತಣಿನಹುದೆ (ಕುನ್ಯಾಉ. ೮-೧೨) ; ಹಸಿದಿರ್ದುಂ ಶಿನಲೊಬ್ಲದೆ , . . 
ಬಿಸುಸುಯ್ಯುತೆ. ಹಳವಳಿಪರಗಿಳಿಯಂ ಕಂಡಳ್‌ ಕಮಲಾಕ್ಷಿ (ಜಯಕಾ, 
೨-೨೩). ೩. (ಆಲಂ) ತೀವ್ರಾಕಾಂಕ್ಷೆಯನ್ನು ಹೊಂದು : 


ಅನನು ಹಸಿದ ಕಣ್ಣುಗಳಿಂದ ಅನಳ ಕಡೆಯೇ ನೋಡುತ್ತಿದ್ದಾನೆ 


ಪಸಿ, 


2 


(ಲೂ). [ದೇ.॥ ತಮಿ. ಸಚಿ; ಮಲ. ಪಯಿ, ಖೈ] 
ಪಸ್ಲಿ, ಪಸಿವು, ಪಸು, ಹಸಿವು (ನಾ). ೧. ಆಹಾರದ ಬಯಕೆ; 
ಸುಥೆ: “ದ್ರವದ್ರವ್ಯ ಕ್ಷುತ್ತುಗಳೊಳ್‌ ಸ[ನಾಲಾಂ. ಹ]ಸಿ” (ಶಬ್ದಮಂ. 
೧೧೦) ; ಕಾಣಲೊಡಂ ಪಸಿಯಂಂ ತೃಷೆಯುಂ ಕೆಡುವುದು ರಸಶುದ್ಧಿ ಯಿನಾ 
ಮುನೀಂದ್ರಚಂದ್ರನ ಮುಖಮಂ.: (ಅನಂಪು, ೯-೧೧೧) ; ಬಿಸಿವಡೆದಾ 
ಸರೋವರದಲ್ಲಿ ಮಿಾಂಗಳು ಬಿಸಿ ತಾಗಿ ಬಾಯ್ವಿಡುವುದನು ಅಸಿಯಳು 
ಮಲುಕದಿಟ್ಟಯಲಿ ನೋಡಲ್ಯಾಗ ಪಸಿ ತಾಪ ಪರೆದುದಾಕ್ಷಣದಿ (ನೋಹತ. 
ಪಸಿವು: ೧. “ಗ್ರಾ ಸೇಚ್ಛಂ  ಸಂದ್ಭುಭುಕ್ಷೆಗಳ್‌ 
ಸಸಿನೆನಿಕುಂ” (ನಸ್ತು ಕೋ. ೯೩-೮) ; ಪಸಿವುಂ ನೀರಬಕ್ಕಿ ದಾಹ ವಾತಂ 
ಸೂಲೆ ಮೊದಲಾಗೊಡೆಯ ವೇದನೆಗಳಂ ಸೈರಸಿ (ನಡ್ಡಾರಾ. '೫೨-೮) ; 
ಕೆಲದೊಳ್‌" ಪುಳಿಂದಿಯಿಕೆ . . , ಸಲೆ ಪಸಿನಂ ಮಜಕಿದು. ತಣಿದು 
ಬೇಡಂ ಬೇಡಂ (ಗಿರಿಕ. ೧-೧೧೭) ; ನರದೇಹವಿದಳೆ ಪಸಿವಾಲಸ್ಕ ನಿದ್ರೆಗಳ್‌ 
ವೆರಸಿಪ್ಪು ವು (ಚೆಬಪು, ೧-೩೪); ಪಸಿವು ನೀರಡಿಕೆಯಂ ನೋವು ಸಾವಂ 
ಕಂಡುಂಡು ದಣಿದು ಕೋಸಿದಿರಿ (ಶ್ರೀಂ೫ಮಾ. ೩೬೮-೧೬೯), ಪಸ್ತು: 
೧. ನಿನ್ನಯ ಫೆಸರಂ ನೆನೆದವನುನ್ನತ ನೀರಡಿಕೆ ಪಸುಗಳಂ ನೀಗುಗೆ 
ತಾಂ (ಯಾಲಾಸ್ಕ, ೧-೯-೩೭) ; 'ಕೊಡಹುತ್ತ ಹೃಷಿಕಗಳನಡಗಿಸುತ ಪಸು 
ತೃಷೆಗಳಡಿಗಡಿಗೆ ತನು ಕೃಶಿಸುವಂದದಿ ನಿರಾಹಾರಮಡಸಿ ತಪದೊಳಗಿರ್ಪ 
(ನೆಂಕಾಾ. ೧-೧೮-೬೪). ಹಸಿವು: ೧. ಹಸಿವು ತೃಸೆಯುಳ್ಳಾ ತನು 
pe ತಿರಿದುಂಬುದಕ್ಕೆ ಹೋಹನು (ಸಂಚತಂ. ೧೭೬-೧೪); ಹಸಿವಾದರೆ 
ಊರೊಳಗೆ ಭಿಕ್ಷಾನ್ನಂಗಳುಂಟಿಂ (ಮಹಾದೇ. ಬ..೭೯-೧೯೯), ಹಸಿವು 
ಘನವಾಯ್ತೆ ಂದು ಕುಡಿವರೆ' ವಿಷವ (ಕೌತಿಲ. ೩೮-೧೧) ; ಹಸಿವಿಲ್ಲದವನಿಗೆ 
ಉಣಬಡಿಸಿದರೇನು ಫಲ? (ಮುಣಿಸ. ೩). ೨. (ಆಲಂ) ಇಚ್ಛೆ; 
ಬಯಕೆ : ಅವರ ಜ್ಞಾನದ ಹಸಿವು ತೀವ್ರವಾಗಿತ್ತು. (ರೂಢಿ). 

[<ಷಸಿ] 

ಪಸ್ಕಿ, ಸಸ್ಯ, ಹಸಿ (ನಾ). ೧. ಹೊಸದು; ತಾಜಾ: ಪಸಿಯ 
ತೊವಲ ತಿದಿಯೊರ್ಳ ಪುದಿದು ಪುಟಪಾಕಂ ಸುಡುವರುಂ (ಅದಿಪ. 
೫-೮೫ ವೆ); ನೋಡಿದರ". . . ಪಸಿಯ ಪೊಸಜವ್ವನೆಯರ್‌ (ಅಜಿಪು. 
೯-೩೬); ಸಸಿಯ ಬಿಸಿಬಿಸಿನೆತ್ತರುಗುವ ರುಂಡದ ಸರೆಂ ಕಂಠದಲಿ 
ರಿಂಗಣಗುಣಿಯುತಾಡೆ. (ಚಿತ್ರಾಂಗ- ೨. ತೇವ; 
ಒದ್ದೆ; ಆರ್ದ್ರತೆ: «ದ್ರನದ್ರವ್ಯ ಕ್ಷುತ್ತು ಗಳೊಳ್‌ ಸ[ಪಾಠಾಂ. ಹ]ಸಿ” 
(ಶಬ್ದಮಂ. ೧೧೦) ; ಮಣ್ಣೊಳ್‌ ಮಾಡಿದ ಪಸಿಯ ಮಡಕೆಯೊಳ್‌ 
ತೆಕ್ಕನೆ ತೀವಿದ ರಸಮಂ ಕಿಚ್ಚಿನ ಮೇಗಿಡಲ್‌ (ಚಾವುಂಪು. ೧೩೬); 
ಸಚಿತ್ತ ನಿಧಾನ ಪಸಿಯಪ್ಪುದಜ೨೦ ಮುಚ್ಚಿ ದಾಹಾರಮನೀವುಧುಂ 
(ತಸೂನೃ. ೨೪೩). ೩. ಪೂರ್ತಿ ಬಲಿಯದ ಕಾಳು; ಎಳೆಯ ಕಾಳು: 
ಸೊಡೆಯಂ ಕೊಯ್ದ ಧಾನ್ಯವಟಿಸುವ ಪಸಿಯಂ ಕುಟ್ಟಿಯಕ್ಕಿಯಣಸುವ 
ಬಿತ್ತದೆ ಸಸಿಯಂ ನೋಡುವ ಕಟ್ಟಿಗ್ಗನಂ ಪೋಲ್ಕುಂ 
(ಛರ್ಮಾಮೃ. ೧೨-೨೪). ೪. ಹಸುರುಬಣ್ಣ : ಪಸಿಯ ನೇತ್ರಮಂ 
ಪಚ್ಚ ವಡಿಸಿದಂತೆ ಪಸುರ್ಪುವಡೆದ ನೆಲದೊಳ ಉಪಾಶ್ರಯಂ 
ಬಡೆದಳಂಕರಿಸುವಿಂದ್ರಗೋಪಂಗಳುಮುಂ  (ಖೆಂಸಭಾ, ೭-೨೫ ಐ); 
ಕಸಟದಿಂದೆ. ವಿಲಾಸಿನಿಯಾದ ನೇಸನುಂ ನೆನೆಯಿಸಿದಪ್ಪುದಿ ಸಸಿಯ 
ಬಣ್ಣಮಿವಲ್ನೆ ನೆ ಚೆಲ್ವನಾಳ್ನು ಮೆಲ್ಲನೆ ನಡೆತರ್ಪ ನೀಲನುಣಿಪುತ್ರಿ ಕೆಯಂದ 
ದಿನಾದಮೊಪ್ಪಿ ದಳ್‌ (ಕಾದಂಪೂ. ೩೮); ಪಸಿಯ ಬಣ್ಣ ೦, ಬಿಳಿಯ 
ಕರ್ಬು (ಶಮುದ. ೧೬೮ ಪ್ರಯೋ). ೫. ಒಣಗಿಸುವುದು ಅಥವಾ 
ಬೇಯಿಸುವುದು, ಕಾಯಿಸುವುದು, ಸುಡುವುದು ಮುಂತಾದ 
ಸಂಸ್ಕಾರಗಳನ್ನು ಹೊಂದದಿರುನಂತಹುದು. ೬. ಅಸಂಸ್ಕೃತ 
ವಾಗಿರುವಿಕೆ; ಅಪಕ್ವತೆಯನ್ನು ಹೊಂದಿರುವಿಕೆ: ತುಜುಗಾರ್ತಿ 


೯-೪೫). 


೮೧-೨೨೨೪).. 


೫೪೩೪ 


20 


25 


40 


45 


ಪಸ್ಕಿ 


ನಿನಗೆ ಮನೆವೆಂಡತಿ ಸಚ್ಚನೆ ಸಸಿಯ) ಗೋವನೈ (ಪಂಪಭಾ. ೬-೫೨), 
"ಸಸ್ಯು ಪಸೆ: ೨. ಸಡಿಗದ ಸಟಿನೀರ್ಪಸೆಯಾಜದ ಪಾಲಕ 
ಯಿಂಂದಸತಿಯರಿದೆ ಸಿಡಿವರಯ್ಯೊ ಪೊಸಮಡಿಮೆಯ್ಯಂ (ಚಿಕವಿ, ೬-೧೨೦); 
ಅಕ್ಕಿಯೆನ್ನು ಚೆನ್ನಾಗಿ ತೊಳೆದು ನೀರಿನ ಪಸೆ ಆರಲು ಬಿಡಬೇಕು 
(ಅಡುಸೌ. ೮೨); ಮೇಲಿನ ಗದ್ದೆಗಳಿಂದ ಕೆಳಗಿನ ಗದ್ದೆಗಳಿಗೆ ಒರತೆಯ 
ಪಸೆಯೂ ಬಂದಿತ್ತು (ಬಾಳಿಗಿ. ೧೧೦). ೭, ಜಿಡ್ಡು; ಮಾರಾಟದ ಹುಡಿ 
ಎಳೆದರೆ. ಕಣ್ಣು ಹೋಗುವುದೇ ಸರಿ. ಆದಕ್ಕೆ ಪಸೆಯೇ ` ಹಾಕುವುದಿಲ್ಲ 
(ಸಳನಿ. ೧೫). ೮. ಸತ್ತ್ವ; ತಥ್ಯ ; ತಿರುಳು: ಈದಿನ ಅವನನ್ನು 
ಪೂರಾ ಪರೀಕ್ಷೆ ಮಾಡಿಬಿಡು, ಏನೂ ಪಸೆ ಇಲ್ಲದಿದ್ದರೆ ಇನ್ಲಲ್ಲಿಗೆ 
ಬರುವುದೇ ಬೇಡಾನ್ನು (ಸತಿ. ೧೦೫). ಹಸ್ಸಿ: ೧. ಹಸಿಯ ನೆತ್ತರು 
ಬಸಿದು ಹೋಗುವಾಗ ಕುಸುಮನಾಭನ ನಾಮ ನೆನೆಗೊಡದಲೆ: ಮನ 
(ಪುರಂದ, ೧-೧೪೨-೪). ೨. “ಉನ್ನ್ನಂ, ಕ್ಲಿನ್ನಂ-ಈ ೨ ಹು?ಸಿ[ ಹಸಿ]? 
ಕುಶೆಯ ಕಯ್ಯಲಿ ಸಿಡಿದು ಹಸಿಯ 
ಥೋತ್ರನ ಪೆಗಲೊಳಿಕ್ಕಿ ಕೊಂಡು ೬-೧೩೧); ಹಸಿಯ 
ಚರ್ಮಗಳ ಚನಮ್ಮಾವುಗೆಗಳ ಮೆಟ್ಟ ದೆಸಕನೆಂದೆಣಿಸಿದನೊಳಗೆ (ಭರಚ. 
೧೨-೧೩೯). ೫- ಅರಿಯ ಖಂಡದಿ ಹಸಿಯ  ಸುಂಟಿಗೆನೆರಸಿ 
ಭೂತಾವಳಿಯ ದಣಿಸಿದ (ಕುನ್ಯಾಕ, ೮-೪೨) ; ಹಸುಳೆ ನೋಡಿ 
ವನಂಡೆಯೊಳಗಣ ಹಸಿಯ ಹಾಲನು ಕುಡಿದ (ಸಾಳ್ವಭಾ. ೨೧-೪೯) ; 
ಕೆಲವು ತರಕಾರಿಗಳನ್ನು ಮತ್ತು ಹೆಚ್ಚಿನ ಹಣ್ಣು ಹಂಸಲುಗಳನ್ನು 
ಹಸಿಯಲ್ಲೇ€ ತಿನ್ನಬಹುದು (ಅಡುಸೌ. ೩೬)... ೯. (?) : ನೊಸಲ 
ಕಣ್ಣ ಹಸಿಯೆನಿಪ್ಪು ದಸಮನಯನನಿಡುವ ಭೂತಿ (ವಿಭೂರ. ೪-೬). 
ಪಸಿಯಡಕೆ, ಹಸಿಯಡಳೆ - ಒಣಗಿಸದೆ ಅಥವಾ ಬೇಯಿಸದೆ 
ಇರುವ ಅಡಕೆ; ಹಸಿಯಾದ ಅಡಕೆ ; ಪಸಿಯಡಕೆಯ' ನಾರಂಗದ 
ಪಿಂಸುಗುವೆ ಸನ್ಮಾದುಫಲದ ಫಲನಿಕರದಿಂ (ಧರ್ಮಾಮೃ, ೧೦-೨೪) ; 
ಹಸೆಯ ಬರಿಯೋರ್ಮನ್ಸಿ ಕಸವಿಲ್ಲ ಮುಸುರೆ ಇಲ್ಲ ಹಸಿಯಡಕೆ ಸಿಪ್ಪೆ 
ಮೊದಲಿಲ್ಲ (ಹಳ್ಳಿ ಬಾ. ೫೭). ಪೆಸಿಯ ಬಿಸಿಲ್‌ - ಎಳೆಯ ಬಿಸಿಲು: 
ವಿಂಸುಪ ನನತರುಣತರಣಿಯ ಪನಿಯ ಬಿಸಿಲ್‌ ಮಸಗೆ... 
ಪೊಸದಾವರೆವೂವನೋನಿ ಭಾವಿಸಿ ತಿಳಿದಳಿ (ಗಿರಿ. ೫-೫೯) ; 
ದಶನಕಾಂತಿ ಶಶಿಮಂಡಲದ ಪಸಿಯ ಬಿಸಿಲಂ ಬೀದಿವರಿಯಿಸಲಿಂತೆಂದರ್‌' 
(ಪುಣ್ಯಾಸ್ತ್ರ. ೧-೩೫ ನು. ಪಸಿಯರಿಸಿನದ ಕೊಂಬು- ಒಣಗದಿರುವ 
ಅರಿಸಿನದ ಕೊನೆ : ಕಂಡಿಕ್ಕಿದ ಬೆರಲ ಕೊಂಡಿಕೆಗಳಿಂ ಪಸಿಯರಿಸಿನದ 
ಕೊಂಬನುಡಿದು ಸುಣ್ಣ ಂದೊಡೆದೀಡಾಡಿದಂತಾಗೆ (ಅರ್ಧನೇ. ೫-೨ ನು. 
ಹಸಿದೆಡ್ಡ ಎ ಏನೇನೂ ತಿಳಿಯದವನು ; ಮಹಾ ಅಜ್ಞಾನ: 
ನಗರಡೊಳಗಿನ ಹಸಿದಡ್ಡರ ಕೂಡಲೂ ಓದುನನು, ಬರೆಯುವನು 
(೩೮೬೪. ೭೭). ಹಸಿಬಸಿ - ತೇವವಾಗು ; ಆರ್ದ್ರವಾಗು ; ನೀರು 
ಸುರಿಸು: ಚಾರು ತುಂಬ ಸಿಡಿಮಿಡಿಗೊಂಡು . . . ಕಣ್ಣು ಪಿಳಪಿಳ 
ಪಿಳುಕಿಸಿ ಅವು ಹಸಿಬಸಿವಂತಾಗಿರಲು ಸುವ್ಮನೆ ಮುರುದಂರು ನೋಡ 
ಹತ್ತಿದಳು. (ಇಪ್ಪಕ. ೨೮೪). ಹೆಸಿಬಿಸಿ - ೧. ಅರ್ಧಮರ್ಥ 
ಬೆಂದುದು; ಸರಿಯಾಗಿ ಬೇಯದಿರುವುದು : ವನದಿ ಮಹಾ 
ಮೃಗಗಳ ಕೊಂದು ಹಸಿಬಿಸಿ ತಿನಬೇಕು ಸವಿಸವಿದು (೧ಉನಣೊ: ೧೬) ; 
ಹಸಿಬಿಸಿ ತಿಂದು ಹೊಟ್ಟಿ ಕೆಡಿಸಿಕೊಳ್ಳ ಬೇಡ (ರೂಢಿ), 
೨. ಅರ್ಧಮರ್ಥ ಜ್ಞಾನವುಳ್ಳ ವನು ; ಸರಿಯಾಗಿ ತಿಳಿದು 
ಕೊಳ್ಳ ದವನು: ಆತನಿನ್ನೂ ಹಸಿಬಿಸಿ. ಈಗಲೇ ಆಫೀಸಿನಲ್ಲಿ ಸೇರಿದರೆ. 
ನಾಳೆ ನಾನು ಸಾಹೇಬರ ಮುಂದೆ ತಲೆ ಕೆಳಗೆ ಹಾಕಬೇಕಾಗುವದು 
(ಕುರಿಹಿಂ. ೨೨). ಷಿ. ಪೂರ್ಣಜ್ಞಾ ನವಿಲ್ಲದ ; ಅಸಕ್ವಬುದ್ಧಿಯ : 
ಇಂಥಾ ಹಸಿಬಿಸಿ ಪಂಡಿತರಿಗೆ ಕೋಪರ್ನಿಕಸನ ನಿಚಾರಗಳು ಎಷ್ಟರ ಮಟ್ಟಗೆ 


` ಪರಾ, 


(ಹಲಾಯು. ೧೨೬-೮೨); 


(ಕುಮುರಾ. 


ಪಸಿಂಡಿ 


ಕಿಳಿದವೆಂಬುದು. ಮೇಲೇ, ಕಣಣುತ್ತದೆ ' (ನಂ ೫-೧೮೩). 
ಹಸಿಯ ತುರುಕ -ಸೈರಣೆಯಿಲ್ಲದ ಮುಸಲ್ಮಾನ ; ಅಂಧಶ್ರದ್ಧೆಯ 


ಮುಸಲ್ಮಾನ : . ಹಸಿಯ ತುರುಕನವೋಲು ಕತ್ತಿಯ ಕೊಸರಿ 
ರುುಳಫಿಸಿ ಕೂಗಿ ಕೊನರುನನೊಡಲ' ನೇವರಿಸಿ (ಅನ್ಭುತ. ೨-೫೩). 
ಹಸಿಯ ಹೊಲೆಯ - ಸಂಸ್ಕೃತಿಯಿಲ್ಲದ ಹೊಲೆಯ ;. ತಿಳಿವಳಿಕೆ 


ಯಿಲ್ಲದ ಹೊಲೆಯ : 'ಸಶುನನುಬ್ಬಸಗೊಳಿಸಿ ವಧಿಸುವ ಹಸಿಯ 
ಹೊಲೆಯರ . . . ಹುಸಿನ ಹೊಲೆಯರ ನುಡಿಗಳಂ ಹೋಲುವುದೆ 
(ಬಸಪ. ೫೫-೧೮). ಹಸಿಯಿಟ್ಟಗೆ - ಕೇವಲ ಬಿಸಿಲಿನಲ್ಲಿ ಒಣಗಿಸಿದ 
ಇಟ್ಟಿಗೆ; ಸುಡಜೆ ಇರುವ, ಇಟ್ಟಿಗೆ: “(ಬಿಸಿಲಿನಲ್ಲಿ ಒಣಗಿಸಿದ) 
ಹಸಿಯಿಟ್ಟ ಗೆ; ಹೆಂಟಿ” (ಸಿ600ಂ. ಕಸ). ಹಸಿಸುಳ್ಳು -ಅಪ್ಸಟಿ 
ಸುಳ್ಳು ; ಸಂಪೂರ್ಣ ಸಟಿಯಾದುದು : ಅನರು ಹೇಳುವುದೆಲ್ಲಾ 
ಹಸಿಸುಳ್ಳು (ರೂಢಿ), 
[ದೇ.॥ ತಮಿ. ಪೈ; ಮಲ, ಸಸಿ, ಸಯಿ, ಪೈ; ತುಳು. ಪಜಿ ; 

ತೆಲು. ಪಚ್ಚಿ, ಪಸಿ] 

ಸಸಿಂಡಿ (ನಾ). ಚಿನ್ನ; ಬಂಗಾರ (?) : ಡೊಡ ಮಾದಿಯ್ಯ 
ಪಸಿಣ್ಣಿದೀಸಗಳ. (ಸೌಬಎ. ೧೯೪೧, ಜನ್ಮುಲನುಡುಗು. ೪೪೫-೫ ; 2): 

[ದೇ.॥ ತೆಲು. ಸಿಂಡಿ, ಸಯಿಂಡಿ, ಪೈಂಡಿ] 

ಪಸಿಕಿ "ಪಸುಗೆ' ನೋ. 

ಪೆಸಿಕೆ "ಸಸುಗೆ' ನೋ. 

ಸಸಿಗೆ "ಪಸುಗೆ' ನೋ. 

ಫಸಿದೊಗಲ್‌ (ನಾ). ಹಸಿಯ ಚರ್ಮ; ಆಗ ತಾನೇ ಸುಲಿದ 
ತೊಗಲು: ಪಸಿದೊಗಲ [ನಾಂ ಸಂಡೊವಲ] ಧೋತ್ರದಿಂದೊಟ್ಟಿ 
ಯೆಲಂಗಳ ಕುಂಡಲಂಗಳಿಂದೆ. (ಜೈನಿಭಾ. ೧೬-೨೪). 

[ಪಸ್ಕಿ + ತೊಗಲ್‌ ( ಎತೋಲ್‌,)] 

ಸಸಿಮೆ (ನಾ.) ಹೆಸಿಯಾಗಿರುವಿಕೆ ; ತೇವದಿಂದ ಕೂಡಿರುವಿಕೆ ; 

ಆರ್ದ್ರತೆ : ಅಡಕೆ ಒಣಗಿಲ್ಲ, ಇನ್ನೂ ಪಸಿಮೆ ಇಡೆ (ರೂಢಿ). 


[ಸಸ್ಕಿಸ--ನೆ,] 

ಪಸಿಯೊರಟು (ನಾ). ೧. ಅಚ್ಚ ಒರಟುತನ ; ಶುದ್ಧ 
ಅಸಂಸ್ಥೃತತೆ : ಪಸಿಯೊರಟು ತಂಡೆಗೊಗೆದಾ ಮಗಳ ಪಸಿಯೊರಟನೊಗೆ 
ತನಂ  ತೋಟುಗುವ್‌  (ಅಂತಿಗೊ. ೨೨-೪೫೪). (ಗು). 


೨. ಶುದ್ಧ ಒರಟಾದ; ಸಂಪೂರ್ಣವಾಗಿ ಅಸಂಸ್ಕೃತವಾದ : 
ಏಗಳುಂ ಸ್ಫೂಸವನ್‌ ಪಸಿಯೊರಟು ಮನದವನ್‌ (ಒದ್ದ ಸ್ರ. ೧೦-೨೦೧), 
[ಸಸಿ -ಒರಟು( ಆ ಒಜಂಟು)] 

ಪಸಿರ್‌ "ಪಸುರ್ಮ್‌' ನೋ. 

ಪಸಿರ್ಗಲ್‌ "ಪಸುರ್ಗಲ್‌' ನೋ. 

ಪಸಿವು "ಸಸ್ಥಿ' ನೋ. 

ಸಸಿನೆಜು ' (ಕ್ರಿ). ಹಸಿವುಂಟಾಗು; ಕ್ಷುದ್ಬಾಥೆಯುಂಟಾಗು : 
ಸಸಿನೆತ್ತು ಮಸಗಿ ಬಂದು 'ಬಿಲಂಗಳೊಳಗಣಿಟಂ ಪೆಗಳಂ 
ಮೊಗಿ ಟ್ಟೂ ದಿಯೂದಿ ತಣಿಯದೆ , . . ಕೆಲೆಕೆಲೆದು ಕಂಸ್ಬಿಯರಿರ್ಬಿ 
ಕೊರ್ಬಿ ನಲಿದಾಡುವ ಭಲ್ಲೂಕನಿಕಾಯದಿಂ(ಗಿ೨ಕ, ೧-೧೨೮ ಐ), 

[ಪಸ್ಕಿ-ಪೆಲ] 

ಪಸು, ಸಂಚು, ಸಚ್ಚು,, ಹಂಚು, ಹಚ್ಚು (ಕ್ರಿ). ಪಚ್ಚ 
(ಭೂತಕೃ). ೧. ವಿಭಾಗಿಸು; ಪಾಲುಮಾಡು : "ಪಸು-ನಿಭಜನೇ 
(ವಿಭಾಗ ಮಾಡು), ಜೀವಧನೇ ಚ (ಹಸಿ)? (ಶನುಧಾ); ಮುಂಳಿದೆಚ್ಚೊಡೆ 
ಸೌಳನೆ ಸೀಳು ಪಚ್ಚೆ ವೋಲಾದುದು  ದಂಡಧಾರ ಗಜಮಾತ 
ನೊಡಲ್ವೈರಸಂದು ಪಾರ್ಥನಿಂ (ಸಂಸಭಾ, ೧೨-೮೭) ; ತಂದಂಬುಸಹಿತನಿದೆ 


20 


30 


35 


40 


'ಬಹುದು 


ಪಸು, 


ಜೇನ... . ನಿನ್ನ ಮುಂದಿಟ್ಟು ಸರಿಯಾಗಿ ಸಸುವೆಂ [ಪಾ೮೩೦, ಹಚ್ಚುವ, 
ಹಸುವೆಂ] ನೋಡಾ (ಕಣ್ಣ ೧೩೦-5೩); ಪಲವು ಕನಿತ್ವಗಳಿನೆಂದು 
ಹಿಂಜುತೆ ಪಸುತುಂ ಅಳಿನರುಚುನ ಬೆಮೆಯಿನ್ನಿಂ ಕಳಿಯದು 
(ಸಂಸನ. ೬-೧೨) ೨. [ಗಣಿತ] ಭಾಗಾಕಾರ ಮಾಡು: 

ಇಗಿಸು : ಪಂಚಾಹತರಾಶಿಯಂ ಫಸು[ನಾಂಂ.ಶೆ, ಸೆ] ದಿನಾರಾತ್ರಿ 
ಸಪ್ರಮಾಣದಿಂದಂ (ಜಾತಿ, ೨೪-೩೧). ಪಂಚ: ೧. ಅಖಿಳ 
ದೇಶಮಂ ನಿಶ್ಚಯಂ ನಿಂಗಡಿಸಿ ಪಂಚಿ ನಿಮಗಿತ್ತ ಪೆಂ ( ೬೩೯೪೯), 
೩. ವಿತರಣೆ ಮಾಡು: ಸಮರಲಂಸಟರೆಚ್ಚು. ಸಂಚಿ[ಸಾ59ಂ,ಪಚ್ಚಿ | 
ದರ್‌ ಕಾಕಜಂಬುಕತತಿಗೆ ರಿಪುಭಟಿರ ಮಾಂಸಗಳ (ಚೆಬಸು, ೧೬-೧೩). 
ಪಚ್ಚು: ೧. ಸಚ್ಚು[ಚ್ವಿ] ಪರಿಕಲಸಿ ಬೆನ್ನಂ ಮುಂಚ್ಚಿರೆ ಮಂಡಿ 
(ಕಾನೈಸಾ. ೯೬೬ ಶೂದ್ರಕ); ಎನಗಂ ನಾಂಡುಗವಿಂಲ್ಲ ಭೇದಮೆಳೆಯಂ 


ಸಚ್ಚ್ಹಾಳ್ವಂ (ಸಂನಭಾ. ೧೩೧೯) ; ದಿವ್ಯಪಿಂಡಮನೊಂದಂ . , . 
ತಂದಾಡರದಿಂ ಪಚ್ಚಿ [ಪಾ39ಂ.ಪಂಚಿ] ಸೆಂಡಿರಿರ್ನರಿಗಿತ್ತಂ (ಧರ್ನುಸ, 
೯-೫೬). ೩. ಬಲನೆಡನೊಳುರುಬುತಿಹ ಸುಭಟಿರಂ ಪಚ್ಚುವರ್‌ 


ಭೂತನೇತಾಳಜನಕೆ (ಚಬಪು. ೨೪-೧). ಹಂಚು: ೧. ನಾನು 
ತಂದನ್ನವನು ಜನನಿಯ. ಹಂಚಿ (ಸಂಭನ. ೨೩-೨೨) ; ಹೊಸದಾಗಿ 
ಕಣ್ಣು ಕೊರೆದ, ಕತ್ತಿಯ ಹಾಳೆಯಲ್ಲಿ ತಲೆಗೂದಲನ್ನು ಹಂಚಿ ಗಂಟಕ್ಕಿ 
(ಛಾನುಜಿ. ೨೬). ಹೆಚ್ಚು: ೪. (ತರಕಾರಿ ಮುಂತಾದುವು 
ಗಳಂತೆ) ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡು ; 
ತುಂಡರಿಸು : ನರನ... ನಡುಸರಗಳ್ಳಿಚ್ಚಿದವು.. . . ಚುಚ್ಚಿದವು 
ಕೂಡೆ ಫಟ್ಟೊಚ್ಛಿದವು ಸೀಳಾಗಿ ಹ[ಪಾಂ9ಂ,ಪ]ಚ್ಚೈ ದವು (ಜೈಮಿಭಾ, 
೧೩-೧೮): ಉಗುರುಗಳಿಂದ ಗೀರಲೂ . . . ಹಚ್ಚೆಲೂ ಮಾಟಿಲೂ 
(ಅನಂಶ, ೨); ಹಚ್ಚಲಿಕ್ಕೆ ತಿಳಿಯದಿದ್ದರೆ ಮುಂಗೈ 
ಕಚ್ಚಿ ಕೊಂಡ ಹಾಗೆ (ಗಾಜಿ). 

ಪಂಚಂಪಾಡಾಗು- ಒಡೆದು ಚೂರಾಗು : ಹರಿಹಂಚಾಗು: 
ಹಾಗೆ ಹೇಳಿದ್ದಾದರೆ ಆಸ್ತಿ ಸಂಚಂನಾಡಾಗಿ ಒಂದೊಂದು ಹಿಸ್ಸೈಗೆ ಐವತ್ತು 
ವರಹಗಳ ಕಂದಾಯ ಸಲುವ ಭೂನಿ ಬರುತ್ತಿತ್ತು (ಚಾರುದಾ, ೬೯) 
ಪಂಚಂಪಾಡು ' ಮಾಡು- ಚೂರುಚೂರು ಮಾಡು: ನಾಡ 
ಜನರೂರೆಲ್ಲ ಪಂಚಂಪಾಡರಿ ಮಾಡಿದನೆಂಬ ಖಾಡಾಖಾಡಿಯಲಿ ಬಂದು 
(ರಾನಣೋ. ೩೫). ಪಂಚಿ ಕೊಡು, ಪಚ್ಚಿ ಕೊಡು, ಹಂಚಿ ಕುಡು, 
ಹಂಚಿ ಕೊಡು, ಹಚ್ಚಿ ಕೊಡು. ವಿಭಾಗಿಸಿ ಕೊಡು; ಪಾಲು 
ಮಾಡಿ ಕೊಡು : ನಗೆ ಭಾಗ್ಯಮಿಲ್ಲದೊಡಂ ನಿನ್ನ್ನ ನೆರೆನುನೆಯನರ 
ಭಾಗ್ಭಮಂ ಪಂಚಿ ಕೊಡು [ಸಾ59ಂ, ಪಂಚಿ ಕುಡು, ಪಚ್ಚಿ ಕೊಡು]ವೆಂ 
ಪಾರ್ವತಿಗೆ ದೇಹನುಂ ಸಚ್ಚಿ ಕೊಟ್ಟಿ ಭನ 
ಸರ್ವಾಪರಾಧಂಗಳಂ  ಕ್ಷನಿಸು (ಚಒಪು. ನೆರೆದ 
ಯಾಚಕಂಗೆ ಹಂಚಿ ಕುಡುನ ಚಿನ್ನನರದರೊಪ್ಪ ಹರು (ನೋಹ. 
೬-೨೮); ರಾಗರೆಸದೊಳನನರತ ಕಾದಲರ ಸಂಭೋಗಕ್ಕೆ ಸಮ ವಾಗಲೆನುತ 
ಆಗನುಜ್ಞರು ಹಂಚಿ ಕೊಟ್ಟಂತೆ ನೇಟಿಯ ಭಾಗದಂಗಡಿಗಳೊಬ್ಬಿ ದುವು 
(ನೋಹತ, ೩-೧೨); ಸುಖ ಮಂದಿಗೆ ಅಗುನಂತಿದ್ದಕೆ ಎಲ್ಲರಿಗೂ ಹಂಚಿ 
ಕೊಡುತ್ತೇನೆ (ಆಸನ. ೧೦೪) ; ಸಂದ ನಾಡುಂ , ಬೀಡನಂದಿರದೆ ಹಚ್ಚಿ 
ಕೊಟ್ಟಿ (ಕ: ೬೨೫೩) ; ರಾಜ್ಯಮುಂ ಹಚ್ಚಿ ಕೊಡು ಪಾಂಡನರಿಗೆ 
(ತುರಂಗ, ೪೧ ಸೂಚನೆ),  ಸಂಚುಸಳು, ಹಂಚುಹಜಿ: - ಚೂರು 
ಚೂರಾದುದು; ಹರಿ ಹಂಚಾದುದು: ಅಂತು ಎರ್ದೆಗೆಜಗಿದದಜಿಕಿಂದೆ 
ಕಿಡಿಮಸಿಯಾಗಿ ಕರಿಕುಪೋದರ್ನ : ಪಂಚುಸಜಸಿಯಾಗಿ ಬಲನರಿಡುಗಿದನ್‌ 
(ಬದ್ದ ಪ್ರ. ೨೦-೪೧೮); ಪಂಚಭೂತಂಗಳೊಳಸಂಚಲವನಜ೨ಯದಲೆ ಹಂಚನೆ 
ಹಿಡಿದು ತಿರಿದುಂಬ ಜ್ಞ್ಞಾನಿತಾ ಹಂಚುಹಜಕಿಯಹನು (ಸನ 


(ಧರ್ಮುನ, ೧೪೫ ನು 


೫೨-೩೮) : 


೬೩೪೮) 


ಪಸು, 


2 


ಪಂಚುಪಣಿರಿ ಮಾಡು, ಹೆಂಚುಂಹಟಿ೨ ಮಾಡು, ಹಂಚುಹಜಿಕಿ 
ಮಾಡು- ಚೂರುಚೂರು ಮಾಡು ; ಪುಡಿಪುಡಿ ಮಾಡು; ನಾಶ 
ಮಾಡು : ಸಂಚುಸಚಕಿ ಮಾಡಿ ಸಡೆಗುಂ ಪಂಚತ್ವಮನಾನ ಗತಿಯೊಳಂ 
ಜವಂ (ನುಲ್ಲಿಪು. ೧೩-೧೫೭) ; ಪಂಚತೆ ಮುಟ್ಟ ಪಂಚುಸಜಃ ಮಾಟ್ಕುಂ 
ನಾರಕಾನೀಕಮುಂ  (ಅನಂಪು. ೯-೪೧); ಪಂಚಮಹಾಸಾತಕಮಂ 
ನಂಚನೆಯಂ  ಪಾಸದೋಸಮುಂ ಕೊಲೆ ಹೊಲೆಯಂ ಸಂಚಲಿಸದ 
ಬ್ರಹ್ಮೇತಿಯ ಹೆಂಚೂಂಹೆಿಮಾಟ್ಟು ದನ್ನ ದಇನನೆ ಸಫಲಂ (ನೀತಿಸಾ, 
೬೨೭);  ಮೋಟಿಂ ನೀರ್ಗುಡಿನಂತೆ ಹಂಚುಹಜಕಿ ಮಾಡಿ ಕಿಡಿಸಡೆ 
(ಧರ್ಮಾಮೃ, ೧೪-೪); ಪಂಚೇಂದ್ರಿಯ ಸಪ್ತ ಧಾತು ಹಂಚುಹಜಿಕಿ 
[ಸಾ690.ಹಖಸಿಹಂಚಂ] ಮಾಡಿ ಕಾಡಿಹನಯ್ಯ (ಬಸನ. ೪೭). 
ಪಚ್ಚಿ ಸ್ಪಿಕೊಳ್‌, ಹಂಚಿಕೊಳ್ಳು, ಹಚ್ಚಿ ಕೊಳ್‌ - ವಿಭಾಗ ಮಾಡಿ 
ಕೊಳ್ಳು ; ಹಿಸ್ಸೆ ಮಾಡಿಕೊಳ್ಳು : 'ನುನ್ನ ತನ್ನ ಮಾಡಿದ 
'ಕರ್ನ್ಮುದುದಯದಿಂದೆಯ್ದುವ ಸಾವುನುಂ ನೋನುಮುಂ ಪೆಜರ್ಪಚ್ಚಿ ಕೊಳ್ಳಿ 
ಮೆಂದೊಡೆ ಪಚ್ಚಿ ಕೊಳ್ಳರೆ (ಧರ್ಮಾಮೃ ೭-೯೭) ಕ ಸಂಚೀಕರಣದೃಷ್ಟನ 
ನಿನ್ನ ಸಾಲಿಗೆ ಹಂಚಿಕೊಂಡೆನ್ನ ಪಾಲಿಪುದು (ನೋಹತ, ೨೮-೨೭); 
ಉತ್ತಮ ಮದ್ಯಮಾದಮನೆಲನೆಲ್ಲ ಹಂಚಿಕೊಂಡು . , . ಅನುಭನಿಸೂದು 
(ಎಕ. ೫ (5), 17ನೆಯ, ಶತ) ; ಮಿಕ್ಕ 
ಭಾಗಗಳನ್ನು ಉಳಿದವರು ಹಂಚಿಕೊಳ್ಳೋಣ (ರಾವಿಜ್ಮ ೭೬); 
ಲಗ್ಗೆಯನೊಡ್ಡಿ ಕೊಂಡೆರೆಯನು ಹಚ್ಚಿ ಕೊಂಡು ಸೆಂಡನಿಟ್ಟಾ ಡುವ ಮಕ್ಕಳ 
ಮರುಳ್ಗಳ ತಂಡ ರಂಜಿಸಿತಲ್ಲಲ್ಲಿ (ನೇಮಿಸಂ. ೮-೯೮), ಪಚ್ಚುಣ್‌ ಇ 
ಹಂಚಿಕೊಂಡು ಊಟಿ ಮಾಡು: ನಾಗಜೀಯರುಂ ಸಾವ್ಯೂಭಾಗಿ 
ಗಳಾಗಿ ಪಚ್ಚುಣ್ಣು ಬರುತಂ (ಎಕ. 111, ಸಂಜನ. ೪೪-೪; 1113), 
ಹಂಚಿ ಬಡು- ಪಾಲುಮಾಡಿ ಕೊಡು; ಭಾಗಮಾಡಿ ಕೊಡು: 
ರೈತರಿಗೆ ಭೂಮಿಯನ್ನು ly ಆದಷ್ಟೂ ಜಾಗ್ರತೆ ಹಂಚಿ ಬಿಡಬೇಕೆಂದು 
ಅವನು ನಿರ್ಧರಿಸಿಕೊಂಡಿದ್ದನು (ಪುನರು. ೨೯೯). ಹಂಚಿ ಹಾಯ್ಕು - 
ಹೆಂಚಿಬಿಡು: ಕುಚದ ವೃತ್ತತೆಯ ಕೊಟ್ಟಳು ಕೋಶಪಕ್ಷಿಗೆ: ಕಚದ 
ಭಾರವ ಕೊಟ್ಟು, ನವಿಲ್ಲೆ ವಚನ ಸುಸ್ವರ ತನಗೇಕೆಂದು ಶುಕಪಿಕ 
ನಿಚಯಕ್ಕೆ ಹಂಚಿ ಹಾಯಿಸಿ ದಳು (ನೋಹತ. ೯-೩೦). ಹಂಚಿ 
ಹೋಗು. ಬೇರೆ ಬೇರೆಯಾಗು; ಚೂರು ಚೂರಾಗು ; 
ಉಪನಿಸತ್ತಿನ. ಅಖಂಡಏಕರಸಪುರುಷೋತ್ತಮನು ಇಂದು ಚೂರು 
ಚೂರಾಗಿ ಹಂಚಿ ಹೋಗಿದ್ದಾನೆ (ಭಾರದ, ೪೭) ; ಟಕಾರ ಹಲವು 
ಧ್ವನಿಗಳಾಗಿ ಹಂಚಿ ಹೋಯಿತು. (ದ್ರಾವಿವಿ, ೩೩೧). 
[ದೇ.॥ `ತಮಿ, ಸಕು; ಮಲ. ಪಗು; ತುಳು. ಪಗಿ; ಕೆಲು, 
ಸಗುಲು ; ಕುಣ. ಸಸ್ಯ] 
ಪಸ್ಕು "ಪಸ್ಥಿ' ನೋ. 


ಕೋಲಾರ, ೩೧-೧೧; 


ಪಸ್ಮು, ಪಚ್ಚೆ, ಹಚ್ಚೆ, ಹಸು, (ನಾ). ೧. ಹಸುರು; 
ಹೆಸುರುಬಣ್ಣ : "ಪಸುಂಬುಲ್‌? ಪರಾ. ೨, ಎಳೆಯದು; 
ಚಿಕ್ಕವಯಸ್ಸಿನದು : *ಪಸುಗೂಸು' ಸರಾ. ೩. ಸುಗೂಢವನ್ನು 


ಸೂಸುವ ಎಲೆಗಳುಳ್ಳ ಒಂದು ಬಗೆಯ ಗಿಡ: «ಗೌಸದಿ-ಬಿಳಿಯ 
ಗಣಿಕೆ, ಪಸು, ಅರಳಿ? (ಓಷಧಿ. ೫೧). ಪಚ್ಚೆ, : ೧. «ಜಾಗನಸುರೆನೆ 
ಪಚ್ಚೆ? (ಶಬ್ಲನುಂ.೬೦). “ಪಚ್ಚಿಡೋರಣ' ಪರಾ. ೩. "ದೇವಕಣಿಶಂ 
ಪಚ್ಚೆಯಕ್ಕು” (ಮಂಗರಾ, ೪೦-೩೦) ; ಮರುಗ ಮಲ್ಲಿಗೆ ಪಚ್ಚೆ ಮಂಡಿ 
ವಾಳಕ್ಕೈ ಸರಿಮಳದುದಕನನೆಲಕಿ ದವರಾರಯ್ಯ (ನುಹಾದೇ. ಬ. ೧೦-೩), 
ವನಸಾಲಂ. ಕಾಣ್ಯೆಗೈ ಸ್ಫದಂ ವಿಚಕಿಲದಲರಂ ಪಚ್ಚೆ ಯಂ ಬಾಳೆನಣ್ಣೊ 
ಳ್ಗೊನೆಯಂ (oni ೧೦-೨). ೪. ಹಸುರುಬಣ್ಣ ದ ರತ್ನ; 

ಮರಕತ: “ಪಸುರ್ವರಲೆನೆ ಪಚ್ಚೆ” (ತತುನಿ. ೧೧೦); ತಂತನ್ಮು ಮನೆಯ 


೫೪೩೬. 


20 


25 


30 


35 


45 


405 


ಪಸ್ಮು 


ಮುಂದಣ ಪಚ್ಚೆಯ ಜಗಲಿಗಳೊಳಂ ತಂಡತಂಡಡೆ ನೆರೆದಿರ್ದ 
ಪೆಂಡವಾಸದೊಳ್ಳೆ, ೦ಡಿರಂ ಕಂಡು (ಪಂಪಭಾ, ೪-೮೪ ವು; ಶುದ್ಧ ಸ್ಪ ಟಕದ 
ನೆಲಗಟ್ಟಿಂ ಪಚ್ಚೆಯ ಕಂಬಂಗಳಿಂ , . . ಒಪ್ಪುವ ಕೃತ್ರಿಮ ತ್ಯಾ 
ಅಯಾ ಕಣ್ರಣಿವಿನಂ ನೋಡುತ್ತುಂ (ಧರ್ಮಾಮೃ, ೨-೧೪೫) ; 
ಸಚ್ಚಿಯ ಮಣೆಗೋಪುರದಿಂದುಚ್ಚ 9ನಂಶುಗಳನಿಂದುಮಂಡಳದ ಮೃಗಂ 
ಮೆಚ್ಚು ನೆಳವುಲ್ಲೆ ನುತ್ತು 0 ನಚ್ಚಿ ಯೆ ಬಂದೆಳಸಿ ಬಳಸಿ ಬೆಚ್ಚನೆ ಸುಯನ್ನುಂ 
(ಪಾರ್ಶ್ವಪು, ೧೬-೬೭). ೫. (ಪಗಡೆಯಾಟದಲ್ಲಿ) ಹಸುರು 
ಬಣ್ಣದ ಕಾಯಿ : ಪಚ್ಚೈಯಂ ನೀಂ ಪನಣಲಿತ್ತಾಡು ನಿನ್ನು ಸಳದಿಯ 
ಕಾಯ್ದ ಳವು ಮೊದಲೆ ಹಣ್ಣಾ ದುವು (ಚೆಬಪು. ೧೦-೪೭ ಅ); ಬಚ್ಚ 
ನಾಲಗೆಯೆ ಬೀಳೆಂದು ಹಇಸಂಗಿಯಂ ಪಚ್ಚೆಯ ವಿದೂಷಕನುಧುಳ್ಳಿ ದಂ 
(ಜೈಮಿಭಾ, ೬-೩೧), ೬, ಹಸುರು ಬೆಳೆ; ಪಯಿರು : ಬಾಳೆ ಬದಣ 
ಧಾತಾ ಏನುಳ್ಳ ಕೀಳುಪಚ್ಚೈ ತೃಣಕಾಸ್ಮ ನಂಂತಾದ ಧಾನ್ಯದ 
XXX (ಎಕ ಸ ಶಿನನೊ. ೬೧-೨೮; 1431). ೭. (ಹಣ್ಣು A 
ಕಾಯಿ ಮುಂತಾದುವುಗಳ) ಹಸುರಾದ ಹೊರ ಭಾಗ ; ಸಪ್ನ: 

ಮಿಗೆ ಬಲಿದೆ. ಕಗ್ಗುಂಬಳದ ಕಾಯ ಗೇಣುಗೇಣಗಲದಲಿ ಕತಯ 
ಕೊಂಡದಜ ಪಚ್ಚಿಯಂ ತೆಗೆಯದೆ (ಸೂಸಶಾ. ೫-೧೨). ೮. ಹೊಸ 


ದಾಗಿರುವುದು; ತಾಜಾ: (8). ೯. ಕರ್ಪೂರ: *ಪ್ರಾಲೇಯ 
ಮೆನಲು ಘನಸಾರಮೆನೆ ಪಚ್ಚೆ” (ಸುಂಗರಾ, ೯೯-೨೨), *ಸಚ್ಚಿಕೈಲ' 
ಪರಾ. ೧೦. ಕಪ್ಪು; ಶ್ಯಾಮಲ ವರ್ಣ : "ಪಚ್ಚೆ ದೇವರು? 


ಸರಾ. ೧೧. ಮನುಷ್ಯರ ಹಣೆ, ಕೈ ಮುಂತಾದ ಸ್ಥಳಗಳಲ್ಲಿ 
ಅಲಂಕಾರಕ್ಕಾಗಿ ಚಿತ ಬರೆದು, ಹಸುರುಬಣ್ಣ ತುಂಬಿ 
ಚುಚ್ಚು ಪ್ವಿವದು ಮತ್ತು ಹಾಗೆ ಚುಚ್ಚಿ ಆದ ಗುರುತು; (ಕಿ). 
೩. ಸೆರ್ಗ್ಸುರುಟಗೆ ಹೊಡಿನುರೇಳ)ಲ್ಲ ಹಚ್ಚಿಯೆಲೆ 
* ಉರುತರದ ವಿಷಪ್ರಹಾರಿಗೆ[ಳ್‌] ಬೆರಸಲವ(ದ) 0 (ಖಮದ, 
೧೬-೧೦೯). ೧೧. ಹೊಡೆ ಕಟ್ಟು ತೂಗು ಗುದ್ದಿಆ ಸೀಳು ಹೋಳೆಂಬ 
ನುಡಿ ಬಾಳೆಯೆಲ್ಲಿಯೊಡೆಗೆಜಕಿಯಲ್ಲಿ ತೊಲೆಯಲ್ಲಿ ಬಿಡೆ ನರಿಯ - ಬಿಲದಲ್ಲಿ 
ಕೈಯ ಹಚ್ಚೆ ಗಳಲ್ಲಿ ತಂತುವಾಯರ  ನೂಲೊಳು ಆಲ್ಲದಂತಾ 
ನಾಡೊಳೆಂದುಮಿಲ್ಲ (ಚೇರನು. ೨-೮) ; ಎಡದ.ಗಲ್ಲದ ಮೇಲೆ ವಸುದಳ 
ತಾಮರಸದ ಥಚ್ಚಿಯ ಬೊಟ್ಟಿ ಸೆವುದಂತೆ (ಹನುಮ, ೩೫) ; ಅವರು. 
ಮುಂಗೈ ಮೇಲೆ ಕುಚ್ಚಿ ಸಿಕೊಂಡಿದ್ದ ಲತಾಕಾರದ ಹಚ್ಚೆಯ ನಸುಹಸುರು 
ಬಣ್ಣವು ಅವರ ಗೌರನರ್ಣಕ್ಕೊಂದು ಆಭರಣವಾಗಿ ತೋರುತ್ತಿತ್ತು 


(ಕಾನೂರು.೨೮). ಹಸು: ೨. "ಹಸುಗೂಸು', "ಹಸುಮಗು' 
ಪರಾ. &. “ರೋಹಿಣೀ-ಸಿನನ್ನಿ, ಹಸು, ಅಳಿಲೆ ೬ ಜಹಾ 
ಮಾಂಸಿಭೇದ? (ಓಸಧಿ. ೧೪೦). 'ಪಸ್ಕಿ' ಪರಾ. 


ಪಚ್ಚೆಯ ಸಾರ- ಉತ್ತಮವಾದ ಮರಕತಮಣಿ ; ಪಚ್ಚೆ ಸಾರ: 
ಮುತ್ತಿನ ಮಂಜದ ಲಂಬಣಂಗಳ್ಳೆರಸೆಬಲ್ವ ಪಚ್ಚೆಯ ಸಾರದ ತೋರಣಂ 


ಗಳಂ ನುಗುಳುತ್ತು0 ಬಂದು (ಆದಿಪು, ೪-೨೫ ವು). 
[ದೇ.॥ ತಮಿ. ಸಚು, ಸಚ್ಚೈ ; ಮಲ. ಸಚ, ಸಚ; ತುಳ್ಳು 
ಕೊಡ. ಪಚ್ಚಿ ; ಕೋಕ. ಪಟ್‌; ತೊದ. ಪೊಟ್‌] 

ಪಸ್ಸು, ಹಸ್ಕು, ಹಸುವು (ನಾ). ೧. ಆಕಳು; ಗೋವು: 


“ವಸುಭೆ ದಿವಂ . . . ಪಸುವೆಂಬಿನಿತಆಕ ಳಂ ವರ್ತಿಸುಗುಂ ಗೋ ಶಬ್ದಂ? 
(ನೆಸ್ತು ಕೋ. ೧೩೫-೧೦೪) ; ಇದನಬಿವಾತ ಕೆಆಕಿಯಿಂ ೫ ಕೋಡಿಯಂ 
ಮನಟದು 


ಸಸುಪುಮ್ಬಾರ್ವರು ೨೫೫ [ಕೊನ್ನೋನನ]ನ್ಹನ್ಮೂಬಿ 
ಯುಂನ್ಹ ೦ಗೆಯಖಮ ೫ ೫೪೫ ಮಾಡಿ ಕೊಣ್ಣೊ [೦] (ಸೌಜಇ. 21.1, 
೭-೨೬, 837); ಕುಡುವುದು ಪಸುವಿನ ಪಾಲಂ (ಆಶ್ವೈರಾ. 
ಫಸುವೆನಿಸದನುಲ ಸುರಥೇನು ಮರನೆಂಡೆನಿಸದಸಮ 


೧೦-೧೫) ; 


ಕಲ್ಪದ್ರುಮಂ 


ಫೆಸುಂಗಲಿಂ 


(ಚೆಬಪು. ೧-೧೨), ೨. ದನ; ಕಾಲ್ನಡೆ: ಅಸಿತೇಂದೀನರಲೋಲ, 
ಲೋಚನೆಯನಂದಂತಾ ಸಭಾಮುಧ್ಯದೊಳ್‌ ಪಸುವಂ ಮೋದುನವೋಲೆ 
ಮೋಡೆಯಂಂ (ಸಂಸಭಾ, ೭-೫೮), &. ಪ್ರಾಣಿ; ಜೀವಿ: "ಪಸು 
ಸತಿ' ಸರಾ. ೪. (ಆಲಂ) ಅಜ್ಞಾನಿ; ಜ್ಞಾ ನಹೀನ : ಆಜೀವ 
ಧನ ವಿಭಜನಾಜ್ಞಾನಿಗಳೊಳಂ ಪಸು” (ಶಬ್ದಮಂ, ೧೧೦) ; ಏನು 
ನುಅಯದ ಪಸುನೆನೆ ಕೇಳಲಾಣಕಿನೆಂದೆನುತ ಮನದಿ ನೋಯರನರು 
(ಶಾಂತೀಚ, ೪-೯೬). ಹೆಸ್ಮು: ೧. «ಹಸುನೆನಲ್‌- ಗೋವು” 
(ಕಶರ, ೧೧೪) ; ಬಡಹಸುವಂ ಕೆಡೆಯದಂತು ರೆಕ್ತಿಸವೇಡಾ (ಸಮಸ, 
೯-೬೧); ಐದು ಪರಿಯ ಬಣ್ಣವ ತಂದು ಕೊಟ್ಟಿ ಕೆ. ನಾಲ್ಕು ಮೊಲೆಯ 
ಹಸುವಾಯಿತ್ತು (ನುಹಾದೇ, ಬ, ೫೭-೧೪೧) ; ಕಣಿಯದಿಕ್‌ ಹಸುನಿದ್ದು 
ಕಸ್ಟಪು (ಸಂಭ. ೨-೭೨); ಹಸುವಿಗಿಟ್ಟಿಳು ಹಾಲುಓಗರ ಬಿಸಿಮಡ್ಡಿಯ 
ಗಂಡಗೆ ಹಾಕಿ (ಫುರಂದ. ೧-೧೧೧-೬). ಹಸುವು: ೧. ಗೋಕುಲಂ, 
ಗೋಧನಂ--೨ . . . ಆಕಳ ಹಿಂಡು, ಹಸುವುಗಳ ಮಂದೆ (ಸಿದ್ದಾಂತಿ. 
೨೯೧). [ಪ್ರಾ ಪಸು./ಸೆಂ. ಪಶು] 

ಪೆಸುಂಗಜ (ನಾ). ಹಸುರಾದ ಗರಿ; ಹಚ್ಚನೆಯ ಗರಿ: ಸಚ್ಚನೆ 
ಯೆಂಬುದರ್ಕೆ ಅದಿಯಿತ್ವವಿಂಲ್ಲಾಗಿ-ಸಸುಂಗಲ, ಪಸುರ್ವಂದ 
ಕೆಂದಾಯತ್ತು (ಕಮದ. ೧೮೨ ಪ್ರಯೊಲ). "ಪಸುರ್ಗರಿ' ಪರಾ. 

[ಆಪಸುರಕ್ನ-ಗಣ] 

ಪಸುಂಗಾಂಯಿ (ನಾ). ಒಂದು ಊರಿನ ಹೆಸರು (?): ಗಣೀಗೂರಾ 
ನರೆನೆವರುಂ ಬೆಳ್ಳೆ ಮಣಿಯರುಂ ಸನ್ನಿಗಾಲಾ ಪುಟ್ಟಿರುಂ ಬಟ್ಟಿವರುಂ 
ಪಸುಂಗಾಯ ಕಟಿಸ್ಥಾ ತರುಬಿರದರುಂ ಇ ಪೊಲನಂ ನಡಯಿಂಸಿದೋರ್‌ 
(ಎಕ್ಕ ೫V್ತ, ಗ ೭೫-೫೯; 733). [?] 

ಪೆಸುಂಗುರಿ (ನಾ). ಹಸಿಯ ಕಾಳು, ತರಕಾರಿಗಳಿಂದ ತಯಾರಿ 
ಸಿದ ಒಂದು 'ಬಗೆಯ ವ್ಯಂಜನ; ಪಚ್ಚಡಿ: 'ತಾಳಿನ ಸಳಿಹ 
ಪಸುಂಗುರಿ ಸಾಸವೆ ಸೀಕರಣೆ ಹೊರಿಸಾನ ಪಳಿದೆಯವೆಂಬ ನಾನಾಭಿನ್ನ 
ರುಚಿಯ ಶಾಖಂಗಳುಂ (ಧರ್ನನ್ಯಾ. ೨-೩೮). “ಕೋಸುಂಬರಿ”, 
“ಗುಗ್ಗರಿ, "ತಿಂಗುಜೀ' ಪರಾ. [ಪಸುರ್‌,+?] 

ಪಸುಂಡಿ (ನಾ). ಒಂದು ಊರಿನ ಹೆಸರು; ಣ ಧಾರವಾಡ 
ಜಿಲ್ಲೆಯ ಈಗಿನ ಅಸುಂಡಿ: ಇಟ್ಟಿಗೆ ಸಸುಣ್ಣಿ ಮುಗುಳಿ ಪರ್ತು 
(ce. VI, ೨೨೦-೨೯; ಚನ್ನ ಪ್ರಭಭಟಾರಾರ್ಸ್ಪಸುಣ್ಣಿಯ 
ನಭ್ಛಂಸ್ತರಸಿದ್ಧಿ ಯಾಳುತ್ತಿರೆ. 2-1 925) ; 
ಸಸುಣ್ಣಿಗೆ ಪೋದ ಬಟ್ಟೆಯಿಂ ತೆಂಕ (ಸೌಇಇ. 
900). [1] 

ಪಸುಂಡಿಗೆಆ (ನಾ). ಒಂದು ಊರಿನ ಹೆಸರು : ಪಸುಣ್ಣಿ ಗೆಜಕಿಯಾ, 
ತೆಂಕಾರ್ಯ ಕಡೆಗೋಡು ಸಳ್ಳೆ ಗೆಜಕಿಯಾ ಪಳ್ಳ ನರ್‌ (ಮೈಲರಿ, ೧೯೨೪, 
೮೦-೧೧೧ ; 799). [ಪಸುಂಡಿ -- ಕೆಜಕಿ] 

ಪೆಸುಂಬ, ಪಸುಬ, ಹಸುಂಬ, ಹಸುಬ (ನಾ). ಒಂದು ಬಗೆಯ 
ಪಕ್ಷಿ; ಶಕುನದ ಹಕ್ಕಿ: ಸರಡೆ ಸಸುಂಬಂ ಮೈನಂ ಎರಳೆ ನನಿಲ್ಕಾಗೆ 
ಎಎ ಇವು ಪೋಗೆ (ಲೋಕೋಸಗ. ೧೨-೧೭) ; ಸೂಗಿಡುವಂ ಸಾರ್ದುದು 
ಗಂಡುಪೋದಗೆ ಪಸುಂಬಂ ಕಟಕಿ ಕಬ್ಬಳ್ಳಿ ಬಂದೆಡದೊಳ್ಳೇ ಪ್ರದೊಳಾಂದು 
ವೇಚಕಿತು (ಅನಂಪು. ೧೩-೭೨); ಘೂಕಂ ಸರಟಿಂ ಸಾಳ್ವಂ ಪಸುಂಬಂ 
ಪರಡೆ ಶಿಖಿ ಶುಕಂ ತದ್ವನಾಂತಸ್ಮೆನಿರ್ಕುಂ (ಶಬಶಂ, ೩-೩೩). ಪಸುಬಃ 
*ಚಂಚುಕಮೆನಲು ಪಸುಬನೆನಿಸಿಕ್ಕು” (ನುಂಗಣ. ೫೨-೮); ಬನ್ನೆ 
ಆತನಿರಿಸಿದ' ಉರುಳಿನಲ್ಲಿ ಸಸುಬನೊಂದು ಎರಗಿ ಸಿಲುಕಿಕೊಂಡಿತು 
(ಕುಡಿಕೂ, ೯೩). ಹಸುಂಬ: ಹರಿಣಿ ಧಾತೆನಲು ಗಿಳಿ ಹಸುಂಬ 
[ಸ220,ಪಸುಂಬೆ]ಗಳ ಗಜಾಯಂತಪ್ಪ ವರ್ಣಕ್ಕೆ ' ನಾನುನುಕ್ಕುಂ 


658) ; 


(ಸೌಇಇ. ೩೪೧೮ ; 


XX, ೧೮-೪೧ ॥ 


೫೪೩೭ 


5 


40 


ಸಸುಂಬೆ 


(ಮಂಗರಾ, ೧೩೧-೨೨). ಹೆಸುಬ: ಹರಡೆ ಹಸುಬಂ ಹಿಸುಣ ಹೆಬ್ಬಳ್ಳಿ 
ಗಿಡುಗ . . « ಹಕ್ಕಿಗಳ ಮಳೆಗಜಿಕಿಯಂನಂತಾದುದು (ಹಚಕಾ, ೫-೪೩); 
ನೆಲೆಯಿಂದಂ ದೆಕ್ಷಿಣಸ್ಮಾನದೊಳೆ ಹೆಸುಬನುತ್ಸಾಹದಿಂ. .. ಉಲಿದೋಜಿಲ್‌ 
'ಬಾಟ್ಗುಲ (ಬನುದ. ೩-೮೬) ; ಹರಡೆ ಕೆದಜಿಕಿತು ಬಲದಲುದಯದಲುರಿ 
ಯಲೊದಣಕಿತು. ಹಸುಬನೆಡದಲ್ಲಿ (ಕುನ್ಯಾಸ. ೧೩-೨); ಹಸುಬ 
ಮುಂತಾದ  ಶಕುನನಕ್ಕಿಯುಸುರ್ದುವು ಶುಭನಚನಗಳ 
ಹಸುಬ ಪಲ್ಲಿಗಳ ಬಾಯ್ಮೂಗ ಮುಚ್ಚು ನಿರೆ 
ಸಾಕೆಂದ (ಭರಚ. ೫೦-೭೦). [ದೇ.॥ ತೆಲು. ಪಸಪು] 
ಪಸುಂಬರಿ (ನಾ). ಹಸಿಮೆಣಸಿನಕಾಯಿ (?) ; ನೀರುಳ್ಳಿಯ 
ಮಾಮಿಂಡಿಗಳ ಪಸುಂಬರಿಯ ಸನಿದಡಗಿನ ಬಾಡುಗಳ ನೆಲದೊಳೇಂ ಬೇಲಿ 
ಸಿದರ್‌ (ಸೂಕ್ತಿಸು, ೧೩-೨೯). "ಪಸುಂಗುರಿ', 'ಪಸುಪೂರಿ' ಪರಾ. 
[ದೇ:॥ ತೆಲು. ಸಚ್ಚ ಮಿರಿಯ] 
ಪಸುಂಬುಲ್‌ (ನಾ). ಹಸುರು ಹುಲ್ಲು: ಬಾನಿಂದೆ ಪನಿ ಬಿಟಿಕ್ನೊಡಲ್ಲದೆ 
ಮಂತ್ತಂತೆ ಪಸುಂಬುಲ್ತಲೆ ಕಇಣಸ್ಪುದರಿದು (ಕುಜಳ್‌. ೧-೨-೬). 
[ಪಸ್ಯು 4-ಪುಲ್‌] 
ಪಸುಂಬೈ, ಪಸುಬೆ, ಹಸಿಜೆ, ಹಸುಂಬೆ, ಹಸುಜೈ, ಹಸುನೆ (ನಾ). 
೧: ಒಂದು ಬಗೆಯ ಚೀಲ; ಮಧ್ಯದಲ್ಲಿ ಬಾಯಿಯಿದ್ದು 
ಭುಜದ ಮೇಲೆ ಹಾಕಿಕೊಂಡಾಗ ಎರಡೂ ಕಡೆ ಬರುವಂತಹ 
ಉದ್ದನೆಯ ಚೀಲ; ಇಬ್ಬೊಟ್ಟಿಯ ಚೀಲ: ಮರ್ಡುಗಳಂ ಪಸುಂಬೆ 
ಯೊಳ್‌ ತೆಕ್ಕನೆ ತೀನಿ (ನಡ್ಡಾರಾ, ೬೯-೧೬); ಕೈಗೆ ತೊನಲುಟಯಲ 
ಗುರ್ನಿಸಿದುದು ತೀವಿದ ಗುಳ್ಳೆಯ ಪಸುಂಬೆಯೆಂ [ಸೋ]ರ್ಚಿದಂತೆ ತನು 
ಕೀಚಕನಾ (ಸಂಪಭಾ. ೮-೭೭); ಜೀನಂ ಬೆಂಬಿಡದೀ ಪಂದೊನಲ. 
ಪಸುಂಬೆಯೊಳೀಯೊಡಲೊಳಾವನ ಸುಖಕಿರ್ದಪುದೋ' (ಅಜಿಪು. ೬-೫೪); 
ತೊಗಲ ಹಸುಂಬೆಯೊಳ್ಳೊ ಲಸಿನೋನರಿಯೊಳ್‌ . , . ತನುವಿನೊಳ್ಳನಿ 
ದಿರ್ದಪನಾತ್ಮಂ (ಅಸರ. ೨. ಒಂದು ಹೆಸಿಬೆ ಚೀಲದಲ್ಲಿ 
ಹಿಡಿಯುವಷ್ಟು ಪ್ರಮಾಣ: ಮಂಮ್ಮರಿಧ[ದ]ಣ್ಣದ ಪಸುಂಬೆ 
ಯೊಳ್ಳ [ಣ] (ಇಆ. 1, ೩೪೩-೩೪; 1093) ; ಪಣಮೊಂದಂ ಧ್ರುವನಾಗೆ 
ಪಸುಂಬೆಗೆ ಹಾಗವನೆಜಕದೆ ಕರ್ತ್ರೈೇಯಲ್ಲಿ ಬೇಳೆಯನಿತ್ತ ರ್‌ (ಸೌಇಇ. 1X-4, 
೧೬೫-೬೧; 1099). ಪಸುಬೆ: ೧. "ಸಸುಬೆವಳ' ಪರಾ. ೨. 
ನೂಳಗೇರಿಯೆ ಬಣಜಿಗರು ಪಸುಬಿಗೆ ಹ(ಹಾ)ಗವ ಬಿಟ್ಟಿರು (ಕಣ. 
vi, ೩೪-೩೪; 1100), ಹಸಿಬೆ; ೧. ದಾಸರು ದೇನರ ಹಸಿಬೆ 
ಯನ್ನು ಹೆಗಲಿಗೆ ಹಾಕಿಕೊಂಡು . . . ಬರುವುದು ಅನಾಜಿಯ. ಕಣ್ಣಿಗೆ 
ಕಾಣಿಸಿತು (ಕಛಐ. ೫೯); ಅಂಚೆಯ ಹಸಿಬೆಯನ್ನು ಹೆಗಲಿಗೇರಿಸಿ ಬಟಿವಡೆಗೆ 
ಹೊರಟಿ (ದೀನಹು 11, ೮೬) ; ದೂರದಲ್ಲಿ ಹಸಿಬೆಯನ್ನು ಹೊತ್ತು 
ಕೊಂಡು ಬರುತ್ತಿರುವ ತಂದೆಯನ್ನು ಚಿದಾನಂದನು ಗುರುತಿಸಿದನು 
(ಮುತ್ತ್ವಿ ದೆ. ೨೩೦), ಹಸುಂಜೆ; ೧. ಪ್ರಿಶ್ಚಿಯೆ ಹಸುಂಬೆಯಾಗೆ 
ಅಸ್ಟೃಲೋಕ; ಇಳಕರೇ ಗೊಂಟಾಗೆ ವಾಸುಗಿಯೇ ಬಳಸಾಗೆ'ಫಣಿಕುಳಂಗಳೆೇ 
ದಾರವಾಗಿ ಬೊಕ್ಕಣವೊಳನಸು ಂಬೆಯಾಗಿ (ಎಕ. Vis, ಶಿಕ9ರಿ, ೧೧೮-೩೦; 
1054); ಭವಿಗಳು. ನೆಗಪಲಾಜದೆ. ಹಸುಂಬೆಯಂ ' ಜಡರೀಕ್ಷಿಸಲೈ ತ್ತಿ 
ಲೊಕ್ಳಿಯೆಂಬೂರೊಳಗೆ ಮೆಟದ ಚೀಲಾಳಡೀನಂ (ನೀಕೈಪು. ೮-೪-೩೨) ; 
ಧರೆಯೊಳು ಹಸು ಂಬೆಯಂ. ಮಡಗಿ (ಗುರುಚಾ. ೧೪-೯): ೨. ರಾಮೇಸ್ವರ 
ಜೇನರಂಗಳೋಗಕ್ಕೆ: ಹಸುಂಬೆ[ಗೆ] ಹಾಗವಂ ಸ್ಥಾಯಿಯಾಗಿ ಬಿಟ್ಟರು 
1118) ; ಅಡಕೆಯ ಹೇಜಕಿಂಗೆ ೨೦೦ 
ಹಸುಂಬೆಗೆ ಅಯ್ತತ್ತು (ಎಕ. 11, ೩೪೯-೬೬; 1159); 'ಆಯು್ನೂರ್ನರಂ 
ಬಿಟ್ಟಿ ಸುಂಕ ಹಸು 0ಬೆಗೆ ನೀಸವೊಂದು ಹೇರಿಂಗೆ ವೀಸಂ ಕಾಣಿ (ಎಕ.೪11; 
ಹಸುಚಿ: ೧. ಬಂಡನ ತುಂಬಿದ 


ಹಾಲ್ವಕ್ಸಿ 
(ನಾಗಕು. ೩-೩೩); 


೪೪), 


(ಸೌ ಬ್‌ 


ಶಿಕಾರಿ, ೨೩೬-೮೩ ; 1174) 


ಪಸುಂಬೆವಣ 


ಹಸುಬೆ ಕೊಂಡನನ ನುಂಗಿತ್ತು (ನೋಳಿನೂ. ೨೪೩-೭೯೪); ಬಸವ 
ಹಸುಚೆಯಃ ಸೆಟ್ಟಿಯಾಗಿ ತಳರುತೆ (ಪ್ರಭುಪು. ೩-೧೦೧); ಹಸುಬೆಯಲ್ಲಿದ್ದ 
ತಿಂಡಿಯ ಗಂಟು ' ದಾರಿಯುದ್ದಕ್ಕು . ಅವನಿಗೆ ಜ್ಞಾಪಕ ಬರುತ್ತಿತ್ತು 
(ಕಳಹು, 9). ೨. ಆ ಹಸುಬೆಗೆ ಯಡಕೆ ಹತ್ತು (ನಕ. ೪, 
ಕಡೊರು. ೯: ; 1141); ಅರವಾನೆಣ್ಣೆ ಹೇಜಕಿಂಗೆ- ನೂಜಿ ಎಲೆ 
ಹೊಳೆಯ ೫%xತು ಹಸುಬೆಗೆ ಅಡಿಕೆ ೨ ಭತ್ತಕೆ ಸೋಡಿಗೆ ಭತ 
(ಎಕ. ೪11, ಹೊನ್ನಾಳಿ. ೧೦೮-೫೬; 1203); ಎಲೆಯೆ ಹೇಂಗೆ 
೫೦... ಹಸುಬೆಗೆರಡಡಕೆ ಈ ಧರ್ಮನ ಹಲರು ನಡಸಿದರು (ಎಕ, x1, 
ಹೊಳಲ್ಕಿ. ೩೪-೩೯; 1522), ಜಿ, ಹಸುಬೆಯ ಗುರುತಿರುವ ಕಲ್ಲು; 
ಹಸುಬೆಯ ಕಲ್ಲು: ಗುಂಡಿನಲಿ ಬರದ ಮುಕ್ಕೊಡೆ ಹಸುಬೆ ನೆಟ್ಟಿ 
ಅಲ್ಲಿಂ ತೆಂಕ ಹಿರಿಯ ಬೆಟ್ಟಿದ ತಪ್ಪಲ ಹಾಸಟಕಿಗಲ್ಲು (ಎಕ. 11, ೩೩೪- 
೩೦; 1282); ಶ್ಯಾಲೆ ಮಾರಿ ಜಾಡನಾದ ಹಿಡಿದ ಕಬ್ಬಿ ಇದ ಕೋಲು 
ಹೇಲ ಮೇಗಳ ಹಸುಬೆ ಬೆಳ್ಳಿ ಮೂಡಿ ಬೆಳಗನೆ ಜಾನದಲ್ಲಿ ಯಳಂದಿರ 
ನಾಗಕೋರ್ಮುನ ಹೆಡೆಯ ತುಳಿವನರು (ನಾತಾಚಿ- ೩-೧). ಹಸುನೆ ; 
೧. “ಮೂಲೀ ಇ ಹಸುನೆಯಂಂ, ಗೋಟುಂ? (ಕಾಶಕೃ. ೨೬೨). 
ಪಸುಂಬೆಯ, ಸೇಸೆ, ಪಸುಂಬೆ ಶೇಷೆ- ಒಂದು ಬಗೆಯ ತೆರಿಗೆ; 

ಹಸುಬೆಚೀಲದ ಸರಕಿನ ಮೇಲೆ ಹಾಕುನ ತೆರಿಗೆ (?): 
ಅಯ್ನೂ ರ್ವ್ವರುನಿಂಯ್ದು ಪಸುಂಬೆಯ ಸೇಸೆಯಲು:ಸಾಗಮುಮಂ ಅಂಗಡಿ 
ಯಲು ಸೊಟಿಗೆ ಭತ್ತಮ ಬಿಟ್ಟಿರ್‌ "ಸೌಇಇ, IX-5 ೧೩೯-೩೯ ; 1074); 
ಗವಜಕೀಶ್ವರದೇನರ 'ಪ್ರತಿಸ್ಮಾ ಕಾಲದೊಳ್ಳಾಡಿದಾಯಸ್ಕಾ ನಮೆನ್ನೆನ್ನೊಡೆ 
ಪಸುಂಬೆಶೇಷೆ ದಣ್ಣಂ ದೋಸ ೫೫% (ಶಾಸಪೆ. ೭೭-೨೩; 1005). 
ಹಸುಂಜಿಯರು - ಹಸುಬೆಚೀಲದಲ್ಲಿ ಸಾಮಾನುಗಳನ್ನು ಹೊತ್ತು 
ಮಾರುವವರು.: ಇನ್ನು ಸೀವಳಿ ಗಂಧಹುಡಿ ಹಸುಂಬೆಯರಪ್ಪ ಶೆಟ್ಟ 
ಯರು ವ್ಯನಹರಿಪರು (ನನನೋ. ೨-೪೭). ಹಸುಜೆಯ ಕಲ್ಲು. 
ಹಸುಜೆಯ ಗುರುತಿರುವ ಗಡಿಕಲ್ಲು; ೫ ಶಾಸನಗಳಲ್ಲಿ ಲಿಂಗ 
ಮುದ್ರೆ, ಮುಕ್ಕೊಡೆ, ವಾಮನ ಮುಂತಾದ ಮುಜ್ರೆಗಳಿರುವ 
ಕಲ್ಲುಗಳಿನೆ; ಚತುಶ್ಶೀಮೆಯನೂ ಹಸುಬೆಯ ಕಲ್ಲನೂ ನೆಡಿಸಿ 
(ಎಕ. 1೫, ಚನ್ನಪ. ೭೧-೩೨ ; 1331). 
[ದೇ.॥ ತಮಿ, ಪಚುಮ್ಛೈ ; ಮಲ. ಪಯಿನ್ಬು ; ತುಳು. ಪಸುಂಬೆ, 
ಪಸಂಬೆ, ಪೈಂಬೆ] 

ನಸುಂಬೆನಣ (ನಾ). ಒಂದು ಬಗೆಯ ತೆರಿಗೆ: ಅಂಕನಣಂ 
ಪಸುಂಬೆನಣಮೆ ಂಬಿನಿತಜಕೊಳ್‌" (ಎಇ. 2೭111, ೩೩೩-೬೦; ?). 

[ಪಸುಂಬೆ -/- ಸಣ್ಯ] 

ಪಸುಗೂಸು, ಹಸುಕೂಸು, ಹಸುಗೂಸು (ನಾ). ಎಳೆಯ 
ಮಗು; ತೀರ ಚಿಕ್ಕ ಮಗಂ: ಪಸರಿಸೆ ಜರಾಯಂಸಟಿಲಂ ಪಸುಗೂಸು 
ಗಳೊಡಲೊಳನನಗಲ್ಲು ನ ಮತಿಯ ವಸುಮತಿಗಜಹಿ, . . ಪ್ರಕಟಸಿದಂ 
(ಆದಿಪು, ೬-೬೫) ; ಪಸುಗೂಸು ಪಾಲ್ಗುಡಿನಂತೆ ಪಲ್ಲಿಲ್ಲದೆಮ್ಮೆ ಪುಲ್ಲಂ 
ಮೇವಂತೆ (ಧರ್ಮಾಮೃ. ೧೪-೪) ; ನಿಮ್ಮನಿಬರಂ ಸಸುಗೂಸುಗಳನಿನ್ನ 
ಪಣರಿಸಿ ಮಿಗೆ ಘಾಸಿಮಾಡಿದಡೇನು ಫಲನೆನಗೀಗಳ್‌ (ಬಸಪು. ೫೨-೩೭); 
ಪಸುಗೂಸು, ತಾಯಿಲ್ಲ (ಅಕ್ಮತ್ತಾ. ೨೧-೪೨೯). ಹಸುಕೂಸು: 
ಆಲದ ಮರನ ಹಸುಕೂಸು ನುಂಗಿತು (ಪುರಂದ. ೨-೧೯-೫); ಕೋಮಲ 
ವಾದ ಹಸುಕೂಸು, ಇಲ್ಲವೆ ನಿಸರ್ಗಶಕ್ತಿ ಗಳಾದ ನದೀನಿರುು೯ರಗಳು, 
ಗುಡುಗು ಮಿಂಚುಗಳು, ಗಾಳಿ ಮೋಡಗಳು ಯಾನ ಸಹಜತೆಯಿಂದ 
ನರ್ತಿಸುವುವು (ನಚರ.೩೧). ಹಸುಗೂಸು : ಹಸುಗೂಸು ಬಸು 
ಬಾಣತಿ . . . ಎಂಬನರ ಹಿಡಿದು ತಿಂಬ , , . ದೂಳಯ್ಯ ಕೇತಯ್ಯ 
ಗಳೆಂಬ ನೂಟುನುಡಕೆಗೆ ನನ್ನು ಕೂಡಲಸಂಗಮದೇವ ಶರಣಿಂಬು 


೫೪೩೮ 


20 


25 


30 


35 


40 


45 


ಪಸುಗೆ 


ದೊಂದು ದಡಿ ಸಾಲದೆ (ಒಸನ. ೫೫೫); ಹಸುಗೂಸಿನಂತೆ ಹಸಿತಂ ಮಿಗೆ 
ಸೋಂಕಿಲೊಳೊಪ್ಬಿ . ಪುಷ್ಪ ಮಂಜರಿ ಪೊರಳುತ್ತುವಿಂರ್ಪ ಲತೆಯಂ 
ಅಲಿತಾಂಗಿ ಮರ್ಲು ನೋಡಿದಳ್‌ (ಲೀಲಾನ, ೬-೩೫); 'ಆ ಹಸುಗೂಸು 
ಗಳು ತಾಯಿಯ ಇಂಪಾದ ಹಾಡನ್ನು ಕೇಳುತ್ತಿದ್ದಂತೆಯೇ ನಿಜ್ಜೆ 
ಹೋದರು (ನುಣಿಸ. ೭೧).  [ನಸ್ಕು ಕೂಸು] 
ಸಸುಗೂಸುತನ (ನಾ). ಎಳೆಯತನ ; ಹಸುಳೆತನ : ಸಸುಗೂಸು 
ತನಡೊಳಂ ಸಾಹಸನತಿಮಾನುಸನತೀಂದ್ರಿಯಂ ನಿನಗದಅ30 ಬೆಸಗೊಂಡಸೆ 
ನೊಂದಂ.., ಕೃಷ್ಣ: (ಜಗವಿ. ೪-೧೦೯) ; ಪುಟ್ಟ ಲೊಡನೆ ಪಸುಗೂಸು 
ತನಂ ಸಜಕಿಪಟ್ಟು ದು (ಜಯಕಾ, ೧೩-೪೮). [ಪಸುಗೂಸು -- -ತನ] 
ಪಸುಗೆ, ಸಂಚುಗೆ, ಪಶಿಗೆ, ಪಸಿಕಿ, ಪಸಿಕೆ, ಪಸಿಗೆ, ವಸಿಗೆ, ಹಸಿಗೆ, 
ಹಸುಗಿ, ಹಸುಗೆ, ಹಸೆಗೆ (ನಾ). ೧. ವಿಭಾಗ; ಹಂಚಿಕೆ; ಪಾಲು: 
ಕೀಟಿಕೊಕ್ಳಲ್‌ ಪಸುಗೆಗೆ ಮೂವತ್ತು ನುತ್ತರುಮೊನ್ನು ತೋಂಟಿನಂನಾಗೆ 
(ಸೌಣಇ. 120-1, ೭೭-೨೩ ; 992); ಪರಿವಿಡಿಯ ' ಕೇಳಿ ಪ್ರಸಾದವಸುಗೆ 
ಯನಿತ್ತ್ತು (ಸಿದ್ಧರಾ, ೮-೬೧); ಬಿಳಿಯಳಿುನೆಯಿಂಂದ ಸೋದಿಸಿ ಪಲ ಪಸುಗೆ 
ಮಾಡಿಕೊಳುತ (ಸೂಸರಾ. ೩-೪೦) ; ಕೂರ್ಮೆಯಿನೆನಗೆ ತಿನನಡಿಸುವಾ 
ಪಸುಗೆಯ ಚಕ್ಕುಲಿಯಂ ಗಾರಿಗೆಯಂ . . . ನಿನಗಂ ಪಾಲಿತ್ತು ಮೊದ 
ಲೊಳರ್ಸಿಸುವೆಂ (ರಾನೂಶ್ವ. ೮೮-೨೫). ೨. ವಿವೇಕ; ವಿವೇಚನೆ : 
ನೃಪ ಸರಮಾತ್ಮನ ಪಾಇಟಿಯ ಪಸುಗೆಯೆ ನುಡಿಗೆ ಪರಮಾರ್ತನಾಗಿ 
(ಸಂಸಭಾ: ೧೨-೧೭೬ ವ) ; ಬಗೆಯದೆ ಪಾಟಸಿಯಂ ಪಸುಗೆಯಂ ಗುಣ 
ಹಾನಿಯನಪ್ರ ಸಿದ್ಧಿಯ ಂ ಬಗೆಯದೆ ಬಂದ ದೂದನಿಗೆ ಚಿತ್ತ ಮನೊನ್ಬಿ ಸಿ 
ಕೂಟಿದಾಸೆಯಂ ಬಗೆದಳ್‌ (ಸಂರಾಮಾ, ೪-೧೧) ; ಅಂತುಸಿರ್ವರ್‌ 
ಸಂತನಾತುಗಳ ಸಸುಗೆಗಳೊಳ್‌ (ಅಸ್ರತಿ. ೭೧-೧೫). ೩. ಹೆಂಚುವ 
ಗುಣ; _ದಾನಶೀಲತೆ ; ಔದಾರ್ಯ: ಕರ್ಣನೊಳ್ಳ ಸಮಂ ವಿಕ್ರಮ 
ದುರ್ಕುಮಂ ಪಸುಗೆಯಂ ಕೇಳುತ್ತೆ ಬಂದು (ನೇಮಿಪು. ೯-೬೭): ೪. 
ಉಚಿತವಾದುದು ; ಯೋಗ್ಯವಾದುದು; ತಕ್ಕುದು: ಸೆಣ್ಣುಯ್ಯ 
ಲನಾರಯ್ಯೂದೋಸರಿಪುದೆನ್ನ ಗಂಡುಗೂಸು ತನಕ್ಕೆ ಪಸುಗೆಯಲ್ಲು 
(ಚಂದ್ರ. ೮-೬೬ ವು. ೫, ಔಚಿತ್ಯ ; ಯುಕ್ತತೆ : ಮಾತಿನ ಪಸುಗೆ 
ಪಸುಗೆನಡೆದತ್ತೆನೆ ನುಡಿದಂ ನುಧುರನೃ ದುಗಂಭೀರಧ್ವನಿಯಿಂಂ (ಆದಿಪು, 
ಬಿಡದೆ ಬಣ್ಣಿಸುಗುಂ ಜಗಮೆಯ್ದೆ ಕೂಡೆ ರಾಜನನಿನತೇಜನಂ 
ಸಸುಗೆಗೋಜನನಾಶ್ರಿತಕಳ್ಟ ಭೂಜನಂ (ಎಇ, X೪1, ೬೨-೩೯; 1081), 
ಪಂಚುಗೆ: ೧. "ಪಂಚುಗೆಗೊಳ್‌' ಪರಾ. ಪಶಿಗೆ: ೧. ಆತಗಂಗಡಿ 
ಜಾತ್ರೆಯಲಿ ಫಲವಾತದಿ ನಿಶಿಲಿ: ಸಶಿಗೆಯನು ತರಲು (ಬಿಜ್ಞ ಪು. ೪೫-೩೬), 
೬. ವಸ್ತುವಿನ ರೂಪದಲ್ಲಿ ಕೊಡುನ ತೆರಿಗೆ: ಗೊಲ್ಲರ ಹಟಿಗೆ ಮ ೧ 
ಕುರುಬರ ದೊಡಿಗೆ ಮ ೧. .. ಪಶಿಗೆ ಮ್ಳುಂತ್ತಾ ದರಿ ಸಂತ್ತ್ಮಯಲ್ಲಿ ಪಾಸಿಗೆ 
ಸಕಲ ಬೆಹಾರದಲು (ಎಕ. 2೫1, ಗುಬ್ಬಿ. ೩೪೩೬೧; ಸು, 1672), 
ಪೆಸಿಕಿ: ೬. ಬಿರಾ[ಡ]ನಿಲ್ಲ ಸುಂಕವಿಲ್ಲ ಪಸಿಕಿಯಿಲ್ಲ (ಸೌಇಇ. 2೮೪, 
೨೬೮-೨೨; 1646), ಪೆಸಿಕೆ: ೭. (1): ಕರುಣಿಕಥರೆಯ ಮಹಾ 
ಜನತನ ಸಲುವುದು ಧರೆಯ ಪಸಿಕೆ ಪಳಿಗೆಗಳಾ (ದೇನಪು. ೩-೧೩೧). 
ಪಸಿಗೆ: ೬. ತೋಟಸೇಟಿಯಲು ಗಾಣಿಗರ ಯೆಂಣೆ ಪಸಿಗೆಯಿಷ್ಟ ನು 
ಕೊಟೆಉ (ಸೌಇಇ. 12-11, ೪೬೬-೩೩; 1509); ಸಂತೆ ಪಸಿಗೆ ಮೂಲೆ 
ನೀಸ ಸಹಾ ಕೊಡಬೇಕು (ಎಕ. 20, ಹೊಳಲ. ೬-೪೫; 1568) ; ಸಂತೆ 
ಪಸಿಗೆ ಗುಡಿ ಮುಂದಣ ಮನೆ ವಾರ ಸಹ (ಮೈಆರಿ, ೧೯೨೯, ೭-೨೧; 
1678). ವಸಿಗೆ: ೬. ನುಲಪುರದ ಅಂಗಡಿಯ ಕಟ್ಟ ಸಿ ಸಂಜೆಯ 
ನಸಿಗೆಯ ಸರ್ವ್ವೃಮಾನ್ಯನ ಬಿಟ್ಟು] ಸೂರ್ಯ್ಯನಾರಾಯಣದೇನಂಗೆ 
ಕೊಟ ಧರ್ಮಶಾಸನದ ಕ್ರಮನೆಂತೆಂದೆರೆ (ಸಾಬ. ೫-1, ೫೨೩-೧೩; 
1528). Pp ಇದು ಪಸಿಗೆಯ ಅಪಲಿಖಿತನಿರಬಹುದು. 


೨-೧೦) ; 


ಪಸುಗೆಗೆಡು 


ಹಸಿಗೆ: ೧. ನಾಡೆಲ್ಲರೂ ನೆರೆದು ಕೂಡಿ ಮಾಡುವ ಗುಣಸಮೂಹ 
ಜೇಡ ಪಶುನನೆಚ್ಚು ಕೂಡಿ ಹಸಿಗೆಗೆ ಬಂದಂತೆ (ಸುಂಕಬಂ. ೮೩) ; 
ಧಾರುಣೀಪತಿ ರತ್ನನುಯಭಂಡಾರಸಹಿತ ಗಜಾಶ್ವರಥ ಪರಿವಾರನನು 
ಮಾಡಿದನು ಹಸಿಗೆಯನೆರಡುಭಾಗನನು (ಕುನ್ಯಾ ಅಯ್ಯು 
ನವರಿಗೆ ಕೊಟ್ಟಿ ಗ್ರಾಮದ ಹಸಿಗೆಯ ವಿವರ (ಸೌಇಇ, 1X-ii, ೫೪೫- 
೧೫; 1532); ರಾಜ್ಯವನ್ನು ಹಸಿಗೆ ಮಾಡಿಕೊಂಡು ಪಾಂಡನರ ಸಂಗಡ 
ಅನುವಾಗಿರಿ (ಛೀಸ್ಮಚ. ೧೪). ಹಸುಗಿ: ೧. ಗದ್ದೆಯ ಎರಡು 
ಹಸುಗಿಯ ವೊಂಬತ್ತು ಭಂಡಿ ಭತ್ತದ ಸ್ಕಳ (ಕಣ, ೪, ೩೨-೭೫; 1215). 
ಹಸುಗೆ: ೧. ನುಹಾಜನಗಳ್ತನ್ಮು ಹಸುಗೆಗೆ ಬಂದಾಲದ ಹಾಡನಂ 
ಧಾರಾಪೂರ್ವಕವಾಗಿ ಕೊಟ್ಟಿ ಕಂಬನೇಟ್ಲೂರುನುಂ 139 ಕೊಟ್ಟೂ 
(ಸೌಇಇ. 12(-1, ೨೯೫-೨೧ 1172) ; ಕರೆಸಿ ಪಾಂಡುಕುಮಾರಕರನೀ 
ಧರೆಯ ಹಸುಗೆಯ ನಾಡಿ ಕೊಡು (ಸಂಭನೆ. ೨೧-೬೬) ; ಜನ್ನಕ್ಕೆ, 
ಬಂದು ತಂತಮ್ಮ ಹಸುಗೆಯಂ ಮನಂದಣಿಯೆ ಕೈಯಾಣಕೆ ಕೊಂಡು 
(ಉಪೂಶ್ವ. ೧೬೬-೧೧); ಬೇಟಿಯಲ್ಲಿ ದೊಡ್ಡ ಕಡನೆಯೊಂದನ್ನು ಕೊಂದು 
ಹಸುಗೆ ಮಾಡುತ್ತಿದ್ದಾಗ (ಕ:ನೂರು.. ೧೪೪). ಹಸೆಗೆ: ೧. 
ಶ್ರೀಮಾನ್ಯದ ಭೂವಿ ಹದಿನೆಂಟರ ಹಸೆಗೆಯೆ್ಲಿ . . . ಮತ್ತರು ನಾಲ್ಕು 
p ಇದು "ಹೆಸುಗೆ'ಯ 


ಅ. ೮-೭೯) ; 


(Aan. IX-i, ೩೨೯-೫೭; 1209). 
ಅಪಲಿಖಿತವಿರಬಹುದು. 
ಸಸುಗೆಗೊಳ್ಗಂಡಂ ಇ ಹಂಚುವ ಗುಣದಲ್ಲಿ ಶ್ರೇಷ್ಠನಾದವನು ; 

ದಾನವೀರನಾದವನು ; ಒಂದು ಬಿರುದು: ಫಣಿಧ್ವಜನಿರಾಜನಾನ 
ಕಲಿಮುಟ್ಟಿ ಗಣ್ಣ ಸಸುಗೆಗೊಳ್ಳಣ್ಣಂ . - - ಶ್ರೀಮತ್‌ ಸೇನವಾರಂ 
(ನಕ. ೪1, ಚಿಕ್ಕಮ.- ೭೬-೮; ಸು. 10602). ಹಸುಗೆಯ ಇಲಾಖೆ 
ಪಡಿತರ ವಿಭಾಗ; ರೇಶನ್‌ ವ್ಯವಸ್ಥೆಯನ್ನು ನೋಡಿಕೊಳ್ಳುವ 
ಆಡಳಿತ ವಿಭಾಗ : ಹಸುಗೆಯ ಇಲಾಖೆಯೆಂದರೆ ಅದಕ್ಕೆ ಮೇಲ್ವಿಚಾರ 
ಣೆಯೇ ಇಲ್ಲ (ಭ್ರನಾನ. ೩೩). [ಪಸು *-ಇಗೆ] 

ಪಸುಗೆಗೆಡು (ಕ್ರಿ). ವಿವೇಕವನ್ನು ಕಳೆದುಕೊಳ್ಳು ; ವಿವೇಚನೆ 
ಯಿಲ್ಲದಾಗು : ಒರ್ವಕೊರ್ವರಂ ನಂಬದ ಬಗೆಯಿಂ ಕನಕಾಸ್ಟಾದ 
ಮುಲ್ಲದಿಯಂಂ ಮರುಳ್ಮಸಗಿ ಪಸುಗೆಗೆಟ್ಟು ಪಸಿಯ ಬಡಿಗೆಗಳನೆತ್ತಿ ಕೊಂಡು 
(ಅರ್ಥನೇ. ೪-೧೧೪ ವ). [ಪಸುಗೆ + ಕೆಡು] 

ಪಸುಗೆಗೊಳ್‌, ಪಂಚುಗೆಗೊಳಿ, ಹಸುಗೆಗೊಳ್‌ (ಕ್ರಿ). ೧. 
ಭಾಗವನ್ನು ಸಡೆ; ಪಾಲನ್ನು ಹೊಂದು: ಒಸೆದಿತ್ತುದನೊಡ 
ಬಡುವಳು ಪೆಣ್‌ ಗಂಡು ಪಸುಗೆಗೊಂಬನು ಬಲ್ಮೆಯೊಳು (ಹವಿಬ. ೫-೧೦); 
ಎನ್ಮುಂದಿಗರೆಂತಂತು ಪಸುಗೆಗೊಂಡುಂ' (ರಾನಾಶ್ವ, ೪೩-೧). ೨. 
ಹಂಚಿಕೊಳ್ಳು ; ಭಾಗಮಾಡಿಕೊಳ್ಳು : ಬೇಂಟಿಯಾಡಿದ ನ್ಯುಗಂಗಳಂ 
ನೀವೆ ಪಸುಗೆಗೊಂಡು ಹಬ್ಬನುಂ ಮಾಡಿ ಉಣಿ (ಚಂದ್ರಸ. 
೩೯-೧೧). ಪಂಚುಗೆಗೊಳ್‌ : ೧. ನಿಂಶತೀಶಂಗೆ ಲೇಶಮುಂ 
ಸಂಚುಗೆಗೊಂಡ ಕಾರಣಮಿಲ್ಲ'(ಛಾರರಾಂ. ೫೮೧). ಹಸುಗೆಗೊಳ್‌:; 
೧. ಕತ್ತಲೆ ಹಸುಗೆಗೊಂಡುದು ನಲಯಭೂಧರದಪರಭಾಗವನು (ಕಿನ್ಮುಅ. 
೭-೧೦೮). [ನಸುಗೆ4-ಕೊಳ್‌,] 

ಸಸುಗೆದಪ್ಪು (ಕ್ರಿ). ಇ ಷಸುಗೆಗೆಡು : ಸೂಜ್ಯರುಮೇಕೆ ಪೇಟ್ಪ ಸುಗೆ 
ದಪ್ಪು ನರ್‌ (ಅರ್ಥನೇ. ೨-೫೩). [ಪಸುಗೆ --ತಪ್ಪು |] 

ಪಸುಗೆನೀಡು (ಕ್ರಿ). ಹಂಚು; ವಿತರಣೆ ಮಾಡು; ಪಾಲನ್ನು 
ಕೊಡು : ಪಸುಗೆ ನೀಡಂಕಂಗಳಂ ಸತಿಯರ್ಗೆ (ಶ್ರೀರಾಮಾ. ೧೪-೩೫೮) * 

[ಪಸುಗೆ--ನೀಡು] 

ಪಸುಗೆನಡೆ (ಕ್ರಿ). ಔಚಿತ್ಯವನ್ನು ಪಡೆ; ಯುಕ್ತವಾಗು: 

ಮಾತಿನ ಪಸುಗೆ ಪಸುಗೆನಡೆದತ್ತೆಸೆ ನುಡಿದಂ ವಂಧುರಮೃದುಗಂಭೀರ 


೫೪೩೯ 


25 


ಪಸುಮಗು 


ಧ್ವನಿಯಿಂ (ಆಪು. ೨-೧೦). [ಪಸುಗೆ -- ಪಡೆ,] 

ಸಸುಗೆವೋಗು (ಕ್ರಿ). ೧. ಪಾಲಾಗು; ಹಂಚಿ ಹೋಗು. ೨. 
(ಆಲಂ) ಕುಗ್ಗು ; ಕಡಮೆಯಾಗು; ಶ್ಲೀಣಿಸು : ದನಿತಾರಿ 

, ೬ ಪಸುಗೆಪೋಗದ ಶೌರ್ಯಮುಮಂ ಸೂಜಿಕಿ ವೋಗದೇಣುಮಂ , . . 

ಸೊಗಟಾಸುನೆನೆಂದು ತಲಕಿಸಂದು (ಶಇ೦ಕಿಪು. ೪-೩೬ನ); ಮಂಳರಂದಂ 
೬೬ ೬ ಮುನಡೊಳೆ ಬೆರ್ಚಿ ಬಸಮಲ್ಲದ ಬೇನಸದ ಬಿಣ್ಣು ಫಸುಗೆನೋಗೆ 
ಲಉಾಘನನುನಪ್ಪ ಕೆಯ್ದಂತಿರಿ!ಸದುನ್ನಿಸಿತವದನಾರನಿಂದನಾಗಿ (ಲೀಲಾನ. 
೪-೫೭). [ಪಸುಗೆ--ಪೋಗು,( <ಸೋ,)] 

ಪಸುನೊರೆ (ನಾ). (ಹುಲ್ಲಿನ ರಸದಿಂದ) ಹಸುರಾದ ನೊರೆ: 
ಏಣೀಸ್ಫ ಕ್ವದಿಂ ಸೂಸಿದ ಪಸುನೊರೆಯಿಂ0 ನಾಂದು ನಿಂದಿತ್ತು ಗುಂ ಸೂಕರ 
ಪೋತವ್ಯಸ್ತ ಮಂಸ್ತಾಸುರಭಿರಸರಜಃಕಾತರಂ , ಮಾತರಿಶ್ವಂ 
೭-೧೦೪). [ಪಸ್ಕು--ನೊರೈ] 

ಸಸುಪತಿ (ನಾ). ಜೀವಿಗಳ ಒಡೆಯ ; ಶಿವ: “ಸಸುಸತಿ-ಸಶುಪತಿ 
ಜಾಶಿವಗ (ತದ್ಭ ಕೋ. ೨೫) ; ಪೂರ್ವಪದಂ ತದ್ಭೆ ವಮಾದುದರ್ಕೆ PS 
ಪಶುಪತಿ-ಪಸುಪತಿ (ಶನುದ. ೨೮೯ ಪ್ರಯೋ). [ಪಸ್ಕು--ಪತ್ರಿ) 

ಪಸುಪುಲ್ಲೆ (ನಾ). ಎಳೆಯ ಹುಲ್ಲೆ ; ಮರಿ ಜಿಂಕೆ: ಪಸಲೆಯೆಡೆಗೈ 
ತಂದ ಸಸುಪುಲ್ಲೆಯಕ್ಷಿಗಳ ಪೊಸಬೇಟಿನುಂ ಕಂಡು ಪಾರ್ದು . . . 
ಕೆಡೆಪುತರೆ ಕೈರಾತಿಯಂ (ನೆಂಕಾರಾ, ೩-೬-೫೫). [ಪಸ್ಕೂ + ಪುಲ್ಲೆ |] 

ಪಸುಪೂರಿ (ನಾ). ಒಂದು ಬಗೆಯ ತಿನಿಸು (2) : ಬಣಕ್ಕ 
ಪೊಸತಪ್ಪ ಪಸುಪೂರಿ [ಪಾಠಾಂ.ಪಸುಂಪತಿ, ಹಿಸುಂಭೂರಿ]ಗಳ ವಿಂಸುಪ 
ಪುಳಿಗೆ ಬಾಯೊಜಕಿತು ಬಾತಂತಿರೆ ತಿಂದು ಕೈಗರ್ಚ ಮೆಚ್ಚಿ ಹರಿಹರಿ ಎನು 
ತೆದ್ದು (ಪಣ್ಕಾಸ್ತ್ರ. ೩-೪೮ ವ). “ಫಸುಂಗುರಿ, "ಪಸುಂಬರಿ' ಪರಾ. 

[?4-ಪೂರ] 

ಪಸುಪೊನ್‌ *ಪಸುರ್ವೊನ್‌' ನೋ. 

ಪಸುಬ "ಸಸುಂಬ' ನೋ. 

ಪಸುಚಿ "ಸಸುಂಬೆ' ನೋ, 

ಫಸುಚಿವಳ (ನಾ). ಹಸುಬೆಚೀಲದಲ್ಲಿ ವಸ್ತುಗಳನ್ನು ತುಂಬಿ 
ವ್ಯಾಪಾರ ಮಾಡುವವನು ; ವೈಶ್ಯ; ವ್ಯಾಪಾರಿ: “ಫಸುಚೆ 
ವಳನೆಂದು ವೈಶ್ಯನು” (ಕಬ್ಬಿ ಕೈ. ೩೩); ಎತ್ತ ನೋಡಿದಡತ್ತ . . . 
ಕಸ್ತೂರಿ ಜವಾದಿ ಕುಂಕುಮ ಚಂದ್ರನಿಕ್ರಯದ ಪಸುಬೆನಳರುಗಳ ಥರದ. 
(ಬುಕ್ಮ್ಮಾಂಗ, ೩-೨೨). [ಸುಜ < ನಸುಂಚೆ) +--ನಳ] 

ಸಸುಮಗ, ಹಸುಮಗ (ನಾ). ಎಳೆಯ ವಯಸ್ಸಿನ ಮಗ ; ಚಿಕ್ಕ 
ಹುಡುಗ : ಏಂ ನಿಸ್ಕರುಣಿಯೊ ಸಸುನುಗನೆನ್ನಡೆ ಮುತ್ತಾ ಣ್ಮನೆನ್ನದೆ 
, . ೬ ಕೊಂದಸಂ ಯನುರಾಜಂ (ಅಜಿಪು. ೧೦-೨೫).  ಹಸುಮಗ: 
ಕರ್ನುನುಂ ಕೂರ್ತು ಮಾಡಿದ ಕಲವುಂಬ ಕಾಲಂ : . . ಹಸುಮಗನಾದ 
ಕಾಲವಾ ಪ್ರಾಯನಸ್ಟಾ ಕಾಲವು (ವೀಕೈಪು. ೪-೫-೪೬) ; ಹಸುಮಗನಾದ 
ಪುರಂದರನಿಕಲ (ಪುರಂದ, ೧-೧೭೦-೩) ; ಪ್ರೀತಿಯ , ಭರದಿಂದ ಆ 
ಹಸುಮಗನನ್ನು ಬಿಗಿದಸ್ಬಿ ಕೊಂಡು . . . ಹರಸಿ ಹೊರಟುಹೋದನು 
(ಮುಂಬಯಿ, ೫-೧೨೬) ; ಹೂಡುವುದು ಹೊಸಬಂಡಿ, ಹೊಡೆಯಂನನು 
ಹಸುಮಗ (ಹಳ್ಳಿ ಬಾ. ೩೪). [ಪಸು 4 ಮಗ) 

ಪಸುಮಗು, ಹೆಸುಮಗು (ನಾ). - ಪಸುಗೂಸು, ಹಸುಮಗು. 

ಸಸುಮಕ್ಕಳ್‌, ಹಸುಮಕ್ಕಳು (ಬಹುವ) : ಪಸುನುಕೈಳಂ ಗೂಳಿ 

ತಗುಳ್ಳಂತೆ (ಭರ್ಮಾಮೃ. ೨-೭೧); ಹಸುಮಕ್ಕಳೊಡನಾಟಿ ಶಿನಭಕ್ತಿಯಾ 
ಚೀಟಿವಾಗೆ (ಸೌಂದಪು. ೩-೧೦); ಹಸುನುಕ್ಕಳ ಶಿರೋಮಣಿಯೆ 
ಸಿಂಗರದ ಕಣಿಯೆ (ಚಿಬಪು. ೫-೨೮) ;` ಹಸುಮಕ್ಕಳಾಡಿದರ ಹಸನನ್ವ 
ಅಂಗಳ (ಜನಗೀ, ೬೧) ; ಯಂಗ-ಯಂಗಗಳ ಹಣೆಬರಹವ ಒರಸಿ: 


(ಲೀಲಾವ 


ಪಸುಮಣಂ 


ಮನ್ವಂತರಗಳ ಭಾಗ್ಯವ ತೆರೆಸಿ, . . ಹೊಸಗಾಲದ ಹಸುಮಕ್ಕಳ ಹರಸಿ 
ಹಕ್ಕಿ ಹಾರುತಿದೆ ನೋಡಿದಿರಾ? (ಗರಿ. ೫೬-೪). [ಪಸು --ಮಗು] 
ಸಸುಮಣ೨ (ನಾ). ಎಳೆಯ ಮರಿ; ಸಣ್ಣಮರಿ; ಶಾಬ: 
ಇಸೆ ಪಸು[ನಾರಾಂ.ಶು]ನುಆಃ ಯೋನಿಮುಂಖಪ್ರಸನಳ್ಕಲಸಿದವೊಲೇಲ 
ಬಾಂಯಿಂ ತಾನೊಂದಸುನೆರಸು ಬೀಟ್ಕದುಂ (ಯಕೋಚ. ೩-೫೬). 
[ನಸ್ಕು ಮುಲ] 
ಫಸುಮೊಗ್ಯ ಹಸುಮೊಗ (ನಾ). 
ಗೋಮುಖ. ಹಸುಮೊಗೆ : ಶನಿ ತಾನೆ! ಸಾಧುವಿದು 
ಮೊಗದ ಹಸಿದ ಹುಲಿಯಂತೆ (ಕಎಪು. ೪೩-೮). 
ಪಸುಮೊಗದ ಬಗ್ಗ: ಗೋಮುಖವ್ಯಾ ಫು ; ಸಾಧುನಿನಂತೆ 
ತೋರುವ ದುಷ್ಕ- ಕಪಟಿ: ಸಸ ಬಗ್ಗ ನಾ ಖೂಳನ್‌ 
(ಶ್ರೀರಾಮಾ, ೨೫೫-೭೩೧). [ಪಸ್ಕು ೬ ಮೊಗ] 
ಸುರ್‌, (ಕ್ರಿ). ಹಸುರುಬಣ್ಣವನ್ನು ಹೊಂದು; ಹಸುರಾಗು: 
“ಪಸುರ್‌-ಹರಿತಭಾನೇ” (ಶನುಧಾ); ಕಿರಣಂಗಳೆ ಕಾವುಗಳೆನೆ ಹರಿದಶ್ವಂ 
ಗಳೆ ಪಸುರ್ತ ಪಸುರೆಲೆಯೆನೆ ತೋರ್ಸರುಣದಿನಮಣಿ ಬಯಲ್ಲಾನರೆಯನೆ 
ಸೋಲ್ತಿರ್ದನಪರಗಿರಿವರಶಿರದೊಳ್‌ (ಕಾವ್ಯಸಾ. ೮೮೦ ಶೊದ್ರಕ) ; ಪೊಳೆವ 
ಮರೇಂದ್ರಗೋಪದ ಪಸುರ್ತೆಳವುಲ್ಲಳ ತಳ್ತ ಕಾರ್ಮುಗಿಲ್ಲಳ (ಸಂಸಭಾ. 
೭-೨೫) ; ವಿರಿಂಚತಿ ಕಣ್ಗಳೊಳ್‌ ಮೊಳೆತುದು ಶಕ್ರ್ರಚಾಸಲತೆ ಪೊಣ್ಮಿ 
ಪಸುರ್ತುದು (ಅರ್ಧಕೇ. ೪-೬೦). 
ಪೆಸುರ್‌, ಪಸಿರ್‌, ಷಸುರು, ಹೆಸರು, ಹಸಿರು, ಹಸುರು 
(ನಾ). ೧. ನಚ್ಚಿ ಬಣ್ಣ ; ಹರಿದ್ವರ್ಣ; ಮರಕತವರ್ಣ: 
“ಶ್ಯಾಮಂ, ತವ, ಗ ತ್ತಾ ಈ ೬ ಪ(ಹ)ಸುರ್‌* (ಹಲಾಯು. 
೧೨೧-೪); ಜಾಗಂಗಳ ಪಸುರ್ಗಳೆಸೆಯೆ ರತ್ನದ ಕೇರ್ಗಳ್‌ ಜಾಗಂ 
ಬೊಯ್ದೆ ೦ತಿರೆ ಪರಭಾಗಂಬಡೆದುವು ವಿತಾಹಗೇಹಾಂತರದೊಳ್‌ (ಆದಿಪು. 
೪-೩೧) ; ವಿಂಸುಪ ಕದಳೀನನಂಗಳ ಪಸುರಿಂ ಬಾಸಣಿಸಿ ದೆಸೆಗೆ ಪೊಸ 
ನುಣ್ಬೆಳಗಂ ಪಸರಿಸುವ , , . ನಗರಿ ಸೊಗಯಿಸಿ ತೋಕ್ಕುಂ (ಕಾದಂಪೂ. 
3೯೯); ಗಗನದೆ ಚರಿಸುವ ಗಿಳಿಯ ದೇಹಚ್ಛವಿ ಮಿಗೆ ನಮ್ಮ ಪಸುರ್ಗೆಣೆ 
ಯಹುನೆ (ಕಂನವಿ. ೫-೭೫). .೨. ಹಳದಿ ಬಣ್ಣ ; ಅರಿಸಿನದ ಬಣ: 
“ಫಸುರ್ಮೊನ್‌' - ಪರಾ. ೩. ಕಪ್ಪು ಬಣ್ಜಿ ; ಕಾಳವರ್ಣ : 
ಮಗವುಾಗಿಸಿತ್ತು ಕತ್ತು ರಿಯ ಕಿತ್ತಲಗಂತದು ಪಲ್ಲ ವಿಂಚು ಮಲ್ಲಿಗೆಯ 
ತುಣುಂಬು ಮೆಯ್ಯ ಪಸುರೊಪ್ಪಿ ದುದಾತನ ವಾರಿಯಿಂದು ವೇಳೆಗೆ ಬರು 
ತಿರ್ದಪಂ ಸಿತಗನೆಂಬುದುವುಂಜಿ ಬೊಜಂಗನೆರ್ದು ಮೆಲ್ಲಗೆ ಪೊಳಿಮಟ್ಟು 


ಹಸುವಿನ ಮುಖ; 
ಹಸು 


ಪೋಗೆ  (ಲೀಲಾನ ೨-೫೬), "ಪಸುರ್ವಾಸೆ' ಪರಾ. ೪. 
ಸೀಲಿಬಣ್ಣ ; ನೀಲವರ್ಣ : "ಪಸುರ್ಗಟ್ಟು' ಪರಾ. ೫. 
ಎಳೆಹುಲ್ಲ್‌; ಗರಿಕೆ: (0. ೬. ಸಸ್ಯಸಂಪತ್ತು ; ಪೈರು: 


*ಪಸುರಾದಾಯ' ಸರಾ. ೩. ಒಂದು ಬಗೆಯ ರತ್ನ; ಪಚ್ಚೆ; 


ಮರಕತ: "ಪಸುರ್ಗಂಕಣ' ಪರಾ. ೮. ಎಳೆತನ; ಬಲಿಯ 
ದಿರುವಿಕೆ: (8)... ೯. ಹೊಸತನ; ತಾಜಾ; ನವೀನತೆ: 
(8). "ಪಚ್ಚೆ, "ಸಯಿರ್‌', "ಪಸ್ಕಿ', "ಸಸ್ಕು' ಪರಾ. 


ಸಸಿರ್‌ : ೧. "ಷಸಿರ್ಗಲ್‌' ಸರಾ. ೧೦. (ಆಲಂ) ಯೌವನದ 


ಕೆಚ್ಚು,--ಶೌರ್ಯ; ಸರಿಯಿಸುವೆನೆಂಬನ ಪಸಿರ್ಪರೆಗುನಿಕಾಯತಿ 
ವರ್ತಿಯಂ. ವಶನರ್ಶಿ ಮಾಡಲುನುಂಕುಶನಿಂಲ್ಲದಂಕಿಸಲುಂ ನಿನಗೆ 
ತೀರ್ವುದು (ಅರ್ಧನೇ. ೫-೧೧೫ನ). ಪಸುರುಃ ೧: ಪುರನೆಂಬ 


ನಾರಯಾ ಪಸುರ ಪಟ್ಟಿಯೆನುಟ್ಟ ತೆಜದಿಂದ ಶಾಲಿಯ ಗಜ್ಜೆ ಪಿರಿದು 
ಶ್ರೀರಂಗಪಟ್ಟಿ ಣನ ಬಳಸಿಕೊಂಡಿರುವ ಸಂಭ್ರಮವನೇನೆಂಬೆ (ಕಂಸವಿ. 
೫-೬೩); ಎನಿತು ಪಸುರೊಳ್‌ ತೆರಮದೆನಿತು ಮಂಜಳ ಕೆಂಪದೆನಿತು ನಾಲಗೆ 


೫೪೪೦ 


25 


3. 


40 


45 


ಪಸುರಿಡಿ 


ನುಡಿಯದಿರ್ಪ ಪೊಗರೆನಿತು? (ಕಾಲೂರ. ೧೧೯-೨೫೦). ೩. ಇಂಗಿದಧರೆಂ 
ಪಸುರ ದಂತಂಗಳುಂ ಬೆಳರ್ತ ಕಂಗಳುಂ ಬೆರೆತ ಮೊಗಮುಂ , . . 
ದುರ್ಗಂಧದಿಂ ತುಂಬಿರೆ (ಮಹಾನಿ, ೬-೪೯). ಹಸರು: ೧. 
ನಾದಾ ಹಸರು ಮೇಲ್ಭಂದಿಯನುಟ್ಟಳು ದೂತಿ (3) "ಕೃಪಾ. ೧). 
ಹಸಿರು: ೧. ಏನು ಹೆಸರು! ಏನು ಹಳದಿ! ಸುತ್ತು ಮುತ್ತು ನೋಡು 
ಕೆಳದಿ! ಹುಲ್ಲು ಹೂವು ಆದರೇನು, ಹಬ್ಬದುಬ್ಬಿನಲ್ಲಿವೆ (ಸಖೀಗೀ. ೬೭-೧); 
ಮೈ ಹಸಿರು ಕೆಂಚೂಚು ಕರಿಯ ಕೊರಳು ಪಚ್ಚೆ, ಮಾಣಿಕ, ಕಚ್ಚ ನೀಲ 
ಹರಳು (ಗಂಗಾತ, ೨೮-೧೧). &. ಹಸಿರಿನೇರುನೆ ಹಗಲ ಬೆಳಕಿನೊಳು. 
ಬೆರೆದಂತೆ ಸಂಜೆನುಗಿಲಿನ ಮಳಲೊಳೋಲಗಿಸುವಂತೆ . , , ನನ್ನ ರಿವಿನೀ 
ಮನೆಯೊಳಂಜಿಯಡಗಿರುವಂಥ ಮುದದಾಪ್ತ ಗೆ ಸನ್ನೆಗೈ ನನು ಹೊರಗೆ 
ಚೆಲುನುಜೊರೆ ಬಳಿಯ ಸಾರೆಂಬ ಪರಿಗೆ (ನುಟಿದೇ. ೫೧-೧). ೫. ಮಳೆಯು 
ಎಳೆಯುವ ತೇರಿಗೆ ಹಸಿರು ಏರಿದೆ ಏರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು 
ಚಾಚಿದೆ ದಾರಿಗೆ (ಗಂಗಾತ, ೧೨-೪). ಹ ಉಲ್ಲಾಸದ ಹಚ್ಚ ನೆಯ. 
ಹಸಿರು ಅಲ್ಲಿ ಗೋಚರಿಸದು (ಹಾಹುತ್ತ, ೯೯). “ಹಸಿರು ನಾಣಿ? 
ಪರಾ. ೯. ಚೇತನ ಪ್ರತ್ಯೇಕ ಚಿದ್ಧೂ ತಿಯೇ, ನಲವೆ. ನಿನ್ನ 
ಹಸಿರಾರುವುದು ನುಡಿತೇರು ಹರಿಯೆ Ha ಸೀ, ದಿನಬಳಕೆ ನುಣ್ಣ 
ಮಾತಿದು ತೋರ ಅರಿದಿದಕೆ ಸಲುಗಿಸದೆ ನಿನ್ನ ಹಿಡಿಯೆ (ಮಲೆದೇ. ೪೩-೨); 
ಅವರು ಹೇಳಿದ ವಿಚಾರ ಮನಸ್ಸಿನಲ್ಲಿ ಇನ್ನೂ ಹೆಸಿರಾಗಿದೆ (ಗೂಢಿ). 
ಹಸುರು: ೧. “ಶ್ಯಾಮಳಂ ಶ್ಯಾನುಂ ಪಲಾಶಮೆಂದರೆ ಹರಿದ್ರಾಮ 
£ಭ]ಮೆನೆ ಹಸುರು? (ಮಂಗರಾ, ೧೩೧-೨೧); ಹಸುರುಮೈ ಹಾವಿನಾಭರಣ 
ಬಿಡುಮಂಡೆ. , . ರುಂಡಮಾಲೆ ಗಜಗಮನ ಕೆಂಪಿನ ಪುಷ್ಪ ಸರಮೊಪ್ಪು ವಾ 
ಳೆ ದೇವಾಂಗನೆಯರೈತಂದು. ಕಂಡರಪ್ರತಿಮ ಸಿದ್ದೇಶ್ವರನನು (ಸಿದ್ಧರಾ, 
೪-೮); ಹಕ್ಕಿಯಿಂಪು; ಹಸುರ ಸೊಂಪು; ಅಲ್ಲಿ ಚಳಿಯಂ ಕಚ್ಚದು 
(ಅಸಿಕೇ, ೧೬-೧೭). ೫. ವಿಷಯವೆಂಬ ಹಸುರನೆನ್ನ ಮುಂಡೆ ಪಸರಿಸಿದೆ. 
ಯಯ್ಯಾ (ಬಸವ, ೫೧); ಬಸವನೆಂದರೆ ಪಾಪ ದೆಸೆಗೆಟ್ಟು ಹೋಗುವದು 
ಬಿಸಿಲಿಂಗೆ ಹಸುರೊಳೆಸೆದಿರ್ಹ ಹನಿಯಾಜಃ ಹುಸಿದು ಹೋದಂತೆ. (ಸರ್ವಜ್ಞ. 
೨೯೪); ಒಣಹುಲ್ಲಿನ ನಡುವೆ ಹಸುರು ಬೆಳೆದು ಇಣುಕಿ ನೋಡುತ್ತಿತ್ತು 
(ಯೋಧಷು. ೧). ೭. ಅನರು ಕೆಂಪು-ಹಸುರಿನ ಬಳೆ ಮಾಡಿಸಿಕೊಂಡ 
ದ್ಹಾರೆ (ರೂಢ). ೧೧. ಚರ್ಮದ ಮೇಲೆ ಹಾಕಿಸಿಕೊಳ್ಳುವ 
ಹೆಚ್ಚೆ : ಅನಾಗರಿಕರು ಹೇಗೆ ಮೈಗೆ ಬಣ್ಣ ಬಳಿದುಕೊಂಡು ಹಸುರು 
ಚುಚ್ಚಿಸಿಕೊಂಡು ಅತ್ಯಂತ ಹೆಮ್ಮೆಸಡುತ್ತಾರೆಯೊ . . . ಹಾಗೆಯೇ 
ನಮ್ಮ ವಿಲಾಯತಿ ವಿದ್ಯೆಯನ್ನು ನಾವು ಮೈಮೇಲೆ ಲೇಸಿಸಿಕೊಂಡು 
ದಂಭದಿಂದ ದಾಪುಗಾಲು ಹಾಕುತ್ತ ನಡೆಯುತ್ತೇನೆ (ಸಿಬಂಧ, 1, ೨೮೭). 
[ ಆಪಸುರ್‌] 
ಪೆಸುರಂಗಿ, ಹಸುರಂಗಿ (ನಾ). ಹಸುರ: ಬಣ್ಣದ ಅಂಗಿ: ತಂರ್ಗಳ 
ಮರ್ಕೆನೆತ್ತ ತಲೆಕಟ್ಟು ಲತಾಂತದ ಮಾಲೆ . . . ಪಸುರಂಗಿಗೆ ಪೀಲಿಯ 
ಪಕ್ಕಜಲ್ಲಿ - . . ಒಪ್ಪೆ (ಶಬಶಂ. ಹಸುರಂಗಿ : ಹಸುರಂಗಿಗಳ 
ತೊಟ್ಟನು... . ಕಿರಾತವೇಷದ ವಿಗಡ ದೇವರ ದೇವ (ಕುವ್ಯಾಅ. ೫-೨೮). 
[ಸುರ -- ಅಂಗ್ಳಿ] 
ಪೆಸುರಾದಾಯ (ನಾ). ಬೆಳೆಗಳ ಮೇಲೆ ಹಾಕುವ ತೆರಿಗೆ ಮತ್ತು 
ಅದರಿಂದ ಬರುವ ಆದಾಯ: ಶುಕ್ರವಾರ ಸಂಭೆಯಲು ಹುಟ್ಟು 
ನೆಂಥಾ ಸುಂಕ ಸುವರ್ನಾದಾಯ ಪಸುರಾದಾಯ ಸರ್ವಾಡಾಯವನೂ 
ಇ ಲಕ್ಷ್ಮೀದೇನಿ (೦) ಮ್ಮನವರಿಗೆ . , . ಧಾರೆನೆರಸಿ ಕೊಡಿಸಿದ ಸಂಜೆಯ. 
ಸರ್ವಾದಾಯಂದ ಧರ್ಮಶಾಸನ (ಸೌ. 10-11, ೫೮೪-೧೫ ; 1538). 
[ಪಸುರ್ಮ್‌ 4- ಆದಾಯ] 
ಪಸುರಿಡಿ (ಕ್ರಿ). ಹಸುರಿನಿಂದ ತುಂಬು, ಕೂಡು: 


ಅಂದ 


೩-೧೬). 


ಪಸುರಿಡಿದು 


ಪಸುರು 


ಕಣಿಶಮಂ ಕರ್ಚಿ ಸೊಲ್ಲಲೇ ಪಾಲ್ಗುಂಬಿ ಕಾಯ್ವಲಂಗೂಡಿ ಪೊಂಬೆಳಸಾಗಿ 
ಪಲವು ಸರಿಯಿಂ ನೆಲ್ಲ ಗರ್ದೆಗಳೊಪ್ಪಿ ದವು (ಪದ್ಮರಾ, ೮-೧೨). 
[ಪಸುರ್‌, ೬ ಇಡಿ,] 

ಪಸುರು "ಸಸುರ್‌' ನೋ. 

ಪಸುರುಗೂಳು "ಪಸುರ್ಗೂಳ್‌' ನೋ. 

ಪಸುರುಡಿಗೆ, ಹಸುರುಡಿಗೆ, ಹಸುರುಡುಗೆ (ನಾ). ಹಸುರು 
ಬಣ್ಣದ ಉಡುಪು ; ಹಸುರಿನ ಉಡುಪು;  ಹರಕೆಯು ನೆರ 
ವೇರಿದಾಗ ಉಡುವ, ಬೇವು ಮೊದಲಾದ ಸೊಪ್ಪಿನ ಉಡುಗೆ 
ಎಂಬರ್ಥದ ಸೂಚನೆಯೂ ಇಲ್ಲಿದೆ: ಸಾನುರಾಗದೊಳುಟ್ಟಿ ಪಸುರು 
ಡಿಗೆಯೆನೆ . , . ನಗರಮುಂ ಬಳಸಿದುಪವನಂಗಳ್ಳಿಅಕಿವುವು (ಚೈಮಿಭಾ. 
೩-೨೨); ಪುರಲಕ್ಷ್ಮಿ ತನ್ನೊಳಗಿರುವರಿಗಿಷ್ಟಾರ್ಥ ಪರಕೆ ಕೈಗೂಡಿ ಸಂತಸದೆ 
ಹಿರಿದುಟ್ಟಿ ಪಸುರುಡಿಗೆಯೊಯೆಂದೆನಲಾ ವರ ವನ ಬಳಸಿಕೊಂಡಿಹುದು 
(ಕಂನವಿ. ೨-೪೦). ಹಸುರುಡಿಗೆ: ಹೊಲದ ಹಸುರುಡಿಗೆ, ನೇತ್ರಾ 
ವತಿಯ ಮಾಲೆ ಮಲೆಗಳಳಿ ಸಾರುತಿಹುದಿಂತು ತನಲೀಲೆ (ಕಎಪು. ೩೧-೩). 
ಹಸುರುಡುಗೆ; ಟಗುರಿಸಿತು ತಾಯ್ನೆಲದ ಹಸುರುಡುಗೆಯೊಡಲಂ 
(ಕಾಲೂರ, ೪೫-೬೩). [ಪಸುರು( £ ಪಸರ) 4 ಉಡಿಗೆ, ( £ಉಡುಗೆ)] 


ಪಸುರುಡೆ, ಹಸುರುಜಿ (ನಾ). - ಪಸುರುಡಿಗೆ: ಬನದೇವಿ ... . 
ಪಸುರುಡೆಯನುಟ್ಟು ಪೊಂದೊಡನೆಗಳ ತೊಟ್ಟು . . . ಕಾದಿಹಳೊ 
ಎಂಬಂತೆ ತೋರುತಿದೆ. (ಚಂದ್ರಸ. ೭೧-೧). ಹಸುರುಡೆ : 


ಹೆಸುರುಜೆಯ ಬನದೇವಿ ತೇಲಿ ತೇಲಿ ಪ್ರವೇಶಿಸುತ್ತಾಳೆ (ಬಿಗಾಳಿ, ೭೪); 
ನೆಲತಾಯಿಯು ಮತ್ತೆ ಹಸುರುಡೆ ಉಟ್ಟು ಕಳಕಳಿಸಿದಳು (ದೇರಾಂಕ. ೬). 
[ಪಸುರು( £ಪೆಸುರ್‌,)-4 ಉಡೆ,] 
ಪೆಸುರುವಣಿ "ಪಸುರ್ವಣಿ' ನೋ. 
ಪಸುರುವೊಗರ್‌ (ನಾ). ಹಸುರಿನ ಕಾಂತಿ; ಹಸುರುಬಣ್ಣದ 
ಛಾಯೆ: ಕೊರ್ನಿ ನಳನಳಿಸಿ ನೀಳ್ದುಅಕೆ. ಬೆಳೆದ ರಸದಾಳಿಗಿರ್ವಗಳ 
ಸೋಗೆಗಳ ಪಸುರುವೊಗರಾಗಸಕೆ ಪರ್ವುತಿಹುದಾ ನಾಡೊಳೆಲ್ಲಿಯುಂ 
(ಜೈಮಿಭಾ. ೩-೫). [ಪಸುರು( ಆ ಪಸುರ್‌) --ಪೊಗರ್‌] 
ಪಸುರುಳಿ (ಕ್ರಿ). ಹಸುರುಬಣ್ಣವು ಹೋಗು,-ಮಾಸು : ಪಸುರುಳಿದ 
ನಾಗವಲ್ಲಿಯು ಪರ್ನಕರ್ಪೂರದೆಸೆವ ಚೂರ್ನಷ್ಟ ಭಾಗದ 'ಕ್ರಮುಕಮಂಮ 
ಪೊನ್ನ ಸಂಬಳಿಗೆಯೊಳಗೆ ತೀವಿ (ನವನೋ. ೧೪-೧೬). 
[ಪಸುರು(-ಆ ಪಸುರ್‌,) 4 ಉಳಿ (ಉಟ್ಟ )] 
ಪಸುರೆಲೆ ಹಸುರೆಲೆ (ನಾ). ಹಸುರಾದ ಎಲೆ: ಹರಿದಶ್ವಂಗಳೆ 
ಸಸುರ್ತ ಪಸುರೆಲೆಯೆನೆ ತೋರ್ಪರುಣದಿನನುಣಿ ಬಯಲ್ಲಾವರೆಯನೆ 
ಪೋಲ್ತಿರ್ದಂ (ಕಾವ್ಯಸಾ, ೮೮೦ ಶೂದ್ರಕ); ಆಭರಣದೊಳಗುರ್ಚಿದ 
ಪಚ್ಚೆಯ ಪಸರಿಸಿದ ಸಸುರಂ ಪಸುರಲೆಗೆತ್ತೆ ಳಸುನ ಪಲ್ಲಭಹರಿಣಶಾಬಕಂಗಳ್ಳಿ 
ಪಸುರೆಲೆಗಳ ಬಿಟ್ಟೂ ತನಿಗಬ್ಬಿಸೊಳಗಣ ರಸನ 
ಕೊಂಬಾನೆಗಳಂತೆ, . . ಕೆಲರು ಭೇದಿಸಿ ನಿಜಸುಖನ ಭೋಗಿಪರು (ಭರಚ. 
೧-೧೦೬). ಹಸುರೆಲೆ; ಗದ್ಮೆಗಳಲ್ಲಿಯೂ ತೋಟಗಳಲ್ಲಿಯೂ ತೇವ 
ಹೆಚ್ಚಾಗಿರುವುದರಿಂದ ಹಸುರೆಲೆಯು ಇವುಗಳಲ್ಲಿ ಜಾಗ್ರತೆಯಾಗಿ 
ಕೊಳೆಯುವುದಕ್ಕೆ ಅನಕಾಶವಿದೆ (ನ್ಯನನು. ೩೨); ಮಳೆ ಕೊಡುವ 
ಬೆಟ್ಟಿ ಗಳ ಮೊಲೆಯಂಂಡು ಹಸುರೆಲೆಯ ತಳೆವಿಡಿದು ನೆಲದ ದಾರಿಯ 
ನೋಳ್ಪ ಚೆಲುವೆ (ಉಲೂರ. ೨೩-೭). 
ಹಸುಕೆಲೆಯ ಗೊಬ್ಬರ- ಹಸುರು ಎಲೆಗಳನ್ನು ಮಣ್ಣಿ ನಲ್ಲಿ 
ಬೆರೆಸಿ ಕೊಳೆಯುವಂತೆ ಮಾಡಿ ತಯಾರಿಸುವ ಗೊಬ್ಬರ: 
ಹಸುರೆಲೆಯ ಗೊಬ್ಬರ ಭೂಮಿಯನ್ನು ಉಳುವಾಗ . . . ಹಸುರೆಲೆ 
ಯನ್ನು ಹಾಕಿ ಮಣ್ಣಿ ನಲ್ಲಿ ಬೆರಸಿದರೆ ಈ ಎಲೆ ಕ್ರಮೇಣ ಕೊಳೆತು ಅದ 


(ಕಾದಂಉ. ೨೫) ; 


೫೪೪೧ 


25 


35 


40 


45 


ಪೆಸುರ್ಗಪ್ಪು 


ರಲ್ಲಿರುವ ಪದಾರ್ಥಗಳೆಲ್ಲವೂ ನುಣ್ಣಿಗೆ ಸೇರ 
(ವ್ಯವಮ, ೩೨). [ಪಸುರ 4ಎಲೆ,] 
ಪಸುರೆಲೆವಳ್ಳಿ (ನಾ). ಹಸುರಾದ ವೀಳೆಯದೆಲೆಯ ಬಳ್ಳಿ,- 
ಹಂಬು : ಇರ್ತಡಿಗಾಲುವೆಯಿಂದನೆ ನೆಜಕಿ ಮುಸುಕಿ ಬೆಳೆದ ಚೆಂದೆಂ 
ಗೊಳ್ಳಾಳೆಯಡಕೆ ಸಸುರೆಲೆನಳ್ಳಿ (ಜಯ. ೧-೩೮). 
[ಸುರ್‌ - ಎಲೆನಳ್ಳಿ ] 
ಪಸುರೆಸಳು (ನಾ). ಹಸುರು ಬಣ್ಣದ ದಳ್ಳ-ಪಕಳೆ; ತಳದೊಳೊ 
ಪುನ ಪಸುರೆಸಳ ರೋಚಿಯಿಂಂ ನಡುವೆ ತೊಳಪ ಕೆಂದಳದ ದೀಧಿತಿಯಿಂಡೆ 
,. . ಹೊಳೆಹೊಳೆನ ಕೋಕನದನಂಕ್ಷಿಗಳ ಬಣ್ಣಂ. . . ಕೊಳದೊಳಾ 
ರಾಜಿಸಿತು ತುಹಿನಗಿರಿರಾಜನಂದನೆಯ ಕಣ್ಣೆ (ಜೈಮಿಭಾ. ೧೫-೧೦). 
[ಸುರ್‌ 4 ಎಸಳಂ ( ಎ ಎಸಬ) 
ಪಸುರೆಅಕೆ (ನಾ). ಹಸುರು ಬಣ್ಣದ ಕೆಕೆ : ಬಸಿಲೆಸಕದಿಂದೆ ಕೊರಗಿದ 


ಸಸ್ಕಾಹಾರವಾಗುವುದು 


ದೆಸೆವೆಣ್ಗಳ  ಬಿಸುಪನಾಲಪಂತಿರೆ ಗಿಳಿಗಳ್ಗ  ಸಸುರೆಳಕೆಯೆಂಬ 
ಬಾಲಕಿಯ ಪೊಸ ಬಿಜ್ಜ ಣಿಗೆಗಳಿನೆಸಗಿ ಪುವು ತಣ್ಣೆ ಲರಂ (ಕಾದಂಪೂ, ೧೩೦). 
[ಸಸುರ --ಎಅಕ್ಕ( .ಎಣಂಕೆ)] 


ಪೆಸುರೇಜು (ಕ್ರಿ). ಹಸುರುಬಣ್ಣ ದಿಂದ ಕೂಡು ; ಹಸುರಾಗು: 
ದಿಸೆ ಪಸುರೇಖ೨ ಪಚ್ಚೈಯೊಳೆ ಮುಚ್ಚಿ ಮಂಸುಂಕಿದ ಮಾಲಕ್ಕಿಯಾದುದು. 
(ಸಂಪಭಾ. ೭-೨೨); ಕಳಮಾವಳಿ ನಳನಳಿಸಿ ಬೆಳೆದು ಪಸುರೇಜಾ ಲಸ 
ದ್ಭೂ ವನಿತೆಗೆ ಧಾತ್ರಂ ಪರಿಭಾವಿಸಿ ಪೊದಯಿಸಿದ ಹರಿತಪಟದಂತಿರ್ಕುಂ 
(ಗಿರಿಕ- ೨-೧೨); ಪಸುರೇಜದ ಕಣಯ್ಯ ಳನವೆಲ್ಲಿಯಲ್ಲಿ ಪಣ್ಣೊ ನೆಗಳನೆಲ್ಲಿ 
ಯುಲ್ಲಿಯೆನೆ ಸೋಲಿಸುಗುಂ ಬಿಡದಾನನಂ ಬನಂ (ಕಬ್ಬಿಕಾ. ೩೨); ವಿರಹಿ 
ವ್ರಾತಕಳಲೇಲ* , ಪೊಲನೆ ಪಸುರೇಣ . . . ಕಾರ್ಮೂಕವೇಟತ್ಸೆ 
(ಸಾಳ್ವಭಾ. ೨೬-೧೮). [ಪಸುರ್‌--ಏಿಯ್ಯ (-ಆ ಏಜಂ*)] 
ಪಸುರ್ಗಂಕಣ (ನಾ). ಮರಕತದ ಬಳೆ; ಪಚ್ಚೆಯ ಬಳೆ: 
ನೂಪುರನುಂ ಪದಕ್ಕೆ . . . ಪಸುರ್ಗಂಕಣನುಂ ನಳಿತೋಳ್ಗೆ ಸತ್ರಲೇಖಾ 
ಪರಿಶೋಭಿಯಂ  ನಿಜಕಪೋಲತಳಕ್ಕೆ ಕುಡಲ್‌' ಮನೋಜಸಂತಾಪನತಸ್ತ 
ಮಾತುರಿಸಿದಪ್ಪೈ ದು ಮನ್ಮನಂ (ಸಂಪ 
[ಸುರ್‌ ಕಂಕಣ] 
ಪಸುರ್ಗಂಬ (ನಾ). ೧. ಹಸುರಾದ ಕಂಬ. ೨. (ಆಲಂ) 
ಬಾಳೆಯ ಕಂಬ: ಕುಳಿರ್ವ ಬಾಳದ ಬೇರ್ಗಳ ಕೇರ್ಗಳಿಂ ಲತಾನಳಿ 
ಯನೆ ಸುತ್ತು ಗೊಂಡ ಪಸುರ್ಗಂಬದಿಂ (ಉದಂಉ. ೪೫೮). 
[ಸುರ್‌ ಕಂಬ, (  ಕಂಭ)] 
ಪಸುರ್ಗಟ್ಟು, ಹಸಿರುಗಟ್ಟು, ಹಸುರುಗಟ್ಟು, ಹಸುರ್ಗಟ್ಟು 
(ಕ್ರಿ). ೧. (ವಿಷದಿಂದ ಅಥವಾ ಪೆಟ್ಟಿನಿಂದ ರಕ್ತವು ಹೆಪ್ಪುಗಟ್ಟಿ, 
ಚರ್ಮವು) ನೀಲಿಬಣ್ಣಕ್ಕೆ ತಿರುಗು; ನೀಲಿಗಟ್ಟು ; ಈ ಚನ್ನುಟಗೆ 
ಸುಲಿದು, ಬೆನ್‌ ಸಸುರಟ್ಟ (ಅಶ್ವತ್ಥಾ. ೬-೯೫). ಹಸಿರುಗಟ್ಟು : 
೨. ಹಸುರು ಬಣ್ಣವನ್ನು ಹೊಂದು : ಅದರ ಮೇಲ್ಭಾಗ ಹಸಿರು 
ಗಟ್ಟಿತ್ತು (ರಂಗಳೋ, ೧೮). ಹಸುರುಗಟ್ಟು : ೧. ಹಸುರುಗಟ್ಟತು 
ತೋಳು (ಒಲುಮೆ, ೩೫-೧೬), ಹಸುರ್ಗಟ್ಟು : ೨. ಹಸುರ್ಗಟ್ಟ ತೊ 
ಕನಿಯಾತ್ಮಂ ಹಸುರ್ನೆತ್ತರ್‌ ಒಡಲಿನಲಿ! (ನೆಕ್ರಿಕಾಾ ೩೪-೬). 
[ಪಸರ 1-ಕಟ್ಟು |] 
ಪಸುರ್ಗಣೆ (ನಾ). ಹೊಸದಾದ ಹೂವಿನ ಬಾಣ; ಕೋಮಲ 
ವಾದ ಬಾಣ (?) : ಕುಸುಮಸರನ ಸಸುರ್ಗಣೆಯ ಸೊದೆಗೆ ಪುರುಡಿಸುವ 
ಜಾಗದ ನೆಲೆಯ ಹಡಲಗೆಗಳೊಳಂ (ನರ್ಧಪು. ೭-೩ ನ). 
[ಸಸುರ ೬ ಕಣ) 
ಪಸುರ್ಗಪ್ಪು (ನಾ). ದಟ್ಟಿ ಹಸುರಿನಿಂದ ಕೂಡಿದ ಕಪ್ಪು; 


ಇಮಾ. ೯-೧೭೩). 


ಪಸುರ್ಗರಿ 


ಸಾಂದ್ರವಾದ ಕಪ್ಪೈಬಣ್ಣ : ಸಸುರ್ಗಪ್ಪಿಂ ಸುತ್ತಲುಂ ಕಟ್ಟಿ ಲಿ 
ಪಸಲೆಯಾಕಾಸನುಂ ಮಧ್ಯದೊಳ್‌ ಶೋಭಿಸಿ ತೆಳ್ಟ೦ ತಾಳ್ಮ ಚಂಡ್ರೋ 
ಪಳಂ (ಪುಸ್ಪಪು. ೩-೭೬). [ಪಸುರ್‌--ಕಪ್ಪ್ಪು(-ಆ.ಕರ್ಪು)] 

ಪಸುರ್ಗರಿ (ನಾ). ಹಸುರುಬಣ್ಣದ ಗರಿ; ಬಂದೆರಗಿದಪ್ಪವಾ ಪ್ರೀಹಿ 
ವಿಸ್ತಾರಕ್ಕೆ ಬನಮೆಚ್ಚ ಕೆಮ್ಮೊನೆಯ ಪಸುರ್ಗರಿಯ ಕಣೆಗಳಿನೆ ಗಿಳಿವಿಂಡು 
ದಂಡು (ಚಿತ್ರಾಂಗ. ೫೩-೧೪೪೩). "ಪಸುಂಗಜಾ' ಪರಾ. 

[ಪಸುರ್‌ -- ಗರಿ(-ಆ.ಗಣಿ)) 

ಪಸುರ್ಗಲ್‌, ಪಸಿರ್ಗಲ್‌, ಪಸುರ್ಗಲ್ಲು, ಹಸುರುಕಲ್ಲು (ನಾ). 
ಹಸುರುಬಣ್ಣದ ರತ್ನ; ಮರಕತ; ಪಚ್ಚೆ :  “ಪಸುರ್ಗ್ಲೆನೆ 
[ಪಾ 690. ರ್ಷರಲೆನೆ] ಪಚ್ಚಿ” (ಚತುಸಿ, ಬಾಳತೃಣಂಗಳೆಂದೆಳ 
ಸುಗುಂ ಪಸುರ್ಗಲ್ಗಳ we ಮೃ ಗೀಬಾಳಕಂ (ಮುಲ್ಲಿಪು. ೨-೭೭). 
ಪಸಿರ್ಗಲ್‌ : ಸಿದ್ಧರಸದ ಬಲ್‌ದೊಜಕಿ ಬಜ್ಜರಗವಿ ಪಸಿರ್ಗಲ್ಲಜಕೆ 
ಸಸಿಗಲ್ಲೋಡು ಮೆಜಕಿಗುಮಾ ಗಿರಿತಟಿದೊಳ"/ (ಶಬಶಂ. ೩-೩೦). 
ಸಸುರ್ಗಲ್ಲಂಿ: ಅಂಗಚ್ಛ ವಿಯ ಪೊರೆ ಸೂಸಿ ಪಸುರ್ಗಲ್ಲೊ ಳಂ ಪೊಳೆಯೆ 
ಬನಲಕ್ಷ್ಮಿಯಂತೆ ರತಿಕಾಂತೆ ಮೆರೆಯೆ (ನನನೋ. ೧೩-೪೧). "ಹಸುರು 
ಕಲ್ಲು : ನೀಲಗಿರಿಯಿಂದ ತರಿಸಿದ ಹಸುರುಕಲ್ಲು, ಅನು ತಿರೆ... 
ಬ್ರೆಕ್ಕಿಯ ಇತ್ಯಾದಿ ಶಿಲೆಗಳಿಂದ ಅಭರಣಗಳನ್ನು ತಯಾರಿಸುತ್ತಿದ್ದರು 
(ಭಾರದ. ೧೪). [ಸುರ್‌ ೬ ಕಲ್‌] 

ಪೆಸುರ್ಗಲ್ಲು "ಪಸುರ್ಗಲ್‌' ನೋ. 

ಪಸುರ್ಗವಿಲ (ನಾ). ಹಸುರು ಮಿಶ್ರಿತವಾದ ಕಪಿಲವರ್ಣ ; 
ಸಾಂದ್ರ ವಾದ ಕಂದುಬಣ್ಣ : ಪಸುರ್ಗನಿಲನಾದ ನೀಪದ ಕುಸುಮ 


೧೧೦) ; 


ಮುಂಮಂಂ ದೆಸೆಗೆ ಕಂಪನೆತ್ತುವ ಗಯೋಧ್ರಪ್ರ ಪ್ರಸವನುಂನುಂ. . . ಮಂಸುಲ 
ಮುತ್ತಿದುವಳಿಗಳ್‌ (ಸೆಂರಾಮಾ. ಟಟ 
[ಪಸುರ 4-ಕನಿಲ್ಲ( ಎ ಕವಿಲ್‌_)] 
ಪಸುರ್ಗಟ (ಕ್ರಿ). ಹಸುರುಬಣ್ಣವನ್ನು ಕಳೆದುಕೊಳ್ಳು : 


ಪಸುರ್ವರಲ ಜಗಲಿಯೊಳ್‌ ರಂಜಿಸಿದುದು ಚೆಂಬೊನ್ನ ಪಟ್ಟಿ ವಣೆ ಪಸು 
ಕೆಲೆಯಿಂಂ ಮುಸುಕಿದ ತಾನರೆಗೊಳದೊಳ್‌ ಪಸುರ್ಗಟಾದು ಮರಲ್ಲರಲ್ಲ 
ಪೊಂದಾವರೆನೋಲ್‌ (ಸಂರಾಮಾ, ೫-೧೨೨). [ಪಸುರ್‌ ಕಲ] 
ಪೆಸುರ್ಗಾಯ್‌, ಹಸರುಕಾಯಿ (ನಾ). ಹಸುರಾದ ಕಾಯಿ; 
ಬಲಿಯದ ಕಾಯಿ ; ಎಳೆಗಾಯಿ : ತೋರಣಗಟ್ಟ ದಂತೆ ಪಸುರ್ಗಾ 
ಯ್ನೊಡಂಬೆಗಳಿಂ ಕಣ್ಗೊಳಿಸ ಕೌಂಗುಮರಂಗಳುಂ (ಶಬಶಂ. ೨-೪೨ ವ). 
ಹಸೆರುಕಾಯಿ: ಕ್ಷಾ ರಕಃ, ಜಾಲಕಃ-೨ .ಹಸರುಕಾಯಿ, ಹಸರು 
ಮಗ್ಗು (ಸಿದ್ಧಾಂತಿ, ೧೧೪). [ಪಸುರ್‌ 4 ಕಾಯರ್‌] 
ಸಸುರ್ಗಾವು (ನಾ). ಹಸುರುಬಣ್ಣದ ಕಾವು; ಹಸುರಾದ ಕಾಂಡ: 
ಆಜಿಡಿವಸುಳೆಗಳು ಅನುವಂ ಪಡೆದುವು ತತ್ತ್ವ ಣರಾಜಿಯ ಕೊನೆಗರ್ಚಿದ 
ಹರಿನೀಲದ ಸರಲೆನೆ ನನೆವಿಲ್ಲನ ಪಸುರ್ಗಾವಿನ ಮಿಗಸೊಕ್ಕಿನ ಪೊಸಮಿಂಟಿ 
ಯೆನೆ (ಜಯಕಾ. ೧-೩೯). [ಸುರ ಕಾವ್ಯ] 
ಪಸುರ್ಗಿಡು (ನಾ). ಹಸುರಾದ ಗಿಡ: ನಾಟರ್ದ ಫಸುರ್ಗಿಡು 
ಪುಸ್ಪಲತೆಯ ವೃಕ್ಷವಾಟಯೊಳ್‌ ಕುಸುಮಸ”ರಭಳೆ ಊಟಿವರಿನ ತುಂಜಿಗಳ 
ದೊಂಬಿ . . . ಒಪ್ಪಿ ದವು (ಮೋಹತ, ೫-೨೫).  [ಪಸುರ್‌ --ಗಿಡು] 
ಪಸುರ್ಗೂಳ್‌, ಪಸುರುಗೂಳ್ಳು ಪಸುರ್ಗೂಳು, ಹಸುರ್ಗೂಳು 
(ನಾ). ನಿವಾಳಿ ತೆಗೆಯಲು ಬಳಸುವ ಒಂದು ಬಗೆಯ ಬಣ್ಣ ದ 


ಅನ್ನ: ಮಡದಿಯರ್‌ ಪಸುರ್ಗೂಳ್ಗಳಾರತಿ ನಿವಾಳಿಸಲ್‌ (ಸಿ 
6-೨೧). ಪೆಸುರುಗೂಳು: ಇಳಿದರಾನೆಯನಬಲೆಯರ ಹೊಂದಳಿಗೆ 
ಗಳ ಪಸುರು[ಪಾಂಂ,ಪಸ್ರು]ಗೂಳ ದೀಪಾವಳಿಯ ಸಾಲಿನ ಸೇಸೆಗಳ 


ಸೂಸುಗಳ ಸೊಗಸಿನಲಿ (ತೊರರಾ. ಪಸುರ್ಗೂಳು : 


೧-೧೬-೪೪). 


೫೪೪೨ 


45 


ಪೆಸುರ್ಪುವಡೆ 


ಬಾಲೆಯರ ಹೊಂದಳಿಗೆಗಳ ಪಸುರ್ಗೂಳುಗಳ ಪಸರಿಕೆಯ ಮಣಿದೀಪಾಳಿ 
ಸುಳಿದವು (ತೊರಂಾ ೧-೬-೧೩). ಹೆಸುರ್ಗೂಳು: ಹಸುರ್ಗೂಳ 
ಹರಿವಾಣಗಳೊಳು. ತುಂಬಿ. . . ಸಿವೆಳಿಸಿದರೆಚ್ಕುತನಂಘಿ ಗಳಲಿ 
(ನೋಹತ. ೪೨-೨೭). [ಪಸುಃ ಕೂಳ್‌( ಎ ಕೂಲಿ*,)] 

ಸಸುರ್ಗೂಳು "ಪಸುರ್ಗೂಳ್‌' ನೋ. 

ಪಸುರ್ದಳಿರ್‌ (ನಾ). ಹಸುರಾದ ಎಲೆ; ಚಿಗುರು: ಸಸುರ್ದಳಿ 
ರೋಳಿಯೋ ಶುಕನಿಕಾಯದೆಟಿಂಕೆಯ ಮಾಲೆಯೋ (ಕು: ೯-೫೭); 
ಮುಂದೆ ಪಸುರ್ದಳಿರ್ದೊಂಗಲಿಂದೆ ಶೋಭಾವಹಮ ಪ್ಪ ದೊಂದು ನನ 
ಪಿರ್ದುದಂ (ದಶಕು. ೫-೧೪). [ಪಸುರ್‌, 4 ತಳಿರ್‌,] 

ಪಸುರ್ದೆನೆ (ನಾ). ೧. ಹಸುರಾದ ತೆನೆ. ೨. ನಚ್ಚೆಯ ತೆನೆ: 
ಮುಂದೆಸೆಯೊಳ್‌ ಗೋರಂಟಿಯ ಮರುಗದ ದವನದ ಪಸುರ್ಜೆನೆಯ 
ಗೊಜ್ಜಿ ಗೆಯ ಜಾದಿಯ ಮುಡಿವಾಳದ ಮಡಿಯ . . . ಗಿಡುಗಳ ಪಂತಿ 
ಗಳ್‌ (ರಾಮಾಶ್ವ. ೪೩-೮). [ಸುರ್‌ ತೆನೆ] 

ಪಸುದೋರಣ (ನಾ). ಹಸುರಾದ ತೋರಣ; ಹಸುರೆಲೆಯ 
ತೋರಣ : ಪಸುರ್ಜೊರಣ ಪಳಿ ಗುಡಿ ಸಂತಸವಜಕಿ ಪೊಸನುಂತ್ತಿನ 
ಬಣ್ಣ ವುರಂ ಮನೆನುನೆದಪ್ಪ ದೆ ಶೋಭಿಸಿತು. ೨-೫೯); 
ದೊರೆಗಾದ ಪುತ್ರೋತ್ಸವಕೆ ಪಸುರ್ದೋರಣಂ ಕಟ್ಟ ಸಟ್ಟಿ ಣವ ಸಿಂಗರಿಸಿ 
(ಚಂದ್ರಸ. ೩೯-೭). [ಪಸುರ್‌, 4 ತೋರಣ] 

ಪಸುರ್ನನೆ (ನಾ). ಹಸುರಾದ ಮೊಗ್ಗು ; ಕಾಯಿಮೊಗ್ಗು : 
ಪಸುರ್ನನೆಯೊಳಿಡಿದ. ಮಲ್ಲಿಗೆತಳಿರಿಂ . . . ಪೊಸಮಾವುಗಳಿಂ ಬಸಂತ 
ಮೆಸೆದಪುದು (ಆದಿಪು ೧೧-೮೩). [ಪಸುರ್‌ ನನ್ನೆ] 

ಪಸುರ್ನನೆದೋಣು (ಕ್ರಿ). ಹಸುರುಮೊಗ್ಗನ್ನು ಕಾಣಿಸು; ಕಾಯಿ 
ಮೊಗ್ಗನ್ನು ಹೊಂದು : ಮಲ್ಲಿಗೆ ಪಸುರ್ನನೆಯೋಜಕಿದುದು. (ಅದಿಪು. 

[ಪಸುರ್ನನೆ4 ತೋಜಂ] 

ಪಸುರ್ನೆಲ, . ಹಸುರ್ನೆಲ (ನಾ). ಹುಲ್ಲು ಮುಂತಾದ ಸಸ್ಯ 
ಗಳಿಂದ ತುಂಬಿ ಹಸುರಾದ ಭೂಮಿ-ನೆಲ: ಆರ ಹೆಣ್ಣೆ ಗಳಿವು? 
ನಿನ್ನವಲ್ಲ! ಪೂಗಳ ಪರಾಗದಿಂದಿಡಿದ ಪಸುರ್ನೆಲದಲ್ಲಿ ಚಿತ್ರಕಾರನು 
ಮಂದ್ರಿಸಿದ ತೆರದಿ ತೋರುತಿವೆ. (ಚಂದ್ರಸ. ೮೨-೬). ಹಸುರ್ನೆಲ : 
“ಶಾಡ್ವಳಂ, ಹರಿತಂ--ಈ ೨ ಹಸುರ್‌ನೆಲಂ” (ಹಲಾಯು. ೨೬-೪). 

[ಪಸುರ್‌, ನೆಲ] 

ಪಸುರ್ಪತ್ರ (ನಾ). ಹಸುರಾದ ಎಲೆ: ಸಸುರ್ಪತ್ರ ಮುರುಟುವವು 
ಹಿಮಕೆ (ನನಮೋ, ೬-೩೪). [ಪಸುರ್‌--ಪತ್ರ] 

ಪಸುರ್ಪು (ನಾ). ೧, ಹಸುರುಬಣ್ಣ ; ಮರಕತ ವರ್ಣ: 
“ಜಾಗಮೆಂದುಂ ಪಸುರ್ಪೆಂದುಂ ಮರಕತನರ್ಣಂ” '(ಕಶಿಸಾ. ೫೬-೨೧೯); 
ಪರಿಯೆ ಪಸುರ್ಪು ಬೆಳ್ಟಡರೆ ಬಲ್ಮುಗಂಳೊಳ್‌ ಪೊರೆದೋಜಕ (ಅದಿಪು. 
೧೧-೧೦೬); ಮಲ್ಲಿಕಾಕುಸುವುದ ಬೆಳ್ಳು ಮಾವಿನ ಪಸುರ್ಪು ಮದಾಳಿಯ 
ಕರ್ಪು (ಸುಕುಮಾ. ನಂದನಂ ತಳೆದುವು ಕೂಡೆ ಕೆಂಪಿನ 
ಪಸುರ್ಪಿನ ಕರ್ಪಿನ ಬೆಳ್ಳಿ ನಂದಮಂ (ಗಿರಿಕ ೩-೩೯) ; ಬಾಟಿಕಿಯ ಪಸುರ್ಪು 
ತಮಾಳದ ಕರ್ಪು. . . ಸುತ್ತಲುಂ ಪಸರಿಸಿ (ಪಸ್ಪಪು. ೯-೩೦) ೨. 
ಹಸುರು ಔಷಧಿ : ಕಾಮುನ ಕರವಾಳ ಕೂರ್ಪ ವಿರಹಾಹಿಯ ಕೊಳ್ಳ 
ಸಸುರ್ಪು ಜೀಯ ಭಾಸೆನಿಸಿದುದಂಗಹಾರ ಕರಣಾಭಿನಯಂಗಳ ನೇರ್ಪು 
ನೀಜಕಿಯಾ (ನುಲ್ಲಿಪು. ೮-೫೬). [ಪಸುರ -- -ಪ್ರು] 

ಪಸುರ್ಪುವಡೆ (ಕ್ರಿ). ಹಸುರುಬಣ್ಣವನ್ನು ಸಹಿಯ 
ನೇತ್ರಮಂ ಸಚ್ಚ ನಡಿಸಿದಂತೆ ಪಸುರ್ಪನಡೆದ ನೆಲದೊಳ್‌ ಪದ್ಮರಾಗದ 
ಸರಲ್ಗಳಂ ಬಲಿಗೆದಅಕಿದಂತೆ ಉಪಾಶ್ರಯಂಬಡೆಡಳಂಕರಿಸುವಿಂದ್ರ ಗೋಸಂ 
ಗಳುಮಂ (ಪಂಸಭಾ. ೭-೨೫ ನು. [ಪಸುರ್ಪು4ಪಡೆ,] 


(ಜಯಕಾ. 


೧೧-೧೦೪). 


೯-೪೮); 


ಪಸುರ್ಪುವೆಜು ೫೪೪೩ 
ಪಸುರ್ಪುವೆಜು (ಕ). ಸುರುಬಣ್ಣವನ್ನು ಹೊಂದು ; 
ಹಸುರಾಗು : ಅತಿಭಾಸುರಮಾಯ್ತು ಪಸುರ್ಪುನೆತ್ತ : ಕಳನುಕ್ಷೇತ್ರಂ 


(ನೈಷವಿ, ೪-೧೫); ತೊಳಗುನ ದಂತಜೋಲೆ . . . ಪಸು[ಪಾ20, ಸಿ]ರ್ಪು 
ಪಿತ್ತ ಪಟ್ಟಿಯ ನಿಖೋಳಮೊಪ್ಬಿರೆ ಪುಳಿಂದಿಯರಾದರಮರ್ತ್ಯಕಾಂತೆ 
ಯರ" (ಶಬಳೆಂ.೩-೧೦).  [ಪಸುರ್ಪ + ಪೇಜು] 

ಸಸುರ್ಮಣಿ "ಪಸುರ್ವಣಿ' ನೋ 

ಪಸುರ್ನಿಡಿ (ನಾ). ಹಸುರಾದ ನಿಡಿಗಾಯಿ ; ಕಾಂಚನಾರದ 


ಕಾಂಚಿಯಂಮಂ ಪಸುರ್ಮಿಡಿಯ ಪಚ್ಚೆ ಸಾರಮುನುಂ . . . ಮನೋ 
ಹರಮೆನೆ ಸಮೆದು ತನುತನುಗೆ ಪಸದನಂಗೊಂಡು (ಚಂದ್ರಪು 
೭-೧೧೪ ವ) ; . ತನಗೊಂದು ಕರ್ಬು ಸಾಲದೆ ಮಜಸಿದುಂಬಿ ಸಾಲದೆ 


ಪಸುರ್ನಿಡಿ ಸಾಲದೆ (ಕಬ್ಬಿಉ. ೧೯೨). [ಸುರ್‌ --ಮಿಡ್ಮಿ) 

ಪಸುರ್ವಂದರ್‌, ಸಸುರ್ವಂದಲ್‌ (ನಾ). ಹಸುರು ವಾಣಿಯಿಂದ 
ಕಟ್ಟಿದ ಚಪ್ಪರ: ಪಸೆಯಂ'ಪಸುರ್ನಂದರುನುಂ ಪೊಸಯಿಸಿ. (ಅಸ. 
೯-೧೨೭) ; ಪಸುರ್ಮೊನ್ನ ಜಗಲಿ ಪಚ್ಚಿಯ ಫೆಸುರ್ವಂದರ್‌ . , . ಎಸೆ 
ದಿರ್ದುವು ರಾತ್ರಿನುತಿಯ ಬೀಡಿನೊಳೆತ್ತಂ (ಕ: ಪಸು 
ರ್ನಂದರ್‌ ನೃಪನ ಕಣ್ಣದೇಂ ರಂಜಿಸಿತೋ (ನರ್ಧಪು. ೭-೪) ; ಪಸದನಂ 
ಬಡೆದ ಪೊಸ ಪಸುರ್ವಂದರೊಸಗೆ ಮಿಗೆ ನುಸುಗುತ್ತಿರ್ದುದು (ಉಜಕೇ- 
6-೫ ವ). ಪಸುರ್ವಂದಲ್‌ : ಮನಂಗೊಳಿಪ ವಿತಾನಪಂಕ್ಷಿ ಪಸು 
ರ್ನಂದಲೊಳ್ಳೊಲ್ಲೆ ಡೆಯಾಡುವೆಯ್ಕೊಯರ್‌ (ಸಂಸಭಾ. ೧-೧೦೭). 

[ಪಸುರ್‌ 4 ಪರಂದರ) 

ಪಸುರ್ವಂದಲ್‌ “"ಪಸುರ್ವಂದರ್‌' ನೋ. 

ಪಸುರ್ವಕ್ಕಿ (ನಾ). ಹಸುರುಬಣ್ಣದ-ಹೆಕ್ಸಿ ; ಗಿಣಿ: ಪಸುರ್ವಕ್ಕಿ 
ಗೀಜಗ ಗವುಜು ಹರಡೆ ಹಂಗ ಹಸುಬ ಕರಿಯ ಹಕ್ಕಿಗಳು ಬಿಸಿಗದಿರನು 
ಪೋಗಲೊಡನೆ ಗೂಡುಗಳ ಬಂದಸವಸದಿಂದ ಸಾರಿದವು (ಚಂಪ್ರಸಾಂ, 
೧೩-೪೯). [ಸಸುರ 4 ಪಕ್ಕಿ] 

ಪಸುರ್ವಟ್ಟಿ (ನಾ). ಹಸುರುಬಣ್ಣದ ಬಟ್ಟೆ; ಹಸುರುವಸ್ತ್ರ : 
ಮೇಲ್ನಟ್ಟನ ಸಸುರ್ವಟ್ಟಿಯವೋಲ್ಲಿಳಿಗಳ ಸುಬಸಿಯೆ ಗಗನದೊಳ್‌ 
ನುಲ್ಲಿಫ. ೨-೧೦; ಕೆಂ[ಪೆಸೆವ] ದುಕೂಲಾಂಬರದ ಪಸುರ್ವಟ್ಟಿಯ 
ಗುಡಿಗಳು (ಕುಮುಗಾ. ೨-೮೦); ಆ ನಳಿನಜನಿಟ್ಟಿ ಪಸುರ್ವಟ್ಟಿ ದೆರೆಯೆನಲಾ 


೨೩೬); 


ನಂದನಾಳಿಯೊಪ್ಪಿ ದುದು (ಪ್ರಭಂಜ. ೧-೭೧); ಪಸುರ್ವಟ್ಟಿ ಪುಟ್ಟು 
ಕರಿಯ ರಲ್ಲಿ ಕಟ್ಟದ ವಿಸುನಿವಟ್ಟಿಲ ಸಿಂಧದಂತೆ .. . ಕಣ್ಣೆಸೆದವು 
ಹೊಂದಾವರೆಗಳು (ಕುರಾಸಾಂ. ೨-೯೬). [ಸಸುರ ಬಟ್ಟಿ] 


ಪಸುರ್ವಡು (ಕ್ರಿ): ಹಸುರಾಗು: ಒಪ್ಪು ವ ಪಸುರ್ವಟ್ಟಾ ಲನಟ್ಟಿಂ 
ಗಳೊ ಚೆಲುವನಹ ಬಾಳೆಯೆಲೆಗಳೊ . , . ಎನಲೈ ಪೆಂಪಂ 'ತಾಳಿದುದು 
(ಬಸಪು. ೨೬-೪೧). [ಪಸುರ್ಕಾ 4-ಪಡು,] 

ಪಸುರ್ವಡೆ (ಕ್ರಿ). ಹಸುರುಬಣ್ಣವನ್ನು ಹೊಂದು ; ಹಸುರಾಗು : 
ವನಲಕ್ಷ್ಮೀಯ ನೇತ್ರಾಂಶುವೆನೆ. ನೇತ್ರಕೈಸೆದು ಮಿಸುಗಿ ಪಸುರ್ವಡೆದುವು 
ನಂದನದ . . . ಹರಿದ್ರವನಸಂತತಿಗಳ್‌ (ಪುಸ್ಪಪು.. ೨-೪೭). 

[ಪಸುರ್ಮಾ ಪಡೆ, ] 

ಪೆಸುರ್ವಣಿ, ಪಸುರುವಣಿ, ಪಸುರ್ಮಣಿ (ನಾ). ೧. ಹಸುರು 
ಬಣ್ಣದ ರತ್ನ; ಮರಕತ; ಪಚ್ಚೆ : “ಜಾಗವರಲ್‌, ಪಸುರ್ವಣಿ- 
೨ ಮರಕತಂ” (ಕರಸಾ. ೫೦-೫೯); ಪುರುಷರತ್ನ ಕೈ. ಸ್ತ್ರೀರತ್ನ ಮಲ್ಲದೆ 
ಸಾಮಾನ್ಯಮಣಿಯುಂ ಪಸುರ್ವಣಿಯಂಂ ದೊರೆಯಲ್ಲವೆಂಬಂತೆ (ಶಾಂತಿಪು- 
೪-೮೪ ನ); ಸೊಗಸೆಸೆಯಲ್ಪ ಸುರ್ನಣಿಯಂಂಗುರಗಳನೊಲ್ಲ ಸಿಯಳ ಕರ 
ಶಾಖೆಗಳ್ಳ ಮರ್ಚಿದಳೊರ್ವಳ್‌ (ಉದ್ಭಟ. ೮-೩೭) ; ಓರಣದಿಂ ಕೀಲಿಸಿ 
ಸಜ್ಜಳಿಸುವ ಪಸುರ್ವಣಿಯೆಂಬ ಕೆಠದಿ ನಳನಳಿಸುತ ತುಜುಗಿ ಬೆಳೆದ 


20 


25 


35 


40 


45 


ಫಸುರ್ವುಲ್‌ 


ಬಹಿರುದ್ಧಾನರಿ ಕಣ್ಣೊಳಿಸಿದುದು (ಜಯಕು. ೧-೪೫). ಪೆಸುರುವಣಿ : 
೧. “ಪಸುರುವಣಿ ಜಾಗನರಲೆನಿ ಮರಕತಂ” (ಶಬ್ಹಮೇ. ೬೯). 
ಪಸುರ್ಮುಣಿ : ೧. ಪಸುರ್ಮಣಿಕಂಕಣಂಗಳಿಂಚರಮೊಡನುಣ್ಮೆ ಮಾಡಿ 
ದುದು... ಸುತ್ತಿದಳಿನೀಕರರುುಂಕೃತಮೆಂಬ ಶಂಕೆಯಂ (ನುಲ್ಲಿಫ. 
೪-೬೬). ೨. ಕಪ್ಪಾಗಿರುವ ಮಣಿ; ಕರಿಮಣಿ: ಸಸುರ್ನುಣಿಯ 
ನಸ್ಪೊ ಡಮುಟಃಯದಂತು ಚಾಗಂಗೆಯ್ದು (ಸಂಪಭೂ, ೨-೧೦೮ ನು); 
ಮುಣಿಯೆಂಬ ಸಸುರ್ಮುಣಿಯಂ ತುರಂಗಮೆಂಬ ತುರಂಗನಃನುಂ , , , 
ಉಲಕಿಯದಂತಿರೆ ತಂದು (೨7ಂತಿಪು. ೧೧-೫೫ ವ), [ಪಸುರ್‌ ಮಣಿ] 

ಪಸುರ್ವಣ್ಣ (ನಾ). ೧. ಹಸುರುಬಣ್ಣ : “ಜಾಗಮೆನಲ್ಯದು 
ಸಂಗತಿ ಪಸುರ್ವಣ್ಣ ಮೆಂದು ಧರೆಯೊಳ್‌ ನಿರುತಂ” (ಕವಿಕಂ. ೧೦೩). 
೨, ಕಪ್ಪುಬಣ್ಣ ; ಶ್ಯಾಮಲವರ್ಣ. ೩. ಕಪ್ಪು ಬಣ್ಣದವನು ; 
ಶ್ಯಾಮಲನರ್ಣದವನು ; ನಿಷ್ಣು : *ಪಸುರ್ವಣ್ಣ ೦ ಪೊಡೆಯಲರಂ? 
(ಚತುನಿ, ೩೧). [ಪಸುರ್‌, -- ಬಣ್ಣ] 

ಪರ್ಸುವರಲ್‌ (ನಾ). ಹಸುರುಬಣ್ಣದ ರತ್ನ; ಪಚ್ಚಿ; ಮರಕತ 
ಮಣಿ: ಪಸಂರ್ವರಲ ಜಗಲಿಯೊಳ್ಳ ರಂಜಿಸಿದುದು ಚೆಂಬೊನ್ನ ಸಟ್ಟನಣೆ 
(ಸಂರಾಮಾ, ಕಳಮಕ್ಷೇತ್ರವೆಸೆವುವಾ ದೇಶದೊಳು. 
ಭೂಮಾತೆ ಧರಿಯಿಸಿದ ಸಸುರ್ವರಲ ತೊಡಿಗೆಯಂತೆ (ಸೌಂದಪು. ೨-೪); 
ಪಸುರ್ವರಲ್ಲಳ ಭಾಗ್ಯನೆನಿಪ ಸುರತರುಗಳಿಂ (ಭಾನಚಿಂ. ೧-೨೬); ತೊಡ 
ವಿನ ಕೆಂಬರಲ್‌ ಪಸುರ್ವರಲ್ಲಳ , ಸಾಲ್ವೆಳಗಿಂದ್ರಚಾಪಮಂ ಪಡೆಯೆ 
(ಶಬಶಂ, ೧-೪೫). [ಸಸುರ 3-ಪರಲ್‌] 

ಪಸುರ್ವಸದನ (ನಾ). ಹಸುರುಬಣ್ಣದ ಬಟ್ಟಿ ; ಹಸುರುಡುಗೆ ; 
ಬೆಳೆಪೊನಲೊಪ್ಪಿ ದುದಾ ವಸುಧಾಸತಿ ಕೈಗೈೈಯೆ ವಿರಾಜಿಪ ಪಸುರ್ವಸದನ 
ದಂತೆ (ಜಯಕಾ. ೧-೩೪); ವಸುಧಾರಮಣಿ ವಿಲಾಸದಿ ಕೈಗೆಯ್ದ 
ಪಸುರ್ವಸದನೆವೆಂಬಂತೆ ಮುಸುಕಿ ಬೆಳೆದ ಬೆಳೆಗೆಯ್ವನತತಿ ರಂಜಿಸುತಿಹವಾ 
ದೇಶದೊಳು (ಶ್ರೀಪಾಲ. ೧-೪೮). [ಪಸುರ್‌ *-ಪಸದನ] 

ಪಸುರ್ವಳನಿಗೆ (ನಾ). ಹಸುರುಬಣ್ಣದ ಬಾವುಟಿ; ಹಸುರು 
ನಿಶಾನಿ: ಪೊಂಗೋಂಟಿಯ ತೆನೆಯ ಪಸುರ್ನಳನಿಗೆಯೆ ಕಾಂತಿ... 
ಯುಮಂನೆಗಂಗೆಯರ ಸಂಗಮಂ ಜನಿಸಿತಾಗಸದೊಳೇನಾಶ್ಚರ್ಯಮೆಂಬಂತೆ 
ಕಾಣಿಸಿದುದು (ಚೆಬಪು, ೧೧-೩೩). [ಪಸುರ 4 ಪಳಪಿಗ ಎ ಪಟಿಯಿಂಗೆ)] 

ಪಸುರ್ವಾಸೆ (ನಾ). ಹೊಕ್ಕುಳ ಮೇಲಿನ ಕಪ್ಪಾದ ಕೂದಲಿನ 
ಸಾಲು; ಬಾಸೆ: ಸಸುರ್ವಾಸೆ ಬಟ್ಟಿ ಯಿಂದುದ್ಧೆ ಸಮಜಾಯದೆ ನಡೆದು 
ಕುಚನಗಾಂತರದೊಳ್‌ ಪೊಕ್ಳು ಸಿಲಿಂಕೆ (ನರ್ಧಪು. ೬-೮). 

[ಪಸುರ್ಸ್‌ + ಬಾಸೆ] 

ಪಸುರ್ವಿಡಿ (ಕ್ರಿ). ಹಸುರಿನಿಂದ ಕೂಡು; ಹಸುರಾಗು : ಪಸುರ್ನಿಡಿದ 

ಮಾನಿನಿಂ ಬೇವಿನಿಂ ಪರಿನುಳಂಚಿತ್ತ ಸುರಹೊನ್ನೆ ಯಿಂ ಹೊನ್ನೆ ಯಿಂ 
. ಕಾನನಂ ಕಣ್ಣೆಸೆದುದು (ಉಘಚ, ೧೭-೫೪). [ಪಸುರ್‌, ೬ ಿಡಿ,] 

ಪಸುರ್ವುಲ್‌, ಹೆಸುರುಹುಲ್ಲು (ನಾ). ಹಸುರಾದ ಹುಲ್ಲು; ಗರಿಕೆ: 
ಬೆಳೆದ.ಪಸುರ್ವುಲ್ಲೆಂದಾಸೆಯೊಳೆ ಸಾರ್ದು ಮರಕತದೊಡ್ಡು ಂಗಲ್ಲನೆ ಕಾರ್ದು 
ನ್ಬುಗಂಗಳ್‌ ಕಲ್ಲನೆ ಕನಲುತ್ತು ಮಿರ್ಪುವು (ಅಜಿಪು. ೯-೨೩) ; ಪಸುರ್ವುಲ್ಲಂ 
ಮೇದು ಸಂದೊಂದೆಡೆಯೊಳಮೊಡಲಿಂಬಿಲ್ಲೆ ನಲ್‌  ಕೊರ್ನಿ ಕೆಚ್ಚರ್ಲ 
ಕುಸಿವನ್ನಂ ಬೀಗಿ ಪಾಲಂಬಿಜಿಕಿವಿಡೆ ಮೊಲೆಯಿಂ , , . ಮೆಲ್ಕೊತ್ತುತುಂ 
ನಿಂಡುದು ನನಮಹಿಸೀವೃ ೦ದಮಾನಂದದಿಂದಂ (ಪಂರಾಸಾ, ೭-೧೫೭) ; 
ಪಸುರ್ವುಲ್ಲಂ ನೋಯಂತುಂ ಮಂಜಂಶಾಡ್ವಲದೊಳ್‌ ಕಣ್ಣೊ ಳಿಸಿರ್ದು 
ದೊಂದು ಹೆರಿಣಂ (ಉದ್ಭಟ. ೨-೬೯). ಹಸುರುಹುಲ್ಲು : ಮೊಸರು 
ಹುಳಿ ಅಂತ ಹಸುರುಹುಲ್ಲು ಹಿಂಡಿದನಂತೆ (ಸಾಬಿ). 

[ನಸುರ್‌, -- ಪುಲ್‌] 


೫-೧೨೨) ; 


ಪಸುರ್ವೆಳಗು 


ಸಸುರ್ವೆಳಗು (ನಾ). ಹಸುರುಬಣ್ಣ ದ ಕಾಂತಿ; ಹಸುರಿನ 
ಪ್ರಭೆ : ಬಿಸಿಲೆಲ್ಲ ಪಸಲೆಗವಿದುದು ಸಸುರ್ವೆಳಗಿಂದೆನಿಸ ಬಾಲಕದಳೀನನ 
ದೊಳ್‌ (ಕಾದಂ. ೨೦೯), ಗಿಳಿ, .'. ಪಸುರ್ನೆಳಗಂ ಪಸರಿಸುತುಂ 
ಮಿಸುಪ ಪಸಲೆಯ ಪಸೆಯೊಳ* ಮನಂಗೊಳಿಪ ಕುಮಾರಸಾಲಘೂರ್ಜರನಂ 
ಕಂಡು (ಉಪ್ಸಟ. ೭-೧೨೬ ನ); ಪೊಸಮಾವಶೋಕೆಯೊಳ್‌ . . . 
ಗಿಳಿವಿಂಡು ಬನಸಿರಿಯೊಳು ಮಸೆದು ವೊಂದೊಂದಲಕೊಳ್ಳಧುಮಾಸಕಂಗಜನ 
ದಸೆಯಂತೆ . *: ಸಸುರ್ವೆಳಗಿ[ಪಾಂಾಂ,ಸಿ]ನಂತೆ ಕೆಂಪಸಿತಂ ಪಳದಿ 
ಪಳುಕುಪಚ್ಚೆ ಗಳ ಬಣ್ಣದಿಂಡೆ (ಚೈಮಿಭಾ. ೮-೪). 

[ಸಸುರ -- ಜೆಳಗ್ಳು] 

ಪಸುರ್ನೆಳ್ಳು (ನಾ). - ಪಸುರ್ವೆಳಗು : ಸೊಯ್ಮಾರಿಂ ಪೊಅನುಡು 
ನಂತೆ ಲತಾವಿಟಿಪಂಗಳ್‌ ನಿಜಮಾದ ಪಸುರ್ವೆಳ್ಪ ನೊಳಕೆಯ್ಯೆ (ಕಾದಂ, 
೪೨೯), [ಪಸುರ್‌ -- ಬೆಳ್ಳ] 

ಪಸುರ್ವೊಡೆ (ನಾ). ಹಸುರುಬಣ್ಣ ದ ಹೊಡೆ; ಹಸುರು ತೆನೆ: 
ಮುಗುಳು ಹೊಡೆಗಳರೆಹೊಡೆ ನೆಜಕಿ ಮೇಲಕ್ಕೆ ನಿಗುರುವ ಹೊಡೆ 
ಪಸುರ್ವೊಡೆಯ ಒಗುಮಿಗೆಯಲಿ ಹಾಲುದುಂಬುದೆನೆಯ ಶಾಲಿ ಸೊಗಸ 
ನಿತ್ತವು ನೋಳ್ಪರಿಗೆ (ಕಂನವಿ, ೫-೬೨). [ಪಸುರ್‌, 4 ಪೊಡೈ] 

ಪಸುರ್ವೊನ್‌, ಪಸುಪೊನ್‌, ಪಸುವೊನ್‌ (ನಾ). ಹಳದಿಬಣ್ಣದ 
ಚಿನ್ನ; ಶುದ್ಧ ವಾದ ಬಂಗಾರ; ಅಪರಂಜಿ: ವಾರುವದ ಬೋರುಗುದುರೆ. 
ಗಳ್‌ ಪೂಡಿದ ಸಸುರ್ವೊನ್ನ ರಥಮುನೇಲ , ., ಗಾಂಗೇಯನಲ್ಲಿಗೆ ಬಂದು 
(ಪಂಸಭಾ. ೧೨-೫೩ ನ) ; ಪಸುರ್ವೊನ್ನ ಜಗಲಿ ಪಚ್ಚೆಯ ಪಸುರ್ವಂದರ್‌ 
« ೬ « ಎಸೆದಿರ್ದುವು ರಾತ್ರಿಮೆತಿಯ ಬೀಡಿನೊಳೆತ್ತ ೦ (ಕಉಾವ್ಯಾನ,' ೨೩೬). 
'ಪೆಸುಪೊನ್‌ : ಪೊಸಮಸೆಯ ಬಾಳ ಪೊಳೆಪುಂ ಪಸುಸೊನ್ಸಾ[ರ]ತಿಯ 
ತೊಳಗಿ ಬೆಳಗುವ ವಿಂಂಚುಂ ದೆಸೆಡೆಸೆಗ[ಳೊ]ಳೆಸೆದಿರೆ (ವರ್ಧಮಾ. ೪-೪೩). 
ಪಸುವೊನ್‌ : ಬಿಸುಗಲ, ಪಸುರ್ವಂದರ್‌, ಪಸುವೊನ್‌ (ಭಾಷಾಛೂ. 
೧೪೬ ಉದಾ). [ಪಸುರ್ಮ್‌ 4 ಪೊನ್‌] 

ಫಸುವೊನ್‌ "ಸಸುರ್ವೊನ್‌' ನೋ. 

ಪಸುವೊನ್ನ ಮೊಟಂ (ನಾ). ಒಂದು ಸ್ಥಳದ ಹೆಸರು (2): 
ಗೋವಿನ್ನರೆಂ ಸಟಿಕ್ನಿಮೂನೂಲುಂ ಕುಣುಂಗಿಲ್‌ ಆಯ್ನೂ ಜಂಮಂ ಪ್ರತಿ 
ಪಾಲಿಸುಕ್ತಿರೆ ನನಿಗುನ್ನದ ಪಸುವೊನ್ನನೊಟುಯಿಂ (ಎಕ. 
ದೇವನ, ೪೨-೬, ಸು, 9009). [?] 

ಪಸುಳ, ಹಸುಳ (ನಾ). ಎಳೆಯವನು ; ಚಿಕ್ಕವನು ; ಶಿಶು: 
ಪಸುಳರರೆ [ಪಾಂಂ. ಶಿಶುಗಳಿರೆ] ನಮಗೇತಕೌ ಗಡಣಿಸಿದೆ ಭಿಳ್ಟಾನ್ನಂಗಳಂ 
ನೀನುಸಿಕನಿರ್ಪುದು ಧರ್ವಾವೇ 'ಕರೆಯಗೌ ತನೂಭನನ (ಬಸಪು, ೨೪-೬೩). 
ಹಸುಳೆ: ಐದುನರ್ಷದ ಹಸುಳ[ನಾರಾ. ಳೆ) ವನವೆತ್ತ ತಪನೆತ್ತ 
(ಪುರಂದ,೨-೬೦-೧) ; ಮನುಮಥನು ತನ್ಮನದಿ ಸರ್ನಮಂ ಗ್ರಹಿಸಿದಂ 
ಹಸುಳನೆಂದನ ಬಗೆದಿರೇ (ನನನೋ. ೧೨-೨೫); ಹಇದಿಗಾಣದ ಹಸುಳನನು 
ಸಂತ್ಯಜಿಸಿ ಪೋಗುವರೆ (ರಘುವಂ. ೪-೧೨). [-ಆಪಸುಳೆ] 

ಪಸುಳೆ, ಹಸುಳೆ (ನಾ). ೧. ಚಿಕ್ಕಮಗು ; ಎಳೆಯ ಕೂಸು; 
ಶಿಶು: ಪಾಲ್ವಲ್ಗಳ ಸ[ಪಾಂಾಂ.ಹ]ಸುಳೆಗೆಳಂ ಕೊಂದು ಬಾಯೆಂದು 
ಸೇಟ್ವೀ ಬೆಸನಂ ಚಾಣೂರನುಲ್ಲಂಗೆನಗೆ ಭೆಸಸಲೇಂ ತಕ್ಕುದೇ ಕಂಸ 
ರಾಜಾ (ಅರ್ಥನೇ. ೮-೬೦; ಕಾನ್ಯಸಾ. ೫೧೦ ನೋ); ಪ[ನಾಕಾಂಹ] 
ಸುಳಿಗೆ ತಕ್ಕ ಮಜ್ಜ ನಮಿಂದಲ್ಲು (ಅನಂಪು. ೫-೬೪); ನೀಂಪಸುಳೆ ಸೋಗು 
(ಚೆಬಪು. ೪೦-೪); ಪಸುಳೆಯೆಂದು ಸೈರಿಸಿದೆ (ಚೈಮಿಭಾ, ೪-೩೪) ; 
ತೊದಲಿತು ಮುದ್ದು ಪಸುಳೆ! (ಕಂಒಹು. ೬೫). ೨ ಏಳೆಯದು ; 

` ಚಿಕ್ಕದು: "ಪಸುಳೆಗಿಳಿ', "ಪಸುಳೆಗೋಗಿಲೆ'. ಸರಾ. ಹಸುಳೆ: 
೧. ಎಸಳ ಸೋಗಿಲ ಗ್‌ಸುಳೆಯಂ ರುುಂಕಾರರವದಿಂ ಜೋಗುಳಂಬಾಡಿ 


IX, 


೫೪೪೪ 


20 


25 


35 


40 


45 


ಪಸುಳೆನೆಣ್ಣು 


ತರಂಗದಿಂ ತೂಗಿ (ಗಿರಿಕ, ೨-೭೧ ನ); ಒಬ್ಬನೆ ಹಸುಳೆ ಹೊಕ್ಕನು 
ನೈರಿನೋಹರನ (ಕುನ್ಯಾಜ್ರೋ, ೫-೫); ಹಸುಳೆ, . , ಪಶುಮೃಗಗಳು 
ಗಾನರಸಕೆ' ಸೋಲುನವು (ಭಂಟ. ೧-೮೭); ಕಿವಿಗೆ ನುಸುಳೆ ಹಸುಳೆ 
ಯಿಂಪು (ಗಿಳಿವಿಂ. ೯೫-೫೫), 
[ಜೀ॥ ತಮಿ, ಪಚಲ್‌, ಸೈಚಲ್‌, ಪಯಲ್‌, 
ಸೈಯಲ್‌ ; ಮಲ. ಪೈತಲ್‌ ; ತುಳು. ಸಸಿ. ಹುಡುಗ] 

ಪಸುಳೆಗಾಳಿ (ನಾ) ಎಳೆಯ ಗಾಳಿ; ಮಂದಮಾರುತ : ಬೀಸುವ 
ಚಾಮರತತಿ ಪೆತ್ತುದು ಪಸುಳೆಗಾ[ನಾಂಾಂ, ಘಾ]ಳಿಯನು (ಶ್ರೀನಾಲ. 
೧೩-೬೫). [ಪಸುಳೆ--ಗಾಳಿ) 

ಪಸುಳೆಗಿಳಿ (ನಾ). ಎಳೆಯ ಗಿಳಿ; ಮರಿಗಿಳಿ: ಪರನ ಸಸುಳೆಗಿಳಿಗಳ 
ನುಣ್ಗೊರಲಿಂ ಸಜಕಿಗುಟ್ಟುವ ಸರಪುಟ್ಟಿ ದ ೬. ೬ ೬ ಶಶಿಕಾಂತದ ಪರಲೆಯಿ 
ನೊಸರ್ವ ಕೊಳದ ಸುಭಗತೆಯಿಂ ಪಜಲೆಯನುಜಕಿ ಪಾಆಸುವುದು 
ನಂದನಕಾ ನಂದನದಿರವು (ಜಯಕಾ, ೧-೪೬). [ಪಸುಳೆ-.ಗಿಳಿ) 

ಪಸುಳೆಗೊರಲ್‌ (ನಾ). ಮಗುವಿನ ಗಂಟಲು; ಶಿಶುವಿನ ಕಂಠ: 
ಪಸುಳೆಗೊರಲಿಂ ಪೊಣ್ಮಿದಂತಿಹುದು ಶ್ರೀಹರಿಯ ನಾನುಂ (ಚಂದ್ರಸ, 
೩೬-೧೨). [ಪಸುಳೆ 4 ಕೊರಲ್‌] 

ಪಸುಳೆಗೋಗಿಲೆ (ನಾ). ಎಳೆಯ ಕೋಗಿಲೆ ; ಮರಿಕೋಗಿಲೆ : 
'ಅಶೋಕೆಯ  ಕೊನೆದಳಿರನುಣಿಸಿತ್ತು ಪಸುಳೆಗೋಗಿಲೆಗಳಂ” ಪೊರೆವ. 
ನೀಣಾನಿನಾದೆಯರಿಂ ಅತಿಮನೋಹರಮಾದ ನೇಶ್ಯಾವಾಟಿಂ 
ಕಣ್ಣಿ ಸೆದಿರ್ಪದು (ಉದ್ಭಟ. '೧೨೭೮ ವ). [ಪಸುಳೆ--ಕೋಗಿಲೆ] 

ಪಸುಳೆತನ, ಹಸುಳೆತನ (ನಾ). ಎಳನೆ; ಬಾಲ್ಯ; ಚಿಕ್ಕಂದು: 
ಪಸುಳೆತನದೊಳ್‌ ಪ್ರಣನಮಂ ಶರಣಗಣಕೆ ಬೋಧಿಸುವನೀ ಕುವರ 
ನೆಂಬೊಲ್‌ ತೊದಲ್ವಾತು ರಂಜಿಸಿದುವು (ಚಿಪು. ೫-೪೧) ; ಪಸುಳೆತನದಂ 
ದಿಂಜಿ ವೃದ್ಧಾ ಪ್ಯದನ್ನೆಗಂ ಬಿಸಜನಾಭನ ಭಕ್ತಿ `ದೊರೆಕೊಳದ ಮನುಜರಂ 
ನಸುನಗುವ ಧವಳದೊಳ್ಬಿ ೦ 'ಚಂದ್ರಹಾಸಧಿವನಖಿಳಭೂಮಂಡಲದೊಳು. 
(ಜೈಮಿಭಾ, ೨೮-೬೧). ಹಸುಳೆತನ : ಹಸುಳೆತನದಲಿ ಹರನ ಮಗನಾ 
ವಿಸಮದೈತ್ಛನ ಸೀಳಿ ಬಿಸುಡನೆ. (ಕುಸ್ಯಾದ್ರೋ. ೫-೨೫); ಹಸುಳೆತನ 
ಏಳುವರ್ಷಗಳ ವಯಸ್ಸಿನವರೆಗೆ (ಕ್ರಿಯಾಶಿ, ೨೯). [ಪಸುಳೆ---ತನ] 

ಪಸುಳಿದಳಿರ್‌ (ನಾ). ಎಳೆಯ ಚಿಗುರು: ಸಸುಳೆದಳಿರ ಪಾಸಿನ 
ಮೇಲೊಚಿಗಿಸಿ ಪೊಸಗಪ್ಪು ರನಳಿಕಂ ಪೊಸೆದುದಿರಿಸಿ. . . ಸಖೀಜನನುಂಪ 
ಚರಿಸಿದುದಾಗ (ಜಯಕಾ, ೪-೩೯).  [ಪಸುಳೆ-ತಳಿರ್‌,] 

ಪಸುಳೆದಿಂಗಳ್‌ (ನಾ). ಬಾಲಚಂದ್ರ : - ಗೆರೆನಗೆಯ ಕಿರಿಯೊಡಲ 
ಪಸುಳೆದಿಂಗಳ* ದಿನಂ ದಿನದಿನಂ ಬಳೆನಂತೆ ಶ್ರೀರಾಮಾ, ೧೬-೪೩೫). 

[ಸುಳಿ ತಿಂಗಳ್‌] 

ಪಸುಳಿವಿಸಿಲ, ಹಸುಳೆಬಿಸಿಲು (ನಾ). ಎಳೆಬಿಸಿಲು ; 
ಹೂಬಿಸಿಲು : ಪ್ರಾಕಾರದ ಮಣಿನುಯವ ಪ್ರಾಕಾರದ ಪಸುಳೆವಿಸಿಲ 
ಮಸಕದಿನಿರುಳುಂ ಕೋಕನದನಂುಡುಗವು (ಅನಂಪು, ೧-೧೦೨); ಇದು 
ಪಸುಳೆನಿಸಿಲ ಮಸಕದಿನೆಸಬಕ್ಮಿಸುಪ ಪೊಸದಾವರೆಯ ಪಸೆಯೊಳಸದಳಮೆಸೆವ 
ಸರಸತಿಯಡಿದಳಿರ್ಗೆ , . . ಸಮೆದ ಕಾನನ ಗೆಲ್ಲಂ (ಕಬ್ಬ ೪೩, ೩೪೯ ಗದ್ಯ) ; 
ಪಸುಳೆನಿಸಿಲ 'ಪ್ರವಾಹಂಗಳಿತ್ತಲುಂ, ಪರಿವಿನಂ ದಿನಸನುದಯಂಗೈದು 
ಬರುತಿರ್ದನು (ಚೈಮಿಭಾ, ೯-೧೪). ಹಸುಳೆಬಿಸಿಲು : ಹಸುಳೆಬಿಸಿಲ 
ಹೊನ್ನ ಲೀಲೆ ಹಸುರ ಕಡಲ ತಬ್ಬಿರೆ (ಅನಿಕೇ, ೪೨-೭). 

[ಪಸುಳೆ -- ಬಿಸಿಲ್‌] 

ಪಸುಳೆನೆಣ್ಣು (ನಾ). ಎಳೆ ಹುಡುಗಿ; ಬಾಲಕಿ : ತನಿಮಾವಣ್ಣಿ ನ 
ಮಧುರತೆ ಕಾಯೊಳು ಜನಿಪುದೆ ರತಿಸವಿ ಎಳೆಯ ನನಿತೆಯೊಳಲ್ಲದೆ ಪಸುಳೆ 
ನೆಣ್ಣಿ ನೊಳುಂಟಿ (ಜೀನಂಸೂಂ. ೧೯-೯೭), [ಸಸುಳೆ4ಫೆಣ್ಸಾ (ಎ: ಸೆರ)] 


ಪೈದ ಲ್‌, 


ಪಸೆ, 


1 


ಪಸ್ಸೆ "ಪಸ್ಕಿ' ನೋ. 

ಪಸೆ, ಹಸೆ, (ನಾ). ೧. ಮದುವೆ ಮೊದಲಾದ ಶುಭಕಾರ್ಯ 
ಗಳಲ್ಲಿ ಹಾಕುವ ಹಾಸು,--ಆಸನ,--ಮಣೆ : ಮೂನತ್ತಿರ್ವರರಸು 
ಮಕ್ಕಳ ಕೂಸುಗಳ೦ . . . ಒಂದೆ ಪಸೆಯೊಳ್‌ ಮದುವೆನಿಅುಸಿದಳ್‌ 
(ನಡ್ಡಾರಾ. ೪೫-೧೮) ; ಪಸುರ್ವಂದರ್‌ ಪಸೆ ನೇದಪಾಠಗರವಂ . , . 
ಮಂಗಳತೂರ್ಯನಾದವಮೆಸೆಯುತ್ತಿರ್ಪನ್ನೆಗಂ ಚಕ್ರಿ ರಾಗಿಸಿ ಕೆಯ್ಲಾರೆ 
ಅತಿಧಂ ಗುಣಾರ್ಣನಮಹೀಪಾಲಂಗಮಾ ಕನ್ನೆಯಂ (ಸಂಪಭಾ. ೫-೨೫); 
ಜೋಯಿಂಸನ ಮಗಳ್‌ [ಪಸೆಯ ಮೇಲೆ] ರಂಡೆಯಾದಳ್‌ (ಧರ್ಮಾಮೃ. 
೧೨-೩೮) ; ಇರ್ವರ್ಕನ್ನೆಯರು ಮನೆರಡುಂಕೆಲದೊಳಗೊಂದೆ. ಫಸೆಯೊಳಿರಿಸಿ 
ಪಾಣಿಗ್ರಹಣಂಗೆಯೂ (ಬಂಹರಿ, ೨-೩೪ 5). ೨. ಹಾಸಿದುದು; 
ಹಾಸುಗೆ; ಹಾಸು: ಉರುಳ್ಳಿ ಪೂನಿನ ಪಸೆಯೊಳ್‌ ಪೊರಳ್ಚಿ ದನಳು 
ರ್ಕೆಯ ಬರ್ದೆಯರಂ ಗುಣಾರ್ಣನಂ (ಪಂಸಭಾ. ೨-೪೦) ; ಕುಳಿರ್ವಲರ್ದ 
ಲರೆಸಟಿ ಪಸೆಯ ಮೆೇಲೊಜಗಿರ್ದ೦ (ಕಾದಂಪೂ, ೯೦೫); ಚೆಂಬೊನ್ನ 
ಶಿಲೆಯ ಮೇಲೆ ವಿರಚಿಸಿದ ಚೆನ್ನೆಯ್ಲಿಲೆಸಲ ಪಸೆಗಳುಮಂ . . , 
ನೋಡುತ್ತೆ (ಪಂ: ೭-೧೩ ವ) ; ವಸಂತಂಗೆ ಪೊಸತಳಿರ್ಗಳ ಪಸೆಯಂ. 
ತಂದಿಕ್ಕಿ (ಗರಿಕ. ೪-೧೫೭ ವ). ಹಸೆ : ೧. ಹಸೆಯ ಮೇಲಣ ಮಾತ 
ಜೆಸಗೊಳಲಟ್ಟ ದರೆ ಶಶಿಧಕನ ಹತ್ತಿರಕ್ಕೆ ಕಳುಹಿದರೆನ್ಮುನರು (ನುಹಾದೇ. 
ಬ. ೨೫-೪೮); ಮತ್ತಿ ನ ಸೇಸೆಯೊಳೆಸೆವ ರತ್ನಂಗಳು ತೆತ್ತಿರ್ದ ಹಸೆಯ 
ವಿಸ್ಟರದಿ ಹತ್ತಿದ ದಂಪತಿಗಳ ವಿಗ್ರಹಂಗಳು ತೆತ್ತಿ ಸಿದಂತೆ' ಶೋಭಿಸಿತು 
(ಮೋಹತ. ೧೩-೭೨); ಈಶ್ವರಂ ಶಿನೆಗೂಡಿ ಹಸೆಯೊಳಗೆ ಮಂಡಿಸಿದನು 
(ಚೆಒಪು. ೩೭-೫೪). ೨. ಸೆಟ್ಟಿಗುತ್ತಂ ತನ್ನ ಬಿಟ್ಟಾಯಮೆಂತೆಂದೊಡೆ 
ಹಸುಂಬೆಯನಿಕ್ಕುವಲ್ಲಿ ಹಸೆಯ ಜವಳಿ ಗಂಧರ ಬಟ್ಟಿ ಲು ಒಂದು 
ಗೋಂಟು ವಿಚಾರಂಗೆಯ್ದವರಲ್ಲಿ ಮುದ್ರಾಪಣಂ ಹೊಂಗೆ ಹಾಗಂ (ಎಇ. 

ಶ್ರೀಡಾವನದ ಹೂವಿನ ಹಸೆಯೊಳ್‌ ಮಯ್ಯ 
ನೀಡಾಡಿ (ನಂಬಿರ.. ೧೨-೧೧೬); ನೀರೇಜದ ಸಿಟ್ಟಿಸಬ ಹಸೆಗಳಿಂದೆಸೆಯೆ 
ವಿರಚಿಸಿದ ಲತಾಮಂಟಿಪಮುಂ ಕಂಡು (ಕುಸುಮಾ, ೫-೯೭ ನ) ; ಹಸಿಬಾಳೆ 
ಯೆಲೆಯ ಹಸೆಯಲಿ ಮಲಗಿಸಿದರು (ಕಾಲೂರ. ೧೮೩-೪೧೫), ಷ್‌ 
ರಂಗವಲ್ಲಿಯಿಂದ ಮಾಡುವ ಚಿತ್ರರಚನೆ: ಇಂದು ರಥೋತ್ಸವ, 
ಮನೆಯ ಮುಂದೆ ಹೆಸೆ ಹಾಕಬೇಕು (ರೂಢಿ). 

[ಪಾಸ್ಕು ತುಳು. ಪಜೆ] 

ಪಸ್ಕೆ (ನಾ). ಹುರುಳಿಲ್ಲದ ಮಾತು; ಕಾಡುಹರಟಿ ; ಕೆಲಸಕ್ಕೆ 
ಬಾರದ ಮಾತು: ಹುಸಿಯನೇ ಹೊಸೆದು ಸಸೆಯನೇ ಕೊಚ್ಚಿ ಪಶು 
ಪತಿಯ ಅನುಭಾನಿಗಳೆಂದು ಪ್ರಳಯಕ್ಕೊಳಗಾಗಿ ಹೋದರು ನೋಡಾ 
(ಸಿದ್ಧನ, ೧೧೫-೩೫೬) ; ಅಜಿ೨ವಿಂಗೊಡೆಯರ್‌” . , , ಪಸೆಯ ನಾರೊಳಂ. 
ನುಡಿಯರ್‌ (ನೀತಿನುಂ. 11, ೧೫೮). 

ಸಸೆಗೆಯ್‌ (ಕ್ರಿ). ಹಾಸುಗೆಯಾಗಿ ಮಾಡಿಕೊಳ್ಳು : 
ಗಳಡಗಿದುವಿಳೆಯೊಳಸುರೇಂದ್ರನಸವಳಿದು. ವಸುಧೆಯಂ 
(ಚೈಮಿಭ. ೨೨-೧೪). [ಪಸ್ಥೆ -- ಕೆಯ್‌,] 

ಸಸೆಗೊಳಿಸು (ಕ್ರಿ). ಹಸೆಯ ಮೇಲೆ ಕುಳ್ಳಿ ರಿಸು: ಅಂಗಜಾತಂಗೆ 
೬ * ೬ ಶೃಂಗರಿಸಿ. ಶಶಿಕಾಂತನಿಳಯದೊಳು ಪಸೆಗೊಳಿಸೆ 


ಮಾ. 


XIX, ೩೮-೩೦; 1144); 


ಕೂರ್ಗಣೆ 
ಪಸೆಗೆಯ್ದ ನು. 


(ನನನೋ. 


೧೩-೫೨). [ಪಸೈ--ಕೊಳು(- ಕೊಳ್‌) 4 -ಇಸು,] 
ಪಸೆಜಗತಿ (ನಾ). ಹಸೆಯನ್ನು ಇಟ್ಟಿರುವ ವೇದಿಕೆ; ಹಸೆಯ 
ಜಗಲಿ: ಮದುವೆಯ ಪಸೆಜಗತಿಯನೇಜುವಂತೆ (ಚಿಕನಂ. ೫೪-೨೧). 
[ಪಸೆ *-ಜಗತ್ತಿ] 
ಸಸೆನಿಲ್‌, ಹಸೆನಿಲ್‌ (ಕ್ರಿ). (ವಿವಾಹದ) ಹಸೆಮಣೆಯ ಮೇಲೆ 
ನಿಲ್ಲು; ಮದುವೆಯಾಗು ; ವಿವಾಹವನ್ನು ಮಾಡಿಕೊಳ್ಳು : 


೫೪೪೫ 


20 


30 


35 


40 


45 


ಪಸೆನಿಡಿ 


ಶಂಭು ಕೂರ್ತು ಪಸೆನಿಂದಂ ತನ್ಮಹಇದೇವಿಯೊಳ್‌ (ರಾಜಶೇ. ೩-೯೦) ; 
ಸಸೆನಿಂದಾತ್ಮಜೆಯ ೦ದಮಾಳ್ವ ಮಂಡಿಯಂ ಕೊಯ್ಬಾಯನೇ ಬೇಡೆ 
ತಾಪಸನಾತಂಗುಟಿಕ ಮಾನಕಂಜಂ (ನೈಷವಿ. ೮-೩೫) ; ದೇವಿಯರು ಮತ್ತೆ 
ತಪವಾಚರಿಸಿ ಪರಮೇಶನನ್ನೊಲಿಸಿ ಪಸೆನಿಂದಂದಾಯತ್ತ (ನಾಗರ. ೪). 
ಹಸೆನಿಲ್‌ : ಹಸೆನಿಂದು ಕಂಪಿಲರಾಯಗಾನು ಬಂದನಳಲ್ಲ (ಕುರಾಸಾಂ. 
ನೋಕ್ಷಸತಿಯ . . . ಹಸೆನಿಂದನ ಕಥೆಯ ಮೃಗಾಕ್ಷಿ 
ಸೇಳುವೆನು (ಸನುವ. ೨೦-೯). [ಸಸ್ಸೆ ನಿಲ್‌] 
ಪಸೆನೀರು (ನಾ). ತಂಪಾದ ನೀರು; ತಣ್ಣೀರು: ಅಲ್ಲೊಂದು 
ಇಲ್ಲೊಂದು ಪಸೆನೀರಿನ ತೋಡುಗಳು (ಸೊಸಿ. ೬೩). 
[ಪಸೈ(-ಆ.ಪಸ್ಕಿ)-ನೀರು/(-ಆನೀರ್‌)] 
ಪಸೆಯಿಡು (ಕ್ರಿ). ಪೀಠವನ್ನು ಇಡು : ಶರಣೆಂದು ಬಿಜಯಮಾಡಿಸಿ 
ಸಸೆಯಿಟ್ಟು ಕುಳ್ಳಿರಿಸಿ ವಿಭೂತಿ ನೀಳಯನಿತ್ತು (ತ್ರಿಭುತಿ. ೧೯-೩೩). 
[ಪಸ್ಥೆ + ಇಡು) 
ಪಸೆಯಿರ್‌ (ಕ್ರಿ). ೧. ಹಸೆಮಣೆಯ ಮೇಲಿರು ; ಪೀಠದಲ್ಲಿ ಕುಳಿ 
ತಿರು: ನವರತ್ನ ಖಚಿತಪಲ್ಲಕ್ಕಿಯೊಳು ಪಸೆಯಿರ್ದು (ಗುರುಚಾ. ೫-೧೭). 
೨. ಎ ಪಸೆನಿಲ್‌ : ಪಸೆಯಿರ್ದಂ ಗರುಡವೇಗ ನೃಪನಂದನೆಯೊಳ್‌ 
(ಶೆನುದ, ೫೩ ಪ್ರಯೋ) ; ಕನೆಕಲತೆ ಕಾಂತಿಮತಿಯೊಡಗೂಡಿ ಸೌಂದರಂ 
ಮಿನುಪವನಿಂಕೊರ್ಳ ಪುಟ್ಟ ಪರಮನಾಚಿಯೊಳೆಸೆವ ವಿನಯನಿಧಿಯಂಗಸಂಗ 
ದೊಳೊಲ್ಹು ಪಸೆಯಿಂರ್ದ ಕಥೆಯ ಕೇಳ (ಆರಾಚ ೪-೬ ಸೂಚನೆ). 
[ಪಸೆ + ಇರ್‌] 
ಪಸೆವಣೆ, ಹಸೆಮಣೆ, ಹಸೆವಣೆ' (ನಾ). ಮದುವೆ, ಮುಂಜಿ, 
ಆರತಿ ಮಂತಾದ ಶುಭಸಂದರ್ಭಗಳಲ್ಲಿ ವಧೂವರರು, ವಟು 
ಮುಂತಾದವರನ್ನು ಕೂರಿಸುವ (ಚಿತ್ತಾರದ) ಮಣೆ,-ಪೀಠ : 
ಮಿಸುಪ ರತ್ನದ ಪಸೆನಣೆಯ ಮೇಲೊಸಗೆಯ ಸುಮುಹೂರ್ತದೊಳ್ಳಂಡಿಸಿ 
ಹಸೆಮಣೆ : ತಂಸಿ ಹೊಸ ಹಸೆಮಣೆಯೊಳಗೆ 
ಕುಳ್ಳಿರಿಸಿ ಕಮಲಾಕ್ಷಿಯರು . . . ನೇವರಿಸಿದರು ಸೆಳ್ಳು ಗುರ್ಗಳಲಿ ಶಶಿ 
ಮಂಖಿಯ ಸಿರಿಮರಿಡಿಯ (ತೊರರಾ. ೧-೧೪-೧೩); ನೀನೂ ಬಂದು, 
ಹಸೆಮಣೆಯ ಮೇಲೆ ಜೊತೇಲಿ ಕೂತರೆ ತಾನೆ ಆಗೋದು? (ಮರಳಿ. 
೧೦೨) ; ಅವನನ್ನು ಹಸೆಮುಣೆಯ ಬಳಿಗೆ ಕರೆತಂದರು (ಕವಿಕ, ೫೦). 
ಹಸೆವಣೆ : ಸುರರ ಮಂಂಡಗಳ ಹಸೆವಣಿಗಳೊಳ್‌ ಕುಳಿತು ಕೆಂಗಂರುಳ 
ಬಣ್ಣದ ಬಾಸಿಂಗಗಳಂ ಧರಿಸಿ. . . ಮರುಳ ಮದವರ್ಕಳೆಸೆಯಲ್‌ ವೀರ 
ನಿಜಿಸಿದ ಸಮರಾಂಗಣದೊಳು (ಚೆಬಪು. ೩೨-೨೦). [ಪಸೈೆ--ಮಣೆ] 
ಪಸೆವರಿಸು (ಕ್ರಿ). , ಹಾಸನ್ನು ಹರಡು; ಹಸೆಯನ್ನು ಹಾಕು: 
ಸೊಕ್ಕು ಮಳಂಟಿಬದ್ಧ ಪರಿವೃ ತಂ ಕರುಮಾಡದೊಳ್‌ ಮನ್ನ ೦ ಪಸೆನರಿಸಿದ 
ಮೃಗಾಧಿರಾಜನಿಷ್ಟರಡೊಳ್‌ ಕುಳ್ಳಿರ್ದು (ಶಿಇಂತಿಪು. ೧೧-೮೩ ನು). 
[ಪಸೆ *-ಪರಿಸು(: ಪರಿಯಿಸು)] 
ಪಸೆನಾಸು, (ಕ್ರಿ). ಹಸೆಯ ಮಣೆಯನ್ನು ಹಾಸು; ಪೀಠನಿಡು: 
ರಂಗನಲಿಯಿಕ್ಕಿ ತೋರಣ , ಮುಂಗುಡಿಯುವುನೊಪ್ಪೆ ಕಟ್ಟ ಪಸೆವಾಸಿ 
ಮುಹಾನುಂಗಳಕಳಶದಿನಿದಿರ್ಗೊಂಡು (ಜೀನಸಂ, ೧೯೬-೬೭೯). 
[ಪಸೆ 4 ಪಾಸು] 
ಪಸೆವಾಸು (ನಾ). ಹಸೆಯ ಮೇಲೆ ಹಾಸುವ ಬಟ್ಟಿ, -ವಸ್ರ್ರ: 
ಮಿಸುಗುವ ಚೌಕದ ಮುತ್ತಿನ ಪಸೆವಾಸಿನ ಪಟ್ಟ ನಟಿಯ ದುಗುಲದ 
ರುಚಿಗಳ ಪಸರಿಸೆ ಪೊಂಜಗಲಿ ವಿರಾಜಿಸುತಿರ್ದುದು (ಜಗವಿ. ೧೦-೯೫). 
[ಪಸ್ಮೆ ೬ ಪಾಸ್ಕು] 
ಪಸೆವಿಡಿ, ಹಸೆಹಿಡಿ (ಕ್ರಿ). ಹಾಸುಗೆ ಹಿಡಿ; ಕಾಯಿಲೆ ಮಲಗು : 
ಮದುವೆಗೊರ್ಪಗಲುಳಿದು ಪಸೆವಿಡಿದು ಮದುಮಗಳ ಕುದಿವೊಡಲಿಸಿಂ 


೩೨-೧೧೮) ; 


(ಉದ್ಭಟ. ೮-೫೪ ಪ). 


ಪಸೆನೆಣ್‌ 


ಪೊರಳಿ ಬಾಯ್ವಿಡುತಲಿಹಳು (ಉಲೂರ. ೧೪೨-೩೦೦). ಹೆಸೆಹಿಡಿ : ಆರು 
ತಿಂಗಳ) ಹಸೆಹಿಡಿದಿದ್ದವರಂತೆ ಕಣಣುತ್ತಿ (ಒಡ್ಡಿಉ. ೧೪೫); ಅಸ್ಟರಲ್ಲಿ 
ಅತನ ಹೆಂಡತಿ ಗಂಗು ಜ್ವರದಿಂದ ಹಸೆಹಿಡಿದಳು (ಮುಂಗಾಮು. ೬೧); 
ನುನೋಮ್ಯಾಕುಲದಿಂದ ಅರೋಗ್ಯ ಕೆಟ್ಟ ತು. ಹಸೆಹಿಡಿದಳು (ದೇವನು, ೪೬). 

[ಪಸೆ +೩2] 

ಪಸೆನೆಣ (ನಾ). (ಮದುವೆಯ) ಹಸೆಯ ಮೇಲೆ ಕೂರುವ 
ಹೆಣ್ಣು ; ಮದುವಣಗಿತ್ತಿ: ಸಸೆನೆಣ್ಣೆ ನಿನ್ಚ ಕನ್ನೆಯನತಿಶಯಾನಂದ 
ದೊಸಗೆಯಿಂ ಕರೆದು (ಕ:ಮಾಘು, ೭-೧೯೪). [ಸಸ್ಯೆ ಪೆಣ್‌] 

ಸಹಡಿ, ಪಾಡಿ (ನಾ). ೧. ಸಣ್ಣ ಗುಡ್ಡಗಳಿರುವ ಪ್ರದೇಶ: 
ಬಯಲ ಗದ್ದೆಗಳು ಬರುನ ದಾಲುಯಿತ ಆಯದ ಪಹಡಿ ಕುಂನುರಿಯೆಂಬ 
ಬಯೊಲೊಳಗೆ (ಸೌಇಎ. ೧೯೨೯, 1) 
೨. [ಸಂಗೀತ] ಒಂದು ರಾಗದ ಹೆಸರು: ರಾನುಕ್ರಿಯೆ... 
ಪಹಡಿ, .. ಮಧ್ಯನೂನತಿಯೆಂಬ ನೂನತ್ತಾ ೬ ರಾಗಂಗಳೇ ಮುಖ್ಯ 

ಪ್ರಸಿದ್ಧ ಗೊಂಡಿರ್ಪುವು (ಎನೇಕ. ೨೩೪), ಪಾಡಿ: 
ಪಿ. ರಾಗ ಪಾಡಿ, ಆದಿತಾಳ ಗ್ರೀಕ್ಕನಃ. ೨). 

[4 ಹಿಂ ಮರಾ, ಪಹಾಡೀ./ಸೆಂ. ಪಹೂಡೀ, ಪಾಡೀ] 
ಪಹಡು (ನಾ). ಗುಡ್ಡ; ಸಣ್ಣ ಬೆಟ್ಟಿ: (8). 
[4 ಹಿಂ. ಮರಾ. ಪಹಾಡ್‌] 

ಪಹಣಿ, ಪಾಣಿ (ನಾ). ೧. ಬೆಳೆಯ ಅಂದಾಜನ್ನು ಗುರುತಿಸು 
ವುದು; ಬೆಳೆಯ ಲೆಕ್ಕ: ಪಹಣಿಯನ್ನು ಚಕ್ಕು ಮಾಡಬೇಕಾದರೆ 
ಬಾಂದುಗಳಲ್ಲಿ ಒಂದು ನಿರ್ದಿಷ್ಟ ಭಾಗನನ್ನಾದರೂ ಆಮಲ್ವಾರ್ರು ಅಜಮಾ 
ಯಿಂಷಿ ಮಾಡಬೇಕು (ಕೆಲಸ, ೧೫೮) ; ನಾಡಿಗರು ಪಹಣಿ ಬರೆಯುವುದಕ್ಕೆ, 
ಅಗಮಿಸಿದ್ದಾಗ  ಅನರೊಂದಿಗೆ ಆಹೋಬಲರಾಯರೂ ಬಂದಿದ್ದರು 
(ಜೆಳುನು. ೧೨೧). ೨ (ಶಾನುಭೋಗರಲ್ಲಿರುವ) ಬೆಳೆಯ ದಾಖಲೆ 
ಪುಸ್ತಕ ; ಕಡತ: ಖಾತೆಯನ್ನು ಬೇರೆ ಹೆಸರನಲ್ಲಿಡುವುದು, ಪಹಣಿ. 
ಯಲ್ಲಿ ಬಾಳೆಗೆ ಬದಲು ತೆಂಗಿನ ಫಸಲು ಎಂದು ಬರೆಯುವುದು . . . ಇವು 
ನನ್ನೂರ ಶಾನುಭೋಗರ ಕಿತಾಪತಿಗಳು (ನನ್ನೂರು. ೧೪೮); ಕುಳಿತಲ್ಲಿಂದಲೇ 
ಪಹಣಿ ಎಂಬ ಸುಳ್ಳಿನ ಕಂತೆ ಒಂದನ್ನು ಗೀಚುತ್ತಿದ್ದರು. 
(ಸ್ತತ. ೩೨). ಪಾಣಿ: ೧. ಹಕ್ಕ-ರಜಿಸ್ಟ್ರರದಲ್ಲಿ ಸಾಣೀ ನಿನ್ನ 
ಹೆಸರಿಗೆ ಮಾಡಿಸಬೇಕರಿ (ವೀಸಹು 11, ೧೦೩). 

[*-ಮರಾ. ಸಾಹಣೀ) 

ಸಹಣಿಕಲ್ಲು (ನಾ). ಖಾತೆದಾರನ ಜನಿಖಾನಿನ ಎಲ್ಲೆಯನ್ನು 

ಸೂಚಿಸಲು ಇರುವ ಕಲ್ಲು; ಬಾಂದು : ಗ್ರಾಮನೌಕರರುಗಳು 
* ಜನಿಕಾನುಗಳ ಹದ್ದು ಬಾಂದು ಪಹಣಿಕಲ್ಲು ಇತರ ಗುರ್ತುಗಳನ್ನು 

ಕಣಪಾಡುವಿಕೆ ಮತ್ತು . . . ಅನೇಕ ವಿಷಯಗಳಿಗೂ ಗಮುನಕೊಡಬೇಕು 
(ಗ್ರಾಮಾಕ. ೨೦೪). [ಪಹಣಿ*- ಕಲ್ಲು( ಆ ಕಲ್ಯ್‌)] 

ಪಹಣಿಲೆಕ್ಕ (ನಾ). ಪ್ರತಿಯೊಬ್ಬ ಜವಿರಾನುದಾರನ ಜಮಾನಿನ 
ಅಳತೆ, ಬೆಳೆ ಮುಂತಾದುವನ್ನು ನಮೂದಿಸಿರುವ ದಾಖಲೆ 
ಪುಸ್ತಕದಲ್ಲಿರುವ ಲೆಕ್ಕ: ಮೊನ್ನೆ ಪಹಣಿಲೆಕ್ಕಕ್ಕೆ ಬೇಕಾದ ದಾಖಲೆ 
ತರಲು ಅಲ್ಲಿಗೆ ಹೋಗಿದ್ದೆ (ಬಾಳಿನೈ. ೧೬). [ಪಹಣಿ--ಲೆಕ್ಕ] 

ಪಹರಣೆ (ನಾ). [ಸಂಗೀತ] ಮದ್ದಳೆ ಬಾರಿಸುವುದರಲ್ಲಿ ಒಂದು 
ರೀತಿ, ಬಗೆ: ತೊಡರದ ಸಹರಣೆಯಿಂ ಪಯದೊಡನುಗೃಡಿಸುವುದು 
೬ ೬ ಎ ನಚ್ಚಣಿಯರಾಟಮೇನಚ್ಚರಿಯೋ (ಚಂದ್ರಪು. ೧೫-೭೫); ಜತಿ 
ಜೋಕೆ ತುಡುಕು ಪಹರಣಿ ಗತಿ ಗಮಕಂ . . . ಬೆಡಂಗಿಸಿತುಂ ಸಂಗತಿ 
ನಡೆಯೆ ವಾದನಕಳಾವತಿ ಬಾಚಿಸುತಿರ್ದಳಿಂತು ಮಂರಜಮನೊರ್ವಳ್‌ 
(ಶಾಂತೀಶ್ವ. ೧೩-೨೨೭); ಆ ಸಮಯದೊಳ್‌ ಮದ್ದಳಿಗಂ ಮದ್ಮಳೆಯಂ 


ಕಾರ್ಕಲ್‌, ೫೧೯-೧೦; 


ವಾಗಿ. 


೫೪೪೬ 


20 


30 


35 


40 


45 


ಪಹರೆ 


se ಚಮೆತ್ಕಾರ ತುಡಿಕು ರಿಗ್ಭೃವಣೆ ಪಹರಣೆಗಳೆಂಬ ನಾನಾಶಬ್ಬಂ 
ಗಳಂ (ಥಃ ನ); ಬಾಜಿಸಿದನೊರ್ನನನುರ 
ಮದ್ದಳೆಯ ಲೀಲೆಯೊಳು ತುಡುಕು ಪಹರಣೆ ರಿಗ್ಭೃನಣೆ ಮೋಡಿಗಳನು ' 
(ಗೋಸುಟೇ. ೬-೧೭). [ವಪ್ರಾ. ಸಹರಣ,/ಸಂ, ಪ್ರಹರಣ] 
ಪಹರಿ, ಸಾರ್ಕಿ (ನಾ). ೧. ಕಾವಲು ಕಾಯುವನನು; ಕಾವಲು 
ಗಾರ; ಸಹರೆದಾರ: ಇದೇ ಈಗ ಸೆರೆನುನೆಯ ಪಹರಿ ಏಳು ಹೊಡೆ 
ದಿದ್ಧಾಸೆ (ವಿನೋಚ. ೨೪೪). ೨. ಕಾವಲು ಕಾಯಂವುದು ; 
ಗಸ್ತು; ಪಹರೆ; ಭಕ್ತರ ಮಂದಿರಕ್ಕೆ ಹೂ ಕಾಯಿ ಹಣ್ಣು ಹುಲ್ಲು 
ಹೊಲಕಿ ಕಟ್ಟಿಗೆ ಬೊಕ್ಕಸ ಸಹರಿ ಪಾಡಿತನ ಬಾಗಿಲು ಮುಂತಾಗಿ 
ಶುಶ್ರೂಷೆಯ ಮಾಡಿ ಉಂಬಾಗ ಒಡೆಯರೆಸಿಸಿಕೊಂಬ ತುಡುಗುಣಿಗೆಲ್ಲಿ 
ಯೆಜೋ ಸಿಜಜಂಗನುಸ್ಮಲ ೪೩-೧೮೦) ; ಕನ್ನಮಂ 
ತದ್ದರಾಕಾಂತಗೃ ಹಕಿಕ್ಕೆ ಪಡಕಣದ ಸಹರಿಯ ಸುಭಟಿರಂತದಂ ಕಂಡು 
ಹೆಡಗೈಗಟ್ಟ (ಸನ್ಕುಕೌ. ೧೨-೧೧) ; ಉಲಿವ ಪಕ್ಕಿಯೆ ಪಹರಿಯಾಳು ಗಿಳಿ 
ನಡಿಯಜರು (ಟೀಂ. ೨-೭೧). "ಪಹರೆ" ಪರಾ. ಪಾರಿ: 
೧. ಹರನ ಮೋಹನದ ನಿಧಿಯಂ ಪುತ್ತುನೆರಸಿ ಫಣಿ ಪರಿಕಿಸೆ ಸದಾ 
ಕಾದುಕೊಂಡಿರುತ್ತಿರ್ದೇಡಂ ನಿರುತಮಬಲಾಶ್ರಯದೊಳಿರ್ದ ಕಾರಣದಿ 
ನೆಚ್ಚ ಉಕೆಯೋ ಕಾರ್ಯಮೆಂದು ತರತರದ ಘಂಟಿ ಪಾರಿಗಳಸಿಂಬಿಟ್ಟಿಕೆನೆ 
» ೬ ಕಟಿಸೂತ್ರಮೊಪ್ಪಿ ತಗಜಾತೆಯ ತನೂದರದೊಳು (ಚೆಬಪು. ೩೭-೧೪). 
೨. ಪಾರಿ ಪಡಕಣದಾಳಿಂದ ವಾದ್ಯಗಳಿಂದ ಕೇರಿಕೇರಿಯೊಳು ತಿರುಗುವ 
ನೀರಭಟಾಳಿಯಿಂದೆಸೆದುದಾ ಕುಮ್ಮಟಿದಾರಭಟಿ (ಕುರಾಸಾ 
ಪಾರಿಯ ಪಟುಭಟಿರುಗಳು ಸುತ್ತಿ ದರಾಳುವೇರಿಯ (ನೋಹತೆ. ೧೧. 
ಸಾರಿಯ ತಿರುಗುವೆರನರಿಸಿದನು ದಿನ ರಾತ್ರೆಯಲಿ (ಜಿನಭಾ. ೫೧-೩), 
[4-ಹಿಂ. ಪಹರೀ./ಸೆಂ. ಪ್ರಹರಿನ್‌] 
ಪಹರೆ, ಸಹಾಕಿ, ಪಾರಾ, ಪಾಕ್ಕೆ, ಪಾಹರೆ (ನಾ). ೧. ಕಾವಲು; 
“ಪಹಕ(ಸಾರೆ)-ಪ್ರಹರ - ಕಾವಲು” (ತದ್ಭ ಕೋ. ೨೫) ; 
ದೈತ್ಯಾಂಗನೆಯರು ಕೈಪಿಡಿದಾಯುಧದಿಂ ಪಹರೆಯೊಳಿರಿ ಭಯದಿ 
(ಹನುನು. ೯೫) ; ಅರಮನೆಗೆ ಸುತ್ತ ಪಹರೆ ಇಟ್ಟು (ರಾಜೇಂದ್ರ. ೧೬); 
ಉಭಯೆಸಾರ್ಶ್ವದಲ್ಲಿಯೂ ರಾವುತರ ಪಹರೆ (ಶ್ರೀರಾಯ, ೪೩). 
೨. ಕಾವಲುಗಾರ: (8). ೩. ಮೂರುಘಂಟಿಗಳ ಅವಧಿ; 
ಜಾವ: (8). ಪೆಹಾರೆ; ೧. ಹೊರನುಗ್ಗುಲಿಗೆ ಅರಬಜನರ 
ಸಹಾರೆಯದೆ (ಮುಂಜುಕ. 9). ಪಾರಾ; ೧. ಗ್ರಾಮದ ಸುತ್ತ 
ಪಾರಾ ನಿಲ್ಲಿಸಿಬಿಟ್ಟಿನು (ರಾಜೇಂದ್ರ. ೩೧) ; ಸೇವಕನು ನಾಲ್ಕು ಕಣ್ಣು 
ಗಳಿಂದ ಪಾರಾ ಕಾಯಂನನನಂತೆ ನಿಂತಿದ್ದನು (ಉಬರುೂ. ೩೦); 
ಯಾವಾಗಲೂ ಅವಳ ಸುತ್ತಲೂ ಪಾರಾ (ವಿಸಧು ೧೧೪). 'ಪಾರ್ಕೆ : 
ಅರಮನೆಯ ಸುತ್ತ ಪಾರೆ ಇರುತ್ತಿತ್ತು (ರೂಢ). ಪಾಹರೆ : ೪. 
ಹೊತ್ತು : ವೇಳೆ; ಕಾಲ: ಬ್ಯಾಸಿಗಿ ಹೊಡದದ' ಬಿಸಿಲಿನ ಡೇರೆ 
ಮಧಾಹ್ನ ದ ಪಾಹರೆ ಯಾರಿಗಿಲ್ಲ ಹ್ವಾರೆ (ಸಖೀಗೀ. ೮೨-೧೦). 
ಪಹಕೆ ಮಾಡು ಇ ಪಹರಿಕೊಡು : ಗುಡಿಯ ಸುತ್ತಲೂ ಪಹರೆ 
ಮಾಡುವನು (ಗಂಗಾಸಾ. ೩೧): ಪಹರೆ ಮಾಡುವ ಪೋಲೀಸರು 
- (ಮಣ್ಣು ಹೆ, ೧೫). ಪಹಕಿಯವನು - ಕಾವಲುಗಾರ; ಗಸ್ತಿನನನು: 


ಬಾಜಿ 


ನೋಳಿನಾ. 


ಮಂಕಂಹಿಡಿದನನನ್ನು ನಗಿಸಿ ಕಂಸಿಕೊಟ್ಟಾಗ ಈ ಸೋಲೀಸಿನ 
ಪಹರೆಯವನಿಗೆ "ಆಅಯ್ಯೋ' ಅನಿಸಿತ್ತು (ನಡೆದಾ, 11, ೧೦೬೦); 
ರಾತ್ರಿ ಪಹರೆಯನನು ಬಾರಿಸಿದ ಗಂಟಿಯ ಸದ್ಧು... ಎಚ್ಚರಿಕೆ 


ಕೊಟ್ಟಿತು (ಮನೆಬೆ, ೧೦೦). 
[.-ಹಿಂ. ಪಹರಾ; ಮರಾ.ಸಹಾರ, ಪಹಾರಾ,/ಪ್ರಾ. ಪಹರ./ಸಂ. 
ಪ್ರಹರ] 


ಪಹಕೆಕೊಡು 


ಸಹರೆಕೊಡು (ಕ್ರಿ). ಕಾವಲಿರು; ಗಸ್ತು ತಿರುಗು: ಅಲ್ಲಲ್ಲಿ 
ಕಾವಲುಗಾರರು ಪಹರೆಕೊಡುತ್ತಿ ದ್ವರು (ಶ್ರೀ 
ಬಾಗಿಲು ಬಾಗಿಲುಗಳಲ್ಲಿ ಪಹರೆಕೊಡುತ್ತಿ ದ್ದರು ( 

[ಪಹರೆ 4 ಕೊಡು] 

ಪಹರೆಗಾರ (ನಾ). ಇ ಪಹರಿ ೧: ಬಿಚ್ಚುಗತ್ತಿ ಹಿಡಿದ" ಪಹರೆಗಾರನು 

ಬಂದು. ಅರಿಕೆ ಮಾಡಿದ (ಹಾಹುತ್ತ. ೪೯). 
[ನಹರೆ4-ಕಾರ( ಎ-ಕಾಅ)] 

ಪಹರೆಯಿರು (ಕ್ರಿ). ಕಾವಲಿರು; ಕಾಯು: ಭಟರು ಅನನ 
ಹಿಂದೆಯೇ ಬಂದು . . . ಅತನ ಬಳಿಯಲ್ಲಿಯೇ ಇರುತ್ತ ಅನನ ಮೇಲೆ 
ಪಹರೆಯಿದ್ದರು (ಒಡೆಕ, ೧೬). [ಪಹರೆ4-ಇರು|(< ಇರ*,)] 

ಸಹರೇಕರಿ (ನಾ). ಕಾವಲುಗಾರ; ಚೌಕೀದಾರ; ಗಸ್ತಿನ 
ಸಿಪಾಯಿ: ಈ ರೀತಿ ಹೇಳಿದ ಪಹರೇಕರಿಯ ಮಾತನ್ನು ಕೇಳಿ 
ಬಸಂತಿಯ ವಿಷಯದಲ್ಲಿ ಸಂಶಯವು ಬಂತು (ಮಂಜುಕ, ೧೪೦). 

[4-ಮರಾ. ಪಹಾರೇಕರೀ] 

ಪಹಾರೆ "ಸಹರೆ' ನೋ. 

ಸಹಿಲವಾನ "ಪೈಲವಾನ' ನೋ. 

ಪೆಹಿಲ್ಬಾನ್‌ "ಪೈಲವಾನ' ನೋ. 

ಪೆಳ್ಳ "ಸಲ್ಕಿ' ನೋ. 

ಪಳ್ಳ "ಸಲ್ಕ' ನೋ. 

ಪಳ್ಳ “ಪಲ್ಕ' ನೋ. 

ಪಳಂಕು "ಸಳುಂಕು' ನೋ. 

ಪಳಂಚಲೆ (ಕ್ರಿ). ೧. ತಾಗು; ಅಪ್ಪಳಿಸು; ಬಡಿ: “ಪಳಂಚಲೆ ತಾಂ 
ಸೊಣರ್ದರ್ಥನಾಮದೊಳ್‌” (ಕರ್ಣಾನಿ. ೧೬); ಸೀಮಾವಿನಾದದಿಂ 
ತದ್ಭೂಮಿಜರೋರೊರ್ವರಂ ಪಳಂಚಲೆವೆಡೆಯೊಳ್‌ ಸೀಮೆಗಳ ತೊಡರ 
ನುಡುಗಿಸಿ ಸೀಮಂಕರನೆಂಬುದೊಂದು ಪೆಸರಂ ಪಡೆದಂ (ಅದಿಪು. ೬-೫೭) ; 
ಚಕ್ರಗೊಟ್ಟಿ ದಗ್ಗ ದ ನೃ ಪರಂ ಸಳಂಚಲೆದು (ನಾಂದೇಡ್‌, ೩-೧೫; 1047) ; 
ದಿಗಧಿಪರಂ ಪಳಂಚಲೆವ ನಿಕ್ರಮದೇಳ್ದೆ (ಎಕ, 11, ಅರಹೀ. ೬೨-೩೦; 
1177). ೨. ಅಲ್ಲಾಡು ; ಅಲುಗಾಡು : ನೆಲೆವೊಟ್ಟ ನೊಳೊಟ್ಟಿ ಸಿ 
ಪಳಂಚಲೆನ ಕುರುಳೋಳಿಯರಿಿಂ (ಆವಿಪು. ೪-೪೧ ನ); ತೊಡರ್ದಮರ್ದ 
ಬಾಳವಣ್ಣ ದ ತುಡುಗೆ ಪಳಂಚಲೆವ ಪಂಚಜಣೆ (ಸಂಪಭಾ. ೨-೪). 
೩. ಮುಟ್ಟು ; ಸೋಕು; ಸ್ಪರ್ಶಿಸು: ಈ ನಿಜತನೂಜೆಯನು 
ತ್ಸೃವಮಂಗಳಾನಕಥ್ವನಿ ದೆಸೆಯಂ ಪಳಂಚಲೆನಿನಂ ನೆರಪೀಗಳಿ ವಜ್ರಜಂಘ 
ನೊಳ್‌' (ಆದಿಪು. ೪-೨೬) ; ಪಾಡುವ ಗೇಯದೊಂದು ಮೆಲ್ಲುಲಿ ಕಿವಿಯಂ 
ಸಳಂಚಲೆಯೆ (ಧರ್ಮಾಮೃ. ೩-೧೬೪) ; ಕೀರ್ತಿಶ್ರೀ ದಿಶಾಭಾಗದೊಳ್‌' 
ಪರೆದಾಶಾಗಜಮಂ ಪಳಂಚಲೆಯೆ (ಎಕ. ೪11, ಶಿನನೊ. ೪-೨೨; 1122); 
ಬಳಸಿ ಬಳಿಸಂದು ಪಳಂಚಲೆದೊಲೆದು ಪಕ್ಕಮಂ ಬಿರ್ಚಿ ಲಲ್ಲೆ ಗೆಯ್ದತ್ತು 
ಪಾರಿನಂ ಪಾರಿವಡೊಳ್‌ (ಗ೨ಕ. ೨-೫೨), ೪. ಹೊಳೆ; ಥಳಥಳಿಸು: 
ಅಲುಗೆ ಕುರುಳ್‌ ತೊಡವು ಪಳಂಚಲೆಯೆ ತಳತ್ತ ೪ಸಿ ಪೊಳೆಯೆ ತನುರುಚಿ 
(ಧರ್ಮಾನ್ಮು. ೬-೧೪೬). ೫, ಕಾಡು; ಪೀಡಿಸು; ಹಿಂಸಿಸು: 
ಕೊಲೆಯೆಂದಸತ್ಯಮೆಂದು . . . ಪಳಂಚಲೆವ ಪರಿಗ್ರ ಹಮೆ ಂದಿವಜಕೊಳಾದ 
ಪೇಕ್ಷೆಯನುಖೇಕ್ಷಿಸು (ಸುಕುಮಾ. ೭-೩೮) ; ಬಿರಯಿಂಗಳಂ ಪಳಂಚಲೆನ 
ತಣ್ಣೆ ಲರ್‌ (ಪುಷ್ಪಪು. ೨-೨೫). ೬. ಮಾರು; ಕೀಳುಮಾಡು: 
ವಿಳಾಸಮಂಬರಚರಾಮರಕಾಂತೆಯರೆಲ್ಲರಂ ಪಳಂಚಲೆಯೆ (ಆದಿಪು. ೧-೭೨); 
ಜಳನಿಧಿಯಂ ಸಳಂಚಲೆವನೇಕತಟಾಕದಿನ್‌ (ಸೌಇಇ. IX-i, ೨೬೭-೨೧; 
1160); ಅತ್ರ್ರೇಯದ್ಯುತಿಯಂ ಸಳಂಚಲೆದು ಕುಂಸಚ್ಛಾ ಯೆಯಂ. 
ಮಿಕ್ಕು (ಚಂದ್ರಪು.' ೧-೩೩) ; ಚಂಚಲಾಕ್ಷಿಗಳ ಡಾಳಂ ಬಳ್ಳಿ ಮಿಂಚಂ 


೧೨೯); ಕಾರ್ಬಾನೆಯ 


ನಂಬಿಕ, ೧೫೯). 


೫೪೪೭ 


20 


40 


45 


ಪಳಂಚು, 


ಸಳಂಚಲೆಯೆ (ಸಡ್ಮರಾ, ೩-೩೦), ೭. ವ್ಯಾಪಿಸು ; ಆವರಿಸು: 
ವಿಸಂಚೀನಾದಮಿಸಾಗಳ್ಪ ಳಂಚಲೆವುತ್ತಿ ರ್ದಪುದಲ್ಲೆ, ಸಾಲ್ಕೂದಿದೆತದ್ದ೦ಧರ್ನರಂ 
ಸ್ಕೋಲಿಸಲ್‌ ಭೇರಿಯ ಭೂರಿನಿನಾದಂ ದೆಸೆ 
ಮುಟ್ಟಿ ಸಳಂಚಲೆಯೆ (ಉಮಾಶ್ಚ, ೫೦-೨). ೮ ಸುಳಿದಾಡು ; 
ಕಾಣಿಸಿಕೊಳ್ಳು :  ಅಬ್ಕಅನಿಟ್ಭುಳಿಗೊಂಡಲಂಪುಗಳ್‌ ಕನಸಿನೊಳಂ 
ಪಳಂಚಲೆವು[ವೆ]ನ್ನೆರ್ನೆಯೊಳ್‌' (ನಂಸಭಾ. ೪-೧೦೬). ೯: ಗರ್ವಪಡು; 
ಬೀಗು: ಮೊಕ್ಕಳಮೇಕೆ ನೀಂ ಪಳಂಚಲೆದಸೆಯಣ್ಣ ಸೂಬ್ಟಡೆಯ 
ಉಪ್ಪು ದು ಕಾಣ ಮಹಾಜಿರಂಗದೊಳ್‌ (ಸಂಸಭಾ. ೧೦-೨೩). 
[ಪಳಂಚು, + ಅಲೆ,] 

ಸಳಂಚಾಡು (ಕ್ರಿ). ತಿರಸ್ಕರಿಸು; ಹೀಗಳೆ; ಹರಹಾಸದ್ಯುತಿಯಂ 
ನಿರಾಕರಿಸಿ ಗಂಗಾಸಿಂಧುಕಲ್ಲೊ ಲಶೀಕರನುಂ ನಿಂದಿಸಿ ಸಿಂಧುವಾರ 
ಕುಸುಮಶ್ರ್ರೀಯಂ. ಪಳಂಚಾಡಿ ಭಇ[ನಾಕಾಂ.ಚಲ್‌ ವಿಭಾ]ಸುರ 
ಚಂದ್ರಾಂಶುವಿಕಾಸಮಂ ತೆಗಬ್ಮು ಮಂಕ್ತಾ ಹಾರವಿಸ್ತಾ ರಡಂಬರಮಂ. 
ಮಿಕ್ಕು ಬೆಳಪ್ಪು ದುಜ್ವಳಯಶಂ ಶ್ರೀಗಂಡಮಾರ್ತಂಡನಾ (ಕಾವ್ಯಾನ. ೮೬೩). 

[ಸಳಂಚು, *-ಆಡು |] 

ಪಳಂಚಿಸು, ಪಳಚ್ಚಿಸು (ಕ್ರಿ). ೧. ಕುಟ್ಟು; ಬಡಿ: ಸಂಬಂ 
ಗೋಲಿಂದಿರದೆ . ಪಳಂಚಿಸಿದಳ್‌ 'ಜರರುರರನಮೊಗೆಯಲ್ಲೈ ನೃಪಸಭಾ 
ಕುಟ್ಟ ಮುಮಂ (ಉದಂಪೂ, ೩೪), ಪಳಚ್ಚಿ ಸು: ೨. ಪ್ರಕಾಶಮಾನ 
ವಾಗು; ಬೆಳಗು : ತವೆ ಸುವರ್ಣದ ಗುಡಿಯು ರವಿ ಪಳಟ್ಟಿ ಸಿದವೊಲು 
ರಂಜಿಸಲು (ಪ್ರಭುಪು. ೭-೧೩೦). [ಸಳಂಚು, ---ಇಸ್ಮು] 

ಪಳಂಚು,, ಪಣಂಚು, ಷಳಚು, ಹಣಚು, ಹಳಚು,, ಹಳಚ್ಚು, 
ಹೊಣಚು (ಕ್ರಿ). ೧. ತಾಗು ; ಬಡಿ; ಹೊಡೆ; ಅಪ್ಪಳಿಸು: 
“ಪಳಂಚು-ಸಂಘಟ್ಟಿ ನೇ* (ಶಮಧಾ) ; ಗಗನಮನೇನಡರ್ದುವೊ ಜಯನ 
ಶರೆಂಗಳ್‌ ಸಿಡಿಲಂ ಮಿಂಚಂ ಪಳಂಚಿ ಸಂಚಳಿಸುವಿನಂ (ಆದಿಪು. ೧೩-೬೩) ; 
ತನು ತನುವಂ ತಟಿಂಂಬೆ ಮಿಗೆ ಕೂರಸಿ ಕೂರಸಿಯಂ ಸಳಳಕ್ಟಿ (ಎಕ. 
೪11, ಶಿಕಾರಿ, ೨೪೨-೨೪; 1163) ; ಎರಡು ಬೆಳಗು ಪಳಂಚಿಯೊಂದಾದ 
ಪಾಂಗಿನಿಂ (ಪದ್ಮಂ. ೧೩-೫೯) ; ಕರಿ ಕರಿಯೊಳ್‌ , , . ಪದಾತಿ ಪದಾತಿ 
ಯೊಳ್‌ ಘನಂ ಗಿರಿ ಗಿರಿಯಂತೆವೊಲ್ಮಿಗೆ ಪಳಂಚಿದುದು (ಹವಿಸ್ಮಾರ. ೩-೪೮). 
೨. ತಾಕು; ಸ್ಪರ್ಶಿಸು; ಸೋಕು: ಒಯ್ಯೆನಾಜಾಸಿ ಬಂದು 
ಕಿವಿಯೊಳ್‌ ಪಳಂಚಲೆರ್ಜಿಯಂ ಪಿಡಿದಲುಗುವ ಸೀಯನಪ್ಪ ಗೀತಾತೋದ್ಯ 
ನಾದಕ್ಕಂ  (ಅದಿಪು. ಮಂಗಳವೃತ್ತ ಂಗಳೊಳಗೊಯ್ಯ 
ನೊಯ್ಯೂನಾಟ೨ ಬಂದೆರ್ದೆಯಂ ಪಳಂಚುವ ಸಂಗೀತರವಾಕರ್ಣನದೊಳಂ 
(ವರ್ಧಮಾ, ನು;  ತೂರ್ಯಘೋಸಮನಶ್ಯಂ ದೆಸೆಯಂ 
ಸಳಂಚೆ (ಪುಷ್ಪಪು ೧೩-೭೩). ೩. ಆಕ್ರಮಿಸು; ಮುತ್ತು; 
ಮೇಲೆ ಬೀಳು: ಕಾಡೊಳ್‌ ಬೀಡವಡೆ ಸಳಂಚಲೊಡವಂದ ಸರದ 
ಕೆಲ್ಲರುಂ ಸಂಚಳಿಸೆ (ನೀಮಿಪ. ತವಕಡಿ ಪಳಂಚದುವು 
ಕಾಲ್ವೇಗದಾನೆಗಳ್‌ (ಚೆಬಪು. ೨೬-೧೩) ; ವಿದ್ದು ನಭದೊಳ್ಳ ಳಂಚುವ 
ರೊಮ್ಮೆ' ಭೂತಳದೊಳಿದ್ದು ಹೆಣಗುವರೊಮ್ಮೆ (ಜೈಮಿಭಾ. ೨೨-೨೯) ; 
ವೈರದಿಂ ವಾರಿಧಿಯೊಳ್ಳೊ ಕ್ಕ ಭೂರಿಭೂಧರಂಗಳ್ಪ ಳಂಚಲೆಂದು ಪಟುತೆ 
ಯಿಂದಿದಿರ್ಚಿ: ನಿಂದವೆಂಬಂತೆ ಸಾರ್ತಂದು (ರಾಜಕೇ. 
೪. ಕೂಡು ; ಬೆರೆ; ಸೇರು : ಕುರುಳ್ಗಳೊಳ್‌ ಸುಟದು ಮುಂದೊಂ 
ದಿರ್ದ ಸೌಭಾಗ್ಯಘಂಟಿಗಳೊಂದಿಂಚರದೊಳ್‌ ಪಳಂಚಿ ಸುಟೀದತ್ತಂದೊಂದು 
ಮಂದಾನಿಳಂ (ಪಂಪಭಾ. ೪-೮೦) ; ಮಣಿಮಯ ಚಿತ್ರಭಿತ್ತಿ ಗಳ ದೀಪ್ತಿ 
ಗಳೊಳ್‌ ನಿಜಡೇಹದೀಪ್ತಿಗಳ್‌ ಸೆಣಸಿ ಪಳಂಚಿ ಸಂಚಳಿಸೆ (ಸುಕುಮಾ. 
೯-೧೮) ; ಚಂಚಲತನ ಬೇಡ ಹೆತ್ತ ಮಗನೊಳು ಪಳಂಚದೆ ಬಿಡು ತಂದೆಯರಸಿ 
(ಕುರಾಸಾಂ. ೩೨-೧೨೩). ೫. ಪ್ರಕಾಶಿಸು; ಹೊಳೆ: ಪೊಸವಂಸೆಯ 


(ಕಂದಂಪೂ, ೬೫೨) ; 


೨-೪೧ ನ); 


೫-೪ 


೪-೭೦ ವಮ); 


೧-೧೦೨ ವ). 


ಪೆಳಂಚು, 


ಮಿಂಚಿನಂತಮರಸಮಾಜದ ಕಣ್ಣ ಳೊಳ್‌' ಪಳಂಚಿ ರಂಜಿಸಿ (ರಾಂತಿಪ, 
೬-೩೨ ನ); ರತ್ನದೀ ಧಿತಿಯೊಳೊಂದಿ ಪಳಂಚುವ ಬಳ್ಳಿ ವಾಡದಿಂ ಕಳಸದ 
ಮತ್ತ ವಾರಣದ ಶೋಭೆಗಳಿಂ (ಧರ್ಮಾನ್ಯ , ೫-೪೫) ; ಪೊಸಮಿಂಚಿನ 
ಪೊಲ್‌ ಸಪಳಂಚುತಿಯದಿಂದಡಿಯಿಡುವ ತುಬಿಕಿಲಾಳ್ಗಳ , . , ಧ್ವನಿ 
ಪ್ರತಾನದಿಂದಾ ಬಲ್ಲಕೀನಗರಂ ವಿರಾಜಿಸುತ್ತಮಿರ್ದುದು. (ಉದ್ಭಟ, 
೧-೮೦ ನ); ನವ್ಯಹೇಮುತೋರಣ ಕಳಶ ಕನ್ನಡಿಯ ಪೊಳಪು 
ಪೊಂಬಿಸಿಲೊಳ್‌ ಪಳಂಚುತಲಿರೆ (ರುಕ್ಮಾಂಗ, ೩-೧೧). ೬. ವ್ಯಾಪಿಸು | 
ಆವರಿಸು; ತುಂಬು: ಡೇಹಚ್ಛಾಯೆಯಂಂ ರತ್ನ ಕುಂಡಲ 
ಭೂಷಾರುಚಿಯಂಂ ಸಳಂಚೆ ದೆಸೆಯಂ * ಬಂದಂ ಪ್ರಭಾ 
ಮಂಡಲಂ (ಸಂರಾಮಾ, ೪-೯೦); ಅಂಭೋರನನೊಗೆಯೆ ಸಳಂಚಿತ್ತು 
ನಕ್ಷತ್ರಮಾರ್ಗಾಂತರಮಂ (ಜಗವಿ. ೬-೬೨); ಪಂಚರತ್ನದ ಕೊಡೆ 
ವಿಡಿದಂತೆ ನಭವ ಪಳಂಚಲು ಮಳುಟಿದ ಕಾಂತಿ (ನಾಗಕು. ೧೨-೮೩); 
ತನುದ್ಯೂತಿಯಾಗಸನಮುಂ ಪಳಂಚೆ (ಕನುಮಾ. ೧-೬.) ೭. ಮಾರು; 
ಕೀಳುಮಾಡು ; ಅತಿಶಯಿಸು : ನಿರುಪಮದೇಹದೀಸ್ತಿಗಳೊಳೆಕ್ಕೆ 
ಯಿನೆಯ್ಸೆ ಸಳಂಚಿ * ಮಿಂಚುವಾಭರಣದ ಮಿಂಚು (ಆದಿಪು. ೨-೫) ; 
ಮಿಸುಗುವ ರನಿಬಿಂಬಂಗಳ್ಮಸದಲಗುಗಳಂ ಪಳಂಚಿ ಮಿಂಚುವ ಕಾಂತಿ 
ಪ್ರಸರಡೆ ಎ... ಸಪೊಳೆದುನಂಬರತಳದೊಳ್‌ (ಕಾದಂಪೂ- ೪೬೬) ; ದಿನ್ಯ 
ಭೂಷಣಮರೀಚಿ ರವಿಪ್ರಭಿಯಂ : ಪಳಂಚೆ (ಜಗವಿ. ೧-೪೧) ; ವಿಂಂಚಂ 
ಮಿನುಗುವ ಸಂಚಲತೆಯೊಳೆ ಪಳಂಚಿ ಗೆಲುವ ಚಟುಲಾಕ್ಷಿಗಳು: (ಜಯಕಾ. 


೨-೨). ೮. ಸಾಗಿಸು; ನಡೆಸು: ಜಾರೆಯರ೯ . . . ಉಪಕಾಂತ 
ಕೊಳ್ಳ ಂಚಶರಕೇಳೀಪ್ರಸಂಚಮಂ. ಪಳಂಚುತ್ತೆ ಸೆದಿರ್ದರ್‌ (ಉದ್ದ ಟ. 
೧೦-೧೦೬ ವು, ೯೪. ಚಿಮ್ಮು; ಸಿಡಿ; ಹಾರು: ಚಿನ್ನ್ನಿದುದು 


ಜಿಂಕ್ರೆಮರಿಯೊಂದು ಹೊದರೊಡಲಿಂದೆ . . . ತಿರಿಕವಣೆಯಿಂ ಪಳಂಚುನ 
ಕತ್ನಶಿಕೆಯಂತೆ (ಚಿತ್ರಾಂಗ. ೩-೭೬೪). ೧೦. (ಆಲಂ) ತಪ್ಪು ; 
ಎಡಹು : ಬಲ್ಲರಕಿವಿಗಳ್ಗೆ ಮಾಣಿಕದ ಮಂಜರಿಯಾಗೆ ಪಳಂಚದೋದು 
ವಕ್ಕರಿಗರ ಜಿಹ್ವೆಗಿಂಸನುರ್ಡ ನೂತ್ನತರಾಮೃತಧಾರೆಯಾಗೆ (ಉದ್ದ ಟಿ. 
೧-೧೨). ಪೆಣಂಚು: ೧. ಕಡಿಕಡಿಯೆನುತುಂ ಬೊಬ್ಬಿಟ್ಟಿ ಡುರ್ತಿರ್ವಲ 
ಮಂಟಕ ಪಣಂಚಿ ಸೆಣಸಿತ್ತಾಗಳ್‌ (ನೀವಿ. ೫-೩೧). ಪಳಚು: ೧. 
ಮುದ್ಧ ಕವನಿಡಲೆಜೆಯನದಂೂ' ಪಳಚಿ ಬಸವಳಿಯಿಸಿತು (ಶೇಷರಾ; ೧೪-೪೮). 
೭. ದುಂಡುದೋಳು ಬೆಳಗುತ ಪಾತಾಳದ ಫಣಿಪನ ಫಣಇನಳಿಯ ರತ್ನನ 
ಸಳಚಿದುವು (ಕಂನವಿ. ' ೨೦-೨೩). ೧೧. ಕಾದು; ಸೆಣಸು; 
ಯುದ್ಧ ಮಾಡು : ಕರವಾಳ ಸಿಡಿದು . . . ಪಳಚುನ ಮಹಾನೀರರ 
(ಸೌಂದಪು. ೮-೩೭) ; ಶಿರೆಯೆರಡು ತಂತಮ್ಮೊಳು ತಾಕಿ: ಪಳಚುವುದನು 
ಕಂಡು (ಗೇಮಿಸಂ. ೧೮-೩೧); ಪಾರ್ವತಿಯ ಪತಿಯೊಡನೆ ಸಳಟಿ 
ಬೊಬ್ಬಿಡುವ ವೀರನನೆನಗೆ ಪಾಲಿಸು (ವೀಕೈಪು. ೨-೧೨-೨೦). ೧೨. 
(ಗಾಳಿಯು) ಬೀಸು; ಸುಳಿ: ಕುಳಿರಂ ಮಾಣ್ಮು ಪಳಚಲನ್ಮುದು 
ಗಾಳಿ (ನಂದಿನಾ. ೨-೨೨). ೧೩, ಕಣ್ಣನ್ನು ಮಿಟುಕಿಸು ; ಎನೆ 
ಬಡಿ; ರೆಪ್ಪೆ ಹೊಡೆ : ಎನೆಗಳ್‌ ಪಳಟುವನ್ಷಿ ನಿನಿಷಂ ನಿಮೇಸಮೆನಿಕ್ಕು 
(ಹುಂಗರಾ. ೯೪-೩). ಹಣಚು: ೧೪. ಎದುರಿಸು; ಪ್ರತಿಭಟಿಸು : 
ಹರಿಯ ಹಣ[ಸಾ090,೪]ಚಿ ಗದಾಯುಧವನೀಶ್ವರನ ಜಹಿಕಿದಜಗರನನಿಂದ್ರನ 
ಫರಿಭನಿಸಿ ರುಜುರೋಹಿತವ . , . ಧರಿಸಿದತಿ ಬಲರಿರ್ದುದುದಿತಮಹೋಗ್ರ 
ತೇಜದಲಿ (ತೊರ, ೬-೧೦-೯). ಹಳೆಚು: ೧. ಕಲ್ಲಂ ತಾಗಿದ 
ವಿಂಂಟೆಯಂತೆ. ಬೆಟ್ಟಿ ನಂ ಹಳಚಿದ ಭೈತ್ರದಂತೆ ಹೆಜಿಸಾರ್ದು ನಿಂದು 
(ಧರ್ಮಪ. ೧-೭೫ ನ); ಹಳಚುವಸಿಗಳ ಖುಣಿಖಟಲಂ (ಕುವ್ಯಾಡ್ರ್ರೋ. 
೨-೨೬); ಸಾಗರಕೆ ಸಾಗರವು ಹೊಯಿಂ ಕೈಯರಾಗಿ. ಹಳಚಿದವೋಲು. 
ಹಳಚಿದರು (ತಿನ್ಮುಮೌ,೧-೫೮); ಹೆಲನರಾ ನಾನೆ ವರಿಂಬಂಮುಂಬಿಂಗೆನಿತು 


೫೪೪೮ 


20 


25 


4: 


ಸಳಂಬಿ 


ಸಂಖ್ಯೆಯಲಿ ಮುಂದಣ್ಮಿ ನೂಂಕಿದುದಿದಿರ್ಚಿ ಸಾರಸಿಕನಾವೆಗಳ ಹಳಚಿ? 
(ಪಾರಸಿ, ೧೪-೩೨೫). ಹಿ. ಸಂಗ್ರಾಮಭೂಮಿಯೊಳು ಹಳಚಿದವರನರೆ 
ಘಳಿಗೆಯೊಳಿಅಾಿವೆವು (ತ್ರಿಪುಸಾಂ. ೧೪-೧೫೬) ; ಹಳಚಿದರು ತಗರಂತೆ 
ಗಜದವೊಲೊಲೆದು ನಿಂದರು . . . ಕಡಿತಲೆಗಾಣರುಭಯದಲಿ (ಕುವ್ಯಾಭೀ. 
೪-೩೫): ಅತಿಕಾಯನುರನಣಿಸಿ ಹಳಚಿದನು ಹರಿದಶ್ವತನುಜನ ನಳನ 
ನೀಲನ , . . ದ್ವಿವಿದ ಪಟುಭಟಿರ (ತೊರಂಾ, ೬-೩೪-೫೧); ದೊರೆದೊರೆ 
ಗಳು ಮೋಹರಿಸಿ ಉರುವಣೆಯಿಂ ಬಂದು ಹಳಚಿದರು (ಕುರಾಸಾಂ, 
೧೩-೧೧೦). ೬. ಹಳಚಿತು ಸೂರ್ಯೋ ದಯನಮಿನಾ ಸ್ಕಳಕೆಲ್ಲಂ (ಸೂಕ್ತಿಸು. 
೯-೪೩); ಹಾಲಂತೆ ಹಳಚಲೊಪ್ಪು ವ ಜೊನ್ನನ ಕಂಡು (ಜಿನಂಇ, ೮-೧೦೭). 
೧೩. ಆಅಂಕೋಟಿಬ್ರಹ್ಮರು " ನುಡಿನಲ್ಲಿ ನಾರಾಯಣಗೊಂದು ದಿನ 
ವಾಯಿತ್ತು ನಾರಾಯಣರೊಂದುಕೋಟಿ ಮುಡಿನಲ್ಲಿ ರುದ್ರನ ಕಣ್ಣೆನೆ 
ಹಳಚಿತ್ತು (ಒಸನ, ೫೪೧) ; ಕಣ್ಣೆವೆ ಹಳಚಿ ನೋಡಿದುದಿಲ್ಲ ಮುಗನ 
ಲಾವಣ್ಯವನೆಂದಳಲಿದಳು (ನೋಹತ, ೪-೮೦) ; ಕಣ್ಣೆವೆ. ಹಳಚುವಸ್ಟ. 
ಜಸೊಳವನೂಳಿಗನೆಣ್ಣು ಗಳೊಳ್ಳು ಮಾಡುವರು (ಭರಚ, ೧೬-೮೮), "ಎವೆ. 
ಹಳಚು' ಪರಾ, ೧೪. ಅಸುರಾಂತಕಂ . . . ಕಂಡುದಂ ಕಾಣ್ಟೈನಿಂ 
ಹಳಚಿ ನೋಡುನೆನೆನುತ್ತೋಡುವ ಸುರಾವಳಿಯಂ ಕೂಡಿ ಹುರಿಗೈದನು 
(ಚೆಬಪು, ೩೧-೨೮) ; ನಾರಿ ತಾನಿನಳೆನಿತು ಬಲುಗೈನೀರತನಮಂ. ಮರೆತ 
ಕೆಂದೇ ಸೈರಿಸಿದರಾನೈಜಿ ಮಾಾರ್ದುದು ಹಳಚನೇಳ್ಳು (ಅಂಬಿಕಾ. ೨೪-೪೯). 
೧೫. ಅಲ್ಲಾಡು; ಅಲುಗಾಡು: ನಾಳಿಕೇರದ ಫಲಗೊಂಚಲು 
ಘಾಳಿಯಿಂದವೆ ಹಳಚಿ ಹೊಂಬಾಳೆಗಳ ಮೇಲಿಳಿದ ಸಣ್ಣೊನೆಯೊಳಿಳಿದು 
(ಕೊಲ್ಲಾಚ. ೨೫). ಹಳೆಚ್ಚು : ೧೧. ಶಿರ ನಿನ್ನಟ್ಟಿ ಗೆ ಹೊಳಿಕಿಯಾದಡೆ 
ನಿಲಲರಿದೆನ್ಮೊಡನೆ ಹಳಚ್ಚು ವುದು (ಕ: ೯-೬). ಹೊಣಚು : 
೧೩, ದೇಹಕಾಂತಿಗುಂದುವಣ , . . ಎವೆ ಹೊಣಚದೆ ಬಿಟ್ಟಿಸಿ 
ನೋಡುವಣ, ವೈದ್ಯರುಗಳ ಮಾತ ನಿರಾಕರಿಸುವಣ, ಹೀಗಿದ್ದರೆ ನಿಸ್ತೇಜ 
ಗ್ರೈಹವೆಂದಳಿಕಿವುದು (ವೈದ್ಯಸಾ, 11, ೬೮). 

ಪಳಂಚ್ಯು, ಹಳಚ್ಚು (ನಾ). ೧. (ಒಂದಕ್ಕೊಂದು) ತಾಗುವಿಳೆ ; 
ಬಡಿಯುವಿಕೆ. ೨. ಹೊಳಪು; ಕಾಂತಿ. ಹಳೆಚ್ಚು. 

ಪಳಂಚಿನುಂಗುರ, ಹಳಚಿನುಂಗುರ-.೧. ಒಂದಕ್ಕೊಂದು ತಾಗಿ 

ಜಣಜಣಿಸುವ ಕಾಲುಂಗುರ,--ಸದ್ದಾಗುವ ಕಾಲುಂಗುರ : 
ಅಂತಸಾರಪುಣ್ಯಪಣ್ಯಾಂಗನಾಜನಕ್ಕೆ. ಪಂಚರತ್ನದುಪಾಯ ನಮನಿತ್ತು 
ಪಳಂಚಿನುಂಗುರದ ನೂಪುರದ ನೂಲ ತೊಂಗಲ ಸಂಕಲೆಯ , . , 
ವಿವಿಧೋಪಾಯನ ರತ್ನ್ನಪಟಿಲಿಕೆಗಳಂ _ ಪಿಡಿದೊಡನೆ ಬರೆ (ಸಂರಾನೂ, 
೫-೧೨೭ ನು); ಕಳೆದು ಪಳಂಚಿನುಂಗುರನುನೇಜಕೆ ಮಂಸುಂಕ ಮರಲ್ಸಿ 
ಸಿಳ್ಳೆ ಮೇಖುಳೆಂಯೊಳಡಂಗುವಂತೆ ನಿಯಂ ಸೆಜಗಿಂ ಸೊಡೆದುಟ್ಟು ಜೊತಿ 
ಕೈಕೊಳನೆದ ಬಟ್ಟೆ ಯಿಂದೆಡಸಿ ನಿಂಡೊಡನಾಯೆನಲನ್ಮುದಂಭ್ರಯೆಂ 
ತಳದೊಳವುಂಕುತಂ ನಡೆದು. ಕಾಹಿನ ಗೇಹಮನೊರ್ವಳೆಯ್ಲಿದಳ್‌ 
(ಸೂಕ್ತಿಸು. ೮-೧೪೫) ; ಕನಕಕಾಂಚೀದಾಮದ . .. ಕಾಲ ಹಳಚಿ 
ನುಂಗುರದ ಶೃಂಗಾರಂ ಸಳಚ್ಚನಾಗೆ (ಧರ್ನುಪೆ, ೨-೨೩ ನ). 
೨. ಹೊಳಪಿನ ಕಾಲುಂಗುರ; ತಳತಳಿಸುವ ಕಾಲುಂಗುರ : ಕಾಲ 
ಸಳಂಚಿನುಂಗುರದ ಮೆಲ್ಲುಲಿಯಿಂದನೆ ಪೇಮ್ಮು ತಮ್ಮ ಲೀಲಾಲಸ 
ಯಾನನುಂ (ಬಸಧಪು. ಹಳಹಳಚು ಮಾಡು - ಶುದ್ಧ 
ಮಾಡು; ನಿರ್ಮಲಗೊಳಿಸು : ಹಂಸೋದಕದ ತೆಅದಿ ಹಳಹಳಚು 
ಮಾಡಿ ನವಪರಿಮಳಂಗಳನಿಕೃಲಂತದುವೆ ಧಾರಾಂಬುವೆನಿಸೆ ಕಡುಸೊಗಸು. 
ದಳೆದಿರ್ಪದು (ಸೂಸಳಾ. ೨-೪೨). [ಆ.ಪಳಂಚು] 

ಪಳಂಸೆ "ಸಳಂಬೆ' ನೋ. 

ಪಳಂಬೆ, . ಪಳಂಸೆ (ನಾ). ಒಂದು ಬಗೆಯ ಮರ (?): 


೬-೧೧೪). 


ಪಳಕ, 


ಉತ್ತರತಃ ಬಳ್ಳಿ ಗೆಜಿಕಿಯ ಪಡುವ ಗಜಗೊದ ಸಳಮ್ಮೆ ಪುಣುಸೆಯೆ. 
(ಎಕ. ೫, ಗುಬ್ಬಿ. ೬೧೨೯೩; 812). ಪೆಳೆಂಫೆ: ವೀರ್ತಂದಕೊಲ್ಲಿಯ. 
ಪಳಮ್ಟೆಯಾಲೆ + XVIII, ೩೬೭-೨೧; ಸು, 8ನೆಯ ಶತ), [1] 

ಪಳಕ, (ನಾ). ೧. ಉಸಯೋಗ ; ಬಳಕೆ: (8). ೨. ಅಭ್ಯಾಸ; 
ರೂಢಿ: (8), ೩. ಪಳಗಿಸುವಿಕೆ; ತರಸೇತಿ : ನಾನೀ ಪದನಿಗೆ 
ಮತ್ತಾರನ್ನೂ ತಿದ್ದಿ ಸಳಕ ಮಾಡಿಲ್ಲ (ದೇವೀಜ್‌, ೧೧೦). "ಪಳಗು' 
ಪರಾ. (ಜೀ.॥ ತನಿ. ಮಲ. ಸಬಕ್ಕ] 

ಸಳಕ್ಕ (ನಾ). ಒಂದು ಬಗೆಯ ಆಯುಧ (?) : ಬತ್ತೀಸಕಡಿಯ 
ಬಾಹರ ಪುಟಿದ ಗುಳನದ ಕಣಂಗಳ ಕುಳಿಶದಳಂ ಸಳಕದ ಪಾರಡದುಜ್ಜ 
೪ಿಕೆಯಿಂಂ ತುಟಿಸಲ ಸಂದರಂ ಪ್ರಳಯಕ್ಕೆ ಸಂಗಳಿಸಿ ನೆಗೆದ ಪನ್ನೆರಡುವರ್ಕ 
ಬಿಂಬಂಗಳಸೊಕ್ಳೈಸಿ ತೆಗೆದು ಮೇಲೊಟ್ಟ ಕೊಂಡಂತೆಯಂಂ (ಅನ೦ಪು. 
೧೪-೬ ನ). [?] 

ಪಳಕಕಾಣ (ನಾ). ಸಳಕವೆಂಬ ಆಯುಧನನ್ನು ಹಿಡಿದವನು (1) : 
ಅತಿರೆಥರೆ ಮುಹಾರಥರ ಅರ್ಧರಥರ ಸಮರಥರ ಪಳಕ[ಪಾಳಾಂ.ಪಳ, ಫಳ, 
ಬಳ]ಕಾಜರ ಆರೆಕಾಟರ "ನಡುವೆ. , , ಇಕ್ಕುವ ಸೀಗುರಿಯ ಬೀಸುವ 
ಚಾಮರಡ ವಿಚಿತ್ರನಿಭ್ರ ನುದಿಂ ಸೌಂದರಣೆರುಮಾಳೆ ಬಿಜಯಂಗೆಯ್ದಿ ರಲು 

[ಪಳಕ್ಕ---ಕಇಜ] 


(ನಂಬಿರ, ದೇ. ೩೪೮-೯), 
ಪೆಳೆಕು, "ಸಳುಂಕು' ನೋ. 
ಪಳಕ್ಕು «ಸಟಿಕ' ನೋ. 
ಪಳಕೆ (ನಾ). ಸಲಿಗೆ; ಬಳಕೆ: ವಿಲ್ಲ, ಎಲ್ಲಾ: ಮಾಯವಾದುವು 

ಹಳೆಯ ಪಳಕೆಯ 'ಮುಂಖಗಳು (ಇಂಗೀತ. ೮೭-೩) ; ಗೌರಿಯ ಪಳಕೆಯ 

ಬಳಕೆಯೆ ಜಾಗಗಳಲ್ಲಿಲ್ಲಾ ಅದು . . . ಅರಸಂಡಿ ಅರಚುವುದು (ನಿವಾ. 

11, ೮೯೬) ; ಹೊಸಮಂಖವಲ್ಲ. ಚಿರಪರಿಚಿತ ಪಳಳೆಯ ಮುಖ (ನಟಸಾ. 

೭೬).- "ಪಳಕ್ಕ', “ಬಳಕೆ”, "ಹಳಕೆ' ಪರತ, [ಪಳಗು4+-ಕೆ] 
ಪಳಕೆಳೆ (ನಾ). ಹಳೆಯ ಮಿತ್ರ, ಗೆಳೆಯ ; ಬಹಳ ಕಾಲದ 
ಸ್ನೇಹಿತ: ನನ್ನ ನಂಜಿಕೆಯ ಪಳಕೆಳೆಯಿವನು (ಮೂರುನಾ, ೧೧೧-೪೩೯). 

[ಪಳ್ಯ (-ಆ.ಪಟಿದು) +-ಕೆಳ] 
ಸಳಕ್ಕನೆ (ಅ). ತಟಕ್ಕನೆ; ಇದ್ದಕ್ಕಿದ್ದಂತೆ: ಕಣ್ಣೊಳಗಿಂದ 
ಸಳಕ್ಕನೆ ನೀರು ಚಿ್ಮಿದವು (ರಂಗರೋ, ೧೭೪) ; ಸಳಕ್ಕನೆ ಬೆಂಕಿಯ. 

ಚೆಂಡು ಮುಂದೆ ಹಾದುಹೋದಂಕೆ ಅರಿವಾಯ್ತು (ದೇನಹೆಂ" ೫೬). 

[ಸಳರ್ಕ ---ಅನೈ] 
ಪಳಗ "ಪಟಿಗ್ರ' ನೋ. 
ಪಳಗಂಡ "ಸಲಗಂಡ' ನೋ. 
ಸಳಗಬ್ಬಿಗೆ "ಪಟಗಬ್ಬಿಗ' 'ನೋ. 
ಪಳಗಲು "ಸರಳ್ಗಲ್ಲು' ನೋ. 
ಸಳಗಾಟಿ (ನಾ). ಪಳಗುವಿಕೆ; ಹೊಂದಿಕೊಳ್ಳು ವಿಕೆ: ನುದರಾಸಿನ 

ಪಳಗಾಟದಲ್ಲಿ ಸೇರಿಹೋದಂತಹ ಅವರ ರೀತಿನೀತಿಗಳನ್ನು ಕಂಡು. . , 

“ಎಷ್ಟು ಬೇಗನೇ ಸಟ್ಟಿಣದ ನಾಗರಿಕತೆಯಲ್ಲಿ ಪಳಗಿ ಬಿಟ್ಟ ರಿ 19 ಎಂದೆ ನಾನು 

(ಪತಿ, ೧೬). [ಪಳಗು -- ಆಟ] 
ಪೆಳಗಿಸು, ಹಳಗಿಸು (ಕ್ರಿ). ೧. (ಪ್ರಾಣಿ ಮುಂತಾದುವನ್ನು) 

ಅಂಕೆಗೆ ತರು; ಹತೋಟಿಗೆ ತರು; ಸಾಧುಮಾಡು ; 

ನಪ್ಟಣೆಯ ಮೇರೆ ' ಗಜಕ್ಕೆ ಪ್ರೀತಿಪಾತ್ರಮಾದ ಹೆಣ್ಣೂ ನೆಹಿಂಡುಗಳಂ 
ಹಿಡಿದು ಪಳಗಿಸಿ (ಸೌಗಂಧ. ೨೫೩-೧೬) ; ಸಿಡಿಲ ಪಳಗಿಸುವರಿವು, ರವಿಯ 
ಸೆರೆಹಿಡಿನರಿವು (ನ ೪೮-೧) ; ಮನುಷ್ಯನು ಕುದುರೆಯನ್ನು ಪಳಗಿ 
ಸಿದ್ದು ಇತ್ತೀಚೆಗೆ (ಸಸಾಲೋ. ೨೩೪). ೨. ರೂಢಿ ಮಾಡು ; 
ಅಭ್ಯಾಸ ಮಾಡಿಸು; ಒಗ್ಗಿಸು: ನಾವು ಅದನ್ನು ಬಹಳ 


ರಾಯ 


೫೪೪೯ 


20 


25 


30 


35 


40 


ಪಳಚ್ಚೆನೆ 


ಜನರು ಇರುವ ಕಡೆಗೆ ಕರೆದುಕೊಂಡು ಹೋಗಿ ಪಳಗಿಸಬೇಕು (ಶಾಲೆಮ. 
ಕೈಯನ್ನು. ಪಳಗಿಸಿಕೊಳ್ಳುವುದಕ್ಕೋಸ್ಕರ  ಬರೆದನೆನ್ನ 
ಬಹುದು (ಕಾವ್ಯ, ೫೭) ; ಅವರೇ ನಮ್ಮ ಹಳೆಯ ಭಾಷೆಯನ್ನು ಈ 
ಹೊಸಹೊಸ ವಿಷಯಗಳಿಗೆ ಸಳಗಿಸಿಕೊಡತಕ್ಕ ನರು. (ಸಾಹಿಶ. ೬೩). 
&. ಬಳಸಿ ಹದಕ್ಕೆ ತರು,-ಉಪಯೋಗಕ್ಕೆ ಯೋಗ್ಯವಾಗುವಂತೆ 
ಮಾಡು: ಪಾದರಿಯ ಹೂನಿನಿಂಡೆ ನೇಃಕಿ ಪಳಗಿಸಿದ ನುಡಕೆಯೊಳಗೆಳಕಿದು 
ಮತ್ತಾ ಹೂವುಗಳನು ಹೊಜಿಕಿಯಿಟ್ಟು (ಸೂಪಶಾ.೨-೧೬). ೪. ತರಬೇತು 
ಮಾಡು; ತಯಾರುಗೊಳಿಸು : ಸಾಮಾಜಿಕಚೀನನದಲ್ಲಿ ಮಕ್ಕಳನ್ನು 
ಸಳಗಿಸುವಾಗ, 'ಅನರ ಸ್ವಾಭಾವಿಕಗುಣಶಕ್ತಿ ಗಳನ್ನು ಸರ್ನನಿಹಿತನೆನಿಸು 
ನಂತೆ ಬೆಳಸಬೇಕೆಂಬುದು ಸ್ವಾಭಾವಿಕ (ಶಿಕ್ಷಣ. ೬೮), ಹಳಗಿಸು : 
೧. ಹಳಗಿಪಡೆ ಹುಲಿಯ ಹಸಿನೆಗೆ ಹೋತನೀನಂತೆ, ಇವರ ನೆತ್ತರ ತೃಷೆಗೆ 
ನಿರ್ದೋಷಿ ಈತನನ್ನೀಯುವುದೆ. ನಿಶ್ಚಯಂ (ಗೊಲ್ಗೊಥಾ, ೮-೨೧೧). 


೨೦೧); 


[ಸಳೆಗು+-- ಇಸು] 
ಫಳೆಗು, ಸಳುಗು (ಕ್ರಿ). ೧. ಹತೋಟಿಗೆ ಬರು; ಅಂಕೆಗೆ ಬರು: 
ಹಕ್ಕಿಗಳು ಎಷ್ಟು ಸಳಗಿದ್ದುವೆಂದರೆ., . ಅವು ಅನನ ಸುತ್ತ 


ಕೋಳಿಮರಿಗಳಂತೆ' ಸೇರಿಕೊಳ್ಳುತ್ತಿ ದ್ದವು (ಸ್ರನಾಣ. 1. ೫೨) ; ಅವು 
ಕಚ್ಚುತ್ತ ವೇನು? ಇಲ್ಲ, ಇಲ್ಲ. ಅವು ಪಳಗಿನೆ (ಶಾಲೆನು, ೪೨). 
೨.' ರೂಢಿಯಾಗು ; ಅಭ್ಯಾಸವಾಗು ; ಬಳಕೆಯಾಗು : 
ಎಷ್ಟೋ ಪದಪ್ರಯೋಗಗಳು ಭಾಷಾಶಾಸ್ತ್ರ ಪ್ರಯೋಗದಿಂದ ಪಳಗಿ 
ಸಾಧುವೆನಿಸಬಲ್ಲವು' (ಸಂಶೋಧ. ೮೬); ವಾಸ್ತವಿಕವೂ , ಪರಿಣಾಮ 
ಕಾರಿಯೂ  ನಿವೇಕಯುತವೂ ಅದ ಮಾರ್ಗದಲ್ಲಿ ಪಳಗುವಂತೆ 
ಸಹಾಯ ದೊರೆಯಬೇಕು (ಶಿಶ್ಷದ. ೩೬೨); ನೋಡಿ ಪಳಗಿದ 
ನಮ್ಮ ದೃಷ್ಟಿಗೆ ಈ ನೋಟಿಗಳೆಲ್ಲವೂ , ಕಂಗೊಳಿಸುವುವಲ್ಲವೆ ! 
(ಜ್ಯೋತಿರ್ವಿ, ೬೭), ೩. ತರಬೇತಾಗು; ನುರಿ; ಪರಿಣತಿಹೊಂದು : 
ಚಿತ್ರಣಶಕ್ತಿಯ ಇಸು ಪಳಗಿದ ಕೈಯಾಗಿದೆ ಈ ಜಾನಪದ ಕನಿಯದು ! 
೨೪) ; ಅವಳ ತಂದೆ ವ್ಯವಹಾರದಲ್ಲಿ ಪಳಗಿದ ಮನುಷ್ಯರು 
(ದೂರಸ, ೧೦೯); ಕೈ ಮತ್ತಷ್ಟು ಪಳಗಬೇಕು. ಎನ್ನುವ ಹಾಗಿತ್ತು 
(ರೂಬಿಟ್ಟ..೯೯). ೪. ಹದಕ್ಕೆ ಬರು; ಪಾಡಾಗು : ಈ ಲೇಹ್ಯನಂ 
ಮತ್ತೊಂದು ಪಳಗಿದ ನುಡಕೆಯಲ್ಲಿರಿಸಿಕೊಂಡಂ (ಸಳವೈ. ೩೯೩). 
ಪಳುಗು: ೪. ಸಳುಗಿದ ಮಡಕೆಯೊಳ್‌ ಸುರಿದು ಬಾಯಿಗೆ ಮುಚ್ಚಳ 
ಮುಚ್ಚಿ (ಸಾಳ್ವಸಾಂ. ೧೪) ; ಒಂದು ಸೇರು ಒಳ್ಳೆ ಣ್ಣೆಯನ್ನು ಸಳುಗಿದ 
ಮಣ್ಣು ಮಡಕೆಯಲ್ಲಿ ಹುಯಿದು (ಸಕವೈ. ೩೦). 
ಪಳಗಿದ ಕೈ ಎ ನುರಿತ ಕಃ ಕಳವಿನ ವಿದ್ಯೆಯಲ್ಲಿ ಯನುನದು 
ಪಳಗಿದ ಕೈ (ಇನ್ಬಕ, ೪೨೮). 
[ದೇ.॥ ತನಿ. ಪಟಕು; ಮಲ. ಸಕ್ಕು] 
ಪಳಗೆಂಪು (ನಾ). ಒಂದು ಬಗೆಯ ಪದ್ಮರಾಗ್ಯ-ಕೆಂಪುಮಣಿ : 
ಎಳೆನೀಲ ಪಚ್ಚೆ ಪಳಗೆಂಪು ನಂುತ್ತುಗಳ ನಿರ್ಮಳಕಾಂತಿಯಿಂದೆಸೆವ 
ಪುಸ್ಪ ಕಂಗಂಡು ತಿಳಿಗೊಳನುಂ ಬನಂ ' ಪದ್ಮಮೂಂ ಜೊನ್ನ ಮೆಂದು 
ಮಾನ್‌ ಮೃ ಗಮಳಿ ಚಕೋರಂಗಳು ಪೊಳೆನ ಚಂಚಲಿಸ ಕವಿನೊಲಿನ 
ನೋಟಿಗಳ ಕೋಮಳೆಯರ್‌ (ಚೆ.ಪು. ೫-೧೫). [ಸಳ? ಕೆಂಪು] 
ಪಳಚನೆ "ಸಳಚ್ಚನೆ' ನೋ. 
ಪಳಚು "ಸಳಂಚ್ಕು` ನೋ. 
ಸಳಚ್ಚನೆ,  ನಳಚನೆ, ಹಳಚನೆ (ಆ). ನಿರ್ಮಲವಾಗಿ ; ನಿಚ್ಚಳ 
ವಾಗಿ; ಸ್ಪಷ್ಟವಾಗಿ: "ಜಳಕೃನೆಂದುಂ ಸಳಚ್ಚ ಸೆಂದುಂ ನಿರ್ಮಲಂ” 
(ಕರಸಾ, ಸೆರೆದಹಮಿಂದ್ರರ ತನುಪರಿಕರದ ಸೆಟಿಲ್ಲಳ್‌ 
ಸಳಚ್ಚ ನೆಸೆದಿರೆ (ಅಪು. ೬-೩೭): ಶಿಳಿದಿರ್ದ್‌ ಕೊಳದ ಜಲದೊಳ್‌ 


(ಕನ್ನಜಾ. 


೫೬-೨೧೪): 


ಪಳಚ್ಚಿಸು 

ಸಳಚ್ಚ ನೆಸೆದಿರ್ದ ತನ್ನ ಬಲಂ ತನ್ನೋ ಪಳೆಗೆತ್ತು ಮುಗಿ 

ಕಾಣದೆ ತಳನೆಳಗಾಗಿರ್ದುವಿರುಳ ನಿರಹವಿಹಂಗಂ (ಅಜಿಪು, ೬-೬೨): 

ಪೊಟಲಸಿತುಂ ಪಳಚ್ಚ ನಮ್ಮ ತಪ್ಪ ನದಿಂ ತೊಳೆದಂತೆ ಸೊಂಪು ಪೊಂಪುಬಂಸೆ 

(ಅನಂಪು, ೭-೯೧) ; ಬೆಳುವಸನದಿಂದಾ ಕೋನುಲೆ ಕಂಗಳಿಗೆ ಪಳಚ್ಚ 

ನೊಪ್ಪಿ ಬಳು (ಚಂಸ್ರ ಸಾ; ೨೪-೧೦). ಪಳೆಚನೆ: “ಗನ್ಮುನೆ ತಾಂ 

ಜಳಕನೆಂದು ಪಳಚನೆಯೆನ್ನ ಲ್‌” (ಕವಿಕಂ, ೧೦೧) ; ಸಳಚನೆ ಪೊಳೆನೆಳ 

ವೆಂಡರ ಬಿಳಿಯಲರ್ಗಣ್ಣ ನರ ' ಚೆಲ್ವನೆಳಕುಟಿಕಿಗೊಂಡಂತಳರ್ದು ' ತೊಳ 

೯-೭೬); ಬೆಳ್ಳಿಂಗಳ ಗರಿಗೆ ಸರಿಗೆನರ್ಪವು ಪಳಚನೆ 

ಕನಿಭಾಳನೇತ್ರನಿಡುವ ಪದಂಗಳ್‌ (ಅನಂಪು, ೧-೫೦) ; ನಿರ್ಮಲನಾದ 

ಲಲಿತಾಂಗದಿಂದ ಪಳಚನೆಸೆದಳೊಪ್ಪ ವಿಟ್ಟಿ ಪರಂಜಿಯ , . . ಬೊಂಬೆಯಂತೆ 

(ಚಂಪ್ರಸ30, ೧೨-೮೧). ಹೆಳಚನೆ; ಹಸನಾಗಿ ಹಳಚನೆಸೆನ ಹಾಲ 

ಧಾರೆಯೊಳೆಸೆದುದು ಜಿನನ ದಿವ್ಯಾಂಗ (ಚಂಪ್ರಸಾಂ, ೨೪-೧೫೭) ; ಸಾಧ್ಯ 

ಮಾದ ಒಂದೇ ನೂರ್ಗೆನನು ನಿಕ್ರಮರಇಯರು ಹಳಚನೆ ಕಂಡು , . . 

ಸಿದ್ಧಿ ಯನು ಸೈನಡೆದುಕೊಂಡರು (ಬಿಟ್ಟಿ ಆ, ೨೧೩೯). 
ಹಳಹಳಚನೆ (ದ್ವಿರುಕ್ತಿ):  ಹಳಹಳಚನಾದುದಾಶಾವಲಯ 

(ಸನ್ಕುಕೌ. ೧-೧೯) ; ರಾಜವೀಧಿಗೆ ಬಂದು `ಹಾಲಂತೆ 'ಹಳಹಳಚನೆ 

ಹೊಳೆವ ಹುಣ್ಣಿಮೆಯ ತಿಂಗಳ ಬೆಳಗಿಸೊಳ್‌ (ಸಮ್ಮಳೌ, ೨-೧೦೨); 

ಹಳಹಳಚನೆ. ಪೆಣ್ಣು ರೂಪಿನ ಚೆಲ್ವ ಪುತ್ತ ಳಿಗಳೆಸೆದುವು ಭಿತ್ತಿ ಯೊಳು (ಭರಚ. 

೧೨-೨೨). ಸಳಚ್ಛನಾಗು - ನರ್ನುಲವಾಗು ; ಪ್ರಕಾಶಮಾನ 

ವಾಗು ; ಸರೋಜಕುಮುಡೋಜ್ವಲಮಾಗೆ ಕೊಳಂ ಸಳಚ್ಚ ನಾಗಿರೆ ಶಶಿರಶ್ಮಿ 

ಬಂದು ದತಿನಿರ್ಮಲನೀರದವಪ್ಪ ಶಾರದಂ (ಕಾದಂಉ. ೬೩೨) ; ಸಳಚ್ಚ 
ನಾಯ್ದು ಗಗನಂ ಮೇಘವ್ರಜಂ ಪೋಗೆಯಂಂ (ಕುಸುಮಾ, ೬-೪೨); 
ತೆಂಬೆಲರೂದಿತ್ತು ಸಳಚ್ಚ ನಾದುವು : ಸರೋನದ್ಭಂಬುಗಳ್ಳ ನಂದನಾನಲಿ 
ಸೊಂಪೇಟದುದು (ವೃಷವಿ. ೩-೧೮). [<ಸಳಂಚು, 4-ಅನೆ,] 

ಪಳಚ್ಚಿಸು "ಪಳಂಚಿಸು' ನೋ. 

ಪಳಥ "ಸಣತ' ನೋ. 

ಡಿಪಳದಿ "ಹಳದಿ' ನೋ. 

ಪಳದು "ಪಟದು? ನೋ. 

ಪಳದೆ "ಪಳಿದ್ಯ' ನೋ. 

ಪಳದೇಗುಲ (ನಾ). ಹಳೆಯ ದೇವಸ್ಥಾನ: ಹೇರಡವಿಯಲ್ಲಿ ಸಳ 
ದೇಗುಲದ ಲಿಂಗಕ್ಕೆ ವೈರಿಭಯನಹುದೆಂದು ರಾಜೋಪಚಾರದಿಂದಾರಾಧ 
ನೆಯ ಮಾಡಿ (5 ೬ ೬-೨೨), [ನಳ (< ಪಟದು) ದೇಗುಲ] 

ಸಳದ್ಯ “ಪಳಿದ್ಯ' ನೋ. 

ಫಳನುಡಿ "ಸಟನುಡಿ' ನೋ. 

ಪಳಪಳ "ನಟಪಲ' ನೋ. 

ಪಳಪಳನೆ “ನಟಸಟನೆ' ನೋ. 

ಪಳಪಳಿಸು (ಕ್ರಿ). ಭ್ರಮೆಗೊಳ್ಳು ;: ಭ್ರಾಂತಿಯನ್ನು ಹೊಂದು: 
ತಳಮಿವು ತಳಿರಿವು ಬೆರಲಿವು ಕಳಿಕೆಗಳಿವು . . . ಎಂದಅಕಿಯದೆ ಕೋಮಳೆ. 
'ಪೂಗೊಯ್ಯೊಡೆಯೊಳ್‌ ಸಳಸಳಿಸಿದಳತಿಮುಗ್ಗೆ (ಶಾಂತೀಶ್ವ, ೧೦-೧೨೬). 
"ಹಳಹಳಿಸು' ಪರಾ. [ಸಳಸಳ ? -ಇಸು,] 

ಪಳಬ, ಹಳಬ (ನಾ). ೧. ವಯಸ್ಸಾದ ವ್ಯಕ್ತಿ: ಹಿರಿಯ: 
ಮಾಂಧಾತಂ ಪಳಬಂ ಶಕ್ರ್ರನರೆಗರ್ದುಗೆ ಪೊರ್ದಿದಂ (ಸೌನಂದ, ೧೧-೪೩); 
ಬಭ್ರುವಾಹನನ ಕಂಡು, ಪೋಲ್ವೆಗೆ ಬೆರಗುಗೊಂಡರಾ ಸೇನೆಯಲಿ 
ಸಳಬರಾದವರೆಲ್ಲರುಂ (ಚಿತ್ರಾಂಗ, ೮೧-೨೨೦೮). ಹಳಬ; ೨. ಬಹು 
ಕಾಲದಿಂದ ಪರಿಚಿತನಾದ ವ್ಯಕ್ತಿ: ಹಳಬರಾಗಿಯುಂಯಿರುವ 
ವೇಗಶಾಲಿಗಳಾದ ಭೃತ್ಯರಂ ಕರಸಿ (ಸೌಗಂಧಿ, ೬೭೭-೧೨) ; ಹಳಬನೊ. 


೫೪೫೦ 


30 


35 


40 


ಪೆಳೆಯಿಸು 


ಹೊಸಬನೊ ನೀನು (ಇಂಚಾನ, ೬೮-೨೮). ೩, ಗೌಡ ಹಾಗೂ 
ಶಾನುಭೋಗರ ಕೈಕೆಳಗಿರುವ ಒಬ್ಬ ' ಗ್ರಾಮಸೇವಕ ; 
ಸುಳವಾಡಿ : ಗೌಡ ಶಾನುಭೋಗರ ಕೈ ಕೆಳಗೆ ತಳವಾರೆ, ಪಟ್ಟ ಣಸೆಟ್ಟ, 
ಹಳಬರು ಮಂತಾದ ಕಿರುಕುಳ ಕಾಮದಾರರಿರುತ್ತಾರೆ, , , ಹಳಬರು 
ಊರಿನ ಕಾವಲುಗಳರರಾಗಿರುತ್ತಾರೆ (ಕಭಾಗೆ, ೩೭೬) ; ಹಳಬನು ಊರಿನ 
ಉನಲುಗಾರನಿರುವನು (ವಿಜಾಭೂ, 
ಯನ್ನು ಹಳಬ ಕಾಯ್ಜುಕೊಂಡು ಬಿದ್ದಿರುತ್ತಾ ನೆ (ಗಾಳಿಗು, ೫). 
[ಪಳ,( ಆ ಸಟಿದು) +-ಬೃ] 
ಪಳಬದ್ದ (ನಾ). (?): ಸಗೆಗಂ ಪಾಟುಗಂ ಸರಿಭವಕ್ಕಕಿ ಪಬನೆಗಂ 
ಪಾಗುಡಕ್ಳ್ಕಂ ಪಳಬದ್ಮಕಂ ವೈವಾಹಿಕಸಂಬಂಧಕ್ಕಂ ನೈತ್ರಕ್ಕಂ... 
ಮಹಾಸಮುದ್ರದೊಳ* ಮುಹಾನದಿಗಳ್‌ ಕೂಡುವಂತೆ (ನೆಂನಭಾ, 
“ಪಳಬದ್ಧೆಕ್ಕಂ ಇ ಲಾಭ ಅಥವಾ ಪ್ರಯೋಜನ ಪಡೆದಃ 
ದಕ್ಕ? (ಪಂಸದೀ, ೩೩೭), [3] 
ಪಳಮಂಜರಿ (ನಾ). [ಸಂಗೀತ] ಒಂದು ರಾಗದ ಹೆಸರು: 
ಲಲಿತ ಸಾಳಂಗ ಸಾವೇರಿ ಗುಜ್ಜರಿ ಗೌಳ ಪಳನುಂಜರಿಗಳೆಂಬ ವಿನಿಧರಾಗಂ 
ಗಳಿಂ ಬಳಸಿ ಪಾಡಿಸಿದನು. (ಚೈವಿಭಾ, ೨೧-೫೭), 
[ಆಸೆಂ. ಫಲಮಂಜರೀ] 
ಪಳಮಾತು *ಸಳವಾತು' ನೋ. 
ಪಳಮೆ "ಪಟಮೆ' ನೋ. 
ಪಳಮೊರೆ, ಹಳಮೊಕೆ (ನಾ). ಹಿಂದಿನ ಸೀಳಿಗೆ; ವಂಶಾನುಕ್ರಮ: 
ಅಯ್ದನೆಯ ರ್ನ, . ಆ ಮರ್ನಸ್‌, ಪರದ ಕಳಂಕಂ, ಪಳಮೊರೆಯ 
ನಾಣ್ಣಿ ಸಿದೊಡೆ (ಪಾರಸಿ. ೨೯-೬೬೫). ಹಳಮೊರೆ: 
ಇಂಕನಿ). "ತಲೆಮೊಆಕಿ' ಪರಾ. 
[ಪಳ, (-ಆ ಪಟಡು) + ಮೊರೈ( ೬ ಮೊಳಕ್ಮಿ)] 
ಪಳಯಠಾಣ (ನಾ). ಒಂದು ಊರಿನ ಹೆಸರು: ಪಳಯಟ್ಮಾ ಣ 
ಪ್ರತ್ಯಾಸನ್ನ ಭಾಡಲಿಗ್ರಾ ನುಮಧಿನಸತಿ (ಎಇ. NIX, ೬೪-೨೩; 667). 
+ 59ಣ(-ಆತಾಣ)] 
ಸಳಯಿ (ಗು). ಹಿಂದಿನಿಂದ ಬಂದ: ಮೂಜನೆಯ ವರಿಸಕೆ ಪೂ 
ಯೆಂದೆಂದಿಗುಂ ಸೂಜಿಕೆ ಪಳಯಿಗುದಗೆ ಮರಿಯಾದೆಯಲಿ ` ವುತ್ತು 
ಸಿದ್ಧಾಯವನು ಕಲ ಮೇಲೆ ಮಡಗಂವರು (ಎಕೆ. ಸಗಳ, ತಿಮುನ್ನ 
1309), 
[P ಇದು"ಪಟಕಿಯ' ಎಂಬುದರ ಅಪಲಿಖಿತನಿರಬಹುದು] 
ಪೆಳೆಯಿಗೆ "ಪಟಯಿಗೆ' ನೋ. 
ಪೆಳಯಿಸು, ಪಳವಿಸು, ಹಳವಿಸು, ಹಳಿಸ್ಸು (ಕ್ರಿ). ಪ್ರಲಾಸಿಸು; 
ಗೋಳಾಡು : ತನ್ಮು ಗಂಡರಂ ಕೊಳುಗುಳದೊಳಅಸಿ ಕಾಣದೆ 
ಬಾಯಲಿಕಿದರಿ: ಪಳಯಿಂಸುತ್ತು 0 (ಸಂಸಭಾ. ೧೪-೪,ನ) : ಸೆನೆದಲ್ಲಿಯೆ 
ಕಂಡಲಲುಣ್ಮಿ ಶೋಕರಸದಿಂ ಸಳಯಿಸಿದಳ್ಕೊಂತಿ ತನ್ನ ಚೊಚ್ಚಲ 
ಮಗನಂ (ಗದಾಯು, ೧೦-೧೮) : ನೀವೇಂ ನಿಮಿತ್ತ ಪಂಬಲಿಸಿ ಸಳಯಿಸು 
ತಿರ್ದನಿರಿ (ಸೌಂದಪು, ೧೭-೬೧): ಅತನ ರಾಣಿ ಪೆತ್ತ ಬಸಿಜಕಿನೊಂದುರಿಯಿ:೦ 


y ರಾ ಇನ: 
೫೫) : ಹಗಲು-ರಾತ್ರಿ ಚಾನಡಿ 


೯೯೫ ನ); 


(Ancestry. 


೭೨-೨೪; 


ನೊಂದು ಸಳಯಿಸಿ. . . ಮಜಾನುಲುಗಿ  ಹನ್ಮುದಂಬೋದಳ್‌ 
(ರಾಮಾಕ್ತ, ೬೭-೧); ಬಡನಾಯಿಯು . . . ಆಕಾಶಕೆ ಮೊಗ ಮಾಡಿ 
ಸಳಯಿಂಸತೊಡಗಿತು. (ಕೋಗಿಲೆ, ೫೦-೨೦), ಪಳವಿಸು: ಅಂತು 


ಪುಯ್ಕಲಿಟ್ಟೊ ಳಂ ಸಳವಿಸಿ ಬಾಯಬಿಸಿದಟ್ಟಿ ಸುತಾರೆಯಂ (ಶಾಂತಿಪು. 
೬-೩೩ ನ); ಆ ಬಳಂ ಬಾಯ್ವಿಟ್ಟ್ರು ಪಳನಿಸಿ ಪ್ರಳಾಪಂಗೆಯನ್ನು ಸುಯ್‌ 
ವಿಕಳನಾಗಿ ಮತಿಗೆಬ್ಬು (ಸೀಮಿಪು. ೧೪-೧೦೦ ನ) ; ಕೇಳೀವನದ ತರುಲತಾ 
ವಿಹಂಗಮಂಗಳ್ಳಿ ಸೇಟ್ನ್ನು ಪಳವಿಸಿಯು೦ (ವರ್ಭಪು, ೯-೭೧ ಐ); 


ಪಳರಸ. ೫೪೫೧ 
ಸಂಗನಂ ತಕ್ಕೆ ್ಸ್ಸೈಸಿ ಪಳವಿಸಿ ಪಲುಂಜಿ ಗೋಳಿಟ್ಟು (ಬಸರ, ೪-೩೮), 
ಹಳನಿಸು : ಹರಿಯುತ್ತ ಹಳನಿಸುತ ಬಾಜಿ" ಬತ್ತಲೊಟಿಲುತ್ತ 
(ಸಿದ್ದರಾ, ೨-೪೭) : ಬದಂಕೇಕೆಂದು ಹಳನಿಸಿ ನುಖುಗಂತಿರಲ್‌ (ಳೌ, 


ರೀ ಅಳಲಿದರು ಬಳಿಕೊಬ್ಬ ರೊಬ್ಬರು ಹಳವಿಸುತ ಹಲನಂಗದಲಿ 
(ತೊರಂ3, ೨-೬-೨೬): ಮೂರ್ಛೆ ತಳಿದು... ಹಳವಿಸಿದನು ರಾಯನು 
೪೦-೯೫), ಹಳಿಸ್ಳು: ಸುಳಿನ ಸಮಾರ ಪೊಂಪುಳಿಪ ಚಕೋರ 
ನುನ್ಮುಳಿನ ಶಾಜೀನನುಬ್ಬೆ ೬ಳ್ವ್ಯ ಜಳನಿಧಿ ಸಂತಸದಳೆನ ನೀಲಾಬ್ಜದಿಂ 
ಹಳಿಸುವ ಚಕ್ರನಾಕಗಳು (ಭೈರನೇ, ೨-೬೧). [ಆಪ್ರಲಾಪಿಸು] 
ಸಳರಸ (?) (ನಾ). (?): ಕುಂಬಳದೊಳ್ಬ ಳರಸವಂ: ಮೆಣಸಂ 
ಕೊಳಲಲಂಫ್ಯನೆಸಿಸಿರ್ಧ ನಾಯ್ಗೆಳಶಿವಿಸಮಲಿಕಿಗುಂ (ಖನುದ, ೧೩-೩೪), 
(1--ರಸ] 
ಪಳನಡ (?) (?). (?): ಒಳಗಿರ್ಜ ಬದಣೆ ನರ್ಣಲಿಂಗಮಾಯ್ತೂ 
೬ ಚೆಲ್ಪನಳವಡಿಸಿ ಮುಂಡನಕೆ ಜೆಡೆ ಮೂಡೆ ಸಂತತಂ" ಪಳವಡದ 
ರೋನುಶಾಟಿ ಪೊಳನ ರನ್ನ್ನಂ ಬಿಗಿದ ಕಂಥೆಯಾಗೊಪ್ಪಿ ರಲು . .. . ಶುದ್ಧ 
ಶಂಭುರೂಸಾಗಿರ್ದರು (ಲಿಂಗಪು, ೨೨-೩). [1] 
ಪಳವಳಿಗೆ, ಪೊಳವಳಿಗೆ, ಹೊಳೆವಳಿಗೆ (ನಾ). (7): ಚೈತ್ರ 
ಸವಿತ್ರಂಗಳ ಸೋಮದೇನರುಗಳಿಗೆ ದಿನ ಹದಿಸಾಲ್ಯಕೃಂ ಎಣ್ಣೆ ಹ 
ಕೊಳಗದ ಇಬ್ಬಳ ಪಳವಳಿಗೆಯ. ಸಕ್ವಾನ್ನಕ್ಕೆ ಕೊಳಗ ಹತ್ತು ., 
ಹೋನು ಪಳನವಃ ವಂಗ ಸಲಗೆ ಒಂದು ಕೊಳ ರತ (ಎಕ. 111, ತಿರುಮ, 
೧೦೧-೫೯; 1276); 'ಕಂಡರಿವರೆಣ್ಣೆ ಸೆಯಲೊಪ್ಪು ನ . « ಹೂದಂಜೆಗಳ 
ಪಳವಳಿಗೆಗಳ ನನೆಯಂಂಡೆಗಳ ೩ಗರಲ್ಲಿಹೆ. ಶೆಸ್ತ್ರಮಂಟಿಸವ 
(ಅಕ್ರೂತ. ೬-೬೧). - ಪೊಳವಳಿಗೆ: ಚೈತ್ಕಾಲಯಮಂ ಕಟ್ಟಿಸಿ 
ಸ್ರತಿಸ್ಮೆಯಂ ಮಾಡಿಸಿ ಜಯಘಂಟಿ ಚಾಮರ ಪೊಳನಳಿಗೆ ಗೀತ ವಾದ್ಯ ನೃತ್ಯ 
ಶ್ರೀಬಲಿ ಮುಂತಾದ ವೈಭನಂಗಳಂ ಯಥಾಶಕ್ತಿ ಯಂ ಮಾಡಿಸಿ (ನೋಂಸಕ, 
೨೨-೭). ಹೊಳೆವಳಿಗೆ: ಹೊನ್ನಾನೆಗಲ್ಲಿಂದ ಹೊಳೆವಳಿಗೆಯ ಸಾಲು 
ಗನ್ನಡಿಯಿಂದ . . : ಸಂಪನ್ನಗೃ ಹಗಳು ಮೆಜಕಿದುವು (ಭರಚ, ೧೫-೨೪). 
"ಥಳವಳಿಗೆ'. «ಫಳವಳಿಗೆ ರಾ“ [1] 
ಪಳವಾತು -ಸಬವಾತು' ನೋ. 
ಪಳವಾನ್‌ (ನಾ). ಹಿಂದಿನಿಂದ ಇರುವ ಆಕಾಶ; ಸನಾತನವಾದ 
ಗಗನ:  ಪಳವಾನೇ ಪೊಸಎಲರೇ ತಳಿನುಳೆಯ ಚೆಲ್ಪು ಬೆಳೆಯೆ 
(ಹೊಂಗಳು, ೪೫-೧೭). [ಪಳ್ಳ' (ಎ ಪಟದು)4 ಜಾನ್ಸ್‌] 
ಪಳವಿಗೆ -ಸಬಯಿಗೆ' . ನೋ. 
ಪಳವಿಸು :ಸಳಯಿಸು' ನೋ. 
ಪಳವು -ಸಬುನ' ನೋ. 
ಪಳನೆ (ಸಟನೆ' ನೋ. 
ಪಳಸು "ಪಟಸು' ನೋ. 
ಸಳಸುಗೂಳು (ನಾ). ಹಳಸಿದ ಅನ್ನ: 
ಗೂಳಿಗಿರ್ಚೈಸುನರೆ (ಸಸ್ಯುಳೌ. ೧೨-೨೨). 
[ಪಳಸು( -.ಸಟಿಸು) - ಕೂಳ್ಳು ( ಎಕೂಟೀ*,)] 
ಪಳಹ, «ನಳಿದ್ಯ' ನೋ. 
ಪಳೆಹ, "ಸಟಪೆ" ನೋ. 
ಸಳಹಗಾಆಃಕೆ (ನಾ). ಮುದ್ಧಳೆಯನ್ನು ಬಾರಿಸುವ ವಿದ್ಯೆ, 
ಕೌಶಲ: ಅತಿಸಳಹಗಾಜಕಿಕೆಯಾಂತು ಮಿಳಿರ್ನ ಮಿಂಚಿನವೊಲುಂ. 
ಪೊಳದ ಡಂಗುರನಿದ್ಯೆಯಂ ನಿನಗೆ ಕಲಿಸಿದವನೆಂತಪ್ಪ ಗಾರುಡಿಗನೋ 
(ಸ್ರಭುಘ, ೫-೧೪೬). [ಸಳಹೃ( ಎಪಟಿಹ)4-ಕಾಣ. -ಇಳೆ] 
ಸಳಹರ (ನಾ). ೧. ಬಾವುಟ; ಧ್ವಜ: ತೇಂನ ತುರಗನನು 


ಪಾಲುಂಬುವರ್‌ ಸಳಸು 


25 


35 


40 


45 


ಪಳಿಕುಗಾಳಾಂಜಿ 


ನಂದಿಸಿದನಾ “ಪಳಹರದ ಹನುಮಂಗೆಳಗಿದನು (ಕುಪ್ಯಾದ್ರೋ, ೯-೩೬) ; 
ಸಳಹರಗಳೆತ್ತಿ ದವು ಮುತ್ತಿನ ಮಲಕು ಜಲ್ಲರಿ ಚಿಮ್ಮಿದವು (ಅಂಬಿಕಾ. 
೨೫೯೮೭), ೨ಿ. ಧ್ವಜಸ್ತಂಭ: ಚಳನಯನಂಗಳಂ ಕುಸುಮಸಾಯಕ 
ನೊಸ್ಟಿ ಕೆ ಕೂರ್ತು ಮಾಡಿದಂ ಹಟವಿಗೆಯಂ ತನೂದರಿಯಖಾಂಗನುರೀಚಿ 
ಗಳಿಂದ ಮಾಡಿದಂ ಪಳಹರನಂ (ನಳಚಂ, ೩೬೧), ಹಿ. ಬಟ್ಟಿ ; ನಸ್ತ್ರ: 
ಸೆಕಳಾಯಂಧಸಂಭೃತಂಗಳಪ್ಪ ಅಕಿಂಚೆಗಳ ಕಾಂಚನದ ಪಳ[ಪಳಹ]ರೆಂಗಳ 
ಕದಳಿಕಾಕನಕದಂಡದ  ಕೆಂಗರ್ಣಿಕೆಗಳೊಳ್‌  ತೋರ್ಸ್ಪ ತೋರದಯೊ? 
ಮರೆಂಗಳ (ಮಹಾನೇ, ೧೨-೪೬ ನೆ), [ಆಟ -.1] 

ಸಳಹರನೇಂಓೆ (ನಾ). ಒಂದು: ಬಗೆಯ ಬೇಟಿ :: ಗೋರಿನೇಂಟಿ 
ಸಳಣೆರವೇಂಟಿ ಸಟಿನೇಂಟಿ ವಿದ್ಯಾಧರರ ನೇಂಟಿ ಚಿತ್ರವೇಂಟಿ', , . 
ಮೆಣ!ಪುತಿಫ್ಪೆ ೦ಟುತೆಆದುಚಿತವೇಂಟಿಯನಾಡಿದಂ (ಹೆಚಕಾ, ೫-೪೯), 

[10 ಇದಂ "ಸಳಹದ ಬೇಂಟಿ' ಎಂದಿರಬಹುದೇ?] 

ಸಳಾಯಿಗೆ, ' ಪಲಾಯಿಗ (ನಾ). ಹಲಗೆಯನ್ನು ಬಾರಿಸುವವನು; 
ಹರಿಕಾರ : ಭನ್ಯಜನಕ್ಕೆ ಬೆಸೆಸುನೆನೆಂತೀಗಳು ಪಳಾಯಿಗ ನನುಗರ್ದ 
ಮಾತಂ ಕರಸ್ಬೆ ರ್ಶನಮಾತ್ರದೊಳೆ ಮುರನಂ ನಿರಾಖೇಕ್ಷೆಯಿಂ ನುಡಿನಂತೆ 
(ಶ್ರಾನಕಾ, ೩-೨೩). ಪಲಾಂಯಿಗ: ನಸುದೇನನೊರ್ವನಾ ಪಲಾಯಿಗನ 
ಕಯ್ಯ ಪಟಿಕಮಂ ಕೊಂಡು 'ಪ್ರಹರಣಸ್ಪ್ರಾಗಲ್ಬ $೦ ಪ್ರಮೋದಮನೊದವಿಸೆ. 
೬  »:ಬಾಜಿಸುತ್ತನಿಂರ್ಪಲ್ಲಿ (ಮಹಾನೇ. ೫-೩೪ ನ). "ಪಟಿಗೃ' ಪರಾ. 

[ಸಳಾಯ್ಭ (ಎಸಟಹ) ---ಇಗ] 

ಪಳಾರ «ಫಲಾರ' -ನೋ. 

ಪಳಾವಳಿ (ನಾ). ಹಣ್ಣುಗಳ ಗುಂಪು; ಫಲಗಳ ಸಮೂಹ: 
ಇಲಿದ ಪಳಾವಳಿಗಳುಂ ಕೊಳ್ಳ ಬಿಟ್ತು ಗಳುಂ (ಲೀಲಾವ, ೭-೬೮ ವು; 
ಲೇಸಿನ ಸಳಾವಳಿಯ. , . . ಕಾಣಿಕೆಯನಿತ್ತು (ನನನೋ, ೧೦-೨೦). 

[ಸಳ್ಳ (ಎ ನಲ್ಗ)4-ಆನಳಿ, (ಇ ಆನಲಿ)] 

ಪಳಾಸ "ಪಾಳಾಸ' ನೋ. 

ಪಳಾಸ್ತ್ರಿ (ನಾ). ೧. “ಬಟ್ಟೆಯ ಮೇಲೆ ಬಳಿದಿರುವ, ಶರೀರ 
ಶಾಖದಲ್ಲಿ ಚರ್ಮಕ್ಕೆ ಅಂಟಿಕೊಳ್ಳುವ ಮುಲಾಮು, ಔಷಧ 
ಲೇಪ: ಪಳಾಸ್ರಿ ; ; ಪಟ್ಟು? ೫. (Plaster. ಇಂಕಸ). ೨. ಗಾಯದ 
ಮೇಲೆ ಕಟ್ಟು: ಫೆ 'ಔಷಧಿಟು ಲೇಸ ಮಾಡಿದ ಬಟ್ಟೆಯ ಪಟ್ಟ: 
“ಗಾಯದ ಮೆ ಹೆಚ್ಚುವ ಮುಲಾಮು ಪಟ್ಟಿ, ಮೊ.ದು; ನಾಸ್ತಿ” 
(Patch. ಇಂಕನಿ), [4-ಇಂ. Plaster] 

ಸಳಾಳ «ಸಲಾಲ' ನೋ. 

«ಪಟಾ? ನೋ. 

ಪಳ್ಳಿ "ಸಲಿ? 'ನೋ, 

"ಪಟ್ಕಾ' ನೋ. 

ಪಟ್ಯ? ನೋ. 

“ಪಡ್ಮಿ' ನೋ. 

(ನಾ). ಪದ್ಧತಿ; ಸಂಪ್ರದಾಯ : 
ದೊಡ್ಡಂಗೆ ದೂಳಿಸಿದರು (ಳಾಲೂರ, ೧೪೭-೩೨೧). 

ಪಳಿಕ «ಸಟಿಕ' ನೋ. 

ಪಳಿಕು "ಸಟಿಕ' ನೋ. 

ಪಳಿಕುಗಮ್ಮರಿ (ನಾ). ಸ್ಫಟಿಕದ ಕೊಳ್ಳ : ಸಳಿಕುಗನ್ನುರಿ ಪಚ್ಚಿ 
ಯಣುನೀಲದ. .ಗವಿ' ಕುಲಿಶದೊಣೆ ಮಾಗಳದ ಪಳಿಕಬೀಡಾರ ರನ್ನ ky 
ಕೋಡುಂಗಲೊ,ಳಗಿಹವಾ ಶಿಖರಿಯೊಳು (ಶ್ರ (ಪಾಲ, ೪-೩೯). 

[ಸಳಿಕು (-ಆ.ಸಟಕ) 4: ಕನ್ಮುರಿ,] 
ಪಳಿಕುಗಾಳಾಂಜಿ (ನಾ). ಸ್ಫಟಿಕದ 


ಸಳಿಮಂಜಳೆಕ್ಸೆಯಂ 
[1] 


ನೀಕದಾನಿ : 


ಪಳಕುದಟ್ಟಿ 


ಪುಂಡರೀಕಾಕ್ಷನ ಗಂಡೂಸೋದಕನುನಾನಲ್ಳಿ ಪಳಿಕುಗಾಳಾಂಜಿದಳೆದ 
ಪಬೀಊಟಕಿಗದವರ (ಚಿಕವಂ, ೧೦೨-೧೩), 
[ಪಳಿಕು( ಎ ಪಟಕ) 4 ಕಾಳಾಂಚಿ,] 
ಪಳಿಕುದಟ್ಟಿ (ನಾ). ಸ್ಫಟಿಕದ ಹರಿವಾಣ: ಪಸದನಕ್ಕೆಂದು 
ಪಳಿಕುದಟ್ಟಿ ಯೊಳಿಟ್ಟಿ ಕತ್ತು ರಿಯಣ್ಣು (ಚಿಕವಂ, ೮೬-೨೦) 
[ಪಳಿಕು( ಆ ಪಟಿಕ) ೬ ತಟ್ಟಿ] 
ಪಳಿಕುಮಣಿ, ಪಳುಕುವಣಿ (ನಾ). ಸ್ಫಟಿಕದ ಮಣಿ: ತತ್ಪ್ಯಾರ್ಥ 
ಮನಃಸಿಯದ ಮುನ್ನಮಸಾರ್ಥಂ ರಂಜಿಸದ ಸಳಿಕುಮಣಿಯವೊಲಿರದೇ 
(ಜಗವಿ, ಈರ್ಸೆ ಕಿಲುಬುಗಳು . ತೊಳೆದು , ಹೋಗಿ ಅನರ 
ಬಗೆಗಳು ಪಳಿಕುಮಣಿಗಳಂತಾದುವು' (ಧೂಮನು, ೬೫). ಪಳುಕುವಣಿ : 
ಸಳುಕುವಣಿನೆರೆದ ಕಂಠದ ವಿಳಸದ್ರುದ್ರಾಕ್ಷಮಾಲೆ ಪಳಿಯುಣೆ ಸುಲಿಸಲ 
೬4 ಮಿಿಸುಗೆ (ನೃಷವಿ, ೩೭-೧೬) ; ತೆತ್ತಿ ಸಿದ ಸಳುಕುವಣಿಯೋಳಿಯೆನೆ 
ನೀರ್ಗುಳ್ಳಿ ಸಾಲೆಸೆದುದು (ಚಿತ್ರ ಸೃ. ೪೧). [ಸಳಿಕು( ಎ ನಟಕ) 4 ಮಣಿ) 
ಸಳಿಕುವಸೆ (ನಾ). ಸ್ಫಟಿಕದ ಹಸೆ: ಪೊಸತಾಯ್ತು ನಿಧುಬಿಂಬ 
ಮಧ್ಯದಂಕಂ ಪಳಿಕುವಸೆಯಿರ್ದ ಕಾಳಿಯಂತೆ (ಚೆಬಪು. ೯-೨೫). 
[ಪಳಿಕು( ಎ ಪಟಕ) 4 ಸಸ್ಕೆ] 
ಪಳಿಕುವಾಸಲಕಿ, ಪಳುಕುವಾಸಕ (ನಾ). ಸ್ಫಟಿಕದ ಹಾಸುಗಲ್ಲು: 
ತಳರ್ತ ತರುಣತಮಾಲತರುವನದ ತಳದ ತಣ್ಣೆ ೪ಲ ಪಳಿ[ಪಾಜಾಂ,ಳು]ಕು 
ವಾ[ನಾಣಂ.ಪಾ]ಸಲಕಿಯೆ (ರಾಜಕೇ, ೧-೧೩೦ ವ), ಪೆಳುಕುವಾಸಣಕಿ; 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಪಳಿಕು( ಎಪಟಕ) 4 ಪಾಸಟ?] 
ಪಳಿಕುವೆಸ (ನಾ). ಸ್ಫಟಿಕದಿಂದ. ನಿರ್ಮಿಸಿದುದು ; ಸ್ಫಟಿಕದ 
ರಚನೈ,-ಶಿಲ್ಪ : ತಳಿರ ಕಾವಣಂಗಳಲ್ಲಿ ಪಳಿಕುನೆಸದ ಬೆಟ್ಟದಲ್ಲಿ ಪರಿವ 
ತೊಂಕಿಯ ತಡಿಗಳಲ್ಲಿ . . . ಕೂಡಿ (ಕಬ್ಬಿಕಾ. ೩೪೪). 
[ಪಳಿಕು(ಎಪಟಕ)-ಭೆಸ,] 
ಪಳಿಕೆಯ್‌ "ಸಲಾಕೆಯ ನೋ. 
ಪಳಿಗಪ್ಪುರೈ, ಪಳಿಗರ್ಪುರ (ನಾ). ಹರಳುಹರಳಾದ ಕರ್ಪೂರ; 
ಪಚ್ಚ ಕರ್ಪೂರ : ಸಳಿಗಪ್ಪು ರವನಿನೀರ್‌' ಪೊಸವಾಳೆಯ ಸುಳಿ ಕಮ್ಮಿದು 
ವಾದೆಲರ್‌ (ಜಯಕಾ. ೪-೪೦). ಪಳಿಗರ್ಪುರ: ಎಳೆಯಲ್ಲಯಿಂಗುಳ್ಳಿ. 
ಕಂಬೇವು ಮಾದಲದ ತಳಿರು ಮಾವಿನಕಾಯಿ ಕೇದಗೆಯ ಹೂನಿಕ್ಕಿ 
ಪಳಿಗರ್ಫರವ ತಳಿದು (ಸೂಪಶಾ. ೫-೬೮). [ಆ ಸಳಿಕು--ಕಪ್ಪುರ] 
ಸಳಿಗರ್ಪುರ "ಸಳಿಗಪ್ಪುರ' ನೋ. 
ಪಳಿಗುಡಿ (ನಾ). ಒಂದು ಬಗೆಯ ಶ್ರೇಷ್ಠವಾದ ಬಟ್ಟಿಯ ಧ್ವಜ:॥ 
ಪಲ ಪಸುರ್ಡೋರಣ ಪಳಿಗುಡಿ ಸೆಂತಸವಜಕಿ ಪೊಸಮಂತ್ತಿನ ಬಣ್ಣವುರಂ 
ಮನೆಮನೆದಪ್ಪದೆ ಶೋಭಿಸಿತು (ಜಯಕಾ. ೨-೫೯); ಸಳಿಗುಡಿಗಳ ಬಳಗ 
ಗಳಿಂದ ಚೆಲ್ವನು ತಳೆದ ಸಿಂಧಗಳ ಸಾಲಿಂದ ಮಿಳಿರ್ವ ಪತಾಕೆಗಳಿಂದಾ 
ನೆಗರಿ ಕಂಗೊಳಿಸಿತು ಕಡುರಯ್ಯ ಮಾಗಿ (ಚಂಸ್ರ್ರಸಾಂ, ೧೨-೮). 
[ಸಳ್ಳಿ( ಆ.ಪಬ್ಯ್ಯ)--ಗುಡ್ಡಿ] ' 
ಪಳಿಗುಡು "ಪಳಿಗೊಡು' ನೋ. 
ಪಳಿಗೆ, ಹಳಿಗೆ (ನಾ). ಎಣ್ಣೆ ಮೊದಲಾದ ದ್ರವಗಳ ಒಂದು 
ಅಳತೆ,-ಪ್ರಮಾಣ : (೬ ಕೃಂ ಸೊಳಸ ೧ ಅ ಲೆಕ್ಕದೆ ಬಿಟ್ಟಿ ಪಳಿಗೆ 
೧ (ಸೌಇಇ, ೫೫, ೧೬೮-೫೩; 1192); ನಂದಾದೀನಿ([ಗೆಗೆ] ಪಂಗೆ 
ಯೆಜ್ನೆಯ ತಾನನುನಯದಿಂದವಿತ್ತ ರಾಚಂದ್ರಾರ್ಕ್ಯಂ (ಕೊಲ್ಹಾಶಾ. 
೨೦-೩೦ ; 1265); ಸಂತೆ ಪೇಟಿಗಳ ಪಳಿಗೆ ಪಸಿಗೆಗಳನು (ದೇನಾಂಪ. 
ಸಂತೆಯ ಸಿಗೆ ಪಳಿಗೆಯನೂ . . . ಧಾರೆಯನೆಜದೂ 
Yale (ಸೌಇಇ. 12-11, ' ೫೫೩-೧೨; 1552), ಹಳಿಗೆ: ತೊಗ 


೧-೧೪) ; 


೫-೧೯೪) ; 


೫೪೫.೨ 


20 


25 


30 


95 


40 


ಪಳಿಮರಿಯಾದೆ 


ಗೊತ್ತಳಿಗಳು ದೇವರ ನಂದಾದೀವಿಗೆಗೆ ಗಾಣಂಗಳಲೊಂದೊಂದು ಹಳಿಗೆ 
ಯೆಣ್ನೆಯಂ ಕೊಟ್ಟಿರು (aw. N, ೧೯-೬೭; 1161); ಇನ್ನೊಲು 
ತೆಲ್ಲಿಗರ ಕೊತ್ತಳಿಗಳು ಗಾಣಕ್ಕೆ ಹಳಿಗೆನೊಂದು ಬಿಟ್ಟಿರು (ಸೌಇಇ, 2೪, 
೧೨೯-೫೩; 1176). 

ಪಳಿಗ್ಗೆ (ನಾ). ಒಂದು ಬಗೆಯ ವಸ್ತ್ರ: “ಸಳಗೆ-ಸಟಕಾ - ನಸ್ತ್ಯ 
ವಿಶೇಷ” (ತದ್ಭಕೋ. ೨೫), [-ಆಸಂ.ಪಟಕಾ] 

ಪಳಿಗೊಡು, ಸಳಿಗುಡು (ಕ್ರಿ). ಒಂದಕ್ಕೆ ಪ್ರತಿಯಾಗಿ 
ಮತ್ತೊಂದನ್ನು ಕೊಡು,--ನೀಡು : ನಿಂತನಚನನ ಶಿರಕ್ಕೆ ಸಳಿಗೊಡ 
ದಿರ್ದಳೇಕೆ (ಭಾನಚಂ. ೯-9೨). ಪೆಳಿಗುಡು: ಈತನ ಶಿರನನಂದೀ 
ಶಿಶುಶಿರಕ್ಕೆ ಸಳಿಗು(ನೀಂ0.ಗೊ]ಡುವುದು (೧ಜಕೀ, ೧೪-೧೪ ನ). 

[ಸಳ್ಳಿ(-ಆ.ಸಡ್ಮಿ) 4 ಕೊಡು |] 

ಪಳಿತ "ಸಲಿತ' ನೋ. 

ಪಳಿತಂಕ (ನಾ). ಒಂದು ಬಗೆಯ ತಸಸ್ಸಿನ ಭಂಗಿ (?); ಪ 
ತಂಕದೆ ತಾನ್ಸಿವಮೇಲಿದಾನ್‌ (ಎಕ. 11, ೧೧೩-೪; ಸು. 700); 
ಸದುಳಿಕೆಗುಂದದಿರ್ದ ಸಳಿತಂಕದ ಚೆಲ್ವ ಸಡಿಲ್ಲುದಿಲ್ಲ ಕರ್ಮದ ಬಿಗಿಪೊಯ್ಯ 
ನೊಯ್ಯೂನೆ ಸಡಿಲ್ಲುಡು (ಸುಕುಮಾ, ೯-೧೭). [2] 

ಪಳಿತಶ್ಮಶ್ರು "ಸಲಿತಶ್ಕಶ್ರು' ನೋ. 

ಪಳಿತಾಂಕುರೆ "ಸಲಿಶಾಂಕುರ' ನೋ. 

ಸಳಿದೆ "ನಳಿದ್ಯ' ನೋ. 

ಪಳಿದ್ಯ, ಪಳದೆ, ಸಳದ್ಯ, ಸಳಹ್ಮ, ಸಳಿದೆ, ಪಳಿಹ, ಫಳಿದ್ಯ 
(ನಾ). ಮೊಸರು ಅಥವಾ ಮುಜ್ಜಿಗೆಯಿಂದ ತಯಾರಿಸುವ 
ಒಂದು ಬಗೆಯ ಮೇಲೋಗರ : ಪರಿಪರಿಯ ಮೇಲೋಗರಮಂ ಪಾನ 
ಸಳಿದ್ಯಂಗಳಲ ಮಾಡಿ (ಧರ್ಮಸ, ೨-೪೭); ಪಳಿದ್ಯು ತೊವೆ ತುಪ್ಪ! 
(ಎಕ. ೪113, ತೀರ್ಥಹ, ೧-೪೪; ಪರಿಪರಿಯ ತಾಳಲುಪ್ಪಿನ 
ಕಾಯ್‌ ಪಳಿದ್ಳು ಕಚ್ಚರಿ ಬಾಳುಕಂಗಳ . . , ನೀಡಿಸಿದನು (ಚೆಬಸ್ಪ. 


1451); 


೫-೬೦) ; ಕುಂಬಳಸಂಡಿಗೆ ಸಳಿದ್ಯ ಮುಂತಾದಂನನಂಬುಜಾಕ್ತಿಯೆರಿಕ್ಕ 
ಲಾಗ (ಜ್ಞಾನಚ. ೨-೧೪೦).  ಪೆಳದೆ: ಸಳಜಿಯ ಮೇಲೆ ಇವರ 
ಪ್ರೀತಿಯಂ ಬಹಳ ಇರುವುದರಿಂದ ಇವರಿಗೆ "ಪಳದೆ'ಗಳುಯೆಂಬ 
ಚೇಷ್ಟೆ ಉಸನಾಮವು ಬಂದಿದೆ (ಕಭಾಗೆ. ೭೯). ಸಳದ್ಯ : ಹೆಸಲು 
ತೋಯ ಪಳದ್ಯ ಕಲಸುಮೇಲೋಗರೆ (ಬೊಂಕಠಾ, ೧೯೪೦, ಕುಮಟ, 
೧೧೩-೬೬; 1475); ಸಳದ್ಯವ ಬಡಿಸಲು, ಚಪ್ಪರಿದುಣುತಿರ್ದರಾಗ 
(ಗೋಮಟೀ, ೨-೧೨೯); ಪಳದ್ದ ಕಾಸಿ ಉಣ್ಣಲು ದೀಪನಮಕ್ಕುಂ 
(ನಿನೈವಿ ೪); ಫಮಘಮಫಮಾಂತ ತಿಂಡಿ-ತೀರ್ಥ, ಸಾಯಸ-ಪಳದ್ಮ, 
ತುಂಬಿ ತುಂಬಿ ಸುಮ್ಮಸುನ್ಮುನೆ ತುಳುಕಿ ಹೋಗುತ್ತಿದ್ದವು (ಸತಾತ್ತಿ. 
ನೀಲಕಂಠನ ಮದುವೆಗೆ ನೀಲಿಸೊಪ್ಪಿನ ಪಳದ್ಯ (ಗಾದೆ). 
ಪಳಹೈ : ಸಾಸನೆ ಶಿಖರಿಣಿ ಸಳಹಂ ಕೀಸಿದ ಹುಳಿಯಲ್ಲಮೊಗ್ಗಿ ನುಸ್ಬಿ ನ 
ಕಾಯ್ಗಳ್‌ (ನಳಡಂ. ೪೪೭). ಪೆಳಿದೆ; ಹಸಿಯ ಅಲ್ಲವು ಲೇಸು 
ಬಿಸಿಯ ಪಳಿಡೆಯು ಲೇಸು (ಸರ್ವಜ್ಞ, ೧೧೧೭); ಕಿಚ್ಚಡಿ ಬೋನವು 
ಪಚ್ಚಡಿ ತಾಳಿಲು ಹೆಚ್ಚಿನ ಪಳಿದೆಯು ಉತ್ಸಹ ಬನ್ನ್ನಿ (ಶರಲೇ, ೮೭-೧೬), 
ಪಳಿಹ: ತಾಳಿದ ಪಳಿಹ ಪಸುಂಗುರಿ ಸಾಸವೆ ಸೀಕರಣೆ  : , ಎಂಬೆ 
ನಾನಾಭಿನ್ನರುಚಿಯ ಶಾಖಂಗಳೆಂ (ಧರ್ಮವ್ಯಾ. ೨-೩೮). ಫಳಿದ್ಯ : 
“ಖಲ-ಫಳಿದ್ಯ? (ಅರಸ. ೮-೨೭) ; ಮಜ್ಜಿ ಗೆಫಳಿದ್ಯು ಸಹ (ಎಕ. ೪11, 
ಶಿನಮೊ. ೭೧-೬೧; 1431). 
ಪಳಿನುಡಿ "ಪಟುನುಡ್ಮಿ' ನೋ. 
ಪಳಿಮರಿಯಾದೆ (ನಾ) ಪ್ರಕಿಮರ್ಯಾದೆ : ಆ ಹಂಜಮಾನದವರು 
ತಂದು ಪಳಿಮರಿಯಾದೆಯ ಹೊಂನಿನ ಕಟಿಳೆಯನು ಅರಮನೆಗೆ ಕೊಟಿ ಆ 


೧೫) ; 


ಪಳಿಯಣ್ಣ 


ಪಳಿನುರಿಯಾದೆಯಲಿ ಬಹಂಥಾ ಕಾಟಗದ್ಯಾನ ನೂಜ ಆಯಿವತ್ತು 
ಹೊಂನನು (ಸೌಇಇ, IX-ii, 9೪೫೯-೧೬; 1465). 
[ಪಳ್ಳಿ(ಆ.ಸಡ್ಯಿ)--ಮರಿಯಾದೆ] 

ಪಳಿಯಣ್ಣ (ನಾ). ಒಬ್ಬಾತನ ಹೆಸರು: ಏನೂರ್ವ್ವಾಚಾರಿಯ 

ಮಗ ಪಳಿಯಣ್ಣ (ಎಕ. ೫, ಚಿಕ್ಕಬ. ೨೬-೯ ; 880), 
[ಪಳಿ) +೮] 

ಪಳಿಯಜಿ "ನಡಿಯಜಿ' ನೋ. 

ಪಳಿಯುಡೆ (ನಾ). ಒಂದು ಬಗೆಯ ಶ್ರೇಷ್ಠವಾದ ಬಟ್ಟೆಯಿಂದ 
ತಯಾರಿಸಿದ ಉಡುಪು: ಫಳಿಯಖಡೆ ಸುಲಿಸಲ್ಲೊಳಪ ಲಲಾಟದ 
ಭಸಿತದ ವಿಳೇಪನಂ (ನೃಷಹಿ ೩೭-೧೬). [ಸಳ್ಳಿ( ಎ ಪಟ್ಟಾ) 4-ಉಡ್ಮೆ] 

ಸಳಿಲಜ್ಞೆ (ನಾ). ಆಪವಾದದಿಂದುಂಟಾದ ನಾಚಿಕೆ; ನಿಂದೆ 
ಯಿಂದಾದ ನಾಚಿಕೆ : ಪಳಿಲಜ್ಜೆ ಯಂ ತೊರೆದು ಬಿಂಕದಿಂ ಕನಕಲಂಕಾ 
ಲಕ್ಷ್ಮಿ, ತಲೆಯೆತ್ತಿ ನಿಲ್ವಂತೆಪೋಲ್‌ (ಕ್ರೀಂನಣ ೮೩೪-೨೦೩). 

[ಸಳ್ಳಿ( ಎಪಟ) ಲಜ್ಜೆ ] 


ಫಳಿವೀಡು (ನಾ). ನಿಂಜೆಯ ನೆಲೆ; ದೂಷಣೆಯ ಬೀಡು: 
ಫೇಡಿತನಮುಂ ಕೊಲ್ಲೆ ಬಗೆ. ಸಾಲ್ಲುವಾಾ ಪಳಿವೀಡು, ಸೋಲ್ಕನಂ 
(ಶ್ರೀಂಇನಾ, ೩೪೧-೫೨೧). [ಸಳ್ಳಿ( ಎ ಸಟ) ಬೀಡು] 


ಪಳಿವು "ಸಬ್ಮಿ' ನೋ. 

ಸಳಿವೊಅಕಸು (ಕ್ರಿ). ದೋಷನನ್ನುಂಟುಮಾಡು : ಸ್ವಧರ್ಮದಿಂ 
ನಿರ್ನಿಫ್ಲುಮಾಗಿ ಸಕಲಪ್ರಕೃತಿಜಾತ ಚಾತುರ್ವರ್ಣಮಂ ಬಿಡದೆ ಪೊರೆನಲ್ಲಿ 
ನೀತಿಶಾಸ್ತ್ರಂಗಳ್ಳೆ ಪಳಿವೊಟಿ೨ಸಡೆ ಉರ್ನಿಯಂ ನವಸಹಸ್ರ್ರಾಬ್ಬನೆಂ 
ಪಾಲಿಸಿದಂ (ಡೈ ಮಿಭಾ. ೧೮-೧೫). [ಪಳ್ಳಿ(- ಪಟ) + ಪೋಕಿಿಸು] 

ಪಳಿಸಂಕು? (ನಾ). ಒಂದು ಬಗೆಯ ಶಂಖ (?) : ಜಡಿನ 
ಕಹಳೆಯಂ ಉಕ್ಕಡ ಕೊಂಬು ಪಳಿಸಂಕು ಒಡನೆ ತಂಬಟಿ ಡಮಾಮಿಗಳ 
(ಜೇನಾಂಪು, ೩-೨೦೮). 
[P ಇದು "ನಳಿಸಂಕು (ಇರೇಖೆಗಳುಳ್ಳೆ ಶಂಖ)' ಎಂಬುದರ ಅಸಲಿಖಿತ 
ವಿರಬಹುದು] 

ಪಳಿಸು "ಪಲಿಯಿಸು' ನೋ. 

ಸಳಿಹ "ಸಳಿದ್ಯ' ನೋ. 

ಪಳಿಹತ 'ಸಲಾಹತ್ತ' ನೋ. 

ಪಳಿಹತ್ತ "ಸಲಾಹತ್ತ' ನೋ. 

ಸಳಿಹಸ್ತ (ನಾ). [ಅಶ್ವಶಾ] ಕುದುರೆಯ ಮೊಳಕಾಲಿನ ಕೆಳಭಾಗ ; 
ಜಂಘಯಿಂ ಕೆಟಿಗೆ ಪಳಿಹಸ್ತ(ತ್ತ) ಮೆಂಬ ಪೆಸರಕ್ಕುಂ ಪಳಿಹಸ್ಸ(ತ್ತ್ವ) 
ಮನಾಶ್ರಯಿಸಿದಂದರ್ಕೆ ಕೂರ್ಚನೆಂಬ ಪೆಸರಕ್ಕುಂ (ಅಶ್ವಶಾ, ೮೮-೨೨). 

[1] 

ಸಳು "ಪಟುವ' ನೋ. 

ಪಳುಂಕು, ಸಣಂಕು, ಸಳಂಕು, ಸಳಕು, (ಕ್ರಿ), ೧. ನೂಕು; 
ತಳ್ಳು : “ಪಳುಂಕು (ಪಟುಕು)-ಪ್ರೇರಣೇ (ನೂಂಕು)” (ಶನುಧಾ) ; 
“ಪ[ಪಾಠಾಂ. ಪು]ಳುಂಕಿದನೆನಲ್‌  ನೂಂಕಿದಂ” (ಕಬ್ಬಿಕೃ. ೯೧). 
೨. ಒತ್ತು ; ಅದುಮು: ಗಳದೊಳ್‌ ತೋಳ ಮೊದಲ್‌ ಪಳಂಚೆ... 
ಸೆರ್ಮೊಲೆ ನಕ್ಷಸ್ಮಳನುಂ ಪಳುಂಕೆ (ಅನಂಪು, ೭-೧೮). ಸಣಂಕು: 
&. ಒತ್ತಿ ಹಿಡಿದುಕೊಳ್ಳು ಗಟ್ಟಿಯಾಗಿ ಹಿಡಿ : ಮಣಿಯದವುಂಕಿ 
ಸೊಕ್ಕಡರೆ ಬಗ್ಗಿಸಿ ಕುತ್ತು ನ ಕೊಂತ ನಟ್ಟ ಕಂಪಣದ ಪಣಂಕುವಿಟ್ಟಿ ಗಳ 
(ವರ್ಧಮಾ, ೪-೬೫). ಪಳೆಂಕು : ೩. “ಸಳಂಕು-ಗಾಢಸ್ಪ ರ್ಶನೇ (ಒತ್ತಿ 
ಹಿಡಿದುಕೊಳ್ಳು )» (ಕನುಣ). ೪. ಒತ್ತಿರು ;- ಅದುಮಿಕೊಂಡಿರು : 
ಪೂಸಿದ ಕುಂಕುಮಮೆನಸುಂ ಬೀಸರಮಾಗಿರದು. ಮೊಲೆ ಪಳಂಕವು 


ಎ 


೫೪೫1೩ 


25 


30 


35 


40 


45 


ಪಳಿ 


(ಬಂಹು. ೩-೧೪). ಪೆಳಕು: ೫. ಜರರ್ಭುರಿತವಾಗು ; 
ನುಗ್ಗಾಗು : ಪಲಗೆಯನೇಳಿಃ ಗಾಳಿಯ ನಶದಿಂದಂಬರಾವತಿಯೆಂಬೂರ್ಗೆ 
ವಂದಿಟಿಸಿದೊಡೂರನರ್‌ ಕಂಡು ಪಳಕಿದ ಮೆಯ್ಕೆಂದದಂ ಭಿನ್ನಸಾತ್ರೆ 
ಯೆಂದಭದು ಸಂಭಾಷಿಸುತಿರ್ದು . . . ಎಂದೊಡೆ (ಬಂಹರಿ, ೪-೧೫ ಎ), 
[ದೇ.॥ ತುಳು. ಪಳೆಂಕು], 

ಸಳುಕ "ಸಟಕ' ನೋ. 

ಪಳುಕ (ನಾ). ಒಂದು ಬಗೆಯ ಮರ: ಜಾಲಿ ಜಾನೆಯು ಬೋರೆ 
ತರೆಯಂ , . . ಬಿದಿರು ಬೆತ್ತ 0 ಪಳುಕಿ ತೆಂಗು ತರುಜಾಲ ಶಳೆಮೆಳೆಯ 
ಬಹುಲತೆಗಳು ಕಕ್ಕಿ ಕಿಕ್ಕಿರಿಪ ಕಾನನದೊಳು (ನನನೋ. ೮-೯). [7] 

ಪಳುಕು "ಸಓಕ' ನೋ. 

ಸಳುಕುಗಲ್‌ (ನಾ). ಸ್ಫುಟಿಕಶಿಲೆ: ಗೋಷಿಯರ್‌ ಕುಳಿರ್ಗಲ್ಲಜಕಿಯ 
ಮೇಲೆ ಪಾಲ್ಪೆನೆಗಳಂ ಪುಂಜಿಸಿ ಪಳುಕುಗಲ್ವಿಡಿದು ಕುಟ್ಟ ಕುಟ್ಟ ಕ್ಕಿಯಂ 
ಜಾಣಮರೆ ಸಮೆದು (ಸದ್ಮರಾ, ೮-೧೫). [ಪಳುಕು(-ಆಪಟಕ)--ಕರ್ಲ] 

ಸಳುಕುಗಳಶ (ನಾ). ಸ್ಫಟಿಕದ ಕಲಶ,-ಕೊಡ : ಚಾಸಲಾಂಬಿಕೆ 
ಯರು ಪಳುಕುಗಳಶವಿಡಿದಾ ಪಾನೀಯಶಾಲೆಯೊಳು ನಿಂದು ನೀರೆಜಕಿಯೆ 
ನಾರಿಯರ ಲಾವಣ್ಯನ ಸುಂದರಲೋಚನದಿಂದ ಕುಂದದೀಂಟುತ ಸಭಿಕರು 
ಜಲಪಾನ ಸಾಕೆಂದೆನ್ನರಾ ಬಟ್ಟಿ ಗಳೊಳು. (ವರ್ಧಚ. ೧-೫೪). 

(ಪಳುಕು(-ಆಪಟಕ) --ಕಳಶ( ಎ ಕಲಶ)] 

ಸಳುಕುಗೊಡ (ನಾ). - ಪಳುಳುಗಳಶ:  ಸಳುಕುಗೊಡದೊಳಗೆ 
ಪೊಜಗುಜ್ಜಳಿಸಂತರ್ಜೊೋ ತಿಯಂತಿರೆ. ಒಳಗಿರ್ಸ 
ಪ್ರಾಣಲಿಂಗವದು ತಾನೆ ಪಳುಕುಗೊಡದೊಳು ದೀಪದ ತೆಜದಿ (ಕೈಕವ- 
೪-೧೭-೩), . [ಪಳುಕು(-ಆಪಟಕ) -- ಕೊಡ್ಕ] 

ಪಳುಕುವಣಿ "ಸಳಿಕುಮಣಿ' ನೋ. 

ಸಳುಕುವಲಗೆ (ನಾ). ಸ್ಫಟಿಕದ ಹಲಗೆ: ಆ ಕ್ರೀಡಾಶೈಲಂ 
ಗಳೊತ್ತಿ ನೊಳ್‌ ಬಳಸಿದ ಪಳುಕುವಲಗೆಯ. ನೆಲಗಟ್ಟು ೦ (ಚಿಕನಂ. ೮೫-೫), 

[ಸಳುಕಂ( ಎ ಪಟಕ)-4ಸಲಗೆ] 
ಫಳುಕುವಾಸಟಕಿ "ಪಳಿಕುವಾಸಆಕ' ನೋ. 


(ರಾಜಶೇ. ೧೩-೫೫) ; 


| ಹೆಳುಗಾಡು (ನಾ). ದಟ್ಟಿ ವಾದ ಕಾಡು ; ದಟ್ಟಡವಿ: ಓಕೊಂಡ 


ನಾತನುಂ ಪಳುಗಾಡೊಳೋಡೋಡಿ ಬರುತೆ (ಶ್ರೀರಾಮಾ, ೨೫೦-೬೦೮). 
ಓ ಇಲ್ಲಿ ಅವಧಾರಣೆಗಾಗಿ ಒಂದೇ ಅರ್ಥದ ದ್ವಂದ್ವಶಬ್ದ 
ಗಳನ್ನು ಬಳಸಲಾಗಿದೆ. [ಪಳು(-.ಸಟುವ) -- ಕಾಡ್ಕು] 

ಪಳುಗು "ಸಳಗು' ನೋ. 

ಪಳುಗೋಂಟಔ (ನಾ). ಒಂದು ಬಗೆಯ ದುರ್ಗ; ವನದುರ್ಗ: 
ಈ "ದುರ್ಗತ್ರಯ' ವನ್ನು "ಬೆಟ್ಟ ಗೋಂಟಿ?, "ಕಡಲ್‌ಗೋಂಟಿ', "ಪಳು 
ಗೋಂಟಿ' ಆಥವಾ “ನೆಲಕೋಟಿ? ಎಂದು ಹೇಳುವರು (ಕರ್ಣಾಜ. 9). 

[ಸಳು( ಎ ಪಟುನ) ೬ ಕೋಂಟಿ] 

ಪಳುವ "ಪಟುವಃ ನೋ. 

ಪಳುವಟ್ಟೆ (ನಾ). ಕಾಡುದಾರಿ: ನುಲೆಯ ಸಳುನಟ್ಟಿಯಂ ಕೊಂಡು 
ನಡೆತರೆ (ಶ್ರೀರಾಮಾ, ೧೮೩-೨೧೧). [ಪಳು( ಆ ಸಟಿಿನ) -- ಬಟ್ಟಿ |] 

ಪಳುವು 'ಸಬುವ' ನೋ. 

ಸಳುನೆಜು (ಕ್ರಿ). ಕಾಡಿನಿಂದ ಕೂಡಿರು; ಗಿಡಮರಗಳಿಂದ 
ಆವೃತವಾಗಿರು : ಕುತ್ತು ಆನಾಗಿರ್ದ ಹೆನ್ಮೆಳೆಗಳಂ ಸುಡುತ ಬಳನೆತ್ತ 
ಬೆಟ್ಟನ ಸೀಳ್ಕು ಸೆಕ್ಕೈಗಳಿವುತ್ತ ಸಳಂ[ಪಾ920, ವಳು, ಹುಲು]ವೆತ್ತ 
ನೆಲನಂ ಕರಿಕುವರಿಸುತ್ತ « . . ಸುತ್ತ ಮುತ್ತಿತ್ತು ದಾವಾನಳಂ (ಹಚಕಾ, 
೧೦-೫). [ಪಳು(-ಆ ಪಟಿಂವ) -/- ಪೆಠು,] 


ಪಳೆ "ಸಟ್ಯ' ನೋ. 


ಪಳೆಂಕ 


ಪಳೆಂಕ, ಸಳ್ಯಂಕ (ನಾ). (ಉಕ) ೧. ಪಂಡಿತ. ೨. (ಆಲಂ) 
ದಡ್ಡ ; ಉಡಾಳ: ನಿನ್ನ ಮೊನ್ಮುಗ ಏನೋ ಆ ನಾಟಕ ಆಡೋ 
ಸಳೆಂಕರ ಸಹವಾಸಕ್ಕ ಬಿದ್ದಾನ ಅಂತ ಕೇಳೇನಿ (ಗಂಗಾಸಾ. ೧೧೨); 
ಈ ನಮ್ಮ ಪಳೆಂಕ ಏನು ಮಾಡುತಾನೋ ಯಾರಿಗೆ ಗೊತ್ತು! 
(ಸನುಜೀ. ೫೩೭). ಸಳ್ಯಂಕ : ೨. ಒಬ್ಬ ಭೋಳ್ಯ ಮುದುಕ 
ಯಜಮಾನನ ಇಬ್ಬರು ಪಳ್ಳಂಕರು ಗಂಟುಬಿದ್ದು . . . ಮಸೆಲತ್ತು 
ನಡಸ್ಕಾರ (ಹೊಸಂಸಾ. ೧೧೮). (2) 
ಸಳಿಗನ್ನಡ *ಸಲಿಗನ್ನಡ' ನೋ. 
ಪಳೆಗರ್ಸಡ (ನಾ). ಹಳೆಯ ಬಟ್ಟಿ: ಪಳೆಗರ್ಪಡಮಂ ಕರ್ಚುವ 
ಚಳಕದ ಕರಮೆತ್ತ ಶಸ್ತ್ರ ಚಾಳನನಿದ್ಯಾಬಳಮೆತ್ತ (ನೃಷವಿ. ೧೨-೨೦), 
[ಪಳೆ(-ಆಪಚಿದು) --ಕರ್ಪಡ] 
ಪಳೆಗಾಲ (ನಾ). ತೀರ ಹಿಂದಿನ ಕಾಲ; ಪುರಾತನಕಾಲ : ಸಳೆ 
[ಪಾರಾಂ.ಳ]ಗಾಲದಂಬರ ಬೀಳದಂತವನಿಗೆ ನಳಿನಜನೊಲಿದಾಂಕೆಗೊಟ್ಟು 
ಕಳಧೌತದ ಕಂಭದಂತೆಸೆದುದು ವಿಯತ್ತಳವ * ಚಂಂಬಿಸುತಮರಾದ್ರಿ 
(ಕುರಾಸಾಂ. ೨-೭). [ಪಳೆ( ಎಪಟದು) 4 ಕಾಲ] 
ಪಳೆಗೆರ್ಪು, ಹಳೆಕೆರ, ಹಳೆಗೆರಹು (ನಾ). ಹಳೆಯ ಎಕ್ಕಡ ; 
ಜೀರ್ಣವಾದ ಪಾದರಕ್ಷೆ; ಹರಿದ ಮೆಟ್ಟು : ಮಿಟುಪ ಭಕ್ತರ 
ಕಂಡೊಡವರಡಿಗೆ ಸಂತಸದೆ ವಂದಿಸುತ್ತವರ  ಪಳೆಗೆರ್ಪ 
ಗಳನೊಸೆದು ನೆಣ ಪೊಲ್ಮು ಕೊಡುತೆ (ಅಂಚ. ೧-೭-೧೧). ಹಳೆಕೆರ : 
'ಎರೆಯಿ ಲ್ಲದಾರಂಬ ದೊರೆಯಂ ಇಲ್ಲದ ಊರು ಹರೆಯು ಹೋದವಳ 
ಒಡನಾಟಿ ನಾಯಿ ಹಳೆಕೆರವ ಕಡಿದಂತೆ (ಸರ್ವಜ್ಞ ೧೭೩೫). 
ಹಳೆಗೆರಹು: ನಾಯಂತೆ ಕೆಟ್ಟು ಬೊಗುಳುವ ಕುನ್ನಿಗಳ ಬೆಂದ 
ಬಾಯನಾ ಪುಲ್ಕ ಸರ ಹಳೆಗೆರಹಿನಿಂ ಹೊಡಸಿ (ವೀಶೈ ಪು. ೩-೨೩-೧೧). 
[ಪಳೆ(-ಆಪಟಿದು)--ಕೆರ್ಪು] 
ಪಳೆಗೊಂದೆ (ನಾ). ಹಳೆಯ ಎತ್ತು ; ಮುದಿಬಸವ : ಪಳೆಗೊಂದೆ 
ಜಿನ್ನ ಪೊಸವುಲ್ಲಳ ಪೊದಜಕಿೊಳ್‌ ತನ್ನ ಕೆತ್ತು ವವರಿಲ್ಲದೆ ಮೇಣ್ಪಳಲು 
ತ್ರಿರ್ದಫುದು (ವೃಷವಿ. ೧೦-೭). [ಪಳ(ಎಪಟದು) -- ಗೊಂಡೆ,] 
ಪಳೆಗೊಳ್ಳಿ (ನಾ). ಹಳೆಯ ಕೊಳ್ಳಿ ; ಉರಿದು ಆರಿದ ಕೊಳ್ಳಿ : 
ಪಳೆ(ನಾಕಾಂ.ಳ]ಗೊಳ್ಳಿ ಗಳ ಭಸ್ಮದೊಡೆದೋಡುಗಳ . . . ಸುಡುಗಾಡೊಳು 
(ಜೈಮಿಭಾ, ೩೧-೫೫). [ಸಳೆ( ಎ ಪಟದು) ಕೊಳ್ಳಿ |] 
ಪಳಿಗೊಆಡು (ನಾ). ಹಳೆಯ ಮೋಟುಮರ; ಹಳೆಯ 
ದಿಮ್ಮಿ ,-ಕೊರಡು : ಎಲರೊಲಸಕೆ ನನೆವೋದೆಳಲತೆ ಮೆಲ್ಲನೊಲೆನಂತೆ 
ವೊಲು ಪಳೆಗೊಆಡು ಅಲುಗದು ಟ್ರೀಪಾಲ, ೧-೨೨). 
[ಪಳೆ( ಎಪಟದು) 4 ಕೊಳಿಡು( ಎಕೊಅಂಡು)] 
ಸಳೆಗೋಟಂ '(ನಾ). ಹಳೆಯ ಚಿಂದಿ; ಹರುಕಲು ಬಟ್ಟೆ : ಪೊಸ 
ಮಿಸುನಿಪಸದನನ ಬಿಸುಟು ಬೇಗಡೆಗಪೇಕ್ಟಿಸುನಂತೆ ಪಟ್ಟಾ ವಳಿಯ 
ಬಿಟ್ಟು ಪಳೆಗೋಟಿ[ನಾಲಾಂ. ಲಿ]ಗಂ ಬಸಿದು ಬೀಳ್ವಂತೆ (ನಂದಿನಾ. 
೨೨-೧೬). [ಪಳೆ( ಎ ಪಬದು) -- ಕೋಟ] 
ಸಳೆಗೌದಿ (ನಾ). ಹಳೆಯ ಕೌದಿ,-ಹಚ್ಚಡ: ಆರಾದೊಡಿನ್ನೊಂದರುನೆ 
ಗೊಟ್ಟು ಸಳೆಗೌದಿಯಂ ಬಿಡಿಸರ್‌ (ಕೊಟ್ಟೂ ಬ. ೮-೧೮). 
[ಪಳೆ(ಪಟಿದು)-ಕೌದಿ(-ಆಕವುಂದಿ)] 
ಸಳೆದುಪ್ಪ, ಹಳದುಪ್ಪ (ನಾ). ೧: ಹಳೆಯ ತುಪ್ಪ : ರಸಿಕಂಗೆ 
ಪಳೆದುಪ್ಪ ವೆನಿತಿರ್ದೊಡಂ ಸದ್ಭೋಫೃತಂ ಸೊಗಸನೀಯದೇ (ಸದ್ಮರಾ, 
೧-೪೬). ಹಳದುಪ್ಪ : ೨. ಔಷಧಿಯಂತೆ ಬಳಸುವ (ಒಂದು 
ಬಗೆಯ) ಹಳೆಯ ತುಪ್ಪ: ಆದ ಮೈಗಂಡಿಯೊಳು ರಕುತನ 
ಶೋಧಿಸುತ ಹಳದುಪ್ಪ ವನು ತೊಡೆದಾದರಿಸಿದುದು ವೈದ್ಯಸಂತತಿ ನೀರ 


೫೪೫೪ 


20 


25 


30 


35 


40 


45 


ಸಳ್ಳ 


ಭಟಿರುಗಳ (ಕುವ್ಯಾಭೀ. ೬-೪೧). 
ಪಳೆನುಡಿ "ಸಬಿನುಡಿ' ನೋ. 
ಪಳೆನೆಲ್ಲು (ನಾ). ಹಳೆಯ ನೆಲ್ಸು,-ಬತ್ತ : ಜಿನ ವನಜಾಕ್ಷ ನುನ್ಮಥ 

ಶಿನಂ ಸಳೆನೆಲ್ಲು ಪತಂಗ ಪಂಕಜಾಸನ ಮುನಿ ವೃಷ್ಟಿ ಕಾವಿನಿಯಜಾದಿ 

ಗಳಿಂತಜಕಬ್ಮ ಮಕ್ಳು (ನ 

[ಪಳೆ( ವ ನಟಿದು) 4 ನೆಲ್ಲು(-ಆನೆಲ್‌)] 
ಪೆಳೆಯೆ "ಪಟಿದು' ಪರಾ. 
ಪಳೆಯಾಜು (ನಾ). ಒಂದು ಸ್ಮಳದ ಹೆಸರು : ಸಳೆಯಾಜಕೊಳ್ಲೇನ 


[ಪಳೆ(ಎಪಟದು) ೬ತುಪ್ಪ] 


ಇರ, ೪೮). 


ನಾಟನ್ನಿಅಸದು. ಮಡಿಸಿದೊಂ ಪಾಣ್ಮ್ಯನನ್‌ (ನಿಕ. 21, ಚಿತ್ರದು. 
೭೬-೩೬; 937). [ಸ] 

ಪಳೆಯುಳಿಕೆ, ಹಳೆಯುಳಿಕೆ (ನಾ). ಹಿಂದಿನಿಂದ ಉಳಿದು 
ಬಂದುದು ; ಪ್ರಾಚೀನ ಅವಶೇಷ: “ಭೂಪದರದಲ್ಲಿ ಸಿಕ್ಕಿ 


ರಾಸಾಯನಿಕ ಅಥವಾ ಇತರ ಮಾರ್ಪಾಟನ್ನು ಹೊಂದಿದ (ಸಾ., 
ಚರಿತ್ರ ಪೂರ್ವಯಂಗದ) ಸಸ್ಯ ಆಥವಾ ಪ್ರಾಣಿಯ ಅನಶೇಸನೆಂದು 
ಗುರುತಿಸಬಹುದಾದ ಪದಾರ್ಥ(ದ) : ಪಳೆಯುಳಿಕೆಯ) ; ಜೀವೃವಶೇಷ 
(ದ)? 4805511. ಇಂಕನ); ಈ ಪಳೆಯಂಳಿಕೆಗಳೆ ಲುಪ್ತಜೀವಿಶಾಸ್ತ್ರದ 
ಮೂಲಾಧಾರ ಪ್ರಾಚೀನಮಾನವ 
ಮಾಡುವ ಕೆಲಸಕಾರ್ಯಗಳಲ್ಲಿ ಕ್ರಮೇಣ ಉತ್ತನನಿಮಾರ್ಪಾಟುಗಳನ್ನು 
ಮಾಡಲುಪಕ್ರೆಮಿಸಿದ್ದ ಎಂಬ ವಿಷಯಗಳು ಅನನು ಬರೆದ ಚಿತ್ರ, 
ಉಪಯೋಗಿಸುತ್ತಿದ್ದ ಆಯುಧಾದಿ ಪಳೆಯುಳಿಕೆಗಳಿಂದ ವ್ಯಕ್ತ ವಾಗುತ್ತದೆ 
(ಕವಿಕೋ. 1, ೭೧೧); ಅಂಥ ಒಂದು ಪಳೆಯುಳಿಕೆಗೆ ವಿದೇಶಗಳಲ್ಲಿ 
ಪ್ರಸಿದ್ಧಿಯೇ? (ಒಂಟಂ. ೧೪). ಹಳೆಯುಳಿಕೆ: ಇವು ಅನಶೇಸಗಳು, 
ಹಳೆಯುಳಿಕೆಗಳು (ಕಒಸಾ. ೧೨೨). 
[ಪಳೆ(-ಆ.ಪಟಿದು) 4 ಉಳಿಕೆ(-ಲಉಬಿಕಿಕೆ)] 

ಪಳೆವಾತು "ಪಟವಾತು' ನೋ. 

ಪಳೆವೆಸ' (ನಾ). ಹಳೆಯ ಕೆಲಸ; ಹಿಂದೆ ಮಾಡಿದ ಕಾರ್ಯ: 
ಜಾಣರೆನೆ ಪೂಜಿಪರ್ಗ್ಗ ಪುರಾಣದ ಭಟ್ಟಿರ್ಗ್ಗ ಪಾತ್ರಪಾವುಳತತಿಗಂ 
ಮಾಣದೆ ಖಣ್ಣ ಸ್ಫು ಓತಶ್ರೇಣಿಯ ಸಳಿನೆಸನ ಪೊಸತು ಮಾಡುವುದಕ್ಕುಂ. 
(ಸೌರ IX-i, ೧೫೩-೫೭; 1083). [ಪಳೆ( ಎಪಬಿದು)4-ಬೆಸ,] 

ಪಳೆವೊಳ್ತಲೆ (ನಾ). ಮುಂಜಾನೆ; ಬೆಳಗಿನ ಜಾವ: ಪಳೆವೊಳ್ತಲೆ 
ಯೊಳ್‌ ಸುಂದರನಿಳಸಿತಪದವುಂ ಸಮರ್ಚನಂಗೆಯ್ದುದು ಮತ್ತಳುರ್ದ 
ನಿಡುನೇಹದಿಂ ಗುಣಸಿಳಯನ ಪದದೊಳ್‌' ವಿರಾಜಿಪುದು ನೀನೆಂದಂ 
(ಹಾಲಾಸ್ಕ. ೧-೪-೧೦೧). 

[12 ಇದು "ಪಳೆನೊಳ್ತ ಆಕಿ” ಎಂಬುದರ ಅಪಲಿಖಿತನಿರಬಹುದು] 

ಪಳ್ಳು "ಪಟಿಕ' ನೋ. 

ಪಕ್ಕಿ "ಸಲಸ್ಕಿ' ನೋ. 

ಪಳ್ಳಿ ನನೆ :ನಲ್ಯೈವನೆ' ನೋ. 

ಪಳ್ತಿ "ಪಟ್ತು' ನೋ. 

ಪಳ್ಳಳಿ (ಕ್ರಿ). (2): ದಲಿನಂ, ಪಳಿನಂ, ಹೋ ಹೋ ಸಳ್ಬಳಿವಂ 
ಜಗದ್ವ್ಯತಿಕರೆಕ್ರೀಡಾ ವಿನೋದಂ ಜಿನಂ ( 

ಪಳ್ಯಂಕ "ಪಳೆಂಕ' ನೋ. 

ಪಳ್ಳ, ಹಳ್ಳ (ನಾ). ೧. ನೀರಿನ ಸಣ್ಣಸ್ರವಾಹ ; ಚಿಕ್ಕ ನದಿ; 
ತೊರೆ : ಕಂದಮೂಲಫಲಂಗಳಂ ತಿಂದು ತೊಜಕಿಯ ಪಳ್ಳದ ನೀರ್ಗಳಂ 
ಕುಡಿದು (ನಷ್ಟ ರಾ, ೯೦-೨೨) ; ನೆಣದ ಪಳ್ಳ 0ಗಳಂ ಪಾಯ್ಜುಂ ನೆತ್ತರ 
ತೊಆಕಟೆಗಳಂ/|. ಬಂಚಿಸಿಯರಿಂ ಪೋಗಿವೋಗಿ '(ಪಂಸಭಾ. 
೧೩-೫೩ ನ); ಪಲವುಂ ಪಳ್ಳ ಸಮಂದ್ರವೈ (ಸೋಮೇಶ. ೧); ಪರಿಮಳದ 


(ಪ್ರಾಣಿಕಾ. ೧೧); 


- ೫೩ ಪ್ರಯೊಲ- (1) 


ಪಳ್ಳ ಗಟ್ಟ 


ಪೀರ ಸಳ್ಳಮಂ ದಾಂಟಿಲಾಜದ ಬಾಲಮರಾಳಂಗಳಂ (ಗಿರಿಕ. 
; ಕೆಜೆ ಕೊಳ ಪಳ್ಳ ಬಾವಿ ನೊದಲಾದನನಿೀಂಟಿಯಂಂ 
(ಹ: ೨. ತಗ್ಗಾದ ಪ್ರದೇಶ; ಎತ್ತರನಲ್ಲದ 
ಜಾಗ: (8). ೩. ತಗ್ಗು; ಗುಂಡಿ: ಎತ್ತೆತ್ತಲುಂ ಪಳ್ಳ ಕೊಳ್ಳ 
ಮುಳ್ಳ ವನಿತಳಂ (ಚಿಒಪು, ೪೯-೩೧); ಮಡುಗಿಡು ಸರು ದರಿ ಸಳ್ಳಂ.... 
ಕುತ್ತುಣು ನಾನಲ್ಲ ಳೊಳೆಡೆವಿಡದೋಡಿತ್ತು ಪಂದಿ (ಶಬಶಂ. ೪-೨೩) ; 
ಸಳ್ಳದಿಂಟಿ ಕಿಟುದೆಜಕೆ ಗೆಜಕಿಗಳಿ (ಟಿವಿ, ೧-೧೫). ಹಳ್ಳ: ೧. 
ಮೂಡಲು ಹಳ್ಳವೆ ಮೇರೆ (ಸೌಣಣ* ೪111, ೩೭೪-೧೭; 1065) ; 
ತೃಸೆಯಾದರೆ ಕೆಅಕೆ ಬಾವಿ ಹಳ್ಳಗಳುಂಟು (ನಃ 
ಕಾನನದ ಹಳ್ಳದ ಶಿಲೋಚ್ಚಯ ಸಾನು (ಕುಮ್ಯ್ಯಾಅ. ಓರಿಇ, ೧೪-೨೪) ; 
ಎಲ್ಲಿ ನೋಡಲು ಸರಿ ಜರಿ ಹಳ್ಳ ಬರೆಗಳು ಕಲ್ಲ ಪಡೆಗಳು ಗುಹೆಗಳು 
(ಕಂನವಿ. ೧೮-೪೩); ಹನಿಗೂಡಿದರೆ ಹಳ್ಳ, ತೆನೆಗೂಡಿದರೆ ಬತ್ತ (ಗಾದೆ). 
ಪ. ಅನರ ಗದ್ದೆ ಹಳ್ಳ ದಲ್ಲಿರುವುದರಿಂದ. ನೀರು ಯಾವಾಗಲೂ ನಿಂತಿರು 
ತ್ತಡೆ (ರೂಢಿ). ೩. ಯಾನ ಆನೆಯು ಶಿರೋಭಾಗದಲ್ಲಿ ಹಳ್ಳವಾಗಿ 
ಹಿಂಭಾಗದಲ್ಲಿ ಸುಂದರವಾಗಿ ಅತ್ಯಂತ  ಮುದೋದಕನಂ 
ಸ್ರವಿಸುವದು (ಸೌಗಂಧ. ೨೬೯-೩); ಅವರು ಮನೆಯ ಮುಂದೆ ಚಪ್ಪರದ. 
ಕಂಬ ನೆಡಲು ಹಳ್ಳ ತೋಡಿದ್ದಾರೆ (ರೂಢಿ). 

ಹಳ್ಳಕ್ಕೆ ಬೀಳು-೧. ಗುಂಡಿಯಲ್ಲಿ ಬೀಳು : ತೋಳ ಹಳ್ಳಕ್ಕೆ 
ಬಿದ್ದರೆ ಆಳಿಗೊಂದು ಕಲ್ಲು (ಗಾಜಿ). ೨೨. ಮೋಸ ಹೋಗು; 
ಬೇಸ್ತು ಬೀಳು : ತಿಳಿದೂ ಹಳ್ಳಕ್ಕೆ ಬೀಳುವ ಮೂರ್ಬಳು ನಾನಲ್ಲ 


೨-೬೧ 


೧೨೯೨೬), 


ದೇ. ಬ. ೭೯-೧೯೯); 


(ಹಕ. ೭೬). ಹಳ್ಳ ಗೂಡಿ ಹೋಗು ನಾಶವಾಗು : ನಾಟಕ ಸಿನಮಾ] 


ಧಾಟಗಳಲ್ಲಿ ಸಿಲುಕಿ ಹಿಂದಿನ ಸಾಹಿತ್ಯವು ಹಳ್ಳ ಗೂಡಿ ಹೋಗಬಹುದು. 

(ರೂಢಿ). ಹಳ್ಳ ಹಿಡಿ- ಹಾಳಾಗು ; ನಾಶವಾಗು; ಕೆಟ್ಟು 

ಹೋಗು: ನಮ್ಮ ಧರ್ಮ ಹಳ್ಳಾ ಹಿಡಿದು ಹೋಗ್ತದ ನೋಡ್ರಿ 

ಬೇಕಾದರೆ (ಹೊಸಂಸಾ. ೮); ನಮ್ಮಪ್ಪ ಹಚ್ಚಿ ಕೊಟ್ಟಿ ನೌಕರಿ 
ಇಲ್ಲದಿದ್ದರೆ ಹಳ್ಳಾ ಹಿಡೀತಿದ್ದ (ಗರಮಾಯಿ. ೬೭). 

[ದೇ.॥ ತಮಿ. ಪಳ್ಳವ್‌; ಮಲ. ಪಳ್ಳ; ತುಳು. 

ಪಲ್ಲ; ತೆಲು. ಸಲ್ಲ] 

ಸಳ್ಳ ಗಲಕ್ಸಿ, ಹಳ್ಳಗಡ್ಡೆ (ನಾ). ತಗ್ಗಾದ ಪ್ರಜೇಶದಲ್ಲಿರುವ 
ಗದ್ಜೆ ; ತಗ್ಗಿನ ಗದ್ದೆ : ಇಪಗೊಣ್ಣನ ಒರೆಯ್ಗೆ ಮೆಚ್ಚಿ ಕಟ್ಟದ 
ಕೊಡಗಿ ಪಳ ಟಿಕ್ಕಿ ನಾಲ್ಗಣ್ಣುಗ (ಎಕ. 1, ಹುಣಸೂ, ೧೧-೧೦ ; 
1029). ಹಳ್ಳಿ ಗೆದ್ದೆ : ಹಳ್ಳಗದ್ದೆಗಳಾಗಿ ಕುಳ್ಳ ನೆರಡೆತ್ತಾಗಿ ಒಳ್ಳೆ ಗುಣ 
ಜವಳು ಸೊಸೆಯಾದರಾ ಮನೆಗೆ ಬಳ್ಳದಲಿ ಹೊನ್ನು (ಸರ್ವಜ್ಞ. ೧೭೧೬), 

[ಪಳ್ಳ -* ಗಟಕ್ಕಿ 

ಸಳ್ಳನೆ (ಅ): ಒಂದು ಅನುಕರಣಾವ್ಯಯ ; ತಟ್ಟನೆ ; ಕೂಡಲೆ; 
ಇದ್ದಕ್ಕಿದ್ದಂತೆ: ಜನಕಜೆಗಾಸೆಗೆಯ್ಯೆ ಸುಕೃ ತಕ್ಷಯದಿಂ ಜಲನರ್ಷವಿದ್ಯೆ 
ಪಳ್ಳನೆ ಫೆಳಪಿಂಗೆ (ಸಂಲಾಮಾ, ೧೧-೧೫೬). [ಪಳ +-ಅನೆ,] 

ಪಳ್ಳ ನಳ್ಳಿ "ಬಳ್ಳಿವಳ್ಳಿ' ನೋ. 

ಪಳ್ಳಾಳ್ಗಾ ಸಂದ (1) (ನಾ). (?): ಸತಿಪನ್ನೆರಾಟ್ಟು ಕಿಜುದೆಟಿಯಂ 
ಮೃದು ಸಳ್ಳಾಳ್ಗಾಪನ್ನರು ಎಚ್ಚು ಬಿದ್ದ ಕುತ್ತಟ್ಟುಗಾನುಂಣ್ಣರುವರ್‌ 
ಬಿದ್ದ ೫೫೫ ಣ್ಲತ್ತಿ (ಎಕ. ೫೪1, ಸಿರಾ. ೧೨೩-೧೦; 783). [1] 

ಪಳ್ಳಿ ಹಳ್ಳಿ, ಹಳ್ಳಿ (ನಾ). ೧. ಚಿಕ್ಕಊರು ; ಗ್ರಾಮ: 
ಗುವಳಾಲಗೊಜ್ಗು ವಾಣರಸ ಆಳೆ ನೇಗೂರಂ ಪೊಂಪುಲಂ ಆಳೆ ತುಜುಕೊಳೆ 
ಳ್ಳಿ ಅರಕೃಮರ್ನ ತುಜುವಿಟ್ಟು ವಿಟ್ತಿ ಮಾಮಾನಿ (ಎಕ. ೫, ಮುಳಬಾ. 
೨೬೫-೨; ಸು, 860) ; ಇಲ್ಲಿಗನತಿದೂರದೊಳ್‌ ಮಾತಂಗರ ಸಳ್ಳಿ ಯಿರ್ಪು 
ದಲ್ಲಿಗೆನ್ನಾಳ್ಮ ನೊಡೆಯೆಂ (ಕಾದಂಉ, ೭೩೯) ; ಖೂಳ ಗೊಲ್ಲರ ಪಳ್ಳಿ 


ಸಳ್ಳ, 


628 


೫೪೫1 


ಪಳ್ಳಿಗ 


ಯಲಿ ಕಟ್ಟ್ಯಾಳಲಾ (ಕುನ್ಯಾಸ, ಓರಿಇ, ೧೧-೧೫); ಒಕ್ಕಲುದೆಗೆದಿಹ ಪುರ 
ಸಳ್ಳಿ ಗ್ರಾನಂವ ಹೊಕ್ಕ ಸೂಟಿಕಯನಾಡಿಕೊಳುತ (ಕಂನವಿ ೧೨-೮), 
೨. ನೆಲಸುವಿಕೆ; ತಂಗುವಿಕೆ: "ಸಳ್ಳಿರ್‌' ಸರಾ. ಹಳ್ಳಿ: 
೧. ಸಾರಥಿಯೆ ಬಲದಿಂದ ನಾ ನೆಲ ನೀರುಗಳ ಮೇಲಿಂದಲೆ ದೂರದಾ 
ಹೊಳಲುಗಳ ಹಳಿಗಳ ಸಾರಿ ಬೇಗನೆ ಹಾಯರಿನೆ (ಕನಿಫು. ೨೯-೭), ಹಳ್ಳಿ: 
೧. ಹಟ್ಟ ಕಾಅರಿಹ ಹಳ್ಳಿ ಘೋಷಂ (ನಂ. ೫೫-೧೦); ನೀನು 
ನೋಡ್‌ ಗೋನಳರ ಹಳ್ಳಿಯ ಭಟನೋ (ಕುನ್ಯಾಸ. ಓಂಇ. ೧೧-೩೭) ; 
ಮೂರುನುನೆಯ ಹಳ್ಳಿ ಯಿರಲಿ ಅಲ್ಲೊಂದು ಚಾವಡಿ ಕಾಣಲೇ ಬೇಕು 
(ಗಾಳಿಗು, ೧); ಒಳ್ಳೆಯವರ ಮಾನ ಹಳ್ಳಿಯಲ್ಲಿ ಹೋಯಿತು (ಗಾಡೆ), 
ಹಳ್ಳಿಪಳ್ಳಿ (ಕೂಡುನುಡಿ) : ನಾಟ್ಯಕಲೆಯಂು ಹಳ್ಳಿ ಸಳ್ಳಿ ಗಳಲ್ಲಿ 

ಇದೀಗ ಹೆಚ್ಚಾಗಿ ಬೆಳೆಯುತ್ತಾ ಬಂದಿದೆ. (ಅಖುಗಾಂ, 1೪, ಮುನ್ನುಡಿ) ; 
ಹಳ್ಳಿ ಸಳ್ಳೆ, ಮನೆಮನೆಯಲ್ಲಿ ಜನದ ಮಾತೇ ಮನದ ಮಾತಾಗಬೇಕು 
(ವಿಚಾಮಂ, ೧೯) ; ಆಟಿನೆಂದರೆ ಸುತ್ತಿನ ಹಳ್ಳಿ ಸಳ್ಳೆ ಗಳಿಂದ ಜನರು 
ಬರುತ್ತಿದ್ದರು (ಹುಟ್ಟಿಹ, ೮೩). ಹಳ್ಳಿಯ ಗೌಡ ೧, ಚಿಕ್ಕ ಊರಿನ 
ಪಟೀಲ. ೨. ಗ್ರಾನಾಣ; ಗಾವಿಲ; ಹಳ್ಳಿಗೆ: ಗೌಡದೇಶದ 
ರಾಯನಿನನೆನೆ ಹಳ್ಳಿಯ ಗೌಡನೆಂದೆಣಿಸಿ ಸಾಗಿದಳು (ಭರಚ. ೫೫-೯೩), 
[ದೇ.॥ ತಮಿ. ಮಲ. ಪಳ್ಳಿ; ತುಳು. ಹಳ್ಳಿ ; ತೆಲು. ಪಲ್ಲಿ, ಸಲ್ಲೆ ; 
ತೊದ. ಪೊಳಿ./ಸಂ. ಪಲ್ಲಿ, ಪಲ್ಲೀ] 

ಪಳ್ಳಿ, (ನಾ). (ಕರಾ) ಒಂದು ಬಗೆಯ ಆಟಿ; ಇಬ್ಬರು ಹುಡುಗ 
ರಲ್ಲಿ ಒಬ್ಬನ' ಎಡಗೈಯನ್ನು ಇನ್ನೊಬ್ಬನು ತನ್ನ ಎಡಗೈ ಯಿಂದ 
ಹಿಡಿದು, ಇತರರು ಬಿಡಿಸಲು ಯತ್ನಿಸಿದರೆ ಸಾಧ್ಯ ವಾಗದಂತೆ. 
ಬಿಗಿಯಾಗಿ ಹಿಡಿದು ಆಡುವ ಆಟಿ: ಪಳ್ಳಿ ಅಡಿದರೂ ತಳ್ಳಿ ಬಿಟ್ಟು 
ಹೋಗದು (ಗಾದೆ). [ಇ-ತುಳು. ಪಳ್ಳಿ] 

ಪಳ್ಳಿಕ (ನಾ). (?): ಖಣ್ಣಸ್ಸುಟಿತಮಂಮುತ್ತಮನ್ಸೈವೇದ್ಯಮನು 
ದಿನಂ ಸಲ್ವೈನೆಗಂ* ೫ *ಸ್ಸಾಶ್ಚರಮಾ ಬಳಿಯೆ ಪಳ್ಳಿ ಕದ ಸಮನೊನ್ನಂ 
(ಎಕ. VII ( 5), ಶಿಕಾರಿ. ೩೪೫-೪; ಸು, 1100). [7] 

ಪೆಳ್ಳಿ ಕಾ, ಹಳ್ಳಿ ಕಾರ, ಹಳ್ಳಿ ಕಾಲಿ (ನಾ). ೧. ಹಳ್ಳಿ ಯವನು; 
ಗ್ರಾಮವಾಸಿ : ಗಾವುಣ್ಣ ಕಾಡಿಯಣ್ಣಜ್ಸ್‌ ಮೂಗಣ್ಣುಗಜ್ಞ ಕ್ಕಿ 
ಪಳ್ಳಿ ಕಾಲ ತುವಣ್ಣಜಕ್ಕಿ ಮೂಗಣ್ಣುಗಜ್ಗ ಬಿಕ್ಕಿ (ಸೌಇಇ.  12-|, 
೨೬-೧೫ ; 950); ಆ ಪಳ್ಳಿ ಕಾಜಿನಂ ಕೂಡಿಕೊಂಡು ಅಲ್ಲಿಗೆ ಬಂದು 
(ಭೈಂಸೂ. 1, ೨೪೨). ಹಳ್ಳಿ ಕಣರ: ೧. ಹಳ್ಳಿ ಕಾರನಲ್ಲ ಹಾದಿಕಾರನಲ್ಲ 
ಭದ್ರೆ ಚಿನ್ನನ್ನು ನುಗನಲ್ಲೇ ಜಾಣೆ (ನಾಸದ, ೩೮), ೨. ದನಗಳಲ್ಲಿ 
ಒಂದು ಉತ್ತಮವಾದ ತಳಿ: ಅನರ ಮನೆಯಲ್ಲಿರುವುದು ಹಳ್ಳಿ ಕಾರ 
ಜಾತಿಯ ಹಸು (ರೂಢಿ). ಹಳ್ಳಿ ಕಾಜಿ: ೧. ಧರಣಿಪಾಲರ ಮಧ್ಯದಲಿ 
ಭಾಸ್ಕರನು ಗಡ ತುಣು ಹ[ನಾಂಂ. ಪಳ್ಳಿ ಕಾರ ಪುರದ ಭಾಸ್ಕರನೀತ 
ನಲ್ಲಾ (ಕುವ್ಯಾಸ. ೮-೧೭) ; ಹಳ್ಳಿ ಕಾಜನ ಕುಜಂಹ ಕನಿಕವಿಯೆನಂತ 
ಖೋಎಂದುಬ್ಬಿ ಬೊಬ್ಬಿಆಕಿದು. (ತೊರಂಇ. ೩-೬-೪); ಹಳ್ಳಿ ಕಾಣರು 
ಕಾಣುತೀ ಪರಿ ತಲ್ಲಣಿಸುವಲ್ಲಿ (ಸಿಭಾಗ, ೩-೮-೧೮). [ಪಳ್ಳಿ *-ಕಾಲ] 

ಪಳ್ಳಿ ಕೂಟ (ನಾ). ಹಳ್ಳಿಯ ಪಾಠಶಾಲೆ ; ಗ್ರಾಮದ ಸ್ಕೂಲು: 

ಪಳ್ಳಿ ಗಳೊಳಂ ಪಳ್ಳಿ ಕೂಟಿಂಗಳ ಕಲ್ಪಿ ಸಿಯಂಂ (ಮರಾಚ, 
೧೦೭-೩೬); ಆ ಗ್ರಾಮದ ಪಳ್ಳಿ ಕೂಟಿ(50001)ದ ಅಯ್ಕನನರಿಗೆ. 
ತನ್ನ ಮಕ್ಕಳಿಗೂ ವಿದ್ಯಾಭ್ಯಾಸ ಮಾಡಿಸೆಂದು ಮೊರೆಬಿದ್ದಳು. (ಕಳವ. 
೪೨೭). [ಹಳ್ಳಿ * ಕೂಟ] 

ಪಳ್ಳಿ ಗ, ಹಳ್ಳಿಗ (ನಾ). ೧.-ಷಳ್ಳಿಕಾಅ ೧: ಕಳ್ಳರುಮೊಡೆಯ 
ರುಮೊಂದಿರೆ ಪಳ್ಳಿ ಗರೇಗೆಯ್ವರೆಂಬ ನುಡಿಗೆಡೆಯಬ್ಬ ರ್‌ (ಚಿಕವಿ, ೬-೨೬೬). 
ಹಳ್ಳಿಗೆ: ೧. ಇನೆಲ್ಲ ಹಳ್ಳಿಗರಿಂದ ಬಂದ ಕಾಣಿಕೆಗಳಾಗಿಕ್ಕಿವು 


ಎಲ್ಲಾ 


ಪೆಳ್ಳಿರ್‌ 


(ಹಬ್ಬಿ ಬ. ೨) ; ಈ ರತ್ನವನ್ನು ಒರ್ವ ಕಗ್ಗ ಬಡ ಹಳ್ಳಿಗನ ಕೊರಳಲ್ಲಿ 
ಕಟ್ಟುವ ಪ್ರಸಂಗವು ಒದಗಿದೆ. (ಸರಿಣೀ. ೫); ಇನ್ನು ಮೇಲಾದರೂ 
ಹಳ್ಳಿಗರನ್ನು ತಿದ್ದುವ ಕೆಲಸನನ್ನು ಕೈಗೊಳ್ಳುವುದು ' ಒಳ್ಳೆಯದು 
(ಹುಟ್ಟಹ, ೧೪೬). ೨. (ಆಲಂ) ದಡ್ಡ ; ಹೆಡ್ಡೆ : ಯಾವನೋ 
ಹಳ್ಳಿ ಗನು ಆದನ್ನು ಪ್ರತಿಲಿಸಿಗೊಳಿಸಿರಬೇಕೆಂದು ಕಾಣುತ್ತಿತ್ತು (ಬಾಣಆ- 
೨೦೨). [ಪಳ್ಳಿ | +- ಗ] 

ಸಳ್ಳಿರ್‌ (ಕ್ರಿ). ತಂಗು; ನೆಲಸು: ಪಳ್ಳಿ ರಲೈಂದವರ್ಗೀವುದೊಳ್ಳು 
ನಿಲೆ ಕಂಚಿ ನೆಗಟಿಕ್ತಿಯ ವಾರಣಾಸಿ (ಸಂಸಭಾ, ೯-೪೩). P "ಇರಲೈ 
ಪಳ್ಳಿ' ಎಂದು ಅನ್ವಯ ಮಾಡಿದರೆ ಈ ಪದದ ಅಸ್ತಿತ್ವಕ್ಕೆ ಅಡ್ಡಿ 
ಬರುತ್ತದೆ ಎಂಬುದು ವಿಚಾರಣೀಯ, [ಪಳ್ಳಿ 4 ಇರ್‌] 

ಸಳ್ಳಿ ವರ್‌ (ಕ್ರಿ). (ಆಲಂ) ಗುಂಪುಕೂಡಿ ಬರು; ಒಟ್ಟಾಗಿ 
ಬರು : ಮುುನಿದಿಂದ್ರಂಗೆ ಸುರಾಂಗನಾತತಿ ಸುರೇಂದ್ರಾವಾಸದಿಂ ಪಳ್ಳಿ 
ವಂದು ನಿತಾಂತಂ ನೆರೆದಿರ್ದರಂಬರದೊಳ್‌' (ಧರ್ಮಾಮೃ. ೮-೧೯೫). 

[ಪಳ್ಳಿ | 4ಬರ್‌ (-ಲವರ್‌)] 

ಪಳ್ಳಿವೋಗು (ಕ್ರಿ). (ಆಲಂ) ಗುಂಪಾಗಿ ಹೋಗು; ವಲಸೆ 
ಹೋಗು : ನನಜಾನೀಕನೆ ಪಳ್ಳಿ ವೋಸ ತೆಜದಿಂ ಕಿಟಕ್ತಿರ್ದು ಭೂಪಂ 
ತಪೋನನಮಂ ಪುತ್ರಕಳತ್ರಮಿತ್ರಸಹಿತಂ ಸೊಕ್ಳಂ (ಆಪು, ೪-೮೩) ; ಆ 
ಬಾಲೆ... ನೂರ್ಮಡಿ ಸುಡುವ ವಿರಹಸರಿತಾಪಕ್ಕೈ ಕಣ್ಣ ಳೆಡೆ ನಾಳ್ಕಡಿ 
ಪೋದಂತೆಯಂಂ ಪ್ರಾಣಂಗಳ್‌ ಪಳ್ಳಿ ವೋ[ಪಾಠಾಂ, ಕ್ರೀ ರೊಡೆ]ದಂತೆಯುಂ 
ಹೆ ಮುಚ್ಚೆ ವೋಗಿರ್ಪುದುಂ (ಲೀಲಾವ, ೧೦-೩೦ ವು. 

[ಪಳ್ಳಿ + ಸೋಗು (.ಸೋ;)] 
ಓಪೆಆಗು (ಕ್ರಿ). ಭೂಮಿಯನ್ನು ಹರತೆ ಹೊಡೆ; ಹರಗು. 
ಸಲಗ ಕೊಳ್‌ ಇ (ಆಲಂ) ಮೂಲೋತ್ಪಾಟನ ಮಾಡು; ನಾಶ 

ಮಾಡು: ಪಡೆಮಂಚ್ಛೆ ಗಂಡ ಮಾರ್ಕ್ಕೊಳ್ವರ ಗಂಡ ಬ[0] ಟಿಸಾಸಿರ್ವ್ವರ 
ಬಣ್ಣ ಮಾಸಳೆಯ ಬಂಮಂ ತುಳಿಂವ ನಗುಬಿ ಪಜಗ ಕೊಂಡು ಸುರಲೋಕ 
ಪ್ರ[ಪ್ರ]ನಾದಂ (ಕಇ. 13,'೧೭-೫; 1126), [ಆಪರಗು) 

ಫಟಣಿ "ಪಟುಣೆ' ನೋ. 

ಪಣಸಣಂಸು (ಕ್ರಿ). ಸ್ಪರ್ಧಿಸು ; ಪೈಪೋಟ ಮಾಡು; ಮೇಲಾಟ 
ಹೊಡು : ಬಜಕಿದೆ. ಸಜಪಣಿಸಿ ಸೆಣಕಿ ಬೆಬ್ಬಲಬೇತುಟಕ ಅಡಕಣ 
ಬಾಯಿ ವೋಜಕಿ ಮಾಡಿ ಕ[ಆೌ]ದೆ ಮಾಂನ್ಮಪನೆ ಸುಭಟಿಚೂಡಾರತ್ನ ಕಕ್ಕ 
ಭೂಪಾಳಕನು (ಸೌಇಇ. ೫1-5, ೧೬೮-೨೫; 1127) ; ಪಜಿಪಜಕಿಸುವ 
ಭೂಸಾಲರನದಿದೆನ್ನದೆ ತತ್ತ ಅದಟ ದು (ವೀರೇಚ, ೧-೨೫). 
[ಪಅಪಲ್ಕ + -ಇಸ್ಕು./ ಶಮಿ, ಸಜಸಲ ಇ ಅವಸರಪಡು, ಆತುರ 


ಗೊಳ್ಳು] 

ಪಣಪಜಂಸುಹ (ನಾ). ಸ್ಫರ್ಧಿಸುವಿಕೆ ;ಸೈ ಪೋಟ ; ಮೇಲಾಟ; 
“ಸ್ಪರ್ಧಾ, .ಸಂಘರ್ನಃ- ಈ 3 . ಪಲಪಜಕಿಸುಹ”  (ಹಲಾಯು. 
೧೩೦-೧೦೧). [ಪಅಪಟಸು ---ಹ್ಮ( ಆ --ಪ್ಪ)] 


ಪಣಮೆ, ಸರಮ್ಮೈ, ಪಠನೆ (ನಾ). ೧. ದುಂಬಿ; ಭ್ರಮರ: 
“ಅಲರ್ನಕ್ಕಿ, ಬಂಡುಣಿ, ಪಜಮೆ , . . ಮುಯಿ್ಯಾರಡಿ-ಈ ೭ ಭ್ರಮರಂ” 
(ಕಶೆಸಾ. ೫೫-೧೯೮) ; ಪಪ್ಪ ಕಮಾಗಿಕೆ ಸಜಮೆಗಳುಪ್ಪಯಣಂಗೆಯ್ಜು 
ವಂದು ಪೊಸಮಲ್ಲಿಗೆಯೊಳ್‌' (ಅಜಿಪು, ೬-೨೧) ; ಪಜಮೆಗಳ ಕಪ್ಪಿನಿಂದಂ 
ಮಿಯಿಗಂವ ಕೆಂದಳದ ಕೆಂಸಿನಿಂದಾವಿಳಮಾಗುಜಕೆ ಚಿತ್ರಿಸಿದಂತಾದಂ 
ಮೆಆಕಿಗುಂ ಹಿರಿದಪ್ಪ ಪುಸ್ಪ ಮಾಲಾನಿನಹಂ (ಬಾಧಪು. ೧-೧೩೦) ; ಗಂಧಕೆ 
ಪಜೆದೆಆಗುವ ಪೊಸಪಜಮೆಗಳ ಪಸುಳೆಯಿಂಂಚರಮೊಸ್ಟಿ ದುವು (ಜಯಕಾ. 
೪-೪); ಪಣಮೆಯಂತೆ ಕರ್ಪಿಡಿದ ಮುಂಗುರುಳುಂ (ಅದ್ಭುತ, ೮-೧೨), 
ಪರಮ, : ೧. ಅಲ್ಲಿಗಲ್ಲಿಗೆ ಸರಮೆಯರಗಿದೊವುಲ್ಲಾ ಸದೊಳು (ಕಂಕ, 


೫೪೫೬ 


20 


25 


30 


35 


40 


ಪೆಟಂ 


ಪರಮೆಗಳ ಸೇಣಿ ಹರಿನೀಲಮಣಿತೋರಣದ ಸಿರಿವಡೆಯೆ. 
(ಶೇಷರಾ, ೭-೩೧;) ತುಂಬಿ ಮೊರೆದು ಪರಮೆಯನು ಕರೆಯುತಿದೆ 
ತುಂಬುಬಾಳಿಗಾಗಿ (ಹೃದಸ. ೫೨-೯). ಪಜಿವೆ: ೨. ಹಕ್ಕಿ ; ಪಕ್ಷಿ: 
ಪಅನೆಗಳೋಟಿದ ಆ ಯಜುಪಥನುನ್‌ , . . ಈಗಳ್‌ ಇದೆ ಕೊಳ್‌ 
ಇಟಾನೆನ್‌ (ಬದ್ಧಪ್ರೆ, ೧೬-೩೨೭) ; ಬೀಸುತೆ ಪುರಿನೇಣ್‌ ಸೆಣೆದಾ 
ಬಲೆಯನ", ಪಿಡಿವನ್‌ ತಿಳಿಬಾನ್‌ ಪಣನೆಗಳನ್‌ (ಅಂತಿಗೊ. ೧೬-೩೨೨). 
[ದೇ,॥ ತಮಿ. ಪಅನೈ ; ಮಲ. ಪಾಲ್ಗ ಇ ಸತಂಗ] 

ಪಣಮೆವಸುಳೆ (ನಾ). ದುಂಬಿಯ ಮರಿ; ಮರಿದುಂಬಿ: ಮುನಿ 
ನಿವಹದ ಸದಸಂಕಜಕೆಆಗುನೆನಾಂ ಪಣಮೆನಸುಳೆಯಂತೆ ' (ಜಯಕಾ. 

೧-೧೦). [ಸಅನೆ 4 ಪಸುಳೆ] 
ಪಅಮೆನಲಂ (ನಾ). ಇ ಪಠಿಮೆವಸುಳಿ: ಸರನೃ ಪರಟ್ಟದ ಕಪ್ಪದ 
ಕರಿಗಳ ಮದಜಳಮನುಂಡು ಕಂಪೇಜದ ತದ್ಭ ರಣೇಶಗೃ ಹಾಂಗಣದೊಳ್‌' 
ಪಣಸಿವಲಾಾಯಾಡುವುವು ಪಜಮೆವಲಿಕಿಗಳ ಬಳಗಂ (ಚಂದ್ರಪು. ೬-೩೩) ; 
ಪರಿಮಳಕ್ಕೆ ಸಳಾಮಲಿಿಯಾಡುವ ಪಲಮೆವಟಗಳ ರುಂಣತ್ಕಾರಸಾರ 
ದಿಂದತಿನಿಚಿತ್ರ ಶೋಭೆವೆತ್ತಿರ್ಪುದು (ಕುಸುಮಾ, ೨-೭೧ ನು; ನಜುಗಂಪಿ 
ಗಾಸೆನಟ್ಟೆ ಅಗಲಾಅದೆ ಪಜಮೆವಲಗಳಾಡುತ್ತಿ ರಲು (ಸೌಂದಪು. ೩-೨೫) ; 
'ಬಂಡಿನಿಲರ್ವುಡಿಯಿಂ ಪೊರೆದ ಸಅಮೆವಜಾಯಂ (ರಾಮಾಶ್ವ, ೫೨-೨೭), 

[ಪಟನೆ 4 ಮಂ] 
ಸಅಮೆನಿಂಡು (ನಾ): ದುಂಬಿಗಳ ಗುಂಪು; ಭೃಂಗಗಳ 
ಸಮೂಹೆ : ಮಗಮಗಿಸ ಮೈಗಂಪು ಸಅನೆವಿಂಡಂ ಸಾಲಿಡಿಸೆ ದಿಟ್ಟಿಗೇ 
'ನೆಸೆದಳೋ (ಸದ್ಮಂ. ೩-೩೧) ; ನಿನಾಜಸಿದ ಕನ್ಮುಲರ್ಗಳ ದೇವಾರ್ಚ 
ನೆಗೇಲಸಗೊಡದೆಯೆ ೦ಜಲಿಸಿ ಹೇಳದ ಪಜಮೆವಿಂಡುಗಳ ಬಂಧಿಸಿದಂತೆ 
'ನೇಲಾಲ ಪಣ್ಣ ಕೊಬ್ಬಿ ದುವು (ಮೋಹತ. ೨೪-೪೫). [ಪಣಮೆ ದಂಡು] 
ಸಅಲೆ, ಹರಲೆ, ಹಲೆ, (ನಾ). ಅಸವಾದ; ನಿಂದೆ: ಶಶಿಕಾಂತದ 
ಪರಲೆಯಿಸೊಸರ್ವ ಕೊಳದ ಸುಭಗತೆಯಿಂ ಪಟಿಲೆಯನುಜಕಿ ಪಾಜಕಸುವುದು. 
ನಂಡನಕಾ ನಂದನದಿರವು (ಜಯಕಾ. ೧-೪೬), ಹರಲೆ ; ಹರೆ ನಿನ್ನ 
ಬದುಕಾಯಿಂತು. (ಶ್ರೀಕೃಸಾ, ೩೪); ಶ್ಷುದ್ರಜನರು ನಿರರ್ಥಕವಾಗಿ ನಿಮ್ಮ 
ಹೆಸರಿನಿಂದ ಹರಲೆ ಮಾಡುತ್ತಾರೆ (ಸ್ಯೂಲಮಿ, ೧೪೮), ಹಳಿಲೆ, : 
ಹಜಲೆಯೊಳು. ತಂದಿಕ್ಕಿತೆನ್ನ ಡಂಬಿನ' ಭಕ್ತಿ (ತಿರುರ. ದೇ. ೨೧-೧೭) ; 
ಎಂಡೆಂದಿಗೆನ್ನೀ ತಲೆಗೆ ಹಲಿ ಬಪ್ಪು ದೆಂದನನೇಳ್ವ. ವೇಳೆಯೊಳು. (ನೇಮಿಸಂ. 
೧೮-೮೭); ಎನ್ಮ ತಲೆಗೆ ಹಣಲೆಯ ತರ್ಪುದುಚಿತವೇ (ಸನ್ಯುಕೌ, ೧೦-೩). 

[ಆಹಜಕ್ಕಿ ?] 

ಫಅನವೆ "ಸಣಮೆ' ನೋ. 

ಪಟ, ಪರಿ, ಹರ್ತಿ, ಹಳ, (ಕ್ರಿ). ೧. ಕಡಿ; ಕತ್ತರಿಸು; 
ತುಂಡುಮಾಡು : “ಪಟ ನಿಚ್ಛಿತ್ತ್‌ (ಹರಿ), ಭೂಸಣೇ ಚೌ 
(ಶನುಧಾ) ; ಪಜಕಿದು ಬಿಸುಟ ಕುಂತಳಂಗಳಿಂ ಪುತ್ತಿನೊಳಗೆ ನುಡಗಲೆಂದು 
ಕಯ್ಯಂ ಕುತ್ತಿ ದೊಡೆ (ಚಾವುಂಪು. ೧೬); ತನ್ನ ಜಗದ್ವಿಲಾಸ ಸಾಕಾದಡೆ 
ಮತ್ತೆ ತಾನೇ ಪಜವನದಟ ಮಾಯಾನಾಶನನು (ಮಹಾದೇ, ಬ. ೧೦-೪); 
ಕೊರಲ ಕಂಠಿಕೆಯಂ ಪಜಿಕಿದು (ಜಯಕಾ, ೨-೩೭). ೨. ಕತ್ತರಿಸಿ 
ಹೋಗು ; ತುಂಡಾಗು ; ಸೀಳಿಹೋಗು : ಮುಳಿದು 'ತನಗರ್ಫ್ಯ 
ಮೆತ್ತಿದ ತಳಿಗೆಯೊಳಿಡೆ ತಲದ ಕೆಟದೆ ತಲೆ ಪಣಸಿದಾಗಳ ಕಳಕಳಿಸಿ 
ನಗುತವಿಂರ್ದುದು (ಸಂಸಭಾ, ೬-೬೪); ಪದ ಶಿರಂಗಳಿಂ' ಕೆದಲಕ 
ಬಿರ್ದ್ನ ಗಜ೦ಗಳಿಂ (ಎಕ. ೫111, ಸಾಗರ, ೧೦೯-೨೭; 1042); 'ಪುರಹರಂ 
ಪೊಡೆಯೆ ತೋಳ್ಸಉದ ಭೀಕರಗಜಾಸುರನೋ (ಹಚಳಾ. ೬-೨೦) ; 
ಕೈ ಪಟದ ಗಣೇಂದ್ರನಂತೆ ಬರುತಿರ್ದುದು ಭೀಕರನೊಂದು ಸೂಕರಂ. 
(ಕಾನ್ಯಸಾ. ೧೧೧೨). ೩. ಬಲವಂತದಿಂದ ಕೀಳು; ಕಿತ್ತು ಹಾಕು; 


ಒ೯-ಒ) ; 


ಪಲ 


ತೆರಿ: ನನೆಗಳ ಗೊಂಚಲಂ . ಸ 
ಕಾಡಿಜಿವು. . 


೧೧-೧೩೦). 


೬ ಸೊನೆ ಸುರಿನನ್ನೆಗಂ ಪಜಯ ನೋಯಿಸಿ 

ಮೃ ದುಪುಸ್ಪ ಸ್ತಬಕ೦ಗಳಂ ಪಣಿದೆವು. (ಆದಿಪು. 
೪. ಕಿತ್ತುಹೋಗು; ಜಗುಳು:  ಉಡೆವಣಿ 
(ಪ][ಸಾಇಾಂ. ವ]ಉಸಯದ ಮುನ್ನಮೆ ತೊಡಗಿ ಚಲಂ ನೆಗಲಕ (ಪಂಪಭಾ. 
೫. ಬೇರೆಯಾಗು; ಜೇರ್ಪಡು: ಕೇಡ ತೊಡರಿಂಡೆ. 
ನಾನ್‌ ಪಣದ ಬಿಡುಗಡೆಯನಾನಲ್ಗೆ, ಪಕ್ಕುಂಟು ನನಗೆ (ಅಂತಿಗೊ, 


೧-೪೬). 


೧೯-೩೪೪). ಪೆರಿ: ೬, ಪರಿಹರಿಸು ; ನಾಶಮಾಡು : ಚಿಂತಾ 
ತತಿಯನು ಪರದಿಟ್ಟ ನೋಯೆನಲ್‌ «. . . ಮೂಡಲೊಳು. ಮುಂಚೆಳಗು 
ತೋರಿದುದು (ನೆಂಕಾರಾ. ೫-೫-೨೪). ಹೆರಿ: ೧. ಸೆರೆಯ ಹಂ, 


:ಅರಿಯನಿರಿ ಹುಟ್ಟಿಳಿಸು ಹುಡಿಯಲ್ಲಿ (ಪಾಂಚಜ, ೫-೮). ೩. ಅದಾವ 
ಪುಸ್ಪಗಳೋ . , . ಬಾಗಿ ಒಂದೆರಡನ್ನು ಹರಿದುಕೊಂಡೆ (ಚೆಂದುಟಿ, 
೧೫). ೭. ನಾಶವಾಗು; ಹಾಳಾ ಗು: ದೇನರು ಒಲಿದರೆ ಜೇಡನ 
ಬಲೆ ಸಹ ಪೊರೆವುದು ಕೋಟಿಯ ಹಾಗೆ ಮುನಿಚರೆ ಹರಿವುದು 
ಕೋಟಿ ಕೊತ್ತಳ ಸಹ ಜೇಡರ ನೂಲಿನ ಹಾಗೆ (ಇಂಚಾನ. ೨೧೦-೪೦). 


ಹಣಿಕಿ : ೧. ಹಖಾಯನೆ ದಾಸನ ವಸ್ತ್ರವ ಉಣ್ಣನೆ ಚೆನ್ನಯ್ಯನ || 


ಸಂಗಾತ (ಬಸನ, ೪೩೨); ನಿಜಕಿಯುಡಿಗೆಯಲಿ ಮಲ್ಲುಸಂಟಿನ ಸೆಕಗ 
ಮೋಹಿಸಿ ಬೆರಳ ದರ್ಭೆಯ ಹಜಂದಂ ಬಿಸುಟಿನು (ಕುನ್ಶಾದ್ರೋ. ೯-೧೫). 
೮. ತೀರು; ಮುಗಿ: ನೂಜನೋದಿ ನೂಜಿ ಕೇಳಿದರೇನು ಆಸೆ ಹಟಃ 
ಯದು ರೋಷ ಬಿಡದು (ಬಸನ. ಎನ್ನ ಕರ್ಮ ಹಣ ಯಿತ್ತು 
(ಸನ, ೭೯೩). 
ಸುವಂ, (ದ್ವಿರುಕ್ತಿ) : ತನ್ನ ಭೀಕರಗದಾಘಾತಟೊಳ್‌ ಜಾಜಕಿ 
ಪಟವಲದು ಪೆಜಿಗೆಡೆದು ತಾಅವಜಾಇದ ಉಂಭೋಜಾನಳಿಗಳ , , . 
ಕೈಗುತ್ತಿ ನೋಡಿಯಂಂ (ಗದಾಯು, ೬-೨೮ ವು. ಸಜಾದಿಕ್ಸು- 
ಚೂರು ಚೂರು ಮಾಡು ; ಧ್ವಂಸ ಮಾಡು: ಸಂ ದಿಕ್ಕಿ ಮೋಹ 
ಪಾಸದ ತೊಡರಂ (ಎಕ. 11, ೧೪೧-೬೭; 1139) ; ಪೊಳಣಗಣ ಮಾಯಾ 
ಭ್ರಮೆಯಂ ಪಲ ದಿಕ್ಕಿ (ಶಬಶಂ. ೨-೯೫); ಪಿರಿಯ ಅನಶೇಷಗಳನ್‌ 
ವಿಕ್ಕಿ: ಪಜಾದಿಕ್ಕು. ನು (ಬದ್ಧಪ್ಪ. ೫೫-೧೧೮೭).  ಪಟಾದಿಡು, 
ಪರಿದಿಡು- ಕಿತ್ತು as ನಾಶ ಮಾಡು: ಪಜಾದಿಟ್ಟಿ ದಿಟ್ಟಿಯ 
ಬಳಿಕೊರ್ವನ ಕಾಲ ಮಂಲಾದಿಟ್ಟಿ (ನೋಹತ. ೧೨-೩೭) ; ಸವತಿಯಂರಿರ್ವ 
ರುಖಿಖಾ ಕೃತಿಗೇಳೆ ಬೇರ್ವರಿದಿರ್ಪ ವೈರದ ಬೇರ ಪಜ ದಿಟ್ಟ ರ್ನ್ವರೊಂದೆನಿಸಿ 
ಹ (ಹಪಿಬ. ೧-೫೯) ; ಚಿಂತಾತತಿಯನು ಸಂದಿಟ್ಟಿ ನೋಯೆನಲ್‌ 
. ಮೂಡಲೊಳು ಮುಂಂಬೆಳಗು ತೋರಿದುದು (ನೆಂಕಾಂ. ೫-೫-೨೪). 
ಪಜಾದು ಸತ್ತಿಸು- ಹರಿದು ಮತ್ತೆ ಅಂಟಿಸು ; ತದ್ರೂಪವಾಗಿಸು 
ಚುಂಬಿಸಿದರ್‌ ಸ್ಮರನಿರ್ದು ನಾಂಗುಲೀಕದ ಕುಸುಮ ಪಲಿಕಿದು 
ಪತ್ತಿಸಿದಂತೆವೊಲೊಪ್ಪಿ ತೋರ್ಪಿನಂ (ಕಾನ್ಯೆಸಾ, ೬೬೬ ರೊದ್ರಕ); 
ವಸುದೇವನ, ದೇಹಮನಗೆನೊಯ್ದ ಂತೆಯುಂ ಪಜಿಸಿದು ಪತ್ತಿ ಸಿದಂತೆಯುಂ 
ಮೊಕ್ಕಳನಿರಾ ಮಕ್ಕಳೇಕಾದುವೆಂದು ಬೆಕ್ಕಸಂಬಟ್ಟು ನೋಡೆ (ಅರ್ಥನೇ. 
೫-೨ನ), ಪಜಪಟ್ಟಿ ಮಾಡು -. ಸಟೀದಿಕ್ಬು : ಇಜಿಕಿನರು ತಆದರು 
ಕೊಟಿಕಿದರು ಮೂಗನು ಜರಿಟೋಪಿ ಜೋಡುದಗಲೆಯ ಪಃಪಟ್ಟಿ ಮಾಡಿ 
ರಾವುತರ ಮೈಯಲಿ ಬಲುಸುರಗಿಗಳನು ಸೆಕ್ಕಿ ದರು (ಕಂನವಿ. ೩-೬೮). 
ಹರಿದರೆ. ಹತ್ತು ನ-.ಒಂದು ಬಗೆಯ "ಔನಧಿಸಸ್ಯ : ಹರಿದರೆ 
ಹೆತ್ತುವನ ಸಹಸೂಲವಂ ಮೊಸರಿನಲ್ಲರೆದಂ ನುಂಗಿಸಲು. ಹೊಟ್ಟಿ ಬೇನೆ, 
ಗ್ರಹಣಿ ಸಹ ನಿಲ್ಲುಂ (ಸಕನೈ. ೩೫೩). ಹಜಕೊಳ್ಳು, ಹರಳೊಳ್ಳು ಜಾ 
ಹೆಂದುಕೊಳ್ಳು ; ಕಿತ್ತುಕೊಳ್ಳು : RE ತಂದೆ ಬಟ್ಟಲ 
ಬಂಡೆ ಸರನಿಂದೆಗಳ ಕಟ್ಟ ಹಜಿಕೊಂಡೇನೆಂದೆ (ಪುರಂದ. ೨-೫೩-೧); 
ಕುದುರೆಯು ಕಟ್ಟದ ಹಗ್ಗವನ್ನು ಹರಕೊಂಡು ಓಸಿ ಹೋಗಿತ್ತು 


೬೫೩) ; 


೫೪೫೭. 


20 


45 


ಪಜಂಗೋಲ್‌ 


(ಮುಂಬಯಿ. ೪-೬೯); ಜವರಾಯ ' ಬಾಳೆಯ ಸುಳಿಯ ಹೆರಕೊಂಡ 
(ನನ್ನೂರು, ೧೩೫) ; ಅವನನ್ನು ಹರಕೊಂಡು ಶಿಂಬುವ: ಹಾಗೆ ನೋಡು 
ತ್ತಡೆ (ಫಲಸಂ, ೧). ಹಜದಕೆ ಹತ್ತಿಸುವ ಎ ಹರಿದರೆ ಹತ್ತುವ: 
ಚೆನ್ನೈಗ್ಗಿಲು ಹಟಾದರೆ ಹತ್ತಿಸುವ (ಅದನ್ನು ಪರಡೆ ಎನ್ನುವರು) ಈ 
ಎರಡನ್ನು ೬ * ೬ ಅರೆದು (ವಿವೈವಿ, ೧೫೭). 

[ದೇ.॥ ತಮಿ. 'ಮಲ. ಪಳ ; ತುಳು, ಪರಪ ಸರ್ಪ ; ಕೊಡ. ಪರಿ; 
ತೆಲು. ಪೆಜುಕು, ಪೆರುಕು] 

ಪತಿ "ಪರ್ಮಿ' ನೋ. 

ಪಲ, 3 (ನಾ). ೧. ಕತ್ತರಿಸುವಿಕೆ; ಹರಿಯುವಿಕೆ, 
೨. (2): ಜೀಸುನಲ್ಲಿಯೆ ಬೀಸಲಖಡಿಯಿಲ್ಲ ಪಲಯನಾ ದಿಟ್ಟಿ 
ಮುಂರಿನಲ್ಲಿ ಕೆಡುಪಿನೊಳ್‌ ಮುಂರಿಡಯ್‌ (ಎಕ. 11, ೧೩೩-೧೨೬; 982). 
ಹಣಿಕಿ : ೩. ಕತ್ತರಿಸಿದುದು; ಚೂರಾದುದು ; ತುಂಡಾದುದು: 
ಹಜಂ ಹತ್ತು ಹೊಲಿವುದೊಂದೇ ಸೂಜಿ (ಸರ್ನನ. ೧೨೩-೬೩೨). 
“ಹಳೀಮುಲಿಿ' ಪರಾ, 

ಪಜುವಜ, (ದ್ವಿರುಕ್ತಿ), ಪಳನಆಯಾಗು--೧. ಚೂರು 
ಚೂರಾಗು ; ಛಿನ್ನಭಿನ್ನವಾಗು : ಜಳಕೇಳಿಗೆದು ಬಂಜೋಲಾಡುನ 
ಮಾಳನವಿಲಾಸಿನಿಯರ ಪೆರ್ಮೊಲೆಯ ಪೊರ್ಕುಳಿಯೊಳ ಪಜಕಿ ನಟಿಯಾದ 
:ಪೆರ್ಜೆರೆಯೊಳ್‌ (ಕಡಂಪೂ. ೧೬); ಗದಾಪರಿಘಪ್ರ ಹಾರದಿಂ ಪಜಶಿವಣಕಿ 
ಯಾಗಿ. . . ಬಿಟ್ಟಿರಿಬಲಂಗಳೆ ಪ್ಲೇಟನೆ. ನಿನ್ನ ಬೀರಮಂ (ಗದಾಯು. ೨-೩) ; 
ಜವದಿಂ ಪೋದಿನನ ' ನರೂಥವಾಜಿಗಳ ಮೊಗಜೊಳೊಗೆದ ಫೇನಂಗಳ 
ವಾಯುಂಂವಶದೆ. ಪಜುವಜಾಯಾಗಿರ್ದುವು ಗಗನಾಂಗಣದೊಳಿೆನಿಸಿದುವು 
ಭಗಣಂಗಳ್‌ (ಚಂದ್ರ ಪು. ೮-೨೪) ; ಬಿದಿರ ಕೊನೆಯ ಕೋಕ್ಗೆ ಪಚಿವಚಿಸಿ 
ಯಾದ ಮಂಗಿಲ ಪೊಜಕಿಯಿಂ ಸುರಿವ ಮುತ್ತು ಗಳಂ (ಕಬ್ಬಿಕಾ. ೨೩೪). 
೨. ಭಂಗಹೊಂದು: ಪಜಕಿನಚಿಕಿಯಾಯ್ತು "ಪಚ್ಚ ಳಿಪ .ಮೆಯ್ವೆಳ 
ಗೆಂಗೆಳವಿಂ ಂಚೆನಲ್ಕದಾರಜಸ ದಭಿನರ್ಣಿಪರ್‌ ಸತಿಯ ರೂಪಿನ ರೂಢಿಸಿದೊಂದು. 


ಗಾಡಿಯಂ (ಧರ್ನುನಾ. ೩-೫೩). [ಪಣ] 

4 (ನಾ). ೧. ಅಲಂಕಾರ; ಶೃಂಗಾರ; ಭೂಷಣ : “ಪಟು- 
ವಿಚ್ಛಿತ್ತೌ (ಹರಿ), ಭೂಷಣೇ ಚ (ಶನುಧ)). , ೨. ಸಂತೋಷ ; 
ಒಗ್ಗು: *ಪಜೀಪಡಿಸು' ಸರಾ. [ಜೇ.॥ ತಮಿ. ಪಳ ಎ. ಚಿನ್ನ] 


ಸಜಂಕೊಳ್‌ (ಕ್ರಿ). ೧. (ಹೂವು ಮೊದಲಾದುವನ್ನು) ಕೀಳು; 
ತಿರಿ: ಪರಿಮಳವೆರೆದಿಂಸಿನ ದಿವ್ಯಪುಪ್ಪ ನ ಪಣಸಿಕೊಂಡತಿಹರುಸದಲ್ಲಿ 
ಸರಗಟ್ಟ ಚಿಲೆಗೆ ಮಾಡುವ ಮಾಲೆಗಾತಿಯರಿರನ ನಾನೇನ ಬಣ್ಣಿ ಸೆನು 
(ಕಂನವಿ. ೨-೮೩), ೨. ಕಿತ್ತುಕೊಳ್ಳು : ಮೂಡಣಡದೆಸೆನೆರ್ಣ ರತ್ನದ 
ಹಚ್ಚವ ಗಾಡಿಯೊಳಿನನಿಗಲಂಕರಿಸಲ್ಪಗೆಮಾಡದೆ. ಪಡುಗಡೆನೆಣ್ಣಿಟ್ಟಸಿ 
ಕಿನಿಸಿಂದವ ಪಜಿಸಿಕೊಂಡು ನೋಡದೆ ನೂಂಕಲ್‌ (ಉದ್ಭಜೇ. 

[ಪಠ್ಯ ೬ ಕೊಳ್‌] 

ಸಣಂಗಡ್ಡ (ನಾ). ಹರುಕುಗಡ್ಡ : ಮಾಡೆಗನ ಪಅಗಡ್ಡ ಮನೆಡಗ 
ಯ್ಯೊಳ್‌ ಪಿಡಿದು (ಧರ್ಮಾಮೃ. ನೊರೆವಾಯಂ್‌ 
ಜೋಲ್ಡುಓ ಫೆರ್ಮೂಗರಲ್ಲ ಕೆನಿನ್ಮಾಸೆ ಕೆದರ್ದ ಪಖಗಡ್ಡಂ (ವೃಷವಿ 
೧೧-೬೧). [ಪಜಸ 4 ಗಡ್ಡ] 

ಪಳಂಗಲ್‌ "ಪಲಗೋಲ್‌' ನೋ. 

ಪೆಕುಗೋಲ್‌, ಪಜುಗಲ್‌, ಸಜೀಗೋಲು, ಪಟಿಗಲ್‌, ಪಜು 
ಗೊಲ್‌, ಸಜುಗೋಲು, ಹರಗಲು, ಹರಗೋಲು, ಹರಿಗಲು, 
ಹರಿಗೋಲು, ಹರುಗೋಲು, ಹಜಗೋಲು, ಹಜಗೋಲು, 
ಹಳುಗಲ್‌, ಹಳುಗೋಲ್‌, ಹಲುಗೋಲು (ನಾ). ನೀರನ್ನು 
ಛೇದಿಸಿಕೊಂಡು ಹೋಗುವ. ಸಾಧನ; ನಾವೆ; ದೋಣಿ: 


9-೬). 


೧೦-೧೪೫) ; 


ಪಣಗೋಲ್‌ 


ಸಜಗೋಲೊಳ್‌. (ಪಜುಗೋಲೊಳರ್ಳ) ಕುಳ್ಳಿ ರಂ (ಶನುದ. ೧೩೩ 
ಪ್ರಯೋ); ಸಜಗೋಲ್ಲಳಂ ಮಂಳುಂಗಿಸುವ ಸೀತಾನದಿಯಂತೆಯಂಂ 
(ಭಾತರಾಂ. ೮೪-೫೫೩). ಪಜಿಂಗೆಲ್‌ ; ನಾರೀಜನಕೆ ಸಜ[ ಪಂ 520, ಅರಿ] 


ಗಲೆಂದೇಜಲ್‌ , . , ನೀರಾಟಿಮಾಡಲ ನೆಜಕಿಗುನೆನೆ ಪೊದಟ್ಟತ್ತ್ತು 
ಚಂದ್ರಾಂಶಂಜಾಲಂ (ಕಾದಂಉ. ೪೨೨), ಪೆಚಿಂಗೋಲರಿ: ಪಣ 
ಗೋಲು, ಪಡಗು : . . ಮುಂತಾದವು ಅನರು ಸೀರ್ಬಟ್ಟಿ ಯನ್ನು ತಿಳಿ 


ದವರಾಗಿದ್ದರೆಂದೂ , , , ಸಾರುತ್ತ ನೆ (ಭಾಷಾ೨೨, ೨೫೬), ಹಜಿಂಗಲ್‌ ; 
ಸಜುಗಲಿಕ್ಕಿ ಪಾಯಲ್ಕಂ . . . ಸನಿನೋಡಲ್ಕಂ ಬಗೆವುದೆಸೆವ ನವ 
ಚಂದ್ರಿಕೆಯಂಂ (ವರ್ಧಮಾ, ೮-೪0); ಸುಟಿಸಿದುದು ಸುಟಿಿಯೊಳಗಣ 
ಪಟುಗಲಂತೆ ಪಾತಕನ ಮನಂ (ಸಂಲಾನೂ. ೯-೮೧). ಹೆಗೋಲ್‌ ; 
ಮೊಗೆಯಲ್‌ ಕೊಡಗೊಂಡು .., ಪಣುಗೋಲ್ಲಳಸಿಕ್ಕಿ ಪಾಯಿಸಲ್‌ 
(ಅಜಿಫು. ೬-೪೫) ; ಪಂಿಗೋಲಿಲ್ಲದೆ ತೊಜಿಕಯುಂ ಪಾಯ್ಕೆ ನೆಂಬ ಸಚ್ಚಪಸಿ 
ಯೆಗ್ಗನಂ ಫೋಲ್ಕುಂ (ಧರ್ಮಾಮೃ. ೧-೬೭) ; ಪೆರ್ಮಟಕಿ ಕೊಳಲ್ಯ ಳಾ 
ಮಂನಿಫುಂಗನಂಗೆ ಕೊಟ್ಟನೆ ಸಲುಗೋಲನೊಡ್ಡಿ ದೃಢಮನ್ಪಿ ನಮಾಂತು 
(ಮಹಾನೇ, ೧೬-೧೧). ಪಜುಗೋಲಂ : ಪಣುಗೋಲೊಳುಕಕೆ ಚೆಲ್ವು 
ವಡೆದು ಕುಳ್ಳಿರ್ದು (ಸಿದ್ಧೇಪು. ೧೫-೨೨) ; ಬಿಜ್ಜೊ ದರಿ ಕಣ್ಣೋಲ 
ಮನಮರ್ಚಿದಳ್‌ ಪಠು[ಸಾಕಾಂ.ಅಸ]ಗೋಲೊಳ್‌ ಪೋಪಂತೆ ಗಗನ 
ಮೆಂಬಂಬು ಧಿಯೊಳ್‌ (ಶಬರಂ. ೧-೪೩). ಹೆರೆಗೆಲು: ಮಳೆ ಬಂದರೆ 
ಬರಲಿ, ಹೊಳೆ ತುಂಬಬೇಡ, ಹರಗಲಿಗೆ ಬೇಕೆ ಹಿಡಿ ಹೊನ್ನು (ಹಳ್ಳಿ ಬಾ, 
೬೭); ದೇಹವನ್ನು ಹರಗಲಿಗೆ ತೆಗೆದುಕೊಂಡು ಹೋದ ಮೇಲೆ ಸತ್ತವನ 
ಸಹೋದರನು ದಡಕ್ಕೆ ಹೋದನು (ಮಲೆನಾ. ೧೧೬). ಹರೆಗೋಲು: 
ಒಂಟ ಹುಟ್ಟನ ಹರಗೋಲಿನಂತೆ ಎನ್ನ ಪಾಡು (ಅಂತರಾ. ೪೫); ಕೆಸರಿಗೆ 
ಹರಗೋಲು ಬೇಕೆ ? (ಗಾಡ). ಹೆರಿಗಲು: ಇವನು ಹರಿಗಲಲ್ಲಿ ಹೊಳೆ 
ದಾಟರಬೇಕರಿ (ಕೆಲೆ. ೧೦೦); ಎಷ್ಟೂ ಸಲ ಹರಿಗಲದಾಗೆ ತಿರಿಗಿಸಿನ್ನಿ 
ಆಯ್ಕೋರನ್ನ ! (ಅಲನ. ೨೧೬). ಹರಿಗೋಲು: ಹೊಳೆಯಲಿಹ 
ಹರಿಗೋಲು ಸದ್ಯ ಮಂರಿದುಡೆ (ತುರಂಗ, ೪೭-೨೯); ಹೆರಿಗೋಲನೇರಿಸಿ 
ಹರಿನ ಪ್ರವಾಹದೊಳುರುಳಿಸುವುದು ನಿನಗೊಪ್ಪೆ (ಕುಂತ, ೬೮ ಅಡಿಟ) ; 
ಇವರು ಹರಿಗೋಲು ಹತ್ತಿ ದರು (ಕೀತಿಟಿಂ. 11, ೧೧). ಹರುಗೋಲು : 
ರೊಕ ತೆಗೆದುಕೊಳುತ ಹರುಗೋಲ ಹಾಕಿ ದಾಟಸಿ (ಎಕ. ೪11, ಶನನೊ. 
೩-೯; 1671); ಕಲ್ಲಿನ ಹರುಗೋಲಿನ ಮೇಲೇರಿದ ಅದ್ಭುತ (ಪರಾವಿ. 
೧೩೮). ಹಜಿಗೋಲರಿ : ಹಜಿಗೋಲ ಸೂಳೆಯ ತೆಅನೆರಡು ಒಂದಯ್ಯು 
ಹಜಗೋಲನೇಯಾದವನಿಳಿಯೆ ಬೇಜಕೊಬ್ಬ ಹರಿದೇಜುನಂತೆ (ಸರ್ನಜ್ಞ, 
ಹಣಂಗೋಲು: ಸಂಸಾರವೆಂಬ ಸಾಗರವ ದಾಂಟುವರೆ 
೬ * ಸುಜ್ಜಾನವೆಂಬ ಸಟ್ಟು ಗನ ಪಿಡಿದು 


೧೮೯೧). 
ಆಲುಣೆಂಬ ಹಜಕಿಗೋಲನಿಕ್ಕಿ « 


(ಶೂನ್ಯಸಂ. ೧೨೭-೩೭); ತುಜಂಗೆವೆಗಣ್ಣ ನೀರಿಂಗೆ ಹಜಾಗೋಲ 
ಹಾಯಿಸಿಸಬೇಡೆಂದು » ೬» ತೊಡೆದ ಲೋಚನವ (ನೋಹತ. ೪-೮೭) ; 
ಗೋಸ್ಟ ದಜಲಕೆ ಹಜಿಗೋಲದೇತಕೆ (ಜೈಮಿಭಾ.. ೧೨-೧೪). 


ಹಣುಗೆಲ್‌ 8 ನಾವಾರೋಹಃ, ನಾವಿಕಃ-ಈ ೨ ಹಲುಗಲೇಇಂವಾತಂ 
(ಹಲಾಯು. ೬೫-೨೩೬); ಹಟದ ಹಳುಗಲಂತೆ ಸುಸಿಲ್ಲೊಲಕಿಯೆಂ 
ದಾಂಟಸಲಾಜದೆ ೨-೧೧೬ ನು... ಹಣುಗೋಲ್‌ ; 
ಅಸಮಾಸ್ತ್ರನೇಜಲೆಂದಿಟ್ಟ. ಹೊಸ ಹಜು[ಪ: ಅಶ]ಗೋಲೆಂಬಂತೆ ಘಳಿಗೆ 
ಪಟ್ಟಿ ಲೆಸೆದು ಕಣ್ಣಿ ರಂಜಿಸಿತು (ಶ್ರೀ, ಆಂಬುಧಿಯ 
ದಾಂಟುವಂಗೇಕೆ ಹಜುಗೋಲ್‌ ಸೀಮೆಯೆಂಬುದಂ ವಿರಾಲಾದೀ ಸಿಸ್ಸೀವು 
ಸಿದ್ಧ ರಾಮಂಗಿಷ್ಟ ಲಿಂಗಮೇಕೆ (ಚಬಪು. ೫೭-೯೧). ಹೆಟಿಗೋಲಂ : 
ತುಂಬಿದ ತೊಜಕಿಯ ಹಾಯ್ಸಹೆನೆಂದು ಹಜುಗೋಲನೇಟುವ ಅಣ್ಣ ಗಳು 
ನೀವು ಕೇಳಿರೇ (ಅನಚಂ, ೮೦-೩೬೦) ; ಬಿಡು ಮರೀಚಿಯ ತೊಟಕಿಗೆ 


(ಲೀಲಾನ. 


ಲ. ೧೦-೫೩); 


೫೪೫೮ 


25 


55 


45 


30° 


ಫೆಣಂಮಣಂ 


ಹಜುಗೋಲಿಡುನರುಂಟಿ (ಕುನ್ಯಾದ್ರೋ, ೪-೩೮) ) ಪಾರಾಶರವ್ರತಿ... 
ಹಜುಗೋಲೊಳಗಂಬಿಗಿತ್ತಿಯ ನೆರೆದನು (ಕಂನನಿ, ೯-೧೪೮), 
ಹರುಗೋಲ ತೆರು ಒಂದು ಬಗೆಯ ತೆರಿಗೆ; ನಾವೆಯ ಮೇಲೆ 

ಹಾಕುವ ತೆರಿಗೆ: ಯಾ ಆರು ಮಂದಿಗೂ ಹರುಗೋಲ ಕ್ಷೈರು ಸಹಾ 
ಬಿಟಧೆವೆ (ಎಕ. ೪11, ಶಿವಮೊ, ೩-೨೯; 1671). ಹರುಗೋಲ ಹಣ. 
ಹರುಗೋಲ ತೆರು: ದಂಡ ಹರುಗೋಲ ಹಣ ಬಾವಲಿ ಬಿರಾಡ 
ಮತಿಂದೆ ಹುಟ್ಟುವ ಪೂರ್ವಾದಾಯ ಸಹವಾಗಿ (ಮೈಆರಿ, ೧೯೩೪, 
೨೭-೨೨ ; 1480), [ಪಜ ಕೋಲ್‌] 

ಪಣಂಗೋಲು "ಸಲಿಗೋಲ್‌' ನೋ. 

ಪಅಂತಿನ್‌, ಹಜಃತಿನ" (ಕ್ರಿ). ಹರಿದು ತಿನ್ನು ; ಕಿತ್ತು ತಿನ್ನು: 
ಪೊಯ್ಮಾಡಿ ನುಡಿದ ಕಲಿಗಳ ಶರೀರಂಗಳಂ ಪೊಯ್ದೆಳೆದು ಸಟ ತಿಂಬ 
ಮರುಳ್ಗರ್ಳ (ಚೈಮಿಭಾ. ೮-೩೨). ಹಣಿಂತಿನ್‌ : ಕೊಣಚಾಡೆಲ್ಲರ 
ಮುಂಜಿ ರಚ್ಛಿಗೆಳೆಯುತ್ತಂ ಕಿತ್ತು ಮೈಯೆಲ್ಲನಂ ಹಟಿಃತಿಂದು 
(ಸೋಮೇಶ. ೭೩) ; ಹಕ್ಕಿ ಹಾಲ್ಲೆನೆಯ ಹಜಕಿತಿಂದು ಕಂಕಿಯನು 
ಇಕ್ಕಿ ಹೋದಂತೆ (ಸರ್ವಜ್ಞ. ೧೮೮೪೭), [ಪಜಸ ತಿನ್‌] 

ಸಜಂದಲೈ, ಹಣದಲೆ (ನಾ). ೧. ತರಟುದಲೆ ; ಎಲ್ಲ ಕಡೆಯೂ 
ಕೂದಲು ಸಮನಾಗಿಲ್ಲದಿರುವ ತಲೆ: ಸಲೆ ಮಾಂಸಿ ನೆಲ್ಲಿ... 
ಕೋಷ್ಕ ಮೆಂಬಿನಂ ಕಣುಯಿಂದಂ ತಲೆಯಂ ಸೂಸಲೊಡಂ ಪಲಾದಲೆ 
ನಿಲಕಿದಲೆಯಕಕ್ಳು (ಲೋಕೋಸ. ೯-೫೨); ಪಜಂದಲೆ ಕುಟಿಸನೊಸಲಟಿಃ 
ಗಣ್ಣೋಜಿವಾರ್ಯ ಹಪ್ಪಳಿಕೆಮೂಗು (ಯಕೋಚ. ೨-೩೮). ಹಣಿಂದಲೆ ; 
೧. ಎಲನೆಲವೊ ಮಾರುತಿಯುಳ್ಳಿ ಗಡ್ಡದ ಹಜದಲೆಯ ರಣಮೂಢ 
ಸಿಲುಕಿಜೆಲಾ (ಕುವ್ಯಾಜ್ರೋ. ೧೩-೬೧). ೨. ಕತ್ತರಿಸಿದ ತಲೆ: 
ಹಜಕಿಡಲೆಯಂಂ ಬೊಮ್ಮಂಗೆ ಕುಆಂದಲೆಯಂ ದಕ್ಷಂಗೆ. . . ಸರಿಯಹರೆ 
ಹರಗೆ (ಸರ್ವಜ್ಞ. ೨೨೦). [ಪಜಕ್ಕಿ --ತಲೈ] 

ಸೆಟದೊನಲ್‌,  ಹರಿಡೊಗಲು, ಹಣುಜೊಗಲು (ನಾ). 
ಕತ್ತರಿಸಿದ ಚರ್ಮ : ಜೀರ್ಣಮಾಗೆ ತನು ಕೂರಲಗಿನ ಸಜಾದೊವ 
ಲೊಳಿರ್ದನಂತಾ ಮುನಿಪಂ (ಅನಂಪು. ೧೨-೩೪). ಹರಿಡೊಗಲು: 
ಹರಿದೊಗಲು ನೆಣವಸೆಯ ಖಂಡದಿಂ . , . ರಣಜಯಂ ರಂಜಿಸಿದುದು 
(ತುರಂಗ. ೫೬-೩೯). ಹೆಜಿಂದೊಗೆಲು : ಹಣುದೊಗಲ ನೆತ್ತರನು 
'ಕಾಣಿಸಲಜಾಯದೋಯೆಂದೊಬಲಿ ಧರಣಿಯಲೊಣಗಿದರು. ಕೈದುಗಳುಡಿದು 
ದಾಡೆಗಳು ನೆಆ್‌ ಮುದು (ಸಿಭಾಗ, ೭-೫-೭); ಜುಜಿಂಜುಟಿಸಿಪ 
ಕರುಳುಗಳ ಖಂಡಡ ಹಜುದೊಗಲ ತೊಡೆ ತೋಳ್ಗಳಲಿ ಹೆದ್ದೊಜಕಿಗಳಾ 
ದವು (ಸಿಭಾಗ. ೧೦-೮೬-೮)... [ಸಲ 4 ತೊವಲ್ಸ್‌( ಎ ತೋಲ್‌')] 

ಪೆಟಂನಂಟಿ (ನಾ). ಕಡಿದು “ಹೋದ ಸಂಟುತನವುಳ್ಳ ವನು; 
ದ್ವೇಷವುಳ್ಳ ನಂಟಿ: ಪೊಅಪೊಟಲೊಳಿರ್ಪರಿರ್ನರ್‌ ನೆಣಕಿದೊಕ್ಳಲ್ಪ ನದ" 
ಪೆರ್ಮೆಯೊಕ್ಕಲಿಗರ್‌ ಪೇರಟಿಕೆಯ ಶಶಿಸೂರ್ಯಾಖ್ಯರ್‌ ಪಖನಂಟಿರ್‌ 
(ಚಂದ್ರಪು. ೫-೮೭). [ಪರ್ಕಿ -1- ನಂಟ] 

ಪಜಂಪಡಿಸು "ಪಜಾವಡಿಸು' ನೋ. 

ಪಜಂಪಡು "ಪಜಂವಡು' ನೋ. 

ಪಟಂಪಾಟು (ನಾ). ಹರಿದು ಹೋಗಿರುವುದು; ತುಂಡಾದ 
ಅವಸ್ಥೆ : ಸಿರದ ಸಿಲ್ಲಕ್ಕಿ ದಗಲೆಯ ಸಲಸಾಟಿ 
ಮಾಡಿದರಾಗೆ (ಕಂನವಿ. ೧೫-೪೬). [ಪಜ ೬ ಪಾಟ್ಮು( ಆಪಾಡ್ಕು)] 

'ಪಅಂಬಾರ (ನಾ). ಒಂದು ಪಂಗಡದ ಹೆಸರು (?) : ಕೊತ್ತನೂರಾ 


ಮಂಂಡಾಸವ 


ಕುನ್ನಪ್ಪಡಿಗಳುಂ ಪಲಿಬಾರರುಂ ಬಾಣಗುನ್ನೂರಾ ದೇವಡಿಗಳುಂ 
(ಎಕ. ೫೪1, ಗುಬ್ಬಿ. ೭೫-೫೭; 733), 12] 


ಪಟಂಮಲಂ “ಪಟಾವಟ್ಕಿ' ನೋ. 


ಪಜಂಮಣಂಗೊಳ 


ಸಜಂಮಣಂಗೊಳ್‌ (ಕ್ರಿ), ಸಂಭ್ರಮಗೊಳ್ಳು ; ಸಡಗರಗೊಳ್ಳು : 
ಕಂಪಿಸುವ ಕೈ ಕಮುಳನೆಂದೆಜಿಗಿ ಪಜಕಮಣಕಿಗೊಂಬ ಹಸುಳಿದುಂಬಿಯ 
ನೊಡಿ ಸಾಕುವಾಸಕ್ತಿ ಯಿಂ ಸಿದ್ಧ ಪತಿಯಿಪ್ಪಾ ಗಳು (ಸಿದ್ಧಂಾ, ೪-೩೭); 
ಪೊಣಗೆ ಚೆಲ್ಲಿದ ಕಸ್ತೂರಿಯ. ರಜಕ್ಕೆ ಪಜಿಕಿಮಅಕಿಗೊಂಬ ಮುದಾಳಿನಾಳಿಕೆ 
(ರಾಜಕೀ. ೧೩-೪೫ ನ). [ಪಣ ಮಣಕ ಆ ಪಕತಿವಳಕ್ಕಿ) 4- ಕೊಳ್‌] 
ಪಣಂಮೂಗು (ನಾ). ಹರಿದ ಮೂಗು; ಹರುಕಾದ ಮೂಗು: 
ಕೆಲಬರ್ಗೆ ಸೊಂಡಿಲಂತೆ ನಿಡುಮೂಗು ; ಕೆಲಬರ್ಗೆ ಪಜಿಕಿಮೂಗು ; 
ಕೆಲಬರ್ಗೆ ನಿಡುಗಣ" (ಅದ್ಭುತ, ೪೪-೩). [ಪಜಸ ಮೂಗ] 
ಪಟಂಯಾಳ್ತನ (ನಾ). ' ಕಳೆದುಹೋದ ಕಲಿತನ, ಪೌರುಷ : 
ಪಚಸಯಾಳ್ತ ನದಟಃ ಗಂಡಿಂದಣಕಿಯದೆ. ಮೆಯ್ವೆರ್ಚಿ ಪೋಗಿ ಸರದನ 
ಮನೆಯಂ ತರುವಲಿತನದಿಂ ಪೊಕ್ಕೊಡೆ ಕುಜಿಕಿ ಸಾವಂತಲ್ಲಿ ಸಾವು 
ನಿಶ್ಚಯಮಕ್ಕುಂ (ಧರ್ಮಾಮೃ, ೬-೨೩). [ಪಜ 4 ಆಳ್ತನ] 
ಪಟಂಯಿಡು (ಕ್ರಿ).' ಕತ್ತರಿಸು: ಚಕ್ರದಿಂ ನಾಲ್ಕುಕಾಲುನುನೊ 
ರ್ಮೊದಲೆ ಸಲಾಯಿಂಟ್ಟೊಡೆ (ನಡ್ಡಾ. ೧೨೦-೧೯). [ಪಟಿಃ, ಇಡು] 
ಪಟಂಯಿಸು,; ಸಟಃಸು, ಹರಿಸು, ಹಜೀಸು (ಕ್ರಿ). ೧. ಕತ್ತರಿಸು 
ನಂತೆ ಮಾಡು; ಛೇದಿಸುವಂತೆ ಮಾಡು. ೨. ಕತ್ತರಿಸು; 
ಛೇದಿಸು:  ಇವರೀ ಶಿರಂಗಳಂ  ಪಜಾಯಿಸಲೊಲ್ವೊಡೇನರಿದೆ 
ಶಾರ್ಜ್ಣಗೆನಲ್‌ ಹರಿ ಬಾಣಕೋಟಿಯಿಂ ಪಟಿಂಯಿಸೆ (ಜಗವಿ. ೮-೬೪). 
೩. ಕೂದಲನ್ನು ಕೀಳಿಸು; ' ಲೋಚು ಮಾಡು: ತಲೆಯ 
ಕೋಮುಂಗಳೆಲ್ಲಮಂ ಪಜಿಸಿಯಿಸಿ (ಧರ್ಮಾಮೃ. ೧-೧೩೫). ಪಣಂಸು; 
೩. ಸಂಸಿ ತಲೆಯಂ ಪಜೀಸಿಕೊಂಡು (ಧರ್ಮಾಮೃ, ೧-೧೩೮). 
೪. ನಾಶಮಾಡು ; ಹಾಳುಮಾಡು: ಭನಪಾಶಮಂ ಸಲಸಿ 
ದವನೋ (ಬಸಪ, ೪೦-೪೪). ಹರಿಸು, : ೫, (ಕೊಂಡುಕೊಳ್ಳು 
ವುಡಕ್ಕಾಗಿ ಬಟ್ಟಿ ಮೊದಲಾದುವನ್ನು) ಕತ್ತರಿಸುವಂತೆ 
ಮಾಡು ; ಹರಿಯುವಂತೆ ಮಾಡು: ಅವಳು ಲಂಗಳ್ಕಾಗಿ ಮೂರು 
ಗಜ ಬಟ್ಟಿ ಹರಿಸಿದ್ದಾಳೆ. (ರೂಢ). ಹಜಿಕಿಸು: ೨. ವರನ್ಫುಗಂ 
ಗಳನುಗ್ರಶರದಿಂ ಹಳಿಸಿ ಶಿವಲೋಕಕ್ಕೆ ಕಳುಪುತಿರೆ (ಬಸಪು. ೩೪-೩೧). 
[ಸಲಾ 4-ಇಸ್ಕು] 
ಪಟಂಯೆಸು, ಹಚ ಯೆಸು (ಕ್ರಿ). ಕತ್ತರಿಸುವಂತೆ ಬಾಣವನ್ನು 
ಬಿಡು; ತುಂಡಾಗುನಂತೆ ಬಾಣವನ್ನು ಹೊಡೆ: ಒಂಡಿ 
ದಿವ್ಯಶರದಿಂ ಶಿರಮಂ ಪಜಾಯೆಚ್ಛೊಡೆ (ಪಂಪಭಾ. ೧೧-೭೯) ; 
ಬಿಲ್ಲ ಗೊಣೆಯುಮಂ ಪಾಯೆಚ್ಛ ೦ ಸಾರಥಿಯಂ ಕೆಡೆಯೆಚ್ಚಂ (ಸಂರಾಮಾ: 
೧೧-೫). ಹಜಿಂಯೆಸು : ದಿವ್ಯಶರದಲಿ ಕರವೆರಡ ಹಕಿಯೆಚ್ಚ ಡಾಗಳೆ 
ಕೆಡೆದನವನಿಯಲಿ (ಕುನ್ಯಾಡ್ರೋ. ೬-೫೪)... [ಪಚಕ --ಎಸು,] 
ಪಣಂವಡಿಸು,, ಪಲಾಪಡಿಸು (ಕ್ರಿ). ೧. ಕತ್ತರಿಸು; ಛೇದಿಸು, 
೨. ನಾಶವರಾಡು : ಈಗಳೆ ಪೋಗಿ ಪೂಗೊಳನಂ ಮತ್ತಿ ದುರ್ಯೋ 
ಧನನಂ ಪೊಲಮಡಿಸಿ ಪಗೆಯಂ ಪಚಕಿವಡಿಪುದು (ಗದಾಯು, ೬-೩೮ ಪ); 
ಪಗೆನನನಾವ ಬಗೆಯೊಳಮಾವ ತೆಹದಿಂ ಪಜನಡಿಸುವುದು ನಯಂ 
(ನೇಮಿಪು. ೧೨-೧೮೨ ವು. ಪಠಂಪೆಡಿಸು : ೨. ಅಟಾನಗೆಯುಂ ಪಣ? ಪಡಿ 
ಸಲ್ಳೆ ಹಲಾಯುಧ ನೆಣಕದಿರ್ದಫೆನೆನಗೆ ತೋಟ ಬಿಡು ಕೌರನನಂ 
(ಗದಾಯು. ೭-೬೧) ; ಹೊಣನಂ ಶೀಟಿ ಡಿಸಿ ಬಾಣನಂ ಪಜಪಡಿಸಿ 
ಮಗಧನಂ ಧಿಕ್ಕರಿಸಿ ಸಗರನಂ ನ್ಯಕ್ಕರಿಸಿ (ಜಗವಿ. ೧೭-೧೧೮ ರಗಳ) ; 
ಭನಪಾಶನುಂ ಪಣಾಪಡಿಸಿ ವಿಮೋಹಮನಳುರ್ಕೆಗಿಡಿಸಿ. ನರೇಂದ್ರ ೦ ep 
ಪರಿನಿಸ್ಟ್ರಮಣಕ್ಕೆ ಮನಂ ಪರಿಯೆ ಪಂಚ್ಛೈೇದಿಸಲ್ಕದೇಂ ಪರಿಣತನೋ 
(ಪಷ್ಪಪ. ೧೩-೬೫). ೩. ಸವೆಸು; ಮುಗಿಸು; ತೀರಿಸು: 
ಸಪ್ತಾಪ್ಟ್ಯ ಭವಡೊಳಾತ ಪಚಕಿಪಡಿಸುವ ಕರ್ಮತತಿಯ (ದ್ವಾದಶಾ. 


೫೪೫೯ 


30 


ಪಖವಡು 


೫೧-೧೨೨೪). ೪. ಭಂಗವುಂಟುಮಾಡು : ಮುಂಕೊಂಡ ಮಹಾ 
ಪ್ರಕನುಂ ಪಅಃಸಡಿಸದ , , . ಸತ್ಯಕೈಲನೆಟ್ಟಿ ನಿಸುವ ಸಾಧುಸಮಿತಿಗತಿ 
ಸಮತೆಯೊಳೆಅಗುವೆನು. (ಜಯಕಾ. ೧-೫). ೫. ಹೋಗಲಾಡಿಸು ; 
ಪರಿಹರಿಸು; ನಿವಾರಿಸು: ವ್ಯಾಧಿಯಾದಂದನರಾಗಿರ್ದುದಿದಂ 
ಸದ್ವ್ಯೈದ್ಯರಿಂ ನೋಡಿಸಿ ಪಜಸಿಪಡಿಸಿಂ (ಸುಳುನಸ, ೧೧-೩೪); ಎಿಕೆ ವುದು 
ಕಾಂಜಿಕಮೊಂದಂ ಪಜುಸಡಿಕುಂ(ಗು ೦) ನೆಲ್ಲ ಬೇರ ವಿಸಮಾ ಕ್ಷಣದಿಂ 
(ಖನುದ. ೨-೪೧). ೬. ಬಿಡು; ಕೊರೆ: ಅಟಿನುಟಿದಿನಾಚಂಪ 
ಭರ್ಮಮಂ ಪಳ ಪಡಿಸು ದಿಟಿವನೆ ನುಡಿವ ಧರ್ಮವನೆಯಾಚರಿಸು 
(ಸಮ್ಮಕೌ. ೧-೫); ಜನನಿಜನಕರು  ಬಂಧುಬಳಗನೆಲ್ಲವ ಬಿಟ್ಟು 
ವಿನುತಮಸ್ಪಿ € ಬುದ್ಧ ಸನುಯಮಂ ಪಖಾಪಡಿಸಿ, . . ನಿನ್ನ ಬೆಂಬಳಿಯಲ್ಲಿ 
ಬಂದು ಜೇಸಿಗನಾದನೀಗಲೆನ್ನಾ ಮನದಾಣ್ಮನೆಂದು ಮಜಂಕಂಬಜೆಯದೆ 
(ಸಮ್ಮುಳೌ, ೯-೪೭), [ಪಣಕಿ ವಡು---ಇಸ್ಯು] 
ಪೆಜೀವಡಿಸ್ಮು (ಕ್ರಿ). ಸಂತೋಷನಡು :  ಪರಾಗಪುಂಜದೊಳ್‌ 
ಸಂ ಪಡಿಸಿತ್ತು ಭೃಂಗಶಿಶು ನೀರಜದೊಳ ನಿಜಪಾಂಸುಕೇಳಿಯಂ[ ಯಿಂ] 
'(ಚಂದ್ರಪು. ೭-೬೧); ಭಾಗೀರಥಿಯ ಖಾನನವೆನಿಸಿದುತ್ತರದಿಶಾಕೂಲದಲಿ 
ಪಟೀವಡಿ [ಪಾಂ90,ರಿ]ಸಿ ಮಂನಿನಿಕರ ನೆರೆದಿರಲು (ಸಿಭಾಗ, ೧-೨-೧೯). 
[ಪಣನ್ಕಿ4-ಪಡು, -ಇಸ್ಕು] 

ಪಜಂವಡು, ಪಟುಪಡು, ಹಟಾಪಡು (ಕ್ರಿ). ೧. ಕತ್ತರಿಸಿ 
ಹೋಗು; ತುಂಡಾಗು : "ಪಜಾವಡಿಸ್ಕು? ಪರಾ. ೨. ನಾಶ 
ವಾಗು ; ಇಲ್ಲವಾಗು : ಇದಲ ಪೂರ್ವಜನ್ಮಸಂಸ್ಕಾರನಿನ್ನುಂ ಪಃ 
ವಟ್ಟುದಿಲ್ಲ (ಪಂಚತಂ, ೨೬೨-೮) ; ಪುದಿದೆಂಟುಂ ಕರ್ಮಬಂಧಂ ಪಟಃವಡೆ 
(ಧರ್ಮಾಮೃ. ೧-೨). ೩. ಕಡಮೆಯಾಗು ; ಕುಗ್ಗು; ಕ್ಷೀಣಿಸು ; 
ಮಜುಗೆ ಶರೀರಂ ಕಣ್ಗಳ ಪೊಣಮಡೆ ಮೇಲ್ಸ್ಸಾಸಮೆತ್ತೆ ಸೆಡೆದಳ್ಳಿ 
ಬಲಂ ಪಜಿ೨ವಜೆ ಜೊಮ್ಮನೆ ಜೋಲ್ಡುಂ (ಧರ್ಮಾಮೃ . ೪-೧೬೨). 
೪. ಬವಣೆಪಡು ; ಭಂಗಪಡು : ಒರ್ಕುಡಿತೆ ನೀರ್ಗೆ ಪಠ 
ವ[ನಾರಾಂ. ಪೆ]ಟ್ಟಿರ್ಕೆಯ ಪಣ್ಣೆ ಲೆಯ ಮುಚಿಕಿಗೆ ದೇಸಿಗರಂ ದೇವರ್ಕ 
ಳ್ಲೊಡೆಯಮರ್ಮಾಬ್ಬುರೆ (ಶನುದ, ೨೪ ಪ್ರಯೋ; ಶಬ್ದಾನು. ೧೪೦ 
ವ್ಯಾಖಸ್ಯ ನೋ). ಪಜಾಸಡು : ೧. ಎನ್ನ ಮಿತ್ರನಪ್ಪ ಮೂಷಕ 
ದಿಂದಲ್ಲದೀ ಪಾಶಬಂಧನಂ ಪಲಪಡದು (ಪಂಚತಂ, 
ಸೂಸುವ ಕುಂತಳಂ ನಸು ಬಲಲ ಕುಚಂ ಪಜಪಟ್ಟಿ ಹಾರನುಬ್ಬಾ ಸವ 
` ಡೊಳ್‌: ತೊಡರ್ದ ನಳುಸುಯಂ* , . . ಭಯೆಮಂ ತಳೆದಿರ್ದ ಚಿತ್ರ ಮತ್ಯಾ 
ಸುರಮನ್ಪಿ ನಂ 'ಗಗನದಿಂ ಸತಿ ಭೋಂಕೆನೆ ಬಿಟ್ಬಳುರ್ವಿಯೊಳ್‌ (ದಶಕ. 
೧೨-೧೯೧); ಅನರ ದುಸ್ಯರ್ಮಪಾಶಂಗಳು ಪಲಪಟ್ಟು ಪೋಗಲೆಂದಧಿಕ 
ನರನಿತ್ತು (ಜೆಬಪು, ೩೨-೨೯). ೨. ಮೆಯ್ಯ ಮಮತ್ವಂ ಸಉಪಡೆ 
ಸಲಾಪಟ್ಟು ಪೋದುದಸು ಮೈಯಿಂದಂ (ಸುಕುಮಾ. ೧೨-೪೨); 
ನಜ್ರಮುಯಕೋದಂಡಂ ಕಡಿಕಂಡಮಾಗೆ ಪಟ೨ಪಡೆ ಪೊಡರ್ಪು ಹೇನು 
ಪ್ರಭಂ ಹತಪ್ರಭನಾದಂ (ಪಂರಾಮಾ, ೩-೬೦) ; ಬೋಧದೊಂದೆಸಕದಿಂ 
ಪಳಃಪಟ್ಟುವು ಪಾಪಖಾಂಶುಗಳ್‌ (ಚಂದ್ರಪು. ೧೧-೧೭); ಮನೋ 
ಭೃ ತಿಯಂ ಪೊದಲ್ಲ ಪಾಂಗುಜಕಿ ಪಜಸಿಪಟ್ಟು ಲಜ್ಜೆ ಲನಮಿಲ್ಲದೆ. ಬಿಟ್ಟು 
(ಕುಸುಮಾ. ೧೩-೨೩). ೩. ಶೋಕವಿಕಳದಿಂ ಶೂನ್ಯಮಾದ ಮನದಿಂ 
ಥೈರ್ಬುಮುಂ ಪಲಪಟ್ಟುಡು (ಉಾಂತಿಭು. ೪-೬೯ ನ). ೪. ಪಲಸಟ್ಟ 
ಪಗೆವರಂ ಪಜಾಪಡಲಣವಿರಾಯದವರನವರ್ಗಳ ಬಾಟಿಕೊಳ್‌ 
ನಿಲಸಲ್‌' ಬಗೆದೈ (ಸಂಪಭಾ, ೯-೪೫) ; ಇಂತೀ ಲಗ್ಗೆಯೊಳ್‌ ಪಿಂ 
ಛಾಸಿರ್ನರ್‌ ಪಲಪಟ್ಟಿಲುಡು (ಬಿಕವಿ, ೨-೧೧೫). ೫. ಮುಗಿ; 
ತೀರು : ಮೂಗಿನೊಳುಸುರೆಂಬ ಮಾತು ಸಲಾಪಟ್ಟುದು ನಿಚ್ಚ ಟಿಂ 
(ವರ್ಧಮಾ. ತಿರಿಕರ್ಗೆ ಬಡತನಮೆಂದಂ. ಪಜಾಪಟ್ಟು ದಿಲ್ಲದೇ 


೨೯೧-೧೯); 


೫-೫) ; 


ಪಜಂವಜೆ 


ನಚ್ಚರಿಯೋ (ಧರ್ಮಾಮೃ?. ೯-೮೪); ಆಯುಸ್ಕಂ ಪಿಪಡುವಾಗಳೆ 
ಬೆರ್ಚನಂತೆ ಮಲುಗುವ. ಮರುಳಿಂಗಾರೆಯ್ವ ವಿಭವಂ ಮಲುಭವಂ 
ನಾಡೆಯಂಂ ವೃರ್ಥಮಲ್ಲೇ (ಚಂದ್ರಪ. ೪-೧೮). ೬. ನಿವಾರಣೆ: 
ಯಾಗು; ಪರಿಹಾರವಾಗು: ಓವುಮುನುಂ ಶುಂಠಿಯುಮಂ 
ಸೇವಿಸೆ ಪಳಿಪಡುಗು ಮಾವಗಂ ಕಫರೋಗಂ (ಲೋಕೋಪ, ೯-೧೩) ; 
ಪಳ೨ಪಡೆ ಸೇದೆ ಹಿಂಗೆ ತೃಷೆ ತಣ್ಣಳಸಂಗಳನೆತ್ತಿ ನಿಂದು ನೀರೆಜಿಕಿವ 
'ಚಳಲ್ಲತಾಂಗಿಯರ ಕೊಂಕಿದ ತೋಳ ಮೊದಲ್ಲೆ (ಅನಂಪು, ೧-೮೩); ಮುಗ್ಧ 
ನಿಳಿಂಪರೆ ಶಂಕೆ ಚಿತ್ತದಿಂ ಪಲಿಪಡುವಂತು ಬಾಲನಿನಿಸಂ ತಲಿಕಿಸಂದೊಡೆ 
(ಪಸ್ಪಪು. ೧೧-೩೧); ಆ ಸರದಂ ತಂದಾ ಚಂದನಮಂ ನೃ ಪತಿಗೆಜಕಿಯೆ 
ದಾಹಜ್ವರನೆಯ್ಲೊಂಡೆ ನಿಮಿಷಕ್ಕೆ ಪಲಿಿಪಡೆ (ಧರ್ಮಸ, ೯-೧೦). ಪಿ. 
ನಿಂತು ಹೋಗು ; ಕೊನೆಗೊಳ್ಳು ; ಆ ನುಡಿ ಪಜಿಸಿಪಡೆ ಮುಳಿದು 
ನೋಡುಗುಂ ಕೆಳದಿಯರಂ (ಪಂಪಭಾ. ೪-೫೬) ; ಬರವಿನ ಮಾತು 
ಮಂತ್ರಿಸುತನೊಳ್ಳ ಅಾಪ[ಸಾಕಾಂ,ವ]ಟ್ಟು ದನೆಯ್ಲೆ ಕಂಡು (ಕಾದಂಉ. 
೪೫೧). ೮: ಕಾಣದಾಗು ; ಅಡಗು; ಮರೆಯಾಗು : ಇಂತೊಗೆದು 
ಪರೆದ ಪಾಂಸುಪಟಿಲಂ . . . ಕುದುರೆಗಳ ಲಾಲಾಜಲಜಾಲಕದೊಳಂ. 
ಪಜೀಾಪಡಲ್‌' (ಕಾದಂಪೂ. ೬೦೫). ಹಜಿಂಪಡು : ೨. ನಿರ್ಜರೆಯೆಂಬ 
ನಾಮ ಹಜಾಪಟ್ಟು ಕರ್ಮವೆಲ್ಲವು ಹೋಗಲದು ತಾನೆ ನೆಜಿಕಿ ಮೋಕ್ಷ 
ನಿರ್ಧರಿಸಾತ್ಮೆ (ಭರಚ. ೬೮-೮೬). [ಪಲ + ಪಡು] 

ಪಅಂವಡೆ, ಪರಿವಡೆ (ಕ್ರಿ). ಸೊಗಸಾಗಿರು; ಶೋಭಿಸು ; 
ರಂಜಿಸು: “ನಗರ, ನೆಟ್ಟಿ. . . ಪಜಿಕಿವಡೆದುದು-- ಈ ೧೪ ಮನೋ 
ಹರಂ” (ಕಠಸಾ. ೫೫-೨೧೧); ಪಕ್ಕಿಗಳ ಪೆರ್ಚದ ಸರಂಗಳಿಂ ಹರಣಂ 
ಬಡೆದಂತೆ ಪಣ ವಡೆದಂ ಶಿಂತಿಣಿವಡೆದ ಪೇರಡವಿಯೊಳ್‌ (ಕಬ್ಬಿ ಕಾ; ೨೧೭); 
ಪಣಂವಡೆದು ಕಣ್ಣ ಪ್ಪದೇವನ ವರವಿಲೋಚನಯುನಿಗ್ಮಮೇ  ಶಿವನಕ್ಷಿಯುಗ 
ಮಾಗೆ (ಬಸಪ. ೧೮-೮೫) ; ಭುಲ್ಲವಿಸಿ ಹಯಪದಸಮೂಹನ ಚೆಲ್ಲಿದವು 
ಸಕ್ರಮದ ಪಾಳಿಯ ಪಲ್ಲವಿಕೆ ಪಜಿುವಡೆದುದಮುಳಪ್ರಣವಮಯವಾಗಿ 
(ಕುನ್ಯಾಕ, ೬-೩೫), ಪರಿವಡೆ; ಕೆಲರು ಬಳಲ್ಲು ಮಲಗಿನ ವಿಶ್ರಾಮ 
ಪೀಠಗಳ ಮೇಲೆ ಪರಿವಡೆಡೊರಗಿಯೂ . , . ಇರುವರು (ವಿಗಡ. ೭-೨೩). 

[ಪಟ್ನಾ + ಪಡೆ,] 

ಪಳಂವಟಂ, "ಪಜ ಪರಾ. 

ಪಅಂವಲಕ್ಕಿ “ಪಟ್ಟಿ” ಪರಾ. 

ಪಣಂವಣಿಶ್ಯ, ಪಟೀಮಲಃ (ನಾ). ೧. ಒಂದು ಬಗೆಯ ಆಟ; 
ಹಾರುಗುಪ್ಪೆ : “ಪಲನಳಯೆನಲು ಹಾಟುಗುಪ್ಪೆ” (ಕಬ್ದಮಂ, ೫೭); 
*ಪಜಕಿವಅಯೆನೆ. ಸೆಗಲ ಪತ್ತುವಾಟಂ” (ಕವಿಕಂ. ೨೨೬); ಕೀಲ 
ಪಾಜಕ ಬನಣಿಗೊಂಬ ಮಜಕನಕ್ಕಿಗಳನಟ್ಟ ತಯುಬಿ ಹಿಡಿವಲ್ಲಿ ಪಬಸಿವಟಿ೨ 
ಯಾಟನುಂ . . . ಕಲ್ವರ್‌ (ಚಿಕನಂ. ೮-೧೪). ೨. (ಆಲಂ) 
ಸಡಗರ ; ಸಂಭ್ರಮ (7): ಆವನೀಪಾಲರ್‌ ಕೆಯ್ದೆಯ್ಯಲೆಂದು. 
ಪಜಿಕಿವ[ಪಾಂ9ಂ, ಮ]ಆರಿಯಾದರ್‌ (ಸಂಸಭಾ. ೩-೪೨). P ಆಪಟಿಂಮಟಿ 
ಯಾಡು ಎಂಬುದಕ್ಕೆ ಪಟಮಟಯಂ+ ಆಡು ಎಂದು ಆಟ 
ವೆಂದೇ ಅರ್ಥವಾಗುತ್ತದೆ. ಈ ಆಟಕ್ಕಾಗಿ ಮಕ್ಕಳು ಪಡುವ 
ಸಡಗರ ಎಂದು ಇಲ್ಲಿ ಲಕ್ಷ್ಯಾರ್ಥವನ್ನು ಸೂಚಿಸಿದೆಯೆಂದು 
ಭಾವಿಸಬೇಕು? (ಸಂಸದೀ. ೧೧೦). ಪೆಜೀಮಟಿಂ: ೧. “ಪಣ 
ಮಯೆಂದು ಪೆಗಲಂ ಪತ್ತು ಪಾಟಿಂ” (6532. ಓೇ-೫೫೭) ; ಸಜಿ 
ಮ(ಸಾತಾಂ,ವ]ಅೌಿ ಪೋಂಂಬಳೆ ಮರಗೆರಸಿ ಕುಣಿಲ್‌ಸೆಂಡು. . . ಪೊಣೆ 
ಗುಂಡೆಂಬಿವನಾ ಮುರಹರನಲ್ಲಲ್ಲಿಗಾಡುತಂಂ ಬರಲ್‌ (ಕಾನ್ಯಸಾ, ೩೭೭ 
ಜಗವಿ. ೪-೪೪ ನೋ); ಮುಂಬರಿದೊತ್ತಿ ಮಂತ್ರಿ ಗಜಣಕಿ ಗೆಲ್ಲದ ಚಲ್ಲದ 
ಪಣಕಿಮಲಿಸಿಯ ಗಂಡರನೆತ್ತ ೦ ಹಿಂಡುಗೆಡೆಪುತಂ (ರಾಮಾಶ್ವ, ೧೪೫-೯). 


೫೪೬೦ 


30 


45 


ಪಣಂವು 


೨. "ಪಟಿಮಟಾಗೊಳ್‌' ಪರಾ. 
ಪಜಿವಜಸಯಾಡು, ಪರಿಮಜರಯಾಡು, ಪಜಕಿಮಆಯಾಡು - 
೧. ಹಾರುಗುಪ್ಪೆ ಆಟವನ್ನು ಆಡು: ಪರನೃಪರಟ್ಟಿದ ಕಪ್ಪದ 
ಕರಿಗಳ ಮದಜಳಮನುಂಡು ಕಂಪೇಣಕಿದ ತದ್ಭ ರಣೀಶಗೃ ಹಾಂಗಣದೊಳಿ್‌' 
ಪಣತಿವಜೀಿಯಾಡುವುವು ಪಟಿಮೆವಲಕಿಗಳ ಬಳಿಗಂ (ಚಂದ್ರಫು. ೭-೩೩); 
ಬೆಮರ್ತವಯವದೊಳ" ಪಜಿಕಿಮಜಕಿಯಾಡುವಂತೆ ಪರಿದವು ನಿಳೋಕನಂ 
ನೃಪವರನಾ (ನರ್ಧಪು. ೬-೭); ಧುರದೊಳ್ಳ ಆಿಮಲಿಿಯಾಡುವ ತೆ 
ದಿಂದುಚಿದಿಚಿತಿದನೆಂಬ ನಯನಂ ದೂಸ್ಮಂ (ಶನುದ, ೧೯ ಪ್ರಯೋ). 
೨. ಸಂಭ್ರಮಗೊಳ್ಳು ; ಸಡಗರಿಸು : ಯುದ್ಧ ದೊಳು ಪರಿಮಟ? 
ಯಾಡುವಟ್ಟಿ ಗಳ (ಎಕ... ೫111, ಸೊರಬ. ೧೩೨-೨೪; 1151); ನಿಡು 
ಸುಯ್ಯೂ ಪರಿಮಳಕ್ಕೆ ಪಳಿಕಿಮಲಿಯಾಡುವ ಮಧುಕರನಿಕರಂ (ಗಿರಕ, 
೫-೭೬ ನ); ಪರಿಮಳದೊಳ್‌ ಪಟಕಮಟಕಿಯಾಡುವ ಮಟಕದುಂಬಿ 
(ಅನಂಪು, ೩-೯೫ ವ); ಮೃಗಮುದತಿಲಕದ ಪರಿಮಳಕ್ಕೆ ಬೆರಸಿ ಪಜಿಕಿಮಣಕಿ 
ಯಾಡುವ ಮಣುದುಂಬಿಗಳ ಬಂಬಲಂ ಪೊಡೆವ ಕರತಳಂ , . . ಕನು 
ನೀಯಮಾಗೆ (ಜಲೇ, ೫-೧೯ ನ). 
ಪಟಂವಾಯ್‌, ಹಳವಾಯ್‌ (ನಾ). ೧. ಹರಿದು ಹೋಗಿರುವ 
ಬಾಯಿ; ಹರುಕುಬಾಯಿ. ೨. ಗುಟ್ಟನ್ನು ರಟ್ಟು ಮಾಡುವ 
ಬಾಯಿ; ಒಡಕುಬಾಯಿ: "ಪಜಿಕಿವಾಯ್ದನ' ಪರಾ. 
ಹಠಂವಾಯ್‌ : ೧. ಮುಲಕಿದ ಹಾವಸೆಹಲ್ಲ ಹಜ[ಪಾಕಾಂ.ು] 
ವಾಯ ತುಜುಚೆಗಳು . . . ಸುತ್ತ ಮುತ್ತಿರಲು 
೨೫೪-೨೬). [ಪಲಕ + ಬಾಯ್‌] 
ಪಣಂವಾಯ (ನಾ). ಹರುಕುಬಾಯುಳ್ಳ ವನು ; ಒಡಕುಬಾಯಿ 
ಯವನು: ಚೆಚ್ಚರಿಗಂ ಪಜಕಿವಾಯಂತುಚ್ಚಳನತ್ತುಗ್ರಕೋಪಿ 
ಮೂರ್ತಂ (ಸಮಪ. ೬-೧೦೬). [ಪಜಕಿವಾಯ--- ಅ] 
ಪಜಂವಾಯ್ತನ (ನಾ). ಗುಟ್ಟನ್ನು ಕಾಪಾಡಿಕೊಳ್ಳದ ಸ್ವಭಾವ: 
ನೆಣ ನಿನ್ನ ಬೆನ್ನ ನೇನೆಂದಣ ಯೆ ನೀನಿನಿತಣಂಿಂದೆ ಬೆನ್ನಿಲ್ಲೆಂಬಾ ಸಲ್‌ 
ವಾಯ್ತನದಿಂದೇನೆಂದಲಸಯದೆ. ಗಟಿಪುವರ ನುಡಿಗಳಂ 
(ಧರ್ಮಾಮೃ. ೫-೧೮೬). [ಪಜಕಿವಾಯ್‌ -. -ತನ] 
ಪಣಂವು, ಹರಿವು, ಹರು, ಹರುವು, ಹ್ರಜಾವು, ಹಳುವು (ನಾ). 
೧. ಕತ್ತರಿಸುವಿಕೆ; ತುಂಡುಮಾಡುವಿಕೆ; ಹರಿಯುವಿಕೆ: 
(ಕ).  ಪಕಾರಾದಿಯಾದ ಶಬ್ದದ ನಾಮರೂಪವು ಕಾವ್ಯ 
ಪ್ರಯೋಗದಲ್ಲಿ ದೊರಕದಿರುವುದು ಪರಿಶೀಲನಾರ್ಹ. ತಮಿಳಿ 
ನಲ್ಲಿ "ಪಚಾವು' ಶಬ್ದವು ಬಳಕೆಯಲ್ಲಿದೆ. ಹರಿವು, : ೨. 
ಕೊನೆಗಾಣಿಸುವ ಉಪಾಯ ; ಪರಿಹಾರದ ದಾರಿ: ರಥವೆತ್ತಿ 
ನೂಕಿ ಬರೆ ಕರ್ಣನಂ ಕಾಳಗದಿ ಗೆಲ್ಲಲು ಪಿನಾಕಿಗಸದಳ ಬಿದ್ದ ಕಾಲದೋಳ್ನ್ನೇ 
ಹರಿವ ಕಾಣೆಂದು ಬೋಧಿಸಿದನು (ತುರಂಗ. ೬೦-೨೬). ಹರು: 
೨. ನಾನೇನೋ ಒಂದು ಹರು ನೆನೆದಿದ್ದೀನಿ . . . ತೀರ್ಥಳ್ಳಿ ದೋಣಿ 
ಗಂಡೀಲಿ: ಹೊಳೆ ದಾಟಬಿಟ್ರಿ, ನಮ್ಮನ್ಮಾರೂ ಮೂಸಿ ನೋಡೂದಿಲ್ಲ 
ಆಮ್ಯಾಲೆ (ಮಲಿನು. ೬೮೦). ಹೆರುವು: ೨. ವರುಷಂಪ್ರತಿ ನಡಸೋ 
ದಕೆ ಹರುವಿಲ್ಲದ ನಿಮಿತ್ತ ನಿವಗೆ ನಾವೆಲ್ಲರು ಒಪ್ಪಿ . . . ಗುಣವ 
ಮಾಡಿದೆವು (ಸೌಇಇ. 1x-i, ೪೬೦-೧೫; 1465). ಹಜಂವು: ೨. 
ತಾನೇ ವಿವೇಕದಲಿ ಜನಪನಳುಪಿಗೆ ಹಜಿಕಿನ ಮಾಡುವೆನು (ಪ್ರಭುಲೀ. 
೧೦:೧೦). ೩. ಪರಿಹಾರ; ನಿವಾರಣೆ : ಇಂದ್ರಮುಖ್ಯರ ಹಳೆಯ ಶಾಸಕೆ 
ಹಜಿಕಿವ ಕಂಡನು (ಸಂಭವ. ೩೩-೪೫) ; ಪ್ರಶ್ನೆಸಾಗರದ ಆಂತಗಾಣದೆ. 
ಹಜಿವ ಹೇಳದೆ ಚಿಂತಿಸಿದನು. (ನಿಭಾಗ, ತಾತನ 
ಖಂಣತ್ರಯಳೆ ಹಟಕವಹುದು ರಾಘವ ಭೀಸ್ಮರಂತೆ ಕೀರ್ತಿ ಸ್ಮಿರವಹುದು. 


(ವಾಗೀರ, ದೇ. 


ಕೈಕೊಳ್ತಾ 


೧೧-೨೦-೨೬); 


ಪಟಂವೆಖು 


(ಜೈಮಿಭಾ. ೨೬-೫೮), ೪, ನಾಶ; ಅಳಿವು: ನಾವ್‌ ನರರು ದಿಟ 
ತಾಪಸರು ತೀರ್ಥಾಚರಿತರಿನ್ನಾರಾದಡೇನೆಮಗಾಯ್ತು, ಹಟಿಕಿವು (ತೊರರಾ. 
ರಾವಣರಾಜನಿಗೆ ನಾನಾವ ಬಗೆಯೊಳು .ಪೇಳಿದೊಡೆ 
ದೇವಿಯ. ಬಿಟ್ಟು ಕಳುಪಿತಿಲ್ಲವನಿಗೆ ನೀವು ಹಚಿ ವನೆಣಿಸುವುದು (ರಾಮವಿ, 
೧೫-೫೩) ; ಉಂಬ ಮನುಜನು ತುತ್ತುತುತ್ತಿಗೆ ತುಂಬುವುದು ಬಿಡದೌಕ 
ದನ್ನವ ಪಂಬಲಳಿಯಲು ಮನಸಿಗತಿಸುಖವಹುದು ಕ್ಷುಥೆಯೆಂಬ ತಿಂಬ 
ಪೈರಿಗೆ ಹಠವಹುದು (ಸಿಭಾಗ. ೧೧-೨-೫೧). ೫. ಕೊನೆ; ಅಂತ್ಯ ; 
ಮುಕ್ತಾಯ : ನಾನಲಿಸುತ್ತ ಲಅಸುತ್ತ ಬಂದು ಭಾವಕ್ಕ ಗಮ್ಮವಾದ 
ಮೂರ್ತಿಯ ಕಂಡೆ ನೋಡಾ ಎನ್ನ ಅಜನಿನ ಹಲವ ಕಂಡೆ ನೋಡಾ 
(ಅನಚಂ. ೧೬೭-೭೫೨); ಕೆಜಿಕೆಯ ಕೆಲಸದಲಿ ಸಿದ್ಧೇಂದ್ರನಿರು ತಿರೆ ಬಂದು 
ಹಜುವಿಲ್ಲವೆನುತ ಕರೆಯೋ ಒಡ್ಡರೆಅಕಿಯನಂ ಕೊಲ ಕೂಲಿಗೊಂಡನೋ 
ನಾಳೆ ನಿಂಕ್ಕುದನಗೆಯ ಬಾರದೇ ಎಂಬನ್ನೆಗಂ (ಸಿದ್ದಾ, ೯-೩೯). 
ಹಣವು: ೨. ಇವರೆಲ್ಲರ ಹಂಗಿಗೆ ಹಜುವ . ಕೇಳಿಹರೆಂದಂಜಿ 
(ಕಲ್ಮಾಶಾಂ. ೪೪); ಏನು ಹಟಿವಿಲ್ಲದೆ ಕಳವುಗೈೈದಾ ನಿಮಿತ್ತದಿ 
ಪೊಳಲರಸನಾ ಭಾನುದತ್ತನು ಪುತ್ರರನು ನಾನೆಂತು ಕೊಲಿಸುನೆನು 
ಎಂದು ಪೊಳಲಿಂ ಹೊಲಿವಡಿಸಿ (ಸಾಳ್ವಭಾ. ೨೦-೨೯); ವಂದೆ ನಿನಗೆ 
ಹಳುವ ಹೇಳತಕ್ಕೊಂದು ದೇವತೆ ನನಗುಂಟು ತಾಳು (ಭಂಟ. 
೪೬-೧೪೭). ೪. ಕಂದೆಟ್‌ದು ಮುನಿ ನೋಡಿದೊಡೆ ತಮಗಿಂದು 
ಹಟುವಹುದು ( ಅ. ೩-೧೭); ದುರುಳ ಬಲುಹಿಂದೆನ್ನನೆಳೆದರೆ 
ಕೆರಳಿದರು ಗಂಧರ್ನರೀತಗೆ ಹೆಜಿವ ಕಂಡರು (ಕುವ್ಯಾವಿ, ಓರಿಇ. 
೩-೯೭). ೫. ಹಜುವಾಗಿ ಹೋಯ್ತು ಭನಮಾಲೆ (ಸರ್ವಜ್ಞ, ೪೫೮). 
೬. ತೊಂದರೆ; ಕೇಡು; ಅಪಾಯ: ಉಂಟು ತೋಟಕೆ 
ತೋಲದಡೆ ನಿಮಗೆ ಹಜುವೇನು ಗಂಟಲಂ ಕೊಯ್ವನೋ (ಲಿಂಗಪು. 
೩೦-೪). ಪಠ, -- -ವು] 
ಸಅಂವೆಕು (ಕ್ರಿ). - ಪಜುವಡೆ : ಹಂನೀಳಸ್ಕಳಿಯೊಳ್‌ ಬಣ್ಣ ವುರಂ 
ಪಲನೆತ್ತುದು ಬಗೆ ಮರುಳ್ವನ್ನೈವರಂ (ಚಂದ್ರಪು. ೪-೬೩ ರಗಳ). 
[A 4ನ] 
ಪಣಂವೊಲಸು (ನಾ). ಪುಕ್ಕವನ್ನು ಕತ್ತರಿಸಿದ ಹೊರಸು,- 
ಪಾರಿವಾಳ: ಕಿಲುವಡಿಗಾಲದಂದುಟಾದೆನೋಸಪಳನಾನನಳಂಡೆ ಗಂಡರಂ 
ಪಣ ವೊಅಸಾ[ಸಾಲಾಂ.ನಾ]ಗೆ ಮಾಡುವಳ್‌ (ಜಗವಿ, ೧೬-೧೩೪). 
(ಸಣ, ಪೊಅಸು] 
ಪಅಂಸೀರೆ (ನಾ)... ಹರಿದ ಬಟ್ಟಿ ; ಚಿಂದಿ: ತೊಟ್ಟಿನೆ ಪಟಃಸೀರೆಗಳಂ 
ಬೆಟ್ಟಾಗಿಕಿ ಗುಹೆಯ ಬಾಗಿಲೊಳ್‌ ತೀವಿಸಿದಂ (ಧರ್ಮಾಮೃ. ೯-೧೭೨), 
[ಪಜ + ಸೀರೆ] 
ಫಟಂಸು "ಫಜುಯಿಸು' ನೋ. 
ಸುಕ, ಹರುಕ, ಹಳುಕ (ನಾ). ೧. ಸಂಬಂಧವನ್ನು ಕಡಿದು 
ಕೊಂಡ ವ್ಯಕ್ತಿ : "ಹಜುಕು' ಹೋ. ೨. ನಾಶಕಾರಕನಾದ 
ವ್ಯಕ್ತಿ : ಪಯಕನಧಟ ಸಾಸಿರಬಾಹುಪಿತನೆನ್ನ ಕಿಖಂಕಾಂತನೊಳು 
ಕಾದುತಿಹನು (ಮೋಹತ, ೩೫-೩೮). ೩. :ಸುದ್ರವ್ಯಕ್ತಿ ; ಕೇಳು 
ಮನುಷ್ಯ ; ನೀಚ : ಪಾರ್ವತಿಜಕರಡೊಳೊಗೆದನನಲ್ಲ ಸಲಾಳುಯೋನಿಜ 
ಗಾದ ಪಂಕ ಗಾಣುಗೆಡೆಯ ಬೇಡ (ನೋಹತ. ೩೮-೧೪). ಹಕುಕ: 
೩. ಬಿಳಿಗಲ್ಲ ಪುಡಿಯ ಮೊಸರೋಗರಮೆನುತ್ತಿ ಪ್ರಿಯದಳೆದುಂಡು 
ಪ್ರಾಣಗಳ ಬಿಡುವ ಹರುಕನ ತೆರಡೊಳು (ನೆಂಕಾರಾ, ೨-೩೫-೧೯), 
ಹಜುಕ : ೩. ಹಜುಕನೇ ನೀನೆಲವೊ ರಾಯರೊಳುಜುವ ನೃಪ 
ನಿಮ್ಮಯ್ಯ (ಕ: 
ಕೆಳೆ ಹೊಲ್ಲ (ಸರ್ನಜ್ಞ. ೧೭೦೬). 


೨-೫-೧೪); 


[ಪಜುಕು +-ಅ,] 


ಸವಿ. ೬-೨೧); ಹಠದ ಹಜಗೋಲು ಹೊಲ್ಲ ಹಲಿಕನ| 


೫೪೬೧ 


5 


30 


35 


40 


45 


ಪಳುವಿನಾಡು 


ಪಖುಕು, ಹರುಕು, .ಹಜುಕು, ಹಟಿಕು (ನಾ). ೧. ಹರಿದು 
ಹೋದ ಬಟ್ಟಿ, ಕಂಬಳಿ ಮುಂತಾದುವು; ಚಿಂದಿ; ಜೂಲು: 
(೪. (ಗು). ೨. ಘನತೆಯಿಲ್ಲದ; ದೊಡ್ಡ ತನದಿಂದ ಕೂಡಿರದ: 
"ಪಜುಕ' ಪರಾ. ಹರುಕು: ೧. ಅಕೆಗೆ ಒಳ್ಳೆಯ ಬಟ್ಟಿ ಯಿಲ್ಲದೆ. 
ಹರುಕೇ ಗತಿಯಾಗಿದೆ (ರೂಢಿ). ೨. ಅವರ ಬಾಯಲ್ಲಿ ಎಂದೂ ಹರುಕು. 
ಮಾತುಗಳು ಬರುವುದಿಲ್ಲ (644). ೩. ಬಟ್ಟೆ ಮೊದಲಾದುವು 
ಹರಿದು ಉಂಟಾದ ತೂತು,-ರಂಧ್ರ: ಆಕೆಯ ತಲೆಯ ಮೇಲಿದ್ದ 
ಗಂಟನ ಹರುಕಿನಿಂದ ಅಕ್ಕಿಯೆಲ್ಲಾ ಸುರಿದು ಹೋಯಿತು (ರೂಢಿ). 
೪. ಘನತೆಯಿಲ್ಲದಿರುವಿಕೆ ; ದೊಡ್ಡ ಸ್ಕಿಕೆಯಿಲ್ಲದಿರುವಿಕೆ: ಸಭಾ 
ಮರ್ಯಾದೆಯನ್ನು ಬಿಟ್ಟು ಆತ ಹಾಗೆ ಹರುಕು ಹರುಕಾಗಿ ವರ್ತಿಸಬಾರ 
ದಾಗಿತ್ತು (ರೂಢಿ). ಹಚಿರಿಕುು : ೩. ಕಂಬಳಿಯ ಹಣಕಿನಲ್ಲಿ ಬತ್ತೀಸ 
ಕೋಟ ದೇವರ್ಕಳೆಲ್ಲರೂ ಸಿಕ್ಕಿ 'ಅಳಲುತ್ತ ಬಳಲುತ್ತ ಲೈ ದಾರೆ (ನೋಳಿಮಾ. 
ಹಣುಕು: ೫. ಸಂಬಂಧವನ್ನು ಕಳೆದು 
ಕೊಂಡ ವ್ಯಕ್ತಿ; ದೂರವಾದವನು : ಹಜುಕುಗಳು ನಾರ್‌ ನೂಜಿ 
ಮಕ್ಕಳು ಹೊಗೆ ಬದುಕುವೆವೈಸಲೇ (ಕುವ್ಯಾಸ. ೧೨-೬೩). 
ಹರುಕುಮುರುಕು-೧. ಛಿನ್ನಭಿನ್ನವಾದುದು; ಭಗ್ಗ; 
ಮುರುಕಲು : ಭಾವನೆಗಳು ಹರುಕುಮುರುಕಾಗಿದ್ದವು (ಮುಸಿಮಾ. 
೨೦): ೨. ಸಂಪೂರ್ಣವಲ್ಲದುದು ; ಅರೆಬರೆ; ಹರುಕುಮುರುಕಾಗಿ 
ಆಡುನ ಇಂಗ್ಲಿಷ" ಮಾತು (Broken-English. ಇಂಥ). [ ಆಪರ] 
ಪಜುಗಲ್‌ "ಪಜಿಗೋಲ್‌' ನೋ. 
ಪಜುಗೋರ್ಲ “ಫಟಿಗೋಲ್‌' ನೋ. 
ಸಣುಗೋಲು “ಪಜೂಗೋಲ್‌' ನೋ. 
ಪುಣಿ "ಪಟುಣೆ' ನೋ. 
ಪಣುಣೆ, ಸಜಣಿ, ಪಜುಣಿ, ಹಣುಣ, ಹಣುಣೆ (ನಾ). 
ನಾರುಬಟ್ಟಿ ; ನಾರುಮಡಿ (?) : ಪಯುಣೆ[ಸಾಕೀಂ.ಹಜುಹೆ)ಮಡಿ 
ಯಾಗಿಯಾಂ ಬಲ್ವಸ್ತ್ರಮಾಗದು (ಧರ್ಮಾಮೃ - ೧೧-೧೮೬). ಪಣಣಿ : 
ಪೆಣನಂತಪ್ಪ ಮೆಯ್ಯಂ ಪೆಂಡಿರತ್ತ ತರ್ಪಾಗಳ ಅವರ್‌ ಓಡುವ ಮೃಗದ 
ಮೇಲೆ ಪಣಣಿ[ಖಾರಾಂ. ಸರುಣೆ, ಪಣು(ವ)ಣೆ]ಯನಿಕ್ಕಿದಂತೆ ಮಿಗೆ 
ಬೆರ್ಚುವರ್‌ (ಜೀನಸಂ. ೧೪೨-೧೩). ಪಳಂಣಿ; ಪಣುಣಿ[ವಾಠಾಂ, 
ರುಣೆ]ಯಂ ಪಡೆಬೊಡಂ ಕುಲುವಡಿಯಂ ಪಡೆದೆನೆಂದಿರ್ಪ ಕಳ್ಳ ನಂತಪ್ಪರೀ 
ದಿನ್ಯವಸ್ಟ್ರಾಭರಣಂಗಳಂ ಕೊಳ್ಳೆ 0ದು ಮುಂದಿಕ್ಕಿದೊಡೆ (ಸುಕುಮಾ. 
೭-೨೬ ವು. “ಹಳೆಯ ಬಟ್ಟಿ?” (ಸುಕುಮಾ, ಕೋಶ) ; [ಕಳ್ಳನ 
ನನ್ನಿಯಂತೆ] ಪಣಂ[ಸಾಲಂ.ಪುರು]ಣಿಯ ಶೋಭೆಯಂಕೆ . . . ಪೊಜ 
ಗಣ್ಣಿ ರಂಜಿಸುವ ಬಹಿರಾಳಾಪದ ಡೊಂಬನೊಬ್ಲದೆ (ಧರ್ಮಾಮೃ. ೮-೯೪). 
ಹಣಂಣಿ : ವನಿತೆಯರಲ್ಲಿ ಕಸವಂ ಬಿಸುಡುವಂತೆ 'ಹಳೆದಾದ' ಹಣುಣಿ 
[ನಾಣಾಂ. ಹರಿಣೆ;ಯಂ ಫೇಸಿ ಪೊಜಮಡಿಪಂತೆ . . , ಬಿಡಲು (ವಿಂಡೋರ. 
ಹ. ೫೦೪-೩). ಹಳುಣೆ: ದುಕೂಲನುನೀಡಾಡಿ ಹಜುಣೆಯ[ಪಾಠಾಂ. 
ಬಣ್ಣ ಮ]ನುಡುವ » * ೬ ಗಾವಿಲನಂತಾಗಿ (ಛರ್ಮಾಮೃ. ೧೪-೧೦೬). 
[ದೇ.॥?] 
ಪಣುನಿ (ನಾ). ಒಂದು ಊರಿನ ಹೆಸರು : ಎಳಂಗೂಡಲೂರ್ಮ್ಮಜಕಿ 
'ಯಾಚಿಗೂಡಲೂರ್ಪ೯ಜಿಂವಿ ಶ್ರೀಪುರನಿತಿ ಚತುರ್ಷು ಗ್ರಾಮೇಷಂ (ಎಕ. 
೫, ಗೋರೀಬಿ, ೪೭-೪೬; 762). [?] 
ಪಜುನಿನಾಡು (ನಾ). ಒಂದು ನಾಡಿನ ಹೆಸರು: ಪಯಿವಿನಾಡ 
ನೆಂದುಳಿ ಪೊನ್ನೆಯೊಳಿಟ್ಲೂ (ಮೈಎರಿ, ೧೯೩೭, ೪೮-೯ ; 960); ಸಲ್ಲ 
ವಾದಿತ್ಯಂ ಪ್ರಿಧ್ವೀರಾಜ್ಯಗೆಯನ್ನಾತ್ತಂ ಸಜುನಿನಾಡವೆನ್ನು ಲು ಪೊಂನೆಯ 


ಕ. ೫೮೮-೩೦೪). 


ಳಿಟ್ಲು (ಸೌ. 1X-;, ೪೧-೧೧ ; 11ನೆಯ ಶತ), [ಪಣುವಿ-- ನಾಡು] 


ಪಕ್ಕಿ 


ಪಕ್ಕಿ, ಪಕ್ಕಿ, ಹಕ್ಕೆ, ಹಃ (ನಾ). ಒಂದು ಬಗೆಯ ಚರ್ಮ 
ವಾದ್ಯ; ಹಲಗೆ; ತಮಟಿ; ೫ ಕನ್ನಡದಲ್ಲಿ ಚರ್ಮವಾದ್ಯ 
ಗಳನ್ನು ಸೂಚಿಸುವ ಪದಗಳು ಅನೇಕ ವೇಳೆ ಒಂದಕ್ಕೊಂದು 
ಪಲ್ಲಟವಾಗುತ್ತವೆ. ಕವಿಗಳಲ್ಲಿ ಈ ಪದಗಳ ಉಪಯೋಗದಲ್ಲಿ 
ನಿರ್ದಿಷ್ಟವಾದ ಏಕಾಭಿಪ್ರಾಯವಿಲ್ಲ: “ಪಅಕಿ ಬದ್ದಣಮೆಂದು? 
(ಕರ್ಣಾತಿ, ೬೮); ಎಕ್ಕಮದ್ಧಳೆಯ ಕೊಟಲ ರುುಂಕಾರದ ಪಲಿಕಿಗಳ್‌ 
ಮುಂದೆ ಬಾಜಿಸುತ್ತ 0 ಬಬಿಸಿಯಂ ಕಾಪಿನವರ್‌ ವರೆ (ನಡ್ಡಾರಾ. ೮೦-೧೧); 
ಪೊಟಲೆಲ್ಲಂ ಚೋದ್ಯಂಬಟ್ಟು ಬದ್ಧ ನಣದ ಪಜಿಕಿಗಳಂ ಫೊಯ್ಬಿ (ಸಂಪಭಾ. 
೩-೩೧ ನ); ಪಟಿಕಿಯ ಪೆರ್ಗಾಳೆಯ ಪಳಹದ . . , ಭೂರಿಸಿನಾದಂ ದೆಸೆ 
ಮುಟ್ಟಿ ಪಳಂಚಲೆಯೆ (ಉನಾತ್ವ. ೫೦-೧). ಪರ್ಕ: ತಮಟಿ, ಪರೆ, 
ಹಲಗೆ, ದಮಂಡಿ, ಢಕ್ಕೆ (ಕಂನುಹು, ೮೨); ಒದಗಿರ್ಪ ಪರೆ ಕೊಂಬು 
ಮುರಿಕೊಂಬುಗಳ ಮೊಳಗು ಪದಪಿನಿಂ ಬೀಗರಂ ಕರೆದುಲಿಯಂತಿತ್ತು 
(ಕಾಲರ. ೧೪೬-೩೧೮), ಹರೆ; ಕಾಳೆ, ಹರೆ, ಕೊಂಬುಗಳ ಏಳಿ, 
ಮೊಳಗಿ, ಏಳಿ (ಇಂಗೀತ, ೧೬-೧) ; ಭೇರಿಗಳು ಬಾಜಿಸಿದವು; ಹರೆಗಳು 
ಭೋರೆಂದು: ಮೊರೆದವು (ಭಾನುಣಿ, ೨೧) ; ಜನ ಹರೆ, ಡೋಣು, ತಮಲಟಿ, 
ಕಹಳೆ, ಕೊಂಬುಗಳ ಸಮೇತ ಕಗ್ಗಲಿಗೆ ಹೋಗಿ. . . ಪೂಜೆ ಮಾಡಿದ 
ರಂತೆ (ನನ್ನೂರು. ೩೦). ಹಣಿಕಿ: ಈ ಶ್ರಿವಿಧನ ಹೊಜಿಗು ಮಾಡಿ 
ಹಣಜಕಿಯ ಹೊಯಿಂಸಿ ಕುಲು ಹ ಪೂಜಿಸುವರ. ಮೆಚ್ಚ ಕೂಡಲ ಸಂಗಮದೇವ 
(ಬಸನ. ೨೦೪); ಬೊಬ್ಬಿಅದವೇಳೆಂಟುಸಾಸಿರ ಶಂಖ ಪಂಚನುದ 
ಹಟಿಗಳಜಿಚಿದವು. (ಹಚಕಾ; ೫-೧೧); ಬೊಜ್ಬಿ ಅತದೊಡನುಬ್ಬೇಳ್ವ 
ಲಗ್ಗೆಯ ' ಹಜಿಕಿಗಳಬ್ಬರನಾಯ್ದೂ ಕರ್ಣನ ಶಸ್ತ್ರಪೂಜೆಯಲಿ (ಕುನ್ಮಾಸ. 
೮-೮) ; ವಿವಿಧವಾದಕರೊಳಗದೋರ್ವನ ಹೆಗಲ ಹಟಿಕಿವೊಂದ ತವಕಿಸದೆ. 
ತೆಗಳೊಂಡರಿ (ಸಾಳ್ವಭಂ. ೧೮-೫೫). 

ಹಲಕಿಯನ- ಹರೆಯನ್ನು ಬಾರಿಸುವವನು : ಈ:ಗಜಿಬಿಜಿಗಂಜಿ 

ಹಜಿಕಿಯವ ಸತ್ತು ಎಣ್ಣೆಯ ಗಡಿಗೆಯ ಒಡೆಯ ಹಾಕಿದ (ನೋಳಿಮಾ, 
೯೧-೩೬೦). [ದೇ॥, ತಮಿ, ಸಜಿ; ಮಲ. ಪಅ; ಕೊಡ. ಪರೆ; 
ಕೋಶ. ಪರ್‌ ; ತೊದ. ಪರಾ” ; ಗೊಂಡಿ. ಪರ] 

ಸಲಿ, (ನಾ). ೧. ಫಿಂದ್ಯವಾದುದು: ಪರಿನ ಪಸುಳೆಗಿಳಿಗಳ 
ನುಣ್ಗೊರಲಿಂ ಪಟಿಕಿಗುಟ್ಟು ವ ಪರಪುಟ್ಟ ದ ಪಾಡುವ ಪಲಿಮೆನಳಿಂಯ 
ಫಲವೀವ ಗುಣದಿನಮರಮಹೀಜಾತನನು ಪಜಿಕಿಯೆಂಬ' ಕುಜಾತದ ಶಶಿ 
ಕಾಂತದ ಸರಲೆಯಿನೊಸರ್ವ ಕೊಳದ ಸುಭಗತೆಯಿಂ ಪಜಿಲೆಯನುಲಕಿ 
ಪಾಲಿಸುವುದು. ನಂದನಕಾ ನಂದನದಿರವು (ಜಯಕಾ. ೧-೪೬). ಪಿ. 
ನಿಂದೆಗೊಳಗಾದವನು : ಉಜುವ ಕಾರ್ಯನನ್ನೆ ಲ್ಲವನೊಲ್ಲದೇಳ್ಳೆ ಯ 
ತೊಟಕಿದಭಿಮಾನವನುಳಿದು ಪಳಿಕಿಗಳಂದದಿ 8೮೨ ದುಂಬುದನೇಶಿದು ನೆಅಕೆ 
ಸಂತಸದಿ ಬಯಸುವೆ. (ಕರ್ಣವೃ. ೯-೯). 

ಪಣಕಿಕಾಅ, ಹರಿಕಾರ, ಹರೆಕಾಲ, ಹಜಃ ಕಾಜಿ, ಹಣಿ ಗಾಜಿ (ನಾ). 
ತಮಟಿ ಬಡಿಯುವವನು ; ಹರೆ ಬಾರಿಸುವವನು : ಮತ್ತರೊನ್ನು 
ಪಲಿಕಿಕಾಟಿರ್ಗ್ಗಂ ಪಾಡಂನರ್ಗ್ಗಂ (ಇಎ. ೧೫೯೦, ಹಾನುಗ- ೧೨೮-೩೪; 
950) ; ಪಟಿಕಿಕಾಳಿರ್ಗ್ಗಂ ಪಾತ್ರಕ್ಕಂ ದೇಸಿಗ ಛಾತ್ರ ಭೋಜನಕ್ಕ ಮೆಂದು 
೬೬ ಕೊಡೆ (ಸೌಇಇ. IX-i, ೮೦-೧೫ ; 1018); ಕಪ್ಪಡಿಗನಾಗಿ ಬಂದೆಂ. 
ತಪ್ಪದೆ ಪಜಿಕಿಕಾಜನಾಗಿ ನಿಂದೆಂ (ಬಂಹಂ, ೫-೧೭) ; ಅಜ್ಞಾತಕುಲನುಂ 
ಪಟಿಹವಾದನಮೆ ಜೀವನಮಾಗಿರ್ಪ ಪಜಕಿಕಾಖಂಗೆ ಕುಮಾರಿಯಂ 
ಕುಡುವುದುಚಿತಮಲ್ಲ (ಮಹಾನೇ, ೫-೩೯ 5), ಹರೆಕಾರ: ಮೂಲ 
ಸ್ಮಾನಡೇನರಿಗೆ ನಾಕು ಮತ್ತರು ಕೆಇ ದೇನರ ಕೆಯ ಬಡಗೆಯಲು. 
ಹರಿಕಾರ ಸೋಮ ಬಿಟ್ಟಿ (ಸೌಇಇ. 1X-, ೨೯೧-೩೮; 11ನೆಯ ಶತ), 
ಹರೆಕಾಜಿ ; ಹಾಡುವರ್ಗಂ ಹರೆಕಾಟರ್ಗ್ಗಂ . . . ಇನ್ನಿ ನಿಬರ ಜೀವಿತಂ 


೫೪೬೨ 


25 


25 


40 


45 


ಸಜಕಿವೊಟ್ಟು 


ಬಡ್ಡಿಯಲು ನಡೆವಂತಾಗಿ (ಶಾಸನ. ೪೭-೫೨; ಸು. 12ನೆಯ ಶತ). 
ಹಣಿಕಿ ಕಾ: ಶ್ರೀಮೂಲಸ್ತಾ ನದೇವರಿಗೆ ಭೋಗವಂ ಮಾಡುವ 
ಹಣೌಕಾಆ ಭೋಗೋಜಂಗೆ (ಎಕ, ೫1, ದಾವಣ. ೧೧-೩೮; 1066); 
ಬೆದ್ಮಲು ೨೦೦ ಹಜಿಕಿಕಾಜರಿಂಗೆ (ನಿಕ. ೫೪, ಬೇಲೂರು. ೩೪೩-೧೧೧; 
1265). ಹೆಚಿಕೆಗಾಜಿ ; ಹಲಕಿಗಾಜನಲ್ಲಿನಿಲಗಾಅನೆನುತನೆ ಬೆಳಗಾಗಿ 
ನಾಡ ಮನ್ನೆಯರು » » » ಓಡಿದರು (ನೇಮಿಸಂ. ೧೨-೮೪). 
[ಪಣಕೆ | +-ಕಾಅ] 
ಪಂಚ ಕಾಣಗೆಯ (ನಾ). ಹರೆಕಾರನ ಭೂಮಿ; ತಮಟಿ 
ಬಾರಿಸುವವನ ಹೊಲ: ಊರಿಂ ತೆಂಕಲ್‌ ಮೂಉುನವಡಿನ ಪೊಲ 
ದೊಳ್‌ ಪಅಕಿಕಾಣಗೆಯ್ಮತ್ತಮರ್ಮ್ಮೂವತ್ತು (ಸೌಇಇ. 1-1, ೧೧೬-೩೫; 
1075). [ಪಲ್‌ ಕಾ ಕೆಯ] 
ಸಣಕಿಕೆಟಕಿ (ನಾ). ೧. ಒಂದು ಊರಿನ ಹೆಸರು: ತಾಯೂರ 
ಪಣಕಿ ಕೆಆಕಿ ಬಸವಯ್ಯ (ಎಕ. 111, ನಂಜನ. ೯೭-೫; 8981). ೨. ಒಂದು 
ಕೆರೆಯ ಹೆಸರು: ಹಡುವರ್ಗ್ಗಂ ಸಜಚಿಕಿಕೆಆಕಿಗೆ ತೆಂಕಣಕೋಡಿಯಲಿ 
ಗಟಿಕ್ಸಿ ಮತ್ತರ್‌ ೧ (ಎಕ. 111, ಹೊನ್ನಾಳಿ. ೧೦೭-೧೭ ; 1048). 
[ಪಟಕ? --ಕೆಟಕಿ] 
ಪಅಕಿಗ (ನಾ). - ಪಜಿಕಿಕಾಜಿ: ಪೂವಣಿಗಂ, ಪಜಕಿಗಂ (ಶೆಬ್ಲಾನು. 
೪೧೬ ಪ್ರಯೋ). [ಪಜಕ್ಕ---ಗೈ) 
ಪಜಕಿಗುಟ್ಟು, ಹಲಕಿಗುಟ್ಟು (ಕ್ರಿ). : ೧. ಹರೆಬಡಿ; ತಮಟಿ 
ಹೊಡೆ: ಶ್ರೋತ್ರಿಯರುಂ ಸ್ಷತ್ರಿಯರುಂ ಪಜಕಿಗುಟ್ಟಿ ಪಶುಯಾಗಂ 
ಗೆಯನ್ನು (ಸಂಚತಂ. ೬೨-೩); ಪರಮೋತ್ಸವದಿಂ ಪಜಕಿಗುಟ್ಟ ಬಿಚ್ಚತಂ 
ಕುಣಿದವು ಭೂತಕೋಟಿ (ಸಂರಾಮಾ. ೧೦-೧೪೪); ಸಅಕಿಗುಟ್ಟ ಮಾಸ 
ವಳದಂಕಂ ಬಾಸೆಯಂ ಸಾಜಕಿ (ಅನಂಪು. ೨-೨೯). ೨. ಧ್ವನಿ ಮಾಡು; 
ನಾದವನ್ನು ಹೊಮ್ಮಿಸು : ಪಸರಿಸೆ ಜಾದಿಯ ಜೊಂಪಂ ಮಿಸುಸಲ್‌ 
ಪಲಕಿಗುಟ್ಟ ಕೊರಳ ಸರಮುಂ ಕುಕಿಲೆಂದೆಸಗೆ ಕೊಳರ್ನಕ್ಕಿ (ಪತ್ತಫ. 
೬-೫೨); ನುಣ್ಣೊರಲಿಂ ಪಟಕಿಗುಟ್ಟುವ ಸರಪುಟ್ಟಿ ದ ಪಾಡುವ ಸಣಮೆ 
ವಲಿಕಿಯ (ಜಯಕಾ. ೧-೪೬). ಹಣಕಿಗುಟ್ಟು 2 ೨. ತುಟಿ ಮಿಡುಕು 
ಶ್ರಿಕೆ ಹಲು ಹಂಕಿಗುಟ್ಟುತೆ. . . ನಿಲುತ್ತಂ (ಭೃಂಗೀರ, ಹ. ೪೬೩-೩೦). 
[ಹಣಕಿ ಕುಟ್ಟು] 
ಪಣಕೆಗುಲ (ನಾ). ಹರೆಯನ್ನು ಬಾರಿಸುವವನ ಕುಲ; ಹೊಲೆಯ 
ರಲ್ಲಿ ಒಂದು ಪಂಗಡ: ಪರನುಭಕ್ತ ನೆನಿಸಿ ನೆಜಿಕಿ ನಾಯನಟ್ಟು ೦ಬ 


ಸಣಕೆಗುಲದೊಳೊಗೆವುದೆನ್ನ ಆಕೆ (ಸಾನಂಚೆ. ೩-೫೫)... [ಪಣಕ್ಕ 4 ಕುಲ] 
ಪಣಕಿಮೆ (ನಾ). ಒಂದು ವಂಶದ ಹೆಸರು: ಸ್ವಸ್ತಿ ಶ್ರೀಮತ್‌ 


ಸಜಕಿಮೆಯರ ಕುಲದ ತೊರೆಯರ ಮಾರಣ್ಣಗಂ ಅನ್ನವ್ವೆಯಕ್ಕಂಗಂ 
ಪುಟ್ಟ ದ ವರತಾತಣ್ನ (ಎಕ, 1೪, ಗುಂಡ್ಲು ಹೇ. ೮೪-೧; ಸು. 10001). [1] 
ಪಜಿಕಿಯ್ಕ ಪರೆಯ (ನಾ). ೧. ಮಾದಿಗ; ಹೊಲೆಯ: 
ಬಿನ್ನಣಿಯಹ ಸಲಕಿಯಂಗೊಸೆದಿರ್ದೊಡೆಡೆಗೆ ತಾಮಂಣಲಿಕ್ಕುವರೊಡಂ 
ಬಡಿಂ ಮಾಲೆಯಿಕ್ಳು ವನ್ನರುಮೊಳರೇ (ಬಂಹರಿ, ೫-೧೫). ೨. (?): 
ಅಗಳು ಪಾಣ್ಲಿಯನ ಮೇಗೆ ಎಲ್ಲು ಪಳಕೆಯೇಲಟಾಲದೊ (ಎಳ. ೫, 
ಶ್ರೀಕಿನಾ. ೩೦-೯; 6007. ಪರೆಯೆ, : ೧. (ದ. ಇಂಡಿಯಾ 
ದಲ್ಲಿ) ಕೀಳುಜಾತಿಯವನು ; ಪರೆಯೆ ; ಹೊಲೆಯ ; ಮಾದಿಗ; ಅಂತ್ಯಜ? 
(Pariah. oa). [ಜೇ.॥ ತಮಿ ಪಜಸ್ಕಿಯ ; ಮಲ. ಪಜಯ] 
ಪಣಕಿವಡಿಗೆ (ನಾ). - ಸಜಕಿಕಾಟಿ : ಮಾಲೆಯಿಂ ಜೀನಿಸುನಂ, ಮಾಲೆ. 


ನಡಿಗಂ . .... ಪಟಕಿವಡಿಗಂ, ಪೂನಡಿಗಂ (ಕಬ್ಟಾನು. ೪೧೬ ಪ್ರಯೋ). 
[ಪಜಕಿ; 4 -ವಡಿಗ] 
ಪಣಕಿವೊಟ್ಟು (ನಾ). ಹರಿಯನ್ನು ಬಾರಿಸುವ ಸಮಯ; 


ಪಟ 


1 


ಸಾಯಂಕಾಲ:  ದಯಾಭದ್ರರೆಂಬ  ರಿಸಿಯರ್‌ . , . ಜಿನಾಲಯ 
ದೊಳಾಷಾಢಮಾಸದ ಚತುರ್ದಶಿಯೆ ದಿವಸದಂದು ಪಣಿಕಿವೊಟ್ಟು ಬಂದು 
ಜೋಗುಗೊಂಡಿರ್ದರ್‌' (ನಡ್ಡಾರಾ, ೨೭-೨೪). ([ಪಡಿಕ್ಕ + ಪೊಟ್ಟು] 

ಹೆಬ, ಪಳ್ಳ, ಪಳೆ, ನಟಿ, ಹಳ್ಳ, ಹಳೆ, ಹಟ್ಕ ಹಟಕಿ 
(ಸಪೂರೂ). “ಪಟದು” ಎಂಬ ನಾಮಪದಕ್ಕೆ ಸಮಾಸಗಳಲ್ಲಿ 
ಬರುವ ಆದೇಶರೂಪ : "ಪಟಿಗನ್ನಡ', “ಪಟಗಲಿ' ಪರಾ. ಪಳ್ಳ: 
"ಪಳಗಬ್ಬಿಗ' ಪರಾ. ಪಳೆ; "ಪಳೆಗನ್ನಡ', "ಪಳೆವಾತು' 
ಪರಾ. ಪೆಟೆ: "ಸಲೀಫವಿರ್‌' ಪರಾ. ಹಳೆ: "ಹಳಗನ್ನಡ', 
"ಹಳವಾಶು' ಪರಾ. ಹಳೆ: “ಹಳೆಗನ್ನಡ”, “ಹಳೆವರ' ಪರಾ. 
ಹಟ: «ಹಟಿಗೂಂಟಣಿ' ಸರಾ. ಹಟಕಿ: €ಹಟಿಕಿಗೂಲರ್‌” 
ಸರಾ. 

ಪೆಬ್ನ (ನಾ). (7): ದೇಗುಲಂ ಮಾಡಿಸಿ ಈ ಕಟ್ಟಿಂ ಪಡಿಸಲಿಸಲೆಂದು 
ಕೊಟ್ಟುದು ಯಾ ಪಟಿಂ (ಎಕ. ೪11, ತಿಕಾರಿ. ೨೮೪-೨; 902). [1] 

ಫಟಅಲಗು (ನಾ). ಹಳೆಯ ಖಡ್ಗಧಾಕೆ,-ಕತ್ತಿಯ ಬಾಯಿ: 
ಪೊಸಸುಗ್ಗಿ, ಪೊಸಅಡಕೆ, ಪಬಿಗಟವೆ, ಪಟಿಅಲಗು (ಭಾಷಾಭೂ. ೧೪೪ 
ಪ್ರಯೋ). [ಪಟ,(< ಪಟದು) 4 ಅಲಗ್ಗು,] 

ಪೆಟಏಜಂ (ನಾ). ಹಳೆಯ ಏರಿ,-ಒಡ್ಡು : ಆಗ್ನೇಯದ ಜಿಸೆಗೆ ಸೀಮೆ 
ಕುಳರ್ಪ್ಪಗೆಂಿಕಿಯ ಒಳಗಣ ಪಬಚಿಏಜಯೆ (ಎಕ. 12: ( 5), ಬೆಂಗಳೂ. 


೧೫೧-೩೫; 828). [ಪಲ ( ಆ.ಪಟಿದು) ೬ ಏಅ(-೮ ಏರ್ಮಿ)] 


ಪಟಂಗಾಸು (ನಾ). (1) : ಪಟಂಗಾಸಿನ ಪೊನ್ನ ಗಂಟಿಯವೊಲೊಪ್ಬಿ | 


ದುದುದ್ದತಭಾನುಮಂಡಲಂ (ಅಜಿಪು. ೬-೭೦). «ಪದಂಗಾಸ್ಯು? 
ಪರಾ. 
[0 ಇದು ತಮಿಳಿನ. *ಸಬಹ್ಯ್ಯಾಚೌ' (ಹಳೆಯ ಕಾಲದೆ ನಾಣ್ಯ), 
ಎಂಬುದಕ್ಕೆ ಸಂಬಂಧಿಸಿರಬಹುದು] 

ಪೆಟಕ "ಸಲಹ' ನೋ. 


ಪಟಗೆ,, ಪಳಗ (ನಾ). ಒಣಗಿದ ಎಲೆ; ತರಗೆಲೆ: “ಪಟಗಂ- 
ಒಣಿಗಿದೆಲೆ? (ಕಮದ. ಪರಿ. ೧); *ಪಟಿಗೆಮೆನಲೊಣಗಿದೆಲೆ? (ಸಂಜೀವ. ೪); 
ನಡೆಗೆಟ್ಟು ತಡೆವಟ್ಟು ಕೊಟಿಗಂ ಪಟಗದ ನೆರೆಯ ಮಲಿಕಿಯಅಕಿಯೊಳ್‌ 
ತಾಂಟದತ್ತು (ರಾಮಾಶ್ವ. ೧೩೫-೨೪). ಪಳಗೆ: ಪಳಗಂ ಶಿಂದಿರ್ಹ 
ನೀಡುಂ ಪಹಿದುರೆ ಮರು ದಾಹಾರದಿಂದೊಪ್ಪಿ ಕೋರ್ಸ (ಪಾಪ್ರಾಶೆ. ೯೬) ; 
ಕೆಂದಳಿರ ನಳನಳಿಕೆ ಪಳಗಂಗಳುದಿರ್ವ ದನಿ (ಸಂಸಪ, ೩೧-೨). 

[ದೇ.॥ ತಮಿ. ಸಲುಪ್ಪು - ಹಣ್ಣ ದೆ ಎಲೆ] 

ಪಲಗ್ಗ (ನಾ). ಸಟಿಹವಾದ್ಯವನ್ನು ಬಾರಿಸುವವನು : 
ಪಟಕಿಯವರೆಲ್ಲಿಗೆ ವಂದವಕೊಳ್‌ ಸಂಭಾಷಿಸುತನಿಂರ್ದು ಸ[ಲಗ]ನ ಕಯ್ಯ. 
ಪಟಿಹಮಂ [ಕೊಂ]ಡು ಬಾಜಿಸುತಿರ್ದಂ (ಬಂಹರಿ. ೫-೧೨ ನ), 

[<ಸಟಹ 4 -ಗೃ] 

ಪಟಗನ್ನಡ, ಪಳೆಗನ್ನಡ, ಹಳಗನ್ನಡ, ಹಳೆಗನ್ನಡ (ನಾ). 
ಪ್ರಾಚೀನವಾದ ಕನ್ನಡ: ಪಬಗನ್ನಡಮುಂ ಪೊಲಗಿಡಿಸಿ ನುಡೆವರಾಗವರಿ 
ಬಲಹೀನರ್‌ (ಕಭಿ. ೧-೪೮); ಪಟಗನ್ನಡಂ ಪುದುಂಗೊಳೆ ಕೊಟಿ 
ಸಕ್ಕದಮೆಂ ತಗುಬ್ಟಿ ಜಾಣ ಕಿಡೆ ಮಂತ್ರ ೦ ಮೆಟಸಂ ಕೋದಂತಿರೆ 
ಪೇಟ್ವಟಿಗವಿಗಳ ಕವಿತೆ ಬುಧರನೆರ್ದೆಗೊಳಿಸುಗುಮೇ (ಕಾವ್ಯಾನೆ. ೫೫), 
ಪಳೆಗನ್ನಡ: ಒಳುಗನ್ನಡ ಬೆಳುಗನ್ನಡ ಪಳೆಗನ್ನಡ ದೇಶಿಯಂಗಳಾ 
ಕನ್ನಡಮಂ ತಿಳಿ (ಕವಿ. ೪-೨). ಹಳೆಗನ್ನಡ: ನಡುಗನ್ನಡಕ್ಕೆ 
ಹಿಂದಿನದು “ಹಳಗನ್ನಡ? (ಕೈಪಿಡಿ. ೧); ಹಳಗನ್ನಡದ ನಿಯಮದಂತೆ. 
ರಾಮಂಗೆ ಆತಂಗೆ, ಅವಳ್ಗಿ -ಎಂದಾಗುವುದಷ್ಟೆ (ಸಂಕೋಧ. ೬೧). 
ಹಳೆಗನ್ನಡ ೭ ತೆಲುಗಲಿಪಿ ನಾಗರದ ಲಿಪಿ ಗ್ರಂಥಲಿಸಿ ಹಳೆಗನ್ನಡದ 


೫೪೬೩ 


20 


25 


30 


40 


45 


ಫಲದು 


ಲಿಪಿ ದ್ರಾವಿಳಲಿಸಿಯು . . . ಮೊದಲಾದ ಹಲವು ಲಿಪಿಗಳನೋದ 
ಬಲ್ಲಗ್ಗಳದ ಕರಣಿಕರಂ ಕರೆಸಿ (ಬಸಪು. ೫-೫೩); ಈ ಹೊಸಗನ್ನಡಯುಗ 
ದಲ್ಲಿಯೂ. ಹಳೆಗನ್ನಡದ-ಅಚ್ಚಗನ್ನಡದ ಕೆಲವು ಸಾಲುಗಳು. . . ಮಿನು 
ಗುತ್ತವೆ (ಕಾಲೂರ, ೬ ಹರಳೆ). [ಸಬ್ಯ(-ಆಪಟದು) 4 ಕನ್ನಡ] 
ಪಟಗಬ್ಬ (ನಾ). ಹಳೆಯ ಕಾವ್ಯ ; ಪ್ರಾಚೀನ ಕಾವ್ಯ : ಎಸೆಯದೆ. 
ಪೊಟ್ಮು ಜಟ್ಟ ಪಟಿಗಬ್ಬಮನಾನಗಮೆಮ್ಮನೆಂದು ಬಾಚಿಸಿ (ಕಾಂತಿಫು. 
೧೨-೭೬) ; ಪಟಿಗಬ್ಬಮೆಲ್ಲಮಂ ಕಕ್ಕಿಸಿ ತಿಂದು ಕುಂಬಳದ ಮಾಟಕ್ಕಿಯ 
ಮಾಡುವೆನೆಂಬ ಸಾಸಿಗಂಗಕ್ಕಟಿ ಪೂಣ್ಣು ನಿರ್ವಹಿಪುದೇನರಿದಾಯ್ತೆ 
ಮಹಾಪ್ರಬಂಧಮಂ (ಸೂಕ್ತಿ ಸು. ೧-೩೬). [ಟ್ಟ (--ಪಟದು) + ಕಬ್ಬ] 


'| ಪೆಟಗಬ್ಬಿಗೆ, ಪಳಗಬ್ಬಿಗ (ನಾ). ಹಿಂದಿನ ಕವಿ ; ಪ್ರಾಚೀನ ಕನಿ: 


ಸಬಗಬ್ಬಿಗರ್ನುಡಿದ ಮಾತನೆ ಪಲ್ಲಟಿವಿಟ್ಟು ಕಟ್ಟು ವಂ ಕವಿಗಳ ನೇಸದಿಂಡೆ 
ಕುಣಿದೇಡಿಪ ಅಕೋಡಗನೆಂದು ನಕ್ಕಪೆಂ (ಅನಂಘ. ೧-೪೬). ಪಳಗಬ್ಬಿ ಗೆ; 
ವಿಭಕ್ತಿ ಸಮಾಸ ಶಿಥಿಲಗಳಾ ಪಳಿಯನೇನುಂ ಪಾಡುಗವಿತೆಗಳೊಳು 
ವಿಚಾರಿಸ ಸಲ್ಲವೆಂಬಗ್ಗಳದ ಸಳಗಬ್ಬಿಗರ [ಪೇಳ್ಳೆಯಂ] ತೆಣದಿ ವಿರಚಿಸದೆ 
(ಸಾಳ್ವ ಭಾ, ೧-೪೫). [ಪಟ (-ಆ.ಸಟದು) -- ಕಬ್ಬಿಗ] 

ಪಟಗಲಿ (ನಾ). ಹಿರಿಯ ವೀರ; ಅನುಭವಿಯಾದ ಯೋಧ: 
ಉಬ್ಬ್ರಾಳಿಯಳವಿಯ ಲೆಕ್ಕಕ್ಕಿಜಿಕಿದು ಬೆಸಕೆಯ್ವ ಪಬಗಲಿಗಳುನುಂ . . . 
ನೋಡಿ (ಗೆದಾಯು ೯-೩೪ ವ). [ಪಟ (ಆ.ಪಟಿದು)-*-ಕಲ್ಮಿ] 

ಪಟಗಳು (ನಾ). ಹಳೆಯ ಹೆಂಡ: ಪಟಿಗಳ್ಳೆ ೦ ಕುಡಿದುರ್ಕಿ ಸೊರ್ಕಿ 
ಕೆಡಪುತ್ತೊರೊರ್ವರೊಳ್‌ ಪೋರ್ದು ಪೊಯ್ದೆ ಬಕಿಯುತ್ತುಂ (ಲೀಲಾವ, 
೨-೧೨೩), [ಸಬ (-ಲಷಟಿದು) + ಕಳ್ಳು (-ಆಕಳ್ಳ್‌)] 

ಪಟಗೆಟನೆ (ನಾ). ಹಳೆಯ ನೆಲ್ಲು ಬತ್ತ: ಪಟಗಬವೆಯ ಕೂರ್ಟ್‌ 
ತಿವುಡುಗಳೆದ ತೊವರಿಯ ತೊನೆ (ಕಾವ್ಯಾವ, ೨೪೧); ಪೊಸ ಅಡಕೆ, 
ಪಟಿಗಬವೆ (ಭಾಷಾಭೂ, ೧೪೪ ಪ್ರಯೋ). [ಪಟ( ಎಪಟದು) 4 ಕಟವೆ] 

ಪಟಗಾಂಪೆ (ನಾ). ಮುದಿ ದಡ್ಡ; ವಯಸ್ಸಾದ ಮೂರ ; 
ಪಟಗಾಂಸರ ನುಡಿ ಮುತ್ತುಂ ಮೆಟಸುಂಗೋದಂದಂ (ಕಾಂತಿಪು. 
೧೦-೧೮೧). [ಪಬ್ಯ ( ಎಪಟಿಡಂ) + ಗಾಂಪ] 

ಪೆಟಗುಂಟಿಣಿ, ಹಟಗೂಂಟಣಿ' (ನಾ). ವಯಸ್ಸಾದ ಕುಂಟಣಿ, 
ತಲೆಹಿಡುಕಿ:  ಚಿಲ್ಲಡೊಳೆ ನುಡಿದು ಪೊಸಸನಿಯಲ್ಲಮಸಿತ್ತಗಲೆ 
ನೂಂಕಿ ಕಳೆದಂ ಚದುರಂ ನಲ್ಲಕೊಳೆ ನೆರೆಯಲೀಯದ ನಿರ್ಲಜ್ಚಿಯೆ ಲಜ್ಜೆ 
ಯೆಂಬ ಪಟಗುಂಟಿಣಿಯಂ (ಲೀಲಾನ, ೧೩-೧೫). ಹೆಟಿಗೂಂಟಿಣಿ: 
ಹಬಿಗೂಂಟಣಿ ಶಿಕ್ಷಿಸಿದಳ ಮೃ ಗಾಕ್ಷಿಯೆಂ (ಶಾಂತೀಶ್ವೈ. ೧೧-೭೭). 

[ಪಟ ( .ಸಚಿದು)-ಕುಂಟಣಿ] 

ಪಟಗೂಟಿ, ಹಟ! ಗೂರ್ಟ್‌ (ನಾ). ಹಳೆಯ ಆಹಾರ; 
ತಂಗಳನ್ನ್ನ ೫ ಈ ಪಟಗೂಟ ಸಪಂದೆಗಳ್ಳಿಂದಿನಿಶೇತಕೆಂದಿಲತಿಕೆಗೆಯ್ದು ದು. 
ನೀತಮಿದಲ್ಲು (ಚಿಕವಿ, ೫-೪೫). ಹಟಕಿಗೊಲತ5 ; ತಾಮಿರ್ನರುಂ 
ಪೋಗಿ ತಿಂತಂಡೆಂಜಲು ಹಬಕಿಗೊಟುಂದೆನ್ನಂ ಸಲಹೆ (ಪೂರ್ಜಪು. ೨೧). 

[ಸಚಿ (ಪಟದ) -ಕೂರ್ಟ್ಮ] 

ಪಟಗೆಯ್‌ (ನಾ). ಹಳೆಯ ಹೊಲ: ಅಸನಸದಿಂ ಪಟಗೆಯ್ಕಂ 
ಕಸನುಂ ಸೋದಿಸದೆ ಬಿತ್ತಿ ದೊಕ್ಕಲಿಗನವೋಲ್‌ ಸಸಿಯಂ ನೋಡಿ 
ತಳೋದರಿ ಬಿಸುಸುಯಂ ಬಯುನ್ನುಮಂತೆ ಮಾಡಿದ ಬಿದಿಯಂ 
(ಕಾವ್ಯಾನ. ೪೫೪). [ಪಟ ( ಎ ಪಟದು) + ಕೆಯ] 

ಪಟದ, ಪಳದು, ಹಳತು, ಹಳದು, ಹೆಟಜು (ನಾ). ೧. ಹಳೆ 
ಯದು; ಹಿಂದಿನದು; ಪೂರ್ನಕಾಲಕ್ಕೆ ಸೇರಿದುದು : «ಜೀರ್ಣಂ, 
ಜರರ್ತ, ಪುರಾಣಂ . . . ಪುರಾತನಂ-ಈ ೬ ಪ(ಹೆ)ಬಿದು” (ಹಲಾಯು, 
೧೧೮-೨೬) ; ಪೊಸತುಂ ಪಬದುಮನಜಕಿದು ಪರಿಯಿಸಲ್‌' ನೀನೆ ಬಲ್ಲೆ 


ಪಟದು 


(ಸಂಪಭಾ, ೫-೪೬ ವ); ಪೊಸತು ಪಬದೆಳದು ಪೊಟಗೊಳಗು ಸಮ 
ಮೆನಿಪ್ಚಿ ವಖಕೊಳತ್ವ ಮಂತಕ್ಕೆ ನಿಪಾತಿಸೆ ಪಡೆಗುಮವಲಿಕೊಳೊಳಗಿಂಗ 
ಸಂಗದಿಂ ಸಮನಿಸಿರ್ಕುಮುಳ್ಳಾ ದೇಶಂ (ಕಾಮ್ಶಾವ, ೨೩೯). ಪಳದು: 
೧. ಪಳದೆಂದು ತೆಗೆದೊಗೆಯುಗುಂ (ಕಾಲೂರ. ೧೪೭-೪೨೫). ಹಳತು : 
೧, ಛಂದಛಂದ ನವಬಂಧ ಪಡೆದು ಬಂದಿಹವು ಹಳತ ಮರೆಸಿ (ಅರಳು. 
೨೪೪-೨೦) ; ಹಳತೂ ಚರ್ಚೆಗೆ ಬರಲಿ, ಹೊಸತೂ ಬರಲಿ (ಒಂಟದ, ೬೪) ; 
ಹಳಿಗೆ ತೇಪೆ ಹಾಕಿ ರಿಪೇರಿ ಮಾಡುವ ಕೆಲಸದಷ್ಟು ಅನಿವೇಕ ಇನ್ನೊಂದಿಲ್ಲ 
(ಹಣಪ್ರ. ೪, ಮುನ್ನು). (ಗು). ೨. ಹಳೆಯ; ಪ್ರಾಚೀನ : ಹಳತು 
ಗ೧॥ ಆ ಶುದ್ಧ ೧೫ ಲು ಮೃಷ್ಟಾಂನ್ನ ಸಮಾರಾಧನೆ ದಕ್ಷಿಕೆಸಹಗ(೦... 
ಅಂತ್ತು ಹಳತು ೨॥ ೦ (ಮೈಆರಿ. ೧೯೪೩, ೫೦-೨೫; 1662); ಹಳತು 
ಗ೩॥೦ ಆಕ್ಲಾರಥಲ್ಲೂ ಯಿಂದೇ ಹಳತು ಆರ್ರುವರೆ ವರಹಾವಂನ್ನು . . . 
ನಬ್ಪಿ ಸಿದ ದಾನಶಾಸನೆ (ಮೈಆರಿ. ೧೯೩೩, ೩೧-೪೦; 1737), ಹಳದು: 
೧. ಹಳದು ಮಾರಿ ಹೊಸದಿಲ್ಲ, ಬಿಳಿದು ಮಾರಿ ಬಣ್ಣ ವಿಲ್ಲ (ಗಾದೆ). 
ಹಟದು: ೧. ಹಬದಪ್ಪ ಮಾತದೈತಿಹ್ಯಮಕ್ಕುಂ (ಮಂಗ. ೨೬-೨). 

ಸಳೆಯಂತೆ - ಹಿಂದಿನಂತೆ; ಮೊದಲಿನಂತೆ : ಮತ್ತೆ ಮರವಟ್ಟಾಗಿ 
ಕ್ರಿಮಿಗಳ ಮೊತ್ತದಲಿ ಜನಿಸುವರು ಮನುಜರ ಸತ್ವವಹ ಪಳೆಯಂತೆ 
ತನ್ನಯ ಭಕುತಿಯಿಲ್ಲದಡೆ ಸುತ್ತಿ ಬಹ ಚಕ್ರದಲಿ ಸಾವುತ ಮತ್ತೆ 
ಹುಟ್ಟುವ ದುಃಖಸಾಗರೆದುತ್ತ ರಣವನು ಕಾಣದಿಹ ನರನಾಮಸಖನೆಂದ 
(ಸಿಭಾಗ. ತಣ್ಣದಿರನನ್ನ್ವಯದ ಪಾರ್ಥನ ತುರಂಗಮದು 
ಪೆಣ್ಣು ದುರೆಯಾಗಿ ಪೆರ್ಬುಲಿಯಾಗಿ ಪಳೆ(ಪಾರಾಂ. ಳಿ]ಯಂತೆ ಕಜ್ಣೊಳಿಸು 
ವನುಲಾಶ್ವಮಾಗಿಯಾಶ್ಚರ್ಯದಿಂಸ್ತ್ರೀ ರಾಜ್ಯಮಂ ಪೊಕ್ಳುದು. (ಜೈಮಿಭಾ. 
೧೫ ಸೂಚನೆ), ಪಳೆಯ ಮಾಳ್ಳೆ ಎ ಹಿಂದಿನ ರೀತಿ; ಮೊದಲಿನ 
ಬಗೆ:  ಡೇಕದೊಲಲ್ಲಿಗಲ್ಲಿಗೆತೆ ತ್ತ ಯಮಾವಗಂ ಪಳೆಯ ಮಳ್ಳಿ 
ವೊಲಾದುದು ಗಂಗರಾಜನಿಂ (ಎಕ. 11, ೭೩-೩೭; 1118). ಪಳೆಯ 
ಕೋಗ- ಹಳೆಯ ರೋಗ; ಬಹಳ ಕಾಲದಿಂದ ಬೇರೂರಿರುವ 
ವ್ಯಾಧಿ: ಪಳೆಯ. ರೋಗಕೌಷಧಂಗೊಳಲ್‌ ನವರೋಗಮೊಲಿದು. 
ಬಂದಂತೆ (ಚೆಬಪು. ೩೩-೭). ಪಬದಾಗುಎ ಹಳಸಿ ಹೋಗು; ರುಚಿ 
ಗೆಡು: ಕಾಂತೆಯರ್ಗನುರಾಗಂ ಪಟಿಡಾಗೆ ಪುರುಷರೌಷಧಿಗುಳಿಗೆಯ ವೊಲ್‌: 
ಮನಕ್ಕೆ, ಹೇಯಮಂ ಪುಟ್ಟ ಸುಗು೦ (ದಶಕು. ೪-೯೫)... ಪಟಕಿಯ, 
ಪಳೆಯ, ಹಳೆಯ - ವಯಸ್ಸಾ ದವನು ; ಹಿರಿಯ; -ವೃದ್ಧ : 
ಮುನ್ನಂ. ಪಟಕಿಯರುಮನಾಪ್ತರುಮಂ ಪೊ೦ಗಿಕ್ಕಿ (ಪಂಚತಂ.೧೩೯-೧೯); 
ಪುರದೊಳಗಣ ಭವ್ಯಜನರುಂ ಪಟಕಿಯರುಂ ಪ್ರಧಾನರುಂ...ಶಾಗಿಸಿ 
(ಧರ್ಮಾಮೈ. ೮-೨೦೬) ; ಸಂದಾಯಿಯೆಂಬ ಪಳೆಯನ ಕೈಯೊಳಾಗಳೆ 
ಕೊಟ್ಟ ಶಿರಗೊಯ್ದು ಪಳಿಗೀವುದೆನಿ (ಭೈಲವೇ. ೧-೨೬೪) ; ಅಂದಿಂಗೆಳೆಯ 
ನೀನು ಹಳೆಯ ನಾನು (ಬಸನ. ೨) ನ ಹಳೆಯರನು, ಸೇವಕರನಾಪ್ತರ 
ಬಳಗವನು ನಿಜಮಂತ್ರಿವರ್ಗವನುಳಿದು ತಾನನುಚಿತದಿ ದುರ್ಜನರುಗಳ 
ಪಾಲಿಸಿದ ಫಲವು ಕೈಯೊಡನಾಯ್ತು (ಜೀನಂಚ. ೪-೭೩) ; ಹಳೆಯನಹೆ 
ನರೆಗೂದಲೊಂದಿಲ್ಲ ' (ಸಿಭಾಗ. ೫-೭-೮). ಪಟಕಿಯ ಪಾಡಿ - ಹಳೆಯ 
ಸೈನ್ಯ ; ಹಿಂದಿನ ಸೇನೆ: ಅಂತು ಬೆಡಂಗುವೆತ್ತು ನಡೆವ ಪುಸಿವಡೆಯ 
ಫೆಣಗೆ ಪಟಕಯ ಪಾಡಿಯಂ ಕೂಡಿಕೊಂಡು . . . ನಡೆದಂ ಕಾವಂ 
(ಕಬ್ಬ ಕಾ. ೨೦೮), ಪಟಕಿಯ ಜೀನಿನೆಣ್ಣೆ ಎ ಹಳೆಯದಾದ ಬೇವಿನೆಣ್ಣಿ: 
ಕನಲ್ವ ಕೆಂಡದ ಮೇಲೆ ಪಟಕಿಯ ಬೇವಿನೆಣ್ಣೆ ಯೊಳ್‌ ಕೊಯ್ಲಿಕ್ಕಿದ 
ಬೆಳ್ಳುಳ್ಳಿಯ ಕಂಪಿನಂತೆ . . . ಬೇವ ಪೆಣಂಗಳ ಕ[ಂ]ಪು ನಾಟುವುದರ್ಕೆ 
ಸೈಂಸಲಾಜದೆ (ಪಂಸಭಾ: ೧೩-೬೧ ವ). ಪಟಿಯ ಸೀರ್ಕೆ ಹಳೆಯ 
ಸೀರೆ, ಹಳೇಸೀಕೆ, ಹಟಕೆಯ ಸೀರೆ ಹಳೆಯದಾದ ಬಟ್ಟಿ ಕ 
ಹಳತಾದ ವಸ್ತ್ರ ; ಪಟಿಕಿಯ ಸೀರೆಯಂತೆ ಗುಣದೊಳ್‌ ನೂನಮಾಗದೆ 


೧೧-೧೭-೪೨) ; 


೫೪೬೪ 


20 


25 


50 


35 


45 


ಪಟಪಟ 


(ಧರ್ಮಾಮೃ. ೫-೯೯) ; ಅವಳು ಬಣ್ಣ ಮಾಸಿದ ಹಳೆಯ ಸೀರೆಯನ್ನು 
ಉಟ್ಟಿದ್ದಳು (ರೂಢಿ) ; ನನ್ನ ಹಳೇ ಸೀರೆ ಹರಿದು ಹೋಯಿತು (ರೂಢಿ); 
*ಪಟಿಚ್ಚರಮೆಂಬುದು ಹಟಕಿಯ ಸೀರೆಗೆ (ಹಲಾಯು, ೯೦-೩೯೬); 
*ಪಟಚ್ಚರ, 'ಜೇರ್ಣವಸ್ತ್ಯ--ಹಟಕಿಯ ಸೀರೆ” (ನಾಚರಾ. 4). ಹಳೆಪೈಳ, 
ಹಳೆಯ ಸಯಿಳ, ಹಳೆಯ ಸೈಕ, ಹಳೇಸೈಕ -೧. ಹೆಂಡ ಇಳಿಸು 
ವುದೇ ಕುಲವೃತ್ತಿಯಾಗುಳ್ಳ ಒಂದು ಜಾತಿ ಹಾಗೂ ಅದಕ್ಕೆ 
ಸೇರಿದ ವ್ಯಕ್ತಿ ; ಈಡಿಗ: ಹಳೆಸೈಕದವರ ಗ್ರಾಮಾಂತ್ರಗಳಿಂದಾ 
ವರುಷ ೧ಕ್ಕೆ ವರ್ತನೆ (ಎಕ. x1, ಮದ್ದಗಿ. ೩೧-೩; 1686) ; ಹಳೆಪೈಕರು- 
ಇವರು ಕಾನಷಾಜಿಲ್ಲೆ ಯಲ್ಲಿಯೂ ಧಾರವಾಡಜಿಲ್ಲೆಯ ದಕ್ಷಿಣಭಾಗದಲ್ಲಿಯೂ 
ಮಾತ್ರ ಇರುತ್ತಾರೆ (ಕಛಾಗೆ. ೧೭೭) ; ಯಳವರ್ಶಿ ಹಳೇಪೈಕದ. 
ಗಿರಿಯನೆಂಬ ದಂಡಿಗೇ ದಾಸನ ಮೈಮೇಲೆ ದೇವತೆಯು ಬಂದು... 
ಪಚಾರಿಸಿದಳಂತೆ (ಚತ್ರಪಾ. ೭); ನಮಗೋಸ್ಕರ ನಮ್ಮ ಹಳೇಪೈಳ 
ದವರು ಕೆಲಸ ಮಾಡುವುದಿಲ್ಲವೆ? (ಸುಮತಿ. ೭೪). 3೨: ಒಂದು 
ವಿಶಿಷ್ಟ ಪರಿಚಾರಕವರ್ಗ : ತಂತಮ್ಮ ಸೆಜ್ಜೆ ಗಳಲ್ಲಿ ಪಲತೆರಗಳಿಂದ 
ಸ್ಥಿತರಾಗಿರುವ ಮಹಾರಾಜವಂಶದವರು, ಸಾಮನ್ತರು . , . ಹಳೆಯ 
ಪಯಿಕದವರು, ದಣ್ಣ ನಾಯಕರು (ಬೆಟ್ಟಿಆ. ೩೦-೪) ; ತಳುವದೆ ಬೆಟ್ಟದ 
ಚಾಮೇಂದ್ರ ಸಾಕಿದ ಹಳೆಯ ಪೈಕದ ನಾಯಕರು ಒಳಹೊಳ್ಳು ವ್ಕೈಂ 
ಮಾರ್ಬಲವನು ಸದೆದಾಗ ಕಳೆಕೂಳವನು ಮಾಡಿದರು (ಕಂನವಿ, ೩-೭೯); 
ಎಳದು ಮೃ ಗವನು ಕೊಲ್ವ ಹಳೆಯ ಪೈಕದ ಮಂದಿ ಒದಗೆ (ಕುಮಾಸಾಂ. 
೧೪೪). [ದೇ-॥ ಶಮಿ. ಮಲ. ಪಟ; ತುಳು. ಪರ; ಕೊಡ. ಪಳೆ] 
ಪಟನವಿರ್‌, ಸಟಕಿನವಿರ್‌ (ನಾ). ೧. ಹಳೆಯ ಕೂದಲು: 
ಪಂದಿಗಳುಂ ಪಟನವಿರಿಕ್ಕಿದುವು (ಪಂಪೆಭಾ, ೫-೩೮); ಮೂಸೆಯಿಟ್ಟಿ ಅಗಿದ 
ಮಾಬಕ್ಕಿಯಿಂ ಪಟನವರ್‌ ಮೊದಲಿಂಡೆ ಕಲ್ಲು. ಬೆಳ್ಳವಿರ್‌ ತುಲುಗಿ 
(ಸೂಕ್ತಿಸು, ೩-೩೭), ಪಟಕಿನನಿರ್‌ : ೨. ನಕಿತ ಕೂದಲು: 
ಸಟಕಿನವಿರೆಲ್ಲಂ ಮೆಯ್ಯಂ ತಳಿದುಂ ಬೆಳ್ಮಿಗಗಳಾಗಿ ತಿಳಿದಿರ್ದುವು 
(ಸೂಕ್ತಿಸು. ೩-೯೩). [ಪಟ ( ಎ ಪಟಿದು) 4 ನವಿರ್‌] 
ಪಟಸೀರ್‌, ಹಳೆನೀರು (ನಾ). ಬಹಳ ದಿನಗಳಿಂದ ಶೇಖರಿಸಿಟ್ಟ 
ನೀರು; ಹಳೆಯ ನೀರು: ಸಾರಮೆಸಪ್ಪುತ್ತರಣೆಯ ಬೇರಂ 
ಸೈಂಧವಸಮನ್ವಿತಂ ಪಟಿನೀರಿಂದೋರಂತಿರೆ ಕಿಸುವೊನ್ನೊಳ್‌ ಜಾಟಾಸಿ 
ಕೊಂಡೆಚ್ಚೈ ನೇತ್ರರೋಗಂ ಕಿಡುಗುಂ (ಲೋಕೋಪ. ೯-೬೮); ಹೀರ್ದ 
ಪಬಿನೀರ್ಗಳನಬಿಕ್ಕಿ ಸಲಾಜಿದೆಯ್ದೆ ಕಂಟಳಿಸಿ. ಮಗುಟ್ಟು, ದಪ್ಪುದು (ಲೀಲಾವ, 
೧೨-೩೮) ; ಪಟಿ[ವಾರಾಂ. ಎಳೆ]ನ್ಸೀರಿಂದಂ ಮರ್ದಿಸಿ ಚಳೆಯದೊಳಂ ಪೂಸೆ 
'ಕಿಣ೨ಯೆ ಕುಟಿಜದ ಬಿತ್ತಂ ಕೊಟಕೆ ವಾವಿನ ಶೂರ್ಯನ ವಿಷಮಬಕಿಗುಂ 
(ಖಮದ, ೧೦-೬೮). ಹಳೆನೀರು: ದಾಹಕ್ಕೆ ಹಳೆನೀರಂ ಬೆಚ್ಚಗೆ ಮಾಡಿ 
ಕುಡಿಯ ಕೊಡುವುದು. (ಸಕವೈ. ೬೭). [ಪಟ,(ಎಪಟದು) ನೀರ್‌] 
ಪಟನುಡಿ, ಪಳನುಡಿ, ಸಳೆನುಡಿ (ನಾ). ಪ್ರಾಚೀನವಾದ ಮಾತು; 
ವೇದ: ಪಟಿನುಡಿಯಂ ಪರ್ಚಿದ ಮುನಿಗಳ ಪೊಗಲ್ವಿನಮಂದು ಕುವರನಾದ 
ವೊಲಾದಂ ನಿಳಯಂಗೆ ನಿಖಿಲಗುಣದೊಳ್ಳೆ ಳೆಯ ಂಗಳಸಿಂಗರಾರ್ಯವರ್ಯಂ 
ಗೀಗಳ್‌ (ಚಿಕವಿ, ೪-೧೯) ; - ಪಬನುಡಿಯಂ ಬಟಿಕಿಸಂದು ಪಲವುಂ ಪಗಲ್‌ 
ತಿರೆಯಂ ಪೊರೆಯುತೆ (ರಾಮುಶ್ಚ, ೭-೧೧). ಪಳನುಡಿ: ಕಾವ 
ಸಳನುಡಿಯೊಡೆಯನ ವಾಹನನು ನೀನು (ಎಸೀಗೀ. ೨೧-೬). ಪಳೆನುಡಿ: 
ರಂಗ ನಿನ್ನಯ ಸಂಕುಗೊರಲ ಗೋ ಚರದಿಂದ ಹಿಂಗುಗ್ಗೂ ಗಡ ಭವಪಾಶ 
ಹಿಂಗೆಂಬ ಪಳೆನುಡಿಯರ್ಥವೆನ್ನೈರ್ಜಿಯೊಳು ಮುಂಗುಡಿಗಟ್ಟ ರುತಿರ್ಕೆ 
(ಶತಸಾಂ. ೩-೧೪). [ಪಟ,( ಎಪಬದು) 4 ನುಡಿ] 
ಪಟಪಟ್ಕ ಪಳಪಳ, ಸಬ್ಬಿಟ (ನಾ). ಒಂದು ಅನುಕರಣ ಶಬ್ದ : 
ಪಟಪಬಿಯೆಂದಾಲಿಕಲ್ಗಳುದಿರ್ದುವು. ನಭದಿಂ (ಶಮದ. ೫೪ ಪ್ರಯೋ), 


ಪಟಪಟನೆ. 


ಪಳಪಳ : ನುಕ್ಜಿ ತ್ತಿ ಹಾಕುವಾಗ ಏನೋ ಪಳಪಳ ಹೊಳೆಯುವುದನ್ನು 
ಕಂಡಳು (ತ್ಕಾಗನು. ೧೦೬). ಪಟ್ಟಟ: “ಪಬ್ಬಲಫೆ” ಫರಾ. 

ಪಟಪಟನೆ, ಪಳಪಳನೆ, ಪಟ್ಟನೆ (ಅ). ಒಂದು ಅನುಕರಣಾ 
ವ್ಯಯ: ಕನಕಪ್ರಾಸಾದಪಂಕ್ತಿ ಗಳ್‌ ಪಟಪಟನೆ ಬೆಳಗುವ ಸೊಡರ್ಗಳ 
ನಾದಿಸ್ಮನ ನಂಟಿರೆಂದು ತಮೋರಾಜಕಂ ಮುಳಿದು ಸೆಜಕಿಗೆಯ್ದ ಬೆಳಗಿನ 
ಸಟೆಯ ಮನೆಗಳನ್ನವಾದುವು (ಪಂಪಭಾ, ೪-೪೯ ವ); ಕೆಡಿಸ್ಮಾವಿಗೆಗಳ್‌ 
ಪಟಖಬನೆಸಿಂರಿ (ಕಾಂತಿಫು. ೮-೬೪). ಪಳಪಳನೆ 1 ಮರುಳ್ಗಳಾಟಮಂ 
ಪಳಪಳನೆಮೆಯಿಳ್ಳದೆ ನೋಡಿ ಮುಗುಳ್ನಗೆ ನಗುವ ವೀರಭಟರ ಪಂದಲೆ 
ಗೆಳುಂ (ಪೆಂಸಭಾ. ೧೦-೧೧೬ ವ); ಪಳಪಳನೆ ಸುರಿಯುತಿರೆ ಮಾತುಗಳ 
ಮುತ್ತುಮಳೆ ಳಡುಬಡವನಂತಾದನರ್ಜುನಂ (ಟಿತ್ರಾಂಗ. ೩೫-೯೫೭). 
ಪೆಟ್ಟಟನೆ : “ಸಬಸಟೆ, ಪಲ್ಪಟನೆ-ವಿರಲಾರ್ಥಂ” (ಕಮದ, ಪಂ. ೧)- 

[ಹಟಪಟ+-ಅನೆ,] 

ಪಟಪು (ನಾ). ನರಿತ ಕೂದಲಿಗೆ ಹಚ್ಚುವ ಕಪ್ಪು ಬಣ್ಣ ; ಕಲಪು: 
*ಪಟಪು (ಜಟವು) - ನರೆಗಿಕ್ಳುವ ಕರ್ಫು” (ಶನುದ, ಪರಿ. ೧); ಪಟಪು, 
ಪೊಟಪು (ಕಬ್ಬಾನು. ೧೪೦ ವ್ಯಾಖ್ಯಾ). [1] 

ಪೆಬಮಲಕಿವು (ನಾ). ಹಳೆಯದಾಗಿ ಮರಿತುಹೋದುದು : 


ಪಟ್ಟಿ ಸೂಕ್ರದೆರಡೆಟಯುಮುಂ ಗಂಟಿಕ್ಕುವಂತೆ ಪರಂಪರಮುಂ ಸಟ! 


ಮಜಕಿವುಮಾದ ನಣ್ಪ ೦ ಪುನರ್ನನಂ ಮಾಲ್ಟ ಬಗೆಯಿಂಂ. ಎನ್ನನಿಂತೆಂದಟ್ಟ ದ 
ನೆಮ್ಮರೆಸಂ (ಕಾಂತಿಪು. ೫-೩೨ ವ). 
[ಪಟ ( ಎ ಪಟದು) + ಮುಣೆವು (ಎ ಮಜವು)] 

ಪಟಮೆ, ಸಳಮೆ, ಹಳಮ್ಮೆ (ನಾ). ಹಳೆತನ; ಪ್ರಾಚೀನತೆ; 
ಪುರಾತನತೆ: ನೀಂ ನಟನೆಯನೆ ತೋಟ ಕೀಳ .ಕೆಡೆನುಡಿದನೆ 
(ಸಂಚತಂ. ೧೦೬-೮); ಪಬಮೆಯ ದೇವರ ಮೇಲೆಂತಯ್‌ . . . ಮೆಲಕಿ 
ದಪ್ಪಯ್‌' | (ಬದ್ಧಪ್ರ. ೨೨-೪೬೪). “ಪಬನೆ' ಪರಾ. ಪಳಮೆ: 
ಪಳಮೆಯಾಳದ ಕಣ್ಣನೆನ್ನ ಕಣ್ಣಲಿ ನೆಟ್ಟು (ಹೊಂಗಳು. ೧೭-೧೬). 
ಹಳಮೆ, : ಬಳಸಿನಲಿ ಬಂದಿಹರ ಕಾಣುತಿಹೆನು. . . ಹಳಮೆಯ 
ಮಹಾತ್ಮರನು ಪರಮಕವಿಗಳನು: (ಇಂಗೀತೆ. ೯೩-೪); ಭಾರತದೇಶದ 
ಇತಿಹಾಸಕ್ಕೆ ಇರುವಷ್ಟು ಹಳಮೆ, ಹಿರಿಮೆ ಪ್ರಪಂಚದ ಬೇಕೆ ಯಾವ 
ದೇಶಕ್ಕೂ ಇಲ್ಲ (ಭಾರದ. ೪೧೭) ; ೭ನೆಯ ಶತಕದ ಬಾದಾಮಿಶಾಸನವು 
ತ್ರಿಪದಿಯ ಹಳಮೆಯನ್ನು ತಿಳಿಸುವುದಲ್ಲದೆ , .. ಒಬ್ಬ ಕಲಿಯ ಶಬ್ದ 
ಚಿತ್ರವನ್ನು ಕೊಡುತ್ತದೆ (ತನಿ. ೧). [ಪಟಿ,( ಆಪಟದು) ---ಮ್ಮೆ] 

ಪಟಯಿಂಗ (ನಾ). (1): x೫ ನಮೆಸ್ಕ ನೆತ್ತರೊಗೊಡೆ[ಬಾ]ಟಕಿ 
ಮಟುವಕ್ಯ ೫೫% ವ ಪಟಯಿಣ್ಣಗೆ[ಗೊ]ಣ್ಕೊಡೆ ಬಾಟಕಿನೆನ್ನೀ 
ವೃತ[0]ಗಳಂ ಸಲಿಸುತ್ತು (ಸೌಇಇ, X1-i, ೧೦-೧೦ ; 864). [1] 

ಪಬಯಿಗೆ, ಪಳಯಿಗೆ, ಪಳವಿಗೆ, ಪಟವಿಗೆ, ಹಳಯಿಗೆ, ಹಳವಿಸೆ, 
ಹಟಯಿಗೆ, ಹಟವಿಗೆ (ನಾ). ಧ್ವಜ; ಪತಾಕೆ; ಬಾವುಟ: 
“ಫಟಯಂಗೆಯೆಂದು ಕೇತನದೊಳಂ” (ಕರ್ಣಾಡಿ, ೭೯); ಪಟಿಯಿಗೆ. 
ಬಿಬ್ಟೊಡೆ. ಬೀರದ ಪಟವಿಗೆಯ ನ೧೮ಸಲೆಂದೆ ಹರಿವಕ್ಷಮನಲ್ಲಬಿಕವೋಗೆ. 
ಯೆಚ್ಚು (ಸಂಸಭಾ. ದಿನಕರನ ಹಯಂ ಗಗನಾಧ್ವ 
ಖೇದಮಂ ಪಬಯಿಗೆಗಳ ತಣ್ಣಿ ಲರ ತೀಟಿದಿಂ ತೊಲಗಿಸುಗುಂ (ಪಂರಾನೂ. 
೧-೧೧೬).  ಪಳೆಯಿಗೆ: ಸಾರದಿರಿತ್ತಲು ಮುಳಿದಣೆ ಮಾರಿಗಳೀ 
ಪಾರ್ವ್ವರೆಂದು ಕಲಿಯಂ ದೇವಾಗಾರದ ಪಳಯಿಗೆ ದೂರದೆ ಬಾಗಿಸುವನ್ತಿ 
ರ್ಕುಮಲ್ಲಿ ನಾಕೋದ್ಧೂತಂ (ಸೌಇಇ. IX-i, ೧೫೮-೪೬; 1092); 
ಮಿಳಿರ್ವ ಪಳಯಿಗೆ , . . ಚಾಮರನಿಚಯಂದಿಂದೆ ಸಿಂಗರಿಸಿರ್ದ 
ಥಳಥಳಿಪ ಮಣಿರಥಾವಳಿಗಳು ,ಪಳಂಚಿದವು (ಸಾಳ್ವಭಾ. ೨೫-೧೭) ; 
ಕರಮಿದೆ : ನನ್ನಿಯೆನುತ್ತುಂ ಬಿರಿದಿನ ಪಳಯಿಗೆಯನೆತ್ತಿಸುತ್ತೆ ಸೆದಿರ್ದಂ 


೧೨-೨೦೯); 


೫೪೬೨ 


20 


25 


40 


45 


ಪಟವರ 
ನೃಷನಿ. ೩೬-೮). ಪೆಳವಿಗೆ: “ಪಳವಿಗೆ ಕೇತನಕೆ ನಾನುಂ” (ಭಾರತಿ, 
೪೧) ; ಬಗಿದು ನಾತಾಳಮಂ ಮುಟ್ಟು ವಗಳುದ್ಮದಿಂ ಸೆಗಳ್ಮಂಬರ 


ದೊಳೆಸೆವ ಹ[ಸಾಣಾಂ. ಹ]ಳವಿಗೆಗಳೊಪ್ಪದಿಂ (ಏಕಾಂರ, ಹ. ೨೮೧-೨); 
ಸಲಪಲ ತೆಆದ ಪಳವಿಗೆಯ . . . ರಥದೊೊಳಗೆ ನಿಂದನು ಶಕ್ರಸಾರಥಿ 
ನುಡಿಸಿದನು ನರನ (ಕುಮ್ಯಾಅ. ಓರಣ. ೮-೧೪) ;. ಪಳವಿಗೆಯ ಹನುಮನಂ 
ಸಲ್ಲಿಸಿ 'ಹರಿಯನೆಚ್ಚು, ಎ ಸಾತಕ ಬಭ್ರುವಾಹನಾದಿಗಳನುಲಕ 
ನೋಯಿಸಿದನು. (ಜೈಮಿಭು. ೨೫-೩೯). ಪೆಬವಿಗೆ: “ಸಬನಿಗೆ 
(ಪಬಿಯಿಗೆ) ಕೇತನಂ” (ಶಮದ. ಪರಿ. ೧); ಅನೇಕ ಪ್ರಾಸಾದದ ಮೇಲೆ 
ಚಿತ್ರಡ ಪಟವಿಗೆಗಳಂ ತುಟುಗಲುಂ, ಬಂಬಲ್ಲಳುಮಾಗೆ ಕಟ್ಟಿಸಿ (ಸಂಪಭಾ. 
ವ) ; ಫೊಂಬಾಟಕೆಯ ಪಬವಿಗೆಗಳೊಳಂ . . . ಸೊಂಪುನಡೆದ 
ಕಂಪಿನ ಪೊಲಲೆಂಬ ಬೀಡು ಬಗೆಗೊಳಿಸುತಿರ್ಪುದತಿ (ಕಬ್ಬಿಉ. ೧೧೮); 
ಸಟ್ಟಿವಣೆಯಂಂ ಪಟವಿಗೆಯಂಂ . . . ಮೇಲ್ಯಟ್ಟುಂ , ಒಳ್ಗೆ ಳೆಯನು 
ಮಜಾಟೀಗದವನುಮಾಗಿಯಂಂ ತಣಿಯದೆ (ಟಿಕವೆಂ. ೮೫-೨೧). 
ಹಳಯಿಗೆ ೭ ರಾಜಮುದ್ರೆ, ನಾಡ' ಹಳಯಿಗೆ ಮತ್ತು ನಾಡ ಶಾಸನ 
ಇವುಗಳ ಗೌರವವನ್ನು ಕಾಪಾಡುವುದರಲ್ಲಿ... ಪ್ರಾಣವನ್ನೇ ಪಣ 
ವಾಗಿರಿಸುವನು (ಕಸಪ. ೭-೮೮) ; ಚೋಳರ ಹಳಯಿಗೆಯನ್ನು ಇಳಿಸಿ 
ಹೊಯ್ಸಳ ಹಳಯಿಗೆಯನ್ನು ಏರಿಸಿದ ಸಂಭ್ರಮ ಸಡಗರಗಳ ಪ್ರದರ್ಶನ 
ವಾಯಿತು (ಸವತಿ. ೩). ಹಳವಿಗೆ : ಹೊಳೆವ ಸಿಂಧ ಪತಾಕೆ ಹಳನಿಗೆ 
(ಕಾರಾ. ೧೬-೪೧) ; ನವಹೇಮದಂಡದ ಹಳವಿಗೆಯ ತುದಿನಲಗೆಯಲಿ 
ಹಾಯ್ಕಿದರು ಪನ್ನಗನ (ಕುನ್ಯಾದ್ರೋ. ೧೦-೪೧) ; ಬಾಲದಲಾ ವರೂಥದ 
ಹಳವಿಗೆಯ ಕಂಭದಲಿ ಬಿಗಿದು (ತೊರಂಾ.. ೬-೨೨-೧೩) ; ದಳದ ಸಿಂಗಾರ 
ದಲಿ ಬಿರುದಿನ, ಹಳವಿಗೆಯನೆತ್ತಿ ಸಲಿ (ತಿಮ್ಮ ಅ. ೬-೧೨). ಹಬಯಿಗೆ: 
ಉಚ್ಚಾಡಾ, ಅವಚೂಡಾ-ಈ ೨ (ಪರಿವಿಡಿಯಿಂ) ಹಲಯಿಗೆಯ 
ಮೇ(ಎ)ಲೆ ಮೊಗದ. ಕೆಲಗೆ ಕಟ್ಟಿದ ಕುಂಚಂ (ಹಲಾಯು. ೬೫-೩೦೪). 
ಹಟವಿಗೆ : ಗರುಡನಂತೆ ಹಾವಿನ ಹಟವಿಗೆಯನಾರಯ್ಮು ನೋಡಿಯುಂ 
(ಗದಾಯು. ೬-೨೮ ವು; ಹಲವಿಗೆ ನಮ್ಮದೀ ರಥಮಿದಪ್ಪೊಡೆ ನಮ್ಮದು 
[<ಪ್ರಾ. ಪಡಾಇಯಾ./ಸಂ, ಪತಾಕಿಕಾ] 


೩-೪ಂ 


(ಕುಸುಮಾ, ೧೨-೫೧). 

ಪಟವ "ಪಟಹ' ನೋ. 

ಪಬವಂಡು (ನಾ). ಶೇಖರವಾದ ಮಕರಂದ ; ಸಂಗ್ರಹಗೊಂಡ 
ಮಧು: ಕುಮುದಕೇಸರದ ರಜದೊಳರ್ದ ಚರಣಚಯಮಂ ಕೀಟಲಾಲದೆ 
ಸಬನಂಡಿನೊಳ್ಳೆ ಂಡುನೆಗೆದು ಪೊರಳ್ಳು ನರಳ್ನು ಮೊರೆವ ಮಜಕಿದುಂಬಿಗಳ 
ಗಜಕಿಯಂ ಗಿಜ್ಜನೆ. ತೆಗೆದು ನೆಗಪಿಯಂಂ (ಲೀಲಾವೆ. ೩-೨೦ ವ). 

[ಪಬ,( ಎ ಪಟದು) 4 ಬಂಡ್ಯು] 

ಪಟವಗೆ, ಹಳೆಹಗೆ (ನಾ). ಹಿಂದಿನಿಂದಲೂ ಶತ್ರುವಾಗಿರುವವನು; 
ಬಹಳಕಾಲದ ವೈರಿ: ಪಬನಗೆಗಳಾರುನುಂ. ಗೆಲ್ಲಳವಿಂ ಕೈಯಿಕ್ಸಿ 
ನಿಂದ ಕಲಿಯೆ೨ಂದುಂ. ತನ್ನೊಳಗೂಂ ಸೊಳಗುಂ ಕೋಣದ ಬಟಸಯಂಗೆಣ 
ಗಿರ್ದು ಬಾಟ್ಟೂದೀ ಮೂಲೋಕಂ (ಕಬ್ಬಿಕಾ. ೨೩೦). ಹಳೆಹಗೆ 
ಕೆಳೆಯನೇ ಹಳೆಹಗೆಯೆಯೆಂಬವೋ ಲ್‌ ಮಳೆಕಡೆಗೆ ಮಲೆನಾಡುಗಳ ನೋಡಿ 
ಹಿನ್ನಡೆಯಂ ತಿರಲಂ (ಕಾಲೂರ. ೫೭-೯೨). [ಪಟ ( ಎ ಪಟದ) ಪಗ್ಮೆ] 

ಪಟವಟ್ಟಿ (ನಾ). ಹಳೆಯದಾಗಿ ಸವೆದ ದಾರಿ: ಬೆಟ್ಟುಗಳ್ಳಿದೆ 
ನುರ್ಗಿ: ಪಬಿವಟ್ಟಿ ವೊಲಾಗೆ (ದಶಕು. ೭-೬೭). 

[ಪಟ (-.ಪಟಿದು) + ಬಟ್ಟಿ ;] 

ಫಬಟವರ, ಹಳೆಮರ, ಹಳೆವರ (ನಾ). ೧. ಬಹುಕಾಲದಿಂದಿರುವ 
ಮರ. ೨. ಹಳೆಯದಾದ ಮರದ ಕೋಳ: ನಿನ್ನಾಜ್ಞೆಗೋಸ:ಗಂ 
ಕೋಳಂ ನೆಲಸಿತ್ತೆನ್ನ ಕರದೊಳಲ್ಲದೆ ಕೇಳಾನಿನ್ನೊರ್ವರ ಬಗೆನೆನೆ 


ನೋಡೆನ್ನಳವನೆನುತ್ತೆ ನುರ್ಗಿಡೆಂ ಪಬವರನಂ (ದಶಕು. ೯-೩೧). 


ಪಟನಲ್‌ 


ಹಳೆಮರೆ ೧. ನಮ್ಮ ಮನೆಯ ಎದುರಿನಲ್ಲೊಂದು ನೂರುವರ್ಷ 
ಗಳಷ್ಟು ಹಿಂದಿನ ಹಳೆಮರವಿದೆ (09). ಹಳೆವರ: ೩. ಒಣಗಿದ 
ಮರ; ಒಣಮರ: ಒಟ್ಟ ದರು ತಾಳೇಳಟಖುದ್ಧ ದಲ್ಲಟ್ಟಿ ಣಿಸಿ ಹಳೆವರನನುರಿ 
ಗಳಲಿಟ್ಟು ಬೊಬ್ಬಿ ಅಕಿದಬ್ಬರಿಸಿದರು ನಾಲ್ಗುಮ್ಮೈಗಳಲಿ (ಕೊರರಾ. 
೫-೭-೯). [ಪಟ,( ಆ ಪಟಿದು) 4 ಮರ] 
ಪೆಟನಲ್‌ (ನಾ). ಹಳೆಯದಾದ ಹಲ್ಲು; ಸವೆದ ಹಲ್ಲು: ನರೆದಲೆ 
'ಬೇರ್ಬಟಲ್ಲ ಪಟವಲ್‌ ಕಲೆಗಳ್‌ ತುಜಂಗಿರ್ದ ಮೆಯ್‌ (ದಶಕು. ೮-೧೨). 
[ಪಟ(<ಪಟದು) 4 ಪಲ್‌] 
ಪಟನಣಗೋಲ್‌ (ನಾ). ಹಳೆಯ ಹರಿಗೋಲು; ಜೀರ್ಣವಾದ 
ದೋಣಿ : ಇಟ್‌ಡೇಟುಮೊಟಂ ಗಂಡರೊಳಳಿಪೆಂಬುದು ತನಗೆ ಮುತ್ತ 
ಮುದುಗೂಂಟಣಿ ತಾಂ ಕಬಿ ನಣ್‌ ಮುತ್ತ ದ ಪಣ್ತೆಲೆ ಪಟವಲಗೋಲ್‌ 
ಪಣಕಿದ ಭೇರಿ ನೀರ್‌ ತೆಗೆದ ಕೊಳಂ (ಸೂಕ್ತಿ ಸರಿ. ೮-೩೮೨). 
[ಪಟ,( ಎಪಟದು) 4 ಪಜಿಕಿಗೋಲ್‌] 
ಪಲವಾಡ (ನಾ). ಕುಗ್ರಾಮ; ಬೇಚಿರಾಕುಗ್ರಾಮ : 
ಪಬವಾಡಯ್ಸನೆ ಬೇಡೆಯರಿಂ ಕುಡದ ನಾನೇನೆಂದು. ಸಂಧಾನಮಂ 
ಗಟಿಕಿಯಿಪ್ಪೆ ೦ (ಸಂಸಭಾ. ೧೩-೨೪). [ಪಬ್ಯ(-ಆಪಟದು)*- ಬಾಡ] 
ಪಟವಾತು, ಪಳಮಾತು, ಪಳವಾತು, ಪಳೆವಾತು, ಹಳವಾತು, 
ಹಳೆಮಾತು (ನಾ). ೧. ಪ್ರಾಚೀನವಾದ ನುಡಿ; ವೇದ: 
“್ಲಿದು, ಪಟಿವಾತು, ಬೇದಂ, ಸುತಿ-ಈ ೪ ವೇದಂ? (ಕಶಸಾ, 
೫೭-೨೪೨) ; ಜಗದೊಳ್‌ ಶ್ರ್ರೀಚಿಕದೇವನಿಂ ಹಿರಿಯರಿಲ್ಲೆ ತ್ತಾ ನುಮು ಟಾ 
ದೊಡಂ ಬಗೆಗೊಳ್ಳುಂ ಪಟವಾಶಿನೊಳ್‌ , . . ಮೆಯ್ದೋದದಿನ್ನೈಲ್ಲಿಯನಿಂ 
(ಗೀತಗೋ. ೨-೫) ; ಒಂದೆಡೆಯೊಳ್‌ ಪಟವಾತಂ ನುಡಿಯುತೆ ಜನ್ನ 
ದಾರಮಂ ಪೊಸೆಯಂತಿರ್ಪರ್‌ (ಅದ್ಭುತ. ೧-೧೦). ೨. ಪರಂಪರೆಯಿಂದ 
ಬಂದ ನುಡಿ; ಐತಿಹ್ಯ : «ಪಬಿವಾತು-ಐತಿಹ್ಯಮೆಂಬುದು* 
(ಹಲಾಯು. ೨೪-೧೪೬). ಪೆಳಮಾತು: ೨. ಅಂಗಗುಣ ಅಿಂಗಕ್ಕಾ 
ಯಿತ್ತು ಲಿಂಗಗುಣ ಅಂಗಕ್ಕಾಯಿತ್ತು ಇವೆಲ್ಲ ಭಾವಸಂಕಲ್ಪವಿಕಲ್ಪವು 
ಅಂಗಲಿಂಗಮೆಂಬುದಂ ಪಳಮಾತು (ಸದ್ದವ. ಕ. ೪೧೭-೧೩೪೪). 
ಪಳವಾತು: ೧. ಹೋಳ್ನೊಡಲ ನಖುವಾಯನೈಯ ನೀರ್ಗುಡಿಗನಂ 
ಸೀಲ್ಲ ಪಳವಾತಿಗೊಳಗಾಗದಾಂಗೆ ತನ್ನ ಬಾಳ್ಮಿಳೆಯಗುಡದ ಮೂವಟ್ಚಿ 
ಯೈ ನೊಗದ ಶಿನ ಸುಮ್ಮಾನದಿಂ ಸಲಹುಗೆ (ನಂದಿಯಾ, ೨೧-೫೪) ; ರವಿ 
ಚಂದ್ರರ್‌ ಗಾಲಿಗಳ್‌ ಸಾರಥಿ ಬಿದಿ ಪಳ![ಪಾಣಂ.ಳೆ]ವಾತಶ್ವಂ (ಶಬಶಂ. 
೨-೧೨) ; ಸಳವಾತನನುಸರಿಸದಿಹ ವಿದ್ಯೆಯಂದದಿಂ ತೊಳಪ ಸಂಸ್ಕಾರ 
ವಿರಹಿತವಾಣಿಯಂದದ ೦ (ವೆಂ8209. ಪಳೆವಾತು: ೧. 
“ಪಳೆವಾತೆನಿಕ್ಕು ವೇದಂ” (ಕಠರ. ೬೩); ಪಳೆವಾತುಗಳೆ ಸೊಣಗಗಳಾಗ 
ಲೆಸೆದನ. ಮೃುತ್ಯುಂಜಯಾಯೆಸ್ನಿರೊ (ಭಕ್ತಿಸ. 1, ೨-೨); ಪಳೆವಾತಿನಧಿ. 
ಕತೆಯ . . « ಆರಾದೊಡಂ ಮವಿಸಾರಿ. ಬಳಸುವರೆ (ವೆಂಕಾಂಇ, ೨-೮-೬). 
ಹಳವಾತು: ೧. ಹಳವಾತೆ ಹುಸಿ ತೊಳೆದು 'ಹೊಳೆಹೊಳೆದು 
ಹುತ್ತಿನ ಹೊಳೆ ಹರಿದು ಬಂದಂತೆ ಹೊಸದಾಗಿಪೆ (ಮುಕ್ತಕಂ, ೯-೪೩). 
ಹಳೆಮಾತು: ೩ ಮರೆಯುವಷ್ಟು ಹಳೆಯದಾದ ವಿಷಯ : 
ಅದು ನಮಗೆ ದಕ್ಕಿ ಹಳೆವಸತು ಆಗಿಹೋಯಿತು (ರೂಢಿ). 
[ಪಬಿ( ಎ ಪಬದು) + ಮಾತು|] 
ಪಟವಾನಿಸ (ನಾ). ಹಿರಿಯ ಮನುಷ್ಯ; ವಯಸ್ಸಾದ ವ್ಯಕ್ತಿ: 
ಕಳೆಯಲ್ಕಾಗದು ನರಪತಿಕುಳವನಲವ ಪಬವಾನಿಸನಂ (ಶರದ. ೬೭ 
ಪ್ರಯೋ); ಎಳದು -- ಫೆಅಿ, ಎಳವೆಅ?, ಏನಂ ಬೆಳೆವೊಲಂ . . . 
ಪಬವಾಸಸಂ (ಶನ್ದಾನು. ೯೧ ಪ್ರಯೋ), 
[ಪಟ ( ಎ ಪಟದು) + ಮಾನಿಸ,( ಆ ಮಾನುಸ)] 


೫-೮-೨), 


೫೪೬೬ 


20 


30 


ಪಟಸು 


ಪಟವಾನಿ (ನಾ). ಹಳೆಯ ಬಾವಿ: ಮರ್ದುಗಳೆಲ್ಲವಂನೊಂದು 
ಪಟವಾವಿಯೊಳ್‌ ಪೊಯ್ದು (ವಡ್ಡ್ಮಾಂಇ. ೭೦-೮) ; ಪಟವಾವಿಯ ನೀರಂತೆ 
ಕಣ್ಣೊಳಗಡಂಗಲುಂ (ಧರ್ಮಾಮೃ. ೬-೩೮) ; ಓಡಿ ಬಿರ್ದು ಪಟಿವಾಪಿಯ 
ಮಧ್ಯದ ಕಾಸಮೂಲಮಂ ತೊಟ್ಟ ನೆ ಪತ್ತಿ (ಧರ್ಮಪ, ೧-೭೯). 

[ಪಟ ( ಎ ಪಟದು) ಬಾವಿ] 

ಪಟವಾವಿಗೆ (ನಾ). ಎ ಪಬಿವಾವಿ: ನಿಡುಮರದ ತುದಿಗೋಡುಗಳೊಳ್‌ 
ಕಟ್ಟಿದ ತೃಣಪುಲೀಟಿಹ್ನ೦ಗಳಿನಆಕಿಯ ಲಾದ ಕಾಡ ಪಟವಾವಿಗೆಗಳೊಳಂ 
(ಕಾದಂಉ. ೨೬೬). [ಪಟಿ,( ಎಪಟದು) + ಬಾವಿಗೆ] 

ಪಟನಿಗೆ "ಪಟಯಿಗೆ' ನೋ. 

ಪಟವೆ, ಪಳವೆ, ಹಳನೆ (ನಾ). ೧. ಬಹುಕಾಲದ ಸಂಬಂಧ; 
ಹಳೆಯ ನಂಟು : ಪಂಭನಕ್ಕಂ ಪಟಿವೆಗಂ ಪಾಗುಡಕ್ಕಂ ಸಬಬದ್ಧಕೃಂ 
* . : ಮೋಕ್ಷಕ್ಕೆಂ ಮಹಾಸಮಂದ್ರದೊಳ್‌ ಮಹಾನದಿಗಳ್‌ ಕೂಡುವಂತೆ 
(ಪೆಂಸಭಾ. ದ್ವಾರದೊಳಿರ್ದು ' ಜನಾರ್ದನನ ಪಬನೆಯ 
ಕಳತೂರ್ಯಮಂಗಳಕಾರ್ಯದೊೊಳ್‌ ಕೂಸನಲಂಕರಿಸಲಟ್ಟ ದಂ (ನೇಮಿಪ. 

ಒ-೧೭ವ); ವಳಾರಕ್ಕೆ, * ೬ ೬ ಪಟನೆ, ಎಳನೆ (ಶಮದ. ೨೨೧ 
ಪ್ರಯೋ). ಪಳವೆ: ೧. ಸಳವೆಯನೆಣೆಪಡೆ ಮುನ್ನಿನ ಪಳತ್ತ 
ನೊಳಗಾದ ಪಾಣ್ಣೂನ್ರಿಪಸುತರೊಳ್‌ ತಾನೆಳಸಿ ಪಿಡಿದವನೆ ಭೂಪಂ (ಎಕ. 
x1, ದಾವಣ, ೮೪-೨೪; 1161). ಹಳೆವೆ: ೨. ಹಳೆಯತನ; 
ಹಳಮೆ: ಮೌನಕಳಲುಂಟಿ? ತಾಳಿಮೆಗುಂಟಿ ಹಳವೆ? (ಗಿ9ವಂ. 
೩೦-೯೪) ; ಪ್ರಾಚೀನಕಾನ್ಯಗ್ರಂಥಗಳನ್ನು ಅವುಗಳ ಹಳವೆಯಿಂದ ಎತ್ತಿ 
ಹೊರತಂದು ತಿರುವಿ ಹಾಕಿದ . . . ಸಾಹಿತಿಯ (ಪಾಶ್ಚಾವಿ, ೪೬೦). 
“ಪಟಮೆ' ಪರಾ. [ಪಟ ( ಎಪಟದು)+-ನೆ] 

ಪಟನೇಟಿ (ನಾ). ಹಳೆಯದಾದ ಪ್ರಣಯ : ಮಸೆವುದು ಮಾಸಲಿರ್ದ 
ಪಬವೇಟಮನಿಚ್ಚೆಯ ಬಿಚ್ಚ ತಿಕ್ಕೆಯಂ  ಪೊಸಯಿಪುದು (ಶಾಂತಿಪು, 
೮-೯೧) ; ಪೊಸವೇಟಿದ ಸಬವೇಟದ ಸುಸಿಲಿನಿದಂ ಪಡೆದುದಳಿಗೆ ಬೆಳಗಪ್ಪಾ 
ಗಳ್‌ (ಅಜಿಪು. ೬-೬೫); ಮಕ್ಕಳ್ಳಾವಗನಿಾಾ ಬೇಟಿಮೆ ಸಾಲ್ಗು ಮೆಂದು 
ಪಟ[ಪಾಕಾಂ. ಟೀ]ನೇಟಿಮುಂ ಪೊಲಿಗೊಕ್ಕು ಪೆಡೆಗೆ ಹಾರಂ ಪೊಸ 
ವೇಟಮಂ, ಪೊಯ್ಮು ಕೊಳಲು 0. (ಅರ್ಧನೇ. ೫-೨ ವ). 

[ಸಟ (--.ಪಬದು)--ಬೇಟಿ (ಆ ಬೇಂಟ)] 

ಪಬಸು, ಪಳಸು, ಹಳಸು, (ಕ್ರಿ). ೧. ಹಳೆಯದಾಗು; 
ಹಳತಾಗು : “ಪಬಸೆಂದು ಜರಾಸಿತಾರ್ಥದೊಳ್‌” (ಕರ್ಣಾ&ಿ. ೭೯). 
೨. ಆಕರ್ಷಣೆಯನ್ನು ಕಳೆದುಕೊಳ್ಳು ; ನೀರಸವಾಗು : ಇಂದಿನ 
ಚಂದ್ರಿಕೆ ಕಂದು ನಾರ್ತುದೋ ಗಾವರದಿಂಪಜೇಂ ಪಟ[ಸಾ8ಂ. ಬಳ] 
ಸಿತೋ (ಲೀಲಾವ, ೨-೯೪); ಬಾಯರ್‌ ಸಪಿಗೆಟ್ಟಿ ಚುಂಬನಂ ಪಟಿಸಿದ 
ಮಚ್ಚು ಮಗ್ಗ ಲಿಪ ನಾಣ್ಣುಡಿಯಂಂ ಸತಿಗಾಗೆ (ಸೂಕ್ತಿಸು. ೮-೩೯೪) ; 
ನವವಿಧರತ್ನೋ ಪಚಾರದಿನೆಂದುಂ ಪಟಿಸದು ಬೇಟಿಂ 
ಪ್ರಯೋ); ಪೊಲ್ಲವೆಣ ಮನೆಯೆೊಳೊರ್‌ಪಾಸಿನೊಳ್‌ ಕೂಡೆ, ನೀನೊಲ್ಬ 
ತೋಳ್‌ತಟಸ್ಕಯದು ಪಲಸಿ ತಣ್ಣ ಗಾಗುವುದಣ್ರಿ ಬೇಗವರ್‌ (ಅಂತಿಗೊ. 
೩೦-೬೧೧). ಪಳಸು: ೩. ಆಹಾರದ ಸ್ವರೂಪ ಹಾಗೂ ರುಚಿ 
ನೆಡು; ಆಹಾರವು ಹುಳಿಯಾಗಿ ನಾರು: "ಪಳಸುಗೂಳು' 
ಪರಾ. ಹಳಸು, : ೧. ಮಾತು ಹಳಸದ ಮುನ್ನ ಕೈಗಳು ಸೋತು 
ತೆಗೆದವೆ (ಕುವ್ಯಾವಿ. ೮-೬೬) ; ಇಂದಿದ್ದದ್ದು ನಾಳೆಗೆ ಹಳಸುತ್ತ ದೆ. ಊರೂ 
ಸಮ ; ' ತಿನ್ನುವ ಊಟವೂ ಸಮ (--ೂಕಷ್ಕಿ. ೧೭೩) ; ಯಾವ ಹಳಸಿದ 

ತತ್ವಜ್ಞಾನವನ್ನು ರಾಯರು ಪ್ರಚಾರಪಡಿಸಿದವರಲ್ಲ (ಕಂಒಹು. ೧೨೧). 

೩. ಕ್ಲಾಮುದ ಕಾಲವು ಹೇಳುವುದಿಲ್ಲವು ಅನ್ನವು ಹಳಸಿಹುದೆಂದು 

(ಇಂಜಾಪ, ೨೨೫-೧೧); ಖಾನಿಯಲ್ಲಿ ಹಳಸಿದ ತಿಂಡಿ (ಚಂಜಿಮ. ೬-೧೪) ; 


೯೨೯೫ ಪ); 


(ಶಮದ, ೨೪೪ 


ಪಟಹ 


ನಾಯಿ ಹಸಿದಿತ್ತು, ಹಿಟ್ಟು ಹಳಸಿತ್ತು (ಗಾದೆ. ೪. ಹಾಳಾಗು; 
ಕೆಡು; ಹಸಗೆಡು : ಹಳಸಿದಗ್ಗಳಿಕೆಗಳ ವಿಾಸಲುಗಳೆದ ಬಿರುದಿನ , . . 
ಕಳವಳದ ಕನಸುಗಳಲಿದ್ದುದು ರಾಯನಾಸ್ಕಾನ (ಕುನ್ಯಾಕ, ೧-೨೦); 
ಹಳಸಿದುದು ಯಜ್ಞಗಿಜ್ಞದ ಮಾತು (ಚೆಬಪು. ೩೧-೨೮) ; ನೆಲದೊಳೊರ 
ಗಿರ್ಪವಳ ರಮಣನ ಹಳಸಿದೊಡಲನು ತೋರಾ (ಮಾಸಂ. ೬-೩-೧೬) ; 
ಚಾಲುಕ್ಕರ ಮನಸ್ಸು ಹಳಸುತ್ತಿದೆ ಎಂಬುದನ್ನು ಹೊಯ್ಸ ಳರಾಜ್ಯದ 
ಹಿರಿಯರೂ ಕಂಡುಕೊಂಡಿದ್ದರು (ಸವತಿ. ೧೬೫). 
[ಪಟ( ಎ ಕಟದು)4-ಸ್ಕು] 

ಪಟಹ, ಪಳಹ್ಯ, ಪಟಿಕ, ಪಟವ, , ಬಟನ (ನಾ). ೧. ಒಂದು 
ಬಗೆಯ ಚರ್ಮವಾದ್ಯ ; ಪಟಿಹೆ: «ಪಟಿಹಂ ಪಟಿಹಾಭಿಧಾನದೊರ೯? 
(ಕರ್ಣಾಹಿ. ೮೦), ಪಟಿಹದ ರುತಿ ಮೊಲಟಗಲ್‌ (ಚಂದ್ರಪು. ೧೨-೭೧); 
ಪ[ಲಗ]ನ ಕಯ್ಯ ಸಬಿಹಮಂ [ಕೊಂ]ಡು ಬಾಜಿಸಂತಿರ್ದಂ (ಬಂಹರಿ, 
೫-೧೨ ವ).೨, ಬೇಟಿಹಾಗೂಕಳ್ಳ ತನದಸಂದರ್ಭಗಳಲ್ಲಿ, ಗಾಳಿಯು 
ನುಗ್ಗ ದಂತೆ ಕನ್ನಗಳನ್ನು ಮುಚ್ಚಲು ಉಪಯೋಗಿಸುವ (ತಮಟಿ 
ಯಂತೆ ಅಗಲವಾಗಿರುವ) ಚರ್ಮದ ಒಂದು ಬಗೆಯ ಸಾಧನ 
ವಿಶೇಷ: “ಸಲಹಂ-ಬೇಂಟಿಯ ತೆರೆ; ವಾದ್ಯನಿಶೇಷಂ' (ಶನುದ, ಸೆರಿ, ೧); 
ಸೋಪಿನ ತೋಪಿನ ಪಟಿಹದ ಕೋಸಿನ ಪಾಳಿವದ ಗೋರಿವೇಂಟಿಗೆ , . , 
ನಡೆತಂದರಲ್ಲಿ ಮಂಂದೆ ಪುಳಿಂದರ್‌ (ಸೂಕ್ತಿ ಸು. ೩-೧೦೪) ; ವಿಳಸಿತಯೋಗ 
ಚೂರ್ಣತತಿ ಕರ್ಕಟರಜ್ಞು « « « ಸಟಿಹಮೆನಿಪ್ಪು ಪಾಯಶತಮಂ ತಳೆದು 
PS ಕನ್ನಗತ್ತಿ ಸಹಿತಂ ಪೊಲಿಮಟ್ಟೈಂ (ದಕಕು. ೮-೯೩); ಕನ್ನದಿಂ 
ಗಾಳಿ ಬಾರದಂತೆ ಮುಚ್ಚುವ ಪಟಹಮುಂ ಕನ್ನದೊಳ್ಳ ಸಂದಿಸಿದ ಕಲ್ಲಂ 
ತೆಗೆನರ್ಕುಟಿಂ ಮತ್ತ ಮನೇಕಚೌರ್ಯಸಾಧನಂಗಳಂ ಕೊಂಡು... 
ಎಟ್ತರುತಿರ್ದೆಂ (ದಶಕು. ೮-೯೩ ನ). ಪೆಹ್ಮ: ೧. ಉಲಿಯುತಿರ್ದಡೆ 
ಪಳಹಮೆಂತು ನಿರಸೇಕ್ಷೆಯಿಂ (ರತ್ನ್ನಕ. ೧-೪ ವ); ಪಳಹದ ಶಂಖದ 
ಕಹಳೆಯ ನಿನದಂ ಮೊಳಗುತ್ತಿರೆ ದಶದಿಸೆಯೊಳ್ಳ (ವೃಷವಿ, ೫-೨೨ ರಗಳಿ) ; 
ಪೆರ್ಗಾಳೆಯ ಪಳಹದ ಕೊಟಲ ತಂಬಟಿಯ . . . ಭೂರಿನಿನಾದಂ ದೆಸೆ. 
ಮುಟ್ಟಿ ಪಳಂಚಲೆಯೆ (ಉಮಾಶ್ವ. ೫೦-೧). ಪಟಕ : ೧. ವಸುದೇವ 
ನೊರ್ವನಾ ಪಲಾಯಿಗನ ಕಯ್ಯ ಪಬಿಕ[ನಾಕಾಂ. ಸಕಳಕ]ಮಂ 
ಕೊಂಡು . . . ಬಾಜಿಸುತ್ತಮಿರ್ಪಲ್ಲಿ (ನುಖಾನೇ. ೫-೩೪ ವ). ಪಟವ; 
೧. "ಡಿಂಡಿಮಾಭಿಧಾನಂ ಪಬಿವಂ” (ನಸ್ತುಕೋ. ೭೯-೨೬); ಪಟನದ 
ತಿವಳಿಯ ಜುಂಕದ ಮೊಳಸಿನ ಜೇಕಿರದ ಸಿನಿಅ ಸಿಪ್ಪಿ ನ ಲಯದಿಂಜಿಟಲದೆ 
ಕುಣಿದರ್‌' (ಅಜಿಪು. ೫-೩೨) ; ಕರಡೆಯ ತಾಳದ ಪಬವದ ಮದ್ದಳೆಯ 
ಮಿಕ್ಕ ವಾದ್ಯಮುಮೊಳವೇ (ಗದಾಯು, ೩-೪೯) ; ಕೊಟಿಲ ಪಟನದ 
ಪಲವುಂ ಗಿರುಗಟಿಯ ಸಿವುಲಿ ಸಿಪ್ಪಿನ ಕೊರಗಿನ ನ್ನರದ ಸರಮೆ 
ಸರಮಾ ಪೊಟಲೊಳ್‌ (ಸೂಕ್ತಿಸು. ೪-೧೦೪). ಬಬಹ; ೨. ಆ 
ಕಳ್ಳರ್‌' ಆತೀ ತನ್ನ ತಂದ ಸೊನ್ನ ಪುಡಿಕೆಯುಮನುಟಕಿಯುವುಂ. 
ಬಬಿಪಮುಮಂ ಅಲ್ಲಿ ಸಟ್ಟರ್ದ ಭಟ್ಟಿನ ಮುಂದೆ ತಂದಿಕ್ಕಿ (ಸಂಚತಂ. 
೨೩೨-೬). [ಆಪ್ರಾ. ಪಡಹ./ಸೆಂ. ಪಟಿಹ. /ತೆಲು. ಬಲಪ, ಬಲ್ಪ] 

ಪಟ, ಪಳ್ಳಿ, ಹಳ್ಳಿ, ಹಬ (ಕ್ರಿ). ೧. ದೂಷಿಸು; ನಿಂದಿಸು; 
ಬಯ್ಯ: “ಪಲ-ನಿಂದಾಯಾಂ, ವಸ್ತ್ರವಿಶೇಷೇ ಚ” (ಶನುಧಾ) ; ಪಟಸಗೆ 
ಮೇಣ" ಪೊಗಟಕ್ಸಿ ಮೇಣ್‌ ನೆನಮಿಲ್ಲದೊಡಿಂತು ಕೈಗಲಸಯೆ ಬಗ್ಗಿಸುಗೆ 


(ಕನ. ೧-೧೩೬); ಭೂತಳಂ ಸಟೂಯೆ ತೇಜಮೆ ಕೆಟ್ಟಿಪುದು 
(ಸಂಪಭಾ. ೯-೧೪); ಮುಳಿಗುಂ ಮುರಾರಿ ವಾಕ್ಟತಿ ಫಟಃಗುಂ 
(ಚಂಚತಂ. ೧೬೫-೬). ೨. ನಾಯಿಯನ್ನು ಅಟ್ಟು,-ಓಡಿಸು : 


“ಪಟಿಯೆನಲ್‌ ವರನಸ್ತ್ರ ದಲ್ಲಿ 6 ೪ ಕುನ್ನಿಯಂ. ಪೊಲಿವಡಿಪ ನುಡಿಯೊಳಂ 


ವರ್ಶಿಸಿರ್ಕುಂಗ (ಸಂಜೀವ, ೧೪). ಷಿ. (ಆಲಂ) ಮಾರು; 


೫೪೬೭ 


5 


30 


35 


40 


45 


ಪಟಂ, 


2 


ಅತಿಶಯಿಸು: ವಿಭೂಷಣಕಾಂತಿ ಸುರೇಂದ್ರಚಾಸನುಂ ಪಟಾಯೆ 
(ಚಂದ್ರಪು, ೧೦-೨೬); ಕಾಂಚನಕುಂಭಮಂ ಪಟವ ಪೆರ್ಮೊಲೆಯಂ. 
ನಸುದೋಯಿತುಂ. (ಉದ್ಭಟ. ೧೦-೬೮) ; ಸುಟಿನಿಯೆಂ ಸಟೂದೊಪ್ಪುವ 
ಪೊರ್ಕುಟಿಕಿಂದೆ . . . ಒಪ್ಪುವಳ್‌ (ಕಬ್ಬಿಕಾ. ೧೨೧), ಪಳ್ಳಿ: ೧. 
ತನಗೆ ಕವಿತ್ವಮಿಲ್ಲ ಪೆಬಿರಂ ಪಳಿ[ಪಾ890, ಜಜಿಕಿ]ದಲ್ಲದೆ ನಿಲ್ಲನಾತನೊಳ್‌ 
ಮುನಿವುದನೀತಿ (ಗಿಂಕ, ೧-೨೯) ; ಬಡವರಾದವರನು ಪ[ನಾ ಉಂ. ಹ]ಳಿಯ 
ದಿರೆಚ್ಚ ಲಂಕೆ (ಪುರಂದ. ಧಾ, ೫-೯೭-೪) ; ಪರಿಚಾರಮೆಂದು ಪಳಿಯೆದೆ 
ಹಿರಿದು ಕಿಳಿಳಿದುಗಳ ಭೇದವನೆಣಿಸದೆ ನಿರವಿಸಿದುದನೆಸಗುವುದು (ಹದಿಬ. 
೩-೩೩); ಪಳಿವುದು ಲೋಕಂ ತಂದೆಯ ನಿಳಯಂದೆ. ಸತಿಯುಳ್ಳ ಸತಿಯಖಮಿರೆ 
(ಶಾಕುಂತ. ೩. ಪಂಚಶರಮಂ ಪಳಿನ ನುಣ್ಬರಲ್‌ 
(ಕಾರಿರ. ದೇ. ಮುಖಂ ಮುಕುರದಿರನಂ ಸಳಿದುದು 
(ಚೆಟಪು. ೫-೪೪) ; ಮಾದಳಿರ ಪಳಿನ ಚೆಂದುಓಯ. ಸವಿಗೆ. . . ಬಯಸಿ 
(ಚೈಮಿಭಾ. ೩-೧೦); ಪಂಚಬಾಣನ ಚೆಲ್ವ ಪಳಿನ ಜಯಂತನನಂಚಿ 
ಗಮನೆಯಜಿಸಿದಳು (ಕಂನವಿ. ೯-೧೯೯), ಹಳ್ಳಿ: ೧. ಕಳಬೇಡ ಕೊಲಬೇಡ 
೬ ೬.೬ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೆ ಅಂಶರಂಗಶುದ್ಧಿ 
ಇದೆ. ಬಹಿರಂಗಶುದ್ಧಿ (ಬಸನ. ೨೩೫) ; ರೋಗಿ ಹಳಿದೊಡೆ ಹಾಲು 
ಹುಳಿಯಪ್ಪು ದೆ. (ಹಜಕಾ. ೧-೨೭) ; ಆವ ಹಿರಿಯರ ಹಳಿದೆನೋ 
ಮತನ್ನಾನ ಧರ್ಮವ ತುಳಿದೆನೋ (ಕಾಸರ, ೩೦-೪೩); ಸ್ಮಲವೊಂದು 
ನಿನಗಿಹುದು ವಿಶ್ವವೃಕ್ಷದೊಳಂತು ಹಳಿಯದಿರು ನಿನ್ನಿರವ (ಮಂಕುಕ. 
೫೬೨). ೩. ಇಳೆಗೆ ನಳಕೂಬರ ಜಯಂತರ ಚೆಲುವ ಮದನನ ರೂಪ 
ರೇಖೆಯ ಹಳಿವುದಾ ನಳನೃಪನ ನಿಜಸೌಂದರಿಯ ಲೋಕದಲಿ (ನಳಚ. 
ಹಟ, : ೧. "ಹೆಟೀಸು' ಪರಾ. 
[ದೇ.॥ ತಮಿ. ಮಲ. ಪಟು ; ಕೊಡ. ಪಳ] 
ಪಟ್ಯ, ಪಳ್ಳಿ, ಪಳಿವು, ಪಟುವು, ಹಳ್ಳಿ, ಹಳಿವು, ಹಟೀವು 
(ನಾ). ೧. ಅನ್ಯಾಯವಾದ ಆರೋಪ; ನಿಂದೆ: «ತೆಗರ್ಟ್‌, 
ಪಟಿಕ , , , ಅಣಕಂ-ಈ ೬ ನಿಂದೆ? (ಕಶೆಸಾ. ೫೭-೨೫೬); ತನ್ನ 
ಮುಂ ಗೆಯ್ದ ಪಾಪಮಂಮಯಶಮಂಂ ಪಟಿಯುಂ ಪೊಲ್ಲಮೆಯುಮಂ 
ನೀಗಿದಂ (ವಡ್ಡಾ 9, ೧೬೭-೨೬) ; ಲೋಕದ ಸಬ ಪೊರ್ದದೆ ಮಾಣಿ 
ಧರ್ಮಯುದ್ಧ ದೊಳೆಸಗಿಂ (ಆದಿಪು. ೧೪-೧೦೨); ಚಿತ್ತಭ್ರಾಂತಿಯಂಮಂ 
ಹಳಿಯ ಪಟಃಯುವುಂ  ಪಿಂಗಿಸಿದರ್‌ (ಪಂರಾಮಾ, ೧೬-೫೬). 
೨. ನಾಯಿಯನ್ನು ಅಟ್ಟುವುದು,-ಓಡಿಸುವುದು : “ಫಟಾ ಎ ಭಸ್ಟ್ರ 
ವಿಶೇಷಂ; ದೂಸಣಂ; `ನಾಯ ಸೋವುವುದು; ಲೋಹದ ಘಟ್ಟ 
(ಶಮನದ. ಪರಿ, ೧); ಅಂತು ಪರಿದು ನೆರೆದ ರಣಜನ್ಮ್ಯಕಮಂ ಪಟಾ 
[ಪಾಠಾಂ. ಳ್ಳಿ)ಯಂತೆ. ಸಲಾಯನಶೀಲಮ್ಮಾಡಿ ಹೇಮಪ್ರಭನಂ 
ಮುಟ್ಟಿ ವಂದು (ಸಂರಾನಾ. ಪಳ್ಳಿ: ೧. ಅಳಿಬಲ್ಲದೆ 
ನೆಗಲ್ಮಿರೆಯ್ಲೂ ವರ್ಸ್ಸುರಪುರಮಂ ಪಳಿಗಳ್ಯದಳಿವ ಪಾತಕರಿಳಿವರ್ಗ್ಗಳಗಳನೆ 
ನರಕಗತಿಗೆ (ಸೌಇಇ, ೫X೫, ೪೭-೩೯; 1074); ಗೋವಳತಿ ಗೋಪಿಯ 
ನಂದನ ಕಂದನಾದನೆಂಬಾ ಪಳಿಯೆಲ್ಲಮಂ .ಕಳೆಯೆಲ್‌ (ಕೊಲ್ಲಾಶಾ. 
೯-೩೮; 1147); ಪಳಿವಾಂತ ಲನಣಾಬ್ದಿ ಸಂಜಾತವಿದ್ರುಮವನಿಳಿಸಿ 
(ನಂದಿಮಾ, ೮-೩೬) ; ನಮ್ಮಯ ಕುಲದ ಯಶಶ್ಚ ಂದ್ರಿ ಕೆಯ ಪಾಳ್ಗೆಯ್ದೆ, 
ಪಳಿಯ ಕರ್ದಿಂಗಳಂ ಮೆತ್ತಿ (ಚಿತ್ರಾಂಗ. ೫೯-೧೬೩೪). ಪಳಿವು: ೧. 
ಕಳವು ಪುಸಿ ಹಾದರ . . . ಪಳಿವು ನಂಚನೆ ಜಾತಿಸಂಕರ ಕೊಲೆ ವಿರೋಧವು 
ವಿಕೃತಮಾಯಾನಳಿಗಳೆಂಬಿವು. ನಿನ್ನೊಳಿಲ್ಲಲೆ ರಾಯ(ಕುವ್ಯಾಸ. ೧-೪೫); 
ಕಾರ್ಪಣ್ಯಮಳಿವು ಪಳಿನನ್ಶಾಯ . . . ಕರ್ಕಶಂಗಳಿವು 'ಮೊಳೆಡೋಅವು 
(ಜೈಮಿಭಾ. ೨-೫) ; ಪುರಜನರ ಬಿಃುನುಡಿಗೆ ತಡೆದೆ ಜಾತಿರಾಜರ ಪಳಿನ 
ನೊಳಕೊಂಡೆ (ಶ್ರೀಂಾನು. ೩-೫೦); ಪಳಿವಾಯಿತು ಕ್ಷತ್ರಿಯ ಕುಲಕೆ 


೬೬-೧೧೭). 


೨೮೯-೧೭೬); 


೨-೩೬). 


೩-೫೮ ವ). 


ಪಟಕ್ಕಿ ೫೪೬೮ 


(ಕೋಗಿಲೆ. ೧೯-೧೦). ೩. ನಿಂದೆಗೆ ಗುರಿಯಾಗುವಂತಹುದು ; 
ಹೀಯಾಳಿಕೆಗೆ ಪಾತ್ರವಾಗುವಂತಹುದು : ನಿನ್ನ ನಿತಂಬಕ್ಕೆ ಪುಳಿನ 
ಸ್ಮಳಂ ಪಳಿವು ನಿನ್ನ ಬಟ್ಟಿದೊಡೆಗೆ ಬಾಳೆ ಬಹಿಷ್ಕಾರಂ (ನಂಬಿರ, ೧೪-೧೮). 
ಪಬಂವು: ೧. “ಪಬಂವೆಂದೆನೆ ನಿಂದೆ” (ಚತು, ೪೬) ; ಪಬೀಿವನ್ಮಾಯನ 
ನೋಡದನ್ಯರೊಳೆ ದೂಲಿಕಿಟ್ಟಿ ಲ್ಲರಂ ಬಾಧಿಸಾ ತಳವಾಟಂ ಬೆಳವಾರನೈ 
(ಸೋಮೇಶ. ೬೬); ಕಳವು ಪಿಸುಣ್‌ ಪಸವು ಬಜಿಂ ಪಬಿಕಿವಬಸಿ 
ನಲಸೊಲಸು ಕುತ್ತು ಮಿಲ್ಲಾ ನಾಡೊಳ್‌' (ಶಬ್ದಾನು, ೧೪೦ ವ್ಯಾಖ್ಯಾ), 
ಹಳ್ಳಿ: ೧. ಹಳನೇಹವಿಹುದೆಂದು ಎಳಿ ಹೋಗುವನೆಗ್ಗ ಕಳವಳ 
ನಕ್ಕು ಹಳಿಯಕ್ಕು (ಸರ್ವಜ್ಞ. ೧೮೦೭); ಕಳ್ಳನೆಂಬ ಹಳಿ ಮೆರಸಲೇಂ 
ನೀ ಕಳ್ಳರ ನೆಡು ತೂಗಾಡಿಜೆಯಾ? (ಗಿ9ವಿಂ. ೪೧-೯); ಅಯ್ಯೋ 
ನಿಮಗೆ ಇಂಥ ಹಳಿ ತರೋದು ನನ್ನ ಹಣೇಲಿ ಬರೆದಿತ್ತ ಲ್ಲ (ಚಿಕಲಾ. ೨೧೧). 
ಹಳಿವು, : ೧. ಹಳಿವು ಹೊಜದ ತಿಳಿವಿನಲ್ಲಿ ಕಳೆ ಕಣ್ಣಿಣದು ಉಳಿದ 
ನಿಜದ ಶೇಷ ಶ್ರೀಗಂಹೇಶ್ವರ ನಿಮ್ಮ ಬಸವಣ್ಣ (ಅನೆಚಂ. ೨೯೨-೧೩೦೫); 
ರಕ್ಷಿಪನ ಹಳಿನಂ ಕೇಳಲೆನಗೆಂತು ಸೈರಿಸಲ್ಪಪ್ಪುದೇ (ಇಜಕಿರ. ಬೇ. 
೧೦೭-೭); ಭ್ರಮಿಯಿಂವನು. ಸೆಕ ಹಳಿವ ತಹನೀ ಶ್ರೋತ್ರಿಯರ ಕುಲಕೆ 
(ಸಂಭಪ. ೩೧-೧೪) ; ನಿಮ್ಮಯ ನುಡಿಗೆ ಹೊದ್ದದು ಹಳಿವು (ತೊರಂಾ. 
೪. ತೊಂದರೆ; ಕೇಡು; ವಿಪತ್ತು: ಪಲವು 
ದೇಶಗಳೆಲ್ಲ ದುರ್ಭಿಕ್ಷದಿಂದಳಿಯೆ ಹಳಿನಿಲ್ಲದಿರ್ದುದಾ ಗೌತಮಾಶ್ರಮದಲ್ಲಿ 
ಮುನಿತಪಸ್ತೇಜದಿಂದ (ಲಶಿಚಿಂ. ೨೪-೩). ಹಬೀವು: ೧. “ನೀಷಮ 
ದುಸ್ಪಮ ಗರ್ಹ ಎಂಬಿವು ಹಟವಿನೊಳ್‌ ಅಪ್ಪುವು” (ನಾಚರಾ. ಕ). 
[ಸಟ್ಟಾ -/ತಮಿ. ಮಲ. ಪಬಃ] 
ಸೆಬಿ, ಹಳ್ಳಿ, ಹಟ್ಟ (ನಾ). ೧. ಲೋಹದ ಘಟ್ಟಿ ಅಥವಾ 
ಕಂಬಿ: “ಪಬಕಿ ಎ. ವಸ್ತ್ರ ವಿಶೇಷಂ ; ದೂಸಷಣಂ ; ನಾಯ ಸೋವುವುದು ; 
ಲೋಹದ ಫಟ್ಟ” (ಶಮದ. ಪರಿ. ೧) ; '“ಪಟಿಕಿಯೆನಲ್‌' ವರವಸ್ತ್ರದಲ್ಲಿ 
ದೂಷಣದಲ್ಲಿ ಲೋಹಮೆಂ ಕರಗಿಸಿದ ಘಟ್ಟ ಯೊರ್‌ ಕುನ್ನಿಯಂ. ಪೊಣಿವಡಿಸ 
ನುಡಿಯೊಳು ವರ್ತಿಸಿರ್ಕುಂ (ಸಂಜೀನ. ೧೮). ಹಳ್ಳಿ: ೧. ಕಾದ 
ಲೋಹದ ಹಳಿಯವೊಲು ಕೆಂಪಾದವಸುರರ ಮೋಅಕಿಗಳು (ಕುವ್ಯಾಕ. 
೬-೨೮); ಹೊಳಕಿದುದು ಕಿರಣಾಳಿ ಹೇಮದ ಹಳಿಗಳಲಿ . . . ಮಣಿ 
ಹರ್ಮ್ಯಾದಿ ಹಂತಿಗಳ ಸೊಗಸಿನಲಿ (ತೊರರಾ. ೫-೨-೨೪). ೨. ಉಗಿ 
ಬಂಡಿಯ ಸರಳು; ಕೈಲುಕಂಬಿ ಯೂರೊ ಹಳಿ ಕಿತ್ತುತ್ತಾರೆ. 
ಡಬ್ಬಿ ಉರುಳಿಸುತ್ತಾರೆ (ಹಾಸುಹೊ. ೨೮); ಹಳಿಯ ಮೇಲೋಡುತಲಿದೆ 
ಕೈಲು (ಚಂದ್ರವೀ. ೧೦೫-೧೮). ೩. ಬಂಡಿಯ ಗಾಲಿಯ. ಕಬ್ಬಿಣದ 
ಪಟ್ಟಿ,-ಪಟ್ಟಿ : ಕಮ್ಮಾರರು ಗಾಲಿಗೆ ಹಳಿಯನ್ನು ಬಿಗಿಯುವಾಗ 
(ಮುಂಬಯಿ, ೫-೧೧೫) : ಒಂದರ ಹಳಿ ಬಿಟ್ಟಿದ್ದರೆ ಮತ್ತೊ ಂದರ ಅಚ್ಚು 
ಮಣಿದು ಹೋಗಿದೆ (ಬೆಳಭಾ, ೧೬೭); ಹಳಿ ಕಟ್ಟಲು ತಂದಿಟ್ಟ ದ್ಧ ಒಂದು 
ಗಾಡಿಚಕ್ರಕ್ಕೆ ಡಿಕ್ಕಿ ಹೊಡೆದು, ಅದನ್ನು ಮೈ ಮೇಲೆ ಬೀಳಿಸಿ 
ಕೊಂಡಿದ್ದನು (ಮಲೆಮ. ೨೮೮). ೪. ಹಳಕು; ಚೂರು; ಹರಳು: 
ಪಚ್ಚಿ ಗರ್ಪರದ ಹಳಿಯನೊಡದಾ ಧೂಳಿಯಂ ಹರಹಿ (ಸದ್ಮಂ. ೮-೯೨) ; 
ವಾಟಿಯೊಳಗೆಯುಬ್ಬಿ ನ ಹಳಿಯ ತಡಹಿಕೊಂಡು ಗೊಂದಣದ ಸಂಭಾರಮುಂ 
ಮೆತ್ತಿ ನುಡಕೆಯೊಳಿರಿಸಲದು : ತುಂಬುವಾಳೆಗಾಯ್ವೆ ಸರಾದವು. 
(ಸೂಪರಾ. ೪-೬೪). ೫. ಮೊಸರು ಮೊದಲಾದುವುಗಳ ಗಡ್ಡೆ, 
ಗರಣೆ ; ಥೈಂಡಿ: ನೆನ್ನೆ ಅನರ ಮನೆಯಲ್ಲಿ ಬಡಿಸಿದ ಹಳಿ ಮೊಸರು 
ಸೊಗಸಾಗಿತ್ತು (ರೂಢಿ). ಹೆಟಿಕ್ಸಿ: ೧. ಮೇರುವಿನ ಹಟಾಗಳೇಂ 
ಭಂಡಾರಕ್ಕೆನ್ನಾಣೆ ವಜ್ರ ಧಾರೆಗಳಿಂಟಂಕಾರಿಸಿ ಸಲಿಸದೊಡೆಂದು ಬಲಾರಿಗೆ 
ದಿವಿಜಾರಿ ರಾಯಸಂ ಬರೆಯಿಸುವಂ (ಅನಂಪು. ೧೩-೮); ಕಾಯ್ದ 


ಕರ್ಬೊನ್ನ ಹಟಿ೨ಗಳಿಂದೇರ್ವರಿಯನನುರ್ಚುವುದುಂ 


೧-೯-೨೬). 


(ಶಾಂತೀಶ್ಸ. 


5 


35 


40 


ಫೆಟೂಗಲಂ 


೯-೧೧೦ ವ). ೪. ಆಕುಂಚಿತಮಾದ ವಾಮಪಾದಾಂಗುಷ್ಕ ದೊಳ್‌ 
ತೊಡರ್ದ ಪಾದುಕದ ಪಲ್ಲೆಯೆಂ ಪದ್ಮರಾಗದ ಹಟಯೊಳಿಟುಪಿ ತ್ರಿಭಂಗಿ 
ಸಂಗಳಿಸೆ ನಿಂದು (ಮುಜಾನೇ, ೧೪-೭೨ ವ). "ಫಳ್ಳಿ' ಪರಾ. 

ಹಳಿಹಳಿ (ದ್ವಿರುಕ್ತಿ) : ಹಳಿಹಳಿಯೇಳ್ವ: ಮಂಗಿಲ್ಲ: ಹೊರೆಯೊಳು 
ಕೂಡುವೆಳೆವಾಂಬಟ್ಟಿ ಗಾದರಲ ಲಲಿತಾಂಗಸೌರಭ್ಯವ ತಲೆವೊಲಿವೊತ್ತು 
ಸುಳಿವ ಗಾಳಿಗೆ ಮೈಯನಿತ್ತ (ಶ್ರೀಪಾಲ, ೪-೬೬); ನನ್ನ ತಟ್ಟಿಗೆ 
ಹಳಿಹಳಿಯಾದ ಮೊಸರನ್ನು ಹಾಕಿದರು (ಚೆಂಗಾಳ್ವ. ೫೮), 

ಸೆಬಿ, ಪಳ್ಳಿ, ಪಟ್ಕು(ನಾ). ೧. ಕಸ; ಕೊಳೆ; ಕಳಿ” 
(ಚತುಸಿ, ಕ. 1, ೬೩೦). ಪಳ್ಳಿ: ೨, ಪೈರು ಕಟಾವಾದ ಮೇಲೆ. 
ಉಳಿಯುವ ಕೂಳೆ: ನಟ್ಟು ಕಡಿಸಿ ಹಸನ ಮಾಡಿದರೂ ಅಜಮಾಸು 
ಇಷ್ಟೇ ಹಣ ವೆಚ್ಚವಾಗುತ್ತದೆ. ಪಳೀ ಆರಿಸುವುದು ಬೇರೆ (ಕಭಾಗೆ. 

ಪಟ್ಟು: ೧. “ಬಿಂಜಡೊಳ್‌ ಕಸದೊಳಂ ಪಟು” 
(ಶೆಬ್ದಮಂ, ೧೧೩). 

ಪಲ್ಕೂ, ಪಡ್ಲಿ, ಪಳ್ಳಿ (ನಾ). ಒಂದು ಬಗೆಯ ಉತ್ತಮವಾದ 
ಬಟ್ಟಿ : “ತೆಗಟು ವಾಸ ಪಟಃಯೆನಿಕು” (ಶಬ್ದಂ, ೧೧೬) ; ಅರ್ಧ 
ಗಪ್ಪಡಮಂ ಬಿಸುಟ್ಟು ಪಟಿಸಯಂ ಸಯಟ್ಟು ಕೊಂಡಿರಿಂ (ನಡ್ಡಾರಾ, 
೯೩-೧೬) ; ಪಲಕ ಚಿತ್ರಾವಟಿ ಜೋಗಂ ಪಟಕಿಯಂ ದೇವಾಂಗಮೆಂಬ 
ವಸನಂಗಳನೇಂ ಗಬಿರಿಯಿಸುವವೊ ಮಡಿವಳ್ಳನ ಸಟಸಯತನನೆ ಪೋಲ್ತು 
ವಿಶದವಸನಾಂಗಳುಜಂ (ಆದಿಪು. ೫-೩೪) ; ಚೀನದ ತಳಿರ್ವಟ್ಟಿಯ ಪಟಃ 
ಯ ವಟಂಯ ದೂಸಿಗನಸರಂ (ಲೀಲಾವ. ೭-೧೯). ಪೆಡ್ಗಿ: «ಪಳ 
(ಪಡಿ) ಪಟೀ ಎ ಬಟ್ಟಿ” (ತದ್ಭಕೋ. ೨೫). ಪೆಳ್ಳಿ: ಚಿತ್ರದಣ್ಣಂ 
ಪಳಿಯೆಸೆವ ರುಂಳಂಬಂ ಗಜೇನ್ಟ್ಟ್ರಂ ತುರೆಂಗೆಂ (ಎಇ. 20111, ೩೩೦-೧೩; 
929) ; ಆಯ್ನೂರ್ವ್ವರು ಬಿಟ್ಟಿ ಧರ್ಮಮೆಂತೆನೆ ಆನೆ ಮಾಣಿಕ ಪಳ 
ಪಠ್ಕಾ ವಳಿ ಅಡಕೆ ಮೆಳಸು (ಕಣ. ೪, ೩೩-೫೩; 1176); ಪಳಿಯ 
ನುಟ್ಟಿನು ಮಲ್ಲಗಂಟನಲಿ (ಕುವ್ಯಾವಿ. ಮಲಯಜದಣ್ಣು 
ಸೊಂಡೊಡಿಗೆ ಸಟ್ಟಿಯ ದಟ್ಟಿ ಪಳಿಯೆ ಚಲ್ಲಣ (ಕುರಾಸಾಂ. ೧೧-೩೭). 

[-ಆಸಂ. ಫಲಿ) 


೨೬೭). 


೩-೬೯); 


ಪಟ್ಯ “ಪಡಿ” ನೋ. 
ಪಲಂಕಯ್‌ "ಪಲಾಕೆಯ?? ನೋ. 
ಪಬಂಕೆಯ್‌, ಪಳಿಕೆಯ್‌, ಪಟೀಕಯ (ಕ್ರಿ). ೧. ದೂಷಣೆ 
ಮಾಡು ; ಹೀಯಾಳಿಸು ; ನಿಂದಿಸು: ಪಬಾಕೆಯ್ದೂ ತೊಟ್ಟ ಸುಬಕಿ 
ದಂತುಟೀದ ಮಹಾಪುರುಷರಟಸಯದಂಟದರೆ ಸಿರಿಯಂ (ಕವಿರಾ, 
ಪಟೀಕೆಯನ್ನು ಬಂದು ನಲ್ಲಳ ಮಂಳಿಸನೊಳಕೊಂಡು 
(ಆದಿಪು. ೧೨-೨೯ ವು; ಶಿಶುಪ್ರಕರಮನೇನಗಲ್ಲಿ ದೆನೊ. ಧರ್ಮಮನೇಂ. 
ಪಟೀಕೆಯ್ಲೆನೋ (ಸುಕುಮಾ, ೯-೧೦೨) ; ಟೋಳನಂ ಸಟಕೆಯ್ಮೂ 
ಮಾಳವನನಿಟಾ ಕೆಯ್ದು ಲಾಳನಂ ಆಕೋಡಾಡಿ (ರ್ಜವಿ. ೧೭-೧೧೮ ರಗಳ). 
೨. ಕೆಟ್ಟ ಕೆಲಸವನ್ನು ಮಾಡು ; ತಪ್ಪು ಮಾಡು: ಇಂ ವಿಷಯ 
ಸುಖಕೈಆಗೆಂ ಸಟಃಕೆಯ್ಸ ತೊಟ್ಟ ನುಟಿವಂತುಟಿಃವೆಂ (ಅಜಿಪು. ೨-೮೨); 
ಆಳಿಸಿ ಸಟಿಕಿಕೆಯ್ವ ವನಂ ಬೀಸಿ ಬಿದಿರ್ದಿಕ್ಕಿ ಕಳೆವುದು (ಲೀಲಾನೆ. ೧೪-೪೪). 


೩-೧೭೫) ; 


ಪಳಿಕೆಯ್‌; ೧. ಪಳಿಕೆಯ್ವಂ[ನಾಂಂ. ಕೈನಂ] ಖಳನೆಂದಾಂ 
ಮುಳಿಯೆಂ (ಕಬಶಂ, ೧-೧೯). ೩. (ಆಲಂ) ಅತಿಶಯಿಸು ; 
ಮಾರು : ಸರಸಿಯಂ ಸಳಿಕೆಯ್ವ ನಾಭಿಮಂಡಲವಲ್ಲಿ (ಕಾರಿರ. ದೇ. 


೨೮೯-೧೩).. ಹಬಂಕಯ6 : ೧. ವಿಕ್ತೇಶನೇನಿತ್ತೊಡಂ ಸಬ 
ಕಯ್ವರ್‌ ವರುಣಂ ಕರಂ ಕರುಣದಿಂ ಲಲ್ಲ್ಲೈಸೆ ತಾವೊಬ್ಲರ್‌ (ಸೂಕ್ತಿ ಸು. 
[ಪಟಿಕ್ಥಿ ಕೆಯ] 
ಜೋಷರಹಿತವಾಗು ; 


೪-೧೩೧). 


ಪಟೀಗಲೂ ನಿಂಡೆಯಿಲ್ಲದಿರು : 


(ಕ) 


ಪಟೀಗಾಳೆಗ 


'ಅಹೆಮಿಂದ್ರರ್‌ , . . ಪಾಸಹರಂಗೆಐಗುವರೆನಿಸಿದ ಮಹಿಮೆಯ ಪಟಿಕ 
ಗೆಟಿದ ಪರಮಕೋಓಯೊಳಿರ್ಸರ್‌ (ಶಾಂತಿಪು. ೯-೧೨೪). 
[ಪಟ್ಟಾ 4 ಕಟು] 

ಪೆಬೀಗಾಳೆಗೆ (ನಾ). ಪ್ರತಿಯಾದ ಯುದ್ಧ, ಕಾಳಗ ; ಅಃ 
ಮರುಳಾದಂತಾ ಲತೆಯೊಳ್‌ ಪಟಿಃ[ಸಾಕಾಂ. ಟು]ಗಾಳೆಗಂಗಾದಿ ಬರೆವರೆ 
(ಸಂಪಭಾ. ೫-೧೨ ವ). [ಪಟ್ಕಾ( ಎ ಪಡ್ಮಿ) -- ಕಾಳೆಗ] 

ಸಬಂನುಡಿ, (ಕ್ರಿ). ನಿಂದೆಯ ಮಾತನ್ನಾಡು; ಅಪವಾದವನ್ನು 
ಹೊರಿಸು; ದೂಷಿಸು : "ಪಟಿನುಡಿಹ' ಫರಾ. 

[ಸಟ್ಟಾ 4 ನುಡಿ] 

ಪೆಟಂನುಡಿ, ಸಳಿನುಡಿ (ನಾ). ನಿಂದೆಯ ಮಾತು; ಅಪವಾದ; 
ದೂಷಣೆ : ವಿಜ್ಞಾನನಿಕಲಂ ಪಶುಪ್ರಾಯಂ ಎಂಬುದು ಮೊದಲಾಗೆ 
ಸಟಕನುಡಿಯಂ ಸೈರಿಸುವನುಂ (ತತ್ತ್ವಪ್ರ.. ೩೩೭), ಪಳಿನುಡಿ: 
ನೀವೆಲ್ಲ ಪಳಿನುಡಿಯರಿ ಬಳಿಯಲೆಂದೇ ಕೇಳಿಗೊಂಡಿರಾ ಹೇಳಿ? (ನಡೆದಾ. 
2; ome) [ಸಟ 4 ನುಡಿ] 

ಪಟಂನುಡಿಹ (ನಾ). ದೂಷಣೆಯ ಮಾತನ್ನಾಡುವಿಕೆ ; ನಿಂದಿಸು 
ವಿಕೆ: “ಅವರ್ಣವಾದಃ, ಪಲಿಕಿನುಡಿಹ” (ತಸೂವೃ. ೨೧೪). 

[ಸಲಾನುಡಿ, ---ಹ್ಮ(--ಪ್ಯ)] 

ಪೆಟೀಯತ "ನಟುಹತ್ತ' ನೋ. 

ಪೆಟೀಯತ್ತ "ಪಲುಹತ್ತ' ನೋ. 

ಸಬಂಯಜಿ "ಪಡಿಯರ' ನೋ. 

ಸಬಂವಾವುಗೆ (ನಾ). ಮಂಚವನ್ನು ಇಡಲು ಮಾಡಿದ ಎತ್ತರದ 
ಪೀಠ,-ನೇದಿಕೆ:  “ಸಟೀವಾವುಗೆಯೆ ನಲಂ ಪ್ರತಿಪಾದುಕಂ” 
(ಸಂಜೀವ. ೧೯); ಪಳಿಕಿನ ಪಟೀವಾವುಗೆಯಿಂ . . . ರಂಜಿಪ ಕನ್ನದ 
ಸೆಳೆವಿಂಡದ ಮೇಲೆ ಲೀಲೆಯಿಂಂ ಕುಳ್ಳಿರ್ದಳ್‌ (ಪೆಂರಾಮಾ. ೩-೭೫); 
ನಿಶ್ಛ್ರೋಯಸಶ್ರೀಯ ಸಿರಿಮಂಚದ ಕೆಬಗೆ ಪೊಳೆವ ಪಟಃವಾವುಗೆಯಂತೆ 
ಪಳಚ್ಚನಾದಚ್ಚವಳುಕಿನ ಸಮಾಧಿಶಿಲಾಸಟ್ಟ ಕಮಂಂ  (ಅನಂಪು. 
೧೪-೬೮ ವ) ; ತಕಾರಕ್ಕೆ ೬ * ಪ್ರತಿಪಾದುಕಂ--ಪಲಂವಾವುಗೆ (ಕಮದ. 
೨೧ ಪ್ರಯೋ). (ಸೆಂ. ಪ್ರತಿಸಾದುಕಂ] 

ಪಟಂವು “ಪಟ್ನೂ' ನೋ. 

ಪೆಬಂವೊಂದು (ಕ್ರಿ). ಅಪವಾದವನ್ನು ಹೊಂದು ; ನಿಂಡೆಗೊಳ 
ಗಾಗು: ಸೆತ್ತರ್‌ ಪಟಿಕಿವೊಂದದವೊಲಿತ್ತೆ ಡೆಯೊಳಡಂಗಿ ಬಾಟ್ಟುದುತ್ತಮ 
ವಲ್ತೇ (ಚಿಕವಿ. ೬-೨೮೫). [ಪಟಾ + ಪೊಂದು,( ಎಪೊರ್ದು)] 

ಪಟಂಹತ (ನಾ). ತಡೆ; ವಿಘ್ನ: “ಸಬೂಹತ ಪ್ರತಿಹತಮದಕ್ಕು? 
(ಕವಿಕಂ, ೨೪೩). [<ಸೆಂ. ಪ್ರತಿಹತ] 

ಸಟೀಹತ್ತ, ಪಳಿಹತ್ತ, ಸಳಿಹತ್ತ, ಪಟೀಯತ, ಪಟಾಯತ್ತ, 
ಫಳಿಹತ (ನಾ). ೧. ಒಬ್ಬನಿಗೆ ಬದಲಾಗಿ ಬರುವವನು ; 
ಪ್ರತಿನಿಧಿ: ತಕಾರಕ್ಕೆ--ಪ್ರತಿಹಸ್ತಂ-ಪಟೀಹತ್ತ ೦; ಪ್ರತಿನಾದುಕಂ- 
ಸಬಕಿವಾವುಗೆ (ಕನುಡ. ೨೧ ಪ್ರಯೋ), ಪೆಳಿಹತ: ಅವರ ಪಳಿಹತರು 
ಕೋಣವತ್ತಿಯ ಟಣಾಂತರದ ಸೆರ್ಗ್ಗಡೆಗಳು (ಕಣ. 1೪, ೨೨-೩೫; 
1024); ನ(ಧ)ರ್ಮ್ಮಕಾರ್ಯ್ಯೋದ್ಧೇಶದಿಂ ತನ್ನ ಪಳಿಹತಂ ಸಿಂಗರಸನಂ 


ಕರೆದು (ಎಣ. 20111, ೧೯೧-೬; 1104) ; ಮೊದಲ. ಸತ್ಮಳೆಯ 
ಪಳಿಹತ ಮಹಾದೇವಣ್ಣ ನು (ಎಇ... 26111, ೩೨೨-೫೫; 1126) 
೨. ಪ್ರತಿನಿಧಿಗೆ ಸಲ್ಲುವ ಸುಂಕ:  ಶ್ರೀಕರಣಗಳು ಪಳಿಹತಮಂ 


ಬಿಟ್ಟಿವಾಗಿ ಪ್ರತಿನರ್ಷಂ ಸಲ್ವಂತಾಗಿ ಬಿಟ್ಟಿ ಸ್ತಿತಿ (ಮೈಆರಿ, ೧೯೪೦, 
೧-೬೫; ಸು. 1300). ಪೆಳಿಹತ್ತ: ೧. *ಪಳಿಹತ್ತ (ಪ್ರತಿಹತ್ತ)- 
ಪ್ರತಿಹಸ್ತ - ಪ್ರತಿನಿಧಿ” (ಕದ್ಭಕೋ. ೨೫) ; ಅವನನ್ನು ತನ್ನ ಪಳಿಹತ್ತ 


೫೪೬೯ 


25 


30 


40 


45 


ಪಟುವ 


ಮಾಡಿ (ಮಂತ್ರಶ. ೧೨-೮). ಷೆಬಕಿಯೆತೆ: ೧. ಪಟ... ದೇವಾಂಗ 
ಮೆಂಬ ವಸನೆಂಗಳನೇಂ ಗಬಿಯಿಸುವವೊ ಮಡಿವಳ್ಳೆ ನ ಪಟಃಯತನನೆ 
ಪೋಲ್ತು ವಿಶದನಸನಾಂಗಳುಜಂ (ಅದಿಪು, ೫-೬೪).  ಪಟೀಯತ್ತ : 
೧. “ಪಟಿಯತ್ತ [ನಾಕಾಂ. ಪಣಿಶಿಹತ್ತ ]ಮೆಂದು ಪ್ರತಿಹಸ್ತಂ” (ಕಶಸಾ. 
ಫಳಿಹತ : ೧. ಅವರ ಫಳಿಹತ ಪಾಕಣ್ಣ ನಃ (ಎಕ. x1, 
[-ಆಸಂ. ಪ್ರತಿಹಸ್ತ] 


೭೩-೬೫೬) 
ದಾವಣ. ೧೪೧-೩೧ ; 1065). 
ಪೆಟ್ಟು "ಪಲುವ' ನೋ. 
ಸಬ್ಯು (ನಾ). ಮಿತಿ; ಮೇಕೆ; ಎಲ್ಲೆ: "ಸಟುಗಲೀ' ಪರಾ. 
[ಜೇ.॥ ಶಮಿ. ಪಟು ಎ ಚೌಕಟ್ಟು] 
ಪಟ್ಮು "ಸಲ್ಮಿ' ನೋ. 
ಸಟುಗಲಃ (ಕ್ರಿ). ಮೇರೆ ಮಾರು; ಅತಿಶಯಿಸು : ವಿಚಾರಕ್ಕೆ 
ಪವಣ್ಣಳೆದ ಗುಣದಿಂ ಕರಂ ಪಟುಗಟಿಕಿದುದು ದಯೆ (ಶಾಂತಿಪು. ೧೦-೯೯); 
ಜಾನಕಿಯನುಣಕೆ ಸೆಅಕಿವಿಡಿದು ಬರುತ್ತು ಮಾಕೆಯ ಪಟು[ಸಾಕಾಂ. ಟೀ] 
ಗಟಿ5ದ ಗಾಡಿಯಂ ನೋಡಿ (ಸಂರಾಮನಾ. ೯-೧೬೦ ವು; ಅಲಲಿರದ 
ಗ್ರಜಾತನ ವಿಯೋಗದೊಳಾಗೆ ಮನಕ್ಕೆ ಮೊಕ್ಳಳಂ ಪಟುಗಲಿಕಿದಿರ್ದ ತನ್ನ 
ಸಿರಿಯಂ ಮರುಭೂತಿ ಬಿಸುಟ್ಟು (ಪಾರ್ಶೃಪು, ೪-೫೦) 
[ಪಟ್ಟಿ-* ಕಟಿ] 
ಪಟುವ, ಪಳವು, ಪಳು, ಪಳುವ, ಪಳುವು, ಸಟ್ಟು, ಪಟುವು, 
ಹಳವು,, ಹೆಳಿವು, ಹಳು, ಹಳುವ, ಹಳುವು (ನಾ). ೧. 
ಕಾಡು; ಅರಣ್ಯ : ಸಿಮಗಿನ್ನುಮ್ಮಳಿಕೆವೇಡ  ಪಟುನಡೊಳ್‌ 
(ನೇಮಿಪು, ೧೦-೪). "ಪಟುವಗಿಚ್ಚು' ಸರಾ. ಪಳವು: ೧. 
ನೈರಿತ್ಯದೊಳು. ಬಿದಿರ ಪಳವುಂ ಪಲ್ಮಕುಡಿವುಂ (ಸೌಇಇ, 321, ೧೨೧-೪೬; 
1657). ಪೆಳು: ೧ “ಪಳುವೆನೆ ಕಾಡು” (ಕತರ, 7); 
ಕೇಡಳುರ್ಕೆಯ ಪಳುವನೇಂ ಸಳಿಯೆ ತಪ್ಪೆ (ಕಾಲೂರ.* ೪೯-೭೨). 
ಪಳುವ: ೧. ಈ ದಟ್ಟಿ ಪಳುವದಲಿ ಮುಕುಂದನಂ ಕರೆವರಾರ್‌ ? 
(ಚಂದ್ರಸ. ೩೬-೧೧), ಪಳುವು : ೧. ಪುರಹರಂ ಬ್ರಹ್ಮಾಂಡಕೊಜೆಯ 
ನಾದೊಡೆ ದಿಗೆಂಬರನಾಗಿ ಪಳುವಿನೊಳ್‌ ತಿರುಗಿದನದೇತರ್ಕೆ (ಅರಾಚ. 
ಕೋಪದಿಂದ ಪಳುವಿನೊಳಿಂತಿರಿಸಿ ಪೋದಂ (ಕಾಮಕ, 
೨-೩೫). ಪೆಟ್ಟು: ೧. «ಪಟುನೆಂದುಂ, ಬಿಂಜನೆಂದುಂ ಅಡವಿ” 
(ಕಶಸಾ, ೫೦-೮೧); ಈ ಸಟಿವಿನೊಳೆನ್ನ ರಸನನಿಂತು ಬಿದಿಯೆ ತಂದಿಕ್ಕು 
ವುದೇ (ಸಂಪಭಾ. ೨-೨೨); ಮಗಳೇ ನೀನಿಲ್ಲದೆ ಮನೆ ಬಗೆನಂದೆನಗಟ್ಟ 
ತಿಂಬ ಪಟುವಾದುದು (ಧರ್ಮಾಮೃ. ೩-೨೪೩) ; ಬಗೆಗೆ ಸುಖಡುಃಬಮಂಂ 
* « * ಪಟು ಪೊಟಲುಂ ಪಗೆ ಕೆಳೆಯುಂ ಸಮನೆನೆಯಾ ಯೋಗಿಗೆ 
ಸಮತೆ ಸೆಮುಂತು ಸಮನಿಸಿತ್ತು ಸಮಗ್ರಂ (ಪ್ಪ. ೧೪-೧೭). 
ಪಟುವು: ೧. ಪಟುವಂ ಕಡಿದನೊಕ್ಕಲಿಗಂ (ಕಬ್ದಾನು. ೨೦೪ 
ಪ್ರಯೋ); ಕಿರ್ಚುಂ ಗಾಳಿಯುಮೊಂದೇ ಪೆರ್ಚುಗೆಯೊಳ್‌ ಚಿರಸಿ 
ಸಟಿನಿನೊಣಗಿಡಮರನಂ ಚುರ್ಚುವವೊಲ್‌ (ಚಿಕವಿ, ೨-೪೬). ಹಳವ್ರ: 
೧. ಬಟಾಬಯಲು ಇದು, ಹೋ ಅಭಂಡ ತಾನರ್ಥಹೀನ ಹಳವು 
(ಅರಳು. ೧೯೫-೩); . ಅಡವಿ, ಹಳವು, ಗಡ್ಡೆ (ಕಂನುಹು. ೮೭), 
ಹಳಿವ್ರು: ೧. ಆನ ಹೊಲದಲು ಹಳಿನ ಕಡಿದುತ್ತ ಹದಂ ಬೇಡೆಂದೆನ 
ಲಾಗದು (ಎಕ. ಹಳು: ೧. 
ಮಹಾಅರಣ್ಯವಾಗಿಯಿದ ಹಳುವನೂ (ಎಕ. ೪11, ಶಿನಮೊ, ೩6-೩೧; 
1413 2); ಹೊಳೆಯ ಮಂಟಪದೊಳಗೆ ಕುಳಿತು ಹಳೆಯ ನೆನಸನು 
ಮನಕೆ ತಂದೆನು : ಹಳುವ ತುಂಬಿದ ಗೋಳ ಹೊಳಲನು, ಹರಿದ ಕಂಬನಿ 
ಕಣಲ್ವೆಯ (ಮಾಂದಳಿ. ೨೬-೭). ೨. ಒಂದು ಬಗೆಯ ಕಾಡುಗಿಡ : 
ವರ್ಷ ವರ್ಷವೂ ಹಳು ಹುಟ್ಟ ಬೆಳೆದು ಒಣಗಿ ಹೊದಿಸಿದ್ದ ಹೆಂಚುಗಳಲ್ಲಿ 


೩-೧೧-೪) ; 


೫11, ತಿಪೆಟೂ. ೨-೧೭; 1263). 


ಪಟುವಗಿಚ್ಚು 


ಅರೆಸಾಲು ಮುಚ್ಚಿ ಹೋಗಿದ್ದವು (ನುಳಿನು. ೨೭). ಹಳುವ: ೧. 
ಹಳುವದಲಿ ಗಿರಿಶಿಖರದಲಿ ದಾನಾಗ್ನಿ ಮಧ್ಯದಲಿ ಸಿಲುಕಿದಡೆ ಬಿಡಿಸುನನಲೇ 
ಪ್ರತಿಫಲಿತ ಪೂರ್ವಾದತ್ತಪುಣ್ಯಾನಳಿಗಳೆಂಬುದು  ತನ್ನೊಳಾದುದು 
(ಕುನ್ಯಾಗ. ೪-೨೫) ; ನಾನಾಹಳುನವನು ಬಳಸಿದರು ಬಂದರು (ತೊರರಾ. 
೩-೧-೧೨) ; ರಘುನರಂ ಸೀತೆಯಂ ಹಳುವಕಟ್ಟದ ಬಳಿಕ ಪಿರಿದು 
ಕಕ್ಕುಲತೆಯಂ ತಳೆದು. . . ಕುಳ್ಳಿರ್ಪಿನಂ (ಶೇಷರಾ. ೫-೧) ; ಅವನಿರುವ 
ಹಳುನ ನಗರೋಸನನನಂದನ (ಯಶೋಧ. ೫). ಹಳುವು: ೧. 
ಪಾಂಡವರು ಹಳುವಿನೊಳಗೆ ಹನ್ನೆರಡುವರುಷನಿಂರ್ದು ಬಳಿಕೆಲ್ಲಿಗೆಯ್ದಿ ದರು 
(ನೇಮಿಸಂ, ೨೫-೧೨೪); ಈ ದ್ವೀಪದ ಪೂರ್ವಭಾಗದಲ್ಲಿ, . » ದಟ್ಟಿ ವಾದ 
ಹಳುವುಗಳುಂಟು ೪-೨೦೧) ; ಹಳುವು ಆಡೆ ಕರೆವುದು 
(ಮಾಂದಳಿ, ೪೫-೩). (ದೇ.॥ ತಮಿ. ಮಲ. ಪಟುವ] 

ಸಟುವಗಿಚ್ಚು (ನಾ). ಕಾಡುಗಿಚ್ಚು; ದಾವಾಗ್ಲಿ: “ಪಟುನ 
ಗಿಚ್ಚು ಕಾಬ್ಕುಚ್ಛೈ ನಿಪ್ಪು ದು? (ಚತುನಿ, ೧೧೧). [ಪಟುವ ಕಿಚ್ಚು] 

ಸಟುವಗೆ (ನಾ). (ಆಲಂ). ಕಾಡುಬುದ್ಧಿ ; ಕೆಟ್ಟಮನಸ್ಸು ; 
ದುರ್ಬುದ್ಧಿ: ಅಕೆಯನನ ಮನದ ಸಟುನಗೆಯನಟಃ[ಯಂ]ದಂತೆ 
ಗೆಯ್ವೆ ನೆಂದು (ಸಂಪಭಾ. ೮-೬೩ ವು; ಅನರಸುಗೆಯ್ವ ಪಟುನಗೆಯನದಂ 
ಪರಿಹರಿಸಿದೆಂ (ಸಂಸಭಾ. ೧೨-೧೨೯).  [ಪಟಿಂ,( ಎ ಪಟುವ) 4 ಬಗ್ಗೆ] 

ಪಟುವಡು (ಕ್ರಿ). ಕಾಡನ್ನು ಸೇರು; ಅರಣ್ಯವನ್ನು ಹೊಗು: 
ದಶರಥಂ ತಪಂಬಟ್ಟುದುಮುಂ ರಾಮಲಕ್ಷ್ಮಣರ್‌ ಪಟಿಂ[ಪಾರಾಂ. ಟ೨] 
ವಟ್ಟು ದುನುಂ ಚರವಚನದಿನಜಿಸಿದು (ಸಂಾಮಾ. ೮-೫ ನು. 

[ಸಟ ( ಆಪಟುವ) + ಪಡು] 

ಪಸಟುವಟಲ್‌ (ನಾ). ನಿರ್ಜನಪ್ರದೇಶದಲ್ಲಿ ಅಳುವ ಅಳು; 
ಅರಣ್ಯ ರೋದನ : ಆನೊರ್ವಳೆ ಬಡವೆ ಬಜುನೆಯಾದೆಂ. ಉಟ ! ಸೋಕೆ 
ಸಟುವಬಿಲಿನೇಂ? (ರಾಮಾಶ್ರ, ೪೦-೬). 

[ಪಟು (ನ ಪಟುವ) + ಆಟಲ್ಫ್‌] 

ಪೆಬುವಲಂ (ನಾ). ಕಾಡುದಾರಿ; ಅರಣ್ಯಮಾರ್ಗ : ಪಟುವಟಿಯಂ. 
ತಗುಳ್ಳಳುರ್ವ ಬೇಗೆನೊಲೆಚ್ಚ ಶರಾಳಿಗಳ್‌  ಛಟಾಲ್‌ಛಟಿಲೆನೆ: ಪಾಯೆ 

[ಸಟ (ಎ: ಪಟವ) + ಬಲ] 


(ಮುಂಬಯಿ, 


(ಸಂಪಭಾ. ೮-೧೦೫). 
ಪಟುವು "ಸಬುವ' ನೋ. 
ಪಟಕೆ "ಸಬ್ಯ' ನೋ. 
ಪಟಕಿನರೆ (ನಾ). (ಆಲಂ) ಹಳೆಯದು ; ಪ್ರಾಚೀನವಾದುದು; 
ಪುರಾತನವಾದುದು : ವಂಗಳುನುನ್‌ ಪಟಕಿನರೆಯ ವಿಧಿ ಬಡಿದು 
ನರಲಿಸಿತ್ತು (ಅಂತಿಗೊ. ೪೪-೯೧೧).  [ಸಲಿಕಿ( ಎಸಬಿದು) -- ನಕ್ಮೆ] 
ಪಟಕಿನನಿರ್‌ "ಪಟನನಿರ್‌' ನೋ. 
ಸಟಕಿಯ "ಪಟದು' ಪರಾ. 
ಸಟಂಯುಪ್ಪು (ನಾ). ಬಹಳದಿನಗಳಿಂದ ಶೇಖರಿಸಿ ಹಳೆಯ 
ದಾದ ಉಪ್ಪು : “ವಸುನೆನಲ್‌ ಪಟಕಿಯುಪ್ಪೆ ನಿಕ್ಕು”' (ಮುಂಗರಾ. 
೪೩-೪೧). [ಪಟ “ಸ ಪಟಿದು) 4 ಉಪ್ಪು |] 
ಸಟಕಿಯೆಲೆ (ನಾ). ಹಳೆಯ ಎಲೆ; ಹಣ್ಣೆಲೆ: ಸಟಕಿಯೆಲೆ ಡೋಸ 
ತ್ರುಯಂಮುಂ ಕಳೆನವೊಲೆಳೆಯೆಲೆ ನ ವುದ: (ಉದ್ಭ ಟ. ೧೦-೭೩). 
[ಪಟಿಕ ಎನಟದು) 4 ಎಲೈ] 
ಸಟಕಿಯೊಲ್ಲಿ (ನಾ). ಹಳೆಯ ಪ್ರೀತಿ; ಹಿಂದಿನ ಒಲುನೆ: 
ಸಟಕಿಯೊಲ್ಮೆಯನ್‌ ಬಿಸುಟಿನ್‌ (ಅಶ್ವೈತ್ಯಾ. 
[ಸಬಕ( ಎಪಟಿದು,) + ಒಲ್ಮೆ) 
ಫೆಟಕಿವುಣ್‌, ಹಳೆಹುಣ್ಣು (ನಾ). ಹಳೆಯ ಗಾಯ: ಪನಿಯ 
ಮುಖಿಘಾತದಿಂ ಡೋಣಿವೊೇೇದ ಸಬಕಿ ವುಣ್ಣಿ ಜಿಗುಟಿಕಿಯಂ ಬಿಟ್ಟಿವೊಲ್‌ 


೩೨-೬೩೫). 


೫೪೭೦ 


20 


25 


30 


35 


40 


45 


ಸಬಕ್ಕಿ 


(ಸೂಕ್ತಿಸು. ೩-೮೦); ಪಲದೆವಸಕ್ಕೆ ಮುಗೀಗಳ್‌ ಕಲಹಂ ದೊರೆಕೊಂಡುದಿಲ್ಲಿ 
ಮೆಟಿಕಿದಪವಿಂಂ ದೋರ್ನಲದಳನನೆಂದು ಪಟಕಿವು[ಪಾತಾಂ, ಅಪು]ಣ್ನಲೆ 
ಯೊಡೆನಿನಮುರ್ನಿ ಕೊರ್ವಿದರ್‌ ಕಡುಗಲಿಗರ್ಳ (ಚಂದ್ರಪು. ೧೦-೬೨). 
ಹಳೆಹುಣ್ಮು : ಹಳೆಹುಣ್ಣಿಗೆ :--ಬೇವಿನ ಸೊಪ್ಪು, ಕಲುವು ಇವಂ 
ಅರೆದು ಬಿಸಿಮಾಡಿ ಕಟ್ಟಲು ಗುಣ (ವಿನ್ನವಿ. ೭೭). 
[ಪಟಕಿ (ಆ.ಸಟಿದು) + ಪುರ್ಣ] 
ಪಟಕಿನೆ೫್‌ (ನಾ). ಹಿರಿಯಳಾದ ಹೆಣ್ಣು ; ಅನುಭವಸ್ಥಳಾದ 
ಹೆಂಗಸು: ಪಟಿಕಿವೆಣ್ಣೆ ಸುವ  ತೆಜದಿನೆಸಗಲಾರ್ಪಳಿ  ಪೊಸನೆಣ್‌ 
(ಉದ್ಭ ಟಿ. ೧೦-೬೪). [ಪಟಿಕ ಎಸಟದು) -- ಪೆಣ್‌] 
ಸಟ್ಕು (ಕ್ರಿ). (7): ಪಡಪಾಕಕ್ಕೊಳಗಾಗೆ ಬಾಗಿಸಿದ ಉಜಾನ್ನಾನ್ನ 
ದೊಳ್‌ ಘಣಸಿಯಾಗದುದಂ ಸಜ್ಜು ಕನಾಲ ಘಟ್ಟ ಮೊಸರಂ ತಂದಿಕ್ಕಿ 
ಪಟಕ್ಕಿತ್ತೆ ನುರ್ಗಿದ ಕರ್ಗಾಯ್‌ . . , ಕಟ್ಟಿಜುದಂ ಕಾಮಿನಿ ತಂದು 
ನೀಡೆ ಕಲಸುಂಗೂಬಿಂ ಕರಂ ರಾಗದಿಂ (ನುಹಾನೇ, ೧೬-೪೯). [1] 
ಪಟ್ಕಿ, ಸಕ್ಕೆ,, ಪಳ್ಳ, ಹಕ್ಕೆ (ನಾ). ೧. ಹಾಸುಗೆ ; ಶಯ್ಯೆ: 
“ಫಟಕ್ಕಿ-ಶಯನಂ, ಶಯನಸ್ಥಾನಂ” (ಶನುದ, ಪರಿ, ೧); ಈ ತಪೋಧನಂಗೆ 
ನಿವಾತಮಪ್ಪೆ ಡೆಯೊಳ್‌ ಸಟಕ್ಕಿಗೆಡೆಮಾಡಿ ಕುಡೆಂದು ಪೇಟ (ಸಂಚತಂ. 
೬೩-೧೧); ನೀಹಾರಕರನಲಸಿ ಪಟಿಕ್ಕಿ [ಪಾಠಾ ಕೈ]ಗೆ ಸಾರಲೊಡಂ 
ಮಗುಲಕಿ ಮರ್ಬು ಪರ್ಬಿತ್ತಾಗಳ್‌ (ಲೀಲಾನ. ೩-೯); ಮೇಲ್ವಾಯ್ಜೇಂ 
ಸಟಕ್ಕಿಗುಯ್ಲು ತಬಕ್ಕಿಸುವೆನೋ (ಚಿಕವಿ. ೬-೨೧೩). ೨. ಮಲಗುವ 
ಸ್ಕಳ; ನಿಶ್ರಮಿಸುವ ಜಾಗ: “ಪಟಿಕ್ಕಿಯೆನಲ್‌ ಶಯನ 
ಸ್ಮಲಾಹ್ವಯಂ? (ಕರ್ಣಾನಿ, ೭೪) ) "ಶಯಂನ್ನಮಂಂ, ಶಯನದ ಉಗ[ಿಎ] 
ಡೆಯೊಳುಂ ಪಟಿಕ್ಕಿ” (ಸಂಜೀವ, ೧೫). ೩. ನೆಲೆ; ಆಶ್ರಯಸ್ಥಾನ : 
ಕಕ್ಕಿನ ಪಟಿಕ್ಕಿ ಕಾಳಿಯ ತವರ್‌ ಕನಡಿಂಗೆಡೆ.... ಬೆಲೆವೆಣ್ಣಳ ಬೀದಿಯಜೇಂ 
ಪೊದಟ್ಲುದೋ (ಚಿಕವಿ. ೬-೬೪). ೪. ಹಕ್ಕಿಯ ಗೂಡು : ಬಜೀಯ 
ಗೂಡೊಳಗೆ ಮಲ ಕನರ್ನ ಪಟಿಕ್ಕಿಯನ್‌ ಕಂಡೊಡನೆ ಚೀಲ್ವಿಂತೆ 
'ಚೀಲ್ಲಿಳ್‌ (ಆಂತಿಗೊ. ೨೦-೪೧೨). ಪಕ್ಕೆ: ೧. “ಪಕ್ಕೆಯೆನೆ 
ಶಯನನುಕ್ಕ್ಯಂ” (ಕವಿಕಂ. ೧೪೬) ; ಉದಯಾದ್ರಿಯ ಸೆಜ್ಜರಕ್ಕೆ ಪಕ್ಕೆಗೆ 
ಬರುತಿರ್ಪ ದೇನಗಜದಂಗಮರೇಚಿಯ ಭಂಗಿವೆತ್ತಿರಲ್‌ ಬಗೆಗೊಳಿಸಿತ್ತು 
ಚಂದನರಸಂದೊಡೆದಂದದೆ ಪೂರ್ವದಿಜ್ಮುಖಂ (ಜಗವಿ. ೧೬-೧೦೩); ತುಯಿಗಿದ 
ತನುತಾಪದಿಂಡೆ ಪಕ್ಕೆಯ ತಳಿರ್‌ ತಜಿಗೆಲೆಯಾಗಿ ತೋಲಾಸಲು (ನೋಹಕ. 
೨೮-೧೬). ೨. «ಶಯ್ಯೆ ಮನೆಗಳೊಳ್‌ ಪಕ್ಕೆ? (ಶಬ್ದನುಂ. ೮೦). 
೩. ಇದೆ ಸರ್ವನೃಗಸಕ್ಸಿಗಳ ಪಕ್ಕೈಯೆಂದು . . , ಬೇಂಟಿಯಾಡುತ್ತಿರ್ಡಂ 
(ಭಾನಚಿಂ, ವಿಪುಳಧರ್ಮಾನಾಸ ವಿಪುಳಪುಣ್ಕದ ಪಕ್ಕೆ 
(ತ್ರಿಭುತಿ. ೨-೧೧). . ೪. ಅಳ್ಯಟಿಕೊಳೆ - ಪಕ್ಕೆಗೆ ಸಾರ್ವ ವಿಹಂಗವೀಧಿ 
ಚೇತರಿಸುವ ಮಾರುತಂ ನಸುಕಲಂಕುವ ಸಾಂಧ್ಯಮುಯೂಖಲೇಖೆಗಳ್‌ 
(ಗಿರಿಕ್ಕ ೪-೬೬) ; ತಾಳಿತು ಕೆಂಪನಪರದಿಕ್ಕು ಪಕ್ಷಿಜಾಲ ಪಕ್ಕೆಗೆ ಸಾರಿದವು 
(ಜೀನಂಸಾಂ. ೫-೨); ಪಜ್ಞಳಿಸೆ ಪಡುಗೆಂಫು ಸಕ್ಕಿ ಪಕ್ಕೆಗೆ ಸಾರೆ (ಸಮ್ಯುಳಾ. 
೧೨೩೭). "೫, ಮೃಗಗಳ ವಾಸಸ್ಥಾನ; 'ಪ್ರಾಣಿಗಳ ಇಕ್ಕೆ: 
ನ್ಳುಗನುಂ ಗಾಳಿಯನಿರ್ಕೆಯಂ ಪಕ್ಕೆಯ, « . ಐಿಲ್ಲಂದದಿಂ ಬಗೆದಾಗಳ್‌ 
ಭಇ. ೫-೪4). ಹಳ್ಳೆ : ೧. ಕಸನರಪ ತೃಸೆಯಿಂದೆ ಚಂಡಾಲ 
ರಾಜೊಡಂ ಮಿಸುಪ ಪಳ್ಳೆಗೆ ಕರೆನರವಿಚಾರಿಗಳ್‌ (ಆರಇಚ, ೨-೫-೪೦). 
"ಪಳ್ಳೆವನೆ' ಸರಾ. ಹಳೆ: ೧. ತೊಡುವುದಾಜೊಡೆ ಭೂತಿ 
ಹಕ್ಕೆಯ[ಪಾಠಾಂ, ಮಲಗುವ] ಹಾಸ ನೋಡಿದೊಡೆ ಕಡವಸಗಳಿಹ ವಾಸ 


೫-೧೦) ; 


ನಾದೊಡೆಯಡವಿಯೆಖು, (ಪ್ರಭುಲೀ. ೨೦-೩೦). ೩. “ಇಕ್ಕೆ. . . ಹಕ್ಕೆ, 
ಗಡಿ, ಗರುಡಿ, ಆಗರಂ--ಈ ೧೫ ಆಶ್ರಯಕ್ಕೆ ಫೆಸರ್‌” (ಕರಸಾ. 
೫೯-೨೯೦) ; ಹರನ ಹರುಷದೆ ಹಕ್ಕೆ ಸರಮೇಶ್ವರನ ಪರಿಣಾಮದ ಪಸರ 


ಪಟಕ್ಕಿಗೆಡು 


(ಪ್ರಭುಲೀ, ೨-೨೩); ದುರ್ನೀತಿಯ ಹಳ್ಳೆ ಹಾಸ್ಕದ ಹೊಲಂ , , . 
ಗಣಿಕಾಪ್ರತೋಳಿ ತಾಂ (ಹಮ್ಮಾರ. ೨-೯೨) : ಹದಿರ್‌ ಚದುರುಗಳ ಹಕ್ಳೆ 
ಮೋಹನದಿಕ್ಕೆಯೆನಿಸ ವೇಶ್ಯಾಶ್ರಯಂ ಮುಂದೆ ಕಡುಚೆಲ್ವಾದುದು 
(ಚೆಬಪು. ೧೧-೩೭), ೪. ಹಕ್ಕೆಯಿಂದಗಲ್ವ ಚಕ್ರಂ ಹೂವನಜಿಸುನಳಿ 
೬ » ನಲಿವ ಜಾರೆಯರು ಸಂಜೆಯೊಳು ರಂಜಿಸಿದರು (ಹಚಕಾ. ೩-೭೭). 
೫. ಕೇಳಿದನು ಮೃಗದಿಕ್ಕೆ ಹಕ್ಕೆಯ ಗಾಳಿಯನು (ಕುನ್ಯಾಆ. ೪-೧೨) ; 
ಹಕ್ಕೆಗೆಯ್ದಿದವು ಹಲ ಮಿಗಗಳ್‌ (ಸನ್ಮುಕಾ. ೧೦-೨೪); ಇತ್ತೆಲಿದೆ 
ಹುಲ್ಲೆಗಳ ಹಕ್ಕೆ ; ಮರಿಗಳಿಕ್ಕೆ (ಚಂದ್ರಸ, ೨೮-೧೦); ಮೃಗಗಳನ್ನು 
ಬೆಂಬತ್ತಿ ಅವುಗಳ ಹಕ್ಕೆಗಳನ್ನು ಕಂಡುಹಿಡಿದೆನು (ನುಣಿಸಿ: ೨೨). 
೬. ದನಕರುಗಳನ್ನು ಕಟ್ಟುವ ಸ್ಫಳ; ಕೊಟ್ಟಿಗೆ ; ದೊಡ್ಡಿ ; 
*ಹಕ್ಕೆಯೆನಲ್‌ ಮೃ ಗಾಲಯದೊಳಪ್ಪು ದು? (ಕರ್ಣಾಸಿ. ೫೦) ; ಒಕ್ಕಲಿಗನ 
ಮನೆಯಲ್ಲಿ ದನದ ಹಳ್ಳೆಯೊಳಗೆ , . . ಅಡಗಿಕೊಂಡಿತು (ಮುಂಬಯಿ. 
೪-೪೨); ಹೆಕ್ಕೆಯನ್ನು ಬಳಿದು ಹಸೆ ಮಾಡಿದಳು (ಎರಸೆ. ೫೮). 
[<ಹಡು,./ಕುಳು. ಸರ್ಕೆ; ತೆಲು. ಪಕ್ಕ] 


ಸಟಕ್ಕಿಗೆಡು (ಕ್ರಿ). ಆಶ್ರಯ ತಪ್ಪು; 'ನೆಲೆಯಿಲ್ಲದಾಗು: 
ಡಗೆವೊಯ್ಲೆರಲೆಯ, ಬಿಕ್ಕಿ ಗೆಟ್ಟಿ ನರಿಯ , . , ಗಜಬಜದ ಸಂಚಾರಂ 
ಬಲ್ಪಿರಿದಾಯ್ತ್ತೊ (ರಾನಾಶ್ವ. ೮೪-೮). [ಪಟಕೆ ೈ ಕೆಡು] 


ಸಟಕ್ಕಿಗೆಯ್‌ (ಕ್ರಿ). ಮಲಗು; ನಿಶ್ರಮಿಸು : ನಿನ್ನ ಕುಚನುಧ್ಯ 
ದೊಳೊಯ್ಯನೆ ಪಟಸ್ಕಿಗೆಯ್ದು ನಾನೆಳಸಿ ಸುಖಂಗಳಂ ಸವಿವ ಕಾಲಮ 
ದೆಂಡೆನಗಫ್ಪು ದಂಗನೇ (ಕಾವ್ಯಾ. ೫೬೫). [ಪಟಕ್ಕಿ 4 ಕೆಯ) 

ಪಟಕ್ತಿ ಸೈತಟಸ್ಟಿಸು? (4). ಗಾಢವಾಗಿ ಅಪ್ಪು ; ಬರಸೆಳೆ(?): 
ಅಪಬಿಕ್ಕಿ: ತಬಕ್ಕಿ ಪಸಂ ತಡಕೆಯ್ಯಂ ಮಾಡಿದಂ* (ಶಮದ, ಸರಿ. ೧); 
ಸತ “ನಲ್ಲ ತಡಕೈಯ% ಮಾಡಿದನೆಂಬರ್ಥಂ (ಕಮದ. 
೧೯ ಪ್ರಯೋ). [ಸಟ 7-4 ತಟಕ್ಕಿ ಸು] 
ಸಟಕ್ಕಿವನೆೆ, ಸಕೈನನೆ, ಸಳ್ಳಿವಸೆ (ನಾ). ಮಲಗುವ ಮನೆ; 
ಶಯ್ಯಾಗೃ ಹ: “ಸೆಜ್ಜೆ ನನೆ, ಪಟಕ್ಕಿವನೆ--ಈ ೨ ಶಯ್ಶಾಗೃ ಹಂ* 
(ಕಠಸಾ. ೬೦-೩೧೦);  ಬೆಳಗಪ್ಪ  ಸಮಯದೆಯೆಟಕ್ಕೊಯ್ಯನೆ 
ಪಟಿಕ್ಕಿ ನನೆಯಂ ಪೊಅನುಟ್ಟು (ಉದ್ಭಟ, ೧೦-೧೩೬ ನ), ಪಳ್ಳೆವನೆ : 
py ವನೆಯೆನ್ನಲದು ತಾನಕ್ಕು ಸಗ ಹಳ್ಳೆ ನಾಮಂ” (ಕವಿಕಂ. 
೧೪೬); ಪಕ್ಕೆ: ನನಗಾಗಿ As ರಾಯನ Ri (ಸೊಬಸೋ, ೨-೮) ; 
ಸಕ್ಕೆ ನನೆಗೆ *ನಡತಂದಳಂಜನೆಬೇನಿ (ಅಂಚ. ೮-೮೧). ಪಳ್ಳಿವನೆ: 
ಕೈವಿಡಿದವನಂ ಸಳ್ಳಿವನೆಗನಳ್ಕೊಂಡೆೊಯ್ಸೆಳ್‌' (ವೀರವಿ, {AN 

[ಸಟಕ್ಕಿ ಮನೆ] 

ಪಟಕ್ಕಿವೆಟ್ಟಿ, ಪಕ್ಕೆನೆಟ್ಟ, ಸಕ್ಕೆನೆಟ್ಟು (ನಾ). ಸೂರ್ಯನು 
ನಿಶ್ರಮಿಸುವ ಬೆಟ್ಟಿ; ಪಶ್ಚಿಮಜಿಟ್ಟ | ಪಡುನೆಟ್ಟ ; 
ಪೊಂಬಿಸಿಲಾದುದು ಪೊರ್ದೆ ಸಬಕ್ಕಿವೆಟ್ಟಿ ಮ[ನಾರಾಂ, ಪಕ್ಷನೇದಿಯ]ನರ್ಕಂ 
(ಸಂರಾಮಾ, ೧೧-೧೬೭). ಪೆಕ್ಕೆ ನೆಟ್ಟಿ ; ನಭೋಲಕ್ಷ್ಮಿ ಸಕಳಪ್ರಕಾಶನುಂ 
ಮೊಟ್ಟೆ ಗಟ್ಟ ಸಕ್ಕೆವೆಟ್ಟ ದಿಟ್ಟಿ ಡೆಗೆ ಕಳಿಸಿದ ಕಟ್ಟೀವದ ಪೊಟ್ಟಿ ಳನಿಂಡೆಂಬಿನಂ 
ದ್ಯುಮಣಿ ಚರೆಮಾಚಳಶಿರೋನುಣಿಯಪ್ಪು ದುಂ (ನರ್ಧಪು, ೬-೨೩ ನ); 
ಚೆಂಗೊಡೆಯಂತಿರ್ದುವು ಪಕ್ಕೈವೆಟ್ಟಿದೆಡೆಯೊಳ್‌ ನೀಹಾರರುಜ್ಮಂಡಲಂ 


(ಸೂಕ್ತಿಸು. ೯-೧೨), ಪೆಕ್ಕೆನೆಟ್ಟು ; ಅಂತು ಕಾದಿ ಕಡೆಗಾಲದ 
ಬಜಿಸಿಡಿಲ ಬಳಗದೊಳ" ತೊಡರ್ದ ಪಕ್ಕೆ ನೆಟ್ಟು ಗಳ ತಬಕ್ಕಿಯಂಕೆಯಂಂ 
(ಚಂದ್ರಪು. ೧೦-೮೭ [ಸಟಕ್ಕಿ 4 ಬೆಟ್ಟಿ] 


ಮಲಗು: 


ಪಟಕ್ಕಿಸಾರ್‌ (ಕ್ರಿ ಹಾಸುಗೆಯನ್ನು ಸೇರು; 


೫೪೭೧ 


20 


25 


30. 


35 


40 


ಪೆಬ್ಟಟನೆ 


ನಿದ್ರಾತುರನಾಗಿ ಪಟಸ್ಕಿ[ಪಾ೮ಾಂ. ಕೈ]ಸಾರ್ವಂತಿರೆ ಸಾರ್ದಂ ಚಂದ್ರನಪ 
ವೇಲಾನನಮೆಂ (ಕಾದಂಉ. ೧೬೧). [ಪಟಿಕ +A] 

ಪಟ, ಹಲ್ಲ (ನಾ). ಹಣ್ಣಿಗೆ ಬಂದ ಕಾಯಿಗಳನ್ನು ಹೊಗೆ 
ಹಿ ಹಣ್ಣು ಮಾಡುವುದ, -ಅಡೆಹಾಕುವುದು,--ಮಾಗಿಸು 
ವುದು: (ಈ) ಹೆಟಿ ; “ಹಟ್ಟು ಎ ದೂನೆಯೊಳ್‌ ತಟಿಲಂ ಪೂಲ್ಮ 
ಶ್ರಿಯೆ? (ಶನುದ, ಸರಿ. ೧). p ಈ ಶಬ್ದರೂಪಗಳ ಬಗೆಗೆ 
ಸಿದ್ಧವಾದ ಅಭಿಪ್ರಾಯನಿಲ್ಲ. [?] 

ಓಪಟ್ಮು "ಸರ್ಚು' ನೋ. 


ಸಟ, ಪತ್ತಿ, ಪರ್ಕಿ, ಸಳ್ತಿ, ಹತ್ತಿ; (ನಾ). (ಬೀಜಸಹಿತವಾದ) 
ಅರಳೆ; ಕಾರ್ಪಾಸ ; ತೂಲ: *ಹಿಚವೈ1, ಬಾದರಕ, ಕಾರ್ಸಾಸ।- 
ಈ ೩4 ಪಟ್ಟು (ಹತ್ತಿ)? (ಹಲಾಯು, ೩೪-೪೯); ಮಳನೆಗೆ ಸಟ್ಟು 
ಪದಿನಾಜುು ಸಲಂ (ಎಇ, 1x, ೨೨-೬; 800); ಬಂಡಿಗಳೊಳ್‌ 
ಪಟ [ನಾರಾಂ.ತ್ತಿ]ಯಂಂ ಧಾನ್ಯಮಂ ತೀವಿಕೊಂಡು ಪೊಲಲ್ಲೆ 
ಮಾಲಿಲೆಂದು. ಪೋಪನ್ನೆ ಗಂ. (ನಡ್ಡಂಾ, ೭೬-೧೧); ಕಪ್ಪಡಕ್ಕೆ. 


ಪಟ್ಟಯುಂ 


೨೮-೧೯; 


ಬ್ರ ಹ್ಮಲಿಂಗಟರ್ಗೆ ಕೊಟ್ಟು ಜು (ಮೈಆರಿ, ೧೯೪೬, 
ಪತ್ತಿ, : ಪತ್ತಿ ಕ ಕಿಚ್ಚು ತಗುಳ್ಮಂತೆ 
ನಾಶೆಯುಂ ನೂಲುಂ ಪತ್ತಿಯುಮಂ 
ಸಂಗ್ರ ಹಂಗೆಯ್ಮು ೪-೧೦ ನ); ಪೆತ್ತಿಸುನನಜ್ಞಾನವನಾರ್ಗದ 
ಪತ್ತ್ವಿಯೆ 0 (ಶಂಕದಾ, ೪-೩೧). ಪರ್ತಿ: ಒಕ್ಕಲು ಸಣಂ ಮೂಜಿ 
ಸರ್ತ್ರೀಯ' ಮಳನೆ ಪನ್ನೆರಡು ಇನ್ನಿನಿತುಮಂ ವರಿಸಪ್ರತಿ ಬಿಟ್ಟಿರ್‌ 
(au. XVI, 1077). ಪೆಳ್ತೈ: ಮಂಕ ವೊಕ್ಳ ಬಳಿಕೆ 
ಕಲ್ಮಸದುಖುವೆಂಬುದು ಪಳ್ತಿ ಯೊಟ್ಟ ಲಗ್ನಿಯ. ತೆಜದಿಂತುಅಕೆ ಬಜಿಂದಪ್ಪುಡು 
(ವಿಸ್ಣು ಪು. ೧-೨-೧೭೬೫) ; ಕಿರ್ಚು ಸಳ್ತಿಯ ರಾಸಿಯಂ ದಹಿಸಿ ಬಿಡುವಂತೆ. 
(ಭಾಶಾ. ೧-೪). ಹತ್ತಿ, : “ಹತ್ತಿ ಕಾರ್ಪಾಸಂ ಪಿಚವ್ಯಮಾ 
ಬಾದರಂ ಅರಳೆ ಪಿಚು ತೂಳಕಾಖ್ಯಂಗ (ಮಂಗ, ೩೮-೨೬); ಸಲುವುದು 
ಹೆತ್ತಿಯಡಕೆಯೆಲೆ (ನಕ, ೪117, ಸೊರಬ, ೩೨೮-೬೨; 1159) ; ಧರಣಿ 
ಹತ್ತಿಯ ಶಯನದಂದದಿ ವರಮುನಿಗೆ ತಾನಾಗೆ (ಕುನ್ಯಾಆ, ೨೫-೨೪) * 
ಎಡೆಗೆಡೆಗೆ ಹತ್ತಿ ಗಳ ಹೊಜಕಿಗಳ ಹೊಡಚಿದರಳೆಯ ಸುತ್ತಿದರು (ತೊರರಾ, 
೫-೮-೮) ; ಹತ್ತಿ ತೂಗುನಲ್ಲಿ ನೊಣಕ್ಕೆ ಉಪವಾಸ (ಗಾದೆ). 
[ದೇ,॥ ತಮಿ. ಮಲ. ಪರುತ್ತಿ; ತುಳು. ಕುಣ ಕುನಿ, 
ತೆಲು. ಪತ್ತಿ, ಪ್ರಶ್ನಿ ; ಕೊಡ. ಪರತಿ] 
ಪಟ್ತಂಗಲ3 (ನಾ). (?) : ಒನ್ನಡಿ ನಾನಿಯೆಂ ಏಟುಂ ಒನ್ನ ತ್ತೆ 
ದಿನಸಂ ಪ್ತಿ 0 ಗಟ್ಟ ತನುಸಿ ಮೂಕಿ ದಿವಸಂ ವೇಸನೆ ಈ ೪ ೫ರೆ 
ಉಬ್ಬಿ ದು (ಎಳೆ. 11], ಮೈಸೂರು. ೫೫-೮; ಸು, 740), [1] 
ಪಟ್ತಯನುಲ್ವ ವುರ, ಸತ್ತಿಯನುತ್ತಉರ (ನಾ). ಒಂದು ಊರಿನ 
ಹೆಸರು; ೫ ಈಗಿನ ಧಾರವಾಡ ಜಿಲ್ಲೆಯ ಹತ್ತಿಮತ್ತೂರು ; 
ಪಟಕ್ತಿಯಮಲ್ರ ಪುರದ ನೂರ್ಜ್‌ರ್ಪ್ಪದಿನ್ಟೊರುಮಿಲ್ದು ದಯೆಗೆಯ್ಯ ಕಚ್ಚ 
ವರ ಕಾದನ್ಮುನ ಪುತವುರಂ ಬಿಡಿಸಿದೊ೦ (ಇಆ, ೫11, ೨೨೫-೮; 916). 
ಸತ್ತಿಯನುತ್ತೇಉರ : 'ಸತ್ತಿಯನುತ್ತಉರದ ದಂಡಿನೊಳು ಕಿಆಯ 
ಸಿರಉರದ ಸಾಯಿರಮುತ್ತರ್‌ ಪೊಲನಂ. 
ಸು. 1070), 
ಪಲ್ಲಲ "ಸರ್ದಿಲ' ನೋ. 
ಪಟ್ಟಿಟ "ಪಟಪಟಿ' ನೋ. 
ಪಟ್ಟನೆ "ಸಲಸಟನೆ' "ನೋ. 


1032). 
(ಧರ್ಮಾಮೃ, ೨-೭೧) ; 
(ಬಂಹರಿ, 


೩೩೧-೨೧; 


ಸರ್ತಿ: 


(ಎಇ. 111, 


[ಸಟ್ತು --?--ಪುರ್ನ) 


ಪಿ೩೪-೪೫; 


Td ESAT 
INSEL 


HM 


mocks 
PRN 


TG 


ಸ 


FT 


TAS 
SESS 


ESN 
EE 


SAS 
ಇತ 


ಗ 


ಜಬ 


ಸಜ ದು 


ಸ 


ERNE 
ಸ್‌ 
ಬನವ 


ಘಾ 


RN 
RNG 
ಸೂ 
ಸಜ 


ಮ 


EYE 


PN 
ಮ 


